ಚಂಪೂ ನುಡಿಗನ್ನಡಿ 


(ಹಳಗನ್ನಡ ಶಬ್ದಾರ್ಥಸಂಕಲನ - ಪ್ರಯೋಗಗಳೊಂದಿಗೆ) 


ಡಾ. ಪಿ.ವಿ. ನಾರಾಯಣ 


ಚಂಪೂ ನುಡಿಗನ್ನಡಿ 


(ಹಳಗನ್ನಡ ಶಬ್ದಾರ್ಥಸಂಕಲನ - ಪ್ರಯೋಗಗಳೊಂದಿಗೆ) 


ಡಾ. ಪಿ.ವಿ. ನಾರಾಯಣ 


CHAMPU NUDIGANNADI (Halagannada Shabdartha Sankalana): 
A Glossary of Old Kannada (With Illustrations from Classical 
Kannada Texts) - by Dr. P.V. Narayana 


"ಚಂಪೂ ನುಡಿಗನ್ನಡಿ' ಸ್ವರೂಪ 


ಕನ್ನಡಕ್ಕೆ ಅಭಿಜಾತ ಭಾಷೆಯ ಸ್ಥಾನ ದೊರೆತಿರುವುದರಿ೦ದಾಗಿ, ಅಭಿಜಾತ ಕನ್ನಡದ ಅಧ್ಯಯನಕ್ಕೆ ಅಪಾರ 
ಸಾಧ್ಯತೆಗಳೂ, ಅವಕಾಶಗಳು ಉಂಟಾಗುವ ಸೂಚನೆಗಳಿವೆ. ಅಭಿಜಾತ ಕನ್ನಡವೆಂದರೆ ಹಳಗನ್ನಡವೇ ಆದುದರಿಂದ, 
ಯುವಪೀಳಿಗೆಯು ಅದನ್ನು ಅಭ್ಯಾಸ ಮಾಡುವ ಆವಶ್ಯಕತೆ ಇಂದು ಎಂದಿಗಿಂತ ಹೆಚ್ಚಾಗಿದೆ. ಹಳಗನ್ನಡ ಅಧ್ಯಯನದ ಮೊದಲ 
ನೆಲೆಯಲ್ಲಿ ಒಂದಷ್ಟು ಅಧ್ಯಯನ ಪರಿಕರಗಳು ಸಿದ್ದಗೊಳ್ಳಬೇಕಾಗಿರುವುದರಿಂದ, ಆರಂಭಿಕ ಹಂತದ ವಿದ್ಯಾರ್ಥಿಗಳಿಗೂ 
ಅಸಕ್ಷರಿಗೂ ಶಬ್ದಾರ್ಥದ ತೊಡಕನ್ನು ನಿವಾರಿಸುವತ್ತ ಇದೊಂದು ನಮ್ರ ಪ್ರಯತ್ನ ಹೀಗಾಗಿ ಇದು ಕುರಿತಿರುವುದು 
ಅಂಥವರನ್ನೇ ಹೊರತು ವಿದ್ವಾಂಸರನ್ನಲ್ಲ ಜೊತೆಗೆ ಇದು ಶಾಸ್ತ್ರೋಕ್ತವಾಗಿ ರಚಿತವಾದ ನಿಘಂಟಲ್ಲ, ಆ ಕಾರಣದಿಂದಲೇ 
ಇದಕ್ಕೆ ಉಪಶೀರ್ಷಿಕೆಯಾಗಿ "ಹಳಗನ್ನಡ "ಶಬ್ದಾರ್ಥ ಸಂಕಲನ” ಎಂಬಿ ಹೆಸರನ್ನು ಕೊಟ್ಟಿರುವುದು. 


ಹಳಗನ್ನಡದ ಸಾಹಿತ್ಯ ಧಾರೆಯು ಚಂಪೂ ಪ್ರಕಾರದಲ್ಲಿ ಹೊಮ್ಮಿರುವುದರಿಂದ ಈ ಶಬ್ದಾರ್ಥಸಂಕಲನವು "ಚಂಪೂ 
ನುಡಿಗನ್ನಡಿ' ಆಗಿದೆ. ಈ ಧಾರೆಯು ನಿರಂತರವಾಗಿ ಪಂಪನಿಂದ ಹರಿಹರನವರೆಗೂ ಹರಿದು ಬಂತು; ಹೀಗಾಗಿ ಆ ಇಬ್ಬರು 
ಕವಿಗಳ ನಡುವಣ ಕಾಲದ ಮುಖ್ಯ ಕೃತಿಗಳನ್ನೆಲ್ಲ ಶಬ್ದ ಸಂಕಲನಕ್ಕೆ ಬಳಸಿಕೊಳ್ಳಲಾಗಿದೆ. ಆನಂತರವೂ ಆಯಾ ಕಾಲದ ಮುಖ್ಯ 
ಧಾರೆಗೆ ಆನುಷಂಗಿಕವಾಗಿ ಚಂಪೂ ಕಾವ್ಯಗಳು ಬಂದವು. ಹೀಗಾಗಿ ಹರಿಹರನಿಂದ ಷಡಕ್ಟರದೇವನವರೆಗಿನ ಅವಧಿಯ ಚಂಪೂ 
ಕೃತಿಗಳಲ್ಲಿ ಮುಖ್ಯವಾದ ಕೆಲವಷ್ಟನ್ನೇ ಗಮನಿಸಲಾಗಿದೆ. 


ಚಂಪೂ ಕಾವ್ಯಪ್ರಕಾರದ ಜೊತೆಗೆ ಈ ಕಾಲದ ಸೃಜನಶೀಲ ಕೃತಿಗಳಿಗಳಲ್ಲಿ ಕೆಲವು ಗದ್ಯದಲ್ಲಿಯೂ ಮೂಡಿಬಂದವು. 
ಜೊತೆಗೆ ಕನ್ನಡ ಬರವಣಿಗೆಯು ಸೃಜನಶೀಲ ಬರವಣಿಗೆಗಷ್ಟೇ ಸೀಮಿತಗೊಂಡಿರಲಿಲ್ಲ. ಅನೇಕ ಶಾಸ್ತ್ರಗಂಥಗಳು 
ಹೊರಬಂದುವು. ಹೀಗಾಗಿ ಆ ಕಾಲದ ಬರವಣಿಗೆಯ ಮಾದರಿಯು ಈ ಮೂರೂ ಕಡೆಗಳಲ್ಲಿ ದೊರಕುತ್ತವೆ. ಆದುದರಿಂದಲೇ 
ಆ ಅವಧಿಯ ಗದ್ಯಕೃತಿಗಳ ಜೊತೆಗೆ ಪ್ರಮುಖ ಶಾಸ್ತ್ರ ಸ್ವಕೃತಿಗಳನ್ನೂ ಶಬ್ದಸ೦ಕಲನಕ್ಕೆ ಬಳಸಿಕೊಳ್ಳಲಾಗಿದೆ. ಆದರೆ ಶಾಸ್ತ್ರಕ್ಕ ೈತಿಗಳಲ್ಲಿನ 
ಸಾಮಾನ್ಯ ಶಬ್ದಗಳನಷ್ಟೇ ತೆಗೆದುಕೊಳ್ಳಲಾಗಿದೆಯೇ ಸು, AT ಶಬ್ದಗಳ ವಿವರಣೆ ಇಲ್ಲಿಲ್ಲ. 


ಉಲ್ಲೇಖಗಳಿಗೆ ಒಂದು ಅರ್ಥಕ್ಕೆ ಒಂದರಂತೆ ಪ್ರಯೋಗಗಳನ್ನೂ ನೀಡಲಾಗಿದೆ. ವಿವಿಧ ಅರ್ಥಗಳಿರುವೆಡೆಯಲ್ಲಿ 
ಒಂದೊಂದು ಅರ್ಥಚ್ಛಾಯೆಗೂ ಪ್ರತ್ಯೇಕ ಪ್ರಯೋಗಗಳನ್ನು ನೀಡಲಾಗಿದೆ. 


ಈ ಶಬ್ಬಾರ್ಥಸಂಕಲನದಲ್ಲಿ ಸೇರ್ಪಡೆಯಾಗಿರುವ ಎಲ್ಲವೂ ಸ್ವತ೦ತ್ರ ಉಲ್ಲೇಖಗಳೇ: ಮುಖ್ಯ ಉಲ್ಲೇಖ, ಉಪ 
ಉಲ್ಲೇಖ ಎಂಬ ವ್ಯತ್ಯಾಸವಿಲ್ಲ. ಬಿಡಿ ಪದಗಳು, ಕೂಡುಪದಗಳು, ವಿಶೇಷಣಗಳಂತಹ ಸಾಧಿತ ರೂಪಗಳು, ಪ್ರತ್ಯಯಸಹಿತವಾದ 
ನುಡಿಗಟ್ಟುಗಳೂ ಅಕರಾದಿಯಾಗಿ ಇಲ್ಲಿ ಪವಣಿತವಾಗಿವೆ. ಕನ್ನಡದಲ್ಲಿ ಬಳಕೆಯಾಗುವ ಎಲ್ಲ ಪದಗಳೂ ಕನ್ನಡ ಪದಗಳೇ 
ಆದುದರಿಂದಾಗಿ, ದೇಸಿ ಮತ್ತು ಅನ್ಯಭಾಷಾಮೂಲದ ಪದಗಳೆಂಬ ವಿಭಜನೆಯಾಗಲೀ ಉಲ್ಲೇಖವಾಗಲೀ ಇಲ್ಲಿಲ್ಲ. ಅಲ್ಲದೆ, 
ಪದಗಳ ಬಗೆಗಳನ್ನೂ ಇಲ್ಲಿ ಉಲ್ಲೇಖಿಸಿಲ್ಲ. ಈ ಹಂತದ ಅಭ್ಯಾಸಿಗಳಿಗೆ ಅದರ ತಕ್ಕಮಟ್ಟಗಿನ ಪ್ರವೇಶವಿರುವುದೆಂದು 
ನಂಬಲಾಗಿರುವುದರಿಂದ ಈ ಕ್ರಮವನ್ನು ಅನುಸರಿಸಲಾಗಿದೆ. 


ಪ್ರತಿ ಕೃತಿಯ ಒಂದು ಮುದ್ರಣವನ್ನು ಮಾತ್ರ ಗಮನಿಸಿದ್ದರೂ, ಪಂಪಭಾರತ ಮತ್ತು ಆದಿಪುರಾಣಗಳ ಸಂದರ್ಭದಲ್ಲಿ 
ಎರಡೆರಡು ಸಂಪಾದನೆಗಳನ್ನು ಗಮನಿಸಿಲಾಗಿದೆ; ಅಲ್ಲದೆ ಪಂಪಭಾರತದ ಮಟ್ಟಿಗೆ ಡಿ.ಎಲ್‌.ಎನ್‌. ಅವರ “ಪಂಪಭಾರತ 
ದೀಪಿಕೆ'ಯನ್ನೂ ಗಮನಿಸಿದೆ. ಜೊತೆಗೆ, ವಿವಿಧ ವಿದ್ವಾಂಸರು ಬೇರೆ ಬೇರ ಕಡೆಗಳಲ್ಲಿ ನಡೆಸಿರುವ ಬಿಡಿಪದ್ಯಗಳ 
ಪಾಠಚರ್ಜೆಯನ್ನು ಗಮನಿಸಿ ಸೂಕ್ತವೆನಿಸಿದ ಪಾಠಗಳನ್ನೂ ಅಂಗೀಕರಿಸಿದೆ. 


ಬೇರೆ ಅರ್ಥಗಳಿವೆಯೆಂಬುದು ಸ್ಪಷ್ಟವಾಗಿದ್ದರೂ ನಾವು ಗಮನಿಸಿದ ಕೃತಿಗಳಲ್ಲಿ ಆ ಅರ್ಥಗಳಲ್ಲಿ 
ಪ್ರಯೋಗವಾಗದೆಡೆಗಳಲ್ಲಿ, ಸಿಕ್ಕಿದ ಪ್ರಯೋಗದ 'ಅರ್ಥಗಳನ್ನು ನೀಡಲಾಗಿದೆಯೇ ವಿನಾ ಪ್ರಯೋಗ 'ದೊರಕದ ಅರ್ಥಗಳನ್ನು 
ಉಲೇಖಿಸಿಲ್ಲ 


ಇದರ ರಚನೆಯಲ್ಲಿ ಗಮನಿಸಲಾದ ಕೃತಿಗಳಲ್ಲಿ ಬರುವ ಸಂಸ್ಕೃತ ಉಲ್ಲೇಖಗಳಿಗೆ ಅರ್ಥಗಳನ್ನು ವಿವರಿಸಲಾಗಿದೆ ಮತ್ತು 
ಅವುಗಳು ಉಲ್ಲೇಖಗೊಂಡ ಎಡೆಯನ್ನು ದಾಖಲಿಸಲಾಗಿದೆ. ಪಾಠಾ೦ತರಗಳಿರುವೆಡೆಯಲ್ಲಿ ಅವುಗಳನ್ನು ಗಮನಿಸಿಲ್ಲ; ಕೃತಿಗಳ 
ಸಂಪಾದಕರು ಒಪ್ಪಿ ಒಡಲಲ್ಲಿ ಸೇರಿಸಿರುವ ಪಾಠಗಳನ್ನೇ ನೀಡಲಾಗಿದೆ. ಅರ್ಥ ತಿಳಿಯದ "ಅಥವಾ ಸಂದಿಗ್ಗವಾದ ಉಲ್ಲೇಖಗಳ 
ಮುಂದೆ ಪ್ರಶ್ನಾ ರ್ಥಕ ಚಿಹ್ನೆಯನ್ನು ಸಂಪಾದಕರು ಬಳಸಿದ್ದರೆ ಅಂಥವನ್ನು ಕೈಬಿಡಲಾಗಿದೆ. 


ಒಂದೇ ಶಬ್ದದ ಅಲ್ಪಸ್ವಲ್ಪ ವ್ಯತ್ಯಾಸವಿರುವ ರೂಪಗಳನ್ನೂ ಇದರಲ್ಲಿ ಬೇರೆ ಬೇರೆಯಾಗಿಯೇ ಅಕಾರಾದಿಯಾಗಿ 
ಜೋಡಿಸಲಾಗಿದೆ. ಹೀಗಾಗಿ "ಲ'ಯುಕ್ತವಾದ ಸಂಸ್ಕೃತಮೂಲದ ಪದವೊಂದರ ಕ್ಷಳಯುಕ್ತ ರೂಪವೂ ತನ್ನ ಸರದಿಯಲ್ಲಿ 
ಬರುತ್ತದೆಯೇ ವಿನಾ ಎರಡೂ ಒಟ್ಟಿಗೆ ಅಲ್ಲ. ಹಾಗೆಯೇ ಪದಮಧ್ಯದ ಸ್ವರವ್ಯತ್ಯಾಸವುಳ್ಳ “ಉಸಿರ್‌ "ಉಸುರ್‌' ಎಂಬಂತಹ 
ಒಂದೇ ಶಬ್ದದ ವಿವಿಧ ರೂಪಗಳು ಬೇರೆ ಬೇರೆಯ ಉಲ್ಲೇಖಗಳಾಗಿಯೇ ಬಂದಿವೆ. ಆದರೆ ಒಂದೇ ರೂಪಕ್ಕೆ ವಿವಿಧ 
ಅರ್ಥಗಳಿರುವ ಕಡೆಗಳಲ್ಲಿ ಒಂದೇ ಉಲ್ಲೇಖದಡಿಯಲ್ಲಿ ವಿವಿಧ ಅರ್ಥಗಳನ್ನು ಕೊಡಲಾಗಿದೆ. ಅರ್ಥದ ಅನುಕ್ರಮಣಿಕೆಯಲ್ಲಿ 
ಯಾವುದೇ ನಿರ್ದಿಷ್ಟ ಕ್ರಮವನ್ನು ಅನುಸರಿಸಿಲ್ಲ. 


ಸಂಖ್ಯಾವಿಶಿಷ್ಟ ಶಬ್ದಗಳ ಅರ್ಥಗಳನ್ನು ಕೊಡುವಾಗ, ಅಲ್ಲಿನ ಪ್ರಭೇದಗಳ ವಿವರವನ್ನೂ ನೀಡಲಾಗಿದೆ. ಉದಾಹರಣೆಗೆ, 
“ತ್ರಿಷಷ್ಟಿಶಲಾಕಾಪುರುಷರು' ಎ೦ಬ ಉಲ್ಲೇಖದಡಿ, ಕೇವಲ ಅರುವತ್ತಮೂರು ಎಂ೦ದಷ್ಟನ್ನೇ ಹೇಳದೆ, ಆ ಅರುವತ್ತುಮೂವರ 


ಹೆಸರುಗಳನ್ನೂ ನೀಡಲಾಗಿದೆ. ಬಹುತೇಕ ಸಂಖ್ಯಾವಿಶಿಷ್ಟ ಶಬ್ದಗಳೆಡೆ ಈ ಕ್ರಮವನ್ನು ಅನುಸರಿಸಲಾಗಿದೆ. 


ಶಬ್ದಗಳ ಅರ್ಥನಿರ್ಣಯಕ್ಕೆ ಆಯಾ ಗಂಥಗಳಲ್ಲಿನ ಶಬ್ದಾರ್ಥಕೋಶಗಳೊಂದಿಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ದೊಡ್ಡ 
ನಿಘಂಟಿನ ಹಾಗೂ ಕೆಲವು ಸಂಸ್ಕೃತ ನಿಘಂಟುಗಳ ನೆರವು ಪಡೆದಿದೆಯಲ್ಲದೆ, ವಿದ್ವಾಂಸರು ವಿವಿಧೆಡೆಗಳಲ್ಲಿ ನಡೆಸಿರುವ 
ಶಬ್ದಾರ್ಥ ಚರ್ಚೆಗಳನ್ನೂ ಗಮನಿಸಲಾಗಿದೆ; ಹಾಗೆಯೇ ಕೆಲವು ಭಾಗಗಳ ಪಾಠಪರಿಷ್ಠರಣೆಯ ಬಗೆಗಿನ ಚರ್ಚೆಗಳನ್ನು ಗಮನಿಸಿ 
ಸೂಕ್ತವಾದ ಶಬ್ದಸ್ಟರೂಪಗಳನ್ನೂ ಅಳವಡಿಸಿಕೊಳ್ಳಲಾಗಿದೆ 


“ಚಂಷೂ ನುಡಿಗನ್ನಡಿ' ಹಳಗನ್ನಡ ಶಬ್ದಾರ್ಥಸಂಕಲನದಲ್ಲಿ ಈ ಕೆಳಕಂಡ ಕೃತಿಗಳಿಂದ ಶಬ್ದಸಂಕಲನ ಮಾಡಲಾಗಿದೆ 


ಕನ್ನಡ ವಿಶ್ವವಿದ್ಯಾಲಯ, ಹಂಪಿಯು ೨೦೦೮ ರಲ್ಲಿ ಹೊರತಂದ 


ಸಮಗ್ರ ಜೈನ ಸಾಹಿತ ಮಾಲೆಯ ಸಂಪುಟಗಳು: 


ಕೃತಿಯ ಹೆಸರು ಕೃತಿಕಾರ 
ಆದಿಪುರಾಣ ಪಂಪ 
ಪಂಪಭಾರತ ಪಂಪ 
ಚಾವುಂಡರಾಯ ಪುರಾಣ ಚಾವುಂಡರಾ 
ಶಾಂತಿಪುರಾಣ ಪೊನ್ನ 
ಶಾಂತೀಶ್ವರಪುರಾಣ ಕಮಲಭವ 
ರನ್ನ ನಿಘಂಟು ರನ್ನ 
ಅಭಿಧಾನ ವಸ್ತುಕೋಶ ನಾಗವರ್ಮ 
ಸುಕುಮಾರ ಚರಿತೆ ಶಾಂತಿನಾಥ 
ಕಬ್ಬಿಗರ ಕಾವ ಆಂಡಯ್ಯ 
ಮಲ್ಲಿನಾಥಪುರಾಣ ನಾಗಚಂದ್ರ 
ಧರ್ಮಾಮೃತ ನಯಸೇನ 
ಸಮಯ ಪರೀಕ್ಷೆ ಬ್ರಹ್ಮಶಿವ 
ಧರ್ಮಪರೀಕ್ಷೆ ವೃತ್ತವಿಲಾಸ 
ಲೀಲಾವತಿ ನೇಮಿಚಂದ್ರ 
ಅರ್ಧನೇಮಿ ಪುರಾಣ ನೇಮಿಚಂದ್ರ 
ಜೀವಸಂಬೋಧನಂ ಬಂಧುವರ್ಮ 
ಹರಿವಂಶಾಭ್ಯುದಯ ಬಂಧುವರ್ಮ 
ಚಂದ್ರಪ್ರಭ ಪುರಾಣ ಅಗ್ಗಳ 
ವರ್ಧಮಾನಪುರಾಣ ಆಚಣ್ಣ 
ಯಶೋಧರ ಚರಿತೆ ಜನ್ನ 
ಅನಂತನಾಥ ಪುರಾಣ ಜನ್ನ 
ಅನುಭವಮುಕುರ೦ ಜನ್ನ 
ಪುಷ್ಪದಂತ ಪುರಾಣ ಗುಣವರ್ಮ ೨ 
ಪಾರ್ಶ್ವನಾಥ ಪುರಾಣ ಗುಣವರ್ಮ ೨ 
ಧರ್ಮನಾಥ ಪುರಾಣ ಬಾಹುಬಲಿ 
ಧರ್ಮನಾಥ ಪುರಾಣ ಮಧುರ 


ಚಂಪೂ ಕೃತಿಗಳ ಬಿಡಿ ಪ್ರಕಟಣೆಗಳು: 


ಆದಿಪುರಾಣ೦ ಪಂಪ 
ಪಂಪಭಾರತ ಪಂಪ 
ಕರ್ನಾಟಕ ಕಾದಂಬರಿ ನಾಗವರ್ಮ ೧ 
ಕಾದಂಬರೀ ಸಂಗ್ರಹ ನಾಗವರ್ಮ ೧ 
ಅಜಿತಪುರಾಣ ರನ್ನ 
ಸಾಹಸಭೀಮ ವಿಜಯಂ ರನ್ನ 
ವರ್ಧಮಾನಪುರಾಣ ನಾಗವರ್ಮ೨ 
ಕರ್ಣಾಟಕ ಪಂಚತಂತ್ರ ದುರ್ಗಸಿಂಹ 
ರಾಮಚಂದ್ರಚರಿತಪುರಾಣ ನಾಗಚಂದ್ರ 
ನೇಮಿನಾಥ ಪುರಾಣಂ ಕರ್ಣಪಾರ್ಯ 
ಸಂಪುಟ ೧, ೨ 
ಜಗನ್ನಾಥ ವಿಜಯಂ ರುದ್ರಭಟ್ಟ 
ಕುಸುಮಾವಳೀ ಕಾವ್ಯಂ ದೇವಕವಿ 
ಗಿರಿಜಾ ಕಲ್ಯಾಣ ಹರಿಹರ 
ಸೋಮರಾಜ 


ಉದಟಕಾವ್ನಂ 
ಭ ಬಿ 


4. 4. ೮. 4 NC ೮. ೮ ೮. ೮. ೮. ೮. ೮. ೮೮. ೮ ೮೮. ONC 4 4 ೮. 4 ೮ ೮. ೮. 0 


(gg (gg (gg (gg (ge (ge (ge Lge Lge Lge (ge (ge (ge (ge (ge (ge (ge (ge Lge Lge Lge (ge Lge (ge (ee (ee 


RRR 


eee KERR 


೯೪೨ 

೯೪೨ 

೯೭೮ 

೯೫೦ 

೧೨೬೫ 
೯೯೩ 

೧೧೫೦ 
೧೦೬೮ 
೧೨೩೫ 
೧೧೦೦ 
೧೧೧೨ 
೧೧೫೦ 
೧೩೬೦ 
೧೧೭೦ 
೧೧೭೦ 
೧೨೦೦ 
೧೨೦೦ 
೧೧೮೯ 
೧೧೯೫ 
೧೨೦೯ 
೧೨೦೯ 
೧೨೦೯ 
೧೨೧೫ 
೧೨೧೫ 
೧೩೫೨ 
೧೩೮೫ 


೯೪೨ 
೯೪೨ 
೯೯೦ 
೯೯೦ 
೯೯೩ 


೯೯೩ 

೧೦೪೨ 
೧೦೨೫ 
೧೧೧೦ 
೧೧೪೦ 


೧೧೮೫ 
೧೨೦೦ 
೧೨೨೦ 
೧೨೨೫ 


ಸಂಪಾದಕರು 


ಟಿ.ವಿ. ವೆಂಕಟಾಚಲಶಾಸ್ತೀ 
ಟಿ.ವಿ. ವೆಂಕಟಾಚಲಶಾಸ್ತ್ರೀ 
ಕಮಲಾ ಹಂಪನಾ 
ಹಂಪ ನಾಗರಾಜಯ್ಯ 
ಹಂಪ ನಾಗರಾಜಯ್ಯ 
ಹಂಪ ನಾಗರಾಜಯ್ಯ 
ಮಲ್ಲೇಪುರಂ ವೆಂಕಟೇಶ 
ಪಿ.ವಿ. ನಾರಾಯಣ 
ಪಿ.ವಿ. ನಾರಾಯಣ 
ಶಾಂತಿನಾಥ ದಿಬ್ಬದ 
ಎಸ್‌.ಪಿ. ಪಾಟೀಲ 

ಟಿ.ವಿ. ವೆಂಕಟಾಚಲಶಾಸ್ತ್ರೀ 
ಕೆ. ರಾಘವೇಂದ್ರರಾವ್‌ 
ದೇ. ಜವರೇಗೌಡ 

ದೇ. ಜವರೇಗೌಡ 
ಬಿ.ಎಸ್‌. ಸಣ್ಣಯ್ಯ 
ಬಿ.ಎಸ್‌. ಸಣ್ಣಯ್ಯ 

ಜಿ.ಜಿ. ಮ೦ಜನುನಾಥನ್‌ 
. ಮ೦ಜನುನಾಥನ್‌ 
- ಕೃಷ್ಣಕುಮಾರ್‌ 

- ಕೃಷ್ಣಕುಮಾರ್‌ 

. ಕೃಷ್ಣಕುಮಾರ್‌ 

. ಭಾನುಮತಿ 

. ಭಾನುಮತಿ 

ನ್‌. ಬಸವಾರಾಧ್ಯ 
ಎನ್‌. ಬಸವಾರಾಧ್ಯ 


ಕಾ ಈ ಗೆ 


ಹ 


ಲಮ ೭2 2 ಲ 
ಎಂ 


ಕೆ.ಎಲ್‌. ನರಸಿಂಹಶಾಸ್ತಿ 


ಹ.ವೆ. ನಾರಾಯಣಶಾಸೀ 
ಮೆ 

ಟಿ.ಎಸ್‌. ವೆಂಕಣ್ಣಯ್ಯ 
ಬಿ.ಎಸ್‌. ಸಣ್ಣಯ್ಯ 
ರಾಮೇಗೌಡ 
ಆರ್‌.ವಿ. ಕುಲಕರ್ಣಿ 
ಬಿ.ಸ್‌. ಸಣ್ಣಯ 

ನ್‌ 
ಪಿ.ವಿ. ನಾರಾಯಣ 


ಹಂಪ ನಾಗರಾಜಯ್ಯ 
ಆರ್‌. ವಿ.ಕುಲಕರ್ಣಿ 
ಎಂ.ಆರ್‌. ವರದಾಚಾರ್ಯ 
ಕಡಬದ ನಂಜುಂಡಶಾಸ್ತೀ 
ಎಂ.ಎಸ್‌. ಸುಂಕಾಪುರ" 
ಎಸ್‌. ವಿದ್ಯಾಶಂಕರ 

೫ 


ಪ್ರಕಟಣೆಯ ವಿವರ ಸಂಕೇತ 
(ಸಂಪುಟ ೧) ಆದಿಪು 
(ಸಂಪುಟ ೧) ಪಂಪಭಾ 
(ಸಂಪುಟ ೨) ಚಾವುಂಡಪು 
(ಸಂಪುಟ ೩) ಶಾಂತಿಪು 
(ಸಂಪುಟ ೩) ಶಾಂತೀಶ್ಚಪು 
(ಸಂಪುಟ ೪) ರನ್ನನಿಘಂಟು 
(ಸಂಪುಟ ೫) ಅಭಿಧಾವ 
(ಸಂಪುಟ ೬) ಸುಕುಮಾಚ 
(ಸಂಪುಟ ೬) ಕಬ್ಬಿಗಕಾ 
(ಸಂಪುಟ ೭) ಮಲ್ಲಿನಾಪು 
(ಸಂಪುಟ ೮) ಧರ್ಮಾಮೃ 
(ಸಂಪುಟ ೯) ಸಮಯಪ 
(ಸಂಪುಟ ೯) ಧರ್ಮಪ 
(ಸಂಪುಟ ೧೦) ಲೀಲಾವತಿ 
(ಸಂಪುಟ ೧೦) ನೇಮಿನಾಪು 
(ಸಂಪುಟ ೧೧) ಜೀವಸಂ 
(ಸಂಪುಟ ೧೧) ಹರಿವಂಶ 
(ಸಂಪುಟ ೧೨) ಚಂದ್ರಪ್ರಪು 
(ಸಂಪುಟ ೧೨) ಆಚವರ್ಧ 
(ಸಂಪುಟ ೧೩) ಯಶೋಧಚ 
(ಸಂಪುಟ ೧೩) ಅನಂತಪು 
(ಸಂಪುಟ ೧೩) ಅನುಭವ 
(ಸಂಪುಟ ೧೪) ಪುಷ್ಪದಂಪು 
(ಸಂಪುಟ ೧೪) ಪಾಶ್ಚರ್ನಾಪು 
(ಸಂಪುಟ ೧೫) ಧರ್ಮಬಾಹು 
(ಸಂಪುಟ ೧೫) ಧರ್ಮಮಧು 


ಕನ್ನಡಸಾಪ (೨೦೦೪) ಆದಿಪು ನರಸಿಂ 
ಕನ್ನಡ ಸಾಪ (೧೯೭೩) ಪಂಪಭಾಪರಿಷತ್ತು 


ಕನ್ನಡ ಸಾಪ (೧೯೭೭) ಕಾದಂಬ 
ಮೈಸೂರು ವಿವಿ (೧೯೬೯) ಕಾದಂಸಂ 
ಕನ್ನಡ ಸಾಪ (೨೦೦೪) ಅಜಿತಪು 
ಕನ್ನಡ ಸಾ ಪ (೨೦೦೪) ಗದಾಯು 


ಕಅಸಂ, ಮೈಸೂರು(೧೯೭೪) ವರ್ಧಮಾಪು 


ಕನ್ನಡ ಪುಸ್ತಕ ಪ್ರಾಧಿಕಾರ(೨೦೧ ಪಂಚತಂತ್ರ 
ಕನ್ನಡ ಸಾಪ (೧೯೭೬) ಪಂಪರಾ 
ಕನ್ನಡ ಸಾಪ (೨೦೦೪) ಕರ್ಣನೇಮಿ 
ಕನ್ನಡ ಸಾಪ. (೧೯೭೬) ಜಗನ್ನಾವಿ 
ಕನ್ನಡ ಸಾಪ (೨೦೦೫) ಕುಸುಮಾಕಾ 


ಕರ್ನಾಟಕ ವಿವಿ (೧೯೯೭) ಗಿರಿಜಾಕ 
ಕನ್ನಡ ಸಾಪ (೨೦೦೧) ಉದ್ಭಟಕಾ 


ಪುಣ್ಯಾಸ್ರವ ನಾಗರಾಜ 
ತ್ರಿಷಷ್ಟಿ ಪುರಾತನ ಚಾರಿತ್ರಂ ಸುರಂಗ 
ರಾಜಶೇಖರ ವಿಳಾಸಂ ಷಡಕ್ಷರದೇವ 
ಶಬರಶಂಕರ ವಿಳಾಸಂ ಷಡಕ್ಷರದೇವ 
ಹಳಗನ್ನಡಯುಗದ ಗದ್ಯಕೃತಿ: 

ವಡ್ಡಾರಾಧನೆ ಶಿವಕೋಟಿ 
ಚಾವುಂಡರಾಯ ಪುರಾಣಂ ಚಾವುಂಡರಾಯ 


ಹಳಗನ್ನಡ ಅವಧಿಯ ಶಾಸ್ತ್ರಗ್ರಂಥಗಳು: 


ಕವಿರಾಜ ಮಾರ್ಗಂ ಶ್ರೀವಿಜಯ 
ಕಾವ್ಯಾವಲೋಕನ ನಾಗವರ್ಮ ೧ 
ಲೋಕೋಪಕಾರ೦ ಚಾವುಂಡರಾಯ 
ಸೂಕ್ತಿಸುಧಾರ್ಣವಂ ಮಲ್ಲಿಕಾರ್ಜುನ 
ಶಬ್ದಮಣಿದರ್ಪಣ ಕೇಶಿರಾಜ 


ಕ್ರಿಶ ೧೩೩೧ 
ಕ್ರಿಶ ೧೫೦೦ 
ಕ್ರಿಶ ೧೬೫೫ 


ಕ್ರಿಶ ೧೬೫೫ 


ಕ್ರಿಶ ೧೧೦೦ 
ಕ್ರಿಶ ೯೭೮ 


ಕ್ರಿಶ ೯೫೦ 
ಕ್ರಿಶ ೯೯೦ 
ಕ್ರಿಶ ೧೧೫೦ 
ಕ್ರಿಶ ೧೨೫೦ 
ಕ್ರಿಶ ೧೨೭೫ 


ದೇ. ಜವರೇಗೌಡ 
ಆರ್‌.ಸಿ ಹಿರೇಮಠ 
ಆರ್‌.ಸಿ ಹಿರೇಮಠ 
ಎಂ.ಎಸ್‌. ಸುಂಕಾಪುರ 
ಶಿ.ಶಿ. ಬಸವನಾಳ 


ಡಿ.ಎಲ್‌. ನರಸಿಂಹಾಚಾರ್‌ 
ಎಂ. ಎ. ಜಯಚಂದ್ರ 


ಎಂ.ವಿ. ಸೀತಾರಾಮಯ್ಯ 
ಎಚ್‌. ದೇವೀರಪ್ಪ 

ಎಚ್‌. ಶೇಷಯ್ಯಂಗಾರ್‌ 
ಎನ್‌. ಅನ೦ತರಂಗಾಚಾರ್‌ 
ಡಿ.ಎಲ್‌. ನರಸಿಂಹಾಚಾರ್‌ 


ಕಅಸಂ, ಮೈಸೂರುವಿವಿ(೧೯೭೭) ಪುಣ್ಯಾಸ್ತ 
ಕರ್ನಾಟಕ ವಿವಿ (೧೯೬೬)  ತ್ರಿಷಷ್ಟಿಪು 


ಕರ್ನಾಟಕ ವಿವಿ (೧೯೬೮) ರಾಜಶೇವಿ 
ಸಾಹಿತ್ಯ ಸಮಿತಿ (೧೯೪೦) ಶಬಶಂವಿ 
ಶಾರದಾ ಮಂದಿರ (೧೯೭೦) ವಡ್ಡಾರಾ 


ಕನ್ನಡ ಪುಸ್ತಕ ಪ್ರಾಧಿಕಾರಿ (೨೦೧೨) 
ಚಾವುಂಡಪುಚಂದ್ರ 


ಬಿಎಂಶ್ರೀ ಪ್ರತಿಷ್ಠಾನ (೧೯೯೪) ಕವಿರಾಮಾ 


ಷ್‌ 


ಕನ್ನಡ ಸಾ ಪ (೨೦೦೪) ಕಾವ್ಯಾವಲೋ 


ಕನ್ನಡ ಸಾಪ (೨೦೦೨ ಲೋಕೋಪಕಾ 
ಕನ್ನಡ ಸಾಪ (೨೦೦೪) ಸೂಕ್ತಿಸುಧಾ 
ಶಾರದಾ ಮಂದಿರ (೧೯೬೮)  ಶಬ್ದಮದ 


ಸೂಚನೆ: ಪ್ರಯೋಗಗಳ ಆಕರಗಳನ್ನು ಉಲ್ಲೇಖಿಸುವಾಗ ಬಳಸಿರುವ ಅಂಕಿಗಳಲ್ಲಿ ಮೊದಲನೆಯದು, ಕಾವ್ಯಗಳಲ್ಲಿಯಾದರೆ, ಆಶ್ವಾಸ, ಸಂಧಿ, 
ಆಧಿಕಾರ, ಅವತಾರ ಮುಂತಾದ ವಿಭಾಗಗಳನ್ನೂ ಎರಡನೆಯದು ಪದ್ಯಸಂಖ್ಯೆಯುನ್ನೂ ನಿರ್ದೇಶಿಸುತ್ತವೆ; ಗದ್ಯಕೃತಿಗಳಲ್ಲಾದರೆ, ಪು 
ಪುಟವನ್ನೂ, ಸಾ ಸಾಲು ಎಂಬುದನ್ನೂ ಸೂಚಿಸುತ್ತವೆ; ಮಿಕ್ಕೆಡೆ ವಿಭಾಗ, ಉಪವಿಭಾಗ ಮತ್ತು ಪದ್ಯಸಂಖ್ಯೆಯನ್ನು ತೋರಿಸುತ್ತವೆ. 
ಪದ್ಯಸಂಖ್ಯೆಯ ಕೊನೆಯ ವ ಎಂಬುದು ಆ ಪದ್ಯವಾದ ನಂತರ ಬರುವ ವಚನ ಎಂಬ ಅರ್ಥವನ್ನು ನಿರ್ದೇಶಿಸುತ್ತದೆ. 


ಅ 


ಅಂಕ - ಗುರುತು (ತನ್ನಂಕದೊಂದುಗ್ರಸಾಯಕದಿಂ ನಾಯಕರಂ 
ಪಡಲ್ಲಡಿಸುತುಂ: ಪಂಪಭಾ, ೧. ೭೪); ಪ್ರಸಿದ್ಧ (ಅಂಕದ 
ಕಲಿ ಕುರುವಂಶ ಶಶಾಂಕನೆ: ಗದಾಯು, ೭. ೨); ತೊಡೆ 
(ಜಗತ್ತಿತಯಪತಿಯಂ ತ್ರಿದಶಪತಿಯ ನೀಡಿದ 
ಕೇಯೂರರಶ್ಮಿರಂಜಿತ ಭುಜಯುಗಳಕ್ಕೆ ನೀಡಿದಾಗಳ್‌ .. 
ನಿಜಾಂಕಮನೇಖೆಸಿದಂ: ಆದಿಪು, ೭. ೪೮ ವ); ಶೌರ್ಯ 
(ಸಾಗರದೊಳಗಿರ್ದಂಕದ ಮಾಗಧನಂ ಕೆಟ್ಟಿದಲ್ಲದೆ ಇರಂ 
ಅರಸಂ ಎನುತ್ತೋಗಡಿಸದೆ ನಡೆದುದು ಬಲಸಾಗರಮಾ 
ಸಾಗರಂಬರ೦ ತರತರದಿಂ: ಆದಿಪು, ೧೨. ೬೮); ಗುರುತು 
(ತನ್ನಂಕದೊಂದುಗಸಾಯಕದಿಂ ನಾಯಕರಂ 
ಪಡಲ್ವಡಿಸುತುಂ:  ಪಂಪಭಾ, ೧. ೭೪) ಪ್ರಸಿದ್ಧ 
(ವಿನತಾಪುತ್ರನ ವಜ್ರ ತುಂಡ ಹತಿಗ೦ ಮೆಯ್ಯಾಂತು 
ಕಂಡ೦ಗಳುಳ್ಳಿನಂ ಅಂಗ೦ಗಳ೦ ಒಡ್ಡಿ ಒಡ್ಡಿ ತನುವಂ 
ಕೊಟ್ಟಂತು  ಜೀಮೂತವಾಹನನೆಂಬ ಅಂಕದ ಚಾಗಿ: 
ಪಂಪಭಾ, ೪. ೨೬); ಬಿರುದು (ದನುಜಾ೦ತಕನೆಂಬೀ ನಿನ್ನ 
ನಚ್ಚುವೋದ ಅಂಕಂ ಎಲವೊ ಮುನ್ನೆನ್ನನ್ನ೦ ದನುಜಂ 
ಪುಟ್ಟದೆ ಸಂದುದು: ಪಂಪಭಾ, ೬ ೫); ದ್ವಂದ್ವಯುದ್ಧ 
(ದೇವರೆಲ್ಲರುಮ೦ಬರತಳದೊಳಿರ್ದಂಕಮಂ ನೋಲ್ಪಂತೆ 
ನೋಡೆ: ಪಂಪಭಾ, ೮. ೨೧ ವ); ಪರಿಣಾಮಕಾರಿ, ಸತ್ವ 
(ಬಲಮರ್ದೆನೆ ಅಂಕದೌಷಧಂ: ರನ್ನ ನಿಘಂಟು, ೪) 

ಅಂಕಂಗುಡು - ಓಡಲು ಕುದುರೆಗೆ ಸೂಚನೆ ಕೊಡು 
(ಅಂಕಂಗುಡಲೊಡಮದು ನಿಶ್ಶಂಕ೦ ಪನ್ನೆರಡು ಯೋಜನಂ 
ಪಾಜಿದುದು: ಶಾಂತಿಪು, ೧೧. ೪೧ ವ) 

ಅಂಕಂಗೊಳ್‌ -.. ಅಂಕಂಗುಡು (ದಕ್ಷಿಣಚರಣದಿಂ 
ಅಂಕಂಗೊಂಡು ಭೋಂಕನೆಡೆದ ಕೊಸೆಯಂ ತೆಗೆದು: 
ನೇಮಿಹು, ೪. ೧೦೪ ವ) 

ಅಂಕಕಾರ್ತಿ - ಅಂಕಕಾತಿ, ವೀರನಾರಿ (ಕಲಿಯೆನೆ ನೆಗಟ್ಟಳ್‌ 


ಕಸವರಗಲಿಯೆನೆ ಗುಣದಂಕಕಾರ್ತಿ ಮೊನೆಯೊಳ್‌ 
ಮನೆಯೊಳ್‌: ಅಜಿತಪು, ೧. ೬೫) 
ಅಂಕಕಾಅ - ಅಂಕವೆಂಬ ದ್ವಂದ್ವಯುದ್ಧ ಮಾಡುವವನು, 


ವೃತ್ತಿವೀರ  (ನುಡಿಯಲಚೆಯದ ಅಂಕಕಾಅ೦ ಆಕಾಶಮಂ 
ನೋಡಿದನೆಂಬಂತೆ: ಧರ್ಮಾಮೃ, ೯. ೮೨ ವ) 

ಅಂಕಚಾರಣೆ - ವ್ಯಕ್ತಿ ಅಥವಾ ಪದಾರ್ಥದ ವಿಶೇಷ ಲಕ್ಷಣಗಳನ್ನು 
ಹೇಳುವುದು (ಅಂಕಚಾರಣೆಗಳೊಳಂ ಸಂತಂ ಪೇಲ್ಡ್‌ 


ಉಟಿದಾವೆಡೆಯಂತರದೊಳ೦ ಆಗದು ಎಂದಂ 
ಅತಿಶಯಧವಳಂ: ಕವಿರಾಮಾ, ೨. ೨೯) 
ಅಂಕಣಿ -  ರಿಕಾಪು (ಜಾತೃಶ್ವಂಗಳಂ ವಳಯಮಂ 


ಸೋಂಕದಂಕಣಿಯ ಹಂಗಿಲ್ಲದೆ ಭೋಂಕನೇಜ* ಗಿರಿಜಾಕ, 
೬. ೫೫ ವ) 

ಅಂಕತಳ - ತೊಡೆಯ ಮೇಲ್ಭಾಗ (ತದಂಗನಾ ಅಂಕತಳದೊಳ್‌ 
ಬಾಲಾರ್ಕನ೦ ಪೋಲ್ತು ಭಾಸುರತೇಜೋಧಿಕನಪ್ಪ ಬಾಳನಂ: 
ಆದಿಪು, ೭. ೪೪) 

ಅಂಕದಂಬು - ಹೆಸರುವಾಸಿಯಾದ ಬಾಣ (ಅಂಕದಂಬೆತ್ತಲುಂ 
ತುಖುಗಿ ನಡುವಿನಂ ಸಾರ್ದು ಸಾರ್ದೆಚ್ಚೆಚ್ಚು ಕಾದಿದರ್‌: 
ಪಂಪಭಾ, ೧೩. ೩೯) 


ಅಂಕದ ವಸ್ತು - ಅಮೂಲ್ಯವಾದ ವಸ್ತು (ಮಿತ್ರಂ ಧನಂ ಧಾತ್ರಿ 
ಕಿಂಕರರ್‌ ಎಂಬ ಅಂಕದ ವಸ್ತುವಂ ಪಡೆಗೆ: ಪಂಚತಂತ್ರ, 
೪೪೧) 


ಅಂಕದೌಷಧ - ವೀರ್ಯಪುಷ್ಟಿಯ ಔಷಧ, ಪರಿಣಾಮಕಾರಿ 
ಔಷಧ (ಬಲಮರ್ದೆನೆ ಅಂಕದೌಷಧಂ: ರನ್ನ ನಿಘಂಟು, ೪) 
ಅಂಕಮಾಲಾ - [ರಾಜರ] ಸ್ತುತಿಮಾಲೆ (ಮಹಾವಂದಿವೃಂದ 


ಅಂಕಮಾಲಾನಾದಂ ಗಂಭೀರನಾದಂ ನೆಗಟ್ಟೆರೆ ತಳರ್ದಂ 
ರಾಗದಿ೦ ಸಾರ್ವಭೌಮಂ: ಆದಿಪು, ೧೧. ೧೪) 

ಅಂಕಮಾಲೆ — ಬಿರುದಾವಳಿ (ಸ್ಮರನ 
ಬಿರುದಿನಂಕಮಾಲೆಯನೋದದರಗಿಳಿಗಳಿಲ್ಲ: ಪಂಪರಾ, ೧. 
೧೦೭ ವ) 


ಅಂಕವಣಿ -. ರಿಕಾಪು (ಉಂಗುಟಮಂ ಅಂಕವಣಿಗೆ 
ಕರಾಂಗುಳಿಯಂ ಸ್ಕಂಧಸಂಧಿಗುಯ್ದು ಏಜೆದಂ ಉತ್ತುಂಗ 
ತುರಂಗಮಂ: ಪಂಪರಾ, ೪. ೧೨೦) 

ಅಂಕವಣೆ — ಕುದುರೆಯ ರಿಕಾಪು (ಅನ್ನೆಗಂ 
ನಕುಳನುಮಂಕವಣೆಯುಂ ಬಾಳುಂ ಬಾರುಂ 
ಚಮ್ಮಟಿಗೆಯನುಮಂ: ಪಂಪಭಾ, ೮. ೫೪ ವ) 

ಅಂಕಿತ - ಕುದುರೆಯ ಓಟದ ಒಂದು ಬಗೆ (ಬಿಂಕಂಬಡೆದುದು 
ವಿಕಮಂ ಅಂಕಿತಂ ಉಪಕಂಠಂ ಉಪಜಂ 
ಉಪಜಿನಮೆ೦ಬಯ್ಬುಂ: ಮಲ್ಲಿನಾಹು, ೯. ೨೩) 

ಅಂಕಿಸು - ಅಧೀನ ಮಾಡಿಕೊ (ಈ ಯತಿವರ್ತಿಯಂ ವಶವರ್ತಿ 
ಮಾಡಲು೦ ಅಂಕುಶಮಿಲ್ಲದಂಕಿಸಲು೦ ನಿನಗೆ ತೀರ್ವುದು: 
ನೇಮಿನಾಪು, ೫. ೧೧೫ ವ); ತೋರ್ಪಡಿಸು 
(ಬಳವೈರಿಯೊಳ್‌ ನೀಲಾಚಲಂಗಳ್‌ ಸಾಲಿಟ್ಟುವೆಂಬ 
ಬಿಂಕಮಂ ಅಂಕಿಸಿ ಕಣ್ಣೆ ವಂದ ಗಂಧಸಿ೦ಂಧುರಸಮೂಹದಿಂ: 
ರಾಜಶೇವಿ, ೬. ೧೧ ವ) 

ಅಂಕು - ಸೊಟ್ಟಗಾಗು (ತಾಣಿದ ಅಂಕಿದ ನಜುಂಕಿದ ಕೊಂಬು 
ಒಣಗಿರ್ದ ಪೊಟ್ಟೆವೋದ ಒಜಗಿದ ವೃಕ್ಷದಿಂದ ಅಜೆವುದು 
ಆಯೆಡೆಯೊಳ್‌ ಜಳಮಾಗದೆಂಬುದಂ: ಲೋಕೋಪಕಾ, ೫. 
೪) 

ಅಂಕುರ - ಆಗ ತಾನೆ ಮೂಡಿದ ಮರದ ಟಿಸಿಲು (ಕಳಿಕಾಂಕುರ 
ಕುಸುಮೋತ್ಕರ ಫಳಪಲ್ಲವರಹಿತ ಮಹಿಜಮಂ ಕಂಡುದಳೆಂ: 
ಆದಿಪು. ೧೫. ೩೪) ಮೊಳಕೆ, ಚಿಗುರು 
(ಮಾವಿನಂಕುರಮನೆ ಕರ್ಚಿ ಬಿಚ್ಚಳಿಪ ಕೋಗಿಲೆ: ಪಂಪಭಾ, 
೫. ೧೧) 

ಅಂಕುರವೃದ್ಧಿ - ಮೊಳಕೆಯ ಬೆಳವಣಿಗೆ (ಉದಕವೃದ್ಧಿಯೊಳ್‌ 
ಅಂಕುರವೃದ್ಧಿಯೆಂತಂತೆ ಸಹಕಾರಿಕಾರಣಂ: ಆದಿಪು, ೨. 
೧೦ ವ) 

ಅಂಕುರಶಾಖಾಭಿನಯ - ಒಂದು ಬಗೆಯ ನೃತ್ಯ? (ಅಂಕುರ 
ಪಲ್ಲವ ಕುಸುಮಾಳಂಕಾರದ ಚೂತಲತಿಕೆ ನರ್ತಕಿವೋಲ್‌ 
ತನ್ನಂಕುರದಿಂ ಶಾಖೆಯಿಂ ಏನಂಕುರಶಾಖಾಭಿನಯಮಂ 
ಅಭಿನಯಿಸಿದುದೋ: ಆದಿಪು. ೧೧. ೯೪) 

ಅಂಕುರಿತ - ಮೊಳಕೆವೊಡೆದು ಚಿಗುರು ಬಿಟ್ಟ (ಕೋರಕಿತ 
ಅಂಕುರಿತ ಪಲ್ಲವಿತ ಮುಕುಳಿತ ವಿಸ್ತಾರಿತ ರಮ್ಯಾಶೋಕ 
ಮಹೀರುಹಮುಮಂ ಅಭವನ ಅಂಗರುಚಿ ಪುದಿದಿರ್ಕುಂ : 
ಆದಿಹು, ೯. ೧೧೧) 


ಅಂಕುರಿಸು - ಮೊಳಕೆಯೊಡೆ (ಇಳೆಯೊಳಂದಂಕುರಿಸಿ 
ಹರಿತ್ಕುಳದೊಳ್‌ ವರ್ಧಿಸಿಯೆ ನೀಳ್ದು: ಗದಾಯು, ೧೦. ೭); 
ಉಂಟಾಗು (ತೆಂಬೆಲರಲೆಪದ ಪೂಲತೆಯೆಂಬಿನಮಂಕುರಿಸೆ 
ಪುಳಕಂ: ಶಾಂತಿಪು, ೧೦. ೩); ನವಿರೇಳು (ಬೇಟದೊಳ್‌ 
ಬಿರಿವೊಡಲೊಯ್ಯನಂಕುರಿಸೆ: ಪಂಪಭಾ, ೫. ೧೪) 

ಅಂಕುಶ - ಆನೆಯನ್ನು ನಿಯಂತ್ರಿಸುವ ಆಯುಧ, ಸೃಣಿ 
(ಅಂಕುಶಮಕ್ಕುಂ ಸೃಣಿ: ಅಭಿಧಾವ, ೧. ೧೪. ೩೬) 

ಅಂಕುಸ - ಅಂಕುಶ (ಆರಂಕುಸಮಿಟ್ಟೊಡಂ ನೆನೆವುದೆನ್ನ ಮನಂ 
ವನವಾಸಿ ದೇಶಮಂ: ಪಂಪಭಾ, ೪. ೩೦), ನಿಯಾಮಕ 
(ಪಾಣ್ಣರಂಕುಸ೦ ಅಮ್ಮನ ಗಂಧವಾರಣಂ ಪಡೆಮೆಚ್ಚೆಗಂಡಂ: 
ಪಂಪಭಾ, ೧. ೧೪೮ ವ) 

ಅಂಕೂರ - ಅಂಕುರ (ಅಂಕುರ೦ ಅಂಕೂರಂ: ಅಭಿಧಾವ, ೧. 
೭.೪) 

ಅಂಕುಶಗತಚಾರಣ - ಅಂಕುಶದಿಂದ ಆನೆಯನ್ನು ನಡೆಸು 
(ಅಂಕುಶಗತ ವಾರಣಯಾತಮೆಂಬುದದು; ಅಭಿಧಾನ, ೧. 
೩ ೩೭) 

ಅಂಕುಸಮಿಡು - ಅಡ್ಡಿಮಾಡು (ಆರಂಕುಸಮಿಟ್ಟೊಡಂ ನೆನವುದೆನ್ನ 
ಮನಂ ವನವಾಸಿ ದೇಶಮಂ: ಪಂಪಭಾ, ೪. ೩೦) 

ಅಂಕೆ - ಅಭಿಪ್ರಾಯ (ಮಡಸೋಂಕಿ೦ ಮನದಂಕೆಯಂ ತಿಳಿದು: 
ಕುಸುಮಾಕಾ, ೮. ೭೬) 

ಅಂಕೆಗೆಯ್‌ - ಗುರುತುಮಾಡು (ಸರಳತಳಾಂಗುಳಿತ್ರಿತಯದಿ೦ 
ಫಳವಕ್ತದೊಳಂಕೆಗೆಯ್ದು: ಕುಸುಮಾಕಾ, ೯. ೨೬) 

ಅಂಗ - ದೇಹ (ದೇವ ಮತ್‌ ನಯನದೊಳ್‌ ನಯನಂ 
ಕರದೊಳ್‌ ಕರಾಬ್ದಂ ಅಂಗದೊಳ್‌ ಎಸೆವ ಅಂಗಯಷ್ಠಿ: 
ಕಾದಂಸಂ, ೬. ೪), ಪಕಾರ (ಆ ವಜಪಾತದಿಂ 
ಮೇಲೇವೇಟ್ಲಪೆಂ ಅರಿದು ಪೇಟಲು೦ ಕೇಳಲು೦ ಇನ್ನುಂ 
ಆವ ಅಂಗಂ ಎನಲ್ಕೆ ಆಶ್ಚರ್ಯಮಾವಹಂ ಒಂದಾದುದು 
ಆಗಳ್‌ ಅದನುಸಿರ್ದಪ್ಪೆಂ: ಕಾದಂಸಂ, ೪. ೧೦೨); ಒಂದು 
ದೇಶದ ಹೆಸರು (ನೀನಿಲ್ಲದೆ ಇವೆಲ್ಲಂ ಒಳವೆ ಅಂಗ 
ಅಧಿಪತೀ: ಗದಾಯು, ೫. ೨೦); [ಜೈನ] ಜೈನಾಗಮದ 
ಒಂದು ವಿಭಾಗ (ಅಂತು ಜೈನದೀಕ್ಷೆಯಂ ಕೈಕೊಂಡು 
ಗುರುವಿನನುಮತದಿಂ ದ್ಹಾದಶಾಂಗ ಚತುರ್ದಶಪೂರ್ವಂಗಳಂ 
ಕಲ್ತು; ಆದಿಪು, ೧೪. ೧೩೯ ವ); ದೇಹದ ಭಾಗ (ಅಂಗಿಯ 
ಅಂಗದೊಳೆಲ್ಲಂ ತೀವಿರ್ಪಂ ಭೂತಚತುಷ್ಟಾವಯವದಿಂ 
ಅನ್ಯಂ ಆತ್ಮನಂ ಕಂಡಣೆಯೆಂ: ಯಶೋಧಚ, ೪. ೧೭) 

ಅಂಗಂಬಡೆ - ಆಕಾರ ಧರಿಸು (ಶೃಂಗಾರಲಕ್ಷ್ಮಿಯಂಗಂ 
ಬಡೆದನೇಕರೂಪದಿಂ ನಿಂದಂತೆ: ಶಬರಶಂ, ೧.೭೯ ವ) 

ಅಂಗಘಟನ - ಮೈಕಟ್ಟು (ಅಸಮಾಸ್ತನ ಅಂಗಘಟನಂ ಅದು 
ಅಸದೃಶಂ ಈ ವಿಭುವಿನಂಗಘಟನಕ್ಕೆ ಎನೆ: ಕರ್ಣನೇಮಿ, ೫. 
೪) 

ಅಂಗಚಿತ್ತ - ಪಾರಿತೋಷಕ (ನರೇಂದಂ ರಾಜಲೋಕಮಂ 
ವಿಸರ್ಜಿಸಿ ತನ್ನ ವಂಶವರ್ಧನೆಗ೦ಗಚಿತ್ತಮನಿತ್ತು.: ಕಾದಂಬ, 
೨. ೮೬ ವು 

ಅಂಗಚ್ಛವಿ - ದೇಹಕಾಂತಿ (ಪಿಳುಕ೦ ಬೇಡಿತೆಗೆ ಸಲಹಲಿತ್ತೊಡೆ 


ಗೂಡಿನೊಳದು ಬಳೆದು ತಳೆದುದಂಗಚ್ಛವಿಯಂ: 
ಯಶೋಧಚ, ೩. ೩೬) 

ಅಂಗಜ - ಮನ್ಯಥ (ನೆಗಟ್ಟೇ ಕರ್ಪೂರ ಕಾಳಾಗರು 
ಮಳಯಮಹೀಜ೦ಗಳ್‌ ಏಳಾಲತಾಳೀ 


ಸಗಿತಂಗಳ್‌ 
ಥಿ 


ಕಣ್ಣೆವಂದಿರ್ದುವಂ ಇವನೆ ವಲಂ ಕೊಂಬುಗೊಂಡ 


ಅಂಗಜ೦ .... ಎಚ್ಚು ಮೆಚ್ಚಂ ಸಲಿಸುವಂ: ಪಂಪಭಾ, ೪. 
೨೩) 
ಅಂಗಜನೆಂಬಜಂ - ಮನ್ನಥನೆಂಬ ಬಹ್ಮ (ಈ ಕನ್ನೆಯಂ 


ಮಾಡುವಲ್ಲಿಗೆ ಚಂದಂ ಮಳಯಾನಿಳಂ ಮಳಯಜಂ 
ನೀರೇಜ೦ ಇಮ್ಮಾವು ಮಲ್ಲಿಗೆ ಎಂದಿಂತಿವಂ ಅಟ್ಕಜೆಂದ 
ಅಮರ್ದಿನೊಳ್‌ ತಾನಟ್ಟೆಯಿಂ ತೊಯ್ದು ಮೆಲ್ಲಗೆ 
ಸಂದಂಗಜನೆಂಬಜ೦ ಪಡೆದಂ: ಪಂಪಭಾ, ೪. ೭೫) 
ಅಂಗಜನ್ಮ - ಮನ್ಮಥ (ಸೆಜ್‌ಗೆಯ್ದು ಕಣ್ಣುಮ೦ ಮನಮುಮಂ 
ಅ೦ಗಜನ್ಮನರಲ೦ಬುಗಳಿಂದೆ ಮರುಳ್ಳಿ: ಪಂಪಭಾ, ೨. ೪೦) 


ಅಂಗಜಾಸ್ತ - ಮನ್ಮಥನ ಬಾಣ (ರಾಜಪುತ್ತಿಸ್ಮಿತ 
೨ 
ಮಧುಮಧುರಾಪಾಂಗ ಜೈತ್ರಾಂಗಜಾಸ್ತಂಗಳ ಕೋಳಂ 


ನೂತನಪ್ರೇಮದೆ ನಿಮಿರ್ವೆಡೆಯೊಳ್‌ ಕಾವನಾವಂ: ಆದಿಪು, 
೪. ೫೧) 

ಅಂಗಜೋತ್ಪತ್ತಿಸುಖ - ಕಾಮಸುಖ 
(ಪೂಣ್ಣೆನಗಾಗದ೦ಗಜೋತ್ಪತ್ತಿ ಸುಖಕ್ಕೆ ಸೋಲಲಟೆಗುಂ 
ಪುರುಷವ್ರತಂ: ಪಂಪಭಾ, ೧. ೭೫) 

ಅ೦ಗಜೋತ್ಪನ್ನ ವಿಮೋಹ - ಕಾಮದಿಂದಾದ ವ್ಯಾಮೋಹ 
(ನೃಪತಿ ಬೇಡಿದುದಂ ಕುಡಲೊಲ್ಲದೆ ಅ೦ಗಜೋತ್ಪನ್ನ 
ವಿಮೋಹದಿಂದಟಿದಪಂ: ಪಂಪಭಾ, ೧. ೭೨) 

ಅಂಗಜ ಮಹೀಶ - ಕಾಮರಾಜ, ಮನ್ನಥ ರಾಜ 
(ಬೇಟದೊಳೆನ್ನಂ ಅಂಗಮಹೀಶನ ಬಾಣಕೆ ಗೂಡುಮಾಡಿ 
ತಾಂ ಕೂಟದಲಂಪಿನಿಂಪ೦ ಇನಿಸಂ ಮಿಗೆ ತೋಟಣೆದೊಡೆ 
ಎಂತು ಸೈರಿಪೆಂ: ಉದ್ಭಟಕಾ, ೧೦. ೬೪) 

ಅಂಗಜಾಗಮ - ಕಾಮಶಾಸ್ತ್ರ (ಕಲ್ಲಾದೊಡಂ ಇಂದು 
ದ್ಯುತಿಗುಲ್ಲಸದಿಂದೊಸರ್ವದು"' ಅಂಗಜಾಮಗಮದ ಒಳ್ಳಂ: 
ಉದ್ಭಟಕಾ, ೧೦. ೮೧) 

ಅಂಗಜಾವ - ಪಹರೆ, ಸರದಿ ಕಾವಲು (ಸುರಭಿಶರನಂಗಜಾವಂ 
ಗರಟಿಗೆ  ಮೆಯ್ದಾಪು ಮೆಜ್‌ಯೆ ಬಿಡದೋಲಗಿಪರ್‌: 
ಯಶೋಧಚ, ೨. ೪) 

ಅಂಗಡಿಸೂಳ್‌  - ಅಂಗಡಿಯನ್ನು ಸೂರೆಮಾಡುವುದು 
(ಕಲಪಿಕನಾಯಕರ್ಗೆ ಪೊಸಮಾಂಗೊನರಂಗಡಿ ಸೂಜ್‌ಯಂ 
ಶುಕಾವಲಿಯ ಪದಾತಿಗಿತ್ತು: ಅನಂತಪು, ೬. ೮೫) 

ಅಂಗಣ - ಅಂಗಳ (ನಿಚ್ಚಲಿ ಕಾರಿರುಳೂಳ್‌ ಪೊಜಪಚ್ಚಮಂ 
ಉಟ್ಟಿರ್ದು ಇಜುಂಕಿ ಕಕ್ಷದೊಳ್‌ ಆ ಪಾಟಚ್ಚರ 
ಭಯದಿಂದುಟ್ಟು ಪಟಚ್ಚರಮ೦ ಮನೆಗೆ ವಂದು ನಿಂದು 
ಅಂಗಣದೊಳ್‌: ಶಾಂತಿಪು, ೬. ೬೫); ಮನೆಗೆ ಸೇರಿದ 
ಬಯಲು (ಮನೆಯಂಗಳದೊಳ್‌ ಮನಮೊಸೆದಾಡುವ ಮಕ್ಕಳ 
ವಿನೋದಮಂ ಕಾಣ್ಣ ದಿವಸಮೆಂದಾದಪುದೋ: ಸುಕುಮಾಚ, 
೯. ೧೦೧) 

ಅಂಗಣವಲಯ - ಅಂಗಳದ ಸುತ್ತು ಆವರಣ (ಅಂಗಣಕ್ಕೆ: 
ಅಂಗಣವಲಯ, ಅಂಗಣವಾವಿ, ಅ೦ಗಣವೆಟ್ಟು: ಶಬ್ದಮದ, 
೩೧೩, ಪು 

ಅಂಗಣವಾವಿ = ಅಂಗಣದಲ್ಲಿನ ಬಾವಿ 
(ಅಂಗಣವಾವಿಯೆಂದಚ್ಚಗನ್ನಡ ಸಮಾಸಮುಂಟು: ಶಬ್ದಮದ, 
೨೯೨ ವೃತ್ತಿ) 


ಅಂಗಣವೆಟ್ಟು - ಅ೦ಗಳದಲ್ಲಿನ ಆಟದ ಬೆಟ್ಟ (ಅಂಗಣಕ್ಕೆ - 
ಅಂಗಣವಲಯಂ, ಅಂಗಣವಾವಿ, ಅಂಗಣವೆಟ್ಟು; ಶಬ್ದಮದ, 
೩೧ ಪು 

ಅಂಗದ - ಭುಜಕೀರ್ತಿ, ತೋಳಬಂದಿ (ಫಣಾಮಣಿಯುಂ 
ಮಣಿಕುಂಡಲ ಅಂಗದಪ್ರಮುಖವಿಭೂಷಣಮುಂ 
ನಿಜಾಂಗರುಜಿಯೊಳ್‌ ಪೆಣೆದಿರೆ: ಆದಿಹು, ೯. ೧೧೦) 


ಅಂಗನಾಯಕ - ಅಂಗದೇಶದ ದೊರೆ, ಕರ್ಣ (ಬೇಗಂ ಇಸು 
ವೈರಿಯನೀಗಳ ಕೊಂದಪೆಂ ರಸಾಂಬರಧರಣೀ 
ವಿಭಾಗದೊಳಗಾವೆಡೆವೊಕ್ಕೊಡಂ ಅಂಗನಾಯಕಾ: ಪಂಪಭಾ, 
೧೨. ೨೦೩) 

ಅಂಗನೃಪ - ಅಂಗರಾಜ್ಯದ ದೊರೆ, ಕರ್ಣ (ಅಂದು ಭೋಂಕನೆ 
ಕಂಡಂ ಗಂಗಾಂಗನೆಯಂ ಕಾಣ್ಣವೊಲ್‌ ಅಂಗನೃಪ೦ ಮುಂದೆ 
ನಿಂದ ಕೊಂತಿಯನಾಗಳ್‌: ಪಂಪಭಾ, ೯. ೭೩) 

ಅಂಗಭವ - ಮಗ (ಅಂಗಭವ ಕೋಮಲಾಂಗ ಆಲಿಂಗನಸುಖ 
ದೊರೆಗೆ ವಾರದಲ್ಲಿ ಕುಳಿರ್‌ ಕೋಟ್ಡ್‌ಂಗಡಲೊಳ್‌ 
ಮುಲುಗಿದೊಡಂ ತಿಂಗಳ ತಣ್ಣದಿರ ಜೊಂಪದೊಳ್‌ 
ನೆಲಸಿದೊಡಂ: ಮಲ್ಲಿನಾಪು, ೩, ೯೭) 


ಅಂಗಮಹೀತಳ -.. ಅಂಗದೇಶ (ಮಂಗಳವಣಲ್‌ಗಳ್‌ 
ಶುಭವಚನಂಗಳ್‌ ಚಮರರುಹ೦ಗಳ್‌ ಆ ಶ್ವೇತಚ್ಛತ್ರ೦ಗಳ್‌ 
ಅಮರ್ದೆಸೆಯಿ ಕರ್ಣಂಗೆ ಅ೦ಗಮಹೀತಳವಿಭೂತಿಯಂ 
ನೆಜ*ಯಿತ್ತಂ: ಪಂಪಭಾ, ೮. ೭೩) 


ಅಂಗಮಹೀಶ - ಅಂಗರಾಜ್ಯಾಧಿಪತಿ, ಕರ್ಣ (ತನ್ನೀವಳವಿಂ 
ಪಾರ್ವಂಗಂ ಅಳಿಪಿ ಬೇಡಿದ ಪಾರ್ವಂಗಂ ಪಿರಿದನಿತ್ತಂ 
ಅಂಗಮಹೀಶಂ: ಪಂಪಭಾ, ೯. ೭೨) 

ಅಂಗಯಷ್ಟಿ — ಯಷ್ಟಿ'ಕೋಲು]ಯಂತೆ ತೆಳ್ಳಗಿರುವ ದೇಹ 
(ಪದೆಪಿನ ಮಾತುಗಳ್‌ ಪಲವುಮಂ ಬಿಡದಾಡಿದೊಡಲ್ಲಿ 
ಬರ್ಪುದಾವುದು ಗಡ ದೇವ ಮತ್‌ ನಯನದೊಳ್‌ 
ನಯನಂ ಕರದೊಳ್‌ ಕರಾಬ್ದಂ ಅಂಗದೊಳ್‌ ಎಸೆವ 
ಅ೦ಗಯಷ್ಟಿ: ಕಾದಂಸಂ, ೬. ೪) 

ಅಂಗಯ್ಸು - ಸ್ವೀಕರಿಸು (ನೀನಿ೦ ಮನಮೊಲ್ಲು ಅದಂ ಅಂಗಯ್ಯು 
ಎನಲ್‌ ಅನುನಯದಿಂದಂದು ತಾಳ್ಗಿದಂ ಬಹುವಿದೈಗಳಂ: 
ಕರ್ಣನೇಮಿ, ೪. ೪) 


ಅಂಗರಕ್ಕೆ - [ಅಂಗರಕ್ಷಾ] ಮೈಗಾವಲ ಭಟ (ಅಂಗರಕ್ಕರ 
ನೆರದೊಳ್‌ .. . ಬರೆ ನೃಪಾಂಗನೆಯರ್ಕಳ್‌: ಶಾಂತಿಷು, 
೧೦. ೧೪೮); ಮೈಯ ರಕ್ಷಣೆಯ ವಸ್ತು ಕವಚ (ಸಂಗರಕ್ಕೆ 
ತಾನಂಗರಕ್ಕೆ ರಘುಜಂಗೆಂಬಂತೆ: ಪಂಪರಾ, ೧೪. ೩೭) 

ಅಂಗರಕ್ಷಾವಳಿ - ರಾಜನ ಮೈಗಾವಲ ದಳ (ವಿಷಯ 
ಗೃಹಾಮಾತ್ಯ ದಂಡಾಧಿನಾಥಾವಳಿ ಧರ್ಮಾಧ್ಯಕ್ಷ ಕೋಶಾಧಿಪ 
ತಳವರ ಹಾಸ್ಕಾದಿ ತಂತಾಳಿಪಾಳಾವಳಿ  ರಾಜಶ್ರೇಷ್ಠಿ 
ಸೇನಾಪರಿಕರಣ ಪುರೋಧೋಧಿಕಾರ ಅಂಗರಕ್ಷಾವಳಿ 
ಮುಖ್ಯಂಬೆತ್ತ ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: 
ಶಾಂತೀಶ್ವಪು, ೧೫. ೯೦) 

ಅಂಗರವೋಳಿಗೆ - [ಅಂಗಾರಸ್ಲೋಟಿಕಾ] ಕೆಂಡದ ಮೇಲೆ ಸುಟ್ಟ 
ರೊಟ್ಟಿ (ಪೊಂಗಿರ್ದಂಗರವೋಳಿಗೆಯಂ  ಗರಗರನಪ್ಪ 
ತುಪ್ಪಮಂ: ಪಾರ್ಶ್ವನಾಷು, ೮. ೫೬) 

ಅಂಗರಾಗ - ಮೈಗೆ ಹಚ್ಚಿಕೊಳ್ಳುವ ಪರಿಮಳದ್ರವ್ಯ (ಮಜುದೆವಸಂ 
ಲತಾಲಲಿತೆ ಕೀಚಕನಲ್ಲಿಗೆ ಕಾಮನೊಂದು ಸೆಜ್‌ಯೆನಿಪ 


ಅಂಗರಾಗಮಂ 
ಪಂಪಭಾ, ೮. ೭೩) 

ಅಂಗರೋಚಿ - ದೇಹಕಾಂತಿ (ನಿರ್ಮಳಿನ ಅಂಗರೋಚಿ ಜಳಮಂ 
ಲುಳಿತಾಳಕಂ ಉನ್ಮದಾಳಿಯಂ . . ಪೋಲೆ: ಆಚವರ್ಧ, ೨. 
೧೧) 

ಅಂಗಲತಾ - ದೇಹವೆಂಬ ಬಳ್ಳಿ (ಅಂಗಲತಾಲಾಲಿತಸಾಂದ್ರ 
ಚಂದನರಸಂ ಬೆಳ್ಳಿಂಗಳ್‌ ಎಂಬೊಂದು ಪಂಬಲ 
ಬಂಬಲ್ಲೆಡೆಯಾಗೆ ಬೆಳ್ಳ್ಸಸದನಂ ಕಣ್ಣೊಪ್ಪಿತಾ ಕಾಂತೆಯಾ: 
ಪಂಪಭಾ, ೧. ೧೩೭) 

ಅಂಗವಲ್ಲಭ - ಅಂಗರಾಜ್ಯದ ದೊರೆ, ಕರ್ಣ (ಇನ್ನುಂ ಈ 
ಒಡಲೊಳಿರ್ದುದು ನಾಣಿಲಿಜೀವಂ ಎಂದೊಡೆ ಆವೆಡೆಯೊಳೆ 
ನಿನ್ನೊಳೆನ್ನ ಕಡುಗೂರ್ಮೆಯು೦ ಅಟ್ಕಜು೦ ಅಂಗವಲ್ಲಭಾ: 
ಪಂಪಭಾ, ೧೩. ೪) 

ಅಂಗಹಾರ - ನೃತ್ಯ ನಟನೆಯ ಮುದ್ರೆ (ಭರತಾಗಮದೊಳ್‌ 
ಮೂವತ್ತೆರಡನೆ ನೆಗಟ್ಟಂಗಹಾರಮುಂ: ಆದಿಷು, ೯. ೨೯) 

ಅಂಗಹೀನ - ದೈಹಿಕ ಊನವುಳ್ಳವನು (ಪಾಂಡುರಾಜಂಗೆ 
ಧೃತರಾಷ್ಟನಂಗಹೀನನೆಂದು ವಿವಾಹದೊಸಗೆಯೊಡನೆ 
ಪಟ್ಟಬಂಧದೊಸಗೆಯಂ ಮಾಡಿ ನೆಲನನಾಳಿಸೆ: ಪಂಪಭಾ, 
ಗ. ನರಕ ಪು 

ಅಂಗಾಧಿಪತಿ - ಕರ್ಣ (ನೀನುಳ್ಳೊಡೆ ಉಂಟು ರಾಜ್ಯಂ 
ನೀನುಳ್ಳೊಡೆ ಪಟ್ಟಮುಂಟು ಬೆಳ್ಳೊಡೆಯುಂಟಯ್‌ 
ನೀನುಳ್ಳೊಡೆ ಉಂಟು ಪೀಟಿಗೆ ನೀನಿಲ್ಲದೆ ಇವೆಲ್ಲಂ ಒಳವೆ 
ಅಂಗಾಧಿಪತೀ: ಗದಾಯು, ೫. ೨೦) 

ಅಂಗಾರ - ಕೆಂಡ (ಎಂದು ಪೊಗಟ್ಟು ಮುಂದೆ ಧಗಧಗಿಪ 


ಇಳೇಶ್ವರವಲ್ಲಭೆಯಟ್ಟಲ್‌ ಉಯೊಡೆ: 
ಮ ಲ ಎ 


ಧೂಪಾಂಗಾರದೊಳ್ಳಂಡಿಸಲೆಂದು ಓಹಿಲದೇವಂ 
ಉದ್ಯತನಾಗಿ: ಉದ್ಭಟಕಾ, ೧೧. ೧೨೨ ವ) 
ಅಂಗಾರವಲ್ಲಿ - ಕೊಡಸಿಗೆ ಎಂಬ ಒಂದು ಬಗೆಯ ಸಸ್ಯ 


(ಅ೦ಗಾರವಲ್ಲಿ ಕೊಡಸಿಗೆ: ಅಭಿಧಾವ, ೧. ೮. ೨೭) 

ಅಂಗಾಲ್‌ - ಕಾಲ ಅಡಿ, ಪಾದದ ಕೆಳಭಾಗ (ಅಂಗಾಲೊಳ್‌ 
ಮುಳ್‌ ನಡೆಯುಂ ತಾನೆಂತು ಮಜುಗುವನಂತು: ಸಮಯಪ, 
೫.೬) 

ಅಂಗಿ - ಅಂಗಗಳುಳ್ಳುದು - ದೇಹ, ಶರೀರ (ಅಂಗಿಯ 
ಅಂಗದೊಳೆಲ್ಲಂ ತೀವಿರ್ಪಂ ಭೂತಚತುಷ್ಟಾವಯವದಿಂ 
ಅನ್ಯಂ ಆತ್ಮನಂ ಕಂಡಣೆಯೆಂ: ಯಶೋಧಚ, ೪. ೧೭) 

ಅಂಗಿಕೆ - ಅಂಗಿ, ಕವಚ (ಮುತ್ತಿನ ಸರಮಂ ತನ್ನ ಕೊರಲೊಳ್‌ 
ಕೋದರಸಂಗೆ ಪೂವಿನ ಅಂಗಿಕೆಯಂ ತುಡಿಸಿ: ಲೀಲಾವತಿ, 
೧೦. ೯೭ ವ) 

ಅಂಗುಟ - ಕಾಲಿನ ಹೆಬ್ಬೆರಳು (ತಪೋಬಲವೃದ್ಧಿಯಿಂದಾ 
ಪರ್ವತಮನೆಡದ ಪಾದದಂಗುಟದ ಕೊನೆಯಿಂದೊಯ್ಯನೆ 
ಒತ್ತುವುದುಂ: ಪುಣ್ಯಾಸ್ರ: ೫. ೫೬ ವ) 

ಅಂಗುಲಿಕ್ರಿಯೆ - ಬೆರಳಿನಿಂದ ಮಾಡುವ ಕೆಲಸ (ಬೆರಂಟು - 
ಅಂಗುಲಿಕ್ರಿಯಾಯಾಂ: ಶಬ್ದಮದ, ಧಾ ೨೫೫) 

ಅಂಗುಲಿಪ್ರಹರಣ - ಬೆರಳಿಂದ ಹೊಡೆಯುವುದು (ಅಣೆ - 
ಅಂಗುಲಿಪ್ರಹರಣೇ: ಶಬ್ದಮದ, ಧಾ. ೩೬೭) 

ಅಂಗುಲೀ - ಬೆರಳು (ಗೌರೀಪಾದಾಂಗುಲೀ ಕೋರಕಂ ಎಸೆವ 
ಕರಂ ಪಲ್ಲವಂ: ಗಿರಿಜಾಕ, ೧. ೨) 


ಅಂಗುಲೀಯ - ಉಂಗುರ  (ರತ್ನಾಂಗುಲೀಯಮಂ 
ಅಂಗುಳಿಯಿಂದುರ್ಚಿ ಬಿರ್ದುದನಜೆಯದೆ ಗಂಧಾಕ್ಷತ 
ಕುಸಮತಾಂಬೂಲ ಸಗ್ದಿಳಾಸಾಲಂಕೃತನಾಗಿ: ಸುಕುಮಾಚ, ೩. 
ಛ:ವು) 

ಅಂಗುಳ್‌ - ಕಿರುನಾಲಗೆಯ ಪ್ರದೇಶ (ಅಂಗುಳ್ಳುಟ್ಟದೆ ಜಗಮಂ 
ನುಂಗುವ ಲಯಕಾಲಕಾಲನಾರಭಟೆಯುಂ: ಜಗನ್ನಾವಿ, ೧೨. 
೪೮) 

ಅಂಗುಳಿ - ಆನೆಯ ಸೊಂಡಿಲ ತುದಿ (ಮೃದುದೀರ್ಥವಿಸ್ತತ 
ಅಂಗುಳಿಯುಂ ಸಪ್ತದ್ವಾಸ್ಥಿತನುವುಮಪ್ಪ ವಿಜಯ 
ಪರ್ವತಗಜೇ೦ದ್ರ೦ ಬಂದು ಮುಂದೆ ನಿಲ್ವುದುಂ: ಆದಿಪು, 
೧೨. ೫೬ ವ); ಬೆರಳು (ಬಗೆ ಮತ್ತೊಂದೆನೆಯುಂ 
ಗೆಯ್ದೊಗಂ ಇತ್ತೊಂದೆನೆಯುಂ ಅಂಗುಳೀ 
ನಖಚಯಕಾಂತಿಗಳಂ ಅವಟಯ್ಸಿ ಸಲೆ ಪಾಸಗಯದೆಸೆದೆಸೆ 
ಪೊರಳ್ಳಿದಂ ಮತ್ತೊರ್ವಂ: ಶಾಂತಿಷು, ೫. ೧೦೫) 

ಅಂಗುಳಿತ್ರಾಣ - ಬೆರಳ ಕಾಪು (ಬದ್ಧ ಗೋಧಾಂಗುಳಿತ್ರಾಣ 
ಯೋಧಸಿಂಧುರಘಟಾ ಸಂಘಟ್ಟಮುಂ: ಆದಿಷು, ೧೪. ೯೩ 
ವ) 


ಅಂಗುಳೀಯಕ - ಉಂಗುರ (ಪೂರ್ಣಹಸ್ತಾಕೃತಿಯಿಂ 
ಮಧುಬಿಂದು ಪೂರ್ಣಮೆಸದುದು ಮಧುಕರ 
ನೀಲಾಂಗುಳೀಯಕ೦ ಕೋಕನದಂ: ಮಲ್ಲಿನಾಹು, ೫. ೩) 

ಅಂಗೆಯ್‌ - ಅಂಗೈ, ಕರತಲ (ತಾನಂಗೆಯ್ಯ ಪದ್ಮದಿಂ 
ಚರಣಂಗಳ ಪದ್ಮದಿಂದೆ ಗಿರಿಸುತೆಯೆಸೆದಳ್‌:  ಗಿರಿಜಾಕ, 
೩೫೮) 


ಅಂಗೈಸು - ಹವಣಿಸು (ಸುರಿವ ಮುತ್ತುಗಳಂ ಕಾರ ಮುಂಬನಿಯ 
ತಂದಲೆಂದು ಬಂದು ನುಂಗಲಂಗೈಸುವ ಚಾದಗೆಯ 
ಮಜೆಗಳುಮಂ; ಕಬ್ಬಿಗಕಾ, ೧೮೧ ವ) 

ಅಂಗೋದ್ಭವ - ಮನ್ಮಥ (ಮಸೆದ ಅ೦ಗೋದ್ಭವನ ಅಸ್ತದಂತೆಸೆವ 
ನಿನ್ನೀ ರೂಪು ವೃದ್ಧತ್ವದೊಳ್‌ ಪೊಸತೊಂದಾಯ್ತು. ಆದಿಷು, 
೨. ೪೭) 

ಅಂಗೋದ್ಭೂತ - ಮನ್ಮಥ (ಶೃಂಗಾರಾಮೃತವಾರ್ಧಿಜಾತೆ .. .. 
ಸಂದ ಅಂಗೋದ್ಧೂತನಗಣ್ಯ ಪುಣ್ಯನಿಧಿ: ಕರ್ಣನೇಮಿ, ೮. 
೯೫) 


ಅಂಘ್ರಿಪ - ಮರ (ಮೇರುಮಹೀಜಾತಂ ಪಾರಿಜಾತ 
ಅ೦ಫ್ರಿಪೋತ್ಕರಂ ಅಶ್ಶಬ್ರಜ೦ ಪಯಃಪ್ರಸರಮುಂ 


ಚಿಂತಾಮಣಿ: ಶಾಂತೀಶ್ವಪು, ೧೪. ೮೯) 

ಅಂಚಂ - ಅಂಕೆ, ಭಯ (ಅ೦ಚಮೆನಲ್ಕಂಜಿಕೆ: ರನ್ನನಿಘಂಟು, ೫) 

ಅಂಚಳ - ಅಂಚು, ಸೆರಗು (ತಾಂಬೂಲಾಂಚಳಮುಮಂ 
ಚರಣಾಗ್ರದಿ೦ ನೂಂಕಿ ಚಂದ್ರಾಪೀಡ೦ ನೆಲದೊಳ್‌ ಕುಳ್ಳಿರೆ: 
ಕಾದಂಸಂ, ೨. ೪೩ ವ) 

ಅಂಚಿತ - ಅಲಂಕೃತ (ಮುಂದೊಂದೆಡೆಯೊಳ್‌ ಇಡಿಕೆಗೊಂಡು 
ಕಣ್ಣೊಳಿಪ ಪಣ್ಗೊ೦ಂಚಲ ಸಂಚಯದಿಂದ ಅಂಚಿತಮಾಗಿರ್ದ 
ಗೋಸ್ತನೀ ಲತಾಮಂಡಪದ ಸಲ್ಲಲಿತ ಪಲ್ಲವಾಸ್ತರಣದೊಳ್‌: 
ಶಾಂತೀಶ್ವಪು, ೧೧. ೬೮ ವ); ಪ್ರಸಿದ್ಧವಾದ (ಅಂಚಿತ 
ದೇವತಾಭವನಸಂಕುಳದಿ೦ ಗಣಿಕಾನಿವಾಸದಿಂ 
ಒಪ್ಪುಗು೦ ಕ್ರೌಂಚಪುರಂ: ಪಂಚತಂತ್ರ, ೧೨೪) 

ಅಂಚಿರ — ಅಸ್ಲಿರ, ಚಂಚಲ (ಪೊಸನನೆಯೊಳ್‌ 
ಪಸುರ್ಪಲರೊಳಂಚಿರಮಲ್ಲದ ಬೆಳ್ಳ; ಆದಿಷು, ೧. ೬೬) 


೧೦ 


ಅಂಚೆ - ವಸ್ತ್ರ (ಅರುಣಾ೦ಬುಜದುಳ್ಳಲರೆಸಳ್ಗಳಂಚೆಯೊಳ್‌ 
ಸಂಚಲಿಸದೆ: ಮಲ್ಲಿನಾಪು, ೩. ೪೩); ಹಂಸ (ಕಡವಿನ 
ಕಂಪು ಅಡಂಗಿದುದು ಜಾದಿಯ ಕಂಪು ಒದವಿತ್ತು 
ಸೋಗೆಯ ಉರ್ಕು ಉಡುಗಿದುದು ಅಂಚೆಯುರ್ಕು 
ಪೊಸತಾಯ್ತು: ಪಂಪಭಾ, ೭. ೬೯), ಕೊನೆಯ ಭಾಗ 
(ಮಿಂಚಿನಂಜೆವೆರಸು ಕಾರ್ಮುಗಿಲ ಬಿಟಲು ಕಾಲೂಣಿದಂತೆ: 
ಅನಂತಪು, ೨. ೨೯ ವ) 

ಅಂಚಿವಣಿ — ಹಂಸದ ಮರಿ (ಪಾಡುವ 
ಪಣಮೆಗಳಿಂದೊಲ್ಲಾಡುವ ಮುದ್ದಂಚೆವಣಿಗಳಿಂ: ರಾಜಶೇವಿ, 
೧೨. ೨೩) 

ಅಂಚಿವಾಳತಿ - ಬಾಣಂತಿ ಹಂಸ 
ಮುದ್ದುಗೆಯ್ತಮುಮನಂಚೆವಾಳತಿಯಾ 
ಎಜಕಮುಮಂ: ಮಲ್ಲಿನಾಷು, ೪. ೧೩ ವ) 

ಅಂಚೆವಿಂಡು — ಹಂಸದ ಹಿಂಡು (ರಮಣಿಯರ 
ನೂಪುರರಣಿತಕ್ಕೆಳಸಿ ಬರ್ಪ ಅಂಚೆವಿಂಡಿನಿಂಚರದೊಳಂ: 
ಕಾದಂಬ, ೧. ೫೮ ವ) 

ಅಂಜನ - ಕಾಡಿಗೆ (ಆ ರಥದೊಳ್‌ ಒಡಂಬಡೆ ಪೂಡಿದ 
ನಾಲ್ಲೂಜಖು ಗೊಂಕುಜುಗಟೌಯುಂ ಅ೦ಬರಸ್ಥಲಮನಡರ್ವ 
ಗೃಧ್ವಧ್ವಜಮು೦ ಅಂಜನಪುಂಜದಂತಾಗಿ: ಪಂಪಭಾ, ೧೨. ೭ 
ವ); ಲೇಪನ 

ಅಂಜನಚೋರ - ಅಂಜನ ಹಚ್ಚಿಕೊಂಡು ಕಳ್ಳತನ ಮಾಡುವವನು 
(ಅಂಜನಚೋರಂ ಘುಟಿಕಾಪ್ರಯೋಗದಿಂದೃಶ್ಯ ರೂಪದಿಂ 
ಪೋಗಿ ಕಳ್ಳು ತಂದು: ಧರ್ಮಾಮೃ, ೨. ೭೫ ವ) 

ಅಂಜನದಿಕ್‌ - ಪಶ್ಚಿಮ (ಅಂತು ಅಂಜನದಿಕ್‌ ಕುಂಜರದಂತೆ 
ಬರುತಿರ್ಪುದುಂ: ಪಂಪರಾ, ೮. ೩೮ ವ) 

ಅಂಜನಪುಂಜ - ಕಾಡಿಗೆಯ ಮುದ್ದೆ (ಅಂಜನಪುಂಜದಂತಪ್ಪ 
ಮೆಯ್ಯ್ಕುಂ ಸಿಡಿಲಂ ಅಡಸಿದ೦ತಪ್ಪ ದಾಡೆಯು೦ ಉರಿಯ 
ಉರುಳಿಯಂತಪ್ಪ ಕಣ್ಣುಂ ಕೃತಾಂತನಂತೆ ಆಕಾರಮಾಗಿ: 
ಪಂಪಭಾ, ೪. ೪೨ ವ) 

ಅಂಜನಸಿದ್ದ —- ಅಂಜನ ಹಚ್ಚಿಕೊಂಡು ಅದ್ಭುತ ಕೆಲಸ 
ಮಾಡುವವನು (ಕೊ೦ಂದಂ ಕೊಲ್ವಂತೆ ರಸಮನಂ೦ಜನಸಿದ್ಧಂ: 
ಶಬ್ದಮದ, ೨೪೮ ಪು 

ಅಂಜನಾತನಯ - ಆಂಜನೇಯ (ಪತಿಹಿತ೦ ಅಂಜನಾತನಯಂ 
ಆ ಪವನಾತ್ಸಜನಿಂ ಖಗೇಶ್ವರಂ ಪತಿಹಿತ೦ ಆ 
ಮರುತ್ತನಯನಿಂ ಖಗರಾಜ೦ ಅರ್ಕನಂದನಂ ಪತಿಹಿತಂ: 
ಪಂಚತಂತ್ರ, ೪೪೭) 

ಅಂಜನಿಸು — ತಿರಸ್ಕರಿಸು (ತರಳಮುಕ್ತಾವತಂಸಪ್ರಭಾ 
ಪಲ್ಲವಮಾಕಾರಂ ಸ್ನ್ಮರಾಕಾರಮಂ ಅಂಜನಿಸೆ: ಪಂಪರಾ, ೨. 
೩) 

ಅಂಜನೆ - ಹನುಮಂತನ ತಾಯಿ; [ಜೈನ] ಒಂದು ನರಕದ 


(ಮಜೆಯಂಜೆಯ 
ಮಣೆಯೊಳಾದ 


ಹೆಸರು (ಅಂಜನೆಯೆಂಬ ಪೆಸರ ಪಂಕಪ್ರಭೆಯೆಂಬ 
ನಾಲ್ಕನೆಯ ನರಕಮಿರ್ದುದು: ಅಜಿತಪು, ೧೧. ೬ ವ) 
ಅಂಜಮೆ - ಅಂಜಿಕೆ (ಸಾಧಕನ ಮರುಳಾಟದಂತೆ. 


ವೀರನಂಜಮೆಯಂತೆ: ಧರ್ಮಾಮೃ, ೮. ೫೭ ವ) 

ಅಂಜಮೆಗುಡು - ಹೆದರಿಕೆಯನ್ನು ಹೋಗಲಾಡಿಸು (ಜನಮಂ 
ನೀಮಂಜಲಿಂ ಎಂದಜೆವಂ ಅರ್ವಿನಮಂಜನೆಗೊಬ್ಬಜೆದು 
ನಿಚೆಸಿದಂ: ಆದಿಷು, ೬ ೬೧) 


ಅಂಜರಿಕಾಸ - ಅರ್ಜುನನಿಗೆ ಶಿವನು ಪಾಶುಪತಾಸವಿತಾಗ 
೨ ಶ್‌ 
ಪಾರ್ವತಿ ನೀಡಿದ ದಿವ್ಕಾಸ್ತ್ರ (ಈಶ್ವರಂ ಕೊಟ್ಟುದರ್ಕೆ 
ತೆಲ್ಲಂಟಿಯೆಂದು ಗೌರಿದೇವಿಯುಂ ಅಂಜರಿಕಾಸ್ತಮೆಂಬ 


ಅಮೋಘಾಸ್ತಮಂ ವಿಕ್ರಮಾರ್ಜುನಂಗೆ ಕುಡೆ: ಪಂಪಭಾ, ೮. 
೨೬ವ) 

ಅಂಜಲ್‌ - ಹೆದರಬೇಡ[ಡಿ] (ಸುತಾರೆಯಂ ಅಂಜಲಂಜಲ್‌ 
ಎಂದು ಮಂಡಲಾಗಮಂಡಿತ ದೋರ್ದಂಡರೆಂ ಆಗಿ ಪೋಗಿ 
ಪಗೆವನೊಳ್‌ ತಡೆಯದೆ ತಾಗುವ ಎಮ್ಮ ರಭಸಮಂ ಕೇಳ್ಸು: 
ಶಾಂತಿಪು, ೬. ೩೩ ವ) 

ಅಂಜಲಿ - ಬೊಗಸೆ (ವಿನಯದೊಳೆ ಮತ್ತಂ ಅಂದೊಯ್ಯನೆ 
ನಿರುರವಾರಿಯಂ ನಿಜ ಅ೦ಜಲಿಯಿ೦ ತಂದು ಅನುವಿಸಿ 
ವದನಪ್ರಕ್ಷಾಳನಮಂ ಮಾಡಿಸಿದಂ ಅಂದು ಚಂದ್ರಾಪೀಡಂ: 
ಕಾದಂಸಂ, ೪. ೧೨೪) 

ಅಂಜಲಿಪುಟ - ಬೊಗಸೆ (ನೀರಂ ಕುಡಿಯಲೆಂದು 
ನಿಜಾಂಜಲಿಪುಟಮಂ ನೀಡಿದಾಗಳ್‌ ಒಂದು ದಿವ್ಯವಚನಂ 
ಆಕಾಶದೊಳ್‌: ಪಂಪಭಾ, ೮. ೩೮ ವ) 

ಅಂಜಿಸು - ಹೆದರಿಸು (ಪೊಸ ಕಾರೊಳಿಂತು ಬೆಳ್ಳಗೆ 
ಪಥಿಕಾಜನಮಂಜಿಸುವಂತಿರೆ: ಕವಿರಾಮಾ, ೧. ೧೨೪) 

ಅಂಜು - ಹೆದರು, ಭಯಪಡು (ಅಂಜು - ಭಯೇ: ಶಬ್ದಮದ- 
ಧಾ ೨೨೫) 

ಅಂಜುಮೆ - ಅಂಜಿಕೆ (ಚಲದಿನೆಅಗಿಸಲಿರೆ ಭರತಂಗೆಳಕಮ್‌ 
ಅಂಜುಮೆಯಲ್ಲೇ: ಆದಿಷು, ೧೪. ೭೫) 


ಅಂಜುಳಿ - [ಅಂಜಲಿ] ಬೊಗಸೆ (ನೃಪಂ ಅತಿವ್ಯಗ್ರನಾಗಿ 
ಮುಖಪಕ್ಷಾಳನಾರ್ಥಂ ಪೇರಡವಿಯೊಳ್‌ ಅಂಜುಇಯಿಂ 
ಜಲಮಂ ತಂದು... . ಎಆಯೆ: ಕಾದಂಸಂ, ೩. ೪೫ ವ) 


ಅಂಟಪರಿಚೆ - ಹಣೆಗೆ ಅಂಟಿಸಿಕೊಳ್ಳುವ ಬಟ್ಟು ? (ತೀವಿದ 
ಕೊಗ್ಗಿಯ ಕತ್ತುರಿಯು೦ ಕತ್ತುರಿಯೊಳ್‌ ಅಂಟಪರಿಚೆಯುಂ 
ಪರಿಚೆಯೊಳ್‌ ಪರಿಚಯಂಬಡೆದ ಮದವಟ್ಟೆಯುಂ: ಆದಿಪು, 
೪. ೪೧ ವ) 

ಅಂಟಿಸುಂಟಿ - ಒಂದು ಬೈಗುಳ (ಬೆರಳ್ಗಡಿಕೆಯರಂಟಿಸುಂಟಿ 
ಸುಡು ಪಂಜೆಗಳೆಂಜಲ ಹಂಜೆಯೆಂದು ಬಯ್ದೊಡನೆತ್ತಿದರ್‌: 
ಅನಂತಪು, ೮. ೩೧) 

ಅಂಟಿಸು - ಮೆತ್ತು (ಕಂಪಿಪೊಡಲಂಟಿಪ ಧೂಳಿಯೊಜಲ್ವ 
ನಿಸ್ತನಂ: ಉದ್ಭಟಕಾ, ೪. ೫೯) 

ಅಂಟು - ಮುಟ್ಟು ಜತೆಗೂಡು (ನಿಚಿತ ಮುದದಿಂದೆ 
ಮುಖಶಶಿರುಚಿಯಂ ಬಿಡದಂಟಿ ಸವಿವೆಂದಗಲದೆ ಸಾರ್ದ 
ಚಕೋರಂ: ಉದ್ಭಟಕಾ, ೬. ೧೦೭) 

ಅಂಟುಗೊಳ್‌ - ಅಂಟಿಕೊ; ನಾಟು (ಬಾಸೆಯೊಳಂಟುಗೊಂಡ 
ಕಣ್‌ ತಿವಳಿಯೊಳಂ ಸಿಲ್ಕಿ ಪೋಗಲಾರ್ತುವಿಲ್ಲ: ಕಬ್ಬಿಗಕಾ, 
೭೮); ಆಶ್ರಯಿಸು (ನೀರ್ದಾಣಮನಂಟುಗೊಂಡಂದಟರಾಗಳೆ 
ಬಾಯ್ದಿಡೆ: ಕಬ್ಬಿಗಕಾ, ೧೯೪) 


ಅಂಡಕೋಶ - ಬೀಜಕೋಶ, ವೃಷಣ (ಸಮಸಂಕ್ಷಿಪ್ತ 
ಪ್ರಚ್ಚನ್ನವಾಯುಪ್ರವೇಶನು೦ ಅಪಿ೦ಜೋತ್ಪನ್ನಾಂಡಕೋಶನುಂ: 


ಆದಿಪು, ೧೨. ೫೬ ವ) 

ಅಂಡಜ - ಮೊಟ್ಟೆಯಿಂದ ಹುಟ್ಟಿದ್ದು (ಫಣಿವಿಹಗಾದ್ಯವೆಲ್ಲಂ 
ಅಂಡಜಂ: ಅಭಿಧಾವ, ೧. ೩. ೪); ಹಕ್ಕಿ (ಖಗ ಅಂಡಜಂ 
ಪತತ್ರಿ ಪತಂಗಂವಿಕಿರಂ ಪಕ್ಷಿ: ಅಭಿಧಾವ, ೧. ೯. ೯) 


೧೧ 


ಅಂಡಲೆ - ಪೀಡಿಸು (ತಮ್ಮಂ ಅಂಡಲೆದು ಬಂಬಣ ಬಾಡಿಸಿ 
ಬಿಡದೆ ಕಸುಗಾಯ್ದು; ಆಚವರ್ಧ, ೬. ೨೩ ವ); ಕಾಟ 
(ವಿಯೋಗಿಗೇಂ ಮಾಡದೆ ಪೋಕುಮೇ ಮದನನಂಡಲೆಯಂ 
ನಗನಂದನಂಗಳೊಳ್‌; ಶಬರಶಂ, ೧. ೫೨) 


ಅಂಡಲೆವಡೆ — ತೊಂದರೆಗೆ ಗುರಿಯಾಗು 
(ಪರದಾರಾಸಕ್ತನಿಂದಂಡಲೆವಡೆದುದು ತಾನೆಂದು 
ಕೈಲಾಸಧಾತ್ರೀಧರಮಂ ನಿತ್ಯಂ ನಗುತ್ತಿರ್ದಪುದೆನೆ: 


ಕುಸುಮಾಕಾ, ೨. ೮೬) 

ಅಂಡುಗೊಳ್‌ - ಹತ್ತಿರ ಹೋಗು (ಮೇಖಳಾಕಳಿತ ರುಚಿರ 
ಲುಳಿತಾಧರಪಲ್ಲವೆ  ನೋಟ್ಪ ದಂಡುಗಳೊಳಂಡುಗೊಂಡು 
ಸೊರ್ಕಿದಾನೆ ಬಪಂತೆ ಬಂದು: ಪಂಪಭಾ, ೪. ೩೬ ವ); 


ಆಶ್ರಯಿಸು (ಕುಪ್ಪಳಿಸಿ ತುಖುಗಿ ಪರ್ವಿದ 
ಉಪವನಿರದಂಡುಗೊಂಡು ಪಂದಿಯ ಬಟೆಯೊಳ್‌: 
ಗಿರಿಜಾಕ, ೧. ೧೦೩) 

ಅಂಡೆ - ಕೊಳವಿ (ಮುಳುಂಗಿ ಮೂಡಿ ಪೊಳೆದಾ 
ಪೊನ್ನಂಡೆಯಿಂ  ಪೊಯ್ತು ಬಾಯ್ದಿರದೀಸಾಡಿ 


ಅಂಬುಕೇಳಿವಡೆದರ್‌ ಪಂಕೇಜಾಕ್ಷಿಯರ್‌: ರಾಜಶೇವಿ, ೧೦. 
೭೨) 

ಅಂತ - ಗಡಿ, ಸೀಮೆ (ದೇವಮಾತೃಕ ಸಾಧಾರಣಾನೂಪ 
ಜಾಂಗಳಭೇದಂಗಳುಮನಂತಪಾಳಪಾಳಿತದುರ್ಗಪರಿವೃತ 
ಅಂತಗಳುಂ: ಆದಿಪು, ೮. ೬೩ ವ) 


ಅಂತಃಕಳೆಂಕ - ಒಳಗಿನ ಕಳಂಕ (ಕಿಡಿಸುಗುಮಂತಃಕಳಂಕ 
ನೃಪಮಂಡಲಮಮಂ ತಡೆಯದೆ ತಮಸ್ತ್ವಭಾವಂ: 
ಕವಿರಾಮಾ, ೩. ೧೪೮) 

ಅಂತಂ - ಕೊನೆ, ಮುಗಿವು (ರಾಜಸೂಯಾಂತಂ 
ಕಳಹಮೆಂಬುದಂ ಬಗೆದು ತಾನುಂ 
ಕಲಹಪ್ರಿಯನಪುುದಜಣೆಂದಂ ಅನಿತೆ ನುಡಿದು ಮಾಣ್ಟ: 


ಪಂಪಭಾ, ೬. ೧೮ ವ) 

ಅಂತಂ ಬರ್‌ - ಕೊನೆಗೊಳ್ಳು (ಆ ಮಧುರಾಕಾರ ಲತಾಕೋಮಳೆ 
ತನಗಾಗಳ್‌  ಆಯುರಂತಂ ಬರೆ ಸೌದಾಮಿನಿವೊಲ್‌ 
ಭೋಂಕೆನೆ ಸುರಕಾಮಿನಿ ರಂಗದೊಳ್‌ ಅದೃಶ್ಯೆಯಪ್ಪುದುಂ: 
ಆದಿಪು, ೯. ೪೧) 

ಅಂತಂ ಮಾಡು - ಕೊಲ್ಲು, ಮುಗಿಸಿಬಿಡು (ಅ೦ಜಲಿಕಾಸ್ತಮಂ 
ಅಮೋಘಾಸ್ತಧನಂಜಯಂ ಆಕರ್ಣಾಂತಂಬರಂ ತೆಗೆದು ಆ 
ಕರ್ಣಾ೦ತಂ೦ ಮಾಡಲ್‌ ಬಗೆದು: ಪಂಪಭಾ, ೧೨. ೨೧೨ 
ವ) 


ಅಂತಃಕೃತ - ಒಳೆಗೊಂಡ (ನಭೋಮಂಡಳದಂತಂತಃಕೃತ 
ಭುವನಂ ನಟನಂತೆ ದಿಟಂ ಪ್ರಬಳನಕ್ರಮಕರಸಮೇತಂ: 
ಚಂದ್ರಪ್ರಪು, ೫. ೪೦) 

ಅಂತಃಪುರದಾಸೇರಕ -.. ಅಂತಃಪುರದ ದಾಸೀಪುತ್ರ 
(ಅ೦ತಃಪುರದಾಸೇರಕನನೇಜೆ ಕಿ೦ಚಿದಾಕುಂಚಿತಾಗ್ರ 
ತರ್ಜನೀನಿಶಿತಾಂಕುಶ೦ ಅಂ೦ತಃಪುರಪ್ರಮದವನವಿಷ್ಟನಾಗಿ: 
ಆದಿಹು, ೮. ೪೧ ವ) 

ಅಂತಃಪ್ರತಿಹಾರಿ - ಅಂತಃಪುರದ ದ್ವಾರಪಾಲಕ 


(ವಿಚಿತ್ರವೇತ್ರಲತಾಶೋಭಿತತಳಕಮಳೆಯರ್‌ 
ಅಂತಃಪ್ರತಿಹಾರಿಯರಾದರ್‌ ಅಮರಕಾಂತೆಯರರೆಬರ್‌: 
ಆದಿಹು, ೭. ೧೪) 


ಅಂತಃಸ್ಥಾರಿತ - ಒಳಗೇ ವಿಕಾಸಗೊಂಡ (ಮನೋಜಲೀಲೆಯಂ 
ಅವಕರ್ಣಿಸಿ ಕರ್ಣಾಂತವಿಶ್ರಾಂತ ಲೋಚನಂಗಳ್‌ 
ಅ೦ತಃಸ್ಥಾರಿತಂಗಳಾಗೆ ದಿಗವಲೋಕನಂಗೆಯ್ದು: ಮಲ್ಲಿನಾಷು, 
೮.೯೯ ವ) 

ಅಂತಕ - ಯಮ (ನಡೆ ಸುರಪತಿ ನಡೆ ಪಾವಕಂ ನಡೆ ಅಂತಕ 
ನಡೆ ನೃವಾಹ: ಗಿರಿಜಾಕ, ೬. ೯೦) 

ಅಂತಕದಿಕ್‌ - ದಕ್ಷಿಣದಿಕ್ಕು (ತೀಡುತಿರ್ದುದು ಇಂತನುಪಮ 
ಮನ್ನಥಾಗ್ನಿಬಳ ಕಾರಣಂ ಅಂತಕದಿಕ್‌ಸಮೀರಣಂ: 
ಕುಸುಮಾಕಾ, ೫. ೫೨) 

ಅಂತಕತನಯ - ಯಮನ ಮಗ, ಧರ್ಮರಾಯ (ಅಬ್ಕಜಂ 
ತನಗೆರ್ದೆಯೊಳ್‌ ಜೋದಿಸೆ ಪರಸಿದಂ ಆಶೀರ್ವಾದ 
ಪರಂಪರೆಯಿ೦ ಆಗಳ್‌ ಅಂತಕತನಯಂ: ಪಂಪಭಾ, ೧೩. 
೧) 

ಅಂತಕನಂದನ - ಯಮನ ಮಗ, ಯುಧಿಷ್ಠಿರ (ಯಾಗವಿಧಿಯಂ 
ನಿರ್ವರ್ತಿಸಿ ನೆರೆದ ರಾಜಕುಲಮೆಲ್ಲಮಂ ಪೂಜಿಸಿ 
ವಿಸರ್ಜಿಸಿದಾಗಳ್‌ ಮುರಾಂತಕಂ ಅಂತಕನಂದನನಂ 
ಇಂತೆಂದಂ: ಪಂಪಭಾ, ೬. ೬೫ ವ) 

ಅಂತಕಸರ್ಪ - ಯಮನೆಂಬ ಹಾವು (ಅ೦ತಕಸರ್ಪ೦ಂ ಕೊಳೆ 
ಬರ್ದುಕುವನ್ನರಾರ್‌ ಸಂಸ್ಕೃತಿಯೊಳ್‌: ಆದಿಷು, ೩. ೬೫) 

ಅಂತಕಾತ್ಮಜ - ಯಮನ ಮಗ, ಧರ್ಮರಾಯ 
(ಸಮಸ್ತಧಾತ್ರಿಯುಮಂ ಆಳಿಪೆವು ಎಂದುಲಿವಂತೆ ಪಕ್ಕಿಗಳ್‌ 
ಚಿಲಿಮಿಲಿಯೆಂಬ ಪೊಟ್ತಜಳಳೆ ಬಂದು ಉಜದೆ ಒಡ್ಡಿದಂ 
ಅಂತಕಾತ್ಸಜಂ: ಪಂಪಭಾ, ೧೧. ೩೩) 

ಅಂತಕಾನನ - ಯಮನ ಬಾಯಿ (ವಿಂಧ್ಯ ಮಳಯ 
ಹಿಮವನ್ನಿವಾಸಿಗಳಪ್ಪ ಪರ್ವತರಾಜರುಮ೦ ಭೀಮಸೇನಂ 
ಅಂತಕಾನನಮಂ ಎಯ್ದಿಸಿದಂ: ಪಂಪಭಾ, ೧೩. ೪೧ ವ) 

ಅಂತಕಾಲ - ಕೊನೆಗಾಲ, ಸಾವು (ಅಂತು ಗರ್ಭನಿರ್ಭರ 
ಪ್ರದೇಶದೊಳ್‌ ಅರಾತಿಗಳ್ಗೆ ಅಂತಕಾಲಂ ದೊರೆಕೊಳ್ಸಂತೆ 
ಪ್ರಸೂತಿಕಾಲಂ ದೊರೆಕೊಳೆ: ಪಂಪಭಾ, ೧. ೧೨೬ ವ) 

ಅಂತಕವೈರಿ - ಯಮನ ಶತ್ರು. ಶಿವ ; ಜಿನ (ಅಂತಕನ 
ಸಾಮ್ಯಮನಂತಕವೈರಿಯಲ್ಲದುಂತಮರ ಮನುಷ್ಯರಾರ್ಪರೇ 
ನಿರಾಕರಿಸಲ್‌: ಶಾಂತಿಷು, ೭. ೭೮) 

ಅಂತಪಾಳ - ಗಡಿಕಾಪಿನವರು (ದೇವಮಾತೃಕ ಸಾಧಾರಣಾನೂಪ 
ಜಾಂಗಳಭೇದಂಗಳುಮಂ ಅಂತಪಾಳಪಾಳಿತದುರ್ಗಪರಿವೃತ 
ಅಂತಗಳುಂ: ಆದಿಪು, ೮. ೬೩ ವ) 


ಅಂತಪ್ಪ - ಅಂತಹ, ಹಾಗಿರುವ (ಅಂಜನಪುಂಜದಂತಪ್ಪ 
ಮೆಯ್ಯ್ಕುಂ ಸಿಡಿಲಡೆಸಿದಂತಪ್ಪ ದಾಡೆಯುಂ: ಪಂಪಭಾ, ೮. 
೪೨ ವ) 

ಅಂತರ - ವ್ಯತ್ಯಾಸ, ಭೇದ  (ಕರಿಗಂ ಪರಮಾಣುಗಂ 
೦ತರಮಾವುದೊ ನಿಮಗಮಸುರವೈರಿಗಮೇ ನಂತರಮಂತೇ: 
ಪಂಪಭಾ, ೧೦. ೭); ನಡುವಣ ರಂಧ್ರ 
(ಗವಾಕ್ಷಜಾಳಾಂತರಂಗಳಿಂದಂ ದಿಶಾವಲೋಕನಂ 


ಗೆಯ್ಯುತ್ತಿರ್ಪನ್ನೆಗಂ: ವಡ್ಡಾರಾ, ಪು.೯೩. ಸ್‌); ಮೇರೆ, 
ಎಲ್ಲೆ (ಮೇರುವೆ ಮಂದಿರೆಯು೦ ಬೀರದ ಬಿಯದಂತರಕ್ಕೆ 


ಕಿಳೆದೆಂದು ಚಿಂತಿಪ ಪ್ರಿಯಗಳ್ಳಂ: ಪಂಪಭಾ, ೧. ೪೮); 
ಸಂಗೀತದ ಒಂದು ಪರಿಭಾಷೆ (ಸಾಮಾನಿಕ ಜನತತಿ 
ಚೇತೋಮಂ ಪ್ರಾಸಾದಿಕ ಅಂತರ ಆಕ್ಷೇಪಕ 


೧೨ 


ವಿನಿಷ್ಠಾಮಪ್ರವೇಶ ಗಾನರಸಾಮೃತಂ ಎಸೆಗುಂ 
ಧ್ರುವಪ್ರಯೋಗಾನುಗತಂ: ಅಜಿತಪು, ೫. ೧೦) 

ಅಂತರಂಗ - ಮನಸ್ಸು. ಹೃದಯ (ನುಡಿಸಿದನೆನ್ನಂ ನಲ್ಲಂ 
ಬಿಡಿಸಿದನೆನ್ನಂತರಂತರಂಗದನುತಾಪಮನೊಲ್ಲುಡಿಸಿದಂ 
ಒಳ್ಳುಡೆಯಂ: ಕವಿರಾಮಾ, ೩. ೨೩೪) 

ಅಂತರಂಗತಪ - [ಜೈನ] ಪ್ರಾಯಶ್ಚಿತ್ತ ವಿನಯ, ವೈಯಾವೃತ್ಯ, 
ಸ್ವಾಧ್ಯಾಯ, ವ್ಯುತ್ಸರ್ಗ, ಮತ್ತು ಧ್ಯಾನ ಎಂಬ ಆರು 
ಪ್ರಕಾರಗಖರುವ ತಪಸ್ಸು (ಅಂತರಂಗತಪಮುಂ ತಮಗೆಯ್ದೆ 
ಮಹಾತ್ಮರೆಯ್ದಿದರ್‌ ಚಾರಣ್ಯದ್ಧಿಯಂ: ಕರ್ಣನೇಮಿ, ೨. ೧೦) 

ಅಂತರಸ್ಥ - ಒಳಗಿರುವ (ಕ್ಷೀರನೀರಪ್ಪವಾ೦ತರಸ್ಥ೦ಂ ಪೋಲ್ತಂ 
ಕನಕರುಚಿಯಿಂದಮಾ ಪಳಿಕಿನ ಕೊಡನೊಳಗಿರ್ದ 
ನಂದದೀವಿಗೆಯಿರವಂ: ಶಾಂತಿಪು, ೧೦. ೪೨) 

ಅಂತರಾಂತರ - ನಡುನಡುವೆ (ಆ ಜ೦ಬೂದ್ವೀಪದ ನಟ್ಟ ನಡುವೆ 

ಅಂತರಾಂತರ ನಿರಂತರ ಕಾಂತ ಸೋಮ ಯಮ 

ವರುಣ ಕುಬೇರ ಪ್ರಮುಖ ಲೋಕಪಾಲಾಭಿಯೋಗ್ಯ 
ದಿಗ್ಗಜೇಂದ್ರದೇವ ವಿಹಾರ ಪ್ರಾಸಾದಾಭಿರಾಮಮೂ: ಆದಿಪು, 
೧. ೪೯ ವ) 

ಅಂತರಾಯ - ಅಡ್ಡಿ (ವೈಶಂಪಾಯನ ವೃತ್ತಾಂತ೦ಂ ಅಂತರಾಯ 
ಹೇತುವಾದುದಳಿಂ ನೀಂ ತಡೆಯದೆ ಬಂದು ಎಮ್ಮ 
ಮನೋರಥಕ್ಕೆ ಸಾಫಲ್ಯಮಂ ಸಂದಿಪುದು: ಕಾದಂಸಂ, ೬. 
೩೭ ವ); [ಜೈನ] ಮೋಕ್ಷಸಂಪಾದನೆಗೆ ಬರುವ ಅಡ್ಡಿ 
(ಅಧ್ಯಯನಾಂತರಾಯಮಂ ಮಾಡಲೆಂದವರೋದುವ 
ಆವಾಸದೊಳ್‌ ಸಂಕ್ಷೇಷಮಾಗೆ: ಆದಿಷು, ೩. ೩೮ ವ) 

ಅಂತರಾಯಪಂಚಕ — [ಜೈನ] ದಾನಾಂತರಾಯ, 
ಲಾಭಾಂತರಾಯ, ಭೋಗಾಂತರಾಯ, 
ಉಪಭೋಗಾ೦ತರಾಯ, ವೀರ್ಯಾಂತರಾಯ - 
ಎಂಬ ಐದು ವಿಘ್ನಗಳು (ಅಂತರಾಯಮುಂ ದಾನಲೋಭ 
ಭೋಗೋಪಭೋಗ ವೀರ್ಯಾಂತರಾಯ ಪಕಾರದಿಂ 
ಪಂಚವಿಧಮಕ್ಕುಂ: ಶಾಂತಿಷು, ೧೨. ೧೧ ವ) 

ಅಂತರಾಯಮಾಣ - ಅಡ್ಡಿಗಳಿಂದ ಕೂಡಿದ (ಸಕಳವಿಷ್ಠಪ 
ಪ್ರಣೂತನಂ ಈತನ೦ ಅಂತರಾಯಮಾಣ ಪರಮಾನಂದ 
ಸಮಯದೊಳ್‌ .. .. ನಿಜೆಸುವುದುಂ: ಆದಿಪು, ೮. ೮) 

ಅಂತರಾಳ - ಒಳಭಾಗ (ರಾಜಹಂಸ ಪಾರಾವತ ಮಿಥುನಂಗಳ್‌ 
ಉತ್ತುಂಗ ಪ್ರಾಸಾದಶಿಖರ ಮಣಿಗವಾಕ್ಷ ಅಂತರಾಳ ವಿವಿಧ 
ಗೃಹಾಂತರಗತಂಗಳಾದುವು: ಪಂಪಭಾ ಪರಿಷತ್ತು ೪. ೪೯ 
ವ) 

ಅಂತರಿಕ್ಷ - ಆಕಾಶ (ಸಮಸ್ತ ಸುರಗಣಂ 
ಬಂದಂತರ್ಹಿತರೂಪದಿಂದಂತರಿಕ್ಷದೊಳ್‌: 
೯೫ ವ) 

ಅಂತರಿತ - ಬೇರ್ಪಡಿಸಲ್ಲಟ್ಟ 
ಒಂದೊಂದೋರೊಂದು 
ಶಾಂತಿಪು, ೭. ೮೪ ವ) 

ಅಂತರಿತೆ - ದೂರಗೊಂಡವಳು (ಆತ್ಮವಲ್ಲಭ ಅಂತರಿತೆಯಂ 
ಎನ್ನಂ ಅಣ್ಣ ಬೆಸಗೊಳ್ಳುದೆ ಪೇಟ್‌ ತತ್ವಪಂಚಮಂ: 
ಕಾದಂಸಂ, ೩. ೪೭) 

ಅಂತರಿಸು -  ಮರೆಯಾಗು (ಕಿಲೆದು ಪೊಟ್ಟು 
ಶೋಕಾನುಬಂಧದೊಳ್‌ ಕೋಪಾನುಬಂಧಮಂ 
ಸಮರಾನುಬಂಧಮಂತರಿಸಿರ್ದು: ಗದಾಯು, ೪. ೧೩ ವ) 


ನೆರೆದು 
ಜಗನ್ನಾವಿ, ವಿ 


(ಲಕ್ಷಯೋಜನಾಂತರದೊಳ್‌ 
ರಜ್ಜುಪ್ರಮಾಣಾ೦ತರಿತ೦ಗಳಕ್ಕುಂ: 


ಹ್‌ 


ತಡಮಾಡು (ಕೆಲದ ನೆಲದರಸುಮಕ್ಕಳನಲಂಘ್ಯಬಲರಂ 
ತಗುಳ್ಳು ಕಳೆದೊಂದೆಡೆಯೊಳ್‌ ನೆಲೆವೀಡು ಮಾಡಿ ನಿಮ್ಮಂ 
ಬಲಭದ್ರಂ ತರಿಸದನಿಸಂತರಿಸುವನೇ: ಪಂಪರಾ, ೬. ೧೭೩) 

ಅಂತರೀಪ - ದ್ವೀಪ, ನಡುಗಡ್ಡೆ (ಕರಟಿ ವ್ಯೂಹಾಂತರೀಪಂ 
ತುರಗಬಲತರ೦ಗ೦ .. .. ಸೈನ್ಯಾರ್ಣವಂ: ಜಗನ್ನಾವಿ. ೧೬. 
೬೯) 

ಅಂತರೀಯ - ಉಡುಪು, ಸೊಂಟದ ಕೆಳಗೆ ಉಡುವ ವಸ್ತ 
(ಗಂಗಾತರಂಗತರಳ ದುಕೂಲ ವಸನಾಂತರೋತ್ತರೀಯಲ: 
ಶಾಂತಿಷು, ೭. ೧೩ ವ) 

ಅಂತರೀಯೋತ್ತರೀಯ - ಸೆರಗು ಮತ್ತು ಉತ್ತರೀಯ 
(ನಾಭಿವಿಲಂಬಮಾನಲಂಬಸ್ತನವಿಸ್ತಸ್ತ ಅಂತರೀಯೋತ್ತರೀಯ 
ವೃದ್ಧಧಾತ್ರೀನರ್ತನನಿರೀಕ್ಷಣಜನತಾಜನಿತಹಾಸನಿವಾಸಮುಂ: 
ಆದಿಪು, ೮. ೩೫ ವ) 

ಅಂತರ್ಗತ ದ ಒಳಕ್ಕೆ ಹೋದ 
ಪರಪುರುಷಾಪೇಕ್ಷಣಿಯಕ್ಕುಂ ಎನಿತುಂ 
ಸುಕುಮಾಚ, ೭. ೨೦) 


(ಇವಳ್‌ 
ಅಂತರ್ಗತದೊಳ್‌: 


ಅಂತರ್ಗತ ಕೇವಲಿ - ಒಳಸೇರಿರುವ ಅಂದರೆ ಲೀನವಾದ 
ಕೇವಲಜ್ಞಾನವುಳ್ಳವನು (ಧರ್ಮಧ್ಯಾನ ಶುಕ್ಷಧ್ಯಾನಂಗಳಂ 
ಜಾನಿಸಿ ಸಕಳ  ಕರ್ಮಂಗಳಂ  ಕಿಡಿಸಿ ಅಂತರ್ಗತ 
ಕೇವಲಿಯಾಗಿ ಮೋಕ್ಷಕ್ಕೆ ವೋದರ್‌: ವಡ್ಡಾರಾ, ಪು ೭೨, ಸಾ 
೧೯) 

ಅಂತರ್ಗತಭೇದ - ಒಳಗಣ ವ್ಯತ್ಯಾಸ 
ಲಕ್ಷಣಲಕ್ಷ್ಯಯುಗಾಂತರ್ಗತಭೇದಮಕ್ಕುಮಾ 


ಕವಿರಾಮಾ, ೩. ೩೮) 

ಅಂತರ್ಗತಸ್ಪನ - ಒಳಗೇ ಹುದುಗಿದ ಧ್ವನಿ (ಮಿನುಕು - 
ಅಂತರ್ಗತಸ್ಪನೇ: ಶಬ್ದಮದ, ಧಾ. ೬೪) 

ಅಂ೦ತರ್ಜ್ಯೋತಿ - ಒಳಗಿನ ಬೆಳಕು (ಪಳುಕುಗೊಡದೊಳಗೆ 
ಪೊಜಗುಜ್ಜಳಿಪಂತರ್ಜ್ಯೋತಿಯಂತಿರೆ: ರಾಜಶೇವಿ, ೧೩. 
೫೫) 

ಅಂತರ್ದೃಷ್ಟಿ - ತನ್ನ ಒಳಗನ್ನು ಪರಿಶೀಲಿಸಿಕೊಳ್ಳುವ ದೃಷ್ಟಿ 
(ಪರಮಬ್ರಹ್ಮಶರೀರಪುಷ್ಟಿ ಜನತಾಂತರ್ದ್ಯಷ್ಟಿ 
ಕೈವಲ್ಕಬೋಧರಮಾ ಮೌಕ್ತಿಕಹಾರಯಷ್ಟಿ: ಪಂಪರಾ, ೧. ೬) 

ಅಂತರ್ದ್ವೀಪ - ದ್ವೀಪದ. ಒಳಭಾಗ (ಉಭಯನದೀ 
ಸಂಗಮಮಪ್ಪ ಮಧ್ಯಪ್ರದೇಶ೦ ಅಂತರ್ದ್ವೀಪಮೆಂಬುದಕ್ಕುಂ: 
ಪಂಚತಂತ್ರ, ೨೯೭ ವ) 

ಅಂತರ್ಧಾನಕ್ಕೆ ಸಲ್‌ -  ಮಾಯವಾಗು (ತಥಾಸ್ತುವೆಂದು 
ತನ್ನಂಶಮನಾಕೆಯ ಗರ್ಭದೊಳವತರಿಸಿ ಯಮಭಟ್ಟಾರಕಂ 
ಅಂತರ್ಧಾನಕ್ಕೆ ಸಂದಂ : ಪಂಪಭಾ, ೧. ೧೧೯) 

ಅಂತರ್ಥ್ಧಿ - ಅಡಗಿಕೊಳ್ಳುವುದು, ಅಂತರ್ಧಾನ (ಪೃಥ್ವೀಪಾಲ 
ಭೂಪಾಲಂ ಭವದೀಯ ದೇಶಾಸನ್ನ ಸ್ಥಿತಂಗಳಪ್ಪ ಪನ್ನೆರಡುಂ 
ಮಂಡಲಂಗಳೊಳಂತರ್ಥಿಯುಂ ಮಿತ್ರದ್ಧಿತಯದೊಳ್‌ ಕೃತ್ರಿಮ 


(ಮುಂತಣ 
ವ್ಯತಿರೇಕಂ: 


ಮಿತ್ರನುಂ .. .. ಆಗಿರ್ಪಂ: ಚಂದ್ರಪ್ರಷು, ೯. ೧೧೭ ವ) 
ಅಂತರ್ನಿಗೂಢ - ಒಳಗೆ ತುಂಬಿಕೊಂಡ (ಧರಣೇಂದನಿದಿರೊಳ್‌ 
ಅವರ್‌ ಅಂತರ್ನಿಗೂಢಕೋಪಾವಲೇಪರುಂ ಈಷತ್‌ 
ಆರೋಪಿತಭ್ರೂಚಾಪರುಂ ಆಗಿ: ಆದಿಹು, ೯. ೧೦೪ ವ) 
ಅಂತರ್ನಿಹಿತ - ಒಳಗಿರುವ (ನಾಮಗ್ರಹಣಮಾತ್ರದಿಂದಮೆ 
ಸಮಸ್ತವಸ್ತು ವಿಸ್ತಾರಾಂತರ್ನಿಹಿತ ವಸ್ತುಸಮರ್ಪಣ 


೧೩ 


ಪರಾಯಣನಪ್ಪ ಕಾಮವೃಷ್ಟಿಯೆಂಬ ಗೃಹಪತಿರತ್ನಮುಂ: 
ಆದಿಪು, ೧೧. ೩ ವ) 

ಅಂತರ್ಬಹೀರೂಪ - ಒಳಗಿನ ಮತ್ತು ಹೊರಗಿನ ಆಕಾರ 
(ಆವುದಂತರ್ಬಹೀರೂಪಂ ವಿಶದದರ್ಶನಾವಗಮ್ಯಂ 
ಅದೆಲ್ಲಮಸತ್ಯಾವಭಾಸಿ: ಆದಿಷು, ೨. ೯ ವ) 

ಅಂತರ್ಭೇದ ದ ಒಳಗಿನ ಭೇದ, ಭಿನ್ನಾಭಿಪ್ರಾಯ 
(ಕ್ಷೀರಗುಡಾದ್ಯಂತರ ರಸಾ೦ತರ ಜಾತ್ಯಂತರಮಪುಂತನಂತ 
ರ್ಜೇದಂ: ಕವಿರಾಮಾ, ೨. ೯೫); ಅಂತಃಕಲಹ 
(ಅಂತರ್ಭೇದದೊಳಂತು ಛಿದ್ರಿಸಿದರಾ ಗಾಂಗೇಯರಂ: 
ಪಂಪಭಾ, ೧೨. ೪೭) 

ಅಂತರ್ಭಮ ತೊಳಲಾಟ (ನಿತಂಬಸ್ಥಳದೊಳ್‌ 
ಅಂತರ್ಭ್ಯಮಮೆಂಬುದು ಗಂಭೀರನಾಭಿಯೊಳ್‌ 


ಉನ್ಮಾರ್ಗವೃತ್ತಿಯೆಂಬುದು: ವರ್ಧಮಾಷು, ೮. ೨೪ ವ) 

ಅಂತರ್ಮಂಡಲಸಾಧನ - ಒಳದೇಶ [ಅಂತರಂಗ]ವನ್ನು 
ಸ್ವಾಧೀನಪಡಿಸಿಕೊಳ್ಳುವ ಕಾರ್ಯ (ನಿನಗರಸ 
ಬಹಿರ್ಮಂಡಲಮನೆ ಸಮಲಣಲ್ವಿನಿತು ಬರಿಸಮು೦ ಪೋದುವು 
ಕೇಳಿನಿಸಂತರ್ಮಂಡಲಸಾಧನಮುಂಟೆಂಸಜೆಪಿದುದುಮನಿನ್ನಜೆ 
ಪುವೆವೇ: ಆದಿಷು, ೧೪. ೧೫) 


ಅಂತರ್ಮಲ - ಒಳಗಿನ ಕೊಳೆ. (ಅಂತರ್ಮಲಮಂ 
ಕರ್ಚಿದೊಡಾನೀ  ನೆಲಕೆಲ್ಲಂ ಪಾವನೀಯಚರಿತನೆನಾದೆಂ: 
ಕವಿರಾಮಾ, ೨. ೬೭) 

ಅಂತರ್ಮಲಿನ - ಒಳಗೆ ಕಲ್ಲಷವುಳ್ಳ (ಸರಿದಧಿಪತಿಯಂ 
ದೋಷಾಕರನಂತರ್ಮಲಿನನಾಗಿಯುಂ ಪೆರ್ಚಿಸುಗುಂ: 


ಕವಿರಾಮಾ, ೩. ೩೫) 
ಅಂತರ್ಮುಖ - ಒಳಮುಖವಾದ ಮನಸ್ಸು (ಬದ್ಧಪಲ್ಯಂಕಾಸನಂ 


ಪೂರ್ವಾಭಿಮುಖನುಮಂತರ್ಮುಖನುಮಾಗಿ; ಮಂಲ್ಲಿನಾಪು, 
೧೩. ೧೪೦ ವ) 

ಅಂತರ್ಮುಖತೆ — ಆತ್ಮಚಿಂತನೆ ಮಾಡುವುದು 
(ಅಂತರ್ಮುಖತೆಗಭಿಮುಖಂ ಮಾಟ್ಕುಪಾಧ್ಯಾಯರೆಮ್ಮಂ: 
ಚಂದ್ರಪ್ರಷು, ೧. ೪) 

ಅಂತರ್ಮುಹೂರ್ತ - [ಜೈನ] ಒಂದು ಮುಹೂರ್ತಕ್ಕಿಂತ 
ಕಡಿಮೆಯಾದ ಕಾಲ (ಸಮಯಂ ಕುಂದೆ 


ಮುಹೂರ್ತದೊಳಮೋಘಮಂತರ್ಮುಹೂರ್ತಮಕ್ಕುಂ: 

ಪಂಪರಾ, ೧. ೫೧) ತುಂಬ ಕಿರಿದಾದ ಕಾಲಮಾನ 
(ನಾನಾವಿಧವಿನೋದಂಗಳಿನಂತರ್ವತ್ಲಿಗೆ ನವಮಾಸಂಗಳಂತ 
ರ್ಮುಹೂರ್ತಂಗಳಾಗಿ ಪೋಗೆ: ಸುಕುಮಾಚ, ೧೦. ೨೫ ವ) 


ಅಂತರ್ಲೀನ - ಒಳಗೆ ಲೀನವಾದ (ನೆರ್ಗ - ಅಂತರ್ಲೀನೇ, 
ಶಬ್ದಮದ-ಧಾ ೧೨೭) 

ಅಂತರ್ವಂಶಿಕ - ರಾಣಿವಾಸದ ಮೇಲ್ವಿಚಾರಕ (ಮಂಡಳಿಕ 
ಮಹಾಸಾಮಂತ ಮಂತ್ರಿಪ್ರಧಾನ ಪುರೋಹಿತ 


ಅಂತರ್ವಂಶಿಕಾದಿ ಪರಿವಾರ ಪರಿವೃತಂ: ಆದಿಹು,, ೨. ೨ 
ವ) 

ಅಂತರ್ವಣ - ಕಾಡಿನ ಮಧ್ಯದಲ್ಲಿರುವ (ವಜವೇದಿಕೋತ್ತುಂಗ 
ತೋರಣದ್ದಾರದ ಅಂತರ್ವಣ ತುಂಗ ಕುಜಂಗಳ 
ನೆಟಲ್ಲಳೊಳ್‌: ಆದಿಷು, ೧೨. ೬೮ ವ) 

ಅಂತರ್ವನ - ಅಂತರ್ವಣ (ಅಲ್ಲಿಯೆ ವಿರಾಜಿತಾಮರೇಶ್ವರ 
ಅಂತರ್ವನಂ೦ಗಳಪ್ಪ ನಂದನ ವನ೦ಗಳೊಳ್‌, ಶಾಂತಿಷು, ೨. 
೯೧ ವ) 


ಅಂತರ್ವತ್ನಿ — ಬಸುರಿಯಾದ ಹೆಂಗಸು 
(ತರುಣಿಯನಂತರ್ವತ್ನಿಯಂ ಅರಣ್ಯದೊಳ್‌ 
ಬಿಸುಡವೇಳಟ್ಲೊಡೀ ಬೆಸನಂ ಕಾಪುರುಷನೇನೇಗೊಂಡೆಂ 
ಕಿಂಕರಭಾವದಿಂ: ಪಂಪರಾ, ೧೫. ೭೬) 

ಅಂತರ್ವರ್ತಿಯಾಗು - ಒಳಗೆ ನೆಲಸಿರುವ (ತನ್ನೊಡನೆಯ 
ಬಲಮೆಲ್ಲಮಂ ಪಡುವಣ ಸೋಪಾನಂಗಳಿಂದಂ  ಬೆಂಕೆ 
ಭೋಂಕನಳುರದಂತು ಬೇಗಂ 


ಮ್ಲೇಚ್ಛಖಿಂಡಾಂತರ್ವರ್ತಿಯಾಗೆ ಮುನ್ನಂ ಕಳಿಪಿ: ಆದಿಹು, 
೧೩. ೩೫ ವ) 

ಅಂತರ್ವಂಶಿಕ - ರಾಣಿವಾಸದ ಮುಖ್ಯಸ್ಥ 
(ಆಸ್ಥಾನಮಂಡಪದೊಳ್‌ ಅತಿಪ್ರಚಂಡಮಂಡಳಿಕ 
ಮಹಾಸಾಮಂತ ಮಂತ್ರಿಪಧಾನಪುರೋಹಿತ ಅಂತರ್ವಂಶಿಕಾ 
ಪರಿವಾರಪರಿವೃತಂ: ಆದಿಷು, ೨. ೨ ವ) 

ಅಂತರ್ವಾಂಶಿಕ — ವ್ಯಾಯಾಮಶಾಲೆಯ ಮುಖ್ಯಸ್ಥ 
(ಧರಾಧೀಶ್ಚರಂ ಆಸ್ಥಾನಭೂಮಿಯೊಳ್‌ 
ಅನಂತಸಾಮಂತಮಂತಿಪುರೋಹಿತ ಅಂತರ್ವಾಂಶಿಕ 
ಶ್ರೀಕರಣ ಸೇನಾನಾಯಕ ಸಂಧಿವಿಗ್ರಹ ಪ್ರಮುಖ ನಿಖಿಲ 
ಪರಿವಾರಪರಿವೃತನಾಗಿ: ಪಂಚತಂತ್ರ, ೬೬ ವ) 

ಅಂತರ್ಹಿತರೂಪ - ಅದೃಶ್ಯರೂಪ (ದೇವಕಿಯ ಸಮೀಪದೊಳ್‌ 
ಅಂದು ಏಕಾಂತಸಮಯದೊಳ್‌ ಸಮಸ್ತ ಸುರಗಣಂ ಬಂದು 
ನೆರೆದು ಅಂತರ್ಹಿತರೂಪದಿ೦ದ ಅಂತರಿಕ್ಷದೊಳ್‌: ಜಗನ್ನಾವಿ, 
೨. ೯೫ ವ) 


ಅಂತವಾಸ - ಊರಿನ ಹತ್ತಿರದ ಶಿಬಿರ (ಅಮರ್ದಿನ 
ಕಡಲೊಳಗಿರ್ಪಂತಿರ್ದನಂತವಾಸದೊಳಾಗಳ್‌: ಆದಿಪು, ೧೧. 
೨೮) 

ಅಂತವುರ - ಆಂತಃಪುರ (ನಿನ್ನಂತವುರದ ಕಾಂತೆಯರಂ 
ನೋಡದೆ ನುಡಿಯದದಿಂಬುಕೆಯ್ಯದೆ: ಪಂಪರಾ, ೧೪. 
೧೯೩) 

ಅಂತಶ್ಯೂನ್ಯ  - ಮನಸ್ಸು ಶೂನ್ಯವಾಗಿರುವ (ಎನಿತೆನಿತಂ 
ಕಲಿಸಿದೊಡಂತನಿತನಿತು೦ ನೈಜಭಾವಮಕ್ಕುಂ ನೃಪನಂದನ 


ನೆಂತುಮಂತು ಕರ್ಕಶತನುವಂತಶ್ಯೂನ್ಯಮಕ್ಕುಮುನ್ನತವಂಶಂ: 
ಗದಾಯು, ೩. ೫೮) 

ಅಂತಸ್ನಾರ - ಅಂತಸ್ಸತ್ವ (ನೀಮೆ ಗ೦ಭೀರರ್‌ ಅಂತಸ್ಥಾರರಿರ್‌ 
ನೀಮಿರೆ ಪೆಣರೊಳರೇ ಸಕ್ಕಿಮಾಡಲ್ಕೆ: ಆದಿಷು, ೯. ೧೧೫) 

ಅಂತಸ್ತಮಃಪಟ - ಒಳಗಿನ ಕತ್ತಲೆಯ ತೆರೆ, ಅಜ್ಞಾನದ ತೆರೆ 
(ತನ್ನುನಿ ಧರ್ಮವೃದ್ಧಿ ನಿಮಗೆಂದಾ ನಾಲ್ವರಂತಸ್ತಮಃಪಟಮಂ 
ಪಿಂಗಿಸಿ ಭೋಗ ಭೂಮಿಜರ ಕಣ್ಗಾಗಲ್‌ ನಭೋಮಾರ್ಗ 
ಪರ್ಯಟನಮಂ ಶಿಕ್ಷಿಸಿ ಪೋದರ್‌: ಶಾಂತಿಪು, ೭. ೯) 


ಅಂತಸ್ಸಿತ 3. ಒಳಗಿದ್ದ (ಅದಳ ಮುದ್ರಿಕೆಯನೊಡೆದು 
ಅಂತಸ್ಸ್ಮಿತಕಾರ್ಯಪತ್ರಮಂ ಬಾಜಿಸಿ ನೋಡಿ 


ವಿಸ್ಮಯಾಕ್ರಾಂತಚಿತ್ತನಾಗಿ: ಆದಿಷು, ೪. ೮೬ ವ) 

ಅಂತಜೆ೦ - ಆದ್ದರಿ೦ದ (ಕುಯೋನಿಯೊಳ್‌ ತಿರಿದು ಪೋದುವು 
ಕಾಲಮಂತಜೆಂ ಪುಟ್ಟದೆ.. ಪೊಂದದಿರ್ಪ ಬಗೆಯಂ 
ಬಗೆದಂದು ಕೃತಾರ್ಥನಾಗೆನೇ: ಸುಕುಮಾಚ, ೧೧. ೮೨; ಆ 
ಕಾರಣದಿಂದ (ಅಂತಣೆಂದವರನಾ ಪೊಟಲೊಳ್‌ ಕಾಣ್ಬಂತು 
ಚಿಂತಿಸು ಪಾಯಮಂ: ಶಬ್ದಮದ, ೧೦೦ ಪ್ರಯೋಗ ೩) 


೧೪ 


ಅಂತಿಕ - ಸನಿಹ, ಹತ್ತಿರ (ಕಂಸಂ ನಿಜಾಂತಿಕದೊಳಿರ್ದ 
ಮಂತ್ರಿಗಳ್ಗಾ ವೃತ್ತಾಂತಮಂ ಪೇಟ್ವುದು೦: ಜಗನ್ನಾವಿ, ೨. ೪೪ 
ವ) 

ಅಂತಿಕೆ — ಅಡಿಗೆಯ ಒಲೆ (ಅಂತಿಕೆಯೆನೆ 
ಅಧಿಶ್ರಯಣಿಯೆನಿಪ್ಪುದಕ್ಕುಂ: ಅಭಿಧಾವ, ೧. ೧೦. ೩೦) 

ಅಂತಿರೆ - ಆ ರೀತಿಯಲ್ಲಿ (ಮೃಗಪಶುಶಕುನಗಣಂಗೊಳಗಣಿತ 
ನಿಜಜಾತಿ ಜನಿತ ಭಾಷೆಗಳೆಂದುಂ ನೆಗಲ್ಪಂತಿರೆ: ಕವಿರಾಮಾ, 
೧. ೭); ಹೋಲಿಸುವ ಮಾತು (ಉಪಮಾನಾರ್ಥದೊಳಿವು 
ವರ್ತಿಪುವಂತಿರೆಯಂತೆಯಂತೆವೊಲ್ವೋಲ್ಲ್ಗಳ್‌: ಶಬ್ದಮದ, 
೩೩೩) 

ಅಂತಿಲ್ಲದ - ಅಪರಿಮಿತವಾದ, ಹೇಳಲಾರದ (ಭರತೇಶ್ವರಂ 
ಸಕಳಾಂತಃಪುರಸಹಿತಮಲ್ಲಿ ವಿಶ್ರಮಿಸಿ ವನಾಭ್ಯಂತರಮಂ 
ತೊಟಲೆ  ಮನಕ್ಕಂತಿಲ್ಲದ  ಮುದಮನುಂಟುಮಾಡಿದುದು 
ಬನಂ: ಆದಿಪು, ೧೧. ೮೩) 

ಅಂತು - ಹಾಗೆ (ಅಂತು ಕಂಡು ಮನಂಗೊಂಡೆತ್ತಿಕೊಂಡು 
ಮನೆಗೆ ತಂದು: ಪಂಪಭಾ, ೧. ೯೬ ವ); ಕೊನೆ, ತುದಿ, 
ಪರಮಾವಧಿ (ವನಾಭ್ಯಂತರಮಂ ತೊಟಲೆ ಮನಕ್ಕೆ ಅಂತು 
ಇಲ್ಲದ ಮುದಮನುಂಟುಮಾಡಿದುದು ಬನಂ: ಆದಿಪು, ೧೧. 


೮೩) 

ಅಂತುಟು - ಅಷ್ಟು (ಅವನೀವಂತುಟಂ ಈಯದಂತುಟಂ 
ಅದಟನದಂ ಬಲ್ಲಂತು ಕಾಲ್ಲುತ್ತಿ ನೋಡು: ಪಂಪಭಾ, ೯. 
೨೬); ಹಾಗೆ (ಭಟಸಂಘಕ್ಕದಟೆಂತುಟಂತುಟಿ 
ಮುಖಾಂಭೋಜಕ್ಕೆ ಮೂಗೆಂತುಟಂತುಟೆ: ಧರ್ಮಾಮೃ, ೧. 
೬೮) 

ಅಂತುಟೆ - ಹಾಗೆಯೇ (ಅಜೆಮರುಳಂತುಟೆ. ಸೊರ್ಕಿನ 
ತೆಅನಂತುಟೆ ಮನಮೊಲ್ಲು ಎರ್ದೆಯುರಿವುದು 


ಮೆಯ್ಕೆಜಗುವುದು ಪದೆವುದು ಆನಿದನಜೆಯನಿದೇಕೆಂದು ಕನ್ನೆ 
ತಳವೆಳಗಾದಳ್‌; ಪಂಪಭಾ, ೪. ೭); [ಅಂತುಟು+ಎ] ಅಷ್ಟೇ, 
ಅಂತಹುದೇ (ಮುದುಪರ ಬಿಲ್ಲಲ್ಲೆಯುಂ ಇಲೆವ ಅದಟುಂ 
ಬಗೆವಾಗಳ್‌ ಅಣ್ಣನೆಂದಂತುಟೆ: ಪಂಪಭಾ, ೧೦. ೨೪) 


ಅಂತುಟೊಂದು - ಅನಿತೊಂದು, ಅಷ್ಟೊಂದು (ಅಂತುಟೊಂದು 


ನೋಟದ ತೆಳನಂತುಟೊಂದು ಪರಿರಂಭದ: ಜಗನ್ನಾವಿ, 
೧೧. ೫೭) 

ಅಂತುವರಂ - ಕೊನೆಯವರೆಗೆ (ಭುವನೇಶ್ವರ ನಿಜರೂಪಸ್ತವ 
ವಸ್ತುಸವ ಗುಣಸ್ಪವಳನಂತುವರಂ ಬಣ್ಣಿಸಲಮರೇಂದ್ರ 


ವಾಸುಕಿ ಪ್ರಭುಗಳಾರ್ತರಿಲ್ಲೆನ್ನಳವೇ: ಆದಿಷು, ೧೦. ೫೨) 
ಅಂತೆ - ಹಾಗೆ, ಆ ರೀತಿಯಲ್ಲಿ (ಅಂತು ಕ್ಷೇಮಂಕರಂ ದುರಿತಾರಿ 
ಸೈನ್ಯಮ೦ ಬೆಂಕೊಳಲ್‌ ಬಗೆವಂತೆ: ಶಾಂತಿಷು, ೮. ೧೧೭ 


ವ); ಸುಮ್ಮನೆ, ಬರಿದೆ (ಕುತ್ತಕ್ಕೆ ಮರ್ದನಿಕ್ಕದೆ ಕುತ್ತಂ 
ಪೋಗೆಂದೊಡಂತೆ ಪೋಕುಮೇ: ಸಮಯಪ, ೧೧. ೯೪); 
ಹೋಲಿಕೆಯನ್ನು ತೋರಿಸುವ ಪದ (ಬಸಂತದೊಳ್‌ 


ಕಕಳಿಕೆಗರ್ಜಿದ ಕೋಗಿಲೆಯಂತೆ: ಆದಿಪು, ೨. ೯) 
ಅಂತೆಗೆಯ್‌ - ಅದೇ ರೀತಿ ಮಾಡು (ಎಂಬುದುಂ 
ಅಂತೆಗಯ್ದೆನೆಂದು ಪೋಗಿ: ಜಗನ್ನಾವಿ, ೭. ೪ ವ) 
ಅಂತೆವೊಲ್‌ - ಅದರಂತೆ, ಹೋಲಿಕೆಯ ಪದ (ಕೃಶಾನುವ 
ನೆಟಲಳುರುವಂತೆವೊಲ್‌ ಕನ್ನಡಿಯಂ: ಆದಿಪು, ೭. ೩೨) 
ಅಂತೆವೋಲ್‌ - ಅಂತೆವೊಲ್‌ (ಪಗಲುತ್ತಲಲಕ್ಷ್ಮಿಯಂತೆವೋಲ್‌ 
ಕೊರಗುತುಂ: ಜಗನ್ನಾವಿ, ೧೬. ೧೨೯) 


ಅಂತೇವಾಸಿ - ಶಿಷ್ಯ (ಆತಂಗೆ ಬಲಿ ಶಿಖಿಗಳೆಂಬ ಇರ್ಡರ್‌ 
ಅಂತೇವಾಸಿಗಳಾದರ್‌: ಪಂಪರಾ, ೧೦. ೯೫ ವ); ಚಂಡಾಲ 

ಅಂತ್ರ - ಕರುಳು (ಕಡುಪಿಂ ಪೊಯ್ಯೆ ಶಿರೋಜ ಮೆಯ್ಯ 
ಹಯಣಂ ದುಷೋಡಿಯಾಗಲ್‌ ಜವಂಗಿಡದೆ ಆ ವಾಘೆಯ 
ಗಾಢದಿಂ ಹಯಮಂ ಅಂತ್ರಾನೀಕದಿ೦ ಸುತ್ತಿ: ಶಾಂತೀಶ್ವಷು, 
೮. ೮೨) 

ಅಂದ - ಚೆಲುವು (ಜವ್ವನದ ವಿಳಾಸದ೦ದದ ಬೆಡಂಗಿನ ಪೆಂಡಿರೆ 


ಪೆಂಡಿರ್‌: ಪಂಪಭಾ, ೪. ೮೫); ರೀತಿ (ಇದಳಂದಂ 
ಬಿಸವಂದಂಮಿಂತಿದಮರೇಂದ್ರಾವಾಸದೊಂದಂದಂ: ಆದಿಪು, 
೪. ೫) 

ಅಂದಂಗೊಳಿಸು - ಸುಂದರವಾಗಿ ಕಾಣುವಂತೆ ಮಾಡು 


(ನೀಲರತ್ನದ ಕಡೆಯಮಂ ಪದಾಗ್ರದೊಳ೦ದಂಗೊಳಿಸಿಯುಂ: 
ರಾಜಶೇವಿ, ೧೩. ೫೯ ವ) 

ಅಂದಂಬಡೆ - ಸುಂದರವಾಗು (ಅಂದಂಬಡೆದ ಮೊಗ 
ಸುಚಿಗುರುಳ್‌ ಸೋರ್ಮುಡಿ: ಗದಾಯು, ೮. ೨೧) 

ಅಂದಂಬೆಜು ದ ಅಂದಂಬಡೆ 
ಕೋಮಳೆಯಂದಂಬೆತ್ತಸುತ್ತುಂಗುರುಳಳವಡಿಸಲ್‌: 
೪, ೨೧) 

ಅಂದಚಂದಂಗೆಡೆ - ಬಣ್ಣದ ಮಾತಾಡು, ತಳುಕಿನ ಮಾತಾಡು 
(ಬೂತಿನವೋಲ್‌ ಅಂದಚಂದಂಗೆಡೆವರ್‌ ಧೂರ್ತರ್‌: 
ಸಮಯಪ, ೧೩. ೨೦) 

ಅಂದಣ - ಕಣ್ಣಿನ ಪೊರೆ (ಅರೆದಜಮೂತ್ರದೊಳೊಂದಿರೆ 
ಸುರದಾರುಮನೆಚ್ಚಿದಂದು  ಮೇಣೇಲುದಿನಂ  ಸುರಭಿಯ 
ಜಳದೊಳ್‌ ಭಾವಿಸಿ ಹರೀತಕಿಯನೆಚ್ಚೊಡಂದಂದಣ೦ಗಳ್‌ 
ಕಿಡುಗುಂ: ಲೋಕೋಪ, ೯. ೭೫); ಪಲ್ಲಕ್ಕಿ, ಮೇನೆ 
(ನಡೆಮಾಡಂ ನಡೆಗೊಪ್ಪುವಶ್ಚಪತಿ ಚೆಂಬೊನ್ನದಂದಣಂ 
ವಾಜಿ ಪೆರ್ವಿಡಿ ಪೇರಾನೆ ಸುಖಾಸನ೦ ತುಖುಗೆ ಬಂದರ್‌ 
ಗಾಯಕರ್‌ ವಾದಕರ್‌: ಮಲ್ಲಿನಾಹು, ೫. ೬೦) 

ಅಂದಳ — ಪಲ್ಲಕ್ಕಿ (ರಾಣಿಯವಾಸದಂದಳಕೆ 
ಮುಸುಂಕುಮದುಂಟು: ಪಾರ್ಶ್ವನಾಪು, ೮. ೯೩) 

ಅಂದಳಸತ್ತಿಗೆ - ಪಲ್ಲಕ್ಕಿ ಮತ್ತು ಛತ್ರಿ (ಎರಡು ಪದ೦ಗಳಪಭಂಶಕ್ಕೆ: 
ಆಂದೋಳಛತ್ರಿಕೆ - ಅ೦ದಳಸತ್ತಿಗೆ: ಶಬ್ದಮದ. ೩೦೪ ಪು 

ಅಂದಿಗ - ಅಂತಹವನು (ಓವೋ ಲಂಪಳರಪ್ಪ ಎಮ್ಮಂದಿಗರಂ 
ಬಗೆವಂದದೆ ಕೊಂದಿಕ್ಕವೆ ಸಕಳವಿಷಯ ವಿಷಮವಿಷಂಗಳ್‌: 
ಆದಿಪು, ೪. ೭೩) 

ಅಂದು - ಆ ಸಂದರ್ಭದಲ್ಲಿ (ಅಂತು ಮಾಡಲಾಣದಂದು 
ತಪಂಬಡುವೆ"ನೆಂದು ವಸುಭಾಗಭಟ್ಟಂ ನುಡಿವುದುಂ: 
ಪಂಚತಂತ್ರ, ೭೦ ವ); ಆ ದಿನ (ದಿವಾಕರನಂದಿಂ 
ದಕ್ಷಿಣೋತ್ತರಾಯಣನಾದಂ: ಗಿರಿಜಾಕ, ೧. ೫೩) 

ಅಂದುಗೆ - ಅಂದಿಗೆ, ನೂಪುರ, ಕಾಲ್ಲಡಗ (ಕಟಲೆಂದು 
ಮಜ್ಜಿಗೆಯು೦ ಅಂದುಗೆಯುಂ ಅಕ್ಕುಂ: ಶಬ್ದಮದ, ೨೯ ಪ್ರ 
೨); ಆನೆ ಕಾಲು ಕಟ್ಟುವ ಲೋಹದ ಸರಪಳಿ (ತೆಮಳ್ಳು 
ಕುಪ್ಪಳಿಸುವ ಅಂದುಗೆಯ ತೊಡರ ಬನಲ್ಲಿಗೆ ಬಲ್ಲುಲಿಗಂ: 
ಅನಂತಪು, ೨. ೨೯ ವ) 

ಅಂಧಕದ್ದಿಷ - ಅಂಧಕನ ಶತ್ರು, ಈಶ್ವರ (ಆತಂಗೆ ಅಮರಾಪಗೆ 
ಮೆಚ್ಚಿ ಪಾಯ್ವುದುಂ ಗಗನದಿಂ ಅಂಧಕದ್ದಿಷಜಟಾಟವಿಯೊಳ್‌ 
ಬಟೆಕಾದ ಶೈಳದೊಳ್‌ ಸೊಗಯಿಸೆ ಪಾಯ್ದುದು: ಪಂಪಭಾ, 
೪. ೧೩) 


(ನಿನ್ನನಾ 
ಆದಿಪು, 


ದಡ್ಡಿ 
ಒ 


೧೫ 


ಅಂಧಕಪಾಷಾಣ - ಲೋಹಾಂಶವಿಲ್ಲದ ಕಲ್ಲು 
ಬೆಣ್ಣೆಯಜಸುವಂತಂಧಕಪಾಷಾಣದೊಳ್‌ 
ಪೊನ್ನನಜಸುವಂತಕ್ಕುಂ: ಚಾವುಂರಾಷು, ೩೯೧) 

ಅಂಧಕಾರ - ಕತ್ತಲೆ (ಇದು ದಲ್‌ ಘೋರಾಂಧಕಾರಕ್ಕೆ ಮಾಡಿದ 
ಕೂಪಂ: ಪಂಪಭಾ, ೧೩. ೭೨) 

ಅಂಧತಮಸ -. ಗಾಢವಾದ ಕತ್ತಲೆ (ನಿರಂತರಮಾ 
ಭೂಪನೊಳಿರ್ದುದಂಧತಮಸಂ: ಶಾಂತಿಪು, ೧೦. ೧೫೩) 


(ನೀರೊಳ್‌ 


ಅಂಧನೃಪ - ಕುರುಡು ರಾಜ, ಧೃತರಾಷ್ಟ್ರ (ಮನದೊಳ್‌ 
ತ್ರೈಭುವನಮಂ ಆಳ್ಬನಿತುವರಂ ತನಗೆ ಸಂತಸಂ 
ಪೆರ್ಚೆಯು೦ ಅಂದು ಇನಿಸು ಅಂಧನೃಪಂ ತನ್ನಯ 


ಜನದೊಳ್‌ ಕೆಲನಟೆಯೆ ಕೃತಕಶೋಕಂಗೆಯ್ದಂ: ಪಂಪಭಾ, 
೩೮ 


ಅಂಧಯಷ್ಟಿ - ಕುರುಡನ ಊರೆಗೋಲು (ಎಮಗೆ 
ಅಂಧಯಷ್ಟಿಯಾಗಿರ್ದೆ ಮಗನೆ ನೀನುಳ್ಳೊಡೆ ಎಲ್ಲಂ ಒಳವು 
ಎಂದಿರೆ ನಿನ್ನುಮನಿರಿಸದೆ ಕುರುವಂಶಾನಿಮಿತ್ತರಿಪು 


ಪಾಶಪಾಣಿ ಸವಿನೋಡಿದನೇ: ಗದಾಯು, ೩. ೭೬) 
ಅಂಧರಾಣ್ನಂದನ - (ಅ೦ಂಧರಾಜ್‌--ನಂದನ) ಕುರುಡ ರಾಜನ 


ಮಗ, ದುರ್ಯೋಧನ (ಅಂದರಾಣ್ನಿಂದನನಳ್ಲದುಂತು 
ತಲೆಯುರ್ಚುಗುಮೇ ರಣರಂಗಭೂಮಿಯೊಳ್‌: ಪಂಪಭಾ, 
೧೩. ೭೫) 

ಅಂಧಲಾವುಕನ್ಯಾಯ —- ಕುರುಡನಿಗೆ ಲಾವಿಗೆ ಸಿಕ್ಕಿದಂತಹ 
ಅನಿರೀಕ್ಷಿತ ಘಟನೆ (ಅ೦ಧಲಾವುಕನ್ಯಾಯದೆ 
ಭಾವಮೊಂದೆರಡು ಲೇಸೆನೆ ಪೇಟ್ದುಜದಿರ್ಪುದೊಪ್ಪಮೇ: 


ಚಂದ್ರಪ್ರಪು, ೧. ೪೮) 
ಅಂಪು - ಅಣ್ಣು, ಅನುಲೇಪನ (ಮುಡಿಯುಸುವ ಅಣ್ಣನಿಕ್ಕುವ 
ಅಡಿಯೂಡುವ ಕನ್ನಡಿದೋರ್ಪ: ಆಚವರ್ಧ, ೫. ೪೪) 


ಅಂಬಕ - ಕಣ್ಣು (ಅಂಬಕ ಅಂಬುಕಣಮನಿಕ್ಕಿದಳ್‌ 
ಮದನಮೋಹಾಸುರಮೆಂಬಂತೆವೋಲ್‌: ಲೀಲಾವತಿ, ೨. 
೫೪) 

ಅಂಬರ - ಆಕಾಶ (ಆ ರಥದೊಳ್‌ ಒಡಂಬಡೆ ಪೂಡಿದ 


ನಾಲ್ನೂಜು ಗೊಂಕುಜುಗಟೌಯುಂ ಅಂಬರಸ್ಥಲಮನಡರ್ವ 
ಗೃಧ್ವಧ್ವಜಮು೦ ಅಂಜನಪುಂಜದಂತಾಗಿ: ಪಂಪಭಾ, ೧೨. ೭ 
ವ) 

ಅಂಬರಗಾಳಿ - ಅರಳೆಯ ಚಕ್ರ (ಮೊಲಂಗಳ ಬಿಕ್ಕು ಪೂತಿವೆತ್ತ 
ಅಂಬರಗಾಳಿ ಜೇನ್‌ ಪುಣಿಸೆವಣ್‌: ರಾಜಶೇವಿ, ೫. ೧೧೪) 

ಅಂಬರಚರ - ಖೇಚರ (ಆ೦ ಅಂಬರಚರನಾದಂದು 
ನಾಲ್ಲರೊಳಲ್ಲಿ ಮೂವರು೦ ಮಂತ್ರಿಗಳಂತೇನಾದರ್‌: ಆದಿಷು, 
೫. ೭೪) 

ಅಂಬರಚಾರಣ - [ಜೈನ] ಆಕಾಶಗಾಮಿಯಾದ ಮುನಿ (ನಾಲ್ವರ 
ಭವಾವಳಿಯಂ ಬೆಸೆಸಿ೦ ಎ೦ಬುದು೦ ಅಂಬರಚಾರಣರ್‌ 
ಇಂತೆಂದರ್‌: ಚಾವುಂಪು, ಪು. ೧೮೦, ಸಾ. ೫) 

ಅಂಬರತರಂಗಿಣಿ - ಗಂಗೆ (ಅಂಬರತರಂಗಿಣಿ ಪುಳಿನಮನೇಜುವ 
ಹಂಸನಂತೆ ಶಯ್ಯಾಧವಳ ಪ್ರಾಸಾದಮಂ ಏಜೆದನರಸಂ: 
ಯಶೋಧಚ, ೨. ೧೮) 

ಅಂಬರತಲ - ಆಕಾಶ (ಬದ್ದವಣದ ಪಜ್‌ಗಳ್‌ ಕಿವಿ ಸದ್ದಂಗಿಡೆ 
ಮೊಟಗೆ ದೇವದುಂದುಭಿರವ೦ ಒಂದು ಉದ್ದಾನಿ ನೆಗಟ್‌ 
ಮುಗುಳ ಅಲರ ಒದ್ದೆ ಕರಂ ಸಿದ್ದಮಾದುದು 
ಅಂಬರತಲದೊಳ್‌: ಪಂಪಭಾ, ೧೨. ೨೧೮) 


ಅಂಬರಧುನಿ - ಆಕಾಶಗಂಗೆ (ಖರರುಚಿಬಿ೦ಬ೦ ಅಂಬರಧುನೀ 
ತರುಣಾಂಬುಜದಂತೆ ತೋ ರಾಜಶೇವಿ, ೬. ೪೩) 

ಅಂಬರಪಟಳ - ಆಕಾಶದ ಮೇಲ್ಭಾವಣಿ (ಘಟೆಯ ದಟದ 
ಉಲಿವು ಲಯಘನಘಟೆಗಳ ಮೊಲಗೆನಿಸೆ ಪೊಟ್ಟಗೆ ಒಡೆದತ್ತು 
ರಟತ್‌ ಪಟು ಪಟಹ ಶಂಖ ಭೇರಿಯ ಚಟುಳಿತದಿಂದ 
ಅತಳಪಟಂ ಅಂಬರಪಟಳಂ: ಪಂಪಭಾ, ೧೦. ೬೭) 

ಅಂಬರಮಣಿ - ಸೂರ್ಯ (ಅಂಬರಮಣಿ ಮುಖುಗಿದ೦ಂ .. . 
ಅಂಬರಹರಿ ಪೊದೆಯಲ್‌ ಪೀತಾಂಬರಮಂ ತೆಗೆದನೆನಿಸೆ 
ಸಂಧ್ಯಾರಾಗಂ; ಲೀಲಾವತಿ, ೧೦. ೨೦) 

ಅಂಬರವೇಶ್ಮ - ಉಪ್ಪರಿಗೆ (ಒಪ್ಪುವುವಲ್ಲಿ ಶಸ್ತಕುಟಿ ಕೋಶಾಗಾರಂ 
ಏಕಾಂತಮಂದಿರಂ ಅಭ್ಯಾಸನಿಕೇತನಂ ಪಚನಧಾಮಂ 
ಸ್ನಾನಸದ್ಮ೦ ಮನೋಹರ ಶಯ್ಯಾವಸಥಂ ವಿಭೂಷಣಗೃಹಂ 
ದೇವಾರ್ಜನಾವಾಸ೦ ಅಂಬರವೇಶ್ನಂ ವರ ಭೋಜನೌಕಂ 
ಅವರೋಧಸ್ತೀನಿವಾಸಾಸ್ಪದಂ: ಶಾಂತೀಶ್ವಪು, ೧. ೧೩೭) 

ಅಂಬರಶಿರೋರುಹ - ವ್ಯೋಮಕೇಶ, ಶಿವ (ಅಂಬರಶಿರೋರುಹ 
ದಿಗಂಬರ ರಮಾವರ ಕಳಂಬ ರಿವಿಜಾತಹರ: ರಾಜಶೇವಿ, 
೧೩. ೫೪) 

ಅಬರಾಂಬರ - ದಿಗಂಬರ ಯತಿ (ಒರೊರ್ವರೆ ವಿಹರಿಪುದಂ 
ಬಿಸುಟು ಅಂಬರಾ೦ಬರರ್‌ ತಮ್ಮ ಸಮುದಯಂಬೆರಸಿರ್ಪರ್‌: 
ಆದಿಷು, ೧೫. ೩೨) 

ಅಂಬರೀಷ - ಕಾವಲಿ (ಕಾವಲಿಯದು ಜಿರೀಷಾಭಿಧಾನಂ 
ಭೃಷ್ಠಭಂಬರೀಷಂ: ಅಭಿಧಾವ, ೧. ೧೦. ೩೦) 

ಅಂಬರೇಚರ - ಖೇಚರ (ಸಾಳತಮಾಳಕಾನನಭರೋದ್ಧತ 
ಸಿಂಧುರಕಂಠ ಗರ್ಜನಾಭೀಳಮಂ ಅಂಬರೇಚರವಧೂ 
ಕರಪಲ್ಲವ ಸಂಚಳಲ್ಲತಾಂದೋಳಮಂ: ಪಂಪಭಾ, ೭. ೭೬) 

ಅಂಬಲಿ - ಹಿಟ್ಟಿನಿಂದ ಮಾಡಿದ ಗಂಜಿ (ಚೊಲ್ಲೆಯರ್‌ 
ಗಲ್ಲೆಯಂಬಲಿಯಂತೆ ನೆಲನಂ ಪತ್ತೆ: ಧರ್ಮಾಮೃ, ೨.೪೧ 
ವ) 

ಅಂ೦ಬಶ್ಚರಪತಾಕ - ಕಾಮ (ಅಂಬಶ್ನರಪತಾಕಪಿತ ನುತ ನಿಶ್ಚಳ 
ಸೋಮೇಶನೊಲ್ಲು ಪಾಲಿಕೆ ನಮ್ಮಂ: ತ್ರಿಷಷ್ಟಿಪು, ೫೪. ೧) 

ಅಂಬಳಿಕಿ — ಅಂಬೆಗಾಲಿಡು (ನಾಲ್ಕುಂ ಕಾಲಿಂ 
ಬಲವಂದಪಳೆಂಬಂತಂಬಿಕೆಯಂಬಳಿಕಿ ಆಡುವಳ್‌: ಗಿರಿಜಾಕ, 
೩ ೭೨) 


ಅಂಬಳಿಕ್ಕು - ಅಂಬೆಗಾಲಿಡು (ಮತ್ತೆ ಕೆಲವು ದಿವಸದಿ೦ ಅಂಬಳಿಕ್ಕ 
ಆಡುವಂದು ಕೂಸಂ ಮಿಸಿಸಿ ಹೊರಸಿನ ಮೇಲೆ 
ಪಟ್ಟಿರಿಸಿಆಗಳ್‌: ಹರಿವಂಶ, ೬ ೯ ವ) 

ಅಂಬಾಚರಿ - [ಜೈನ] ಹಿಂದಿನ ಜನ್ಮದಲ್ಲಿ ಒಬ್ಬ ವ್ಯಕ್ತಿಯ 
ತಾಯಾಗಿದ್ದು, ಈಗ ಬೇರೊಂದು ಪ್ರಾಣಿಯಾಗಿ ಹುಟ್ಟಿರುವ 
ಹೆಣ್ಣುಜೀವಿ (ಅರಸನುಮಾಗಳೆ ನೆತ್ತದ ಭರದಿಂ 
ಕೊಳ್ಳೆನುತುಮಿಕ್ಕೆ ನವಿಲಂ ಕೊಳ್ಳೆಂದರೆಗೆತ್ತು 
ಪಿಡಿದುದಂಬಾಚರಿ ಕುಕ್ಕುರಿ ನೊಂದು ಬೀಟ್ವ ನಂದನಚರನಂ: 
ಯಶೋದಚ, ೩. ೪೨) 

ಅಂಬಾಲೆ - ವಿಚಿತ್ರವೀರ್ಯನ ಹೆಂಡತಿ (ಅಂಬಾಲೆ 
ಮದ್ರೂಪಮಂ ಕಂಡು ಮೊಗಮಂ ಪಾಂಡುರಂ 
ಮಾಡಿದಳಪ್ಪುದಜಿಂದಾಕೆಗೆ ಪಾಂಡುರೋಗಸಂಗತನುಮನೇಕ 
ಭದ್ರಲಕ್ಷಣಲಕ್ಷಿತನುಂ ಅತ್ಯಂತಪ್ರತಾಪನುಮಾಗಿ 
ಪಾಂಡುರಾಜನೆಂಬ ಮಗನಕ್ಕುಂ: ಪಂಪಭಾ, ೧. ೮೫ ವ) 


೧೬ 


ಅಂಬಿಕಾಜನ - ತಾಯಂದಿರು (ಪರನಾರೀಜನ೦ ಅಂಬಿಕಾಜನಕೆ 

ಸಾಮ್ಯಸ್ಥಾನಂ ಎಂದಿಂತು ಕೊಕ್ಕರಿಪ೦ ಸನ್ನುತ 
ಮುಕ್ತಿಲಕ್ಷ್ಮಿಯೊಲವಂ ಪೆತ್ತಲ್ಲದೇಂ ಮಾಣ್ಣನೇ: ಸಮಯಪ, 
೫. ೬೯) 

ಅಂಬಿಕೆ - ತಾಯಿ (ಅಂಬಿಕೆ ಸರಸ್ವತಿ ಮತ್‌ ಮುಖಪದ್ಮರಂಗದ 
ಏಟ್ಯೇಯಂ ಎಡೆಗೊಂಡು ಕೊಂಡುಕೊನೆದು ಈಗೆ ಅರಿಗಂಗೆ 
ಎಶುದ್ಧಬುದ್ಧಿಯಂ: ಪಂಪಭಾ, ೧. ೫); ಪಾರ್ವತಿ 
(ಕಹೋಳದೊಳ್‌ ಕೋಪಂ ಪುರ್ಬಿನೊಳ್‌ ಅಳಜೆವು 
ಬುದ್ಧಿಯೊಳ್‌ ಭಾವನೆ ಚಿತ್ತದೊಳ್‌ ಅಮರ್ದುವು ಅಂಬಿಕೆಗೆ 
ಯೌವನದೊಳ್‌: ಗಿರಿಜಾಕ, ೪. ೧೪) 

ಅಂಬಿಕ್ಕು - ಬಾಣಬಿಡು (ಅಂಬುಜನಾಭ೦ ನರಂಗೆ ಪೇಟ್ವಂದು 


ಎನಸುಂ ಇಂಬಿನೆ ಕೇಳ್ವಾಗಳ್‌ ತಾನಂಬಿಕ್ಕಲ್‌ 
ಮಣ್‌ೌದನಕ್ಕುಮೇ: ಸಮಯಪ, ೧೦. ೧೬೨) 
ಅಂಬಿಗ - ದೋಣಿ ನಡೆಸುವವನು (ನಡುಗಡಲೊಳ್‌ 


ಪಜುಗೋಲಂ೦ ನಡೆಯಿಸುವಂಬಿಗನಂತೆ: ಧರ್ಮಾಮೃ, ೬ 
೧೪೭ ವ); ಬೆಸ್ತ (ಪಿಂದೆ ಕಡಂಗಿ ತೇರನೆಸಗೆಂಬನನಂಬಿಗಂ 
ಆಜಿರಂಗದೊಳ್‌ ಮುಂದೆ ಸಮಾನನಾಗಿ ಬೆಸದಿರ್ಪವನುಂ 
ತುಜುಕಾಅನಾಗೆ: ಪಂಪಭಾ, ೧೨. ೯೪) 

ಅಂಬಿನಮೊನೆ - ಬಾಣಯುದ್ಧ (ಸುರಪನ್ನಗಕಿನ್ನರ ಸೈನ್ಯಮೆಲ್ಲಂ 
ಅಂಬಿನಮೊನೆಯೊಳ್‌ ಪಡಲ್ವಡೆ ಲತಾಭವನಂ 
ಕೃತಕಾಚಳ೦ಗಳ್‌ ಎಂಬಿನಿತು೦ ಅವು ಅಲ್ಲೆ ತಲ್ಲೌ ಪಂಪಭಾ, 
೫. ೧೦೪) 

ಅಂಬಿಯ - ಅಂಬಿಗ (ಕಳಿಂದನಂದನೆಯ ತಟದೊಳ್‌ 
ಅಂಬಿಯದ ಹೊರ್ದುಗೆಯಿಂ ಹೊಟ್‌ಯೊಳಿರ್ದಳ್‌: 
ಕರ್ಣನೇಮಿ, ೧೪. ೯ ವ) 

ಅಂಬಿರಿವಿಟ್ಟು ಪಾಯ್‌ - ಪ್ರವಾಹವಾಗಿ ಹರಿ (ಸುರಿವ ಬಿಸುನೆತ್ತರ 
ಸರಿಯೊಳಮಂಬಿನ ಸರಿಯೊಳಂಬಿರಿವಿಟ್ಟು ಪಾಯ 


ದವ 
ಮದಗಜಂಗಳ ಮದಜಲದೊಳಂ: ಪಂಪಭಾ, ೧೦. ೭೦ ವ) 


ಅಂಬಿರಿವಿಟ್ಟೊಗೆ - ಧಾರೆಯಾಗಿ ಚಿಮ್ಮು (ಅಂಬರಕೆ ನೆಗೆವ 
ತಲೆಯಿ೦ ಅಂಬಿರಿವಿಟ್ಟೊಗೆವ ರಕ್ತಧಾರೆಯೆ: ಕರ್ಣನೇಮಿ, 
೧೨. ೧೫೭) 

ಅಂಬಿರಿವಿಡು - ಧಾರೆಯಾಗಿ ಸುರಿ (ಅಂಬಿರಿವಿಡೆ ಭೋಂಕನೆ 
ನಯನಾಂಬುಗಳ್‌: ಪಂಪರಾ, ೬. ೪೯) 

ಅಂಬು - ನೀರು (ಸಲಿಲಂ ಜೀವನಂ ಅಂಬು: ಅಭಿಧಾವ, ೧. 
೪ ೧; ಬಾಣ (ತಪಕೆ ಬಿಲ್ಲುಮಂಬು೦ ದೊರೆಯೇ: 
ಪಂಪಭಾ, ೮. ೩); ಒಣಗು (ಅಂಬು - ಶೋಷಣೇ ಶರೇ 
ಚ: ಶಬ್ದಮದ, ಧಾ ೪೭೩) 

ಅಂಬುಕ - ಜಲ, ನೀರು (ಉಗ್ರ ವೈರಿಸಂಘಾತ ಕರೀಂದರುಂದ್ರ 
ಕಟಕೂಟ ಪರಿಚ್ಯುತ ಭೃ೦ಗಮಾಳಿಕಾ ಪೀತಮದಾಂಬುಕಂ: 
ಪಂಪಭಾ, ೧೪. ೩) 

ಅಂಬುಕಣ - ನೀರ ಹನಿ (ಪನಿಪುಲ್ಲಂಬುಕಣಂಗಳಂ ಕೆದಜುತು೦ 
ಕೋಕ೦ಗಳೊಳ್‌ ರಾಗಮಂ ನನೆವೊಯ್ದು ಉಣ್ಣಿಸುತುಂ 
ಪತತ್ರಿಗಳೊಳಗಿರ್ಪಾ ತೂಂಕಡ೦ ನೂಂಕುತುಂ ತಣ್ಣನೆ 
ತೀಡಿತ್ತೆನಸುಂ ಪ್ರಭಾತಮಯ ಪ್ರೋದ್ಧೂತ ಶೀತಾನಿಳಂ: 
ಶಾಂತೀಶ್ವಪು, ೧೧. ೯೪) 

ಅಂಬುಕೊಳ್‌ - ಬಾಣ ಚುಚ್ಚಿಕೊ (ಕೃಷ್ಣಂ 
ಪದತಳಮಂ ಅಂಬುಕೊಳೆ ಪೊಂದಿದನೆಂಬರ್‌: 
೮. ೧೫೫) 


ಕಡೆಯೊಳ್‌ 
ಸಮಯಪ, 


ಕಂದಕ 
ಅಂಬುಖಾತಿಕೆ 


ಅಂಬುಖಾತಿಕೆ ದ ನೀರು ತುಂಬಿದ 
(ವಿಳಸನವಿದಗ್ವಖೇಚರನಿಳಿಂಪದಂಪತಿಂ 
ರಯ್ಯಂ: ಆದಿಷು, ೧೦.೨೬) 

ಅಂಬುಗಂಡಿ - ಶತ್ರುಗಳಿಗೆ ಕಾಣದಂತೆ ಕೋಟೆಯ ಮೇಲಿಂದ 
ಬಾಣ ಬಿಡುವ ಕ೦ಡಿ (ಇಡಿಸುವ ಡೆಂಕಣಕ್ಕೆ ನೆಲವಾಟೆಗೆ 
ಕೊತ್ತಳದಂಬುಗಂಡಿಯಿಂದುಡುಗದೆ ಪಾಯ್ವ ಕೂರ್ಗಣೆಗೆ: 
ಚಂದ್ರಪ್ರಪು, ೫. ೧೦೬) 

ಅಂಬುಗಾಣಿಸು - ಬಾಣಪ್ರಯೋಗಿಸು (ಬಲದೇವನನುಮತದೊಳ್‌ 
ಪೆಅಗಂ ತಗುಳ್ಳ ಯಾದವಬಲಎಂ ಉ೦ಟಪ್ಪೊಡೆ 
ಆದನಂಬುಗಾಣಿಸಲ್‌ ನೀನೆ ಸಾಲ್ವಯ್‌: ಪಂಪಭಾ, ೫. ೨೦ 
ವ) 

ಅಂಬುಚರ - ಮೀನು (ಅ೦ಬುಜಚರಮೆಲ್ಲಂ ಬೇಗೆಗೊಂಡತ್ತು 
ಬಾಂಬೊಳೆ ಬತ್ತಿತ್ತು... . ಆ ಗ್ರೀಷ್ಠದೊಳ್‌: ರಾಜಶೇವಿ, ೫. 
೩೬) 

ಅಂಬುಜ - ತಾವರೆ (ತದೀಯ ಅಂಬುಜಪದಮಂ ತನ್ನ 
ಶಿರೋಂಬುಜದಿಂದ ಅರ್ಚಿಸಲ್‌ ಪರಿಚ್ಛೇದಿಸಿದಂ: 
ಯಶೋಧಚ, ೪. ೫೩) 

ಅಂಬುಜನಿಳಯೆ - ಲಕ್ಷ್ಮಿ (ನಿಂದ ಶಿಲೆ ತಪನತಪ್ಪಮಿದೆಂದು 
ಅಂಬುಜನಿಳಯೆ ಪದ್ಮವಿಷ್ಟರಮಂ . ಪಡೆದು ಪದೆಪಂ 
ಮೆರೆದಳ್‌: ಆದಿಪು, ೯. ೮೫) 

ಅಂಬುಜಪತ್ರಾಂಬು - ತಾವರೆಯ ಎಲೆಯಿಂದ ಮಾಡಿದ 
[ದೊನ್ನೆಗಳಲ್ಲಿನ] ನೀರು (ದಿಕ್ಕರಿಗಳ್‌ ಅಂಬುಜಪತ್ರಾಂಬುವಿಂ 
ಬೆಡಂಗಡಸಿರೆ ಮಜ್ಜನಂಬುಗಿಪುದ೦ ಸತಿ ಕಂಡೊಸೆದಳ್‌ 
ನಿಶಾಂತದೊಳ್‌: ಪಂಪಭಾ, ೧. ೧೪೦) 


ಅಂಬುಜಮಿತ್ರ - ಕಮಲದ ನಂಟ, ಸೂರ್ಯ (ಪುತ್ತನೆನ್ನ 
ದೊರೆಯಂ ನಿನಗಕ್ಕೆ ಎಂಬುದುಂ ಒದವಿದ 
ಗರ್ಭದೊಳಂಬುಜಮಿತ್ರನನೆ ಪೋಲ್ವ ಮಗನೊಗೆತಂದಂ: 
ಪಂಪಭಾ, ೧. ೯೪) 

ಅಂಬುಜಮಿತ್ರಜಾ[ಜೆ] — ಯಮುನಾ ನದಿ 
(ಅಂಬುಜಮಿತ್ರಜಾಂಬು ಪರಿಮಿಶ್ರಿತತೋಣನದೀಪ್ರವಾಹ೦ 


ಎಂದೆಂಬ ಬೆಡಂಗ೦ ಅಂಬರಚರಾಕ್ತಿಗೆ ಬೀಜೆದುದು ಆ 
ರಣೋರ್ವಿಯೊಳ್‌: ರಾಜಶೇವಿ, ೬. ೭೪) 

ಅಂಬುಜಮುಖಿ - ಕಮಲಮುಖಿ (ಮುಂ ಬೇಡಿದ ವರಮಂ 
ಕುಡದೆ ಅಂಬುಜಮುಖಿ ಪುತ್ರನೆನ್ನ ದೊರೆಯಂ ನಿನಗಕ್ಕೆ 
ಎಂಬುದುಂ ಒದವಿದ ಗರ್ಭದೊಳ್‌: ಪಂಪಭಾ, ೧. ೯೪) 

ಅಂಬುಜವಿಷ್ಠರ - ಬಹ್ಮ (ಆಕೆಯ ರೂಪಿನೇಟ್ಸ್‌ಗಂಡು 
ಅಣಿದನುರ್ಕಿನಿಂ  ಹರಿಹರಾಂಬುಜವಿಷ್ಠ್ಟರರ್ಗೆ ಎಂಬಿನಂ: 
ಕರ್ಣನೇಮಿ, ೯. ೭೦) 

ಅಂಬುಜಸೂತ್ರ -  ತಾವರೆದಂಟಿನ ನೂಲು 
ಅ೦ಬುಜಸೂತ್ರದಿಂದೆ ಮತ್ತನಿತಜಳಾಳಂ 
ತೋಳ್ಗಳೆ  ಕಂಕಣವಾರಮೆಂದು ಬೇಬ್ಬನಿತನೆ 
ಪಂಪಭಾ, ೨. ೧೬) 

ಅಂಬುಜಸೂನು - ಬ್ರಹ್ಮ (ಕನಕನಂದಿಮುನೀಂದನ ಹೃದ್ಯಮಪ್ಪ 
ವಿದ್ಯಾವಳಿಯಂ ಪವಣ್ಣೊಳಿಪೊಡೆ ಅಂಬುಜಸೂನುಗೆ 
ಅಳುಂಬಮಾವಗಂ: ಶಾಂತೀಶ್ವಪು, ೧. ೨೨) 

ಅಂಬುಜಾಕ್ಷಿ ದ ಕಮಲಮುಖಿ (ಮೊಕ್ಕಳಮದಾರ್‌ ನಡೆ 
ನೋಟಸ್ಲಾಡಮಿಂತು೦ ಮೂಜಸಿಯವು ಮೂಜು ದೊಡ್ಡಿದುವು 
ಮೂಣ್‌ಡೆ ತೆಳ್ಳಿದುವಂಬುಜಾಕ್ಷಿಯಾ: ಪಂಪಭಾ, ೪. ೭೨) 


(ಸುರಿದ 
ಮುಗುಳ್ಗರಿಗೆ 
ಮಾಡಿ: 


೧೭ 


ಅಂಬುಜಾಸನ - ಬ್ರಹ್ಮ (ಇನಕರಪಾತಭೀತ ಪಥಿಕಶ್ರಮ 
ಸಂಹರಣಾರ್ಥಂ ಅಂಬುಜಾಸನ೦ ಒಸೆದಿಟ್ಟ ತಣ್ಣೆಟಲ 
ಸೋಲದ ಸಾಲೆಯೆನಲ್‌: ಶಾಂತೀಶ್ವಪು, ೧೩. ೧೩೦) 

ಅಂಬುಜೋದರ -  [ಅಂಬುಜ*ಉದರ] ಹೊಕ್ಕುಳಲ್ಲಿ 
ಕಮಲವುಳ್ಳವನು (ಅಂಬುಜೋದರಂ ನಯದ ವಿನಯದ 
ಮಾತು ನೀನೆಂದಂತು ತೊಳ್‌ಗೆ ನೀರಡಕಲು೦ ಆದಿತ್ಯಂಗೆ 
ಸೊಡರಿಡಲು೦ ಇಂದಂಗೆ .. .. ಕಜ್ಜಂಬೇಟ್ವುದು: ಪಂಪಭಾ, 


೯. ೧೮ ವ) 

ಅಂಬುದ - ಮೋಡ (ಅಂತು ನೀಲ ಅಂಬುದ ಶ್ಯಾಮನುಂ 
ಕನಕಪಿಂಗಳಜಟಾಬಂಧಕಳಾಪನುಂ.. ಆಗಿ: ಪಂಂಪಭಾ, 
೧.೬೯ವ) 

ಅಂಬುದಘೋಷ - ಗುಡುಗು (ಕಾಳಾಂತ ಪವನಹತಿ 
ಕಲ್ಲೋಳವಿಳ ಜಳಧಿನಿನದಮೋ ನಿರ್ಫಾತಾಭೀಳತರ 
ರಭಸಮೋ ಲಯಕಾಳಾಂಬುದಘೋಷಮೋ ನೆಲಂ 


ಮೊಬಗಿದುದೋ: ಆದಿಪು, ೧೨. ೯೧) 
ಅಂಬುದದ್ದನಿ - ಮೋಡದ ಸದ್ದು, ಗುಡುಗು (ಅಂಬುಜಧ್ಧನಿಗೆ 
ಪೆರ್ಚಿದ ಮತ್ತ ಮಯೂರದಂತೆ: ಶಾಂತಿಷು, ೫. ೩೬) 
ಅಂಬುದನಿನದ — ಅಂಬುದಧ್ದನಿ (ಅಂಬುದನಿಂ 
ಅದಾಡಂಬರಮಂಬರದೊಳಳುಂಬಮಾಗಳೆಸೆದಪುದೆನೆ: 
ಸುಕುಮಾಚ, ೧೧. ೩೯); ಗುಡುಗಿನಂತೆ ಗಂಭೀರದ್ದನಿಯುಳ್ಳ 


ವ್ಯಕ್ತಿ (ಅಂಬುದನಿನದತಂದಂ ಇಂದ್ರನಾ ಜಿನಚಂದಂ: 
ಶಾಂತಿಪು, ೫. ೧೨) 

ಅಂಬುದಪಥ - ಆಕಾಶ (ಅಂತು ಗಗನತಳಮಂ೦ ತುಂಬುವಂತೆ 
ನೆಗೆದ ವಜವೇದಿಕೆಯುಮಂ ಅಂಬುದಪಥಕ್ಕೆ 
ಆಲಂಬಮಿರ್ಪಂತಿರ್ದ ಲವಣಾಂಬುರಾಶಿಯ೦ ನೋಡಿ: 
ಆದಿಪು, ೧೨. ೭೦ ವ) 

ಅಂಬುದಮಾರ್ಗ — ಮೋಡಗಳ ದಾರಿ, ಆಕಾಶ 


(ದಿವಿಜಗಜಮಂಬುದಮಾರ್ಗಕ್ಕೊಗೆದುದೊಗೆವ 
ರಜತಾದ್ರಿಯವೋಲ್‌: ಶಾಂತಿಷು, ೧೦. ೨೫) 
ಅಂಬುದಸಮಯ - ಅಂಬುದರ್ತು (ಜನ್ಮಾಭಿಷೇಕ ಮಂಗಳ 
ಸಮಯಂ ಅಂಬುದಸಮಯಂ ಸಮನಿಸೆ ಮಾಡಿದುದು 
ಆಖಂಡಲ ಶಿಖಂಡಿ ತಾಂಡವವಿಧಿಯಂ: ಅಜಿತಪು, ೫. ೭) 
ಅಂಬುದಾಗಮ - ಮೋಡಗಳು ಆಗಮಿಸುವ ಕಾಲ, ಮಳೆಗಾಲ 


(ಅಂಬುದಾಗಮದ ಕೋಗಿಲೆಯಂತಿರೆ ಮೂಗುವಟ್ಟು: 
ಆದಿಪು, ೩. ೨೬) 

ಅಂಬುದಾಭ - ಮೋಡಕ್ಕೆ ಸಮನಾದ (ದಾರುದಾರುಣನಂ 
ದಾನವಾರಿವಾರಿತಲೋಕನ೦ ಬಾರ ಬಾರಣಮಂ 


ನೋಡಾಸಾರಸಾರಾಂಬುದಾಭಮಂ: ಕವಿರಾಮಾ, ೨. ೧೩೦) 


ಅಂಬುದುಡು - [ಅಂಬು*ತುಡು] ಬಾಣ ಹೂಡು (ನದೀಪುತ್ರಂಗೆ 
ಪೇಟಾರ್‌ ಚಲಂಬಟ್ಟುಂ ಮಾರ್ಮಲೆದು 
ಅಂಬುದೊಟ್ಟುಮುಟೆವರ್‌ ಸಂಗ್ರಾಮರಂಗಾಗದೊಳ್‌: 
ಪಂಪಭಾ, ೧೦. ೧೧೭) 

ಅಂಬುಧರ - ಮೋಡ (ಘನ೦ ಅಂಬುಧರಂ ಸೌದಾಮಿನಿ 
ಅಭಿಧಾವ, ೧. ೧. ೫೮) 

ಅಂಬುಧರಕಾಲ — ಮಳೆಗಾಲ (ಇಂದೆನಿತಾನುಂ 
ಅಂಬುಧರಕಾಲದ ಕಾಳದಿರುಳ್ಳಳೆಲ್ಲವೇಂ ನಿಂದುವೋ 
ಗಟ್ಟಿಗೊಂಡು ಎನೆ .. . ಭಯಂಕರಮಾದುದು .. .. ಅಂದಿನ 
ಕಾರಿರುಳ್‌: ಜಗನ್ನಾವಿ, ೩. ೭) 


ಅಂಬುಧಿನಿನಾದ - ಸಮುದಘೋಷ (ಪರಸುವ ಪುರಜನದ 
ಒದವಿದ ಪರಕೆಗಳ ಅಂಬುಧಿನಿನಾದಮಂ ಮಿಗೆ 
ತಮ್ಮಯ್ವರು೦ ಒಡನೆ ಮೆಜ್‌ದು: ಪಂಪಭಾ, ೫. ೨೩) 

ಅಂಬುನಿಧಿ — ಸಮುದ್ರ (ಎನಿತಾನುಂ 


ಅಂಬುನಿಧಿಗಳನನೇಕನಾಂಕಗಳಲ್ಲಿ ಕುಡಿದು೦ ಪೋಯ್ತಿಲ್ದೆನಗೆ 
ನರಭೋಗಂ: ಆದಿಪು, ೯. ೫೭) 

ಅಂಬುನೆಲೆ - ಬಾಣ ಹೂಡುವಷ್ಟು ದೂರದ ಜಾಗ 
(ಅಂಬುನೆಲೆಯಲ್ಲಿ ನಿಂದಿರ್ದಂಬುಜನಾಭಂ ನರಂಗೆ 
ಪೇಟ್ವಂದು: ಸಮಯಪ, ೧೦. ೧೬೨) 

ಅಂಬುಪಾಯಿ - ನೀರನ್ನು ಕುಡಿಯುವ (ವಿವಿಧಮೂಲ 
ಪಲಾಶಿಗಳುಂ ಸರೋವರ ನದೀನಿರ್ಗುರ 
ಅಂಬುಪಾಯಿಗಳುಮಾಗಿ: ಆದಿಪು, ೯. ೯೩ ವ) 

ಅಂಬುರಾಶಿ - ಸಮುದ್ರ (ಪೊಲಸುನಾಉುವ ಮೆಯ್ಯನೆ 
ಕರ್ಚಲೆಂದು ಚೆಚ್ಚರಂ ಅಪರ ಅಂಬುರಾಶಿಗೆ ಇಟೆವಂತಿರೆ 
ಇಟೆದ೦ ಕಮಳ್ಳೆಕಬಾಂಧವಂ: ಪಂಪಭಾ, ೧೧. ೫೧) 

ಅಂಬುರುಟ್ಟೀಠ - ತಾವರೆಯ ಪೀಠ 
(ಅಮರ್ಚುತ್ತಂಬುರುಟ್ಟೀಠಮಂ ಶರದಂಜಭೋಜಿನಿ 
ಮಾಡಿದಳ್‌ ಸತ್ಕಾರಮಂ: ರಾಜಶೇವಿ, ೫. ೧೦) 

ಅಂಬುರುಹ - ನೀರಿನಲ್ಲಿ ಹುಟ್ಟಿದ್ದು, ತಾವರೆ (ವದನಮಿದಲ್ಲು 
ಅಂಬುರುಹಂ: ಕವಿರಾಮಾ, ೩. ೨೪) 


ಅಂಬುರುಹಮಿತ್ರ -  ಅಂಬುರುಹಸಖ (ಅಂಬುರುಹಮಿತ್ರ 
ಬಿಂಬಾಡಂಬರಮಂ ಮಿಕ್ಕು ಚಕ್ರಮಿರೆ ಕೆಲದೊಳ್‌ 
ಪೀತಾಂಬರಂ ಈಕ್ಷಿಸಿದಂ ನೀಲಾಂಬರನ 
ಮುಖಾರವಿಂದಮಂ  ಮುದದಿಂದಂ: ಶಾಂತೀಶ್ವಪು, ೮. 
೧೧೫) 

ಅಂಬುರುಹೇಕ್ಷಣೆ - ಕಮಲನಯನೆ (ಸ್ಮರಶರಸಂಧಾನಕ್ಕೆ 


ಅಂಬುರುಹೇಕ್ಷಣೆ ಲಕ್ಷ್ಯಮಾಗೆ: ಶಾಂತಿಷು, ೮. ೮೨) 
ಅಂಬುವಾಹ -ಮೋಡ (ರಾಗದಿ೦ ಇನರಶ್ಮಿಯೆಂಬ ಕಸಮಂ 


ಕಳೆದು ಅಂಬರಮೆಂಬ ಪಾಟಂ ಏಚಜೆದುದು 
ಅಸಿತಾಂಬುವಾಹಕುಳಮೆಂಬ ಕುಟುಂಬಕದ೦ಬಕೋತ್ಕರಂ: 
ಆದಿಪು, ೬. ೭೧) 


ಅಂಬುವೀಡು - ಬಾಣಪ್ರಯೋಗ; ಬಾಣ ಹೋಗುವಷ್ಟು ದೂರ 
(ಶಶಿಪ್ರಭಾಪಿಯನ ರಥಕ್ಕಾಗಿ ಬೇಗನೆ ಬಂದಂಬುವೀಡಿನೊಳ್‌ 
ನಿಂದು ವಿದ್ಯಾಧರರ್‌ ಯುದ್ಧಸನ್ನದ್ಧರಾಗಿ: ಚಂದ್ರಪ್ರಪು, ೬ 
೩೮ ವ) 

ಅಂಬುಳು - ಒಂದು ರೀತಿಯ ಹುಣ್ಣು (ಅಂಬುಳುವಾದೊಡೆ 
ಷಣ್ಮುಖನೆಂಬರ್‌ ಸೀವಳಿಗೆಯಾಗೆ ಮಾರಿಯ ಹುಣ್ಣೆಂಬರ್‌: 
ಸಮಯಪ, ೯. ೨೫) 


ಅಂಬೆ - ಭೀಷ್ಮನು ವಿಚಿತ್ರವೀರ್ಯನಿಗಾಗಿ ಗೆದ್ದು ತಂದು 
ಮೂವರು ಕನ್ಕೆಯರಲ್ಲಿ ಒಬ್ಬಳು (ಅಂಬೆಯೆಂಬ 
ದುಂಡುರುಂಬೆ ನಿನಗೆ ವಧಾರ್ಥಮಾಗಿ ಪುಟ್ಟುವೆನಕ್ಕೆಂದು 
ಕೋಪಾಗ್ನಿಯಿ೦ದಮಗ್ನಿಶರೀರಿಯಾಗಿ ದ್ರುಪದನ 
ಮಹಾದೇವಿಗೆ ಮಗನಾಗಿ ಪುಟ್ಟಿ: ಪಂಪಭಾ, ೧. ೮೦ ವ) 

ಅಂಬೆಗಲಿಸು ದ ಅಂಬೆಗಾಲಿಡು (ಆನೆಯ 
ಮಟೆಯಯಂತೆವೊಲಂಬೆಗಲಿಸಿ ನಡೆದಂ ಕೃಷ್ಣಂ: 
ನೇಮಿನಾಪು, ೭. ೭೫) 

ಅಂಬೆಗಾಲಿಕ್ಕು - ಅಂಬೆಗಲಿಸು (ಅಂಬೆಗಾಲಿಕ್ಕುವ ಪದದೊಳ್‌ 


ಸಿಂಹಶಿಶುವೊಲೆಸೆದಂ ಕೃಷ್ಣಂ: ಜಗನ್ನಾವಿ, ೩. ೩೫) 


೧೮ 


ಅಂಬೆತ್ತು - ಬಾಣವನ್ನು ಮೇಲೆತ್ತಿ ಸವಾಲು ಎಸೆ (ಕಲಿಗಂ 
ಬಲ್ದಾಳ್ಗಂ ಅಂಬೆತ್ತಿದೆಂ ಇದುವೆ ಪದಂ ಮಾರ್ಕೊಳಲ್‌ 
ಸಿಂಧುರಾಜ೦ ಗೆಲಲೆಂದು ಆಂ ಬಂದೆಂ: ಪಂಪಭಾ, ೧೧. 


೧೪೮) 
ಅಂಬೇಜು - ಬಾಣದ ಹೊಡೆತ (ಒಡವಂದಂಕದ ಕೌರವರ್‌ 
ದ್ರುಪದನಂಬೇಜೆಂಗೆ ಮೆಯ್ಯೊಡ್ಡದೊಡ್ಡೊಡೆದೋಡುತ್ತಿರೆ: 


ಪಂಪಭಾ, ೨. ೬೨); ಬಿಲ್ಲಾಳಗ (ಅಂಬೇಣಿಂಗಾಂತರಂ 
ತತ್ತಣದಣಿದು ಭುಜಾಗರ್ವಮಂ ಬಿಟ್ಟು ಬಾಯ್ದಿಟ್ಟು: ಪಂಪರಾ, 
೪. ೫೦) 


ಅಂಭಃಕಣ — ನೀರಿನ ಹನಿ (ಕಳಧೌತಕಳಶಮುಖ 
ನಿರ್ಗಳದಮೃತಾಂಭಃ ಕಣೌಘಂ ಆಯತವಕ್ಷಸ್ಥಳದಲ್ಲಿ 
ಕಂಠಿಕಾಶ್ರೀವಿಳಾಸದಿಂದೆಸೆದುದು ಅಜಿತತೀರ್ಥೇಶ್ವರನಾ: 
ಅಜಿತಪು, ೪. ೫೬) 

ಅಂಭಃಕುಂಭೀನ - ನೀರಾನೆ (ಅಂಭಚುಂಭೀನ ಕುಂಭೀನಸ 
ಮಕರ .. . ಚಳನ್ಮೀನಫೇನಪ್ರತಾನಂ ಶುಂಭದ್ದಂಭೀರಮಂ 


ರಂಜಿಸಿದುದು ದತ್ತೇಂದಭದಂ ಸಮುದಂ: ರಾಜಶೇವಿ, ೧. 
೯೦) 

ಅಂಭಃಖಾತಿಕೆ - ನೀರಿನ ಕಂದಕ (ಧೂಳೀಶಾಳಮಾನಸ್ತಂಭ 
ಅಂಭಃಖಾತಿಕಾವಲ್ಲೀಮನೋಪವನಪತಾಕಾವನಿಕಲ್ಲಭೂರುಹ: 
ಆದಿಹು, ೧೦. ೫೨ ವ) 

ಅಂಭಃಹೂರ - ನೀರಿನ ಪ್ರವಾಹ (ಕೈಯ ಕರವಾಳ್‌ ಬೀಟ್ವೆರ್ಪಿನಂ 
ವಕ್ತರ೦ಧ್ರಂಗಳ್‌ ಕಾಖುವಿನಂ ಕದುಷ್ಣರುಧಿರಾಂಛಃಪೂರಮಂ 
ಪೊಯ್ದು: ಪಂಪರಾ, ೮. ೨೫) 

ಅಂಭಃಪ್ರವ - ಅಂಭಃಪೂರ (ಮಧ್ಯಂದಿನದ ಬಿಜುವಿಸಿಲ್‌ ತಾಗೆ 
ಬೆನ್ನಂ ಭರಂಗೊಡೆಳಸುತ್ತಂ ಪಲ್ವಲಾ೦ಛಃಪ್ರವದೆ ಮುಳುಗಿ: 
ರಾಜಶೇವಿ, ೫. ೭೮) 

ಅಂಭಶ್ಚರ - ಮೊಸಳೆ (ಹರನೆಟ್ಟಂ ಯಕ್ಷನೇಳಂ ಪವನನೆರಲೆಯಂ 
ಸಾಗರಾವಾಸ೦ ಅಂಭಶ್ನರಮಂ ನೈಯತ್ಯನಾಳಂ: ನೇಮಿನಾಪು, 
೬. ೫೬) 

ಅಂಭಸ - ನೀರು (ನೀರಂ ಶರಂ... 
ಪೆಸರಂ: ಅಭಿಧಾವ, ೧. ೪. ೧) 


ಅಂಭಸ .. . ನೀರ್ಗೆ 


ಅಂಭೋಜ - ತಾವರೆ (ಇನಕಿರಣದ್ಯೋತಿಗೆತ್ತು ಆಗಳಾಗಳ್‌ 
ಮುಗಿದಿರ್ದ ಅ೦ಭೋಜ೦ ಓರೊ೦ದಲರ್ದುದು: ಆದಿಪು, 
೧೨. ೯) 

ಅಂಭೋಜನಾಭ - ಹೊಕ್ಕುಳಲ್ಲಿ ತಾವರೆಯುಳ್ಳವನು, ವಿಷ್ಣು 
(ರಸೆಯೊಳ್‌ ಕಾಲಾಗ್ನಿರುದ್ರಂ ಜಲಶಯನದೊಳ್‌ 
ಅಂಭೋಜನಾಭಂ ಪೊದಳ್ಳು ಆಗಸದಿಂ ಸುತ್ತಿರ್ದ 
ಅಜಾಂಡೋದರದೊಳ್‌ ಅಜಂ ಅಡಂಗಿರ್ಪ ವೋಲ್‌; 


ಪಂಪಭಾ, ೮. ೮೬) 

ಅಂಭೋಜಪತ್ರೇಕ್ಷಣೆ - ತಾವರೆಯ ಎಸಳಿನಂತಹ ಕಣ್ಣುಳ್ಳವಳು] 
(ಒಂದು ಅಂಚೆಯಂ ಹೊದೆದು ಒಂದು ಅಂಚೆಯಂ ಉಟ್ಟ 
ನಿನ್ನಿರು ಇದೇಂ ಅಂಭೋಜಪತ್ರೇಕ್ಷಣೇ: ಪಂಪಭಾ, ೮. 
೬೬) 

ಅಂಭೋಜಷಂಡ ದ ಕಮಲದ ಗುಂಪು (ನಿಖಳ 
ವಿನೇಯಾಗ್ರಗಣೈಕಚೂಡಾಮಣಿ ಧರ್ಮಾಂಭೋಜಷಂಡ 
ದ್ಯುಮಣಿ ಬುಧಜನಪ್ರೀಣನ ಅಗ್ರೇಸರ ಗ್ರಾಮಣಿಯಾದಂ: 
ಅಜಿತಪು, ೧೨. ೧೫); ಕೊಳ 


ಅಂಭೋಜಿನಿ - ತಾವರೆ. (ಪರಮಧರ್ಮಾಂಭೋಜಿನೀ 
ಸೂರ್ಯರಾದ ಆಚಾರ್ಯರ್‌ ದಯೆಯಿಂ ಕಲಲ್ದುಗೆ 
ಮದೀಯ ಸ್ವಂಖದಿ೦ ಧ್ವಾಂತಮಂ: ಅನಂತಪು, ೧. ೩) 

ಅಂಭೋದ - ಮೋಡ (ಆದಿತ್ಯಂ ಮಸುಳ್ಳನ್ನೆಗಂ 
ಧ್ವಜಘಟಾಟೋಪಂಗಳಿಂದಂ ಲಯಾಂಭೋದಂಗಳ್‌ 
ಕವಿವಂತೆವೋಲ್‌ ಕವಿವುದು೦ ಕಾಲ್ಲಾಪು ಕಾಲ್ಲಾಪಿನೊಳ್‌ 
ಜೋದರ್‌ ಜೋದರೊಳ್‌..... ಅಗುರ್ವಪ್ಪನ್ನೆಗಂ: ಪಂಪಭಾ, 
೧೦. ೯೩) 

ಅಂಭೋದಕಾಲ - ಮಳೆಗಾಲ (ಬಂದುದು ಬಹುಳ ತಟಿ ಜಾಲಂ 
ಅಂಭೋದಕಾಲಂ: ಕಾದಂಬ, ೮. ೧೩) 

ಅಂಭೋದಪಥ - ಆಕಾಶ (ಸುರಾಸುರರಂಭೋದಪಥಕ್ಕಳಂಕರಣ 
ಮಾಗುಯ್ದರ್‌: ಆದಿಷು, ೯. ೭೩) 


ಅಂಭೋದಮಾರ್ಗ - ಆಕಾಶ (ಅಂಭೋದಮಾರ್ಗಂ ಪೊಸತೆ 
ತೊಳೆದುದೀಗಳ್‌ ಪಾಲೊಳೆಂಬಂತು: ಆದಿಪು, ೮. ೩೫) 

ಅಂಭೋದರಸ್ತನಿತ - ಗುಡುಗು (ಆ ಸಮರಸನ್ನಾಹ 
ಭೇರೀನಿನಾದಮಂಭೋಭಾರಗಂಭೀರ ಅಂ೦ಭೋದರಸ್ತನಿತ 
ಬಹುಸ್ನಿಗ್ಬಂಗಳಪ್ಪ ಮದಸ್ತಂಭೇರಮ ಬೃಂಹಿತಂಗಳಿಂದಂ: 
ಆದಿಷು, ೧೪. ೮೬ ವ) 

ಅಂಭೋದಾಧ್ಧ - ಆಕಾಶ (ಶುಷ್ಕ ಪತ್ರ ಪಟ ವೀರುತ್‌ 
ಘಾಸಕಾರ್ಪಾಸಸಂತ್ರಿಕಜಾಲಂ ಬಲಿಭುಗ್ಬಲಂ ನಡೆದುದು 


ಅಂಭೋಧಾಧ್ಹದೊಳ್‌ ರಾಗದಿಂ: ಪಂಚತಂತ್ರ, ೩೭೬) 

ಅಂಭೋಧರ - ಮೋಡ (ಪಕ್ಕಬಿಂಬಾಧರಂ ಕೋಮಳವಂಶ 
ಶ್ಯಾಮಂ ಅಂಭೋಧರರವನಳಿನೀಕುಂತಲಂ: ಆದಿಪು, ೮. 
೫೧) 

ಅಂಭೋಧರದ್ದನಿ - ಗುಡುಗು (ಮುಂದಣ ಕಜ್ಜದ ಬಿಣ್ಣುಮಂ 
ಅಜೆದು ಅಂಭೋರುಹನಾಭಂ ಶುಂಭತ್‌ 
ಅಂಭೋಧರದ್ವನಿಯಿನಿಂತೆಂದಂ: ಪಂಪಭಾ, ೬. ೨೨ ವ) 

ಅಂಭೋಧರಸ್ತನಿತ -. ಗುಡುಗು (ಆ ಸಮರಸನ್ನಾಹ 
ಭೇರೀನಿನಾದಮಂಭೋಭಾರಗಂಭೀರ ಅಂಭೋಧರಸ್ಸನಿತ 
ಬಹುಸ್ನಿಗ್ಬಂಗಳಪ್ಪ ಮದಸ್ತಂಭೇರಮ ಬೃಂಹಿತಂಗಳಿಂದಂ: 
ಆದಿಹು, ೧೪. ೮೬ ವ) 

ಅಂಭೋಧಿಪಥ - ಸಮುದ್ರಮಾರ್ಗ (ಕೇತನಚಂಚಲಾಂಚಳ 
ನಿಚಯದಿಂದಂ ಅಂಭೋಧಿಪಥಮುಂ ಅತಿಚಕಿತವಿದ್ದಿಷ್ಟದೃಷ್ಟಿ 
ಪಥಮುಂ ನಿರವಕಾಶಮಾಗೆಯುಂ: ಆದಿಷು, ೧೩. ೭೭ ವ) 

ಅಂಭೋಧಿವೇಲೆ - ಸಮುದ್ರದ ತೀರ (ಅಮೃತಾಂಶುವಿನ 
ಉದಯದೊಳ್‌ ಅಂಭೋಧಿವೇಲೆ ಭೋರ್ಗರೆವವೊಲ್‌ 
ಒರ್ಮೊದಲೆಸೆದುವು .. .. ಸುರದುಂದುಭಿಗಳ್‌: ಪಂಪಭಾ, 
೧. ೧೪೬) 

ಅಂಭೋನಿಧಿ - ಸಮುದ್ರ (ಶೀದಿವ್ಯಕಾಂತಾಜನಂ ತೊಡವು 
ಎಂಬೊಂದುಮಂ ಆ ಸುರಾಸುರರಿ೦ ಆ ಗೋವಿಂದನಿಂ 
ಮುನ್ನೆ ಕೋಳ್ಪಡೆದು ಅಂಭೋನಿಧಿಯಂತೆ ಬಂದು ನೆಗಟ್ಟು 
ಇ೦ದ್ರಪಸ್ಮಮ೦ಂ ಧರ್ಮಜಂ: ಪಂಪಭಾ, ೪. ೯) 

ಅಂಭೋರಾಶಿ - ಸಮುದ್ರ (ಆ ಯತಿಗೆ ಪುಟ್ಟದತ್ತು 
ತಮಸ್ಸಂಹಾರಕಂ ಅಮೃತಂ ಮಧಿತಾಂಭೋರಾಶಿಗೆ 
ಪುಟ್ಟುವಂತೆ ಕೇವಲಬೋಧಂ: ನೇಮಿನಾಪು, ೪. ೧೧೧) 

ಅಂಭೋರುಹ - ತಾವರೆ (ಪೊಸತಲರ್ವಂಭೋರುಹದೊಳ್‌ 
ಮುಸುಂಬು ಮುಲುಗುವಿನಮೆಜಗಿ ಗಂಧಮನಾಪ್ರಾಣಿಸುತಂ: 
ಅಜಿತಹು, ೬. ೬೬) 


೧೯ 


ಅಂಭೋರುಹವನ - ತಾವರೆ ಕೊಳ (ಮರಂಗಳಂ ಕಲ್ಲಳಂ 
ಅಂಭೋತುಹವನಮಂ ಭಕ್ತಿಯಿಂ ಓರಂತೆ 
ಅರ್ಚಿಸುತ್ತುಮಿರ್ಪರ್‌ ಮೂಢರ್‌: ಸಮಯಪ, ೯. ೮೨) 


ಅಂಶು - ಕಿರಣ (ಇದಆ ಅಭ್ರಂಕಷಕೂಟಕೋಟಿಗಳೊಲಿರ್ದ 
ಅಂಭೋಜಷಂಡಂಗಳಂ ಪುದಿದು ಉಪಷ್ಣಾಂಶುವಿಂ 
ಊರ್ಧ್ವಗಾಂಶುನಿವಹಂ ಮೆಯ್ಕ್ಯಿಟ್ಟಲರ್ಚುತ್ತುಮಿರ್ಪುದು: 


ಪಂಪಭಾ, ೪. ೨೨) 

ಅಂಶುಕ - ಬಿಳಿಯ ಬಟ್ಟೆ (ಲಳಿತೋತ್ಸವದ್ವಜಾಂಶುಕವಿಳಸನಮಂ 
ಮುಂದೆ ನಿನಗೆ ತೋರ್ಪಂತಿರೆ ಕಣ್ಣೊಳಿಸಿರ್ದುದು ನೋಡ 
ಹಿಮಾಚಳಶಿಖರದ ಮೇಲೆ ಪಾಯ್ವ ಗಂಗಾಸ್ರೋತಂ: 
ಪಂಪಭಾ, ೭. ೭೩); ಉತ್ತರೀಯ (ಧವಳ ವಸನಂಗಳೊಳ್‌ 
ಎ... ತಾಂ ಅಂಶುಕ ಆಖ್ಯಾನವದಂ ಕೆಲರ್‌ 
ಉತ್ತರೀಯವಾಚಿಯುಂ ಎಂಬರ್‌: ಅಭಿಧಾವ, ೪. ೧. 
೧೩೨); ಆಕಾಶ (ಅ೦ಬರ೦ ಅಂಶುಕಮುಂ ಸುರಾಧ್ವಮುಂ: 
ಅಭಿಧಾವ, ೪. ೧. ೧೯) 

ಅಂಶುಕದ್ದಜ - ಬಟ್ಟೆಯ ಬಾವುಟ (ಸಂಛನ್ನವಂದನಮಾಳಾಲಲಿತ 
ಅಂಶುಕದ್ವಜವಿಳಾಸಾಕೀರ್ಣಮ೦ ಮೆಚ್ಚಿ: ಆದಿಷು, ೧೪. 
೧೪೯) 

ಅಂಶುಮಾಲಿ - ಸೂರ್ಯ (ಚಂದಕಲಾಕಲಾಪಮಂ ಕಾಲದೊಳ್‌ 
ಅಂಶುಮಾಲಿ ತೆಗೆದೀಂಟುವನೆಂಬುದು ಅಸತ್ಯಂ: ಕಾದಂಬ, 
೫. ೩೨) 

ಅಂಶುಮಾಳಿ - ಕಿರಣಗಳ ಮಾಲೆಯುಳ್ಳವನು, ಸೂರ್ಯ 
(ಅವರ್ಗೆ ಪುಟ್ಟಿದ ಮಗಂ ಉಗ್ರಪ್ರತಾಪ ವಿಜಿತಾಂಶುಮಾಳಿ 
ಮಣಿಮಾಳಿಯೆಂಬೊಂ: ಆದಿಪು, ೨. ೧೪ ವ) 

ಅಂಶುಶೀತ - ತಂಪಾದ ಕಿರಣ (ವಿಧುಸಂಜಾತ ಅಂಶೂಶೀತಂ 
ವಿಸ್ಕಮರಶಿಶಿರಂ ವ್ಯೋಮಗಂಗಾತುಷಾರಂ: ಉದ್ಭಟಕಾ, ೧. 
೨) 

ಅಂಸ - (ಆನೆಯ) ಹೆಗಲು 
ಸಮಪಾರ್ಶ್ವನುಂ: ಅಜಿತಪು, ೪. ೨೦ ವ) ಭುಜ 
(ಉನ್ನತಾಂಸಂ ಅರುಣೋಂಭೋಜಸ್ಸುರತ್ತಾಣಿ 
ರಂಜಿತರಂಭೋರು ಬೆಡಂಗುವೀಜ ರಾಜಶೇವಿ, ೪. ೮೨) 

ಅಂಹಃ — ಪಾಪ (ಚಾರುವಿಧಾಗ್ನಿಕಾರ್ಯಪ್ರಾರಂಭ 
ಮಹಾದ್ವಿಜನಘೋಷದಿ೦  ಅಂಹೋದೂರಮುಂ ಅವನಿತಳ 
ಅಳಂಕಾರಂ ಸಂಸಾರಸಾರಗಂಗಾದ್ದಾರಂ: ಪಂಪಭಾ, ೪.೧೫) 


(ವಿಪುಲೋಪತಾಂಸನುಂ 


ಅಂಹೋದೂರ - ಪಾಪದಿಂದ ದೂರವಾದುದು (ಚಾರು 
ವಿವಿಧಾಗ್ನಿಕಾರ್ಯ ಮಹಾದ್ವಿಜನ್ಮ್ನಘೋಷದಿಂ 
ಅಂಹೋದೂರಮುಮಂ ಅವನಿತಳಾಳಂಕಾರಂ 


ಸಂಸಾರಸಾರಂ ಗಂಗಾದ್ದಾರಂ: ಪಂಪಭಾ, ೪. ೧೫) 


ಅಂಹೋಭಾರ - ಪಾಪಭಾರ (ವಸುಂಧರೆಯ ಅನ್ಯಾಯ 
ಪಥವರ್ತಿ ನಿಚಿತ ಅಂಹೋಭಾರಮಂ ನೀಗುಗುಂ: 
ಆಚವರ್ಧ, ೭. ೬೩) 

ಅಃ - [ಕತ್ತರಿಸಿ ಕೊಡುವಾಗ, ನೋವಿನಿಂದ] ಅಯ್ಯೋ ಎಂಬ 
ಉದ್ಗಾರ (ಎಂದುಂ ಹೋಗೆಂದನೆ ಮಾಣೆಂದನೆ 


ಪೆಣತೊದನೀವೆನೆಂದನೆ ನೊಂದು ಅಃ ಎಂದನೆ ಸೆರಗಿಲ್ಲದೆ 
ಪಿಡಿಯೆಂದನಿದೇಂ ಕಲಿಯೊ ಚಾಗಿಯೋ ರವಿತನಯಂ: 
ಪಂಪಭಾ, ೧. ೧೦೨) 


ಅಃಕಡ - ಗರಡಿಮನೆ (ಎತ್ತಿ ಬಿಸುಡುವ ಬಿಸುಡಲ್‌ ಮರಳ್ಗೆದ್ದು 
ಕೆಡಪಿ ಬಿಡದಬ್ಬರಿಸುವ ಕಲಿಮಲ್ಲರಿಂದಂ ಅಃಕಡಮೆಸೆಗುಂ: 
ತ್ರಿಷಷ್ಟಿಪು, ೧೭. ೧೪) 

ಅಕಂಪಿತಶರೀರ - ನಡುಗದ, ದೃಢವಾದ ಮೈಯುಳ್ಳ 
(ಪರಮಯೋಗಿಯಿರ್ಪಂದದಿಂದಕಂಪಿತಶರೀರನಿರ್ದದು 
ಜಲಾಶಯೋಪಾಂತದೊಳ್‌ ಬಕಂ: ಪಂಪರಾ, ೭. ೯೧) 

ಅಕಟ - ಅಯ್ಯೋ ಎಂಬ ಅರ್ಥದ ಉದ್ದಾರ (ಆಯೆಡೆಗೆ 
ಬ೦ದನಕಟೆಂದು ತಡವರಿಸಿ: ಧರ್ಮಾಮೃ, ೨. ೩೪ ವ) 

ಅಕರ್ಣಹೃದಯ - ಕಿವಿ ಮತ್ತು ಹೃದಯಗಳಿಲ್ಲದ; ಹಾವಿನ 


ಹೃದಯವುಳ್ಳ (ಕವಿತಾವಿಷಯಂ ಕಠಿಣಹೃದಯನಪ್ಪ 
ಜಡಾತ್ಮಂಗೀವುದೋ: ಮಲ್ಲಿನಾಷು, ೧. ೩೬) 
ಅಕರ್ತೃಕ ದ ಕರ್ತೃವಿಲ್ಲದ, ಸೃಷ್ಟಿಸಿದವನಿಲ್ಲದ 


(ಲೋಕಪ್ರಕಾರಮೆಂತೆಂದದೊಡೆ ಅದಕರ್ತೃಕ೦ ಅದಹಂಕೃತಂ 
ಅದೂರ್ಧ್ವಂ ಅಧ್ಯಾಧೋಭೇದದಿನಿರ್ಪುದು: ಅನಂತಪು, ೧. 
೬೬ ವ) 

ಅಕಳಂಕರಾಮ -. ಅರಿಕೇಸರಿಯ ಬಿರುದು, ಅರ್ಜುನ 
(ಚತುರ೦ಗಮೆಯ್ದೆ ಕೀಲಿಸೆ ಪಡೆ ಚಿತ್ರದೊಂದು 
ಪಡೆಯಂತೆವೊಲಾಯ್ತು ಅಕಳಂಕರಾಮನಿಂ: ಪಂಪಭಾ, ೧೧. 
೧೩೫) 

ಅಕಾಂಡ - ಅಕಾಲ (ಸುತ್ತಿದ ಪೆಂಡವಾಸದೆಳವೆಂಡಿರ 
ಲೋಲಕಟಾಕ್ಷಮಾಲೆ ದಿಗ್ಳಿತ್ತಿಗೆ ಅಕಾಂಡ ಕಾಂಡಪಟಮಂ 
ಕುಡೆ: ಮಲ್ಲಿನಾಹು, ೫. ೭೧) 

ಅಕಾಂಡಜಳದ - ಅನಿರೀಕ್ಷಿತ ಮೋಡ (ಕೆಲದ ಪುಂಡರೀಕದೊಳ್‌ 
ಮಂಡಳಿಸಿದ.. ಮರಾಳಮಂಡಳಿಗಕಾಂಡಜಳದ ಮಂಡಳ 
ಶಂಕೆಯಂ೦ ಭೋಂಕನಾಗಿಸಿ: ರಾಜಶೇವಿ, ೨. ೭೬ ವ) 

ಅಕಾಂಡತಾಂಡವ - ಪಾಂಡಿತ್ಯದ ಅನವಶ್ಯಕ ಪ್ರದರ್ಶನ 
(ಅಕಾಂಡತಾಂಡವಾರಂಭಶೌಂಡ ಶಿಖಂಡಿಮಂಡಳಮುಮಂ: 
ಆದಿಷು, ೪. ೫೪ ವ) 

ಅಕಾಂಡಪ್ರಳಯ - ಅಕಾಲದಲ್ಲುಂಟಾದ ಪ್ರಳಯ (ಸಮುದ್ಯತ್‌ 
ರಜತಗಿರಿ ತಟ ಸ್ಪಷ್ಟ ಸಂಶ್ಲಿಷ್ಠ ಮೌರ್ವೀನಿನದಂ ಪರ್ವಿತ್ತು 
ಅಕಾಂಡಪ್ರಳಯ ಘನಘಟಾಟೋಪ ಗಂಭೀರನಾದಂ: 
ಪಂಪಭಾ, ೧೨. ೧೩೭) 

ಅಕಾಮಿಕ - ಇಚ್ಛೆಯಿಲ್ಲದ ವ್ಯಕ್ತಿ (ಸಕಳಪರಿಗ್ರಹಮಂ ಬಿಟ್ಟಕಾಮಿಕಂ 
ಯೋಗಯುಕ್ತನೆನಿಪಂ: ಸಮಯಪ, ೮. ೧೭೯) 


ಅಕಾರಣಂ - ಕಾರಣವಿಲ್ಲದೆ (ನಿಮಗಿಂತು ಸಾವುಂ 
ಏತೆಅದಿನಕಾರಣ೦ ನೆಜ್‌ಯಿ ಸಂಭವಿಸಿರ್ದದೋ 
ಕುಂಭಸಂಭವಾ: ಗದಾಯು, ೪. ೪೯) 

ಅಕಾರಾದಿ ಹಕಾರಾಂತ - ಸಂಸ್ಕೃತ ವರ್ಣಮಾಲೆಯ 
ಮೊದಲಕ್ಷರವಾದ ಅ ಇಂದ ಕೊನೆಯದಾದ ಹವರೆಗೆ 
[ಕನ್ನಡದಲ್ಲಾದರೆ ಇದು ಅಕಾರಾದಿಳಕಾರಾಂತ] 
(ಅಂತಕಾರಾದಿ ಹಕಾರಾ೦ತಸ್ಪರವ್ಯಂಜನಭೇದಭಿನ್ನ 
ಶುದ್ಧಾಕ್ಷರಂಗಳುಮಂ ಆಯೋಗವಾಹಕಚತುಷ್ಠಮುಮಂ 
ಸಂಯೋಗಾಕ್ಷರಂಗಳುಮ೦ ಬಹ್ಲಿಗೆ ದಕ್ಷಿಣಹಸ್ತದೊಳ್‌ 


ಉಪದೇಶಂಗೆಯ್ದು; ಆದಿಷು, ೮. ೫೯ ವ) 


ಅಕಾಲ - ನಿಗದಿತ ಕಾಲದಲ್ಲಿ ಅಲ್ಲದ್ದು (ಆಕಸ್ಮಿಕ ನೃಪ 
ಕರುಣೋದಯಕ್ಕಂ ಅಕಾಲತರುಫಲಕ್ಕಂ ವಿಬುಧಾನೀಕಂ 


ಬೆರ್ಚುಗು೦ ಅಬುಧನದೇಕಿರ್ಕಿಮೊ ಗೂಗೆವೊಂಗುವೊಂಗದೆ 
ರಜದಿಂ: ಶಾಂತಿಷು, ೨. ೩೫) 


೨೦ 


ಅಕಾಲಕಾಲ - ಅಕಾಲಪ್ರಳಯ (ಪ್ರಕುಪಿತಮೃಗಪತಿಶಿಶುಸನ್ನಿಕಾಶರ್‌ 
ಅತಿ ವಿಕಟಭ್ರೂಭಂಗರ್‌ ನಕುಲಸಹದೇವರ್‌ ಇರ್ವರುಂ 
ಅಕಾಲಕಾಲಾಗ್ನಿರೂಪಮಂ ಕೆಯ್ಕೊಂಡರ್‌: ಪಂಪಭಾ, ೭. ೮) 

ಅಕಾಲಚಕ್ರ - ಅಪಮೃತ್ಯು (ಆವಂಗಕಾಲಚಕ್ರಮನೋವದೆ 
ಮಾಡಲ್ಕೆ ಚಕ್ರಮಿದು ಬಗೆದುದೊ: ಆದಿಪು, ೧೪. ೫) 

ಅಕಾಲವೃಷ್ಟಿ - ಕಾಲವಲ್ಲದ ಕಾಲದಲ್ಲಾಗುವ ಮಳೆ (ಉನ್ನತ 
ಕುಕ್ಕುಟೇಶ್ವರ ಜಿನೇಶ್ವರನ೦ ಜಿನಭಕ್ತೆ ಪೋಗಿ ಕಾಣ್ಬನ್ನೆಗಂ ..... 
ಅತ್ತಿಮಬ್ಬೆಗೆ ಪಥಶ್ರಮಮಾದುದು ಅಕಾಲವೃಷ್ಟಿ: ಅಜಿತಪು, ೧. 
೬೦) 


ಅಕಿಂಚತ್ಕರ - ಏನನ್ನೂ ಮಾಡದೆ (ಕುಮಾರಂಗೆ ನಾನಾ 
ವಿವಿಧಾಯುಧಂಗಳಿನ್ನುಪಸರ್ಗಂ ಮಾಡಿದೊಡೆ 
ಎಲ್ಲಮಕಿ೦ಂಚತ್ಯರಂಗಳೊಳ್‌ ಪರಿಹರಿಸುವನ್ನೆಗಂ: 


ಚಾವುಂಡಪುಚಂದ್ರ, ಪು ೭೯, ಸಾ ೨೦) 
ಅಕಿಂಚನ - ಬಡವ, ದರಿದ್ರ (ಸಂಚಿತರತ್ನತ್ರಯರಾಗಿಯುಂ 
ಆಕಿಂಚನರೆನಿಸಿಯುಂ: ಕರ್ಣನೇಮಿ, ೧. ೭೫ ವ) 
ಅಕುಂಠತರ - ಅತ್ಯಧಿಕವಾದ (ವೈಕುಂಠಂ ಪರೆಯಲ್‌ ಪಟಹದ 
ಅಕುಂಠತರ ಧ್ವಾನಂ ಅಖಿಳ ಕಾಷ್ಠಾಂತರಮಂ: ಕರ್ಣನೇಮಿ, 
೮. ೩) 


ಅಕುಪ್ಯ - ಚಿನ್ನ ಬೆಳ್ಳಿಗಳು (ರೂಪಂ ಸುವರ್ಣಮೆರಡುಂ 
ಅಕುಪ್ಯಮಕ್ಕುಂ ಮತ್ತದೆ ಹಿರಣ್ಯಮೆಂಬುದುವಕ್ಕುಂ: ಅಭಿಧಾವ, 
೧.೬ ೧೧) 

ಅಕುಲೀನ -] ಸದ್ವಂಶದಲ್ಲಿ ಹುಟ್ಟದವನು (ಕರಿಪತಿಯನೇಜೆ 
ಕೋಡಗಮಿರೆ ಕಂಡುದಜಿಂದಂ ಆದಿಭೂಪರ್‌ ಕಿಡೆ 
ಬೇಡರು೦ ಅಕುಲೀನರು೦ ಅತಿದುಶ್ಚರಿತ್ರರುಂ ಭೂಪರಪ್ಪರ್‌: 
ಆದಿಷು, ೧೫. ೩೭) 

ಅಕೂಪಾರ - ಸಮುದ್ರ (ರತಿರತ್ನ (ಈ ಬಹಳ ರತ್ನದ್ಯೋತಿ 


ವಿಖ್ಯಾತಶೈವ ಅಕೂಪರ ಶಶಾಂಕಮಂಡಳಿ 
ಕಳಾಸಸ್ಯಾವಳೀಧಾತ್ರಿ .. .. ಕಣ್ಣೊಪ್ಪಿದಳ್‌: ರಾಜಶೇವಿ, ೩. 
೧೩) 

ಅಕೂಬಾರ - ಸಮುದ್ರ (ರಾಜದಕೂಬಾರಾವೃತಧರಿತ್ರಿಯೀ 


ಕೃತಿರತ್ನಕ್ಕೇ ಬೆಲೆಯೆನಿಸಿದುದೆನೆ: ಲೀಲಾವತಿ: ೧೪. ೧೪೬) 

- ಕೃತಜ್ಞತೆಯಿಲ್ಲದವನು (ದಂಡಮಂ ನಿನಗೆ ಮಾಡಿದ 

[ರಂ ಅಂತು ಮಾಣ್ಣುದೇ ಬಗೆ: ಪಂಪಭಾ, ೮. ೮೮) 
ಬೇಸಾಯವಿಲ್ಲದೆ ಬೆಳೆ ಕೊಡುವ ಭೂಮಿ 

ಪ್ರಜಾಜೀವನೋಪಾಯ 


ಸಹೋದರಿ (ತಮ್ಮಕ್ಕನತ್ತಿಮಬ್ಬೆಯಲ್ಲಿಗೆ 
ಗು೦ಡಮಬ್ಬೆ ಬಂದು: ಅಜಿತಪು: ೧. ೪೬ ವ); ಹಿರಿಯ 
ಹೆಂಗಸು ಎಂಬ ಗೌರವ ಸಂಬೋಧನೆ (ಗಾಂಧಾರಿವೆಸರ 
ಅಕ್ಕಂಗಳು ತಾಂ: ಪುಣ್ಕಾಸ್ರ, ೨. ೪೭) 

ಅಕ್ಕಜ - ಬೆರಗು, ವಿಸ್ಮಯ (ಮಕ್ಕಳು ಪುಟ್ಟಿದ ಪದದೊಳು 
ಬೆಕ್ಕಸವಟ್ಟರ್ದ.. ಮರ್ತ್ಯರ೦ಂ ಕಂಡಾಗಳ್‌ ಚೆಕ್ಕನೆಯವರ 
ಹೃದಯದೊಳಿರ್ದಕ್ಕಜಮ೦ ಕಳೆದು ಕೀರ್ತಿಯಂ ಪ್ರಕಟಿಸಿದಂ: 
ಪುಣ್ಯಾಸ್ರ, ೧೦. ೧೦); ಪ್ರೀತಿ (ದ್ವಿಜನಿಕರಂ ಧೌತವನಕ್ಕಜದಿಂ 
ಮೇಲ್ದಡಿದು ಪೋದುದೀಕ್ಷಿಸೆ ಭೂಪಂ: ನಳಚಂಪು, ೫. ೨೯) 

ಅಕ್ಕಟ - ವಿಷಾದಸೂಚಕ ಉದ್ಗಾರ (ಅರಗಿನ ಮನೆಯೊಳ್‌ 
ಪಾಂಡವರುರುದಲ್ಲೆದರಕ್ಕಟಯ್ಯೋ: ಪಂಪಭಾ, ೬. ೭) 


ಅಕ್ಕಟಿಕೆ — ಉತ್ಕಟವಾದ ಆಸೆ (ಒಕ್ಕಲನೆಂತುಂ 
ರಕ್ಷಿಸುವಕ್ಕಟಿಕೆಯನುಳ್ಳ ಭೂಮಿಪಾಲಂ ತಲೆಮಟ್ಟೊಕ್ಕಲ 
`ಕೆಯ್ಗಳಿಗೆಜಗುವ ಪಕ್ಕಿಗಳ೦ ಕವಣೆಗೊಂಡು ಕಾಯಲ್ಪೇಟ್ಕುಂ: 
ಸಮಯಪ, ೧೪. ೮೨) 

ಅಕ್ಕರ - ಅಕ್ಷರ, ವರ್ಣ (ನೋಡುವೊಡಂದಕ್ಕರಮದು 
ಮಾಡುವೊಡುಚ್ಚರಣೆಗರಿದು: ಗಿರಿಜಾಕ್ಕ ೧. ೩೨); ವಿದ್ಯೆ 
(ಕಬ್ಬಿಗಳ್ಳರೆಂದು ಕೂಸಾಡಿಸಬಾರದಕ್ಕರ ರಾಜ್ಯದೊಳೀ 
ಕವಿಚಕ್ರವರ್ತಿಯಾ: ಶಾಂತಿಪು, ೧೨. ೭೭); ಬರವಣಿಗೆ 
(ಕ೦ಡರಿಸಿ ಕಲ್ಲೊಳಿಟ್ಕ್ಯರಮುಮೆಂಬಿನೆಗಮೆಸುದುದು: 
ಅಜಿತಪು, ೧೨. ೨೫) 

ಅಕ್ಕರಗೊಟ್ಟಿ - ವಿದ್ವಾಂಸರ ಮೇಳ 
ಚದುರರೊಳ್ಳಾತುಂ: ಪಂಪಭಾ, ೪. ೩೧) 

ಅಕ್ಕರಜಾಣ - ಪಂಡಿತ (ಲೋಕಕ್ಕನುರಾಗಮಂ ಜನಿಯಿಸ 
ಮನೋಮುದದಿಂದಮೆಂದು ಸಂದಕ್ಕರಜಾಣರಾಗ್ರಹಿ 
ಆಚವರ್ಧ, ೧. ೨೩) 

ಅಕ್ಕರಿಗ - ಅಕ್ಷರ ಕಲಿತವನು, ವಿದ್ವಾಂಸ (ಕಂಡೊಡನಾಡಿದ 
ಅಕ್ಕರಿಗ೦ ಅಕ್ಕರಿಗ೦ ಗೆಡೆಗೊ೦ಡ ಪಂಡಿತಂ ಪಂಡಿತನೆಯ್ದೆ 
ಕಲ್ತ ಚದುರಂ ಚದುರಂ: ಶಾಂತಿಷು, ೧೨. ೭೮) 

ಅಕ್ಕಸಾಲೆ - ಚಿನ್ನ ಬೆಳ್ಳಿ ಕೆಲಸ ಮಾಡುವವನು (ಅಕ್ಕಸಾಲೆಯವಗೆ 
ಭಂಗಾರಮಂ ಕೊಟ್ಟೊಡವಂ ಭಂಗಾರಮಂ 
ಮಾಡಿಕುಡದೆಡೆಯಾಡಿಸಿದನೆನೆ: ಧರ್ಮಪ, ೬. ೧೪ ವ) 

ಅಕ್ಕಜುಗಂಪು - ಹಿತಕರವಾದ ಸುಗಂಧ (ಓರಂದದಿಂದ 
ಅಕ್ಕಜುಗ೦ಪ೦ ನಾಸಿಕಕ್ಕೆ ಒಂದಿಸುತೆನಸುಂ ಮೆಯ್ಸೆ ಸೈಪಂ 
ಸಮಂತೆಳ್ಳಜೆಸುತ್ತುಂ ತೀಡುತಿರ್ದತ್ತವರ್ಗೆ ಅನುಚರನಂತೆ ಆ 
ವನಾಂತಸ್ಸಮೀರಂ: ಶಾಂತೀಶ್ವಪು, ೫. ೧೩೮) 

ಅಕ್ಕಣುಗುಟುಕು - ಅಕ್ಕರೆಯಿಂದ ಊಡುವ ಗುಟುಕು 
(ವಿಹಗಮಂಗಳಕ್ಕಜಗುಟುಂ ಕೊಳಲ್ಕಿರದೆ ಪಾಣಿದುವೆಣ್ಣೆಸೆಗಂ 
ಪ್ರಭಾತಕಾಲದೊಳ್‌: ಶಾಂತೀಶ್ವಪು, ೧೧. ೯೭) 

ಅಕ್ಕಿ - ಬತ್ತದೊಳಗಿನ ಬೆಳ್ಳನೆ ಕಾಳು (ನಮಗಕ್ಕಿಗೊಟ್ಟು 
ಮಡಗೂಟುಣ್ಣಂದಮಂ ಪೋಲದೇ: ಆದಿಪು, ೧೪. ೩೨); 
ಅಕ್ಷತೆಕಾಳು (ತಳಿರ್ಗಳ ತೊಂಗಲಿಂದಂ 
ಅಲರೋಳಿಗಳಲ್ಲುಗುವಂತೆ ಕೆಂದಳಂಗಳಿಂ ಉದಿರ್ವ 
ಅಕ್ಕಿಗಳ್‌: ಆದಿಷು, ೪. ೫೯) 

ಅಕ್ಕಿಸು - ಜೀರ್ಣಿಸು (ಕಾಯಿನುಗ್ರತೆಯಿಂ ಆತಪಂ ಆ 
ತಪನೀಯದೀಧೀತಿಪ್ರಸರಮ೦ ಅಕ್ಕಿಸಲ್‌ ನೆಜ್‌ಯದೆ ಇಂತು 
ಮಗುಳ್ಹಿದುದು ಎಂಬಿನಂ: ಶಾಂತೀಶ್ವಪು, ೧೧. ೩) 

ಅಕ್ಕು -. ಲಾಭ; ಸಂಪತ್ತು (ಸಿರಿಗಿಂಬಾಗಿರೆ ಬಾಗಿಲೊಳ್‌ 
ಬೊಜಗನೀಗಳ್‌ ಸಂದು ನಿಂದಿರ್ದಪಂ ಕರೆ ನಿಮ್ಮಕ್ಕನನಕ್ಕು: 
ಕುಸುಮಾ, ೧೪. ೧೫೪), ಜೀರ್ಣವಾಗು [ಅಟ್ಟು] 
(ಪರಿಕಿಸುವೊಡೆ ನಾಯ್ಲೆ ನೆಯ್ಯಕ್ಕುಗುಮೇ: ಸಮಯಪ, ೪. 
೩೯) 

ಅಕ್ಕುಂ - [ಆಗು] ಆಗುತ್ತದೆ (ಘೋರತಪೋವೃಕ್ತಿಯನಾಂತ 
ಪೆಂಪು ಅತಿಬಳಂಗಕ್ಕುಂ ಪೆಜರ್ಗಕ್ಕುಮೇ: ಆದಿಷು, ೧. ೮೧) 

ಅಕ್ಕುಂದಲೆ - ರಭಸ (ಮತ್ತಂ ಉರ್ಕಿಂದ ಅಕ್ಕುಂದಲೆವಾಯ್ದು 
ತಾನು೦ ಮಿಂಡುಗಳುಂ ನೆರೆದು ಪಿಡಿದು: ಧರ್ಮಾಮೃ, ೨. 
೧೩ ವ) 


(ಅಕ್ಕರಗೊಟ್ಟಿಯುಂ 


ಣ್ಷ 
ದ್ರ 
ಸೆ: 


೨೧ 


ಅಕ್ಕುಳಿಸು -  ಒಳೆಹೋದ (ಬಟಲ್ಬ ಮೆಯ್ಯಕ್ಕುಳಿಸಿರ್ದ 
ಪೆರ್ಬಸಿಜ್‌: ಲೀಲಾವತಿ, ೬. ೬೮); ಭಯ (ಅಕ್ಕುಳಿಸು - 
ನಿಮ್ಮ ಕುಕ್ಷೌ ಭಯೇಚ: ಶಬ್ದಮದ, ಧಾ ೭೫೬) 

ಅಕ್ಕೆ - ಅಲ್‌ ದುಃಖ (ನಾಳೆ ದೇವಕಿಯಕ್ಕೆಯನಖ್ಹಡದೊಳೆ 
ದೇವರ ಕಿವಿಗೆಯ್ದಿಸುವೆಂ: ನೇಮಿನಾಷು, ೮. ೬೧ ವ) 

ಅಕ್ಕೆಬೊಟ್ಟು - ಹಣೆಯ ಮೇಲಿನ ಬೊಟ್ಟು (ನೊಸಲಕ್ಕೆಬೊಟ್ಟೆ 
ಬೈತಲೆಯೆಳೆಮುತ್ತೆ ಬಾ: ಧರ್ಮಮಧು, ೧. ೭೫) 

ಅಕ್ಕೆಮ - ಆಯ್ತಲ್ಲವೇ (ಚಕ್ರಂ ಪುಟ್ಟಿದೊಡೀಗಳ್‌ ಚಕ್ರೇಶ್ವರನೆಂಬ 
ಪೆಸರುಮಾಯ್ರಕ್ಕೆಮ ತಾಂ ಚಕ್ರೇಶನಾದೊಡ೦ 
ತನ್ನಾಕ್ರಮಣಮಂ ಎನ್ನೊಳೇಕೆ ಕೆಮ್ಮನೆ ತೋರ್ಪಂ: ಆದಿಷು, 
೧೪. ೭೯) 

ಅಕ್ಷಡ - ಕುಸ್ತಿ ಮಾಡುವ ಸ್ಥಳ, ಅಖಾಡ (ಮತ್ತಂ ಮಲೆತು 
ನಿಂದು ಅಕ್ಕಡದೊಳ್‌ ಪೊಕ್ಕು ಬಾಹಪ್ಪಳಿಸಿ: ಗಿರಿಜಾಕ,್ಕ ೨. 
೧೦೫ ವ) 

ಅಕ್ರಮ -.. ಕ್ರಮಹೀನತೆ (ಬರಲೈವೇಟ್ಟುದನಟೆದೆಂ 
ವಿಕ್ರಮಮನುಟಿದೆಂ ಎನತೊ೦ದು ಅಕ್ರಮಮಂ ಸೈರಿಸೊಂದು 
ಸೂಟ್‌ ಚಕ್ರಧರಾ: ಆದಿಷು, ೧೨. ೧೧೩) 

ಅಕ್ಷಿಷ್ಟ - ಕಠಿಣವಲ್ಲದ (ಶ್ಲಿಷ್ಠಂ ಅಕ್ಷಿಷ್ಠಂ ಅಧ್ವಂ ಸುಗಮಂ ಭಾವಂ 


ಪ್ರಸನ್ನಂ .. .. ಎ೦ದೀ ಜಗಮೆಲ್ಲಂ ಮೆಚ್ಚೆ: ಮಲ್ಲಿನಾಷು, ೧. 
೪೩) 

ಅಕ್ಷೇಶ -  ಕಷ್ಟಪಡದೆ (ಇವಂ ಕಪಿಲನೆಂಬೊಂ 
ಏಕಸಂಧಿಯಪುುದಣಿಂ ನಾನು೦ ಮತ್ತಿನ ಮತ್ತನಯರ್ಕಳಂ 
ಓದಿಸೆ ಮತ್ತಿವಂ ಅಕ್ಷೇಶದಿ೦ ಶ್ರುತಿ ಸ್ಮತಿ 


ಶಾಸ್ತೋಪಾತ್ರಮುಖನಾಗೆ: ಶಾಂತಿಪು, ೬. ೬೨ ವ ಮತ್ತು 
೬೩) 

ಅಕ್ಷ - ರಥದ ಅಚ್ಚು (ವಿನೂತ್ನ ಕೀಲ್‌ ವರಯುಗ೦ ಉನ್ನತ 
ಅಕ್ಷಂ ಉರುಕೂಬರ೦ ಊರ್ಜಿತ ಮತ್ತವಾರಣಂ: ತ್ರಿಷಷ್ಟಿಪು, 
೨೪, ೨೫೧) ಜಪಮಣಿ (ಅಕ್ಷಮಣಿಯಂ ಸಮೆವ 
ವ್ಯವಸಾಯಮೆತ್ತಲುಂ: ಕಾದಂಸಂ, ೧. ೭೧) 

ಅಕ್ಬಕ್ರೀಡೆ - ಪಗಡೆ ಆಟ (ತನಗೆ ಸಾವಂ ಸಮಕಟ್ಟುವಂತೆ 
ಪಿಂಗಾಕ್ಷಂ  ಅಕ್ಷಕ್ರೀಿಡೆಯಂ ಶಕುನಿಯೊಳ್‌ ಸಮಕಟ್ಟ: 
ಪಂಪಭಾ, ೬. ೬೯ ವ) 

ಅಕ್ಷತ - ಹೊಟ್ಟು ತೆಗೆಯದ ಧಾನ್ಯ (ಅಕ್ಷತಮದು ನಿಸ್ತುಷಮಾದ 
ಸಿಂಬಿ ಧಆನ್ಯಮದಕ್ಕುಂ: ಅಭಿಧಾ, ೧. ೧೬. ೨೧) 

ಅಕ್ಷಧೂರ್ತ ದ ಜೂಜಿನಲ್ಲಿ ಮೋಸಮಾಡುವವನು 
(ಅಕ್ಷಧೂರ್ತನೆಂಬೊಂಗೆ ಸಾಸಿರ ದೀನಾರಮ೦ ಸೋಲ್ತು: 
ವಡ್ಡಾರಾ, ಪು ೧೪, ಸಾ. ೩) 

ಅಕ್ಷಫಲ - ತಾರೆಯ ಕಾಯಿ (ಅಂದಿನ ಮನುಜರಕ್ಷಫಲದನಿತೆನಿಪ 
ರಸಾಯನಮೆರಡು ದಿವಸಕ್ಕುಣ್ಣರ್‌: ಪಂಪರಾ, ೧. ೬೨) 

ಅಕ್ಷಮ - ಅಸಮರ್ಥ (ಇತ್ತ ಸಕಲಕಾರ್ಯ ಅಕ್ಷಮಂ ಅಪ್ಪ 
ತಿರ್ಯಕ್‌ ಜಾತಿಯೊಳ್‌ ಬಿಟ್ಟು ಚಿಂತಾಪೀಡಿತನಾಗಿ: 
ಕಾದಂಸಂ, ೮. ೮ ವ) 

ಅಕ್ಷಮಣಿ - ಜಪಸರದ ಮಣಿ (ಸಮಿತ್ಕುಶಮಂ ತರವೋಪ 
ಧೌತವಲ್ಕಲಮಂ ಅಲುಂಬುವ ಅಕ್ಷಮಣಿಯಂ ಸಮೆವೀ 
ವ್ಯವಸಾಯಮೆತ್ತಲುಂ: ಕಾದಂಸಂ, ೧. ೭೧) 

ಅಕ್ಷಮಾಲಿಕೆ - ಜಪಸರ (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ 
ತ್ರಿಮ೦ಡ್ರಕಮೊಪ್ಪೆ: ಪಂಪಭಾ, ೬. ೮) 


ಅಕ್ಷಮಾಲೆ — 
ಒರಸಿದ 


ಜಪಸರ 
ಕೆಂಗಲೆಗಳ್‌ 


(ಬೆರಲೊಳ್‌ ಬೀಣೆಯ ತಂತಿಗಳ್‌ 
ಅಕ್ಷಮಾಲೆಯೊಳ್‌ ಎಸೆದಂತಿರೆ 


ಪೊಸೆಯೆ ಮುತ್ತು ಪವಳಂ ಬೆರಸಿದವೊಲಾಯ್ತು ಚೆನ್ನ 


ತಪಸಿಯ ಕೆಯ್ಯೊಳ್‌: ಪಂಪಭಾ, ೬. ೧೦) 

ಅಕ್ಷಯ - ನಾಶವಿಲ್ಲದ, ಶಿವ (ಕೆಡುವ ತನುವಿಂದ ಅಕ್ಷಯನ 
ಒಡಲಂ ಪುಗುವೊಡೆ ಕೃತಾರ್ಥನಾದೆಂ: ತ್ರಿಷಷ್ಟಿಪು, ೧೦. 
೫೭) 

ಅಕ್ಷಯತೃತೀಯೆ - ಅಕ್ಕತದಿಗೆ; [ಜೈನ]  ಶ್ರೇಯಾಂಸನು ಆದಿ 
ತೀರ್ಥ ಂ೦ಕರನಿಗೆ ಅಹಾರದಾನ ಮಾಡಿದ ಪುಣ್ಯದಿನ 
(ಅಕ್ಷಯದಾನಂ ನಿಮಗಕ್ಕಕ್ಷುಣ್ಣಮಿದೆಂದು ಪರಮ ಮುನಿ 
ಪರಸೆ ಬಚೆಕ್ಕಕ್ಷಯತೃತೀಯೆಯಿಂದಖಿಲಕ್ಷಿತಿಗಂ ನೆಗಟ್ಟುದಲ್ತೆ 
ತತ್ತುಣ್ಯದಿನಂ: ಆದಿಷು, ೧೦. ೬) 

ಅಕ್ಷಯದಾನ - ಆಹಾರವಿತ್ತವರಿಗೆ ಜೈನ ಮುನಿಗಳು ಮಾಡುವ 
ಆಶೀರ್ವಾದ (ಅವರ್‌ ಸಂಯಮಸಂರಕ್ಷಣಾರ್ಥಮಪ್ಪ 
ಕಾಯಸ್ಥಿತಿಯಂ ನಿರ್ವರ್ಶಿಸಿ ಕೈಗೆತ್ತಿಕೊಂಡು 
ಅಕ್ಷಯದಾನಮೆಂಬುದುಂ: ಪಂಪರಾ, ೧ ವ) 

ಅಕ್ಷಯಬೋಧ - ನಾಶವಿಲ್ಲದ ಜ್ಞಾನ; ತೀರ್ಥಂಕರ (ತಜ್ಞನಕೆ 
ನಿನ್ನ ನುಡಿ ಸೋಪಾನಂ ತಾನಾದುದು 
ಕೈವಲ್ಯಸುಧಾನಿಳಯಾಗ್ರಾರುರುಕ್ಷಗನಕ್ಷಯಬೋಧಾ: 
ಚಂದ್ರಪ್ರಷು, ೯. ೩೧) 

ಅಕ್ಷಯಸಮಯ - ನಿರಂತರ ಕಾಲ (ನಯವಿನಿಮಯ 
ನಾನಾಮಂತ್ರದೂತಪ್ರಯಾಣಾಕ್ಷಯ ಸಮಯವಿಳಾಸೋಲ್ಲಾಸಿ 
ಸಂಗ್ರಾಮಿತಾಂಗಂ: ಕವಿರಾಮಾ, ೩. ೨೧೩) 

ಅಕ್ಷಯಸೌಖ್ಯ ದ ನಿರಂತರ 
(ಮಾಡುವುದೆಮಗಕ್ಷಯಸೌಖ್ಯಾನಂತಮೋಕ್ಷಲಕ್ಷ್ಮೀಕಾ೦ತ: 
ಸುಕುಮಾಚ, ೪. ೫೩) 

ಅಕ್ಬರ — ನಾಶವಿಲ್ಲದ (ಅಕ್ಷರಸದ್ದರ್ಮಕಳೇವರಂ 
ಮೃಡಮತಾಂಭೋರಾಶಿರಾಕಾಸುಧಾಕರಂ ಆದ್ಯಂ 
ವೃಷಭೇಶ್ವರಂ ಸಲಹುಗೆ: ಶಬರಶಂ, ೧. ೪) 

ಅಕ್ಷರಕೇವಳಿ - ಒಂದು ವಿದ್ಯೆ (ವಿಹಗದಂತೆ ಖೇಚಕ್ರಮಂ ವರ್ತಿಸಿ 
ಮತ್ತಮಕ್ಷರಕೇವಳಿ ದೂತಚೇಷ್ಟೆ ಮೊದಲಾಗಿರಲಾ ಬಿಚ್ಚುವಂ 
ವಿದ್ಯೆಗಳೋಳೆಲ್ಲಮೊಚ್ಚತಂ ನೋಡಿದೊಡೆ: ಸುಕುಮಾಚ, ೩. 
೬ ವ) 

ಅಕ್ಷರಮಾಲಿಕೆ - ಜಪಸರ (ಸರಿಗೆಯೊಳ್‌ ಸಮೆದ ಅಕ್ಷರಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ 
ಭಸ್ತಜಿರಜಸ್ತಿಪುಂಡಕಮೊಪ್ಪೆ; ಪಂಪಭಾ, ೬. ೮) 

ಅಕ್ಷರರೇಖೆ ೨. ಬರಹ (ಆವಳೊಳ್ಳಸಿಜ ವಳಿರೇಖೆಗೆಟ್ಟುವು 
ನೊಸಲಕ್ಷರರೇಖೆಯೊಡನೆ ಮಧುರಾದಿಪನಾ: ನೇಮಿನಾಪು: 
೭.೩೮ 

ಅಕ್ಷವಲಯ - ಜಪಸರ (ವನಿತೆಯ ಮೌಕ್ತಿಕಾಕ್ಷವಲಯಂ 
ಕೊರಲೊಳ್‌ ಕರಮೊಪ್ಪಿ ತೋಜುಗುಂ: ಕಾದಂಸಂ, ೩ ಪ್ತಿ) 

ಅಕ್ಷಸೂತ್ರ - ಜಪಸರ (ಪರಶುಫಳ ಅಕ್ಷಸೂತ್ರ ವರದೋಚಿತಚಿಹ್ನ 
ಚತುರ್ಭುಜ೦ ಮನೋಹರ ವೃಷಲಾಂಛನಂ: ಆದಿಪು, ದ 
೮) 


ಸುಖ 


ಅಕ್ಷಾವಳಿ - ಜಪಸರ (ಬಾಗಿಲೊಳ್‌ ಅಕ್ಷಾವಳಿಯಂ ಬೇಡಲ್ಕೆ 
ಬ೦ದು ನಿಂದಿರ್ದಪನೆಂದು ಪೇಟ್ಟುದುಂ: ಕಾದಂಸಂ, ೪. 
೪೫ ವ) 

ಅಕ್ಷಿತಾರಕ - ಕಣ್ಣಿನ ಪಾಪೆ (ಕನೀನಿಕಾ ನಾಮಂ 


ಅಕ್ಷಿತಾರಕಮಕ್ಕುಂ: ಅಭಿಧಾವ, ೧. ೧೨. ೧೭) 


ದಿ 


ಕಣ್ಣು ಮಿಟುಕಿಸುವುದು 


ಅಕ್ಷಿನಿಮೇಷ - 
(ತಪ್ತತಪನೀಯಚ್ಚಾ; ಯನುಂ ಸಪ್ತಹಸ್ತೋಚ್ಚಯನುಂ 
ನಿದ್ರಾಲಸ ಅಕ್ಷಿನಿಮೇಷ ಜರಾ ಶೋಕ ವಿಷಾದ 'ನಿರಿತನುಂ: 
ಆದಿಪು, ೬. ೯ ವ) 

ಅಕ್ಷಿ ಪಕ್ಷ್ಮ ಚ ಕಣ್ಣ ರೆಪ್ಪೆ (ನಡೆ 
ಅಕ್ಷಿಪಕ್ಷ ಖಿಕ್ಷೇಪಣಮೊಂದೆ ಮಾಡುವುದು 
ಮನುಜಾಂಗನೆಯೆಂಬ ಭೇದಮಂ: ಆದಿಪು, ೩. ೨೦) 

ಅಕ್ಷಿವಿಕ್ಷೇಪ - ಕಣ್ಣ ನೋಟ ಬೀರುವುದು (ಪೊಳೆಯುತ್ತಿರ್ಪ 
ಅಕ್ಷಿವಿಕ್ಷೇಪದ . ಪೊಳಪುಗಳಿಂ ಆನನಶ್ರೀವಿಲಾಸ೦ಗಳಿ೦ 
ಅಂಗೋಪಾಂಗದೊಳ್‌ ಸಂಗಳಿಸುವ ಪಲವುಂ ಭಂಗಿಯಿಂ: 
ಆದಿಷು, ೧೧. ೧೩೯) 

ಅಕ್ಷಿಪಕ್ಷ್ಮವಿಕ್ಷೇಪಣ - ಕಣ್ಣ ರೆಪ್ಪೆ ಮಿಟುಕಿಸುವುದು (ನೋಟ್ಸ್‌ವರ್ಗೆ 


ನೋಟ್ಪವರ್ಗೆ 
ಅವಳ್‌ 


ಅಕ್ಷಿಪಕ್ಷ್ಯವಿಕ್ಷೇಪಣಮೊಂದೆ ಮಾಡುವುದವಳ್‌ 
ಮನುಜಾಂಗಾಂಗನೆಯೆಂಬ ಭೇದಮಂ: ಆದಿಪು, ೩. ೨೦) 
ಅಕ್ಷುಣ್ಣ - ತಡೆಯಿಲ್ಲದೆ. ಕಡಿಮೆಯಿಲ್ಲದ (ಅಕ್ಷಯದಾನಂ 
ನಿಮಗಕ್ಕಕ್ಷುಣ್ಣಮಿದೆಂದು ಪರಮ ಮುನಿ ಪರಸೆ 
ಬಟಿಕ್ಕಕ್ಷಯತೃತೀಯೆಯಿಂದಖಿಲಕ್ಷಿತಿಗಂ ನೆಗಟ್ಟುದಲ್ತೆ 


ತತ್ತುಣ್ಯದಿನಂ: ಆದಿಷು, ೧೦. ೬) 

ಅಕ್ಷೂಣ - ಕಡಿಮೆಯಿಲ್ಲದ, ಬಲಿಷ್ಠ (ಇಳಾಭಾರಕ್ಷಮಾಕ್ಷೂಣನಂ 
ಅಂತು ಸರ್ವಲಕ್ಷಣಸಂಪೂರ್ಣನಪ್ಪ  ಮಗನನಮೋಘಂ 
ಪಡೆದೆಂ: ಪಂಪಭಾ, ೧. ೧೩೪ ವ) 

ಅಕ್ಷೋಹಿಣಿ — ಅಕೌಹಿಣಿ; ೨೧೮೭೦ ಆನೆ, ೨೧೮೭೦ ರಥ, 
೬೫೬೧೦ ಕುದುರೆ ಮತ್ತು ೧೦೯೩೫೦ ಪದಾತಿಯಿರುವ 
ಸೈನ್ಯ; ಪಂಪಭಾರತ ದಲ್ಲಿ ಹೇಳಿರುವ ಸಂಖ್ಯೆ ಹೀಗಿದೆ: 
೯೦೦೦ ಆನೆ, ೯೦೦೦೦೦ ರಥ, ೯೦೦೦೦೦೦೦ ಕುದುರೆ 
ಮತ್ತು ೯೦೦೦೦೦೦೦೦೦ ಕಾಲಾಳುಗಳ ಸೈನ್ಯ (ಪಂಪಭಾ, 
೯. ೯೫) 


ಅಕ್ಷೋಹಿಣಿಪತಿ - ಒಂದೊಂದು ಅಕ್ಷೋಹಿಣಿಗಿದ್ದ ನಾಯಕ: 


ಕೌರವರ ಹನ್ನೊಂದು ಅಕ್ಷೋಹಿಣಿಯ ನಾಯಕರು - 
ಜಯದ್ರಥ, ಜಯತ್ನೇನ, ಸುದಕ್ಷಿಣ, ಶಲ್ಯ, ಶಕುನಿ, ಧೃಷ್ಟಕೇತು. 
ನೀಳ, ಭಗದತ್ತ, ಶ್ರುತಾಯುಧ, ನಿಯತಾಯುಧ, 
ಅಚ್ಯುತಾಯುಧ (ಪನ್ನೊಂದಕ್ಷೋಹಿಣಿಪತಿಗಳುಂ ಗಾಂಗೇಯ 
ದ್ರೋಣ ಅಶ್ವತ್ಥಾಮ ಕೃಪ ಕೃತವರ್ಮ ಪ್ರಭ್ಛತಿಗಳುಂ: 
ಪಂಪಭಾ, ೧೦. ೨೭ ವ) 

ಅಕ್ಲೌಹಿಣಿ - ಅಕ್ಷೋಹಿಣಿ (ಒಂದು ಆನೆ, ಒಂದು ರಥ, ಮೂರು 
ಕುದುರೆ ಮತ್ತು ಐದು ಕಾಲಾಳುಗಳು ಒಂದು ಪತ್ರಿ; ಮೂರು 
ಪತ್ತಿಗಳು ಒಂದು ಸೇನಾಮುಖ; ಅವು ಮೂರು ಸೇರಿದರೆ 
ಒಂದು ಗುಲ್ಯು ಮೂರು ಗುಲ್ಕಗಳು ಒಂದುಗಣ: ಮೂರು 
ಗಣಗಳು ಒಂದು ವಾಹಿನಿ; ಅಂಥವು ಮೂರು ಪೃತನ: 
ಮೂರು ಪೃತನೆಗಳು ಒಂದು ಚಮೂ: ಮೂರು ಚಮೂಗಳು 
ಅನೀಕಿನಿ; ಹತ್ತು ಅನಿಖಿನಿಗಳು ಸೇರಿದರೆ ಒಂದು ಅಕೌಹಿಣಿ 
(ಒಂದು ಸಾಮಜ೦ ಒಂದು ತೇರ್‌ ಮೂಅಶ್ವಂ ಎಯ್ದು 
ಕಾಲಾಲ್ಲಳ್‌ ಪತ್ತಿಯಕ್ಕುಂ ಸಂದ ಪತ್ತಿ ಮೂಣಣಗೆ 
ಸೇನಾಮುಖಂ ಆ ಮೂಜು ಗುಲ್ಮಂ ಮೂಜು ಗುಲ್ಕಕ್ಕೊಂದು 
ಗಣ೦ ಅವು ಮೂಖು ವಾಹಿನಿ ತತ್ತ್ವಯಂ ಪೃತನಾರ್ಬಿಯೆ 
ಪೃತನೆಗಳ್‌ ಮೂಖೊಂದಿ ತೋಜ್‌ ಭಮೂ fo ಮೂಲು 
ಅನೀಕಿನಿ ಪತ್ತು ಅನೀಕಿನಿ ಅಕ್ಸ್‌ಹಿಣಿಯೆನಿಕ್ಕುಂ: ಅಭಿಧಾವ, 
ನನಲ) 


ಅಖಂಡ - ಸಮಗವಾದ 
ಅಟನಿತಟಯುಗ ಟಂಕ 
ಪಂಪಭಾ, ೧೪. ೨೭) 

ಅಖಂಡಿತಂ - ಕತ್ತರಿಸದ, ಪೂರ್ಣವಾದ (ಏನಖಂಡಿತಮೋ 
ಶೌರ್ಯಗುಣೋನ್ನತಿ ರಾಜರಾಜನಾ: ಪಂಪಭಾ, ೧೩. ೬೫) 


ಅಖಂಡಿತಮತಿ - ಮಹಾಬುದ್ಧಿವಂತೆ (ಅನ್ನೆಗ೦ ಇತ್ತಲುಂ 
ಅಖಂಡಿತಮತಿ ಪಂಡಿತೆಯು೦ ತನ್ನ ಪೂಣ್ಣು ಪೋದ 
ಕಜ್ಜಮ೦ ಸಾಧ್ಯಂಮಾಡಿ: ಆದಿಷು, ೩. ೮೪ ವ) 

ಅಖರ್ವ - ಅತಿಶಯವಾದ (ಪಗಲ್‌ 
ಪಡೆದಿರ್ಪಿನಂ ರಘುತನೂಜಾಖರ್ವ 
ಪಂಪರಾ, ೧೨. ೩೨) 

ಅಖಲ್ಯ - ಹೇಡಿ (ಶಲ್ಯಂ ಸತ್ತಿಂಬಚೆಯಮಖಲ್ಕಂ ಕೊಳದೊಳಗೆ 
ಪೊಕ್ಕು: ಗದಾಯು, ೭. ೨೪); ಅಪ್ರಯೋಜಕ (ಇವಂದಿರಂ 
ಪರಿಹರಿಸಿಂ ಅಯೋಗ್ಯರಂ ಆಖಲ್ಯರಂ ನಿರ್ಗುಣರಂ: 
ಸುಕುಮಾಚ, ೨. ೧೮) 

ಅಖಳರ್ಧಿ - [ಅಖಿಳ-ಯದ್ದಿ] ಎಲ್ಲ ಯದ್ದಿಗಳು; ತಪಸ್ಸಿನಿಂದ 
ಪ್ರಾಪ್ತವಾಗುವ ಬುದ್ಧಿ, ತಪ, ಔಷಧ, ರಸ, ಬಲ, ಜ್ಞಾನ 
ಚಾರಣ ಎಂಬ ಏಳು ಮಹಿಮೆಗಳು (ವಿಸ್ತಸ್ತಬಹಳದೋಷತ 
ಮಿಸ್ತರಂ ಅಖಳರ್ಧಿಗುಣ ವಿಭೂಷಣರ೦ ಶಪುಣ್ಯಾಸವ 
ಕಾರಣರಂ ಪಿಹಿತಾಸ್ತವ ಮುನಿಪತಿಗಳಂ ಮನಂ ಬಿಡೆ 
ಕಂಡೆಂ ಆದಿಪು, ೩. ೩೬) 

ಅಖಳಾಗಮವಿತ್ತ್ವ - [ಜೈನ] ಎಲ್ಲ ಶಾಸ್ತ್ರಗಳ ಪರಿಣತೆ 
(ಮಿತನಖಕೇಶಶೋಭಿತ ತನುತ್ವಂ ಅಭುಕ್ತ್ಯುಪಸರ್ಗಭಾವಂ 
ಅನ್ವಿತಚತುರಾನನತ್ವಂ ಅಖಿಳಾಗಮವಿತ್ತ್ವಂ: ಆದಿಷು, ೧೦. 
೪೩) 

ಅಗ - ಬೆಟ್ಟ (ರಾವಣಂ ಅಗಮಂ ್ಛವಿದ್ಯಾದೇವತೆಗಳ 
ಬಲದಿನೆತ್ತಿದಂ: ಪಂಪರಾ, ೧೧. ೧೭); ಮರ (ಮಾರ್ಗಸ್ಥಿತ 
ಚಂದನ ಅಗಗತನಾಗಪೀತಶೇಷಂ ಧರಾತಲಕಾನಂದಮಂ 
ಒಂದಿಸುತ್ತೆ ಸುಳಿದ೦ ಮತ್ತಲ್ಲಿ ಮಂದಾನಿಲಂ: ರಾಜಶೇವಿ, ೯. 
೪೫) 

ಅಗಚರ - ಬೇಡ (ಕರದಿಂದೆ ಕಾಲನೆಂಬ ಅಗಚರಂ ಅಂಬರ 
ಭೂಮಿಯಿಂದೆ ನೂಂಕಲ್‌ ಕೆಡೆದಾವರ 
ಮಧುಘೃತಮೆಂಬಂತಿರೆ ನೆಕ್‌ ಬಿರ್ದುದು ಪಶ್ಚಿಮಾಬ್ಬಿಯೊಳ್‌ 
ಇನಬಿಂಬಂ: ತ್ರಿಷಷ್ಟಿಪು, ೨೭, ೧೦೦) 

ಅಗಚೂಡ - ಬೆಟ್ಟದ ಶಿಖರ (ಅಗಚೂಡದಲ್ಲಿ ನಿಣದಿರ್ದು 
ಸಮಂತಿರೆ ತಾರಗೆಯಂ ವಿದ್ಯಾಧರಿಯರ್‌ ಮುತ್ತೆಂದು ತೆಗೆದು 
ತುಡಲವ್ಹಳಿಪರ್‌: ಗಿರಿಜಾಕ, ೧. ೫೪) 

ಅಗಡು - ಒರಟು (ಅಗಡಿನ ಪೆಂಡಿರೊಳ್‌ ವ್ಯವಹಾರಮಲ್ಲದೆ 
ಬೇಟಮಿಲ್ಲೆಂದ ನಿರ್ಗೇಡಿ ಬೊಜಗಂಗೆ, ಲೀಲಾವತಿ, ೨. ೯೩ 
ವ) ತುಂಟತನ, ದುಷ್ಟತನ 


(ಆಸೇತೋ ರಾಮಚಾಪ 
ಅಂಕಿತ ಆಖಂಡಖಂಡಾತ್‌: 


ಕಡುಕೊರ್ವಂ 
ಚಾತುರ್ಬಲಂ: 


ಅಗಣ್ಯ - ಅಪಾರವಾದ (ಅಂತು ಉಭಯಬಲಂಗಳೊಳಂ 
ವೀರಜನಜನಿತಾಳಾಪಂಗಳ್‌ ನೆಗಟ್‌ ವಿಕ್ರಮಾರ್ಜುನಂ 
ಅನಂತನುಂ ತಾನುಂ ಜಲಕ್ಕನಿರೆ ಪಲ್ಲಂ ಸುಲಿದು 
ಅಗಣ್ಯಪಣ್ಯ ತೀರ್ಥೋದಕ೦ಗಳ೦ ಮಿಂದು 
ಮಂಗಳವಸದನಂಗೊಂಡು: ಪಂಪಭಾ, ೧೦. ೪೬ ವ); 
ಗಣ್ಯನಲ್ಲದವನು (ಪಟಗಾಂಪರ ನುಡಿ ಮುತ್ತುಂ 
ಮೆಟಸುಂಗೋದುದಕ್ಕೆ ಭಾಷ್ಕಮಂ ಒರ್ವಂ 


೨೩ 


ಕಟೆಯೋದಿದಾತನಲ್ಲದೆ ಬಟಿವಟಿಯಿಂ ಬಂದು 


ಬರೆಯಲಾಗದು ಅಗಣ್ಯಂ: ಶಾಂತಿಷು, ೧೦. ೧೮೧) 


ಅಗದ - ಔಷಧಿ (ಬೇಷಜ೦ ಔಷಧಂ ಅಗದಂ: ಅಭಿಧಾವ, ೧. 
೧೫. ೪೮% 

ಅಗಧರ - ಬೆಟ್ಟವನ್ನು ಎತ್ತಿದವನು, ಕೃಷ್ಣ ವಿಷ್ಣು 
(ಜಗದಾಧಾರಕನೈ ನೀಗಧರ ನಿನ್ನಂಘಿಭಾರಮಂ 
ಕ್ಷೀಣಬಲೋರಗನೆಂತು ಸೈರಿಪಂ: ಜಗನ್ನಾವಿ, ೩. ೧೧೦) 

ಅಗಪಡು — ಸಿಕ್ಕಿಹಾಕಿಕೊ (ನರನೊಳ್‌ 


ಮುನ್ನಗಪಟ್ಟುದೊಂದಟಲೊಳಾಂ ಕೈಳಾಸಶೈಳೇಶನಂ ಪಿರಿದುಂ 
ಭಕ್ತಿಯೊಳರ್ಚಿಸುತ್ತುಮಿರೆ: ಪಂಪಭಾ, ೧೧. ೯೮) 

ಅಗಪತಿ - ಪರ್ವತರಾಜ (ಅಗಪತಿ ಲಕ್ಷ್ಮೀನೂಪುರಮರಸಂ 
ಜ್ವಲನಜಟಿ ವಿರಾಜಿಪ೦ ಅದಜ್‌ಳ್‌: ಆಚವರ್ಧ, ೩. ೬೦) 

ಅಗರು - ಸುಗಂಧದ ಮರ (ಅಗರುವ ಮೆಚ್ಚು ಅಚ್ಚ 
ಸಿರಿಕಂಡದೊಳಗ್ಗಲಿಸಿತ್ತು. ಬಸಂತಮಾಸದೊಳ್‌: ಪಂಪಭಾ, 
೫. ೩೦) 

ಅಗರ್ಹಿತ - ನಿಂದ್ಯವಲ್ಲದ (ಮಿಗೆ ದುಷ್ಕಾರ್ಯ೦ಗಳೊಳಗರ್ಜಿತ 
ಪ್ರಾಯಮಕ್ಕುಮಾ ಶ್ರತಿಕಷ್ಟಂ: ಕವಿರಾಮಾ, ೧. ೬೭) 

ಅಗಲ್‌ — ಬಿಟ್ಟು ಹೋಗು, ತೊರೆದುಹೋಗು 
(ಸಂಪ್ರೀತಿಯಿನಾವನನಗಲಳ್‌ ನೀತಿನಿರಂತರನುದಾರನಾ 
ನೃಪತುಂಗಂ: ಕವಿರಾಮಾ, ೧. ೧); ಅಗಲವಾಗು (ಇದು 
ನಿನ್ನೀ ಅಗಲ್ಲುರದೊಳ್‌ ಪೊದಳ್ಳು ತನತೊಂದು ಜನ್ಮಮಂ 
ಸಫಳ೦ ಮಾಟ್ಬುದು: ಆದಿಷು, ೧೨. ೧೧೯); ದೂರ 
ಹೋಗು (ದುಶ್ಶ್ಯಾಸನನ೦ ಕಂಡು ಆತನಂ ಸುತ್ತಿಜೆದ 
ಮುದುವರ್ದುಗಳುಮಂ ಅಗಲೆ ಮೆಟ್ಟಿ; ಪಂಪಭಾ, ೧೩. ೫೬ 
ವ); ಊಟದ ತಟ್ಟೆ; ತಳಿಗೆ (ಅಗಲೊಳಗಿಕ್ಕಿದೊಳ್ಳುಣಿಸು 
ಅಮೇಧ್ಯಮು೦ ಎ೦ಜಲುಮಪ್ಪುದು: ಅಜಿತಪು, ೨. ೫೧) 

ಅಗಲ - ಒಂದು ವಸ್ತುವಿನ ಅಡ್ಡಳತೆ (ಅದರಗಲಮೊಂದು 
ಯೋಜನಂ: ಆದಿಪು, ೧೦. ೨೭) 

ಅಗಲಂ - ವಿಸ್ತಾರವಾಗಿ (ಕೂಟ೦ ಕೊಂಡು ಬಂದು ಕೆಯ್ಕೊಳ್‌ 
ಅಗಲಮಂ ಅಲಸಿ ಕಾಣದೆ; ವಡ್ಡಾರಾ, ಪು ೧೫೨, ಸಾ. 
೨೧ 

ಅಗಲಂಬೆಜು - ಹರಹನ್ನು ಪಡೆ, ವಿಶಾಲವಾಗು (ಇ೦ತಗಲಂಬೆತ್ತು 
ಮಹತ್ವಮಂ೦ ತಳೆದು ಬಂದೆಟ್ಟಂದನಬ್ಬೇಕ್ಷಣ೦: ಜಗನ್ನಾವಿ, 
೧೫. ೮೦) 

ಅಗಲಿತು - ಅಗಲವಾದ 
ಶಬ್ದಮದ, ೮೭ ಪ್ರ 

ಅಗಲಿತ್ತು - ವಿಸ್ತಾರ (ಪುಸಿ ನಸುವಂಚನೆ ನೋರ್ಪು ಅಸಿದು 
ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ ಕೆಯ್‌ ಕುಸುರಿ 
ನುಸುಳೆಂಬ. ಕೇಣದ ಕುಸುರಿಯಂ ಅಜೆದು ಇಣಚಿದು 
ಮೆಜೌದು ಉಣಿದೆ ಅರೆಬರ್‌: ಪಂಪಭಾ, ೧೦. ೮೧) 

ಅಗಲಿಸು - ಬೇರೆ ಮಾಡು (ಪ್ರಪದೇಶಾನುಭಾಗ 
ಬಂಧಸ್ಥಾನಂಗಳೊಳಗಲಿಸಿ: ಸುಕುಮಾಚ, ೬. ೬. ವ) 

ಅಗಲುರ - ಹರವಾದ ಎದೆ (ಮೃಗಮದದ ಪುಳಿಂಚುಗಳ್‌ 
ಪನಿತ್ತಿರಲೆಡೆಯಾದ ಅಗಲುರಮನೆನಗೆ ಪಡೆದಜ೦ 
ಒಗಸುಮಲ್ತು ಎಲಗೆ ನಿನ್ನನೆನಗೆಯೆ ಒಡೆದಂ: ಪಂಪಭಾ, ೮. 
೬೭) 

ಅಗಲೆ - ಅಗಲವಾಗುವಂತೆ; ದೂರಾಗುವಂತೆ (ತಲೆಯಂ ಬಾಗಿ 
ದೂರದೊಳ್‌ ಪೊಡವಟ್ಟು ಕೆಲಕ್ಕೆ ಪೋಗಲಮ್ಮದಗಲೆ 


(ತಣ್ಣಿತ್ತು. ಗುಂಡಿತ್ತು. ಅಗಲಿತ್ತು: 


ಕುಳ್ಳಿರ್ದ ಚಂದ್ರಾಪೀಡನ ಮೊಗಮಂ ನೋಡಿ: ಕಾದಂಬ, ೮. 
೧೩೩ ವ) 

ಅಗಲೆತ್ತು - [ಅಗಲ್‌ಎತ್ತು] ಊಟದ ತಟ್ಟೆಯನ್ನು ಎತ್ತಿಕೊ 
(ಬೋನಮೆತ್ತುವಗಲೆತ್ತುವ ದೇವವಿಳಾಸಿನೀಜನಂ: ಮಲ್ಲಿನಾಹು, 
೧೧. ೫೬) 

ಅಗಲೆ ಹೋಟಕ್‌ - ಅಗಲವಾಗಿ ಸೀಳು, 
(ಕುಡಿವೆಂ ದುಶ್ಶಾಸನ ಉರಸ್ಥಳೆಮಂ 
ಆರ್ದು ಕೆನ್ನೆತ್ತರಂ: ಪಂಪಭಾ, ೭. ೧೩) 

ಅಗಲೆವೋಗು - ದೂರ ಹೋಗು (ಅಗಲೆವೋದ 
ಹಂಸನನಳಸಲ್‌ ಪದದೆಳಸುವ ಪೆಣ್ಣಂಚೆ: ಪಂಪಭಾ, ೫. 
೫೬) 

ಅಗಲೊಗೆ - ಹರಡಿಕೊಳ್ಳುವಂತೆ ಎಸೆ (ಒಗೆದೊಗೆದು ಮುರಿದು 
ಜಗುನೆಯೊಳಗಲೊಗೆದುಂ ಪಿಂಡುತಿರ್ಪ ರಜಕನಂ: 
ನೇಮಿನಾಹು, ೮. ೭೬) 

ಅಗಲೊತ್ತು - ಹರವಾಗಿ ಒತ್ತು (ಸುರಿಗೆಯೊಳುರಮಂ ಬಿಕ್ಕನೆ 
ಬಿರಿಯಿೆದು ಬರಿಯನಗಲೊತ್ತಿ ಮನಂ ಕೊಕ್ಕರೊಸದೆ: 
ಪಂಪಭಾ, ೧೨. ೧೫೩) 

ಅಗಲ್ಕೆ - ಅಗಲಿಕೆ, ಬೇರ್ಪಡುವಿಕೆ, ವಿಯೋಗ (ನಿನ್ನ ಅಗಲ್ವ 
ಅಗಲ್ಕೆಯಂ ಪ್ರಾಣದಗಲೈಯು೦ ಸಮಂ: ಆದಿಷು, ೧೨. 
೩೬) 

ಅಗಲೈೆಗಿಚ್ಚು - ವಿಯೋಗದ ಬೆಂಕಿ; ವಿರಹಜ್ಞಾಲೆ (ಬಳಸಿದುದು .. 

ಚಕ್ರಯುಗ೦ಗಳಗಳೈಗಿಚ್ಚು. ಸಂಜೆಯ ಕೆಂಪು 

ಲೋಕಮಮಂ: ಚಂದಪ್ರಹು, ೮. ೪) 

ಅಗಲೈವೆಯು - ವಿಯೋಗ ಹೊಂದು (ಬಲುಳಿಸಿಂದಮಗಲ್ಕೆವೆತ್ತ 
ನಲ್ಲರ ಬಗೆ ಬಳ್ಳೆ: ಕಬ್ಬಿಗಕಾ, ೩೦೦) 

ಅಗಲ್ಲು - ನಿವಾರಿಸು (ಮನಃ್ಷತಮಂ ಮನದಿಂದಗಲ್ಲಿದಳ್‌: 
ಸುಕುಮಾಚ, ೭. ೯); ಬೇರ್ಪಡಿಸು (ಕುರುಪತಿಯಿಂದಂ 
ಮುನ್ನ೦ ತ್ವತ್ತತಿಯಿಂದಂ ನಿನ್ನನಗಲ್ಪಲ್ಕೆ ಕಪಟಗೋಪಂ 
ಪ್ರಭುವೇ: ಗದಾಯು, ೯. ೧೪), ವಿಯೋಗ (ನೀರಜದ 
ಮುಚ್ಚು ರಥಾಂದಗಲ್ಲು ಜಾರೆಯರ್ಗೊದವಿದ ಬೆಚ್ಚು; 
ಸೂಕ್ತಿಸು, ೮. ೨೨೪); ಅಗಲಗೊಳಿಸು (ಕರಗಸಂಗಳಿಂದಂ 
ಮರನ೦ ಪೋಟ್ವಂತೆ ಕೆಯ್ಯಂ ಕಾಲನಗಲ್ಲಿ ಪಿಡಿದಡಸಿ ಕಟ್ಟಿ; 
ವಡ್ಗಾರಾ. ಪು. ೧೨೭. ಸಾ. ೧೫) 

ಅಗಲ್ಲರ್‌ - ದೂರ ಹೋಗು, ಅಗಲು (ಬರಿಗಂಡಂ ಪಿಣಿಲೇಟ್‌ 
ರೋಮಮುಡಿದಿರ್ಬೆನ್ನಾಗೆ ಮುಂಗಾಲಗಲ್ಲರೆ .. . ಭೀಕರಂ 
ಸೊಗಯಿಸಿತ್ತುತ್ಕೇಕರಂ ಸೂಕರಂ: ಚಂದ್ರಪ್ರಪು, ೫. ೬೦) 


ಹೋಳುಮಾಡು 
ಅಗಲೆ ಪೋಟ್ಟು 


ಅಗವಡು - [ಅಗಂ-ಪಡು] ಒಳಗೆ ಬೀಳು, ಸೆರೆಸಿಕ್ಕು 
(ಪುಣ್ಯಪಾಪಖಳರಿರ್ದಪರಂತವರ್ಗೇಕೆ ಪಕ್ಕುಗೊಟ್ಟು 
ಅಗವಡುತಿರ್ಪೆ; ಸಮಯಪ, ೧೫. ೧೦೦) 

ಅಗಸುತೆ - ಪಾರ್ವತಿ (ರಾಗದಿಂ ಅಗಸುತೆಯೊಳ್‌ 


ಸಂಭೋಗಿಸುತಿಪ್ಪಲ್ಲಿಗೆ ಅಗನಿ ಬರೆ: ಸಮಯಪ, ೮. ೫೪) 
ಅಗಸೆ - ಒಂದು ಬಗೆಯ ಗಿಡ (ಅಗಸೆಯ ಮರಕ್ಕೆ ತೊನಸೆ 
ಮಣೆದುಂಬಿಯೆಂಬಂತೆ: ಧರ್ಮಾಮೃ, ೭. ೧೫೨ ವ) 
ಅಗಸೆವೂಗೊಂಬು - ಅಗಸೆಯ ಹೂವಿನಂತಹ ಕೊಂಬು 
(ಪೊದಳ್ನಗಸೆವೂಗೊಂಬೊಪ್ಪೆ ಕೋಟ್ಬುಟ್ಟಿ ಪೆರ್ನೊರೆ 
ಸೂಸುತ್ತಿರೆ: ಚಂದ್ರಪ್ರಷು, ೫. ೬೦) 

ಅಗಟರ್‌ - ಕಂದಕ (ಈಂಟುಜಳಧಿಯೆನಿಪ ಅಗಟ ನೀಳ್ಪಿನಿಂ: 
ಪಂಪಭಾ, ೩. ೨೨); ತೋಡು, ಅಗೆ (ಕಉಪಿ೦ ಬಿಡದೆ 


೨೪ 


ಅಗುಲವ ಆ ಮುಟ್ಟಂ ಕಂಡರೆ ಎರವಂ: ಸಮಯಪ, ೫. 
೧೭) 

ಅಗಟಕಿ - ತೋಡುವುದು, ಅಗೆತ (ಒ೦ದರ್ಥಕ್ಕೆ: ಅಗಟ್‌ಯೆಂದು 
ಖನನಂ: ಶಬ್ದಮದ, ೩೩ ವೃತ್ತಿ ೧); ಕಂದಕ (ಪದ್ಮಸ೦ಭವನ 
ನೆಗಟ್‌ ಪೂರ್ವದ ಪೊಗಟ್‌ ಕುದುರ್ಗದಗಟ ಸೂಕ್ತಿಸು, ೨. 
೩೭) 

ಅಗಾಧ - ಳೆಯಲಾಗದ (ಅಗಾಧವಾರಿಧಿಯೆ ಗುಣ್ಣಂ .. . 
ಏಳಿದಮಾಗೆ ಬಿಸುಲಳ್ಲಾಡಂ ಬಿಸುಲ್ಳ್‌ಮ ಬಿಸುಡೆಂ ಮದೀಯ 
ಪುರುಷವ್ರತಮೊ೦ದುಮನೀಗಳಂಬಿಕೇ: ಪಂಪಭಾ, ೧. ೮೩) 

ಅಗಾಧಬೋಧನಿಳಯ - ಆಳವಾದ ತಿಳಿವಿಗೆ ಆಕರನಾದವನು 
(ಜಗತ್ಸ್ವಾಮಿ ಸಂದ ಆದಿಬ್ರಹ್ಮ ಅಗಾಧಬೋಧನಿಳಯಂ 
ದುರ್ವಾರಸಂಸಾರ ವಿಚ್ಛೇದೋಪಾಯನಿಯುಕ್ತಸೂಕ್ತಿ 
ವೃಷಮಾರ್ಗಾಗೇಸರಂ: ಆದಿಷು, ೧. ೧) 

ಅಗಾರಣ್ಯ - ಬೆಟ್ಟಗಾಡು (ಅಲ್ಲಿಂ ಪೊಅಮಟ್ಟು ಮುನ್ನ ಧನಮಂ 
ಬಯ್ತಿದರ್‌ ಅಗಾರಣ್ಯದೊಳ್‌: ಆದಿಷು, ೫. ೪) 

ಅಗಾಹಿತರತ್ನ - [ಅಗ--ಅಹಿತಾಂಇಂದ) ಇಂದ್ರನೀಲಮಣಿ 
(ಚೆಲ್ಲಲದ ಸಾಂದಕಜ್ಞಲಲಲಾಮಂ ಅಗಾಹಿತರತ್ನಭೂಷಣಂ: 
ಶಬಶಂವಿ, ೩. ೧೧) 

ಅಗಿ - ನಡುಗು, ಹೆದರು (ಕಿಡುವೊಡಲ ಕಿಡುವ ರಾಜ್ಯದ 
ಪಡೆಮಾತುಗೊಳಲ್ಕಮೆನ್ನ ಮೆಯ್ಯಗಿದಪುದು: ಆದಿಷು, ೧೪. 


೧೨೭); ಹಲ್ಲಿನಿಂದ ಅರೆ (ಕೆಲಕೆಲವು ನಾಯ್ಲ್ಗಳುರ್ಕಿ 
ತೊಲಗದೆ ಪಾಯ್ದಗಿದು ತೆಗೆದು ತಿನೆಯುಂ: ಧರ್ಮಾಮೃ, ೩. 
೪೭); . ಅಲುಗಾಡು, ತತ್ತರಿಸು (ಇವನನಾನಿಸುವೆಂ 
ಮೆಯ್ಯಗಿವಂತೆನುತುಂ ನನೆಯಂಬುಗಳಿಂ ಮದನಂ 
ಮಹೀಶಮದನನೆಚ್ಚಂ: ಕುಸುಮಾವ, ೧೧. ೧೧೧) 

ಅಗಿನಿ - (ಅಗ್ನಿ) ಕಿಚ್ಚು (ಗಗನಮೆನಿಪ್ಪ ಪಾಳ್ವೊಲದೊಳ್‌ 
ಅರ್ಕಸಮುದ್ಧೃತಿಗೆಯ್ದು ಸಂಜೆಯೆಂಬ ಅಗಿನಿಯನಿಟ್ಟು 


ಮರ್ಬೆನಿಪ ಗೊಬ್ಬರವಂ ತಳಿದು: ರಾಜಶೇವಿ, ೧೧. ೬೮) 

ಅಗಿಬಿಗಿ - ಸಡಗರ, ಸಂಭ್ರಮ (ಆ ಗಂಧೋದಕ ಕತಿಪಯ 
ಭಾಗಮನೆಲೆಮುಟ್ಟಿ ಮೆಗಣಿಂ ಮೇಗೆಯೆ ಕೊಳ್ಳಾಗಡಿನ 
ಮುಕುಟೊಳ್‌ ತಳಿವಾಗಿನಗಿಬಿಗು ತಗುಳ್ಳುದಮರೇಶ್ವರರೊಳ್‌: 
ಶಾಂತಿಪು, ೧೦. ೫೪) 

ಅಗಿಲ್‌ - ಸುಗಂಧದ ಮರ (ಚಿಲ್ಲವಗಿಲಂಬಟೆ ಕರಂಜ 
ಪಿಚುಮಂದ: ಉದ್ಭಟಕಾ, ೨. ೪೨) 

ಅಗುಂತಿ — ಆಧಿಕ್ಯ, ಅತಿಶಯತೆ (ಆದಿತ್ಯನ 
ತೇಜದಗುಂತಿಯುಮಂ: ಪಂಪಭಾ, ೧೪. ೬೫), ಏಳಿಗೆ 
(ಇದಉೌಳ್‌ ತನ್ನಿಷ್ಟವಪ್ಪನ್ನ೦ ಉತ್ತರಂ ಅಕ್ಕುಂ ಧೃತಿ ತುಪ್ಪಿ 
ಪುಷ್ಟಿ ವಿಭವ೦ ಸೌಭಾಗ್ಯಂ ಇಷ್ಟಂಗನಾಸುರತಂ ಕಾಂತಿ 
ಅಗುಂತಿ ಶಾಂತಿ ವಿಭವಂ ಭದ್ರ೦ ಶುಭಂ ಮಂಗಳಂ: 
ಪಂಪಭಾ, ೧೪. ೬೫) 

ಅಗುಂದಲೆ — 
ಪಂದಲೆಯಗುಂದಲೆಯಾದುದು ಬೀರರಣ್ಣಿನಾ: ನೇಮಿನಾಷು, 
೫. ೩೧); ದೊಡ್ಡದು (ಅಗುಂದಲೆಯೆಂದು ಹಿರಿದು: 
ಶಬ್ದಮದ, ಪ್ರಸಾ, ೧); ಅತಿಶಯ (ಮೂಲೋಕಕ್ಕೆ ಪೆಂಪಿಂದ 


ಅತಿಶಯ  (ಪರಕೆಗೆ ಕೊಟ್ಟ 


ಅಗುಂದಲೆಯಾಗಿರ್ದುದು ದೇವದಂಪತಿರತಶ್ರೀಸುಂದರಂ 
ಮಂದರಂ: ಆದಿಹು, ೧. ೫೦) 
ಅಗುಂದಲೆಮಾಡು — ಹೆಚ್ಚಿಸು (ಲಾವಣ್ಮರಸದ 


ತಂದಲನಗುಂದಲೆಮಾಡೆಯುಂ: ಪಂಪರಾ, ೩. ೬೭ ವ) 


ಅಗುಂದಲೆವಡೆ - ಅಧಿಕವಾಗು (ಪಾಕ೦ ಲೋಕೋತ್ತರವೆನಿಸೆ 
ಶಯ್ಯೆ ರಯ್ಯಮಾಗೆ ಬ೦ಧಮಗುಂದಲೆವಡೆಯೆ: ರಾಜಶೇವಿ, 
೫.೧೯ವ) 

ಅಗುಂದಲೆವೋಗು - ಅಧಿಕವಾಗಿ ಹೋಗು (ಕೊಳದೊಂದು 
ಭಾಗಕ್ಕೆ ನೀರೆಲ್ಲಮಗು೦ದಲೆವೋಗೆ: ಶಾಂತಿಷು, ೮. ೩೮ ವ) 

ಅಗುರ್‌ -  ಅತಿಶಯವಾಗು, ಅಧಿಕವಾಗು (ಒಡ್ಡಿದ 
ಮೇಘಸಮೂಹದಂತೆ ನಂಟರ ಕಡುಗೂರ್ಮೆ ಪಣ್ಣ 
ಮರನಂತೆ ವಿಳಾಸದಗುರ್ತ ಮೈಮೆಯುಬ್ಬರಂ: ಧರ್ಮಾಮ,, 
೫. ೧೧) 

ಅಗುರು - ಅಗಿಲ್‌, ಒಂದು ಸುಗಂಧದ ಮರ (ತೆಗಪಿ ಮೊದಲಲ್ಲಿ 
ಮತ್ಸ್ಯಾಂಬು ಗವಾಮಿಷಮಗುರು ಪಿಂಡಿಯೆಂಬಿನಿತುವನುಕ್ಕಿಸೆ: 
ಲೋಕೋಪ, ೬. ೩೪): “ ಗುರು ಅಲ್ಲದ ಅಂದರೆ ಲಘು 
ಅಕ್ಷರ (ಅಟಕುಳರೇಘಾಂತಕ್ಕೊಗೆಗುಂ ಶಿಥಿಲತ್ವಂ 
ಅಗುರುಪೂರ್ವಸ್ಥಿತಿಯಿಂ: ಶಬ್ದಮದ, ೫೪) 

ಅಗುರುಲಘುತ್ವ - [ಜೈನ] ಸಿದ್ಧಪರಮೇಷ್ಠಿಗಳ ಅಷ್ಟಗುಣಗಳಲ್ಲಿ 
ಒಂದು, [ಮನಸ್ಸು] ಹಗುರ ಅಥವಾ ಭಾರವಾಗದ ಸಮಸ್ಥಿತಿ 
(ಸಮ್ಯಕ್‌ ಜ್ಞಾನ ದರ್ಶನ ಅನಂತವೀರ್ಯ ಸೂಕ್ಷತ್ವ್ರ 
ಅಗುರುಲಘುತ್ವ ಅವಗಾಹ ಅವ್ಯಾಬಾಧಗಳೆಂಬ 
ಸಿದ್ಧಪರಮೇಷ್ಠಿಗಳ ಅಷ್ಟಗುಣ೦ಗಳಂ ನೆನೆಯುತ್ತುಂ: ಆದಿಪು, 
೧೦. ೧೪ ವ) 

ಅಗುರ್ಚು - ಮೇಲಕ್ಕೇಳು (ಅಗುರುವ ಧೂಪಧೂಮಲತೆಯೆಂದು 
ಅಸಿತಾಹಿಗೆ ಸಾರ್ವ: ಕಾದಂಬ, ೫. ೧೧೪) 

ಅಗುರ್ಬಿಸು - ಸಂಕೋಚಗೊಳ್ಳು (ಎನ್ನ ಮೈ ಮತ್ತಹಸಿಗೆ ಪಕ್ಕಾದ 
ಗುಬ್ಬಿಯ ಮೆಯ್ಯಂತಗುರ್ಬಿಸಿದಪ್ಪುದು: ಶಾಂತಿಷು, ೩. ೬೦ 
ವ); 

ಅಗುರ್ಬ - ಭಯ (ಅಂತು ನೂರ್ವರೊಳ್‌ ಒರ್ವನ ಅಗುರ್ಬು 
ಪರ್ಜಿ ಪರಕಲಿಸೆ: ಪಂಪಭಾ, ೧. ೧೩೧ ವ); ಸಾಹಸ 
(ಮದಧಾರಾಜಳಸಾರದಿಂದುರ್ಬಿದ ಅಗುರ್ಬಂ ತಾಳ್ಗಿ 
ನಿಂದೂರ್ಜಿತ ಜಯಗಜಮಂ ರಾಗದಿಂದೇಜಿದಂ: ಆದಿಪು, 
೧೨. ೬೧) 

ಅಗುರ್ಬುವಡೆ - ಭಯಂಕರವಾಗು (ಕಡುಮುಳಿಸೆಂಬ ಕಿಚ್ಚಿನ 
ಕರ್ಬೊಗೆಯಂತಗುರ್ಬುವಡೆದು ನೊಸಲೊಳ್‌ ಗಂಟಿಕ್ಕಿದ 
ಪುರ್ಬುಗಳುಂ: ಕಬ್ಬಿಗಕಾ, ೩೧೦) 

ಅಗುರ್ವಾಗು - ಭಯವನ್ನುಂಟುಮಾಡುವಂತಿರು (ತೋಳೆಂಟು 
ಅಗುರ್ವಾಗಿರೆ ಬಣ್ಣಂ ಪೊನ್ನ ಬಣ್ಣಕ್ಕೆಣೆಯೆನೆ: ಆದಿಷು, ೧. 
೭) 

ಅಗುರ್ವಿಸು - ಭಯಪಡಿಸು (ನೆತ್ತಿಗಳಿಂ ನಿಮಿರ್ದಿರ್ದ 
ಬಳ್ಳಿಗಳ್ಲಿಡಿದು ವಿಷೋರಗಪ್ರತತಿ ನೋಟ್ಟಥೊಡಗುರ್ವಿಸೆ ಸುಯ್ವ 
ಸುಯ್ಗಳಿಂ:  ಆದಿಷು, ೧೪. ೧೪೦); ಹೆದರು 
(ನೆಲ್‌ದೆಚ್ಚೆಚ್ಚೋರಣದೊಳ್‌ ಚೇಕಿತ್ಸನನಾರುಮಗುರ್ವಿಸೆ 
ಫಘಟೋದ್ಧವಂ ತಜೆದಾರ್ದಂ: ಪಂಪಭಾ, ೧೧. ೬೦); 
ವಿಜೃಂಭಿಸು (ದೆಸೆಯಂ ಶೆಕ್ಕನೆ ತೀವಿ ಪರ್ಬಿ ಗಗನಂ 
ಕೂಡಿಟ್ಟವೊಲ್‌ ನೀಳ್ಬಗುರ್ವಿಸೆ ಬಾಹುಭ್ರಮಿತಾಭ್ರ 
ವಿಭ್ರಮಗದಂ: ಗದಾಯು, ೬. ೩೩) 

ಅಗುರ್ವು - ಭಯಂಕರತೆ, ಉಗ್ರತೆ (ಕಟ್ಟಿಲಿಸಿ ಕರಂಗಿದ ಬಲ್ಲಡವಿ 
ಕಣ್ಣೆ ಪಡೆದುದಗುರ್ವಂ: ಪಂಪರಾ, ೭. ೧೧೪); ಸಾಹಸ 
(ಈಶಂಗೆ ಬೂತಟ್ಟುವಗುರ್ವ೦ ತೋಟಿದಪ್ಲೆಂ: ಜಗನ್ನಾವಿ, 
೧೩. ೩೮); ಅದ್ಭುತ, ಬೆರಗು (ವಾರಿಧಿಯೆ ಗಗನಮಂ 


೨೫ 


ಮುಟ್ಟಿ ನಿಂದಂತಗುರ್ವಿಂದಾಂ ಜೆಲ್ವಾಯ್ತು ಚಕ್ರಿದ್ದಿಪಘಟಿ: 
ಆದಿಪು, ೧೪. ೯೨; ಭಯ (ವಿಕ್ರಮದಿಂದೆ 
ನಿಂದಗುರ್ವೆನಲಿಜಿದಾಂತನಂ  ಮೊಸಳೆಯಂ ಹಿಡಿವಂತಿರೆ 
ನೋರೊಳೊತ್ತಿ ಭೀಮನತಿಗರ್ವದಿಂ ಪಿಡಿಯೆ: ಪಂಪಭಾ, ೧. 
೨೬); ಆಶ್ಚರ್ಯ (ಬಿಯಂ ಆರೆರ್ದೆಗಂ ಬರೆ ಬರ್ಪ 
ಪಾಂಗು ಅಗುರ್ವಾಗಿರೆ ಚೆಲ್ಪನಾಯ್ತು ಅರಬೊಜಂಗರ ಲೀಲೆ 
ಸುರೇಂದಲೀಲೆಯಿಂ; ಪಂಪಭಾ, ೪. ೮೭) ಸಾಹಸ 
(ಮಹಾರಥರಾಜಿಯೊಳ್‌ ಅಂತಗುರ್ವಿನಚ್ಚುಡಿದಿರೆ ಕಾದಿ 
ಬಿಚ್ಚಳಿಸಿದರ್‌: ಪಂಪಭಾ, ೧೦. ೧೧೪), ಅತಿಶಯತೆ 
(ಮತ್ತತಾಪಕ್ಕಿದಣಿಂದಂ ನೋಡ ಅಗುರ್ವ ಉರ್ವಿದುದು 
ಇದುವೆ ಮಹಾಭಾರತಕ್ಕಾದಿಯಾಯ್ತು: ಪಂಪಭಾ, ೧೨. 
೧೫೬); ಹೆಚ್ಚಳ, ಆಧಿಕ್ಕ (ಸಲೆ ನಿಲೆ ಬೇವ ಗುಗ್ಗುಳದ 
ಕರ್ವೊಗೆಯಿಂದಮಗುರ್ವನಾಳ್ಟು ಕತ್ತಲಿಸುವ 
ಚಂಡಿಕಾಭವನದೊಳ್‌: ಕಾದಂಬ, ೨. ೬೫) 

ಅಗುರ್ವುಗಿಡು — ಶಕ್ತಿಯುಡುಗು, ಸತ್ವಗುಂದು 
(ಆನೆಯುಮಗುರ್ವುಗಿಡುಗುಮದಾನಂ: ಶಾಂತಿಪು, ೨. ೩೩) 

ಅಗುರ್ವುಗೊಳ್‌ ದ ಹೆದರು (ಷಟ್ಟಂಡಭೂಮಂಡಳಂ 
ನಿಮಿರ್ದಾಜ್ಞಾಪ್ರಸರಕ್ಕಗುರ್ವುಗೊಳೆಯುಂ: ಆದಿಪು, ೧೫. ೪) 

ಅಗುರ್ವುವಡೆ - ಅತಿಶಯಗೊಳ್ಳು (ಅತಿಪ್ರಬಳ ಬಲಮನಾತನ 
ಮೇಲಟ್ಟಲದನೆಟ್ಟಟ್ಟ ಕಳೆದಗುರ್ವುವಡೆದ ಮಹಾಬಳದಿನುರ್ವಿ: 
ಕರ್ಣನೇಮಿ, ೫. ೭೮ ವ) 

ಅಗುರ್ವುವೆಜು - ಅಗುರ್ವುವಡೆ (ಅಗುರ್ವುವೆತ್ತ ಮುಳಿಸಿ೦ 
ಕೊಲೆಯಿಂದಘಮೋಹಬಂಧಮಾದುದು: ಸಮಯಪ, ೧೫. 
೧೦೨) 

ಅಗುಳ್‌ - ಅನ್ನದ ಅಗುಳು (ಕುಕ್ಕುಟಗುದಿವಲ್ಲಿ ಕೂಟ್ಲುದಿಯೆ 
ಮೇಗೆ ಸಿಡಿಲ್ಬ ಅಗುಳಂತೆ: ಪಂಪಭಾ, ೧೧. ೧೫೩); 
ನೆಲವನ್ನು ಅಗೆ (ಅಗುಳ್ಳು ತುದಿಗೊಂಬಿನೊಳ್‌ ಮೆಲ್ಲಗೆ 
ಪೊತ್ತು ಅಭಿಷೇಕ ಮೃತಿಕೆಯಂ ಒಡಸಂದತ್ತು: ಕಾದಂಬ, ೧. 
೧೭೫) 

ಅಗುಟಿರತ್‌ - ಅಗೆ ತೋಡು (ಘನಾಘನನಿನಾದದಿಂ 
ಬೃಂಹಿತಂಗೆಯ್ಯ ವಿಜಯಗಜಮಂ ನೆಲನ೦ ಪೊಕ್ಕಡಂಗಿದ 
ಪಗೆವರಂ ಅಗುಟ್ಟು ಕೊಲ್ಲುದಂ ಉದಾಹರಿಸುವಂತೆ: 
ಪಂಪಭಾ, ೯. ೯೫ ವ); ಚುಚ್ಚು (ಕಠಿನಭೂಮಿಯೊಳ್‌ 
ನಡೆದೊಡೆ ಕಿಜುಗಲ್ಗಳುಂ ಪೆಟ್ಟೆಗಳುಂ ಅಗುಲ್ಬು 
ಪುಗುಳೊಡೆದು ಪೊಣಮಟ್ಟು: ವಡ್ಡಾರಾ, ಪು ೨೯, ಸಾ 
೧೦); ಮುಳುಗು (ಅಗಲ್‌, ಅಗುಟ್‌ ದು ಜ್ಯ 
ಜಲನಿಮಜ್ಜನೇ;: ಶಬ್ದಮದ ಧಾ ೯೦೧); ಕಂದಕ 
(ಕೈಲಾಸಮಂ ಬಳಸೆಯುಂ ಅಗುಲ್ಲಿಳುಮಂ 
ಮಾಡುತ್ತಿರ್ಪನ್ನೆಗಂ: ಅಜಿತಪು, ೧೦. ೧೦. ವ); ಬೆಂದ ಅಕ್ಕಿ 
ಕಾಳು (ಒಂದು ವರ್ಷದಾರಂಭಕ್ಕಾಣದೆ ಸಾವನ್ನೆವರಂ 
ಎಂ೦ಜಲಗುಟಿನಾಯ್ದುಂಬೊಕ್ಕಲ ಮಗನುಂ: ಧರ್ಮಾಮೃ, ೭. 
೧೫೩ ವ) 

ಅಗುಟೆಸು - ಅಗೆಯಿಸು, ತೋಡಿಸು (ಅಗುಟಿಸು -ಖನನೇ: 
ಶಬ್ದಮದ, ಧಾ ೮೦೯); (ನೀರೆಸೆವಂತಗುಟೆಸುವುದು ಕೂಪ 
ಸರೋವರ ದೀರ್ಫಿಕಾ ತಟಾಕಂಗಳುಮಂ: ಲೋಕೋಪ, ೫. 
೩) 

ಅಗುಟೂಟ — ಅನ್ನಪ್ರಾಶನ (ಅವಯೋಗಮಾಗದಿರೆ 
ಮಾಟ್ಯಗುಟೂಟಮನ೦ತದುತ್ತಮಂ: ಲೋಕೋಪ, ೨. ೨೯) 


ಅಗುಟೂಡು - ಅನ್ನಪ್ರಾಶನ ಮಾಡು (ಮಾಸಷಟ್ಕಂ ಪೋಗೆ 
ಪೂಜಾವಿಧಿಪೂರ್ವಕ೦ ಯಥಾಕ್ರಮದಿನಗುಟೂಡುವುದು: 
ಚಾವುಂಡಪು, ೬೧) 

ಅಗುಲ್ಬು - ಮುಳುಗಿಸು, ಅದ್ದು (ಅಗುಟ್ಟು - ಜಲಾಶಯಮಗ್ಗೇ: 
ಶಬ್ದಮದ, ಧಾ ೧೬೧) 

ಅಗೆ - ಮೊಳಕೆ, ಅಂಕುರ (ತಾರಗೆಗಳಗೆಗಳಂತಿರೆ 
ತಾರಾಪಥದೊಳ್‌ ನಿರಂತರಂ ತುಜುಗಿರೆ: ಆದಿಪು, ೬. ೫೪); 
ಸಸಿ (ಭೂತಲದೊಳ್‌ ನಾಂಟಿದ ಬೇ೦ಟಮೆಂಬಗೆಗೆ 
ನೀರ್ವೊಯ್ದಂತೆ: ಲೀಲಾವತಿ, ೬. ೧೨೯); ತೋಡು 

ಅಗೆಯನಿಡು - ಸಸಿಯ ಒಟ್ಟಿಲು ಹಾಕು (ಸುರಭೂರುಹದ 
ಅಗೆಯನಿಡಲ್‌ ಪರಿಜನದಭಿಜನದ ಗೇಹದೊಳ್‌ ಬಯಸಿದಳ್‌ 
ಆ ಸರಸಿಜವಾಣಿ ಗರ್ಭಸ್ಥನ ಪರಮೌದಾರ್ಯ ಪ್ರಭಾವಮಂ 
ಪ್ರಕಟಿಪವೊಲ್‌: ಮಲ್ಲಿನಾಹು, ೪. ೬೯) 

ಅಗೆಯಿಕ್ಕು - ಸಸಿಯ ಒಟ್ಟಿಲನ್ನು ಹಾಕು (ಅಗೆಯಿಕ್ಕುಗೆ 
ಪುಣಿಸೆಯ ಬೀಜಗಳನವಂ ಕಿ್ತು ನಾಂಟಿ; ಲೋಕೋಪ, ೬. 
೩೬) 

ಅಗೆಯೆತ್ತು - ಮೊಳಕೆ ಕೀಳು (ಅಗೆಯೆತ್ತುತ್ತಬ್ಬಿನೀ ನಾರಿಗೆ 
ಮಣಿಗಣಮಂ ಸೂಸುತ೦ (ಕುಸುಮಾಕಾ, ೧. ೧೦೪) 
ಸಂಪೂರ್ಣವಾಗಿ ನಾಶಮಾಡು (ಅಂತು ಪಗೆಯನಗೆಯೆತ್ತಿ 
ಕಳೆದು: ಪಂಪರಾ, ೧೦. ೧೩೨) 


ಅಗೆಯೆ್ಲುಹೋಗು - ಸಂಪೂರ್ಣ ನಾಶವಾಗು (ಚಕೋರ 
ಕೋಟಿಗಳ ಮನೋಮುದಮಂ ಕರಗುವಂದಮಂ 
ಒಂದಿದುಪಲಂಗಳಾನಗೆಯಗೆಯೆಟ್ಟು ಪೋಗಲಗಲ್‌ 


ಅನುಗೆಯ್ದುದು: ಕುಸುಮಾಕಾ, ೪. ೬೬) 

ಅಗೆವೊಯ್‌ - [ನಾಟಿಗಾಗಿ] ಬೀಜ ಬಿತ್ತು (ಅತಿಸೇವ್ಯದಿವ್ಯ 
ಭಾಷಾಲತೆಗೆ ಅಗೆವೊಯ್ದರ್ಥಬೀಜದೆಳೆಮೊಳೆಯಂತೇಂ: 
ಪುಷ್ಪಂದಷು, ೧೨. ೬೩) 

ಅಗೆವೋಗು - ಮೊಳಕೆ ಒಡೆ (ಅಗೆವೋದಂತಿರ್ಪ ಪೂರ್ವಶ್ರುತ 
ವಚನಸುಧಸಾರದಿ೦ ಕಂಟಕ೦ಗಳ್‌ ನೆಗೆಯಲ್‌: ಕಾದಂಬ, ೨. 
೮೩) 


ಅಗೇಂದ್ರ - ಪರ್ವತಶ್ರೇಷ್ಠ (ನೀಳ್ಲಿಂ ಪರ್ವಿ ಪೂರ್ವಾಪರ 
ಜಳಧಿಗಳ೦ ಮುಟ್ಟಿ ನಿಂದತ್ತಗೇಂದಂ: ಆದಿಷು, ೯. ೧೧೫) 
ಅಗೌಕಸ - ಮರವೇ ಮನೆಯಾಗಿ ಉಳ್ಳದ್ದು, ಕೋತಿ 


(ಶರಭನಿಭಾರಿ ಸೈರಿಭಮಿಭಂ ಬನವಂದಿತರಕ್ಷು ಖಡ್ಗಿ ಶಂಬರ 
ಮೃಗ ಮೇಷಮೇಣಜಭೇದನಮೃಕ್ಷಮಗೌಕಸಂ ಮೊಲಂ: 
ಶಬರಶಂ, ೩. ೩೪) 

ಅಗ್ಗ - ಶ್ರೇಷ್ಠ (ನಿಮ್ಮೊಳಗ್ಗದ ಪರಶುಧರಂ ಪೊಣರ್ದು 
ತಾನದಂದೇನಾದಂ: ಪಂಪಭಾ, ೧೦. ೭); ಅಸೀಮ ಶಕ್ತಿ 
(ಮದನಂಗೆ ಚೈತ್ರನಲರಗ್ಗದ ಕೂರಲಗಾಗೆ: ಕುಸುಮಾಕಾ, ೯. 
೫೮) ತುದಿ (ದೇವಕುಲೇಂದ್ರನುಪ್ಪರಿಗೆಯಗ್ಗದ ಕಾಂಚನ 
ಕುಂಭದಂತೆ ಚೆಲ್ವಾವರಿಸಿರ್ಪಿನಂ: ಉದ್ಭಟಕಾ, ೧೧. ೮) 
ಇನ್ನಷ್ಟು ತೀವ್ರ (ನಸಿಗನೊಳಗ್ಗದ ನಸಿಗಂ: ಸಮಯಪ, ೭. 
೩೦) 

ಅಗ್ಗಂಬೆಯು -  [ಅಗ್ಗಂ*ಪೆಣು] ಶ್ರೇಷ್ಠವಾಗು (ಇವಳ 
ಮುಖಮೆಂಬಗ್ಗಂಬೆತ್ತಿರ್ದಪೆಂಪಿನ ಚಕ್ರದಿಂದಿವಳ 
ನಳಿತೋಳೆಂಬೀ ತೀವ್ರಾಸಿಯಿ೦ ಸ್ಮ್ಥರನಂಜಿಪಂ: ಧರ್ಮಾಮೃ, 
೩. ೩೪) 


೨೬ 


ಅಗ್ಗಂಮಾಡು - ದೊಡ್ಡದು ಮಾಡು (ಎಲ್ಲ ತೆಜದಿಂ ತಮ್ಮೆಗ್ಗನಗ್ಗಂ 
ಮಾಡಿ ಬಂದ ಬರವುಮಂ ನೋಡಿ: ಆಚವರ್ಧ, ೯. ೪೩ 
ವ) 

ಅಗ್ಗರಣೆ - ಹಗ್ಗ (ಆ ಮಹಾ ಮದೇಭಂ ನೆಲದ 
ನಾಲಗೆಯಂ ಕೀಟ್ವಂತೆ ಬಾಳ್ಗಂಬಮಂ ಕಿಟ್ಟು ಅಗ್ಗರಣೆಯಂ 
ನುರ್ಗುಮಾಡಿ: ಚಂದಪ್ರಹು, ೯. ೧೦೧ ವ) 

ಅಗ್ಗಯಿಲೆ - ಅಗ್ಗಾಯತಿ (ಬಚ್ಚರ ದೂಸಿಗರ ನಿಯೋಗಿಗಳ 
ಅಗ್ಗಯಿಲೆಯಪ್ಪ ಸೂಳೆಯರ ಸಾಮಂತರ 
ಕಸವರಂಗಳೆಲ್ಲಮಂ ಕಳ್ಳು; ವಡ್ಡಾರಾ, ಪು. ೧೨೩. ಸಾ.೫) 

ಅಗ್ಗಲ - ಅಧಿಕ, ಅತಿಶಯ (ಮೈಮೆಯ ಮಾನಸಿಕ್ಕೆ ಅಗ್ಗಲದ 


ಪೊಗಟ್‌ ತನ್ನದೆನೆ ಪೆಂಪು ಮನೋಹರಿಗಲ್ಲದಕ್ಕುಮೇ: 
ಆದಿಷು, ೧. ೭೨) 

ಅಗ್ಗಲಂ - ಹೆಚ್ಚಾಗಿ (ಅಗ್ಗಲಮೆಸೆದತ್ತು ದಿಗ್ವಲಯದಂತೆ 
ನಿಶಾಂತದೊಳಂಗನಾಜನಂ: ಅಜಿತಪು, ೬. ೬೪) 

ಅಗ್ಗಲಿಸು - ಹೆಚ್ಚಿಸು (ತನಗೆ ಅಗ್ಗಲಿಸಿದಲಂಪಂ ಕುಡೆ 
ಪೊಸತಲರ್ದಂಕುರಿಸಿರ್ದ ಕಲ್ಪಲತೆಯನೆ ಪೋಲ್ವಳ್‌: 
ಆದಿಪು, ೭. ೪೮); ಹೆಚ್ಚಾಗು (ಭೂರುಹಂ 
ಕುಸುಮಶೋಭೆಯೊಳ್‌ ಅಗ್ಗಲಿಸಿರ್ದವೊಲ್‌ 


ಮನೋಹರಮೆನಿಸಿತ್ತು: ಆದಿಷು, ೮. ೪); ಪ್ರಬಲವಾಗು 
(ಕುಲಜರಂ ಉದ್ಭತರಂ ಭುಜಬಲಯುತರಂ ಹಿತರಂ ಈ 
ಸಭಾಮಧ್ಯದೊಳ್‌ ಅಗ್ಗಲಿಸಿದ ಮದದಿ೦ ನಾಲಗೆ ಕುಲಮಂ 
ತುಬ್ಬುವವೊಲ್‌ ಉಣದೆ ನೀಂ ಕೆಡೆನುಡಿವೈ: ಪಂಪಭಾ, ೧೦. 
೨೦); ಸಂತಸಪಡು (ಕುಲಟೆಯರೊಳ್‌ ನೆರೆದು 
ಅಗ್ಗಲಿಪವರ್ಗೆ ಅದೆಂದುಂ ನಿಲಲಜಿಯವು ಮೋಕ್ಷದಾಯಕಂ 
ಸಚ್ಚರಿತಂ: ಸಮಯಪ, ೫. ೭೩); ವ್ಯಾಪಿಸು (ಅಗ್ಗಳದ 
ವೈಷ್ಣವಮೋಹಮೆ ನಿನ್ನೊಳ್‌ ಅಗ್ಗಲಿಸಿದುದಕ್ಕುಂ: ಪಂಪಭಾ, 
೯. ೪೪) 

ಅಗ್ಗವಳ - ಒಬ್ಬ ಅಧಿಕಾರಿ (ಪಡಿಯಣರ ಪಡೆವಳರ ಅಗ್ಗವಳರ 
ಕಬ್ಬಿಗರ ಅಂದಣದ ಗೊಂದಣಂ 
ತಿಂತಿಣಿಗೊ೦ಡು: ಅನಂತಪು, ೬. ೯೪ ವ) 


ಅಗ್ಗಳ - ಅತಿಶಯ, ಅಧಿಕ (ಅವಟೆಂದ ಅಗ್ಗಳಮೆನೆ ನೆಗಟ್ಟಾ 
ಬಾಹುಬಲಿಯನೆಂತೆಣಗಿಸುವೆಂ: ಆದಿಪು, ೧೪. ೪೧) 


ಅಗ್ಗಳಂ - ಮಿಗಿಲು (ಎಮಗ೦ ಎಮಗಪ್ಪ ಭಾಗದ ಸಮಕಟ್ಟಂ 
ದೇವ ಕುಡಲೆವೇಟ್ಟುದು ನಂಟರ್‌ ನಿಮಗೆ ಎಮ್ಮಿಂದ 
ಅಗ್ಗಳಮಾರ್‌: ಆದಿಪು, ೯. ೯೯), ಮೀರಿದವನು 
(ಭುವನಗುರುಗೆಅಗಿದರಂತೆ ಅನಿಬರುಂ ಅವಜೆಂದ 


ಅಗ್ಗಳಮೆನೆ ನೆಗಟ್ಟಾ ಬಾಹುಬಲಿಯಂ ಎಂತೆಜಗಿಸುವೆಂ: 
ಆದಿಪು, ೧೪. ೪೧); ಹೆಚ್ಚು (ಒಡ್ಡಮಂ ಪೇಟೆಂ ಎನೆ 
ಪೊಟ್ತುಪೋಗಿ೦ಗ೦ ಅಟ್ಟಿಗಂ ಆಡುವ ತಮ್ಮುತಿರ್ವರ 
ಪಲಗೆಗೆ ಸಾಯಿರ ಗದ್ಯಾಣದ ಪೊನ್ನೆ ಸಾಲ್ಗುಂ ಅಗ್ಗಳಂ 
ಬೇಡ: ಪಂಪಭಾ, ೬, ೭೧ ವ) 

ಅಗ್ಗಳಗಣ್‌ - ಹೆಚ್ಚಾದ [ಮೂರನೆಯ] ಕಣ್ಣು, ವಿಶೇಷ ದೃಷ್ಟಿ 
(ತೋಣೆದನೆಜಕದೆ.. ಹರಿಗಂಗೆ ರುದ್ರಂ ಅಗ್ಗಳಗಣ್ಣಂ:, 
ಪಂಪಭಾ, ೮. ೨೩) 

ಅಗ್ಗಳವಸ್ತು - ಶ್ರೇಷ್ಠ ವಸ್ತು (ಒಳ್ಳಿತಪ 
ಪೃಥ್ವಿಯನಾಳ್ವೊಂಗಕ್ಕುಂ: ವಡ್ಡಾರಾ, ಪು. 
ಮತ್ತು ಪು. ೧೧೬. ಸಾ. ೧) 


ಅಗ್ಗಳವಸ್ತುವೆಲ್ಲ 
೧೧೫. ಸಾ. ೨ 


೦ 


೭೭೬ 


೬ 


ಅಗ್ಗಿವಳೆದೆಣ್ಣೆ - ಕಾದ ಎಣ್ಣೆ, ಉರಿಯುವ ಎಣ್ಣೆ 
ವಿಷಾಗ್ನಿಯಗ್ಗಿವಳೆದೆಣ್ಣೆಯೊಳೆಟ್ಟುರಿವಗ್ನಿಯಂತೆ 
ನೀರೊಳಗುರಿದೇಆ* ನೇಮಿನಾಪು, ೮. ೪೦) 

ಅಗ್ಗಳಿಕೆ — ಅತಿಶಯತೆ, ಮಹಿಮೆ (ಆ 
ಸಂಖ್ಯೆಯೊಳ್ತಾತ್ರರ್ಯಗೆಯ್ವನ್ನವೆಂಬ ಆಗ್ಗಳಿಕೆಯಿಂ ಎಸೆದತ್ತು 
ಏಕರಜ್ಜುಪ್ರಮಾಣ೦ ತಿರ್ಯಗ್ಲೋಕಂ: ಆದಿಷು, ೧. ೪೮) 


(ಬಳೆದು 


ಅಗ್ಗಳಿಕ್ಕೆ - ಅಗ್ಗಳಿಕೆ (ನಿಜಾನುಜರ್‌ ನೆರಪಿದೊಂದೈಶ್ವರ್ಯದಿಂ 
ರಾಜಸೂಯಮಂ ಇಂದು ಅಗ್ಗಳಿಕ್ಕೆಯ ಮಖಂ 
ತಾನೆಂಬಿನಂ: ಪಂಪಭಾ, ೬. ೬೬) 

ಅಗ್ಗಳಿಸು - ಹೆಚ್ಚಾಗು (ಲಳನೆಯರಾತನಂ ಬಯಸಿ 


ನೋಡಲೊಡಂ ಮದನಾಗ್ನಿದಾಹ೦ ಅಗ್ಗಳಿಸದೆ ಮಾಣದು: 
ಲೀಲಾವತಿ, ೧. ೯೬) 

ಅಗ್ಗಳೆ - ಹೆಚ್ಚು ಹಣ ಕೀಳುವ ಸೂಳೆ (ಒಂದು ದಿನಂ ನೀಂ 
ತಳ್ಳಿದೊಡಂದಸುವಿಂಗುಪಟಳಂ ಮನಃಪ್ರಿಯ 
ಕೇಳೇನೆಂದಣಿಯಿನೆನಗೆ ನಿಕ್ಕುವಮೆ೦ದಣಕಿಸಿ 
ಧನಮನುಗಿವಳಗ್ಗಳೆ ಧರೆಯೊಳ್‌: ಉದ್ದಟಕಾ, ೧೦. ೬೫) 

ಅಗ್ಗಟೆ - ಚಿಲಕ (ಕ್ಷಳಕ್ಕೆ: ಅರ್ಗಳ೦ -ಅಗ್ಗಟೆ: ಶಬ್ದಮದ, ೩೧, 
ವೃತ್ತಿ, ಪ್ರಯೋಗ); ಅತಿಶಯ (ಸುಚಿವ ತುರಂಗವಾಹಳಿಯ 


ಪೂವಲಿಯೊಳ್‌ ಪೊರೆದಂಕದಾನೆಯಗ್ಗಟಿಯ 
ಮದಾಂಬುಕರ್ದಮದೊಳರ್ದು: ಅನಂತಪು, ೩. ೧೬) 
ಅಗ್ಗಾಯತಿ - ಹೆಚ್ಚು ಹಣ ತೆಗೆದುಕೊಳ್ಳುವ ಸೂಳೆ 


(ಅಗ್ಗಾಯತಿಯಪ್ಪ ಸೂಳೆಗ೦ ಕುಡಲಿಲ್ಲದೆ ಬಡಬೊಜಂಗಂ 
ಪಟಿದು ಸಾಮಾನ್ಯದ ಭೇದವಾದಿಗಳಂ ಪೊಗಟ್ಟಂತೆ: 
ಧರ್ಮಾಮೃ; ೮. ೪೬ ವ) 

ಅಗ್ಗಾಯಿಲೆ - ಅಗ್ಗಾಯತಿ (ಸಗ್ಗದ ಅಗ್ಗಾಯಿಲೆಯರ್‌ ಅರಸನಂ 
ಮೆಚ್ಚಿಸಲ್ಯಾರ್ತು: ಪುಷ್ಪದಂಪು, ೧೩. ೯೨); 


ಅಗ್ನಿ - [ಅಗ್ನಿ] ಬೆಂಕಿ (ಕೆಳಗಣ ನಕಾರ೦ ಗಕಾರಮಾದುದರ್ಕೆ 
ಅಗ್ನಿ-ಅಗ್ಲಿ. ಲಾಗ್ನಿಕಂ ಲಗಿಗ್ಗಂ: ಶಬ್ದಮದ, ೨೮೦, 
ಪ್ರಯೋಗ) 

ಅಗ್ನಿಕೊಂಡ - ಕೆಂಡದ ಗುಂಡಿ (ವಿರೋಧಿಯ ಬರ್ಪ 
ಬಟ್ಟೆಯೊಳ್‌ ಮೋಹದಿನೆಯ್ದೆ ನಿರ್ಮಿಸಿದಳಲ್‌ 
ಅದ್ಭುತಮಾಗಿರಲಗ್ಗಿಕೊ೦ಂಡಮಂ: ಕರ್ಣನೇಮಿ, ೭. ೧೯) 

ಅಗ್ಗಿಮೊಗ -  [ಅಗ್ನಿಮುಖ] ದೇವತೆ (ನಲ್ಲೊಗಮಂ 
ಅಗ್ಗಿಮೊಗರ್ಗೆ ಸಮಂತು ಬೆಳ್ಳಸಂದಳೆದು ಎಸೆದಿರ್ದ 


ಬಾನ್ನವಿರಂ ಒಳ್ಳರಿಜಂ ತಳೆದೊಪಿ ತೋಣಿದಂ: ಶಬರಶಂ, 
೫.೯) 

ಅಗ್ಗಿವೆಗಡು ಎ. ಬೆಂಕಿಯ ಭಯ (ತದುಕಿನ ಮರದ 
ಮುಟೆಗಣ್ಣೊಳೊಗೆದ ಪಗಿನೊಳಗಿವೆಗಡಿಂ ಕಾಲ್ದೊಡರ್ದು 
ಮಿಡುಕಿ: ಚಂದ್ರಪ್ರಪು, ೫. ೬೫ ವ) 

ಅಗ್ಗಿಸು - ನಾಶಪಡಿಸು (ಸೊವಡಿಂಗ೦ ಆಗ್ಲಿಸಿ ತುಂಬಿವೆರಸು 
ಕೂಂಕಿ ಬಂಕಿ ಬಿಟ್ಟ ಕುವಳಯಾಪೀಡನಂ: ನೇಮಿನಾಪು, ೮. 
೮೫ ವ) 

ಅಗ್ಗು - ನಾಶವಾಗು (ಲುಳಿತವಿಳಾಸಂ ಅಗ್ಲಿ ದಿನನಾಥ 
ವಿಯೋಗದೊಳ್‌ ಆದ ಅವಸ್ಥೆ ಅಗ್ಗಳಿಸಿರೆ ಕಂಡು ತಾಂ 
ನಲವಿನಿಂ ನಗುತಂ ನೆಲೆವೆರ್ಚಿ ರಂಜಿಪುತ್ತಳಿನಿಗೆ ಕೋಪದಿಂ 
ಪುದಿದು ಪಲ್ಮೊಜ್‌ವಂದಮಾಯ್ದ್ತು ಕುಟ್ಕಳಿತ 
ಸರೋರುಹೋದರಗತ ಉನ್ನದ ಭೃಂಗರುಣತ್ಕೃಶಸ್ಥನಂ: 
ಶಾಂತೀಶ್ವಪು, ೧೧. ೧೦) 


ಶಕ್ತಿ 


ಅಗ್ನಿ - ಬೆಂಕಿ (ಸಪ್ತಾರ್ಜಿ ಕೃಶಾನುವಗ್ನಿ ವಹನಂ: ಅಭಿದಾವ, ೧. 
೩೯) 

ಅಗ್ನಿಕಾರ್ಯ - ಹೋಮಹವನಗಳು (ಚಾರು ವಿವಿಧಾಗ್ನಿಕಾರ್ಯ 
ಮಹಾದ್ವಿಜನ್ನಘೋಷದಿಂ ಅಂಹೋದೂರಮುಮಂ 
ಅವನಿತಳಾಳಂಕಾರಂ ಸಂಸಾರಸಾರಂ ಗಂಗಾದ್ದಾರಂ: 
ಪಂಪಭಾ, ೪. ೧೫) 

ಅಗ್ನಿತ್ರಯ - ಮೂರು ಬಗೆಯ ಬೆಂಕಿಗಳು (ಶರೀರ ಸಂಸ್ಕಾರಾದಿ 
ಗಾರ್ಹಪತ್ಯ ದಕ್ಷಿಣಾಗ್ಯಾಹವನೀಯವೆಂಬ ಪೆಸರಂ ಪಡೆದ 
ಅಗ್ನಿತ್ರಯಗಳೊಳ್‌: ಆದಿಷು, ೧೫. ಅ೬ ವ) 

ಅಗ್ನಿಪರಿಚಾರಕ - ಅಗ್ನಿಯ ಸೇವೆ ಮಾಡುವ ಒಬ್ಬ ಪುರೋಹಿತ 
(ವ್ಯಾಸ ಕಶ್ಯಪ ವಿಶ್ವಾಮಿತ್ರ ಭರದ್ವಾಜ ಬ್ರಹ್ಮ ಅಧ್ವರ್ಯು 
ಅಗ್ನೀಧ್ರ ಮೈತ್ರಾವರುಣ ಅಗ್ನಿಪರಿಚಾರಕ: ಪಂಪಭಾ, ೬. ೩೩ 
ವ) 


ಅಗ್ನಿಪುತ್ರಿ 


ಪುತ್ರಿ - ಬೆಂಕಿಯ ಮಗಳು, ದ್ರೌಪದಿ (ನೀನಗ್ಗಿಪುತ್ರಿಯ್ಯೆ 


ಪವಮಾನತನೂಭವನೆನಾನಣಂ ಕೂಡೆ: ಗದಾಯು, ೧. ೬೬) 

ಅಗ್ನಿಪ್ರವೇಶ - ಬೆಂಕಿಯನ್ನು ಹುಗುವುದು (ಮೇಘವರ್ಣಂ ಎನಗೆ 
ಇನಿತು ಅವತೆಯಂ ಮಾಡಿದಂ ಈ ಪರಾಭವಮಂ 
ಅಗ್ನಿಪ್ರವೇಶಂಗೆಯ್ದು ನೀಗಿ: ಪಂಚತಂತ್ರ, ೩೫೪ ವ) 

ಅಗ್ನಿಮಂಥನ - ನೆರುವಲ್‌ ಎಂಬ ಗಿಡ (ಅಗ್ನಿಮಂಥನ 
ನೆಣುವಲ್‌: ಅಭಿದಾವ, ೮. ೨೭) 

ಅಗ್ನಿಮಿತ್ರ - ಗಾಳಿ (ಕಲಿ ಮೂಕವರಾಹನಗ್ನಿಮಿತ್ರನ ಹರಿಣಂ 
ವಿನಾಯಕನ ಮೂಷಕ .. .. ನಾಯಿಗರಿವಲ್ಲದವು ನಾಯಿಗೆ 
ಸಾಹಸಮಲ್ಲದೇವನಾ: ಸೂಕ್ತಿಸುಧಾ, ೩. ೧೨೩) 

ಅಗ್ನಿಮುಖಾಸ್ತ್ರ — ಬೆಂಕಿಯುಗುಳುವ ಬಾಣ 
(ತಮದೊಡ್ಡಿರ್ಪವೊಲಿರ್ಪ ಕಾರ್ಮುಗಿಲ ತಳ್ತೊಡ್ಡೆಲ್ಲಮಂ 
ಮುನ್ನಂ ಅಗ್ನಿಮುಖಾಸ್ತಂಗಳಿನೆಚ್ಚು ತೂಳ್ಳು; ಆದಿಷು, ೧೩. 
೬೧) 

ಆಗ್ನಿಶರೀರೆ. - ಅಗ್ನಿಪ್ರವೇಶ ಮಾಡಿ ಕಿಚ್ಚಿಗರ್ಪಿಸಿದ ದೇಹವುಳ್ಳವಳು 
(ಅಂಬೆಯೆಂಬ ದಂಡುರುಂಬೆ ನಿನಗೆ ವಧಾರ್ಥಮಾಗಿ 
ಪುಟ್ಗುವೆನಕ್ಕೆಂದು ಕೋಪಾಗ್ನಿಯಿ೦ದ೦ ಅಗ್ನಿಶರೀರೆಯಾಗಿ 
ದ್ರುಪದನ ಮಹಾದೇವಿಗೆ ಮಗನಾಗಿ ಪುಟ್ಟಿ: ಪಂಪಭಾ, ೧. 
೮೦ ವ) 

ಅಗ್ನಿಶೌಚವಸ್ತ್ರ ದ. ಉಜ್ಜ್ಬೆಗೆ ಹಾಕಿ ಶುಚಿಮಾಡಿದ ಬಟ್ಟೆ 
(ನಿರ್ಮಳಮಪ್ಪುದು ಲಾವಣ್ಯಂ ನಳಿನಾನನೆಗೆ ಅಗ್ನಿಶೌಚವಸ್ತದ 
ತೆಐದಿಂ; ಕಾದಂಬ, ೮. ೪೧) 


ಅಗ್ನಿಸಾಕ್ಷಿ — ಅಗ್ನಿಯನ್ನು ಸಾಕ್ಷಿಯಾಗಿರಿಸಿಕೊಳ್ಳುವುದು 
(ಪುರೋಹಿತನಂ ಇದಿರ್ಗೊಂಡಗ್ನಿಸಾಕ್ಷಿಯೊಳ್‌ 
ಜ್ಯೋತಿಃಪ್ರಭೆಯಂ ಯಥೋಕ್ತವಿಧಿಪೂರ್ವಕಂ ಕಂಡು: 


ಶಾಂತಿಪು, ೬. ೧೨ ವ) 


ಅಗ್ನಿಸೂಕ್ತ - ಅಗ್ನಿಯ ಸ್ತೋತ್ರ (ಮಂದಪಾಲನೆಂಬ ಮುನಿಗಂ 
ಒಂದು ಲಾವಗೆಗಂ ಪುಟ್ಟದ ನಾಲ್ಕುಂ ಲಾವಗೆಗಳ್‌ 
ಅಗ್ನಿಸೂಕ್ತಂಗಳ೦ ಓದುತ್ತುಂ ಅದಿರದೆ ಇದಿರಂ ಬರೆ: 


ಪಂಪಭಾ, ೫. ೧೦೦ ವ) 

ಅಗ್ನಿಸ್ತಂಭ - ಬೆಂಕಿಯು ಸುಡದಂತೆ ಮಾಡುವ ವಿದ್ಯೆ ಮಂತ್ರ 
(ಅದೆಂತು ಹರಿಯಿರ್ದಪನೀ ಹೃದಯಾಗ್ನಿಯೊಳಗ್ಗ್ನಿಸ್ತಂಭದ 
ವಿದ್ಯೆಯನೀಗಳಿಂತು ಕಲ್ತನೋ ಸಖಿಯೇ: ಜಗನ್ನಾವಿ, ೧೧. 
೪೮) 


ಅಗ್ನಿಹೋತ್ರಶಾಲೆ ದ ಹೋಮಾಗ್ನಿಯಿರುವ ಸ್ಥಳ 
(ಆಗ್ನಿಹೋತ್ರಶಾಲೆಗೆ ವಂದು ದರ್ಭಶಯನದೊಳ್‌ ಒಣಗಿ 
ಬೆಳಗಪ್ಪ ಜಾವದೊಳ್‌: ಪಂಪಭಾ, ೧೩. ೩೨ ವ) 

ಅಗ್ನೀಧ್ರ - ಯಜ್ಞಾಗ್ನಿಯನ್ನು ಪ್ರಜ್ವಲನ ಮಾಡುವವನು (ವ್ಯಾಸ 
ಕಶ್ಯಪ ವಿಶ್ವಾಮಿತ್ರ ಭರದ್ವಾಜ ಬ್ರಹ್ಮ ಅಧ್ವರ್ಯ ಅಗ್ನೀರ್ಧರ 
ಮೈತ್ರಾವರುಣ ಅಗ್ನಿಪರಿಚಾರ: ಪಂಪಭಾ, ೬. ೩೩ ವ) 

ಅಗ್ರ - ತಲೆ (ಕಿರಂ ಅಗ್ರಂ: ಅಭಿಧಾವ, ೩. ೧. ೨೫); 

ಮುಂಭಾಗ (ಅಂಕಮದಾದಿ ಪುರೋಂಶವಿಟಂಕಂಗಳೊಳಂ 

ಅಗ್ರ ಶಬ್ದಮಂ ನಿಗದಿಸುರ್‌. ಅಭಿಧಾವ, ೩. ೧. ೭೭); ತುದಿ 

(ವಿಟಕಂಗಳೊಳ್‌ ಅಗಶಬ್ದವಂ ನಿಗದಿಸುವರ್‌: ಅಭಿಧಾವ, ೩. 

೧. ೭೭) 

ಅಗಕಾರ್ಯ - ಮೊದಲ ಕೆಲಸ, ಮುಖ್ಯ ಕೆಲಸ (ಕೇಳದತಿಹಿತರ 
ವಚನಮನಾಳೋಚಿಸದಗಕಾರ್ಯಮಂ ವ್ಯಗ್ರತೆಯಂ ತಾಳಿ: 
ರಾಜಶೇವಿ, ೧೩. ೯) 

ಅಗ್ರಗಣ್ಯ - ಶ್ರೇಷ್ಠ (ಅಂತು ಧನುರ್ಧರಾಗಗಣ್ಮನಾಗಿರ್ದೊಂದು 
ದಿವಸಂ ತನ್ನ ತೊಡೆಯ ಮೇಲೆ ತಲೆಯನಿಟ್ಟು 
ಪರಶುರಾಮಂ ಮಜ್‌ದೊಳಗಿದಾ ಪ್ರಸ್ತಾವದೊಳ್‌: ಪಂಪಭಾ, 
೧. ೧೦೪ ವ) 

ಅಗ್ರಜ - ಹಿರಿಯವನು, ಅಣ್ಣ (ಅಗ್ರಜ೦ ಜ್ಯೇಷ್ಠಮ ಜ್ಯಾಯಂ 
ಎನಿಕ್ಕುಂ: ಅಭಿಧಾವ, ೧. ೧೧. ೧೯) 

ಅಗ್ರಜನ್ಮ - ಬ್ರಾಹ್ಮಣ (ಆತಂಗೆ ಧಾರ್ಮಿಕರಪ್ಪ ಅಗ್ರಜನ್ಮರೆಲ್ಲಂ 
ಸೋಮಸೂರ್ಯಗ್ರಹಣಾದಿ ಪುಣ್ಯತಿಥಿಗಳೊಳ್‌ ಭಕ್ತಿಪೂರ್ವಕಂ 
ಸುವರ್ಣದಾನಮಂ ಕುಡೆ: ಪಂಚತಂತ್ರ, ೧೨೪ ವ) 

ಅಗಜಾತ - ಅಣ್ಣ (ಎನಗೆ ಅಭಿವಂದಿತಾರ್ಥರ್‌ ಅವಧಾರಿಸು 
ಚಿತ್ತದೊಳ್‌ ಅಗ್ರಜಾತ ನೀಂ ಮುನಿಯದೆ ಪಾಂಡುನಂದನರ್ಗೆ 
ಬಾಡಮನಯ್ದನ್ನೆ ಬೇಡೆ: ಗದಾಯು, ೭. ೫೯) 

ಅಗ್ರಣಿ - ಮುಂದಾಳು, ಸೇನಾಧಿಪತಿ (ಅಗ್ಛೇಸರಂ ಪುರಸ್ರಂ 


ಅಗ್ರಣಿ ಮುಖ್ಯಂ ಸ ಚಮೂಪತಿಯಕ್ಕುಂ: ಅಭಿಧಾವ, ೧. 
೧೪. ೯) 

ಅಗ್ರತನೂಭವ - ಹಿರಿಯ ಮಗ (ನಿಜಾನ್ವಯೋದ್ಧರಣ 
ಸಮರ್ಥನಪ್ಪ ಅಗ್ರತನೂಭವಂಗೆ ಆತ್ಮೀಯ ಧರ್ಮ ಧನ 


ಬಂಧುಗಳಂ ಸಮರ್ಪಿಪ ಸಕಳದತ್ತಿಯುಂ: ಆದಿಪು, ೧೫. 
೧೩ ವ) 

ಅಗನಿರ್ವೃತಿ - ಜೈನ] ಒಂದು ಗರ್ಭಾನ್ವಯಕ್ರಿಯೆ (ಆರ್ಹಂತ್ಯ 
ವಿಹಾರ ಯೋಗತ್ಯಾಗ ಅಗ್ರನಿರ್ವತಿಯೆ೦ಂಬ ಅಯ್ದತ್ತಮೂಖಯು 
ಗರ್ಭಾದಿ ನಿರ್ವಾಣಪರ್ಯಂತಂಗಳಪು ಗರ್ಭಾನ್ವಯಕ್ರಿಯೆಗಳಂ: 
ಆದಿಷು, ೧೫. ೧೫ ವ) 

ಅಗೃಪದಾತಿ - ಮುಂಗಡೆಯ ಕಾಲಾಳುಪಡೆ (ಈತನ 
ಯಾನದೊಳ್‌ ಅಗಪದಾತಿ ಪದೋದ್ಧೂತಧೂಳಿ 
ಸಾಮಂತಶಿಖಾವಿನೂತನಮಣಿ: ಶಾಂತಿಪು, ೫. ೧೧) 

ಅಗ್ರಪಲ್ಲವ - ಆನೆಯ ತುದಿಬಾಲ (ಶಿಖರಿತರಂಗಿತ ಚತುರಂಗುಳ 
ಅಗ್ರಪಲ್ಲವನಿವಸನಂ: ಆದಿಷು, ೧೩. ೪೫. ವ) 

ಅಗ್ರಪುತ್ರ - ಹಿರಿಯ ಮಗ (ತಪಕ್ಕೆ ಪೋಪ ಪದದೊಳ್‌ 
ತನ್ನಗ್ರಪುತ್ರ೦ ಕ್ರಮಂಬಿಡಿದಿರ್ದಂ: ಆದಿಷು, ೨. ೩೭ ವ) 

ಅಗಹೂಜೆ - ಮೊದಲ ಗೌರವ (ಪೇಟಿಮೀ ಸಭೆಯೊಳ್‌ 
ಅಗ್ರಪೂಜೆಗಾರ್‌ ತಕ್ಕರ್‌: ಪಂಪಭಾ, ೬. ೪೦ ವ) 

ಅಗ್ರಭವ - ಅಗ್ರಜ, ಅಣ್ಣ (ಒಲ್ದೀಕ್ಷಿಸಿದ೦ ನಿಜಾಗ್ರಭವನಂ ದೈತ್ಯಾರಿ: 
ಜಗನ್ನಾವಿ, ೪. ೫೮) 


೨೮ 


ಅಗ್ರಮಹಿಷಿ - ಪಟ್ಟದ ರಾಣಿ (ತನ್ನಗ್ರಮಹಿಷಿಯ ಮನಮನಾಖಜ್‌ 
ನುಡಿದು ಪಂಡಿತೆಯ೦ .. .. ಮನಂಗೆಲ್ಲುದೆಂದು ನಿಯೋಜಿಸಿ 
ಪೋದಂ: ಆದಿಪು, ೩. ೨೬ ವ) 

ಅಗ್ರಸುತ - ಹಿರಿಯ ಮಗ (ಅವರೊಳಗಸುತಂ ವಿದ್ಯಾನಿಧಿ 
ಮಲ್ಲಪಂ: ಅಜಿತಪು, ೧. ೨೬) 

ಅಗ್ರಸೂನು - ಹಿರಿಯ ಮಗ (ಅವರ್ಗೆ ಅಗಸೂನು ಸಂಪತ್ಪತಿ 
ವಜ್ರಜ೦ಘಂ ಎನೆ ತಲ್ಲಿತಾಂಗನೆ ಬಂದು ಪುಟ್ಟಿದಂ: ಆದಿಪು, 
೩೯) 

ಅಗ್ರಹಸ್ತ - 
ಮೃದುಪಲ್ಲವಮಂ 
ಚೆಲ್ಬುವಡೆದದು 
ಆದಿಷು, ೭ ೭೧) 

ಅಗ್ರಹಾರ - ಬ್ರಾಹಣರ ವಾಸಸ್ಥಳ (ಮಹಾಗಹಾರಂಗಳ 
ಮಹಾಜನಂಗಳ ಕೊಟ್ಟ ಪೊನ್ನ ಜನ್ನಿವಿರಂಗಳಂ 
ಪರಕೆಯುಮಂ ಕೆಯ್ಕೊಳುತ್ತುಂ: ಪಂಪಭಾ, ೨. ೯೭ ವ) 

ಅಗ್ರಾಮೃತೆ - ್ಹಗ್ರಾಮ್ಯವಲ್ಲದ್ದು, ಸುಸಂಸ್ಕೃತತೆ (ಇದು 
ಸೌಂದರ್ಯಗುಣಪ್ರಕಾಶ೦ ಇದು ತಾನಗ್ರಾಮ್ಯತಾಧನಂ: 
ಕಾವ್ಯಾವಲೋ, ಪ. ೪೯೮) 

ಅಗ್ರಾಸನ - ಅಗ್ರಹಾರ, ಬ್ರಾಹ್ಮಣರಿಗೆ ದಾನ ಕೊಟ್ಟ ಭೂಮಿ 
(ನಿಮಗೆ ದಾರಿದ್ಯಮೋಕ್ಷಮಕ್ಕುಂ ಷಷ್ಟಿಗ್ರಾಮಸಮನ್ವಿತಮಪ್ಪ 
ಅಗ್ರಾಸನಮರಸನ೦ ಬೇಡಿಕೊಂಡೊಡೆ: ವಡ್ಡಾರಾ, ಪು 
೧೮೫, ಸಾ. ವಿ); ಬ್ರಾಹ್ಮಣರ ಊಟದ ಶಾಲೆ 
(ಅಗ್ರಾಸನದೊಳುಣಲೆಂದು ಬಂದು ಮಣೆಯನೇಜಿರ್ದೊನಂ 
ಇಂತೆಂದಂ: ವಡ್ಡಾರಾ, ಪು. ೧೮೫, ಸಾ. ೨೫) 


ಸೊಂಡಿಲ ತುದಿ (ಘನಸಾರ ಸರಳಚಂದನವನ 
ಅಗ್ರಹಸ್ತದೆ  ಕೊಂಡೊಯ್ದನೆ ಬೀಸೆ 
ಜಿನಂಗೆ  ಚಾಮರವಿಕ್ಕುವಂತಮರಗಜಂ: 


ಅಗಿಮ - ಮೊದಲಿಗ (ಅಂತು  ಉಗ್ರೋಗ್ರತರ 
ಸಮಗಸಾಮಗಿವೆರಸು ವಿಗಹೋದಗ್ರಭೂಪ ಅಗಿಮಂ 
ಕತಿಪಯ ಪ್ರಯಣಂಗಳಿಂ ಭದ್ರಾವತೀಪುರಮನೆಯ್ದಿ: 


ಪುಷ್ಪದಂಪು, ೮. ೪೫ ವ) 

ಅಗ್ಗಪಿತ - ಕುಗ್ಗದ (ಅಪರಾಜಿತಂಗೆ ಸಂದ ಅಗ್ರಪಿತಮನಂಗೆ 
ಉಪಚಿತ ಅರ್ಥಶಾಸ್ತಂಗೆ: ಕರ್ಣನೇಮಿ, ೨. ೧೨) 

ಅಘ - ಪಾಪ (ದುರಿತೆಂ ಪಾಪಂ ಅಧರ್ಮಸ್ವರೂಪಂ ಅಘಂ: 
ಅಭಿಧಾವ, ೧. ೩. ೧೨); ನೋವು (ದುರಘಕುಳಮೆನಿಪ 


ನಿರಮಯನಿಯದೆಯ್ದಿಪ ನಿರಯದೂತಿ ನಿದ್ರಾಮಿಷದಿಂದ 
ಇರದುಯ್ದಂತಿರೆ ನಿದ್ರಾಭರದಿಂದ ಅತ್ಯಯಮನೆಯ್ಲಿದಂ 
ಚಕ್ರಧರಂ: ಶಾಂತೀಶ್ವಪು, ೫. ೨೨) 

ಅಘಕರ್ದಮ - ಪಾಪವೆಂಬ ಕೆಸರು (ಚಾರು ಚರಿತ್ರ 


ತೀರ್ಥ ಜಲದಿಂದೆ ಅಘಫಕರ್ದಮಮಂ ಕಟಲ್ಲಿ: ಮಲ್ಲಿನಾಪು, 
೧. ೧೭) 

ಅಘಚ್ಛಿದ - ಪಾಪವನ್ನು ಹೋಗಲಾಡಿಸುವ (ತ್ರಿಜಗದಘಚ್ಛಿದಂ 
ತ್ರಿಜಗದೀಶನುತ೦ ಕಥೆ ಶಾಂತಿನಾಥನಾ: ಶಾಂತಿಷು, ೧೨. 
೫೫) 

ಅಘಜನ - ಪಾಪಿಗಳು (ಮಿಥ್ಯೆಯನೆ ತಿಳಿಪಲಾರ್ಗ೦ ತಥ್ಯಮೆ 
ಮುಗ್ಗೆಯರ ಪಾಮರಿಯುಂ ಅಘಜನತತಿಯುಂ: ಲೀಲಾವತಿ, 
೧೪. ೫೦) 

ಅಘಜಾಳೆ - ಪಾಪರಾಶಿ (ಅಘಜಾಳಸಂತಾಪಮಂ ಕಳೆಗುಂ 
ಸಂಸ್ಕೃತಿಮಾತ್ರದಿಂದೆ ಮನುಜಂಗೆ: ಲೀಲಾವತಿ, ೩. ೮೧) 

ಅಘಟಂ - ಅಸಾಂಗತ್ಯ, ಹೊಂದಾಣಿಕೆಯಿಲ್ಲದ್ದು (ನುಡಿವೊಡೆ 
ರಾಜಕಾರ್ಯನಯಮೆತ್ತ ಅಬಲಾಜನದ ಬುದ್ಧಿಯೆತ್ತ 


ಉಡುಪತಿವ೦ಶ ನೋಡುವೊಡೆ ಇದೊಂದಘಟಂ: ಪಂಪಭಾ, 
೭. ೪೫) 

ಅಘಟಮಾನ - ನಡೆಯದ (ನಿನ್ನೆಂದಂತುಟಿ ಮೋಕ್ಷಕ್ಕೆನ್ನಿರ್ಪಿರವು 
ಅಘಟಮಾನವೈಹಿಕದ ತೋಡರ್ಪೆನ್ನಿರವಿನೊಳುಂಟಟಿಪದೆ 
ನಿನ್ನಂ ಪುಸಿಯಾಡಿ: ಪಂಪಭಾ. ೮. ೪) 

ಅಘಟಿತಘಟಿತಂ - ಆಗಬಾರದ್ದು ಆಗುವುದು (ಎತ್ತ ವನಂ ಎತ್ತ 
ಮೃಗಯಾವೃತ್ತಕಂ ಈ ತಪಸಿಯೆತ್ತ ಮೃಗಂ ಎಂದು ಎಂತು 
ಆನೆತ್ತಚ್ಚೆನ್‌ ಆತ್ಮಕರ್ಮಾಯತ್ತಂ ಪೆಅತಲ್ತಿದು. ಎಲ್ಲಂ 
ಅಘಟಿತಘಟಿತಂ: ಪಂಪಭಾ, ೧. ೧೧೩) 

ಅಘತಮ - ಪಾಪವೆಂಬ ಕತ್ತಲೆ (ಮುನಿಪದನಖದೀಪ್ತಿಶರಚ್ಚಂದ್ರಿಕೆ 
ದರ್ಶನವಿಶುದ್ಧಿಯಂ ಮಾಡುಗೆ ಅಘತಮೋವಿಘಟನಮಂ: 
ಮಲ್ಲಿನಾಪು, ೧. ೧೨) 

ಅಘನ - ಘನವಲ್ಲದ್ದು, ದೃಢವಲ್ಲದ್ದು (ಘನಾಘನದಿಂದಂ 
ಅಣೆಯಲಾದುದು ಘನಾಘನ೦ ಜವನ ದಾಜಿಗಿಲ್ಲೆಂಬಿನಿತಂ: 
ಆದಿಪು, ೪. ೬೫) 

ಅಘಪಾಂಸು - ಪಾಪವೆಂಬ ಧೂಳು (ಸಮಂತಭದ್ರಖ್ಯಾತರ 
ಪದಪಾಂಸು ಕಿಡಿಸುಗೆ ಅಘಪಾಂಸುಗಳಂ: ಮಲ್ಲಿನಾಹು, ೧. 
೧೩) 

ಅಘಪಡು - ನೋವನ್ನನುಭವಿಸು (ಪೊಡವಿಯಡಿಯೆತ್ತ ಪೊಕ್ಕು 


ಅಘಪಡುವುದಿದೆತ್ತ . . ಏಂ ವಿಚಿತ್ರವೋ ಸಂಸಾರಂ: 
ಹರಿವಂಶ, ೪. ೨೮) 

ಅಘಮರ್ಷಣ - ಆಚಮನ, ಪಾಪನಿವಾರಕ ಮಂತ್ರ 
(ಯಾಮುನಾಜಲಮಂ ಪೊಕ್ಕು ಅಘಮರ್ಷಣಂ 


ಮುಳುಗಿದಂತಿರ್ದ೦ ಪುರೋಭಾಗದೊಳ್‌: ಪಂಪರಾ, ೭. 
೧೧೭) 

ಅಘಮರ್ಷಣಪೂರ್ವಕಂ - ಪಾಪನಿವಾರಕ ಮಂತ್ರೋಚ್ಚಾರದಿಂದ 
(ಅಂತು ಚಾಗಂಗೆಯ್ದು ಜಗನ್ಮಂಗಳ ಗಂಗಾವಾರಿಯೊಳ್‌ 
ಅನಿವಾರಿತಪರಾಕ್ರಮಂ ಅಘಮರ್ಷಣಪೂರ್ವಕಂ ಮಿಂದು: 
ಪಂಪಭಾ, ೯. ೭೨ ವ) 

ಅಘವಡು -. ಅಘಪಡು (ಅವರಘವಟ್ಟಿರವಂ ತಿಳಿದು 
ವಿಭೀಷಣನಜೆಪಿ ರಾಮ ಲಕ್ಷ್ಮೀಧರರ್ಗೆ: ಪಂಪರಾ, ೧೩. 
೧೪೮) 


ಅಘವಟ್ಟಂ - ಪಾಪಮಾಡಿದವನು (ಮುನಿ ನೇತ್ರೇಂದ್ರಿಯ 
ಲೋಭದಿಂದಂ ಅಂದು ಅಘವಟ್ಟಂ: ಪಂಪರಾ, ೪. ೮೫) 

ಅಘವಿಘಟನ ದ ಪಾಪಕ್ಷಯ (ಅಮರಪಟಹದ್ದನಿಗಳ್‌ 
ಮೊಬಗಿದುವೌದಾರಿಕತನು ನೆಬಲಂತಿರೆ ನೆಲಕೆ 
ವಂದುದಘವಿಘಟನದಿಂ: ಶಾಂತಿಷು, ೧೨. ೩೩) 

ಅಘವಿಘಟಪಟು - ಪಾಪವಿನಾಶ ಕುಶಲಿ (ಅಯುಕ್ತಮೋ 


ಯುಕ್ತಮೊ ಪೇಟೆದು ಹಾನಿಯೊ ವೃದ್ಧಿಯೊ ತಾನದಾವುದಂ 
ಪೊಂದಿ ನಿಲ್ಕುಂ ಅಫವಿಘಟಪಟೂ: ಆದಿಷು, ೧೫. ೨೫) 

ಅಘವಿಫಾತ — ಪಾಪವಿನಾಶ 
(ಅಘವಿಘಾತಾರ್ಥಮುದ್ಧತಾಭಿನಯಪ್ರಾಯಮುಂ ಆರಭಟೀ 
ವೃತ್ತಿಯುಂ: ಆದಿಪು, ೭. ೧೧೫ ವ) 

ಅಘಸಮಿತಿ ದ ಪಾಪಸಮೂಹ (ಕರ್ಶನವಘಸಮಿತಿಗೆ 
ಸದ್ದರ್ಶನದಿಂದಪುದಕ್ಕೆ ನಿಮಗಕ್ಕೆ ಪುನರ್ದರ್ಶನಂ: ಆದಿಷು, 
೫. ೬೪) 

ಅಘಹರ - ಪಾಪನಾಶಕ (ತೊಣೌದು ಪರೀಷಹತತಿಯಂ 
ಪಣಿವಣಿಯಾದ ಒಡಲಂ ಆತ್ಮನಿರಪೇಕ್ಷತೆಯಿಂ ನಿಜೆಸಿ 


ದುರಿತಾರಿಯೊಡಮಡಿದೆಜೆಎಿಡಿದು ಅಘಹರಂ 
ಅಚ್ಛುತೇಂದನೆನಾದೆಂ: ಶಾಂತಿಷು, ೭. ೮೪) 

ಅಘಹರಣ - ಅಘಹರ (ವಿಮಳ ಗಂಗಾಸ್ನಾನ೦ ಮನುಜಂಗೆ 
ಅಘಹರಣಂ: ಸಮಯಪ, ೩. ೩೨) 


ಅಘಾಟ - ಅತಿಶಯ, ಅದ್ಭುತ (ಮಹೀಭುಜನೆಯ್ಲಿದಂ 
ಫಳವಿನಮ್ರಮಹೀಜಸಹಸ್ರ ಅಘಾಟಮನುತ್ತಳಖೇಟಮಂ: 
ಆದಿಷು, ೪. ೫೮) 

ಅಘಾಟಶುದ್ದಿ — ಸೀಮೆಯ ಪರಿಷ್ಕಾರ 


(ಮರ್ಯಾದಾವಿಪ್ರಪತ್ತಿಯಿ೦ಂದಮೂಳ್ವಾರ್ಯಜನಕ್ಕೆ 
ಅಘಾಟಶುದ್ಧಿಯಂ ಮಾಡಿ: ಆದಿಪು, ೬. ೫೭ ವ) 

ಅಘಾತಿಕರ್ಮ - [ಜೈನ] ಜೀವದ ಅನಂತಜ್ಞಾನಾದಿ ಗುಣಗಳನ್ನು 
ನಾಶ ಮಾಡದ ವೇದನೀಯ, ಆಯು, ನಾಮ, ಗೋತ್ರ 
ಎಂಬ ನಾಲ್ಕು ಕರ್ಮಗಳು (ಅರ್ಹದ್ದಾಸಕೇವಳಿಗಳುಂ 
ವಿಹಾರಿಸಿ ಬಂದು ಗಂಧಮಾದನನಗದೊಳ್‌ ಅಘಾತಿಕರ್ಮ 
ನಿರ್ಮೂಳನಂಗೆಯ್ದು: ಕರ್ಣನೇಮಿ, ೨. ೧೬ ವ) 

ಅಘಾತಿಚತುಷ್ಯ ಎ [ಜೈನ] ಅಘಾತಿಕರ್ಮ 
(ಖಂಡಿತಾಘಾತಿಚತುಷ್ಠಸ್ಥಿತ್ಯನುಭಾಗ೦ ಅಪಗತ 
ಮೂಲಶರೀರಪ್ರಮಾಣಾತ್ಮಪ್ರದೇಶಂ: ಆದಿಷು, ೧೬. ೪೯ ವ) 

ಅಘಾರಾತಿ - ಪಾಪವೆಂಬ ಶತ್ರು (ಅಘಾರಾತಿಯಂ೦ ಅಶ್ರಮದಿಂ 
ಗೆಲಲಿವೆ ಸಾಲ್ಗುಂ ಣಮೋರಹಂತಾಣವೆನಿಸಿದ 
ಅಕ್ಕರಮೇಟುಂ: ಸಮಯಪ, ೧. ೯೭) 

ಅಘಾರಿ - ಪಾಪದ ಶತ್ರು (ಅಮಿತಕೀರ್ತಿ ಕೇವಳಿಯಂ ಬಂಧಿಸಿ 
ಮದ್ಭವಪದ್ಧತಿಯಂ ಬೆಸಗೊಳೆ ಬೆಸಸಿದನಘಾರಿ 
ದಿವ್ಯದ್ಧನಿಯಿಂ: ಶಾಂತಿಷು, ೬. ೮೫) 

ಅಚರ - ಚಲನವಿಲ್ಲದ, ಜಡವಾದ, ನಿರ್ಜೀವ (ಚರಮಚರವೆಂಬ 
ಜಗದ೦ತರದೊಳ್‌ ಖಳನೆಲ್ಲಿ ಪೊಕ್ಕೊಡಂ .. .. .ಕೊಲ್ಲದಿರೆಂ: 
ಗದಾಯು, ೬. ೨೨) 

ಅಚಲ - ಬೆಟ್ಟ (ವಿಶ್ವ ಅಚಲ ಚಕ್ರೇಶತ್ವಮಂ೦ ತಾಳ್ವಿದುದು ಅಖಿಳ 
ಧರಾರಮ್ಯಕೈಮಾಚಳಂ: ಪಂಪಭಾ, ೪. ೧೪) 

ಅಚಳ - ಬೆಟ್ಟ (ಬಳಿಕ್ಕ ಅಚಳಂ ಕಿಟ್ಟು ಏಟುದಿನ೦ ಪೊತ್ತಿರ್ದಂ 
ಕಾಳಾಹಿಯಂ ಎಯ್ದೆ ಕಾಯ್ದು ಕೊಂದಂ ನದಿಯೊಳ್‌: 
ಕರ್ಣನೇಮಿ, ೧೧. ೪೦) 

ಅಚಾಮ್ಲವರ್ಧನತಪ - [ಜೈನ] ಒಂದು ಉಪವಾಸವತ: ಒಂದು 
ದಿನ ಅಚಾಮ್ಲ [ಗಂಜಿ] ಸೇವನೆ ಒಂದು ಪಾರಣೆ, ಎರಡು 
ಅಚಾಮ್ಹ ಸೇವನೆ ಒಂದು ಪಾರಣೆ, ಮೂರು ಅಚಾಮ್ಲ್ಸ 
ಸೇವನೆ ಒಂದು ಪಾರಣೆ - ಈ ಕ್ರಮದಲ್ಲಿ ಹತ್ತು 
ಅಚಾಮ್ಲಗಳವರೆಗೆ ಸಾಗಿ ಆನಂತರ ಒಂಬತ್ತು ಅಚಾಮ್ದ, 
ಎಂಟು ಅಚಾಮ್ಲ ಹೀಗೆ ಒಂದರವರೆಗೆ ಇಳಿಸುತ್ತ ಬರುವ 
ವ್ರತ; ಇದರಲ್ಲಿ ಒಟ್ಟು ನೂರು ಅಚಾಮ್ಲಗಳೂ ಹತ್ತೊಂಬತ್ತು 
ಪಾರಣೆಗಳೂ ಆಗುತ್ತವೆ (ನಂದನಗುರುಗಳಂ ಸಾರ್ದು 
ಶಾಶ್ವತಸೌಖ್ಯವರ್ಧನಕರಮಪ್ಪ ಅಚಾಮ್ಲವರ್ಧನತಪದೊಳ್‌ 
ನೆಗಟ್ಟು: ಆದಿಷು, ೩. ೬೫ ವ) 

ಅಚಿರ - ಅತಿಶೀಘ್ರ (ದಕ್ಷಿಣಭುಜ೦ ಅಚಿರಪ್ರತಿಪಕ್ಷ ಮಹೀಪಾಲ 


ವಿಜಯಲಕ್ಷ್ಮೀಲಲನಾ ವಕ್ಷೋಜಸ್ಪರ್ಶನಮಂ 
ಅನಕ್ಷರಮಖಜೆಪಿದುದು ಪತಿಗೆ ಅಮಂದಸ್ಪಂದಂ: ಆದಿಪು, 
೧೧. ೧೧) 


ವೀ 


ಅಚಿರಂ - ಕೂಡಲೆ (ವಿದಳಿತ ವದನ ಪಯೋಜರ್‌ ಪದೆದು 
ಅಚಿರಂ ಖಚರರಿರ್ವರ್‌ ಅವನತರಾದರ್‌: ನೇಮಿನಾಪು, ೫. 
೧೧೫) 

ಅಚಿರಪ್ರಭೆ - ಕ್ಷಣಿಕವಾದ ಬೆಳಕು, ಮಿಂಚು (ಅಚಿರಪ್ರಭೆಯುಂ 


ಪೆಂಡಿರ ಶುಚಿತ್ವಮು೦ ಕ್ಷಣದಿನಗ್ಗಳಂನಿಲ್ಕುಮೆ ಪೇಟ್‌: 
ಪಂಪರಾ, ೯. ೧೬೧) 
ಅಚಿರರುಚಿ - ಮಿಂಚು (ಸುರಚಾಪಾಟೋಪಮೆಂತು ಅಂತೆ 


ಅಚಿರರುಚಿಯದೆಂತು ಅಂತೆ: ಕರ್ಣನೇಮಿ, ೨. ೫೭) 
ಅಚಿರರುಚಿಸಂಚಳ - ಮಿಂಚಿನ ಕಾಂತಿಯಂತೆ ಚಂಚಲವಾದ 
(ಭೂತಳರಾಜ್ಯವಿಮೋಹಂ ಅಚಿರರುಚಿಸಂಚಳ೦ಂ 
ಇಂತಳವುಗಿಡಿಸಿದುದು  ಮನುಕುಳತಿಳಕನುಮಂ: ಆದಿಪು, 
೧೪. ೧೨೧) 
ಅಚಿರಾಂಶು - ಅಚಿರಪ್ರಭೆ (ಪೆರೆಯಿಕ್ಕಿ ಪೋದುವಚಿರಾಂಶು 
ರಸನಘನಕಾಲವಿಷಧರಂಗಳ್‌ ಗಗನೋದರಗಹ್ನರದೊಳೆನಲ್‌ 


ತರತರದಿಂ ಪಸರಿಸಿದುವಂದು. ಬಿಳಿಯ ಮುಗಿಲ್ಲಳ್‌: 
ಪಂಪರಾ, ೭. ೧೬೪) 

ಅಚೇತನನಾಗು - ಮೂರ್ಚೆ ಹೋಗು (ದುರ್ಯೋಧನ 
ಗದಾಪ್ರಹರಣದಿಂದ ಅಜೇನನಾಗಿರ್ದೊಡೆ ಬಿಟ್ಟನಂ 
ಇಚೆಯೆನೆಂದು: ಪಂಪಭಾ, ೧೩. ೯೫ ವ) 

ಅಚೇತನರ್‌ - ಮೂರ್ಚೆ ಹೋದವರು, ಪ್ರಾಣರಹಿತರು (ಅಂತೆ 


ಗೆಯ್ದೆನೆಂದು ಬಂದು ಕೊಳನ ತಡಿಯೊಳ್‌ ಅಚೇತನರಾಗಿ 
ಬಿಟ್ಟೆರ್ದ ತಮ್ಮಂದಿರಿರ್ವರುಮಂ ಕಂಡು: ಪಂಪಭಾ, ೮. ೪೦ 
ವ) 

ಅಚ್ಚ - ಶುದ್ಧ (ಮಹೀಶಂ ತೆಗೆದೆಚ್ಚನಚ್ಚ ಬಿಸುನೆತ್ತರ ಸುಟ್ಟುರೆ 
ಸೂಸುವನ್ನೆಗಂ: ಪಂಪಭಾ, ೧೦. ೯೮) ಇಂದ್ರಿಯ 
(ಅಂಡಲೆಗೆಯ್ಯೆಂಬುದು ಜೋಗಿಗಳಚ್ಚಂಗಳ 
ಮಗ್ಗಿಸುವೆಡೆಯೊಳ್‌: ಉದ್ಭಟಕಾ, ೨. ೧೩) 

ಅಚ್ಚಬೆಳ್ಳಿಂಗಳ್‌ - ಶುಭ್ರವಾದ ಬೇಳುದಿ೦ಗಳು (ಅಂತು 
ಸೊಗಯಿಸುವ ಅಚ್ಚೆಬೆಳ್ಳಿಂಗಳೊಳ್‌ ಸುಧಾಧವಳಿತ ಉತ್ತುಂಗ 
ರಮ್ಮಹರ್ಮ್ಯದೆರಡನೆಯ ನೆಲೆಯ: ಪಂಪಭಾ, ೪. ೫೨ ವ) 


ಅಚ್ಚಂಬೊಯ್‌ ದ ಪುಟವಿಡು, ಶುದ್ಧಿಗೊಳಿಸು 
(ತಜ್ಜೋಳಾವನಿಪಪ್ರಭೂತದೆಸಕಂ ತನ್ನುರ್ವರಾಮಂಲಕ್ಕೆ 
ಅಚ್ಚಂಬೊಯ್ದಪರಂಜಿಯಾದುದಹಿತವ್ರಾತಕ್ಕೆ ಕಿರ್ಚಾದುದು: 


ಉದ್ಭಟಕಾ, ೧೨. ೭೩) 

ಅಚ್ಚಗಂಪು - ಬೆರಕೆಯಿಲ್ಲದ ಸುವಾಸನೆ (ಬಿಡದೆಸೆಪಲರಿಂದಂ 
ಪೊಣ್ಮುತಿರ್ಪಚ್ಚಗ೦ಪಂ: ಕಬ್ಬಿಗಕಾ, ೨೩೫) 

ಅಚ್ಚಗಡೆ - ಸುಂದರವಾದ ರಂಗೋಲಿ 
ಪ್ರದೀಪದಿನೆತ್ತಂ ಬಿಡುಮುತ್ತಿನಚ್ಚಗಡೆಯಿಂ 
ಪುಷ್ಟೋಪಹಾರದಿಂ: ಶಾಂತಿಪು, ೭. ೩೬) 

ಅಚ್ಚಗನ್ನಡ - ಶುದ್ಧಗನ್ನಡ (ಅಚ್ಚಗನ್ನಡಂ ಬಿಗಿವೊಂದಿರೆ 
ಕಬ್ಬಿಗರಕಾವನೊಲವಿಂದೊರೆದೆಂ: ಕಬ್ಬಿಗಕಾ, ೧೬) 

ಅಚ್ಚಗಜುಂಕೆ_ - ಕೋಮಲವಾದ ಗರಿಕೆ, ದೂರ್ವೆ 
(ಅಚ್ಚಗಜು೦ಕೆಯನಾಯ್ಬು ಮೆಯ್ದು ತಳ್ತೊಲವಿನೊಳಿರ್ಪ: 
ಶಾಂತೀಶ್ವಪು, ೧೩. ೧೪೮) 

ಅಚ್ಚಗಜುಕೆ - ಅಚ್ಚಗಜುಂಕೆ (ಫಲಮಕ್ಷತ ಕಮಲಾಕ್ಷತಂ ಅಲರ್‌ 


ಅಚ್ಚಗಜುಕೆ ಮ೦ಗಳದ್ರವ್ಯ೦ಗಳ್‌: ಅಜಿತಪು, ೪. ೪೦) 


(ಕರ್ಪೂರಪಾಳಿ 
ಮಂದಾರ 


೩೦ 


ಅಚ್ಚಗೆಂಡ - ನಿಗಿನಿಗಿ ಕೆಂಡ (ಮೇಳಿಸಿ ಜೀವಾವಳಿಗಳ 
ತಾಳಿಸುವರನಚ್ಚಗೆಂಡದೊಳ್‌ ಕಾವಲಿಯೊಳ್‌ ತಾಳಿಸುವರ್‌: 
ಸುಕುಮಾಚ, ೧೧. ೪೬) 

ಅಚ್ಚಗೊಂಡ - ಧಿಗಿನಿಗಿಸುವ ಕೆಂಡದ ಕೊಂಡ (ಕರ್ವಿನ 
ಗಾಣದೊಳ್‌ ಮಳುಗುವಾಣದೊಳೆಣ್ಣೆಯ ಕುಂಡದೊಳ್‌ 
ಕನಲ್ಪರ್ವಿಸುವಚ್ಚಗೊಂಡದೊಳಗುರ್ವಿಸೆ ಸೀಳಿಸಿ ಮಾಣದಿಕ್ಕೆ 
ಪೋಟ್ಟೆರ್ವಗಿಮಾಡಿ ತಾಳಿಸೆ: ಶಾಂತಿಷು, ೭. ೯೫) 

ಅಚ್ಚಜೌವನೆ - ಹೊಸ ಹರಯದವಳು (ನೀರೆಜ್‌ವಚ್ಚಜೌವನೆಯ 
ಮೇಲುದು ಮೆಲ್ಲನೆ ಜಾಜ”: ರಾಜಶೇವಿ, ೨. ೨೬) 

ಅಚ್ಚದಾವರೆ ದ ಸುಂದರವಾದ 
(ನುಣ್ಮೊಗಮಿರದಚ್ಚದಾವರೆಯ ಮೆಯ್ದಿರಿಯಿಂ 
ಕಬ್ಬಿಗಕಾ, ೪೦) 

ಅಚ್ಚದಿಂಗಳ್‌ - ನಿರ್ಮಲವಾದ ಚಂದ್ರ, ಬೆಳುದಿಂಗಳು 
(ನುಣ್ಮೊಗವಚ್ಚದಿ೦ಗಳಂ೦ ಸಂದಿಸೆ: ಕಬ್ಬಿಗಕಾ, ೧೩೦) 

ಅಚ್ಚದುಗುಲ - ನಿರ್ಮಲವಾದ ರೇಷ್ಮೆ ಬಟ್ಟೆ (ಕಂಗೊಳಿಪ 
ಅಚ್ಚದುಗುಲದಿಂ ತೆಜೌವಿಡಿದರ್‌: ಉದ್ದಟಕಾ, ೮. ೫೬) 


ತಾವರೆ 
ಹಿಡಿದೆತ್ತೆ: 


ಅಚ್ಚದೊವರಿ — ಶುದ್ಧವಾದ ತೊಗರಿ (ತಕಾರ ತೃತೀಯತೆಗೆ: 
ಅಚ್ಚತುವರಿ- -ಅಚ್ಚದೊವರಿ: ಶಬ್ದಮದ, ೩೦೮ ಪ್ರ 

ಅಚ್ಚನೆ - ಸ್ವಚ್ಛವಾಗಿ (ಅಚ್ಚನೆ ಬರ್ಪ ಎಲರ್‌ ಕುರುಳ 
ಕುಂಕುಮದೂಲಿಯನತ್ತಿ ಸುತ್ತಲುಂ ಕೆಚ್ಚನೆಯಾದ 
ಕೌಮುದಿಯನೇನೆಸೆ ದಿರ್ದುದೊ; ಲೀಲಾವತಿ, ೧೦. ೬೮) 

ಅಚ್ಚನನೆ ದ ಶುದ್ಧವಾದ ಹೂ (ಕೊಳದಿಂ 
ಮಜ್ಜನಕಾರ್ಯಮಚ್ಚನನೆಯಿಂ ಷಾವಿರೋಹ೦ 


ಫಾಲಾವಳಿಯಿ೦ ಭೋಜನಕೃತ್ಯಂ: ಅಜಿತಪು, ೨. ೧೫) 

ಅಚ್ಚನೆ - ಚೆನ್ನಾಗಿ, ಸುಂದರವಾಗಿ (ಅಚ್ಚನೆ ಬರ್ಪೆಲರ್‌ ಕುರುಳ 
ಕುಂಕುಮ ಧೂಳಿಯನೆತ್ತಿ  ಸುತ್ತಲುಂ ಕೆಚ್ಚನೆಯಾದ 
ಕೌಮುದಿಯದೇನೆಸೆದಿರ್ದಿದೊ: ಲೀಲಾವತಿ, ೧೦. ೬೮) 

ಅಚ್ಚಬಿಳಿದು - ಅಪ್ಪಟ ಬಿಳಿಯ ಬಣ್ಣವುಳ್ಳ (ಅಚ್ಚಬಿಳಿದೆ೦ಬಿನಮುಟ್ಟ 
ದುಕೂಲಮನಜ್ಞಗಂಪಿನ ಸಿರಿಕಂಡದಣ್ಣು: "ನೇಮಿನಾಹು, ಸ್ರ, 
೧೪) 

ಅಚ್ಚಬೆಳಂತಿಗೆ ದ ಪೂರ್ಣ 
ಬೆಳಂತಿಗೆಯೋಲೆಯಚ್ಚಮುತ್ತಿನ 
ಸೋರ್ಮುಡಿ: ನೇಮಿನಾಹು, ೨.೧೪) 

ಅಚ್ಚಬೆಳ್ಲಿಂಗಳ್‌ - ಬೆಳ್ಳಂ ಬೆಳುದಿಂಗಳು 
ಬೆಳ್ಳಿಂಗಳೊಳ್‌: ಶಾಂತಿಷು, ೮. ೭೨ ವ) 

ಅಚ್ಚಮಲ್ಲಿಗೆ - ಬಿಳಿಯ ಮಲ್ಲಿಗೆ ಹೂ (ತೊಡವಚ್ಚಮಲ್ಲಿಗೆಯ 
ಸೋರ್ಮುಡಿ: ನೇಮಿನಾಹು, ೨.೧೪) 

ಅಚ್ಚಮಿಂಚು - ಶುಭ್ರ ಹೊಳಪು (ಅಚ್ಛಮಿಂಚಿನ ಸುಲಿಪಲ್ಗಳ್‌ 
ಅಚ್ಚಬಿಳಿದೆ೦ಬುನ೦ ಉಟ್ಟ ದುಕೂಲಂ: ನೇಮಿನಾಪು, ೨.೧೪) 

ಅಚ್ಚಮುತ್ತು - ಶುಭ್ರಕಾಂತಿಯುಳ್ಳ ಮುತ್ತು (ಅಚ್ಚಮುತ್ತಿನ ತೊಡವು: 
ನೇಮಿನಾಪು, ೨.೧೪) 

ಅಚ್ಚರಸಿ ಎ [ಅಪ್ಪರಸಿ] ಅಪ್ಪರೆ (ಪೂತ ಜ೦ಗಮಲತೆಗಳಂತೆಅಗಿ 
ತನ್ನ ಮುಂದೆ ಬಂದಾಡುವಚ್ಚರಸಿಯರುಮಂ: ಆದಿಷು, ೨. 
೬೫ ವ) 

ಅಚ್ಚರಸೆ - ಅಪ್ಸರೆ (ಉಗ್ರಗ್ರಾಹಸ್ವರೂಪದೊಳಿರ್ದ ಅಚ್ಚರಸೆಯರಂ 
ವಿಶಾಪೆಯರ್ಮಾಡಿ: ಪಂಪಭಾ, ೪, ೨೦ ವ) 

ಅಚ್ಚರಿ - ಅಪ್ಸರೆ (ಉದಧಿಯ ತೋಣಮುತ್ತೆನಿಸೆ ತಾರಗೆ 
ಶೀತಮರೀಚಿಶಂಕದಂದನಿರೆ ನೀರ ಮೇಲೆ ನಲಿವ 
ಅಚ್ಚರಿಯರ್‌ ಜಲಮಾನುಷೀಪ್ರಕರದನಿರೆ: ಮಲ್ಲಿನಾಹು, ೧೨. 


ಬಿಳಿಪು (ತೊಳಪಚ್ಚ 
ತೊಡವಚ್ಚಮಲ್ಲಿಗೆಯ 


(ಜಲಕ್ಕನಾವಚ್ಚ 


೧೦೬); ಆಶ್ಚರ್ಯ (ಸಚ್ಚರಿತದೆ ನಡೆದಂದುರಿಗೊಡ್ಡಿದ 
ಅರಗಿನಂತಿರೆ ಕರಗುವುದಚ್ಚರಿಯೆ ನರರ ನೆರಪಿನ ಮಾತಂ: 
ಸಮಯಪ, ೬. ೨೫) 

ಅಚ್ಚರಿಯಾಗು - ಆಶ್ಚರ್ಯಕರವಾಗು (ಬಳಸಿದ ವೇದಪಾರಗರ 
ಸಂದಣಿಯೆಂಬಿವಜೆಂ ವಿವಾಹಮಂಗಳಮದು 
ಕುಂತಿಮಾದ್ರಿಗಳೊಳ್‌ ಅಚ್ಚರಿಯಾದುದು ಪಾಂಡುರಾಜನಾ: 
ಪಂಪಭಾ, ೧. ೧೦೭) 

ಅಚ್ಚರಿವಡು - ಆಶ್ಚರ್ಯಹೊಂದು (ಆ ರೂಪಿಂಗಚ್ಚರಿವಡುತಿರ್ದ 
ನೃಪರೂಪಚ೦ದ್ರನ೦ ನೋಡಿ: ಕಾದಂಬ, ಪೂ ೧೫9) 

ಅಚ್ಚರಿವಡೆ -  ಆಶ್ಚರ್ಯಪಡು  (ಪಾವಿನ ಪಚ್ಚದಿನಚ್ಚರಿವಡೆದ 
ಜೋಗಿಣಿಯಂತಿರ್ಪಳ್‌: ಕಬ್ಬಿಗಕಾ, ೩೧೫) 

ಅಚ್ಚರಿವೀಜು - ಅಚ್ಚರಿಯು೦ಟುಮಾಡು (ಗೌರೀಶನೊಪ್ಪಿರ್ದಂ 
ಅಚ್ಚರಿವೀಜುತ್ತಖಿಳರ್ಗೆ ಸಂತತ ಕೃಪಾರತ್ನಾಕರಂ ಶಂಕರಂ: 
ಶಬಶಂವಿ, ೫. ೫೮) 

ಅಚ್ಚರಿವೆಯು — ಅಚ್ಚರಿಗೊಳಿಸು (ಆ ಲಲಿತಾಂಗಿ 
ಬೆಚ್ಚನುಸಿರ್ದಚ್ಛರಿವೆತ್ತಿರೆ ಮೂರ್ಛೆವೋಪುದುಂ: ಆದಿಪು, ೩. 
೨೩) 

ಅಚ್ಚರಿಸಿ - ಅಪ್ಪರೆ (ಪದ್ಮಾವತಿ ಮೊದಲ ನಾಕದೊಳ್‌ 
ಅಚ್ಚರಿಸಿಯಾದಳ್‌: ಶಾಂತಿಷು, ೬. ೮೬ ವ) 

ಅಚ್ಚರೆ - ಅಪ್ಪರೆ (ನಚ್ಚಣಿ ನರ್ತಿಸಿದಳ್‌ 
ಇಚ್ಚೆಯಚೆದಚ್ಚರೆಯಜೆಯದಚ್ಚರಿ: ಸುಕುಮಾಚ, ೧೦. ೨೨) 

ಅಚ್ಚವಳಿಕು - [ಅಚ್ಚ.ಪಳಿಕು] ಶುಭ್ರ ಸ್ಫಟಿಕ (ಎರಡು 
ಪದಂಗಳಪಭ್ರಂಶಕ್ಕೆ - ಅಚ್ಛಸ್ಪಟಿಕಂ-ಅಚ್ಚವಳಿಕು: ಶಬ್ದಮದ, 
೩೦೪ ಪು 

ಅಚ್ಚವೂ - ಹೊಸ ಹೂ (ತುಂಬಿಗಳಚ್ಚವೂಗಳಿ೦ ದೂಸರಮಾದ 
ಜೊಲ್ಲೆಯದ ಕಂಪಿನೊಳೋಕುಳಿಯಾಡೆ: ಕಬ್ಬಿಗಕಾ, ೯೧) 

ಅಚ್ಚವೆಳಗು - ಶುಭ್ರವಾದ ಬೆಳಕು (ಬಿಸಲಂ ಪೊ೦ಗಳಸಂಗಳ 
ಅಚ್ಚವೆಳಗಿ೦ ತಳ್ಳೈಸುತುಂ .. . ದೇವಕುಳಂ 
ಅಲ್ಲಿರ್ಪದವ್ಯಾಕುಳಂ: ಲೀಲಾವತಿ, ೭. ೬) 

ಅಚ್ಚವೆಳ್ಲಿಂಗಳ್‌ - ಶುಭ್ರ ಬೆಳುದಿಂಗಳು (ತನ್ನ ಜಸದಂತೆ 
ಪಸರಿಸಿದಚ್ಚವೆಳ್ಳಿಂಗಳಂ: ಪಂಪಭಾ, ೪. ೬೯ ವ) 

ಅಚ್ಚಸಿರಿಕಂಡ - ಅಚ್ಚ ಶ್ರೀಗಂಧ (ಅಗರುವ ಮೆಚ್ಚು ಅಚ್ಚ 
ಸಿರಿಕಂಡದೊಳ್‌ ಅಗ್ಗಲಿಸಿತ್ತು ಸೂಡುಶಯ್ಕೆಗಳ ಬಯಕ್ಕೆ 
ಜೊಂಪಲರ್ದವು ಪಾಸುಗಳೊಳ್‌ ನೆಲಸಿತ್ತು. ಪೂತ 
ಗೊಜ್ಜಗೆಗಳ ಸಿಂದುರಂಗಳೊಳಗೆ ಓಗರಗಂಪನೆ ಬೀಳುತ್ತ 
ಪಂಪಭಾ, ೫. ೩೦) 

ಅಚ್ಚಸೊಗ - ಶುದ್ಧ ಸುಖ (ಹೆಜ್‌ಸೂಡಿದನಚ್ಚಸೊಗದ ಮೊಳೆ 
ಬೆಳೆಯುತ್ತಂ: ಗಿರಿಜಾಕ, ೩. ೩೬) 

ಅಚ್ಚಚೆ - ಅಂದಗೆಡು (ಭರದಿ೦ ಬಂ೦ದಚ್ಚಚೆಯದೆ ಸಿರಿಮಂಚದ 
ಮೇಲೆ ಲೀಲೆ ಮಿಕ್ಕಾದರದಿ: ಗಿರಿಜಾಕ, ೪. ೧೩೪) 

ಅಚ್ಚಾಂಬು - ಶುದ್ಧ ನೀರು (ಅಚ್ಚಾಂಬುವೊಲ್‌ ಚುಂಬಿಸುವ 
ಕಣಿಶಮಂ ಕರ್ಚಿ .. .. ತುಂಡಾಗಮಂ ಮಾರ್ದೊಡೆದುದು 
ಧೃತ ಜಂಬಾಲಮಂ ಬಾಲಕೀರಂ: ಲೀಲಾವತಿ, ೫. ೫೪) 

ಅಚ್ಚಾಡಿಸು - ಸುತ್ತಾಡಿಸು (ತನಿವಣ್ಣಳನಾಂತೆಸೆವೀಳೆಯೋಳಿ 
ಅಚ್ಚಾಡಿಪುದಾಪುರೋವನದೊಳ್‌ ನಡೆ ನೋಟ್ಟರ ಕಣ್ಣಳಂ: 
ಕುಸುಮಾಕಾ, ೨. ೬೫) 

ಅಚ್ಚಾನೆ - ಶ್ರೇಷ್ಠವಾದ ಆನೆ (ಪ್ರಕೃತಿಸ್ವರ ಲೋಪಕ್ಕೆ: ಅಚ್ಚ. ಆನೆ 
=ಅಚ್ಛಾನೆ, ತಬ್ದಮದ, ೬೨ ಪ್ರ) 


ಅಚ್ಚಿ - [ಅಕ್ಷಿ] ಕಣ್ಣು (ಉಚ್ಚವದಿಂ ದಸಿಯಂ ತೆಗೆದಚ್ಚಿಗೆ 
ಗೋಚರಿಸದೈದಲಾ ಲುಬ್ಬಕನಂದುಚ್ಚ ಮಹಿಮೆಯನೆ ಕಂಡು: 
ಉದ್ಭಟಕಾ, ೧೧. ೧೧೧) 

ಅಚ್ಚಿಗ - ದುಃಖ (ನಲ್ಲಳಗಲ್ಕೆಯಿಂಮಾದವಟಲ್‌ ಅಚ್ಚಿಗಂ 
ಮಹುಕಮೆಂಬಿವಜೆಂದೆ. ಕನಲ್ಬು: ಆದಿಪು, ೧೨. ೨೩); 
ಪರಿಶ್ರಮ (ಕಿಚ್ಚೆಲ್ಬ ಬಟೆಕೆ ನಂದಿಸಲಚ್ಚಿಗದಿಂ 
ಬಾವಿದೋಡುವಂತಿರೆ ಕಣ್ಣ೦ ಮುಚ್ಚಿ ಜಪಿಯಿಸುವೆ: ಪಂಪರಾ, 
೧೪. ೧೦೦) ಕೇಡು, ಆಪತ್ತು (ಬಂದುದೆತ್ತಣ ಅಚ್ಚಿಗಂ 
ಎಮಗೆಂದು ಬಾಯಟೆವ ಭೀರುಗಳಬ್ಬರಮಾದುದುಬ್ಬರಂ: 
ಚಂದ್ರಪ್ರಪು, ೯. ೮೫); ಉತ್ಸಾಹ (ಬಲವರಲಾಟಿಸುತ್ತಿರೆ 
ಪದಂ ಪದಪಿಂ ನಡೆ ನೋಡಲೆಂದು ಕಣ್ಮಲರೆಳಸುತ್ತಿರೆ .. .. 
ರಸಜ್ಜೆ ಕೀರ್ತಿಸಲೊಡರ್ಚಿರೆ ಚಚ್ಚರಮಚ್ಚಿಗಂ ಪೊದಳ್ಜಲರೆ: 
ರಾಜಶೇವಿ, ೧೪. ೯೪); ರೀತಿ (ಎನ್ನೆಂದ 
ಮಾತನಂತಿಂತೆನ್ನದೆ ತಡೆದಿರದೆ ಕೂಡುವಚ್ಚಿಗಮಂ ಕೇಳ್‌: 
ಧರ್ಮಾಮೃ, ೨. ೧೨೩) 

ಅಚ್ಚಿಗಂಗೊಳ್‌ - ತುಂಬ ದುಃಖಪಡು (ಅಚಳಿತಧೈರ್ಯನ 
ಮನಮಂ ಚಳಿಯಿಸಲಾಅದೆ ಅಚ್ಚರಸೆಯರ್‌ 
ಅಚ್ಚಿಗಂಗೊ೦ಡ೦ತಾಗೆಯುಂ: ಪಂಪಭಾ, ೭. ೯೪ ವ) 
ಅಚ್ಚರಿಗೊಳಿಸು (ಆಕೆಯ ಬೆಡಂಗು ಮೂಜುಂ 
ಲೋಕಮನೆಣಗಿಸುಗುಂ ಅಚ್ಚಿಗಂಗೊಳ್ಳದಿರಿಂ; ಹರಿವಂಶ, 
೧೧. ೧೪) 

ಅಚ್ಚಿಗಂಗೊಳಿಸು — ಕಷ್ಟಕ್ಕೀಡುಮಾಡು (ತುಚ್ಛ 
ಪರಿಚ್ಚೆದರುಚ್ಛವಿಗಹಮನೆತ್ತಿಕೊಡು ನಿಚ್ಚಗಾಳೆಗದೊಳ್‌ 
ಅಚ್ಚಿಗಂಗೊಳಿಸಿ: ಅಜಿತಪು, ೯. ೩೪ ವ) 

ಅಚ್ಚಿಗಂಬಡಿಸು - ತುಂಬ ವ್ಯಥೆಪಡು (ಎನ್ನ ಪಗೆಯೆನಿಸಿರ್ದ 
ವನಜನಾಭ೦ ಮತ್ತೊಂದು ತಾಣದೊಳ್‌ ಪುಟ್ಟಿದಂ ಕೆಮ್ಮನೆ 
ನಿಮ್ಮನಚ್ಚಿಗಂಬಡಿಸಿದೆನೆಂದು ಚಾಟುವಚನ೦ಗಳ೦ ಮೆಜ್‌ದು: 
ಜಗನ್ನಾವಿ, ೩. ೨೨ ವ) 

ಅಚ್ಚಿಗೊಳಿಸು -  ಆಕರ್ಷಿಸು (ಪೊಚ್ಚಪೊಸಗಂಪಮರ್ದ 
ಚಂದನಕುಜಂಗಳಿಂ ಅಚ್ಚಿಗೊಳಿಸುವನಂತತಿಲಕದ ಕುಜಗಳಿಂ: 
ಉದ್ಭಟಕಾ, ೩. ೯೩) 

ಅಚ್ಚಿದ - ಅಚ್ಚಿಟ್ಟ (ನೆಲೆಯಾಂದೆಯಂ ಅಚ್ಚಿದವೋಲ್‌ ಎಲೆ 
ಮಿಡುಕದೆ ನೆನೆಯುತಿರ್ದಿರೇನಂ ಮನದೊಳ್‌: ಯಶೋಧಚ, 
೪. ೧೫) 

ಅಚ್ಚಿಮುಗುಳ್ಳು ದ 
ಅರಗಿಣಿಯರೊಳ್‌ 
ರಾಜಶೇವಿ, ೧೨. ೯೦) 

ಅಚ್ಚಿಜೆ ದ ಮುದ್ರೆಯೊತ್ತು (ಮಾಣದೆ ಮೋದೆ 
ಶೋಕದಚ್ಚಿಚೆದವೊಲಿರ್ದ ಬಾಸುಟೆನೊಳಟ್ಟು ಕನಲ್ಲು ಬಲಲ್ಬು 
ಜೋಲ್ಬ ಮೆಯ್‌: ಪಂಪಭಾ, ೧೪. ೫); ಎರಕಹೊಯ್‌ 
(ಉಲಿವ ವಿಮಾನ ಕಿಂಕಿಣಿಯ ಮೆಲ್ಲುಲಿಗಳ್‌ ಕಿವಿಗೆಯ್ದಿ 
ಮಲ್ಲಗದಗ್ಗಲಿಸೆ ತಗುಳ್ಳ ಗೇಯರಸವಚ್ಚಿಜಿದಂತಿರೆ ಬೆಚ್ಚು 
ಚಿತ್ತದೊಳ್‌ ನಿಲೆ; ಶಾಂತಿಪು, ೯. ೬೮); ಹೊಂದಿಕೆಯಾಗು 
(ಪೊದಳ್ಳು ನೀಳ್ಬುದೀರ್ವರ ಸಮಶೀಲಮಚ್ಚಿಚೆದುದಿರ್ವರ 
ನಚ್ಚಿನೊಡಂಬಡೇ೦ ಭವಾಂತರಗತ ಮೋಹಬಂಧಬಲಮೋ 
ಬಲದೇವ ವಾಸುದೇವನಾ: ಶಾಂತಿಪು, ೧. ೭೯) 

ಅಚ್ಚು ಎ [ಅಕ್ಷ] ಎರಕ ಹೊಯ್ದ ವಸ್ತು (ಶೋಭಿಸಿದಂ 
ಕುಮಾರನಾನಂದದಿತರೂಪನಂದೆಸೆಯೆ ತಂದೆಯೊಳಚ್ಚಿನೊಳ್‌ 
ಒತ್ತಿದಂತೆವೋಲ್‌: ಆದಿಷು, ೮. ೪೩); ವಿಗ್ರಹ (ದೈವದ 


ಕಣ್ಣುಮುಚ್ಚು 
ಅಚ್ಚಿಮುಗುಳ್ಳುವ 


(ಅಚ್ಚರಿಯರೊಳ್‌ 
ವಿಳಾಸಮಂ: 


ಬಣ್ಣಮುಮನಚ್ಚುಮಂ ಕಳ್ಳರ್‌ ಕೊಂಡೊಯ್ದಲ್ಲಿ ಕಾಯಲಾಅದ 
ದೈವಂಗಳ್‌: ಸಮಯಪ, ೯. ೧೦೪); ಬಂಡಿಯ ಇರಜಿ 
(ಉಡಿದಿರ್ದೆಚ್ಚಚೆವೀಸು ತಟ್ಟೆದ ನೊಗ೦ ಜೀಜ್‌ೌಬ್ಬ ಚಕ್ರಂ: 
ಪಂಪಭಾ, ೧೦. ೯೧); ಬಂಡಿಗಾಲಿಯ ಅಚ್ಚು (ಮಿನುಗುವ 
ಕೊಂಬಿನಚ್ಚು ಕಿಜುಗೊಂಬಿನ ತಳ್ತರಗೀಲ್‌ ಕವಲ್ತ ಕೊಂಬಿನ 


ಮಡವಡ್ಡವಂದ ನಳಿಗೊಂಬಿನ ಪತ್ತುಗೆ ಜೋಲ್ವ 


ಬಳ್ಳಿಗೊಂಬಿನ ಬಲೆ ತೋರಗೊಂಬಿನ ನೊಗಂ 
ನಿಡುಗೊಂಬಿನ ಮೂಂಕು ಕಣ್ಣೆ ಜೆಲ್ವೆನೆ ನಡೆತಂದುವಂದು 
ಅಸುಗೆಯೆಂಬ ನೆಗಟೌಯ ತೇರ್ಗಳೆತ್ತಲುಂ: ಕಬ್ಬಿಗಕಾ, ೧೬೭) 

ಅಚ್ಚುಕತನ ದ ಸಡಗರ (ನಿಜಸ್ವಾಮಿಯಂ ಮೆಚ್ಚಿಪ 
ಅಚ್ಚುಕತನದಿನಳವಿಯಲ್ಲದ ದುಸಹ ಮಹಾಬ್ರತಾಯುಧಮಂ 
ತಳೆದು ನಿಲ್ದುದುಂ: ಆಚವರ್ಧ: ೧೦. ೪೦ ವ) 

ಅಚ್ಚುಡಿ ದ ಎರಕ ಹೊಯ್ಬಂತೆ ಒಂದಾಗು 
(ದೊರೆವಡೆರ್ದುದಿರ್ವರ ಮನೋರಥಂ 
ಅಚ್ಚುಡಿದಿರ್ದುದಿರ್ವರ ಮಚ್ಚು: ಶಾಂತಿಷು, ೧. ೭೯) 

ಅಚ್ಚುವಿಡಿ - ಎರಕ ಹೊಯ್ದ ರೂಪನ್ನು ತಾಳು (ಅಚ್ಚುವಿಡಿವಡಂ 
ಬಿಂದುವಿಡಿವಡಂ ನೀನಜೆವೈ: ವರ್ಧಮಾಪು, ೪. ೧೩) 

ಅಚ್ಚುಳಕೋಲ್‌ - ಬಾರುಕೋಲು (ಕಣ್ಜನೆ ಕರಿಯವರಾಗಳೆ ಸಣ್ಣನೆ 
“ರಿತಂದು ಮಾಣದಚ್ಚುಳಕೋಲಿಂ ತಿಣ್ಲನೆ ತಿರಿಪಿ ದುರಾತ್ಮರ್‌ 
ಚುಣ್ಣನೆ ಕನ್ನೆತ್ತರೊಗೆಯೆ ತೊಲಗದೆ ಬಡಿದರ್‌: ಧರ್ಮಾಮೃ, 
೩ ೯೭) 

ಅಚ್ಚುಳಾಯ್ತ - ಸೇವಕ (ಪರಿವ ಕರೆವೆಜ್‌ವ ಸೂಟಾಯ್ತರ 
ಸೂಲುಗಳ್‌ ತುಜುಂಗಿಚ್ಚುಳಾಯ್ತರ ಕಳಕಳರವದಿಂ: 
ಸುಕುಮಾಚ, ೧೦. ೨೫) 

ಅಚ್ಚುಳಾಯಿಲ - ಸೇವಕ (ಸಿಂಹರಥ ಮಹಾರಾಜ೦ ಮುನಿದು 
ಅಚ್ಚುಳಾಯಿಲರಂ ಬರವೇಟ್ಟೇ ಚಪಳೆಯಂ ಸಾಯೆ 
ಮೋದಿಯೆಂಬುದುಂ: ಧರ್ಮಾಮೃ, ೯. ೯೬ ವ) 


ಅಚ್ಚೆ - ಒಂದು ಬಗೆಯ ಮೀನು (ಕಿಜುಮೀನ್‌ ಕೆಂಗಜೆಯಚ್ಚೆ 


ಕುಚ್ಚಲತಿಕ೦ಿ... .. ಬಣ್ಣಮೀನೆನಿಪಿವೆಲ್ಲಂ ಬಿಳ್ಳುವಾ 
ತಾಣದೊಳ್‌: ರಾಜಶೇವಿ ೫. ೧೧೫) 

ಅಚ್ಚೊತ್ತು - ಎರಕ ಹೊಯ್‌ (ನಿನ್ನೊಳಚ್ಚೊತ್ತಿದನ್ನರು೦ ಮಣಿದು 
ಪತ್ತಿಸಿದನ್ನ ರುಮಪ್ಪೊರಯ್ನೂ ರ್ವರ್‌ ಮಕ್ಕಳ್ಳರಸು: ಶಾಂತಿಷು, 
ಫ್ರಿ ೧೦೩ ವ); ಅಂಕಿತ ಹಾಕು (ಪತ್ತುವಿಡೆ ಮೂರ್ಛೆ 

ನಿಸಚ್ಚೊತ್ತಿದವೋಲ್‌ ಮನದಿನಗಲದಿರೆ: ಪಂಪರಾ, ೧೪. 

೭೦); 

ಅಚ್ಛಂದ - ಛಂದಸ್ಸು ಕೆಟ್ಟಿರುವ (ಚ್ಯುತಯಾಥಾಸಂಖ್ಯಂ 
ವ್ಯವಹಿತಮಚ್ಛಂದ ವಿಸಂಧಿಕಂ ನೇಯಾರ್ಥಂ: ಕವಿರಾಮಾ, 
೧. ೬೮) 

ಅಚ್ಛಜಳ —] ಶುದ್ಧ ನೀರು, ತಿಳಿ ನೀರು (ಕುಂದಧವಳ 
” ನೃಪದಶನೇಂದು ಜ್ಯೋತ್ಸಾ ಎಮೃತಾಚ್ಛಜಳ ಪರಿಷೇಕಂ 
ನಮಪದದ ನೃಷನಂದನೆಯ ಎರ್ದೆಯೊಳಗೆ 
ಬಳೆದ ಶೋಕಾನಳನಂ: ಆದಿಪು, ೩. ೪೯) 

ಅಚ್ಛಭಲ್ಲ - ಕರಡಿ (ಅಹಿಯ ವಿಷವಹ್ಲಿ ನೆಗವಹಿಗೃಹಮಂ 
” ಫೀರ್ದುರ್ಚುವಚ್ಛಭಲ್ಲನ ಬಾಯಂ ದಹಿಯಿಸಿ ಪಾಪೀ 
ಪಾಪೇನ ಹನ್ಯತೇ ಎಂಬ ನುಡಿಯನೇ೦ ನಡೆಯಿಸಿತೋ: 
ನೇಮಿನಾಪು, ೫. ೮೫) 

ಅಚ್ಛಾಂಬು - ಶುದ್ಧವಾದ ನೀರು (ವನಕುಸುಮಸ್ತಬಕದ 
ನೆಟಲಿನಿಸಚ್ಛಾಂಬುವಿನೊಳೆಸೆಯೆ: ಆದಿಷು, ೧೧. ೬೨) 


ಅಚ್ಛಾಯ — ನೆರಳಿಲ್ಲದ್ದು (ಆ ಜಿನೇಶ್ವರಂ 
'ಅನಂತಚತುಷ್ಠಯ್ಯ ಶ್ವರ್ಯಸ ಮೇತನು ಸ ಸಮ ಪ್ರಸಿದ್ಧನಖಕೇಶತ್ವ 
ವ ಚತುರಾಸ್ಕನುಂ ಅಚ್ಚಾಯಂ 


ಅಕ್ಷಿಸ್ತಂದವ್ಯಪೇತನುಂ: ಸುಕುಮಾಚ, ೮. ೬೯ ವ) 

ಅಚ್ಛೋದ - ಒಂದು ಸರೋವರದ ಹೆಸರು (ಕಂಗೊಳಿಪಚ್ಛೋದ 
ಸರಸಿಗೆ ಜನನಿವೆರಸು ನಡೆತಂದು ನೋಟಲ್ಲಿ: ಕಾದಂಬ, ೫. 
೧೧ ಮು § 

ಅಚ್ಛೋದಕ - (ಅಚ್ಛ ಉದಕ) ನಿರ್ಮಲವಾದ ನೀರು; ತಿಳಿನೀರು 
(ಕರಿಯೂಥಪತಿಗಳೆರಡುಂ ಸರಸೀಜಳಮಂ ವಿಳಾಸದಿಂ 


ಪುಗುವವೊಲಾದರದಿಂದೆ ಪೊಕ್ಕು ತುಳುಕಿದ 
ಅರವಿಂದರಜಃಪಿಶಂಗಿತಾಚ್ಛೋದಕಮಂ: ಆದಿಪು, ೧೪. 
೧೦೬) 

ಅಚ್ಯುತ ದ ನಾಶವಿಲ್ಲದ, ವಿಷ್ಣು (ಅಶೇಷದೈತ್ಯವಿ 
ದ್ರಾವಣನೀಗೆ ದುರ್ಗವಿಭುಗೆ ಅಜ್ಯುತಂ 


ಅಚ್ಛುತಸೌಖ್ಯಕೋಟಿಯಂ ಪಂಚತಂತ್ರ, ೧. ೧) 

ಅಚ್ಯುತಕಲ್ಪ - [ಜೈನ] ಆ ಹೆಸರಿನ ಹದಿನಾರನೆಯ ಸ್ಪರ್ಗ 
(ಸೌಧರ್ಮ ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ 
ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ 
ಸಹಸ್ರಾರ ಆನತ ಪ್ರಾಣತ ಅರಣ್ಯ ಅಚ್ಯುತಮೆಂಬ 
ಪದಿನಾಜು೦ ಕಲ್ಲಂಗಳೊಳಂ: ವಡ್ಡಾರಾ, ಪು ೯೭, ಸಾ ೨೬) 

ಅಚ್ಯುತಪ್ರಾಂತರ - [ಜೈನ] ಅಚ್ಯುತಕಲ್ಪ (ಸಮಾಧಿವಡೆದು 
ಶುಭೋದಯದಿಂ ಪೊಕ್ಕರ್‌ ಅಚ್ಯುತಪ್ರಾತಂರಮಂ: 
ಕರ್ಣನೇಮಿ, ೧೪. ೧೨೪) 

ಅಚ್ಯುತಸೌಖ್ಯ ದ ಶಾಶ್ಚತಸುಖ (ಅಶೇಷದೈತ್ಯವಿ 
ದ್ರಾವಣನೀಗೆ ದುರ್ಗವಿಭುಗೆ ಅಜ್ಯ್ಕುತಂ ಅಜ್ಯುತಸೌಖ್ಯ 
ಕೋಟಯಂ ಪಂಚತಂತ್ರ, ೧. ೧) 

ಅಚ್ಯುತೇಂದ್ರ — [ಜೈನ] ಅಚ್ಯುತಕಲ್ಪದ ಇಂದ್ರ 
(ಅಚ್ಯುತೇ೦ದ್ರನೊಡನೆ ನಿಜಪೂಜಾವಿಳಾಸಮಂ 
ಮೆಖ್‌ಯಲೆಂದು ಪೋಗಿ: ಆದಿಪು, ೨. ೭೭ ವ) 

ಅಜ - ಹುಟ್ಟು ಇಲ್ಲದ (ದೇವಕಿ ಗೋಪಿಗ೦ ಆ ವಸುದೇವಂಗಂ 
ಪುಟ್ಟಿ ದೇವಕಿಸುತನಾದಂ .. . ಇದುವೆ ಸಿದ್ಧಂ 
ಅಜನೆಂತಾದಂ: ಸಮಯಪ, ೮. ೧೫೪); ಬ್ರಹ್ಮ (ಕೊಂದೆನ್ನ 
ಮಗನಂ ಇಂ  ಭಯದಿಂದಂ ರಸೆವೊಕ್ಕುಂ ಅಜನ 
ಗು೦ಡಿಗೆವೊಕ್ಕುಂ ಮಂದರಧರನ ಈ ಪೊರ್ಕುಟ 
ಪೊಂದಾವರೆವೊಕ್ಕು ಮೇಣವ೦ ಬರ್ದುಕುವನೇ: ಪಂಪಭಾ, 
೧೧. ೧೨೧); ಕೃಷ್ಣ (ಜಯದ್ರಥ೦ ಇಕ್ಕುಟೆದು ಆರೊಳಂ 
ತೊಡಂಕವೇಡ ಎನುತು೦ ಅಜಂ ಮರುಜ್ವವದೆ ಜೋದಿಸೆ: 
ಪಂಪಭಾ, ೧೧. ೧೪೫); ಆಡು (ಅಜಂ ಮೇಷಂ: 
ಅಭಿಧಾವ, ೧. ೧೫. ೧) 

ಅಜಕುಕ್ಲಿ - ಆಡಿನ ಹೊಟ್ಟೆಯಂತೆ ತೆಳ್ಳಗಿನ ಹೊಟ್ಟೆಯಿರುವ 
(ಮಹಾವ್ಯೂಢೋರಸ್ಕನುಂ ವಿಪುಳೋಪಚಿಂತಾಂಸನುಂ 
ಸಮಪಾರ್ಶನುಂ  ಅಜಕುಕ್ಷಿಯುಂ  ಗೋಧೋತ್ರಿಷ್ಣನುಂ: 
ಆದಿಷು, ೧೨. ೫೬ ವ) 

ಅಜಗರ - ಹೋತವನ್ನು ನುಂಗುವಂಥದು, ಹೆಬ್ಬಾವು (ನುಂಗೆ 
ಜರದಜಗರಂ ತನ್ನಂಗಿ ತಪಸ್ವಿನಿ ಸಮಾಧಿ ಸಮನಿಸೆ: 
ಪಂಪರಾ, ೧೪. ೫೭) 

ಅಜಗರ್ಭಿಣಿ - ಗಬ್ಬವಾದ ಆಡು (ಮಹೀವಲ್ಲಭನುಂ 
ಬೇಂಟೆಯೊಳ್‌ ಅಡಗಿಲ್ಲದೆ ಬರುತೆಚ್ಚಿದಂ ಅಜಗರ್ಭಿಣಿಯಂ: 
ಯಶೋಧಚ, ೪೩. ೫೫) 


೩೨ 


ಅಜನಿಸು -. ಕೀಳ್ಮಾಡು, ತಿರಸ್ಕರಿಸು (ಎನ್ನಿಂದ ಅಜನಿಸಿ 
ನುಡಿಯಿಸಿದುವು ಅಹಿದ್ದಜನೋವದೆ ಮುನ್ನೆ ನೆಗಟ್ಟ 
ದುಶ್ನರಿತಂಗಳ್‌: ಪಂಪಭಾ, ೯. ೨೧) 

ಅಜನ್ಮೆ ದ ಜನ್ಮರಹಿತಳು (ಕುಮುದದಳ 
ದೀರ್ಫಲೋಚನೆಯಾಗಿಯು೦ಂ ಅಂಧೆಯಂತೆಯುಂ ಪವಿತ್ರ 
ಪಾರ್ಥಿವಕುಲಪ್ರಸೂತೆಯಾಗಿಯುಂ ಅಜನ್ಮೆಯಂತೆಯುಂ 
ತನ್ನಂ ಬಗೆದು: ಚಂದ್ರಪ್ರಷು, ೩. ೫೦ ವ) 

ಅಜಪಾಳಿ - ಆಡುಗಳನ್ನು ಸಾಕುವವನು (ಅಜಾಜೀವಂ 
ಅಜಪಾಳಿ: ಅಭಿಧಾವ, ೧. ೧೧. ೮೩) 

ಅಜಹೋತ - ಆಡಿನ ಮರಿ (ಆ ವಿಪಘೋಷಣಂ 
ಸ್ಮತಿಗಾವಹನವಿಧಾನಮಾದವೋಲ್‌ ಅಜಪೋತಂ 


ಭಾವಿಸಿದುದು: ಯಶೋಧಚ, ೩ ೬೧) 


ಅಜಮುಖವ್ಯಾಘ್ರ - ಮೇಕೆ ಮುಖದ ಹುಲಿ, ಕಪಟಿ (ಈತಂ 
ಅಜಮುಖವ್ಯಾಪುಂ ಶ್ವೇತಕೃಷ್ಣಕಾರಕಂ ಈತನ ಮಾತು 
ಮಾತಲ್ಲ: ಪಂಪಭಾ, ೫. ೭೨ ವ) 

ಅಜರ - ನಿರ್ಜರ, ಕೃಷ್ಣ (ಅದು ವಿಲಯಾದ್ರಿಯ 


ಕಿಡಿಗಳನುಗುಟುತ್ತುಮೆಯ್ದೆವರ್ಪದುಮಿದಿರಂ ನಡೆದ ಅಜರಂ 
ಉರದಿನಾಂತೊಡೆ: ಪಂಪಭಾ, ೧೧, ೭೭) ಜಿನ 
(ಶಾಂತಿನಾಥಂ ಮಿಥ್ಯಾಡಂಬರ ವಿಘಾತಿ ಘಾತಿಕದಂಬಕೆ 
ತರುಗಹನದಹನನೆನೆ ನೆಗಟ್ಟಜರಂ: ಶಾಂತಿಷು, ೧೨. ೨೬) 

ಅಜಸ್ತಂ - ಸದಾ ಕಾಲ (ನಿರಂತರಂ ಅಜಸ್ರಂ ಎನೆ ತಾಂ ನಿತ್ಯಂ: 
ಅಭಿಧಾವ, ೨. ೧. ೬೭) 

ಅಜಾಂಡ - ಬ್ರಹ್ಮಾಂಡ (ಪುುವಾನಸನೆಂಬನಜಾಂಡಮೆಂಬತ್ತಿಯ 
ಪಣ್ಣೊಳಿರ್ಪ ಪುಟುವಲ್ಲದೆ. ಮಾನಸನೇ: ಪಂಪಭಾ, ೫. 
೭೫) 

ಅಜಾಂಡತಟ - ಬ್ರಹ್ಮಾಂಡದ ಮೇರೆ (ಮದವದ್ದಂತಿಗಳ೦ ಕಜುತ್ತು 
ಅಸಗವೊಯ್ವೊಯ್ದು ಆಜಿಯೊಳ್‌ ಭೀಮ೦ ಆರ್ದು ಒದೆದು 
ಈಡಾಡಿದೊಡೆ ಅತ್ತ ಅಜಾಂಡತಟಮಂ ತಾಪನ್ನೆಗಂ: 
ಪಂಪಭಾ, ೧೧. ೬೭) 

ಅಜಾಕೃಪಾಣೀಯ - ಮೇಕೆ ಬರುವುದೂ, ಕತ್ತಿ ಬೀಳುವುದೂ 
ಒಂದಾಗಿ ಮೇಕೆ ಸಾಯುವಂತಹ ಆಕಸ್ಮಿಕ 
(ವೇಧಸ್ನಂಕಲ್ಲಂ ದುರ್ಬೋಧಮಿವಂ ನಿಟ್ಟೆಯಿಂ ನಿರೋಧಿಸಿ 
ತನುವ೦ ಸಾಧಿಸಿದೊಡೀ ಕೃಪಾಣಮೆ ಬಾಧಾಕರಮಾಯ್ತು 
ಅಜಾಕೃಪಾಣೀಯದವೋಲ್‌: ಪಂಪರಾ, ೯. ೨೫) 

ಅಜಾಜಿ - ಜೀರಿಗೆ (ಅಜಾಜಿ ಜೀರಕಂ: ಅಭಿಧಾವ, ೧. ೮. ೩೩) 


ಅಜಾಜೀವ - ಆಡುಗಳನ್ನು ಸಾಕುವವನು 
ಅಜಪಾಳಿ: ಅಭಿಧಾವ, ೧. ೧೧. ೮೩) 
ಅಜಾತ - ಹುಟ್ಟದಿರುವ (ಭವಹರನಪ್ಪೊಡೆ ಅಜಾತಂ: ಸಮಯಪ, 


(ಅಜಾಜೀವ೦ 


೮... ೬೬); ಕೃಷ್ಣ (ನಿಜಮತಮನೆನಗೆ ಮೀಜಲ್ಯಜಾತ 
ದೊರೆಯಲ್ಲಂ: ಪಂಪಭಾ, ೯. ೨೧); ಜಿನ 
(ಪಾಪೇಭಕಂಠೀರವನುಂ ಶ್ರೀವಿಜಯನುಮಜಾತನ 


ಪಾದಪಯೋಜಯುಗಳಕ್ಕೆರಗಿ: ಶಾಂತಿಷು, ೬. ೪೧ ವ) 
ಅಜಾತಪೂರ್ವ - ಹಿಂದೆಂದೂ ಹುಟ್ಟದಂತಹ, (ಒರ್ಮೊದಲೊಳೆ 
ಬಿಲ್ಲುಂಬೆಣಗುಮಾಗಿ ಸತಿ ಜೋದ್ಯಂಬಟ್ಟಳಜಾತಪೂರ್ವ 
ವಿಸ್ಮಯದಿಂದಂ: ಶಾಂತಿಷು, ೧೦. ೭) 
ಅಜಾತಭಯಂ - ಭಯರಹಿತ (ಆತತ ಯಶೋವಿತಾನಂ 
ಅಜಾತಭಯಂ ಪೂರ್ವಪರಿಮಿತ ಆಯುಷ್ಯಂ 
ಸಂಜಾತದಯಂ: ಆದಿಪು, ೬. ೬೪) 


೩೩ 


ಅಜಾತಶತ್ರು - ಶತ್ರುವೇ ಹುಟ್ಟದವನು, ಧರ್ಮರಾಯ (ಆ 


ಮಾತಿಂಗಜಾತಶತುವೆನಿಸಿದ ಧರ್ಮಪುತ್ರಂ ಕನಲ್ಬು: 
ಜಗನ್ನಾವಿ, ೧೭. ೨೯ ವ) 

ಅಜಾನೇಯ — ಒಳ್ಳೆಯ ತಳಿಯ ಕುದುರೆ 
(ಶುಭಲಕ್ಷಣಲಕ್ಷಿತಂಗಳಪುಜಾನೇಯ ಕಾಂಭೋಜ 


ವಾಜಿರಾಜಿಗಳೊಳ್‌: ಪಂಪಭಾ, ೨, ೨೯ ವ) 

ಅಜಿತ - ಜಯಿಸಲಸಾಧ್ಯನಾದವನು, ಕೃಷ್ಣ (ಧರ್ಮರಾಜಂ 
ರಾಜರಾಜನಲ್ಲಿಗೆ ನಿರ್ವ್ಯಾಜದಿಂ ದಿತಿಜಕುಳ 
ವಿಜಯಿಯಪ್ಪಜಿತನನೆ ದೂತಕಾರ್ಯಕ್ಕಟ್ಟಿದೊಡೆ: ಪಂಪಭಾ, 
೯. ೨೬ ವ) [ಜೈನ] ಎರಡನೆಯ ತೀರ್ಥಂಕರನಾದ 
ಅಜಿತನಾಥ (ಆ  ದಿವಿಜೇಂದಂಗಾದುದು ಗೀತವಾದ್ಯ 
ನೃತ್ಯಪ್ರಸ೦ಗ೦ ಅಜಿತನ ಕೆಲದೊಳ್‌: ಅಜಿನಾಪು, ೫. ೮೩) 

ಅಜಿನ - ಚರ್ಮ (ತ್ವಚ೦ ಅಜಿನಂ ಆಸ್ಯಗ್ಗರೆ ಕೃತ್ತಿ ಧರ್ಮಮೆನೆ 
ತೋಲ್‌: ಅಭಿಧಾವ, ೧. ೧೨. ೨೮) 

ಅಜಿನಾಂಬರ - ಅಜಿನವನ್ನೇ ಉಟ್ಟವನು, ಶಿವ (ಪಿಂಗಳ 
ಜಟಾಭಾರನಹಿರಾಜನಘದೂರ ಸಮದೇಭಾಸುರಾಜಿನಾಂಬರ 
ದಿಗಂಬರ ಶಂಬರಾರಿ ಮದನವೈರಿ ಶೂರಿ: ಉದ್ಭಟಕಾ, ಈ 
೧೩) 

ಅಜಿರ - ಅಂಗಳ (ಸಂಗರಾಜಿರದೊಳ್‌ ಕೌರವರೆಂಬ 
ಕಾಕಕುಳಕ್ಕೆನ್ನೀಯೊಂದೆ ಬಿಲ್‌ ಸಾಲದೇ: ಪಂಪಭಾ, ೧೨. 
೧೩೫); ಶರೀರ (ಭವ್ಯ ಅಜಿರ ಕಲ್ಪಲತಾವಿಭ್ರಾಜಿತೆಯಂ 
ಪೊಗಟ ದಾನಚಿಂತಾಮಣಿಯಂ: ಅಜಿತಪು, ೧. ೬೯) 

ಅಜಿಹ್ಮ - ವಕ್ರವಲ್ಲದ, ನೇರಸ್ಪಭಾವದ (ಭೂಜಾಂಗವೃತ್ತಿಯಂ 
ಬಿಸುಟಾ ಜಗದಧಿಪಂಗೆ ವೈತಸಾವಳಿ ಪರಿವಂದಾ 
ಜಳಕೆಳಗುವವೋಲ್‌ ನಯಭಾಜನರೆಣಗಿದರಜಿಷ್ಠರೆನಿಸಿದ 
ಸುಹ್ಮರ್‌: ಶಾಂತಿಪು, ೧೦. ೧೫೯) 

ಅಜೀವ - [ಜೈನ] ಏಳು ತತ್ವಗಳಲ್ಲಿ 
(ತೋರ್ಪಿನಂ ಜೀವಮಜೀವಮೆಂಬ 
ಪಂಪರಾ, ೧೬. ೬೮) 


ಎರಡನೆಯದು 
ಅಖಿಲವಸ್ತುಗಳುಂ: 


ಅಜೀವತತ್ವ - [ಜೈನ] ಅಜೀವ (ಚೇತನಾರಹಿತಮಜೀವತತ್ತ್ವ್ವಂ 
ಅದು ಗತಿಸ್ಥಿತ್ಯವಗಾಹ ಶರೀರಾದಿ ವರ್ತನಾಹೇತು 


ಧರ್ಮಾಧರ್ಮಾಕಾಶ ಪುದ್ಗಲಕಾಲಭೇದದಿ೦ ಪಂಚವಿಧಂ: 
ಆದಿಷು, ೧೦. ೬೧ ವ) 

ಅಜೀವರತ್ನ — [ಜೈನ] ಚಕ್ರವರ್ತಿಗಳಿಗೆ ಸಹಜವಾಗಿ ಒದಗುವ 
ಹದಿನಾಲ್ಕು ರತ್ನಗಳಲ್ಲಿ ಒಂದು (ಆ ಚಕ್ರರತ್ನದ ಬಟೆಯೊಳ್‌ 
ಸಂಗಳಿಸಿದ ವಿಳಸತ್ಛತ್ರ ಚರ್ಮ ಮಣಿ ಕಾಕಿಣೀ ಖಡ್ಗ 
ದಂಡಂಗಳೆಂಬ ..ಆಜುಂ ಅಜೀವರತ್ನಂಗಳುಮಂ 
ಏಟು೦ ಜೀವರತ್ನಂಗಳುಮಂ ಪೂಜೆಗೆಯ್ದು: 
ಶಾಂತೀಶ್ವಪು, ೧೨. ೩ ವ) 

ಅಜೆ - ಹೆಣ್ಣು ಮೇಕೆ (ಸತ್ತು ಪೊಕ್ಕುದಜೆಯೊಳ್‌ ಜೀವಂ: 
ಯಶೋಧಚ, ೩. ೫೪) 

ಅಜೇಯ - ಗೆಲ್ಲಲಾಗದ (ಅಜೇಯ ಪೋಲ್ಲುಮಾ ಮತ್ತಗಜ೦ 
ವಾರಿಜನಾಭನಂ: ಕವಿರಾಮಾ, ೨. ೧೩೨) 

ಅಜ್ಜ - [ಆರ್ಯ] ತಂದೆ ಅಥವಾ ತಾಯಿಯ ತಂದೆ (ತನಯಂ 
ತಾಯ್‌ ತಂದೆ ತಮ್ಮಂ ಕೆಳೆಯಂ ಅಳಿಯಂ ಆಳ್ವಜ್ಞಂ 
ಎಮ್ಮಜ್ಞಂ ಇಷ್ಟಾಂಗನೆಯೆಂದು: ಆದಿಷು, ೩. ೫೫); ಹಿರಿಯ 
(ತನಗೆ ಸಮವಪ್ಪವಂ ಪೊಣರ್ದನೆ 


ಕಾದುವುದಜ್ಜನಪ್ಪನವಂಗೆಅಗುವುದು: ಕಬ್ಬಿಕಾ, ೨೨೯); 


ಅಂತಃಪುರದ ಕಾವಲುಗಾರ (ಕ್ಷಮಿಯಿಪುದಂದೆರೆದಜ್ಜರಂ 
ಗುಜ್ಜರುಮಂ: ಅಜಿತಪು, ೬. ೧೦೯) 
ಅಜ್ಜಗಾಪು -. ಹಿರಿಯರ ಕಾವಲು, ರಕ್ಷೆ 
ಮೇಖಲಾಲಂಕೃತ ವಸುಧಾದೇವಿಗೆ 
ದಿಕ್ಷತಿಗಳೆನೆ: ಪಂಪರಾ, ೨. ೩೯) 
ಅಜ್ಜಗೆ - ಇರವಂತಿಗೆ (ಸಜ್ಜುಕದ ಚಳಿಕಿಗೆಜ್ಜಗೆಯ ಪಜ್ಞಳಿಪ 
ಬಜ್ಜರದ ಬಾಪುರಿಯ: ರಾಜಶೇವಿ, ೯. ೨೪೦); 
ಅಜ್ಜಪಜ್ಜ - ವಂಶದ ಹಿರಿಯರು, ಪೂರ್ವಿಕರು (ಉಭಯಕುಲ 
ವಿಶುದ್ಧರ್‌ ನ್ಯಾಯವಂತರ್‌ ಜಿತಾತ್ಮರ್‌ ಪ್ರಭುಗಳ್‌ 
ಅಧಿಕಪುಣ್ಕರ್‌ ಮುನ್ನೆ ನಿಮ್ಮಜ್ಜಪಜ್ಜರ್‌: ಶಾಂತಿಷು, ೩. ೭೬) 
- ತಂದೆ ಅಥವಾ ತಾಯಿಯ ತಾಯಿ (ಮಗಳಕ್ಕಂ ತಾಯ್‌ 
ನಾದಿನಿ ಸೊಸೆ ಮದವಳ್ಳಜ್ಜಿ ಮುತ್ತಬ್ಬೆ ಮತ್ತತ್ತಿಗೆ 
ಕೂಸಿತ್ತೆಯೆಂಬೀ ಮೊಳ್‌ಯ ವನಿತೆಯರ್‌: ಶಾಂತಿಹು, ೬. 


(ಚತುರುದಧಿ 
ಅಜ್ಜಗಾಪಿನವರ್‌ 


ಅಜ್ಜಿ 
ಸ್ರ 


೮೭): ಜೈನ ಸನ್ಯಾಸಿನಿ (ನಾರಿಯರ್‌ ಅಜ್ಜಿಯ ರೂಪಂ 
ವೈರಾಗ್ಯದೆ ಕೊಂಡುಂ ಎಲ್ಲಿಯುಂ ತಮ್ಮವರಂ ಕೂರೆ 
ತಿರಿತಮದು ರಕ್ಷಿಪರ್‌: ಸಮಯಪ, ೫. ೧೧೨) 

ಅಜ್ಜಿಕಾ- ಅರನಾಳ (ಮಿಗೆ ರಂಜಿಸುವ ಅರನಾಳ 
ಅಜ್ಜಿಕಾಭಿಖ್ಯಾನಂ: ಅಭಿಧಾವ, ೧. ೧೬. ೪) 

ಅಜ್ಜಿಕೆ -. ಜೈನ ಸನ್ಯಾಸಿನಿ (ಮೂಖುಲಕ್ಕೆಯುಮಿರ್ಪತ್ತು 
ಸಾಸಿರ್ವರಜ್ಜಿಕೆಯರುಮಂ: ಅಜಿತಪು, ೮. ೨೫ ವ) 

ಅಜ್ಜುಗೆ - ಇರವಂತಿಗೆ (ಗುಂಜೆ ನುಗ್ಗೆ 
"ಅಜ್ಜುಗೆಯೆಂಬಿಂತಿತಿಂದವರ್ಕೆ ಬೇವಿನ ತೊವರಂ 


ತೆಗಪಿದೊಡೆ ಕೈಪೆಗೆಟ್ಟಿನಿದಕ್ಕುಂ: ಲೋಕೋಪ, ೮. ೨೫) 

ಅಜ್ಞ- ತಿಳಿಯದವನು, ಮೂರ್ಹ (ಕವಿತಾಪ್ರೌಢನೆ ಸೋಲ್ಡವೊಳ್‌ 
“ಕೃತಿಯೊಳಜ್ಜ ಸೋಲ್ಡನೇ: ಜಗನ್ನಾವಿ, ೧. ೧೩) 

ಅಜ್ಞತ್ವ - ತಿಳಿಯದಿರುವಿಕೆ (ಅನಂತ್‌ ನಿನಗಿ೦ತಜ್ಞತ್ವಮೇನಕ್ಕುಮೇ: 
ಜಗನ್ನಾವಿ, ೪. ೫೬) 

ಅಜ್ಞಾತ - ತಿಳಿಯದ (ಭುವನಖ್ಯಾತಮೆನಿಪ್ಪ ನಿನ್ನ ಚರಿತಂ 
ಪೇಟಾರ್ಗಮಜ್ಞಾತಮೇ: ಪಂಪರಾ, ೧೬. ೨೫) 

ಅಜ್ಞಾನ - ಜ್ಞಾನರಾಹಿತ್ಯ (ಅಜ್ಞಾನೋತ್ಕಟಮದನರಮನೆಯ 
ಬಾಗಿಲೊಳ್‌ ಬಂದಿರ್ದಂ: ಶಾಂತಿಪು, ೮. ೧೨೬) 

ಅಜ್ಜಾನತೆ - ತಿಳಿವಳಿಕೆಯಿಲ್ಲದ ಬಗೆ (ದಿವ್ಯವಚನಮ೦ ಅದಂ 
ಅಂತೇನುಂ ಬಗೆಯದೆ ಕುಡಿದು ಅಜ್ಞಾನತೆಯಿಂ 
ನಂಜುಗುಡಿದರಂತಿರೆ ಕೆಡೆದಂ: ಪಂಪಭಾ, ೮. ೪೦) 

ಅಜ್ಜಾನತ್ರಯ — [ಜೈನ] ಕುಮತಿ, ಕುಶುತ, ವಿಭಂಗ ಎಂಬ 
ಮೂರು ಬಗೆಯ ಅಜ್ಞಾನಗಳು (ಅಜ್ಞಾನತ್ರಯರಹಿತರ್‌ 
ತ್ರಿಜ್ಞಾನಧರರ್‌ ವಿದೇಹದಿ೦ ಬಂದಧಿಕಪ್ರಜ್ಜರ್‌ ಪುಟ್ಟುವರ್‌: 
ಪಂಪರಾ, ೧. ೬೯) 

ಅಟನಿ - ಬಿಲ್ಲಿನ ಕೊಪ್ಪು (ಅಬನಿ ಕೊಪ್ಪು ಅಟಿಗೆ: ಅಭಿಧಾವ, ೧. 
೧೪. ೧೩) 

ಅಟಮಟ - ಆತುರ (ಪಣಮಿಲ್ಲದೆ ಅಟಮಟಿಸುವ ಬಣಗುಗಳಂ 
ನೆವವನಿಟ್ಟು ಬಿಟ್ಟು; ಉದ್ಭಟಕಾ, ೧೦. ೬೬) 

ಅಟಮಟಿಗ - ಸುಳ್ಳುಗಾರ (ಅನೃತದಲ್ಲಿ: ಅಟಮಟಗಂ, 
ಚಾಮರಿಗಂ, ಮಾಳಿಗಂ, ಪುಸಿಗಂ: ಶಬ್ದಮದ, ೨೦೮, 
ಕ್ರಮಪ್ರಯೋಗ, ೩); ಮೋಸಗಾರ (ಅಟಮಟಿಗಂ ದಿಟಕ್ಕೆನೆ 
ಕರಂ ಬಳೆದಂ ಮನದಂತೆ ವಾಮನಂ; ನೇಮಿನಾಪು, ೬. 
೨೪) 


೩೪ 


ಅಟವಿ - ಅಡವಿ, ಕಾಡು (ಆ ವಧುವಂ ಮೆಲ್ಬನಿಟೆಪಿ 
ರೌದ್ರಮೃಗಂಗಳ್ಳಾಗರಮೆನಿಪದೊಂದು ಮಹಾವಿಷಮಂ 

ಅಟವಿಯೊಳ್‌ ಇರಿಸಿ ಪೋದತ್ತಾಗಳ್‌: ಪಂಪರಾ, ೧೪. 

೫೪) 
ಅಟವೀಸಂಭವ - ತಾನಾಗಿ ಬೆಳೆಯುವ ಕಾಡು ಗೋಧಿ 

ನವಣೆಗಳಂತಹ ಕಾಡುಧಾನ್ಯ (ಅಟವೀಸಂಭವಮದೆ 

೫458 ನೀವಾರಂ: ಅಭಿಧಾವ, ೧. ೧೬. ೧೯) 
ಅಟವ್ಯ ಅರಣ್ಯ ಪ್ರದೇಶ (ಸಂದ ಲಾವಕನ 
ನಿಯೋಗದಂತತೊಗೆದ ಬೊಬ್ಬುಲಿ ಪರ್ವಿದಟವ್ಯಮದ್ಭುತಂ: 
ಪುಣ್ಯಾಸ್ರ, ೧. ೯೩) 

- ಮನೆಯ ಚಾವಣಿಯ ಕೆಳಗಿನ ಸಾಮಾನುಗಳಿರಿಸುವ 
ಅಂತಸ್ತು (ಕೋಡಗವೇಜಣದೇ ಮರನನಟ್ಟವನೇಣದೆ ಬೆಕ್ಕು: 
ಸೂಕ್ತಿಸು, ೧೭. ೨೩); ಪುರಗೋಪುರ 
(ಪುರಗೋಪುರಮಕ್ಕುಂ ಅಟ್ಟಂ ಅಟ್ಟಾಳಂ: ಅಭಿಧಾವ, ೧. 
೧೦. ೬); ಅಂಗಡಿ (ಮನೋಭವನ ವಿದ್ಯ ಮನೋಜನ 
ಅಟ್ಟಂ ಇಕ್ಷುಚಾಪನ ಧನು ಮೀನಕೇತನನ ಕೇತನಂ: 
ಸುಕುಮಾಚ, ೫. ೫೪) 
ಅಟ್ಟಕಟೆ - ಸ್ನಾನದಲ್ಲಿ ಕೊಳೆ ಹೋಗಲು ಹಾಕಿಕೊಳ್ಳುವ ಬಿಸಿಯ 


ಅಟ್ಟ 


ಗಂಜಿ (ಅವರ್ಗೆಲ್ಲಂ ನೀರನಿಡಿಸಿ ತಲೆಯಂ 
ಪೂಸಿಸಿಯೊಲ್ಲಣಿಗೆಯನುಡಿಸಿ ತಲೆಯೊಳಟ್ಟಕಟೆಯಂ 
ಪೊಯ್ದಾಗಳ್‌, ವಡ್ಡಾರಾ, ಪು. ೧೮. ಸಾ ೨೪) 


ಅಟ್ಟಗವಲ್‌ - ಮರದ ಎತ್ತರವಾದ ಕವಲುಕೊಂಬೆ (ಅಟ್ಟಕ್ಕೆ - 
ಅಟ್ಟಹಾಸ, ಅಟ್ಟವಡಡಿ, ಅಟ್ಟಗವಲ್‌: ಶಬ್ದಮದ, ೩೧೩ ಪ್ರ 

ಅಟ್ಟಟ್ಟಿ - ನಿಯೋಗ, ದೂತ (ಅಟ್ಟಲೆವೇಟ್ಟುದೊರ್ಮೆಗೆ 
ವಿಭೀಷಣನಲ್ಲಿಗೆ ನಮ್ಮ ನಣ್ಣಿನಟ್ಟಟ್ಟಿಯ ಮಾತನಟ್ಟದೊಡೆ 
ದೇವಿಯನಾತಂ ಮಾತಂಗೇಳ್ಪು. ಬಿಟ್ಟಟ್ಟಗುಂ: ಪಂಪರಾ, ೧೧. 
೨೩); ದೂತ ಸಂದೇಶ (ಎಮಗ೦ ತಮಗಂ ಮುಳಿಸಿಂದಂ 
ಈಗಳ್‌ ಅಟ್ಟಟ್ಟಿಗಳ್‌ ಅಪ್ಪುವು ಎಂದಿದನೆ ದಲ್‌ ನುಡಿದು 
ಅಟ್ಟಿದಂ ಎಮ್ಮ ಭೂಭುಜಂ: ಪಂಪಭಾ, ೯. ೮೯) 

ಅಟ್ಟಟ್ಟಿಯಟ್ಟು - ದೂತನನ್ನು ಕಳುಹಿಸು (ಪ್ರಮದವನದೊಳಗೆ 
ಸೆಜ್‌ಯಿಟ್ಟು ಮತ್ತಂ ಅಟ್ಟಟ್ಟಿಯಟ್ಟುತಿರ್ದಪನುಚಿತ ಕ್ರಮಮಂ 
ಕಾಮುಕರಣಿವರೆ: ಪಂಪರಾ, ೧೧. ೮೨) 

ಅಟ್ಟಟ್ಟು - ದೂತರನ್ನು ಕಳಿಸು (ನೀನು೦ ಇಳೆಯಂ ಮುಂ ಬೇಡಿ 
ಅಟ್ಟಟ್ಟೆ ಮಾರ್ಮಲೆದಾತಂ ಕುಡದಿರ್ದೊಡೆ ಇಜೆಯ ನೀಂ 
ಲೋಕಂ ಗುಣಂಗೊಳ್ಳಿನಂ: ಪಂಪಭಾ, ೯. ೨೦) 

ಅಟ್ಟತಾಳ - ಏಳು ಬಗೆಯ ತಾಳಕ್ರಮಗಳಲ್ಲಿ ಒಂದು (ಧ್ರವ 
ಮಟ್ಟೆಯಂ ಪಡಿಮಟ್ಟೆಯ೦ ಅಟ್ಟತಾಳ ಎಕ್ಕತಾಳ ರೂಪಕಂ 
ರಚ್ಚಿಯ ಎಂಬ ಏಟು೦ ತೆಅದ ತಾಳಕ್ರಮದಿಂದ: ಧರ್ಮಪ, 
ಶ್‌ ೨೦೮:ವ) 

ಅಟ್ಟಲೆ - ಕೋಟೆಯ ಮೇಲಿನ ಶಸ್ತ್ರಗಳ ಹಾಗೂ ಕಾವಲುಗಾರನ 
ಕೊಠಡಿ (ಬಲವದ್ವಜ್ರಕವಾಟಮೆರ್ದೆಗಟ್ಕಾಟಂ ರಿಪುಶ್ರೇಣಿಗೆ 
ಅಟ್ಟಲೆಮಾಕಟ್ಟಲೆವೈರಿವೀರರಸ ಸಮಂ ತೂಗಲ್‌: ಪುಷ್ಪದಂಪು, 
೯. ೨೬) 

ಅಟ್ಟಲೆವೇಟಕ - ಹೇಳಿಕಳಿಸು (ಎರೆದಿಂತಟ್ಟಲೆವೇಟ್ಟ ಕನ್ನೆ 
ಬಟೆಯಂ ಬಂದಳ್‌ ಮರುಳ್ಳು ಅಂಬುಜೋದರನಿಂತಟ್ಟಿದಂ: 
ಪಂಪಭಾ, ೫. ೨೪) 

ಅಟ್ಟವಣೆಕೋಲ್‌ - ಪುಸ್ತಕವಿರಿಸುವ ಪೀಠ, ವ್ಯಾಸಪೀಠ 
(ಇರ್ದನಟ್ಟವಣೆಕೋಲ್ಲಳ ಮೇಲೆಸೆದಿರ್ದ ವೀರಸಿದ್ಧಾಂತದ 


ಶಾಸನಂಬರೆದ ಪೊತ್ತಗೆಯಂತಮರಾಪಗಾತ್ಮಜಂ: ಪಂಪಭಾ, 
೧೧. ೪೬) 

ಅಟ್ಟಹಾಸ - ಗಟ್ಟಿಯಾದ ನಗು (ಎಲೆ ತಾರಾಗಂ ಹರಂ ಕಣ್ಣಿಡೆ 
ಕರಗಿದುದ೦ತಲ್ತು ರುದ್ರಾಟ್ಟಹಾಸ೦ ಜಲಮಾದತ್ತು: ಕಾದಂಸಂ, 
೩ ೧೨) 


ಅಟ್ಟಳೆ -. ಕೋಟೆಯ ಬುರುಜು (ಎರಡೆರಡು ಅಟ್ಟಳೆಗೆ 
ತರಂತರದಿಂದೊಂದೊಂದು ಗೋಪುರಂ: ಆದಿಪು, ೭೬ 
೧೦೬); ಕೋಟೆಯ ಮೇಲಿನ ಶಸ್ತ್ರಗಳ ಹಾಗೂ 


ಕಾವಲುಗಾರನ ಕೊಠಡಿ (ಪಾತಾಳಮನೆಯ್ದಿದ ಖಾತಂ 
ಸುರಪುರಮನೆಯ್ದಿದಟ್ಟಳೆ ಪೆಂಪುದ್ಯೋತಿಸೆ: ಅಜಿತಪು, ೨. 
೧೬) 

ಅಟ್ಟಾಲ - ಕೋಟೆಯ ಬುರುಜು (ಆಕಾಶಾಂತಮನೆಯ್ದೆ ನೀಳ್ಬ 
ವಿಕಟ ಅಟ್ಟಾಲಂಗಳೊಳ್‌: ಆದಿಷು, ೬. ೧೦೪); 

ಅಟ್ಟಾಳಕ - ಅಟ್ಟಲೆ (ನೆಗೆದ ಅಟ್ಟಾಳಕಜಾಲದ ಸೊಗಯಿಪ 
ಹರಿನೀಳ ಚೂಳಿಕಾವಳಿಯೊಳ್‌ ತಾರಗೆಗಳ್‌ ತುಖುಂಗಿ 
ಮಿಜುಗುವುವು ಅಗಲದೆ ತೆತ್ತಿಸಿದ ಮುತ್ತುಗಳ 
ಮೊತ್ತದವೋಲ್‌: ಶಾಂತೀಶ್ವಪು, ೧೩. ೧೫೩) 

ಅಟ್ಲಾಳಿಕೆ - ಅಟ್ಟಳೆ (ರಾಹುಗೆತ್ತು ಇದಿರ್ದ ಅಟ್ಟಾಳಿಕೆಗಳಲ್ಲಿ 
ನಾಡೆಯು೦ ಆಳೋಚಂಬೆರಸು ತಡೆದು ನಡೆವಂ ದಿನಪಂ: 
ಆದಿಪು, ೬. ೧೦೫) 


ಅಟ್ಟಾಸುರ - ಅತಿ ಭಯಂಕರ (ಸ್ಥಿರಬದ್ಧಮತ್ಸರರ್‌ 
ಭೀಕರಬದ್ಧಭ್ರುಕುಟಘಟಿತರ್‌ ಅದ್ಭುತರ್‌ ಅಟ್ಟಾಸುರರ್‌ 
ಅಧಿಕಕೋಪ ಪಾಟಲಪರುಷೇಕ್ಷಣರ್‌ ಎನಿಸಿ 


ದೃಷ್ಟಿಯುದ್ಧಂಗೆಯ್ದರ್‌: ಗದಾಯು, ೮. ೨) 

ಅಟ್ಟಿ ಕೊಟ ನಾಣು - ತಡೆಯಲಾಗದಂತೆ ಕೆಟ್ಟ ವಾಸನೆ ಹರಡು 
(ಜಲಧಿಯೊಳು ಕಪ್ಪೆ ಸತ್ತೊಡೆ ಜಲಧಿಯ ನೀರೆಲ್ಲಮಟ್ಟಿ 
ಕೊಲ್‌ ನಾರ್ಪದೆ: ಧರ್ಮಾಮೃ, ೬. ೧೬೮) 

ಅಟ್ಟಿ ತಿನ್‌ - ಹಿ೦ಬಾಲಿಸಿ ಹಿ೦ಸಿಸು (ಮಗಳೇ ನೀನಿಲ್ಲದೆ ಮನೆ 
ಬಂಗೆವಂದೆನಗಟ್ಟಿ ತಿಂಬ ಪಟುವಾದುದು: ಧರ್ಮಾಮೃ, ೩. 
೧೩೫); ಅಟ್ಟಿಸಿಕೊಂಡು ಹೋಗಿ ಕೊಲ್ಲು (ನಿಮ್ಮ 
ಕುಲಂಗಳಾಂತು ಮಾರ್ಮಲೆವನನಟ್ಟಿ ತಿಂಬುವೇ: ಪಂಪಭಾ, 
೧೦. ೨೧) 

ಅಟ್ಟಿ ಪತ್ತು - ಬೆನ್ನಟ್ಟಿ ಹತ್ತಿಕೊ (ನೂಂಕೆ ಬೇಟಕಾಅನ ಮನವಟ್ಟಿ 
ಪತ್ತುವುದು ಬೇಟವಿದೇಂ ವಿಪರೀತವೃತ್ತಿಯೋ: ಪಂಪಭಾ, ೪. 
೧೦೩) 

ಅಟ್ಟಿ ಮುಟ್ಟು - ಅಟ್ಟಿಸಿಕೊಂಡು ಹೋಗಿ ತಲುಪು (ಪೊಡೆದುದು 
ಬಿಲ್ಲ ಜೇವೊಡೆಯೆ ಮೀಟುವ ವೈರಿನರೇಂದರಂ 
ಸಿಡಿಲ್ವೊಡೆದವೊಲಟ್ಟ ಮುಟ್ಟಿ ಕಡಿದಿಕ್ಕಿದುದು: ಪಂಪಭಾ, ೧. 
೯೯) 

ಅಟ್ಟಿಸು - ಕಳಿಸು (ಲೇಸಾಗಿ ಬೆಂದ ಬಾಡಂ ಬಾಸಣಿಸಿಟ್ಟು ಅದನೆ 
ಅಮೃತಮತಿಗೆ ಅಟ್ಟಿಸಿದಂ: ಯಶೋಧಚ, ೩. ೭೦) 

ಅಟ್ಟು - ಬೆನ್ನು ಹತ್ತು (ಎಚ್ಚರನ೦ಬಟ್ಟುವಿನಂ: ಪಂಪಭಾ, ೧೦. 
೭೪): ಓಡಿಸು (ಕಟ್ಟಲೆಯನಟ್ಟುವುದಯಾದಿತ್ಯಪ್ರಕಾಶದಿಂದಟ್ಟಿ 
ಮುಟ್ಟಿ: ಆಚವರ್ಧ, ೨. ೪೮ ವ) ಕಳಿಸಿಕೊಡು 
(ಅಟ್ಟಲೆವೇಟ್ಸ್‌ನವರ್ಗೆ ಶಾಸನಹರರಂ: ಆದಿಷು, ೧೪. ೩೦); 
ಅಂಟಿಕೊಳ್ಳು (ಲಲನೆಯರೊಲ್ಲದೊಡಂ ಸಿರಿ ತೊಲಗಿದೊಡಂ 
ಪೋಗದಟ್ಟಿ ಕುತ್ತಂ ತನ್ನೊಳ್‌ ನೆಲಸಿದೊಡಮಂತು ಮುನ್ನಿನ 
ಕೊಲೆಯಲೆದಪುದು: ಧರ್ಮಾಮೃ, ೬. ೮೯); ಅಟ್ಟ (ಅವಜ 


೩೫ 


ಮೇಗಣಟ್ಟುಗಳೊಳಿಟ್ಟ ಜೇನಪುಟ್ಟಿಗಳಂ ಅನುಕರಿಸುವ 
ಅತಿರೌದ್ರ ಬೀಭತ್ನಕುತ್ತಿತ ಸ್ಥಾನಂಗಳೊಳ್‌: ಆದಿಷು, ೫. ೮೩ 
ವ); ಬೇಯಿಸು, ಅಡುಗೆ ಮಾಡು (ಕೆಲದಟ್ಟಗಳಿ೦ ಅಟ್ಟಳೆನಿಸೆ 
ವಿಕಚಾಬ್ದಂಗಳ್‌ ಕೊನೆದೆಸೆದುದು ರಾಜಹಂಸನ 
ಔತಣದೆಡೆವೋಲ್‌: ರಾಜಶೇವಿ, ೧೨. ೨೨) 

ಅಟ್ಟುಂಗರೆ - ಒಂದು ಬಗೆಯ ಆಟ (ಹರಿವರಿ ಪಾಜುಂಬಳೆ 
ಮರಗೆರಸಿ ಕುಳಿಲ್ಲೆಂಡು ಬಟ್ಟು ತಿಣೆಕಲ್ಲು ಅಟ್ಟುಂಗರೆ 
ಹೊಣೆಗುಂಡು ಎಂಬಿವಂ: ಜಗನ್ನಾವಿ, ೪. ೪೪) 

ಅಟ್ಟುಂಜಗಳ - ಬಿಡದೆ ಮಾಡುವ ಜಗಳ (ಜಕಾರಕ್ಕೆ 
ತೂಗುಂಜೊಡರ್‌, ಅಟ್ಟುಂಜಗಳಂ, ಕಟ್ಟುಂಜುರಿಗೆ: ಶಬ್ದಮದ, 
೧೮೧, ಪ್ರ ೫) 

ಅಟ್ಟುಂಬರಿ - ಬೆಂಬತ್ತಿ ಹೋಗು (ಚುಂಬನಮಪ್ಪು ಚಪ್ಪರಣೆ 
ಬೇಡುವ ಬಕ್ಕುಡಿ ಕಾಯ್ದು ಕೂಡುವಟ್ಟುಂಬರಿಯೆಂಬಿವಾಗೆ: 
ನೇಮಿನಾಹು, ೫. ೭೧) 

ಅಟ್ಟುಂಬರಿಗೊಳ್‌ -  ಅಟ್ಟುಂಬರಿ (ಕಾಮನಂಬಂಬಂ 
ಅಟ್ಟುಂಬರಿಗಡೆಟ್ಲ್‌ಟ್ಟಿತಶೋ: ಜಗನ್ನಾವಿ, ೧೦. ೭೮) 

ಅಟ್ಟುಂಬರಿವರಿ - ಜೋರಾಗಿ ಹರಿ (ಕಳಿಂಗಮಂಡಲದೊಳ್‌ 
ಮಡುಗಟ್ಟಿ ನಿಂದು ಮಹಾರಾಷ್ಟಮಂಡಳದೊಳ್‌ 
ಅಟ್ಟುಂಬರಿವರಿದು ಮಳಯಮಂಡಲದೊಳ್‌ 
ವೇಳೆಗೊಂಡು ನೆಲಸಿ: ಅನಂತಪು, ೧೪. ೪೭ ವ) 

ಅಟ್ಟುಂಬೆಸ — ಹೇಳಿ ಮಾಡಿಸುವ ಕೆಲಸ 
(ದೇವವಾರವಧೂವರ್ಗದ ಮೆಚ್ಚ ಮೆಚ್ಚಿ ಬೆಸಕೆಯ್ವಟ್ಟುಂಬೆಸಂ: 
ಅನಂತಹು, ೪. ೧೩೪) 

ಅಟ್ಟುಪಡು - ಅಟ್ಟಿಸಿಕೊಂಡು ಬರುವ ಕ್ರಿಯೆಗೆ ಒಳಗಾಗು 
(ನಾಯ್ಗಳಿಂದಂ ಅಟ್ಟುಪಟ್ಟ ಪೆಣ್ಮೊಲನಂತೆ 
ಭಯಮನೆಡಗಲಸಿ: ಶಾಂತಿನಾಪು, ೭. ೯೧ ವ) 

ಅಟ್ಟುವೆಜು - ಅಟ್ಟುಪಡು (ಮತ್ತಮೊಂದೆಡೆಯೊಳ್‌ ಪಟವಟೆಯ 
ಬೇಟದ ತೋಟಿಯಂ ತೊಡರ್ದಟ್ಟುವೆತ್ತ 
ಪೊಲವುಲ್ಲೆಯಳ್ಳೆವಿಳ್ಳಿಯಾದ: ಆದಿಷು, ೨೮. ವ) 

ಅಟ್ಟೆ - ಮುಂಡ, ತಲೆಯಿಲ್ಲದ ದೇಹ (ಇನ್ನುಂ 
ಮತ್ತಮಟ್ಟೆಗಳ ಮೇಲಿರ್ದಪ್ಪುವು: ಪಂಪಭಾ, ೭. ೧೪) 

ಅಟ್ಟೆಯಾಟ - ತಲೆ ಕತ್ತರಿಸಿದಾಗ ಅದು ದೇಹದಿಂದ ಬೇರ್ಪಟ್ಟು 
ಕುಣಿದಾಡುವ ಪರಿ (ನಾಳೆಯ ರಣಾಂಗಣದೊಳ್‌ ನಡೆ 
ನೋಡುವಿರ್‌ ಮರುಳ್ವಡೆಯೊಡಗೂಡೆ ತಾಂಡವಮನಾಡುವ 
ರಾವಣನಟ್ಟೆಯಾಟವಂ: ಪಂಪರಾ, ೧೦. ೨೩೩) 

ಅಟ್ಟೆಯಿಡು - ಮೈ ಚಾಚು (ತೆಣಪಂ ನಿಟ್ಟಿಸಿ ಪೊಕ್ಕು ಪಾಯ್ದುಲಿವ 
ಘೋಟಾಯ್ದರ್ಕಳಿಂ ವಾಜಿ ಕುಕ್ಕುಜೆಸುತ್ತಿರ್ಪಿನಂ 
ಅಟ್ಟೆಯಿಟ್ಟಳತೆವಾಜುತ್ತಿರ್ಪಿನಂ: ಅನಂನಾಪು, ೧೪. ೪) 

ಅಡಂಗಾಯ್ತ - ಕೋಟೆಯನ್ನು ರಕ್ಷಿಸುವವನು (ಅರಮನೆಯೊಳಗೆ 
ಪುಗುವ ಪೊಳಮಡುವ ರುಳ೦ಬಾಯ್ತರ ಸೂಲಾಯ್ತರ 
ಕಲ್ಲಾಯ್ದರಿ  ಆಡಂಗಾಯ್ತರಚ್ಚುಳಾಯ್ತರ ರಭಸಂ: ಶಬ್ದಮದ, 


ತಲೆ 


೨೦೯ ಪ್ರ ೨) 

ಅಡಂಗಿಸು — ಮರೆಮಾಚು, ಬಚ್ಚಿಡು 
(ಅವರೊಳೊರ್ವನಾಮೂವರುಮಂ ಬಂಚಿಸಿಬಿಟ್ಟು 
ನೋಡಿಯೊಂದು ಪೊಟ್ಟಣಮನಡಂಗಿಸಿರ್ಪುದುಂ: 
ಸುಕುಮಾಚ, ೭. ೮ ವ); ನಾಶಮಾಡು 


(ಜಿನಪದಸ್ನೇಹಮೆಂಬ ದಂಡಿ೦ ವೇದನೀಯವೆಂಬ ಗಡಿಯ 
ನಾಯಕರನಡಂಗಿಸದೆ: ಧರ್ಮಾಮೃ, ೭. ೫೫ ವ) 


ಅಡಂಗು - ಬಚ್ಚಿಟ್ಟುಕೋ (ಅಡಗು - ಗೋಪನೇ: ಶಬ್ದಮದ, ಧಾ 
೮೧); ಹಿಂದಕ್ಕೆ ಸರಿ (ಕರ್ಪಿಂ ಸಮಸಂದೊಡಲಲರ್ದ 
ಮೂಗಡಂಗಿದ ಗಲ್ಲಂ: ಧರ್ಮಾಮೃ, ೭. ೧೪೯); 
ಶಮನವಾಗು (ಈಗಳಡಂಗಿತೆಮ್ಮ ಹೃದ್ರೋಗಮನೇಕಮಂಗಳ 
ಪರಂಪರೆಗಳ್‌ ದೊರೆಕೊಂಡುವೀಗಳ್‌: ಪಂಪಭಾ, ೭ ೬೦) 
ಹತೋಟಿಗೆ ಬರು (ಕಷ್ಟಮೀಯದೆ ಚಿಪ್ಪರಿಸುವ ಮಂಡಳಿಕರುವುಂ 
ಅಡಂಗದಾಟವಿಕರುವುಂ: ಪಂಪಭಾ, ೪. ೮೨ ವ); ಅಡಗಿಹೋಗು, 
ತಲೆಮರೆಸಿಕೊ (ಈಯದರೆಂಬ ಅದಟರ್‌ ವಯಲ್ಲೆ 
ಮೆಯ್ದೋಜುವೆವೆಂಬ ಪೂಣಿಗರ್‌ ಅಡಂಗಿ ಕುನುಂಗಿ ಸಿಡಿಲ್ದು 
ಜೋಲ್ಬು ಕಾಯ್ದಾಜ* ಪಂಪಭಾ, ೧. ೧೦೯); ಹತೋಟಿಗೆ 
ಬರು (ಕಪ್ಪಮೀಯದೆ ಚಪ್ಪರಿಸುವ ಮಂಡಳಿಕರುವುಂ 
ಅಡಂಗದಾಟವಿಕರುವುಂ: ಪಂಪಭಾ, ೪. ೮೨ ವು; ಶಮನವಾಗು 
(ಈಗಳಡಂಗಿತೆಮ್ಮ  ಹೈದ್ರೋಗಮನೇಕಮಂಗಳ ಪರಂಪುರೆಗಳ್‌ 
ದೊರಿಕೊಂಡುವೀಗಳ್‌: ಪಂಪಭಾ, ೭ ೬೦) ಮರೆಯಾಗು 
(ಇದಜೆೊಳ್‌ ಶ್ವೇತಾತಪತ್ತಸ್ಥಗಿತ ದಶದಿಶಾಮಂಡಲಂ ರಾಜಚಿಕಂ 
ಪುದಿದಟ್ಮಾಡಿತ್ತು ಅಡಂಗಿತ್ತಿದಜೆಣಳಿ ಕುರುರಾಜಾನ್ವಯಂ: ಪಂಪಭಾ, 
೧೨. ೧೫೬); ಕುಸಿ ಕೆಳಗಿಳಿ (ಸರಲ ಬರವಂ ಕಂಡಾಗಡೆ ಚಕ್ರಿ 
ನೆಲನೊಳ್‌ ಎಣ್ಣೆರಲ್‌ ಅಡಂಗೆ ನರರಥಮನೊತ್ತಿದಂ ನಿಪಣತೆಯಿಂ: 
ಪಂಪಭಾ, ೧೨, ೨೦೦) 


ಅಡಂಗುಲುಚಾಟ ದ ಕಣ್ಣುಮುಚ್ಚಾಲೆಯಾಟ (ಆಡುವ 
ಕುರಂಗವಡ೦ಗುಜುಚಾಟಮ೦ ಪ್ರಿಯರ್ಗೊಗೆಯಿಪ೦ಗಜನ್ನನ 
ಬೆಸಂಬಡೆದಂತೆ ಲತಾಗ್ಯಹ೦ಗಳೊಳ್‌: ಸೂಕ್ತಿಸು, ೧೧. ೭೪) 

ಅಡಂಗುಖುಚಾಡು ದ ಕಣ್ಣುಮುಚ್ಚಾಲೆಯಾಡು 
(ಸ೦ಕಲ್ಪಜನ್ಮಜಂಗಮಲತಾಂಗಿ ಸಂಭೋಗಲೋಭದಿಂ 
ಅಡಂಗುಳುಚಾಡಿ ಕಾಡಿದ ಚಂದನಲತಾಮಂದಿರಮಂ: 
ಪಂಪರಾ, ೯. ೧೨೦ ವ) 

ಅಡಂಗೆಡೆ - ಅಡ್ಡಲಾಗಿ ಬೀಳು (ಭೂಧರೋತ್ಕರಮಿರದೆಯ್ದೆ 


ಬೇರ್ಕೊಆದಡಂಗೆಡೆಯುತ್ತಿರೆ: ಕುಸುಮಾಕಾ, ೬. ೩೧) 

ಅಡಂಗೊತ್ತು - ಶಮನಗೊಳಿಸು (ಅಟೆವುಳ್ಳಂ ರುಜೆ ಪೆರ್ಚಿ 
ತೀರ್ಚುವೊಡದ೦ ಮರ್ದಿಂದಡಂಗೊತ್ತಿದಂದುಜೆಬೇಗಂ 
ತೊಳ ಯೆಂಬುದು: ಜೀವಸಂ, ೧೧. ೧೪) 

ಅಡಕ - ಹತೋಟಿ, ಸಂಯಮ (ಓವಿ ಜೀವಮಂ 
ಅಡಕಂಬೆರಸುಯ್ದು ಸಮಿತಿಯೊಳ್‌ ಮುನಿ ನೆಗಟ್ಟಂ: ಆದಿಷು, 
೬. ೨೮) 

ಅಡಕವಂತ - ವಿಧೇಯ (ಪಜುಗೋಲನೇಜೆದನಂತಡಕಮುಳ್ಳವಂ 
ರಾಜಸೇವಕನಂತಡಕವಂತನುಮಪುದು: ಧರ್ಮಾಮೃ. ೫. 
೬೪ ವ) 

ಅಡಕಿಲ್‌ - ಪೇರಿಸಿಡುವುದು (ಅಡಕಿಲ ಮಡಕೆಗಳೆಂಟುಂ 
ಬೆಡಂಗು ನಿಲೆ ನೆಲವುವಿಡಿದು ನಿಲ್ವಂತೆ: ಶಾಂತಿಪು, ೧೨. 
೫೧); ರಾಶಿ (ಎಲ್ಲಿನ ಪರ್ವತಂ ಕರುಳ್ಳಿಣಿಲ ಪೊದಳ್ಳ 
ಡುಂಡದ ಅಡಕಿಲ್‌ ನರದುರ್ಬು: ಜಗನ್ನಾವಿ, ೭. ೮೪) 

ಅಡಕಿಲಿಡು - ಪೇರಿಸು (ಸೊಡರ್ಗುಡಿಯಗೆಯಂ ಪಚ್ಚೆಯ 
ಪಡಲಗೆಗಳೊಳಡಕಿಲಿಟ್ಟು ರತಿ ಪೊಯ್ದವೊಲೇಂ ಜಡಿದುದೊ 
ಸಂಪಗೆ ನನೆಯಂ: ಅನಂತಪು, ೬. ೭೯) 

ಅಡಕಿಲ್ಕೂಟ ದ ಪೇರಿಸಿಟ್ಟ ಬೆಟ್ಟದ ಶಿಖರಗಳು 
(ಗ೦ಡಶೈಲಮಡಕಿಲ್ಕೂಟಂ ರಯ್ಯಮಾ ಬೆಟ್ಟದೊಳ್‌: 
ಸೂಕ್ತಿಸುಧಾ, ೩. ೨) 

ಅಡಕಿಲ್ಲಿರಿ - ಪೇರಿಸಿದ ಬೆಟ್ಟಗಳು (ಕಪಿವ್ರಜ೦ ಪರಿದು ಬೆಟ್ಟುಗಳಂ 
ನೆಣ ಕಿಳ್ತು ನೆತ್ತಿಯೊಳ್‌ ಸಂದಿದಿ 


೩೬ 


ಮೂಖುನಾಲ್ಪನಡಕಿಲ್ಲಿರಿಯಾಗಿರೆ ಪೊತ್ತು ಬೇಗದಿ೦ ತಂದು 
ಸಮುದ್ರಮಂ ಕಟ್ಟಿದರ್‌: ಧರ್ಮಪ, ೮. ೨೨) 

ಅಡಕಿಲ್ಲೊಡೆ - ಪೇರಿಸಿದ ಕೊಡೆಗಳು (ಕಡುಚೆಲ್ವತನಕ್ಕೆ 
ಅಡಕಿಲ್ಲೊಡೆವಿಡಿದಂತಳಿಗಳೋಳಿ ಮುಡಿಯಲರ್ಗಂಪಿಗೆ 
ಎಡೆವಿಡದೆ ಮೇಲೆ ತುಜುಗಿರೆ: ಶಾಂತೀಶ್ವಪು, ೧೦. ೬೮) 

ಅಡಕಿಲ್ಗೊಳ್‌ - ಪೇರಿಸಿರು (ಕನ್ಮಕಾಸಂಕುಳಂ ಅಂದು 
ಅಡಕಿಲ್ಲೊಂಡೊಪ್ಪುವ ಕೌಳುಡೆಯಿ೦ ಸೊಗಯಿಸುವ 
ಪಾಸಿನೊಳ್‌; ಕಾದಂಬ, ೬. ೧೦೪); ಒತ್ತೊತ್ತಾಗಿರು 
(ಕಡೆಗಡೆಯೊಳಡಕಿಲಗೊಂಡು ನೋಡುವ ಜನಂಗಳ 
ಅಧರಬಂಧೂಕದ ನಾಸಿಕಾಚಂಪಕದ ನಯನಕುವಳಯದ: 
ಆಚವರ್ಧ, ೯. ೪೩ ವ) 

ಅಡಕಿಲ್ಲವುನ -  ಏರುಂಜವ್ಪನ (ಪಡೆದಂ ಪದ್ಮಜನೆಂತೊ 
ಭೂಷಣಕೆ ಭೂಷಾಲಕ್ಷ್ಮಿಯಂ ಜವ್ಪನಕ್ಕಡಲ್ಲವುನಮಂ 
ವಿರಾಜಿಸುವ ಲಾವಣ್ಯಕ್ಕೆ ಲಾವಣ್ಯಮಂ; ಜಗನ್ನಾವಿ, ೧೦. 
೭೧) 

ಅಡಕಿಲ್ದಾಸು - ಒತ್ತಾಗಿ ತುಂಬಿದ ಹಾಸಿಗೆ 
ಸಿರಿಮಂಚದ ಹಂಸತೂಳದಡಕಿಲ್ವಾಸಿನೊಳ್‌ 
ನೆರೆವಾಗಳ್‌; ಗಿರಿಜಾಕ ೪. ೧೪೮ ವ) 

ಅಡಕಿಲ್ವುಣ್‌ -. ದೊಡ್ಡ ಹುಣ್ಣು 
ಕರ್ದುಕಿರದಧರದ ಪುಣ್ಣೆ ವಾಯ್ದ 
ತಳೋದರಿಯನೆಯ್ದುವಿನಮಾ ಸರೋವರಂ 
ದೆಸೆದೆಸೆವರಿದಳ್‌: ಶಾಂತಿಷು, ೮. ೪೪) 

ಅಡಕಿಲ್ವೆಸರ್‌ - ಒಂದರ ಮೇಲೊಂದು ಪೇರಿಸಿಕೊಂಡ ಹೆಸರು 
(ಧರೆಯಂ ಕುಡುವಂದೆನಗಂ ಗುರು ತನಗಂ 
ರಾಜನಾಮಮಂ ಕೊಟ್ಟೊಡೆ. ನೋಡಿರೆ ತನಗೀಗಳ್‌ 
ರಾಜಾಧಿರಾಜನೆಂದಿಟ್ಟುಕೊಂಡನಡಕಿಲ್ಲೆಸರಂ: ಆದಿಷು, ೧೪. 
೭೮) 


(ಸಜ್ಜೆವನೆಯ 
ಭರದಿಂ 


(ಉರದಡಕಿಲ್ವುಣ್ಣಂ 
ಮೀಂಗಗಿದು 
ಕದಡೆ 


ಅಡಕಿಲ್ವೊಂದು — ಒಂದರ ಮೇಲೊಂದು ಇರಿಸು 
(ಬಿ೦ದುವನುಸ್ವಾರಂ ತಾನೆಂದಕ್ಕುಂ ಸೊನ್ನೆ ಮುತ್ತುವೋಲ್‌ 
ವೃತ್ತತೆಯಿಂ ಸಂದಿರ್ಮದಂತದು ಅಡಕಿಲ್ವೊಂದಿರೆ 


ಮಣಿಗೊಪ್ಪುವವೋಲ್‌ ವಿಸರ್ಗಮೆನಿಕ್ಕುಂ: ಶಬ್ದಮದ, ೨೧) 

ಅಡಕು - ತುಂಬು, ಹೇರು (ಹರಿ ಕರವಿನ್ಯಾಮಸ೦ಗಳ್‌ ನುಡಿಯಂ 
ಅಡಕುವಂತಿರೆ ನುಡಿದಂ: ಪಂಪಭಾ, ೯. ೩೪) 

ಅಡಕೆ - ಕೌಂಗು, ಕ್ರಮುಕ (ಅವಲ 
ಮೇಲಿರ್ದೆಲೆಯಡಕೆಯುಮಂ: ಪಂಪಭಾ, ೫. ೪೭ ವ) 

ಅಡಕೆಗೆಣಿಸು 
ಭಾರತಿಯ 
ನೇಮಿನಾಪು, ೩. ೪) 

ಅಡಗಿಂಡೆ - ಮಾಂಸದ ಮುದ್ದೆ (ನೆಲದೊಳ್‌ ಬಿಟ್ಟಡಗಿಂಡೆಯಾಗೆ 
ನೆಆನ೦ ನಟ್ಟುರ್ಜಿದ ಉಗ್ರಾಯುಧಾವಲಿಯಿ೦ದ ಉರ್ವಿಸುವ 
ಇಂದ್ರಜಾಲಿಗನವೋಲ್‌ ಜೋಲ್ಬುಂ: ಶಾಂತಿಷು, ೭. ೮೯) 

ಅಡಗಿಂಡೆಯಾಡು - ಮಾಂಸದ ಮುದ್ದೆಗಳನ್ನು ಎಸೆದಾಡು 
(ಬಳರಿಗೆ ಕೊಂಡು ಪೋಗಿ ಕುಜೆಯಂ ತಣಿದಲ್ಲಿಯೆ ತಿಂದು 
ಪೀರ್ದು ಕಳ್ಗ್ಳಲನಡಂಗಿಡೆಯಾಡುವರೆ ಮೆಚ್ಚುವರ್‌: 
ಸಮಯಪ, ೧೩. ೪೬) 

ಅಡಗು - ಮಾಂಸ (ಪಲಲಂ ಪಿಶಿತಂ ಕ್ರವ್ಯಂ ಪಲಂ ಆಮಿಷ 
ಅಡಗು ಜಾಂಗಲಾಖ್ಯಂ ಮಾಂಸಂ: ಅಭಿಧಾವ, ೧. ೧೨. 
೩೦); ಬಚ್ಚಿಟ್ಟುಕೋ (ಎನ್ನೊಡವುಟ್ಟಿದರುಂ 


- (ಅಡಕೆಗೆಎಣಿಸು), ಕ್ಷುಲ್ಲಕವಾಗಿ ಕಾಣು (ಆ 


ವಿದ್ಯಾ ಗುಣಕ್ಕೊಂದಡಕೆಗಮೆಣಿಸಳ್‌, 


ತಂದೆಯುಮಡಗಿರ್ದರ್‌ ಖಳಕೃತಾಂತದಂತಾಂತರದೊಳ್‌: 
ಆದಿಪು, ೩. ೩೪) 
ಅಡಗುತಿನ್‌ - ಮಾಂಸವನ್ನು ತಿನ್ನು (ಅಸುರನಸುರ೦ ಮಸಗಿ 


ಕೊಂದಡಗುತಿ೦ಬ ಬಳಾರಿ: ಸಮಯಪ, ೯. ೧೧೨) 


ಅಡದಿನ್‌ - ಅಡಗನ್ನು ತಿನ್ನು (ಮರುಳ್ಗಳಡದಿಂಬುತ್ಸಾಹದೆ 
ಪಲ್ಲಂ ಮಸೆದವು: ಜಗನ್ನಾವಿ, ೭. ೪೮) 

ಅಡಪ - ಎಲೆಯಡಕೆಯ ಚೀಲ (ಚಾಮರದಡಪದ ಡವಕೆಯ 
ಕನ್ನಡಿಯ ಪರಿಚಾರಿಕೆಯರುಮಂ: ಆದಿಷು, ೩. ೨೩ ವ) 


ಅಡಪದವ - ಎಲೆಯಡಕೆ ಸಂಚಿಯನ್ನು ಹಿಡಿದವನು 
(ದಂಡಾಧಿಪರ್‌ ಮಾಂಡಳಿಕರ್‌ ಅಧಿಕಸಾಮಂತರ್‌ 
ಅಂತರ್ನಿಯುಕ್ತರ್‌ ಬಗೆಕಾಅರ್‌ ಗಾಯಕರ್‌ ಪಾಠಕರ್‌ 
ಅಡಪದವರ್‌: ಅನಂತಪು, ೨. ೨೬) 

ಅಡಪಂಬಿಡಿ - ಎಲೆಯಡಿಕೆ ಚೀಲವನ್ನು ಹಿಡಿದುಕೊ 
(ಅಜಿತತೀರ್ಥಕರ್ತುಗೆ ಕುಂಚಂಬಿಡಿದಿರ್ಪ ಕೆಲದೊಳ್‌ 
ಅಡಪಂಬಿಡಿದೊರ್ಪಸುರೇ೦ದ್ರನಾಯಕರ್‌ ಸೊಸಯಿಸಿದರ್‌: 
ಅಜಿತಪು, ೫. ೭೪) 


ಅಡಪವಳ - ಎಲೆಯಡಿಕೆ ಚೀಲ ಹಿಡಿಯುವವನು 
(ಸಚಿವನೆಯ್ದಿದದನಶುಲೇಖನೆಂಬಡವಳಂ: ಕುಸುಮಾಕಾ, 
೧೨. ೯೯) 

ಅಡಪವಳಿತಿ — ಅಡಪಗಿತ್ತಿ (ವಸುಧಾಧೀಶನ 
ಪರಮಪ್ರಸಾದಭಾಗಿನಿಯಂ ಅಡಪವಳಿತಿಯನವಧಾರಿಸು: 


ಕಾದಂಸಂ, ೫. ೯೦) 

ಅಡಪವಲ್ಲಿ - ಅಡಪಗಿತ್ತಿ (ಚಾಪಳೆಯಪ್ಪಡಪವಲ್ಲಿ ನುಡಿದ ನುಡಿಗೆ 
ಪೊಡವೀಶಂ ಮೆಚ್ಚುತ್ತುಂ: ಶಾಂತೀಶ್ವಪು, ೧೦. ೯೫ ವ) 

ಅಡಪವಳ್ಳ - ಎಲೆಯಡಿಕೆ ಚೀಲ ಹಿಡಿಯುವವನು (ಅಡಪವಳ್ಳಂ 
ನೀಡಿದ ಆರ್ಧ ಪೂಗೀಫಲಂಗಳುಮಂ ಕರ್ಪೂರ ನಾಗವಲ್ಲೀ 
ಧವಲ ಲಲಿತಂಗಳುಮಂ: ಸುಕುಮಾಚ, ೧೧. ೩೨ ವ) 

ಅಡಪು - ನಾಟ್ಯದ ಒಂದು ಭಂಗಿ (ರೂಪು ನೇರು ಲಾಗು 
ಲವಣೆಯಡಪು ತಿರುಪು ಕೈಮಜ್‌ ಕಳಾಸ 
ಕೂಟಮಾನಂ೦ಗಳಂ೦ ಸಗಳಿಸಿ: ರಾಜಶೇವಿ, ೫. ೧೯ ವ) 

ಅಡರ್‌ - ಮೇಲಕ್ಕೆ ಹತ್ತು (ಅಡರ್‌ - ಆರೋಹಣೇ: ಶಬ್ದಮದ, 
ಧಾ ೫೩೬); ಹಬ್ಬು (ಬಳ್ಳಿಗಳ್‌ ಇಮ್ಮಾವಿನ 
ಮರನುಳ್ಳೆಡೆಗಳನಜಸಿ ಪೋಪುವಲ್ಲವು ಕೆಲದೊಳ್‌ 
ಕಳ್ಳಿಯಿರಲ್‌ ಅಡರ್ವುವು: ಆದಿಷು, ೧೨. ೧೬); ಗಾಢವಾಗು 
(ಎಯ್ದೆ ಮಡಲ್ತ ತಳ್ಳ ಮೆಯ್ಗಳೊಳ್‌ ಅಡರ್ದು ಓತ 
ದೂತವಚನಾಮೃತದೊಳ್‌ ಗೊಲೆಗೊಂಡ ಬೇಟವೆಂಬ 
ಎಳಲತೆ: ಆದಿಷು, ೧೨. ೨೦); ಹತ್ತು (ದಿಕ್ಕರಿಗಳ್‌ 
ಅಂಬುಜಪತ್ರಾಂಬುವಿ೦ ಬೆಡಂಗಡಸಿರೆ ಮಜ್ಜನಂಬುಗಿಪುದಂ 
ಸತಿ ಕಂಡೊಸೆದಳ್‌ ನಿಶಾಂತದೊಳ್‌: ಪಂಪಭಾ, ೧. ೧೪೦); 
ಏರು, ಹಾರು (ಎಂದು ಅರವಿಂದಪ್ರಿಯಸಖಂ ಅಂದು 
ಅಬರತಳಮಂ ಅಡರ್ವುದುಂ: ಪಂಪಭಾ, ೯. ೭೯); 
ಅಧಿಕವಾಗು (ಅಟೆದರ೦ ಮೆಚ್ಚುತ್ತುತ್ಸಾಹದಿ೦ ಪೊಗಟುತ್ತಂ 
ಒಳ್ಳಡರೆ ನುಡಿಯುತ್ತುಂ ಅಂತಿರ್ದು: ಪಂಪಭಾ, ೧೧. ೬೨) 

ಅಡರಿಗೊಳ್‌ - ನೀರಲ್ಲಿ ತೇಲುವ ಎಣ್ಣೆಯನ್ನು ತೆಗೆದುಕೊ 
(ಪರಿಪಕ್ವ ಬಿಲ್ವಬೀಜಮನರೆದೆಣ್ಣೆಯೊಳಿಕ್ಕಿ ನೆಟಲೊಳೂಣಗಿಸಿ 
ಜಲದಿಂದಡರಿಗೊಂಡು: ಲೋಕೋಪ, ೭. ೨೫) 

ಅಡರಿಸು - ಮೇಲಕ್ಕೆ ಹತ್ತಿಸು (ವಿಕಟಕೂಟ 
ಶಾಲ್ಕಲಿಗಳನಡಿಗಡಿಗಡರಿಸುತ್ತುಂ: ಅಜಿತಪು, ೧೧. ೧೦ ವ) 


೩೭ 


ಅಡರು - ವ್ಯಾಪಿಸು (ಅಡರಿ ಕಟಾಕ್ಷಚಂದಿಕೆ ಪಳಂಚೆ ಗವಾಕ್ಷದ 
ಚಂದ್ರಕಾಂತದಿಂದುಡುಗದೆ ಸೋರ್ವ ನೀರ್ವನಿಗಳ್‌: 
ಮಲ್ಲಿನಾಷು, ೨. ೫೫) 

ಅಡರೆ ತೊಡರೆ ಬಳಸು - ನೋಟದ ನಾನಾ ಬಗೆ: ಮೇಲೆ ನಾಟು 
ಮತ್ತು ಸುತ್ತು (ಅಳಿಕುಳಂಗಳ ಚೆಲ್ವಂ ಮಾಸಿಸಿದುವು 
ವಾಸವನ ವಿಳಾಸಂಬೆರಸಡರೆ ತೊಡರೆ ಬಳಸುವ ಕಣ್ಣಳ್‌: 
ಆದಿಹು, ೭. ೧೧೭) 

ಅಡರು - ಆಧಾರ (ಕಳೆಗೆ ಕುಲಭವನಮಮುಂ 
ಪ್ರತಾಪಕ್ಕಡರ್ಪಮಾಗಿ ಬಳೆವನ್ನೆಗಂ: ಆದಿಪು, ೬. ೨೨ ವ); 
ಆಶ್ರಯ (ಜಾಣ್ಣನಕ್ಕೆ ಎಣವಟ್ಟು ಒಳ್ಳುಡಿಗೆ ಆಣ್ಮ೦ ಆಯತಿಗೆ 
ಅಡರ್ಪು ಸತ್ಯಕ್ಕೆ ಅಧಿಷ್ಠಾನಂ ಎಂದಣಿತಂ ಕೈಮಿಗೆ 
ಕೂರ್ತು ಕೀರ್ತಿಸುವುದು ಉರ್ವೀಮಂಡಲಂ ದುರ್ಗನಂ: 
ಪಂಚತಂತ್ರ, ೫೨); ಉತ್ಸಾಹ (ಬಿಡದೆಚ್ಚು ಸರಲ್‌ ತವೆ 


ಮನದಡರ್ಪು ತವದುರ್ವಿ ಮೈಯೊಳಿರ್ದಂಬಂ 
ಕೈಯುಡುಗದೆ ಕಿಬೌಚ್ಛರ್‌: . ಚಂದ್ರಪ್ರಪು, ೧೦. ೭೭); 
ಉಂಟಾಗು (ರೋಮಾಂಚನ೦ಗಳು೦ ಸಂಜನಿಸೆ ಬಗೆಗೆ 


ಅಡರ್ಪಾಗೆ ಕೌತೂಹಲಂ: ರಾಜಶೇವಿ, ೩. ೧೧೩) 
ಅಡರ್ಪುಗುಡು - ಆಶ್ರಯ ನೀಡು (ಸೆಳ್ಳುಗುರ್ಗಳ ಬಳ್ಳಿವೆಳಗಿಂಗೆ 


ಚ೦ದ್ರಕಳೆಯ ಕವಳಿಗೆಯನಡರ್ಪುಗುಡುವಂತೆಯುಂ: 
ಅನಂತಪು, ೮. ೭ ವ) 

ಅಡರ್ಪುಮಾಡು - ಆಶ್ರಯವಾಗಿಸು (ಪಾಡುವೆಕ್ಕಲಗಾಣರ 
ಸಂಮಾವಣೆಯ ಗೀತಲತಿಕೆಗೆ ಸಮುಚಿತೋತ್ತರಂಗಳಂ 


ಅಡರ್ಪುಮಾಡಿ ಬಳಯಿಸುತ್ತುಂ: ಆಚವರ್ಧ, ೯. ೪೩ ವ) 

ಅಡವಿ - ಕಾಡು (ಆವಡವಿಗಳೊಳ್‌ ಪಣ್ಣಲಮಾವಗಮೊಳವು: 
ಪಂಪಭಾ, ೭. ೪೬) 

ಅಡವೊಡ್ಡು - ಅಡ್ಡಲಾಗಿ ಒಡ್ಡು (ಬಿಸಿಲ್ಲೆ ಮೈಯ್ಯನಡವೊಡ್ಡಿ 
ತದೀಯ ತಟಮಗಳಲ್ಲಿಯಿ೦ಬಿಲ ಕಡುಗೊಂಬುಗಳ್‌ ತುಜುಗಿ 
ಬಿರ್ದವೊಲಿರ್ದುವು: ಶಾಂತೀಶ್ವಪು, ೧೨. ೮೪) 

ಅಡಸಿ ಕಟ್ಟು - ಬಿಗಿಯಾಗಿ ಕಟ್ಟು (ಪಾವುಗಳ೦ ಕೊಳಿಸಿ 
ಮಹಾಗ್ರಾವಮ೦ ಉಜದೆ ಅಡಸಿ ಕಟ್ಟ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳ್‌ ಅಟ್ಟೆದರ್‌ ಏವಯಿಸದೆ 
ತಮ್ಮ ಕುಲಮ೦ ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨) 

ಅಡಸು - ಒತ್ತಾಗಿ ಸೇರಿಸು (ಸಾಸಿವೆ ಲೋಯಿಸರದ 
ತಿರುಳೆಂಬಿವನಟ್ಟಡಸಿ ಬಿಗಿತಾಗಿ ಕಟ್ಟಲ್‌: ಲೋಕೋಪ, ೯. 
೧೩೨); ತುರುಕು (ತೆಂಗಿನ ಪೊಸ 
ನೇಣಿಂದಳುದಿಂಗಳ್ಳರಮಡಸಿ ಕಂಬಿಯಿಂ ಕಟ್ಟಿದೊಡಂ: 
ಧರ್ಮಾಮೃ, ೨. ೫೮); ಮೇಲೆ ಬೀಳು (ಇಡಿದಡರೆ 
ಕಾಯ್ತ ಚೂತಮನಡಸಿ ಸಿಡಿಲ್‌ ಪೊಯ್ದುದೆನಿಸೆ: ಆದಿಷು, 
೩. ೩೪); ಉಂಟಾಗು (ಕೇಡಡಸಿದೊಡಂಬಗೆಯಂ 
ಕೂಡದು: ಕವಿರಾಮಾ, ೧. ೭೩); ರಭಸದಿಂದ ನುಗ್ಗು 
(ಜ೦ಬೂವೃಕ್ಷದ ಕೆಲದೊಳಡಸಿ ರಸದ ತೊಲ” ಪರಿವಂತೆ: 
ಪಂಪಭಾ, ೬. ೩೦ ವ); ಗಟ್ಟಿ ಬಿಗಿ (ಪೊಡೆಯೆ ಕಡಿವಡೆದ 
ರುಂಡಮಂ ಎಡಗೈಯಿಂದಂ ಅಡಸಿ ಪಿಡಿದು: ರಾಜಶೇವಿ, ೬. 
೫೨) 

ಅಡಹಡಿಸು - ತ್ವರೆಮಾಡು, ಆತುರಪಡು (ನಿಲಲೆಡೆಯಿಲ್ಲದೆ 
ಅಡಹಡಿಸಿ ಸುಡುಮಿಡುವಂದು ನಡನಡ ನಡುಗಿ: ಅಜಿತಪು, 
೧೧. ೧೦ ವ); ಮುನ್ನುಗ್ಗು (ಅಳ್ಳದೆ ಬೆಚ್ಚದೆ ಬೆದಣದೆ 
ಬೆಳ್ಳುತ್ತು ಅಡಹಡಿಸಿ ಕುಸಿದು ಕುಂದಿರದೆ ಕೊರಲ್ಲುಬ್ಳ್‌ 
ಪರಿವುದಕದೊಳ್‌ ಮನಮುಖ್ಕದೆ ದಿಗಂಬರನಿರ್ದಂ: 


ಸುಕುಮಾಚ, ೪. ೧೦); ತವಕಿಸು 
ಮಿತ್ರಸಮಾಗಮಮಂ ಬಯಸಿ ನಳಿನಿ 
ಮೇಗಣ್ಣೆ ಒಗೆದಂತೆ: ಮಲ್ಲಿನಾಪು, ೭. ೭೦) 

ಅಡಾಯುಧ - ಒಂದು ಬಗೆಯ ಕತ್ತಿ (ದೀಪದೇಣ ನುಡಿಯಲ್ಲಿ 
ಅಡಾಯುಧಂ ಅಡ್ಡಣಂ ಸೊಡರ್ಗಿದಗಂ ಎನಿಪುವಂ ಪಿಡಿದು: 
ರಾಜಶೇವಿ, ೫. ೫೨) 

ಅಡಿ - ಪಾದ (ತಿಳಿಪಲಡಿಗೆಣಗಿದೋಪನ ತಳಂಗಳಾ ತೀಟದಿಂ 
ಪದಂಗಳೊಳೊಗೆದ ಪುಳಕಚಯಂಗರ್ಳ, ಕವಿರಾಮಾ, ೩. 
೧೧೮); ಪಾದತಳ (ಪಾದತಳಮದು ಅಡಿ: ಆಭಿಧಾವ, ೧. 
ದತತ) 

ಅಡಿಗಡಿಗೆ - ಹೆಜ್ಜೆಹೆಜ್ಜೆಗೆ (ಜೀವನಿಕರಮಂ  ರಕ್ಷಿಸದಿರ್ದಡೆ 
ಪಾಪಮಕ್ಕುಮೆಂದೆಂದಡಿಗಡಿಗಾರೈದು ನೋಡಿ ನಡೆವಂ 
ಜೈನಂ: ಸಮಯಪ, ೫. ೭); ಮತ್ತೆ ಮತ್ತೆ (ವನಜಮುಖಿ 
ಪಿರಿದುಮನುರಾಗದಿಂದಡಿಗಡಿಗೆ ಸೊಗಯಿಸಿದಳಾಗ 
ಮೊಗರಾಗದಿಂ: ಆದಿಪು, ೭. ೨೭ ರಗಳೆ) 


ಅಡಿಗರ್ದು - ಕೆಳಕ್ಕೆ ಮುಳುಗಿಸು (ಒಂದಳ 
ನೀರ್ಮಳಲೊಂದರ್ಕೊಂದುತುಂ ಮೇಗೆ ಕೊಂಡು ನೆಗೆವುದಿದೇಂ 
ಮತ್ತೊಂದು ನೀರಡಿಗರ್ದುವುದೆಂದತಿ ವಿಸ್ಮಯದೆ 
ನೋಡಿದಂ ಭರತೇಶಂ: ಆದಿಪು, ೧೩. ೫೧) 

ಅಡಿಗಲ್‌ - ಬಡಿಯಲು ಇರಿಸಿಕೊಂಡ ಕಲ್ಲು (ಹದನೇಲ್‌ 
ಕಾಯ್ದುರಿವ ಲೋಹದ ಬಟ್ಟಂ ನಿಜಿಸಿ ಹೇವಣಿಗಂ ಅಗಡಿಲ್ಲ 
ಅಗದೊಳಿಕ್ಕುಳಿಂದೆ ಪಿಡಿದು: ಧರ್ಮಪ, ೭. ೪೩) 

ಅಡಿಗಲ್ಲಿಕ್ಕು - ತಳಹದಿ ಹಾಕು (ಕುಳಿಶಾವಳಿಗಳಿನಮರ್ದಿಂ 
ತೊಳೆದಡಿಗಳ್ಲಿಕ್ಕಿ ಬೆಳ್ಳಿಯಿಟ್ಟಿಗೆಯಿಂ ಚೌಪಳಿಯಿಕ್ಕಿದಂತೆ: 
ಶಾಂತಿಷು, ೧೦. ೨೯) 

ಅಡಿಗಟ್ಟು - ತಳದಲ್ಲಿ ಮುಳುಗಿಸು (ಪಾವುಗಳಂ ಕೊಳಿಸಿ 
ಮಹಾಗ್ರಾವಮ೦ ಉಜದೆ ಅಡಸಿ ಕಟ್ಟಿ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳ್‌ ಅಟ್ಟೆದರ್‌ ಏವಯಿಸದೆ 
ತಮ್ಮ ಕುಲಮ೦ ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨) 

ಅಡಿಗಾಣ್‌ - ಗುಟ್ಟು ತಿಳಿ (ಆಯುಃಪ್ರಮಾಣದಡಿಗಾಣಲೊಡಂ 
ಮಲುಗುವುದಂಗಜಶರದಿಂ ತುಳುಗುವುದೆನೆ 
ದೇವಗತಿಯೊಳೇ೦ ಸುಖಮುಂಟೆ: ಅಜಿತಪು, ೨. ೭೨); 
ದರ್ಶಿಸು (ದೇವರಡಿಗಂಡು ಕಪ್ಪಮನೀವರ್‌ ಚಪ್ಪನ್ನ 
ದೇಶದರಸರ್‌: ರಾಜಶೇವಿ, ೫. ೧೨೭) 

ಅಡಿಗಿಕ್ಕು - ನಾಶಮಾಡು (ಮೊದಲೊಳ್‌ ನೀನೆಮಗೆ ನುಡಿದ 
ತೆಜದಿಂದಡಿಗಿಕ್ಕಿದೆ ಕಂಸನಂ: ಜಗನ್ನಾವಿ, ೬. ೮೭) 

ಅಡಿಗಿಡು - ನಡಿಗೆ ಕೆಡು (ಬಿಡೆ ಬೀಸಿದೊಡೆನೆ ಬೀಸಿ ನಿಮಿರ್ದಡಿ 
ಕಾಲಿಟ್ಟಡಿಗಿಡೆ ನಿಘಾತದಿಂ ಪೊಯ್ದೊಡಣ್ಮಿ ಕಾದಿದರ್‌ 
ಕಡುಗಲಿಗಳ್‌; ಗದಾಯು, ೮. ೯), ಆಧಾರ ತಪ್ಪು 
(ಬೊದಿಲ್ಲೆನೆ ಬಿಟ್ಲತ್ತಡಿಗಿಡೆ ಕೂರ್ಮನ ಬೆನ್ನಂದೊಡೆದು 
ಸಿಡಿಲ್ಲೊಡನೆ ನುಚ್ಚುನೂಜಪ್ಪಿನೆಗಂ: ಪಂಪಭಾ, ೧೦. ೭೦) 

ಅಡಿಗುಟ್ಟು - ಕಾಲನ್ನು ಒತ್ತು (ಕಮಳವದನೆಗೆ ನೀಡಿ ಡವಕೆಯಂ 
ಕೆಲ ಕೆಲರ್‌ ಕುಮುದದಳನಯನಯುಗಗೆ ಆಡಿಗುಟ್ಟಿ 
ಕೆಲಕೆಲರ್‌: ಆಚವರ್ಧ, ೧೩. ೫೨); ಕುಣಿ 
(ದೇವವನಿತೆಯರೆ ಪರಿವಿಡಿಯೊಳ್‌ ಅಡಿಗುಟ್ಟೆಯುಂ: 
ಆದಿಪು, ೨೭ ರಗಳೆ) 

ಅಡಿಗೆ -.. ಆಹಾರ ಬೇಯಿಸುವುದು, ಪಾಕಕಿಯೆ 
(ಪಸಿದೆನೆಂದಾಗಳಡಿಗೆಯ೦ ಮಾಡಿ ಉಣಲಿಕೆಂದು ಎನ್ನ 
ಪೆಂಡತಿಗೆ ಪೇಳ್ದು: ಧರ್ಮಪ, ೯. ೨೩ ವ) 


(ಹೋಗಲಡಹಡಿಸಿ 
ತಿಳಿಗೊಳದಿಂದ 


೩೮ 


ಅಡಿಗೊತ್ತು - ಕೆಳಕ್ಕೆ ಅದುಮು (ಬಿರುದರ೦ ಒತ್ತಿ ಬೀರರಂ 
ಅಡಂಗಿಸಿ ಕೊಂಕಿಗರಂ ಕಟಲ್ಲಿ ಚೆನ್ನರಂ ಅಡಿಗೊತ್ತಿ 
ಮಂಡಳಿಕರಂ ಬೆಸಕಯ್ಸಿ . . ಮಾಡಿರೆ ರಾಜಸೂಯಮಂ: 
ಪಂಪಭಾ, ೭. ೧೮) 


ಅಡಿಗೊಳ್‌ - ಹೆಜ್ಜೆ ಹಾಕು, ದಾಪುಗಾಲು ಹಾಕು (ಅಡಿಗೊಳ್ಳ 
ಪೆರ್ಮರೆ .. .. ಎತ್ತಲು೦ ನೆಉೌೆದರೆ ಕಾಡೊಳ್‌: ರಾಜಶೇವಿ, 
೫. ೮೩) 


ಅಡಿದಳಿರ್‌ - ಚಿಗುರಿನಂತೆ ಕೋಮಲವಾದ ಪಾದ (ಅಡಿದಳಿರ್ಗೆ 
ಧರಾವಲಯಂ ಕಡುವೆಟ್ಟಿತ್ತಾಗೆ ನಡೆಯಲಜೆಯದೆ ಮನುಜರ್‌ 
ಸೆಡೆಯೆ: ಪಂಪರಾ, ೧. ೭೬) 


ಅಡಿಮಂಚಿಕೆ — ಕಳಮಂಚ (ಸಿಸಿರಮನೆ ಪಿಡಿದು 
ಪರಕೆಗೆಬಸಂತನಲರ್ವೋದ ಮಾವಿನಡಿಮಂಚಿಕೆಯೊಳ್‌ 
ಕುಸುರಿದಜೆದದಡಗಿನಂತಿರೆವೊಲೆಸುದುವು  ತದ್ದನದೊಳಿರ್ದ 


ಮುತ್ತದ ಮುಗುಳ್ಗಳ್‌: ಯಶೋಧಚ, ೧. ೩೭) 

ಅಡಿಮಾಡು - ಕೀಳಾಗಿಸು (ತೊಡೆ ರಂಭಾಮದಮಂ ಮಿಗೆ 
ತೊಡೆದುದು ನುಣಿಂದಮೆಂಬ ಪರುಡಿಂ 
ತಾನಡಿಮಾಡಿದುದುರು ರಂಭಾವಿಡಂಬಮಂ 
ವಿತತನೃತ್ಯದೊಳ್‌ ನರ್ತಕಿಯಾ: ರಾಜಶೇವಿ, ೧೨. ೮೫) 

ಅಡಿಮಿಡುಕು - ಹೆಜ್ಜೆಯನ್ನು ಅಲುಗಿಸು (ಮೋಹದಿಂದಾ 
ಪೊನ್ನಂ ತಡೆಯದೆ ನೋಡುತ್ತಿರ್ಪವೊಲ್‌ ಅಡಿಮಿಡುಕದೆ 
ನಿಂದು: ಧರ್ಮಾಮೃ, ೭. ೧೭) 

ಅಡಿಮೊದಲ್‌ - ಅಡಿಯ ತಳಭಾಗ (ವಾಮಪದನಖರುಚಿ 
ಕಾಂಚನಹರಿಪೀಠಮುಮಂ ಮುತ್ತಿನ ಪೀಠಮಿದೆನಿಸಿತು 
ಅವನಿಪತಿಯ ಅಡಿಮೊದಲೊಳ್‌: ಶಾಂತಿಪು, ೭. ೪೭) 


ಅಡಿಯಿಡು - ಹೆಜ್ಜೆಯಿಡು; ಮುಂದುವರಿ (ಅತ್ತಿತ್ತಡಿಯಿಡದೆ 
ಲಕ್ಷಮಿ ತಳಬವೆಳಗದಳ್‌: ಗದಾಯು, ೯. ೧೩) 

ಅಡಿಯೂಟ - ಪಾದಲೇಪನ (ಕನ್ನಡಿಯ ಪಡಿಯಳಿಕೆಯ 
ಕೊಡೆಯ ಡವಕೆಯಡಪದಡಿಯೂಟದ ಪಡಿವೆಸಕ್ಕೆ 


ಬೆಸಸಿದಂ: ಅನಂತಪು, ೪. ೭೬ ವ) 

ಅಡಿಯೂಡು - ಅಂಗಾಲಿಗೆ ಲೇಪನ ಮಾಡು, ಅಂಗಾಲು ತಿಕ್ಕು 
(ಇಂಬಿನೊಳಡಿಯೂಡುವ ಸಖಿಯಂ ಬಾರಿಸಿ ತೆಗೆದು: 
ಶಾಂತಿಪು, ೬. ಲ); ಪಾದಗಳಿಗೆ ಲೇಪಿಸು 
(ಅಡಿಗೂಡಲ್ಕಲತಗೆಯಂ ತುಡಲ್ಕೆ ತುಡುಗೆಯಂ ಉಡಲ್ಕೆ 
ದಿವ್ಯಾಂಬರಮಂ: ಆದಿಪು, ೭. ೧೧) 

ಅಡಿಯೆತ್ತು - ಹೆಜ್ಜೆ ಇಡು, ಹೊರಡು (ಪೆರ್ಜಸಮನೆ ಪಡಿದೆನ್ನನೆ 
ರಣದೊಳಟಿವೆನಿರದಡಿಯೆತ್ತಿಂ: ಪಂಪಭಾ, ೯. ೮೭) 

ಅಡಿವಚ್ಚೆ - ಹೆಜ್ಜೆಯ ಗುರುತು (ಅನ್ನೆಗಮರಸನಡಿವಜ್ಜೆಯಂ 
ನೋಡುತ್ತಂ: ವಡ್ಡಾರಾ, ಪು. ೧೧೧, ಸಾ ೧೦) 

ಅಡಿವಣಲ್‌ - (ಅಡಿ-ಮಣಲ್‌] ಕೆಳಗಿನ ಮರಳು (ಹದಿನೀ 
ಸರ್ವಾಂಬುವಂ ಪೀರ್ದನಿತನಡಿವಣಲ್ಲಾಣಿಸುತ್ತುಂ 
ಮರುತ್ಟಾದಂಗಳೊತ್ತೆ: ಶಾಂತೀಶ್ವಪು, ೧೨. ೧೯) 

ಅಡಿವಣಿಗೆ - ಕೆಸರಿನ ಹೆಜ್ಜೆಯ ಗುರುತು (ಅಡಿವಣಿಗೆಯೆಂದು 
ಕೆಸಖೊಳಾದ ಪಜ್ಞೆ: ಶಬ್ದಮದ, ಪ್ರಸಾ ೩) 

ಅಡಿವಿಡಿ - [ಅಡಿ೬ಪಿಡಿ] ಕೆಳಗಿನಿಂದ ಆರಂಭಿಸು (ಅಡಿವಿಡಿದಿಟ್ಟ 
ಪುತ್ತುಗಳ ನೆತ್ತಿಗಳಿ೦ ನಿಮಿರ್ದಿರ್ದ ಬಳ್ಳಿಗಳ್‌: ಆದಿಷು, ೧೪. 
೧೪೦) 


ಪಾದಯುಗಳ 
ಪುಣ್ಯದಿ೦ದಂ: 


ಅಡಿವೊಣರ್‌ -.. (ಅಡಿ-ಪೊಣರ್‌) 
(ಚಾರಣರಿಷಿಯರಡಿವೊಣರನರ್ಚಿಸಿದ 
ವಡ್ಡಾರಾ, ಪು ೩೮, ಸಾ ೧೩) 

ಅಡಿಸು - ಬೇಯಿಸು (ಶ್ರಾದ್ಧಕ್ಕೆ ಅತ್ಯುತ್ತಮ ಲೋಹಿತಮತ್ಸ್ಯಮಂ 
ಉತ್ತಮಮೆಂದು ಒಂದು ಕಡಿಯಂ ಅಡಿಸಿದಂ ಅರಸಂ: 
ಯಶೋಧಚ, ೩. ೫೦) 

ಅಡು - ಬೇಯಿಸು (ಅಡು - ಪಚನೇ: ಶಬ್ದಮದ, ಧಾ ೨೬೪); 
(ಭಟಾರಾ ಲವಟುಗಳ ಕೈಯಲ್‌ ಪಗಲುಣಲು೦ ಅಡಲುಂ 
ಪೆಣಲಾಗ ಮೇಲ್ವಾಯ್ಚು ಎಟ್‌ದು ಕೊಂಡುಂಬರ್‌: ವಡ್ಡಾರಾ, 
ಪು ೯೨,ಸಾಜ) 

ಅಡುಕು - ಸ್ಥಾನಾಂತರ ಮಾಡು (ಅಡುಕು - ಸ್ಥಾನಾಂತರ 
ಪ್ರಣೀತೇ: ಶಬ್ದವ ಧಾ, ೩) 

ಅಡುಗೆ - ಬೇಯಿಸುವುದು, ಪಾಕಕ್ರಿಯೆ (ಕಿಚ್ಚಿಲ್ಲದಡುಗೆಯುಂ 
ನಚ್ಚಿಲ್ಲದ ಪೆಂಡತಿಯುಂ: ಧರ್ಮಾಮೃ, ೧. ೭೦ ವ) 


ಅಡುರ್ಕೆ ದ ಹಬ್ಬುವಿಕೆ, ಆಕ್ರಮಣ (ಆನೆ 
ಭಾಜನವೆನಿಸಿರ್ದೆನಂತಕನಡುರ್ಕೆಗೆ ಹೋ ಪೆಅತಾವುದೆಂಬ 
ದುರ್ಮನದೊಳೆ ದಕ್ಷಿಣಾಶೆ ನಿಡುಸುಯ್ದವೊಲಾದುದು 


ದಕ್ಷಿಣಾನಿಲಂ: ಚಂದ್ರಪ್ರಷು, ೭. ೩೯) 


ಅಡುವಳ - ಬಾಣಸಿಗ (ಅಡುವಳನೆಂದು ಬಾಣಸಿಗಂ - 
ಶಬ್ದಮದ, ಪ್ರ ೪) 

ಅಡುವುಟ್ಗೆ - ಹದವಾದ ಹುಗ್ಗಿ (ದೆಸೆವಲಿಗುಡಲೆಂದು 
ಅ೦ತಕನಡುವುಟ್ಲೆಯನಟ್ಟಂತಿರೆ ಕಡಿಖಂಡಮಾಯ್ತು 


ರಣಮಂಡಲದೊಳ್‌: ಪಂಪರಾ, ೧೩. ೯೬) 

ಅಡುಳಕ್‌ - ಆವರಿಸು (ಸುಜನರ್‌ ಅಡುರ್ತು ನೋಯಿಸಿ 
ಸೆಜ್‌ಯಿಟ್ಟೋಯೆನಿಸಿದರ್ಥದಿಂ ಆದಾಯಮದನ್ಕಾಯಂ 
ಒಳಿನಾಸೆಗೆ ಅಪಾಯಂ: ಹರಿವಂಶ, ೧. ೫೮) ದಾಳಿಮಾಡು 
(ಅಸುರರ ಮೆಯ್ಯೊಳಾದ ವಿರಹಾಗ್ನಿಯನಾಚಿಸುತಿಂತೆ ತನ್ನ 
ಕೂರಸಿಯೊಳಡುರ್ತು ಕೊಂದಸಿಯಳಿರ್ಕಸಿಯೊಳ್‌: 
ಪಂಪಭಾ, ೧. ೬) 

ಅಡುಲು -  [ಅಡ್‌*ಉಜು-ಅಡುು-ಹತ್ತಿರ ಇರು] 
ಸಮೀಪಿಸು, ದಾಳಿಮಾಡು (ಅಸುರರ ಮೆಯ್ಕೊಳಾದ 
ವಿರಹಾಗ್ನಿಯನಾಜೆಸುತಿಂತೆ ತನ್ನ ಕೂರಸಿಯೊಳಡುರ್ತು 
ಕೊಂದಸಿಯಳಿರ್ಕಸಿಯೊಳ್‌: ಪಂಪಭಾ, ೧. ೬) 

ಅಡೆ - ಬೆರಳಿನಿಂದ ಹೊಡೆ (ಅಡೆ-ಅಂಗುಲಿಪ್ರಹರಣೇ: ಶಬ್ದಮದ 
ಧಾ ೨೬೫): ಬಡಗಿಯ ಆಧಾರದ ಕೊರಡು (ಅಡೆ- .... 
ಪಂಚಕಾರುಕದಾರೌ ಚ: ಶಬ್ದಮದ, ಧಾ. ೨೬೫); ತಿಪ್ಪೆ, 
ಸಗಣಿ (ಅಡೆಯಂ ಕೋದೆತ್ತುತು೦ ಮಾರ್ದನಿಗೆ ಮಸಗುತುಂ 
ದರ್ಪದಿಂ ಛಾಯೆಯೊಳ್‌ ಕೋಡಿಡುತುಂ: ನೇಮಿನಾಪು, ೮. 


೧೮) 

ಅಡೆಗೆಡೆ - ಅಡ್ಡವಾಗಿ ಬೀಳು (ಕಾಡಾನೆಗಳೊತ್ತಿ ಕಿಟ್‌ಡೆಗೆಡೆದ 
ಮರಂಗಳಂ ಕೊಂಕುವೆತ್ತ ಬಟ್ಟೆಗಳೊಳಂ; ಕಾದಂಪೂ 
೨೬೬೧) 


ಅಡೆಮಂಚಿಕೆ - ವಸ್ತುಗಳನ್ನು ಕತ್ತರಿಸಲು ಆಧಾರವಾದ ಅಡಿಯ 
ಮಣೆ  (ಕೈರಂದಣೆಯಲ್ಕೆ ಮಾಡಿದಡೆಮಂಚಿಕೆಮಿಂಚಿದುದಾ 
ಶೃಶಾನದೊಳ್‌, ಕಾವ್ಯಾವ, ೫೬) 


ಅಡೆಯೊಡ್ಡು — ಅಡೆಯನ್ನು ಒಡ್ಡು (ಓಡನೆ 
ಪಾಪಕರ್ಮನಡೆಯೊಡ್ಡಿದಮಾಟ್ಕ್‌ಯೊಳರ್ದಂ: ಆಚವರ್ಧ, 
೩ ೧೧) 


೩೯ 


ಅಡೆಯೊತ್ತು - ಜೋರಾಗಿ ಅಮುಕು (ತೂಗಿಸಿ ತೊಲೆಯೊಳ್‌ 
ಬಾಯಂ ಮೂಗುಮನಡೆಯೊತ್ತಿ ಕೊಂದ ಕಳ್ಳನ: 
ಯಶೋಧಚ, ೪. ೨೧) 

ಅಡೆವೊತ್ತು - ಸುತ್ತಲೂ ಹೊತ್ತಿಕೊ (ಕಡೆಗಾಲದೊಳಡೆವೊತ್ತಿ 
ಸುತ್ತಲುಂ ನೆಗೆವನಲನ ಪೊಗೆಯಂತೆಯುಂ: ಪಂಪರಾ, ೪. 
೫೪ ವ) 


ಅಡ್ಡಂ - ತಡೆ (ಮಿಜುಗುವ ತೋರಹಾರಮುಮನಪ್ಪಿನ 
ಕಾಳಸೆಗಡ್ಡಮೆಂಬ ಬೇಸಣಿನೊಳೆ ಕಟ್ಟಲೊಲ್ಲದೆ: ಪಂಪಭಾ, ೪. 
೧೦೫); ಅಡ್ಡಲಾಗಿ (ಸಿದ್ದಪದಮಂ 
ಕೆಯ್ಕೊಳ್ಳುದರ್ಕಡ್ಡಮೊಡ್ಡಣಂ ಒಡ್ಡಿರ್ದಘಸೈನ್ಯಮಂ 


ತುಟೆಯಿಸಲ್‌: ಶಾಂತಿಪು, ೧. ೭) 
ಅಡ್ಡಂಬರ್‌ - ಅಡ್ಡಲಾಗಿ ಬರು (ಪರಮಾಯುವ ಬರೆಗಡ್ಡಂಬರೆ 


ರೇಖೆಗಳೊಳಗೆ ಕುತ್ತದಿ೦ ಪೊಣಗಸ್ತೋತ್ಕರದಿ೦ 
ಅಪಮೃತ್ಯುವಕ್ಕುಂ: ಲೋಕೋಪ, ೧೧. ೧೭); ತಡೆಯಾಗು 
(ತಾರ್ಕಿಕರೊಟ್ಟೈಸಿದರಿಲ್ಲ ಸತ್ಯವಿಗಳಡ್ಡಂಬ೦ದರಿಲ್ಲ: 
ಸುಕುಮಾಚ, ೭. ೫೫) 

ಅಡ್ಡಂಬರಿ - ಅಡ್ಡಲಾಗಿ ಹರಿ, ನುಗ್ಗು (ಇದಪೂರ್ವಂ 
ವಾರ್ಧಿಯಡ್ಡಂಪರಿದುದಿಳೆಯೊಳೆಂಬಂತೆ: ಚಂದ್ರಪ್ರಪು, ೧. 
೮೦) 

ಅಡ್ಡಂಬರಿಯಿಸು ಅಡ್ಡಲಾಗಿ ಹೋಗುವಂತೆ ಮಾಡು 


(ಪೊಣಮಡಿಪಿದಿರೇಟೆಪಡ್ಡಂಬರಿಯಿಪ: ರಾಜಶೇವಿ, ೬. ೧೧ 
ವ) 

ಅಡ್ಡಂಬಾಯು - ಹಾರು 
ನೀಳೆಕುಂತಳಮುಂ ನರ್ತಿಸೆ 
ನಿಜೆಯುಮಡ್ಡಂಬಾಜ”: ಜಗನ್ನಾವಿ, ೧೬. ೮೪) 

ಅಡ್ಡಂಬೀಟಿಕ್‌ - ಅಡ್ಡಲಾಗಿ ಬೀಳು (ಬೇಂಟೆಯ ನೆಪದಿಂದದಲ್ಲಿಂ 
ತಳರ್ದು ಬಟ್ಟೆಯ ಕಣ್ಣೋಳಡ್ಡಮಬಿಲ್ಲಿರ್ದ ವೃದ್ಧವಾನರನಂ 
ಕಂಡು: ಪಂಪಭಾ, ೮. ೩೧ ವ) 

ಅಡ್ಡಂಬು - ಅಡ್ಡಲಾಗಿ ಬಿಡುವ ಬಾಣ (ಅಂತೆತ್ತಿ ಬಂದು 
ಪ್ರಮಾಧಿಕುಮಾರನ ರಥಮಂ ಮೂವಳಸಾಗೆ ಮುತ್ತಿಕೊಂಡು 
ಪೋಗದಡ್ಡಂಬಿನ ಕೂರಂಬಿನ ಕವಲಂಬಿನ: ಧರ್ಮಾಮ್ಮ 
೧೩. ೭೭ ವ) 

ಅಡ್ಡಂ ಮಾಡು - ಅಡ್ಡಗಟ್ಟು (ಪಣಮುಡಿದರಂತೆ ಅಡ್ಡಂ 
ಮಾಡಲುಂ ಎಸೆದ ದೆಸೆಗಳ್ಗೋಡಿಸಲುಂ ಕುಮಾರಸ್ವಾಮಿಯ 
ನಿಮ್ಮಡಿಯ ಕೆಲದೊಳಾನೆ ಬಲ್ಲೆಂ: ಪಂಪಭಾ, ೫. ೪೩ ವ) 

ಅಡ್ಡಗವಿತೆ - ವಕ್ರ ಕವಿತ್ವ (ನವಭೂತ ಭಾಷೆಯಿ೦ ಕುಉುಪುವೇಟ್ಟು 
ತಾಂ ಅಡ್ಡಗವಿತೆಯಂ ಮಾಡಿ ಮಹಾವ್ಯವಸಾಯಂಗೆಯ್ವ 
ಮರುಳ್ಗವಿಗಳ್‌ ತಾವೇಂ ಗುಣಾಢ್ಯರಂ ಮಸುಳಿಸರೇ: 
ಗದಾಯು, ೪. ೪೨) 

ಅಡ್ಡಗೊಂಬು - ಅಡ್ಡಲಾಗಿ 


ಅಡ್ಡಲಾಗಿ (ಮುಕ್ತಾಹಾರಮುಂ 


ಮೇಲುದುಂ 


ಚಾಚಿಕೊಂಡಿರವ ಕೊಂಬೆ 
(ಬಡವಂಗೊಪ್ಪುವ ರಾಜ್ಯಲಕ್ಷ್ಮಿ ಕುರುಡಂಗಕ್ಷಿದ್ದಯಂ 
ಕೂಪದೊಳ್‌ ಕೆಡೆವಂಗಡ್ಡಯಿಪ ಅಡ್ಡಗೊಂಬು 
ರುಜೆಯೊಳ್ಳೇವಂಗೆ ದಿವ್ಯೌಷಧಂ: ಧರ್ಮಾಮೃ, ೩. ೯) 

ಅಡ್ಡಣ - ಢಾಲು, ಗುರಾಣಿ (ಮಾಯೆಯಂಬಡ್ಡಣಮಂ ಪಿಡಿದು 
ಮೋಹಮೆಂಬ ಸುರಗಿಯಂ ಕಟ್ಟ: ಧರ್ಮಾಮೃ, ೧೦. ೬೫ 
ವ) 


ಅಡ್ಡಣಾಯತವಡೆ — ಗುರಾಣಿ ಹಿಡಿದವರ ಸೈನ್ಯ 
(ತಲೆಮುಟ್ಟುಲಿದೊರ್ಮೆಯೆ ನೂಂಕುವಡ್ಡಣಾಯತವಡೆಯಂ 
ಕುಮಾರನಿಸೆ: ಶಾಂತೀಶ್ವಷು, ೩. ೯೯) 

ಅಡ್ಡಣೆಗೆ - ತಳಿಗೆಯಿಡುವ ಪೀಠ (ಪಿರಿಯ ಪೊನ್ನ ತಳಿಗೆಯ 
ಮುಚ್ಚಮಪ್ಪಡ್ಡಣಿಗೆಯುಮನಿಟ್ಟು: ವಡ್ಡಾರಾ, ಪು. ೭೮, ಸಾ. 
೧೨) 

ಅಡ್ಡತರ - ಅಡ್ಡಲಾಗಿ ನಿಲ್ಲುವ ಅಥವಾ ಚಲಿಸುವ ರೀತಿ 
(ಕದಂಪಿನೊಳ್‌ ಕನಕಕು೦ಡಲವಡ್ಡತರಕ್ಕೆ ವಂದು 
ನಿಶ್ಚಲಮೆನಿಪಂಫ್ರಿಯೊಂದೆಸೆಯೆ: ಚಂದ್ರಪ್ರಷು, ೩. ೫೧) 

ಅಡ್ಡಪುರಿ - ನೃತ್ಯದ ಒಂದು ಭಂಗಿ (ಉಗುರ್ವೆಳಗು 
ಬಿಣ್ಣಿತೆಂದದನುಗುಲ್ಲಾಂತಿರೆಶೋುವಂತೆ ತಳದೆಳಗೆಂಪಂ 
ಬಗೆಗೊಳಿಸುವಡ್ಡಪುರಿಯಂ ಪುಗುತುಂ: ಲೀಲಾವತಿ, ೪. 
೧೨೬) 

ಅಡ್ಡಬರ್‌ -  ಅಡ್ಡಿಯಾಗು (ಅ೦ತಕ೦ ಗೋಣುರಿಗೊಂಡು 
ಎಟೆದುಯ್ವೊಡೆ ಅಡ್ಡಬರ್ಪರುಮೊಳರೇ: ಅಜಿತಪು, ೨. ೮೫) 


ಅಡ್ಡಬೊಟ್ಟು - ಹಣೆಯ ಮೇಲಿನ ಅಡ್ಡ ಗೆರೆ (ಕೆಲಕ್ಕೆ 
ನಸುಕೊಂಕಿನ ಕತ್ತುರಿಯಡ್ಡಬೊಟ್ಟು ತಳ್ಲಿಕ್ಕಿದ ಚಂದನಂ: 
ನೇಮಿನಾಪು, ೩. ೯೮) 

ಅಡ್ಡಮಿರ್‌ - ಅಡ್ಡಲಾಗಿರು (ಪಡೆಗಡ್ಡಮಿರ್ದ  ಬೆಟ್ಟಟ್ಟಿಡೆ 


ಮಟ್ಟಮಿಜುಂಬಮಮೆಂಬಿವಂ ಸಣ್ಣಿಸಿ: ಆದಿಷು, ೧೧. ೪೭) 

ಅಡ್ಡಮು೦ ತಿಗಟಮು೦ - ಅಡ್ಡಡ್ಡಲಾಗಿ (ಪಾಸುಂಪೊಕ್ಕುಂ 
ದುಗುಣಮುಂ ತಿಗುಣಮುಂ ಅಡ್ಡಮುಂತಿಗಟಮುಂ ಪರಿದು: 
ಗದಾಯು, ೬. ೨೮ ವ) 

ಅಡ್ಡಯಿಸು - ಅಡ್ಡಿಮಾಡು (ಬಡವಂಗೊಪ್ಪುವ ರಾಜ್ಯಲಕ್ಷ್ಮಿ 
ಕುರುಡಂಗಕ್ಷಿದ್ದಯಂ ಕೂಪದೊಳ್‌ ಕೆಡೆದಂಗೆ 
ಅಡ್ಡಯಿಪಡ್ಡಗೊಂಬು: ಧರ್ಮಾಮೃ, ೩. ೯) 

ಅಡ್ಡವಣೆ - ಕಂಬಗಳ ಮೇಲೆ ಜೋಡಿಸಲಾದ ಮಣೆ 
(ಕೇಳೀನಿಳಯದ  ಕೆಲದೊಳ್‌ ನಟ್ಟಿ ಕನಕಯಷ್ಟಿಗಳ್‌ 
ಮೇಲಡ್ಡವಣೆಗಳೊಳ್‌ ಕಣ್ಮುಚ್ಚಿ ಬೆಚ್ಚಿದಂತೆರ್ದು: ಲೀಲಾವತಿ, 
೩ ೨೦ ವು) 

ಅಡ್ಡವಾಯ್‌ - (ಅಡ್ಡ-ಪಾಯ್‌] ಅಡ್ಡಲಾಗಿ ನುಗ್ಗು (ಎಅಗುವ 
ತುಂಬಿವಿಂಡಗಿಯೆ ಬಗ್ಗಿಪ ಕೋಗಿಲೆ ಕೊಂಬುಗೊಂಡು 
ಬಳ್ಳುಆ*ೌ ಮುಳಿದಡ್ಡವಾಯ್ದ ಗಿಳಿ ಮಲ್ಲಳಿಗೊಂಡೊಳಸಾರೆ: 
ಕಬ್ಬಿಗಕಾ, ೨೪೪) 

ಅಡ್ಡವಿಸು - ಅಡ್ಡಿಮಾಡು (ಕರಿರಾವುತ ಪಾಯಕರುರ್ಬಿ ಕೊರ್ಬಿ 


ಬಂದಡ್ಡವಿಸುತ್ತೆ ನಿಲ್ಲಸುರನೊಳ್‌ ಮಿಗೆ ಪೋರ್ವರ್‌ 
ಅಖರ್ವಗರ್ವದಿಂ: ಉದ್ಭಟಕಾ, ೪. ೭೭) 
ಅಡ್ಡಸಾರ್ಚು - ಪಕ್ಕದಲ್ಲಿ ನಿಲ್ಲಿಸು (ಮೊಗ೦ ಮುರಿದು 


ಮೊಲೆಯೂಡಲಡ್ಡಸಾರ್ಜಿದ ಪುಲ್ಲೆಯಿರ್ದಂತೆ: ನೇಮಿನಾಷು, 
೧೯೨ ಪ 

ಅಡ್ಡಸುಟೆ — ಎದುರಿಗೆ ಸುಳಿದಾಡು (ಅರಲಂಬಿಂ 
ಗಣೆಸನ್ನೆದೋಣುವನನಂಗಂ ಚಂದವಂ ಕೊಂಕುವಂ ಕರದಿಂ 
ತೆಂಬೆಲರೆಂಬನಡ್ಡಸುಟಿವಂ೦ ಚೈತ್ರಂ ಪಿಕರಾವದಿಂ ಕರೆವಂ 
ನಲ್ಲನಗಲ್ಲೊಡೆ: ಅನಂತಪು, ೮. ೨೧) 

ಅಡ್ಡಾಯುಧ - ಒಂದು ಬಗೆಯ ಕತ್ತಿ (ಉದ್ಭಷ್ಟರಶ್ಮಿ 
ಪಾಂಡುರಪಾಳಿತ ಕರವಾಳ ಅಡ್ಡಾಯುಧಂ ಇಕ್ಷುದಂಡಪ್ರಣೀತ 
ಕ್ರೀಡಾವಖಂಡಿತೋಚ್ಚಂಡ ಶುಂಡಾಳಗಾತ್ರಾಪರಪತಿ: ಆದಿಷು, 
೧೩. ೪೫ ವ) 


೪೦ 


ಅಡ್ಡೈಸು - ಅಡ್ಡವಾಗು, ಅಡ್ಡಿಯಾಗು (ಪುದಿದ ಪುಳಕ೦ಗಳ್‌ 
ಅಡ್ಡೈಸದೆಇರವು ಎನುತ್ತ ಅಂಜಿದಂತೆ ನಳಿತೋಳ್ಗಳನಪುದೆ: 
ಕಾದಂಬ, ೬. ೧೦೨) 

ಅಣ್‌ - ಸೋಕು, ಮುಟ್ಟು (ಈಳೆಯ ಸಾಂದುಮಂ ಪಸಿಯ 
ಕತ್ತುರಿ ತೀವಿದ ಪೊನ್ನ ಸಿರ್ಪುಮ೦ ಗಾಳಿಯುಮಣ್ಣದಂತಡರೆ 
ಕೆಂದಳದಿಂದಮೆ ಮುಚ್ಚಿಕೊಂಡು: ನೇಮಿನಾಪು, ೫. ೭); 
ಲೇಪಿಸು (ಕತ್ತುರಿಯೊಳ್‌ ಅಚಿಟ ಪರಿಚೆಯುಂ: ಆದಿಪು, ೪. 
೪೧ ವ) 

ಅಣಂ - ಸ್ವಲ್ಪ (ಅಣ೦ ಲವಂ: ಅಭಿಧಾವ, ೨. ೧. ೫೬); 
ಸ್ವಲ್ಪವೂ (ಆಗಳುಮಿ೦ದುಸೂರ್ಯರಣಮಿಲ್ಲದೆ 
ಕಟ್ಟಲೆಯೆಂಬುದಿಲ್ಲ: ಪಂಪಭಾ, ೪. ೧ಜ); ಹೆಚ್ಚಾಗಿ. 
ಅತಿಶಯವಾಗಿ (ನೀನಗ್ನಿಪುತ್ತಿಯ್ಯೆ ಪವಮಾನತನೂಭವನೆಂ 
ಆಂ ಅಣಂ ಕೂಡೆ ಸುಸಂಧಾನಮರಿನೃಪರೊಳೆಂತು: 
ಗದಾಯು, ೧. ೬೬); ಕಿರಿದು (ಅಣಮೆ ಕಿಜೆದಪ್ಪುದು: 
ಅಭಿಧಾವ, ೨. ೧. ೫೬) 

ಅಣಂಬೆ - ಆಳಂಬೆ, ನಾಯಿಕೊಡೆ (ಉಟಿದ ರಾಯರ ಕೊಡೆಗಳ್‌ 
ಗಡಣದೊಳೆ ತಳೆದಣಂಬೆಯ ಕೊಡೆವೋಲ್‌ 
ಬೆಳ್ಗೊಡೆಗಳಾದವು: ಕಬ್ಬಿಗಕಾ, ೪೩) 

ಅಣಕ - ಆಶ್ಚರ್ಯ (ಧಾತ್ರಿ ಬಿಣಿದೆನಗೆಂದಿನಂದವಲ್ಲಣಕಮಿದೆಂದು 
ಕಣ್‌ ತುಮುಟ* ಪಂಪಭಾ, ೯. ೯೯); ಮೂದಲಿಕೆ (ಮುನಿ 
ತೇಜೋವೃದ್ಧಿಯಿನುರಿಪಿದನಣಕಕ್ಕೆ ಸವಣನುಂ ಸೈರಿಪನೇ: 
ಪಂಪರಾ, ೯. ೧೩); ಕುಚೋದ್ಯನುಮೊಂದಂ 
ಲೋಗರೇನಾನಣಕದಿನೆಂದೊಡೆ ಸೆಣೆಯದಿರ್‌: ಧರ್ಮಾಮ, 
೫. ೧೦೩); ನಟನೆ, ಸೋಗು (ಅಕಟಕಟ ನೊಂದಲಳೆತ್ತಿರೆ 
ಸುಕುಮಾರಿಯನೆನಿತುಮಿನಿತು ಕೊಂಕಿಂ ನುಡಿದಂ 
ಪ್ರಕಟಿತಚಿತ್ತಂ ಭೂನಾಯಕನೇನಣಕಕ್ಕೆ ಸವಣನುಂ ಸೈರಿಪನೇ: 
ಯಶೋದಚ, ೨. ೬೮), ಅಡಕಗೊಂಡ (ಎಣಿಕೆಯ 
ಪದಿನಖುಸಾಸಿರ ಗಣಿಕೆಯರೊಳ್‌ ನೆರೆದ ಮೂರ್ತಿಯಂ 
ಧ್ಯಾನಿಪುದೋ  ತ್ರಿಣಯನನೆರ್ದೆಯೊಳ್‌ ನೆಲಸಿರ್ಪಣಕದ 
ಮೂರ್ತಿಯನೆ ವೈಷ್ಣವಂ ಧ್ಯಾನಿಪದೋ: ಸಮಯಪ, ೮. 
೧೪೭) 

ಅಣಕಂ - ಅಡಕವಾಗಿ (ಗುಣಭದದೇವರ ಮಿಉಪ 
ಅ೦ಂಘ್ರಿಗಳಿತ್ತುವೆನಗೆ ಕವಿತೆಯನಣಕಂ: ನೇಮಿನಾಷು, ೧. 
೧೮) 

ಅಣಕಚಣಕಂಗೆಡೆ  - ಕುಚೋದ್ಯಮಾಡು (ಜಿನತತ್ವಮಂ 
ಅಂತುಟಿಂತುಟೆಂದು ಬಾಯ್ಗೆವಂದಂತೆ ಅಣಕಚಣಕಂಗೆಡೆದು 
ಪಾಪಮಂ೦ ಪೊರ್ದಿ ಬಾಧೆಗೊಳಗಾಗಿ; ಧರ್ಮಾಮೃ, ೪. ೨೨ 
ವ) 

ಅಣಕಿಸು - ಅಪಹಾಸ್ಯ ಮಾಡು (ಅಣಕಿಸುಗುಮೆ ತನ್ನಿತುಂ 
ತಣಿಯದೆ ಕಡುನಲ್ಲಂ: ಲೀಲಾವತಿ, ೧೪. ೨೬); ಅನುಕರಿಸು 
(ಆ ವಿಚಿತ್ರಮ೦ ನಿಮ್ಮೊಳು ಕಾಣಲ್ಲಂದುದೆಂಬಣಕಿಸುವ 
ಮಕ್ಕಳ ಮಾತಂ ಪ್ರಭಾವತಿ ಕೇಳ್ದು: ಪುಣ್ಯಾಸ್ತ, ೧೨. ೧೫ 
ವ) 

ಅಣಚಿತನ - ಮುತ್ತೈದೆತನ (ಅಣಚಿತನವ೦  ಕೈಕೊಳ್‌ 
ನಿನ್ನೋಲೆಭಾಗ್ಯದ ಭದ್ರಲಕ್ಷಣದ ಪದದೊಳ್‌: ಸೂಕ್ತಿಸು, ೬. 
೮೧) 

ಅಣಮೆ — ಸ್ವಲ್ಪವಾದರೂ 
ಎತ್ತಲ್ಕೊಡರಿಸಿದೊಡೆ ನೆಲದಿಂ 
ನಿಲ್ಲೊಡೆ: ಪಂಪಭಾ, ೩. ೫೯) 


(ಪಿಡಿದಾರ್ಪ ಭರದಿಂ 
ಅಣಮೆ ತಳರದೆ ಬಿಲ್‌ 


ಅಣಲ್‌ - ಬಾಯಿಯ ಅಂಗುಳು (ಕೆನ್ನೆಯ ನರೆಯಂ 
ಕದಪಿನೊಳ್‌ ಉನ್ನುನ್ನಂ ನೆಗೆದ ತೆರೆಯನೊಡ್ಡಿದ ಜರೆಯಂ 
ಕನ್ನಡಿಯ ನೋಡಿ ತಜೆಸಲೆ ಕನ್ನಡಿಕುಂ ವೃದ್ಧ ನೋಡ 
ನಿನ್ನಯ ಮೊಗಮಂ: ಅಜಿತಪು, ೨. ೯೬); ದವಡೆ 
(ಪುರುಡಿ೦ ಕೊ೦ಡವರಾರೊ ನಿನ್ನಣಲ ಪಲ್ಲಂ: ಲೀಲಾವತಿ, 
೨. ೬೧) ಗಂಟಲು (ತನ್ನುಮನಣಲೊಡಳಡಸಲೆಂದಿರ್ದ 
ವಿಕಮಾರ್ಜುನನಂ ನೋಡಿ; ಪಂಪಭಾ, ೧೨. ೧೬೯ ವ) 

ಅಣಸು — ಕೀಲು (ಮಿನುಕಣಸುಂ ಪೊದಳ್ಳಮಳ 
ನೀಳಶಿಳಾಮಯಬದ್ಧಭೂಮಿ: ಶಾಂತೀಶ್ಚಪು, ೧. ೧೧೬) 

ಅಣಿ - ಸೈನ್ಯದ ಒಂದು ಅಂಗ, ಪದಾತಿ (ಕುದುರೆ ಕುದುರೆಯೊಳ್‌ 
ರಥಂ ರಥದೊಳಣಿಯಣಿಯೊಳ್‌ ಘಟೆಯಾನೆ 
ಘಟಯಾನೆಯೊಳ್‌ ತಳ್ಳು ತಾಗಿ: ವಡ್ಡಾರಾ, ಪು ೧೪೮, ಸಾ. 
೬); ಸೈನ್ಯದ ವ್ಯೂಹ (ಪಡಲಿಡೆ ಕಾದಿದುವೆರಡಣಿ: 
ಕರ್ಣನೇಮಿ, ೧೧. ೧೫೯); ಕಡಾಣಿ ; ಸಿದ್ಧನಾಗು (ಇಂದು 
ಅಣ್ಣಿ ಸಾಯಲ್ಕೆ ಅಣಿದೆಂ: ನೇಮಿನಾಷು, ೫. ೩೬) 

ಅಣಿಮ - ಸೂಕ್ಷತೆ, ಅಣುತ್ವ (ಅಣಿಮಮೆಂಬುದು ಅಣುತ್ವಂ: 
ಅಭಿಧಾವ, ೨. ೨. ೨೮) 

ಅಣಿಮಾ - ಅಷ್ಟಸಿದ್ದಿಗಳಲ್ಲಿ ಒಂದು, ಅತ್ಯಂತ ಸೂಕ್ಷ್ಮರೂಪವನ್ನು 
ಪಡೆಯಬಲ್ಲ ಶಕ್ತಿ (ಅಣಿಮಾದಿಗುಣೋತ್ಕರ೦ಂ ಉಳ್ಳವಂಗೆ 
ಭುಜವಿಗುರ್ವಣೆ ಪಿರಿದೇ: ಶಾಂತಿಷು, ೧೦. ೪೧), ನೋಡಿ. 


'ಅಷ್ಟಸಿದ್ದಿ' 
ಅಣಿಮುಟ್ಟೆ ದುರಂಧರ - ಶತುುಸೈನ್ಯದೆದುರು ಪರಾಕ್ರಮ 
ತೋರಿಸುವ ವೀರ (ನಾಗದೇವನಣಿಮುಟ್ಟಿ ದುರಂಧರ 


ನಾಗದೇವನೆಂಬಿನಂ ಇಣೆದಿಕ್ಕಿದಂ: ಅಜಿತಪು, ೧. ೪೩) 

ಅಣಿಯರ - ಹಿರಿದು, ಹಿರಿಮೆ (ಅಣಿಯರಮೆಂದು ಹಿರಿದು: 
ಶಬ್ದಮದ, ಪ್ರಸಾ ೫); ಸಡಗರ 
(ತ್ರಿಇಯನವಿರಹಿತಯಾಗಕ್ಕಣಿಯರದಿ೦ಂದ ಪೋಗಿ ಮುಂದೆ 
ನಿಲೆ: ಗಿರಿಜಾಕ, ೩. ೧೩); ಮಹಿಮೆ (ಅಣಿಯರಂ ಅಭವನ 
ಸುಗುಣಮನೆಣಿಪಂತಿರೆ ಪಂಚಾಕ್ಷರಮಂ ಅಮಮ 
ಜಪಿಸಿದನಾಗಳ್‌: ರಾಜಶೇವಿ, ೧೩. ೫೬) 

ಅಣಿಯರಂ ದ ಅತಿಶಯವಾಗಿ (ಅಣಿಯರಮೊದವಿದ 
ಮುಳಿಸಿನೊಳಣಮುಅದವರೆಂದು ರಣದೆ ಜಯಿಸಲ್‌: 
ಪಂಪಭಾ, ೧೦. ೧೧); ತ್ವರಿತವಾಗಿ (ದ್ರುಪದನಂ ಗಡ 
ಕೋಡಗಗಟ್ಟುಗಟ್ಟ ತಂದಣಿಯರಮೊಷ್ಟಿಸಿಂತಿದನೆ 
ಬೇಡಿದೆನಾಂ: ಪಂಪಭಾ, ೨. ೬೧) 

ಅಣಿಲ್‌ - ಅಳಿಲು (ಅಣಿಲ ಪಡಪು ಬಸುರಿಯ 
ಧರ್ಮಾಮೃ, ೭. ೧೫೨ ವ) 

ಅಣಿಲೆ - ಅಳಲೆ ಕಾಯಿ, ಮರ (ಬೇವಿಂಗೆ ಕೈಪೆಯೆಂತು ಅಣಿಲೆಗೆ 
ತೊಗರೆಂತು ಸಹಜಂ ಸುಂಟಿಗೆ ಕರಮೆಂತು ಸಹಜಂ: 
ಧರ್ಮಾಮೃ, ೪. ೨೩ ವ) 

ಅಣಿವಿಣ - ಅಡೆತಡೆ (ಮುಸುಳುವ ಪಜಅಮೆಗಳ್‌ 
ಅಣಿವಿಣನುಸಿರ್ವೋಗದೆ ಮಾಣದು: ಲೀಲಾವತಿ, ೧೧. ೫೮) 

ಅಣಿವಿಣಿ - ಅಡೆತಡೆ (ಪಾಜುವ ವಿಮಾನದಣಿವಿಣಿಗಾಣದೆ 

ಮೇಘಾಳಿ ದೇವರನಂಬರದೊಳ್‌ ಕೀಜೆ ನಿಜೆಸಿದವೊಲ್‌: 

ಶಾಂತಿಪು, ೪. ೬೧) 
- ಒಂದು ಬಗೆಯ ಬತ್ತ (ಅಣುವಕ್ಕುಂ ವ್ರೀಹಿಭೇದಂ: 

ಅಭಿಧಾವ, ೩. ೧. ೧೧೭); ಸೂಕ್ಷ್ಮ (ಅಣು ಸೂಕ್ಷ್ಮಂ: 

ಅಭಿಧಾವ, ೨. ೧. ೫೬) 


ಪಣೆಂತೆ: 
6 


ಅಣು 


೪೧ 


ಅಣುಕು - ತುಣುಕು (ಹೊಡೆವ ಸಿಡಿಲ್ಲಳನೆಳೆಯೊಳ್‌ 
ಕೆಡೆದೇಟ್‌ಂಟಣುಕು ನೆಗೆದು ನುರ್ಗಪ್ಲಿನೆಗಂ ಪೊಡೆದಂ: 
ನೇಮಿನಾಹು, ೮. ೯) 

ಅಣುಗ - ಪ್ರೀತಿಪಾತ್ರ ವ್ಯಕ್ತಿ (ಅವರೊಳ್‌ ಕಿಜೆಯಾತನೆ ನೃಪತಿಗಂ 
ಪರಿವಾರಕ್ಕಮಣುಗನಾಗಿ ಬಳೆಯೆ: ಆದಿಷು, ೨. ೩೭ ವ); 
ಮಗ (ಇಭಕುಂಭದ ಮೇಲೆ ಬರ್ಪನಂ 
ಪರಿದಿದರ್ಗೊ೦ಡಣುಗನನದೆಂತು ನಿವಳಿಸಿದಪೆನೋ: 
ಅನಂತಪು, ೧೨. ೫೩) 

ಅಣುಗಗಲಹ - ಪ್ರಣಯಕಲಹ (ಉರದೆ ಮುಡಿವಾಳದೊಳ್‌ 
ಕೂರ್ಗೆಯ್ವುದಣುಗಗಲಹದೊಳಲ್ಲದಿಲ್ಲ: ಉದ್ಭಟಕಾ, ೨. ೧೬) 

ಅಣುಗದಮ್ಮ - ಪ್ರೀತಿಯ ತಮ್ಮ (ವಸುಧೇಶನಣುಗದಮ್ಮಂ 
ವಸುದೇವಂ ಧರೆಗೆ ಕಣ್ಣುಮುಳ್ಳಾಗಿರ್ದಂ: ನೇಮಿನಾಪು, ೪. 
೧೩೧) 

ಅಣುಗಭೋಗಿ - ಪ್ರೀತಿಪಾತ್ರನಾದ ಭೋಗಿ (ವಿಳಾಸಂಬೆರಸು 
ಅಣುಗಭೋಗಿಯರ್‌ ಕರಮೆಸೆದರ್‌: ಆದಿಷು, ೧೧. ೪೦) 

ಅಣುಗಮಗ - ಪ್ರೀತಿಯ ಮಗ (ಎನಗೀ ಮೀಂಗುಲಿಗನ 
ಮೇಗನಿಮಿತ್ತಂ ಪ್ರೇಮಮಣುಗಮಗನೊಳಮೊಲ್ವಂಗನೆಯೊಳಂ 
ಅಗದುದಾಯ್ತು: ನೇಮಿನಾಪು, ೪. ೪) 

ಅಣುಗಮೆಯ್ದುನ - ಪ್ರೀತಿಯ ಮೈದುನ (ನಿಂದಂ 
ಸುಯೋಧನನಣುಗಮಯ್ದುನಂ ಸಿಂಧುದೇಶಾಧೀಶ್ಚರಂ 
ಜಯದಥಂ: ಪಂಪಭಾ, ೧೦. ೫೭ ವ) 

ಅಣುಗರ್‌ - ಮಕ್ಕಳು (ಅರಸಿಯರ೦ ಅಣುಗರ೦ ಬೇಟ್ಲರುಮಂ 
ಮೊನೆಗಾಅರಂ ಪ್ರಗೀತರ೦ ಇಂಬಾಗಿರೆ ಚೌಪಳಿಗೆಗಳೊಳ್‌ 
ಕುಳ್ಳಿರಿಸಿದರ್‌  ಒಡನೆಸೆಯೆ ನೆರೆದ ಪುರಜನಸಹಿತಂ: 
ಪಂಪಭಾ, ೨. ೬೭) 

ಅಣುಗಾಳ್‌ - ಪ್ರೀತಿಯ, ನಚ್ಚಿನ ಬಂಟ (ತನ್ನಣುಗಾಳಪ್ಪ ಕರ್ಣನ 
ಸಾವಿನೊಳಂ: ಗದಾಯು, ೨. ೧೦ ವ) 

ಅಣುಗಿ - ಮಗಳು (ಆ ಧನಿಕನಣುಗಿಯೀ ಪುಣ್ಯಾಧಿಕ ಪೆಂಪೆಸೆವ 
ಪೆಸರ ಹೇಮಪುಭೆ: ದಶಕುಚ, ೪. ೫೬೨) 

ಅಣುಗಿನವರ್‌ - ಪ್ರೀತಿಪಾತ್ರರು (ನಗೆಕಾಣರ್‌ ವಾದ್ಯಕರ್‌ 
ಚಿತ್ರಕನಣುಗಿನವರ್‌ ಸೂಳೆವಾಳರ್‌ ಪಯಾಳರ್‌: ಅನಂತಪು, 
೨. ೨೬) 

ಅಣುಗಿಲೆವೊಯ್‌ - ಹತ್ತಿರದಿಂದ ತಿವಿದು ಹೊಡೆ (ರಥದಿಂದ 
ಇಳೆಗಿಟೆದವನವನಿಪತಿಯನಣುಗಿಜೆವೊಯ್ದಂ: ಪಂಪಭಾ, 
೧೩. ೪೭) 

ಅಣುಗು - ಪ್ರೀತಿ (ಎಂದಿಂತು ತಮ್ಮತಮ್ಮಣುಗಿ೦ದ೦ ಪೆಸರಿಟ್ಟು 
ಬುಧಸಮೂಹಮಿದಂ ಪೇಟ್‌ಂದೊಡೆ: ಆದಿಪು, ೧. ೩೪) 

ಅಣುಗೆ - ಪ್ರೀತಿಪಾತ್ರರು (ಆನನಾ೦ಬುಜಮನೊಯ್ಯನೆ ಬಾಗಿರೆ 
ಕಾದಲಂಗೆ ಸಯ್ತಂತಿರು ನಾಣ್ಣದೆ ಎಂದು ಅಣುಗೆಯರ್‌ 
ಪಿಡಿದು ಅಟ್ಕಜಸಾಳ್‌ ಎತ್ತಿ ಬುದ್ಧಿವೇಟ್ವಂತೆ: ಪಂಪಭಾ, ೩. 
೭೮) 

ಅಣುಬ್ರತ - [ಜೈನ] ಜೈನ ಗೃಹಸ್ಥರು ಪಾಲಿಸಬೇಕಾದ ಅಹಿಂಸೆ, 
ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ ಐದು 
ವ್ರತಗಳಲ್ಲಿ ಒಂದು (ಅಯ್ದಣುಬ್ರತ೦ ಜಿನಮತದೊಳ್‌: 
ಸುಕುಮಾಚ, ೫. ೪೦) 

ಅಣುವ - ಹನುಮಂತ (ನುಂಗಿದನಣುವಂ ಭಾಸ್ಕರನಂ ಗಡ 
ಕಂಡಿಂದ್ರನಣುವನ೦ ವಜದಿನಿಟ್ಟಂ ಗಡ: ಸಮಯಪ, ೧೦. 
೧೪೬) 


ಅಣುವ್ರತ - [ಜೆ ಕೈನ] ಜೈನ ಗೃಹಸ್ಥರು ಪಾಲಿಸಬೇಕಾದ ಅಹಿಂಸೆ, 
ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ ಐದು 


ವ್ರತಗಳಲ್ಲಿ ಒಂದು (ತನ್ನಂ ತಾನೆ ಪಣಿದು ನಿಂದಿಸಿ 
ಪಾಪಕ್ಕಂಜಿ ಅಣುವ್ರತಂ ಮೊದಲಾಗೊಡೆಯ 
ಶ್ರಾವಕಬ್ರತ೦ಗಳಂಕೈಕೊ೦ಡಾಗಳ್‌: ವಡ್ಡಾರಾ, ಪು೧೧. 
ಸಾ೩೦) 


ಅಣೂತ್ತರೆ - [ಜೈನ] ಲೋಕಾಕಾಶದ ತುದಿಯ ನೆಲೆಯಲ್ಲಿರುವ 
ಐದು ವಿಮಾನಗಳಲ್ಲಿ ಒಂದು (ಅಯ್ದಣೂತ್ತರೆಗಳೊಳ್‌ 
ಮಧ್ಯಮವರ್ತಿಯಪ್ಪ ಸರ್ವಾರ್ಥಸಿದ್ಧಿಯಹಮಿ೦ದ್ರರುಂ: 
ಶಾಂತಿಪು, ೧೨. ೪೩ ವ) ನೋಡಿ, ಪಂಚಾಣೂತ್ತರೆ 

ಅಣೆ - ತಿವಿ, ಇರಿ (ಆಗಸಮನಣೆವ ಕೋಡುಗಲ್ಲಿಂ ನೀಟ್ಟಂ 
ತಳೆದಾ ಬೆಟ್ಟದ ತಾಟ*್‌ ಪುದಿದ ಬನಂಗಳಲ್ಲಿ ಬೀಡಂ ಬಿಟ್ಟಂ: 
ಕಬ್ಬಿಗಕಾ, ೧೮೪); ಹೊಡೆ, ಅಪ್ಪಳಿಸು 
(ಭೂಜದೊಳಣೆದುರದೊಳ್‌ ತೇದು: ಗಿರಿಜಾಕ, ೨. ೧೦೫ 
ವ); ಮುಟ್ಟು ನದಿಗೆ ಹಾಕುವ ಅಡ್ಡಗಟ್ಟೆ (ಅಣೆ - 
ಅಂಗುಲಿಪ್ರಹರಣೇ, ಜಲ ಪ್ರತಿಬಂಧನೇ ಚ: ಶಬ್ದಮದ, ಧಾ 
೩೬೭); ಬೆಟ್ಟದ ತಪ್ಪಲು (ಬೆಳ್ವೆಳಗಿನ 
ಸಂತಾನಮನುಗುಟುತ್ತಮರವಿಮಾನಾವಳಿ ಸಾರ್ದುದಿಂತು 
ಮಂದರದಣೆಯಂ: 'ತಾಂತೀಶ್ವಪು, ೧೪. ೯೩); 

ಅಣೆದು ನೂಂಕು - ಮುಂದಕ್ಕೆ ನುಗ್ಗಿಸು (ಕಂಡಣೆದು ನೂಂಕಿ 
ಮದವೇತಂಡಮನಿದಿರಾದವಿಪುಳಕ೦ಟನನಿಸ೦ ಕೊಂಡಿರದೆ 
ಕೊಂದು ಗೆಲ್ಲಂಗೊಂಡಂ: ಶಾಂತಿಷು, ೫. ೫೫) 

ಅಣೆಯಂ ಬಿಟ್ಟಿಕ್ಕು - ಅಣೆದು 
(ಶಚೀಸಂಯುಕ್ತನಾಗಿರ್ಪಿಭಮನಣೆದು 
ಜಗನ್ನಾವಿ, ೧೩. ೬೬) 

ಅಣೆಯಿಸು - ಅಣೆಸು, ಹೊಡೆಯಿಸು (ಬೂತುಗಳಿನಾತನ 
ಮಂಡೆಯಣೆಯುಸುತ್ತುಂ: ಪಾರ್ಶ್ವನಾಪು, ೪. ೨೪ ವ) 

ಅಣೋರಣ್ಣಂತರವೃತಿಕಮಣಮಾತ್ರಂ - ಅಣುಮಾತ್ರದ ಅಂತರದ 
ಉಲ್ಲಂಘನೆ (ಜಿನ ನಿನ್ನಂ ಸ್ಮರಿಯಿಪುದಂ ಅಣೋರಣ್ವಂತರ 
ವ್ಯತಿಕಮಣಮಾತ್ರಮಂ ಮಖ್‌ದಪೆನೇ: ಆದಿಷು, ೧೦. ೫೯) 

ಅಣು - ಮುಳುಗು (ನೆಗಲ್ಲಾ  ಮನೋಜರಾಜನ 
ವರಕೀರ್ತಿವಾರಿಧಿಯೊಳಣ್ಕಿದ ಕಾಮಿನಿಯರ್ಕಳಂತೆ: 
ಶಾಂತೀಶ್ವಪು, ೧೦. ೧೭೧) 

ಅಣ್ಕೆ - ಬಣ್ಣಹಾಕುವುದು (ಅನಿಲಕಂ ಪತ್ರಕಂ ಬಿಂದುಕಂ 
ಧೂಮ್ರಾವರ್ತಕ೦ ಉದ್ವರ್ತನ೦ ಚಿತ್ರಪ್ರವರ್ತನಂ ಎಂಬ 
ಆಯು ತೆಜದ ಅಣ್ಕೆಯುಮಂ: ಮಲ್ಲಿನಾಹು, ೫. ೩೬ ವ) 

ಅಣ್ಕೆಗೆಯ್‌ - ಲೇಪಿಸು, ಬಣ್ಣಹಾಕು (ಪೂಸಿದ ಚಂದನದ ಭೂರಿ 
ಭುಜಶಿಖರದೊಳಣ್ಕೆಗೆಯ್ದ ಕುಂಕುಮದ ಬಿಂಕಂ: ಅನಂತಪು, 
ಅ.೨೬ ವ) 


ನೂಂಕು 
ಬಿಟಿಕ್ಷಲೆಂದಿರ್ದ: 
ಬಕ 


ಅಣ್ಣ -  ಒಡಹುಟ್ಟಿದವರಲ್ಲಿ ಹಿರಿಯ (ಎನಗಂ 
ಸಮ್ಮೋಹನಮಾದುದಕ್ಕುಮಂದಣ್ಣನ ಸೂನೃತವಚನಮೆಂಬ 
ಮಂತ್ರಾಕ್ಷರದಿಂ: ಗದಾಯು, ೧. ೬೨); ಗಂಡಸರನ್ನು 
ವಿಶ್ವಾಸದಿಂದ ಸಂಬೋಧಿಸುವ ರೀತಿ: (ಅರಸನ 


ಕಾಪಿನವರನೆಂದನೆಲೆಯಣ್ಣಗಳಿರಾ ನೀಮೀತನ೦ ಕೊಂದಿರ್‌: 
ವಡ್ಡಾರಾ, ಪು. ೧೨೫, ಸಾ ೨); ತಿರಸ್ಕಾರಸೂಚಕವಾಗಿ 
Wp ತೈಲಜನನಿಯ  ಕೆಲದೊಳ್‌ ರಂಜಿಪರೆ 

ಉಸೆವೊತ್ತಣ್ಣಿಂಗಳ್‌: ಅಜಿತಪು, ೧. ೬೫); ವ್ಯಂಗ್ಯವಾದ 
(ಭವನಂ ಗೋಣ್ಮುಜಿಗೊಂಡು ಬಾರಿಜೊಲಟನುರ್ಷಂ 


೪೨ 


ಮೂಜುಮಂ೦ ಸುಟ್ಟು ಜನ್ನವನುಣ್ಣ ಅಣ್ಣರನ್‌ ಆರ್ದು 
ಕೊಂದು: ಕಬ್ಬಿಗಕಾ, ೧೨೩); ಗೌರವಸೂಚಕ ಸಂಬೋಧನೆ 
(ಎಮ್ಮಣ್ಣಗಳಪ್ಪ ಭಟಾರರ್‌ ಚರಿಗೆಗವಂದೊಪ್ಲೊರೆಂದು: 
ವಡ್ಡಾರಾ, ಪು ೧೧೭, ಸಾ ೧೧) 

ಅಣ್ಣನೆ — ಹಿತವಾಗಿ 
ಇವಲಾವಳಯಮುತ್ತಮ 
ತಣ್ಣೆಲರ್‌: ಚಂದ್ರಪ್ರಷು, ೩. ೯೪) 

ಅಣ್ಣಲೆ - ದೊಡ್ಡ ಮನುಷ್ಯ (ಜಳದಿಂದಮೆ ಮೀಸಿ ಲಿಂಗದೇವರಂ 
ಅರ್ಚಿಪರ್‌ ಕಟಕದಣ್ಣಲೆಗಳ್‌ ಗತಿಗೊರ್ಳವ  ತಕ್ಕಿನಿಂ: 
ಸಮಯಪ, ೧೪. ೨೭) 

ಅಣ್ಣಕಲ್ಲಾಡು - ಆ ಹೆಸರಿನ ಆಟವನ್ನು ಆಡು, ಎಸೆದಾಡು 
(ಆಲಿವರಲಂ ಪೊಯ್ಬದಣ್ಣೆಕಲ್ಲಾಡಲು೦ ತಿಣಿಕಲ್ಲಾಡಲುಮೇಂ 
ತಗುಳ್ಳುವೊ ಮನಸ್ಪಂಪ್ರೀತಿಯ೦ ಜಾತಕಂ: ಅನಂತಪು, ೯. 
€) 

ಅಣ್ಣೆಕಲ್ಲಾಡಿಸು -  ಅಣ್ಣೆಕಲ್ಲಿನಂತೆ 
ಬೆರ್ಚೆಸುತುಮಗಮನೋರಂದದಿಂದ 
ಶಾಂತೀಶ್ವಪು, ೧೫. ೩೪) 

ಅಣ್ಣೆವಾಲ್‌ -  ಶಶುದವಾದ ಹಾಲು 
ಕೆನೆಮೊಸರಂ ಸದ್ಯಫೃತಮುಮಂ 
ಮನಮೊಸೆದುಣಲಿಕ್ಕಲ್‌: ಧರ್ಮಪ, ೮. ೭) 

ಅಣ್ಣಿಕ್ಕು - ಸುಗಂಧವನ್ನು ಲೇಪನಮಾಡು (ಬಿಸಿಲೊಳ್‌ ಬೆಮರ್ತ 
ವಿದ್ಧಾಧ್ಯಪಮದೆಯರ ಕದಪುಗಳ ಕುಂಕುಮದ್ರವಮಂ 
ಆತ್ಮಪ್ರಸಾರಿತ ಕರಂಗಳಿಂ ತೆಗೆದಣ್ಣಿಕ್ಕುಕೊಂಡನೆಂಬಂತೆಯುಂ: 
ಆಚವರ್ಧ, ೬. ೨೩ ವ) 

ಅಣ್ಣು - ಬಳಿಯುವುದು, ಲೇಪನ (ಮೃಗಮದದಣ್ಣ್ಬು ಜಾಜಿಯ 
ಬಟಲ್ಲುಡಿ: ಆದಿಷು, ೧೨. ೧೨); ಲೇಪನವಸ್ತು (ಬೆಳ್ನೊರೆ 
ಸಿರಂಡದಣ್ಣೆನೆ ವಿರಾಜಿಸೆ: ರಾಜಶೇವಿ, ೨. ೬) 

ಅಣ್ಣುಗೆಯ್‌ - ಲೇಪಿಸು (ಮಿಜುಗುವ ವಜ್ರದೋಲೆಗಳ 
ಪಾಲೆಗಳೊಳ್‌ ತಳೆದಣ್ಣುಗೆಯ್ದು ಬಾಂದೊಜ್‌ನೊರೆಯಂತೆ; 
ರಾಜಶೇವಿ, ೭. ೮) 

ಅಣ್ಣಿ ಸಾಯಿಂ - ಹೋರಾಡಿ ಸಾಯಿರಿ (ಕುರುಕ್ಷೇತ್ರಮಂ 
ಕಳವೇಟ್ಲಟ್ಟಿದಂ ಅಣ್ಣಿ ಸಾಯಿಂ ಉಟಿಯಿಂ ನಿಮ್ಮೊಂದು 
ಬಾಟ್ಟಾಸೆಯಂ: ಪಂಪಭಾ, ೯. ೯೦) 


(ವ್ಯಸ್ತರಜಸ್ತತಿಯಾಯ್ತು 
ಸೌರಭಮೂದಿತ್ತಣ್ಣನೆಪಣ್ಣನೆ 


ಎಸೆದಾಡು (ದಿಕ್ಬಾಲರ 
ಅಣ್ಣೆಕಲ್ಲಾಡಿಸುತುಂ: 


(ಪರದನಣ್ಣೆವಾಲಂ 
ತಕ್ರಮುಮಂ 


ಅಣ್ಮು - ಪರಾಕ್ರಮ, ಸಾಮರ್ಥ್ಯ (ರವಿನಂದನ ನನ್ನಿ 
ಚಾಗಮಣ್ಣೆಂಬಿನಿತರ್ಕಂ ನೀನೆ ಮೊತ್ತಮೊದಲಿಗನಾದೈ: 
ಗದಾಯು, ೫. ೧೭) ಪೌರುಷ ತೋರು (ಅಣ್ಮು - 


ಪೌರುಷೇ: ಶಬ್ದಮದ, ಧಾ ೪೯೭); ಧೈರ್ಯಮಾಡು 
(ಸಂಸ್ಕೃತಿಯೊಳ್ಳತ್ತೆ ಗಡಂ ಕಡಂಗಿ ತೊಡರ್ದಾಂ ಮಾಣ್ಣಿರ್ಪೆಂ 
ಎಂದು ಅಣ್ಮಿ ಘೋರ ತಪೋವೃತ್ತಿಯನಾಂತ ಪೆಂಪು 
ಅತಿಬಳ೦ಗಕ್ಕುಂ ಪೆಜರ್ಗಕ್ಕುಮೇ: ಆದಿಷು, ೧. ೮೧); 
ಪ್ರಯತ್ನಿಸು (ಬಳೆಯಲ್ಕಣ್ಣಿದುದಿಲ್ಲ ವಿಂಧ್ಯಗಿರಿಯುಂ 
ತನ್ನಾಜ್ಞೆಯಿಂದೊರ್ಮೆ ಮುಕ್ಕುಳಿಸಲ್‌ ಅಂಬುನಿಧಿ 
ಸಾಲ್ಟುದಿಲ್ಲ: ಪಂಪಭಾ, ೪. ೨೦) ಪೌರುಷ ತೋರು 
(ಅನಿತು ಅಣ್ಣಿ ಸತ್ತ ನರನಂದನಂಗೆ ಕಣ್‌ ಸೋಲ್ತು 
ಬಗೆಯದೆ ಅಮರೇಂದನಂ ಇನ್ನೆನಗೆ ಎನಗೆಂಬ 
ದೇವಾಂಗನೆಯರ ಕಳಕಳಮೆ ಪಿರಿದುಮಾಯ್ತು: ಪಂಪಭಾ, 
೧೧. ೧೦೫) 


ಅಣ್ಮುಕಾಜ - ಸಮರ್ಥ (ಸಿರಿಯೊಳ್‌ ಕಟ್ಟಣ್ಣುಕಾಜಂ 
ವಿತತವಿತರಣೋತ್ಸಾಹದೊಳ್‌ ಗೆಲ್ಲಕಾಅಂ: ನೇಮಿನಾಪು, ೧. 
೩೭) 

ಅಣ್ಮುಗಿಡು - ಸಾಮರ್ಥ್ಯ ನಾಶವಾಗು (ಅನ್ವಯಾಗತ 
ನಭೋಗತಿಗಳ್‌ ಬಿಲ್ಲಂ ಸರಳ್ಗಮಣುಗೆಟ್ಟು ಮಿಟ್ಟೆಡೆಯುಮಾಗಿ 
ತೊಟ್ಟನೆ ನೆರೆದುರುಳೆ: ಶಾಂತಿಪು: ೪. ೩೩ ವ) 

ಅಣ್ಮುಗುಂದು - ಪೌರುಷ ಕುಗ್ಗು (ಅಳ್ಳದೆ ಬಳ್ಳದೆ ತನ್ನೊಡಲ್‌ 
ಪಡಲ್ಲಡುವಿನಮಣುಗುಂದನೆ ದಲೇನಭಿಮಾನಧನಂ 
ಸುಯೋಧನಂ: ಪಂಪಭಾ, ೧೩. ೯೭) 

ಅಣ್ಣುಟ್ಟಾಗು - ತೀರ ಹತ್ತಿರವಾಗು (ಮೊದಲೊಳ್‌ ಪುಟ್ಟಿದ 
ಭವಬದ್ಧ ವೈರದಿಂ ದಿತಿಸುತನಣ್ನುಟ್ಟಾಗೆ ಕಡನಂ ಕೊಟ್ಟರ್‌: 
ಶಾಂತಿಪು, ೮. ೪೯ ವ) 

ಅತಂದ್ರ - ತೂಕಡಿಕೆಯಿಲ್ಲದ, 
(ಅಭಿಮುಖನಾದಿತ್ಯಬಿಂಬಕ್ಕೆ 
ನಿರ್ನಿಮೇಷಂ: ಪಂಪರಾ, ೨. ೧೪); 

ಅತಃಪರ - ಇಲ್ಲಿಂದ ಮುಂದಿನ, ಅಲ್ಲಿಂದತ್ತ (ಎಂತುಂ ಭಾವಿಸೆ 
ದಯೆಯಿಂದಂ ಇನ್ನು ಅತಃಪರಮುಂಟೇ: ಸಮಯಪ, ೫. 
೨೭) 

ಅತನು - ದೇಹವಿಲ್ಲದವನು, ಕಾಮ (ಅತನುವಿರೋಧಮುಂ 
ತನುವಿರೋದಮುಮೊಪ್ಪುಗುಮತ್ತಿಮಬ್ಬೆಯೊಳ್‌;: ಅಜಿತಪು, 
೧. ೪೯) 

ಅತನುಚರಿತ - ಕಾಮಕೇಳಿಯ ಚರಿತ್ರೆ (ತರಳಾಪಾಂಗವಿಳಾಸ 
ಸ್ಪುರಿತಮೆ ಲೆಕ್ಕಣಿಕೆಯಾಗೆ ನಲ್ಲಳ್‌ ಮುನ್ನಂ ಬರೆದತನು 
ಚರಿತಮೀಗಳ್‌ ಬರೆದಂತಿರ್ಪುದು ಮನ್ಮನಃಪುಸ್ತಕದೊಳ್‌: 
ಆದಿಷು, ೪. ೧೪) 

ಅತನುಧನು - ಕಾಮನ ಬಿಲ್ಲು (ಲತೆಯುಂ ಕರ್ನೆಯ್ದಿಲುಂ 
ಸೋಗೆತುಂ ಅತನುಧನುರ್ಲೇಖೆಯುಂ: ಆದಿಪು, ೪. ೨೦) 

ಅತನುಪರಿತಾಪಿತ - ಕಾಮಬಾಧೆಯಿಂದ ಬೇಯುವ (ತನ್ನ 
ನಾಣ್ಗಾಪನೆ ಬಗೆದು ಅತನುಪರಿತಾಪಿತಶರೀರನಾಗಿ ಶಂತನು 
ಕರಂಗಿ: ಪಂಪಭಾ, ೧. ೭೧ ವ) 

ಅತನುಮತ್ತದ್ದಿರದ - ಕಾಮನ ಮದ್ದಾನೆ (ನೋಡುವ ನೋಟಕರಂ 
ಅತನುಮತ್ತದ್ದಿರದಂ ಕೋಡಂ ಕಾಣಿಸಿ ಪಿಡಿದೀಡಾಡುವುದು 
ಎಂಬಿನೆಗ೦ ಆಡಿ ರಂಜಿಸಿದಳವಳ್‌: ಆದಿಹು, ೯. ೩೭) 

ಅತನುರಸ - ಶೃಂಗಾರರಸ (ಅತನುರಸೋಪೇತವಿಳಂಬಿತ 
ಮಧ್ಯಮದ್ರುತಲಯಂ೦ಗಳೊಳ್‌: ಆದಿಷು, ೯. ೨೩) 

ಅತನುವಿಕಾರ - ಕಾಮವಿಕೃತಿ (ಪಲವುಂ ಧಾರಾಗೃಹ೦ಗಳ್‌ 
ಅತನುವಿಕಾರಮನೊದವಿಪುದು ದೇವದಂಂಪತಿಗದಖೊಳ್‌: 
ಆದಿಪು, ೬. ೯೫) 

ಅತನುಶಿಖಿ - ಕಾಮದ ಬೆಂಕಿ (ಸುರಯಿಯ ಬಿರಿಮುಗುಳ್ಗಳ 
ಪೊರೆವೊರೆಯೊಳ್‌ ಪೊರೆವೊರಕನಲ್ಲದೆ ಅಲ್ಲುಗುವ 
ರಜಂಬೊರೆದು ಪರಕಲಿಸಿದ  ಅಳಿಕುಳಪರಿಕರಮುಮಂ 
ಅತನುಶಿಖಿಯ ಕಿಡಿಗಳೆ ಗೆತ್ತಳ್‌: ಪಂಪಭಾ, ೫. ೫) 

ಅತನುಶ್ರೀ ದ ಮನ್ಮಥಲಕ್ಷ್ಮಿ (ಕಾಮಕಲ್ಪಲತೆಯೊ 
ಮೇಣಂಗನಾರೂಪದ ಅಬ್ಬಿನಿಯೊ ಮೇಣ್‌ ಲಲನಾಸ್ವರೂಪದ 
ಅತನುಶ್ರೀರೂಪಮೋ: ಆದಿಪು, ೩. ೪೭) 

ಅತನುಶ್ರೀಕಾಮಿನಿ ದ ರತಿದೇವಿ (ಅತನುಶ್ರೀಕಾಮಿನೀ 
ಮಣಿದರ್ಪಣಮೆನಿಸುವ ತದ್ದಕ್ರಶೀತಾ೦ಶು ನೇತ್ರಾಸಿತ 


ಜಾಗರೂಕನಾದವನು 
ಯೋಗೀಂದನತಂದಂ 


೪೩ 


ನೀರೇಜಾತಯುಗಕ್ಕೆ ಮಾಡೆ: 
ಆದಿಹು, ೮. ೨೩) 

ಅತನುಶ್ರೀಜನ್ಮಗೇಹ - ರತಿಯ ಜನ್ಮಸ್ಥಳ (ಅತನುಶ್ರೀಜನ್ನಗೇಹಂ 
ಕುಮುದವನಸಖಂ ತಾರಕಾನೀಕಲಕ್ಷ್ಮಪತಿಸದ್ವ್ಯೋಮಂ ನ್‌ 
ರೋಹಿಣೀಜೀವಿತೇಶ೦ .. .. ಈಗೆ ಆಗಳು೦ ಅತಿಮುದಮಂ: 
ಪಂಚತಂತ್ರ, ೫) 

ಅತನುಹರ - ಶಿವ (ಭವಂ ಈಶ೦ ಶಂಭು ರುದ್ರಂ ಗಿರಿಶಂ 
ಶೂಲಿ ಭರ್ಗಂ ಭವಾನೀಧವಂ ಉಗ್ರಂ ವ್ಯೋಮಕೇಶಂ ಹರಂ 
ಅತನುಹರಂ ಶಂಕರಂ ನೀಲಕಂಠ೦ ಶಿವಂ ಈಶಾನಂ 
ತ್ರಿಣೇತ್ರಂ ತ್ರಿಮರಜಯಿ ಗಿರೀಶ೦ ಕ್ರತುದ್ಧಂಸಕಂ ಸ್ಥಾಣು 
ವಿರೂಪಾಕ್ಷಂ ಧೂರ್ಡಟಿ ಫಣಿಕಟಕ೦ ವಾಮದೇವಂ 
ವೃಷಾಂಕಂ: ಅಭಿಧಾವ, ೧. ೧. ೧೩) 

ಅತನೂದರ -  (ಅತನು*ಉದರ) ಕೃಶವಲ್ಲದ ಹೊಟ್ಟಿ 
(ಸುನಿವೃತ್ತಾಯಾಮಕಾಂಡನನತನೂದರನಂ: ಶಾಂತಿಪು, ೧೦. 
೧೪೨ ವ) 

ಅತಮ - ತಮಸ್ಸು ಇಲ್ಲದವನು (ಮತ್ತಮಾ ನರೇಂದ್ರಂ 
ವಿಬುಧಪತಿಯಾಗಿಯು೦ ಕುಲೀನನು೦ ಅತಮನಾಗಿಯುಂ 
ವಿಬುಧವಿದ್ವೇಷಿಯುಂ: ಲೀಲಾವತಿ, ೧. ೮೯ ವ) 

ಅತರ್ಕ್ಯ — ಊಹಿಸಲಾಗದ (ಅತರ್ಕ್ಯಂ 
ಭುಜಬಲಮಸಾಮಾನ್ಯಂ ಅಧಿಕಂ 
ಪೋಗೀತಂಗೆಣೆಯೆ: ಪಂಪಭಾ, ೧. ೮೦) 

ಅತರ್ಕ್ಯಗೋಚರ -. ಊಹೆಗೆ ಹೊರತಾದ (ನಾಕಿನಿಳಯದಂತೆ 


ಅಮೃತಸಲಿಲಸಂಸೇಕಮಂ 


ವಿಕ್ರಾಂತಂ 


ಸುತಾನ್‌ 
ಪ್ರತಾಪಂ 


ಅನೂನಾಪ್‌ರೋಗಣಪ್ರಣೂತಮು೦ ಅತರ್ಕಗೋಚರಮುಂ: 
ಚಂದ್ರಪ್ರಪು, ೫. ೫೨ ವ) 
ಅತರ್ಕ್ಯಬೋಧ - ನಿಲುಕದ ಜ್ಞಾನವುಳ್ಳವನು (ಸುತನೆಂಬ 


ಮೇಳದಿಂ ನಿನಗೆ ಅತರ್ಕ್ಯಬೋಧಂಗೆ ಯುಕ್ತಿಯಂ ತೋ 
ಆದಿಹು, ೮. ೧೪) 

ಅತಸಿ - ಅಗಸೆ (ಕಳಮ ಷಷ್ನಿಕಾವೀಹಿ ಯವ ಯಾವನಾಳ 
ಗೋಧೂಮ ಕಂಗು ಶ್ಯಾಮಾಕ ಕೋದ್ರವ ನೀವಾರ ತಿಳ 
ಅತಸಿ ಮಸೂರಿಕಾ: ಆದಿಪು, ೬. ೭೨ ವ) 

ಅತಸೀಪುಷ್ಪ - ಅಗಸೆ ಹೂ (ಅತಸೀಪುಷ್ಟಾವಭಾಸಂ 
ತನುವೆಸೆವಿನೆಗಂ ಕಿಂಕಿರಾತಪ್ರಸೂನಪ್ರತಿಮಂ: ಜಗನ್ನಾವಿ, ೨. 
೧೦೦) 

ಅತಳಪಟಳ - ಅತಳ ಎ೦ಬ ಪಾತಾಳದ ಮಾಳಿಗೆ (ಘಟೆಯ 
ದಟದ ಉಲಿವು ಲಯಘನಘಟೆಗಳ ಮೊಲಗೆನಿಸೆ ಪೊಟ್ಟಗೆ 
ಒಡೆದತ್ತು ರಟತ್‌ ಪಟು ಪಟಹ ಶಂಖ ಭೇರಿಯ 
ಚಟುಳಿತದಿಂದ ಅತಳಪಟಂ ಅಂಬರಪಟಳಂ: ಪಂಪಭಾ, 


೧೦. ೬೭) 

ಅತಾಂತಂ - ಅನಾಯಾಸವಾಗಿ (ಅತಿದಿವಿಜೇಂದವಿಳಾಸನೊಳ್‌ 
ಅತಾಂತಮೀತನೊಳಡಂಗಿ: ಶಾಂತಿಪು, ೫. ೧೪೪) 

ಅತಾತ್ಲಿಕ - ಕೃತ್ರಿಮ (ವಿಷಮಭುಜ೦ಗವಿಷವ್ಯಾಪ್ತಾಂಗಿಯಾಗಿ 
ಮಂಗಿ ಬೀಟ್ವುದುಂಅವರತ್ತೆ ಕಂಡು ಅತಾತ್ವಿಕ 
ಶೋಕವ್ಯಾಕುಳೆಯಾಗಿ: ಕರ್ಣನೇಮಿ, ೬. ೨೬ ವ) 

ಅತಿಕರಿಸು - ಮೀರು (ಸಿತಗಜಮೊಂದು ಇಂದ್ರಂಗೆಂದು 
ಅತಿಕರಿಸುತೆ ತಮ್ಮ ಮೆಯ್ಯ ಬೆಳಗಿಂದಂ ತಾಂ ಸಿತಮಾಗಿ 
ತೋರ್ಪ ಕರಿವರದಿಂದಂ: ತ್ರಿಷಷ್ಟಿಷು, ೨೮, ೩೮) 

ಅತಿಕರ್ಕಶಶರ್ಕರಾಪ್ರಚುರ - ಬಹು ಕಠಿಣವಾದ ಮುಳ್ಳುಗಳಿಂದ 
ಕೂಡಿದ (ಅದಜೊಳ್‌ ಅತಿಕರ್ಕಶಶರ್ಕರಾಪ್ರಚುರಮುಂ 


ಅತಿಸ್ಥೂಲ ನಿಶಿತಪಾಷಾಣ ವಿಷಮಿತಮುಂ.. ..ಆಗಿರ್ದೊಂದು 
ದುರ್ಗಮಮಾರ್ಗದೊಳ್‌: ಪಂಚತಂತ್ರ, ೭೬ ವ) 

ಅತಿಕೃಚ್ಛ - ಒಂದು ತಪಸ್ಸು (ಕೃಚ್ಛ ಅತಿಕೃಚ್ಛ ಚಾಂದ್ರಾಯಣ 
ಸಾಂತಪನಾದಿ ಮಹಾತಪಂಗಳಿಂ: ಪಂಚತಂತ್ರ, ೧೯೦ ವ); 


ತುಂಬ ಕಷ್ಟಕರವಾದುದು (ಕಷ್ಟಂ ಅತಿಕೃಚ್ಛಂ ಗಹನಂ: 
ಅಭಿಧಾವ, ೩. ೧. ೨೯) 

ಅತಿಕ್ರಮ - ಕ್ರಮವನ್ನು ಮೀರುವುದು (ಇವಯ್ದನ್ನಂಗಳ್‌ 
ಅತಿಕಮಂಗಳ್‌ ಭೋಗೋಪಭೋಗ ಪರಿಮಿತಗತಿಯೊಳ್‌: 
ಸುಕುಮಾಚ, ೯. ೨೪) 

ಅತಿಕ್ತಮಿಸು - ಮೀರು, ಉಲ್ಲಂಘಿಸು (ಕಿರಾತದೂತಂ 


ತನ್ನತಿಕ್ರಮಿಸಿ ನುಡಿದುದರ್ಕೆ ಮುಳದು: ಪಂಪಭಾ, ೮. ೧೮ 
ವ); ಹೊರಹೊಮ್ಮು (ಚಮರೀಜಕಾಂತೆಯರ್‌ ಸಿತಚಮರದ 
ವಿಕ್ಷೇಪದಿಂದಮೆಸೆದರ್‌ ಭೂಪೋತ್ತಮ ವರತನುವಿಂದ 
ಅತಿಕ್ರಮಿಸುವ ಲಾವಣ್ಯರಸದೊಳ್‌ ಓಲಾಡುವವೊಲ್‌: 
ಕಾದಂಬ, ಪೂ. ೪೭೩೨) 


ಅತಿಕ್ರಾಂತ - ತೀರಿಕೊಳ್ಳು, ಸಾವಿಗೀಡಾಗು (ಮಾರ್ಕಂಡೇಯನ 
ಸಂತಾನದೊಳ್‌ ಹರಗಿರಿಯುಂ ಹಿಮಗಿರಿಯುಂ 
ವಸುಗಿರಿಯುಂ ಮೊದಲಾಗೆ ಪಲರುಮತಿಕ್ರಾಂತರಾಗೆ: 


ಚಾವುಂಡಪುಚಂದ್ರ ಪು ೨೮೦, ಸಾ. ೨೬) 

ಅತಿಕ್ರಾಂತೆ - ಗತಿಸಿದವಳು, ಮೃತಿಹೊ೦ದಿದವಳು (ಅನ್ನೆಗಂ 
ಸ್ವಯಂಪ್ರಭಾಭಿಧಾನೆಯರ್‌ ಪಲಂಬರುಂ ಅತಿಕ್ರಾಂತೆಯರಾಗೆ: 
ಆದಿಹು, ೨. ೭೨ ವ) 

ಅತಿಗಳೆ - ಕಡೆಗಣಿಸು (ಪಾಂಡ್ಯನಂ ಪರಿಹರಿಸಿ 
ಪಾಂಡವರನರವರಿಸಿ ಕುರುಕುಳರನತಿಗಳೆದು 
ಮರುಪತಿಯನಸಕಳಿದು: ಜಗನ್ನಾವಿ, ೧೭. ೧೧೮ ರಗಳೆ) 

ಅತಿಗಟೆ - ಮೀರು, ತಿರಸ್ಕರಿಸು (ಘನಜಘನವಿಭಕುಂಭ 
ವಿಭ್ರಮಮನತಿಗಟ್‌ಯೆ: ಪುಷ್ಪದಂಪು, ೯. ೬೧) 

ಅತಿಘನ - ದಟ್ಟವಾದುದು (ಸಾಂದಂ ಅತುಘನಂ: ಅಭಿಧಾವ, 
೨.೨. ೩೯) 

ಅತಿಚತುರ - ಬಹಳ ಜಾಣ (ಅತಿಚತುರನೆಂ ಕಲಾಪಂಡಿತನೆಂ: 
ಶಬ್ದಮದ, ೨೩೧ ಪ್ರ ೮) 

ಅತಿತರಳ - ಅತ್ಯುಜಲ (ಉದ್ದೀಪಿತರತ್ನಪ್ರದೀಪಂಗಳಿಂದಂ 
ಅತಿತರಳ ಮುಕ್ತಾಮಣಿಪ್ರಲಂಬ೦ಗಳಿ೦ದಂ: ಆದಿಷು, ೨. ೩೨ 
ವ) 

ಅತಿತೃಷ್ಣೆ - ಅತೀವ ಬಾಯಾರಿಕೆ 
ಬಿದುವೊಡೆದುಗೆ ಬಿಸುಮುತ್ತು ಸೋರ್ವ 
ಸೀರ್ಪನಿಗೆನಿತ್ತೊಂದೆಡೆಮಡೆಮಡಗದೆ ನೊಣೆದು ನವಿಲ್‌ 
ಮಿಡುಕಿದುದತಿತಥಷ್ಟೆಯೀಗುಮೆರ್ದೆಗದವಟಲಂ: ಚಂದ್ರಪ್ರಷು, 
೯. ೭೪) 

ಅತಿಥಿ - ಮನೆಗೆ ಬರುವ ಆಗಂತುಕ (ಅತಿಥಿ ಪ್ರಾಹುಣಿಕಾ: 
ಆಭಿಧಾವ, ೨. ೧. ೨೫) 

ಅತಿದಾಹಜ್ಜರ - ತುಂಬ ಸುಡುವ ಜ್ವರ (ಉರಿಯಳುರ್ವಂತೆ 
ಅತಿದಾಹಜ್ಜರಮಳುರೆ: ಆದಿಷು, ೨. ೧೨) 

ಅತಿದುಷ್ಟಮ — [ಜೈನ] ಜ್ಞಾನ, ಆಯುಷ್ಯ ಮುಂತಾದವು 
ಕಡಿಮೆಯಾಗುತ್ತ ಹೋಗುವ ಅವಸರ್ಪಿಣಿ ಎಂಬ ಕಾಲದ 
ಕಡೆಯ ಭಾಗ; “ದುಷ್ಟಮದುಷ್ಟಮ ಕಾಲ” (ಅಯ್ದನೆಯದು 


(ಕಡುವಿಸಿಲಕಾಯ್ದಿನಿಂ 


ಅ 


ದುಷ್ಪಮಮೆನಿಪ್ಪ 
ಪಂಪರಾ, ೧. ೫೭) 

ಅತಿಧವಳ - ತುಂಬ ಬೆಳ್ಳಗಿರುವ (ಅತಿಧವಳಜಳದ ಪಥಮಂ 
ತೊಳಪೆಳೆವೆಜ್‌ಯುಂ ಕಳೆದುವು ಮುಳಿಸಂ ಕಾಮಿಗಳ 
ಚಿತ್ತದೊಳ್‌ ನೆಲಸಿದುದಂ: ಕವಿರಾಮಾ, ೩. ೧೬೭) 

ಅತಿಪೀಡನ - ಹೆಚ್ಚು ಒತ್ತು ನೀಡುವುದು (ಅತಿಪೀಡನದಿಂ 
ರೇಫಾಶ್ರಿತಮಾದ ಅಕಾರಮ೦ ಸಮಂತು ಡಕಾರಾಶ್ರಿತಮಾದ 
ಅಟನುಮಂ: ಶಬ್ದಮದ, ೨೮) 

ಅತಿಬಲ - ಹೆಚ್ಚು ಶಕ್ತಿಯಿರುವ (ಸಂಸ್ಕೃತದ ಗುಣವಚನದೊಳ್‌ 


ಕಾಲಂ ಬಟೆಕಾಅನೆಯದತಿದುಷ್ಟಮಂ: 


ಅರ್‌ ನಿಯತಂ - ಕುಲವೃದ್ಧರಿರ್‌ ಆಪ್ಪರಿರ್‌ ಅತಿಬಲರಿರ್‌: 
ಶಬ್ದಮದ, ೨೩೧, ಪ್ರ ೩) 
ಅತಿಭವ - ಹಿಂದಿನ ಜನ್ಮ (ಅತಿಭವ ಸೌಧರ್ಮಿಕೆಯ 


ಕೂರ್ಮೆಯ ಭರದಿಂದೆಣಗುವಂತೆಣಗಿ ಪೊಡಮಡುವುದುಂ: 
ಶಾಂತಿಪು, ೫. ೬ ವ) 

ಅತಿಮಾನುಷ - ಮನುಷ್ಯನನ್ನು ಮೀರಿದ (ಕೃಷ್ಣನತಿಮಾನುಷ 
ಪುಷ್ಪನೊಲ್ಬು ನೋಡಿ: ಜಗನ್ನಾವಿ, ೧೨. ೬೫) 

ಅತಿಮುಕ್ತ - ಇರುವಂತಿಗೆ (ಅತಿಮುಕ್ತದಲರುಮ೦ ತಮಾಳದ 
ತಳಿರುಮಂ: ಮಲ್ಲಿನಾಪು, ೫. ೪೦ ವ) 

ಅತಿಮೇಧ್ಯ - ಶುದ್ಧವಾದ (ಶುದ್ಧಮದು ಉಜ್ಜ್ವಲಂ ಅತಿಮೇಧ್ಯಂ 
ವೀಧಂ ಮಲರಹಿತಂ ಶುಚಿತಮಂ ಪವಿತ್ರಂ ಪಪೂತಂ: 
ಆಭಿಧಾವ, ೨. ೧. ೬೧) 

ಅತಿಮೋಹ - ಹೆಚ್ಚಾದ ಮೋಹ (ಅತಿಮೋಹಂ ಗತಿಯಂ ಕರಂ 
ಕಿಡಕುಗುಮೆಂಬೀ ಮಾತು ಕೆಯ್ದೂಡೆ: ಪಾರ್ಶ್ವನಾಷು, ೪. 
೪೭) 

ಅತಿರಕ್ಷ - ಕಡುಗೆಂಪು (ರಕ್ತಾ ಶೋಕಪಲ್ಲವಾಧರೆಯರ್‌ 
ಅತಿರಕ್ತಪಲ್ಲವಾಶೋಕ ಆನೋಕಹಂಗಳುಮಂ: ಆದಿಪು, ೧೧. 
೯೫ ವ) 

ಅತಿರಥ - ನಾಲ್ಕು ಬಗೆಯ ರಥಿಕರಲ್ಲಿ ಅತ್ಯಂತ ಶ್ರೇಷ್ಠ 
(ಗತಜೀವಿತರಾದರ್‌ ಸಂಗ್ರಾಮದೊಳತಿರಥ ಸಮರಥ 
ಮಹಾರಥಾರ್ಧರಥರ್ಕಳ್‌; ಪಂಪರಾ, ೧೩. ೭೨) 

ಅತಿರೇಕ - ಅತಿಶಯವಾದ (ವಿವೇಕಾತಿರೇಕಮ೦ ನೋಡಲ್‌ 
ನೀಂ ಪರದೈವತಕಳಾಸ್ವರೂಪನಾಗಿ ತೋರ್ಪೆ: ಜಗನ್ನಾವಿ, ೪. 


೭೯ ವ); ಒಂದು ಕಾವ್ಯಾಲಂಕಾರ (ವರಜಾತಿ 
ರೂಪಕಾರ್ಥ೦ತರನ್ಯಾಸಾತಿರೇಕ ಯಾಥಾಸಂಖ್ಯಾಸ್ಥಿರದೀಪ 
ಕೋಪಮಾಬಂಧುರಾತಿಶಯ ಸದೃಶಯೋಗಿತಾಕ್ಷೇಪ೦ಗಳ್‌: 
ಕವಿರಾಮಾ, ೩. ೨) 


ಅತಿವರ್ತಿ - ಕ್ರಮಮೀರಿ ನಡೆಯುವ (ಚಕ್ರವರ್ತಿಯಾಗಿಯುಂ 
ಅತಿವರ್ತಿಯೇ: ಶಾಂತಿಪು, ೧೧. ೬೬) 

ಅತಿವರ್ತಿನಿ - ಆನೆಯ ಸಪ್ತಮದಗಳಲ್ಲಿ 
(ಅಂತುದಯಿಸಿದ ಕೋಧೀನಿಯಿಂ 
ಅತಿವರ್ತಿನಿಯೊಳ್‌ ಅತಿವರ್ತಿಯುಂ: 
೧೩೧) 

ಅತಿವರ್ತಿತ್ತ  - ಅಹಂಕಾರ, ಮದಿಸಿದ ಸ್ಥಿತಿ (ಕರ್ತಾರಂಗೆ 
ಎಜಿಗುವುದು ಅತಿವರ್ತಿತ್ವಂ ಪೊಲ್ಲದೆಂದು ಪುರುಸೂನುಗೆ 
ಮುಂ ಮಾರ್ತಲೆಯಾದ ಜಿಳಾತಾವರ್ತನರಂ ಅಂದು ಊಜಿ 
ಕಲ್ಪಿಪಂತಾಯ್ತು ನಗಂ: ಶಾಂತಿಷು, ೧೧. ೫೨) 


ಆರನೆಯದು 
ಕೋಧಾವಿಳನುಂ 
ಪಾರ್ಶ್ವನಾಪು, ೪. 


ಅತಿವೃತ್ತ - ತುಂಬ ಗುಂಡಗಿನ (ಅತಿವೃತ್ತದೆ ರವಿಬಿಂಬಾಕೃತಿ 


ಯೋಜನಶತಸಹಸ್ರವಿಷ್ಯಂಭಂ: ಆದಿಷು, ೧. ೪೯); 
ಅನಾಚಾರಿ 

ಅತಿವ್ಯಕ್ತ ದ ತುಂಬ ಸ್ಪಷ್ಟವಾದ (ಏಕಬಹುತ್ವಂಗಳ್‌ 
ಕನ್ನಡದೊಳತಿವ್ಯಕ್ತಂಗಳ್‌; ದ್ವಿವಚನಮನೌಚಿತ್ಯದಿ೦ದಜೆವುದು: 
ಶಬ್ದಮದ, ೧೦೪ ವೃತ್ತಿ) 

ಅತಿಶಯ - ಮೀರುವುದು (ಅತಿಶಂಯ ಲಂಘನವಾಚಕಂ: 
ಅಭಿಧಾವ, ೩... ೧. ೧೧೨) ಅತಿಶಯೋಕ್ತಿ ಎಂಬ 
ಅಲಂಕಾರದ ಮತ್ತೊಂದು ಹೆಸರು (ಮೇರೆಗಳೆದಿರೆ 
ವಿಶೇಷವಿಚಾರಮ೦ ಅಧಿಕೋಕ್ತಿಯೊಳ್‌ ತಗುಳ್ಳುವುದ್ಕುಂ 


ಸಾರತರ೦ ಅತಿಶಯಾಲಂಕಾರ: ಕವಿರಾಮಾ, ೩. ೯೧); 
ವಿಸ್ಮಯವನ್ನುಂಟುಮಾಡುವ ಬಗೆಯ ಒಂದು ಅಲಂಕಾರ 
(ವಸ್ತೂಪವರ್ಣನಂ ವಿಸ್ಮಯಮಂ ಮಾಡುವೊಡೆ 
ಅತಿಶಯಮಕ್ಕುಂ, ಕಾವ್ಯಾವಲೋ, ೭೨೫); [ಜೈ ನ] 
ತೀರ್ಥಂಕರನ "ಮೂವತ್ತನಾಲ್ಕು ವಿಶೇಷ ಗುಣಗಳು (ನಿಸ್ಚೇದತ್ವ 
ಆದಿ ಅತಿಶಯಸಮೇತನುಂ 
ಅಷ್ಟೋತ್ತರಶತಸಹಸ್ರಲಕ್ಷಣನುಂ: ಕರ್ಣನೇಮಿ, ೯. ೬ ವ) 

ಅತಿಶಯಂಗಳ್‌ - [ಜೈನ] ಜಿನನ ಹತ್ತು ವಿಶೇಷತೆಗಳು 
(ಮಿತನಖಕೇಶಶೋಭಿತತನುತ್ತಂ ಆಭುಕ್ತಿ ಉಪಸರ್ಗಭಾವಂ 
ಅನ್ವಿತಚತುರಾನನತ್ವಂ  ಅಖಿಳಾಗಮವಿತ್ವಂ  ಅಪಕ್ಷ್ಮತಾಸಂ 
ಆಯತಗಗನಪ್ರಚಾರಂ ಅಪಜೀವವಧಂ 
ಪರಿವೀತದೇಹಬಿಂಬತೆವೆರಸು ಇಂತು ಪತ್ತಿತಿಶಯಂಗಳ್‌ 
ಇವೇ೦ ಜಿನನೊಳ್‌ ಪೊದಳ್ಳುವೋ: ಆದಿಪು, ೧೦. ೪೩) 
[ಇವುಗಳೊಡನೆ 'ಸುಭಕ್ಷೆ' ಸೇರಿ ಒಟ್ಟ ಹತ್ತು ಅತಿಶಯಗಳು] 
ಜಿನನ ಎಂಟು ವಿಶೇಷತೆಗಳು (ಕರ್ಮಾರಿವಿಜಯ, 
ಅನಂತಚತುಷ್ಟಯಪ್ರಾಪ್ತಿ, ವಾಕ್‌, ಪೂಜಾ, ಆಸ್ಥಾಯಿಕಾ, 
ವಿಹಾರ, ಶರೀರ, ಪ್ರಕೃತಿಗಳೆಂಬ ಎ೦ಟು೦ ಅತಿಶಯಂಗಳಂ 
ಅತಿಶಯಭಕ್ತಿಯಿಂ ಸ್ತುತಿಯಿಸಿ: ಆದಿಪು, ೧೦. ೪೭) 

ಅತಿಶಯಧವಳ - ತುಂಬ ಬಿಳುಪಾದ; ರಾಷ್ಟ್ರಕೂಟ ಚಕ್ರವರ್ತಿ 
ನೃಪತುಂಗನ ಒಂದು ಬಿರುದು 
ಆತಿಶಯಧವಳಂ ನಮಗೀಗತರ್ಕಿತೋಪಸ್ಸಿ 
ಪ್ರತಾಪೋದಯಮಂ: ಕವಿರಾಮಾ, ೧. ೨) 

ಅತಿಶಯಿತ - ಶ್ರೇಷ್ಠ (ಅತಿಶಯಿತ ವಸ್ತುವಿಷಯಪ್ರತೀತಿಯಂ 
ಮಜಸಿ ನಿಚೆಸಿ ಪೇಟ್ವುದು: ಕವಿರಾಮಾ, ೩. ೧೮೨) 

ಅತಿಶಯೋಪಮೆ - ಉಪಮಾಲಂಕಾರದ ಒಂದು ಬಗೆ (ವಿದಿತ 
ವಿಭೇದ ಕ್ರಮಮಿಂತಿದಲ್ಲದಿಂತಿದಿಲ್ಲೆಂಬುದತಿಶಯೋಪಮೆ 
ಸತತಂ: ಕವಿರಾಮಾ, ೩. ೬೬) 

ತಿಸಂಧಿತೆ - ವಂಚಿತೆ (ಅತಿಸಂಧಿತೆಯಂತೆ ವಿರಳೋತ್ಕರಳಿಕಾ 
ತರಳೆ: ಚಂದಪ್ರಹು, ೧೫. ೨೯ ವ) 

ಅತಿಸ್ಥೂಲನಿಶಿತಪಾಷಾಣವಿಷಮಿತ - ತುಂಬ ದಪ್ಪವೂ ಹರಿತವೂ 
ಕಠಿಣವೂ ಆದ ಕಲ್ಲುಗಳಿಂದ ದಾಟಲಾಗದ (ಅದಉಳ್‌ 
ಅತಿಕರ್ಕಶಶರ್ಕರಾಪ್ರಚುರಮು೦ ಅತಿಸ್ಥೂಲ ನಿಶಿತಪಾಷಾಣ 


ವಿಷಮಿತಮುಂ ಆಗಿರ್ದೊಂದು 
ದುರ್ಗಮಮಾರ್ಗದೊಳ್‌: ಪಂಚತಂತ್ರ, ೭೬ ವ) 
ಅತಿಶಯಂಗಳ್‌ - [ಜೈನ] ಜಿನನ ಹತ್ತು ವಿಶೇಷತೆಗಳು 
(ಮಿತನಖಕೇಶಶೋಭಿತತನುತ್ವಂ ಆಭುಕ್ತಿ ಉಪಸರ್ಗಭಾವಂ 
ಅನ್ವಿತಚತುರಾನನತ್ವಂ  ಅಖಿಳಾಗಮವಿತ್ವಂ  ಅಪಕ್ಷ್ಮತಾಸಂ 
ಆಯತಗಗನಪ್ರಚಾರಂ ಅಪಜೀವವಧಂ 
ಪರಿವೀತದೇಹಬಿಂಬತೆವೆರಸು ಇಂತು ಪತ್ತಿತಿಶಯಂಗಳ್‌ 


(ವಸೆನಾರಾಯಣನ್ಪ 


೪೫ 


ಇವೇ೦ ಜಿನನೊಳ್‌ ಪೊದಳ್ಳುವೋ: ಆದಿಪು, ೧೦. ೪೩) 
[ಇವುಗಳೊಡನೆ “ಸುಭಕ್ಷೆ' ಸೇರಿ ಒಟ್ಟ ಹತ್ತು ಅತಿಶಯಗಳು] 
ಜಿನನ ಎಂಟು ವಿಶೇಷತೆಗಳು (ಕರ್ಮಾರಿವಿಜಯ, 
ಅನಂತಚತುಷ್ಟಯಪ್ರಾಪ್ತಿ, ವಾಕ್‌, ಪೂಜಾ, ಆಸ್ಥಾಯಿಕಾ, 
ವಿಹಾರ, ಶರೀರ, ಪ್ರಕೃತಿಗಳೆಂಬ ಎ೦ಟು೦ ಅತಿಶಯಂಗಳಂ 
ಅತಿಶಯಭಕ್ತಿಯಿಂ ಸ್ತುತಿಯಿಸಿ: ಆದಿಷು, ೧೦. ೪೭) 

ಅತೀಂದ್ರಿಯ - ಪರೋಕ್ಷವಾದುದು, ಇಂದ್ರಿಯಗೋಚರವಲ್ಲದ್ದು 
(ಐಂದ್ರಿಯಕ೦ ಪ್ರತ್ಯಕ್ಷಂ ಅತೀಂದ್ರಿಯಂ ಪರೋಕ್ಷಂ: 
ಅಭಿಧಾವ, ೧. ೧೨. ೨೪); ಇಂದ್ರಿಯಾತೀತತೆ (ಶಬ್ದ ಸ್ಪರ್ಶ 
ರೂಪ ರಸ ಗಂಧ ಸಮುದ್ಧವಸುಖದೊಳ್‌ ತೊಡರ್ವುದೆ 
ಸುಖಂ ಅವಿಲ್ಲದಂದು ಇಲ್ಲ ಅದರ್ಕೆ ಅತೀಂದ್ರಿಯಮೆ 
ಸುಖಂ: ಆದಿಹು, ೧೪. ೧೨೬) 


ಅತೀಂದ್ರಿಯಸುಖ - ಇಂದ್ರಿಯಗಳಿಗೆ ಮೀರಿದ ಸುಖ 
(ಅತೀಂದ್ರಿಯಸುಖಾಮೃತಾಂಬುನಿಧಿ ನಿವಾಸಮೊಂದೊಂದಂ 
ಆತ್ಮತತ್ತ್ವವಿದ ಮುಕ್ತಿಮಾರ್ಗಮನೆ ಕೀಜಿ ಕಂಡೈ: ಆದಿಷು, 
೧೩. ೮೫) 

ಅತೀಂದ್ರಿಯಸೌಖ್ಯ - ಇಂದ್ರಿಯಗಳಿಗೆ 
ಸಂಬಂಧಿಸಿದ ಸುಖ 
ಸಿದ್ದರತೀಂದಿಯಸೌಖ್ಯಸಿದ್ದಿಯಂ: ಚಂದಕ್ಷತು, ೧. ೨) 

ಅತೀತ - ಗತಿಸಿಹೋದ, ಕಳೆದುಹೋದ (ಭಾವಿಯೆನಿಸಿರ್ದ 
ಭೋಗದೊಳಾವುದು ನಿಶ್ಚಯಂ ಅತೀತ೦ ಅದತೀತಮೆ ದಲ್‌ 
ಜೀವಂ ತದಾತ್ಸಸುಖಲವಸೇವೆಗೆ ಕಳವಳಿಪುದು: ಚಂದ್ರಪ್ರಪು, 
೨. ೩೦) 


ಸಂಬಂಧಿಸದ, ಆತ್ಮಕ್ಕೆ 
(ಅನಶ್ವರಶ್ರೀವನಿಶೇಶರೀಗೆವುಗೆ 


ಅತೀತಕಾಲ — ಭೂತಕಾಲ (ಆಖ್ಯಾತವಿಭಕ್ತಿಗಳಕ್ಕುಂ 
ಅತೀತಭವದ್ಭಾವಿಕಾಲ ವಿಧ್ಯಾದಿಗಳೊಳ್‌: ಕಾವ್ಯಾವಲೋ, 
೩೭೪) 

ಅತೀತನಾಗು - ಸಾಯು (ಇತ್ತಲ್‌ ಅಮರಾಪಗಾಸುತನ 


ಮೊನೆಯೊಳ್‌ ಭರಂಗೆಯ್ದು ಕಾದುವ ಸೇನಾನಾಯಕಂ 


ಶ್ವೇತಂ ತನ್ನ ತಮ್ಮಂ ಅತೀತನಾದುದಂ ಕೇಳ್ದು: ಪಂಪಭಾ, 
೧೦. ೧೧೨ ವ) 

ಅತೀತಭವ - ಹಿಂದಿನ ಜನ್ಮ (ನೀನತೀತಭವದೊಳ್‌ 
ಉಪಾರ್ಜಿತೋರ್ಜಿತಪುಣ್ಯನೆಯಾಗಿ ಸೌಧರ್ಮಕಲ್ಲದೊಳ್‌ 


ದೇವನಾದೈ: ಶಾಂತಿಪು, ೬. ೮೫ ವ) 

ಅತೀವ - ಅಧಿಕ (ಸಂಯಮಿಗಳ ಮುಂದೆ ನಿಂದೆಅಗಿ 
ಕಾಣ್ಕೆಯನಿತ್ತುದತೀವ ಭಕ್ತಿಯಿಂ: ರಾಜಶೇವಿ, ೧. ೧೨೭) 

ಅತುಚ್ಛ - ತುಚ್ಛವಲ್ಲದ, ಶ್ರೇಷ್ಠ (ಅತುಚ್ಛದುಕೂಲಪ್ರಚ್ಛದಾಚ್ಛಾದಿತ 
ಹಂಸಾನಳ್ಳತಳ್ಳದೊಳ್‌ ಪವಡಿಸಿ: ಕರ್ಣನೇಮಿ, ೧. 
೧೩೨ ವ) 

ಅತುಚ್ಛಬಾಣ - ಹೆಚ್ಚು ಶಕ್ತಿಯ ಬಾಣ (ಸಿಂಹಳಭೂಪತಿ ಮಚ್ಚಿ 
ಚಂಡಕೋದಂಡಮನಾರ್ಪಿನಿಂ ಸೆಳೆದು ಬೊಬ್ಬಣಿದೆಚ್ಚನತುಚ್ಛ 
ಬಾಣಮಂ: ರಾಜಶೇವಿ, ೬. ೮೮) 

ಅತ್ತ - ಆ ಕಡೆ (ಕುದಿಕುದಿತ್ತಣಿಂ ಕುದುರೆ ನೂqೊಳಾ ಬಲದಾನೆ 
ಪತ್ತು ತಾಗಿದುವು: ಕವಿರಾಮಾ, ೧. ೧೧೯); ಹೊರಗೆ, 
ಬೇರೊಂದೆಡೆ (ಅನ್ನೆಗಮತ್ತ ಯಮನಂದನಂ ಮೂವರ್‌ 
ತಮ್ಮಂದಿರ ಬರವ೦ ಕಾಣದೆ: ಪಂಪಭಾ, ೮. ೪೧ ವ); 
ಆಮೇಲೆ (ದುರ್ಮಾರ್ಗಮಂ ಪೊರ್ದಿದೆನಗೆ ಶರಣ್‌ 
ಧರ್ಮದಿಂದತ್ತ ಮತ್ತಿಲ್ಲ: ಸುಕುಮಾಚ, ೩. ೪೫) 

ಅತ್ತಂ ಇತ್ತಂ - ಆ ಕಡೆ ಈ ಕಡೆ (ಗುಂಡಿಗೆಯಂ ಕಾಣದತ್ತಮಿತ್ತಂ 
ನೋಲ“್‌ೈಗಂ: ವಡ್ಡಾರಾ, ಪು ೯೧, ಸಾ ೧೧) 


ಅತ್ತಣಿಂ - ದೆಸೆಯಿಂದ, ಆ ಕಡೆಯಿಂದ ಎಂಬ ಅರ್ಥದ 
ಪಂಚಮೀ ವಿಭಕ್ತಿ ಪ್ರತ್ಯಯ (ದಾಯಿಗರತ್ತಣಿನಪ್ಪ 
ಅಪಾಯಕೋಟಿಗೆ ಪವಣಿಲ್ಲ ಕಲ್ಲಿಗೆ ಎಡೆಯಾವುದೊ 
ಪಾಟೆಯ ಬಟ್ಟೆದಪ್ಪಿ ಮುಂ ನೆಗಲ್ಲ್‌ೌಡೆಯಿಲ್ಲ ಪೋಗು 
ಜಯಮಕ್ಕೆ ಶುಭಂ ನಿಮಗಕ್ಕೆ ಮಂಗಳಂ: ಪಂಪಭಾ, ೭. 
೨೧) 

ಅತ್ತತ್ತ - ಅತ್ತ ಎಂಬುದರ ದ್ವಿರುಕ್ತಿ, ತುಂಬ ಆಚೆಗೆ 
(ಉಬ್ಬಸಮಪ್ಪುದತ್ತೆಯತ್ತತ್ತ ಸಾರಿಮೆಂದು: ಧರ್ಮಾಮೃ, ೨. 
೧೨೮ ವ) 

ಅತ್ತಪರ - [ಹಸ್ತಫಲಕ] ಗುರಾಣಿ (ಬೇಗಮೊಂದು ಬಾಳುಮಂ 
ಅತ್ತಪರಮುಮಂ ಕೊಂಡೆಯ್ದೆವಂದೊರಂ ಆಂತಿಣಿದು: 
ಹರಿವಂಶ, ೪. ೧೧ ವ) 

ಅತ್ತರಿಸು - ಸುವಾಸನೆಗೊಳಿಸು (ಕತ್ತುರಿಯ ಕಡುನೀರಿಂದತ್ತರಿಸಿದ 
ರತ್ನವೇದಿಕಾ ಪರಿಸರದೊಳ್‌: ವರ್ಧಮಾಪು, ೩. ೮೪) 

ಅತ್ತಲ್‌ - ಅತ್ತ ಆ ಕಡೆ (ಅತ್ತಲಸುರಾರಿ ಬೆಸೆಸಿದನಿತ್ತಲ್‌ 
ರುದ್ರಾವತಾರನೆಆೌದೊಯ್ದಪಂ: ಗದಾಯು, ೯. ೧೬) 

ಅತ್ತಲಗ್ಗ - ಅತಿಶಯದ (ನೀನೆನಗತ್ತಲಗ್ಗಮೆ೦ದಾ೦ ಮಗುಲ್ಬಂದು 
ನಿಮ್ಮಡಿಗೆ ಸೂಟದಣೆಂ ಬೆಸೆಸೆನ್ನನನ್ನೆಗಂ: ಶಾಂತಿಷು, ೪. ೨) 

ಅತ್ತವಳ -. ಅನ್ಯಮನಸ್ಯ (ವಿಮನಸ್ಕಂ ಅತ್ತವಳನವನಕ್ಕುಂ: 
ಅಭಿಧಾವ, ೨. ೨. ೨೩) 

ಅತ್ತಳಗ - ಹೆಚ್ಚಿಗೆ (ಒದವಿದ ಬೇಟವಪ್ಪೊಡೆನಗತ್ತಳಗಂ 
ಬಗೆವೇಖ್ವಾಡೆನ್ನ ಮೇಳದ ಕೆಳೆಯರ್ಕಳಿಲ್ಲ: ಪಂಪಭಾ, ೪. 
೭೯); ಅಸಾಧ್ಯ (ನೆತ್ತಮನಾಡಲೀ ಘನ 
ಸುವೃತ್ತಪತಯೋಧರೆಯೊಳ್‌ ಪೊಣರ್ಕೆ ಕೇಳತ್ತಗಂ ದಿಟಂ 
ನಿಮಗೆ: ಕರ್ಣನೇಮಿ, ೪. ೫೩); ವ್ಯಥೆ, ಚಿ೦ತೆ (ಪಗೆಯೊಡ್ಡು 
ಗೆಲಲ್ಕಳುಂಬಮೆ೦ಬ೦ತರನಿತುವರಂ ಮನಕ್ಕೆ ನಿಮಗತ್ತಳಂ 
ಬರೆ ಮತ್ತೆ ಮಾಣ್ಣೆನೇ: ಪಂಪಭಾ, ೧೧. ೮೮) 

ಅತ್ತಳಗ೦ - ಹೆಚ್ಚಾಗಿ, ಅಧಿಕವಾಗಿ (ಅತ್ತಳಗಮುರಿದು ಬಟೆಕೆ 
ವಿಯತ್ತಳಚರನ೦ದು ಚಿತ್ತಭವನ೦ ಕೊಲಲೆಂದುತ್ತರಳನಾದಂ: 
ಕರ್ಣನೇಮಿ, ೭. ೧೫೨) 

ಅತ್ತಿಗೆ - ಅಣ್ಣನ ಹೆಂಡತಿ (ಮುನ್ನಿನ ಜನ್ಮಾಂತರದತ್ತಿಗೆಯಪ್ಪ 
ಪೆಣ್ಣರಿಯಿಂದಂ: ವಡ್ಡಾರಾ, ಪು ೨. ಸಾ ೧); (ಅಟ್ಟಿಗೆ) ನಲ್ಲೆ, 
ಪ್ರೇಯಸಿ (ಒಡವುಟ್ಟಿದನರಸಿಯನೆನ್ನೊಡವುಟ್ಟಿದರೆನ್ನ 
ದಬ್ಬೆಯೆಂದತ್ತಿಗೆಯೆಂದೊಡೆ ನಾಲಗೆಯಾತನ ತಲೆ ಸಿಡಿಲ್ಬು 
ತಲೆ ಸಿಡಿಲ್ಬು ಪಾಚೇಳ್ಗುಂ; ಶಾಂತಿಷು, ೬. ೮೦) 

ಅತ್ತಿತ್ತ - ಯಾವ ಕಡೆಯೂ (ಅತ್ತಿತ್ತಡಿಯಿಡದೆ ಲಕ್ಷಿ 
ತಳವೆಳಗಾದಳ್‌: ಗದಾಯು, ೯. ೧೬) 

ಅತ್ತಿತ್ತೆಡೆಯಾಡು - ಅಲ್ಲಿ ಇಲ್ಲಿ ನಡುವೆ ಬರು (ಮಜ್ಜನಂಬುಗದೆ 
ಆರೋಗಿಸಲೊಲ್ಲದೆ ಇರ್ಪ ಇರವಿದೇ೦ ನಾಣಳ್ಕು ಇದೇಂ 
ಕಾಮನ೦ಬುಗಳ್‌ ಅತ್ತಿತ್ತೆಡೆಯಾಡೆ ಸೋಂಕವೆ ವಲಂ ನಿನ್ನಂ 
ಸರೋಜಾನನೇ: ಪಂಪಭಾ, ೪. ೬೮) 

ಅತ್ತೆ - ಹೆಂಡತಿಯ ಅಥವಾ ಗಂಡನ ತಾಯಿ (ಮುತ್ತಬ್ಬೆ ಮತ್ತತ್ತಿಗೆ 
ಕೂಸಿತ್ತತ್ತೆಯೆಂಬೀ ಮೊಳ್‌ಯ ವನಿತೆಯರ್‌: ಶಾಂತಿಪು, ೬. 
೮೭); ತಂದೆಯ ಒಡಹುಟ್ಟಿದವಳು (ತಮ್ಮತ್ತೆವಿರಪ್ಪ 
ವಿಜಯಮತಿ ಕಂತಿಯರ್‌ ಕಂತಿಯರಾಗೆ ತಪಂಬಟ್ಟು: 
ವಡ್ಡಾರಾ, ಪು ೧೩೪. ಸಾ. ೧) 

ಅತ್ತೆವಿರ್‌ - ಅತ್ತೆ ಎಂಬುದರ ಬಹುವಚನ (ಮಾವನುಮೆತ್ತೆವಿರುಂ: 
ಅಜಿತಪು, ೬. ೧೨೨) 


೬ 


ಅತ್ಯಂಗ - ಒಂದು ಬಗೆಯ ಬಟ್ಟೆ (ಮಣಿಸ್ತಂಭದೊಳ್‌ 
ಪೊಸೆವತ್ಯಂಗಮಪೂರ್ವಮಾಗೆ ಹರಿ ಪರೋಶಿತ್ಯಂ ತಾಳೆ: 
ಶಾಂತಿಷು, ೧೦. ೭೮) 

ಅತ್ಯಂತ - ಎಲ್ಲಕ್ಕೂ ಮಿಗಿಲಾದ (ಸಮಚತುರಶ್ರಮಪ್ಪ ಸ೦ಸ್ಥಾನ 
ಸಂಹನನಮುಂ ಅತಿಶಯರೂಪತೆಯುಂ ಅತ್ಯಂತ ಸುರಭಿ 
ನೀಃಶ್ವಾಸತೆಯುಂ: ಶಾಂತಿಷು, ೧೦. ೮೪ ವ) 

ಅತ್ಯಂತ ವಸ್ತು - ತುಂಬ ಬೆಲೆಬಾಳುವ ವಸ್ತುಗಳು 
(ಅರಿಕೇಸರಿಯೆಂಬ ಸುಂದರಾಂಗನತ್ಯಂತ ವಸ್ತುವಂ 
ಮದಕರಿಯಂ ಹರಿಯಂ ಪಡಿವಡೆಗುರ್ಚಿದ ಕರವಾಳನೆ 
ತೋಜೆ ನೃಪತಿ ಗೆಲ್ಲಂಗೊಂಡಂ: ಪಂಪಭಾ, ೧. ೧೮) 

ಅತ್ಯಂತಾಭಾವ - (ಅತ್ಯಂತ--ಅಭಾವ) ಪೂರ್ತಿ ಇಲ್ಲದಿರುವುದು 
(ಗಗನಕುಸುಮನತ್ಯಂತಾಭಾವಮಂ ನಿಷೇಧಮಾತ್ರದಿಂದಂ 
ಉಂಟುಮಾಡಲಕ್ಕುಮೆ: ಶಾಂತಿಷು, ೮. ೧೩೮ ವ) 

ಅತ್ಯಧರೀಕೃತ - ಬಹುವಾಗಿ ಕೀಳುಮಾಡಲ್ಪಟ್ಟ (ಆಶ್ರಿತಾದ್ರಿ 
ನದಕೂಳಮಂ ಅತ್ಯಧರೀಕೃತ ಅನ್ಯಕುತ್ವೀಳಂ 
ಇಂದುಕಾಂತಸುನೀಳಮಂ ವಎಯ್ದಿದ೦ ಇಂದ್ರಕೀಳಮಂ: 
ಪಂಪಭಾ, ೭. ೭೬) 

ಅತ್ಯನ್ತವಸ್ತ್ರ - ಬೆಲೆಬಾಳುವ ಬಟ್ಟೆ (ಇದಿರೊಳ್‌ ಸೂಸುವ 
ಹೇಮಭಾಜನಚಯಕ್ಕೆ ಅತ್ಯನ್ತವಸ್ತಕ್ಕೆ ಮೆಚ್ಚಿದ  ಅನರ್ಫ್ಯ 
ಆಭರಣಕ್ಕೆ: ಆದಿಷು, ೪. ೩೫) 

ಅತ್ಯಪೂರ್ವ - (ಅತಿ*ಅಪೂರ್ವ) ತುಂಬ ಅಪರೂಪವಾದ 
(ಅಂಬುಜಸೌರಭಂ ತನಗೆ ಗಾವಣಜೇವಣಮತ್ಯಪೂರ್ವಮ್‌ 
ಆಸ್ಕಾಂಬುಜಗ೦ಧಮೆಂದೆಣಗಿ ಬಗ್ಗಿಸೆ: ಶಾಂತಿಷು, ೮. ೮೭) 

ಅತ್ಯಯ ೨... ಅಪಾಯ (ರತಿಲಂಪಟ೦ ಮದಯುತಂ 
ಮಾನಾತ್ಯಯಾಭೀತನುದ್ಧತವೃತ್ತಂ: ರಾಜಶೇವಿ, ೬. ೧೨೪); 
ಸಾವು (ದುರಘಕುಳಮೆನಿಪ ನಿರಮಯನಿಯದೆಯ್ದಿಪ 
ನಿರಯದೂತಿ ನಿದ್ರಾಮಿಷದಿಂದ ಇರದುಯ್ವಂತಿರೆ 
ನಿದ್ರಾಭರದಿಂದ ಅತ್ಯಯಮನೆಯ್ದಿದಂ ಚಕ್ರಧರಂ: 
ಶಾಂತೀಶ್ವಪು, ೫. ೨೨); ಕೊನೆ, ಮುಕ್ತಾಯ (ಪೊಸತು 
ಅಲರ್ದ ಅಂಭೋರುಹದೊಳ್‌ ಮುಸುಂಬು ಮುಲುಗುವಿನಂ 
ಎಣ್‌ಗೆ ಗಂಧಮಂ ಆಫ್ರಾಣಿಸುತು೦ ಅಳವಳಿಸುವ ಅಳಿಗಳ 
ಪಸವೋಡಿದುದಿಲ್ಲ ರಜನಿಸಮಯ ಅತ್ಯಯದೊಳ್‌: 
ಅಜಿತಪು, ೬. ೬೬) 

ಅತ್ಯರ್ಥ - ಸತತವಾದ (ನಿತಾಂತಂ ಅತ್ಯರ್ಥಂ: ಅಭಿಧಾವ, ೨. 
೨. ೩೪) 

ಅತ್ಯಾದರಸ್ಪಂಭ್ರಮ೦ ಉತ್ಪಾದಯತಿ - ಅತಿಯಾದ ಸಡಗರ 
ಸಂಶಯವನ್ನು ಹುಟ್ಟಿಸುತ್ತದೆ (ಅತ್ಯಾದರಸ್ಸಂಭ್ರಮಂ 
ಉತ್ಪಾದಯತಿ ಎಂಬುದೀ ಪುರೋಚನನೆಂಬ ಬೂತು 


ಸುಯೋಧನನ ಬೆಸದಿ೦ .. .. ನಮ್ಮಂ ಮೆಣ್ಬಡಿಸಲೆಂದೆ 
ಮಾಡಿದಂ: ಪಂಪಭಾ, ೩. ೪ ವ) 

ಅತ್ಯಾಯತ - ಬಹಳ ವಿಸ್ತಾರವಾದ (ಸಕಲಜೀವೋತ್ಪತ್ತಿ 
ಸ೦ಸ್ಥಾನಮ್‌ ಊರ್ಜಿತಮ್‌ ಅತ್ಯಾಯತಮ್‌ 


ಅಪ್ರಮೇಯಕಮದ್ಯೋರ್ಧ್ವಭೇದಂ ಜಗತ್ತಿತಯಂ೦ ನಿ೦ದುದು: 
ಸುಕುಮಾಚ, ೧೧. ೪೧) 

ಅತ್ಯಾಯಾಮ -  ಅತ್ಯಾಯತ (ಜೀವಿತಾಶಯದಂತೆ 
ಅತ್ಯಾಯಾಮಮುಂ ಮುಕ್ತಜ್ವರದಂತೆ ನಿರ್ಮುಕ್ತೋಷ್ಠಮುಂ: 
ಆದಿಷು, ೧೩. ೪೬ ವ) 


೪೬ 


ಅತ್ಯಾಸನ್ನ - [ಅತಿ*ಆಸನ್ನ] ತುಂಬ ಹತ್ತಿರದ (ಆದಿದೇವನ 
ಪರಿನಿಷ್ಠಮಣಕಲ್ಯಾಣಮತ್ಯಾಸನ್ನಮೆಂಬುದಂ: ಆದಿಷು, ೯. ೮ 
ವ) 

ಅತ್ಯಾಸುರ - ಮಹಾ ಭಯಂಕರ (ಕರಿಣಿಯ ಕಾರಣದಿಂ 
ಮದಕರಿಗಳ್‌ ವೈಭಾವದಿಂದೆ ತಮ್ಮೊಳಗತ್ಯಾಸುರಮಾಗೆ 
ಪೋರ್ದು ಸತ್ತು: ಶಾಂತಿಷು, ೯. ೪೭) 

ಅತ್ಯುಜ[ಲ - ತುಂಬ ಪ್ರಕಾಶಮಾನವಾದ (ಧರಿತ್ರೀಸ್ತುತ್ಯಂ 
ಅತ್ಯುಜ್ವಲನಿರುಪಮದೇಹ ಪ್ರಭಾದಿವ್ಯ ಸರ್ವಾವಧಿಬೋಧಂ 
ತುಷ್ಪನಾದಂ: ಸುಕುಮಾಚ, ೬. ೪೮) 

ಅತ್ಯುದ್ಧಾರಿಸು - [ಅತಿ*ಉದ್ದಾರಿಸು] ರಭಸದಿಂದ ಹೊರಚೆಲ್ಲು 
(ಮತ್ತಾಂಚಜನ್ಯರಶ್ಲಿಯನತ್ಕುದ್ದಾರಿಪವೊಲ್‌ ದಂತದ್ಯುತಿ 
ರಾರಾಜಿಸಿ: ಜಗನ್ನಾವಿ, ೧೦. ೧೪); 

ಅತ್ಯುತ್ತಕ - ತುಂಬ ಸಡಗರದ (ವಿಸ್ಪಸೇನ ಪ್ರಮುಖ 
ಸೇನಾಭಿಜ್ಞಾನತೆಯಿಂ ರಾಜಲೋಕಮಜಿದತ್ಯುತ್ತುಕರಾಗಿ 
ಶಶಿವಂಶಕೇತುಗೆ ರಾಜ್ಯಾಭಿಷೇಕಂಗೆಯ್ಯೆ: ಶಾಂತಿಷು, ೧೦. 
೧೦೨ ವ) 

ಅತ್ಯುನ್ನತಿ - [ಅತಿ--ಉನ್ನತಿ] ಮಹಾ ವೈಯಕ್ತಿಕ ಪರಿಶುದ್ಧತೆ 
(ಚಲದೊಳ್‌ ದುರ್ಯೋಧನಂ ನನ್ನಿಯೊಳ್‌ ಇನತನಯಂ 
ಗಂಡಿನೊಳ್‌ ಭೀಮಸೇನಂ ಬಲದೊಳ್‌ ಮದೇಶಂ 
ಅತ್ಯುನ್ನತಿಯೊಳ್‌ ಅಮರಸಿಂಧೂದ್ಧವಂ: ಪಂಪಭಾ, ೧೪. 
೬೪) 


ಅತ್ಯೂರ್ಜಿತ ದ ತುಂಬ ಪರಿಣಾಮಕಾರಿಯಾದ 
(ನೀಲಾಂಬುಜಲೀಲಾಕಾರದಿಂ ಕಾಂತಿಯುತನಿನನಿಂ 
ಅತ್ಯೂರ್ಜಿತಂ: ಶಾಂತಿಷು, ೯. ೨೧೦) 

ಅತ್ರಸ್ತ - ಹೆದರಿದ (ಕಂಡು ಅತ್ರಸ್ತಚಿತ್ತಂ ಅದಿರದೆ 
ಶತ್ರುಂಜಯನಶನಿಘೋಷನ೦ ನಿಂದಾಂತಂ: ವರ್ಧಮಾಷು, 
೪, ೮೦) 

ಅತ್ರಪಾತ್ಮಿಕೆ - ನಾಚಿಕೆಗೆಟ್ಟವಳು (ಸಕಲ ದುಃಖಾವಾಸೆಯೆಂ 


ಜೀವಿತಕ್ಕೆ ನಿಬದ್ಧಾಸೆಯೆ೦ ಅತ್ರಪಾತ್ಮಿಕೆಯೆಂ: ಕಾದಂಸಂ, ೭. 
೧೦) 

ಅತ್ರಿಜ - ಚಂದ್ರ (ಅತ್ರಿಜಮ೦ಡಲಮುಖಿಯ ವಲಿತ್ರಯವಿರದಡಗಿ 
ಪೋದುವಂತಾ ದಿನದೊಳ್‌: ತ್ರಿಷಷ್ಠಿಪು, ೧೭, ೧೪೭) 

ಅತ್ರಿಪುತ್ರ - ಅತ್ತಿಯ ಮಗ, ಚಂದ್ರ (ಆ ಕ್ಷತ್ರಪುತ್ರಂ 
ಸಿತಪಕ್ಷದತ್ರಿಪುತ್ತನಂತೆ ಕಳಾಕಳೋಪಚಯಮಂ ಅಪುಕೆಯ್ದಿರೆ: 
ಚಂದ್ರಪ್ರಪು, ೪. ೪ ವ) 

ಅಥರ್ವಕುಶಲ - ಅಥರ್ವವೇದ (ವೇದವಿದಂ 
ಕಾಲತ್ರಯವೇದಿ ಬಹುಶ್ರುತಂ ಅಥರ್ವಕುಶಲಂ 
ಶುಭವಂಶೋದಯಂ: ಶಬ್ದಮದ, ೧೧೫, ಪ್ರ. ೧) 

ಅದಂತೆ - (ಅದು--ಅಂತೆ] ಅದು ಹಾಗೆಯೇ, ಹೇಳಿದ್ದು ನಿಜವೇ 
(ಅಜೆಯದೆಯುಂ ವಿಚಾರಿಸದೆಯುಂ ನೃಪ ನೀಂ 
ನೆಗಟ್ಟನ್ನನಲ್ಲಯ್‌ ಆನಜೆವೆ೦ ಅದಂತೆ: ಪಂಪಭಾ, ೧೨. 
೧೦೦) 

ಅದಗುಂತಿ - ದಗುಂತಿ, ಆದಧಿಕ್ಕ 
ಸೋಂಕಲಂಪಿನುದ್ದಾನಿಯನೀಯೆ 
ರೂಪುಗೊಂಡುದು: ಚಂದ್ರಪ್ರಪು, ೭. ೭೯); ಆಶ್ಚರ್ಯ 
(ಅದಗುಂತಿ ನೆಗತೇಯ ಬೀರಮಾವಗಂ ತೊಲಗೆ 
ಕುಯೋನಿಯೊಳ್‌ ಸುಳಿದು: ವರ್ಧಮಾಪು, ೬. ೨) 


ಪಂಡಿತ 


(ಸೋಂಕುವ ನಲ್ಲಳ 
ಸಂತಸದೊಂದಗುಂತಿಯೆ 


೪೭ 


ಅದಟ - (ಅಧಟ) ಶೂರ (ಅದಟಂ ಪುಟ್ಟಿದನಭಿಮನ್ಯು ಕಲಿತನಂ 
ಪುಟ್ಟುವವೋಲ್‌; ಪಂಪಭಾ, ೫. ೨೯) 


ಅದಟತೆ KN ಪರಾಕ್ರಮ (ಇರ್ವರುಮರ್ವಿಸಲ್ಕೆ 
ಕೊಂದದಟತೆಯಿಂದಮಾಗಳೆ ಧನಂಜಯನಂಜದೆ 
ಕಂಜವಕ್ತೆಯಂ ಪದೆದತಿವೇಗದಿ೦ ಖಪೆಗಲನೇಟೆಸಿಕೊಂಡು 


ಬರುತ್ತುಂ: ಕರ್ಣನೇಮಿ, ೭. ೪೪) 
ಅದಟಲೆ - ಪೀಡಿಸು (ಅದಟಲೆದು ನೆಗಟ್ಟ ಮದನನ ಮದಮಂ 


ಬೀರಂ. ಅಲೆದು ಗೆಲ್ಲುದು ವೀರತಪಂ ವೀರಣಂದಿ 
ಮಲಧಾರಿಗಳಾ: ಸಮಯಪ, ೧. ೨೨); ಧಿಕ್ಕರಿಸು 
(ವೇದವೇದಾಂತರಹಸ್ಥಮನದಟಲೆದುದೆನಲ್‌  ಕಂಸಮಥನ 


ಬಣ್ಣಿಸುವರಲವೆ ನಿನ್ನ ಮಹತ್ವಂ: ಜಗನ್ನಾವಿ, ೬. ೮೩) 

ಅದಟಲ್ಲು - ಶೌರ್ಯ ಕುಸಿ (ಸಾಯಕದ ಬೆಂಬಲದೊಳ್‌ 
ಕಲಿಯೆಂದು ಕೆಮ್ಮನಮ್ಮನ ಅದಟಟ್ಲುತಿರ್ಪ ಇರವಿದೇಂ: 
ಪಂಪಭಾ, ೧೧. ೮೮) 

ಅದಟು - ಪರಾಕ್ರಮ (ಎಮ್ಮಂ ಹಿಡಿದೆಲೌವಂದಿನ 
ನಿಮ್ಮದಟುಗಳೀಗಳೆತ್ತವೋದುವೋ: ಪಂಪಭಾ, ೭. ೩೯) 
ದರ್ಪ (ಮುಕುಂದಂ ಸಭಾಂತರಮಂ ಹೊಕ್ತಂ 
ಅಳುರ್ಕೆವೆತ್ತದಟನಾ ಪೀತಾಂಬರಾಡಂಬರಂ: ಕರ್ಣನೇಮಿ, 
೬ ೧೧೭) 

ಅದಹು - ಅಮುಕು (ಪೆರ್ಗಲ್ಲಿಂದದಪುತ್ತುಂ ಕರ್ಗಲ್ಲಂ ನೆರಪಿ 
ತಂದು ಬರಿಯೆಲ್ಲೆಲ್ಲಂ ನುರ್ಗಾಗಿ ಚಿಟಿಲ್‌ ಚಿಟಿಲ್ಲೆನೆ 
ಕುರ್ಗುತ್ತುಂ: ಧರ್ಮಾಮೃ, ೬. ೧೩೪) 

ಅದಭ್ರ - ಅಧಿಕವಾದ (ಮುಂದೊಂದೆಡೆಯೊಳದಭ್ರಾಭ್ರ 
ವಿಭ್ರಮಭ್ರಾಜಿತೋತ್ತುಂಗಶೈಲಮ೦ ಕಂಡು: ಪಂಪಭಾ, ೪. 
೨೫ ವ) 

ಅದರ್ಶನ - ಲೋಪವಾಗುವುದು (ಪಡೆಗುಂ ವಿಭಾಷೆಯಿಂದಂ 
ಕಡೆಯೊಳದಂತತೆಯನಸ್ವರಂ ವೃದ್ಧನವೋಲ್‌ 
ಪಡೆಗುಮದರ್ಶನಮಂ: ಕಾವ್ಯಾವಲೋ, ೧೯೦); 
ನಾಶಗೊಳ್ಳುವುದು (ಪ್ರವಿನಾಶ೦ ಅದರ್ಶನಂ: ಅಭಿಧಾವ, ೨. 
೨.೫೧0) 

ಅದಭ್ರ - ಸಮೃದ್ಧಿ (ಬಹು ಭೂಯಿಷ್ಣಂ ಅದಭ್ರಂ: ಅಭಿಧಾವ, ೨. 
೨. ೫೫) 

ಅದವಂ - ಅಂಗಹೀನ (ಏನೆಂಬುದಣಕಮಂ ಪ್ರಧ್ವಾನಂಗೆಯ್ದಂಗೆ 
ತಳಿಗೆವೆರಸಿತ್ತ ಅದವಂಗೆ ಊನಮನೇಟೆಸಿ ಪಾರ್ವಂ 
ತಾನಾತನ ಸುಕೃತಮ೦ ಗಡ ಕೊಂಡೊಯ್ದಂ: ಸಮಯಪ, 
೧೧. ೯೫) 

ಅದವಟಲ್‌ - ದುಃಖ, ಬೇಗುದಿ (ಅಂತೆನ್ನ ಸಾವಿಲ್ಲದುದುಮಾತನ 


ಸಾವುದುಮದವಟಲನೊದವಿಸೆ ಬಾಯಟಚೆದು 
ಮೆಯ್ಯಜೆಯದವಳ್‌: ಕಾದಂಸಂ, ೪. ೯೨) 

ಅದಣಟ್ಟು — ಬೆದರಿಸಿ ಅಟ್ಟು (ಸಿಂಗಮನಜಟ್ಟುವ 
ಮುನಿಸಿಂಗಮವನ ಪೇಚಕಾಂತರದೆ ಪೋಪುದಳೆಂ: 


ಪಾರ್ಶ್ವನಾಷು, ೪. ೮೧) 

ಅದಜಯೆ - [ಅದಣ+ಎ] ಅದರ (ಧರೆಯೊಳ್‌ ಕುಲಾಲಚಕ್ರ೦ 
ತಿರಿವಂತಿರೆ ತಿರಿಯೆ ಚಕ್ರಂ ಅದಜಯೆ ಬಟೆಯಿಂ ತಿರಿತಿರಿದು 
ಮಾಡಿದಂ ಕುಲಧರಕುಲದೊಳ್‌ ಪಿರಿದು ಮಹಿಮೆಯಂ 
ನಿಮ್ಮರಸಂ: ಆದಿಹು, ೧೪. ೬೯) [ಎಲ್‌. ಬಸವರಾಜು ಈ 
ಶಬ್ದದ ಜಾಗದಲ್ಲಿ "ಅದಜ್‌ಯ' - 
ಬಳಸುತ್ತಾರೆ] 


ಅದಳ+ಎ+ಃಅ - 


ಅದಟೆಂ - ಅದರಿಂದ, ಆ ಕಾರಣದಿಂದ (ಕವಿಗಳಿರ್ವರುಂ 
ನೆಗಚ್ನರದಣೆಂ ಸತ್ಯವಿಗಳಿರ್ವರುಮೆಮಗಭಿವಂದ್ಕರ್‌: 
ಗದಾಯು, ೧. ೯) 


ಅದಿತಿತನಯ - ದೇವತೆ (ಅಮರರ್‌ ಸುಪರ್ವರ್‌ ಅನಿಮಿಷರ್‌ 
ಅಮರ್ತ್ಯರ್‌ ಅಸ್ವಪ್ನರ್‌ ಅದಿತಿತನಯರ್‌ ಲೇಖರ್‌ ಸುಮನರ್‌ 


ಗೀರ್ವಾಣರ್‌ ಸುರರ್‌ ಅಮೃತಾಶಕರ್‌ ಕ್ರತುಭುಜರ್‌ 
ನಿಳಿಂಪರ್‌ ತ್ರಿದಶರ್‌: ಅಭಿಧಾವ, ೧. ೧. ೩೧) 
ಅದಿತಿಪ್ರಿಯಪುತ್ರ - ಸೂರ್ಯ (ಉದಯಗಿರಿತಟದೊಳ್‌ 


ಉದಯಿಸುವ ಅದಿರತಿಪ್ರಿಯಪುತ್ರನಲ್ಲದೆ ಇತ್ತೊರ್ವಂ ಭಾನು 
ದಲೆ ಒಗೆದಂ: ಪಂಪಭಾ, ೧೨. ೫೩) 

ಅದಿರ್‌ - ನಡುಗು, ಕಂಪಿಸು (ಅದಿರ್‌ - ಕಂಪನೇ: ಶಬ್ದಮದ, 
ಧಾ ೫೩೭); ಹೆದರು (ಪ್ರತಿಜ್ಞಾಗಾಂಗೆಯಂಗೆ 
ಅದಿರದಿದಿರ್ನಿಲ್ವನ್ನರೊಳರೇ: ಪಂಪಭಾ, ೧. ೮೦); 
ಅಲುಗಾಡಿಸು (ಬಿಸಿಯಂಬಲಿಯಂ ಬಾಯೊಳಿಟ್ಟಾಗಳ್‌ 
ಕಯ್ಯುಂ ಬಾಯುಂ ಬೆಂದೊಡೆ ಮೆಯ್ಯನದಿರ್ದು ಕಯ್ಯಂ 
ಬಿದಿರ್ದವನಂ ಕ೦ಡು: ವಡ್ಡಾರಾ, ಪು ೧೮೮. ೨೦) 

ಅದಿರ್ಗಂತಿ - ಮಾಧವಿ ಹೂ 
ಮಧುಮಾಸಮೊಡರ್ಚಿದುದನ್ಯಪುಷ್ಟನಿಂ: ಗಿರಿಜಾಕ, ೭. ೩೬) 

ಅದಿರ್ಷ - ನಡುಗಿಸು (ನಕುಳನಂ ಯಮನಿನದಿರ್ಪಲ್ವೇಟ್ವಂತೆ 
ದಕ್ಷಿಣಾದಿಶಾಭಾಗಕ್ಕೆ ಬೆಸಸಿ: ಪಂಪಭಾ, ೬ ೨೮ ವ); 
ಅಡಗಿಸು (ಮದಯುತರಪ ವಾದಿಗಳ 
ದರ್ಪಮನೋವದದಿರ್ಪಿ: ಪಂಪರಾ, ೧. ೨೨); ಧಿಕ್ಕರಿಸು 
(ವನಮಾಲಾಸದನೆಂದು ಯಾದಃಪತಿಯನದಿರ್ಪಿಯುಂ; 
ಜಗನ್ನಾವಿ, ೯ ೫೩ ವ); ಕಂಪನ (ಆಜು ತಿಂಗಳ ಬಸಿಊೌಕೆ 
ಪಾಯ್ತೆಯದಿರ್ಪಿ೦ ಬಣವೋಡಿದುದು: ಸೂಕ್ತಿಸು ೧೪. ೬೪) 

ಅದಿರ್ಷುಗೆಯ್‌ - ಅದುರಿಸು (ಈ ವನೇಭಮಾಪ್ರಾಣಿಸಿ ಪೆರ್ಜಿದ 
ಮಸಕದಿಂದೆ ಪಾಯಲ್ಕದಿರ್ಪುಗೆಯ್ದಪುದು ನೋಡ 
ವನವೇದಿಕೆಯಂ: ಆದಿಪು, ೧೧. ೬೪) 

ಅದಿರ್ಮುತ್ತೆ - ಮಾಧವೀಲತೆ, ಇರುವಂತಿಗೆ, ವಸ೦ಂತದೂತಿ 
(ಮುಗುಳ್ಳದನಾದ ಸಂಪಗೆ ಮಡಲ್ಪದಿರ್ಮುತ್ತೆ ಮರದಲ್ಲರಲ್ಲ 
ಮಲ್ಲಿಗೆ: ಪಂಪಭಾ, ೫. ೩೫) 

ಅದುಕಾರಣ - ಆ ಕಾರಣದಿಂದ (ಅದು ಕಾರಣಂ ಗಂಗಾನದಿಯ 
ತಟದೊಳ್‌ ವಾರಣವತಮೆಂಬುದು ಪೊಟಲ್‌.. ..ಅಲ್ಲಿಗೆ 
ಹೋಗಿ ಸುಖಮಿರಿಂ: ಪಂಪಭಾ, ೨. ೯೨ ವ) 

ಅದುಗಾಣ್‌ - ಅದನ್ನು ನೋಡು (ಕುಮಾರಕಂ ಬರಲ್‌ 
ಸೊಗಯಿಸೆ ಭಾಮಿನೀಕುವಳಯೋತ್ಸವಮಂತದುಗಂಡು 
ಮಾಣ್ಣುಮೇ: ಕರ್ಣನೇಮಿ, ೩. ೧೩೦) 

ಅದುಗಿಡು - [ಅದು*ಕಿಡು] "ಅದು ತಪ್ಪಿಹೋಗು' (ಜನಕಂಗೆ 
ಜಲಾಂಜಲಿಯಂ ತನೂಭವಂ ಕುಡುವುದುಚಿತಂ 
ಅದುಗೆಟ್ಟೀಗಳ್‌ ನಿನಗಾ೦ ಕುಡುವಂತಾದುದೆ: ಗದಾಯು, ೪. 
೬೨) 

ಅದುವದು - ವಿಚಾರಮಾಡುವುದು, ವಿಮರ್ಶಿಸುವುದು 
(ಅದುವದು - ವಿಚಾರಿಸುವಹಂ: ಶಬ್ದಮದ, ಪ್ರಸಾ ೮) 

ಅದುಷ್ಟಸಂಧಿ - ರಾಜನು ಕೈಗೊಳ್ಳಬಹುದಾದ ಹದಿನಾರು ಬಗೆಯ 
ಸಂಧಿಗಳಲ್ಲಿ ಒಂದು. ಭೂಮಿ ಮುಂತಾದುವನ್ನು ಕೊಟ್ಟು 
ಮಾಡಿಕೊಳ್ಳುವ ಸಂಧಿ (ಅರಿವಿಜಿಗೀಷುಗೆ 
ಭೂಮ್ಯೇಕಪ್ರದೇಶಮಂ ಕೊಟ್ಟು ಮಾಟ್ಟುದು 
ಅದುಷ್ಟಸಂಧಿಯೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 


(ಪೊಳೆವದಿರ್ಗಂತಿಯುಣ್ಮೆ 


ಅದೂಷ್ಯ — ನಿಂದೆಗೆ 
ಕೋಶದ್ಧಿತಯಮಾತ್ರದೊಳ್‌ 
ಅದೂಷ್ಯಮುಂ 
ಚಂದ್ರಪ್ರಪು, ೧೦. ೧೭ ವ) 
ಅದೃಶ್ಯರೂಪ - ಇತರರಿಗೆ... ಕಾಣಿಸದ ರೂಪ (ತಮ್ಮ 
ಬಂದುದನದೃಶ್ಯರೂಪದಿನಭ್ಯಂಗನ ಕಾಲದೊಳ್‌ 
ಕಂಡುದುಮಂ ಸಪ್ರಪಂಚಮಜಿಪಿ: ಶಾಂತಿಷು, ೯. ೧೦೧ ವ) 


ಅದೃಶೈ - ಕಾಣಿಸದಾದವಳಾಗು (ಆ ಮಧುರಾಕಾರಲತಾಕೋಮಳೆ 


ಆಸ್ಪದವೀಯದ (ಬಟೆಯಂ 
ಪ್ರಸಿದ್ಧದೂಷ್ಯಮಾಗಿಯುಂ 
ಪ್ರಸ್ಥಾನ ಶಿಬಿರಮ೦ ಪೊಕ್ಕು: 


ತನಗಾಗಳ್‌  ಆಯುರಂತಂ ಬರೆ ಸೌದಾಮಿನಿವೊಲ್‌ 
ಭೋಂಕೆನೆ ಸುರಕಾಮಿನಿ ರಂಗದೊಳ್‌ ಅದೃಶ್ಯೆಯಪ್ಪುದುಂ: 
ಆದಿಪು, ೯. ೪೧) 

ಅದೃಷ್ಟಪುರುಷಸಂಧಿ — ರಾಜನೀತಿಯ ಹದಿನಾರು ಬಗೆಯ 


ಸಂಧಿಗಳಲ್ಲಿ ಒಂದು (ಎನ್ನ ಕಾರ್ಯಮಂ ನಿನ್ನ ಬಲ್ಲ 
ಮಾಲ್‌ಯಿಂ ತಿರ್ಚಿದೊಡೆ ನೀನೆಂದುದಂ ಮಾಟ್‌ನೆಂಬುದು 
ಅದೃಷ್ಟಪುರುಷಸ೦ದಿಯೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 

ಅದೃಷ್ಟಪೂರ್ವ - ಹಿಂದೆ ಕಂಡಿರದ (ಅದೃಷ್ಟಪೂರ್ವಕೃತಕಮಂ 
ಬಣ್ಣಿಸುತ್ತುಂ: ಶಾಂತಿಷು, ೪. ೭೫ ವ) 

ಅದೆಂತೆನ್ನ - ಅದು-ಎಂತು-ಎನ್ನ] ಅದು ಹೇಗೆ ಎನ್ನುವೆಯೋ 
(ಎನ್ನ ನನ್ನಿಯ ಪೆಂಪು ನಿನ್ನ ಮಹತ್ವದಿಂದಮೆ ಸಂದುದು 
ಅದೆಂತೆನ್ನ: ಪಂಪಭಾ, ೯. ೧೭) 

ಅದೇಯ - ದೇಯವಲ್ಲದ, ಕೊಡಬಾರದ 
(ಎಮ್ಮರಸನನ್ನ್ವಯಾಗತಂ ಕುಲಧನಮಾರ್ಗಂ ಅದೇಯಮುಂ 
ಅದ್ವಿತೀಯಮುಂ: ಶಾಂತಿಷು, ೨. ೭೧ ವ) 


ಅದೇವರ್‌ - ಅದೇನು ಮಾಡುತ್ತಾರೆ (ಒಡೆಯರ್‌ ಅದೇವರ್‌ 
ಎಂದು ನಿನಗಿತ್ತೊಡೆ ಪಟ್ಟಮ೦ ಉರ್ಕಿದಪ್ಪೆ: ಪಂಪಭಾ, ೪. 
೬) 

ಅದೇವಿರಿದು - [ಅದು ಏ ಪಿರಿದು] ಅದೇನು ಮಹಾ (ಎನ್ನ 


ವೇಟ್ಟುದಂ ತಣಿಯಲೀವುದು ಎನೆ ಪಾರ್ಥಂ ಅದೇವಿರಿದು 
ಇತ್ತೆಂ: ಪಂಪಭಾ, ೫. ೭೧) 

ಅದೈವೆ -  ಅದೃಷ್ಟವಿಲ್ಲದವಳು (ಭಾವೆ ಭಾವಿ ತನೂಭವ 
ಅನುಕ್ರಮ ಪ್ರಭವ ಭಾವಂಗಳಂ ಭಾವಿಸಿ ಪಲುಂಬಿ 
ಪಂಬಲಿಸಿಯುಂ ಸನ್ನಿಹಿತದೈವೆಯಾಗಿಯುಂ 
ಅದೈವೆಯಂತೆಯುಂ: ಚಂದ್ರಪ್ರಷು, ೩. ೫೦ ವ) 

ಅದ್ದ -.. (ಅರ್ಧ) ಎರಡರಲ್ಲಿ 
(ದ್ವಿತ್ವಾಗರೇಫಲೋಪಕ್ಕೆ ಕರ್ಕ್ಯಶಂ 
ಅದ್ದಂ, ಶಬ್ದಮದ, ೨೭೫ ವೃ) 

ಅದ್ದರಿಸು - ಗದರಿಸು (ಆರೆಲವೋ ಎಂದು ಅದ್ದರಿಸಿ ಬರಲೊಡಂ 
ತಸ್ಕರನು೦ ಬ್ರಹ್ಮರಾಕ್ಷಸನುಂ ಓಡಿಪೋದರ್‌: ಪಂಚತಂತ್ರ, 
೩೪೬ ವ) 

ಅದ್ದಿಕ - ಅಧ್ಯಕ್ಷ; ಮುಖ್ಯಾಧಿಕಾರಿ (ಯತ್ವಮಿಶ್ರ ಧಕಾರಕ್ಕೆ ಇ್ಯತ್ರಂ 
ಬೆರಸಿದ ದಕಾರಂ: ಅಧ್ಯಕ್ಷಂ - ಅದ್ದಿಕಂ: ಶಬ್ದಮದ, ೨೯೦ 
ಪು 

ಅದ್ಭುತತೇಜ - ಮಹಾಕಾಂತಿ (ಜ್ಞಾನದಿನಿರ್ದು ನಿಟ್ಟಿಪೊಡೆ 
ದಿವ್ಯಮುನೀಂದ್ರಂ ಕೊಟ್ಟ ಮಂತ್ರಸಂತಾನಮನೋದಿಯೋದಿ 
ಯಮರಾಜನನದ್ಭುತತೇಜನ೦ ಸರೋಜಾನನೆ ಜಾನದಿಂ 
ಬರಿಸೆ: ಪಂಪಭಾ, ೧. ೧೧೯) 


ಒಂದು ಭಾಗ 
- ಕಕ್ಕಸಂ: ಅರ್ಧಂ - 


೪೮ 


ಅದ್ಭುತಾಕೃತಿ — 
(ಅದ್ದುತಾಕೃತಿಯನಾಂತಾ 
ಜಗನ್ನಾವಿ, ೪. ೫೩) 

ಅದ್ಭುತೋಪಮೆ - ಉಪಮಾಲಂಕಾರದ ಒಂದು 
(ಕಮಳಂ ಲಲಿತಭೂವಿಭ್ರಮಮಂ 
ಲೋಚನಯುಗಮಂ ಸಮವಾಯಮುಳ್ಳೊಡದು ನಿನ್ನ 
ಮೊಗಕ್ಕೆಣೆಯೆ೦ಬುದದ್ಳುತೋಪಮೆ ನಿಯತಂ: ಕವಿರಾಮಾ, 
೩ ೬೮) 

ಅದ್ಯತನ - ಈಚಿನ, ಈಚಿನವನು (ಆದ್ಯತನನಾಗಿಯುಂ 
ನೆಗಲ್ಬಾದ್ಯರ ದೊರೆಯೆನಿಸಿ ನೆಜೌದು ಸಾಹಿತ್ಯಕಳಾ 
ಹೃದ್ಯತೆಯಿನೆಸೆದನಾ ನಿರವದ್ಯಗುಣಂ: ಕರ್ಣನೇಮಿ, ೧. ೨೨) 

ಅದ್ರಿ - ಬೆಟ್ಟ (ಗಿರಿ ಗೋತ್ರಂ ಶಿಖರಿ ಧರಂ ಸ್ಥಿರಂ ನಗಂ 
ಪರ್ವತಂ ಸಿಲೋಚ್ಚಯ೦ ಉರ್ವೀಧರಂ೦ ಅದ್ರಿ ಶೈಲಂ 
ಅಚೆಲಂ ದರಿಮಂತಂ ಶೃಂಗಿ ಸಾನುಮಂತ ಮಹಾರ್ಯಂ: 
ಅಭಿಧಾವ, ೧. ೫. ೧), ಮರ (ತಾಗ್ರದೊಳ್‌ 
ಅದ್ರಿಪುಟ್ಟಿದಂದು ಆ ವಿಧುಬಿ೦ಬ೦ ಅವಳಂ ಪಡೆದಂದು .. 
. ಸತಿಯಂಗಮನಾಂ ಪೊಗಳಳ್ಳ ಸಾಲ್ಲಪೆಂ: ರಾಜಶೇವಿ, ೭. 
೨೬) 

ಅದ್ರಿಕುಂಜ - ಬಿಲ (ದರಿ ಕಂದರಂ ಬಿಲಂ ಗಹ್ನರಂ ಗುಹಾ 
ಕುಹರಂ ಅದಿಕುಂಜಂ ಕೊಳ್ಳಂ: ಅಭಿಧಾವ, ೧. ೫. ೩) 

ಅದ್ರಿಸುತಾ[ತೆ] — ಪಾರ್ವತಿ (ಅದಿಸುತಾಕುಚಲಂಪಟ 
ಕದುಜಲಾಧೀಶಭೂಷ ಬಲಯುತ .. . ಜಯ ಭವನಾಶಾ: 
ತ್ರಿಷಷ್ಟಿಪು, ೭. ೫೯) 

ಅದ್ರೀಂದ್ರ - ಅಂದಿ*ಇಂದ] ಪರ್ವಶಶ್ರೇಷ್ಠ (ಸುಕಮಿರ್ಪನ್ನೆಗಂ 
ಇತ್ತ ಕುಂತಿ ಶತಶ್ಯೃಂಗಾದ್ರೀಂದ್ರದೊಳ್‌ 
ದಿವ್ಯಬಾಲಕನಿನ್ನೊರ್ವನಂ: ಪಂಪಭಾ, ೧. ೧೩೪) 

ಅದ್ರೀಂದ್ರಾತ್ಮಜಾ - ಗಿರಿಪುತ್ತಿ, ಪಾರ್ವತಿ (ಒಂದು ದಿವಸಂ 
ಕೌಂತೇಯರಂ ಕಾದಿ ಗೆಲ್‌ ನಿರುತಂ ನೀಂ ಎನೆ ಪೆತ್ತೆನಾಂ 
ಬರಮಂ ಅದ್ರೀಂದ್ರಾತ್ತಜಾಧೀಶನೊಳ್‌: ಪಂಪಭಾ, ೧೧. 


೯೮) 
ಅದ್ವಂದ್ವ -  ದ್ವಂದ್ಧಗಳಿಲ್ಲದ, 


ಆಶ್ಚರ್ಯದಾಯಕವಾದ ಆಕಾರ 
ರಾಮನಂ ಪೊತ್ತುಕೊಂಡು: 


ಪಭೇದ 
ವಿಸ್ಠಿತರೋಲ 


ಅದ್ವಿತೀಯ (ಬಂದು 
ದೂರತರಾರ್ಫ್ಯಾಘ ಪರಾರ್ಥ್ಯರತ್ನಚಯಾದ್ವಂದ್ವಂ 
ಮಹಾಪುಣ್ಯದಿಂ ಕೃತಮಾಲಾಮರನಾಥನಂದೆಅಗಿದಂ 
ಶಾಂತೀಶಪಾದಾಬ್ಜದೊಳ್‌: ಶಾಂತಿಷು, ೧೧. ೩೫) 


ಅದ್ವಯತತ್ವ - ಅದ್ವೈತತತ್ವ (ಸತ್‌ ಅದ್ವಯತತ್ಪದೀಪಂ 
ಅಭ್ಯುದಯವಹಪ್ರತಾಪಂ ಅಭಕ್ತಿವಶೀಕೃತಶೈಲಚಾಪಂ 
ಜಿತತ್ರಿತಾಪಬಸವೇಶ್ವರಂ ಈಗೆಮಗೆ ಈಶಭಕ್ತಿಯಂ: 
ರಾಜಶೇವಿ, ೧. ೧೧) 

ಅದ್ವಿತೀಯ — ಎರಡಾಗಿಲ್ಲದ, ಸಮಾನವಿಲ್ಲದ 
(ಸಹಸ್ರಪುಸ್ತಕಪ್ರಸರಮಂ ಅತ್ತಿಮಬ್ಬೆ ಪರಮಾದರದಿ೦ 
ಬರೆಯಲೈವೇಟ್ವ ಪೆಂಪಸದಳಮದ್ವಿತೀಯಮಸಮಂ: 
ಶಾಂತಿಪು: ಪರಿ ೧. ೨) 

ಅದ್ವೈತಸಾಹಸರ್‌ - ಎರಡಿಲ್ಲದ ಸಾಹಸವುಳ್ಳವರು, ಅಖಂಡ 
ಸಾಹಸಿಗಳು (ಎಂದು ತಮ್ಮೊಳ್‌ ಅಯ್ದರುಂ 
ಏಕಕಾರ್ಯಾಳೋಚನಪರರಾಗಿ ದ್ವೈತವನದೊಳ್‌ 


ಅದ್ವೈತಸಾಹಸರಿರ್ಪನ್ನೆಗಂ: ಪಂಪಭಾ, ೭. ೩೦ ವ) 


೪೯ 


ಅಧಃ - ಕೆಳಗೆ (ನಿಜದಿ೦ ತಾಳ್ವಿತ್ತು ಅಧಃ ತಿರ್ಯಕ್‌ ಊರ್ದ್ವ 

ವಿಭೇದತ್ರಯಮಂ೦ ಸಮಸ್ತಭುವನಂ ಷಡ್ಜವ್ಯಗರ್ಭೋದರಂ: 

ಮಲ್ಲಿನಾಹು, ೧. ೫೬) 

ಅಧಃಕರಿಸು - ಕೀಳುಮಾಡು, ಧಿಕ್ಕರಿಸು 
ತ್ರಿದರ್ಶನಮಂ ಅಧಃಕರಿಸೆ ಸುಪ್ರತಿಷ್ಠ 
ಪ್ರತಿಪನನುಕ್ರದಿನೇಕಾದಶಾ೦ಗಧರನಾಗಿ: ನೇಮಿನಾಪು, ೪. 
೬೫ ವ); ಹಿಂದೆ ಸರಿಸು (ಶುಕ್ಲಪಕ್ಷದ ಚಂದಮನಂತೆ 
ಅನುದಿನಂ  ಉಪಚಯಮಂ ಅಪ್ಪುಕೆಯ್ದು ಶೈಶವಮಂ 
ಅಧಃರಿಸಿದ ಇಂಬಟೆಕ್ಕೆ: ಪಂಪರಾ, ೧೬. ೨ ವ) 

ಅಧಃಕರಿಯಿಸು -.. ಕೀಳುಮಾಡು (ಗುರುವಿರಹಜನಿತ 
ಚಿಂತಾತರಂಗಿಣೀ ರಯಮನಾತ್ಮಕುಲವೃದ್ಧ ವಚಸ್ತರಣಿಯಿಂ 
ಎಂತಾ೦ ಅಧಃಕರಿಯಿಸಿದ೦ ಪಿತೃವಿಯೋಗಮೇಂ 
ದುಸ್ತರಮೊ: ಚಂದ್ರಪ್ರಪು, ೨. ೪೯) 

ಅಧಃಕೃತ - ಕೇಳುಮಾಡಲ್ಪಟ್ಟ (ಆ ವಿತತಹಾರಮಧಃಕೃತ ತಾರ 
ಕಾಂತಿ ಪೋಲ್ತುದು ಖಚರಾನನಕ್ಕೆ ಹಿಮದೀಧಿತಿಯೆಂಬುದಂ 
ಉಂಟುಮಾಡುಗುಂ: ಶಾಂತಿಪು, ೭೩ ೪೦) 

ಅಧಃಪಾತ - ಅಧಃಪತನ (ಆ ಕ್ಷಿತಿಪಂಗೆನ್ನಂದದಿಂದಂ 
ಸಮನಿಸುಗುಮದಃಪಾತಮಸ್ತಾಬ್ಬಿಯೊಳ್‌: ಚಂದ್ರಪ್ರಪು, ೨. 
೪೫) 

ಅಧಃಪ್ರ ಭಾವ - ತಗ್ಗಿದ ಪ್ರಭಾವ (ಹಯಗೀವನಧಃಪುಭಾವಂ 
ಎರ್ದೆಗೆಟ್ಟಿರ್ದೋಡಿದಂ: ಪುಷ್ಪದಂಪು, ೬. ೨೭) 

ಅಧಃಪ್ರವೃತ್ತಿ - [ಜೈನ] ಅಧಃಪ್ರವತ್ತಿಕರಣ: ಕರಣಲಬ್ಬಿಗಳಲ್ಲಿ - 
ಅಧಃಪುವೃತ್ತಿಕರಣ,  ಅಪೂರ್ವಕರಣ, ಅನಿವೃತ್ತಿಕರಣ - 
ಒಂದು (ತದನಂತರಂ ಅಪ್ರಮತ್ತ ಗುಣಸ್ಥಾನಂಗಳೊಳ್‌ 
ಅಧಃಪ್ರವೃತ್ತ್ಯಪೂರ್ವಾನಿವೃತ್ತಿಕರಣ ಪರಿಣಾಮಂಗಳಿಂದಂ 
ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭಂಗಳಂ 
ವಿಸಂಯೋಜಿಸಿ: ಆದಿಹು, ೧೦. ೧೪ ವ) 

ಅಧಃಸ್ಥಲ - ಕೆಳಗಿನ ಪ್ರದೇಶ (ಧನದಾಚಲದಧಃಸ್ಥಲಮನೆಯ್ದಿ; 
ಪಂಪರಾ, ೧೦. ೧೭೪ ವ) 


(ತನ್ನ ದರ್ಶನಂ 


ಅಧಃಸ್ಥಳ - ಅಧಃಸ್ಥ ಲ (ಉದ್ಯಾನಮಧ್ಯಪ್ರದೇಶದ 
ಶಾಲದ್ರುಮಾಧಃಸ್ಥಳ ನಿವಾಸಿಗಳಾಗಿರ್ದ: ಸುಕುಮಾಚ, ೩. 
೨೩ ವ) 


ಅಧಃಸ್ಥಳಂಬಿಡಿ - ತಳಭಾಗವನ್ನು ಅವಲಂಬಿಸು, ಆಶ್ರಯಪಡೆ 
(ನೆಲಸಿರ್ದಪ್ಪುದಧಸ್ಸೃಳಂಬಿಡಿದರೋಲೋಕಂ ಸಮಂತೆಯ್ದೆ 
ಸುತ್ತಲುಮಿರ್ದಪ್ಪುದು ಮಧ್ಯಲೋಕಂ: ಆದಿಷು, ೧. ೫೦) 

ಅಧಃಸ್ಸೃಳ - ಅಧಃಸ್ಥಳ, ಕೆಳಗಿನ ಪ್ರದೇಶ (ಅಧಃಸ್ಸೃಳ 
ಪ್ರಸರ್ಪತ್ನಿಂಧುವಾಹಪ್ರವಾಹ ವಿರಾಜಿತಮುಂ: ಆದಿಷು, ೧೩. 
೪೬ ವ) 

ಅಧಟು - ಅದಟು, 
(ಕಯ್ಯಂಬೇಣಿನಧಟುಮಸ್ತಕದಂಬಕಮಂ 
ಶಾಂತಿನಾಪು, ೬. ೮೮) 

ಅಧನ - ಬಡವ, ದರಿದ್ರ (ಅಧನಂ ನಿಧಿಯಂ ಪಡೆದಿರ್ದ 
ಧಾರ್ಮಿಕಂಗ೦ಜುವಂತೆ: ಸಮಯಪ, ೧೩. ೫೭) 

ಅಧನದ ದ ಧನವನ್ನು ಕೊಡದವನು; ಜಿಪುಣ 
(ಧನದರಲ್ಲದಧನರಿಲ್ಲ ತಕ್ಕರಲ್ಲದೆ ಟಕ್ಕರಿಲ್ಲ ಜನ್ನಮಲ್ಲದೆ 
ಬನ್ನಮಿಲ್ಲ: ಅಜಿತಪು, ೧. ೨೧ ವ) 

ಅಧಮ - ಕ್ಷುಲ್ಲಕ, ಕೀಳಾದವನು (ಅದಟ೦ ಕೊಂಡಾಡದೆ 
ಬೇಡಿದರ್ಗೀಯದೆ ಮಖ್‌ಗೆ ವಂದರಂ ಕಾಯದೆ 


ಶೌರ್ಯ 
ಸೋರೆ: 


ನೀಳ್ಬೊದವಿದ ಜಸಮನುಪಾರ್ಜಿಸದ ಅಧಮಂ೦ ಅದೇತರ್ಕೆ 
ಬಾರ್ತೆ ಜೀವನ್ಮಶಕಂ: ಆದಿಪು, ೧೨. ೯೭) 

ಅಧರ - ಕೀಳಾದವನು (ವಿದ್ಯಾಧರರಧರರರಾಗೆಯುಂ ಪನ್ನಗರ್‌ 
ಪನ್ನತಿಕೆಯಿಂ ಬಂದಾಂತೊಡೆ: ಪಂಪಭಾ, ೫. ೮೮ ವ); 
ತುಟಿ,  ಕೆಳದುಟಿ (ಜಲಜಲಿಪ  ರತ್ನದೀಪಕ್ಕಲಗಣಿಸು 
ಎನುತಿರ್ಪುದು ಅಧರಂ ಅರುಣಾಧರೆಯಾ: ಮಲ್ಲಿನಾಹು, ೩. 
ರ್ಜ) 

ಅಧರಂಮಾಡು - ಕೀಳುಮಾಡು (ಅಧರಮನಧರಂ ಮಾಡಿ ಪೊಳೆವ 
ಸುಳಿಪಲ್ಲ ಪೊಳೆಪುಂ: ಆದಿಷು, ೪. ೪೧ ವ) 

ಅಧರತಾವಾಪ್ತಿ - ಕೀಳುತನವನ್ನು ಹೊಂದುವುದು (ಪಡೆವನ್ನಂ 
ಪಕಬಿ೦ಬಕ್ಕಧರಮಧರತಾವಾಪ್ತಿಯಂ: ಚಂದ್ರಪ್ರಷು, ೨. ೨೩) 

ಅಧರತೆ — ಕೆಳಗಡೆ ಇರುವಿಕೆ, ಕೀಳಾಗಿರುವಿಕೆ 
(ಅಧರತೆಯೋಷ್ಠದೊಳ್‌ ಮಹಾಮಾತ್ರವರ್ತನಂ 
ಸೃಣಿಯೊಳಲ್ಲದಿಲ್ಲಮೆಲ್ಲಿಯುಂ: ಚಂದ್ರಪ್ರಪು, ೩. ೯ ವ) 

ಅಧರಲೋಕ - ಕೆಳಗಿನ ಏಳು ಲೋಕಗಳು (ಗೋಲೋಕ 
ಸತ್ಯ4ಲೋಕ  ತಪೋಲೋಕ ಬ್ರಹ್ಮಲೋಕ ಜನಲೋಕ 
ದಿವೌಕೋಲೋಕ ಧುವಲೋಮಂ ಏಟು ಅಧರಲೋಕಮಂ 
ನೆಜ್‌ ಕಂಡಂ: ಜಗನ್ನಾವಿ, ೫. ೧೦೬) 

ಅಧರಾಮೃತಸೇವನೆ - ತುಟಿಯ ರಸ ಹೀರುವುದು, ಮುತ್ತು 
ಕೊಡುವುದರಿಂದ ದೊರೆಯುವ ಸುಖ (ಅಧರಾಮೃತ 
ಸೇವನೆಯಿಂದೆ ಪಿತ್ತಂ .. . ಪೋಗುಗುಂ: ಸೂಕ್ತಿಸುಧಾ, ೧೪. 
೪) 

ಅಧರಿತ - ಕೀಳುಮಾಡಲ್ಪಟ್ಟ (ಬಧಿರಿತ ಸಮಸ್ತ ದಿಕ್ಷಟಮಧರಿತ 
ಸರ್ವೇಭ್ಯಗರ್ವಿತ೦ ಕ್ಷುಭಿತಾಂಭೋನಿಧಿ ಸಲಿಲಳ ಪರೆದುದು: 
ಪಂಪಭಾ, ೧೨. ೧೭೧) 

ಅಧರಿಸು - ಕೀಳುಮಾಡು (ಅವಳಧರಂ 
ಪಲ್ಲವಮಂ: ಜಗನ್ನಾವಿ, ೧೦. ೩೬) 

ಅಧರೀಕೃತ - ಕಡೆಗಣಿಸಲ್ಪಟ್ಟ (ಕಾಂತೆ ಪೊದಳ್ಬ ನಾಣ ಭರದಿಂ 
ಅಧರೀಕೃತ  ಚಂದಬಿಂಬಸತ್ಕಾಂತಿಯಂ ಆನನಮೊಯ್ಯನೆ 
ಬಾಗಿರೆ: ಆದಿಹು, ೩. ೭೮) 

ಅಧರೋತ್ತರ - ಶೃಂಗಾರದ ಇಳಿಕೆ ಮತ್ತು ಏಳಿಕೆ, ಸಂಗೀತದ 
ಅವರೋಹಣ ಆರೋಹಣ (ಅಧರೋತ್ತರ೦ಗಳೊಳ್‌ 
ಮಿಸುಪ ರಸಾಂತರಂಗಳಿಂ ಎಡ೦ಬಡನಾಗದೆ ತನ್ನೊಳಿಂತು 
ಪೋಲಿಸುವೊಡೆ. ಪೋಲಿಸಲ್ಕೆ. ದೊರೆ ವೀಣೆಯನಾ 
ಸುರತಪ್ರವೀಣೆಯಂ: ಆದಿಹು, ೨. ೭೭) 

ಅಧರ್ಮ - ಧರ್ಮವಲ್ಲದ್ದು, ಧರ್ಮವಿರುದ್ಧವಾದುದು (ಕಂಸಂ .. 

ಧರ್ಮಜ್ಞರ್‌ ಅಧರ್ಮಮೆನೆ ಪಾಸಜ್‌ಯೊಳ್‌ 

ಕೂಸನಪ್ಪಳಿಸಿ: ಜಗನ್ನಾವಿ, ೨. ೫೩ ವ) 

ಅಧರ್ಮಯುದ್ಧ - ಅನ್ಯಾಯದ ಯುದ್ಧ (ಹರಿಯುಂ ತಾನುಂ 
ಭರಂಗೆಯ್ದು ತನ್ನ ಎಸಕಂ ಕಾಯದೆ ಅಧರ್ಮಯದ್ಧದೆ 
ನರಂ ಕೊಲ್ಲಲ್ಲಿ ಕಂಡು ಇಂತುಪೇಕ್ಟಿಸಿ ನೀಮುಂ ನಡೆ 
ನೋಡುತ್ತಿರ್ದಿರಿ ಎನೆ ಮತ್ತಿನ್ನಾರಂ ನಂಬುವೆಂ: ಪಂಪಭಾ, 
೧೧. ೮೩) 

ಅಧವ - ಹೇಳಿಕೇಳುವವರಿಲ್ಲದವನು (ಚಂದಪ್ರಭೆಯೆಂಬೊಳ್‌ 
ಎನ್ನಂಗನೆಯಂ ವಧುವಂ ಒಲಿದೆನ್ನ ಕೆಯ್ಕಿಂದ ಅಧವಾ 
ನೀನೆಟ್‌ದುಕೊಂಡ ಪಾತಕನಲ್ಲೇ: ಹರಿವಂಶ, ೮. ೧೦) 

ಅಧಿಕ - ಒಂದು (ಅರಬ್ದಕ್ಕಧಿಕಂ 
ಅಸಾಧಾರಣಗುಣಂ ಸದೃಶಾಕಾರ 


ಮಾಣದಧರಿಕುಂ 


ಅರ್ಥಾಲಂಕಾರ 
ಅಧಿಕಮೆಂದಕ್ಕುಂ 


೫೦ 


ವಿಶೇಷಣಮುದಾರಂ ಬೇಖೊಂದು ತೋರ್ಪೊಡೆ 
ಅವಿಶೇಷಾಖ್ಯಂ: ಕಾವ್ಯಾವಲೋ; ೭೬೨) 

ಅಧಿಕರಣ - ಗ್ರಂಥದ ಒಂದು ಭಾಗ (ಕವಿಸಮಯಮೆಂಬುದು 
ಪಂಚಮಾಧಿಕರಣ೦ ಸಮಾಪ್ತಂ: ಕಾವ್ಯಾವಲೋ, ೬೯೫ 
ಆಶ್ವಾಸಾಂತ್ಯ ಗದ್ಯ ); ಅಧಿಕಾರವಿರುವ ಒಬ್ಬ ವ್ಯಕ್ತಿ ಅಥವಾ 
ಒಂದು ಸಂಸ್ಥೆ (ತನ್ನ ಮೂಗನಕಾರಣ೦ ಕೊಯ್ದನೆಂದು 
ಮೂಗಂ ಮತ್ತಂ ನೆತ್ತರ್‌ ಸುರಿವಿನಮೊರಸಿ 
ಹಾಹಾಕ್ರಂದನರವದಿಂ ಪುಯ್ಯಲಿಡುವ ಕರುಣಾರವಮಂ 
ತಳವಾಅಂ ಕೇಳ್ದು ಪರಿತಂದು ನಾವಿದನುಮವನ 
ಪೆಂಡತಿಯುಮಂ ಪಿಡಿದೊಡಗೊಂಡು ಪೋಗಿ 
ಧರ್ಮಾಧಿಕರಣದ ತಾಣಾ೦ತರದೊಳಿರಿಸಿದಂ: ಪಂಚತಂತ್ರ, 
೧೩೭ ವ) 

ಅಧಿಕರಿಹೊಂ - ತಿಳಿದವನು (ಜೈನಾಗಮನಧಿಕರಿಪೊಂ 
ದಿಗ್ನಾಗನಕ್ಷೂಣ ಭದ್ರಗುಣಲಕ್ಷಣದಿಂ: ಅಜಿತಪು, ೧. ೨೫) 

ಅಧಿಕಾಕ್ಷರ - ಹೆಚ್ಚು ಅಕ್ಷರದಿಂದಾಗುವ ದೋಷ (ಮೊದಲ ಪದಂ 
ನ್ಯೂನಾಕ್ಟರಮದಣೆಂದೆ ಬಟೆಕ್ಕದಮರ್ಧಂ ಅಧಿಕಾಕ್ಷರಂ 
ಇಂತಿದಣಿಂ ಛಂದೋಭಂಗಂ: ಕವಿರಾಮಾ, ೧. ೯೨) 

ಅಧಿಕಾರ - ಗಂಥದ ಅಧ್ಯಾಯ(ಮಹಾಕವಿ 
ಬ್ರಹ್ಮದೇವವಿರಚಿತಮಪ್ಪ ಸಮಯಪರೀಕ್ಷೆಯೊಳ್‌ 
ಆಪ್ರಸ್ತ್ವರೂಪನಿರೂಪಣ೦ ಪ್ರಥಮಾಧಿಕಾರಂ: ಸಮಯಪ, 
ಆಶ್ವಾಸಾಂತ್ಯ ಗದ್ಯ) 

ಅಧಿಕಾರಿ -. (ಅಧಿಕ--ಅರಿ) ದೊಡ್ಡ ವೈರಿ, ಅಧಿಕಾರದಲ್ಲಿ 
ನಿಯೋಜಿಸಲ್ಪಟ್ಟವನು (ಅಧಿಕಾರಿಗಳೆನೆ ಸೈರಿಸೆವು 
ಅಧಿಕಾರಿಕಾರಿಗಳಾಗಿ ಬಾಲ್ಡ್‌ ಬಡವುಗಳವರ್ಗಾಯುಧ 
ಭಾರಮೇಕೆ: ಗದಾಯು, ೩. ೩೫) 

ಅಧಿಕೃತ - ಅಧಿಕಾರದಲ್ಲಿ ನಿಯೋಜಿಸಲ್ಪಟ್ಟ 
(ಅನ್ನೋಡರ್ಜುನನೆಂಬೆನಂಕಸುತಂ ಭರ್ತಾರನೆಂಬಾತನಕ್ಕುಂ 

ಗವಾಧಿಕೃತನಾ ಸಾದೇವಂ; ಕಾವ್ಯಾವಲೋ, ೧೭೮) 

ಕುರಿತು ಹೇಳಲಾದ (ಅಧಿಕೃತ ಸತ್ತುರುಷಾರ್ಥ ಪ್ರಧಾನ 
ಧರ್ಮಾರ್ಥ ಕಾಮಮೋಕ್ಷಂಗಳ್‌: ಕವಿರಾಮಾ, ೧. ೨೦); 
ಅಧಿಕಾರಿ (ಜನನಾಥ೦ ಗೋತ್ರಮಿತ್ರಾಧಿಕೃತ ಸಚಿವ ಸಾಮಂತ 
ಶುದ್ಧಾಂತ ಕಾ೦ತಾಜನಕಾತ್ಮೋಗಮಂ೦ ಪೇಟ್ಟು: ಚಂದ್ರಪ್ರಪು, 
೪. ೬೦) 

ಅಧಿಕೋಪಮೆ - ಅಲ್ಪ ವಸ್ತುವಿಗೆ ಮಹತ್ತರವಾದ ವಸ್ತುವನ್ನು 
ಹೋಲಿಕೆ ಕೊಟ್ಟ ಉಪಮೆ (ಅಧಿಕೋಪಮೆಗೆ - ಮುಂಬಿಟ್ಟು 
ಪರೆದ ಕಟ್ಟಲೆಯಂ ಬೆದಆ* ತೆರಳಿ ಬೆಳಪ 
ಜೆಳಗಿಂದೆಸೆದಿರ್ಪಂಬುಜಸಖನಂತಿರೆ ಮೀನಂಬುಟು 
ಬೆಳಗಿದಪುದಖಿಳ ಗಗನಾಂತರಮಂ: ಕಾವ್ಯಾವಲೋ, ೬೮೨) 

ಅಧಿಕ್ಷೇಪ - ನಿಂದೆ (ಪರಸ್ಪರವಿರೋಧ ಅಧಿಕ್ಷೇಪ ಹರ್ಷಿತ 
ಮಾರ್ಗ ಪ್ರಹಸ್ತ ಪ್ರಸಾಧಿತ ಘೋರಸಂಗ್ರಾಮರುಂ: ಪಂಪಭಾ, 
೧೩. ೯೨ ವ) 

ಅಧಿಗ್ತ - ಪಡೆದ, ಪ್ರಾಪ್ತವಾದ; ಅಭ್ಯಾಸಮಾಡಿದ 
(ಅನುಮತನುವ೦ ಆಪ್ತನು೦ ಅಧಿಗತಶಾಸ್ತನುಂ: ಶಾಂತಿಪು, 
೨. ೫೧) ಸ 

ಅಧಿಗಮ - ಜ್ಞಾನ (ನಿಜನಂದನನಂ ವೈಶಂಪಾಯನಂಬೆರಸು 
ವಿದ್ಯಾಭಿನಗಮನದೊಳ್‌ ಸಮರ್ಪಿಸಿ: ಕಾದಂಬ, ೨. ೧೧೦ 
ವ); ಪ್ರಾಪ್ತವಾದ (ಗುಣಾಂಬುಧಿಯಪ್ಪ ಭವ್ಯನಿರಲ್‌ 


ಏನಧಿಗಮ ಸಮ್ಯಕ್ತ್ವಂ ಉಟಿದವಂಗಾದಪುದೇ: 
೪. ೪) 

ಅಧಿಗಮನ - ಕಲಿಕೆ (ನಿಜನಂದನನಂ ವೈಶಂಪಾಯನಬೆರಸು 
ವಿದ್ಯಾಧಿಗಮನದೊಳ್‌ ಸಮರ್ಪಿಸಿ: ಕಾದಂಸಂ, ೨. ೨೮ ವ) 

ಧಿಜ್ಯಧನು - ಹೆದಯೇರಿಸಿದ ಬಿಲ್ಲು 
(ಬೆಂಬಳಿವಿಡಿದಟ್ಟುತ್ತುಂ ತಾಂ ಬರೆವರೆ ಬಿಡದಧಿಜ್ಯಧನು 
ಶಬರೇಶ೦ ಮುಂಬರಿದು: ಶಬರಶಂ, ೪. ೨೪) 

ಅಧಿತ್ಯಕ - ಬೆಟ್ಟದ ಮೇಲಿನ ಕಾಡು 
ಪೋಗಿ ಭವದೀಯಾಧಿತ್ಯಕಾವಾಸದೊಳಿರ್ದ 
ಮುನಿಗಳಂ ಕಂಡು ಬಂದಿಸಿ: ಶಾಂತಿಪು, ೯. ೮೩ ವ) 

ಅಧಿದೇವತೆ ತೆ ಎಲ್ಲಕ್ಕಿಂತ ಮುಖ್ಯವಾದ ದೇವತೆ 
(ಪೂಜಿಸಿಮೆನ್ನನಿಲ್ಲಗಧಿದೇವತೆಯಾನೆನುತುತದ್ರಿಯಲ್ಲಿ ನಿಂದು: 
ಜಗನ್ನಾವಿ, ೪. ೮೨) 

ಅಧಿನಾಥ — ಪ್ರಧಾನ ಅಧಿಕಾರಿ, ಒಡೆಯ 
(ಸೈನ್ಯಾಧಿನಾಥನಧಿನಾಥನ ಕೆಲದೊಳ್‌ ಪಕ್ಷಗಣಾಧಿರೂಢನಾಗಿ: 
ಆದಿಹು, ೧೩. ೪೫ ವ); 

ಅಧಿಪ - ಅಧಿನಾಥ (ನಿಖಿಲಾವನೀಪರಧಿಕರ್‌ ಮಾಣಿಕ್ಯ 
ಪರ್ಯಂಕ ಕೀರ್ತಿಮುಖಾಧಾರ ಕಿರೀಟದಿಂದಮೆನೆ ಸಂದೊಂ 
ವಿಶ್ವಸೇನಾಧಿಪಂ: ಶಾಂತಿಷು, ೯. ೧೫೧) 

ಅಧಿಪತಿ - ಅಧಿನಾಥ (ಅಸಾದಿತ ಕೇವಳಲೋಚನನಾ ದೇವಂ 
ಮೋಕ್ಷಲಕ್ಷ್ಮಿಗಧಿಪತಿಯಾದಂ: ಶಾಂತಿಷು, ೭. ೫೨) 

ಅಧಿಪಾಲ - ಅಧಿನಾಥ (ದೇವಾನಕಂಗಳ್‌ ಮೊಟಗೆ ಪಲವುಮಾ 
ಕಾಲದೊಳ್‌ ದೇವಚಾಪಂ ಜ್ಯೋತಿರ್ಲೋಕಾಧಿಪಾಲಾಭರಣ 
ಕಿರಣದಿ೦ಂದುರ್ವಿಯಂ ಪರ್ವೆ ಬಂದರ್‌: ಶಾಂತಿಷು, ೮. 


ಸಮಯಪ, 


೧೨೧) 
ಅಧಿರಾಜ - ರಾಜರಲ್ಲೆಲ್ಲ ಮೇಲಿನವನು (ತಮ್ಮನೊಳಾದ 
ಸ್ನೇಹದಿಂ ವಿಶಾಖಭೂತಿಯುಮನಧಿರಾಜಪದವಿಯೊಳ್‌ 


ವಿಶ್ವನಂದಿಯಂ ಯುವರಾಜ ಪದವಿಯೊಳ್‌ ನಿಯೋಜಿಸಿ: 
ಶಾಂತಿಪು, ೭. ೫೧ ವ) 

ಅಧಿರೂಢ — ಮೇಲೇರಿದ 
ಮಗುಟ್ಲಿನಮಾವಾಸ್ಯೆಯೊಳೊಡನೆ ನಡೆದು ಕಡೆಯೊಳ್‌ ರವಿ 
ರಾಜೀವರಿಪುವಿ೦ದಗಲ್ಪವೊಲ್‌ ಆವಿರ್ಭೂತ ಪ್ರತಾಪಂ 
ಅಧಿರೂಢರಥಂ: ಶಾಂತಿಷು, ೬. ೨೧) 

ಅಧಿರೋಹಣ - ಮೇಲೆ ಹತ್ತುವುದು (ಮೋಕ್ಷಪ್ರಾಸಾದ 
ಅಧಿರೋಹಣ ಅಪೂರ್ವಕರಣ ಕ್ಷಪಕ ಪ್ರಥಮ 
ಶುಕ್ಷಧ್ಯಾನಪರಿಣತನಾಗಿರ್ದು: ಆದಿಷು, ೧೦. ೧೪ ವ) 

ಅಧಿವಾಸ - ಕಲಶದ ಮೇಲೆ ಮುಚ್ಚಿದ ವಸ್ತ್ರ (ಕೆಲಬರ್‌ 
ಇಂದ್ರನೀಲಮಣಿಕಳತರುಚಿನಿಚಯನಿಚಿತಂಗಳಾಗಿ" 
ಅಧಿವಾಸ ನೀಲನಳಿನದ್ಯುತಿಪಟಲ ವಿಭ್ರಾಂತಿಯಂ ಪಡೆವ 
ಸಲಿಲಂಗಳಿಂದಂ: ಆದಿಪು, ೮. ೬೯ ವ) [ನಿಕ್ಷಿಪ್ತಾಧಿವಾಸ' 
ಎಲ್‌. ಬಸವರಾಜು ಹಾಗೂ ನರಸಿಂಹಶಾಸ್ತಿಗಳು 
ಸ್ವೀಕರಿಸಿರುವ ಪಾಠ] “ 

ಅಧಿವಾಸಿತ - ಪ್ರತಿಷ್ಠಾನೆಗೊಂಡ ಜೈತ್ಯಾಸ್ತಂ 
ವಿಧುವಿಶದದುಕೂಲವಸನಶೋಭಂ ನಾನಾವಿಧ 
ಮಂತ್ರಾನುಷ್ಠಾನಂ ಪ್ರಧಾನನುಪವಾಸದಿಂ ತ್ರಿರಾತ್ರಮನಿರ್ದಂ: 
ಆದಿಪು, ೧೨. ೭೪); ಸುಗಂಧಯುಕ್ತವಾದ (ಒರ್ವಂ 
ಸರ್ವಾಂಗೀಣ ಮಲಯರುಹಮೃಗಮದಕದಂಬ ಪರಿಮಳ 
ಅಧಿವಾಸಿತವಿಲಾಸಿನೀ ಸೌಧಮಂ: *೦ದ್ರಪ್ರಪ » ೮. ೮೨ ವ) 


(ಅಧಿವಾಸಿತ 


ಅಂಥ ಬಿಲ್ಲುಳ್ಳ 


ಪ್ರದೇಶ (ಶಂಖಾಚಳಕ್ಕೆ 
ಸರ್ವಗುಪ್ತ 


(ಶ್ರೀವಿಜಯನತ್ತ 


ನ 


ಅಧಿವಾಸಿತ ಚೈತ್ರಾ ಶಾಸ್ತ್ರ - ಮುಚ್ಚಿಟ್ಟ ವಿಜಯಾಸ್ತ (ಅಧಿವಾಸಿತ 
ಜೈತ್ಯಾಸ್ತಂ ವೆಹಿವಿಶದದುಕೂಲವಸನಶೋಭೆರಿ ನಾನಾವಿಧ 
ಮಂತ್ರಾನುಷ್ಲಾನಪ್ರಧಾನಂ: ಆದಿಷು, ೧೨. ೭೪) 

ಅಧಿವಾಸಿಸು - (ಇವು ದಿವದೊಳಗಗ್ಗಳಮೆನಿಸುವ 
ರತ್ನವ್ರಾತಮೆಮ್ಮ ಮನೆಯೊಳ್‌ ಮಿಗಿಲಪ್ಪುವು 
ನಿಧಿಗಧಿವಾಸಿಸಲಪ್ಪುವೆಂದು ರತ್ನ೦ಗಳನಿತುಮ೦ ಮುಂದಿಟ್ಟಂ: 
ಆದಿಪು, ೧೨. ೧೧೬); ಪೂಜಿಸು (ಧವಳಚ್ಛತ್ರ 
ಚಾಮರಸಿ೦ಹಾಸನ ಪಟ್ಟವರ್ಧನ ಕುಲಧನಾದಿ 
ರಾಜ್ಯಚಿಹ್ನ೦ಗಳಂ ವಿವಿಧ ವಿಧಾನದಿಂದಮಧಿವಾಸಿಸಿ 
ಪಂಪಭಾ, ೧೪. ೧೭ ವ); ಸುಗಂಧಭರಿತವಾಗಿ ಮಾಡು 
(ಅಲ್ಲಲ್ಲಿಗೆ ಕರ್ಪೂರ ಪಲ್ಲವರಸದಿನಧಿವಾಸಿಸಿದ ತಾವರೆಯ 
ನೂಲದುಗುಲಂಗಳುಮಂ: ಕಾದಂಬ, ೭ ೨೧ ವ); 
ಪ್ರತಿಷ್ಠಾಪಿಸು (ಸರಸ್ವತಿಯಂ ಪೂಜಾಪೂರ್ವಕಮ್‌ 
ಅಧಿವಾಸಿಸಿ ನಿಜತನೂಜೆಯರಿರ್ವರುಮನೆರಡು 
ಕೆಲದೊಳಿರಿಸಿ: ಆದಿಷು, ೮. ೫೮ ವ) 

ಅಧಿವ್ನಾ ಧಿ -.. ರೋಗಗಳು 
ಅಪೇತರಸವೀರ್ಯಪಾಕಂಗಳಾಗಿಯುಂ 
ಬಾಧಿತಶರೀರರ್‌ ಮಾನವರ್‌ ಆದಿಪು, ೮. ೬೧ ವ) 

ಅಧಿಶ್ರಯಣಿ — ಅಡಿಗೆಯ ಒಲೆ (ಅಂತಿಕೆಯೆನೆ 
ಅಧಿಶ್ರಯಣಿಯೆನಿಪ್ಪುದಕ್ಕುಂ: ಅಭಿಧಾವ, ೧. ೧೦. ೩೦) 

ಅಧಿಷ್ಠಾನ - ಆಧಾರ, ನೆಲೆ (ಜಾಣ್ತನಕ್ಕೆ ಎಅವಟ್ಟು ಒಳ್ಳುಡಿಗೆ 
ಆಣ್ಮಂ ಆಯತಿಗೆ ಅಡರ್ಪು ಸತ್ಯಕ್ಕೆ ಅಧಿಷ್ಠಾನಂ 
ಎಂದಣೆತಂ ಕೈಮಿಗೆ ಕೂರ್ತು 'ಕೀರ್ತಿಸುವುದು 
ಉರ್ವೀಮ೦ಡಲಂ ದುರ್ಗನಂ: ಪಂಚತಂತ್ರ, ೫೨); ತಳಹದಿ 
(ತನ್ನ ನುಡಿದ ನುಡಿವಳಿಯೆಂಬ ಪ್ರಾಸಾದಕ್ಕೆ 
ಧಿಷ್ಠಾನಂಗಟ್ಟುವಂತೆ ಚಿತ್ರಾಂಗದಂಗೆ  ಪಟ್ಟಮ೦ ಕಟ್ಟಿ; 
ಪಂಪಭಾ, ೧. ೭೩ ವ) 


ವಾಸಿಸು 


(ಅನಲ್ಲಕಲ್ಲಾವನಿಜ೦ಗಳ್‌ 
ಅಧಿವ್ಯಾಧಿ 


ಅಧಿಷ್ಠಾನಂಗಟ್ಟು - ತಳಹದಿ ಹಾಕು (ಗಾಂಗೇಯಂ... .. ಮುನ್ನೆ 
ತನ್ನ ನುಡಿದ ನುಡಿವಳಿಯೆಂಬ ಪ್ರಾಸಾದಕ್ಕೆ 
ಅಧಿಷ್ಠಾನಂಗಟ್ಟುವಂತೆ ಚಿತ್ರಾಂಗದಂಗೆ  ಪಟ್ಟಮ೦ ಕಟ್ಟಿ; 


ಪಂಪಭಾ, ೧. “೨ ವ) 
ಅಧಿಷ್ಠಿತ - ಮೇಲಧಿಕಾರವನ್ನು ಪಡೆದವನು (ಅಚ್ಯುತೇ೦ದ್ರಂ .. .. 


ಲೋಕಪಾಲಚತುಷ್ಟಯ ಅಧಿಷ್ಠಿತನು೦ .. . ಆಗಿ: ಆದಿಷು, 
ಹ ೧೩ ವ); ನೆಲಗೊಂಡ (ಸತ್ಯಾಧಿಷ್ಠಿತ 
ಶ್ರೀಜಿನವಚನದೊಳಿರ್ದಂದಮಂ ಚ | 
ಉಪದೇಶಂಗೆಯ್ಯತ್ತಿರ್ಪ .. .. ಸುಶ್ರುತಜಳಧಿಗಳ೦ ಮಾಲ್‌ 
ಉಪಾಧ್ಯಾಯರ್‌ ಎಮ್ಮಂ: ಆಚವರ್ಧ, ೧. ೪) 

ಅಧಿಷ್ಠಿಸು ದ ನೆಲೆಗೊಳಿಸು, ಶ್ಲಾಪಿಸು 
(ವಿಶದಯಶಸ್ಸಿದ್ಧಾಧಿಷ್ಟಾ ಷ್ಟಾನಮೆನಿಪ ಮಜ್ಜನಪೀಠಮಂ 


ಅಧಿಷ್ಠಿಸಿದಾಗಳ್‌: "ಅದಿಷು, ೮. ೬೯ ವ) 

ಅಧೀಶ - ಒಡೆಯ (ಶ್ರೀ ಶಾಂತೀಶಂ ತ್ರಿಜಗದಧೀಶಂ: ಶಾಂತಿಷು, 
೧೨. ೧) 

ಅಧೀಶ್ಚರ - ಅಧಿರಾಜ; ಇತರ ರಾಜರ ಮೇಲೆ ಅಧಿಕಾರವುಳ್ಳವನು 
(ಅಸಿತಪಯೋಜನೇತ್ರೆಯರತಿಪ್ರಿಯಕಾಂತೆಯರಾಸೆವಟ್ಟು 
ವಿಕ್ಷಿಸುವರಧೀಶ್ವರರಾಗಮನಕಾಲಮನಿರ್ದು ದಿಗಂತದೊಳ್‌: 
ಶಾಂತಿಪು, ೨. ೪೮) 

ಅಧೋಕ್ಷಜ - ಕೃಷ್ಣ (ಕಿರ್ಜೆಟ್ಟ ಲಂಕೆಯಂ ನೋಲ್ಪಂತೆನೋಡೆ 
ಧರ್ಮಪುತ್ರನಂ ಅಧೋಕ್ಷಜನಿಂತೆಂದಂ: ಪಂಪಭಾ, ೧೨. ೫ 
ವ); ವಾಸುದೇವ (ಅಧಿರಾಜಂಬರೆಗಂ ಕದನಧುರೀಣಂ 


೫೧ 


ಗಂಡನಾವನೆನೆಮುನಿದು ಘನಪ್ರಧನರತಂ ಸಿಂಹೋದರಂ 
ಅಧೋಕ್ಷಜಂಗೊರೆಯಿನುರ್ಚಿದಂ ಕೂರಸಿಯಂ: ಪಂಪರಾ, 
೭. ೫೬) 
ಅಧೋಗತಿ - ನರಕ ಅವನತಿ (ಧರ್ಮಗುಣಚ್ಯುತದಿಂ 
ಅಧೋಗತಿಗೆ ಬೀಟ್ವುದೊ೦ದಚ್ಚರಿಯೆ: ಗದಾಯು, ೪. ೩೩) 
ಅಧೋಗೈವೇಯಕ - [ಜೈನ] ಒಂಬತ್ತು ಗೈವೇಯಕಗಳೆಂಬ 


ಕಲ್ಬಾತೀತ ಸ್ವರ್ಗಗಳಲ್ಲಿ ಕೆಳಗಿನದು (ತಪೋಭರದೊಳ್‌ 
ನಾಲ್ವರುಂ ನಿಂದು ಜೀವಿತವ್ಯಪಾಯದೊಳ್‌ 
ಅಧೋಗೈವೇಯಕದೊಳ್‌ ಅಹಮಿಂದಪದವಿಯಂ 


ತಾಳ್ಗಿದರ್‌: ಆದಿಷು, ೫. ೨೭ ವ); ನೋಡಿ, "ಗೈವೇಯಕ' 

ಅಧೋಗೈವೇಯಕದಿವಿಜ - [ಜೈನ] ಅಹಮಿಂದ್ರ (ಅತಿಗೃದ್ಧ 
ಮಹೀಶನು೦ ನಾರಕನುಂ ವ್ಯಾಪ್ರನುಂ ಈಶಾನಕಲ್ಪಜನುಂ 
ಮತಿವರಮಂತ್ರಿಯುಂ ಅಧೋಗೈೈವೇಯಕದಿವಿಜನುಂ: 
ಆದಿಪು, ೧೬. ೫೮ ವ) 

ಅಧೋಫ - ಕೆಳಮುಖವಾದ, ಇಳಿಯುವ 
ಬಲದೇವರೊಳ್‌ ಒರ್ವಂ ಅಧೋಗಂ 
ಊರ್ಧ್ವಗನಾದೊಂ: ಶಾಂತಿಷು, ೪. ೧೧೧) 

ಅಧೋನಿಬಂಧಿನೀ - ಭೂರಿದಾನವೆಂಬ ಆನೆಯಮೂರನೆಯ 
ಮದಾವಸ್ಥೆ (ಜೆಲ್ವಂ ಪಾಳಿಸುತಿರ್ದುದು ಮಧುಕರ 
ಮಾಳಾಶೋಭ೦ ಅಧೋನಿಬಂಧಿನಿ ದಾನಂ: ಪಾರ್ಶ್ವನಾಪು, 
೪. ೧೨೧) 

ಅಧೋಭೂಮಿ - ಕೆಳಗಿನ ಲೋಕ 
ನಂಬಿದವರ್ಗಳ್‌ ಸಮೃಕ್ಷ್ಕಮಂ 
ಅಧೋಭೂಮಿಯೊಳ್‌: ಆದಿಪು, ೫. ೬೩) 

ಅಧೋಲೋಕ ಜು ಅಧೋಭೂಮಿ (ನೆಲೆಸಿರ್ದಪುದು 
ಆಧಃಸ್ಥಳಂಬಿಡಿದು ಅಧೋಲೋಕಂ ಸಮಂತೆಯ್ದೆ 
ಸುತ್ತಲುಮಿರ್ದಪ್ಪುದು ಮಧ್ಯಲೋಕಂ: ಆದಿಷು, ೧. ೫೦) 

ಆಧ್ಯಯನ - ಬ್ರಾಹ್ಮಣನ ಷಟ್ಕರ್ಮಗಳಲ್ಲಿ ಒಂದಾದ 
ವೇದಾಧ್ಯಯನ (ಭವಿಷ್ಯದ್ವಿಜನ್ಮವರ್ಣಕ್ಕೆ ಅಧ್ಯಯನ ಅಧ್ಯಾಪನ 
ದಾನ ಪ್ರತಿಗಹ ಯಜನ ಯಾಜನ ವಿಶಿಷ್ಠವೃತ್ತಿಯುಮಂ: 
ಆದಿಷು, ೪. ೭೬ ವ) 

ಅಧ್ಯಯನಾಂತರಾಯ — ಶಾಸ್ತ್ರವ್ಯಾಸಂಗಕ್ಕೆ ಆಗುವ ಅಡ್ಡಿ: 
ಪಾಠವಿಫ್ನ (ಅಧ್ಯಯನಂ ನಿನಗನಿಷ್ಟಮಪ್ಪುದಜೆಂ 
ಅಧ್ಯಯನಾಂತರಾಯಮಂ ಮಾಡಲೆಂದು: ಆದಿಪು, ೩. ೩೮ 
ವ) 

ಅಧ್ಯಾತ್ಮ ಆತ್ಮಕ್ಕೆ ಸಂಬಂಧಪಟ್ಟ, 
ಮಹಾತ್ಮಂ ಅಧ್ಯಾತ್ಮಮಂ 
ಸುಕುಮಾಚ, ೧೨. ೨೬ ವ) 

ಅಧ್ಯಾತ್ಮಧ್ಯಾನ — ಅತ್ನತತ್ವವನ್ನು ನೆನೆಯುತ್ತಿರುವುದು 
(ಸುಧರ್ಮಾಚಾರ್ಯರುಜ್ಜಯಂತ ಪರ್ವತದೊಳ್‌ 
ಅಧ್ಯಾತ್ಮಧ್ಯಾನಾಧೀನಮಾನಸರಾಗಿ: ಸುಕುಮಾಚ, ೪. ೨ ವ) 

ಅಧ್ಯಾತ್ಮವಿಶಾರದ — ತತ್ವಶಾಸ್ತ್ರದಲ್ಲಿ ನಿಪುಣ (ಅಂತು ಭಾವಿತಾತ್ಮಂ 
ಅಧ್ಯಾತ್ಮವಿಶಾರದನಾಗಿ  ಪರಮಾತ್ಮನೊಳ್‌ ಕೂಡಿದನಾಗಳ್‌: 
ಪಂಪಭಾ, ೧೨. ೨೯ ವ) 

ಅಧ್ಯಾಪನ — ವೇದವನ್ನು ಪಾಠ ಹೇಳುವುದು; ಬ್ರಾಹ್ಮಣನ 
ಷಟ್ಕರ್ಮಗಳಲ್ಲಿ ಒಂದು (ಭವಿಷ್ಯದ್ದಿಜನ್ನವರ್ಣಕ್ಕೆ ಅಧ್ಯಯನ 
ಅಧ್ಯಾಪನ ದಾನ ಪ್ರತಿಗಹ ಯಜನ  ಯಾಜನ 
ವಿಶಿಷ್ಟವೃತ್ತಿಯುಮಂ: ಆದಿಷು, ೪. ೭೬ ವ); ಓದಿಸುವುದು 


(ವಾಸುದೇವ 
ಒರ್ವಂ 


(ರಮಣೀಜಾತಿಯೊಳಲ್ತೆ 
ಪುಟ್ಟರಾರುಮ್‌ 


ಬ್ರಹ್ಮಜ್ಞಾನ (ಮತ್ತಮಾ 
ಮನದೊಳವಲಂಬಿಸುತ್ತುಂ: 


೫೨ 


(ಉಪಾಸಕ ಅಧ್ಯಯನ ಅಧ್ಯಾಪನಾನ೦ತರಂ: ಆದಿಷು, ೧೫. 
೧೩ ವ) 

ಅಧ್ಯಾರೋಪ - ಅಧ್ಯಾಹಾರ (ಕಾರಕಕ್ಕಂ ಕ್ರಿಯೆಗಂ ನೇಯದ 
ದೋಷಮಿಲ್ಲದಂತೆ ಅಧ್ಯಾರೋಪಮಂ ಮಾಲುದು: ಶಬ್ದಮದ, 
೧೫೬ ವೃತ್ತಿ) 

ಅಧ್ಯಾರೋಪಣಂಗೆಯ್‌ - ಇಲ್ಲದ ಗುಣಗಳನ್ನು ಆರೋಪಿಸು 
(ಎನಸು೦ ಕೈವಾರದಿಂದಿಲ್ಲದ.. ಗುಣಗಣಮಂ ರಾಗದಿಂ 
ಕೆಮ್ಮನೀ ಪಾಂಥನೊಳ್‌ ಅಧ್ಯಾರೋಪಣಂಗೆಯ್ದೆನಗನವರತಂ 
ಬಣ್ಣಿಸುತ್ತಿರ್ದಳ್‌: ಕಾದಂಸಂ, ೫. ೧೦೩) 

ಅಧ್ಯಾರೋಪಿಸು - ಆರೋಪ ಹೊರಿಸು (ಆರಾನುಂ ದೋಷಮಂ 
ಅಧ್ಯಾರೋಪಿಸೆ ಗುಣಿಗಳರಮೆ ನೋವರೆನಲ್‌ ತಮ್ಮಾರಾಧ್ಯರೆ 
ದೋಷಮಂ ಅಧ್ಯಾರೋಪಿಸೆ. ನೋವುದರ್ಕೆ ಪೇಟ್‌ 
ಕಡೆಯುಂಟೆ: ಕಾದಂಬ ಉ, ೪೮೦9) ಆಧ್ಯಾಹಾರ 
ಮಾಡಿಕೊ (ಜಯಮೆ ಮೆಜ್‌ವುದೆಂಬಲ್ಲಿ ಆತನೊಳ್‌ ಎಂಬ 


ಸಪ್ತಮಿಯಂ ಅಧ್ಯಾರೋಪಿಸಿಕೊಳ್ಳುದು: ಶಬ್ದಮದ, 
೧೫೬ ಪ ೬) 

ಅಧ್ಯಾಸಿತ - ವಾಸಿಸಲ್ಪಟ್ಟ (ಪ್ರಧಾನಪುರುಷ ಅಧ್ಯಾಸಿತಂಗಳಪ್ಪ 
ಪುರಂಗಳುಮಂ: ಆದಿಪು, ೮. ೬೩ ವ) 

ಅಧ್ಯುಷಿತ - ನೆಲೆಸಿದ, ಸ್ಥಾನ ಪಡೆದ (ತೃಣಶಿಖರ 
ಅಧ್ಯುಷಿತಾಂಭಃಕಣಸಂಚಳ೦ ಅಮರಚಾಪಚಳ೦ ವಿದ್ಯುತ್‌ 
ಕ್ಷಣಿಕಂ: ಆದಿಷು, ೪. ೭೫) 

ಅಧ್ರುವ - ಅಸ್ಥಿರ (ಭೋಗೀಂದ್ರಭೋಗಂ ಮಹೇಂದ್ರ 


ಮಹೈಶ್ವರ್ಯಂ ಇವೆಲ್ಲಂ ಅಧುವಂ: ಆದಿಷು, ೧೦. ೫೯) 

- ದಾರಿ (ಕೋಮಳೆ ಶೂನ್ಯಾಧ್ವಮಂ ಎಯ್ದೆ ದಾಂಟಿ 
ನಿಜಪಾದ೦ ಪೋಗೆ: ರಾಜಶೇವಿ, ೧೩. ೩೨) ರೀತಿ, ಕ್ರಮ 
(ಧಾರೆಗಳೋರೆಗೆ ಸೂಸೆ ಮುಟ್ಟಿ ಕೆಯ್ಮುಚೆದು ಬಯಲ್ಲೆ 
ಬಾಯ್ದಿಡುವರ್‌ ಅಧ್ವಗರ್‌ ಅಧ್ವತಟಪ್ರಪಾಳೀಯೊಳ್‌; 
ಅನಂತಪು, ೧. ೮೩) 
ಅಧ್ಹಗ - ಪ್ರಯಾಣಿಕ ಯ(ಧಾರೆಗಳೋರೆಗೆ ಸೂಸೆ 

ಕೆಯ್ಮುಚೆದು ಬಯಲ್ಲೆ ಬಾಯ್ದಿಡುವರ್‌ 

ಅಧ್ವತಟಪ್ರಪಾಳೀಯೊಳ್‌; ಅನಂತಪು, ೧. ೮೩) 
ಅಧ್ಹಗಜನ - ಪ್ರಯಾಣಿಕರು (ಬುದ್ಧಿವೇಜಂತೆವೊಲಾದುದು 

ಅಧ್ವಗಜನಕ್ಕೆ ಕನತ್ಕಳ ಕೋಕಿಳಸ್ತನಂ: ಚಂದ್ರಪ್ರಪು, ೭. ೪೬) 
ಅಧ್ಜಜಕ್ಷೇಶ - ದಾರಿಯಲ್ಲಿ ಆಗುವ ತೊಂದರೆ; ಪ್ರಯಾಣವಿಘ್ನ 

(ಸತತಗತಿವೇಗದಿ೦ ಪರಿಚಿತಮಾರ್ಗದೆ ಮಗುಟ್ಟು ಬಂದು 

ಪೂರ್ವಾಸ್ಥಾನಸ್ಥಿತನಂ ಕಂಡಂ ಮೃಗಗಣಪತಿಯಂ 

ಮೃಗಧೂರ್ತನದ್ದಜಕ್ಷೇಶಾರ್ತಂ: ಪಂಚತಂತ್ರ, ೯೭) 
ಅಧ್ದನೀನ ದ ಪ್ರಯಾಣಿಸಲು ಸಮರ್ಥವಾದ 

(ವಿನಯಾಧೀನನಹೀನ೦ ವಿನುತಕುಲೀನಂ 

ನಿಜೇಶಕಾರ್ಯಧುರೀಣ೦ ಮನುವಿಹಿತ ಧರ್ಮಮಾರ್ಗ 

ಅಧ್ವನೀನನಿವನೆಂದು ದುರ್ಗನೆನಿಸಿದನಲ್ಲೇ: ಪಂಚತಂತ್ರ, ೫೧) 
ಅಧ್ದನ್ಯ - ಪ್ರಯಾಣಿಸಲು ಸಮರ್ಥವಾದ, ಸಿದ್ಧವಾದ ರಥ 

(ಪೀಯೂಷಸಂಕುಳಮಂ೦ ಚಿತ್ತದಿ೦ ಈಂಟಿ ತದ್ವಿಷಯದ 

ಅಧ್ವನ್ಯರ್‌ ಮನಂಬೆರ್ಚುವರ್‌: ಚಂದ್ರಪ್ರಪು, ೧. ೯೯) 
ಅಧ್ವರ - ಸೋಮಪಾನಪ್ರಧಾನವಾದ ಯಜ್ಞ (ಭರತ೦ ಅನೇಕ 

ಅಧ್ವರಭರನಿರತಂ ಜಸಮುಚಿಯೆ ಕಟ್‌ಯೆ ಭೂಪರ್‌ 

ಪಲರಾದರಿಸಿದ ಧರಣೀಭರಮಂ ಧರಿಯಿಸಿದಂ 

ಪ್ರತಿಮಮೆಂನಪ್ರತಿಮಬಲಂ: ಪಂಪಭಾ, ೧. ೬೪) 


ಅಧ್ವ 


ಮುಟ್ಟಿ 
ಅಧ್ವಗರ್‌ 


ಅದ್ದರಧೂಮ - ಹೋಮಧೂಮ, ಯಾಗದ ಹೊಗೆ 
(ವರದಿಗ್ಗನಿತೆಗೆ ಮಾಟದ ಕುರುಳ್‌ ಆ ತ್ರೈಭುವನಕಾಂತೆಗಂ 
ದಲ್‌ ಕಂಠಾಭರಣಂ ಎನೆ ಪರೆದ ತನ್ನದ್ದರಧೂಮದೆ ಕರಿದು 
ಮಾಡಿದಂ ನಿಜಯಶಮಂ: ಪಂಪಭಾ, ೧೪. ೪೪) 

ಅಧ್ದರಭರನಿರತ - ಯಜ್ಞಕಾರ್ಯಗಳಲ್ಲಿ ಆಸಕ್ತನಾದವನು ಹಾಗೂ 
ತೊಡಗಿದವನು (ಭರತನನೇಕಾಧ್ದರಭರನಿರತಂ ಜಸಮುಚಿಯೆ 
ಕಟೆಯೆ: ಪಂಪಭಾ, ೧. ೬೪) 

ಅದ್ದರಿ - ಯಜ್ಞಮಾಡುವವನು, ಯಾಗದೀಕ್ಷಿತ (ಚೂತಂ 
ಕಣ್‌ಗೊಳಿಪುದು ಹೋಮಾಗ್ನಿಯಂತೆ ಕಾಮಾದ್ದರಿಯಾ: 
ಶಬರಶಂ, ೨. ೪೮) 

ಅದ್ಹರ್ಯು - ಯಜ್ಞಕ್ಕೆ ಬೇಕಾದ ಕೆಲಸವನ್ನು ಮಾಡುವ ಜೊತೆಗೆ 
ಯಜುರ್ವೇದವನ್ನು ಪಠಿಸುವ ವ್ಯಕ್ತಿ (ವ್ಯಾಸ ಕಶ್ಯಪ 
ವಿಶ್ವಾಮಿತ್ರ ಭರದ್ವಾಜ ಬ್ರಹ್ಮ ಅಧ್ವರ್ಯ ಅಗ್ನೀರ್ಧರ 
ಮೈತ್ರಾವರುಣ ಅಗ್ನಿಪರಿಚಾರ: ಪಂಪಭಾ, ೬. ೩೩ ವ) 

ಅದ್ದಶ್ರಮ - ಪ್ರಯಾಣದ ಆಯಾಸ (ಮನದೊಳಾಂ 
ಚಿಂತಿಸುತಿರ್ಪನ್ನೆಗಂ ಅಧ್ದಶ್ರಮದಿಂದಂ ನಡೆ ಮಾಯ್ದು ಎನಗೆ 
ನಿದ್ರೆ ಬಂದಿತ್ತಾಗಳ್‌: ಕಾದಂಸಂ, ೮. ೨೮) 

ಅಧ್ವಾನ - ಕಾಡು (ವಿಶಾಳವಟವಿಟಪಿಯನೆಯ್ತಂದು ಅದಣ ಕೆಟಗೆ 
ಅಯ್ದರುಮನಿಟಿಪಿದೊಡೆ ಅಧ್ವಾನಪದಪರಿಶ್ರಮ ಶ್ರಾಂತರ್‌ 
ನಿದ್ರಾಭರಪರವಶರಾಗಿರೆ: ಪಂಪಭಾ, ೩. ೧೦ ವ); ಕಷ್ಟ 
(ನಿಮಗೇನಾನು೦ ಅಧ್ವಾನಮಾದಾಗಳ್‌ ಎನ್ನಂ ನೆನೆದೊಡೆ 
ಆಂ ಬಂದು ದೇವರ ಸೇವೆಯಂ ಮಾಡಿ ಪೋಪೆನ್‌: 
ಪಂಚತಂತ್ರ ೧೭೯ ವ) 

ಅನಂಗ - ದೇಹವಿಲ್ಲದವನು, ಮನ್ಮಥ (ಮನಸಿಜ೦ ಅನಂಗಂ 
ಅಂಗಜಂ: ಅಭಿಧಾನ, ೧. ೧ ೨೭) 


ಅನಂಗಚಿಹ್ನ - ಮನ್ಮಹಚಿಹ್ನೆಗಳು, ಕಾಮಕೇಳಿಯಿಂದಾದ 
ಗುರುತುಗಳು (ಈಕ್ಷಣಕ್ಕೆ ಪರಮಾನಂದಾಮೃತಂ ಸಾರ್ವಿನಂ 
ಮೆಜ್‌ದರ್‌ ಚಕ್ರಿಯ ಮುಂದೆ ತತ್ಕೃತವಿಚಿತ್ರ 


ಅನಂಗಚಿಹ್ನಂಗಳಂ: ಆದಿಷು, ೧೧. ೧೫೩) 

ಅನಂಗಜಂಗಮಲತಾ।ತೆ] - ನಡೆದಾಡುವ ಕಾಮನ ಬಳ್ಳಿ, ಅಂದರೆ 
ಸುಂದರಿ (ಸಾರಂ ಅನಂಗಜ೦ಗಮಲತಾ 
ಲಲಿತಾಂಗಿಯರಿಂದಮಲ್ಲೆ ಸಂಸಾರಂ: ಪಂಪಭಾ, ೧೧೪) 

ಅನಂಗಮತಂಗಜ - ಮನ್ಮಥನೆಂಬ ಆನೆ (ಅನಂಗಮತಂಗಜ 
ಕೋಳಾಹಳಾಕುಳೀಕೃತಾಂತರಂಗನಾಗಿ: ಪಂಪಭಾ, ೪. ೭೪ 
ವ) 

ಅನಂಗಮತ್ತಮಾತಂಗ - ಕಾಮದಿಂದ ಮದಿಸಿದ ಆನೆ 
(ಸಿಂಹಬಲಂ ಅಂತು ಅನಂಗಮತ್ತಮಾತಂಗ 
ಕೋಳಾಹಳೀಕೃತ ಅಂತರಂಗನಾಗಿ: ಪಂಪಭಾ, ೮. ೬೪) 

ಅನಂಗಮುದ್ರೆ - ಅನಂಗಪರವಶತೆಯ ಭಂಗಿ (ಕಲಶಕುಚಂ 
ಕದಕ್ಕದಿಸೆ ಸುರ್ಕುಸಿರಿಂ ನಡುಗಿತ್ತು ಚಿತ್ತಂ .. .. ಜಾನಕಿಗೆ 
ಮುದ್ರಿಕೆ ಕೊಟ್ಟುದನಂಗಮುದ್ರೆಯಂ: ಪಂಪರಾ, ೧೧. ೮೮) 

ಅನಂಗರಾಗ - ಮೋಹ, ಕಾಮಾಸಕ್ತಿ (ಪಾಟ್ಗಸದಿಯ ಪೆಣ್ಣ 
ಜೋಹದವೊಲ್‌ ಒಪಿದಳ್‌ ಒರ್ವಳ್‌ ಅನಂಗರಾಗದಿಂ: 
ತಾಂತಿಪು, ೮. ೮೮) 

ಅನಂಗರಾಜ - ಮನ್ನಥ (ಎಮೆಯಿಕ್ಕದೆ ನೋಡುವ ನರರಮರರ 


ಕಣ್ಣಳೊಳನಂಗರಾಜನ ಬಯ್ತಿಟ್ಟ ಅಮರ್ದಂ ಕೊಳೆ 
ತಳಿದುದು ನಾಭಿಮೂಳಮುಂ ಬಾಹುಮೂಳಮುಂ 


ಸುರವಧುವಾ: ಆದಿಪು, ೯. ೩೫) 


೫೩ 


ಅನಂಗವಿನೋದ -. ಕೂಟದ ಸಂತಸ (ಆಕೆಯುಂ 
ಅನಂಗವಿನೋದದೊಳ್‌ ಎನ್ನ ಪಂಬಲೊಳ್‌ ಮಜುಗುವಳ್‌: 
ಆದಿಪು, ೧೨. ೨೯) 

ಅನಂಗಶರ - 
ಉಪಕಂಠಂಗಳೊಳ್‌ 
ಪಂಪಭಾ, ೫. ೧೩ ವ) 

ಅನಂಗಾಕಾರ ದ ಅನಂಗಸುಭಗ (ವಿದುರನೆಂಬ೦ 
ಅನಂಗಾಕಾರನುಂ ಆಚಾರವಂತನುಂ ಬುದ್ದಿವಂತನುಂ 
ಎಕ್ಕುಮೆ೦ದು ಪೇಟ್ದು ಮುನಿಪು೦ಗವ೦ ಪೋದಂ: ಪಂಪಭಾ, 
೧. ೮೫ ವ) 

ಅನಂಗಾಮೃತವರ್ಷ - ಕಾಮವೆಂಬ ಅಮೃತದ ಮಳೆ (ಅರಲ್ಲ 
ತಾವರೆಯೆಸಳ್ಗ್ಳಳೊಳ್‌ ಪುದಿಸು ಪುದುಂಗೊಳಿಸಿದಂತಾನುಂ 
ಅನಂಗಾಮೃತವರ್ಷಮಂ ಒದವಿಸಿ: ಪಂಪಭಾ, ೪. ೪೧ ವ) 

ಅನಂಗೋತ್ಸವ - ಕಾಮೋತ್ಸವ, ಕಾಮವೈಭವ (ಲಾವಣ್ಯಾಬ್ಬಿ 
ತರಂಗಭಂಗ ಲಲಿತಭ್ರೂಭಂಗ ದಿವ್ಯಾಂಗನಾಭಾವ ಅಪಾಂಗ 
ನಿರೀಕ್ಷಣಾಮೃತಕೃತ ಅನಂಗೋತ್ಸವಂ: ಆದಿಪು, ೨. ೬) 

ಅನಂತ - ಕೃಷ್ಣ (ಜಲಕ್ರೀಡೆಯಾಡಲ್‌ ಬಗೆದು ತಾನುಂ 
ಅನಂತನುಂ ಅಂತೂಪುರಪರಿವಾರಂ ಬೆರಸು: ಪಂಪಭಾ, ೫. 
೫೮ ವ); ಮಿತಿಯಿಲ್ಲದ (ಆಗಳ್‌ ಅನಂತಂ 
ಅನಂತಫಣಾಗಣಮಣಿಕಿರಣ೦ ಎಸೆಯಿ ದುಗ್ಭಾರ್ಣವದೊಳ್‌ 
ರಾಗದಿನಿರ್ಪಂತಿರ್ದಂ ಭೋಗಿ ತಟತ್ತಟಿಸೆ ಬೆಳಗೆ 
ಕೆಯ್ದೀವಿಗೆಗಳ್‌: ಪಂಪಭಾ, ೪. ೫೩), ಆದಿಶೇಷ 
(ಅನಂತಭೋಗನಿಲಯಂ ಪ್ರತಿಪಾಲಿತಧರ್ಮಚಕ್ರಂ 
ಅಬ್ಲಾಯತನೇತ್ರಂ  ಆದಿಪುರುಷಂ  ಪುರುಷೋತ್ತಮಣ್‌: 
ಗದಾಯು, ೧. ೧); [ಜೈನ] ಹದಿನಾಲ್ಕನೆಯ ತೀರ್ಥಂಕರ 
(ಅನಂತ ಜಿನ್ನಾಮನೆನಿಪುನೀಗೆಮಗೆ ಅನಂ೦ತಜಿನೇಂದ್ರಂ 
ಅನಂತಸೌಖ್ಯಮಂ: ಅನಂತಪು, ೧. ೧) 

ಅನಂತಜ್ಞಾನ ದ [ಜೈನ]ಅನಂತಚತುಷ್ಟಯದಲ್ಲಿ ಒಂದು 
(ಸೂಕ್ಷ್ಮರೂಪನುಂ ಅನಂತಜ್ಞಾವಾದಿ ಗುಣರೂಪನುಂ: 
ಆದಿಹು, ೨. ೧೦ ವ) 

ಅನಂತಚತುಷ್ಟಯ - 


ನಂದನವನ 
ತೊಳಟ್ಬು: 


ಕಾಮಬಾಣ (ಎಂದು 
ಅನಂಗಶರವಶನಾಗಿ 


[ಜೈನ] ತೀರ್ಥಂಕರರಾಗುವವರಿಗೆ 
ಕರ್ಮಪರಿಣಾಮಗಳು ನಷ್ಟವಾದ ಬಳಿಕ ಪ್ರಾಪ್ತವಾಗುವ 
ಅನಂತಜ್ಞಾನ, ಅನಂತದರ್ಶನ, ಅನಂತಸುಖ, 
ಅನಂತವೀರ್ಯಗಳೆಂಬ ನಾಲ್ಕು ಗುಣಗಳು (ಕಷ್ಟತರಮಂ 
ಕಷಾಯಚತುಷ್ಟಯದೆಡೆಗಿಡಿಸಿ ದೇವ ಕಿಡಿಸಿಯೆ 
ಭವಚಾತುಷ್ಟಯಮಂ೦ ಇನ್ನನಂತ ಚತುಷ್ಪಯಮಂ೦ ಪೊರ್ದು 
ಪೊರ್ದದಿರು ಸಂಸ್ಕೃತಿಯಂ: ಅಜಿತಪು, ೬. ೭೩) 

ಅನಂತದರ್ಶನ - [ಜೈನ] ಅನಂತಚತುಷ್ಟಯದಲ್ಲಿ ಒಂದು 
(ಸಮ್ಯಕ್ತ್ಯಮುಂ ಅನಂತಜ್ಞಾನಮುಂ ಅನಂತದರ್ಶನಮುಂ .. 
.. ಎ೦ಟು೦ ಗುಣ೦ಗಳ್‌ ಆತ್ಮಾಯತ್ತಮಾಗೆ: ಶಾಂತಿಷು, ೧೨. 
೫೧ ವ) 


ಅನಂತಪ್ರಬೋಧ - ಅನಂತಜ್ಞಾನ (ಪರಮಾತ್ಮಂ ಎನ್ನಂ 
ಎಂದೊಡೆ ಚರಮಾಂಗಪು್ರಮಿತಂ ಅಖಿಳಲೋಕಸಮಾನಂ 
ನಿರವಯವ ನಿರಂಜನ ನಿರ್ದರಿತಂ 


ಅನಂತಪ್ರಬೋಧದಶ್ನಸೌಖ್ಯಂ: ಯಶೋಧಚ, ೪. ೨೭) 
ಅನಂತಭೋಗನಿಲಯ - ಅಪರಿಮಿತ ಸುಖಕ್ಕೆ ನೆಲೆಯಾದವನು, 
ಆದಿಶೇಷನ ಶರೀರವೇ ನೆಲೆಯಾಗಿರುವವನು (ಶ್ರೀಯುವತೀ 


ಪ್ರಿಯಂ ಬಲಯುತಂ ಬಲಿದರ್ಪಹರ೦ಂ ಅನಂತಭೋಗ 
ನಿಲಯಂ ಲಕ್ಷ್ಮೀಸಮೇತಂ: ಗದಾಯು, ೧. ೧) 
ಅನಂತಭೋಗೀಶ್ಚರ - ಆದಿಶೇಷ (ಅನಂತಭೋಗೀಶ್ವರಂ ಆ 
ದೇವಕಿಯ ಗರ್ಭದೊಳ್‌ ಜನಿಯಿಸಿದಂ: ಜಗನ್ನಾವಿ, ೨. 
೬೦) 
ಅನಂತರತ್ನ - ಅಪರಿಮಿತ ರತ್ನ [ಅನಂತ=ವಆಕಾಶ] ಸೂರ್ಯ 


(ವಿರಹಾನಿಷ್ಟಂ ಅನ೦ತರತ್ನರುಚಿಯಂ ಘೂಕಂ 
ರಣದ್ವೀಣೆಯಿ೦ಂಚರದೊಳ್ಳಂ . ಎ೬ ಪಲೆಯೆ ಕುಂದಾದಪ್ಪದೇ: 
ಶಬರಶಂ, ೧. ೧೩) 


ಅನಂತವಸ್ತುಪ್ರಕಾಶಿ - ಎಲ್ಲ ವಸ್ತುಗಳಿಗೂ ಕಾಣುವಂತೆ ಮಾಡುವ 
(ಮಾನಕಷಾಯಂ ಮುನಿಪತಿಗೆ. ಪೋಗೆ ಪುಟ್ಟಿದದು 
ಅನಂತವಸ್ತುಪಕಾಶಿ ಕೇವಳಬೋಧಂ: ಆದಿಪು, ೧೪. ೧೪೫) 
ಅನಂತವಿಧ - ನಾನಾ ಬಗೆ, ವಿವಿಧ ರೀತಿ (ಸವಿಶೇಷೋಕ್ತಿಗಳು೦ 


ಅನಂತವಿಧಂಗಳ್‌ ಅನಂತಭೆದವದಣೆಂ ಮಾರ್ಗಂ: 
ಕವಿರಾಮಾ, ೨. ೪೭) 

ಅನಂತವೀರ್ಯ — ಅಪರಿಮಿತ ಶಕ್ತಿ [ಜೈನ] 
ಅನಂತಚತುಷ್ಟಯಗಳಲ್ಲಿ ಒಂದು (ಏಜಿದ ವಿಮಾನಮೆ 


ಗಾಳಿಯ ತೂಳದಂತಿರೆ ಆಗುಸಿರ್ವುಸಿರಿಂದೆ ನಂಬಿದರ್‌ 
ಅಮರ್ತ್ಯರ್‌ ಅನಂತವೀರ್ಯಮಂ: ಅನಂತಪು, ೫. ೬೪) 

ಅನಂತಶಯನ - ಆದಿಶೇಷನ ಮೇಲೆ ಮಲಗಿರುವವನು, ವಿಷ್ಣು 
(ಅಂತು ಅನಂತಂ ಅನಂತಶಯನನ ಆಜ್ಞೆಯಿಂ ಬಂದು 
ದೇವಕೀಗರ್ಭದೊಳ್‌ ನೆಲಸೆ: ಜಗನ್ನಾವಿ, ೨. ೬೦ ವ) 

ಅನಂತಸಂಜ್ಞ ದ “ಅನ೦ತ' ಎಂಬ ಹೆಸರಿನವನು 
(ತಮಾಲಧಾತ್ರೀರುಹಮೂಲ ಭೂತಲಕೆವರ್ಪನ೦ ಆಗಳ್‌ 
ಅನಂತಸಂಜ್ಞಂ ಚಾರಣಯೋಗಿಯಂ: ಚಂದ್ರಪ್ರಪು, ೩. ೬೯) 

ಅನಂತಸುಖ - ಎಣೆಯಿಲ್ಲದ ಸುಖ (ಸಮಂತಿರಿಸುವೆಂ 
ಅನಂತಸುಖಸಂಗತ ಮಂಗಳಕಾರಣಂಗಳಂ: ಕವಿರಾಮಾ, ೨. 
೧೦೨) 

ಅನಂತಸೌಖ್ಯ -  ಅನಂತಸುಖ (ಅನಂತ ಜಿನ್ನಾಮನೆನಿಪ್ಪಂ 
ಈಗೆಮಗೆ ಅನಂತಜಿನೇಂದಂ ಅನಂತಸೌಖ್ಯಮಂ: ಅನಂತಪು, 
೧. ೧) 

ಅನಂತಾಂಶ - ಅನಂತನ ಒಂದು ಅಂಶ (ನೀಂ ದೇವಕೀಗರ್ಭದ 
ಶಿಶುವ೦ ಅನಂತಾಂಶಮಂ ಕರ್ಷಣಂಗೆಯ್ದು; ಜಗನ್ನಾವಿ, ೨. 
೫೩ ವ) 

ಅನಂತಾಖ್ಯ - ಲೆಕ್ಕವಿಲ್ಲದಷ್ಟು ಹೆಸರುಳ್ಳ (ಅನಂತಾಖ್ಯಮೆಂದು 
ಭೂಮಿಯಂ ತಿಗುರುದಿರುವಿಯುಂ: ಜಗನ್ನಾವಿ, ೯. ೫೭ ವ) 

ಅನಂತಾತ್ಮಕ - ಲೆಕ್ಕವಿಲ್ಲದಷ್ಟು ಬಗೆಯುಳ್ಳದ್ದು (ಇಂತಿಂತೆ 
ಪೇಲಸ್ಟಾಡೆಲ್ಲಂ ಅನ೦ತಾತ್ಮಕಮಕ್ಕುಂ ಆ ಎರುದ್ಧದ ಭೇದಂ: 
ಕವಿರಾಮಾ, ೧. ೧೧೦) 

ಅನಂತಾಧಾರ - ಕೊನೆಯಿರದ ಆಧಾರ, ವಿಷ್ಣುವಿನ ಆಶ್ರಯಸ್ಥಾನ, 
ಆದಿಶೇಷನ ಆಧಾರ (ಆ ಮಹಾರ್ಣವಂ 
ಮುಕ್ತಾಧಾರಮಾಗಿಯುಂ ಅನಂತಾಧರಮುಂ 
ಎನಿಸಿದುದು: ಜಗನ್ನಾವಿ, ೧. ೪೪ ವ) 

ಅನಂತಾನುಬಂಧಿ - [ಜೈನ] ಅನ೦ತಕಾಲದ ವರೆಗೆ ಜೀವನನ್ನು 
ಹುಟ್ಟುಸಾವುಗಳ ಸಂಸಾರದಲ್ಲಿ ತಿರುಗಿಸುವ ಕ್ರೋಧ, ಮಾಯ, 
ಮಾನ  ಲೋಭಗಳೆಂಬ ನಾಲ್ಕು ಬಗೆಯ ಕಷಾಯಗಳು 
(ಅನಂತಾನುಬಂಧಿ ಕೋಧಮಾನಾದಿ ಚತುಃಕಷಾಯ 
ವ್ಯಪಾಯಮುಂ: ಪುಷ್ಪದಂಪು, ೧೪. ೧೬) 


೫೪ 


ಅನಕ್ಷರಂ - ಮಾತಿಲ್ಲದ (ಚೆಲ್ಪೀಕ್ಷಣಹರಮೆನೆ ಜಯಮಂ 
ಅನಕ್ಷರಮಜೆಪಿದುದು ಭರತರಾಜಮದೇಭಂ: ಆದಿಪು, ೧೨. 
ರ್ಜ) 

ಅನಕ್ಷರಜಠರ — ನಿರಕ್ಷರಕುಕ್ತಿ, ವಿದ್ಯೆಯಿಲ್ಲದವನು 
(ಸಕಳಕಳಾಕುಶಲಂಗೆ ಪುಟ್ಟಿಯುಂ ಅನಕ್ಷರಜಠರರ್‌ 
ಏವಂದೆವೆಂಬ ಕಷ್ಟತೆಯೊಳಂ: ಸುಕುಮಾಚ, ೨. ೩೨ ವ) 


ಅನಕ್ಷರಾಳಾಪ - ತೊದಲು ನುಡಿ (ಅನಿಮಿತ್ತ ದರಸಿತದಿಂದ 
ಅನಕ್ಷರಾಳಾಪದಿಂದೆ ಹರಿಯೆಸೆದಂ: ಜಗನ್ನಾವಿ, ೩. 
೨೮) 

ಅನಗಾರಕೇವಳಿ - [ಜೈನ] ಮನೆಯಲ್ಲಿ ವಾಸಿಸದ ಮುನಿ, 


ತೀರ್ಥಂಕರರೂ ಗಣಧರರೂ ಅಲ್ಲದ ಕೇವಲಿ (ತೀರ್ಮಕರ 
ಗಣಧರ ಅನಗಾರಕೇವಳಿಗಳ ಪರಿನಿರ್ದಾಣಕ್ಷೇತ್ರದೊಳ್‌ ಆದಿಷು, 
೧೫. ೧೬ ವ) 

ಅನಗಾರವೇಳೆ - [ಜೈನ] ಜೈನಮುನಿಗಳ ಚರಿಗೆಯ ಸಮಯ (ಆ 


ಮುನೀಂದ್ರೋತ್ತಮಂ ಅನಗಾರವೇಳೆಯೊಳ್‌ 
ಮಾದಿರಾಭಿಧಾನಪುರಕ್ಕೆ ಚರಿಗೆಗೆವರೆ: ಶಾಂತಿಪು, ೧೧. 
೧೦೬ ವ) 

ಅನಗಾರಸಮಯ - ಅನಗಾರವೇಳೆ (ಅನಗಾರಸಮಯದೊಳ್‌ 
ದ್ಹಾದಶಾಪೇಕ್ಷೆಯೊಳಿರೆ: ಶಾಂತಿಷು, ೬. ೬೯ ವ) 

ಅನಘ - ಪಾಪವಿಲ್ಲದ (ಅನಘರನುಬದ್ಧಕೇವಲಿಯೆನಿಸಿದ 
ಗೌತಮಸುಧರ್ಮ ಜಂಬೂಗಣಭ್ಯದ್ವಿನುತರ್‌ ಎಮಗೀಗೆ 


ಶಾಶ್ವತಧನಮೆನಿಸಿದ ವಿಶ್ರುತಶ್ರುತಾರಾಧನಮಂ: ಮಲ್ಲಿನಾಪು, 
೧-60) 

ಅನಡ್ಡಾಹ - ಗೂಳಿ (ವೃಷ ಸೌರಭೇಯ ಗೋಪತಿ ಯಷಭ 
ಬಲೀಮರ್ದ ಶಾಕ್ಟರ ಉಕ್ಷ ಕಕುದ್ಧತ್‌ ವೃಷಭಾಖ್ಯಂ 
ಅನಡ್ಡಾಹಂ: ಅಭಿಧಾವ, ೧. ೧೫. ೧) 

ಅನತಿಜರಠ - ಹೆಚ್ಚು ಮುದಿಯಾಗದ (ಅನತಿಜರಠ 
ಕರ್ಣಿಕಾಮುಕುಳಸ್ಥೂಳತ್ರಿಚತುರ ಸುವರ್ಣಕಂದೋದರ 
ಕಂಧರಂ: ಆದಿಪು, ೧೩. ೪೫ ವ) 

ಅನತಿದೂರ - ಹೆಚ್ಚು ದೂರವಲ್ಲದ (ತನಗೆ ಅನತಿದೂರದೊಳ್‌ 
ನಂದನವನದೊಳ್‌: ಸುಕುಮಾಚ, ೩. ೮) 

ಅನತಿಶಯ - ಅಸಾಮಾನ್ಯ (ಅನತಿಶಯ ಕೇವಲಜ್ಞಾನ 
ನಿರೀಕ್ಷಿತವಿಶ್ವನಾಥಾನಾದಿಜಿನಂ: ಆದಿಷು, ೧೦. ೧೬) 

ಅನದೆ - ನಿರ್ಗತಿಕಳು (ಧನದೆಯು೦ ಅನದೆಯಾಗಿ ಕೆಲವು 
ದಿವಸಕ್ಕೆಕ್ರೂರಾ೦ತಕನ ದಾಡೆಗೊಳಗಪ್ಪುದುಂ: ಧರ್ಮಾಮೃ. 
೮. ೯೬ವ) 

ಅನಧ್ಯವಸಾಯ - ದ್ವಸಾಯ ಅಥವಾ ನಿಶ್ಚಿತಜ್ಞಾನ ಇಲ್ಲದಿರುವುದು 
(ಸಂಶಯ ವಿಷರ್ಯಯ ಅನಧ್ಯವಸಾಯ 
ವ್ಯತಿರಿಕ್ತಮಪ್ಪಂತಿರೆ: ವರ್ಧಮಾಷು, ೭. ೩ ವ) 

ಅನನೀಕ - ಸೈನ್ಯರಹಿತ (ಕೌಳಾಧೀಶರ೦ ಸಾಧಿಸಿ ಕಿಂಪುರುಷರಂ 
ಕಾಪುರುಷರ್‌ ಮಾಡಿ ಬಾಹ್ಲಿಕರಂ ಅನನೀಕರ್‌ ಎನಿಸಿ 
ಮಾಳವಿಗರಂ ಕೆಬಗಿವಿಗೆಯ್ಕಲ್‌ ಈಯದೆ: ಪಂಪಭಾ, ೬. 
೨೯ ವ) 

ಅನನ್ಯಜ - ಮನ್ಮಥ (ತಮ್ಮೊಳ್‌ ಒಂದಿಬಂದ ಅನನ್ಯಜನಂ 
ಮುನ್ನಿನಂತೆ ಒಡಗೊ೦ಡು ಪೋಗಿ: ಕರ್ಣನೇಮಿ, ೭. ೧೫೩ 
ವ) 

ಅನನ್ಯಸಾಮಾನ್ಯ - 
(ಮೂವತ್ತುಮೂಜು 


ಬೇರೆಡೆ ಸಾಮಾನ್ಯವಲ್ಲದ, ವಿಶಿಷ್ಟವಾದ 
ಸಾಗರೋಪಮಾಯುಷ್ಯಂಬರಂ 


ಅನನ್ಯಸಾಮಾನ್ಯ ದಿವ್ಯಸುಖಮ೦ ಅನುಭವಿಸುತ್ತುಮಿರೆ: 
ಶಾಂತಿಪು, ೯. ೧೬೧ ವ) 
ಅನಪತ್ಯ - ಮಕ್ಕಳಿಲ್ಲದವನು (ನಿಜಜನನೀಜನಕರ್‌ ಪಲಕಾಲಂ 


ಅನಪತ್ಯರಪ್ಪುದಚಿಂ: ಕಾದಂಬ, ೫. ೯ ವ) 
ನಪರಾಧೆ - ತಪ್ಪು ಮಾಡದಿರುವವಳು (ಮುಳಿದು ಎನ್ನಂ 
ಅನಪರಾಧೆಯಂ ಅಟಲ್ಲವಳಂ ಇಂತನಾಥೆಯಂ ಸ 
ಕಾಲ್ಗಳನಾವ ಜನ್ಮಜನ್ಮಂಗಳೊಳ್‌ ಆಗಿಯುಂ ಅಕ್ಕೆ ಮುಂದೆ 
ಕೇಳ್‌ ತಿನ್ನದಿರೆಂ: ಸುಕುಮಾಚ, ೫. ೮) 

ಅನಪವರ್ತಿ - ಕುಗ್ಗದ, ಕಡಿಮೆಯಾಗದ (ಚತುರಶೀತಿಲಕ್ಷಣ 
ಪೂರ್ವ ಅನಪವರ್ತಿ ಆಯುಷ್ಯಮಂ 
ಅಪ್ರತಿಹತಶಾಸನನುಮಾಗಿ: ಆದಿಪು, ೧೫. ೩ ವ) 

ಅನಪವರ್ತಿತ - ಅನಪವರ್ಶಿ (ಲಕ್ಷಸಮಾಸಮ್ಮಿತ ಅನಪವರ್ತಿತ 
ದೀರ್ಫಾಯಷ್ಯಮುಂ: ಶಾಂತಿಷು, ೧೦. ೯೪ ವ) 

ಅನಪವರ್ತ - ಅನಪವರ್ತಿ (ಚತುರುತ್ತರಾಶೀತಿಪೂರ್ವ 
ಲಕ್ಷೋಪಲಕ್ಷಿತ ಅನಪವರ್ತ್ಯ ಆಯುಷ್ಯನುಮಾಗಿ: ಆದಿಷು, - 
ನರಸಿಂ. ೮. ೪ ವ) 

ಅನಪೇಕ್ಷಕ - ಆಸೆಯಿಲ್ಲದವನು (ಅಕಾರಣ೦ ಇವಉೌಳಗೆ 
ಅನಪೇಕ್ಷಕನೆನಿಸಿ ನೆಗಟ್ಬಂ ಇಜೆವಬೆಡಂಗಂ: ಗದಾಯು, ೨. 
೮) 

ಅನಭಿಜ್ಞಾತ - ಗೊತ್ತಿರದ, 
ಕುಲಕ್ರಮಂಗೆ ಪಥಿಕಂಗೆ ಏಕಾಕಿ 
ಚಂದ್ರಪ್ರಷು, ೬. ೨೧) 

ಅನಭ್ಯುದಯ - ಏಳಿಗೆಯಿಲ್ಲದ, ಅಭ್ಯುದಯವಿಲ್ಲದ (ಅದಟೆಂದಂ 
ಜೀವಕ್ಕೆ ಅನಭ್ಯುದಯಮೆಂಬಿದಂ ಧರ್ಮಮಾಧರ್ಮಮತಿಯೆ 
ಮಾಲ್ಕುಂ: ಶಾಂತಿಷು, ೬. ೨೭) 

ಅನಯ - ಅಕ್ರಮ (ಪಗಲಿರುಳೆಂಬ ಭೇದಂ ಅನಯಂ: ಆದಿಪು, 
೫. ೩೦); ಅನೀತಿ (ಆಧಂ ವಾಲ್ಮೀಕಿ ವ್ಯಾಸಾದಿ ಕವೀಶ್ವರರಂ 
ಅನಯದ ಮಿಥ್ಯಾತ್ವಂ ತಾನೀ ದೊರೆತು ಎನಲ್‌: ಸಮಯಪ, 


ಪಸಿದವಲ್ಲದ (ಅನಭಿಜ್ಞಾತ 
ಸಿ ಲ ಇ 


ಒಲೀವ ತಕ್ಕಿನೊಳಿರ್ದಪ್ಪೆ; 


೦ 


೧೦. ೧೮೨); ದುರ್ವಿಧಿ (ಉಪಶಮಿಸುಗೆ 
ಸಕಲೋರ್ವಿಯೊಳ್‌  ಉಪದವಂ ಡಿಂಬ೦ ಅನಯಂ 
ಉಪಲಿಂಗ೦ ಮಿಕ್ಕ ಉಪಸರ್ಗ೦ ಅರಿಷ್ಟಂ ದುಷ್ಟಪೀಡೆ 


ಡಾಮರಂ ಅಜನ್ಯಂ ಈತಿಪ್ರಕರಂ: ಅಭಿಧಾವ, ಕಾಂ. ಸ. ೧) 
ಅನರ್ಫರತ್ನ - ಅಮೂಲ್ಕರತ್ನ, ಬೆಲೆಯಿಲ್ಲದ ವಸ್ತು (ಚಕ್ರೇಶ್ವರ 
ಕಟಕೋತ್ತಮನಾಯಕ ವಿರಚನೆಯಿಂ ಅನರ್ಫರತ್ನಮಾದಂ 
ರತ್ನಂ: ಗದಾಯು, ೧. ೪೦) 
ಅನರ್ಫಾಕಾರ - ಶ್ರೇಷ್ಠ ಆಕಾರ (ಅನೀತಾಖಿಳ ರಾಜಲೋಕಮಂ 


ಅನರ್ಫಕಾರಮಂ .. .. ತನಗೆ ಮಾಡಲ್ಕೆಂದು ಬಂದಿರ್ದಂ 
ಈ ಶ್ರೀನಾಥಂ: ಶಾಂತಿಷು, ೫. ೮೧) 
ಅನರ್ಫ್ಯರತ್ನ -  ಅನರ್ಫರತ್ನ (ತಮ್ಮ ಮನೆಯೊಳುಳ್ಳ 


ಅನರ್ಫ್ಯರತ್ನಂಗಳೆಲ್ಲಮಂ ಬಟೆವಟೆಗೊಟ್ಟು: ಆದಿಷು, ೧೩. 
೮೦ ವ) 
ಅನರ್ಥಕ - ಪ್ರಯೋಜನರಹಿತ (ಗರ್ಭ೦ ಬಳೆಯದ ಬಾಳಕಿಯ 


ಬಸಿಲ್‌್‌ ಅನರ್ಥಕಮಲ್ಲೇ: ಮಲ್ಲಿನಾಪು, ೩. ೯೦); 
ಅರ್ಥವಿರದ (ತದುಪನ್ಯಸ್ತ ಅನರ್ಥಕವಚನರಚನಾ 
ಪಳಾಪಮಂ ಅವ್ಯಗಕುಶಾಗೀಯ ಬುದ್ಧಿಸಮೃದ್ಧಂ 
ಸ್ವಯಂಬುದ್ಧಂ ಅವಧಾರಿಸಿ: ಆದಿಪು, ೨. ೯ ವ) 
ಅನರ್ಥಕಪದ - ಉಪಯೋಗವಿಲ್ಲದ ಮಾತು (ಮಿಗೆ ದಲ್‌ 
ವಲಂ ವೆ೫೦ ಮತ್ತೆ ಗಡಂ ಗಳ ಕೆಂ ಎಂಬ 


೫೫ 


ಅನರ್ಥಕಪದಮಂ ಪೇಬದಿರ್ಕೆ: ಕಾವ್ಯಾವಲೋ: 
೪೮೫) 

ಅನರ್ಥಕ - ಅರ್ಥವಿರದ (ತದುಪನ್ಯಸ್ತ ಅನರ್ಥಕ 
ವಚನರಚನಾ ಪ್ರಳಾಪಮಂ ಅವ್ಯಗ್ರಕುಶಾಗ್ರೀಯ 
ಬುದ್ಧಿಸಮೃದ್ಧಂ ಸ್ವಯಂಬುದ್ಧಂ ಅವಧಾರಿಸಿ: ಆದಿಹು, ೨. ೯ 
ವ); ವ್ಯರ್ಥವಾದ (ವಿಪಕ್ಷಕ್ಷತ್ರಿಯ 
ಪರಾಕ್ರಮಾಕೀರ್ಣನೋದೀರ್ಣ ಕ್ರೋಧದೊಳ್‌ 
ಅಳೀಕಭ್ರುಕುಟಿಯು೦ ಅನರ್ಥಕಲಲಾಟತ್ರಿಪತಾಕೆಯುಂ: 


ಆದಿಹು, ೧೪. ೮೧ ವ) 

ಅನರ್ಥಕ್ಕ - ನಿರರ್ಥಕ ಕಾರ್ಯ (ಪೆರ್ಚಿದ ಮೌಖರ್ಯಂ 
ಅನರ್ಥಕ್ಯದೊಳ್‌ ವ್ಯತಿಕ್ತಮಂ ಅತಿಪ್ರಸಾಧನಸಹಿತಂ: 
ಸುಕುಮಾಚ, ೬. ೨೦) 

ಅನರ್ಥವಚನ — ಅರ್ಥವಿಲ್ಲದ ಮಾತು (ನಗದ 
ಗುಹಾಧ್ದನಿಯವೊಲ್‌ ಅನರ್ಥವಚನಂ ತನಗಾಗಿಸಲ್‌ 
ಅಣೆಯಂ ಉಚಿತವಾಕ್ಯಚತುರತೆಯಂ: ಕವಿರಾಮಾ, ೧. ೧೪) 

ಅನಲ - ಬೆಂಕಿ, ಅಗ್ನಿ (ಗಾ೦ಗೇಯನು೦ ಸತ್ಯವತಿಯು೦ ಅತ್ಯಂತ 
ಶೋಕಾನಲದಹ್ಯಮಾನಮಾನಸರ್ಕಳಾಗಿ ಆತಂಗೆ 
ಪರಲೋಕಕ್ರಿಯೆಗಳ೦ ಮಾಡಿ: ಪಂಪಭಾ, ೧. ೮೦ ವ) 

ಅನಲಜೆ - ಬೆಂಕಿಯ ಮಗಳು, ದ್ರೌಪದಿ (ಮುಂದಲೆಯಂ 
ಪಿಡಿದು ಎನ್ನಯ ಮುಂದೆಆೌದಂ ಅನಲಜೆಯಂ: ಗದಾಯು, 
೬. ೨೬) 

ಅನಲಬಾಣ - ಬೆಂಕಿಯ ಬಾಣ. ಆಗ್ನೇಯಾಸ್ತ (ದನುತನೂಜನೆಚ್ಚ 
ವಾರ್ಧಿಗೆ ಅನಲಬಾಣದಿಂದೆಚ್ಚು ನಷ್ಟೆಗಿಡಸೆ ಕೊಂಡು 
ಶೂಲಮಂ ಘಟೋತ್ಕಚಂ: ಪಂಪಭಾ, ೧೨. ೧೩) 

ಅನಲಮರೀಚಿ - ಬೆಂಕಿಯ ಕಿರಣ, ಸೂರ್ಯ (ವಿಷಕಿರಣನುಂ 


ಅನಲಮರೀಚಿಯುಂ ಎಂದೆನಲ್ಕೆ ಮೋಹಾಪೋಹಂ: 
ಕವಿರಾಮಾ, ೩. ೧೮೩) 
ಅನಲವನಿತೆ — ಅಗ್ನಿಯ ಹೆಂಡತಿ, ಸ್ಥಾಹಾದೇವಿ 


(ಅನಲವನಿತೆಯಂತೆ ಕನಲ್ಲು .. .. ಕೆರಳ್ಳು ಕಳವಳಿಸಿ ಹೋಪ 
ಕೆಳದಿಯ ಬಟಿಸಂದು: ಲೀಲಾವತಿ, ೧೪. ೩೩ ವ) 
ಅನಲಶರ - ಬೆಂಕಿಯುಗುಳುವ ಬಾಣ, ಆಗ್ನೇಯಾಸ್ತ್ರ (ಸುರಿವ 
ಪಲವಂದದ ಕೂರಂಬುಗಳುಮಂ ಒಡನಳುರ್ದುವು ಅದೇ೦ 
ಬಿಸಿಯವೊ ಜಯಕುಮಾರನನಲಶರಂ೦ಗಳ್‌: ಆದಿಪು, ೧೩. 
೬೪) 
ಅನಲಾಕ್ಷ - ಬೆಂಕಿಯ ಕಣ್ಣಿನವನು, ಶಿವ, ಈಶಾನ (ಕುಬೇರಂ 


ಅನಲಾಕ್ಷಂ .. .. ಸೇರಿ ಕೆರೆದೊಪ್ಡಿರೆ: ರಾಜಶೇವಿ, ೧೪. ೮೮) 
ಅನಲಾರ್ಚಿ - ಬೆಂಕಿಯ ನಾಲಗೆ (ಮಲಯರುಹದೊಳ್‌ 
ಅನಲಾರ್ಜಿ ನಿನ್ನ ವದನೋದರದೊಳ್‌ ಪರುಷತರ 


ವಚನಮಪುದು ದುರವಾಪಂ: ಕವಿರಾಮಾ, ೩. ೭೯) 
ಅನಲಾಸ್ತ್ರ ದ ಆಗ್ನೇಯಾಸ್ತ್ರ, ಬೆ೦ಕಿಯುಗುಳುವ ಬಾಣ 

(ಅನಲಾಸ್ತದಿ೦ ಇಸೆ ದಿವಿಜಂ ದನುಜೇ೦ದ್ರಂ ವಾರುಣಾಸ್ತದಿಂ 

ಖಂಡಿಸಿದೆಂ: ಪಂಪರಾ, ೧೦. ೨೦೭) | 


ಅನಲೋಷ್ಮ - ಬೆಂಕಿಯ ರುಳ (ಅನಲೋಷ್ಠಾವಳಿಯಿಂ 
ಮಹೋಗಮೆನೆ ಕಾಯ್ದುಷ್ನಾ ತಪಜ್ಜಾಲೆಗಳ್ಳಿ: ಕುಸುಮಾಕಾ, 6. 
೧೪೪) 


ಅನಲ್ಪ - ಅಲ್ಲವಲ್ಲದ, ದೊಡ್ಡದಾದ (ಈಡಿತ ಜಿನವರ ಶಾಸನ 
ಚೂಡಾಮಣಿ ಬುಧರ್ಗೆ ಅನಲ್ಪ ಕಲ್ಪಕುಜ೦ ಕೆಯ್‌ ನೀಡಿದ 
ಬೇಟ್ಲರ ನೆರವಿಗೆ ನೀಡಿಲ್ಲದೆ ಕುಡುವ ಉದಾತ್ತಂ ಆ 
ಜಿನಚ೦ದ್ರಂ: ಶಾಂತಿಷು, ೧. ೩೨) 


ಅನಲ್ಪವಿಕಲ್ಪ - ನಾನಾ ಬಗೆಯ ರೂಪರೇಖೆಯಿರುವ 
(ವಿದಿತೋತ್ತರ  ಮಾರ್ಗಗತಂ ಪ್ರತೀತ ವಕ್ರೋಕ್ತಿಕೃತಂ 
ಅನಲ್ಲವಿಕಲ್ಲಂ: ಕವಿರಾಮಾ, ೨. ೫೧) 

ಅನವಕಾರ್ಯ - ಅವಜ್ಞೆ ಮಾಡಲಾಗದ (ಅನುಕೂಲಕನುಂ 
ಅನಾಲಸ್ಕನುಂ ಅನವಕಾರ್ಯನುಂ ಲಬ್ಬಿಲುಬ್ಬಸದೃಶನುಂ: 
ಅಜಿತಪು, ೧೧. ೨ ವ) 

ಅನವದ್ಯ - ದೋಷರಹಿತ, ನಿರ್ದುಷ್ಟ (ಇಂತು ಅನವದ್ಯಮಪ್ಪ 
ಪದದೊಳ್‌ ಪತಿಯಂ ನಡೆಯಲ್ಕೆ ಪೇಟ್ಟು: ಆದಿಷು, ೨. 
೬೧) 


ಅನವದ್ಯಚರಿತ - ಶುದ್ಧಚಾರಿತ್ರ್ಯವುಳ್ಳವನು (ಅನವದ್ಯಚರಿತನೆಂದು 
ಅಣೆದು ಅನಿಬರ ಕಡೆವುಟ್ಟಿದಾಕೆ ಹನುಮಂಗೆ ಅಸ್ಮಜ್ಜನಕಂ 
ದಧಿಮುಖಂ: ಪಂಪರಾ, ೧೧. ೬೨) 


ಅನವದ್ಯದಾನ - ಕಳಂಕರಹಿತ ದಾನ (ಅಪಾತ್ರಕ್ಕೆ ಇತ್ತೊಂದು 
ಅನವದ್ಯದಾನಂ ಅದು ಭಸ್ಮನಿಹುತಮೆಂಬಂತೆ ಮೇಲೆ 
ನಿಷ್ಠಲಮಕ್ಕುಂ: ಸಮಯಪ, ೭. ೫೫) 

ಅನವದ್ಯಾಚರಣ' - ನಿರ್ದಷ್ಟ ಆಚಾರ (ಅನವದ್ಯಾಚರಣಕ್ಕೆ 


ಸತ್‌ ಉದ್ಯಶ್ವೀರ್ತಿಗೆ ಆಧಾರಂ ಆಳ್ಬನ ಕಾರ್ಯಕ್ಕೆ 


ಮರುತ್ತನೂಜಂ ಎಂದು ಪೊಗಟ್ಲುಂ ವಿದ್ವಜ್ಜನಂ 
ದುರ್ಗನಂ: ಪಂಚತಂತ್ರ, ೫೦) 

ಅನವದ್ಯಾಚಾರ - ಅನವದ್ಯಾಚರಣ (ಅನುರೂಪಂಗೆ ಕುಲೀನಂಗೆ 
ನಿಖಿಲವಿದ್ಯಾವಿದಂಗೆ ತೇಜೋನಿಳಯಂಗೆ ಅನವದ್ಯಾಚಾರಂಗೆ 
ಈ ವನಜಾಕ್ಷಿಯನೀವೆನೆಂದು ದಿವ್ಯಮುನೀ೦ದ್ರಂ: ಪಂಚತಂತ್ರ, 
೩೬೦) 


ಅನವದೈ - ದೋಷರಹಿತೆ (ಅನವದ್ಯೆಯರಾಗಳ್‌ ಮುತ್ತಿನ 
ಸಸೆಯನಿಕ್ಕ ಪರಸಿದರ್‌ ಮನಣೂೊಲನಕ। ರಾಜಶೇವಿ, ೮. 
೭೬) 

ಅನವಧಿ - ಕೊನೆಯಿಲ್ಲದ (ಭಾವಂ ಪ್ರಸನ್ನ ರಸಂ ಅನವಧಿ 


ಮಾಧುರ್ಯಂ ಆಶ್ಚರ್ಯಮೆಂದೀ ಜಗಮೆಲ್ಲಂ ಮೆಚ್ಚಿ ಪೇಟ್ಟಂ 
ಚತುರಕವಿಜನಾಸ್ಥಾನರತ್ನಪ್ರದೀಪಂ: ಮಲ್ಲಿನಾಹು, ೧. ೪೩) 

ಅನವಧಿತ್ಯಾಗ - ಅಪಾರ ತ್ಯಾಗ (ಕಲ್ಲಮಹೀಜದಿಂದ 
ಅನವಧಿತ್ಕಾಗಪ್ರಭಾವಂ ಶ್ರೀನಿಳಯಂ 
ಸುಪುತ್ತನೊಗೆತರ್ಕುಂ: ಪುಷ್ಪದಂಪು, ೩. ೧೨೨) 

ಅನವಧಿಬೋಧ - ಕೊನೆಯಿಲ್ಲದ ಜ್ಞಾನ ಪಡೆದವನು (ಸಮನಿಕುಂ 
ಅಜೆವಿಂದ ಅವ್ಯಾಮೋಹತೆ ಸಾರ್ಗು೦ ಅವ್ಯಾಹತಸುಖಂ 
ಈಗು೦ ಅನವಧಿಭೋಧಾ: ಚಂದ್ರಪ್ರಪು, ೭. ೧೪) 

ಅನವರತ - ನಿರಂತರವಾದ (ಅನವರತ ಪರಮಸುಖಸಾಧನ 
ಚರಿತಂ ಜಿನಕುಮಾರಸದೃಶಂ ಭವ್ಯಂ ನಿನಗೆ ಮಗಂ 
ಪುಟ್ಟುಗುಂ: ಸುಕುಮಾಚ, ೧೦. ೨) 

ಅನವರತಂ - ಒಂದೇ ಸಮನೆ, ಸದಾಕಾಲ (ಅನವರತಂ ಇರ್ಕೆ 
ಮತ್‌ ಭಾವನೆಯೊಳ್‌ ಪಡಿಯಿಲ್ಲದ ಅಮಳ ಜಿನಮತ 
ಮಣಿಕೇತನದೆಸೆವ ಪಡಿಗಳೆನಿಸಿದ ಜಿನಸೇನಾಚಾರ್ಯ 
ವೀರಸೇನಾಚಾರ್ಯರ್‌: ಶಾಂತೀಶ್ಚಪು, ೧. ೧೭) 

ಅನವಲಂಬಿತಂ -  ಅವಲಂಬನೆಯಿಲ್ಲದೆಯೇ 
ತಥಾಗತಮತಮಂ ತಿರಸ್ಕರಿಸಿ 
ಪೊಣರ್ದ ಲೋಕಾಯತ ಶಾಕ್ಕಮತಾವಲಂಬಿಯಂ 
ಅನವಲಂಬಿತಂ ಗೆಲ್ಲು; ಶಾಂತಿಷು, ೮. ೧೪೭ ವ) 

ಅನಶನ - ಆಹಾರರಹಿತ, ಉಪವಾಸ (ಎನಗೆ ಇಂದಿಂಗೆ 
ಆಣುತಿಂಗಳ್‌ ಸಮನಿಸಿದಪುದಿಲ್ಲ ಎಲ್ಲಿಯುಂ 
ಬಂದಿಮಂಚಲ್‌ ಖನನಪ್ರಾರಂಭ ಚೌರ್ಯಾದಿಗಳ್‌ ಅನಶನಂ 


(ಎಂದು 


ತನ್ನೊಳ್‌ ಅಶಕ್ಕಾನುಷ್ಠಾನಕ್ಕೆ 


೫೬ 


ಈಗಳ್‌ ಚತುರ್ವಾಸರ೦ ಸುಕುಮಾಚ, ೭. ೧೮) [ಜೈನ] 
ನಾಲ್ಕು ಬಗೆಯ ಆಹಾರವಿಸರ್ಜಿಸಿ ಮಾಡುವ ತಪಸ್ಸು 
(ಮೋಹಾಂದತಮಸ್ತೋಮಮಂ ಕಳೆದು ಕೃತ ಅನುಶಯನಂ 
ಅನಶನವಿಧಾನದಿಂ ಅಸುವಚಂ ವಿಸರ್ಜಿಸಿ 
ಸೌಧರ್ಮಕಲದೊಳ್‌ ದೇವನಾಗಿ: ಆದಿಷು, ೨. ೧೭ ವ) 

ಅನಶನತಪ - ಉಪವಾಸವತ (ಉಪವಾಸವತಪಚುರತೆಯಿಂ 
ವಪು ಗಿಡಿಗಿಡಿಜಂತ್ರಮಾದುದೆಂಬನ್ನೆವರಂ ಕ್ಷಪಿಯಿಸಿ 
ಮುನೀಂದಂ  ಅನಶನತಪದೊಳ್‌ ತಜಿಸಂದ ಸಲವು 
ಅದೊಂದಾಶ್ಚರ್ಯಂ: ಸುಕುಮಾಚ, ೩. ೪) 

ಅನಶನದೀಕ್ಷೆ ದ ಆಹಾರ ತೆಗೆದುಕೊಳ್ಳದ ವ್ರತ 
(ಕುರುನರೇ೦ದ್ರನರಸಿಯರ್‌ ಮೊದಲಾಗೆಲ್ಲರುಂ 
ಅನಶನದೀಕ್ಷೆಯಂ ಕೈಕೊಂಡು ಉತ್ತಮ ಮೋಕ್ಷಮಂ 
ತಾಳ್ಗಿದರ್‌: ಗದಾಯು, ೧೦. ೨೦, ವ?) 

ಅನಶನವೃತ್ತಿ ದ ಅನಶನವ್ರತ (ಅನಶನವೃತ್ತಿ ಆದಿ 
ತಪೋನುಷ್ಠಾ ್ಸನಮಂ ..... ಪೇಟ್ಟು ಕೈಕೊಳಿಸಿ: ಆದಿಷು, ೧೫. 
೧೩ ವ) 

ಅನಶ್ಚರ - (ಉಪಶಿಷ್ಟ ್ಹಗುಣಾಷ್ಟಕರಾದನಶ್ವರ 
ಶ್ರೀವನಿತೇಶರ್‌ ಈಗೆ ಎಮಗೆ ಸಿದ್ಧರ್‌ 
ಅತೀಂದ್ರಿಯಸೌಖ್ಯಸಿದ್ದಿಯಂ: ಚಂದ್ರಪ್ರಷು, ೧. ೨) 

ಅನಶ್ಚರಶ್ರೀ - ಮೋಕ್ಷಪದವಿ (ದೇವ ಭವತ್ತದಸೇವನೆಯಿಂ ಆ 
"ಎಶುತಮಪ್ಪ ಅನಶ್ವರಶ್ರಿಯಕ್ಕುಂ: ಕರ್ಣನೇಮಿ, ೧೨. ೨೬೮) 


ಶಾಶ್ವತ 


ಅನಶ್ಚರಾವಾಸ — ಶಾಶ್ವತಸ್ಥಾನ, ಮುಕ್ತಿ 
(ಭಾಸುರದೇವಕೋಟಿವಿಭುವಪ್ಪ ಮಹರ್ದ್ಧಿಕನಪ್ಪ 
ವಾಸವಂಗಾಸನಕಂಪಮಂ ಪಡೆದು ತೀರ್ಥಕರತ್ವಮನಿತ್ತಂ 


ಅನಶ್ಚರಾವಾಸಮನೆಯ್ದಿಸಲ್ಕೆ: ಆದಿಷು, ೧೬. ೮೧) 

ಅನಶ್ಚರಾಸ್ಪದ - ಮೋಕ್ಷಸ್ಥಾನ (ಅನಂತಗುಣನಿಳಯನಾದಿದೇವಂ 
ಪಲಬರ್‌ ಮುನಿಪತಿಗಳ್‌ ವೆರಸಡರ್ದಪ೦ಅನಶ್ಚರಾಸ್ಪದಮಂ: 
ಆದಿಷು, ೧೬. ೪೯) 

ಅನಳಾರ್ಚಿ - ಬೆಂಕಿಯ ಜ್ವಾಲೆ (ಬಳೆದ ಜಡೆ ಬಳ್ಳಿಗಳೊಳೆ 
ಪೆಣೆದು ವಿಷೋರಗ ಅನಳಾರ್ಚಿಗಳಿಂದಂ ಮಿಳಿರ್ದುವು: 
ಆದಿಪು, ೧೪. ೧೪೨) 

ಅನಳಾಸ್ತ್ರ ದ ಆಗ್ನೇಯಾಸ್ತ್ರ (ಜ್ವಳತ್‌ ಅನಳಾಸ್ತ್ರದಿ೦ದಂ ಇಸೆ ಕಟ್ಟಲೆ 
ತೂಳ್ಬು ತೆರಳ್ಳಾಗಳ್‌ ಉಮ್ಮಳಿಸಿ ಮಹಾರಥರ್‌ ಪೆಳಜ 
ಪಂಪಭಾ, ೧೧. ೧೪೯) 

ಅನಾಕಾರ - ರೂಪವಿಲ್ಲದ (ಮುಕ್ತಜೀವನಪ್ಪೊಡೆ ಏಕಪ್ರಕಾರನುಂ 
ಅನಾಕಾರನುಂ ಅಶರೀರಾಕಾರದಿಂ ಕಿಂಚೆದೂನನುಂ: 
ಸುಕುಮಾಚ, ೮. ೧೪ ವ) 


ಅನಾಕುಳ - ಪರಿಶುದ್ಧವಾದ (ತಿಳಿದೆಂ ಮೂಣನೆಯೆನ್ನತೀತ 
ಭವದೊಳ್‌ ಶ್ರೀಷೇಣನಂ ಕೊಟ್ಟು ಅನಾಕುಳಮಾಹಾರದ 
ದಾನಮಂ .. .. ದೇವತ್ಚಮಂ ಪೆತ್ತೆಂ; ಶಾಂತಿಪು, ೭. ೨೦) 


ಅನಾಕುಳ೦ - ಪ್ರಶಾಂತವಾಗಿ (ಅನಾಕುಳ೦ ಮನದಲಂಪಿನೊಳ್‌ 
ಆ ಮದನೋಪಮಾನನೊಳ್‌ ನೆರೆವೆಂ: ಕವಿರಾಮಾ, ೨. 
೧೦೫) ಅನಾಯಾಸವಾಗಿ (ಈ ಸಭಾವಳಯದೊಳ್‌ 
ಎನ್ನನೇಳಿಸಿದ ನಿನ್ನಂ ಅನಾಕುಳಮೆನ್ನ ಚಟ್ಟರಿ೦ ತಳವೆಳಗಾಗೆ 
ಕಟ್ಟಸದೆ ಮಾಣ್ಟೊಡೆ ಕೆಮ್ಮನೆ ಮೀಸೆವೊತ್ತನೇ: ಪಂಪಭಾ, ೨. 
೫೦) 

ಅನಾಗತ — ಮುಂದೆ ಸಂಭವಿಸುವ, ಭವಿಷ್ಯದ 
(ಪುರಜನಂಗಳೆಲ್ಲಮೋರೊರ್ವರನೆ ಪಿಡಿಯಚ್ಚುವಿಡಿದು 


ನುಡಿಯೆ ಕೆಲರ್‌ ಅನಾಗತಮನಣಿವ 
ಇಂತೆಂದರ್‌: ಪಂಪಭಾ, ೨. ೮೬ ವ) 

ಅನಾಗತಬಾಧಾಪ್ರತಿಷೇಧ -  ಮುಂದಾಗಲಿರುವ ಹಾನಿಗೆ 
ತಡೆಯೊಡ್ಡು (ಸಂಜಯನಂ ಧೃತರಾಷ್ಟನಲ್ಲಿಗೆ 
ಸಂಧಾನವಾರ್ತೆಯಂ ಸಮಕೊಳಿಸುವಂತೆ ಅನಾಗತ 
ಬಾಧಾಪ್ರತಿಷೇಧಂ ಮಾಡುವಂತೆ ಅಟ್ಟಿ; ಪಂಪಭಾ, ೧೩. ೭೦ 
ವ) 

ಅನಾಗತಮತಿ - ಭವಿಷ್ಯವನ್ನು ಬಲ್ಲವನು (ಮುನಿವರರೆಂತೀ ಗಿರಿಗೆ 
ಚರಿಗೆವರ್ಪರ್‌ ಅನಾಗತಮತಿ ಬಗೆಯ ನೀನುಪಾಯಾಂತರಮಂ: 
ಆದಿಹು, ೫. ೭) 

ಅನಾಗತಂ - ಭವಿಷ್ಯಜ್ಞಾನದ ಮೂಲಕ (ಮುನ್ನಂ ವಾಲ್ಮೀಕಿಮುನಿ 
ರಾಮಾಯಣಮಂ ಅನಾಗತಂ ಕಂಡುದಂ 
ಗ್ರಂಥವಿಸ್ತರಂಗೆಯ್ದಲ್ಲಿ: ಪಂಚತಂತ್ರ, ೧೧೭ ವ) 

ಅನಾಗತಕರ್ತೃ - ಭವಿಷ್ಯವನ್ನು ರೂಪಿಸುವವನು (ವ್ಯಾಸಭಟ್ಟಂ 
ಮಹಾಭಾರತಕಥಾಪ್ರಪಂಚಮಂ ಅನಾಗತಂ ಕಂಡು ಅದಂ 
ಗ್ರಂಥ ವಿಸ್ತರಂ ಮಾಡಲ್ಲಗೆದು: ಪಂಚತಂತ್ರ, ೧೧೭ ವ) 

ಅನಾಗತಜ್ಞ - ಭವಿಷ್ಯವನ್ನು ಬಲ್ಲವನು (ತತ್‌ ತಾಪಸಂ 
ಅನಾಗತಜ್ಞನಪ್ಪುದಜೆಂ ಇಂತೆಂದಂ: ಕರ್ಣನೇಮಿ, ೩. ೨೭ 
ವ) 

ಅನಾಗತಮತಿ - ಭವಿಷ್ಯವನ್ನು ತಿಳಿದವನು (ಮುನಿವರರ್‌ ಎಂತೀ 
ಗಿರಿಗೆ ಚರಿಗೆಗೆವರ್ಪರ್‌ ಅನಾಗತಮತಿ ಬಗೆಯ 
ನೀನುಪಾಯಾಮತರಮಂ: ಆದಿಪು, ೫. ೭) 

ಅನಾಗತವೇದಿ - ಅನಾಗತಮತಿ (ಎನ್ನ ಮಾಡಿದ ಅಟೆಗಜ್ಜಂ 
ಪೇಟೆನ್ನೆಂತು ಮಾಡಲಕ್ಕುಂ ಇದನ್ನಯದೊಳ್‌ ಕೂಡುವತೆ 
ಅನಾಗತವೇದೀ: ಪಂಚತಂತ್ರ, ೧೨೨) 

ಅನಾಫ್ರಾತ - ಮೂಸಿನೋಡದ, ಮೀಸಲಾದ (ಅಮರೇಶ್ವರನಿಂ 
ಶಚಿಯಿಂ ನಮಗಿದನಾಫ್ರಾತಪೂತಮೆನಿಸಿ ಪರೀತ 
ಭ್ರಮರಾವತಂಸಮಾದುದು ನಮೇರು ಮಂದಾರ ಪಾರಿಜಾತ 
ಸ್ತಬಕಂ: ಆದಿಷು, ೭. ೭೧) 

ಅನಾದಿಪ್ರಭವ -  ಅನಾದಿಕಾಲದಲ್ಲಿ ಹುಟ್ಟಿದ್ದು (ಇದು 
ಅನಾದಿಪ್ರಭವಂ ಭವಭ್ರಮಣ ದುಃಖೋಗ್ರಾಗ್ನಿಯೊಳ್‌ 
ಮಗ್ಗಿದಪ್ಪುದು ಜೀವ೦ಗಳಂ: ಆದಿಷು, ೧೫. ೧೯) 

ಅನಾದಿಮಿಥ್ಯಾತ್ವ — [ಜೈನ] ಹಿಂದಿನಿಂದ ಬಂದ ತಪ್ಪು ತಿಳಿವಳಿಕೆ 
(ಒಲವಿಗೆ ನಲಿಯುವ ಅನಾದಿಮಿಥ್ಕಾತ್ನದೆ ಮಲ್ಲೆದ 
ಮತಿಯದು ನಿನ್ನಿಂದಲ್ಲದೆ ಪಜ್ಜಳಿಸುಗುಮೆ: ಚಂದ್ರಪ್ರಪು, ೭. 
೮ 

ಅನಾದೇಯ - ಸ್ವೀಕರಿಸಬಾರದ (ದೇವತೆಯ ನುಡಿದ ನುಡಿ 
ಸಾರಮಸಾರಂ ಉಪಾದೇಯಂ ಅನಾದೇಯಂ ಎಂಬಿನಿತಂ 
ನಿಮಗಣೆಯಲಕ್ಕುಮೆ: ಶಾಂತಿಪು, ೪. ೧೦೨ ವ); [ಜೈನ] 


ಬುದ್ಧಿಯೊಡನೆ 


ನಾಮಕರ್ಮಗಳಲ್ಲಿ ಒಂದು; ಇದರಿಂದ ಜೀವನಿಗೆ 
ಕಾಂತಿರಹಿತ ಶರೀರ ಪ್ರಾಪ್ತವಾಗುವುದು (ಸ್ಥಿರಾಸ್ಥಿರ 


ಸುಭಗದುರ್ಭಗ ಸುಸ್ವರ ದುಸ್ತರ ಆದೇಯ ಅನಾದೇಯ 
ಯಶಸ್ಮೀರ್ತಿ ಅಯಶಸ್ಕೀರ್ತಿ .. .. ಪ್ರಕೃತಿಗಳ೦ ದೂರೀಕೃತಂ 
ಮಾಡಿ: ಪಂಪರಾ, ೧೬. ೮೦ ವ) 

ಅನಾದ್ಯನಿಧನ - ಹುಟ್ಟುಸಾವಿಲ್ಲದ್ದು, ಅನಾದಿ ಅನಂತವಾದುದು 
(ವಸ್ತುಗಳೆಲ್ಲಂ ಒಳವಪ್ಪುದಚೆ೦ ಅನಾದ್ಯನಿಧನ ಸ್ವಭಾವನುಂ: 
ಆದಿಪು, ೨. ೧೦ ವ) 


೫೭ 


ಅನಾಧಾರತೆ - ಆಧಾರರಾಹಿತ್ಯ, ಆಶ್ರಯರಾಹಿತ್ಯ (ಮೇರುವನೊತ್ತಿ 
ಕಿಟ್ಕೊಡೆ ಪಯೋಮಯವಾಯ್ತೊ ನಭಂ ನೆಲ್ಲೆ 
ಅನಾಧಾರತೆಯಿಂದೆ ಬಿಟ್ಟುದೊ: ಚಂದ್ರಪ್ರಪು, ೫. ೩೮) 

ಅನಾಧೇಯ - ಆಧಾರವನ್ನು ತಿರಸ್ಕರಿಸುವ, ಯಾವುದೇ 
ಆಶ್ರಯವಿರದ (ಧರೆಯಂ ಸದ್ಭರ್ಮಾಶ್ರಯಧರೆಯಂ 
ಅನಾಧೇಯನಜೆಯದೆ ಆಕಲ್ಪಂ ನೀಂ ಧರಿಯಿಸೆ ತಪಂ ಅದೆ: 
ಚಂದ್ರಪ್ರಪು, ೯. ೪೧) 

ಅನಾಪಾಂಗಾವಳೋಕನ - ಕುಡಿನೋಟವಿಲ್ಲದವನು (ಸಿಮಿತೇಕ್ಷಣ 
ಅಭ್ರೂಭಂಗಂ ಅನಾಪಾಂಗಾವಳೋಕನ೦ ಸುಶ್ಲಿಷ್ಟೋತ್ತಮ 
ದಶನಚ್ಚದ ಮಾನಸಮಮರ್ದುದು ಯೋಗಪ್ರಯೋಗದೊಳ್‌ 
ಮುನಿಪತಿಯಾ: ಆದಿಪು, ೯. ೮೭) 

ಅನಾಪ್ತ - ಸಿಕ್ಕದ; ಪಡೆಯದ (ಆಪ್ತನ ಮಾರ್ಗದೆ ನಡೆಯರ್‌ 
ಅನಾಪ್ತ ಆರಾಧಕಸಮಾಜಂ: ಸಮಯಪ, ೧೪. ೭೪) 

ಅನಾಪ್ತಾಗಮ ದ ಆಪ್ತರಲ್ಲದವರು ರಚಿಸಿದ ಶಾಸ್ತ 
(ಆಪ್ತಾಗನಧರ್ಮಮುಮಂ  ಅನಾಪ್ಲಾಗಮಮುಂ ಆ 
ಕುಧರ್ಮಮೆಂಬೆರಡುಮಂ ಒಲ್ಲು ಆಪ್ಲೋದಿತಮೆನಿಪ 
ಸುಖಾವಾಪ್ತಿಯಂ ಪಲ್ಪರ್ಗೆ: ಸಮಯಪ, ೧. ೬೨) 

ಅನಾಭಿಲಾಷೆ — ಆಸೆಯಿಲ್ಲದ್ದು (ಪರಯುವತರತ 
ಅನಾಭಿಲಾಷೋದ್ಯಮಂ ಬಹ್ವಾರಂಬಕಾಂಕ್ಷೆಯೆಂಬಿವು 
ಜಿನಗದಿತ ಅಣುಬ್ರತ೦ಗಳ್‌: ಸುಕುಮಾಚ, ೬. ೯) 

ಅನಾಮಯ - ಪರಿಶುದ್ಧ (ಪರಿಣತವಯಸ್ಕನು೦ ವಪುಷ್ಕಾಂತನುಂ 
ಅನಾಮಯಶರೀರನು೦ .. .. ನೆಜೇದ೦ ಆಚಾರ್ಯನಕ್ಕುಂ: 
ಅಜಿತಪು, ೧೧ ೨ ವ) ಶಿವ (ನೆನೆದಂ 
ಅನಂತತ್ತ್ವಮಯನಂ ಅನಾಮಯನಂ ಚಿದಚಿತ್‌ 
ಪ್ರಪಂಚರ೦ಜನನಂ: ಶಬರಶಂ, ೨. ೯೮) 

ಅನಾಯತನಸೇವೆ - [ಜೈನ] ಆರು ಬಗೆಯ ಮಿಥ್ಯೆಗಳ ಸೇವೆ 
(ಮೂಜು ಮೂಡಢಗಳು೦ ಆಜು ಅನಾಯತನಸೇವೆಗಳುಂ 
ಎಂದಿಂತು ಇಪ್ಪತ್ತೈದು ದೋಷಂಗಳಿದಗಲ್ಲ ಸಮ್ಯಕ್ತ್ವಮಂ: 
ವಡ್ಡಾರಾ, ಪು. ೬. ಸಾ. ೨೨) 

ಅನಾಯತಸೇವೆ - [ಜೈನ] ಆರು ಬಗೆಯ ಮಿಥ್ಕಾಸೇವೆ 
(ಮಿಥ್ಕಾದೇವರುಂ ಮಿಥ್ಕ್ಯಾಲಯಮುಂ ಮಿಥ್ಯಾತಪಮುಂ 
ಮಿಥ್ಯಾತಪಸ್ವಿಯುಂ ಮಿಥ್ಯಾಜ್ಞಾನಮುಂ ಮಿಥ್ಯಾವಿನಯಂ 
ಎಂಬ ಷಟ್‌ ಅನಾಯತಸೇವಾವಿರಹಿತಮುಂ: ಅಜಿತಪು, 
ಮಿ: ಕಪು 

ಅನಾಯುಧ -  ಆಯುಧರಹಿತ (ಕೈದುವಿಡಿಯೆನಾಂ ನಿನಗೆ 
ಅನಾಯುಧಂಗೆ ಎಂದು .. .. ತೊಟ್ಟನೆ ಬಿಸುಟಂ ಪಿಡಿದ 
ಬಡಿಯಂ ಅಂತಾ ದಡಿಯಂ: ಚಂದ್ರಪ್ರಪು, ೫. ೭೬) 

ಅನಾರತ೦ - ಬಿಡುವಿಲ್ಲದೆ. ನಿರಂತರವಾಗಿ (ವರರತ್ನದ್ವೀಪಂ 
ಭಾಸುರರತ್ನಾಳಿಯಂ ಅನಾರತಂ ಕೊಟ್ಟು ವಸುಂಧರೆಗಭ್ರದತ್ತ 
ನೆಗೆಯಲೈ: ಆದಿಷು, ೧೬. ೪೪) 

ಅನಾವಿಳ - ಶುಭ್ರ (ಅನಾವಿಳಂ ಪ್ರಸನ್ನಂ ಸ್ವಚ್ಛಂ: ಅಭಿಧಾವ, ೨. 
೧. ೬೦) 

ಅನಾವೃಷ್ಟಿ - ಮಳೆಯಿಲ್ಲದ ದುರ್ಭಿಕ್ಷ (ಆತನ ಅಪಚಾರಣಮೆ 
ಕಾರಣಮಾಗಿ ಪನ್ನೆರಡುವರ್ಷ೦ ಅನಾವೃಷ್ಟಿಯಾದಪ್ಪುದು: 
ಪಂಚತಂತ್ರ, ೧೩೮ ವ) 

ಅನಾಸಿಕ -  ಮೂಗಿಲ್ಲದವನು (ಜೈನಧರ್ಮಮೆಂತುಂ 
ಅಸಂಭಾವಿತಮತಿಗೆ ಸೊಗಯಿಸದು ರಾಜಿತದರ್ಪಣಂ ಎಂತು 
ಅನಾಸಿಕಂಗೆ ಉಣೆಸದವೋಲ್‌: ಸಮಯಪ, ೫. ೪೭) 


ಅನಾಹತಲೀಲೆ - ಕುಗ್ಗದ ಲೀಲೆ (ಘನಗರಳ೦ ವಿಜೃಂಭಿಸೆ 
ಫಣಾಮಣಿ ರಂಜಿಸೆ ಘೋರ ಫೂತ್ಶಶದ್ವನಿ ಮಿಗೆ ಪಾವು 
ಸುತ್ತಿರಲ್‌ ಅನಾಹತಲೀಲೆಯೊಳ್‌ ಅಂದು ಕೃಷ್ಣಂ 
ಎಸೆದಿರ್ದೊಡೆ: ಜಗನ್ನಾವಿ, ೩. ೯೧) 


ಅನಾಹಾರ - ಆಹಾರವಿಲ್ಲದಿರುವುದು (ಕಾಮಗ್ರಹ ಗ್ರಹೀತೆಯಾಗಿರೆ 


ಮನೋವೈಕಲ್ಯ ರೋಮಾಂಚಕ ಸ್ತಂಭ ಕಂಪ ಸ್ವೇದ 
ವೈವರ್ಣ್ಯ ಸಂತಾಪನ ಅನಾಹಾರ ವ್ಯಾಮೋಹ ಗದ್ಗದ 
ಅಶುಮೋಕ್ಷ | ಮೂರ್ಛಾದಿ ನಾನಾ ವಿಕಾರಂಗಳಂ 


ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ) 

ಅನಿತಂ ಮಾಡು - ಹಾಗೆ ಮಾಡು, ಅಷ್ಟು ಮಾಡು (ಅವರ್ಗಳ್ಗೆ 
ಅನಿತಂ ಮಾಡಿದ ದೈವಂ ಪ್ರತ್ಯಕ್ಷಮಾಗಿ ಗಜಜೆ ಗರ್ಜಿಸುತ್ತುಂ 
ಬಂದು: ಪಂಪಭಾ, ೮. ೪೨ ವ) 

ಅನಿತಿನಿತು - ಅಷ್ಟಿಷ್ಟು (ಅನಿತಿನಿತೆಂದು ಲೆಕ್ಕಮಿಡಲಾನಜೆಯೆಂ: 
ಮಲ್ಲಿನಾಷು, ೨. ೩೮) 

ಅನಿತು - ಅಷ್ಟು (ನಿಮಗಿಂದಿನ ದಿವಸದನಿತೆ ಆಯುಷ್ಯಂ ಎಂದು 
ಪೇಟ್ದುಂ: ವಡ್ಡಾರಾ, ಪು. ೭೬, ಸಾ. ೨೬) 

ಅನಿತೆಡೆ - ಅಷ್ಟು ದೂರ, ಕೊಂಚ ದೂರ (ಎಮ್ಮ ಪೋಗು 
ಗೆಂಟು ಅನಿತೆಡೆಯಂ ತಗುಳ್ಳು ಬರಲಾರ್ಪಿರೆ ನಿಮ್ಮ 
ವಿಳಾಸಯಾನದಿಂ: ಆದಿಪು, ೧೧. ೧೩೮) 

ಅನಿತ್ಯತೆ - ನಶ್ವರತೆ (ವಿದ್ಧಾನಿಳಯನಟಿದದಂ ದೇಹಾನಿತ್ಯತೆ 
ಮನದೊಳ್‌ ಬೇರೂಣಿದುದು: ಆದಿಪು, ೯. ೪೪) 

ಅನಿಧನ - ಸಾವಿಲ್ಲದ, ನಾಶವಿಲ್ಲದ (ಅನಾದಿ ಅನಿಧನ 
ಗುಣಯುತಂ ಅದು ಅಕೃತ್ರಿಮ ೦ ಅದು ಮರುತ್ತಿಕಾವೇಷ್ಟಿತಂ: 
ಆದಿಷು, ೧. ೪೪) 

ಅನಿಬರ್‌ - ಅಷ್ಟೂ ಮಂದಿ (ಸಾಸಿರ್ವರ್‌ ಏಜೆದೊಡಲ್ಲದೆ ಈ 
ಓಡಂ ನಡೆಯದು ಎಂಬುದುಂ ಆಂ ಅನಿಬರ ಬಿಣುಮಪೆಂ 
ಏಚಿಸೆಂದೊಡೆ ಗೆಯ್ವೆಂ ಎಂದೊಡಂ ಏಳಿಸಿ ನಡೆಯಿಸುವಲ್ಲಿ: 
ಪಂಪಭಾ, ೧. ೬೮ ವ) 

ಅನಿಮಿತ್ತಂ - ಕಾರಣವಿಲ್ಲದೆ (ಹಾಹಾಕ್ರ್ತಂದನದ್ದನಿಗಳ್‌ ಅನಿಮಿತ್ತಂ 
ಆಕಾಶದೊಳ್‌ ನೆಗಟ*್‌ಯುಂ: ಪಂಪಭಾ, ೧೦. ೨೬ ವ) 

ಅನಿಮಿಷ - ಕಣ್ಣು ಮಿಟುಕಿಸದ ಮೀನು (ಅನಿಮಿಷ 
ಕುಲಾಕೀರ್ಣಮುಂ ಪಾತಾಳಭುವನದಂತೆ ಬಹಳ 
ವಿಷನಾಗಮಯಮಾಗಿಯುಂ: ಶಾಂತೀಶ್ವಪು, ೧. ೬೯ ವ); 
ದೇವತೆ (ಅಮರರ್‌ ಸುಪರ್ವರ್‌ ಅನಿಮಿಷರ್‌ ಅಮರ್ತ್ಯರ್‌ 
ಅಸ್ವಪ್ನರ್‌ ಅದಿತಿತನಯರ್‌ ಲೇಖರ್‌ ಸುಮನರ್‌ 
ಗೀರ್ವಾಣರ್‌ ಸುರರ್‌ ಅಮೃತಾಶರ್‌ ಕ್ರತುಭಾಜನರ್‌ 
ನಿಳಿಂಪರ್‌ ತ್ರಿದಶರ್‌: ಅಭಿಧಾವ, ೧. ೧. ೩೧) 

ಅನಿಮಿಷಚಾಪ - ಕಾಮನ ಬಿಲ್ಲು (ಅನಿಮಿಷಚಾಪದಂತೆ ಸಿರಿ 
ಶಾರದನೀರದಕಾಂತಿಯಂತೆ ಯೌವನದೆಸಕಂ ತೃಣಾಗಗತ 
ವಾಃಕಣಿಕಾಗಣದಂತೆ ಸಂದ ಜೀವನಂ: ಪಂಚತಂತ್ರ, ೧೧೬) 

ಅನಿಮಿಷಜಾತ - ದೇವತಾ ಸಮೂಹ (ಅನಂತಕೋಟಿ 
ದಿನೇಶದ್ಯೋತಾಭಮಿರ್ದುದು ಅನಿಮಿಷಜಾತಂ 
ಚಿರನಿಮಿಷಮಾಗೆ ಕಣ್ಮುಳ್ಳುವಿನಂ: ಜಗನ್ನಾವಿ, ೧. ೪೨) 

ಅನಿಮಿಷದ್ರೋಹ ದ ದೇವತಾದ್ರೋಹಿ, ರಾಕ್ಷಸ 
(ಅನಿಮಿಷದ್ರೋಹಂ ಅನಿಮಿಷಮಾರ್ಗದೊಳಿರ್ದ 
ದುರ್ಗಿಯಂ .. . ನೋಡುತ್ತುಮಿರೆ: ಜಗನ್ನಾವಿ, ೬ ೧೫ 
ವ) 


೫೮ 


ಅನಿಮಿಷಪತಿ ದ ದೇವತೆಗಳ ಒಡೆಯ, 
(ಅನಿಮಿಷಪತಿಯಂ ತ್ರಿಜಗಜ್ಜನಪತಿಯಂ 
ಪಥಪರಿಶ್ರಮಂ ಒದವಿತ್ತೆನೆ: ಅಜಿತಪು, ೪. ೭೪) 

ಅನಿಮಿಷಪ್ರಕೀರ್ಣಕ - ಮೀನುಗಳ ಹಿಂಡು; ದೇವತಾಸಮುಹ 
(ಆ ಮಹಾರ್ಣವಂ ನಾಕಲೋಕದಂತೆ 
ಅನಿಮಿಷಪ್ರಕೀರ್ಣಕಮೂ: ಜಗನ್ನಾವಿ, ೧. ೪೪ ವ) 

ಅನಿಮಿಷಮಾರ್ಗ ದ ಆಕಾಶ (ಅನಿಮಿಷದ್ರೋಹಂ 
ಅನಿಮಿಷಮಾರ್ಗದೊಳಿರ್ದ ದುರ್ಗಿಯಂ 
ನೋಡುತ್ತುಮಿರೆ: ಜಗನ್ನಾವಿ, ೬. ೧೫ ವ) 

ಅನಿಮಿಷಲೋಚನ - ದೇವತೆ (ವಿನಿಹತ ಸಮಸ್ತ ರಿಪುಕುಳಂ 
ಅನಿಮಿಷಲೋಚನನದೆ ನೋಡಿ ನೀಡುಂ ಪ್ರಿಯೆಯಂ .. . 
ಆಶ್ಲೇಷಿಸಿದಂ: ಕವಿರಾಮಾ, ೨. ೭೪) 

ಅನಿಮಿಷಶೈಳ - ದೇವತೆಗಳ ಪರ್ವತ, ಮೇರುಪರ್ವತ 
(ಮನ್ನಥಮದಭಂಜನ ಜಿನಜನ್ಮಾಭಿಷವಾನುಕೂಲಂ 
ಅನಿನಿಷಶೈಳಂ: ಆಚವರ್ಧ, ೧. ೩೧) 

ಅನಿಮೇಷ - ದೇವತೆ (ಅನಿಮೇಷರ್‌ ನೂತನಪಸ್ತುತ ಸುರಭಿ 


ಇಂದ್ರ 


ಸುಧಾ ಕ್ಷೀರಧಾರಾ ಅಭಿಷೇಕಾರ್ಚನೆಯಂ ... .. ಪರಸಿದರ್‌ 
ಮಸ್ತಕನ್ಯಸ್ತಹಸ್ತರ್‌: ಆದಿಪು, ೧೪. ೧೧೬) 
ಅನಿಮೇಷಾಧಿಪತಿ - ಇಂದ್ರ (ಅನಿಮಿಷೇಧಿಪತಿ 


ಸಹಸ್ಪನೇತ್ರನಾಗಳ್‌ ಸಹಸಕರನಾದಂ: ಅಜಿತಪು, ೫. ೧೯) 

ಅನಿಮೇಷಾವಳಿ - ದೇವತೆಗಳ ಗುಂಪು (ಅನಿಮೇಷಾವಳಿ 
ಮಾಳೆಗಟ್ಟಿ ತರದಿಂ ದುಗ್ಭಾಬ್ಧಿಯಂ ಮುಟ್ಟಿ: ಸುಕುಮಾಚ, ೧. 
೬೬) 

ಅನಿಮ್ನನಾಭಿ - ಆಳವಿಲ್ಲದ ಹೊಕ್ಕಳುಳ್ಳ (ಸಮಪಾರ್ಶ್ವನುಂ 
ಅಜಕುಕ್ಷಿಯುಂ ಗೋಧೋತ್ರಿಷ್ಣನು೦ ಮೋಹಜಘನಾಪರನುಂ 
ಅನಿಮ್ಮನಾಭಿಯು: ಆದಿಷು, ೧೨. ೫೬ ವ) 

ಅನಿಯತವೃತ್ತಕ್ರಮ - ನಿಯಮಕ್ಕೊಳಪಡದ ನಡತೆ (ದಿನೇಶನುಂ 
ನೀನು೦ ಭಾಸ್ಕರಂ ಅನಿಯತವೃತ್ತಕ್ತಮಮಂ೦ ಅರಸಾ ನಿನ್ನಂತೆ 
ನಿಯತವೃತ್ತಿಸ್ಥಿತನೈ: ಕವಿರಾಮಾ, ೩. ೪೧) 

ಅನಿಯತಿಕೆ ದ ನಿಯಮರಾಹಿತ್ಯ (ಅನಿಯತಿಕೆಯಿಂದೆ 
ನಡೆಸಲ್ವಿನಿತಾದುದು ಶಿಕ್ಷೆಗೆಟ್ಟ ಕಾರಣದಿಂದಂ: ಧರ್ಮಾಮೃ: 
೨. ೫೦) 

ಅನಿಯಾತಾವಾಸ - ನಿರ್ದಿಷ್ಟ ನೆಲೆಯಿಲ್ಲದ (ಪಾಷಂಡಿಗಳಂತೆ 
ಕೊಳ್ಳದರುಂ ಪಕ್ಕಿಗಳಂತೆ ಅನಿಯತಾವಾಸರುಂ: ಚಾವುಂಪು, 
ಪು. ೪೫೮. ಸಾ. ೩೩) 

ಅನಿರುದ್ಧ - ತಡೆಯಿಲ್ಲದ (ವಸುದೇವಭವನದಂತೆ ಅನಿರುದ್ಧಬಲ 


ಕೃಷ್ಣಸಾರಸ೦ಚಿತಮುಂ: ರಾಜಶೇವಿ, ೫. ೭೪ ವ); 
ಪ್ರದ್ಧುಮ್ನನ ಮಗ 
ಅನಿಲ - ಗಾಳಿ, ವಾಯು (ಇಂದ್ರಾಯುಧಮೆಂಬದೊಂದು 


ದಿವ್ಯಾಶ್ಚಂ ಅಟ್ಟಿದಂ ನಿನಗೇಜಲ್ವೆ ಅದು ಅನಿಲ ಗರುಡ 
ಜವಮೆನಿಸಿದುದು ತ್ರಿಜಗಕ್ಕೆ ರತ್ನಮ೦ ನಿಜಜನಕಂ: ಕಾದಂಸಂ, 
೨.) 

ಅನಿಲಕ - ಚಿತ್ರಗಳಿಗೆ ಬಣ್ಣ ಹಾಕುವ ಒಂದು ಬಗೆ (ಅನಿಲಕಂ 
ಪತ್ರಕಂ ಬಿಂದುಕಂ ಧೂಮ್ರಾವರ್ತನ೦ಂ ಉದ್ವರ್ತನಂ 
ಚಿತ್ರಪ್ರವರ್ತನ೦ ಎ೦ಬಾಖು೦ ಪ್ರಕಾರಮುಮಂ: ಮಲ್ಲಿನಾಷು, 
೫. ೪೨) 

ಅನಲತನಯ - ವಾಯುಪುತ್ರ; ಭೀಮ; ಆಂಜನೇಯ 
(ಮನೋಜನಿತಮುದ೦ ಅನಿಲತನಯಂ ಅನನೃತವಚನ 
ಪ್ರಪಂಚನಿಂತಿರೆ ನುಡಿದಂ: ಕವಿರಾಮಾ, ೨. ೪೦) 


ಅನಿಲಪಥ - ಗಾಳಿಯ ದಾರಿ. ಆಕಾಶ (ರಸೆ 
ಪತ್ತಿತ್ರತ್ತಮಾಕಾಶದೊಳ್‌ ಅನಿಲಪಥಂ ಧಾರಿಣಿಚಕ್ರದೊಳ್‌ 
ಕಾಳಸಗೊಂಡತ್ತೆಂಬಿನಂ: ಆದಿಪು, ೧೪. ೯೫) 

ಅನಿಲಾಪ್ರ - ಗಾಳಿಗೆ ಪ್ರೀತಿಪಾತ್ರನಾದವನು, 
(ಹರಿರಂಭಾಪರಿರಂಭಿಯಾದನಿಲಾಪ್ತಂ 
ಆಶ್ರಯಸ್ಥಿರಂ: ರಾಜಶೇವಿ, ೫. ೩೧) 

ಅನಿಲಾಮರ - [ಜೈನ] ತೀರ್ಥಂಕರನ ವಿಹಾರ ಮಾರ್ಗವನ್ನು 
ಶುದ್ಧಿಕರಿಸುವ ದೇವತೆಗಳ ಗುಂಪು (ಆ 
ದಿವಿಜಾಧಿನಾಥಮತದಿ೦ .. .. ತಣ್ಣಗೆ ಕಮ್ಮನಾಗೆ ಮೇಲಾದ 
ಅನಿಲಾಮರರ್‌ ಸುಟೆದು ಬೀಸುವರ್‌: ಶಾಂತಿಪು, ೧೨. ೨೨) 

ಅನಿಲಾಹತ - ಗಾಳಿಯಿಂದ ಹೊಡೆಯಲ್ಲಟ್ಟ (ಅನಿಲಾಹತ 
ಕೇತನಾಳಿ ಸೊಗಯಿಸಿ ತೋರ್ಕುಂ: ಕವಿರಾಮಾ, ೧. ೯೫) 

ಅನಿವ - ನಿರ್ಬಂಧ, ಆಗಹ (ಮತ್ತಾವಾಗಳ್‌ ಅಡಿಗಡಿಗೆ 
ಅನಿವಿಸಲ್‌ ಎಮ್ಮ ಅನಿವಕ್ಕೆ ಸೈರಿಸದೆ: ಕಾದಂಸಂ, ೬ ೩೧ 
ವ) 


ಅಗ್ನಿ 


ಪುಂಡರೀಕ 


ಅನಿವಂಗೆಯ್‌ - ಬಲಾತ್ಕರಿಸು (ಅನಿವಂಗೆಯ್ದುಚೆಯೆಂಬ ತಾಯ 
ನುಡಿಯಂ ಕೈಕೊಂಡೆನೇ: ಆದಿಪು, ೧೨. ೩೬) 
ಅನಿವಾರಣ - ನಿವಾರಿಸಲಸಾಧ್ಯವಾದ (ತಾನೆ ಮತ್ತೆಜಕಮಂ 


ಆಂತುದು ಈಗಳ್‌ ಅನಿವಾರಣ೦ ಎನ್ನಯ ಚಿತ್ತವಾರಣಂ: 
ಚಂದಪಪಷು, ೪. ೧೫) 
ಅನಿವಾರಿತ - ತಡೆಯಿಲ್ಲದ (ನಿನಗಂ ಮೈತ್ರೇಯರ್‌ ಕೊಟ್ಟ 
ಊರುಭಂಗಶಾಪಂ ಅನಿವಾರಿತಂ: ಪಂಪಭಾ, ೧೩. ೬೫ ವ) 
ಅನಿವಾರಿತದಾನ - ತಡೆಯಿಲ್ಲದೆ, ನಿರಂತರವಾಗಿ ನೀಡುವ ದಾನ 


(ಮೇರುವ ಪೊಂ ಕಲ್ಲಾಂಫ್ರಿಪದಾರವೆ ರಸದೊಜವು 
ಪರುಸವೇದಿಯ ಕಣಿ ಭಂಡಾರದೊಳುಂಟೆನೆ ಕುಡುವ 


ಅನಿವಾರಿತದಾನಕ್ಕೆ ಪೋಲ್ಡರಾರ್‌ ಬದ್ದೆಗನಂ: ಪಂಪಭಾ, ೧. 
೨೮) 

ಅನಿವಾರ್ಯಸುತೇಜ - ತಡೆಯಲಸಾಧ್ಯವಾದ ತೇಜಸ್ಸುಳ್ಳವನು 
(ವನನಿಧಿಯಿಂದಂ ಚಂದ್ರಂ ವಿನತಾ ಉದರದಿಂ ಗರುತ್ಮಂ 


ಉದಯಾಚಳದಿ೦ ದಿನಪಂ ಒಗೆವಂತೆ ಪುಟ್ಟಿದಂ 
ಅನಿವಾರ್ಯಸುತೇಜ೦ ವಎನಿಪ೦ ಇನಜನ ತನಯಂ: 
ಪಂಪಭಾ, ೧. ೧೨೧) 

ಅನಿವಿರಿದು - ಅಷ್ಟು ದೊಡ್ಡದು (ಅನಿವಿರಿದೊಂದು 
ಯೌವನಮದಕ್ಕೆ ಎಡೆಯಾಗಿಯುಂ ಅಂದು 
ರಾಗಸ೦ಜನಮನೆಯ್ದೆ ತಾಳ್ಚಿದವಿನಶ್ಚರಕೀರ್ತಿಯೊಳಂ: 
ಆದಿಹು, ೮. ೭) 


ಅನಿವಿಸು - ಬಲಾತ್ಕರಿಸು (ಮತ್ತಾವಾಗಳ್‌ ಅಡಿಗಡಿಗೆ ಅನಿವಿಸಲ್‌ 
ಎಮ್ಮ ಅನಿವಕ್ಕೆ ಸೈರಿಸದೆ: ಕಾದಂಸಂ, ೩೧ ವ. ಪು ೯೨) 
ಅನಿವೃತ್ತಿಕರಣ — [ಜೈನ] ಮೂರು ಬಗೆಯ ಕರಣಲಬ್ಬಿಗಳಲ್ಲಿ 


ಒಂದು; ಒಂಬತ್ತನೆಯ ಗುಣಸ್ಥಾನದಲ್ಲಿ ಜೀವನಿಗೆ 
ಧ್ಯಾನದಿಂದ ಉಂಟಾಗುವ ಪರಿಶುದ್ಧ ಭಾವಗಳು 
(ಪ್ರತಿಸಮಯಮನಂತಗುಣಶಕ್ತಿ ಖಚಿತೈಕಪರಿಣಾಮ 


ನಿವೃತ್ತಿಕರಣ ಕ್ಷಪಣಕನಾಗಿ: ಆದಿಷು, ೧೦. ೧೪ ವ) 

ಅನಿಶಂ - ನಿರಂತರವವಾಗಿ (ಅನಿಶ೦ ಉತ್ತಮೋತ್ತಮ ಸುಖಮಂ 
ಬಯಸುವವಂ ಭಾವಿಸುವುದು ದಯಾನ್ವಿತಂ 
ಶ್ರೀಜಿನೇಂದ್ರವಚನಾಮೃತಮಂ: ಸಮಯಪ, ೬. ೫೪) 


ಅನಿಷ್ಟ ೭ ಇಷ್ಟವಿಲ್ಲದಿರುವುದು (ತ್ರಿಗುಪ್ತಿಗುಪ್ಪ 
ಸಮಾಧಿಗುಪ್ತರೆಂಬ ಯತಿಪತಿಗಳಧ್ಯಯನಂ 


೫೯ 


ನಿನಗನಿಷ್ಟಮಪ್ಪುದಜೆಂ ಅಧ್ಯಯನಾಂತರಾಯಮಂ 
ಮಾಡಲೆಂದು: ಆದಿಪು, ೩. ೩೮ ವ) 

ಅನಿಸು - ಅಷ್ಟು (ರಸಭಾವಕ್ಕನಿಸೆ ಮಾರ್ಗ ಮಾರ್ಗಂ ಮುದಮಂ 
ದೇಶಿ ಪಡೆಯೆ: ಪುಷ್ಪದಂಪು, ೧೦. ೪೫) 

ಅನಿಳಾಧ್ವ - ಆಕಾಶ (ಬಲಪಾದೋದ್ದೂತಧೂಳಿವ್ರಜಮಯಂ 
ಅನಿಳಾಧ್ದಂ ಭಟಾನೀಕ ಶಸ್ತ್ರೋಚ್ಚಲಿತ ಪ್ರದ್ಯೋತ 
ಮಾಲಾಮಯಂ ಅಖಿಲಮಹೀಮಂಡಳಂ 
ಸೈನೇಯಜಾತಾತುಲಂ .. . ಬ೦ದ೦ ಇಂದ್ರಂ: ಶಾಂತೀಶ್ವಪು, 
೩. ೧೨೦) 

ಅನೀಕ - ಸೈನ್ಯ (ದನುಜ ಅನೀಕದ ನಿಂದದೊಂದು ನೆಲೆಯಂ 
ಮುಟ್ಟುತ್ತೆ  ಮಾದೇವನಿತ್ತ ನಜೋಗಶಸ್ತದೆ ದೈತ್ಯರೆಂಬ 
ಪೆಸರಿಲ್ಲೆಂಬಂತುಟ೦ ಮಾಡಿ: ಪಂಪಭಾ, ೮. ೨೮); ಗುಂಪು 
(ದನುಜಕ್ಷತ್ರಾಧಮ ಅನೀಕಮ೦ ಅಗನಿತಮಂ ಕೂಡೆ 
ನಿರ್ಮೂಲಮನಂಗೆಯ್ದು ಅನಿತುಂ ಭೂಭಾರಮಂ ಪಿಂಗಿಸಲ್‌ 
ಉದಯಿಸಿದಂ ಚಕ್ರಿ: ಜಗನ್ನಾವಿ, ೩. ೪) 

ಅನೀಕಿನಿ - ಅಕ್ಷೌಹಿಣಿಯ ಹತ್ತನೆ ಒಂದು ಭಾಗ (ಅನೀಕಿನಿ 
ಪತ್ತು ಅಕೌಹಿಣಿಯೆನಿಕ್ಕುಂ: ಅಭಿಧಾವ, ೧. ೧೪. ೮) 

ಅನು - ಸಿದ್ಧತೆ (ಮತ್ತೆ ಕಾದಂಬರಿಯಿಂದಂ ನೋವು ಬಂದುದು 


ಅದಣಿೆಂದ ಇನ್ನು ಅನುವಿನೊಳಾನೆ ಶರಣಂ ಆ 
ವ್ಯತಿಕರದೊಳ್‌: ಕಾದಂಸಂ, ೫. ೬) 

ಅನುಕಂಪಮಾನ - ನಡುಗುತ್ತಿರುವ (ಇದಂ ಕಂಡು 
ಅನುಕಂಪಮಾನಂ ಎನ್ನಯ ತನುವುಂ ಬೀಟಲ್ಕೆ 


ಬಗೆದಪುದು: ಕಾದಂಬ, ೭. ೪೩) 

ಅನುಕಂಪೆ - ದಯಿ (ತಿಶುದ್ದಿಯಿನನುಕಂಪೆವೆರಸು ಸಮಸ್ತ 
ಪ್ರಾಣಿಗಳ್ಲೆ ಅಭಯಂಗುಡುವ ದಯಾದತ್ತಿಯುಂ: ಆದಿಪು, 
೧೫. ೧೩ ವ) 

ಅನುಕರಿಸು - ಹೋಲು, ಹೋಲಿಕೆಯನ್ನು ಪಡೆ (ತನ್ನ ಕೈಗೊಂಡ 
ಬೆಳ್ಳಸದನದೊಳ್‌ ಕೀರ್ತಿಶ್ರೀಯು೦ ವಾಕ್ತೀಯುಮಂ 
ಅನುಕರಿಸಿ ಮಂತ್ರಾಕ್ಷರನಿಯಮದೊಳ್‌ ಇಂದನಂ ಬರಿಸಿ: 
ಪಂಪಭಾ, ೧. ೧೩೭ ವ) 

ಅನುಕೂಲಪವನ - ಹಿತಕರವಾದ ಗಾಳಿ (ಅನುಕೂಲಪವನನಿಂ 
ಜೀವನಿಷ್ಟದಿ೦ ನಾಭಿಮೂಲದೊಳ್‌ ಕಹಳೆಯ ಪಾಂಗಿನವೊಲ್‌ 
ಶಬ್ದದವ್ಯಂ ಜನಿಯಿಸುಗುಂ: ಶಬ್ದಮದ, ೯) 

ಅನುಕೂಲಮಾರುತ - ಅನುಕೂಲಕರವಾಗಿ ಬೀಸುವ ಗಾಳಿ 
(ಕವಿದೆತ್ತಿ ಬಾಸಿಗದೊಂದು ಕಂಪನೊಳ್‌ ಪೊರೆದು 
ಮದಾಳಗಳ್ಳೆರಸು ಬಂದುದೊಂದು ಅನುಕೂಲಮಾರುತಂ: 
ಪಂಪಭಾ, ೨. ೯೫) 

ಅನುಕೃತ - ಅನುಕರಿಸಿದ (ಎಸೆವರ್‌ ವತ್ಸಪಾಲಕರ್‌ ಬಲಕೃಷ್ಣರ್‌ .. 

ಅನುಕೃತ ಮಯೂರ ಕೇಕಾನಿನಾದ ಮೃದುಗಾನ 

ತಾನನಿಪುಣರ್‌: ಜಗನ್ನಾವಿ, ೩. ೭೪) 

ಅನುಕೃತಿ — ಅನುಕರಣ (ವರ್ಗದ್ವಿತೀಯವರ್ಣಂ 
ವರ್ಗಚತುರ್ಥಾಕ್ಷರಂ ಮಹಾಪ್ರಾಣ೦ ಅವ೦ ಮಾರ್ಗವಿದರ್‌ 
ಸಂಕ್ಕೆಯೊಳಂ ಭೋರ್ಗರೆವ ಅನುಕೃತಿಯೊಳಂ 
ಪ್ರಯೋಗಿಸುತಿರ್ಪರ್‌: ಶಬ್ದಮದ, ೨೪) 

ಅನುಕ್ತಸಿದ್ದ - ಹೇಳದೆಯೇ ಸಿದ್ಧವಾದುದು (ಪ್ರಸಿದ್ಧಾನಮಂ 
ಪಡೆದ ಪರಾರ್ಥಮಂ ಶಾಶ್ಚತಮೆ೦ಬುದು ಅನುಕ್ತಸಿದ್ದಂ: 
ಶಾಂತಿಷು, ೮. ೧೩೮ ವ) 

ಅನುಕ್ರಮ - ಕ್ರಮಕ್ಕೆ ಅನುಗುಣವಾದ (ದಮಿತಾರಿಯ ಭುಜಬಲ 
ವಿಕ್ರಮದ ಅಳವಿಗೆ ಮಚ್ಚಿ ಮಚ್ಚುಗುಡಿಸುವವೊಲ್‌ 


ಅನುಕ್ರಮದಿ೦ ನೀರ್ಗುಡಿಸಿ ಯಥಾಕ್ರಮದಿ೦ ಪದವಡಿಸಿ 
ಪಾರಲೌಕಿಕವಿಧಿಯಂ: ಶಾಂತಿಪು, ೪. ೫೮) 


ಅನುಕ್ರಮಂದಷ್ಟು - ಕ್ರಮವನ್ನು ಬಿಡು (ಪ್ರಬದ್ಧಮಣಿ 
ವಿಷ್ಣರಂಗಳೊಳ್‌ ಅನುಕ್ರಮಂದಪುದಂತೆ ಬಂದು ಮಫವಾಗ್ನಿ 
ಧರ್ಮದಿತಿಜ ಪ್ರಚೇತೋಮರುತ್ಕುಬೇರ ಹರರಿರ್ಪುದುಂ 


ಸಭೆಯೊಳ್‌: ಜಗನ್ನಾವಿ, ೧೧. ೭೨) 

ಅನುಕ್ರಮಾನುಗತ - ಸಹಜ ಕ್ರಮದಲ್ಲಿ ಬಂದ (ಮುಂದೆ 
ಸಯ್ತಕ್ಕುಂ ಅನುಕ್ರಮಾನುಗತದಿಂ ಬರಮೀಗೆಮಗೆಂಬ 
ಕಾರಕಂ: ಕವಿರಾಮಾ, ೧. ೧೧೬) 

ಅನುಗತ - ಅನುಸರಿಸಿ ಬಂದ 
ಚೇತೋಮಂ ಪ್ರಾಸಾದಿಕ ಅಂತರ ಆಕ್ಷೇಪಕ 
ವಿನಿಷ್ಠಾಮಪ್ರವೇಶ ಗಾನರಸಾಮೃತಮೆಸೆಗುಂ 
ಧ್ರುವಪ್ರಯೋಗಾನುಗತಂ: ಅಜಿತಪು, ೫. ೧೦) 

ಅನುಗತಿವೆಜು - ಕ್ರಮವನ್ನು ಪಡೆ (ಅನುಗಶಿವೆತ್ತ 
ನಲ್ಲಳಡಿವಜ್ಜೆಗಳಲ್ಲಿಯೆ ನಿ೦ಂದುವಬ್ಬ್ಜಲೋಚನನಡಿವಷ್ಜೆ: 
ಜಗನ್ನಾವಿ, ೫. ೨೯) 

ಅನುಗಮಿಸು - ಅನುಸರಿಸಿ ನಡೆ (ಅಂತೆಂತಾನುಮವರಂ 
ಅನುಗಮಿಸಿ ಸೋಮಪ್ರಭನುಂ ಶ್ರೇಯಾಂಸನುಂ೦ ಮಗುಟ್ಟು 
ಬಂದು: ಆದಿಹು, ೧೦. ೭ ವ) 

ಅನುಗಮ್ಯಮಾನ ದ ಹಿ೦ಬಾಲಿಸಲ್ಪಟ್ಟವನು 
(ಆಳೋಕಸಂಭಮೋಪೇತ ಪುರಜನಾನುಗಮ್ಯಮಾನಂ 
ಸೋಮಪ್ರಭರಾಜಮಂದಿರಾಭಿಮುಖನಾಗಿ ಬರ್ಪನ್ನೆಗಂ: 
ಆದಿಪು, ೯ .೩೦ವ) 

ಅನುಗಾಮಿ - [ಜೈನ] ಕ್ಷಯೋಪಶಮನನಿಮಿತ್ತಿಕವಾದ ಆರು 
ಅವಧಿಜ್ಞಾನಗಳಲ್ಲಿ ಒಂದು (ಹೀಯಮಾನ ವರ್ಧಮಾನ 
ಅವಸ್ಥಿತಾ ಅನವಸ್ಥಿತಾ ಅನುಗ್ರಾಮ್ಮಂ ಅನುಗಾಮಿಸ್ಟರೂಪದಿಂ 


(ಸಾಮಾನಿಕ ಜನತತಿ 


ಷಟ್ಟಕಾರಮಪ್ಪ ದೇಶ ಪರಮಸರ್ವಾಧಿಜ್ಞಾನಮುಂ: 
ಸುಕುಮಾಚ, ೮. ೪ ವ) 

ಅನುಗುಣ - ಹೊಂದಿಕೆಯಾಗುವ (ಜಲನಿಧಿ ತಾಂ 
ಸನ್ನುತಗಭೀರನೆಂಬುದುಂ ಇನ್ನದು 


ಹೀನಾಧಿಕಪ್ರಶಂ೦ಸಾಗುಣಂ: ಕವಿರಾಮಾ, ೩. ೮೭) 

ಅನುಗೆಡಿಸು - ಮೀರು, ಸ್ಥಿತಿಯನ್ನು ಕೆಡಿಸು (ಪವನನಂ 
ಪರಿಭವಿಸುವ ಮನಮಂ ಅನುಗೆಡಿಸುವ ದಿಟ್ಟಿಗಳನಿಟ್ಟಣಿಸಿ: 
ಗಿರಿಜಾಕ, ೬. ೫೫ ವ) 

ಅನುಗೆಯ್‌ - ಅಣಿಯಾಗು, ಸಿದ್ಧಪಡಿಸು (ಆಗಳವರ್‌ ಕಾದಲ್‌ 
ಅನುಗೆಯ್ಯ ಕಾಯ್ದಂ ಕಂಡು ಎಲೆ ತಂದೆಗಳಿರ 
ನೀಮೀತನೊಳ್‌ ತಾಗಿ ತವಿಲಾಗಲ್ವೇಡಿಂ ಬೇಡಿಕೊಂಡೆಂ: 
ಶಾಂತೀಶ್ವಪು, ೫. ೧೭೬ ವ) 

ಅನುಗ್ರಾಹಿಸು — ಉಪದೇಶಮಾಡು (ಪಂಡಿತನೊಡನೆ 
ಅಮೃತಾಕ್ಷರಗಂಡೂಷಮಂ ಉಗುಟ್ಟಿ ತೆಅದೆ 
ಅನುಗಾಹಿಸಭೂಮಂಡಳಪತಿ: ಶಾಂತಿಷು, ೮. ೧೪೯) 

ಅನುಗ್ರಾಹೈ -  ಅನುಗ್ರಹಯೋಗ್ಯಳು (ಅತ್ಯಂತಶುಚಿಗಳ್‌ 
ಏೀಕಾಂತನಿವಾಸನಿರತಿಶಯಚರ್ಯಾನುಪೂರ್ವಕಂ 
ಅನುಗ್ರಾಹ್ಯೆಯರ್‌ ಆರ್ಗ೦ ಎಅಗುವರಲ್ಲರ್‌: ಶಾಂತಿಷು, ೨. 
೮೧ ವ) 

ಅನುಚರ - ಜೊತೆಯಲ್ಲಿ ನಡೆಯುವವನು, ಸೇವಕ 
(ಓರಂದದಿ೦ದ ಅಕ್ಕಜುಗ೦ಪ೦ ನಾಸಿಕಕ್ಕೆ ಒಂದಿಸುತೆನಸುಂ 


ಮೆಯ್ಗೆ ಸೈಪಂ ಸಮಂತೆಳ್ಗಜೆಸುತ್ತುಂ ತೀಡುತಿರ್ದತ್ತವರ್ಗೆ 


೬೦ 


ಅನುಚರನಂತೆ ಆ ವನಾಂತಸ್ಸಮೀರಂ: ಶಾಂತೀಶ್ಚಪು, ೫. 
೧೩೮) 

ಅನುಜ - ತಮ್ಮ (ಅನುಜಸಮೇತನೊಳ್‌ ಅಂತಕತನಯನೊಳ್‌ 
ಅನುಜವ್ಯಪೇತನೀಗಳ್‌ ದುರ್ಯೋಧನನಳುಪಿ ಸಂಧಿಗೆಯ್ದೊಡೆ 
ಮುನಿವರ ಮೆಚ್ಚುವರ ಮನಕೆ ಪಕ್ಕಾಗಿರೆನೇ: ಗದಾಯು, ೫. 
೪೮) 

ಅನುಜಾತೆ - ತಂಗಿ (ಆತನ೦ ಮುಳಿದು ನೀಂ ಕೊಂದು ನಿನ್ನ 
ಅನುಜಾತೆಗೆ ವೈಧವ್ಯದೀಕ್ಷೆಯ೦ ಕುಡುವುದು ಚದುರಲ್ಲ: 
ಪಂಪರಾ, ೧೦. ೧೬೮ ವ) 

ಅನುಜೀವ — ಬೇರೆಯವರ ಆಶ್ರಯದಲ್ಲಿರುವವನು 
(ತನ್ನೊಡವಂದ ಮ್ಲೇಚ್ಛರಾಜರಂ ರಾಜರಾಜ ಅನುಜೀವ 
ಅನುವೃತ್ತದಿ೦ ಕೃತಾರ್ಥರ್ಮಾಡಿ: ಶಾಂತಿಷು, ೧೧. ೭೧ ವ) 

ಅನುಜೀವಿ - ಬೇರೊಬ್ಬರ ಆಶ್ರಯದಲ್ಲಿರುವವನು, ಸೇವಕ (ಆಳ್ಬನ 
ಮನಮಂ ಅಜಿವ ಅನುಜೀವಿಗಳಂತೆ ವಿದ್ಯಾದೇವತೆಗಳ್‌ 
ಮಹಾಬಳನ ವಿದ್ಯೆಗಳೊಳ್‌ ಪೊಣರ್ವುದುಂ: ಶಾಂತಿಷು, ೪. 
೨೫ ವ) 

ಅನುಜೀವಿವೃತ್ತ ದ ಸೇವಕವೃತ್ತಿ (ಅನಿಜೀವಿವೃತ್ತದಿಂ 
ಅನುವರ್ತ್ಶಿಸುವ ಸೇವಾವಿಚಕ್ಷಣಪ್ರೀಣಕರನಪ್ಪ 
ಜೀವಿಕಾಪ್ರಸ್ತಾವದೊಳ್‌: ಶಾಂತಿಷು, ೭. ೧೨೮ ವ) 

ಅನುಜೆ - ತಂಗಿ (ಬಂಚಿಸಿ ತನ್ನನುಜೆಯಂ ಧನಮಂ ಚಪಳಂ 
ಕೊಂಡು ಪುಸಿದು ಕಳವಳಿಸಿ: ಆದಿಪು, ೫. ೧೮) 

ಅನುತ್ತರೀಯ - ದಾಟಲಾಗದ (ಅನುತ್ತರೀಯಕಂಟಕಂ 
ಅತಿಸುಭಟಮದೋತ್ಕಂಠಂ ಇದು ಕರ್ಣಾಟಬಲಂ: ಆದಿಪು, 
೧೩. ೪೫ ವ) 

ಅನುದಿನಂ — ಪ್ರತಿದಿನವೂ (ಅನುದಿನಮೊರ್ವಳೆ 
ಗೀರ್ವಾಣನಾತವಧು ನಾಕಲೋಕದಿ೦ ಬಂದು: ಶಾಂತಿಪು, 
೯. ೧೮೧) 

ಅನುದಿಶಾ[ಶೆ] - [ಜೈನ] ನವಗ್ರೈವೇಯಕಗಳ 
ಅಣೂತ್ತರೆಗಳ ಮಧ್ಯೆ ಇರುವ 
ಅಹಮಿಂದಸ್ಪರ್ಗಗಳಲ್ಲಿ ಒಂದು (ನಾಕತ್ರಿಷಷ್ಟಿ ಪಟಲಾನೀಕಂ 
ಗೈವೇಯಕಂಗಳೊಂಬತ್ತು ಕಡೆವರಂ ಅನುದಿಶೆಗಳ್‌ 
ಲೋಕೋಪರಿ ಮ೦ಗಳಯ್ದು ಅಣೂತ್ತರೆಯಕ್ಕುಂ: ಶಾಂತಿಷು, 
ಸಕ್ಷ 

ಅನುದ್ದಿಸೆ - [ಜೈನ] ಒಂಬತ್ತು ಅನುದ್ದಿಸೆಗಳು, ಇವು 
ಗೈವೇಯಕಗಳ ಮೇಲಿರುವ ಸ್ಪರ್ಗಗಳು (ಲಚ್ಛಿ ಮಹಾಲಚ್ಛಿ 
ಮಾಳಿನಿ ವೈರೆ ವೈರೋಚನೆ ಸೋಮೆ ಸೋಮರೂಪೆ ಅಂಕೆ 
ಪಳಿಕೆ ಅಯಿಚ್ಛೆಯೆಂಬ ನವಾನುದ್ದಿಸೆಗಳೊಳಂ: ವಡ್ಡಾರಾ, ಪು 
೯೭, ಸಾ ೩೦ ಮತ್ತು ಪು ೯೮ ಸಾ ೧), ನೋಡಿ, 
ನವಾನುದ್ದಿಸೆಗಳ್‌ 

ಅನುದ್ಧತವೇಷ - ನಮ್ರ ವೇಷ, ನಮ್ರ ವ್ಯಕ್ತಿ (ವಕ್ರೋಕ್ತನಿಪುಣನುಂ 


ಮತ್ತು ಐದು 
ಒಂಬತ್ತು 


ಆಧೇಯವಚನನುಂ ಅನುದ್ಧತವೇಷನುಂ ಅಪ್ಪ 
ಮಹತ್ತರನ ಕೈಯೊಳ್‌: ಆದಿಪು, ೧೪. ೪೩ ವ) 
ಅನುದ್ವ್ಯಂಜ್ಯ  -  ಉದ್ದೇಗವುಂಟುಮಾಡದ (ಅನಿರುದ್ಧಂ 
ನೃಪನೀತಿಗೆಂತುಂ ಉಚಿತಂ ತಾನೀ ಪದಕ್ಕಾದಂ 
ಉದ್ಭವಚೈತ್ರಪ್ರತಿಪಾದಕಂ ನಮಗೆ ಅನುದ್ವ್ಯ೦ಜ್ಯಂ 


ಜನಕ್ಕೆಂಬುದಂ: ಚಂದ್ರಪ್ರಪು, ೯. ೧೧೫) 
ಅನುನಯ - ಪ್ರೀತಿ (ವೈರಿನರೇಂದ್ರೋದ್ಹಾಮ ದರ್ಪೋದ್ಧ್ದಳನನೆ 
ಕಥಾನಾಯಕ೦ ಮಾಡಿ ಸಂದರ್ಜುನನೊಳ್‌ ಪೋಲ್ವೀ 
ಕಥಾಭಿತ್ತಿಯಂ  ಅನುನಯದಿಂ ಪೇಲಲೆಂದೆತ್ತಿಕೊಂಡೆಂ: 


ಪಂಪಭಾ, ೧. ೫೧); ಮನವೊಲಿಸುವಿಕೆ 
(ಅನುನಯಶತಂಗಳಂ ನುಡಿದನುವಶೆ ಮಾಡಲ್‌ 
ವಿಯಚ್ಚರೇ೦ದ್ರನುಮೇನಾರ್ತನೆ ಜನಕಜೆಯಂ: ಪಂಪರಾ, ೯. 
೧೭೯) 
ಅನುನಯಿಸು - ಸಮಾಧಾನಪಡಿಸು, ಓಲೈಸು (ಎಂದು 
ವನಲತೆಗಳ೦ ಅನುನಯಿಸಿ: ಆದಿಪು, ೧೧. ೧೩೩ ವ) 
ಅನುನೀತ - ಸಮೀಪಕ್ಕೆ ಒಯ್ಯಲ್ಪಟ್ಟ (ಬುಧರ್ಗೋತು ಕಾವಂ 
ಅನುನೀತಗೃಹೀತವಾಕ್ಕಂ: ಕವಿರಾಮಾ, ೩. ೨೨೭) 
ಅನುಪದೀನ - ಹಾವುಗೆ, ಪಾದರಕ್ಷೆ (ಪಾದುಕೆ ತಾನಂತು 
ಅನುಪದೀನಾನಾಮಂ: ಅಭಿಧಾವ, ೧. ೧೦. ೨೪) 
ಅನುಪಮ - ಹೋಲಿಕೆಯಿಲ್ಲದವನು (ಅನುಪಮನಂ ಬರಿಪ್ಟೆಂ 
ಅನುರಾಗದೆ ನಲ್ಲನನ೦ ಇಂದು: ಕವಿರಾಮಾ, ೨. ೧೦೪) 
ಅನುಪಮಮಂಗಳ - [ಜೈನ] ಚಕ್ರವರ್ತಿಗೆ ಒದಗುವ ಚಾಮರದ 
ಹೆಸರು (ಯಕ್ಷಕರವಿಧೂಯಮಾನಮಪ್ಪ ಅನುಪಮ 
ಮಂಗಳಮೆಂಬ ಮೂವತ್ತೆರಡು ಚಾಮರಂಗಳುಂ: ಆದಿಷು, 
೧೫೬ ಈ) 


ಅನುಪಮಾನ - ಹೋಲಿಕೆಯಿಲ್ಲದ (ಮುಕ್ತಜೀವನಪ್ಪೊಡೆ 
ಏಕಪಕಾರನುಂ ಅಶರೀರಾಕಾರದಿ೦ ಕಿಂಚಿದೂನನುಂ 
ಅನುಪಮಾನನುಂ .. .. ಅಕ್ಕುಂ: ಸುಕುಮಾಚ, ೮. ೧೪ ವ) 


ಅನುಪಲಕ್ಷಿತ - ಗಮನಕ್ಕೆ ಬಾರದ (ಅಕೃತಕಾರಾಮಸಂವರಣಂ 
ಅನುಪಲಕ್ಷಿತ ಭಾಷಾಸಂಕೇತಜಂಗಳ್ಳಿಡಿದು ಬರ್ಪೊಂ: 
ಶಾಂತಿಪು, ೮. ೭೨ ವ) 

ಅನುಪಲಬ್ಧ - ದೊರೆಯದಿರುವ (ಅನುಪಲಬ್ಧದೊಳ್‌ ಅಜೆತಂ 
ಮೆಜ್‌ದು ಉಪಲಬ್ಧದೊಳ್‌ ನಿಶ್ಚಯಗ್ರಾಹಿಯಾಗಿ: ಮಲ್ಲಿನಾಹು, 
೩. ೧೧) 

ಅನುಪೂರ್ವ - ಒಡಗೂಡಿದ (ಅನುಪೂರ್ವ ದೀರ್ಪ 
ವಾಳಧಿಯುಂ ಮಾನುಷದುಗ್ಳಾವಿಳಾಸನೋಪೇತ ಪೇಚಕನುಂ: 
ಆದಿಷು, ೧೨. ೫೬ ವ) 


ಅನುಪ್ರವಿಶತ್‌ - ಒಳಹೊಕ್ಕ (ಪವನಹತಂಗಳ್‌ ಮುನಿಪುಂಗವನ 


ಜಟಾಜಾಳಲತಿಕೆಗಳ್‌ ನಿಮಿರ್ದುವು ಅನುಪ್ರವಿಶತ್‌ 
ಧ್ಯಾನಾನಲದಗ್ಧ ವಿಸ್ಟುರಜ್ಜೀವಕ ಕನಕಕಾಳಿಕೆಗಳವೋಲ್‌: 
ಆದಿಹು, ೯. ೯೫)... 


ಅನುಪ್ರೇಕ್ಷೆ - [ಜೈನ] ಯತಿಗಳು ಧ್ಯಾನಮಾಡಬೇಕಾದ ಅನಿತ್ಯತ್ವ, 
ಅಶರಣತ್ವ, ಸಂಸಾರ, ಏಕತ್ವ, ಅನ್ಯತ್ವ, ಅಶುಚಿ, ಆಸವ, 
ಸಂವರ, ನಿರ್ಜರೆ, ಲೋಕ, ಬೋಧಿದುರ್ಲಭತ್ವ, ಧರ್ಮ 
ಎಂಬ ಹನ್ನೆರಡು ತತ್ವಗಳ ಚಿಂತನೆ 
(ಮುನಿವೃಂದೋಚ್ಚಾರಿತಪಂಚನಮಸ ತಿಗಾಂತು 
ಕಿವಿಯನರ್ಹತ್ವದಮಂ ನೆನೆಯುತ್ತುಮನುಪ್ರೇಕ್ಷೆಯೆ 
ಮನದೊಳ್‌ ತಣ್ಮಲೆಯೆ ಸೇಸೆಗೊಳ್‌ ಖಚರಪತೀ: ಆದಿಪು, 
LE 


ಅನುಬಂಧ - ಸಂಬಂಧ (ಕರಮೆಸೆವ ಅನುಬಂಧಂ 
ಪಿರಿಯರೊಳಾದುದು ತಾನುದ್ಧರಿಸದನೆ ಬಂಧು: 
ಆಚವರ್ಧ, ೪. ೬); ಸೇರುವಿಕೆ (ಶೋಕಾನುಬಂಧದೊಳ್‌ 
ಕೋಪಾನುಬಂಧಮುಂ ಸಮರಾನುಬಂಧಮುಂ 


ಅಂತರಿಸಿರ್ದು: ಗದಾಯು, ೪. ೧೩ ವ) 

ಅನುಬಂಧಂಗಿಡು - ಸಂಬಂಧ ತಪ್ಪು (ಪಲವುಕಾಲದಿಂದ 
ಅನುಬಂಧಂಗಿಡದೆ  ಒಡಲೆರಡು ಅಸುವೊಂದು ಎನೆ 
ಗೆಡೆವಕ್ಕಿಗಳಂತೆ ಕೂಡಿ ನಲಿಯುತ್ತಿರ್ದರ್‌: ಪಂಪರಾ,೪. ೬) 


೬೧ 


ಅನುಬಂಧಿ - ಕಟ್ಟಲ್ಪಟ್ಟ. ಸಂಬಂಧ ಪಡೆದ (ಅನಂತಾನುಬಂಧಿ 


ಕ್ರೋಧಮಾನ ಮಾಯಾಲೋಭ ಅಭೀಭೂತರುಮಪ್ಪ 
ಮಹಾಪಾಪಿಜೀವಂಗಳ್‌: ಸುಕುಮಾಚ, ೧೧. ೪೧ ವ) 
ಅನುಬಂಧಿಸು - ಕೂಡು, ಸೇರು (ಇದು 
ನಿಜಪೂರ್ವಪುಣ್ಯಫಲದಿಂ ದೊರೆಕೊಂಡ ವಿಮಾನಂ ಈ 
ವಿಮಾನದೊಳ್‌ ಅನುಬಂಧಿಸಿರ್ದುದು ಇದು 
ದೇವನಿಕಾಯಂ: ಆದಿಷು, ೨. ೬೮); ಕಟ್ಟಹಾಕು 


(ಎಂದನುಬಂಧಿಸಿದ ಮೋಹಪಾಶದೊಳ್‌ ತಾಯ್ತಂದೆಯ 
ನುಡಿದ ನುಡಿಯಂ ಕೇಳ್ದು: ಪಂಪಭಾ, ೧೩. ೧೩ ವ) 
ಅನುಬದ್ಧಕೇವಲ — [ಜೈನ] ವರ್ಧಮಾನ ಜಿನನ ಅನಂತರ ಬಂದ 
ಗೌತಮ, ಸುಧರ್ಮಸ್ಸಾಮಿ. ಜ೦ಬೂಸ್ವಾಮಿ ಎಂಬ ಮೂವರು 
ಕೇವಲಜ್ಞಾನಿಗಳು (ಅನಿಬದ್ಧಕೇವಲರೆನಿಸಿದ ಗೌತಮ 
ಸುಧರ್ಮ ಜಂಬೂಗಣಭೃದ್ಧಿಮತರ್‌ ಎಮಗೀಗೆ 
ಶಾಶ್ವತಧನಮೆನಿಸಿದ ವಿಶ್ರುತ ಶ್ರುತಾರಾಧನಮಂ: ಪಂಪರಾ, 
ದೈ) 

ಅನುಬದ್ಧಕೇವಳಿ — ಅನುಬದ್ಧಕೇವಲ (ಮಳವಿಳಯನರರೆನಿಸಿದ 
ಕೇವಳಿಗಳ್‌ ಅಶುದ್ಧಾನುಬದ್ಧ ಕೇವಳಿಗಳ ನಿಶ್ಚಳಿತ 
ಶ್ರುತಕೇವಳಿಗಳ.. ಚಳನಂ  ನಮಗಚಳ ಸುಖಮನೀಗೆ 
ಅನವರತಂ: ಚಂದ್ರಪ್ರಪು, ೧. ೧೬) 

ಅನುಬಲ - ಒತ್ತಾಸೆ (ಗೋಗ್ರಹಣಮನೆ ನೆವಂ ಮಾಡಿ 
ಸುಯೋಧನನೆಂಬ ಪಾಪಕರ್ಮನ ಮಾಡಿದನುವರಂ ನಿಮ್ಮ 
ಅನುಬಲದೊಳ೦ ಅರಿಕೇಸರಿಯ ಭುಜಬಲದೊಳ೦ 
ಎಮಗಿಂಬುವಂದುದು: ಪಂಪಭಾ, ೯. ೧೭ ವ); ಸಹಾಯಕ 
ಸೈನ್ಯ (ಗ್ರಹಬಲಮಿಲ್ಲದ ಜನ್ಮಿಗನಂತೆ ಪೆರ್ಚಿಲ್ಲದೆ 
ಅನುಬಲಮಿಲ್ಲದೆ ಪೊಕ್ಕಿಚೆವನಂತೆ ಮನಂಗುಂದಿ: ಶಾಂತಿಷಹು, 
೪. ೩೦ ವ) 

ಅನುಭವಿಕೆ - ಅನುಭವಿಸಲಿ (ಭೋಗ೦ಗಳ್‌ ಸಲೆ ಮನದೊಳ್‌ 
ರಾಗಮನೊದವಿಸುಗುಮಪ್ಪೊಡೆ ಅನುಭವಿಕೆ: ಆದಿಷು, ೩. 
೭೦) 

ಅನುಭಾಗ - [ಜೈನ] ಕರ್ಮಪುದ್ಗಲಗಳಿಗಿರುವ ಸ್ವಗತ 
ಸಾಮರ್ಥ್ಯವಿಶೇಷ; ಆತ್ಮನಿಗೆ ಕರ್ಮಗಳ ಫಲಕೊಡುವ ಶಕ್ತಿ 
(ಬಾದರ ಸಾಂಪರಾಯ  ಕೃಷ್ಣರೂಪ ಅನುಭಾಗಮಂ 
ಅನಂತಗುಣಹಾನಿರೂಪದಿ೦ ಕುಂದಿಸಿ: ಆದಿಹು, ೧೦. ೧೪ 
ವ) 

ಅನುಭಾವ ಡ್ಯ 
(ಭಾವದನುಭಾವದೆಸೆವ ವಿಭಾವದ 
ರಸದಭಿನಯಮಂ: ಆದಿಷು, ೯. ೨೭) 

ಅನುಭಾಷಿಗ - ವಿಷಯಕ್ಕೆ ಅನುಗುಣವಾಗಿ ಮಾತಾಡುವವನು 
(ಮಖದೆವಸ೦ ಮುನ್ನಿನ ಚಕ್ರೋತ್ಪತ್ತಿಪೂಜಾನುಭಾಷಿಗನಪ್ಪ 
ಪ್ರಧಾನಂ ನಿಂದಿರ್ದು: ಶಾಂತಿಷು, ೧೦. ೧೨೨ ವ) 

ಅನುಭುಕ್ತ — ಅನುಭವಿಸಿದ (ಮನದೊಳ್‌ 
ಪೂರ್ವಾನುಭುಕ್ತಪ್ರಿಯಲಲನೆಯ ಲಾವಣ್ಯಮಂ ರೂಪಮಂ 
ಯೌವನಮಂ: ಮಲ್ಲಿನಾಪು, ೧೧. ೩೩) 

ಅನುಭೂತ - ಈ ಹಿ೦ದಿನ (ದೃಷ್ಟ ಅಶ್ರುತ ಅನುಭೂತ ಕಥೆಗಳಂ 
ತದನ್ವಯಸಂಬಂಧಿಗಳಂ ಇಂತೆಂದು ಪೇಟಲ್‌ ತಗುಳ್ಬಂ: 
ಆದಿಷು, ೨. ೧೧ ವ) 


ಅನುಭೂತಪೂರ್ವ - ಮೊದಲೇ ಅನುಭವಿಸಿದ, ಸುಪರಿಚಿತವಾದ 
(ಜೀವಂಗಳ್‌ ನಾನಾಶರೀರೋಪಾದಾನ 


ಭಾವಕ್ಕನುಗುಣವಾದ ದೇಹಜೇಷ್ಟೆ 
ಪಸುಗೆಗಳೊಳೊಸರ್ವ 


ಪರಿತ್ಯಜನಪುರಸ್ಪರಂ ಪರಿಭ್ರಮಿಸುಗು೦ ಅದು ನಮ್ಮಿಬ್ಬರ 
ಭವಾವಳಿಯಿಂದೆ ನಮಗನುಭೂತಪೂರ್ವಂ: ಆದಿಪು, ೧೬. 
೫೭ ವ) 


ಅನುಮತಿ - [ಜೈನ] ಮನೆ ಸಂಸಾರಗಳು ಇದ್ದರೂ ಎಲ್ಲ 
ವಿಷಯಗಳಲ್ಲಿಯೂ ಕೇವಲ ಅತಿಥಿಯಂತೆ 
ನಡೆದುಕೊಳ್ಳುವವನು, ಹತ್ತನೆ ನೆಲೆಯ ಶ್ರಾವಕ, 


(ಅನುಮತಿಯೆಂಬ೦ ತಾಂ ಪತ್ತನೆಯಾತಂ: ಧರ್ಮಾಮ್ಯ, ೫. 
೯೮) 

ಅನುಮಾನ - ಊಹೆ (ಎನ್ನ ಕಂಡ ಕನಸುಗಳ್‌ ಈ ಯುಗದ 
ಕಡೆಯೊಳ್‌ ಪ್ರಜೆಗಳ್ಳೆ ವಿವಿಧೋಪದ್ರವ ಸೂಚಕಂಗಳಾಗಿ 


ತೋರ್ಕುಮೆ೦ದನುಮಾನದಿ೦ ಅಸ್ಪಷ್ಟರೂಪದಿನಣಿದು: 
ಆದಿಷು, ೧೫. ೨೧ ವ) 
ಅನುಮಾರ್ಗಕ್ರಮ ದ ಸಂಪ್ರದಾಯಾನುಸಾರಿಯಾದ 


(ಅನಿಯತವೃತ್ತಿಯಮ ಅಜೆದವ೦ ಅನುಮಾರ್ಗಕ್ರಮದೆ 
ಆಯ್ತು ಮಡುಗೆ ನಿಮಣಂ: ಕವಿರಾಮಾ, ೨. ೧೪) 

ಅನುಮೋದ — ಸಂತೋಷ (ಅಂತು ತನ್ನಿರ್ವರ್‌ 
ಅಗಮಹಿಸಿಯರುಂ ದ್ವಿಜತನೂಜೆ ಸತ್ಯಭಾಮೆಯುಂ 
ಪರ್ಯಷ್ಟಿಸಕ್ತೆಯರು೦ ಅನುಮೋದ ಅನುರಕ್ಷೆಯರುಮಾಗಿರೆ: 
ಶಾಂತಿಪು, ೬. ೭೨ ವ); ಒಪ್ಪಿಗೆ (ಮತ್ತಂ ಉತ್ತಮಪಾತ್ರದಾನ 
ಅನುಮೋದಫಲದಿಂದಲ್ಲಿ ಪುಟ್ಟುವ ಜೀವ೦ಗಳ್‌: ಆದಿಪು, 
೫. ೪೧ ವ) 

ಅನುಯೋಗ - [ಜೈನ] ತೀರ್ಥಂಕರರು ಉಪದೇಶಿಸಿದ ಶಾಸ್ತ್ರ 
ಸಮೂಹ; ನಾಲ್ಕು: ಪ್ರಥಮ, ಕರಣ, ಚರಣ, ದ್ರವ್ಯ ಎಂಬ 
ಅನುಯೋಗಗಳು (ಅನುಯೋಗಕುಸುಮಪಾದಪಂ 
ಅನೇಕನಯಲತಿಕ ಮಂಗಫಳಮಹೀಜ೦ ಸದ್ದನವನಂ ಎಮಗೆ 
ವಿಶ್ರಮವನಮಕ್ಕೆ ಅತಿವಿಶ್ರುತಶ್ರುತಸ್ಕಂಧವನಂ: ಆದಿಷು, ೧. 
೧೦) 

ಅನುರಕ್ಷಂಮಾಡು - ಒಲಿಯುವಂತೆ ಮಾಡು (ತನಗನುರಕ್ತಂ 
ಮಾಡಿದಳನೇಕ ಕಾಮುಕ ಜನಮಂ: ಶಾಂತಿಷಹು, ೮. ೨೧) 

ಅನುರಾಗ - ಗಾಢ ಪ್ರೀತಿ (ಧರ್ಮದೊಳಪ್ಪ ಅನುರಾಗಂ 
ಒದವುಗು೦ ರತ್ನನ ಪೇಟ್ಲಜಿತನ ಪುರಾಣಮಂ ಕೇಳಲೊಡಂ: 
ಅಜಿತಪು, ೧೨. ೩೨) 

ಅನುರೂಪ - ಅನುಗುಣವಾದ, ತಕ್ಕ (ಗುರುವ ಕೇಶಕಳಾಪಮಂ 
ತೆಗೆದಂ ತೆ ಗಂಡನುಮಾದಂ ಈ ಪರಿಭವಕ್ಕೆ ಅನುರೂಪಮಿಂ 
ಪೆಣತೊಂದುಮಿಲ್ಲ ಅಹಿಕೇತನಾ: ಪಂಪಭಾ, ೧೨. ೩೭) 

ಅನುರೂಪಕ್ರಮ - ಯುಕ್ತ ಕ್ರಮ (ವಿಕ್ರಮಮೂರ್ತಿಗೆ ತಾರಾಚಕ್ರಂ 
ಕಟಸೂತ್ರಮಾಗೆ ತತ್ಯಟಿಸೂತ್ರಂ ಚಕ್ರಿಗೆ 
ಬಾಲ್ಯಕ್ಕನುರೂಪಕ್ರಮಮಾಯ್ತೆನಿಸಿ ಮುತ್ತಿನುಡೆವಣಿಯೆಸೆಗುಂ: 
ಜಗನ್ನಾವಿ, ೩. ೪೬) 

ಅನುರೋಧ - ಒತ್ತಾಯ (ಸಕಲ ರಾಜಲೋಕಮಂ ವಿಷರ್ಜಿಸಿ 
ಮಹಾಶ್ವೇತಾ ಅನುರೋಧದಿಂ ಕೃತಫಲ ಜಲಾಹಾರೆಯಾಗಿ: 
ಕಾದಂಸಂ, ೭. ೫೪ ವ) 

ಅನುಲಿಪ್ತ - ಲೇಪಿಸಿದ (ಸಾ೦ದ್ರಚಂದನದ್ರವಾನುಲಿಪ್ತ ಆದೃಪ್ತ 
ಕುಚಕಳಶ೦ಗಳ೦ ತರಳತರತಾರಹಾರದಿಂದಳಂಕರಿಸಿ: ಆದಿಪು, 
೪. ೪೧ ವ) 

ಅನುಲೇಪ - ಬಳಿ, ಸವರು (ಅನುಲೇಪ ಅತಿಶಯಪ್ರಭಾವದಿನಿತು 
ಅಂಗೋಪಾ೦ಗ೦  ಉತ್ಕೋಕಿಲಸ್ತನ ಲೀಲಾಲಲಿತೋರು 
ಚಾರುನಿನದಂ: ಸುಕುಮಾಚ, ೫. ೩೬) 


ಅನುಲೇಪಂಗೆಯ್‌ — ಬಳಿಯುವುದು (ಗಗನಮಂ 
ಅನುಲೇಪಂಗೆಯ್ದೊಡೆ ಅಲ್ಲಿ ಮಸಿ ಪತ್ತುಗುಮೇ: ಪಂಪರಾ, 
೯. ೧೭೯) 

ಅನುಲೇಪನ - ಗಂಧ (ಕಿಜೆದು ಪೊಲ್ತು ಕುಳ್ಳಿರ್ದು ಮಜ್ಜನ 
ಭೋಜನ ತಾಂಬೂಲ ಅನುಲೇಪನ ವಿಭೂಷಣ 
ಸುರಭಿಕುಸುಮದಾಮಾದಿಗಳಿ೦ ಸಂತಸಂಬಡಿಸಿ: ಪಂಪಭಾ, 
೪. ೪೩ ವ) 

ಅನುಲೋಮ ದ ರೂಢಿಯ ಕ್ರಮ (ತಮ್ಮೊಳ್‌ 
ಅನುಲೋಮದೊಳಿರ್ದೊಡ೦ ಅನುಲೋಮದೊಳಿರ್ದೊಡಂ 
ಸವಣ್ಣಂಜ್ಞೆಯಂ ಪಡೆಗುಂ: ಶಬ್ದಮದ, ೧೬ ವೃತ್ತಿ) 


ಅನುವದಿಸು — ಹೇಳಿಕೊಟ್ಟಂತೆ ಹೇಳು 
(ಮುನಿಜನಮೋದಿಸಿದೋಜೆಯೊಳ್‌ ಅನುವದಿಪುದು: 
ಆದಿಷು, ೧. ೧೪) 


ಅನುವರ - ಯುದ್ಧ (ಅಂತು ಹನುಮಂ ಅನುವರದೊಳ್‌ ಆಂತ 
ಬಲಮಂ ಕೃತಾಂತನಂತೆ ತವಿಸಿ: ಪಂಪರಾ, ೧೦. ೨೧೮ 
ವು; ಸಂಕಟ (ಗೋಗ್ರಹಣಮನೆ ನೆವ೦ ಮಾಡಿ 
ಸುಯೋಧನನೆಂಬ ಪಾಪಕರ್ಮನ ಮಾಡಿದ ಅನುವರಂ 
ನಿಮ್ಮನುಬಲದೊಳಂ ಅರಿಕೇಸರಿಯ ಭುಜಬಲದೊಳ೦ಂ 
ಎಮಗಿಂಬುವಂದುದು: ಪಂಪಭಾ, ೯. ೧೭ ವ) 

ಅನುವರಭೂಮಿ - ಯುದ್ಧಭೂಮಿ (ಅನುವರಭೂಮಿಗೆ 
ಬಲವಾಹನನು೦ ರವಿಹನುಮನುಂ ವಾಹನಮನೇಣಿ 
ನಡೆದರ್‌: ಪಂಪರಾ, ೧೩. ೩೦) 

ಅನುವರ್ಣನ - ನಿರೂಪಣೆ (ಇದು .. . ಕವಿರಾಜಮಾರ್ಗದೊಳ್‌ 
ದೋಷಾದೋಷ ಅನುವರ್ಣನನಿರ್ಣಯಂ ಪ್ರಥಮ 
ಪರಿಚ್ಛೇದಂ: ಕವಿರಾಮಾ, ೧. ೧೯೯ ವ) 

ಅನುವರ್ಣಿಸು - ವಿವರಿಸು, ನಿರೂಪಿಸು (ಗೃಹನೀತಿಶಾಸ್ತ್ರಮಂ 
ನೀನಪೂರ್ವಮಂ ನುಡಿಯೆ ಮತ್ತದ೦ ಅನುವರ್ಣಿಸುವರ 
ನುಡಿಗಳ್‌ ಪ್ರತಿಧ್ವನಿಯವೋಲ್ವೆಗಳ್‌: ಶಾಂತಿಷು, ೨. ೩೬) 

ಅನುವಶ - ಅಧೀನನಾದ (ಅನುವಶನೀತ೦ ಚಾರಿತ್ರನಿಯುಕ್ತಂ 
ಪಲರೊಳ್‌ ಎನಿಸಿ ನೆಗಟ್ಟೆರ್ದವನುಂ ಲ 
ನಿಯಮದಿಂದಲೇಂತುಂ ನಡೆಯಂ: ಸಮಯಪ, ೬. ೮೧) 

ಅನುವಶೆ - ಅಧೀನಳಾದವಳು (ಅನುನಯಶತಂಗಳಂ ನುಡಿದು 
ಅನುವಶೆಮಾಡಲ್‌ ವಿಯಚ್ಚರೇ೦ದ್ರನುಂ ಏನಾರ್ತನೇ: 
ಪಂಪರಾ, ೯, ೧೭೯) 

ಅನುವಸಥ - ವಾಸಸ್ಥಳ, ಮನೆ (ಚ್ಯುತಯಾಥಾಸಂಖ್ಯಾರ್ಥಪ್ರತೀತ 
ದೋಷ ಅನುವಸಥಮೆಂದಣಿಗೆ ಬುಧರ್‌: ಕವಿರಾಮಾ, ೧. 
೮೬) 

ಅನುವಜೆ - ಕ್ರಮವನ್ನು ಅರಿ, ಔಚಿತ್ಯ ತಿಳಿ(ಅಂತು ಅನುವಣಿದು 
ಒಸಗೆಯೊಳ್‌ ಅಮರರಾಜನುಂ ಸನಾಭಿಗಳ್ಳೆರಸು 
ನಾಭಿರಾಜನುಂ ಬ೦ದು .. . ಪಾಣಿಗ್ರಹಣಂಗರೆಯ್ದಿದಾಗಳ್‌: 
ಆದಿಹು, ೮. ೨೨ ವ) 

ಅನುವಾದಿ - ಅನುಸರಿಸುವಂತಹುದು, ಅನುಗುಣ (ನಯಂ 
ಅಳವಟ್ಟ ಜೀನೆಯಳವಟ್ಟ ಅಧರೋತ್ತರತಂತ್ರಮಪ್ಪ 
ತಂತ್ರಿಯೊಳ್‌ ಅನುವಾದಿಯಾಗೆ: ಶಾಂತಿಷು, ೯. ೧೮೭) 

ಅನುವಾಸರಂ - ಪ್ರತಿನಿತ್ಯತೂ (ಬಯಸಿ ಕುಬೇರರಕ್ಷಿತ 
ದಿಗಂಗನೆಯೊಳ್‌ ರವಿಪೋಗಿ ಕೊಡಲ್‌ ಅನುವಾಸರಂ 
ನೆರೆಯೆ ಸೂಟ್‌ ಸಮನಾಗಿರೆ: ಶಾಂತಿಪು, ೭. ೧೨೬) 

ಅನುವಿಸು ದ ಅನುನಯ ಮಾಡು 
(ನಭದೊಳಿರ್ದಪೆಯಪ್ಪುದಚೆಂದೆ ನಿನ್ನನಾ೦ ಅನುವಿಪೆನೆನ್ನ 


ಮೆಯ್ದಡವೊ ನಲ್ಲನ ಮೆಯ್ದಡವೋ ನಿಶಾಚರಾ: ಆದಿಪು 
ನರಸಿಂ: ೧೨. ೪೧); ಅಪೇಕ್ಷಿಸು (ಗಂಧರ್ವ ನಿವಾಸಕ್ಕೆ 
ಅನುವಿಸುವ ಈ ಮನವಪ್ಪೊಡೆ ತನಗೆ 
ಮಾಳುವೋದತ್ತೀಗಳ್‌: ಕಾದಂಬ, ೭. ೫೫); ನಿರೋಧಿಸು 
(ಭುವನೈಕನಾಥನಂ ಸಲ್ಲೆವೆರಸು ಬೇಡುತ್ತಿರೆ ಬಂದು 
ಅನುವಿಸುವ ನಿಮ್ಮ ಮುದುಗಣ್ತನದೊದೊಳಿದೇನುಂತೆ 
ಬಟ್ಟೆವೋಪಡೆ ಪೋಗಿಂ: ಆದಿಪು, ೯. ೧೦೬); ಸಿದ್ಧಪಡಿಸು 
(ವಿನಯದೊಳೆ ಮತ್ತಂ ಅಂದು ಒಯ್ಯನೆ 
ನಿರ್ದುರವಾರಿಯಂ ನಿಜಾಂಜಲಿಯಿ೦ ತಂದು ಅನುವಿಸಿ 
ವದನಪ್ರಕ್ಷಾಳನಮ೦ ಮಾಡಿಸಿದನಂದು ಚಂದ್ರಾಪೀಡಂ: 
ಕಾದಂಸಂ. ೪, . ೧೨೪); ಹೋಲು (ತದ್ದನಿತೆಯ 
ನಿಡುಜಡೆಗಂಡು ಅದ೦ ಅನುವಿಸುವಂ ರಾಹು ಎಂದು 
ರಜನಿಪಂ: ಅದರೊಳ್‌: ರಾಜಶೇವಿ, ೧. ೧೧೪) 

ಅನುವು - ಅವಕಾಶ (ಎರಡುಂ ದೆಸೆಯೊಳ್‌ ಅನುವಂ ಕಂಡು 
ದಿವಾಕರಂ ಅಂದಿಂ ದಕ್ಷಿಣೋತ್ತರನದಂ: ಗಿರಿಜಾಕ, ೧. ೫೩) 

ಅನುವೃತ್ತ - ವಿಧೇಯತೆ (ತನ್ನೊಡವಂದ ಮ್ಲೇಚ್ಛರಾಜರಂ 
ರಾಜಾನುರಾಜದೇವ ಅನುವೃತ್ತದಿ೦ ಕೃತಾರ್ಥರ್‌ ಮಾಡಿ: 
ಶಾಂತಿಷು, ೧೧. ೭೧ ವ) 

ಅನುವ್ಯಾಯಮಿತ - ಅನುಕೂಲವಾದ ಮತ್ತು ಕ್ರಮಬದ್ಧ ರೀತಿಯ 
(ಶ್ರಕ್ಷಸಿಗ್ಗಮೃದು ಬಹುಳ ಅನುವ್ಯಾಯಮಿತಪ್ರಶಿಯಾಂಕ 
ಸ್ನಿಗ್ಗಪ್ರಕಾಶ ಸೂಕ್ಷ್ಮಬಿ೦ದು ಸಂದೋಹನುಂ: ಶಾಂತಿಪು, ೧೦. 
೧೪೩ ವ) 

ಅನುಶಮ - ಕಳವಳ (ನಮ್ಮರಸ೦ ಮರಳ್ಳು ಇಂಬುಕೆಯ್ಗುಂ 
ಎಂದು ಅನುಶಯಮಾದುದು ಇಂದೆನಗೆ ಸಂಶಯಮಂ 
ಕಳೆ ಕೌರವಾಂತಕಾ: ಗದಾಯು, ೧. ೫೬) 

ಅನುಶಯ - ಕಳವಳ (ನಮ್ಮರಸ೦ ಮರಳ್ಳು ಇಂಬುಕೆಯ್ಗುಂ 
ಎಂದು ಅನುಶಯಮಾದುದು ಇಂದೆನಗೆ ಸಂಶಯಮಂ ಕಳೆ 
ಕೌರವಾಂತಕಾ: ಗದಾಯು, ೧. ೫೩) 

ಅನುಶಾಸಿಸು - ಹೇಳಿದಂತೆ ಕೇಳುವ ಹಾಗೆ ಮಾಡು, ಉಪದೇಶ 
ಮಾಡು (ಲಘುವಾದೆಯೆಂದು ಅಭಿಜಾತ್ಯಮೆ ತನ್ನಂ 
ಅನುಶಾಸಿಪಂತೆಯುಂ: ಕಾದಂಬ, ೬. ೯೨ ವ) 

ಅನುಶಾಸ್ಯ - ದಂಡನಾರ್ಹ (ನಿಶಾಚರಾಧಿನಾಥಂ .. . ಶಮನಂ 
ಅನುಶಾಸಿಯುಂ: ಜಗನ್ನಾವಿ, ೧೧. ೮೧ ವ) 

ಅನುಶೋಣಿತ - ಅನುಸರಣೆಯಿಂದ ಕೆಂಪಾದ (ರಕ್ತಕಮಳಂಗಳ 
ಆಸ್ಯ ಅನುಶೋಣಿತ ಶೋಣರಿಪು ನೃಪಶಿಶುಗಳೆಂದೆ 
ತುಟೆಯಿಸದಂ: ಆದಿಪು, ೮. ೪೧ ವ) 

ಅನುಷಂಗ - ಸಂಬಂಧ (ಚ೦ದ್ರಕಾ೦ತನಂ ನಿಯಮಿಸಿದಂ ಸ್ವೀಕೃತ 
ಸತ್ಸಂಗಂ ದೂರೀಕೃತ ದೋಷ ಅನುಷಂಗಂ 
ಅಭಿನವಪಂಪಂ: ಪಂಪರಾ, ೧೬. ೧); ದಯೆ 

ಅನುಷ್ಠಿತ - ನೆರವೇರಿಸಿದ (ಅಂತು ನೇಸರ್ಮೂಡುವುದುಂ 
ಅನುಷ್ಠಿತ ವಿಹಿತಾನುಷ್ಠನಂ  ಧರ್ಮಸಹಾಯನಪುದಣೆಂ 
ವಿವಿಧಾಯುಧನಿವೃತ್ತಿಗೆಯ್ದು: ಮಲ್ಲಿನಾಪು, ೧೦. ೧೪ ವ) 

ಅನುಷ್ಠಿಸು - ಮಾಡು, ಆಚರಿಸು (ಎಂದು ಯುಧಿಷ್ಠಿರಂ ನಿಷ್ಠಿತ 
ಕಾರ್ಯಮಂ ಅನುಷ್ಠಿಸೆ ನಿಜಪರಿಜನಮೆಲ್ಲಮ೦ : ಪಂಪಭಾ, 
೮. ೫೦ ವ) 

ಅನುಸಂಧಿಸು - ಜೋಡಿಸು, ಸೃಷ್ಟಿಸು (ರಸಭಂಗಭಯದಿನಿಂದ್ರಂ 

ಪೊಸತೊಂದು ಆ ದೊರೆಯ ಪಾತ್ರಮಂ 

ತಂದನನುಸಂಧಿಸುವುದುಂ: ಆದಿಷು, ೯. ೪೨) 


ಅನುಸ್ಕರಣ - ನೆನಪು (ಮಹಾನದಾವಗಾಹನಸಮಯ 
ನೌದ್ರೋಣಿ ಸಂಕ್ರಮಾದಿವಿಧಾನ ಪ್ರಾಗ್ಗಲ್ಫನುಂ 
ಅನುಸ್ಮರಣಮಾತ್ರ ನಿಷ್ಟಾದಿತ ಸಪ್ತತಳಾದಿ 


ಪ್ರಾಸಾದಪ್ರಕರಣನುಮಪ್ಪ ಭದ್ರಮುಖನೆಂಬ ತಕ್ಷಕರತ್ನಮುಂ: 
ಆದಿಷು, ೧೧. ೩ ವ) 

ಅನೂಪ - ನೀರು ಸಮೃದ್ಧವಾಗಿರುವ ಭೂಮಿ (ಬಟಿಕಂ 
ದೇವಮಾತೃಕ ಸಾಧಾರಣ ಅನೂಪ ಜಾಂಗಳ 
ಭೇದಂಗಳುಮಂ ಅಂತಪಾಳ ಪಾಳಿತದುರ್ಗ 
ಪರಿವೃತಾ೦ತ೦ಗಳುಂ: ಆದಿಷು, ೮. ೫೪ ವ) 

ಅನೃತಧನ - ಸುಳ್ಳುಗಾರ (ಮಧುಮದ್ಯಮಾಂಸಲೋಲುಪರ್‌ 
ಅಧಾರ್ಮಿಕರ್‌ ಪರವಧೂರತಿಪ್ರಿಯರ್‌ ಅಧಮರ್‌ ವಧನಿರತರ್‌ 
ಪಾಪಿಗಳ್‌ ಅನೃತಧನರ್‌ ದ್ವಿಜರಿನ್ನಪ್ಪರಾ ಕಲಿಯುಗದೊಳ್‌: 
ಆದಿಹು, ೧೫. ೨೭) 


ಅನೃತವಚನ - ಸುಳ್ಳು ನುಡಿ (ಕ್ರಮದಿಂದ ಜೀವಘಾತ 
ಅನೃತವಚನ ಪರಾರ್ಥಪಹಾರ ಅನ್ಯನಾರೀಗಮನ: 
ಸುಕುಮಾಚ, ೫. ೪೩) 

ಅನೇಕಪ - ಆನೆ (ಕುಪಿತ ಅನೇಕಪ ದಂದಶೂಕ 


ದವದೈತ್ಕಾರಾಥಿಜೋರಾ೦ಧಕಾರಪತದ್ವಜವಿಷಾಭಿಚಾರಿಕಜರಾತ 
ಕಾದಿ ಭೇದ೦ಗಳ: ಆದಿಪು. ೧೬. ೯) 


ಅನೇಕಭವ - ನಾನಾ ಹುಟ್ಟುಗಳು (ವಿಶಾಖನಂದಿಯುಂ 
ಆಯುರವಸಾನದೊಳ್‌ ಸತ್ತು ಅನೇಕಭವ 
ಗಹನಪರ್ಯಟನದಿಂ ಬಂದು: ಶಾಂತಿಪು, ೭. ೬೨ ವ) 

ಅನೇಕಭೋಗಭಾಗಿ - ನಾನಾ ಭೋಗಗಳಿಗೆ ಪಾತ್ರ 


(ವಿನಯವಿನಮಿತ ಮಣಿಮುಕುಟನಾದ ವಜಜಂಘನಂ 
ಅನೇಕಭೋಗಭಾಗಿಯಾಗೆಂದು ಪರಸಿ: ಆದಿಪು, ೪. ೨೪ 
ವ) 

ಅನೇಕಮುಖ - ನಾನಾ ರೀತಿ (ಅಂತು ಪಿರಿದಪುುದಳೆಂದ 
ಅನೇಕಮುಖದೊಳ್‌ ನಡೆವ ಸುರಕೋಟಿಯಂ ಕಂಡು: 
ಶಾಂತಿಷು, ೧೨. ೨೩ ವ) 

ಅನೇಕವಾರಂ - ನಾನಾ ಬಾರಿ (ಓರೊರ್ವರ್‌ ಸೆಣಸಿ ತಗುಳ್ಳು 
ಅನೇಕವಾರ೦ ವಾರಸ್ಮೀ ಜನಮಿದಿರೊಳ್‌ ತುಳುಂಕೆ ನೀರಂ: 
ಕಾವ್ಯಾವಲೋ, ೫೪೮) 

ಅನೇಕಾಕ್ಟರಸ್ವರೂಪ - ವಿವಿಧ ಲಿಪಿಗಳ ತಿಳಿವಳಿಕೆ 
(ಅನೇಕಾಕ್ಟರಸ್ವರೂಪಂಗಳೊಳಂ ಚಾಪ ಚಕ್ರ ಪರಶು ಕೃಪಾಣ 
ಶಕ್ತಿ ತೋಮರ ಮುಸಲ ಮುಸುಂಡಿ ಭಿಂಡಿವಾಳ ಮುದ್ಗರ 
ಗದಾದಿ ವಿವಿಧಾಯುಧ೦ಗಳೊಳಂ: ಪಂಪಭಾ, ೨. ೩೪ ವ) 

ಅನೇಕಾತ್ಮಕ — ಅನೇಕ ವಿಷಯಗಳನ್ನೊಳಗೊಂಡ 
(ಜಿನೇಂದ್ರೋಕ್ತಂ ವಿಶುದ್ಧಾಂತರಂಗ೦ ಅನೇಕಾತ್ಮಕಂ ಯರ್ಚೆ 
ಸುತ್ತಚಿಯೆ ಧರ್ಮಧ್ಯಾನಬಂಧಂ: ಶಾಂತಿಷು, ೯. ೨೩) 

ಅನೇಡಮೂಕ - ಕಿವುಡ ಮತ್ತು ಮೂಗ (ಕವಿತಾರಹಸ್ಯಮಂ 
ಸತ್ಯವಿಯಚೆಗುಂ ಅನೇಡಮೂಕನೇಡಂ ಜಡನೆಂಬವಂ 
ಅಣೆಗುಮೆ: ಆದಿಷು, ೧. ೨೦) 

ಅನೈಕಾಂತಿಕ - ಏಕಾಂತಿಯಲ್ಲದವನು (ಅನೇಕಾಂತಿಕರ್‌ ಕೆಲರ್‌ 
ತನುತರತನುಗಳೊಳಂ ಅತಿವಿಶದ ಪ್ರಜ್ಞಾತಿಶಯಮಂ 
ಕಾಣಲಾದಪುದು: ಆದಿಷು, ೨. ೧೦ ವ) 

ಅನೈಪುಣ್ಯೋಕ್ತಿ - [ಅನೈಪುಣ್ಯ* ಉಕ್ತಿ] ನಿಪುಣತೆಯಿಲ್ಲದ ಮಾತು 
(ಬಂದುವು ಪಾವುಡ೦ .. . ಆನೆಗಳ್‌ ಈ ಪ್ರದೇಶದೊಳ್‌ 


ನಿಂದುದಿದು ಎಂಬುದು೦ ವಚನದೋಷವಿಶೇಷ 
ಅನೈಪುಣ್ಯೋಕ್ತಿಯಿಂ: ಕವಿರಾಮಾ, ೧. ೧೧೭) 

ಅನೋಕಹ - ಮರಗಿಡ (ರಕ್ತಾಶೋಕಪಲ್ಲವಾಧರೆಯರ್‌ 
ಅತಿರಕ್ತಪಲ್ಲವ ಅನೋಕಹಂಗಳುಮಂ ನೋಡುತ್ತುಂ 
ಕುಸುಮಾಪಚಯಕ್ರೀಡಾವಿಳಾಸದಿಂ ತೊಟಲ್ಲಲ್ಲಿ: ಆದಿಷು, 
೧೧. ೯೫ ವ) 

ಅನ್ನ - ಆಹಾರ (ಉನ್ನತ ಕುಕ್ಕುಟೇಶ್ವರ ಜಿನೇಶ್ವರಂ 
ಜಿನಭಕ್ತೆಪೋಗಿ ಕಾಣ್ಣನ್ನೆಗಂ ಅನ್ನಮಂ ಬಿಸುಟು: ಅಜಿತಷು, 
೧. ೬೧) 

ಅನ್ನಂ - ಅಂತಹವನು (ದನುಜಾಂತಕನೆಂಬೀ ನಿನ್ನ 
ನಚ್ಚುವೋದಂಕಮೆಲವೊ ಮುನ್ನಂ ಎನ್ನನ್ನಂ ದನುಜಂ 
ಪುಟ್ಟದಡ ಸಂದುದು: ಪಂಪಭಾ, ೬. ೫೪); ಅಷ್ಟರಲ್ಲಿ; ಆ 
ತನಕ; ಹಾಗೆ 

ಅನ್ನಂಬಡೆ - ಆಹಾರವನ್ನು ಪಡೆ (ಮುನ್ನಿನ ಸಿರಿಯ ನೆನೆನೆನೆದು 
ಉನ್ನತಿಗೆಟ್ಟ ಬಡತನದ ಒದವಿ೦ಂದ ಅನ್ನಂಬಡೆಯದೆ 
ಮಹಗಿ: ಧರ್ಮಾಮೃ, ೮. ೯೫) 

ಅನ್ನದಾನ - ಧರ್ಮಕ್ಕಾಗಿ ಆಹಾರ ನೀಡುವುದು (ಅತಿಥಿಯೊಳ್‌ 
ಇನ್ನು ಅನ್ನದಾನಮ೦ ಕುಡುವೆಡೆಯೊಳ್‌: ಆದಿಷು, ೧೫. 
೪೦) 

ಅನ್ನಪ್ರಾಶನ - ಮಗುವಿಗೆ ಮೊದಲ ಬಾರಿಗೆ ಅನ್ನ ತಿನ್ನಿಸುವುದು. 
ಷೋಡಶ ಸಂಸ್ಕಾರಗಳಲ್ಲಿ ಒಂದು (ನಾವಾ ಸುತಂಗೆ 
ಜಾತಕರ್ಮ ನಾಮಕರಣ ಅನ್ನಪ್ರಾಶನ ಚೌಲ 
ಉಪನಯನಾದಿಕ್ರಿಯೆಗಳಂ ಮಾಡಿ: ಪಂಚತಂತ್ರ, ೨೫೩ ವ) 

ಅನ್ನವಾಗು - ಹಾಗೆ ಆಗು, ಅಂತಹುದಾಗು 
(ಕನಕಪ್ರಾಸಾದಪಜ್ಜೆಗಳ ಪಟಪಟನೆ ಬೆಳಗುವ ಸೊಡರ್ಗಳಂ 
ಆದಿತ್ಯನ ನಂಟರೆಂದು ತಮೋರಾಜಕಂ ಮುಳಿದು ಸೆಜ್‌ಗೆಯ್ದ 
ಬೆಳಗಿನ ಸೆಜೌಯ ಮನೆಗಳನ್ನವಾದುವು: ಪಂಪಭಾ, ೪. ೪೯ 
ವ) 

ಅನ್ನವಾಸ - ಊಟದ ಮನೆ (ಕವಿ ಗಮಕಿ ವಾದಿ ವಾಗ್ಮಿ ಪ್ರವರರ 
ಪಂಡಿತರ ನೆಗಟ್ಟ ಮಾತಜೆವರ ಸಬ್ಬವದವರೊಡನಂತೊಸೆದು 
ಅನ್ನವಾಸದ ಓಲಗದೊಳಿರ್ದನಾಗಳ್‌ ಹರಿಗಂ: ಪಂಪಭಾ, ೩. 
೮೦) 

ಅನ್ನವಾಸಕ - ಅನ್ನವಾಸ (ಮತ್ತಂ ಆಹಾರೋತ್ತರ ಅನ್ನವಾಸಕ 
ಅಧಿಷ್ಠಿತ ಮಹಾಪ್ರಸಾದಪ್ರದವಿನೋದ ಕ 
ಪ್ರಹೇಳಿಕಾಸಮಸ್ಯಾ ಸಮಾಸೋದಿತ ಕಾಲದೊಳ್‌: ಶಾಂತಿಪು, 
೯. ೧೯೨ ವು 


ಅನ್ನವೃತ್ತಿ - ಅಂತಹ ಕೆಲಸ (ಬಂದು ಮೊಕ್ಕನೆವೋಗಿ ಕೆಡೆದ 
ಪೊದಜುಮಂ೦ ಅನ್ನವೃತ್ತಿಗಂ ತಂತ್ರಕ್ಕಿರಲ್‌ ಎಡವಡೆದಂತೆ 
ಬೀಡುವೆತ್ತಿರ್ದ ಇಂದ್ರರಥನುಮಂ: ಹರಿವಂಶ, ೧೧. ೩೦ 
ವ) 

ಅನ್ನಳ್‌ - ಅಂತಹವಳು (ಕಳಭಾಷಿಣಿ ತಾಂ 
ಕುಸುಮಾವಳಿದೇವಿಗೆ ಜೀವದನ್ನಳ್‌ ಅದು ಪುಸಿಯಲ್ವು: 
ಕುಸುಮಾಕಾ, ೧೫. ೩೪) 

ಅನ್ನಾಂಗ — [ಜೈನ] ಆಹಾರವನ್ನು ನೀಡುವ ಕಲ್ಪವಕ್ಷ; ಹತ್ತು 
ಕಲ್ಪವೃಕ್ಷಗಳಲ್ಲಿ ಒಂದು (ವಸನಾಂಗ ಆತೋದ್ಯಾಂಗ 
ಪ್ರಸವಾಂಗ ಜ್ಯೋತಿರಂಗ ದೀಪಾ೦ಗ ಅನ್ನಾಂಗ ಸುರಾಂಗ 
ಭಾಜನಾಂಗ ಅವಸಥಾಂಗ ವಿಭೂಷಣಾ೦ಗ ದಶಕಲ್ಪಕುಜ೦: 
ಚ೦ದ್ರಪ್ರಪು, ೩. ೩೪) 


೬೪ 


ಅನ್ನೆಗಂ - ಅಷ್ಟರೊಳಗೆ (ಜೀವಕ್ಕೇಗೆಯ್ದುಮಿದು ಸಹಜಂ ಅನ್ನೆಗಂ 
ಎಯ್ದುಗುಮುದಾತ್ತಮುಕ್ತಿಶ್ರೀಯಂ: ಆದಿಪು, ೯. ೫೨) ಆ 
ತನಕ (ಈ ಪಸವು ಕಟೆವನ್ನೆಗಂ ನೀಮುಂ ಎಡದ 
ಕೈಯನೆಟಲಿಕ್ಕಿ ಪಗಲುಣ್ಣಿಂ: ವಡ್ಡಾರಾ, ಪು. ೬೨. ಸಾ. ೧೬): 
ಆವರೆಗೂ (ರನ್ನದ ಕಳಶಕ್ಕೆಣೆ ಎಂಬನ್ನೆಗಂ 
ಸುಖಸುಧಾಕರಂಸ್ಪಸ್ತಿಕರಂ: ಆದಿಪು, ೬. ೩೫), ಆ 
ಸನ್ನಿವೇಶದಲ್ಲಿ (ಭದ್ರಬಾಹುವೆಂಬ ಮಾಣಿಯೊಂದು ಬಟ್ಟಿನ 
ಮೇಗೆ ಪದಿನಾಲ್ಕು ಬಟ್ಟಂ ಒಂದಳ ಮೇಗೊಂದು 
ಗೋಳಿಯೊಳಿಟ್ಟು ಆಡುತಿರ್ಪನ್ನೆಗಂ: ವಡ್ಡಾರಾ, ಪು. ೭೯. 
ಸಾ. ೧೩) 

ಅನ್ನೆಯ - ಅನ್ಯಾಯ (ಅನ್ನೆಯದಿಂ ನಡೆವವರಂ 
ನಿಯಮಿಸುವೈ ದಶಾಸ್ಯ ಪೆಣನಾವಂ 
ನಿಯಮಿಸುವರ್‌: ಪಂಪರಾ, ೯. ೯೨) 

ಅನ್ನೆವರಂ - ಅಲ್ಲಿಯವರೆಗೆ (ಅನ್ನೆವರಂ ಸೈತಿರಲೀಯದಂತಕಂ 
ಗೋಣ್ಮುರಿಗೊಂಡು ಎಲ್‌ದುಯ್ವೊಡೆ ಅಡ್ಡವರ್ಪರುಮೊಳರೇ: 
ಅಜಿತಪು, ೨. ೮೫); ಅಷ್ಟು ಮಟ್ಟಿಗೆ ನರರೆಬರ್‌ ವೈರಾಗ್ಯಂ 
ದೊರೆಕೊಂಡೊಡೆ ತೊಟ್‌ವೆವೆಂಬರ್‌ ಅನ್ನೆವರಂ 
ಸೈತಿರಲೀಯದೆ: ಅಜಿತಪು, ೨. ೮೫) 

ಅನ್ಯಕಾರ್ಯಪರ - ಬೇರೆ ಕೆಲಸದಲ್ಲಿ ತೊಡಗಿರುವವನು 
(ಸುರತಾಸಕ್ತನ೦ ಅನ್ಯಕಾರ್ಯಪರನ೦ ನಿದ್ರಾಳುವಂ 
ಕುಕ್ಕುಟಮಲ್ಲಮೇಷಮಹಿಷೇಭದ್ವಂದ್ವಯುದ್ಧ ಕ್ರಿಯಾ 
ಭೂಪನಂ ಎಯ್ದಿ ಬಿನ್ನವಿಸಬೇಡ: ಪಂಚತಂತ್ರ, ೮೩) 

ಅನ್ಯಜನ್ಮ - ಹಿಂದಿನ ಜನ್ಮ (ಮನದೊಳೊಗೆದ ಅನ್ಯಜನ್ಮದ 
ಮುನಿಸದು ಕಣ್ಣಿಂ ತುಳುಂಕೆ ಸೈರಿಸದವನುರ್ವಿನ ಕಲಿತನಕ್ಕೆ 
ದುರ್ಯೋಧನನುಂ ಭೀಮನೊಳೆ ಸೆಣಸಿ ಗದೆಯಂ ಕಲಂ: 
ಪಂಪಭಾ, ೨. ೫೯) 

ಅನ್ಯತರವೇದನೀಯ — [ಜೈನ] ಸಾತಾವೇದನೀಯ 
ಅಸಾತಾವೇದನೀಯ ಎಂಬ ಎರಡು ಕರ್ಮಪಕೃಶಿಗಳಲ್ಲಿ 
ಒಂದು (ನಿಜದ್ದಿಚರಸಮಯದಳ್‌ ಅನ್ಯತರವೇದನೀಯ 
ದೇವಗತಿತತ್ತಯೋಗ್ಯಾನುಪೂರ್ವ ಶರೀರಬಂಧನ 
ಸಂಘಾತವರ್ಣರಸಪಂಚಕ ಸಂಸ್ಥಾನ ಸಂಹನನ 
ಪಂಚಷಟ್ಕಾಂಗೋಪಾಂಗದ್ದಿಕಂ ಗ೦ಧದ್ವಿಕಂ: ಆದಿಷು, ೬. 
೪೯ ವ) 

ಅನ್ಯತ್ವ - [ಜೈನ] ಅನುಪ್ರೇಕ್ಷೆಗಳಲ್ಲಿ ಒಂದು (ಎರಡುಂ ಪಲಗೆಯಂ 
ಪತ್ತಿ ಪೋಗುತ್ತುಂ ಅನ್ಯತ್ವಮೆ೦ಂಬ ಅನುಪೇಕ್ಷೆಯನಿದಂ ಕಂಡು 
ನಂಬಿ೦ ಎಂಬಂತೆ: ಹರಿವಂಶ, ೪. ೧೫ ವ) 

ಅನ್ಯಥಾನುಪಪತ್ತಿ - ಬೇರೆ ರೀತಿಯಲ್ಲಿ ಸಾಧಿಸಲಾಗದ ಸ್ಥಿತಿ (ಅಸು 
ಸಾಧನದೂಷಣ ಪ್ರಯೋಗ ಅನ್ಯಥಾನುಪಪತ್ತಿಯಿಂ ಬಹಿರರ್ಥ 
ಸಿದ್ಧಿಯಕ್ಕುಂ: ಆದಿಪು, ೨. ೧೦ ವ) 

ಅನ್ಯಥಾವಾಸ - ಬೇರೆ ಬಗೆಯಾದ ವಾಸ [ಅಜ್ಞಾತವಾಸ] 
(ಧರ್ಮಪುತ್ತಂ ಪನ್ನೆರಡು ವರುಷಂಬರಂ ನಾಡಂ ಪುಗದೆ 
ಅರಣ್ಯದೊರ್ಳಿಂತು ಅನ್ಯಥಾ ವಾಸದೊಳ್‌ ಒಂದು 
ವರುಷದೊಳ್‌: ಪಂಪಭಾ, ೭. ೩ ವ) 

ಅನ್ಯದಾರವಿದೂರ - ಪರಸ್ತೀಯರಿಂದ ದೂರವಾಗಿರುವವನು 
(ಭರತಕ್ಷೇತ್ರದ  ಶಂಖಪುರಮನಾಳ್ವ ಅನ್ಯದಾರವಿದೂರಂ 
ಉದಾರನೆಂಬೊಂ: ಶಾಂತಿಪು, ೫. ೮೩ ವ) 

ಅನ್ಯದೃಷ್ಟಿ - ಬೇರೆಯ ದೃಷ್ಟಿ ಇತರರ ದೃಷ್ಟಿ 
ಅಖಿಲಕಾಂಕ್ಷೆ ವಿಚಿಕಿತ್ಸೆ ಅನ್ಯದೃಷ್ಟಿ ಪ್ರಶಂಸೆ 


ನೀಂ 
ನಿನ್ನನಂ 


ಪರನಂ 


(ಭಯಂ 
ಸಂಸ್ತವನಂ 


ಎಂಬೀಕ್ರಿಯೆ .. . ಸಮ್ಯಗ್‌ ದೃಷ್ಟಿಗೆ 
ಸುಕುಮಾಚ, ೬. ೪೫) 

ಅನ್ಯಧನಾಪಹ - ಇತರರ ಸ್ವತ್ತನ್ನು ಅಪಹರಿಸುವವನು (ಅಧಮರ್‌ 
ಇವಂ ಮಜಸಿಯು೦ ಅನ್ಯಧನಾಪಹ ಮದ್ಯಸೇವೆಗಳ್‌ 
ಸಲ್ಲೆಂಬರ್‌: ಸಮಯಪ, ೧೧. ೭೬) 

ಅನ್ಯಪರಿಭಂಗ — ಇತರರನ್ನು 
ಸೋಲಿಸುವುದು (ವೃಥಾ ಅನ್ಯಪರಿಭಂಗಂ 
ಸಾರ್ಚದೇ: ರಾಜಶೇವಿ, ೫. ೭೩) 

ಅನ್ಯಪುಷ್ಟ - ಪರಪುಷ್ಟ ಕೋಗಿಲೆ (ಮರಾಳಸ್ವನ೦ ಉನ್ಮತ್ತ 
ಅನ್ಯಪುಷ್ಟದ್ಧನಿ ಕಾಕ ರುತಿ ಕೇಕಿಸ್ತರಂ ಕೋಕ ನಾದಂ: 
ಕುಸುಮಾಕಾ, ೯. ೧೩) 

ಅನ್ಯಭವ - ಬೇರೆಯ ಹುಟ್ಟು (ಹಾರಮಿದು ಅನ್ಯಭವ 
ಅಲಂಕಾರಮಂ ಅನುಕರಿಸಿಯುಂ೦ ಅದ್ವಿತೀಯನ 
ಗತಿಸ೦ಸ್ಕಾರಮನಜೆಪಿದೊಡೆ: ಶಾಂತಿಷು, ೨. ೨೬) 

ಅನ್ಯಭೂಪಾಲಕಿರೀಟತಾಟಿತಪದಂ — ಬೇರೆ ರಾಜರುಗಳ 
ಕಿರೀಟಗಳು ತಾಕಿದ ಪಾದವುಳ್ಳವನು 
(ಅನ್ಯಭೂಪಾಲಕರೀಟತಾಟಿತಪದಂ  ಯಮನಂದನಂ ಅಜ್ಜ 
ನಾಡೆಯುಂ  ಸೋಲದೊಳಾದಂ ಏಮಯಿಸಿದೆ೦ ನುಡಿಗೆ 
ಇನ್ನೆಡೆಯಿಲ್ಲ ಪೋಗಿ೦ ಆತ್ಮಾಲಯಕೆ: ಪಂಪಭಾ, ೬. ೭೪) 

ಅನ್ಯಭೃತ — ಅನ್ಯಪುಷ್ಟ (ನಂದನವನಪವನಂ 
ಬಟೆವಂದೊಡಗೊಂಡೊಯ್ದು ಪುಗಿಸೆ ಬನಮಂ ಪುಗಲ್‌ 
ಎಂಬೊಂದು ಅನ್ಯಭ್ರತಕ್ಕಾಣತಿವಂದಂತಾಯ್ತು ಬೆಸಸೆ 
ಕುಸುಮಾಮೋದಂ: ಶಾಂತಿಪು, ೮. ೩) 

ಅನ್ಯಸಮಯ - ಬೇರೆಯ ಮತ (ಫ್ರೀ 
ಪೊದಳ್ಳೊದವಿತ್ತಿರ್ಪುದು ಮತ್ತಿನ 
ಉತ್ಪತ್ತಿಯಿಲ್ಲೊಂದಉಳ್‌: ಆದಿಷು, ೧. ೫೧) 

ಅನೃಸ್ತ - ಇತರರ ಆಸ್ತಿ (ವಿಶ್ವಜನಾಳಿಗೆ ಭವದೀಯಸ್ವಂ 
ಕರತಳಿತಗತಸ್ವಂ ಅನ್ಯಸ್ವಂ ಬ್ರಹ್ಮಸ್ಟಂ ರಾಜಸ್ವಂ ದೇವಸ್ವಂ 


ದ್‌್‌ ದ ವ 
ಕೀರ್ತಿಸ್ವ ದುರ್ಗ ವಿಶ್ವಾವನಿಯೊಳ್‌: ಪಂಚತಂತ್ರ, ೪೪೫) 


ವ್ಯಕಿಕ್ರಮಂ: 


ಅವಮಾನಿಸುವುದು, 
ಭಂಗಮಂ 


ಜೈನಧರ್ಮಂ 
ಸಮಯಕ್ಕೆ 


ಅನ್ಯಾಂಗನಾಸ್ತಹೆ ದ ಇತರರ ಹೆಣ್ಣುಗಳಲ್ಲಿ 
ಮೋಹ(ಅನ್ಯಾಂಗನಾಸ್ಪ್ಯಹೆಯಂ ತಾಳ್ಗಿದನಲ್ಲೆ ಕಾಲವಶದಿಂ 
ಲಂಕೇಶ್ವರಂ: ಪಂಪರಾ, ೯. ೮೬) 

ಅನ್ಯಾಂಗಪ್ರವೇಶ - ಇತರರ ದೇಹವನ್ನು ಹೊಗುವುದು, 
ಪರಕಾಯಪ್ರವೇಶ (ಅನ್ಯಾಂಗಪ್ರವೇಶಕಂ  ಹಿಮಸಮಯ 


ಮಹಾಸಿದ್ಧಂ ಒಪ್ಪಿರ್ದನಾಗಳ್‌: ರಾಜಶೇವಿ, ೯. ೮) 

ಅನ್ಯಾಯವೃತ್ತಿ - ನ್ಯಾಯವನ್ನು ಬಿಟ್ಟ ನಡತೆ (ತತ್ಸುಕುಮಾರಾಂಗಿಗೆ 
ಸೋಲ್ತೆಆಗಿಕೊಂಡ೦ ಅನ್ಯಾಯವೃತ್ತಿಯಿಂ ಕೋಮಳೆಯಂ: 
ಶಾಂತಿಪು, ೯. ೧೦) 

ಅನ್ಯಾಯೋಪಾರ್ಜಿತ - ಅನ್ಯಾಯದ ರೀತಿಯಲ್ಲಿ ಗಳಿಸಿದ 
(ಧರ್ಮದೊಳ್‌ ಬಹಿರ್ಮುಖನುಂ, ಅರ್ಥದೊಳ್‌ 
ಅನ್ಯಾಯೋಪಾರ್ಜಿತಾರ್ಥನುಂ, ಕಾಮದೊಳತಿ ಕಾಮಿಯುಂ, 
ಮೋಕ್ಷದೊಳ್‌ ನಿರಪೇಕ್ಷಕರನುಮಾಗಿ: ಪಂಚತಂತ್ರ, ೮೧ ವ) 

ಅನ್ಯೋನ್ಯ -  ಒಬ್ಗರೊಬ್ಬರ, ಪರಸ್ಪರ (ಅನ್ಯೋನ್ಯಹಸ್ತ 
ಪರಂಪರೋಪನೀಯಮಾನ ನಾನಾ ಸ್ನಾನೋಪಕರಣದೊಳ್‌: 
ಆದಿಷು, ೮. ೬೭ ವ) 

ಅನ್ಯೋನ್ಯನಿವೇದ - ಪರಸ್ಪರರಿಗೆ ಹೇಳಿಕೊ (ಒಂದೊರ್ವರಂ 
ಅಗಲ್ಲಿಂ ಬಟೆಯಮಾದ ಸುಖದುಃಖಗಳಂ 
ಅನ್ಯೋನ್ಯನಿವೇದನಂ ಗೆಯ್ದು: ಪಂಪಭಾ, ೯. ೮ ವ) 


೬೫ 


ಅನ್ವಯ - ವಂಶ (ಗುರುವನಿನ್ನೀನಾತನಂ ಬೇಗಮಿಕ್ಕದೆ 
ಕಣ್ಣೀರ್ಗಳನಿಕ್ಕೆ ಚಂದಧವಳಂ ನಿನ್ನ ಅನ್ವಯಂ ಮಾಸದೇ: 
ಪಂಪಭಾ, ೧೨. ೩೫) 


ಅನ್ವಯಕ್ಷಯ - ಕುಲಹಾನಿ, ವಂಶನಾಶ ೯ಇನಿವಿರಿದು 
ಅನ್ವಯಕ್ಷಯದಪವಾದದ ಪೆರ್ನ್ಮೊಜ್‌ಯಂ ಪೊತ್ತು 
ನಿತ್ತರಿಸಲಾರ್ಪುದೇ: ಶಾಂತಿಷು, ೪. ೭೯ ವ) 

ಅನ್ವಯದತ್ತಿ. - [ಜೈನ] ತನ್ನ ವಂಶವನ್ನು ಸ್ಥಿರವಾಗಿ 


ನೆಲೆಗೊಳಿಸಲು ವಂಶದ ಬೇರೆಯವನಿಗೆ ಧರ್ಮವನ್ನೂ 


ಸರ್ವಸ್ವವನ್ನೂ ಒಪ್ಪಿಸುವುದು (ತನ್ನ ಸಂತತಿಯಂ 
ನಿಜೆಸಲೆಂದು  ಪುತ್ರಂಗಕ್ಕೆ ಗೋತ್ರಜಂಗಕ್ಕೆ ಧರ್ಮಮಂ 
ಸರ್ವಸ್ಥಮುಮಂ ಅಪ್ಪಯಿಸಿ ಕೊಡುವುದು ಅನ್ವಯದತ್ತಿ 


ಎಂಬುದು: ಅಜಿತಪು, ೧೨. ೧ ವ) 
ಅನ್ವಯಪ್ರದೀಪ - ಕುಲವನ್ನು ಬೆಳಗುವವನು (ತನೂಭವಂ ತನಗೆ 


ಪುಟ್ಟಿ ನಮ್ಮದೊಂದು ಅನ್ವಯಪ್ರದೀಪನೆನಿಸಲೈ: 
ಮಲ್ಲಿನಾಹು, ೪. ೧೮) 
ಅನ್ಹಯವೃದ್ಧಿ - ವಂಶಾಭಿವೃದ್ಧಿ (ಪಿಯಕಾರಿಣಿ ಎಂಬೊಳ್‌ 


ಅನ್ವಯವೃದ್ಧಿಗೆ ಮದುವೆ ಮಾಡೆ: ಶಾಂತಿಪು, ೯. ೯) 

ಅನ್ಹಯಾಗತ - ಕುಲಕ್ರಮದಿಂದ ಬಂದ [ಹುದ್ದೆಯಲ್ಲಿದ್ದವನು] 
(ಜನಪದಸಮಭಿಜಾತನು೦ ಅನ್ವಯಾಗತನು೦ ಅಭಿರೂಪನುಂ 
ಪತ್ಯುತ್ತನ್ನಪ್ರತಿಭನುಂ ಪ್ರಸಿದ್ಧನುಮಪ್ಪ ಮಹತ್ತರನ 
ಕೈಯೊಳ್‌: ಆದಿಷು, ೧೪. ೪೩ ವ) 

ಅನ್ವಯೋದ್ಧರಣ - ವಂಶಾಭಿವೃದ್ಧಿ (ಅನ್ವಯೋದ್ಧರಣ 
ಸಮರ್ಥನಪ್ಪ ನಿಜಾತ್ಮಜಂಗೆ: ಸುಕುಮಾಚ, ೬. ೨೫ ವ) 

ಅನ್ವರ್ಥ — ಅರ್ಥಕ್ಕೆ ಅನುಗುಣವಾದ, ಸಾರ್ಥಕವಾದ 
(ಶತ್ತುಂತಪನೆನಿಸಿದ ಸ್ಥಿರತ್ವಂ  ಅನ್ವರ್ಥಮಗಿ ತಳರವೆ: 
ಶಾಂತಿಪು, ೧೧. ೫೬) 

ಅನ್ಸರ್ಥತೆ - ಅರ್ಥಕ್ಕೆ ಅನುಗುಣವಾಗಿರುವುದು (ಅನ್ವರ್ಥತೆಯಂ 
ತಾಳ್ಗಿತ್ತು ವಿದೇಹಂ ವಿದೇಹಮೆಂಬೀ ಪೆಸರಿಂ: ಆದಿಷು, ೧. 
೫೩) 

ಅನ್ವವಾಯ - ವಂಶ, ಕುಲ (ಇಂತವಿಹತಗತಿಯಿ೦ ಮುನ್ನ 
ಅನ್ವವಾಯಭೂಧರದ ಶಿಖರಮಂ ಮುಟ್ಟದರಾರ್‌: ಆದಿಷು, 
೧೪. ೪೦) 

ಅನ್ಚಾಯ - ಅನ್ವಯ (ಭರತಾನ್ವಾಯದೊಳ್‌ ಅಂದಿನಿಂದುವರೆಗಂ 
ಸಾಪತ್ನರೊಳ್‌ ಬದ್ಧಮತ್ಸರಮಿಲ್ಲ: ಗದಾಯು, ೭. ೯) 


ಅನ್ನಿತ - ಸಮೂಹ ಆಒಡೆವಳೆದ ಅಂಬರೇಚರರನ್ನಿತ 
ಮಂತಿಸಮೂಹಮಂ ಮನಂಬಿಡೆ ಹೊರೆದ 
ಇಷ್ಟಬಂಧುಜನಮಂ ಕರೆದು: ಆದಿಪು, ೨. ೫೦); 


ಒಡಗೂಡಿದ (ಸುರವೃಂದಾನ್ನಿತಂ ಬಂದನಾಗಳ್‌ ಸುರರಾಜಂ 
ರಾಜದೈರಾವತವಿಪುಳತರಸ್ಕಂಧದೇಶಾಭಿರಾಮಂ: ಆದಿಷು, ೮. 
೬೭) 

ಅನ್ನಿತದಾನ - ದಾನಗುಣವುಳ್ಳ (ಅನ್ನಿತದಾನಂಗೆ ಅರಿದುಂಟೆ 
ಸೌಖ್ಯಂ ಎನುತು೦ ದಾನಪ್ರಭಾವಕ್ಕೆ ಸಂಚಿತಪುಣ್ಯೋದಯಂ 
ಆಗಳ್‌ ಆದಮೊಸೆದಂ: ಆದಿಪು, ೪. ೯೯) 

ಅಪಕಪಟ - ಕಪಟವಿಲ್ಲದ್ದು (ಕಪಿಲಂಗಂ ಕಾಪಿಲ್ಲೆಗಂ ಅಪಕಪಟಂ 
ಜಟಿಳಂ ಎಂಬನಾದಂ ತನಯಂ: ವರ್ಧಮಾಪು, ೬. ೧೩) 

ಅಪಕರ್ಷ - ಗಮನವನ್ನು ಬೇರೆಡೆ ಸೆಳೆಯುವುದು, ಕುಗ್ಗಿಸುವುದು 
(ಜಡರಂ ಅನ್‌ ಅಪಕರ್ಷದಿ೦ ರಾಗಿಸರೇ: ಪಂಪರಾ, ೧೧. 
೧೮೧) 


ಅಪಕೃತಿ - ಅಪಕಾರ (ಉಪಕೃತಿಯಂ ನೆನೆಯದೆ ನೀಂ 
ಅಪಕೃತಿಯನೊಡರ್ಚಿದೈ: ಪಂಪರಾ, ೧೧. ೧೩೭) 
ಅಪಕ್ಷ್ಮತಾ[ತೆ] — ರೆಪ್ಪೆ. ಬಡಿಯದವನು, ದೇವತೆ 


(ಅಪಕ್ಷತಾಸಮಾಯತ ಗಗನಪ್ರಚಾರಮಪಜೀವನಧರಂ .. .. 

ಏಂ ಜಿನನೊಳ್‌ ಪೊದಳ್ಳುವೋ: ಆದಿಪು, ೧೦. ೪೨) 

[ಜೈನ] ರೆಪ್ಪೆ. ಬಡಿಯದಿರುವುದು 
(ಅನ್ನಿತಚತುರಾನನತ್ವಂ ಅಖಿಳಾಗಮವಿತ್ತ್ವಂ ಅಪಕ್ಷ್ಮತಾಸಂ 
ಆಯತಗಗನಪ್ರಚಾರಂ ಅಪಜೀವವಧಂ ಪರಿವೀತ 
ದೇಹಬಿಂಬತೆ: ಆದಿಷು, ೧೦. ೪೩) 

ಅಪಗಂಟು - ಬಿಡಿಸಲಾಗದ ಗಂಟು (ಜೀವಿಪಾಸೆ 
ಧನಾಸೆಯೆಂಬ ಅಪಗಂಟು ಪಣ್ಣಿದ ಕಣ್ಣಿಯಿ೦ ಜೀವನಂ ಗಡ 
ಕಟ್ಟೆ; ಆಚವರ್ಧ, ೧೨. ೯೪) 


ಅಪಕ್ಷ ತಾಸ - 
ಕ್ರ 


ಅಪಗತ - ಬಾಗಿದ (ತನ್ನ ಮುನ್ನಿನ ಜನ್ಮಂಗಳ೦ ಇಂತೆಂದು 
ಬರೆದು ತೋರ್ಪಂತೆ ನೆಲನಂ ಬರೆಯುತ್ತುಂ 
ಅಪಗತಮುಖಮುದ್ರೆಯಾಗಿ: ಆದಿಷು, ೩. ೩೨ ವ); 
ದೂರವಾದ (ಅಂತು ಅಪಗತಗುರುಶೋಕವೇಗನಾಗಿ 


ಗಣಧರಚರಣ ಸರಸಿಜ೦ಗಳ್ಗೆಅಗಿ: ಆದಿಷು, ೧೬. ೬೦ ವ) 

ಅಪಗತಕಪಟ - ವಂಚನೆಯಿರದ ಸ್ಥಿತಿ (ಅಪಗತಕಪಟದೆ ನಟಂ 
ಅದಂ ಉಪದೇಶಂಗೆಯ್ದು ಪರಸಿ ಪೋಗೆನೆ: ಪಂಪಭಾ, 
೧೧. ೧೩೧) 


ಅಪಗತಕಲುಷ - ಕೊಳೆಯಿಲ್ಲದ, ನಿರ್ಮಲವಾದ 
(ನಿಜಪರಿರಕ್ಷಣಕ್ಷಮ ಕ್ಷಮಾವಲ್ಲಭ ಲಾಭಪ್ರಮುದಿತ 
ಮೇದಿನೀಹೃದಯದಂತೆ ಜಳಂ ಅಪಗತಕಲುಷಮಾಗೆ: 
ಆದಿಪು, ೭. ೩೬ ವ) 

ಅಪಗತಚೇತೋಭವ - ಮದನಹರ 


(ಅಪಗತಜೇತೋಭವಪ್ಪೊಡಿಲ್ಲ ಗೌರೀಧವ೦ ಈಶ್ವರನಪ್ಲೊಡೆ 
ಎಂತು೦ ಅಣಿಯಂ ತಿರಿಯಲ್‌: ಸಮಯಪ, ೮. ೬೬) 
ಅಪಗತತಂದ್ರ - ಆಲಸ್ಯವಿಲ್ಲದವನು (ಅಪರಾಜಿತಚರಂ 
ಅಚ್ಛುತೇಂದ್ರಂ ಅಪಗತತಂದಂ: ಶಾಂತಿಷು, ೫. ೧) 

ಅಪಗತತಾಲ್ಫೋಷ್ಠಸ್ಪಂದನ ದ ನಾಲಗೆ ತುಟಿಗಳ 
ಚಲನೆಯಿಲ್ಲದಿರುವುದು (ಅಂದು ಅಪಗತತಾಲೋಷ್ಠಸ್ಪಂದನಂ 
ಅಸ್ಪಶ್ಯಕರಣವರ್ಣಂ ಜಗದಾನಂದಕರಂ: ಆದಿಪು, ೧೦. 
೬೩) 

ಅಪಗತತೇಜ - ಪ್ರತಾಪವನ್ನು ಕಳೆದುಕೊ೦ಡವನು (ಕಾಶ್ಮೀರ 
ಹಿಮವಂತ ಹೇಮಕೂಟ ಕೈಳಾಸ ಪಾರಿಯಾತ್ರ ಶ್ವೇತಶ್ಶಂಗ 
ಗ೦ಧಮಾದನಗಿರಿನಿಕಟವರ್ತಿಗಳಪ್ಪ ಪರ್ವತರಾಜರಂ 
ಅಪಗತತೇಜರ್ಮಾಡಿ: ಪಂಪಭಾ, ೬. ೩೦ ವ) 

ಅಪಗತದುರಿತ - ಪಾಪರಹಿತ, ಪುಣ್ಯವಂತ (ಪಾರ್ವಂ ಏನಟ್ತೆ 
ತನಗದಂ ಬೇಡಿದೊಡೆ ಇನ್ನು ಅಪಗತದುರಿತರ್‌ 
ಸಂಪೂರ್ಣಪುಣ್ಯರಾನಲ್ಲದಿಲ್ಲ: ಪಂಪಭಾ, ೫. ೭೦) 

ಅಪಗತಪರಿಶ್ರಮ - ಆಯಾಸವನ್ನು ನೀಗಿಕೊಂಡವನು (ತಮ್ಮ 
ಭಾವಂ ಕೃಪನ ಮನೆಯೊಳ್‌ ಅಪಗತಪರಿಶ್ರಮನಾಗಿ: 
ಪಂಪಭಾ, ೨. ೫೦ ವ) 

ಅಪಗತಪರಿಶ್ರಮನ - ಆಯಾಸ ಪರಿಹಾರ (ಆನಂದದಿಂ 
ಪೊಲಲಂ ಪೊಕ್ಕು ಮಜ್ಜನಭೋಜನಾದಿಗಳಿಂದಂ 
ಅಪಗತಪರಿಶ್ರಮನ೦ ಮಾಡಿ: ಪಂಪಭಾ, ೯. ೮ ವ) 

ಅಪಗತಪಾಪ - ಪಾಪವು ತೊಲಗಿದವನು, ಪುಣ್ಯಶಾಲಿ (ಪಂಪಂ 
ಧಾತ್ರೀವಳಯನಿಳಿಂಪ೦ಂ.. ಚತುರಂಗಭಯ ಭಯಂಕರಣಂ 


ನಿಷ್ಠಂಪಂ ಲಲಿತಾಲಂಕರಣಂ ಪಂಚಶರೈಕರೂಪಂ 
ಅಪಗತಪಾಪಂ: ಪಂಪಭಾ, ೧೪. ೪೯) 
ಅಪಗತಪ್ರತಿಭ -.. ಮಂಕುಹಿಡಿದವನು (ಮೂವರುಂ 


ಪ್ರತಿವಾದಿಗಳಂ ಅಪ್ರತಿಹತಪ್ರತಿಬೆಯಿಂ ಅಪಗತಪ್ರತಿಭರ್ಮಾಡಿ 
ಸಭಾಪತಿಯಾಗಿರ್ದ ಮಹಾಬಳನುಮಂ: ಆದಿಹು, ೨. ೧೦ 
ವ) 

ಅಪಗತಮತಿ - ಬುದ್ಧಿಯಿಲ್ಲದ ಸ್ಥಿತಿ (ತದೀಯ ಪಾದಪದ್ಮಂಗಳಂ 
ಕರಪಲ್ಲವ೦ಗಳಿನೊತ್ತುತ್ತುಂ ಅಪಗತಮತಿಯಿಂ: ಸುಕುಮಾಚ, 
೩. ೪೪ ವ) 

ಅಪಗತಮೋಹ -  ಮೋಹರಹಿತ (ಅಪಗತಮೋಹನಾದ 
ರಾಮಂಗೆ ದೇವರಿರ್ವರು೦ ತಮ್ಮ ದಿವೃಸ್ತರೂಪಮಂ ತೋಜೆ: 
ಪಂಪರಾ, ೧೬. ೫೬ ವ) 

ಅಪಗತರಜ ದ ಧೂಳಿರದ, 
(ಆಗಳುದಯಿಸಿದಾ ಕಹತ್ಮಂ 
ಪೇಟ್ವಂತೆ: ಚಂದ್ರಪ್ರಪು, ೧೨. ೩೩ ವ) 

ಅಪಗತವಿಗ್ರಹ - ದೇಹವಿಲ್ಲದವನು, ಯುದ್ಧದ ಚಿಂತೆಯಿಲ್ಲದವನು 
(ಸಿದ್ದಪದವೀಪ್ರಾಪ್ತ೦ ಅಂತು ಅಪಗತವಿಗ್ರಹನುಂ: ಚಂದ್ರಪ್ರಪು, 
ನದಿ ಪು 

ಅಪಗತವಿಳಯ - ನಾಶವಿಲ್ಲದ್ದು (ಬೆಡಂಗೊಡರಿಪ ವಕ್ಷಾರಾದಿಗೆ 
ಪಡುವಣದು ಸುಜನನಿಳಯಂ ಅಪಗತವಿಳಯಂ: ಆದಿಪು, 


ರಜೋಗುಣ ರಹಿತ 
ಅಪಗತರಜನೆಂಬುದಂ 


೧. ೫೬) 

ಅಪಗಮ - ಅಪಾಯ (ಅಪಗಮಂ ಅತ್ಯಯಂ: ಅಭಿಧಾವ, ೨. 
ಸ] 

ಅಪಘನ - ಶರೀರ (ಬಾಡಿದವು ಮುಡಿದ ಮಾಲೆಗಳ್‌ ಓಡಿದವು 
ಅಪಘನಕಾಂತಿ: ಕರ್ಣನೇಮಿ, ೧. ೧೦೭); ಅವಯವ 
(ಘನದ ಕರಗಿದುದು ಅಪಘನದ ವಿಳಾಸಮನದೆಂತು 
ನಂಬುವುದೊ: ಆದಿಪು, ೪. ೬೫); ಮೋಡ (ಅಪಘನಂ 
ಅಪಘನಂ ಇದಣೆಂದಪಾರಸಂಸಾರಸುಖಮಂ 
ಎಯ್ದುವನೆಂಬಂ ಚಪಲಾಗಂ ಬಿಡದೀ ಪದಂ 


ಪವನಪಥಮಂ ಎಯ್ದರ್ಕೆ ಬಗೆವ ಮರುಳಂ ಪೋಲ್ಕುಂ: 
ಶಾಂತೀಶ್ವಪು, ೯. ೪೧) 

ಅಪಚಯ - ಸಂಗ್ರಹಣೆ (ತಣ್ಣಾಳಿಗೆ ನಾಟ್ಯಶಾಲೆ ಕುಸುಮ 
ಅಪಚಯಪ್ರಚಳತ್ತುರಾ೦ಗನಾಲೋಲ ಕಟಾಕ್ಷಲಕ್ಷ್ಮಿಗೆ ಎನಲ್‌ 
ಒಪ್ಪುವುವು ಅಲ್ಲಿಯ ಪುಷ್ಪವಾಟಿಗಳ್‌: ಪುಷ್ಪದಂಹು, ೨. 
೫೦); [ಜೈನ] ಆಯುಷ್ಯ, ಬಲ, ಶರೀರ, ವೈಭವ 
ಮುಂತಾದವು ಕುಂದುವುದು (ಶರೀರ ಬಳ ಆಯುಃ 
ದೇಹಪ್ರಮಾಣ ಉಪಚಯ  ಅಪಚಿಯಹೇತುತ್ತದಿಂದಂ 
ಉತ್ಸರ್ಪಿಣಿ ಅವಸರ್ಪಿಣಿ ನಾಮಮಂ ಪಡೆದುದು: ಆದಿಷು, 
೬. ೪೮'ವ) 

ಅಪಚಾರಣ - ಕೆಟ್ಟ ದಾರಿ (ಆತನ ಅಪಚಾರಣಮೆ ಕಾರಣಮಾಗಿ 
ಪನ್ನೆರಡುವರ್ಷ೦ ಅನಾವೃಷ್ಟಿಯಾದಪ್ಪುದು: ಪಂಚತಂತ್ರ. 
೧೩೮ ವ) 

ಅಪಚಿತ - ತಗ್ಗಿದ, ಕಡಿಮೆಯಾದ (ವಿಪನ್ನ ಪಾರ್ಥಿವರಂತೆ 
ಅಪಚಿತಪ್ರಭಂಗಳು೦ ಅಪ್ಪ ಮುಗ್ಗೆಯರಂ ಬಚೆದೆ 
ನಾಣ್ಣಿಸದಿರ್‌: ಲೀಲಾವತಿ, ೩. ೨೦ ವ) 

ಅಪಜಿಹ್ಮ - ಬಾಗಿಲ್ಲದ, ಮೋಸವಿಲ್ಲದ (ತ್ಯಾಗ೦ ಅಕಿಂಚತ್ವಂ 
ಅಪಜಿಹ್ಮಂ ಬ್ರಹ್ಮಚರ್ಯಂ ದಲ್‌ ಎಂಬಂತೆ: ಚಂದ್ರಪ್ರಷು, 
೬೩೫ 


೬೬ 


ಅಪಜೀವವಧ - [ಜೈನ] ಪ್ರಾಣಿಹಿಂಸೆಯಿಲ್ಲದಿರುವುದು 
(ಅನ್ವಿತಚತುರಾನನತ್ಚಂ ಅಖಿಳಾಗಮವಿತ್ತ್ವಂ ಅಪಕ್ಷತಾಸಂ 


ಆಯತಗಗನಪ್ರಚಾರಂ ಅಪಜೀವವಧಂ 
ಪರಿವೀತದೇಹಬಿಂಬತೆ: ಆದಿಪು, ೧೦. ೪೩) 
ಅಪಟೀ - ಪರದೆ (ಅಪಟೀ ಪ್ರತಿಸೀರಾ ಕಾಂಡೆಪಟೆ 


ತಿರಸ್ಕರೀಣಿಕಾಖ್ಯೆ ಜವನಿಕೆಯಕ್ಕುಂ: ಅಭಿಧಾವ, ೧. ೧೦. ೨೩) 

ಅಪಟುತೆ - ಸತ್ವಹೀನತೆ (ಪೊಣ್ಣಿದಪಟುತೆ ಕಳಂಕದಿ೦ ಉಣ್ಣಿದ 
ನಿಸ್ತೇಜದಿ೦ದಸ್ತಾದ್ರಿಗೆ ವಂದಾಣ್ಮನಂ ಈಕ್ಷಿಸಲಾರದೆ ಕಣ್ಮುಚ್ಚುವ 
ತೆಣದೆ ಮುಗಿದುದು ಅಬಬ್ಬಸಮಾಜಂ: ಶಾಂತೀಶ್ವಪು, ೧೧. 
೮) 

ಅಪತೃಷ್ಟೆ - ದುರಾಶೆ (ಆಗಳುಂ ಕುದಿದು ಅಪತೃಷ್ಣೆಯಂ ಕುಸಿದು 
ಮಾಣಿಸುವ: ಆದಿಪು, ೬. ೭) 

ಅಪತ್ಯ - ಮಗ (ಜಾಬಾಲಿಗಳೆಂಬ ಅತ್ಯುತ್ತಮ ಯತಿಪತಿಗಳ 
ಅಪತ್ಯಂ ಹಾರೀತನಾಮಂ ಆವಂ ಅದೊರ್ವಂ: ಕಾದಂಬ, 
೧. ೧೬೭) 

ಅಪತ್ಯವರ್ಗ - ಮಕ್ಕಳ ಸಮೂಹ (ವೃಷಭನಾಥನುಲಿದ 
ಅಪತ್ಯವರ್ಗಕ್ಕೆಲ್ಲಂ ಇಳಾತಳವಿಭಾಗಮಂ ಪಚ್ಚುಕೊಟ್ಟು; 
ಆದಿಹು, ೯. ೭೨ ವ) 

ಅಪತ್ಯೋದಯ - ಮಗನ ಜನನ (ಅಪತ್ಕೋದಯ ಮುಹೂರ್ತ 
ಫಲಪ್ರಭಾವಭವನಾಜಾತ ವಿಸ್ಮಯಾಂದೋಳಿತ 
ಶರಸ್ಪರೋರುಹಂ: ಚಂದ್ರಪ್ರಪು, ೩. ೯೬ ವ) 

ಅಪಥ್ಯ - ಅಹಿತಕರ (ಬಂದು ಕಾಣ್‌ ಕಂಡೊಡೆ ಪಥ್ಯಂ ಅಪಥ್ಯಂ 
ಈ ಕನಿಷ್ಠಾಚರಣಂ: ಶಾಂತಿಷು, ೩. ೮೯) 

ಅಪದಸ್ಥ - ಕಾಲಿಲ್ಲದ್ದು (ಅಪದಸ್ಥಂ ವಿಷವಕ್ತಕಂ ದ್ವಿರಸನಂ 
ಮಿತ್ರದ್ದಿಷಂ  ವಕ್ರಗಾಮಿ . . ಎನೆ ಪಾವಂ ಪೋಲ್ವು: 
ಸಮಯಪ, ೧೪. ೧೫); ಅಧಿಕಾರರಹಿತ (ಜನನಾಥಂ ಪಿತೃ 
ಸಾಯೆ ನಮ್ಮಂ ಅಪದಸ್ಥರ್‌ ಮಾಡಿ .. .. ಅಗ್ರಜನಲ್ಲಿಗೆಯ್ದಿ: 
ಸುಕುಮಾಚ, ೫. ೨೫) 

ಅಪದಾನ - ದೊಡ್ಡ ಕೆಲಸ, ಉದಾತ್ತ ಕಾರ್ಯ (ಆ 
ನಾಗಪಾಶಮಂ ಜಗತೀನಾಥಂ ಪೊಸೆಯೆ ಕಟ್ಟುಗಳ್‌ ಬಿಟ್ಟೆರೆ 
ಪೋಲ್ತೇನೆಸೆದುದೊ ನೃಪಸುತನ ಅಪದಾನದ ಶಾಸನಕೆ 
ಲೆಕ್ಕಮಿಟ್ಟಕ್ಕರಮಂ: ಶಾಂತಿಷು, ೮. ೫೪) 

ಅಪದೃಕ್ಸಾರ - ದೃಷ್ಟಿಪಟುತ್ವವನ್ನು ಹಾಳು ಮಾಡುವುದು (ಇದು 
ಕಾಮನ ಕಾರಲಗು ಎನಿಸಿದುದು ಅಪದ್ಯಕ್ಷಾರಂ 
ಅ೦ಧಕಾರಮಪಾರಂ: ಚಂದ್ರಪ್ರಹು. ೮. ೨೦) 

ಅಪದೋಷ - ದೋಷವಿಲ್ಲದವನು (ಅಪದೋಷನಂ ಏಳಿಸಿ 
ಕೊಂದ ಪಾಪಿಯಂ ಪಲವು ತೆಅದ ಕೊಲೆಗಳಿನೀ ನಿಷ್ಠಪನಂ 
ಕೊಲ್‌: ಸುಕುಮಾಚ, ೬. ೫೩) 

ಅಪಧ್ಯಾನ — [ಜೈನ] ಅನ್ಯಧರ್ಮದ ಕಾವ್ಯಗಳ ಬಗ್ಗೆ 
ಚಿಂತಿಸುವುದು (ಗುರುಗಳೊಳ್‌ ಸಮಾತ್ಸರ್ಯಂ ಅಪಧ್ಯಾನಂ 
ಅಪಹರ್ಷಂ ಅವಿನಯಂ ಜ್ಞಾನದೃಗಾವರಣದಾಸವಕ್ಕೆ 
ನಿಮಿತ್ತಂ: ಸುಕುಮಾಚ, ೮. ೧೬) 

ಅಪನಯ — ಅನೀತಿ (ಅಪನಯಮಾರ್ಗನೆನಿಪ್ಪವನೆ 
ಕರ್ಷಣೀಯಂ ಅಮೋಘಂ: ಪಂಚತಂತ್ರ, ೨೯೭) 

ಅಪನಯನ - ದೂರ ಮಾಡುವುದು (ಜಿನಮತಪದಾರ್ಥಶಂಕಾ 
ಅಪನಯನಮುಂ ಭೋಗಕಾಂಕ್ಷೆಯೊಳ್‌ ವಿಮುಖತೆಯುಂ : 
ಆದಿಹು, ೫. ೫೭) 


ಅಪನೀತ - ತೆಗೆದುಹಾಕಲಾದ (ಅದ೦ ಮಹಾಸಂಧಿವಿಗಹಿ 
ಕೊಂಡು ಅಪನೀತಮುದ್ರೆಯಂ ಮಾಡಿ: ಆದಿಪು, ೧೪. ೪೫ 
ವ) 

ಅಪನೋದನ ದ ನಿವಾರಿಸುವುದು, ಪರಿಹಾರ 


(ಪ್ರಿಯಮಧುರ೦ಗಳು೦ ಶೋಕ ಅಪನೋದನಿಪುಣ೦ಗಳು೦ 
ಧರ್ಮೋಪದೇಶಗರ್ಭಂಗಳುಮಪ ವಚನನಿಚಯಂಗಳಿ೦ 
ಎ೦ತಾನು೦ ಸಂತೈಸಿ: ಕಾದಂಸಂ, ೨. ೧೧) 

ಅಪಪ್ರಥೆ - ಅಪವಾದ (ಬನ್ನಂ ಬಂದಡೆಯುಂ ಅಪಪ್ರಥೆಯುಂ 
ಇರೆ ನಿಶ್ಚಯಮೆ ದೇವತೆಗೆತ್ತು ಭಯಮುಂ ಸಿಗ್ಗುಮಾಗೆ 
ಮಗುಟ್ಟು ಪೋಗಿ: ಹರಿವಂಶ, ೭. ೭೫ ವ) 

ಅಪಮತಿ - ಬುದ್ಧಿಗೆಟ್ಟ (ಮಯ್ದುನನ ಪೊಲಲ್ಲೆ ಅಪಮತಿ 
ಸಂಛಿನ್ನಂಬೆರಸುವೋದಂ: ಶಾಂತಿಪು, ೬. ೩೬) 


ಅಪಮಾನಿಸು - ಕಡೆಗಣಿಸು (ಅವಂ ಅವ೦ ಅಪಮಾನಿಸಿ 
ಸಂಸ್ತವಸತ್ವಂ ಚಕ್ರ ವಿಕರಮೋರ್ಜಿತಂ: ಕರ್ಣನೇಮಿ, ೧. 
೧೦೫) 

ಅಪಮಿತ - ಅವಮಾನಕ್ಕೆ ಗುರಿಯಾದ (ಅಪಮಿತಜನಕಕ 
ಅಭೇದ್ಯಾವಲಿಗಂ .. « ಪರಮಸುಖಮಂ ಒಸೆದೀಯುತ್ತುಂ: 
ಶಾಂತಿಷು, ೩. ೫೧) 

ಅಪಮೃತ್ಯು - ಅಕಾಲ ಮರಣ (ಮಜುಕಮಾಮಯಮಪ್ಪ 


ಅಪಮೃತ್ಯುವೆಂಬಿವಲ್ಲಿಗೆ ಪೊಣಗು: ಆದಿಷು, ೫. ೩೦) 

ಅಪರ - ಅತ್ಯುತ್ತಮವಾದ (ಪರನಪರಂ ಭವನಭವಂ 
ಕ್ಷರನಕ್ಷರನೆನಿಪ ಗಣಿತವಿರುದ್ಧಗುಣ ನಿನ್ನ ನಿಜವದೇಂ 
ಕೇವಳಮೇ: ಜಗನ್ನಾವಿ, ೩. ೯೭) 

ಅಪರಗಿರಿ - ಪಶ್ಚಿಮ ಬೆಟ್ಟ (ಅಂತು ಪತಂಗಮಂಡಲಂ 
ಅಪರಗಿರಿಯತಟಮನೆಯ್ದುವುದುಂ ಎರಡುಂ ಪಡೆಗಳ್‌ 
ಅಪಹಾರತೂರ್ಯಂ೦ಗಳ೦ ಬಾಜಿಸಿ ತಂತಮ್ಮ ಬೀಡುಗಳ್ಗೆ 
ಪೋದುವಾಗಳ್‌: ಪಂಪಭಾ, ೧೨. ೮೮ ವ) 

ಅಪರಜ - ದೂಳಿಲ್ಲದ, ರಜೋಗುಣರಹಿತ (ತಿಳಿನೀರಂತೆ 
ಅಪರಜರ್‌: ಶಾಂತಿಪು, ೧೧. ೫೫) 

ಅಪರಜಲನಿಧಿ - ಪಶ್ಚಿಮ ಸಮುದ್ರ (ಶ್ವೇತನ ಬೀರಮಂ .. .. 


ಪಾತಾಳಕ್ಕಣೆಪುವೆನೆಂಬೀ ತೆಣದೊಳೆ ದಿನಪಂ 
ಅಪರಜಲನಿಧಿಗಿಳಿದಂ: ಪಂಪಭಾ, ೧೦. ೧೨೪) 
ಅಪರದಿಕ್‌ - ಪಶ್ಚಿಮ ದಿಕ್ಕು (ಮುತ್ತುಗಳಂ ತಳಿದೆಸೆದಳ್‌ 


ಅಪರಗಿರಿ ದಿಗ್ವಧು ತಳೆವಂತಿರೆ ಸಂಜೆವೆರಸಿ ತಾರಾಗಣಮಂ: 
ರಾಜಶೇವಿ, ೫. ೧೧೧) 

ಅಪರವಾರ್ಧಿ - ಪಶ್ಚಿಮ ಸಮುದ್ರ (ಬೇಸಜ್‌ ಲೋಕಮಂ ತಗುಳ್ಳು 
ಸುಟ್ಟ ಅಲಲಿಂದೆ ಖರಾಂಶು ನಾರಕಾವಾಸದೊಳ್‌ 
ಆಟ್ವವೋಲ್‌ ಅಪರವಾರ್ಧಿಯೊಳ್‌ ಆಟ್ಟುದು೦: ಪಂಪಭಾ, ೩. 
೮೧) 

ಅಪರದಿಗ್ಳಾಗ — ಅಪರದಿಕ್‌ (ತದಪರದಿಗ್ಳಾಗದೊಳ್‌ 
ಅನಗಾರಕೇವಳಿ ಹುತಾಶನ ಕುಂಡಮಂ ಸ್ಥಾಪನ೦ಗೆಯ್ದು: 
ಆದಿಹು, ೧೬. ೫೨ ವ) 

ಅಪರನಾಮಧೇಯ - ಇನ್ನೊಂದು ಹೆಸರು ವಿಷ್ಣುವರ್ಧನ 
ಅಪರನಾಮಧೇಯನುಂ: ಗದಾಯು, ೨. ೭ ವ) 

ಅಪರವಾರಿಧಿ ದ ಪಶ್ಚಿಮ ಸಮುದ್ರ (ಆಗಸದಿಂ 
ಅಪರಸಂಧ್ಯಾರಾಗಾವಿಲಂ ಅಪರವಾರಿಧಿಗಿಳಿದಂ: ಪಂಪರಾ, 
೯. ೧೮೮) 


ಅಪ 


ಅಪರಸಂಧ್ಯಾ[ಧೈ] — ಸಾಯಂಕಾಲ (ಅಪರಸಂಧ್ಯಾ 
ಸಂಪಠನತತ್ತರಪುಣ್ಯಪಾಠಕನಿಕರ: ಚಂದ್ರಪ್ರಪು, ೮. ೨೪ ವ) 

ಅಪರಾಂಬುರಾಶಿ - ಅಪರವಾರಿಧಿ (ನಿಜತೇಜದಿ೦ ಆಂತ ದೈತ್ಯರಂ 
ತಳವೆಳಗಾಗೆ ಕಾದಿ ಚಳಿತು ಎಯ್ದಿ ಬಟಲ್ಬು 
ಅಪರಾಂಬುರಾಶಿಯೊಳ್‌ ಮುಲುಗುವ ತೀವದೀಧಿತಿವೊಲ್‌ ಆ 


ಕೊಳದೊಳ್‌ ಫಣಿರಾಜಕೇತನ೦ ಮುಖುಗಿದಂ: ಪಂಪಭಾ. 
೧೩. ೭೪) 

ಅಪರಾಂಭೋಧಿ - ಅಪರವಾರಿಧಿ (ಆನಂತರಂ ರವಿಬಿಂಬಂ 
ಅಪರಾಂಭೋಧಿಗೆ ವಿಲಂಬಿಸುವುದುಂ: ಕಾದಂಬ, ೫. ೨೦೭ 
ವ) 

ಅಪರಾಂಭೋರಾಶಿ - ಅಪರವಾರಿಧಿ (ಅಪರಾಂಭೋರಾಶಿ 
ವೇಳಾವನಂ ಅಮರ ಪುರೋದ್ಯಾನಮಂ 


ನೋಡಲೇಟ್ತಂದಪುದೋ: ಪಂಪರಾ, ೭. ೧೪೨) 
ಅಪರಾಗ - ಅನುರಾಗವಿಲ್ಲದ (ಅಪರಾಗ೦ ಮುನಿಪತಿವೋಲ್‌ 


ಅಪಗತಗುಣನಾಗಿಯು೦ ನಿಜಾಯತದೋಷಂ: ಕವಿರಾಮಾ, 
೩. ೧೫೭) 
ಅಪರಾಜಿತೆ - ವಿಷ್ಣುಕ್ರಾಂತಿ ಅಥವಾ ಗಿರಿಕರ್ಣಿಕೆ ಎಂಬ ಗಿಡ 


(ಗಿರಿಕರ್ಣಿಕೆಯೆಂಬುದಕ್ಕುಂ ಅಪರಾಜಿತೆ: ಅಭಿಧಾವ, ೧. ೮. 


೩೦) [ಜೈನ]  ದಿಗ್ವನಿತೆಯರಲ್ಲಿ ಒಬ್ಬಳು (ಜಯಂತೆ 
ಅಪರಾಜಿತೆ . . ಎಂಬ ಎಣ್ಣರುಂ ದಿಗ್ವನಿತೆಯರುಂ: ಆದಿಪು, 
ಶಿವು 


ಅಪರಾದಿತ್ಯ - ಪಶ್ಚಿಮದ ಸುರ್ಯ ಮುಳುಗುವ ಸೂರ್ಯ 
(ಜಲಧಿಯ ಸತ್ಯಾಶ್ರಯ ಬಲಜಲಧಿಯ ನಡುವೂರ್ವ 
ಕೋಪಶಿಖಿಗಳ ನಡುವಿರ್ತಲೆವೊತ್ತಿದ ಪುಳ್ಳಿಯ 
ಪುಖವೊಲಿರ್ದಂ ಅತಿಚಕಿತಚಿತ್ತಂ ಅಪರಾದಿತ್ಯಂ: ಗದಾಯು, 
೧. ೨೩) 


ಅಪರಾಶಾಕುಂಭಿ - ಪಶ್ಚಿಮದ ಆನೆ  (ಅಪರಾಶಾಕುಂಭಿ 
ಶುಂಭತ್ಕರಟತಟಗಳದ್ದಾನಸಂಭ್ರಾಂತ ಭೃಂಗೌಘ 
ಪಯೋದಾಲಂಬಿ .. .. ರಾವಂ ಸುಟೆದುದು: ರಾಜಶೇವಿ, ೮. 
೯೬) 


ಅಪರಾಶಾಚಲ - ಪಶ್ಚಿಮದಿಕ್ಕಿನ ಬೆಟ್ಟ (ಒಪ್ಪಿದುದು ಅಪರಾಶಾಚಲ 
ಚೂಲಿಕೆಯೊಳ್‌ ಸುಧಾಮರೀಚಿಯ ಬಿಂಬಂ: ಉದ್ಭಟಕಾ, 
೧೦. ೧೦೨) 

ಅಪರಾಶಾ[ಶೆ] - ಪಶ್ಚಿಮ ದಿಕ್ಕು (ನಖಪದದಂ ಅಪರಾಶಾ 
ಪರ್ವತದಗದೊಳೆ ಕಲಾಪತಿ ಕಲೆ ಸಂಜೆ ಸರಿಯೆ 
ತೋರ್ಪವೊಲೆಸೆಗುಂ: ರಾಜಶೇವಿ, ೧೦. ೮೯) 


ಅಪರ್ಣಾ[ರ್ಣೆ] - ಆಹಾರವಾಗಿ ಎಲೆಗಳನ್ನೂ ಬಿಟ್ಟವಳು, 
ಪಾರ್ವತಿ (ಭಕ್ತಿಯೊಳ್‌ ಏಳ್ದರುತಿರ್ದಂ ಅಂದು 
ಅಪರ್ಣಾರಮಣಾಂಘಫ್ರಿಯಂ ನೆನೆವುತ: ತ್ರಿಷಷ್ಟಿಪು, ೩೭, 
೧೨) 

ಅಪರ್ಯಂತ ದ ಮೇರೆಯಿಲ್ಲದ, ಸೀಮಾತೀತ 


ಇಂತುಪಮಾಕ್ರಮಮಂ ಅಪರ್ಯಂತ ಗುಣಗಣಮನಣಿದು 
ಪೇಟ್ಸ್‌ ಕವೀಶರ್‌: ಕವಿರಾಮಾ, ೩. ೯೦) 

ಅಪವರಕ - ಕೊಠಡಿ (ಅಂತರ್ಗ್ಯಹಂ ಅಪವರಕಂ: ಅಭಿಧಾವ, 
೧. ೧೦. ೧೦) 

ಅಪವರ್ಗ - ಮೋಕ್ಷ (ಬುಧರ್‌ ಸ್ವರ್ಗ ಅಪವರ್ಗಕ್ಕಮಾಸ್ಪದಮಪ್ಪ 
ಆದಿಪುರಾಣವಸ್ತುಕೃತಿಯಂ: ಆದಿಷು, ೧೬. ೭೯) 


೬೮ 


ಅಪವರ್ಗಪದ — ಮೋಕ್ಷಪದವಿ (ಶತಬಳನಂ 
ಸಹಸ್ರಬಳಖೇಚರನಿಟ್ಟು ತಪೋನಿಯೋಗನಿಶ್ಚಿತಮನನಾಗಿ 
ಸಂದಂ ಅಪವರ್ಗಪದಕ್ಕೆ: ಆದಿಷು, ೨. ೧೯) 

ಅಪವರ್ಗಮಾರ್ಗ - ಮೋಕ್ಷಮಾರ್ಗ (ನಿಗಪವರ್ಗಮಾರ್ಗಂ 
ನಿರರ್ಗಳಮೆ ವಲಮಾದೊಡಮೇಂ: ಆದಿಪು, ೯. ೬೨ ವ) 


ಅಪವರ್ಗಲಕ್ಷ್ಮಿ - ಮೋಕ್ಷಲಕ್ಷ್ಮಿ (ಸಂಸಾರಮಂ ದಾಂಟುವ 
ಊರ್ಜಿತಪುಣ್ಯಂಗೆ ಅಪವರ್ಗಲಕ್ಷ್ಮಿವರೆಗಂ ಜಯಂ: 
ಆದಿಪು, ೧೬. ೧೦) 

ಅಪವರ್ತಿಸು ದ ದೂರಮಾಡು, ನಿವಾರಿಸು 
(ಚಂದಸೂರ್ಯಮಂಡಲಂಗಳ್‌ ಕಾಲಚಕ್ರನಿರ್ವರ್ತನದೊಳ್‌ 
ಅಪವರ್ತಿಸದೆಯು೦ ಎಂತು ಪ್ರಯುಕ್ತಂಗಳಾಗಿರ್ದಪುವು: 


ಜಗನ್ನಾವಿ, ೧೩. ೩೨ ವ) 

ಅಪವಾದ - ನಿಂದೆ, ಅಪಕೀರ್ತಿ (ಇದೇಕೆ ಮಾಡಿದಳೊ ಮುಗ್ಧೆ 
ಸಹೋದರರೊಳ್‌ ವಿಭೇದಮಂ ತನಗಪವಾದಮಂ 
ದಶರಥಂಗೆ ವಿಷಾದಮಂ: ಪಂಪರಾ, ೬. ೧೦೪) 

ಅಪವೃಜಿನ - ಪಾಪರಹಿತ (ಅಜಿತಜಿನಂ ಅಪವ್ಯಜಿನಂ ಅಪಾಕೃತ 
ಕೃತಾಂತ ಕೋಪಾಟೋಪಂ: ಅಜಿತಪು, ೧. ೧೮) 

ಅಪಶದ - ಬಾಹಿರ (ಏಪೊಟ್ಟುಂ ಉಜಿಗುಮೋ .. . ದುಷ್ಟ 
ಅಪಶದರ್‌ ಸುಕವಿಯಶೋದೀಪಾಂಕುರ ದಗ್ಗಕರ್ಣಕೋಟರ 
ಕುಟಿಗಳ್‌: ಲೀಲಾವತಿ, ೧. ೨೭) 

ಅಪಶಬ್ಬ್ದಕುಕ್ಲಿ - ಅಶುದ್ಧ ಮಾತಾಡುವವನು (ಅಪಶಬ್ದಕುಕ್ಷಿ 
ನೀನೆಂದು ಪಟಿವುತುಂ ಮುಟ್ಟಿ ಕುಕ್ಷಿಯ೦ ಮುಳಿಸಿಂ: 
ಸಮಯಪ, ೧೦. ೧೭೬) 

ಅಪಸತ್‌ - ಇಲ್ಲದ. ಅಪೂರ್ವವಾದ 
ಮನಂದಳಿತಂ ಅಪಸತ್‌ ಮುಗ್ಗಂ 
ವಿಳೊಕನಮೋಪಳಾ: ಪಂಪಭಾ, ೪. ೭೭) 

ಅಪಸನ್ಮುಗ್ಧ - [ಅಪಸತ್‌--ಮುಗ್ಧ) ಮುಗ್ಧತೆಯಿಲ್ಲದ, ಪ್ರೌಢವಾದ 
(ಲುಳಿತ ಮಧುರಂ ಲಜ್ಜಾಳೋಳ೦ ಸ್ಮರಾಕುಳಿತಂ ಮನಂ 
ದಳಿತಂ ಅಪಸನ್ನುಗ್ಗಂ: ಪಂಪಭಾ, ೪. ೭೭) 

ಅಪಸರಣ - ಪಲಾಯನ (ಸಾಮಾದಿ ಉಪಾಯಂಗಳಿಂ ವಶಂ 


(ಸ್ಮರಾಕುಳಿತಂ 
ಸ್ನಿಗ್ಗಂ 


ಮಾಡಲಾರದೆ ಅಪಸರಣಮೇ ಶರಣಮಾಗಿರ್ಪುದು: 
ಪಂಚತಂತ್ರ, ೯೪ ವ) 

ಅಪಸರಣಂಗೆಯ್‌ - ಪಲಾಯನ ಮಾಡು (ಚಿ: ಸುಡುಸುಡು 
ತೊಲಗೆಂದಾ ಮುರಧ್ವಂಸಿ ಪೇಸುತ್ತುವೆ 


ತಿರ್ಯಗ್ಗಕ್ತನಾಗಿರ್ಪಿನಂ ಅಪಸರಣಂಗೆಯ್ದನತ್ತಲ್‌ ಷಡಾಸ್ಯಂ: 
ಲು) ೬ 
ಜಗನ್ನಾವಿ, ೧೮. ೪೨) 


ಅಪಸರಣಮೆ ಶರಣಂ - ಓಡಿಹೋಗುವುದೇ ಉಪಾಯ 
(ಪಿರಿದಾಳಾಪದೊಳೇಂ ಅಪಸರಣಮೆ ಶರಣಂ 
ನಯಾಗಮಜ್ಜರ ಮತದಿಂ: ಪಂಚತಂತ್ರ, ೩೩೨) 

ಅಪಸವ್ಯ ದ ಎಡವಲ್ಲದ್ದು, ಬಲ (ಅಸುರವಡೆಯಂ 
ಅನಿಲತನೂಜ೦ಂ ಸವ್ಯ ಅಪಸವ್ಯಂ ಎಚ್ಚು ರಣವ್ಯಸನ 


ಪಿಶಾಚವಡೆಗೆ ಬಾಣಸುಗೆಯ್ದಂ: ಪಂಪರಾ, ೧೩. ೧೩೧) 
ಅಪಸಾರಿತ - ಹಿಂದೆ ಹೋದ (ಅಪಸಾರಿತ ಸಂಸಾರಿ ಜೀವಂಗಳ್‌ 
ಸಂಸಾರದೊಳ್‌ ತೊಲಲುತ್ತಿರ್ಪದೆಂಬ 
ಅಪಾಯವಿಚಯಮುಮಂ: ಶಾಂತಿಪು, ೯. ೧೧೮ ವ); 
ಕಳಚಿದ, ತೆಗೆದಿರಿಸಿದ (ತ್ರೈಲೋಕ್ಕಶೇಖರಂ 
ಸಿವಿಗೆಯಿ೦ದಮಿಟೆದು ಅಪಸಾರಿತ ವಸ್ತಾಭರಣನಾಗಿ: 
ಶಾಂತಿಪು, ೧೧. ೧೦೨ ವು ಕ್‌ 


ಅಪಸಿದ್ಧಾಂತ - ತಪ್ಪು ನಿರ್ಣಯ  (ಬಗೆಗೆಬ್ಬವಂದಿರಂ 
ಪನ್ನಗರಾಜಂ ಕೊಂದನೆಂಬ ಅಪಸಿದ್ಧಾಂತಂ: ಅಜಿತಪು, 
೧೨. ೨೯) 

ಅಪಸೌಖ್ಯ - ಸುಖವನ್ನು ಕಳೆದುಕೊ೦ಡವನು (ಏನಪಸೌಖ್ಯರೋ 
ಕೂರ್ತ ಮಾನಸರ್‌: ಚಂದ್ರಪ್ರಪು, ೮. ೫೪) 

ಅಪಸ್ಕಾರ - ಆನೆಯ ಸೊಂಡಿಲ ಮೇಲಿರುವ ಮುಖದ ಒಂದು 
ಭಾಗ (ಹ್ರಸ್ಟಚೂಚುಕನುಂ ಸುವೃತ್ತ ಅಪಸ್ಕಾರನು೦ ಸುಸಂಚಿತ 
ಪ್ರೋಹಪಳಿಹಸ್ತಗಾತ್ರನು೦ .. . ವಿಜಯ ಪರ್ವತಗಜೇಂದ್ರಂ 
ಬಂದು: ಆದಿಪು, ೧೨. ೫೬ ವ) 

ಅಪಸ್ಮಾರಗ್ರಹ - ಅಪಸ್ಮಾರರೋಗ ತರುವ ಗ್ರಹ (ಮಂತ್ರಂ 
ದಿವ್ಯಗ್ರಹಕ್ಕಲ್ಲದೆ ಅಪಸ್ಮಾರಗ್ರಹಕ್ಕಾಗದಂತೆ: ಪಂಚತಂತ್ರ, ೧೦೦ 
ವ) 

ಅಪಹತ - ಬಿಟ್ಟುಬಿಟ್ಟ (ಧರ್ಮಪುತ್ತನಂ ಭೀಮಸೇನ ನಕುಳ 
ಸಹದೇವ ಸಾತ್ಯಕಿ ದ್ರುಪದ ವಿರಾಟಾದಿಗಳ್‌ ಅಪಹತಕದನರ್‌ 
ಮುಂದಿಟ್ಟೊಡಗೊಂಡು ಬೀಡಿಂಗೆ ಪೋದರಾಗಳ್‌: ಪಂಪಭಾ, 
೧೧. ೧೦೬ ವ) 

ಅಪಹತಕದನ - ಯುದ್ಧ ನಿಲ್ಲಿಸಿದವನು (ಸಾತ್ಯಕಿ ದ್ರುಪದ 
ವಿರಾಟಾದಿಗಳ್‌ ಅಪಹತಕದನರ್‌: ಪಂಪಭಾ, ೧೧. ೧೦೬ 


ವ) 

ಅಪಹರ - ಕದಿಯುವುದು (ರೂಪುಯೌವನಮೆ ಪರಾಂಗನಾ 
ಅಪಹರದಿ೦ ಬೆಳಗಾದಪೆಂ ಆತನಿಂದಂ: ನೇಮಿನಾಪು, ೭. 
ನಿ) 

ಅಪಹರಿಸು - ಹೋಗಲಾಡಿಸು, ನಿವಾರಿಸು (ಉಪಸಂಹಾರಿಸಿ 


ಮಾನವವಪುವಂ ರವಿಗಡ್ಡಮಿರ್ದ ಮುಗಿಲ ನೆಟಲ್‌ ಬಂದು 
ಅಪಹರಿಸುವಂತೆ: ಶಾಂತಿಷು, ೮. ೧೫೧) 

ಅಪಹಸಿತ - ಹಾಸ್ಕಕ್ಕೊಳಗಾದ (ಅಭಿನೂತ ಕೇತಕೀ ಕಿಸಲಯ 
ಅಪಹಸಿತ ಕರತಲಪಲ್ಲವೆ: ಸುಕುಮಾಚ, ೯. ೧೦೭ ವ) 

ಅಪಹ್ಪತಮಿಟಿ - ತಳ್ಳು ನೂಕು (ಚಪಳಕಪಿವನಮದಾನೇಕಪಕ್ಕೆ 
ಪಕ್ಕಾಗೆ ಪೊಕ್ಕು ತಾಂ ಭಸ್ತಿಕಮೆಂದು ಅಪಹಸ್ತಮಿಜೆಯೆ...... 
ನಗಿಪುದು ನಗದೊಳ್‌: ಶಾಂತಿಷು, ೨. ೧೧೧) 

ಅಪಹಾರ - ಯುದ್ಧ ನಿಲುಗಡೆ (ಗಗನಮ೦ ಆಗಳ್‌ ಆವರಿಸಿತ್ತು 
ಅಪಹಾರ ಘನಾನಕ ಸ್ಟನಂ: ಪಂಪರಾ, ೪. ೭೧) 

ಅಪಹಾರತೂರ್ಯ - ಯುದ್ಧವನ್ನು ನಿಲ್ಲಿಸಲು ಮಾಡುವ 
ತುತ್ತೂರಿಯ ಸದ್ದು (ಅಂತು ಪತಂಗಮಂಡಲಂ 
ಅಪರಗಿರಿಯ ತಟಮನೆಯ್ದುವುದುಂ ಎರಡುಂ ಪಡೆಗಳ್‌ 
ಅಪಹಾರತೂರ್ಯಂ೦ಗಳ೦ ಬಾಜಿಸಿ ತಂತಮ್ಮ ಬೀಡುಗಳ್ಗೆ 
ಪೋದುವಾಗಳ್‌: ಪಂಪಭಾ, ೧೨. ೮೮ ವ) 

ಅಪಹಿಂಸೆ - ಹಿಂಸೆಯಿಂದ ದೂರಾಗುವುದು (ಆಟಿ ಶೌಚಮುಂ 
ಮೆಜ್‌ವ  ಗುಂಡಿಗೆಯು೦ ವಿಕೃತಕ್ಕೆ ಸಂದನಾಗ್ವ್ಯಮುಂ 
ಅಪಹಿಂಸೆಯೆಂಬ ಜನವಾದಮುಮಲ್ಲದೆ: ಶಾಂತಿಷು, ೮. 
೧೩೨) 

ಅಪಾಂಗ - ಕಡೆಗಣ್ಣ ನೋಟ (ಗಣಿಕೆಯರ ವಿಳಾಸಾಗಾರದೊಳ್‌ 


ಪ್ರಣಯಿನಿಯರ ಅಪಾಂಗಶ್ರೇಣಿಗಳ್‌ ಮೂಜುಬಣ್ಣಂ 
ಪೆಎದೊದವೆ: ಆದಿಷು, ೧೧. ೨೩) 
ಅಪಾಂಗಪ್ರೇರಣೆ - ಕಡೆಗಣ್ಣಿನ ಸೂಚನೆ (ಅವನಿಪನ 


ಅಪಾಂಗಪ್ರೇರಣೆಯಿ೦ ಬರವೇಳೆಂಬುದುಂ: ರಾಜಶೇವಿ, ೫. 
೨೩ ವ) 


೬೯ 


ಅಪಾಂಗಮರೀಚಿ - ಕಡೆಗಣ್ಣ ಹೊಳಪು (ಕಮಲನೇತ್ರನ 
ಅಪಾಂಗಮರೀಚಿಗಪ್ಪೊಡಂ ತಾನೆಣೆವಾರದು: ಜಗನ್ನಾವಿ, 
೧೧. ೫) 


ಅಪಾಂಗರೋಚಿ - ಕಡೆಗಣ್ಣ ಹೊಳಪು (ಅಪಾಂಗರೋಚಿಯಿಂ 


ಪಡೆದಳಿಕು೦ತಳಕ್ಕೆ  ಅಲರ ಬಾಸಿಗಮಂ: ಚಂದ್ರಪ್ರಪು, ೭. 
೭೭) 
ಅಪಾಂಡವಂ ದ ಪಾಂಡವರಿಲ್ಲದಂತೆ (ರೋಷದಿಂ 


ಅಪಾಂಡವಮಾಗಿರೆ ಮಾಡದಂದು ಬಿಲ್ಲೆಜ್‌ಯನ ಪುತ್ರನಲ್ಲ 
ಎನುತುಂ ಗುರುಪುತ್ರಂ: ಪಂಪಭಾ, ೧೨. ೩೧) 

ಅಪಾಕೃತ - ಹೊರದೂಡಿದ (ಅಜಿತಜಿನಂ ಅಪವೃಜಿನಂ 
ಅಪಾಕೃತ ಕೃತಾಂತ ಕೋಪಾಟೋಪಂ: ಅಜಿತಪು, ೧. ೧೮) 

ಅಪಾತ್ರ - ಅನರ್ಹ (ಮಿಥ್ಕಾದೃಷ್ಟಿಯಪ್ಪಂ ತನ್ನನೆಂತು ಸಮಣೆ 
ನೆಗಳ್ಲೊಡಂ ಆತಂ ಅಪಾತ್ರನೇ: ಆದಿಷು, ೧೦. ೯ ವ) 

ಅಪಾತ್ರದಾನಿ - ಯೋಗ್ಯರಲ್ಲದವರಿಗೆ ದಾನವೀಯುವವನು 
(ಮತ್ತಮಲ್ಲಿ ಕುಶೀಲ ಕುತ್ತಿತಾಚಾರ ಕುವೇಷ ಕುದೃಷ್ಟಿಗಳು೦ 
ಗೃಹೀತವ್ರತಪರಿಚ್ಚುತರುಂ ಮಾಯಾಚಾರಪರಿಣತರಪ್ಪ 
ಅಪಾತ್ರದಾನಿಗಳುಂ: ಆದಿಷು, ೫. ೪೧ ವ) 

ಅಪಾದಾನ - ದೂರಕ್ಕೊಯ್ಯುವುದು (ಅಪಾದಾನಮೆಂದು 
ಆವುದಾನೊಂದಳೆಂ ತೊಲಗುವುದು: ಶಬ್ದಮದ, ೧೪೨ 
ವೃತ್ತಿ 

ಅಪಾಪಿ - ಪಾಪ ಮಾಡದವನು (ನಿಜಶರೀರಂಗಳ್‌ ಮಂಜು 
ಕರಗುವಂತೆ ಕರಗೆ ಸಹಜದೊಳ್‌ ಅಪಾಪಿಗಳುಂ 
ಆರ್ಜವಂಗಳುಂ ಅತಿಮೃದುಗಳುಮಪುದಳಣೆಂದೆ: ಆದಿಷು, ೫. 
೪ದಿ ಮು 

ಅಪಾಮಾರ್ಗ- ಉತ್ತರಣೆ ಗಿಡ (ಪಾಲಾಶ ಅಶ್ವತ್ಥ ಅರ್ಕ 
ಔದುಂಬರ ನ್ಯಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ವಾಮಿತ್ರಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ. 
೧೯೦ ವ) 

ಅಪಾಯಬಹುಳ - ಹೆಜ್ಜು ಅಪಾಯಕಾರಿ[ಯಾದುದು] (ಕಲಹಂ 
ಅಪಾಯಬಹುಳ೦ ಇನ್ನುಂ ನಯದತ್ತ ಎಅಗುವೊಡೆ ಸಂಧಿ 
ಹರಿಗನೊಳ್‌ ಉಖುಗುಂ: ಪಂಪಭಾ, ೧೩. ೨೩) 

ಅಪಾಯವಿಚಯ - [ಜೈನ] ನಾಲ್ಕು ಬಗೆಯ ಧರ್ಮಧ್ಯಾನಗಳಲ್ಲಿ 


ಎರಡನೆಯದು; ಲೋಕದ ಅಜ್ಞಾನ-ದುಃಖಗಳನ್ನು 
ಹೋಗಲಾಡಿಸುವ ಚಿಂತನೆ (ಆಜ್ಞಾವಿಚಯಂ 
ಅಪಾಯವಿಚಯ ವಿಪಾಕವಿಚಯ ಸಂಸ್ಥಾನವಿಚಯಮೆಂಬ 


ನಾಲ್ಕುಂ ಧರ್ಮಧ್ಯಾನಮಂ ಧ್ಯಾನಿಸುತ್ತುಂ: ಆದಿಪು, ೧೦ ೧೪ 
ವ) 

ಅಪಾಯಶತ — ನೂರು [ಅಸಂಖ್ಯ] ಅಪಾಯಗಳು 
(ರಾಜಸೂಯಾಂತಂ ಇದೆಂತು ಬೇಳ್ಳಪಿರಿ ಅಪಾಯಶತಂ 
ಬರೆ ರಾಜಸೂಯಮಂ: ಪಂಪಭಾ, ೬. ೨೩) 

ಅಪಾರಭುಜಾಯಮಾನ - ಅತೀವ ಪರಾಕ್ರಮಿ (ಖೇಚರರಾಜಂಗೆ 
ಕೃಭ್ರಾಸಾಧ್ಯಕ್ಕಂ  ಇವರಿರ್ವರೆ ಅಪಾರಭುಜಾಯಮಾನರ್‌ 
ಎಂಬುದನೆ ನಂಬುವುದು: ಶಾಂತಿಪು, ೨. ೭೭ ವ) 

ಅಪಾರವಿಸ್ತಾರಿ - ಕೊನೆಯಿಲ್ಲದ ವಿಸ್ತಾರ ಪಡೆದ (ಆ 
ಮಹಾರ್ಣವಂ ಸಮುದ್ರಮಾಗಿಯು೦ ಅಪಾರವಿಸ್ತಾರಿಯುಂ .. 
.. ಎನಿಸಿದುದು: ಜಗನ್ನಾವಿ, ೧. ೪೪ ವ) 

ಅಪಾರವೀರ್ಯ - ಅತಿಶಯ ಪರಾಕ್ರಮಿ (ಅಪಾರವೀರ್ಯನುಂ 
ಪಂಚಿಶತಚಾಪೋತ್ಲೇಧನುಂ: ಆದಿಪು, ೧೫. ೩ ವ) 


ಅಪಾರಿಪಂಧಿಕ - ತಡೆಯುವವರೇ ಇಲ್ಲದ (ಆ ವಚೋನ್ಯಾಸಂ 
ಅಪಾರಿಪಂಧಿಕರವೋಲ್‌ ಅಟಿದತ್ತು ಅಪವರ್ಗಮಾರ್ಗಮಂ: 
ಸಮಯಪ, ೧೪. ೧೧೮) 


ಅಪಾರ್ಥ - ಅರ್ಥರಹಿತ (ತತ್ವಾರ್ಥಮನಜೆಯದ ಮುನ್ನಂ 
ಅಪಾರ್ಥ ಂ೦ರಂಜಿಸಿದ ಪಳಿಕುವೊಲಿರದೇ: ಜಗನ್ನಾವಿ, ೧. 
೧೪) 

ಅಪಾಸ್ತ — ದೂರಮಾಡಲ್ಪಟ್ಟ (ನೆಣವಂ ತಾಳ್ಗಿದ 


ಅಪಾಸ್ತದುರ್ನಯತಮೋಬಂ೦ಧಂ೦ ಶ್ರುತಸ್ಥಂದಮಾದರವಿಂದಂ: 
ಆದಿಷು, ೧. ೩೯) 

ಅಪಿಂಡ - [ಜೈನ] ಕರ್ಮದ ನಾನಾ ಬಗೆಗಳಲ್ಲಿ ಎರಡನೆಯ 
ವಿಭಾಗ (ನಾನಾ ಕರ್ಮಮುಂ ಪಿಂಡಾಪಿಂಡನಾಮದಿಂ 
ತೊಂಬತ್ತು ಮೂಜು ತೆಜನಕ್ಕುಂ:: ಶಾಂತಿಷು, ೧೨. ೧೧ ವ) 

ಅಪುತ್ರಸ್ಯ ಗತಿರ್ನಾಸ್ತಿ - ಮಗನಿಲ್ಲದೆ ಸದ್ಧತಿಯಿಲ್ಲ (ಅಪುತ್ತಸ್ಯ 
ಗತಿರ್ನಾಸ್ಕಿ ಎನುತ್ತುಂ ಮಿಗೆ ಸಾಳುವುವು ಅಖಿಳ ವೇದ 
ಪೌರಾಣಮಗಳ್‌: ಕುಸುಮಾಕಾ, ೩. ೬೦) 

ಅಪೂರ್ವ - ಹಿಂದೆ ಇರದಿದ್ದ ಅಪರೂಪವಾದ (ತನ್ನ 
ರತ್ನಪ್ರತತಿಗಳೊಳ್‌ ಅಪೂರ್ವಂಗಳಂ ಕೊಂಡು: ಆದಿಷು, 
೧೩. ೯೧) 

ಅಪೂರ್ವಭಿತ್ತಿ - ಅಪೂರ್ವವಾದ ಹಿನ್ನೆಲೆ (ಬಳ್ಳಿಮಾಡದ ಉಜ್ವಳ 
ಮಣಿಭಿತ್ತಿ ಚೆಲ್ವನೊಳಕೊಂಡು ಒಳಕೊಂಡು ಒಳಕೊಂಡುದು 
ಅಪೂರ್ವಭಿತ್ತಿಯಂ: ಪಂಪರಾ, ೧. ೧೨೮) 

ಅಪೂರ್ವರೂಪ - ಅಪರಿಚಿತ ರೂಪವುಳ್ಳವನು (ರಿಸಿಯರ್‌ 


ಪೋಪುದು೦ ಸುಕೌಶಳಸ್ವಾಮಿ ಕಂಡು ಈ ಪೋಪರ್‌ 

ಏನೆಂಬರಬ್ಬಾ ಅಪೂರ್ವರೂಪರ್‌ ಇನ್ನನ್ನರನೆಂದುಂ 

ಕಂಡಜೆಯೆಂ: ವಡ್ಡಾರಾ, ಪು. ೪೭. ಸಾ. ೫) 
ಅಪೂರ್ವರೂಪೆ - ಅಸಾಮಾನ್ಯ ಸುಂದರಿ (ಭಿತ್ತಿವೆತ್ತ 


ತೆಣನೊಪ್ಪಿದುದು ಒರ್ವಳ್‌ ಅಪೂರ್ವರೂಪೆಯಾ: ಶಾಂತಿಪು, 
೮. ೪೧) 

ಅಪೇಕ್ಷೆಗೆಯ್‌ - ಆಸೆಪಡು (ಪೌಲೋಮಿಯಂ ನಾಳೆ 
ಬಲ್ಲಿದರಾರಾನುಂ ಅಪೇಕ್ಷೆಗೆಯ್ಯಲ್‌ ಅವರ್ಗೀಯಲೆವೇಟ್ಕುಂ: 
ಜಗನ್ನಾವಿ, ೧೩. ೫೫) 

ಅಪೇತ - ಬಿಟ್ಟು ಹೋದ (ಚಾಟುಚಟುಲ ವಚನಂಗಳಂ 
ನುಡಿಯುತ್ತುಮಿರೆ ಕೇಳ್ದು ಪುಂಡರೀಕದೇವನ ವೃತ್ತಾಂತದಿಂ 
ಅಪೇತಕೌತುಕೆಯು೦ ಅಪಗತಸುಖೆಯುಂ ಆಗಿ: ಕಾದಂಸಂ, 
೭ ೧೪) 


ಅಪೇತರಸವೀರ್ಯಪಾಕ - ರುಚಿ ಮತ್ತು ಪೌಷ್ಟಿಕತೆಗಳಿಲ್ಲದ 
(ಮುನ್ನಮಕೃಷ್ಣಪಚ್ಕಂಗಳಪ್ಪುವಂದು  ವಿರಳಂಗಳಾಗಿಯುಂ 


ಅನಲ್ಪಕಲ್ಪಾವನಿಜಂಗಳ್‌ ಅಪೇತರಸವೀರ್ಯಪಾಕ೦ಗಳಾಗಿಯುಂ: 
ಆದಿಷು, ೮. ೬೧ ವ) 

- ನೀಡಬೇಕಾದ (ನಿಮಗಪ್ಪ ಭಾಗಮಂ ಕುಡಲೆನ್ನಂ ಗುರು 
ಮುನ್ನಂ ಬೆಸಸಿದಂ: ಆದಿಪು, ೯. ೧೧೧); ಆದ, ಆಗಿರುವ 
(ಕುರುವೃದ್ಧನುಂ ಬುದ್ಧಿವೃದ್ಧನುಂ ಅಪ್ಪ ಗಾಂಗೇಯಂ 
ಧೃತರಾಷ್ಟ್ರಂಗಿತೆಂದಂ: ಪಂಪಭಾ, ೭. ೧೫ ವ) ತಕ್ಕುನಾದ, 
ಯೋಗ್ಯವಾದ (ಗುಡಿಗ೦ ಬದ್ದವಣಕ್ಕಂ ಅಪ್ಪ ಪಡೆಮಾತಿದು: 
ಪಂಪಭಾ, ೮. ೮೩) 
ಅಪ್ಪಂದು - ಸೃಷ್ಟಿಯಾಗುವಾಗ 

ಕಾಂತೆಯಂ ವಿಧಾತ್ರಂ 


ಎ 
ಇನ್ಸ್‌ 


(ಅ೦ತಲ್ತು ಅಪ್ಪಂದು ಆ 
ಮಾಡುವಂದು ಕೊಸಗಿನ 


೭೦ 


ಕೇಸರಂಗಳಂ ಅಮೃತರಸದೊಳಂ 
ಭಾವಿಸಿ: ಪಂಪಭಾ, ೪. ೭೫ ವ) 


ಶೃಂಗಾರರಸದೊಳಂ 


ಅಪ್ಪನ್ನ - ಆಗುವಂತೆ (ಇದಜಸೂಳ್‌ ತನ್ನಿಷ್ಟವಪ್ಪನ್ನ೦ ಉತ್ತರಂ 
ಅಕ್ಕುಂ ಧೃತಿ ತುಪ್ಪಿ ಪುಷ್ಟಿ ವಿಭವಂ ಸೌಭಾಗ್ಯಂ 


ಇಷ್ಟಂಗನಾಸುರತಂ ಕಾಂತಿ ಅಗುಂತಿ ಶಾಂತಿ ವಿಭವಂ ಭದ್ರಂ 
ಶುಭಂ ಮಂಗಳಂ: ಪಂಪಭಾ, ೧೪. ೬೫) 

ಅಪ್ಪಯಿಸು - ಒಪ್ಪಿಸು (ಆ ರಾಜ್ಯದೊಳ್‌ ಪದುಳಂ ಮಾಡಿ 
ಮಹಾಸಾಮಂತಮಂತಿಮಂಡಳಕ್ಕೆ ಅಪ್ಪಯಿಸಿ: ಆದಿಷು, ೫. 
೨೧ ವ); ಒಪ್ಪುವಂತೆ ಮಾಡು (ಅವರಂ ಅಮರರಾಜಂ 
ಸಿರಿಗನ್ನಡಿವಿಡಿಯಲ್‌ ಅಪುಯ್ಲ್ದಿದಂ: ಶಾಂತಿಷು, ೯. ೧೬೬ 
ವ) 

ಅಪ್ಪಳಿಸು - ಹೊಡೆ (ಕಾಳೀಂದಿಯ ಪಾಪಮಂ ಅಪಳಿಸಿದೆಂ 
ಸಿಡಿದೀ ಸಿಲೆಯಲ್ಲಿ: ಪಂಪಭಾ, ೫. ೩೮) 

ಅಪ್ಪಿಸು - ತಬ್ದುವಂತೆ ಮಾಡು (ನಲಿದು ನೆರೆಯೆಂದು 
ಕಡುಗಾಯ್ದ ಲೋಹದ ಪುತ್ರಿಕೆಯನಪ್ಪಿಸುವರ್‌: ಆಚವರ್ಧ, 
೧೧. ೨೨) 

ಅಪ್ಪು - ತಬ್ಬಿಕೊ (ಅಪ್ಪು-ಆಲಿ೦ಗನೇ: ಶಬ್ದಮದ, ಧಾ ೪೪೮); 


ಆಲಿಂಗನ (ಬೇಡಿಸುವ ಅಪ್ಪುಗಳ್ಗೆ ಒರೆವ ಲಲ್ಲೆಯ 
ಮೆಲ್ನುಡಿಗಳ್ಗೆ ಕೂಡೆ ನಾಣೂಡಿದ ಕೆಂದುಗಳ್ಗೆ 
ತಲೆದೂಗುವಂತೆವೋಲ್‌: ಪಂಪಭಾ, ೩. ೮೩) 

ಅಪ್ಪುಕಣಿಸು - ನೀರನ್ನು ಸುರಿ (ಅಪ್ಪುಕಣಿಸಿದುವು ಕಂಪಿನ 


ಕುಪ್ಪಿಗೆಗಳ್‌ ಎನಲ್ಕೆ ಸರೋವರದಿ೦ ಅವನಿಪತಿ 
ಪೊಳಮಟ್ಟಂ: ಲೀಲಾವತಿ, ೮. ೮೧) 
ಅಪ್ಪುಕಯ್‌ - ಆಲಂಗಿಸು (ಎಂದು ಮಾಕಂದಮಹೀರುಹಮಂ 


ಅಪ್ಪಕಯ್ದು: ಆದಿಪು, ೧೧. ೧೩೨ ವ); ಒಪ್ಪಿಕೊ 
(ಪದಕೊರಲ್‌ ಇಂಪ೦ ಅಪ್ಪುಕೆಯೆ ಕೊಂಕು ನಯಂ 
ಗಮಕಂಗಳಿಂ ಪೊಡರ್‌ ಕೊದಳ್‌ ಎಲೌದಿಕ್ಕಿದಂತೆ 
ಸುದತಿಯೊಳ್‌ ಸಮವಾಗಿರೆ ಮೇನಕೆ ಸರಸ್ವತಿ 


ಬಾಯ್ದೆಜ್‌ದಂತೆ ಪಾಡಿದಳ್‌: ಪಂಪಭಾ, ೭. ೮೮) ಪಡೆ, 
ಹೊಂದು (ಪೂಸದ ಸೌರಭಂ ತವದ ಮೆಯ್ದಿರಿ ಬಾಡದ 


ದಾಮಂ ಉಟ್ಟೊಡಂ ಮಾಸದ ಸೀರೆ ಇವಂ 
ಅಪ್ಪುಕೆಯ್ದಂ . « ಕಡೆವರಂ ದಿವಿಜಂ: ಮಲ್ಲಿನಾಹು, ೧೧. 
೪೬) 


ಅಪ್ಪುಕೆಯ್‌ - ತಬ್ಬಿಕೊ (ನೀನು೦ ಆನುಂ ಒಡನಿರ್ದಿರವಂ ನೆನೆ 
ಬಾಳ ಚೂತಮೇ ಎಂದು ಮಾಕ೦ ಮಹೀರುಹಮಂ 
ಅಪ್ಪುಕೆಯ್ದು: ಆದಿಷು, ೧೧. ೧೩೨ ವ); ಅಂಗೀಕರಿಸು 
(ಮುರಾರಿಯ ತಂಗೆಯನಪ್ಪುಕೆಯ್ದು ಚಚ್ಚರನೊಳಪೊಯ್ದು 
ನೀಂ ನಿನಗೆ ಮಾಡುವುದು: ಪಂಪಭಾ, ೪. ೩೪) 

ಅಪ್ಪುದಜೆನ್‌ -  ಆದುದುರಿಂದ (ಅಪ್ಪುದರಿಂದದುವುಂ 
ತ್ರಿಕಾಲಾನುಯಾಯಿ ಜೀವಾಸ್ತಿತ್ತಮನಣಿಪಲಾಣದು: ಆದಿಷು, 
೨.೯ವ) 

ಅಪ್ಪೈಸು - ಒಪ್ಪಿಸು (ಒಪ್ಪಿಸಿದೆ೦ ಕೆಯ್ಕೆಡೆಯೆಂದು ಅಪ್ಪೈಸಿದ ನಿನ್ನ 
ಮಗನನೀಗಳೆ ನಿನಗೆಂದಪೈಸಿ ಗಂಗೆ ಹೋಪುದುಂ: 
ಪಂಪಭಾ, ೯. ೭೬) 

ಅಪ್ಟೊಡಂ - ಆದರೂ (ರಾಜ್ಯಲಕ್ಷ್ಮಿಗೆ ಅನ್ಯಭವದೊಳಪ್ಪೊಡಂ 
ನೆಜ*್‌ಯೆ  ನೋಂಪೆನೆನುತ್ತೆ ಜಗನ್ನುತ ಸ್ವಯಂಪ್ರಭ 
ಗುರುಪಾದಮೂಲದೊಳ ಕೊಂಡನಖಂಡಿತಚೈನದೀಕ್ಷೆಯಂ: 
ಆದಿಪು, ೨. ೩೯) 


ಅಷ್ಟೋ - ಆಗಿದ್ದೀಯೆ (ನೀಂ ಭವ್ಯನೆ ಅಜ್ಞಾನಿಯವೊಲ್‌ ನಿನ್ನಂ 
ಮಜ್‌ದೇನೀ ವಿಷಯದ ಸುಖಕ್ಕೆ ಲಂಪಟನಪ್ಪೋ: ಆದಿಪು, 
೩. ೬೬) 

ಅಪ್ರಗಲ್ಫತೆ - ಪ್ರೌಢಿಮೆಯಿರದ (ಕುತ್ತಿತತ್ತಮು೦ ಉದ್ದೇಗಮುಂ 


ಅಪ್ರಗಲ್ಭತೆಯುಂ ಸಮನಿಕುಂ ಸಂಸಾರಿಗವ್ಯಾಕುಲಂ: 
ಸುಕುಮಾಚ, ೫. ೩೫) 
ಅಪ್ರಗಲ್ಲವಚನ - ಪ್ರೌಢಿಮೆಯಿಲ್ಲದ ನುಡಿ (ನರರೊಳಗೆ 


ಅಪ್ರಗಲ್ಭವಚನಪ್ರವೃತ್ತಿ ನೆಗಟ್ಲುಂ ಸಹಜಂ: ಕವಿರಾಮಾ, ೧. 
೭) 

ಅಪ್ರಣಾಶ - ನಾಶರಹಿತವಾದ (ಉಪಾಧ್ಯಾಯರ್‌ ಅಜೀಯರ್‌ 
ಈಗೆಮಗೆ ಮುಕ್ತಿನಿವೇಶಮಂ ಅಪ್ರಣಾಶಮಂ: ಶಾಂತಿಪು, ೧. 
೪) 

ಅಪ್ರತರ್ಕ್ಯ - ಊಹಿಸಲಾಗದ್ದು (ಭಾವಭವಂಗೆ ಭಂಗಮನೆ 
ಸಂಗಳಿಪ ಉಗ್ರತಪಃಪ್ರಭಾವಮ೦ ಭಾವಿಪೊಡೆ ಅಪ್ರತರ್ಕ್ಯಂ; 
ಶಾಂತೀಶ್ವಪು, ೧. ೨೨) 

ಅಪ್ರತಿಬದ್ಧ - ತಡೆಯಿಲ್ಲದ (ಅವನಿಚಕ್ರವಿಕ್ರಮಚಕ್ರಂ ದೊರೆಯಲ್ತು 
ಧರ್ಮಚಕ್ರಂ ದೊರೆಯಕ್ಕುಂ ಭವ್ಯವಿನಿಮದಪ್ರಬದ್ಧಂ: 
ಶಾಂತಿಪು, ೧೧. ೮೮) 

ಅಪ್ರತಿಮ - ಅಸಮಾನ; ಎಣೆಯಿಲ್ಲದ (ಅಪ್ರತಿಮಂ ನೃಪೇಂದಂ 
ಉಪವಾಸವಿಧಾನದಿನಿರ್ದನಲ್ತೇ: ಶಾಂತಿಷು, ೯. ೯೭) 

ಅಪ್ರತಿಮಲ್ಲ - ಸಮಾನರಿಲ್ಲದ ಮಲ್ಲ (ಕ್ಷಿತಿತಳದೊಳ್‌ ನೆಗಟ್ಟೆರ್ದ 
ಅಪ್ರತಿಮಲ್ಲನನಿಕ್ಕಿ: ಆದಿಷು, ೧೪. ೧೩೪) 

ಅಪ್ರತಿರಥ - ಸಮಾನರಿಲ್ಲದ ರಥಿಕ (ಖಚರೇಶ್ವರನೆಯ್ದಿದಂ 
ನಿರಾಕುಳಗತಿಲೀಲ೦ ಅಪ್ರತಿರಥಂ ರಥನೂಪುರಚಕ್ರವಾಳಮಂ: 
ಶಾಂತಿಪು, ೬. ೨೨) 

ಅಪ್ರತಿಹತ - ತಡೆಯಿಲ್ಲದ (ಸತತೋದಯಂ ಅಪ್ರತಿಹತ 
ಗತಿತೀವುಂ ತದ್ದಿನಾಧಿನಾಥ೦ ಅಸ್ತಂಗತನಾದಂ: ಕವಿರಾಮಾ, 
೩. ೩೦); ಸೋಲಿಸಲಾಗದ (ಮೂವರುಂ ಪ್ರತಿವಾದಿಗಳಂ 
ಅಪ್ರತಿಹತಪ್ರತಿಭೆಯಿಂ ಅಪಗತಪ್ರತಿಭರ್ಮಾಡಿ 
ಸಭಾಪತಿಯಾಗಿರ್ದ ಮಹಾಬಳನುಮಂ೦ ಪ್ರಾಶ್ನಿಕರಾಗಿರ್ದ 
ವಿದ್ಧಜ್ಞನಮುಮಂ ಸಭಾಜನಮುಮಂ ತಿಳಿಪಿ: ಆದಿಷು, ೨. 
೧೦); ಪ್ರತಿಭಟನೆಯಿಲ್ಲದ, ಪ್ರತಿಭಟಿಸಲಸಾಧ್ಯರಾದ 
(ಕೃತಶಾಸ್ತರ್‌ ಧೃತಶಸ್ತರ್‌ ಅಪ್ರತಿಹತಪ್ರಾಗಲ್ಭ್ಯರ್‌ ಈಗಳ್‌ 

ಪೃಥಾಸುತರ್‌  ಉಡ್ಕೋಗಮಂ ಎತ್ತಿಕೊಳ್ಳ ದೆವಸಂ 
ಸಾರ್ಜಿತ್ತು: ಪಂಪಭಾ, ೮. ೮೭) 

ಅಪ್ರತ್ಯಾಖ್ಯಾನ — [ಜೈನ] ಅಹಿಂಸೆ ಮುಂತಾದ ವ್ರತಗಳ 
ಆಚರಣೆಯಲ್ಲಿ ಅಡ್ಡಿಯಾಗುವ ಒಂದು ಕರ್ಮಾವರಣ; 
ಮೋಹನೀಯ ಕರ್ಮಗಳಲ್ಲಿ ಒಂದು (ಧನದತ್ತಂಗಮಾತನ 
ಪರದಿತಿ ಧನದತ್ತೆಗಂ ಉಗ್ಗ್ರಸೇನನೆಂಬೊ೦ ತನೂಜ೦ 
ಅಪ್ರತ್ಯಾಖ್ಯಾನಕ್ರೋಧದಿ೦ ತಿರ್ಯಗಾಯುಷ್ಯಂಗಟ್ಟಿ: ಆದಿಷು, 
೫. ೧೪ ವ) 


ಅಪ್ರತ್ಯಾಖ್ಯಾನಕ್ರೋಧ - [ಜೈನ] ಭೂಮಿಯಲ್ಲಿ ಕೊರೆದ 
ರೇಖೆಯಂತೆ ಇರುವ ತೀವ್ರತರವಾದ ಕ್ರೋಧ, 
(ಧನದತ್ತಂಗಮಾತನ ಪರದಿತಿ ಧನದತ್ತೆಗಂ 
ಉಗಸೇನನೆಂಬೊಂ  ತನೂಜಂ ಅಪ್ರತ್ಯಾಖ್ಯಾನಕ್ರೋಧದಿಂ 
ತಿರ್ಯಗಾಯುಷ್ಯಂಗಟ್ಟಿ: ಆದಿಷು, ೫. ೧೪ ವ) 

ಅಪ್ರತ್ಯಾಖ್ಯಾನಮಾನ - [ಜೈನ] ಮಾನಕಷಾಯ, ಅಹಿಂಸೆ 


ಮುಂತಾದ ವ್ರತಗಳ ಆಚರಣೆಯಲ್ಲಿ ಅಡ್ಡಿಯಾಗುವ ಒಂದು 


ಕರ್ಮಾವರಣ; ಮೋಹನೀಯ ಕರ್ಮಗಳಲ್ಲಿ ಒಂದು (ಈ 
ವಿಷಯದ ವಿಜಯಪುರದೊಳ್‌ ಆನಂದನ್ಯಪತಿಗಂ 
ವಸಂತಸೇನೆಗಂ ಹರಿಕಾಂತನೆಂಬ ತನಯಂ 
ಅಪ್ರತ್ಯಾಖ್ಯಾನಮಾನದೊಳ್‌: ಆದಿಷು, ೫. ೧೬ ಮತ್ತು ೧೬ 
ವ) 

ಅಪ್ರತ್ಯಾಖ್ಯಾನಮಾಯೆ - [ಜೈನ] ಅಹಿಂಸೆ ಮುಂತಾದ ವ್ರತಗಳ 
ಆಚರಣೆಯಲ್ಲಿ ಅಡ್ಡಿಯಾಗುವ ಒಂದು ಕರ್ಮಾವರಣ; 
ಮೋಹನೀಯ ಕರ್ಮಗಳಲ್ಲಿ ಒಂದು (ಕುಬೇರದತ್ತಂಗಂ 
ತದ್ದನಿತೆ ವಸುದತ್ತೆಗಂ ನಾಗದತ್ತನೆಂಬೊಂ ಮಗಂ 
ಅಪ್ರತ್ಯಾಖ್ಯಾನಮಾಯೆಯಂ ಕೈಕೊಂಡು: ಆದಿಷು, ೫. ೧೭ 
ವ) 

ಅಪ್ರತ್ಯಖ್ಯಾನಲೋಭ - [ಜೈನ] ಮಾನಕಷಾಯ, ಅಹಿಂಸೆ 
ಮುಂತಾದ ವ್ರತಗಳ ಆಚರಣೆಯಲ್ಲಿ ಅಡ್ಡಿಯಾಗುವ ಒಂದು 
ಕರ್ಮಾವರಣ;  ಮೋಹನೀಯ ಕರ್ಮಗಳಲ್ಲಿ ಒಂದು 
(ಸುಪ್ರತಿಷ್ಠಪುರದೊಳ್‌ ಅಪ್ರತ್ಯಾಖ್ಯಾನಲೋಭಾಭಿಭೂತಂ 
ದ್ರವ್ಯಲೋಲುಪನೆಂಬೊಂ ಕಲ್ಲುರಿಗನಾಗಿ: ಆದಿಪು, ೫. ೧೮ 
ವ) 

ಅಪ್ರತ್ಯೂಹಮೈತ್ರಿ - ಅಡ್ಡಿಯಿಲ್ಲದ ಮೈತ್ರಿ (ಆ ಪಾರ್ಥನೊಳ್‌ 
ಅಪ್ರತ್ಕೂಹಮೈತ್ರಿಯಿ೦ ವರ್ತಿಸುವುದು: ಜಗನ್ನಾವಿ, ೪. ೧೦೮ 


ವ) 

ಅಪ್ರಮತ್ತ - [ಜೈನ] ಆತ್ಮನ ಎರಡು ಅವಸ್ಥೆಗಳಲ್ಲಿ ಒಂದು, 
ಹದಿನಾಲ್ಕು ಗುಣಸ್ಥಾನಗಳಲ್ಲಿ ಏಳನೆಯದರಿಂದ 
ಮೇಲಿನವುಗಳಲ್ಲಿರುವ ಆತ್ಮ (ಬಟೆಯಂ 
ಅಂ೦ತರ್ಮುಹೂರ್ತಕಾಲಂ ಪ್ರಮತ್ತಾಪ್ರಮತ್ತ 


ಪರಾವರ್ತನಸಹಸ್ಪಂಗೆಯ್ದು: ಆದಿಷು, ೧೦. ೧೪ ವ) 

ಅಪ್ರಮತ್ತಗುಣಸ್ಥಾನ — [ಜೈನ] ಹದಿನಾಲ್ಕು ಗುಣಸ್ಥಾನಗಳಲ್ಲಿ 
ಏಳನೆಯದು; ಕಷಾಯಗಳ ತೀವ್ರತೆ ಕಡಿಮೆಯಾಗುವುದು 
(ಅ೦ತವಿಶ್ರಾಂತ ಚತುಃಪ್ರಕಾರಧರ್ಮಚಿಂತಾಪರ೦ ವಿಶುದ್ಧ 
ಲೇಶ್ಯಾಪರಿಣಾಮಪರಿಪೂರ್ಣ೦  ಅಪ್ರಮತ್ತಗುಣಸ್ಥಾನದೊಳ್‌ 
ನಿಂದು... .. ಕ್ರೋಧಮಾನಮಾಯಾಲೋಭಗಳೆಂಬ ನಾಲ್ಕುಂ 
ದರ್ಶನಘಾತಿಗಳುಮ೦ ಪರಿವಿಡಿಯಿ೦ ಕಿಡಿಸಿ: ಮಲ್ಲಿನಾಪು, 
೧೪. ೫೭ ವ) 

ಅಪ್ರಮತ್ತತೆ - ಮೈಮರೆಯುವುದು 
ಅನ್ಯಪ್ರೀತಿ ಶೀಲಕ್ಕೆ ಕೇಡೊಗೆದತ್ತೆಂಬ 
ಎಮಗೊಳ್ಳಂ ಮಾಲಿ: ಪುಷ್ಪದಂಪು, ೧. ೩) 

ಅಪ್ರಮಿತ - ಅಳತೆಗೆ. ಮೀರಿದ (ಸಮಿಶಿವಿರಾಜಿತರ್‌ 
ವತಗುಣಾರ್ಜಿತರ್‌ ಅಸ್ತಕೋಪರ್‌ ಅಪ್ರಮಿತದಯಾಪರರ್‌ .. 
..ಮಹಾಮುನೀಶ್ವರರ್‌: ಶಾಂತೀಶ್ವಪು, ೬. ೫೩) 

ಅಪ್ರಮೇಯಕ - ಅಳತೆಗೆ ಸಿಕ್ಕದ (ಅತ್ಯಾಯುತ೦ ಅಪ್ರಮೇಕಂ 


(ಅಪ್ರತಿಮತ್ತತೆಯೊಳ್‌ 
ಅನಿರುದ್ಧವೃತ್ತರ್‌ 


ಅಧೋಮಧೋರ್ದ್ವಭೇದಂ ಜಗತ್ತಿತಯಂ ನಿಂದುದು: 
ಸುಕುಮಾಚ, ೧೧. ೪೧) 

ಅಪ್ರಮೇಯಬಲ — ಅಳತೆಗೆ ಮೀರಿದ ಬಲ 
(ಉಗಯುದ್ಧಕೇಳೀಪ್ರಿಯಂ  ಅಪ್ರಮೇಯಬಲಂ 


ವಮಾನಮನಗುರ್ವಿಸಿದಂ: ಪಂಪರಾ, ೧೩. ೩೧) 
ಅಪ್ರವಿಲಕ್ಷ್ಯ -. ಕಾಣಿಸದಿರುವ (ದಿವಮೆಂತು ಅಂತೆ ಶತಾರಂ 
ಅಗ್ರಿಮಸಹಸ್ರಾರಂ ಸಹಸ್ತ್ರಾರಂ ಅಪ್ರವಿಲಕ್ಷ್ಕಂ: ಶಾಂತಿಷು, 
೧೦. ೧೧೫) 
ಅಪ್ರಶಸ್ತ - ಒಳ್ಳೆಯದಲ್ಲದ (ಸುಪವಿತ್ರೆಯರೇಕೆ ಮೆಟ್ಟುವರ್‌ .. .. 
ಅಪ್ರಶಸ್ತಜನ್ಮಂ: ಪುಷ್ಪದಂಪು, ೧೦. ೪೮) ಕೀಳು ವ್ಯಕ್ತಿ 


ಖಲ [2 


೭೧ 


(ಇವರನೇಕಿಲ್ಲಿ ಪುಗಲಿತ್ತೆಯೆಂದು . . ಅಪ್ರಶಸ್ತಂ 
ಕೆಡೆನುಡಿಯೆ: ಪಂಪರಾ, ೭. ೧೨೫ ವ) 

ಅಪ್ರಸನ್ನ - ಪ್ರಸನ್ನವಲ್ಲದ, ಅಶುಭ್ರ (ಅವಿಶಾಲಾ೦ಬರಪ್ರಸನ್ನಂದಿಂ 
ಅವಸ್ಪಷ್ಟಾಧ್ವಂ: ಜಗನ್ನಾವಿ, ೪. ೨೬) 

ಅಪ್ರಸವ ದ ಹೂವಿಲ್ಲದ; ಹೆರಿಗೆಯಿಲ್ಲದ (ಪರಿದುಂ 
ವಂಧ್ಯಾಂಗನೆಯಂತಿರೆ ತಾನಪ್ರಸವಮಾಗಿಯು೦ ಮೂಲಾಗಂ 


ಬರಮೆಯ್ದೆ ಕಾತು ಮಿಗೆ ಬಿತ್ತರಿಸಿರ್ದದು ಪನಸಕುಜಂ 
ಅದೇನಚ್ಚರಿಯೋ: ಶಾಂತೀಶ್ವಪು, ೧೦. ೯೪) 
ಅಪ್ರಾಕೃತ - ಅಸಾಧಾರಣ, ದಿವ್ಯ (ಅಂತು 


ಸಮಬಾಣಾಸನಪ್ರವೀಣರ್‌ ಅಪ್ರಾಕೃತಶಾಸ್ತ್ರಪ್ರಕರದಿ೦ ಕಾದಿ: 
ಕರ್ಣನೇಮಿ, ೧೨. ೧೬೪ ವ); ವಿತೇಷವೆದ (ಆ ಕನ್ಯೆಯಂ 
ಕೈವಿಡಿದಂ ಅಪ್ರಾಕೃತ ನಿಜವಿಭವ ಕೃತಾರ್ಥೀಕೃತ 
ಬುಧಜನೋರಥಂ ಚಿತ್ರರಥಂ: ಕಾದಂಸಂ, ೫. ೨) 
ಅಪ್ರಾಗೇಯ - 9 (ಕಂಚ ಆಕಸ್ಮಿಕ ಪಾಂಸುಪಲ್ಲವ ಜಳಸ್ಯಂದೀ 


ಸದಾಸಿಂಧುರ್‌ ಅಪ್ರಾಗೇಯಂ ಪ್ರಿಯಗಳ್ಳಭೂಪತಿ 
ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. ೯೭) 

ಅಪ್ರಾಪ್ತಿ - ದೊರೆಯದಿರುವುದು (ಅಪ್ರಾಪ್ತಿ ರಸಂಬಡೆಗುಂ 
ವೈಷಯಕ ಸುಖದೊಳಿದು ವಿಸ್ಮಯಮೇ: ಪಂಪರಾ, ೯. 
೧೮೬) 

ಅಪ್ರಾಸುಕ - (ಜೈ ೈನ] ಜೀವಂತ ವಸ್ತುಗಳಿಂದ ಕೂಡಿರುವ (ಧರೆ 
ಪೂಗಳ ತುಜುಗಲೊಳೆಸೆಯೆ ಪೊಲಲಿದು 


ಅಪಾಸುಕಮೆಂದೊಳಪುಗದೆ: ಆದಿಹು, ೫. ೧೦) 
ಅಪ್ರಿಣಾಕ - 9 (ಅಪಿಣಾಕ ಭಾವಿಳಶ್ಸಿಸ್ಥಿತಚಳನು೦ ತಕ್ಷ 
ಬ ಬಹಳಚ್ಛವಿಯುಂ ಬಂಧುಜೀವ ಶಾಕ 
ಪದ್ದಮಹಾರಜಶರಿಖಾಸ ತಳವೆಂಬ 
ಆದಿಪು, ೧೨. ೫೬ ಪ) 
ಅಪ್ರಿಯ - ಶತ್ರು (ಅನಂತವೀರ್ಯಂ ಪ್ರಿಯನಾದೊಂಖೇಚರಂ 
ಅಪ್ರಿಯನಾದೊಂ: ಶಾಂತಿಷು, ೪. ೪೭) 


ಪುಷ್ಪ 
ಸಪ್ತದ್ದಾಸ್ಥಿತನುಂ: 


ಅಪ್ಪರಃಪತಿ - ಇಂದ್ರ (ಪುರುಹೂತಂ ಆಖಂಡಲಂ 
ಅಪ್ಪರಃಪತಿ ಎ... ಶಕ್ರಂ ವೃಷಂ ವಾಸರಂ: ಅಭಿಧಾವ, ೧. 
೧.೩೩) 

ಅಪ್ಪರಃಪ್ರತಾನ - ಕೊಳಗಳ ಸಮೂಹ (ಬೇಉೊಂದು 
ಅಮರಾವತಿವೋಲ್‌ ತೋಉುವುದು ಅತುಳ 
ಅಪ್ಪರಃಪ್ರತಾನದಿನೊಲವಂ ಬೀಜುವ ನಂದನದಿಂ: 


ಚಂದ್ರಪ್ರಪು, ೩. ೧೬) 

ಅಪ್ಪರೋಗಣ - ಅಪ್ಪರಃಪ್ರಶಾನ (ಅಪ್ಸರೋಗಣ೦ ದಿವದಿಂ 
ಬಂದು ಆ ಗೋಕುಲದೊಳ್‌ ಗೋಪಸ್ಮೀಗಣವಾಗಿರ್ದುದು: 
ಜಗನ್ನಾವಿ, ೧. ೭೭) ks 

ಅಫಲ - ನಿಷ್ಟಯೋಜಕ (ಹರಿ ನೀನಿಲ್ಲದ ಮದೀಯಗೋಕುಲಂ 
ಅಫಲಂ: ಜಗನ್ನಾವಿ, ೩. ೯೪) 

ಅಫಳಾಧ್ಯವಸಾಯ — ವ್ಯರ್ಥಪ್ರಯತ್ನದವನು (ಅಂತು 
ಅಫಳಾಧ್ಯವಸಾಯನಾದುದರ್ಕೆ ಏವಯ್ಸಿ: ಚಂದ್ರಪ್ರಹು, ೬. 
ರ೯ ವ) 

ಅಬಂಧುರ - ಮನೋಹರವಲ್ಲದ (ಬಂಧುಗಳ್‌ ಅಬಂಧುರಮೆನೆ 
ವಂದಿಗಳ್‌ ನಿಂದ್ಯಮೆನೆ: ಜಗನ್ನಾವಿ, ೨. ೫೩ ವ) 

ಅಬಲಾಜನ - ಸ್ಟೀಯರು (ನುಡಿವೊಡೆ ರಾಜಕಾರ್ಯನಯಮೆತ್ತ 
ಅಬಲಾಜನದೆ. ಒಂದು ಬುದ್ಧಿಯೆತ್ತ: ಪಂಪಭಾ, ೭. ೪೫) 


೩೨ 


ಅಬಾಧಿತ್ವ — ತಡೆಯಿಲ್ಲದ, 
(ಜರಾಮಯವ್ಯಾಬಾಧಾ ಅಬಾಧಿತ್ಸಮುಂ 
ಅನುಸಂಗತಮಾಗೆ: ಶಾಂತಿಪು, ೧೦. ೯೪) 

ಅಬುಜ - ತಾವರೆ (ಕರಕಂಜಾತಕ್ಕೆ ಪುಟ್ಟಿರ್ದಬುಜಮೆನಿಸೆ 
ಲೀಲಾಂಬುಜಂ: ರಾಜಶೇವಿ, ೮. ೫೨) 


ಹಿಂಸೆಗೊಳಗಾಗದ 
ತನಗೆ 


ಅಬುಧ - ತಿಳಿಗೇಡಿ (ಆಕಸ್ಮಿಕ ನೃಪ ಕರುಣೋದಯಕ್ಕಂ 
ಅಕಾಲತರುಫಲಕ್ಕಂ ವಿಬುಧಾನೀಕಂ ಬೆರ್ಚುಗುಂ 
ಅಬುಧನದೇಕಿರ್ಕಿಮೊ ಗೂಗೆವೊಂಗುವೊಂಗದೆ ರಜದಿಂ: 
ಶಾಂತಿಷು, ೨. ೩೫) 

ಅಬ್ಬ ದ ತಾವರೆ (ಕೈರವರಾಜಿ ಅಬ್ದಸಂದೋಹ 


ವಿಶಾಲರಾಜನಗರೀವ್ರಜ: ಗಿರಿಜಾಕ, ೨. ೨); ಶಂಖ; ರತ್ತ; 
ಐರಾವತ; ಚಂದ್ರ ಲಕ್ಷ್ಮಿ 
ಅಬ್ದಗರ್ಭ - ಬ್ರಹ್ಮ (ಹಂಸಗ್ರೀವನಿಹಿತ ಏಕಪಾದ೦ ಇಳಾವಂದ್ಯಂ 
ಅನಿಂದ್ಯಂ ಅಬ್ಬಗರ್ಭಂ ಬ೦ದಂ: ಪಂಪಭಾ, ೧೨. ೧೩೮) 
ಅಬ್ದಚ್ಛದ - ತಾವರೆಯ ಎಲೆ (ಕಿವಿಯಲ್ತು ಅಬ್ದಚ್ಛದಂ 
ಪದ್ಮಕಾನನಮಲ್ತು ಅಂಬುಜಂ_; ನೇಮಿನಾಪು, ೫. ೧೧೨) 


ಅಬ್ಬಜ - ಬ್ರಹ್ಮ (ಮೃತ್ಯುವಿಂದ ತಬ್ದಜನಿಂ . « ಪಿರಿಯನೆನಿಸಿ: 
ಕಾದಂಬ, ೨. ೨ ಮತ್ತು ೨ ವ) 

ಅಬ್ದಜನ್ಮ - ಬಹ್ಮ (ಶರೀರಂ ಅಬ್ಬಜನ್ಮನೆ ಸಮೆದ 
ಇಂದುಕಾಂತವನಕಾಂತೆವೊಲ್‌ ಎಂತೆನೆ ತಟ್ಟುವೆತ್ತುದೋ: 
ಶಾಂತಿಪು, ೯. ೧೯೮) 

ಅಬ್ಬಜಪುತ್ರ - ಬ್ರಹ್ಮನ ಮಗ. ನಾರದ (ಧರ್ಮಪುತ್ರಂ 
ಅಬ್ಬಪುತ್ರನಂ ಮುಂದಿಟ್ಟು ಒಡಗೊಂಡು ಬಂದು 
ಮಣಿಕನಕರಚನ ವಿಚಿತ್ರವೇತ್ರಾಸನದೊಳ್‌ ಇರಿಸಿ: ಪಂಪಭಾ, 
೬.೧೧ವ) 

ಅಬ್ದಪತ್ರಮಣಿ - ತಾವರೆ ಬೀಜ ಆಅಬ್ಬಪತ್ರಮಣಿ 
ಚೂಡಾರತ್ನಮೆಂಬೀ ವನಾಂತರಸಂಜಾತಮಂ 


ಆತನೋಲಗಿಸಿದಂ: ಪುಷ್ಪದಂಪು, ೫. ೧೦೨) 
ಅಬ್ದಮಿತ್ರ - ಸೂರ್ಯ (ಪರಮಾರ್ಥಂ ಪರಿಪಾಲನ ಕರದಿಂದ 


ಅಪರಾಜಿತ ಅಬ್ಬಮಿತ್ರ೦ ಕಳೆದಂ ಶೋಕ 
ಹಿಮಜಲಲವಮಂ: ಶಾಂತಿಪು, ೧. ೯೫) 

ಅಬ್ಬಯೋನಿ - ಬ್ರಹ್ಮ (ಅಬ್ಬಯೋನಿ ನಿರ್ಜರ ಸಭೆಗಂ 
ಬಹಿಷ್ಕತರುಮೆಂದೆನುತಂ ಗೆರೆಯಾಣೆಯಿಕ್ಕಿದಂತಿರೆ: ತ್ರಿಷಷ್ಟಿಷು, 
೮. ೨೩) 

ಅಬ್ದರಜ - ಕಮಲದ ದೂಳು, ಪರಾಗ (ಪರಿಸ್ಫುರಿತಭುಜಂ 


ಅಜಿತಂ ಇಳಿಪಿದ ಅರುಣ ಅಬ್ಬರಜಃಪಿಶ೦ಗಿತ ಊರ್ಮಿಯ 
ಜೆಲ್ವಂ: ರಾಜಶೇವಿ, ೧೪. ೧೩೦) 
ಅಬ್ದರೇಣು - ತಾವರೆಯ ದೂಳು, 
ಅಬ್ದರೇಣಗಳನೆತ್ತಿ ಬಂದುದು 
ನಂದನೋತ್ಕರಂಬಿಡಿದು ಮಾರುತಂ 
ಗಂಗೆಯಿಂ: ಆದಿಪು, ೧೧. ೫೫) 
ಅಬ್ದವದನೆ ಎ... ಕಮಲಮುಖಿ (ನವಮಾಸವಿರಾಮದೊಳ್‌ 
ಅಬ್ದವದನೆ ಶುಭಮುಹೂರ್ತದೊಳ್‌: ಸುಕುಮಾಚ, ೫. ೪೪) 
ಅಬ್ಬವಿರೋಧಿ - ಚಂದ್ರ (ವದನಾಬ್ದವಿರೋಧಿಯಂ ಆ ಬಿದುವಂ 
ಕೆಳೆಗೊಮು: ರಾಜಶೇವಿ, ೫. ೮೮) 
ಅಬ್ದವಿಷ್ಟರ - ಕಮಲಾಸನ, ಬ್ರಹ್ಮ (ತನುತಾಪಮಂ ಆಜೆಸಲ್‌ 
ಅಬ್ದವಿಷ್ಠರಂ ಧರಿಯಿಸಿದಂ ಕಮ೦ಡಳುವಿನೊಳ್‌ ಜಳಮಂ: 
ಸಮಯಪ, ೭. ೩) 


ಪರಾಗ (ಆಗಳ್‌ 
ಇದಿರ್ವರ್ಪವೋಲ್‌ 
ಚಳತ್ತರಂಗೆಯಿಂ 


ಅಬ್ದಾಕರ - ಕೊಳ, ಸರೋವರ (ಅಳಿಸಂಕುಲನಿನದಂ ಒಗೆದುದು 
ಅಬ್ದಾಕರದೊಳ್‌: ಕಾದಂಬ, ೧. ೧೨೩) 

ಅಬ್ದಾಹಿತ - ತಾವರೆಯ ಶತ್ರು, ಚಂದ್ರ (ಮೇರುವಿಂ 
ಭೂಮಿಭೃದ್ವರಂ ಅಬ್ದಾಹಿತನಿಂ ಕಛಾನಿಧಿಕುಮಾರಂ 
ಪುಟ್ಟುವಂ ನಿಶ್ಚಯಂ: ರಾಜಶೇವಿ, ೪. ೨೯) 

ಅಬ್ದಿನಿ - ತಾವರೆಯ ಬಳ್ಳಿ (ಪೊಸಪೂ ಅಬ್ಬನಿಯೊಂದಉೊಳ್‌ 
ಸೊಗಯಿಕುಂ: ಆದಿಪು, ೭. ೫೪) 


ಅಬ್ಬನೀಕಾಂತ - ಸೂರ್ಯ (ಬಾಲಾಬ್ದನೀಕಾಂತಸದ್ಯುತಿಯಂ 
ಪಾರ್ವತಿಯಂ .... ಬಣ್ಣಿಪೆಂ ಭಕ್ತಿಯಿಂ: ರಾಜಶೇವಿ, ೧. 
೪) 


ಅಬ್ದಿನೀವರ - ಎಕ್ಕದ ಗಿಡ (ಅಬ್ಬನೀವರದ ಅಭಿಭಾವಮಂ ತಳೆದ 
ಭೂರುಹಮೊಪ್ಪುಗುಂ ಆ ವನಾಂತದೊಳ್‌: ರಾಜಶೇವಿ, ೫. 
೫೭) 

ಅಬ್ಬ - ನೀರನ್ನು ಕೊಡುವುದು, ಮೋಡ (ಕ್ಷಣರುಗ್ನಾಲಾಮಯ 
ಅಬ್ಬಕ್ಕೆಣೆಯೆನಿಸೆ ಚಳತ್ಕಾಂತಿಯುಕ್ತಾಂತರಂಗೋಲ್ಬಣೆ 
ನಕ್ರಾರೂಢೆ.. . ಆ ಮಹಾಮನಸೀಯಕ್ಷಿಣಿಯೆಂದುಂ ಮಾಲ್ಕ್‌ 
ಶಾಂತೀಶ್ವರಚರಿತಕರತಿಶ್ರೀಗೆ ಸೌಭಾಗ್ಯದೊಳಂ: ಶಾಂತೀಶ್ವಪು, 
೧. ೧೦) ವರ್ಷ (ಶರತ್‌ ಅಬ್ಬ ಸಮಂ ಸಂವತ್ಸರ 
ಹಾಯನ ವತ್ಸರಂಗಳವು ವರ್ಷಂಗಳ್‌: ಅಭಿಧಾವ, ೧. ೨. 
೧೪) 

ಅಬ್ಬಕಾಲ - ಮಳೆಗಾಲ (ಒಂದು ದೆವಸಮಂತರಿಸದೆ 
ಮಾಗಿಯೊಳ್‌ ಅಬ್ಬಕಾಲದೊಳ್‌ ಭೂಮಿಯೊಳಂ ಪದನಣೆತು 
ನೀರನೆತ್ತುಗೆ: ಲೋಕೋಪಕಾ, ೬. ೮) 

ಅಬ್ಬಿ - ಸಮುದ್ರ (ಅಬ್ಬಿ ಸಮುದ್ರಂ ಅರ್ಣವಂ ಜಲನಿಧಿ: 
ಅಭಿಧಾವ, ೧. ೪. ೨) 

ಅಬ್ಬಿಪ - ಜಲರಾಶಿಯ ಒಡೆಯ, ವರುಣ (ನೃವಾಹಮಂ ನೈರುತಿ 
ಅಬ್ಬಿಪಂ ಮಕರಮಂ ಮೃಗಮಂ ಪವನಂ ವಿಮಾನಮಂ 
ಮಾರಹರಪ್ರಿಯಂ ವೃಷಭನ೦ ಹರನೇಜೆ ನಭಕ್ಕೆ ಸಲ್ಲುಂ: 
ಜಗನ್ನಾವಿ, ೧. ೩೬) 

ಅಬ್ದಿಪರೀತಮಹಿ - ಸಮುದ್ರದಿಂದ ಸುತ್ತುವರಿಯಲ್ಪಟ್ಟ ಭೂಮಿ 
(ಕುಡಿವುದಣಿಂದಂ ಅಬ್ಬಿಗಳಂ ಅಬ್ಬಿಪರೀತ ಮಹಿ ಈಶನಂ... 
.. ನೀನಮೋಘಂ ಪಡೆವೆ: ಪಂಪಭಾ, ೧. ೧೪೧ ಮತ್ತು ೧. 
೧೪೧ ವ) 

ಅಬ್ದಿಮಥನ - ಸಮುದ್ರಮಥನ (ಅಬ್ಬಿಮಥನಪ್ರಾರಂಭದೊಳ್‌ 
ಮಂದರಾಚಲಮಂ ತಂದವನಾವಂ ಆತನೆ ವಲಂ ತಕ್ಕಂ 
ಪೆಣರ್‌ ತಕ್ಕರೇ: ಪಂಪಭಾ, ೬. ೪೧) 

ಅಬ್ಬರ - ಆರ್ಭಟ (ಘುಳಿಘುಳಿಸುವ ವೀರವೃಂದದ 
ಘುಡುಘುಡಿಸುವ ಡೌಡೆಯ  ಕೋಳಾಹಳದ ಅಬ್ಬರಂ 
ಉಬ್ಬರಮಾಗೆ: ಗಿರಿಜಾಕ, ೬. ೫೫ ವ) 

ಅಬ್ಬರಂಗೆಯ್‌ -  ಆರ್ಭಟಿಸು (ಆಗಳಾ ಕೊಳನ ಬಳಸಿಂಗೆ 


ಬಂದು ನಿಬ್ಬರಮಾಗೆ ಬೊಬ್ಬಿಜೆದು ಅಬ್ಬರ೦ಗೆಯ್ದು: 
ಗದಾಯು, ೭. ೧ ವ) 

ಅಬ್ಬೆ - [ಅಂಬಾ] ತಾಯಿ (ಅಂಗಜೋತ್ಪತ್ತಿಸುಖಕ್ಕೆ 
ಸೋಲಲಟಿಗುಂ ಪುರುಷವ್ರತ೦ ಈಗಳ್‌ ಅಜ್ದೆಯೆಂದು 


ಅತ್ತಿಗೆಯೆಂಬ ಮಾತಂ ಎನಗೇನನಲಕ್ಕುಮೊ ಪಂಕಜಾನನೇ: 
ಪಂಪಭಾ, ೧. ೭೫) 

ಅಬ್ಬೆಗಳ್‌ - ಜೈನಸಂನ್ಯಾಸಿನಿಯರು (ಬೇಗಂ ಅಬ್ದೆಗಳ೦ ವಮದಿಸಿ 
ಬಸದಿಯಂ ಪೊಳಮಟ್ಟು . . ಬ೦ದಿರ್ದಳ್‌: ನೇಮಿನಾಪು, 
೧. ೭೯ ವ) 


೭೩ 


ಅಬ್ರಹ್ಮಣ್ಯ ತ 


ಬ್ರಾಹ್ಮಣನಿಗೆ ಆಗುವ ಅನ್ಯಾಯ 
(ಸೋಮಶರ್ಮಭಟ್ಟಂ ಪಿರಿದೊಂದು ತೊವಲಂ ಹಿಡಿದು 
ಅಬ್ರಹ್ಮಣ್ಯಂ ಭೋ ಅಬ್ರಹ್ಮಣ್ಯಂ ಭೋ ಎಂದಟುತ್ತುಂ .. .. 
ಅರಮನೆಗೆ ಪೋಗಿ: ವಡ್ಡಾರಾ, ಪು. ೨೩, ಸಾ. ೨); “ಹಿಂಸೆ 
ಮಾಡಬಾರದು” ಎಂಬ ಘೋಷಣೆ (ಅಪ್ರಶಿಕಂಗೆಜಗದ 
ವೀರವ್ರತಮ೦ ಕೇಳ್ದು ಹರ್ಷಮಂ ತಾಳದ ನಿನ್ನಬ್ರಹ್ಮಣ್ಯಂ 
ಬರಿಯ ಜನವ್ರೀಡಾಕರ೦ ಅದಂ ವಿಚಾರಿಸವೇಡಾ: ಪಂಪರಾ, 
೭. ೫೧) “ಬ್ರಾಹ್ಮಣನನ್ನು ಅನ್ಯಾಯದಿಂದ ಪಾರುಮಾಡಿ” 
ಎಂಬ ಉದ್ದಾರ (ಘಳಿಲನೆ ಬರ್ಪೆನ್ನಂ 
ಕಂಡಟಲಿರ್ಮಡಿಯಾಗೆ ಪತ್ತಿ ಕೆಳೆಯನ ಕೊರಲಂ ಪಟವಿಸಿ 
ಕಪಿಂಜಳ೦  ಬಾಯಲಟೆದು ಅಬ್ರಹ್ಮಣ್ಯಮೆಂದು ಬಿಡೆ 
ಪುಯ್ಯಲ್ಲಲ್‌: ಕಾದಂಬ, ೫. ೧೬೮) 
ಅಭಂಗುರ - ಭಂಗವಾಗದ, ಶಾಶ್ವತವಾದ (ಹರಿನ್ನಣಿ 
ಭಿತ್ತಿಭಾಗದೊಳ್‌ ಪುರವನಿತಾಜನಂ ಬರೆಯುತಿರ್ಪುದು 
ಅಭಂಗುರಪತ್ರಭಂಗಮಂ: ಪಂಪರಾ, ೧. ೧೧೭) 
ಅಭಯದಾನ - ನಾಲ್ಕು ದಾನಗಳಲ್ಲಿ ಒಂದು ಅಭಯವನ್ನು 
ಕೊಡುವುದು (ಕುಡುವುದು೦ ಆಹಾರ ಅಭಯ ಭೈಷಜ್ಯ 
ಶಾಸ್ತದಾನದಿಂ ಚತುರ್ವಿಧಮಕ್ಕುಂ: ಆದಿಷು, ೧೦. ೯ ವ) 
ಅಭವ - ಜನ್ಮರಹಿತ; ಶಿವ (ಧ್ಯಾನದೊಳ್‌ ಅಭವಂ 
ನೆಜ್‌ದದಿನಿಸಾನುಮನರೆಮುಚ್ಚಿ ಕಣ್ಣಳ೦ ನಿಶ್ಚಳಿತ೦ ತಾನಿರ್ದು 
ಮಜ್‌ದು ಕೆಂದಿದ ಮೀನ೦ ತಳ್ತಾಡದಿರ್ದ ಮಡುವಂ 
ಪೋಲ್ತಂ: ಪಂಪಭಾ, ೮. ೧೩) ವಿಷ್ಣು ಜಿನ 
(ಧರಣೇಂದನೆಂ ಅಭವನ ಕಿಂಕರನೆಂ: ಆದಿಷು, ೯. ೧೧೧) 
ಅಭವಭವನ - ಶಿವದೇವಾಲಯ (ರೋದೋಂತದೊಳೆತ್ತಂ 
ಸುತ್ತುತಿರ್ದತ್ತು ಅಭವಭವನಸಂಪೂರಿತಂ ಶಂಖನಾದಂ: 
ರಾಜಶೇವಿ, ೧೨. ೩) 
ಅಭವ್ಯ — [ಜೈನ] ಭವ್ಯನಲ್ಲದ, ಮುಕ್ತಿ ಹೊಂದಲಾರದ ಜೀವ 
(ನೀಂ ಬೆಸಸಿ ಅಭವ್ಯನೊ ಭವ್ಯನೊ ದೂರಭವ್ಯನೋ: 
ಆದಿಹು, ೨. ೩೪) 
ಅಭಿಖ್ಯಾತಿ - ಕೀರ್ತಿ (ನಿಜಾಭಿಖ್ಯಾತಿಯಂ ಇಳೆಯೊಳ್‌ ನಿಚೆಸಲ್ಕೀ 
ತೆಣದ ಇತಿಹಾಸಕಥೆಯಂ ಒಪ್ಪಿಸೆ ಕುಣಿತಂ: ಪಂಪಭಾ, ೧೪. 
೫೧) 
ಅಭಿಗಮನ - ಅತಿಥಿಯನ್ನು ಎದುರುಗೊಳ್ಳುವುದು (ಅಭಿಗಮನ 
ಅ೦ಫ್ರಿಕ್ಟಾಳನ್‌ ಶುಭಾಸನ ಅರ್ಚಾಪ್ರಣಾಮಕರಣ ಆಹಾರ 


ವ್ಯಭಿಚಾರಶುದ್ಧ ನವಭೇದಪೂರ್ವ ಪುಣ್ಯೈಕ ಪಣ್ಯನಿಧಿ 
ನಿಚೆಸುವುದುಂ: ಶಾಂತಿಪು, ೬. ೭೧) 

ಅಭಿಫಾತ -. ಅಡ್ಡಿ  (ವಜ್ರಕೀಟಂಗಳ್‌ ಕರ್ಣನೆರಡುಂ 
ತೊಡೆಯುಮಂ ಉರ್ಚಿ ಪೋಗೆಯುಂ 


ಅದನಜೆಯದಂತೆ ಗುರುಗೆ ನಿದ್ರಾ ಅಭಿಘಾತಮಕ್ಕುಮೆಂದು 
ತಲೆಯನುಗುರಿಸುತ್ತುಮಿರೆಯಿರೆ: ಪಂಪಭಾ, ೧. ೧೦೪ ವ); 
ಹೊಡೆತ (ಕುಲಿಶಾಭೀಘಾತದಿ೦ ನೀಲಾಚಲಮೆ ಕೆಡೆವಂತೆ: 
ಗದಾಯು, ೮. ೨೬ ವ); ನಷ್ಟ (ಸಿರಿಗೆ ದರಿದ್ರತೆ ಬಾಲ್‌ಗೆ 
ಮರಣಂ ಜರೆ ಯೌವನಕ್ಕೆ ಅಭಿಘಾತಮೆನುತ್ತಿರೆ ಕಂಡುಂ: 
ಚಂದ್ರಪ್ರಪು, ೨. ೩೭) 


ಅಭಿಚಾರ - ಮಾಟ ಯಅಭಿಚಾರಕ್ರಿಯಾ ಕ್ರೂರಪ್ರಕೃತಿಯಪ್ಪ 
ಪುರೋಹಿತರ ಗುರುವೆನಿಸುಗುಂ: ಕಾದಂಬ, ೩. ೧೦೩ ವ) 
ಅಭಿಚಾರಕ್ರಿಯೆ — ಮಾಟಮಾಡುವುದು (ಮಲೆಪಗೇ 


ಅಭಿಚಾರಕ್ರಿಯೆ ವಲಮೆನಿಸಲ್‌: ಆದಿಷು, ೧೧. ೫) 


ಅಭಿಚಾರಮಾಗು - ಮಾಟಮಾಡಿ ಕೊಲ್ಲು (ದುರ್ಯೋಧನನ 
ಬೆಸದೊಳ್‌ ಆತನ ಪುರೋಹಿತಂ ಕನಕಸ್ವಾಮಿಯೆಂಬಂ 
ಪಾಂಡವರ್ಗೆ ಅಭಿಚಾರಮಾಗೆ ಬೇಳ್ವ ಬೇಳ್ವೆಯ 


ಕೊಂಡದೊಳಗಣಿಂದಂ: ಪಂಪಭಾ, ೮. ೪೨ ವ) 


ಅಭಿಚಾರಿಕ - ಮಾಟಗಾರ (ಕುಪಿತ ಅನೇಕಪ ದಂದಶೂಕ ದವ 
ದೈತ್ಯ ಅರಾತಿ ಜೋರ ಅಂಧಕಾರ ಪತದ್ವಜ ವಿಷ ಅಭಿಚಾರಿಕ 
ಜರಾತಂಕಾದಿ ಭೇದಂಗಳಪ್ಪ: ಆದಿಪು. ೧೬. ೯) 

ಅಭಿಜನ - ಸತ್ಕುಲಜ (ಸನ್ನಿಪಾತ ಜ್ವರಂ ದೊರೆಕೊಂಡಂತೆ 
ಅವಿವೇಕದಿಂದ ಅಭಿಜನ೦ ವಿದ್ವಜ್ಜನಂ ಮಂಡಲೇಶ್ವರ 
ಸೇನಾಪತಿ ಮಂತ್ರಿ ಮಂಡಲಮದೇಂ 
ಮಾರ್ಕೊಳ್ಳದಂತಿರ್ಕುಮೇ: ಪಂಪರಾ, ೬. ೧೬೮); ವಂಶ 
(ಪೆಅತೇನಲ್ಲದೊಡೆ ಪೊಅಮಡಿಸಿ ಕಳೆವುದೆ ಮದೀಯ 
ನಂದನನಂ ಅಭಿಜನ ಆನಂದನನಂ: ಪಂಪರಾ, ೬. ೧೬೯) 

ಅಭಿಜನವತ್ಪಳ — ಸದ್ವ್ಯಕ್ತಿಗಳಲ್ಲಿ ಪ್ರೀತಿಯುಳ್ಳವನು 
(ವತ್ತಕುಲತಿಲಕಂ  ಅಭಿಜನವತ್ನ್ತಳಂ೦ ಅಭಿಮಾನಮೂರ್ತಿ: 
ಆದಿಹು, ೧. ೩೦) 

ಅಭಿಜಾತ ದ ಉತ್ತಮ ವಂಶದಲ್ಲಿ ಹುಟ್ಟಿದವನು 
(ಚತುರಂಗಬಲೋಪೇತ೦ಂ ಅತಿಧವಳರಥ೦ ಅಭಿಜಾತಂ 
ಕ್ಷತಿಯರನುಅದ ಕಲಿ ಕೃಪನಾತಂ: ಪಂಪಭಾ, ೧೦. ೫೫); 
ಹೊಸ (ಮತ್ತೊರ್ವಳ್‌ ಅಭಿಜಾತ ಕೇತಕೀದಳಧವಳಾಪಾಂಗೆ 
ಕೇತಕೀದಳಂಗಳಂ ಅಪಾಂದ ನೀಳ್ದಿನೊಳ್‌ ಪಡಿಯಿಡುವಂತಿರೆ 
ನೋಡಿ: ಪಾರ್ಶ್ವನಾಷು, ೯. ೬೮ ವ) 

ಅಭಿಜಿನ್ಮುಹೂರ್ತ ಎ. ದಿನದ ಎಂಟನೆಯ ಮುಹೂರ್ತ, 
ಕುತುಪಕಾಲ (ತತ್ತುರುದೇವಂ ಮುಕ್ತಿವಧೂವರತೆಯಂ 
ಅಭಿಜಿನ್ನುಹೂರ್ತದೊಳ್‌ ಕೈಕೊಂಡಂ: ಆದಿಷು, ೧೬. ೫೧) 

ಅಭಿಧಾನ - ಹೆಸರು (ಸಮಸ್ತರಾಜಕಚ್ಛತ್ರದಿನಂದು ಛತ್ರವತಿಯೆಂಬ 
ಅಭಿಧಾವಮನಾಳ್ಪುದಾ ಪೊಲಲ್‌: ಪಂಪಭಾ, ೩. ೩೯); 
ನಿಘಂಟು (ಅಭೀಧಾನ ಸಾಮುದ್ರಿಕಂ ಎಂಬಿವು 
ಮೊದಲಾದ ನರವೈದ್ಯಮುಮಂ ಓದಿಸಿದಂ: ವಡ್ಡಾರಾ, ಪು, 
೨೩, ಸಾ. ೧೫) 

ಅಭಿಧಾನಪರಂಪರೆ - ನಿಘಂಟು (ಲಿಪಿ ಶಬ್ದಶಾಸ್ತಂ 
ಅಭಿಧಾನಪರಂಪರೆ ನಾಟಕಪ್ರಯೋಗಂ ಕಾವ್ಯಂ ನೃಪನೀತಿ 
ಜೋಯಿಸಂ ರತ್ನಪರೀಕ್ಷೆ ವಿಷಾಪಹರಂ ಆಯುರ್ವೇದಂ: 
ಪುಷ್ಪದಂಪು, ೪. ೫೮) 


ಅಭಿನಯ - ನಾಟ್ಯಪ್ರದರ್ಶನ (ಅಳಿನಿನದದ ಮದಕೋಕಿಳ 
ಕಳನಿನದದ ಜತಿಯೊಳಭಿನಯಮಂ ನೆಗಟ್ಟೆನೆಗಂ 
ಲಳಿತಮನೇನಾಡಿಸಿದನೊ ಮಳಯಾನಿಳನರ್ತಕಂ 


ಲತಾನರ್ತಕಿಯಂ: ಆದಿಪು, ೧೧. ೯೩) 

ಅಭಿನಯಚತುಷ್ಟಕ - ಅಂಗಿಕ ವಾಚಿಕ, ಸಾತ್ವಿಕ್ಕ ಆಹಾರ್ಯ 
ಎಂಬ ನಾಲ್ಕು ಬಗೆಯ ಅಭಿನಯ (ಅಂಗಪ್ರತ್ಕಂಗ 
ಸಂಭವಾಂಗಿ ಕಾವ್ಯ ಅಭಿನಯಚತುಷ್ಟಯ ಪ್ರಯುಕ್ತ 
ಶ್ರುತಕಳಾಪರಿಣತನುಂ: ಚಂದ್ರಪ್ರಹು, ೪. ೮೦ ವ) 

ಅಭಿನವ - ಹೊಸದಾದ (ಅಹರಹರ್‌ ಆಭಿನವ ಮಣಿರುಚಿರ 
ಹಾಟಕ ಪ್ರಕರ ವಿರಚಿತಂಗಳಂ ಎಂದುಂ ಬಹು 
ಭಾಜನ೦ಗಳ೦ ನಿರ್ವಹಿಸುವುದು ಅವರವರ್ಗೆ ಭಾಜನಾಂಗ 
ಮಹೀಜಂ: ಶಾಂತಿಪು, ೬. ೧೧೪) 

ಅಭಿನವರ್‌ - ಹೊಸಬರು (ಅಬಿವಾದಂ ಎಂದು ನಿಂದ 
ಅಗ್ನಿಭೂತಿಯುಂ ವಾಯುಭೂತಿಯುಂ ವಿಪ್ರವರಂಗೆ 
ಅಭಿಮುಖದೊಳಿರ್ಪುದು೦ ಕಂಡು ಅಭಿನವರಿವರ್‌ ಎಂದು 


೭೪ 


ಸೂರ್ಯಮಿತ್ರಂ ತನ್ನೊಳ್‌ ವಿಸ್ಮಯಂಬಟ್ಟು: ಸುಕುಮಾಚ, ೨. 
೪೦ ಮತ್ತು ೪೦ ವು 

ಅಭಿನಿವೇಶ - ಆಸಕ್ತಿ ಆದರ ಕ್ರೀಡಾಕಾಮ 
ಅಭಿನಿವೇಶಮೆಂಬ ಪರಸ್ತೀಗೆಚಗದ 
ಐದತಿಚಾರದೊಳಂ: ಧರ್ಮಾಮೃ, ೮೮ ವ); ನಂಬಿಕೆ 

ಅಭಿಷವ - ಅಭಿಷೇಕ (ಅಚ್ಛತೀರ್ಥಸಮೂಹಾಂಬುಗಳಿಂದ 
ಅಭಿಷವ೦ ಮಾಲ್ಪಂತೆ ದಿವ್ಯಾಂಗನೆ ನೋಡಿದಳ್‌: 
ಕಾದಂಸಂ, ೩. ೩೬) 

ಅಭಿನಿಷಾದಿ - ಎದುರಿಗಿರುವ ಮಾವತಿಗ (ಇತ್ತಂ ಯುವರಾಜನಾ 
ಬಗೆದು ಅಭಿನಿಷಾದಿಯುಮಂ: ಆದಿಪು, ೧೪. ೯೮ ವ) 

ಅಭಿನುತ - ಹೊಗಳಲ್ಪಟ್ಟ, ಸುತವಾದ (ಅಭುನುತ 
ಕಲ್ಪಮಹೀಜ೦ಗಳಿಂ: ಶಾಂತಿಷು, ೬. ೧೦೦) 

ಅಭಿನೂತ - ಹೊಗಳಲ್ಪಟ್ಟವನು (ಅಭಿನೂತಕೇತಕೀಕಿಸಲಯ 
ಅಪಹಸಿತ ಕರತಲಪಲ್ಲವೆ: ಸುಕುಮಾಚ, ೯. ೧೦೭ ವ) 

ಅಭಿನ್ನಾಂಗಿ - ಏಕರೂಪವುಳ್ಳವಳು (ಹಿಮಶೈಳದೊಳಂ 
ಜಳಧಿಯೊಳ೦ ಎಂತು ಅಭಿನ್ನಾಂಗಿ ಗಂಗೆ ಸಂಗತೆ: ಆದಿಪು, 
ಡಬ 

ಅಭಿಭವ - ಸೋಲು (ರಾಜ್ಯದೊಳೆನ್ನನವಸ್ತುಮಾಡಿ ಪೂಣ್ಣು 
ಅಭಿಭವಮೀಗಳೀ ಭವದೊಳಿಂತಿದು ನೀಗದು: ಆದಿಪು, ೨. 
೩೯) 

ಅಭಿಭವಿಸು - ಶಕ್ತಿಗುಂದಿಸು (ಅಭಿಮನ್ಯು ಮರಣವಾರ್ತಾಪ್ರಭೂತ 
ಶೋಕಾಗ್ನಿ ಧರ್ಮತನಯನಂ ಇರದದೆ ಅಂದು ಅಭಿಭವಿಸಿ 
ತನ್ನನಳುರ್ದಂತೆ ಭಾಸ್ಕರಂ ಕೆಂಕಮಾದಂ ಅಸ್ತಾಚಲದೊಳ್‌: 
ಪಂಪಭಾ, ೧೧. ೧೦೬); ಕಷ್ಟವೆಂದು ತಿಳಿ (ರಾತ್ರಭೋಜನಂ 
ದುಃಖಭಾಜನನಿಶ್ಚಯಮೆಂದು ಅಭಿಭವಿಪರಾಗಿ ದಿವದೊಳ್‌ 
ಸುಭೋಜನಂ ಗೆಯ್ದರಲ್ಲರೇ ಜೈನಪರರ್‌: ಸಮಯಪ, ೬. 
೩); ಸೋಲಿಸು (ಅಭಿಭವಿಸಿ ಕಪಿದ್ದಜಿನಿಯಂ ಅಭಿಭಯರ್‌ 
ಪರಿತಂದು ರಾಮಲಕ್ಷ್ಮಣರ೦ ಕಂಡು: ಪಂಪರಾ, ೧೪. ೯೨) 

ಅಭಿಭೂತ - ಸೋತ (ವ್ಯಸನ  ಅಭಿಭೂತಂನಾದನುಂ 
ಅನುರಾಗವೇಗದೆ ಹಿತಾಹಿತಚಿಂತೆಯನೇಕೆ ಮಾಡುಗುಂ: 
ಪಂಪರಾ, ೧೪. ೧೧೭) 

ಅಭಿಮಂತ್ರಿಸು - ಮಂತ್ರ ಜಪಿಸಿ ಶಕ್ತಿಯುತವಾಗಿಸು (ಕಸೆಯಂ 
ಬಿಟ್ಟುಜಭಿಮಂತ್ರಿಸಿ ಚಕ್ರಮಂ ಅಸುರವೈರಿಯಿಡುವಾಗಳ್‌: 
ಪಂಪಭಾ, ೨. ೨೧೧) 

ಅಭಿಮತ - ಇಷ್ಟ (ಏನಭಿಮತಂ ಅವರ್ಗೆ ಅವರ್ಗೆ ಅದನೇನುಂ 
ತೊದಳಿಲ್ಲದಿತ್ತು ಮನ್ನಿಸಿದ೦ ಸನ್ಮಾನಪುರಸ್ಪರಂ: ಆದಿಪು, 
೧೫. ೧೨) 

ಅಭಿಮಾನ - ಆತ್ಮಗೌರವ (ಅಭಿಮಾನಮೊಂದೆ ಕುಳಮ ಅಣ್ಮು 
ಕುಲಂ: ಪಂಪಭಾ, ೧೦. ೨೧) 

ಅಭಿಮಾನಂಗಿಡು - ಅಭಿಮಾನಕ್ಕೆ ಧಕ್ಕೆಯೊದಗು (ಅಲ್ಲಿಂದ 
ಅಭಿಮಾನಂಗಿಡೆ ಜಡಿದು ಬಡಿದು ಕೆಡೆ ನೂಂಕುವುದುಂ: 
ಧರ್ಮಾಮೃ, ೫. ೧೩೧) 

ಅಭಿಮಾನಕ್ಷತಿ — ಅಭಿಮಾನಭಂಗ (ಮಾನಧನನೆನಿಸಿ 
ನಿನ್ನಭಿಮಾನಕ್ಷತಿ ಮಾಡಿದೆ ಸುಯೋಧಣ; ಗದಾಯು, ೭. 
೬) 

ಅಭಿಮಾನಧನ - ಸ್ವಾಭಿಮಾನವನ್ನೇ ಧನವನ್ನಾಗಿ ಉಳ್ಳವನು; 
ದುರ್ಯೋಧನ (ನೃಪಂ ಅಭಿಮಾನಧನ೦ ಅನುಪಮಮನಂ: 
ಕವಿರಾಮಾ, ೨. ೧೬) 


ತೀವ್ರ 
ವ್ರತದ 


ಅಭಿಮಾನಹಾನಿ — 
ವಿರಹಿಗಳೊಳ್‌ .. .. 
ಜಗನ್ನಾವಿ, ೨. ೧ ವ) 

ಅಭಿಮುಖ -. ಎದುರು (ಅಭಿವಾದಂ ಎಂದು ನಿಂದ 
ಅಗ್ನಿಭೂತಿಯುಂ ವಾಯುಭೂತಿಯುಂ ವಿಪ್ರವರಂಗೆ 
ಅಭಿಮುಖದೊಳಿರ್ಪುದು೦ ಕಂಡು ಅಭಿನವರಿವರ್‌ ಎಂದು 
ಸೂರ್ಯಮಿತ್ರಂ ತನ್ನೊಳ್‌ ವಿಸ್ಮಯಂಬಟ್ಟು: ಸುಕುಮಾಚ, ೨. 


ಅಭಿಮಾನಕ್ಷತಿ (ಅಭಿಮಾನಹಾನಿ 
ಅಲ್ಲದೆ ಜನಪದದದ ಜನ೦ಗಳೊಳಿಲ್ಲ: 


೪೦ ಮತ್ತು ೪೦ ವ) 

ಅಭಿಯಾತಿ — ಶತ್ರು (ಅಭಿಮಾನಿ ಸತ್ಯಭಾಷಣ೦ 
ಅಭಿಯಾತಿವಿಭೀಷಣ೦ .. .. ವಿಶ್ವಂಭರಾಧಿಪತಿ ಅದನಾಳ್ವಂ: 
ಆಚವರ್ಧ, ೧. ೭೭) 

ಅಭಿಯೋಗ — ಒತ್ತಾಯ (ತಮ್ಮತಮ್ಮ ಪುತ್ರರಂ 


ಅಭಿಯೋಗದಿಂದತಿಬಳಂಗೆ ನಿಯೋಜಿಸಿ: ಆದಿಪು, ೨. ೫೧); ಆಸಕ್ತಿ 


(ಅದರ್ಕೆ ಮೆಚ್ಚಿ ಬಣ್ಣಿಸಲ್‌ ಅಭಿಯೋಗಮಾಯ್ತಿನಗೆ 
ಹಸಭೀಮನ ಸಾಹಸಂಗಳಂ: ಗದಾಯು, ೧. ೫೩); 
ಅಪವಾದ, ದೂರು (ಅಬ್ಬಾ ನಿಮ್ಮ ಮೇಲೆ ಲೋಕಮೆಲ್ಲಂ 


ಅಭಿಯೋಗಮನಿಟ್ಟೊಡೆ ಅರಸಂ ನಿಮ್ಮನಡವಿಯೊಳ್‌ ಬಿಸಿಟ್ಟು 


ಬರವೇಲ್ಛ್ಟೊಡೆ ಇಲ್ಲಿಗೆ ತಂದೆಂ: ಪಂಪರಾ, ೧೫. ೭೫ ವ) 

ಅಭಿಯೋಗ್ಯ - [ಜೈನ] ಇಂದ್ರ ಮುಂತಾದವರಿಗೆ ವಾಹನಸೇವೆ 
ಮಾಡುವವರು 
ದೇವವಿಹಾರಪ್ರಾದ ಅಭಿರಾಮಮುಂ...... 
ರ್ಳ ವ) 

ಅಭಿರಾಮ - ಸುಂದರವಾದ 
ಅಭಿರಾಮಮುಂ ಎನಿಸಿ 
ರಾಜಶೇವಿ, ೨. ೨೮ ವ) 

ಅಭಿರೂಪ - ಸು೦ದರ ರೂಪುಳ್ಳವನು (ಜನಪದಸಮಭಿಜಾತನುಂ 
ಅನ್ವಯಾಗತನು೦ ಅಭಿರೂಪನುಂ: ಆದಿಷು, ೧೪. ೪೩ ವ); 
ವಿದ್ವಾಂಸ (ಇದು ಚಿತ್ರಕಥಾ ಅಭಿರೂಪಂ ಇಂತಿದು ಗಜವಾಜಿ 
ಲಕ್ಷಣ ವಿಚಕ್ಷಣಂ: ಕಾದಂಬ, ೧. ೪೯) 

ಅಭಿಲಷಿತ - ಬಯಸಿದ (ಸುರದ್ರುಮ ಸಂ೦ಕುಳ೦ ಅಭಿಲಷಿತ 
ಫಲಮನೀವುದು ಪಿರಿದೇ: ಪಾರ್ಶ್ವನಾಪು, ೧೬. ೫೮) 

ಅಭಿವಂದನಂಗೆಯ್‌ - ಗೌರವಪೂರ್ವಕ ವಂದನೆ ಸಲ್ಲಿಸು (ಈ 


ಆಗಿ: ಆದಿಪು, ೧. 


(ಆ ಜನಪದಂ ಕಮಳ 
ರಮಣೀಯಮಾಗಿರ್ಪುದು: 


ದಯೆಗೆ ಮಹಾಪ್ರಸಾದಮೆಂದು ಅಭಿವಂ೦ದನಂಗೆಯ್ದು: 
ಸುಕುಮಾಚ, ೪. ೨ ವ) 
ಅಭಿವಂದಿತಾರ್ಥ — ಮಾನ್ಯನಾದವನು (ಎನಗೆ 


ಅಭಿವಂದಿತಾರ್ಥರ್‌ ಅವಧಾರಿಸು ಚಿತ್ತದೊಳ್‌ ಅಗ್ರಜಾತ 
ನೀಂ  ಮುನಿಯದೆ ಪಾಂಡುನಂದನರ್ಗೆ ಬಾಡಮನಯ್ದನ್ನೆ 
ಬೇಡೆ: ಗದಾಯು, ೭. ೫೯) 
ಅಭಿವರ್ಣಿಸು - ಚೆನ್ನಾಗಿ ವರ್ಣನೆ ಮಾಡು (ದುರ್ಯೋಧನ 
ಊರು ಕ್ಷಮಾಧರ ವಜ್ರಂ ಕುರುರಾಜರತ್ನ ಮಕುಟ ಉತ್ಕೂಟ 
ಅಂಘ್ರಿ ಸಂಘಟ್ಟಸಂಗರಂ ಎಂದು ಅಭಿವರ್ಣಿಪೆಂ 
ರಣಯಶ್ಶೀರಾಮನಂ ಭೀಮನಂ: ಗದಾಯು, ೧. ೫೨) 
ಅಭಿವರ್ಧನ " -. ಏಳಿಗೆ (ವಿನುತಾನಂತಸುಖಾ ಅಭಿವರ್ಧನಂ 
ಅವ್ಯಾಬಾಧಸೌಖ್ಯ ಅಬಿವರ್ಧನಮಂ: ಸುಕುಮಾಚ, ೯. ೧೪) 
ಅಭಿವಾಂಛಿತ - ಅಪೇಕ್ಷಪಟ್ಟ, ಬಯಸಿದ (ಮುದಂಬಡೆಯರಾರ್‌ 
ಅಭಿವಾಂಛಿತ ಕಾರ್ಯಸಿದ್ದಿಯಿಂ: ಪಂಪರಾ, ೧೧. ೧೬೨) 
ಅಭಿವಾದಂ - ನಮಸ್ಕಾರ (ಅಭಿವಾದಂ ಎಂದು ನಿಂದ 
ಅಗ್ನಿಭೂತಿಯುಂ ವಾಯುಭೂತಿಯುಂ ವಿಪ್ರವರಂಗೆ 
ಅಭಿಮುಖದೊಳಿರ್ಪುದು೦ ಕಂಡು ಅಭಿನವರಿವರ್‌ ಎಂದು 


(ಲೋಕಪಾಲ ಅಭಿಯೋಗ್ಯ ದಿಗ್ಗಜೇಂದ್ರ 


೭೫ 


ಸೂರ್ಯವಮಿತ್ರಂ ತನ್ನೊಳ್‌ ವಿಸ್ಮಯಂಬಟ್ಟು: ಸುಕುಮಾಚ, ೨. 
೪೦ ಮತ್ತು ೪೦ ವ) 

ಅಭಿವಾದಯೇ - ನಮಸ್ಕರಿಸುತ್ತೇನೆ (ತನ್ನ ದೊಣೆಯಂಬುಗಳ್‌ 
ತವುವನ್ನೆಗಂ ಎಚ್ಚಂಬು ತಪ್ಪೊಡೆ ಅಭಿವಾದಯೇ ಎನಲ್ಕೆ 
ಇನ್ನೆಃ ನಗೆ. ಪದನಿದಂದು ಕರಂ ನಗೆ ಸುರರರಿಗನಿದಿರ್ಗೆ 
EE ಪಂಪಭಾ, ೧೩. ೪೦) 

ಅಭಿವಿನುತ - ಸ್ತೋತ್ರಪಾತ್ರ (ಅಭಿವಿನುತ ಜೈನಸೂಕ್ತಿ ಪ್ರಭಾವಮಂ 
ಬಣ್ಣಿಸಲ್ಕೆ ನೆಜೌವವನಾವ೦: ಸಮಯಪ, ೩. ೪೬) 

ಅಭಿವೀಕ್ಷಿಸು - ಆಸಕ್ತಿಯಿಂದ ನೋಡು (ವಸುಧೆಯೊಳ್‌ 
ಎಸೆದಿರ್ದಭಿವೀಕ್ಷಿಸುವ ಜನಕ್ಕೆಯ್ದೆ ಜಿನನ ಜನ್ಮೋತ್ಸವಮಂ: 
ಶಾಂತಿಪು, ೧೦. ೨೩) 


ಅಭಿವೇಷ್ಟಿತ - ಸುತ್ತುವರಿಯಲ್ಪಟ್ಟ (ನುತವೇತ್ರಾಸನರುಲ್ಲರೀ 
ಮೃದಗಾಭಂ ತ್ರಿವಾತಾಭಿವೇಷ್ಟಿತಂ ಜಗತ್ತಿತಯಂ 


ನಿಂದುದು: ಸುಕುಮಾಚ, ೧೧. ೪೦) 

ಅಭಿವ್ಯಕ್ತಿ - ಪ್ರಕಟಗೊಳ್ಳುವುದು (ಶಬ್ದಮುಖದಿ೦ ಅಭಿವ್ಯಕ್ತಿಯಂ 
ಮಾಟ್ಟ ವಿಮಳಸ್ವರೂಪೆಗೆ ಭುವನಸ್ತುತೆಗೆ ಶಾಸ್ತ್ರಮುಖದೊಳ್‌ 
ನಮಸ್ಕರಿಸುವೆಂ: " ಶಬ್ದಮದ, ೧. ವೃತ್ತಿ 

ಅಭಿಶಂಕೆ - ಆಳವಾದ ಸಂದೇಹ (ಸದ್ವನಾಬ್ಜವಿಳಾಸಾವಾಸದೊಳ್‌ 
ತಳರದೆ ನಿಂದ ವಾಗ್ಧನಿತೆ ಎಂಬ ಅಭಿಶಂಕೆಯಂ 
ಉಂಟುಮಾಡಿದಳ್‌: ಆದಿಪು, ೨. ೨೭) 


ಅಭಿಷಂಗ - ಬೈಗುಳು (ಓಡಿ ಬರ್ಪ ಅಮರವ್ಯಾಧಸಂಘದ 
ಅಭಿಷಂಗಮಂ .. .. ಕಪರ್ದಿ ಕಂಡು: ಶಬರಶಂ, ೪. ೧೭ 
ವ) 


ಅಭಿಷವ - ಅಭಿಷೇಕ (ಕಾಂತೆಯರ್ಕಳ ದರಹಾಸ ಚಂದನ 


ಅಭಿಷವಂ .. .. ತನ್ನೋಳೊಪ್ಪೆ ತಳೆದಂ ಮದನೋತ್ಸವಮಂ: 
ಕಾದಂಬ, ೨. ೨೬) 

ಅಭಿಷವಣ - ಅಭಿಷವ (ಸುರರಾಜ೦ ತಾನೆ 
ರಾಜ್ಯಾಭಿಷವಣವಿಧಿಯ೦ ಮಾಡಿದಂ: ಆದಿಷು, ೬. ೧೦೮); 
ಸ್ನಾನ 

ಅಭಿಷವಾಂಬು - ಅಭಿಷೇಕದ ನೀರು (ಮೊದಲಂ ಬಳಸಿರೆ 
ಗುಂಟಿಸಿದುದಕದವೋಲಭಿಷವಾಂಬು ಮೇರುನಗಂ 


ಸ್ಕಂಧದವೊಲಿರೆ: ಚ೦ದ್ರಪ್ರಪು, ೧೨. ೧೪೦) 

ಅಭಿಷವೋತ್ಸವ - ಅಭಿಷೇಕ ಮಹೋತ್ಸವ (ತಿಲೋಕನಾಥನ 
ಅಭಿಷವೋತ್ಸವಕ್ಕೆ ಪೂರ್ಣೇಂದುಮಂಡಲಂಗಳಿಂದಂ 
ಇಂಡೆಯಾಡಿತೆಂಬುನಂ: ಅನಂತಪು, ೫. ೭೦) 

ಅಭಿಷೇಕ - [ಜೆ ಸೈನ] ಒಂದು ಗರ್ಭಾನ್ವಯಕ್ರಿಯೆ, ತಪಶ್ಚರಣದಿಂದ 
ಹೊಂದುವ ಅಭಿಷೇಕಪ್ರಾಪ್ತಿ (ಅಭಿಷೇಕ 
ಅಗ್ರನಿರ್ವತಿಯೆಂಬ ಅಯ್ವತ್ತುಮೂಜು ಗರ್ಭಾದಿನಿರ್ವಾಣ 
ಪರ್ಯಂತ೦ಗಳಪ್ಪ ಗರ್ಭಾನ್ಹಯಕ್ರಿಯೆಗಳಂ: ಆದಿಷು, ೧೫. 
೧೫ ವ) 

ಅಭಿಷೇಣನ - ದಂಡೆತ್ತಿ ಹೋಗುವುದು (ಅಭಿಷೇಣನಮಕ್ಕುಂ 
ರಿಪುಗಭಿಮುಖದೊಳ್‌ ಪಡೆವೆರಸಿ ನಡೆವುದು: ಅಭಿಧಾವ, ೧. 
೧೪. ೨) 

ಅಭಿಷ್ಟುತ - ಸ್ತುತವಾದ, ಶ್ರೇಷ್ಠ (ತ್ರಿಜಗದಭಿಷ್ಟುತಂಗೆ 
ಜಿನಚಂದ್ರಮಹಾಮಹಿಮಪಾಳಕಂಗೆ: ಶಾಂತಿಷು, ೧೧. ೬೭) 

ಅಭಿಸಾರಿಕೆ - ಸಂಕೇತಸ್ಥಾನದಲ್ಲಿ ಪ್ರಿಯನನ್ನು ನಿರೀಕ್ಷಿಸುವವಳು 
(ಪಿರಿದುಂ ಗಟಪುತ್ತುಮಿರ್ಪಳ೦ ಸಾರಿಕೆಯೆಂಬರ್‌ 
ಅಭಿಸಾರಿಕೆಯೆಂಬರೆ ಬುದ್ಧಿಯುಳ್ಳವರ್‌: ಪಂಪಭಾ. ೪. ೮೩) 


ಅಭಿಹತಮರ್ಮ - ಮರ್ಮಕ್ಕೆ ಪೆಟ್ಟು ತಾಗಿದವನು (ಬಿಟ್ಲಿಂ 
ವಸುಧೆಗೆ ರಥದಿ೦. ಮೂರ್ಛಾವಸಕ್ತಮತಿ ಧರ್ಮಪಾಲಂ 
ಅಬಿಹತಮರ್ಮಂ: ಚಂದ್ರಪ್ರಷು, ೧೦. ೯೨) 

ಅಭಿಹತಿ - ಪೆಟ್ಟು ಏಟು (ರಜ೦ ನರೇಂದ್ರಚಾಮರಮರುದ್‌ 
ಅಭಿಹತಿಯಿ೦ ತೆರಳ್ಳು ತೂಳ್ಬತ್ತಾಗಳ್‌: ಆದಿಪು, ೧೧. ೩೮) 


ಅಭೀತಮನ - ಹೆದರದ ಮನಸ್ಸಿನವನು (ಎನೆ ಬಗೆಗೊಂಡು 
ಅಭಿತಮನನರ್ಚಿಸಿ ಬಂದಿಸಿ ಚೈತ್ಯಗೇಹಮುಳ್ಳನಿತುಮಂ: 
ಆದಿಷು, ೩. ೪) 


ಅಭೀತಾತ್ಮಕ - ಹೆದರದ ಮನಸ್ಸಿನವನು (ಹೈಮಾಚಳಮಿರ್ಪಂತೆ 
ಆಗಳಿರ್ದಂ ಮರಮೊದಲೊಳ್‌ ಅಭಿತಾತ್ಮಕಂ ಯೋಗಿನಾಥಂ: 
ಸುಕುಮಾಚ, ೪. ೯) 

ಅಭೀತೆ - ಹೆದರದ ಮನಸ್ಸಿನವಳು (ಅಭಯರುಚಿ ತಂಗೆಗೆಂದಂ 


ಅಭೀತೆಯಾಗೆಲಗೆ ತಾಯೆ ಮರಣದ ಡೆಸೆಯೊಳ್‌: 
ಯಶೋಚ, ೧. ೪೮) 
ಅಭೀಪ್ಪಾ।ಪೆ] - ಬಯಕೆ (ಚಂದ್ರವರ್ಧನಂ ಅಭೀಪ್ಲಾವಲ್ಲರೀ 


ವರ್ಧನಂ: ಪಂಪರಾ, ೫. ೨೯) 

ಅಭೀಷ್ಟ - ಆಕಾಂಕ್ಷೆ (ಭಟ್ಟಾರಕರಂ ಮೂಜು ಸೂಟ್‌ ಬಲವಂದು 
ಕೃತಾಭೀಷ್ಟಸ್ನವನಪರಂ ಮಹಾಮಹಮೆಂಬ ಮಹಾ 
ಪೂಜೆಯಂ ಮಹಾವಿಭೂತಿಯಿಂ: ಆದಿಪು, ೧೬. ೪೯ ವ) 

ಅಭೀಷ್ಟಫಲ -.. ಬಯಸಿದ ಫಲ (ಕೋಮಲಮುಖೀ 
ಗೌರೀಲತಾಶ್ರಿಷ್ಟಶಂಕರ ಕಲ್ಪದ್ರುಮಮಂ ಈಗಳೀಗೆ 
ಅಭೀಷ್ಟಫಲಮಂ೦ ಚಾಳುಕ್ಕನಾರಾಯಣಂ: ಗದಾಯು, ೧. ೨) 

ಅಭುಕ್ತಿ - (ಜೈ ೈನ] ಭೋಜನಾಭಾವ (ಮಿತನಖಕೇಶಶೋಭಿತ 
ತನುತ್ವಂ 'ಿಭುಕ್ತಪಸ ಸರ್ಗಭಾವ೦ ಅನ್ವಿತಚತುರಾನನತ್ಚಂ 
ಅಖಿಳಾಗಮವಿತ್ತ್ವಂ: ಆದಿಷು, ೧೦. ೪೩) 

ಅಭೇದ್ಯ ದ ಭೇದಿಸಲಾಗದ, 
(ವಿಷಮೋಚಿಕಗಳೆಂಬ ಪಾವುಗೆಗಳುಂ 
ಕವಚಮುಂ: ಆದಿಪು, ೧೫. ೩ ವ) 

ಅಭೋಜ್ಯ — ತಿನ್ನಬಾರದ್ದು  (ಔದುಂಬರತರುವಾರ್ಗಂ 
ಅಭೋಜ್ಯಂ ಕ್ಷುದ್ರಜಂತು ಜನ್ಮಾವಾಸಂ: ಮಲ್ಲಿನಾಪು, ೧೦. 
೪೩) 

ಅಭ್ಯಂತರ ದ ಒಳಗೆ, ನಡುವೆ (ನಗರಾಭ್ಯಂತರ 
ದೇವತಾಭವನದೊಳ್‌ ಚೌವಟ್ಟದೊಳ್‌ ಬೀದಿವೀದಿಗಳೊಳ್‌ .. 
. ನೀತಿಗೆಟ್ಟಾಡುವರ್‌: ಸುಕುಮಾಚ, ೨. ೭) 


ಅಭೇದ್ಯಮೆಂಬ 


ಅಭ್ಯಂತರತಪಸ್‌ - [ಜೈನ] ಪ್ರಾಯಶ್ಚಿತ್ತ ವಿನಯ, ವೈಯಾಪೃ 
ಸ್ವಾಧ್ಯಾಯ, ವೃತ್ತರ್ಗ, ಧ್ಯಾನ. ಎಂಬ WN ಸ 
ಅಂತರಂಗ ತಪಸ್ಸು (ಮತ್ತಂ ಅಭ್ಯಂತರತಪಷ್ಟಟ್ಕದೊಳಂ 
ಪ್ರಾಯಶ್ಚಿತ್ತ ವಿನಯ ವೈಯಾಪತ್ಯ ಸ್ವಾಧ್ಯಾಯ ಧ್ಯಾನ 


ವ್ಯತ್ತರ್ಗರಗಳೊಳಂ ಕೈ ಕೈಕೊಂಡು: ಆದಿಪು, ಜಿ ಜೆ ವ) 
ಅಭ್ಯಮಿತ್ರೀಣ — ಶತ್ರುಗಳನ್ನು ಧೈರ್ಯವಾಗಿ ಎದುರಿಸುವ 

(ಕರ್ಕಸ೦ಗಳ೦ ನುಡಿದು ಜ್‌ ಅಭ್ಯಮಿತ್ರೀಣವೃತ್ತಿಯನೆ 

ಪೂಣ್ಬು ಪೊಣಮಡುವಾಗಳ್‌: ಚಂದ್ರಪ್ರಪು, ೧೦. ೫೫ ವ) 


ಅಭ್ಯರ್ಚನೆ - ಪೂಜೆ, ಸತ್ಕಾರ (ಜೈನಪದ ಅಭ್ಯರ್ಚನೆಯುಂ 
ದಾನಮುಂ ಅಣಮಿಲ್ಲದಿರ್ದೊಡಂ ದಿಬ್ಯಸುಖಂ 
ಜೈನಂಗಕ್ಕುಂ: ಸಮಯಪ, ೪. ೬೯) 


ಅಭ್ಯರ್ಚಿಸು - ಪೂಜಿಸು, ಸತ್ಕರಿಸು (ಎರಡನೆಯ ತೀರ್ಥಂಕರನಂ 
. ಸುರರೆಲ್ಲಂ ಚೂಡಾಮಣಿಕಿರಣದಿನ ಅವನತಕಿರೀಟರ್‌ 
ಅಭ್ಯರ್ಚಿಸಿದರ್‌: ಅಜಿತಹು, ೫. ೪) 


ಭೇದಿಸಲಾಗದ್ದು 


ಅಭ್ಯರ್ಚ್ಯ - ಪೂಜಾರ್ಹವಾದ (ಅಮರ ಅಭ್ಯರ್ಜ್ಯಂಗಳ್‌ 
ಸುರವಿಮಾನಪರಿವೇಷ್ಟನ ಅಭಿರಾಮಂಗಳ್‌ 
ಚೈತ್ಯಾವಳಿಗಳ್‌: ಶಾಂತಿಷು, ೨. ೧೧೮) 


ಅಭ್ಯರ್ಣ - ಸಮೀಪ (ಬಹುವಿಧ ವಾದ್ಯಸ್ವನಂ 
ಹೇಷಾಬೃಂಹಿತಂಗಳ್‌ .. . ಭೋಂಕನೆ ಕಣ್ಯ ಅಭ್ಯರ್ಣಮಂ 
ಸಾರ್ತರೆ: ಪಂಪರಾ, ೧೩. ೨); ಪಕ್ಕ (ಅಹಿಮಕೃತ್‌ 
ಬಿ೦ಬಮನನುಕರಿಸಿ ನಿಜಾಂಬಿಕೆಯಭ್ಯರ್ಣದೊಳ್‌ 


ಜಿನಾರ್ಭಕನೆಸೆದಂ: ಅಜಿತಪು, ೪. ೪) 

ಅಭ್ಯರ್ಥನ - ಪ್ರಾರ್ಥನೆ (ಸಕಲ ಪಾರ್ಥಿವಗುಣಸಂಚಯದ 
ಅಭ್ಯರ್ಚನದಿಂದ ಆಶ್ರಯರೂಪನ೦ ಆ ಮಹೀಶನಂ ಬಿದಿ 
ಪಡೆದಂ: ಚಂದ್ರಪ್ರಪು, ೩. ೨೪) 

ಅಭ್ಯರ್ಕಿತ - ಯೋಗ್ಯವಾದ, ಗೌರವಾರ್ಹ (ಅನೇಕ 
ಪರಿವ್ರಾಜಿಕಾಸಮಾಜ೦ ಸುತ್ತುಂ ಓಲಗಿಸುತ್ತಿರಲ್‌ ಅಂತಃಪುರ 
ಅಭ್ಯರಿತರೊಳ್‌ ಆದರಂ ಬೆರಸು ಸಂಭಾಷಿಸುತ್ತುಂ: 
ಕಾದಂಸಂ, ೫. ೬೫ ವ) 

ಅಭ್ಯವಹರಣ - ಊಟ (ಉಣಿಸು ಅಭ್ಯವಹರಣ೦ ಭಕ್ಷಣ 
ಅಶನಂ ಜಿಗ್ಬಿ ಜೇಮನಂ ಭುಕ್ತಿಸಮಂ: ಅಭಿಧಾವ, ೧. 
೧೧೬. ೭) 

ಅಭ್ಯವಹಾರ - ತಿನ್ನುವುದು, ಊಟ (ಆಚರಿತ ಅಭ್ಯವಹಾರನುಂ 
ಉದ್ದ ಹೀತ ತಾಂಬೂಲಕರಂಕವಾಹಿನೀ ಸೃ೦ಧವಿನೃಸ್ತಹಸ್ತನುಂ 
ಆಗಿ: ಕಾದಂಬ, ೧. ೬೮ ವ) 


ಅಭ್ಯವಹೃತಿ - ಊಟ (ಅಭ್ಯವಹೃತಿಯಂ ನಿವರ್ತಿಸಿ 
ಕೈಘಟ್ಟಿಯುಮಂ ತಾಂಬೂಲಮುಮಂ ಕೊಂಡು: ಪಂಪರಾ, 
ಕ ಲ ಪು 

ಅಭ್ಯಸನ - ಅಭ್ಯಾಸ (ಭೂಷಾ ಅಭ್ಯಸನಚತುರ ಭಾಷಾವಿಶೇ 


ಕುಶಲೆಯರಪ್ಪ: ಆದಿಷು, ೨. ೬೫ ವ) 

ಅಭ್ಯಸ್ತ - ಕೆಲಿಯಲಾದ (ಆ ಮಹಾಬಳ೦ .. .. ಅಭ್ಯಸ್ತ ಸಮಸ್ತ 
ವಿದ್ಯಾಧರ ವಿದ್ಯಾಪಾರಗನುಂ: ಆದಿಪು, ೧. ೭೩ ವ) 

ಭ್ಯಾರೂಢ -. ಮೇಲೇರಿದವನು (ಖಾಂಚನಮಯ ವಿಮಾನ 

ಅಭ್ಯಾರೂಢಂ ಸುತಾರೆಯೊಳೋಪಳ್‌ ಮನದೆಅಕದಿಂ೦ 
ಪೋದೆಂ: ಶಾಂತಿಪು, ೬. ೩೦) 

ಅಭ್ಯಾಗತ — ಆತಿಥ್ಯ ಸ್ಟೀಕರಿಸುವವನು (ನೀಂ 
ಅಭ್ಯಾಗತನಾಗಲೆವೇಟ್ಕು ಎಂದಾಗಳ್‌ ನೃಪಸುತನಂ ಅಟ್ಕಜೆಂ 
ಸತಿ ನುಡಿದಳ್‌: ಕಾದಂಬ, ೪. ೬೩) 

ಅಭ್ಯಾಗತಕ್ರಿಯೆ - ಮನೆಗೆ ಬಂದು ಆತಿಥ್ಯ ಸ್ವೀಕರಿಸುವವನಿಗೆ 
ಮಾಡಬೇಕಾದ ಉಪಚಾರ (ಆ ಕಿರಾತಂ ಕ೦ಡು ಪೊಡೆವಟ್ಟು 
ಮನೆಗೆ ಒಡಗೊಂಡು ಉಯ್ದು ಶಿವಭೂತಿಗೆ ಅಭ್ಯಾಗತ 
ಕ್ರಿಯೆಯಂ  ಮಾಡಲುಪಾಯಮಿಲ್ಲದೆ ಉಸಿರದಿರ್ಪನಂ 
ಕಂಡು: ಪಂಚತಂತ್ರ, ೧೮೩ ವ) 

ಅಭ್ಯಾಗತ ಪ್ರತಿಪತ್ತಿ - ಅಭ್ಯಾಗತಕ್ರಿಯೆ (ಕೂರ್ಮಂಗೆ ಕೂಮೇ 
ಕೈಗಣ್ಮೆ ಕಾಗೆಗೆ ಅಭ್ಯಾಗತ ಪ್ರತಿಪತ್ತಿಯೆಲ್ಲಮಂ ನೆಜ್‌ಯೆ 
ಮಾಡಿ: ಪಂಚತಂತ್ರ, ೪೩೧ ವ) 


ಅಭ್ಯಾಸನಿಕೇತನ - ವ್ಯಾಸಂಗ ಕೋಣೆ (ಒಪ್ಪುವುವಲ್ಲಿ ಶಸ್ತಕುಟ 
ಕೋಶಾಗಾರಂ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 


ಪಚನಧಾಮಂ ಸ್ನಾನಸದ್ನಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತೀನಿವಾಸಾಸ್ಪದಂ: ಶಾಂತೀಶ್ಚಪು, 
೧. ೧೩೭) 


ಜೆ 


ಅಭ್ಯುತ್ಥಾನ - ನಿಂತು ಗೌರವಿಸುವುದು (ಇದಿರ್ವಂದು 
ಶಂಬ್ರಮ ಅಭ್ಯುತ್ಥಾನ ಸಂಸಮಾನ ಬೀಯಗನಂ 
ಅಟ್ಕಜೆಂ ತಬ್ಸೌಸಿ: ಆಚವರ್ಧ, ೫. ೪೫ ವ) 

ಅಭ್ಯುದಯ - ಉದಯ, ಏಳಿಗೆ (ಇದಂ ಇಂದ್ರನಟ್ಟಿದಂ ನಿನಗೆ 
ಇದಅ ಪೆರ್‌ ದೇವದತ್ತಮೆಂಬುದು ನಿನಗೆ ಅಭ್ಯುದಯಕರಂ 
ಶಂಖಂ ರಿಪುಹೃದಯಕವಾಟಪುಟ ವಿಘಟನ೦ ನೋಡರಿಗಾ: 
ಪಂಪಭಾ, ೬. ೪) 

ಅಭ್ಯಪಗಮ - ಒಪ್ಪಿಗೆ (ಅಭ್ಯುಪಗಮ ಸಮಸ್ತತತ್ತ್ವಪ್ರಪಂಚಂ 
ಎಸೆದುದು ಜಿನೇ೦ದ್ರದಿವ್ಯಧ್ದಾನಂ: ವರ್ಧಮಾಷು, ೧೪. ೧೮) 

ಅಭ್ಯುಪಮೋಕ್ತಿ - ಬಲ್ಲವರು ಒಪ್ಪುವ ಮಾತು (ಅಪರಿಮೇಯಮೆ 

ದೋಷಗುಣೌಘಂ೦ ಇಂತು .. .. ಪೇಲ್ಸ್‌ಂ ಅಭ್ಯುಪಗಮೋಕ್ತಿ 

ಗುಣಾವಗುಣಂಘಳಂ: ಕವಿರಾಮಾ, ೧. ೧೪೨) 
- ಆಕಾಶ (ವಸುಂಧರೆಗೆ ಅಭ್ರದತ್ತ ನೆಗೆಯಲ್ಕಿರೆ ಕಂಡಂ 
ಭರತಮಂತ್ರಿಮುಖ್ಯನುಮಾಗಳ್‌: ಆದಿಷು, ೧೬. ೪೪) 
ಮೋಡ (ಬೀಸುವುದು ತೆಂಕಣ ಗಾಳಿ ವನಾಘಲೇಖೆಯಿಂ: 
ಲೀಲಾವತಿ, ೬. ೧೧೦) 
ಅಭ್ರಂಕಷ - ಆಕಾಶವನ್ನು ಉಜ್ಜುವ (ಅಭ್ರಂಕಷಶಿಖರಿ 
ಶಿಖರದುರ್ಲಂಘ್ಯಮಪ್ಪ ಗಿರಿದುರ್ಗದ ಪೆಂಪುಮಂ: ಆದಿಷು, 
೧೩. ೫೭ ವ) 

ಅಭ್ರಕ - ಕಾಗೆಬಂಗಾರ (ಪೊಳೆವ ರಜತ ಅಭ್ಷದ್ಯುತಿಗಳಿಂ 
ಅಮೃತರಸ ಪ್ರವಾಹದಿಂದ ಅಭಿಷವ೦ ಅಗ್ಗಳಿಸೆ: ಕಾದಂಬ, 
೪. ೪೫) ಮೋಡ (ಅಭ್ರಕಪಟಲಂಗಳ ಮಜ್‌ಯೊಳಿರ್ದಳೆನೆ 
ಮೆಯ್ವೆಳಗಿಂ ನೆಜ್‌ಯಲಾದುದಿಲ್ಲ ಅಂಗನೆಯಂ: ಕಾದಂಬ, 
೪, ೩೭) 

ಅಭ್ರಕುಳ - ಮೋಡಗಳ ಸಮೂಹ (ಧವಳ ಅಭ್ರಕುಳಂಗಳ 
ಬಳ್ಳವಳ್ಳಿ ಪೋಲ್ತೆಸೆದುದು ಖೇಚರೀಜನಕೆ ಮಾಡಿದ ಬೆಳ್ಳಿಯ 
ಬಳ್ಳಿಮಾಡಮಂ; ಅಜಿತಪು, ೯. ೧೩) 

ಅಭ್ರಗಂಗೆ ದ ದೇವಗಂಗೆ (ಅಭ್ರಗಂಗಾಪ್ರವಾಹ೦ 
ಪೊಳಿಪೊಣುತ್ತಿರ್ದ ಜಹ್ನುವ್ರತಿಯ ಮಹಿಮೆಯಂ ತಾಳ್ವಿದಂ: 
ಕಾದಂಬ, ೧. ೧೯೫) 

ಅಭ್ರಗಜ - ಆಕಾಶದಲ್ಲಿ ಸಂಚರಿಸುವ ಆನೆ, ಐರಾವತ (ಮೆಜ್‌ವ 


ಅಭ್ರ 


ಧವಳಾರದೊಳ್‌ ಅಭ್ರಮುವೆರಸು ಅಭ್ರಗಜ೦ ಸೆಜ್ಜರಕ್ಕೆ 
ಬಂದವೊಲೆಸೆಗುಂ: ಯಶೋಧಚ, ೨. ೨೧) 

ಅಭ್ರಗಮನೆ - ಆಕಾಶದಲ್ಲಿ ಸಂಚರಿಸುವವಳು, ಖೇಚರಿ 
(ಅಭ್ರಗಮನೆ ಭಾಮಿನಿ ಬೆಂಕೊಳೆ ಪುಗುತಂದಂ 
ಸಭೆಯಂ: ಶಾಂತಿಪು, ೯. ೩) 

ಅಭ್ರಗರ್ಜಿತ - ಅಭ್ರಗರ್ಜನೆ (ಅಭ್ರಗರ್ಜಿತಂ ಎಂಬಂತಿರೆ 


ಗರ್ಜಿಸುತ್ತುಂ: ಪಂಪರಾ, ೮. ೩೧) 

ಅಭ್ರಗಾಮಿ - ಆಕಾಶದಲ್ಲಿ ಸ೦ಚರಿಸುವವನು (ಜಿನವಚಸ್ತಂಭಂ 
ನಂಬು ಅಗಗಾಮಿಶಿಖಾಮಣೀ: ಶಾಂತಿಷು, ೬. ೫೨) 

ಅಭ್ರಚ್ಛವಿ - ಮೋಡದ ಬಣ್ಣದ ಮೈಯವನು (ಅಚ್ಛ 
ನವನೀತಪಟನ೦ ಅಭ್ರಚ್ಛವಿ .. .. ಕಮಲಾಕ್ಷಂ: ಜಗನ್ನಾವಿ, ೩. 
೭೯) 

ಅಭ್ರಜ - ಮೋಡದಲ್ಲಿ ಹುಟ್ಟದ, ಗುಡುಗು (ಅಜ೦ ಅಜಗರ 
ಗರದಿಂದ ಅಭ್ರಜಶಿಖಿರವದಿಂದೆ ಪುಲಿಯ ಕಾಯ್ದಿಂ 
ಕುಜನ ಜನಮಂ ಸೃಜಿಸಿದಂ: ರಾಜಶೇವಿ, ೧. ೩೮) 

ಅಭ್ರಪಥ - ಆಕಾಶಮಾರ್ಗ (ಅಭ್ರಪಥದತ್ತ ಲಂಘಿಸಲ್ಪೆ: ಆದಿಪು, 
೧೬. ೪೫) 


೭೬ 


ಅಭ್ರಮಾರ್ಗ ದ ಅಭ್ರಪಥ (ಮಂದೈಸಿ ಪಾಯ್ದು 
ಸಾಯಕಸಂದೋಹದಿಂ ಅಭ್ರಮಾರ್ಗಂ ಕಾಣಲ್‌ ಬಂದುದು: 
ಶಾಂತಿಷು, ೪. ೧೪) 

ಅಭ್ರಮು ದ ಐರಾವತದ ಹೆಂಡತಿಯ 
(ಸುರದೀರ್ಫಿಕೆಯೊಳೆ ಕರಪುಷ್ಕರದಿಂದ 
ಅಭ್ರಮೂಪತಿ ತಳಿವಂತಿರೆ: ಚಂದಪ್ರಹು, ೭. ೧೨೯) 

ಅಭ್ರಮುವಲ್ಲಭ — ಐರಾವತ (ಅಭ್ರಮುವಲ್ಲಭಕುಂಭದ 
ವಿಭ್ರಮಮಂ ಸೆಳೆದು ತಳೆದು ಮೆಜ್‌ದುದು: ರಾಜಶೇವಿ, ೧೪. 


ಹೆಸರು 
ಅಭ್ರಮು 


ಅಭ್ರವಜ್ರ ದ ಸಿಡಿಲು (ಅಭ್ರವಜ್ರಾಭಿಘಾತಮಾದಂತೆ 
ಸಭಾಜನಮೆಲ್ಲಂ ಮೋಹಿಸೆ ಭೋಂಕೆನೆ 
ಮಹಾಕ್ರಂದನಮೊಗೆದುದು ಅಂತಃಪುರದೊಳ್‌: ಅಜಿತಪು, 
೧೦. ೩೩) 

ಅಭ್ರಶ್ರವ - ನಿಮಿರಿದ ಕಿವಿ (ಗೃಧ್ರಪಕ್ಷೋಚ್ಚಳಿತಾದಭಶ್ರವಂ 
ದುಂದುಭಿನಿಭನಿನದತ್ವಂಧರಂ: ನೇಮಿನಾಪು, ೪. ೧೨೧) 

ಅಭ್ರಾಂತರ - [ಅಭ್ರ-ಅ೦ತರ] ಮೋಡಗಳೊಳಗೆ (ಅಂತೆ ಅತ್ತ 
ಪರಿದ ತಲೆಯಂ ಅದಂ ತಂದು ಅಟ್ಟೆಯೊಳಮರ್ಚಿ 
ಸುರಗಣಿಕೆಯರ್‌ ಅಭ್ರಾಂತರದೊಳೆ ತಮ್ಮ 
ವಿಮಾನಾಂತರದೊಳಗಿಟ್ಟು ಕರ್ಣತನಯನನುಯ್ದರ್‌: 
ಪಂಪಭಾ, ೧೨. ೧೬೯) 

ಅಭ್ರಾಯನ ದ ಆಕಾಶ (ಹರಿನೀಳೋರ್ವೀತಳ 
ಅಭ್ರಾಯನವಳಯಮದು ಅಂಘಿಸ್ಸುರತ್ತಲ್ಲವಾಂಶೋತ್ಕರದಿಂ 
ಸಂಧ್ಯಾರುಣಂಬೆತ್ತವೊಲ್‌ ಎಸೆದಿರೆ: ಶಾಂತೀಶ್ವಪು, ೧೬. ೬೪) 

ಅಭ್ರೂಭಂಗಂ ದ ಚಲಿಸದ ಹುಬ್ಬುಗಳುಳ್ಳವನು 
(ಸಿಮಿತೇಕ್ಷಣವಭ್ರೂಭಂಗಂ ಅನಾಪಾಂಗಾವಳೋಕನಂ 
ಸುಶ್ಲಿಷ್ಟೋತ್ತಮದಶನಚ್ಛದ ಮಾನಸಮಮರ್ದುದು 
ಯೋಗಪ್ರಯೋಗದೊಳ್‌ ಮುನಿಪತಿಯಾ: ಆದಿಪು, ೯. ೮೭) 

ಅಭ್ರೋರಗ - ರಾಹು (ಉಪಫ್ಸವದೇಳ್ಗೆಯಾಯ್ತುಂ 
ಅಭ್ರೋರಗನಂದದಿಂ: ತ್ರಿಷಷ್ಟಿಪು, ೮. ೪೩) 

ಅಮಂದದ್ದನಿ — ಗಟ್ಟಿಯಾದ ಕೂಗು, ಗರ್ಜನೆ 
(ಅರಾತಿಗಜಘಟೆಗಳ್‌ ತನ್ನೊಂದು ಅಮಂದದ್ದನಿಗೆ 
ಒಡ್ಡೊಡೆದೋಡುವುದಜೆಂ ವೈರಿಗಜಘಟಾವಿಘಟನಂ: 
ಪಂಪಭಾ, ೧೪. ೩೭ ವ) 

ಅಮಂದಸ್ಪಂದ - ಬಲವಾಗಿ ಅದುರುವಿಕೆ (ವಿಜಯಲಕ್ಷ್ಮೀಲಲನಾ 
ವಕ್ಷೋಜಸ್ಪರ್ಶಮನಕ್ಷರಮಜಿಪಿದುದು ಪತಿಗೆ 
ಅಮಂದಸ್ಪಂದಂ: ಆದಿಷು, ೧೧. ೧೧) 

ಅಮತ್ರ - ಪಾತ್ರೆ (ಆ೦ ಧನೈೆಂದಾದನ್ನೋಟ್ಟಂ ಭೂವರಂ ಪುತ್ರಂ 
ಅತುಲಜಯ ಅಮತ್ರರ೦ ಹರ್ಷನೇತ್ರಂ: ಶಾಂತೀಶ್ವಪು, ೭. 
೭೭); ತಟ್ಟೆ (ಪೊ೦ಬರಿಯಣಮಿದೆ ನಿಶಾಟ ಕೊಳ್ಳೆಂದು .. .. 
ಇಡೆ ಶಿಶುಪಾಲಶಿರಂಬೆರಸು ಅ೦ಬರತಳಕ್ಕೆ ನೆಗೆದುದು 
ಅಮತ್ರಂ: ಜಗನ್ನಾವಿ, ೧೭. ೫೩) 

ಅಮರ್‌ - ಒಪ್ಪು (ಜಿನಪತಿಪದಪಂಕಜಮನೆ ಮನದೊಳ್‌ 
ಬಗೆದಮರೆ ಮುಗಿದ ಕೈವೆರಸು ಸುರಾಂಗನೆಯರ್‌: ಆದಿಷು, 
೬. ೨೦; ಸಂಭವಿಸು, ಉಂಟಾಗು (ಕಪೋಳದೊಳ್‌ 
ಕೋಪಂ ಪುರ್ಬಿನೊಳ್‌ ಅಜಿವು ಬುದ್ಧಿಯೊಳ್‌ ಭಾವನೆ 
ಚಿತ್ತದೊಳ್‌ ಅಮರ್ದುವು ಅಂಬಿಕೆಗೆ ಯೌವನದೊಳ್‌: 
ಗಿರಿಜಾಕ, ೪. ೧೪); ಸೇರು (ಪಿ೦ದೆ ಕಡ೦ಗಿ ತೇರ೦ ಎಸಗು 
ಎಂಬವಂ ಅಂಬಿಗಂ ಆಜಿರಂಗದೊಳ್‌ ಮುಂದೆ 
ಸಮಾನನಾಗಿ ಬೆಸೆದೆ ಇರ್ಪವನುಂ ತುಖುಕಾಅನಾಗೆ ಮತ್‌ 


ಸ್ಕಂದನಚೋದನಕ್ರಮಮದುಂ 
ಇರ್ಕುಂ: ಪಂಪಭಾ, ೧೨. ೯೪) 
ಅಮರ - ದೇವತೆ (ಅಮರರ್‌ ಸುಪರ್ವರ್‌ ಅನಿಮಿಷರ್‌: 
ಅಭಿಧಾವ, ೧. ೧. ೩೧) 
ಅಮರಕರಿ - ಐರಾವತ (ದಿಗಿಭದೊಳ್‌ ಅಮರಕರಿ ದಾನಿಗಳೊಳ್‌ 
ಅಗ್ಗಳದ ದಾನಚಿಂತಾಮಣಿ ಚಕ್ರಿಗಳೊಳ್‌ ಆಹವಮಲ್ಲಂ 
ಮಿಗಿಲೆನಿಕುಂ: ಅಜಿತಪು, ೧. ೨೦) 


ಪೊಲೆಯಂಗೆ ಅಮರ್ದು 


ಅಮರಕಾಂತೆ - [ಜೈನ] ಜಿನಜನನಿಯ ಗರ್ಭಶೋಧನ 
ಸಂದರ್ಭದಲ್ಲಿ ವಡ ಸೇವೆಗಳಿಗೆ ನಿಯೋಜಿತರಾದ 
ದೇವತೆಯರು (ಅನ್ಯನಗನಿವಾಸಗಳಪ್ಪ ಮಾಳಿಕೆ ಮಾಳಿನಿ 


ಕನಕದೇವಿ ಕಚಿತ್ರೆ ಪುಷ್ಪಚೂಳಿಕೆ ಮಾಳತಿ ಸುರದೇವಿ ತ್ರಿಶಿರೆ 
ಮೊದಲಾಗಿ ಪೆಜರುಮಮರಕಾಂತೆಯರಂ: ಆದಿಪು, ೭. ೩ 
ವ) 

ಅಮರಗಜ - ಐರಾವತ (ಅಮರರಾಜನೊಡನೊಡನೆ 
ಮಹೋತ್ಸವದಿಂ ತಾಳಲಯಕ್ರಮಕೆ ವಿಚಿತ್ರಂ 
ಮೆಟ್ಟಿಸುತಿರ್ದುದು ಅರಗಜೇಂದಂ: ಅಜಿತಪು, ೫. ೩೬) 

ಅಮರಗಿರಿ - ಮೇರುಗಿರಿ 
ನಡೆಯಿಮೆಂದು: ಶಾಂತಿಪು, ೧೦. ೨೬ ವ) 

ಅಮರಗುರು - ಬೃಹಸ್ಪತಿ, ಗುರು ಗಹ (ಚಂದ್ರ ಕುಜ ಬುಧ 
ಅಮರಗುರು ದೈತ್ಯಾರಾಧ್ಯಮಂದಫಣಿಗಳಂ ಆರಾಧಿಪಂ 
ಒಂದು ಮಣೆಗೆ ತಂದನಿಬರುಮಂ: ಸಮಯಪ, ೮. ೧೬೩) 


ಅಮರತರು -  ಕಲ್ಲವೃಕ್ಷ (ಭಾಸುರರತ್ನಾಭರಣ೦ಗಳ್‌ 
ಶರೀರದಿಂದುದಿರ್ದುವು ಅಮರತರುಕುಸುಮದವೊಲ್‌: 
ಆದಿಹು, ೧೬. ೩೭) 

ಅಮರದ್ರುಮ -ಕಲವ್ಯಕ್ಷ (ವಜಜಂಘಚಕ್ರವರ್ತಿ 
ಸೂಕ್ತಾಮೃತಸಿಕ್ತಮಪ್ಪ ನಿಜಮನೋರಥಾಮರದ್ರುಮದಿಂ 
ಒಗೆದಂಕುರಿಸಿದ ಅಂಕುರನಿಕರಮಂ: ಆದಿಪು, ೪. ೨೯ ವ) 

ಅಮರಧನು - ಕಾಮನ ಬಿಲ್ಲು (ಅಮರಧನುರ್ದೋತಿಯಂ 
ಪ೦ಚರತ್ನಚ್ಛವಿಯಂಕೀಲ್ಮಾಟ .... ತುರಂಗಂ: ಪುಷ್ಪದಂಪು, 
೫. ೧೦) 

ಅಮರನಗರಿ - ಅಮರಾವತಿ (ಅಂತು ಚತುರ್ನಿಕಾಯ 


ಅಮರಜನಂಬೆರಸು ಅಮರರಾಜ೦ ಅಮರನಗರಿಗೆ ಪೋದಂ: 
ಅಜಿತಪು, ೫. ೬೦ ವ) 

ಅಮರನಗೇಂದ್ರ - ಮೇರುಗಿರಿ (ನೆಗಟ್ಟ್‌ ಅಮರನಗೇಂದ್ರಮ೦ ಆ 
ದಿಗಿಭೇಂದಂ ಪೊರ್ದಿದಲ್ಲಿ: ಅಜಿತಪು, ೪. ೨೬) 

ಅಮರನದಿ - ದೇವಗಂಗೆ (ಪ್ರೋದ್ಯತ್‌ ತರಂಗೋಚ್ಚರತ್‌ 
ಅಮರನದೀ ಶೀಕರೋದಾರ ತಾರಾರಾಮಂ: ಕಾದಂಬ, ೧. 
೧) 

ಅಮರನದೀನಂದನ - ಗಂಗಾಸುತ, ಭೀಷ್ಮ (ಅಮರನದೀನಂದನ 
ಉಪದೇಶದಿಂದಾತಂ ಕೊಳನಂ 
ಕಾಲವಂಚನೆಗೆಯ್ಯಲಿರ್ದನಕ್ಕುಂ: ಪಂಪಭಾ, ೧೩. ೭೬ ವ) 

ಅಮರಪಟಹ - ದೇವದುಂದುಭಿ (ಸುರಿದುದು ನಮೇರು 
ಕುಸುಮದ ಸರಿ ಮೊಲಗಿದುದು ಅಮರಪಟಹಂ: 
ಪುಷ್ಪದಂಪು, ೧೪. ೪೧) 

ಅಮರಪ್ರಭುಮಂತ್ರಿ - ದೇವೇಂದ್ರನ ಮಂತ್ರಿ, 
(ಅಭಿಭವಿಸಿದಂ  ಉತ್ಸಾಹಪ್ರಭುಶಕ್ತಿಸಮೇತವೆನಿಪ 
ಅಮರಪ್ರಭುಮಂತ್ರಿ: ಪಂಚತಂತ್ರ, ೨೯೦) 


(ಪವಿತ್ರಮಾದ ಅಮರಗಿರೀಂದ್ರಕ್ಕೆ 


ದೆ 
ಪೊಕ್ಕು 


೭೮ 


ಅಮರಮಹತ್ತರಿಕಾ[ಕೆ] - ದೇವಸೇವಕಿ (ಅಂತು ಕುಮಾರಂ 
ಕುಮಾರಕಾಲದೊಳ್‌ ಅಮರಮಹತ್ತರಿಕಾ ವಿರಚಿತ ಮಜ್ಜನ 
ಭೋಜನಾದಿ ಭೋಗೋಪಭೋಗಮಂ ಅಪ್ಪುಕೆಯ್ದು: 
ಮಲ್ಲಿನಾಪು, ೧೩. ೬೦ ವ) 

ಅಮರಮಹೀಜ - ಕಲ್ಪವೃಕ್ಷ (ರಾಜಾಧಿರಾಜಂ ಅಮರಮಹೀಜದ 
ಲೀಲೆಯನೆ ಲೀಲೆಯಿಂ ಕೈಕೊ೦ಡಂ: ಆದಿಷು, ೧೧. ೪) 

ಅಮರರ ದಂತಿ - ದೇವತೆಗಳ ಆನೆ, ಐರಾವತ (ಅಮರರ ದಂತಿ 
ನಿರ್ನವಿಸೆಯು೦ ಶಚಿ ನೀಡೆಯು೦ ಇಂದಂ ಆಂತು 
ಸಂಭ್ರಮಮನನಾಗಿ ಬಾಗಿ ಕೊಳೆಯುಂ ಆದುದು 
ಜನ್ಮದೊಳ್‌ ಇಂದವಂದ್ಯನಾ: ಶಾಂತಿಷು, ೧೦. ೧೨) 

ಅಮರರಾಜೋರ್ವೀಜ - ಕಲ್ಪವೃಕ್ಷ (ಅಮರರಾಜೋರ್ವಿಜ 
ರಾಜತ್ಸುಸುಮವಿಸರ ನೀಹಾರ ನೀರೇಜ 4 
ವಿತತಯಶಸ್ವಾಂತಂ ಶಾಂತಿವರ್ಮಂ: ಪುಷ್ಪದಂಪು, ೧. ೮೧) 

ಅಮರಲಂಜಿಕೆ - ದೇವತಾಸ್ತ್ರೀ (ತಡದಡವಾರದೆ ಗತಿಯೊಳ್‌ 
ತೊಡರದೆ ರಂಜಿಸಿದರ್‌ ತಮರಲಂಜಿಕೆಯರ್‌ ಜಾಣ್ಣಿಡಿದಾಡಿ 
ಮೊದಲ ತಾಣದೊಳ್‌ ಎಡೆಯೊತ್ತಿನೊಳೆಸೆವ ಕಡೆಯ. ತಾಳದ 
ಯತಿಯೊಳ್‌: ಅಜಿತಪು, ೫. ೪೧) 

ಅಮರವಾಹಿನಿ - ದೇವಸೈನ್ಯ (ಅಂತು ನಭೋಯಾನದಿಂ 
ಅಮರವಾಹಿನಿ ಬರೆ: ಶಾಂತಿಹು, ೧೦. ೨೧ ವ) 

ಅಮರಸಂಹತಿ - ದೇವತೆಗಳ ಸಮೂಹ (ಕೊಡಂಬೆರಸು ಆಳಿಗಟ್ಟಿ 
ಭೋರ್‌ ಜಭೋರೆನೆ ಪೋಪ ಬರ್ಪ ಅಮರಸಂಹತಿ 
ಪೋಲ್ತುದು ಮಂದರಾದಿಗಂ ಕ್ಷೀರಪಯೋಧಿಗಂ ಹರಿಯ 
ಕಟ್ಟದ ಜಂಗಮಸೇತುಬಂಧಮಂ: ಶಾಂತಿಪು, ೧೦. ೪೫) 

ಅಮರಸರಿತ್‌ - ದೇವನದಿ, ಗಂಗಾನದಿ (ಹಿಮವದ್ಗಿರಿಕಟಕದಿಂ 
ಒಗೆವ ಅಮರಸರಿತ್‌ ಸ್ರೋತಮೆಂಬ ಮಾತಂ ಪಡೆದು: 
ಆದಿಪು, ೪. ೩೮) 

ಅಮರಸಿಂಧೂದ್ಧವ ದ ಭೀಷ್ಮ (ಅತ್ಯುನ್ನತಿಯೊಳ್‌ 
ಅಮರಸಿಂಥೂದ್ಧವಂ: ಪಂಪಭಾ, ೧೪. ೬೪) 

ಅಮರಸುತ - ದೇವಪುತ್ರ. ಅರ್ಜುನ (ಅಂತು ನೋಡಿ ಮುಂ 
ತನ್ನಂ  ಸಮರದೊಳ್‌ ಹಿಡಿದ ಅಮರಸುತನಪ್ಪುದಂ 
ನೆಟ್ಟನಜೆದು: ಕರ್ಣನೇಮಿ, ೧೧. ೧೦೫ ವ) 

ಅಮರಾಧಿಪ - ಸೌಧರ್ಮೇಂದ್ರ (ಅಮರಾಧಿಪಪ್ರಹಿತ ಪ್ರತಿದಿನ 
ಪ್ರವರ್ಧಮಾನ ಸುರತರುಪ್ರಸೂನ ಗಧಿತ ಸುರಭಿದಾಮ: 
ಆದಿಷು, ೮. ೩ ವ) 

ಅಮರಾಧ್ದ ದ ದೇವತೆಗಳ ಮಾರ್ಗ, 
(ರಮಣೀಯವಾದುವು. ಅಮರಾದ್ವದೊಳ್‌ 
ತಾರೆಗಳ್‌: ರಾಜಶೇವಿ, ೧೧. ೪೧) 

ಅಮರಾಪಗಾನಂದನ - ದೇವಗಂಗೆಯ ಮಗ, ಭೀಷ್ಮ (ನಿನ್ನಂ 
ಆನಿನಿತಂ ಕೈಯೊಡ್ಡಿ ಭೆಡಿದಪೆಂ ಎಂದ ಸತ್ಯವತಿಗೆ 
ಅಮರಾಪಗಾನಂದನಂ ಇಂತೆಂದಂ: ಪಂಪಭಾ, ೧. ೮೧ ವ) 

ಅಮರಾಪಗಾಸುತ - ಭೀಷ್ಮ (ಮನದೊಳ್‌ ನೊಂದ 
ಅಮರಾಪಗಾಸುತ ಕೃಪ ದ್ರೋಣಾದಿಗಳ್‌ ಬೇಡವೇಡೆನೆಯುಂ 
ಮಾಣದೆ: ಪಂಪಭಾ, ೭. ೫) 

ಅಮರಾಪಗೆ - ದೇವಗಂಗೆ (ಹಿಮಶೈಳಾಗ್ರದಿ೦ ಇಟಿತಂದು 
ಅಮರಾಪಗೆ ಕೆಟಗೆ ನಿಂದ ಜಿನಬಿ೦ಬದ ಮೇಲಮರ್ದಿರೆ 
. ಪಾವನಮಾಯ್ತು: ಸಮಯಪ, ೨. ೫೩) 

ಅಮರಾವತಿ - ದೇವಲೋಕದ ರಾಜಧಾನಿ (ಶತಸಪ್ಪತಂತುಗೆ 
ಅಮರಾವತಿಯಂ ಫಣಿಪತಿಗೆ ನೆಗಟ್ಬ ಭೋಗಾವತಿಯಂ 


ಆಕಾಶ 
ಎಲ್ಲೆಡೆಯಲ್ಲಿ 


ಮತಿಗೆಟ್ಟು ಜಡರ್‌ ಬಣ್ಣಿಸುವ ತೆಜದಿ ಬಣ್ಣಿಪೆಮೆ ನಿನಗೆ 
ಮುಕ್ತಿಯ ಸುಖಮಂ: ಅಜಿತಪು, ೬. ೮೦) 

ಅಮರಾವಾಸ -. ದೇವತಾವಾಸ (ರಮಣೀಜಾತಿಯೊಳಲ್ತೆ 
ನಂಬಿದವರ್ಗಳ್‌ ಸಮೃಕ್ಷ್ಯಮಂ ಪುಟ್ಟರಾಜು೦ 
ಅಧೋಭೂಮಿಯೊಳಂತೆ ಮೂಖುಂ 
ಅಮರಾವಾಸ೦ಗಳೊಳ್‌: ಆದಿಪು, ೫. ೬೩) 

ಅಮರು -  ಆಕರ್ಷಿಸು (ವಾರನಾರೀರಮಣೀಯನೃತ್ನಂ 
ಅಮರುತ್ತಿರೆ ಸಂದ ವಿರಾಟ೦ ಅಂದು ಕೆಯ್ದೀರೆಜ್‌ದೀಯೆ 
ಗೆಯ್ದರ್‌ ಅಭಿಮನ್ಯುಗಂ ಉತ್ತರೆಗಂ ವಿವಾಹಮಂ: ಪಂಪಭಾ, 
೯. ೯) 

ಅಮರೇಂದ್ರ ದ ದೇವೇಂದ್ರ (ಅಮರೇ೦ದ್ರಪುತ್ರನಂ 
ಕರೆವವೊಲಾದುದು ಪುರದ ವಾತವಿಧೂತ ವಿನೂತಕೇತುಗಳ್‌: 
ಪಂಪಭಾ, ೪. ೩೪) 

ಅಮರೇಂದ್ರಗಣಿಕೆ - ಅಪ್ಪರಸ್ತೀ (ಸ್ನಾನಾರ್ಥಂ ಒಂದು ಕಳಶಮಂ 
ನಿಯಮನಿಧಾನ೦ ಎಣಟಲೆ ಪಿಡಿದು ಅಮಳಿನ ಗಂಗಾನದಿಗೆ 
ವಂದು ಸುರತನಿಧಾನಿ ಅಮರೇಂದಗಣಿಕೆಯಂ ಮುನಿ 
ಕಂಡಂ: ಪಂಪಭಾ, ೨. ೪೧) 

ಅಮರೇಂದ್ರಪುತ್ರ -  ದೇವೇಂದನ ಮಗ, 
(ಅಮರೇಂದಪುತ್ತನಂ ಕರೆವವೊಲಾದುದು 
ವಾತವಿಧೂತವಿನೂತಕೇತುಗಳ್‌: ಪಂಪಭಾ, ೪. ೩೪) 

ಅಮರೇಭ -  [ಅಮರ+ಇಭ] ಐರಾವತ (ಸುಪ್ರತೀಕಂ 
ಉಜ್ಜ್ವಲತರ ಪುಷ್ಪದಂತಂ ಅಮರೇಭಗತಂ: ಅಜಿತಪು, ೬. 
೬೪) 

ಅಮರ್ಕೆ ದ ಬೆಸುಗೆ (ಬಿಗಿದಮರ್ದಪ್ಪುವಪ್ಪುಗಳ್‌ 
ಅಮರ್ಕೆಗಳೊಯ್ಯನೆ ಸುಯ್ವ ಸುಯ್ಯ ಗಾಳಿಗಳೊಳಮ್‌: 
ಆದಿಪು, ೧೨. ೩೭); ಬಲವಾಗಿ ಸೇರಿಸುವುದು, ಜೋಡಣೆ 
(ರಸದೊಳ್‌ ಅಮರ್ಕೆ ಬಿನ್ನಣದೊಳ್‌ ಒಟ್ಟಜೆ ಮಾತಿನ 
ರೀತಿಯೊಳ್‌ ಚಲಂ ಎಸೆದಿರೆ ಪೇಟ್ಟು ರಂಜಿಸದೆ: 
ಸುಕುಮಾಚ, ೧. ೪೪) 

ಅಮರ್ಕೆವೆಯ ಯು... - ಜೊತೆಯಾಗು (ತಂದೆಯೊಂದಂದಮೆ 
ತಂದೆಯೊಂದು ನುಡಿಯೋಜೆಯೆ ತನ್ನೊಳ್‌ 
ಅಮರ್ಕೆವೆತ್ತುದಾನಂದಕರಂ: ಆದಿಷು, ೮. ೪೪) 

ಅಮರ್ಚು - ಸೇರಿಸು (ಪಲವುಂ ತೆಣದ ಪಲವುಂ ಪೊಜ್‌ಯಾಗಿ 
ಕಟ್ಟಿದ ಬಲೆಗಳುಮಂ೦ಂ ಪಡಿಗಳ೦ ಅಮರ್ಜಿ: ಪಂಪಭಾ, ೫. 


ಅರ್ಜುನ 
ಪುರದ 


೪೭ ವ); ಸಿದಪಡಿಸು (ಗಂಧರಜಃಪೂರ್ಣಮನಂದು 
ಅರ್ಫ್ಯಮ೦ ಅಮರ್ಚುತ್ತಂ .. . ಮಾಡಿದಳ್‌ ದ್ವಿಜವರ೦ಗೆ 
ಆತಿಥ್ಯಸತ್ಕಾರಮಂ: ರಾಜಶೇವಿ, ೬. ೧೦); ಜೋಡಿಸು 
(ಪಲತೆಅದ ನಳನಳಿಸಿ ಬೆಳೆದ ಎಳವಾಟ್‌ಯ 


ಸುಟೆಯೆಲೆಯಂ ಉಡಿಯೊಳ್‌ ಅಮರ್ಚಿಯುಂ: ಕಬ್ಬಿಗಕಾ, 
೯೮ ವ) 

ಅಮರ್ತ್ಯ - ದೇವತೆ (ನಾಗಾರಿಕೇತು ಕಾಳಿಯ ನಾಗಂಗೆಅಗಿದಂ 
ಅಮರ್ತ್ಯರ್‌ ಈಕ್ಷಿಸೆ ನಭದೊಳ್‌: ಜಗನ್ನಾವಿ, ೩. ೮೩) 


ಅಮರ್ದಪ್ಪು -.. ಗಾಢವಾಗಿ ಅಪ್ಪಿಕೊ (ನುಡಿವ 
ನಡೆನೋಡುವಾಡುವ ಪೊಡೆವಡುವ ಅಮರ್ದಷ್ಟಿಕೊಳ್ಳ 


ತಮ್ಮಿನಿಯರ: ಆದಿಪು, ೪. ೩೨) 
ಅಮರ್ದಿನೆಸಕ - [ಅಮರ್ದಿನ--ಎಸಕ] ಅಮೃತದ ಶೋಭೆ 


(ಆವರಿಸಿತ್ತೊ ನಭೋಂತರ್ಭೂವಿವರಮಂ ಅಮರ್ದಿನೆಸಕಂ 
ಎನೆ ಬಿರಯಿಗಳ್‌ ಓ ಓ ಇದು ಮದನನ 


೭೯ 


ಸೋದನದೀವಿಗೆಯೆನೆ ತೊಳಗಿ ಬೆಳಗಿದುದು ತುಹಿನಕರಂ: 
ಪಂಪಭಾ, ೪. ೫೨) 

ಅಮರ್ದಿರ್‌ -  ಒಪುುತ್ತಿರು (ಹಿಮಶೈಳಾಗ್ರದಿಂ ಇಟಿತಂದು 
ಅಮರಾಪಗೆ ಕೆಟಗೆ ನಿಂದ ಜಿನಬಿಂಬದ ಮೇಲಮರ್ದಿರೆ... 
.. ಪಾವನಮಾಯ್ತು: ಸಮಯಪ, ೨. ೫೩) 

ಅಮರ್ದು ಎ [ಅಮೃತ] ಪೀಯೂಷ 
ಸವಿಯೊಳಗೀಸವಿ ಸಮನೆನೆ: ಆದಿಷು, ೫. ೩೯) 

ಅಮರ್ದುಗಡಲು - ಹಾಲಿನ ಸಮುದ್ರ, ಕ್ಷೀರಸಮುದ್ರ 
(ಮುನ್ನುದಿಸಿದ ಅಮರ್ದುಗಡಲ೦ ಸನ್ನುತದೊಳ್‌ ಮಗುಳೆ 
ನೋಡಲೆಯ್ದುವ ಸಿರಿವೋಲ್‌: ಕುಸುಮಾಕಾ, ೧೫. ೧೮) 

ಅಮರ್ದುಗೆಯ್ಯ - [ಅಮೃತಕರ] ಚ೦ದ್ರ (ಅಮರ್ದುಗೆಯ್ಯನ 
ಪುತ್ತಂ ಮಿಗಮನದಂ ಪುಲಿ ಪೊಯ್ಯಲ್‌ ಬಗೆವುದು 
ತಾನೆಂದೊಡೆ ಅದ್ರಿಯೇನುನ್ನತಮೋ: ಶಬರಶಂ, ೨. ೩೪) 

ಅಮರ್ದುವಳ್ಳಿ — ಅಮೃತಬಳ್ಳಿ (ಸುಂಟಿಯುಂ 
ಅಮರ್ದುವಳ್ಳಿಯು೦ ಪುಷ್ಕರಮೂಲಮುಂ ಬರಿವದನೆಯುಂ 
ಜ್ವರದ ಕೇಡು: ಧರ್ಮಾಮೃ, ೯. ೭೩ ವ) 

ಅಮರ್ಷಣ - ಕೋಪಿಷ್ಠ (ಗೌರೀತನೂಜೆಯಪ್ಪ ಮಹಾಶ್ವೇತೆಯಿಂ 
ಸ್ವಯಂವೃತನಾದನಪ್ಪುದರಿಂದ ಅಪಗತ ಅಮರ್ಷಣನಾಗಿ: ೭. 
ಕಾದಂಸಂ, ೪೫ ವ) 

ಅಮಳ್‌ - ಜೋಡಿ, ಅವಳಿಮಕ್ಕಳು (ಬಳೆದುವು ತೋಳ್ಗಳ್‌ 
ಎಕ್ಕೆಯಿ೦ ಅಮಳ್‌ ಬಳೆವಂತಿರೆ ಮುಯ್ದ್ವುಗಳ್‌ ಕುಳಾಚಳ 
ಶಿಖರಂಗಳಂ ಮಸುಳೆವಂದುವು ಪರ್ವಿದ ವಕ್ಷಮೀ ಕ್ಷಮಾತಳ 
ಕುಳಲಕ್ಷ್ಮಿಗಾಯ್ತು ಕುಳಮಂದಿರಂ: ಪಂಪಭಾ, ೨. ೩೭) 

ಅಮಳಂ - ಜೊತೆ (ಸೊಡರೊಳ್‌ ಬತ್ತಿಯು೦ ಎಣ್ಣೆಯುಂ 
ಒಡನಟಿದವೊಲ್‌  ಆಯುವು೦ ಶರೀರಮು೦ ಅಮಳಂ: 
ಶಾಂತಿಷು, ೯. ೧೧೮) 

ಅಮಳದೃಷ್ಟಿ — ನಿರ್ಮಿಲಜ್ಞಾನ (ಪರೆವುದು ದುರಿತತಮಿಸಂ 
ಪೊರೆಯಾಎಜುವುದು ಅಮಳದೃಷ್ಟಿ .. . ಯಶೋಧರಚರಿತ 
ಕಥಾಶ್ರವಣಮೆಂಬ ಚಂದ್ರೋದಯದೊಳ್‌: ಯಶೋಧಚ, ೧. 
೨೬) 

ಅಮಳರ್‌ - ಅವಳಿಗಳು (ಆಹ್ವಾನಂಗೆಯ್ದಶ್ಚಿನಿದೇರಂ ಅವರಿತ್ತ 
ವರದೊಳವರ ವಂಶಮೆ ಸಂಭಾವಿಸೆ ಗರ್ಭದೊಳ್‌ 
ಅಮಳರನಾ ವನಜದಳಾಕ್ಷಿ ಪಡೆದು ಸ೦ತತಿವೆತ್ತಳ್‌: ಪಂಪಭಾ, 
೨.೩) 

ಅಮಳಸ್ಟಾಂತ - ಪರಿಶುದ್ಧ ಮನಸ್ಸಿನವನು (ರಾಜನೀತಿವಿದಂ 
ವಿದ್ವದಮರ್ತ್ಯರತ್ನ೦ ಅಮಳಸ್ವಾಂತಂ ಸಮದರ್ಶಿ: 
ರಾಜಶೇವಿ, ೩. ೨೨) 

ಅಮಳಿನ - ನಿರ್ಮಲವಾದ (ಒಗೆದರ್‌ ಅಮಳ ಎನಿಪ ಅಮಳರ್‌ 


(ಅಮರ್ದಿನ 


ತಾಮಲ್ಲಿ ಕನಕಚ೦ದ್ರ ಮಹಾಮುನಿಯುಂ 
ಮಾಧವೇಂದ್ರಯತಿಪುಂಗವನುಂ: ಅನಂತಹು, ೧. ೧೯); 
ಪರಿಶುದ್ಧ, ಪವಿತ್ರ (ಸ್ನಾನಾರ್ಥ೦ಂ ಒಂದು ಕಳಶಮಂ 


ನಿಯಮನಿಧಾನ೦ ಎಲೆ ಪಿಡಿದು ಅಮಳಿನ ಗಂಗಾನದಿಗೆ 
ವಂದು ಸುರತನಿಧಾನಿ ಅಮರೇಂದ್ರಗಣಿಕೆಯಂ ಮುನಿ 
ಕಂಡಂ: ಪಂಪಭಾ, ೨. ೪೧) 

ಅಮಳ್ಗಂಬ - ಜೋಡಿ ಕಂಬ (ನೀಳ್ಬ ತಫಲ್‌ ಮೆಉೌವುದು 
ಪೆರುರದೊಳ್‌ ನೆಲಸಿದ ಲಕ್ಷ್ಮೀಕರಿಣಿಗೆ ಬಾಳಿಸಿದ ರನ್ನದ 
ಅಮಳ್ಗಂಬದವೋಲ್‌: ಯಶೋಧಚ, ೨. ೮) 


ಅಮಳಿನಚರಿತ - ಪರಿಶುದ್ಧ ನಡತೆಯವನು (ತಘೋಂಬುನಿಧಿ 
ಭುವನಾತಪದ ಕನಕಕಮಳ೦ ಅಮಳಿನಚರಿತಂ: ಶಾಂತಿಪು, 
೧. ೧೭) 

ಅಮಳ್ಗಳ್‌ - [ಯಮಲ] ಅವಳಿಜವಳಿ (ಅಮಳ್ಗಳಿವರೆಂಬಿನಂ 
ತಮಗೆ ಅಮಳ್ವೆಸರಮರ್ದೆಸೆಯೆ ತಾಯ ತಂದೆಯ 
ಚಿತಕ್ಕಮರ್ದಿನ  ಮಟ್‌ಯಂ ಕಣ್‌ೌದರ್‌: ಪಂಪರಾ, ೩. 
೧೪೪) 

ಅಮಳ್ಳಕ್ಕಿ - ಚಕ್ರವಾಕ (ಅರಗಿಳಿವಿಂಡು ವಾರುವದ ಮೋಹರ 
ಆಅಡಿವಿಂಡು ಬೀರರ ಪಡೆ ಕೊಂಚೆವಿಂಡು 
ಪಲವಡ್ಡಣದೊಡ್ಡು ಅಮಳ್ವಕ್ಕಿವಿಂಡು ಮೆಯ್ದೆರಸುವ 
ಕೊಂತಗಾಅರ್‌: ಕಬ್ಬಿಗಕಾ, ೧೫೭) 

ಅಮಳ್ವಡಿಗೀಜು — ಜೋಡಿಕದಗಳನ್ನು ಮುಚ್ಚು 
(ಅಮಳ್ಳಡಿಗೀಜುವಂತೆ ಕಾವಡಿಗಾ ಅನಂತೆ ಪಲ್ಲಂ 
ಸುಲಿವರಂತೆ ಮುನ್ನಿನ ದರ್ಶನಂ ನಿಶ್ಶಂಕೆಯೆಂಬೆರಡುಮಂ 
ಲೇಸು ಮಾಡುವುದು: ಧರ್ಮಾಮ್ಮ, ೨. ೨ ವ) 

ಅಮಳ್ವಾಸು — ಜೊಡಿ ಹಾಸಿಗೆ (ಅಲ್ಲಿಯುಪಪಾದ 
ಭವನದಮಳ್ಳಾಸಿನೆಡೆಯೊಳ್‌ ಸಹಜಯೌವನರುಂ .. .. ಆಗಿ 
ಪುಟ್ಟುವರ್‌ ಅವರ್ಗೆ: ಚಂದ್ರಪ್ರಪು, ೩. ೩೨ ವ) 

ಅಮಳ್ಳೆಸರ್‌ - ಜೋಡಿ ಹೆಸರು (ನಕುಲ ಸಹದೇವರೆಂದು 
ಅವರ್ಗೆ ಅಮಳ್ವೆಸರಂ ಇಟ್ಟು: ಪಂಪಭಾ, ೨. ೩ ವ) 

ಅಮಳ್ಳೆಖು - ಅವಳಿಯನ್ನು ಹೆತ್ತವರು (ಅಮಳ್ಳೆತ್ರಂತೆ 
ಕಾಡಿಗೆಯೆಚ್ಚಯವರಂತೆ ಮುನ್ನಿನ ದರ್ಶನಂ 
ನಿಶ್ಶಂಕೆಯೆಂಬೆರಡುಮಂ ಲೇಸು ಮಾಡುವುದು: ಧರ್ಮಾಮೃ, 
೨.೮: ವು 

ಅಮಾತ್ಯ - ಮಂತ್ರಿ (ಕರ್ಮಸಚಿವನಕ್ಕುಂ ಅಮಾತ್ಯಂ: ಅಭಿಧಾವ, 
೧. ೧೧. ೫೦) 

ಅಮಾನಿತ - ಹೊರಟುಹೋದ (ಅಮಾನಿತಹರ್ಷೋತ್ಕರ್ಷೆಯಾಗಿರ್ದ 
ತನ್ನನ್ವಿಯ ರಾಜಧಾನಿಯಂ . . ಎಯ್ದಿವಂದು: ಶಾಂತಿಷು, ೧. ೯೩ ವ) 

ಅಮಾನುಷ - ಮನುಷ್ಯರಿಗೆ ಸಹಜವಲ್ಲದ, ದೈವಿಕ (ವೃಷಕೃತ 
ಜಿನೇಂದ್ರ ಜನ್ಮಾಭಿಷವ೦ ನಂದೀಶ್ಚರತ್ರಯಂ೦ಗಳೊಳ್‌ 
ಅಮಾನುಷಮಾಗಿರೆ.. ಮಾಟ್ಬ ಮಹಾಭಿಷೇಕದಂತಾಯ್ತು 
ದಾನಚಿಂತಾಮಣಿಯಾ: ಅಜಿತಪು, ೪. ೭೬) 


ಅಮಾನುಷಚರಿತ್ರ - ಮನುಷ್ಯಸಹಜತೆಗೆ ಮೀರಿದ ನಡತೆ 
(ಕೃಷ್ಣನಟ್ಟಿಯೆ ಕೂಸಾಟದೆ ಕಿಟ್ಟಂ ಅಮಾನುಷಚರಿತ್ರಂ: 
ಜಗನ್ನಾವಿ, ೩. ೯೦) 

ಅಮಿತಾಳಾಪ - ಮಿತವಲ್ಲದ ಮಾತು (ಅಮಿತಾಳಾಪಂಗಳಿಂ 
ಮೊಮ್ಮೃಳಿಸಿ ಕಿನಿಸಿ ಕೊಟ್ಟೂಳ್ವ ತಾತ್ತರ್ಯಮೇನ್‌: 


ಸುಕುಮಾಚ, ೭. ೪೦) 


ಅಮಿತ್ರ - ಮಿತ್ರನಲ್ಲದವನು, ಶತ್ರು (ಇತ್ತ ಅರಿಗಂಗೆ ಅಮಿತ್ರಜಯಂ 
ಅಪ್ಪುದುಂ ಅತ್ತ ಅಮರರ್ಕಳ್‌ ಆರ್ದು ಸೂಸುತ್ತಿರೆ 
ಪುಷ್ಪವೃಷ್ಟಿಗಳಂ: ಪಂಪಭಾ, ೧೧. ೮೧) 

ಅಮುಂಕು - ಅದುಮು, ಹಿಸುಕು (ಯಮುನಾನದೀತರಂಗ೦ 
ಅಮುಂಕಿ ವನಲತೆಯ ಮನೆಗಳಂ ಸೋಂಕಿ 
ವನಭ್ರಮಣಪರಿಶ್ರಮ೦ ಮುನ್ನಮೆ ಕಳೆದುದು ಬಂದು 
ಅದೊಂದು ಮಂದಶ್ದಸನಂ: ಪಂಪಭಾ, ೫. ೫೩) 

ಅಮೂಢಡದೃಷ್ಟಿತ್ವ — [ಜೈನ] ಸಮ್ಯಗ್ಗರ್ಶನದ ಎಂಟು ಅಂಗಗಲ್ಲಿ 
ಒಂದಾದ ಅಮೂಢದೃಷ್ಟಿಯನ್ನು ಹೊಂದಿರುವುದು (ಮರಕ್ಕೆ 
ಶಾಖೆಯುಮೆಂತಂತೆ ನಿಶ್ಶಂಕೆಯುಂ ನಿಷ್ಕಾಂಕ್ಷೆಯುಂ 
ನಿರ್ವಿಚಿಕಿತ್ಸೆಯುಂ ಅಮೂಢದೃಷ್ಟಿತ್ವಮು೦ ಉಪಗೂಹನಮುಂ 


೮೦ 


ಸ್ಥಿತಿಕರಣಮುಂ ವಾತ್ನಲ್ಕಮುಂ  ಧರ್ಮಪಭಾವನೆಯುಂ 
ಎಂದು ಎಸೆವ ಅಂಗಂ ಎ೦ಟರಿ೦: ಧರ್ಮಾಮೃ. ೧.೭೨ವ 
ಮತ್ತು ೭೩) 

ಅಮೂರ್ತ - ರೂಪರಹಿತ, ದೇಹವಿಲ್ಲದ್ದು (ಜೀವಾಜೀವ ದವ್ಯ 
ಪರಾವರ್ತನ ಹೇತು ವರ್ತನಾ ಲಕ್ಷಣಸದ್ಧಾವಂ ನಿತ್ಯಂ 
ಅಮೂರ್ತಂ ಕೇವಲ ಗಮ್ಮಂ ಸದಾನುಮೇಯಂ ಕಾಲಂ: 
ಪಂಪರಾ, ೧. ೪೬) 

ಅಮೂಲ್ಯತ್ವ - ಬೆಲೆಯಿಲ್ಲದಿರುವಿಕೆ, ಬೆಲೆಗಟ್ಟಲಾಗದ ಸ್ಥಿತಿ (ಆಂ 
ಪೇಟ್ಬಚಂದ್ರಪ್ರಭೋದಯ ್ಹವಿಸ್ತಾರಿಯೆನಿಪ್ಪ ಕಾವ್ಯಂ ಇದು 
ಅಮೂಲ್ಯತ್ವಕ್ಕೆ ಪಕ್ಕಾಗದೇ: ಚಂದ್ರಪ್ರಪು, ೧. ೬೫) 

ಅಮೃತ - ಹಾಲು, ನೀರು (ಅಂಚೆಗಳ ಬಾಯ್ಗಳಿಂ ಬಕ್ಕೆ 
ಅಮೃತಂಗಳಂ ತುಡುಂಕುತೆ ಮಿಗೆ ನುಂಗುವ ಅಂಬುಚರದಿಂ: 
ಶಬರಶಂ, ೧. ೩೩) 

ಅಮೃತಕರ - ಚಂದ್ರ (ಪೊಸ ಅಮೃತಕರನ ಕಿರಣದ ಬೆಳವಿಗೆ: 
ಪುಷ್ಪದಂಪು, ೮. ೬೯) 


ಅಮೃತಕಿರಣ -  ಚೆಂದ್ರ (ಶ್ರೀಮತ್‌ ಚಳುಕ್ಕವಂಶವ್ಯೋಮ 
ಅಮೃತಕಿರಣವೆನಿಪ ಕಾಂತಿಯನೊಳಕೊಂಡೀ 
ಮಹಿಯೊಳಾತ್ಮವಂ೦ಶಶಿ ಖಾಮಣಿ ಜಸಮೆಸೆಯಿ 


ಯುದ್ಧಮಲ್ಲಂ ನೆಗಟ್ಟಂ: ಪಂಪಭಾ, ೧. ೧೫) 
ಅಮೃತಗರ್ಭ - ಒಂದು ಬಗೆಯ ತುಪ್ಪ (ಅಮೃತಗರ್ಭಂಗಳೆಂಬ 
ಸದ್ಯೋಘೃತಮುಂ: ಆದಿಷು, ೧೫. ೩ ವ) 
ಅಮೃತಜಳಧಿ — ಹಾಲ್ಗಡಲು 
ಅಮೃತಜಳಧಿವೇಳೆಯಿಂ ಪೊಳಮಡುವ 
ಮಲ್ಲಿನಾಪು, ೮. ೧೧೩ ವ) 


(ಅನ್ನೆಗಮತ್ತಲ್‌ 
ಶೇಷನಂತೆ: 


ಅಮೃತದ್ಯುತಿ - ಚ೦ದ್ರ (ತರುಣಿಯರ ವದನಂಗಳ್‌ ಮನ್ನಿಸದೆ 
ಸೆಎದುಕೊಂಡುವು ಚೆನ್ನಂ ರೋಹಿಣಿಯನಪ್ಪಿದ 


ಅಮೃತದ್ಯುತಿಯಾ: ಲೀಲಾವತಿ, ೯. ೭೪) 


ಅಮೃತಭವ - ಚ೦ದ್ರ (ಅಮೃತಭವಂ ಶಿಶಿರಕರಂ ಕಮಳಂ 
ಜಗದೇಕಪಾವನೀಯಶ್ರೀಕ೦ ಸಮನವಯೌಳ್‌ ನಿನ್ನ ಮೊಗಂ: 
ಕವಿರಾಮಾ, ೩. ೭೪) 

ಅಮೃತರಸಾಯನ ದ ಒಂದು ಬಗೆಯ ಪಾನಕ 
(ಅಮೃತರಸಾಯನಮೆಂಬ ಪಾನಮಂ: ಆದಿಪು, ೧೫. ೩ 
ವ) 

ಅಮೃತರೋಚಿ - ಚಂದ್ರ (ಸ್ವಾನ್ವಯಕ್ಷೀರೋದ ಅಮೃತರೋಚಿ 
ಪುಟ್ಟಿ ನೆಎಗಟ್ಟಂಶ್ರೀ ದುರ್ಗಸಿ೦ಹಂ: ಪಂಚತಂತ್ರ, ೪೬) 

ಅಮೃತವರ್ಷ - ಅಮೃತದ ಮಳೆ (ಶ್ರೀ ಧರ್ಮಾಮೃತಮನೀ 
ಧಾತ್ರೀತಳದ ಭವ್ಯ ಸಸ್ಕಕವ್ಯಾಬಾಧಂ ಕಣೌ್‌ದಂ: ಸುಕುಮಾಚ, 
೯.೧) 


ಅಮೃತವರ್ಷಿ - ಅಮೃತವನ್ನು ಸುರಿಸುವ (ಅಪ್ಪಿಕೊಂಡು 
ಅಮೃತವರ್ಷಿ ಕರಪರಿಷೇಕದಿಂದೆ ಪುತ್ರಸ್ಪರ್ಶನಂ 


ಆಪ್ಯಾಯನಕೋಟಿಯಾಗೆ: ಪಂಪಭಾ, ೧೩. ೮ ವ) 
ಅಮೃತವಾರ್ಧಿ - ಹಾಲ್ಲಡಲು (ವ್ಯಾಸಮುನೀಂದ್ರ ರುಂದ್ರ 
ವಚನಾಮೃತವಾರ್ಧಿಯನೀಸುವೆಂ ಕವಿವ್ಯಾಸನೆನೆಂಬ 
ಗರ್ವಮೆನಗಿಲ್ಲ: ಪಂಪಭಾ, ೧. ೧೩) 
ಅಮೃತಾಂಗನೆ -  ಮೋಕ್ಷವನಿತೆ  (ಅಮೃತಾಂಗನೆಯತ್ತಂ 
ಎಅಕಮುಳ್ಳವಂ ಮರ್ತ್ಯವಧೂಸಂಗಕ್ಕೆ ಎಳಗಂ: ಸಮಯಪ. 
೪. ೨೫) 


ಅಮೃತಾಂಶು - ಚ೦ದ್ರ (ಅವತಂಸೀಕೃತ ಬಾಲಕೈತಕಶಿಖಾ 
ಸಂದಿಗ ಮುಗ್ಧಾಮೃತಾ೦ಶುವಿಹಾಯಸ್ಸರಿದಂಬುಚುಂಬಿತ 
ಜಟಾಜೂಟಾ೦ತರಂ: ಪಂಚತಂತ್ರ, ೨) 

ಅಮೃತಾಂಶುಬಿಂಬ - ಚಂದ್ರಬಿಂಬ (ಜಗತ್ತಿತಯಾಳ೦ಕಾರಮಿದು 


ದಿವ್ಯಮಾತಪವಾರಣ೦ ಅಮೃತಾಂಶುಬಿಂಬಧವಳವಿಳಾಸಂ: 
ಆದಿಹು, ೧೩. ೧೭) 

ಅಮೃತಾಂಶುಮಂಡಲ - ಚಂದ್ರಮಂಡಲ  (ಕುಳಿರುತ್ತಿರ್ಪ 
ಅಮೃತಾಂಶುಮಂಡಳದೊಳಿರ್ದಾದಂ ಸುಧಾಮೋದಮಂ: 


ಕಾದಂಸಂ, ೮. ೫೫) 

ಅಮೃತಾಂಶುವಕ್ಕೆ - ಚಂದ್ರಮುಖಿ (ಇಂಪು ಪೊದಳ್ಳು ಬಂದು 
ಬಂಧುರ ಹಿಮಮಂದಗ೦ಧವಹಮೆಟ್ಟಣೆಸಿತ್ತು 
ಅಮೃತಾಂಶುವಕ್ತೆಯಂ: ಆದಿಪು, ೩. ೨೨) 

ಅಮೃತಾವಾಸ - ಶಾಶ್ವತ ನೆಲೆ, ಮೋಕ್ಷ (ಮೋಕ್ಷಲಕ್ಷ್ಮೀಧಾಮಂ 
ತೈಳೋಕ್ಯನಾಥಂ ಕುಡುಗೆ ಎಮಗೆ ಅಮೃತಾವಾಸಮಂ 
ವೀರನಾಥಂ: ಸುಕುಮಾಚ, ೧. ೧) 

ಅಮೃತಾಶನ - ಅಮೃತವನ್ನೇ ಆಹಾರವಾಗಿ ಪಡೆದವನು, ದೇವತೆ 
(ದ್ವಿಸಹಸ್ರಹಾನಾ೦ತರಕೃತ ಅಮೃಥಾಸನನುಂ: ಚಂದ್ರಪ್ರಪು, ೪. 
೬೯ ವ) 

ಅಮೃತಾಸವ -. ಅಮೃತದಂತಹ ಮಧು (ಚಕೋರಂ 
ಇಂದುಮಂಡಳಗಳಿತ ಆಸವಾಮೃತಮನುಂಡುಸಿರುತ್ತಿರೆ ಚೆಲ್ವು 
ಶಾರದಂ: ಪಂಪಭಾ, ೭. ೭೦) 

ಅಮೃತಾಸಾರ - ಅಮೃತದ ಮಳೆ (ಬಟಲೈಯಂ ಬಾರಿಸಲೆಂದು 
ಬಂದ ಪಥಿಕರ್‌ ಪಥಿಕಾನಯನಪ್ರಭ ಅಮೃತಾಸಾರದೆ ತೀವಿ 
ಬರ್ಪ ಪರಿಕಾಲ್‌: ಜಗನ್ನಾವಿ, ೨. ೪) 

ಅಮೇಧ್ಯ - ಮಲ, ಹೊಲಸು (ಅಮೇಧ್ಯ ಕಳ್‌ ಮಾಂಸಾದಿ 
ದುರ್ಗಂಧಮಪ್ಪಂತೆ ಲೋಲತೆಯೊಳ್‌ ಪೊರ್ದಿದ 
ಪೊಲ್ಲಮೆಯೊಳೊಂದಿದ ಮಿಥ್ಮಾದರ್ಶನಂಗಳಂ: ಧರ್ಮಾಮೃ, 
೧೦. ೬೯ ವ) 

ಅಮೇಧ್ಯಭಾಜನ - ಕೊಳಕಾದ ಊಟದ ತಟ್ಟೆ (ಪರಿತ್ಯಕ್ತ 
ಸುಂದರಿಯು೦ ತೊಟ್ಟಿನಮೇಧ್ಯಭಾಜನದ ಸಾಮ್ಯಸ್ಥಾನಂ 
ಎಂದಿಂತು ಕೊಕ್ಕರಿಪಂ ಸನ್ನುತ ಮುಕ್ತಿಲಕ್ಷ್ಮಿಯೊಲವಂ 
ಪೆತ್ತಲ್ಲದೇಂ ಮಾಣ್ಣನೇ: ಸಮಯಪ, ೫. ೬೯) 

ಅಮೇಯ — ಅಳತೆಗೆ ಸಿಕ್ಕದ (ಸಮಸ್ತಸುರಕೋಟ 
ಹೇಮಘಟಕೋಟಿಯಿ೦ ತೀವಿ ತಂದು ಅಮೇಯ 
ಭುಜಕೋಟಿಯಿ೦ ಮಿಸಿಸೆ: ಆದಿಪು, ೧೩. ೮೩) 

ಅಮೋಘ - ವ್ಯರ್ಥವಾಗದ, ಸಾರ್ಥಕವಾದ (ದಿವ್ಯಮುನಿವಾಕ್ಕಂ 


ಅಮೋಘವಾಕ್ಕಮಕ್ಕುಂ ಅದರ್ಕೇನುಂ ಚಿಂತಿಸಲ್ವೇಡ: 
ಪಂಪಭಾ, ೧. ೧೧೮ ವ) 

ಅಮೋಘಂ ದ ವ್ಯರ್ಥವಾಗದ ಹಾಗೆ 
(ಪ್ರವಿಮಲಸದ್ಗೀರ್ವಾಣದಾತವ್ಯ ಸಾಯಕ ಸಂಪೂರ್ಣ 
ಕಳಾಪ್ರವೀಣನ೦ ಇಳಾಭಾರಕ್ಷಮ ಅಕ್ಷೂಣನಂ 
ಸರ್ವಲಕ್ಷಣಸಂಪೂರ್ಣ೦ ಅಪ್ಪ ಮಗನಂ ಅಮೋಘಂ 
ಪಡೆವೆಂ: ಪಂಪಭಾ, ೧. ೧೩೪ ಮತ್ತು ೧೩೪ ವ) 

ಅಮೋಘಬಾಣಂ — ನಿಷ್ಠಲವಾಗದಂತೆ ಬಾಣ 
ಪ್ರಯೋಗಿಸುವವನು (ಅಂತಮೋಘಬಾಣಂ ಬಾಣಧಿಯಿಂ 


ಬಾಣಮನುರ್ಜಿಕೊಂಡು: ಆದಿಹು, ೧೨. ೮೮ ವ) 


೮೧ 


ಅಮೋಘವರ್ಷ - ನೃಪತುಂಗನ ಬಿರುದು (ಭಾವಿಸಿ ಬೆಸಸಿದಂ 
ಅಖಿಳಧರಾವಲಲ್ಲನಿಂತು ಅಮೋಘವರ್ಷ ನೃಪೇಂದಂ: 
ಕವಿರಾಮಾ, ೩. ೧) 

ಅಮ್ಮ - ತಂದೆ (ಒಯ್ಯನೆ ಕೇಳ ಕರ್ಣ ನಿನ್ನಾದಿಯೊಳ್‌ ಅಬ್ಬೆ 
ಕೊಂತಿ ನಿನಗಮ್ಮಂ ಅಹರ್ಪತಿ: ಪಂಪಭಾ, ಪರಿಷತ್ತು ೯. 
೬೪) 

ಅಮ್ಮಂಗೊಡಲಿ - ಶಂಖಪುಷ್ಟಿ ಎಂಬ ಗಿಡ (ಅಮ್ಮಂಗೊಡಲಿ 
ಎಂದು ಹೆಗ್ಗಟ್ಟವತ್ತಿಗೆ: ಶಬ್ದಮದ, ಪ್ರಸಾ, ೧೦) 

ಅಮ್ಮನ ಗಂಧವಾರಣ೦ - ಅರ್ಜುನ (ತನ್ನ ಒಡವುಟ್ಟಿದರ್‌ 
ಸಮಂತು ಒಡವರೆ  ವಾರಣಾವತಮನೆಯ್ದಿದಂ ಅಮ್ಮನ 
ಗಂಧವಾರಣಂ: ಪಂಪಭಾ, ೨. ೯೮) [ಇದು ಅರಿಕೇಸರಿಯ 
ಬಿರುದು] 

ಅಮ್ಮಾವು - ಕಾಡ ಹಸು (ಪಂದಿಯ ಗೊಂದಳದಂತೆಯುಂ 
ಅಮ್ಮಾವಿನ ತೋಮೆಯಂತೆಯುಂ ತೋಳದ 
ಗೂಳೆಯಂತೆಯುಂ: ಪುಷ್ಪದಂಪು, ೩. ೧೨೭ ವ) 

ಅಮ್ಮುವರ್‌ - ಸಮರ್ಥರು (ಮುನಿದುಯ್ವ ಜವಂಗಂ ಮಾ 
ಎನಲ್‌ ಅಮ್ಮುವರಿಲ್ಲ ಬಗೆಯೆ ನಿನಗೆ ಇನ್ನು ಆರ್ಮಂ 
ಜಿನಧರ್ಮವೊಂದೆ: ಅಜಿತಪು, ೨. ೫೭) 

ಅಯ - ಅದೃಷ್ಟ (ಪ್ರಿಯತಮಮಂ 
ನಯಮಯರ್‌ ಏಕಾದಶಾಂಗಮಂ: ವರ್ಧಮಾಷು, ೧೬. 
೩೪); ಸದ್ವರ್ತನೆ (ಪ್ರಿಯವಿಷಯಕಾಂಕ್ಷೆಯಿಂದ 
ಇಂದ್ರಿಯಂಗಳೆಂತೆಯ್ದೆ  ಮನಮನಾಶ್ರಯಿಸುಗುಂ ಅಂತು 
ಅಯ ನಯಪರರ್‌ ಅಯ್ವರುಂ ಆಶ್ರಯಿಸಿದರ್‌ 
ವಿಷಯಕಾಂಕ್ಟೆಯಿಂ ಮುರರಿಪುವಂ: ಪಂಪಭಾ, ೯. ೧೩); 
ಶ್ರೇಯಸ್ಸು, ಶುಭ (ಅಯನಯ ಮಯನತಿ ವೇಗದೆ 
ಮಯನಿಸೆ ದುರ್ಜಯನೆನಿಪ್ಪ ಮಾರುತಿಗಂ ವಿಸ್ಮಯಂ 
ಅಗ್ಗಳಮಾದುದು: ಪಂಪರಾ, ೧೪. ೧೩೪) 

ಅಯಃಪುತ್ರಿಕೆ - ಕಬ್ಬಿಣದ ಪ್ರತಿಮೆ (ಪರವಧು ದುರ್ವೃಸನಂ 


ತಾಳ್ಗಿದರ್‌ ಅಯ 


ನಿನಗೆಂದಮರ್ದಪ್ಪಿಸುವರ್‌ ಕೆಂಪೆಸೆಯೆ ಕಾಯ್ದ 
ಅಯಃಪುತ್ರಿಕೆಯಂ: ಆದಿಹು, ೫. ೮೭) 
ಅಯಕರಣ — ಶುಭವಿಧಿಯನ್ನು ನೆರವೇರಿಸುವವನು 


(ಭಯಭಕ್ತಿವೆಳಸು ನುತಿಸಿದರ್‌ ಅಯಕರಣರ್‌ ಕುಮಾರರ್‌ 
ಆ ಗುರುವರನಂ: ರಾಜಶೇವಿ, ೪. ೯೯) 
ಅಯತ್ನಕೃತ - ತನಗೆ ತಾನೇ ಆದ (ಸವನಿಪುದಯತ್ನಕೃತ 


ಗೌರವಮುಖದೊಳ್‌ .. .. ತಾಂ ಬಹುತ್ವಂ ಏಕತ್ವದೊಳಂ: 
ಶಬ್ದಮದ, ೧೧೨) 
ಅಯತ್ನಸುಖ — ತನಗೆ ತಾನೇ ದೊರೆತ ಸುಖ 
(ಪೌರನಂದದೊಳಗಿಂತು ಅಯತ್ನಸುಖಮಂ ಪಥಿಕರ್‌ 
ಪಡೆವರ್‌ ನಿರಂತರಂ: ಚಂದ್ರಪ್ರಪು, ೩. ೧೫) 
ಅಯಥಾಕರ್ಮದ ದೋಷ - ತಕ್ಕುದಲ್ಲದ ಕೆಲಸವನ್ನು 


ಮಡುವುದರಿಂದಾಗುವ ದೋಷ (ನಮಗೆ ಪಾರಣೆಯಂ 
ಮಾಟಾಗಳ್‌ ಅಯಥಾಕರ್ಮದ ದೋಷಂ ಸಾರ್ತರ್ಕುಂ 
ಅದಜೆಂ ನಾಮಿಲ್ಲಿ ಚರಿಗೆವುಗದೆ.. .ಪೋಪಂ: ವಡ್ಡಾರಾ, ಪು 
೧೦೩ ಸಾ ೨೧) 

ಅಯನ - ಮಾರ್ಗ (ಅಯನಂ ಮಾರ್ಗಂ ಸೃತಿ ಸರಣಿ ಅಧ್ವಂ: 
ಅಭಿಧಾವ, ೧. ೧೦. ೨); ಮೂರು ಖುತುಗಳ ಅಥವಾ 
ಆರು ತಿಂಗಳ ಕಾಲ (ಮಾಸಂ ಪಕ್ಷದ್ಧಿತಯಂ 


ಮಾಸದ್ವಯಮೊಂದೆ ಯತು ಯತುತ್ತಯಂ ಅಯನನ್ಮಾಸಂ: 
ಪಂಪರಾ, ೧. ೫೨) 
ಅಯನಯ - ಶುಭಕಾರ್ಯ, ನೀತಿಮಾರ್ಗ (ಆಜ್ಜೆಯಂ 
ವಿರೋಧಿಗಳ್ಲಿತ್ತು ಅರಸುಗೆಯ್ದಂ ಆತ್ಮಾಯತ್ತಂ ಕಲಿ 
ಸುಪ್ರತಿಷ್ಠಂ ಅಯನಯನಿಷ್ಠಂ: ನೇಮಿನಾಪು, ೪. ೩೩) 
ಅಯನಯಪರ - ಶುಭವಿಧಿ ಮತ್ತು ನಯಜ್ಞತೆಗಳನ್ನು 
ಪಡೆದ[ವನು] (ಪಿಯವಿಷಯಕಾಂಕ್ಷೆಯಿಂದ ಇಂದ್ರಿಯಂಗಳ್‌ 
ಎಂತು ಎಯ್ದಿ ಮನಮಂ ಆಶ್ರಯಿಸುಗುಂ ಅಂತು 
ಅಯನಯಪರರ್‌ ಅಯ್ದರುಂ ಆಶ್ರಯಿಸಿರ್ದರ್‌ 
ವಿಷಯಕಾಂಕ್ಷೆಯಿ೦ ಮುರರಿಪುವಂ: ಪಂಪಭಾ, ೯. ೧೩) 
ಅಯನಯಮಾರ್ಗ - ಒಳ್ಳೆಯ ದಾರಿ (ಅಯನಯಮಾರ್ಗಕ್ರಮ 
ನಿಶ್ಚಯನಿಪುಣನುಂ ಭಾವಿಸುವುದು ದಯಾನ್ವಿತಂ 
ಶ್ರೀಜಿನೇಂದ್ರ ವಚನಾಮೃತಮಂ: ಸಮಯಪ, ೬. ೫೪) 
ಅಯನಶೀಲನ - ಗತಿಶೀಲ (ಇದಉಯೊಳ್‌ ಅನಿರುದ್ಧ 
ನವರಂಧದೊಳ್‌ ಅಪಘನ ಘಟದೊಳ್‌ ಅಯನಶೀಲನದಿಂ 
ಪೋಪುದು ಚೋದ್ಯಮೆ: ನೇಮಿನಾಪು, ೪. ೧೦) 
ಅಯಲತಾ - ಸೌಭಾಗ್ಯವೆಂಬ ಬಳ್ಳಿ (ಅಯಲತಾ ಕಂದಮಂ 
ಭಕ್ತಿಯಿಂದಂ ಹರಿವಂಶಕ್ಷತಚೂಡಾಮಣಿಯ ಚರಿತಮಂ 
ಪೇಟಲುದ್ಯುಕ್ತನಾದಂ: ನೇಮಿನಾಪು, ೧. ೫೨) 
ಅಯಶಸ್ಕೀರ್ತಿ — [ಜೈನ] ಎಪ್ಪತ್ತೆರಡು ಪ್ರಕೃತಿಗಳಲ್ಲಿ ಅಪಕೀರ್ತಿ 
ಎಂಬ ಪ್ರಕೃತಿ ಅಥವಾ ಕರ್ಮ (ಶುಭಾಶುಭ ಸುಸ್ಟರ 
ದುಸ್ತರ ಸುಬ್ಸ ದುರ್ಭಗ ಪ್ರತ್ಯೇಕ ಶರೀರ ಅಯತಶ್ಶೀರ್ತಿ 


ಅನಾದೇಯ .. . ದ್ವಿಸಪ್ತತಿ ಪ್ರಕೃತಿಗಳಂ: ಆದಿಷು, ೧೬. ೪೯ 
ವ) 
ಅಯತಶ್ಶಲಾಕೆ — ಕಬ್ಬಿಣದ ಸರಳು (ಕಾಸಿದ 


ಅಯಶ್ವಲಾಕೆಯಂತೊಡನೆ ಕುಮಾರಂ 
ಕಿವಿಯಂ ಪುಗೆ: ಮಲ್ಲಿನಾಪು, ೧೦. ೨೧) 

ಅಯಸ - ಆಯಾಸ (ಕೈನೀರೆಜ್‌ಯಲ್ವೆಂದಿರ್ಪ ಪದದೊಳ್‌ 
ಅತ್ಯಾಶ್ಚರ್ಯಂ ನೆಜ್‌ಬಿರೆ  ಮದಾಳಿಗಯಸಂ ಪಣ್‌ಿಪಡೆ 
ಬರ್ಪಂದದಿಂದೆ ನಂದಂ ಬಂದಂ: ಸುಕುಮಾಚ, ೭. ೩೨); 
(ಅಯಶ) ಅಪಯಶಸ್ಸು (ಅಯಸಂ ನಮಗುಣದು 
ಬೇಗಮೆಅಗದೊಡುಖುಗಂ: ಆದಿಪು, ೧೨. ೧೦೯); ಕಬ್ಬಿಣ 
(ನೆಕ್‌ ಸಂತೋಷದಿಂ ನೆ” ಯಲ್ಕೆಂದಿರ್ಪ ಪದದೊಳ್‌ 
ಅತ್ಯಾಶ್ಚರ್ಯಂ ನೆಜ್‌ಬಿರೆ ಮದಾಳಿಗೆ ಅಯಸಂ ಪಣೆಪಡೆ 
ಬರ್ಪಂದದಿಂದೆ ನಂದಂ ಬಂದಂ: ಸುಕುಮಾಚ, ೭. ೩೨) 

ಅಯಸ್ಕಾಂತ - ಸೂಜಿಗಲ್ಲು (ತಮ್ಮ ಮೆಯ್ಯೊಳ್‌ ಉಡಿದ 
ಅಂಬುಗಳುಮಂ ಎಲ್ಲಂ ನಟ್ಟುಡಿದ ಬಾಳ 
ಕಕ್ಕಡೆಯುಡಿಗಳುಮಂ ಅಯಸ್ಕಾಂತಮಂ ತೋಟಿ 
ತೆಗೆಯಿಸುತ್ತುಂ: ಪಂಪಭಾ, ೧೧, ೨ ವ) 

ಅಯುತ - ಹತ್ತು ಸಾವಿರ (ಅಯುತಪ್ರಮಿತಸಾಮಾನಿಕ 
ಸುರಾನೀಕನುಂ: ಆದಿಪು, ೬. ೧೩ ವ) 

ಅಯೋಗಕೇವಳಿ — [ಜೈನ] ಮನೋವಾಕ್ಕಾಯಗಳ 
ಚಾ೦ಚಲ್ಯವಿಲ್ಲದವನು, ಹದಿನಾಲ್ಕನೆಯ ಗುಣಸ್ಥಾನ ವನ್ನು 
ಸೇರಿದವನು (ವೃಷಭನಾಥಂ ಸ್ವಸ್ಥಂ ಅಯೋಗಕೇವಳಿ 
ಕೇವಳಿಪ್ರದೇಶನಿರ್ಜರೆಯಂ ಮಾಡುತ್ತುಂ: ಆದಿಷು, ೧೬. 
ರ್ಳ ವ) 

ಅಯೋಗಗುಣಸ್ಥಾನ - [ಜೈನ] ಹದಿನಾಲ್ಕನೆಯ ಗುಣಸ್ಥಾನ 
(ಪಂಚಹಸ್ವಾಕೌರೋಚ್ಚಾರಣ ಮಾತ್ರ ಕಾಲಪ್ರಮಿತಾಯೋಗ 
ಗುಣಸ್ಥಾನಸ್ಥಿತಂ: ಆದಿಷು, ೧೬. ೪೯ವ) 


ಅಟ್ಕ್‌ಯ ಸರಂ 


೮೨ 


ಅಯೋಗವಾಹಚತುಷ್ಕ - ಬಿಂದು, ವಿಸರ್ಗ, ಜಿಹ್ಹಾಮೂಲೀಯ 
ಮತ್ತು ಉಪಧ್ಮಾನೀಯ (ಶುದ್ಧಾಕ್ಷರಂಗಳುಮಂ 
ಅಯೋಗವಾಹ ಚತುಷ್ಕಮುಂ: ಆದಿಷು, ೮. ೫೯ ವ) 

ಅಯೋಗಿ - ಅಯೋಗ ಕೇವಲಿ (ಪಲ್ಲಿಖೇಡಮೆಂಬ ಊರ್ಗೆ 
ಬಂದು ಯೋಗ ನಿರೋಧಂ ಗೆಯ್ದು ಅಯೋಗಿ 
ಭಟಾರರಾಗಿ: ವಡ್ಡಾರಾ, ಪು ೧೫೫, ಸಾ ೨೧) 

ಅಯೋಘನ - ಸುತ್ತಿಗೆ (ತತ್‌ ಕ್ಷಣದೊಳ್‌ ಅಯೋಘನ 
ಅಭಿಘಾತದೊಳ್‌ ಶಾರ್ದೂಳ ವೃಕ ಸೃಗಾಳ ಭಲ್ಲೂಕಾದಿ 
ರೂಕ್ಷ ಶ್ವಾಪದಪ್ರಕಾರಖಾದನದೊಳ್‌: ವರ್ಧಮಾಪು, ೧೫. ೮ 
ವ) 

ಅಯೋಗ್ರ - ಒರಳು (ಮುಸಳ೦ ಅಯೋಗ್ರಂ ಒರಲ್ಲಂ 
ಪೆಸರಕ್ಕುಂ: ಅಭಿಧಾವ, ೧. ೧೦. ೩೨) 

ಅಯೋಧ್ಯ - [ಜೈನ] ಚಕ್ರವರ್ತಿಯ ಏಳು ಜೀವರತ್ನಗಳಲ್ಲಿ 
ಒಬ್ಬನಾದ ಸೇನಾಪತಿಯ ಹೆಸರು (ಅಯೋಧ್ಯ ಭದಮುಖ 
ಕಾಮವೃಷ್ಟಿ ಬುದ್ಧಿಸಾಗರ ವಿಜಯಪರ್ವತ ಪರಂಜಯ . 
ಸ್ತೀರತನಂಗಳ್‌ ಎಂಬ ಏಲಂ ಜೀವರತ್ನ೦ಗಳುಮಂ: 
ಚಂದ್ರಪ್ರಪು, ೬. ೧೦೧ ವ) 

ಅಯೋಧ್ಯೆ - ಜಯಿಸಲಸಾಧ್ಯವಾದುದು (ಅಂತು ಸಮೆದ ಪುರಕ್ಕೆ 
ಅರಾತಿನಿಕರಕ್ಕೆ ಅಯೋಧ್ಯೆಯಪ್ಪುದಜೆಂದೆ ಅಯೋಧ್ಯೆಯುಂ 
ಅನೇಕನಿಕೇತನಸಮನ್ವಿತಮಪ್ಪುದಜೆ೦ ಸಾಕೇತಮುಂ: ಆದಿಷು, 
೬ ೧೦೭ ವ) 

ಅಯೋನಿಸಂಭವ - ಅಯೋನಿಜ, ದ್ರೋಣ (ಅಭೇಧ್ಯರುಂ 
ಅಸಾಧ್ಯರು೦ ಅಪ್ಪ ಯೋನಿಸಂಭವರೆ ಹೇಳಾಸಾಧ್ಯರಾದರ್‌: 
ಪಂಪಭಾ, ೧೩. ೨೧ ವ) 

ಅಯೋಲಲನೆ ದ (ನೆಲ್‌ಗಾಯ್ದ 
ಅಯೋಲಲನೆಯನಪ್ಪಿಪರ್‌ ಪೆಣರ 
ಪೆಂಡಿರನಪ್ಪದುರಃಪ್ರದೇಶಮಂ: ಮಲ್ಲಿನಾಹು, ೧೩. ೧೧೪) 

ಅಯ್ಕಿಲ್‌ - ಐಕಿಲ್‌, ಚಳಿ (ನೆಲಮನೆಯೊಳ್‌ ಓಪಳೊಡನೆ 
ಅಯ್ಕಿಲ ದೆವಸಂ ಸುಖದಿನಿರ್ಪೆ: ಹರಿವಂಶ, ೧೪. ೧೪); 
ಹಿಮ 

ಅಯ್ಕಣೆಯ - ಐದು ಬಾಣಗಳುಳ್ಳವನು, ಮನ್ಮಥ (ಅಯ್ಗಣೆಯನ 
ಜಯಲಕ್ಷ್ಮಿಯ ತಾಯ್ದರುವೆನೆ ಮಿಸುಪ ಸತಿಯ: ಲೀಲಾವತಿ, 
೭. ೫೨) 

ಅಯ್ದನೆಯ ಜಲಧಿ - ಐದನೆಯ ಸಮುದ್ರ ಕ್ಷೀರಸಮುದ್ರ 
(ಅಯ್ದನೆಯ ಜಲಧಿವರಂ ಇರದೆಯ್ದುವ ಮೊಗೆವಂತೆ 
ಮೊಗೆದುಂ ಓರೊರ್ಬರ ಕೈಗೆಯ್ದಿಸುವ ಬೇಗಮಂ: ಆದಿಪು, 
೭ ೮) 

ಅಯ್ದರಲಂಬು - [ಜೈನ] ಕಾಮನ ಐದು ಬಾಣಗಳು: 
ಮನೋಮಥನ ಮದನ ಮೋಹನ ಸಂತಾಪನ ವಶೀಕರಣ 
(ಮನೋಮಥನ ಮದನ ಮೋಹನ ಸಂತಾಪನ 
ವಶೀಕರಣ೦ಗಳೆಂಬ ಕಾಮದೇವ೦ ಅಯ್ದು ಅರಲಂಬಿಂ 
ಶಕ್ತಿಗಳುಮಂ ಒಂದುಮಾಡಿ ಲೋಕಮೆಲ್ಲಮಂ 
ಮರುಳ್ಮಾಡಲೆಂದು ಪೆಣ್ಮಾಡಿದಿನಕ್ಕುಂ: ಪಂಪಭಾ, ೪. ೭೫ 
ವ) 

ಅಯ್ದು - ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ 
ಜ್ಞಾನವನ್ನುಂಟುಮಾಡುವ ಕಿವಿ ಚರ್ಮ ಕಣ್ಣು ನಾಲಿಗೆ ಮತ್ತು 
ಮೂಗು ಎಂಬ ಐದು ಜ್ಞಾನೇಂದ್ರಿಯಗಳು (ಪರಿಕಿಪುದು 
ಒಂದಣೆಂದೆ ಎರಡಂ ಓತುಕೊಳ್ಳುದು ಮೂಡ್ಟೆಂದೆ 


ಅಯಃಪುತಿಕೆ 


ಡು 


ನಾಲ್ಕರಿದಣಿದು ಅಯ್ದಜೆಂದೆ ನೆಜ್‌ ಕಲ್ಬುದು ನಿರ್ಣಯಂ 
ಆಣ್ಲಳ್‌ ಪರಿಣತನಪ್ಪುದು ಏಟಉಖೊಳಂ ಒಂದದೆ ನಿಲ್ವುದು: 
ಪಂಪಭಾ, ೧೩. ೬೬) 


ಅಯ್ದು ತೆಜದ ಮಂತ್ರ -  ಕಾರ್ಯೋದ್ಯೋಗೋಪಾಯ, 
ಪುರುಷದ್ರವ್ಯಸ೦ಪತ್ತಿ, ದೇಶಕಾಲಪರಿಜ್ಞಾನ, ಎಘಪಶೀಕಾರ 
ಮತ್ತು ಕಾರ್ಯಸಿದ್ಧಿ ಎಂಬ ಐದು ಮಂತ್ರಗಳು (ಪದಿನೆಂಟು 
ಧರ್ಮಶಾಸ್ತ್ರಂಗಳೂಳಂ, ನಾಲ್ಕುವೇದಂಗಳೊಳಂ 
ಆಣಂಗದೊಳಂ ಅಯ್ದು ತೆಜದ ಮಂತ್ರಂಗಳೊಳಂ: 
ಪಂಪಭಾ, ೨. ೩೪ ವ) 

ಅಯ್ದುಸಮಿತಿ - [ಜೆ ಕೈನ] ಮುನಿಗಳು ಆಚರಿಸಬೇಕಾದ ಈರ್ಯಾ, 


ಭಾಷಾ, ಏಷಣಾ, ಆದಾನನಿಕ್ಷೇಪಣ, ಉತ್ಸರ್ಗ ಎಂಬ ಐದು 
ವ್ರತರೂಪದ ಪ್ರತಿಜ್ಞೆ (ನಡೆವ ನುಡಿವ ಉಣ್ಣ ಕೊಳ್ಳ ಇಡುವ 


ಎಡೆಯೊಳ್‌ ತಾಂ ಕಾಯಮಲಮನುಗುಳ್ಳೆಡೆಯೊಳ್‌ 

ಎಡಂಬಡ೦ ಎನಿಸದೆ ಓವಿ. ಜೀವಮನಡಕಂಬೆರಸು 

ಅಯ್ದುಸಮಿತಿಯೊಳ್‌ ಮುನಿ ನೆಗಟ್ಟಂ: ಆದಿಷು, ೬. ೨೮) 
ಅಯ್ದೆತನ — ಸುಮಂಗಲಿತನ (ಮೆಯ್ಸರೆದುದೆ 


'ವೀರಲಕ್ಷಿ ನಿನತಯ್ದೆತನಂ: ಆಚವರ್ಧ, ೯. ೭೦) 

ಅಯ್ದೆಮಿನುಗು' - ತಾಳಿಬೊಟ್ಟು, ಮಾಂಗಲ್ಯ (ವರುಣನ 
'ಮಕರಮುಂ ವರುಣಾನಿಯ ೊರಲೊಳ್‌ ಆಯ್ದೆಮಿನುಗುಂ 
ಉಟೆಯೆ ಉಟೆದ ವಸ್ತುಗಳೆಲ್ಲವುಂ ತಂದು ಮುಂದಿಟ್ಟು; 
ಪಂಪಭಾ, ೬. ೩೨ ವ) 

ಅಯ್ದೇಸು - ಬಾಣಪ್ರಯೋಗದ ಐದು ಕ್ರಮಗಳು: ಪಾತ, ಲಕ್ಷ್ಯ 
ಶೀಘ್ರ ಘಾತ ಮತ್ತು ಬಹವೇಗ (ಪಾತಂ ಲಕ್ಷ್ಯಂ ಶೀಘ್ರಂ 
ಘಾತಂ  ಬಹುವೇಗಮೆಂಬಿವಯ್ದೇಸಿಯೊಳ್‌ ಅಂತೀತನ 
ದೊರೆಯಿಲ್ಲೆನಿಸಿದುದಾತನ ಬಿಲ್ಬಲ್ಕೆ ಸುರಿನಂಬರತಲದೊಳ್‌: 
ಪಂಪಭಾ, ೧೨. ೧೮೫) 

ಅಯ್ದೂರ್ವರ್‌ - ಐದು ನೂರು ಮಂದಿ (ತಪಶ್ಶೀಯಂ 
ಕೈಕೊಳಲ್ಪಗೆದು ಸಾಸಿರ್ವರ್‌ ಅರಸುಮಕ್ಕಳುಂ ಅಯ್ಯೂ; ರ್ವರ್‌ 
ವರಯ ಬೆರಸು ಗುಣಧರ ಕೇವಳಿಗಳ 
ಪಾದಮೂಲದೊಳ್‌: ಆದಿಪು, ೧. ೮೦ ವ) 

ಅಯ್ಯ - ತಂದೆ, (ಬೇಡುವೊಡೆ ನೀವೆಮ್ಮಯ್ಯನ೦ ಬೇಡಿರೇ: 
ಪಂಪಭಾ, ೧. ೭೦) 

ಅಯ್ಕಿಲ್‌ - ಚಳಿ, ಮಂಜು (ಕೈಕಾಲ್‌ ಸುರುಳ್ಬು ನಡುಗದೆ 
ಸೈಕಾಗಮನಸ್ಯನಾಗಿ ಭರವಸದಿಂ ಬಪ್ಪ ಅಯಿಲ್ಲೆ ಅಳ್ಕದೆ 
ಪಲ್ಕಂಕಾಸನದಿರ್ಪ ಸಾಹಸಂ ಪೆಅರ್ಗುಂಟೇ: 'ಸುಹಮಾಚ, 
೪. ೧೨) 

ಅಯ್ಯಗೊಡೆ - ಎರಡು ಕೊಡೆಗಳು (ಎತ್ತಿದ ಅಯ್ಯಗೊಡೆಗಂ 
ದಯೆಗೆಯ್ದು ಯುವರಾಜಲಕ್ಷ್ಮಿಗಂ: ಶಾಂತಿಷು, ೮. ೨೬ ವ) 


ಅಯ್ದಡಿ - ಐದು ಪಟ್ಟು (ಆನಂದಾಶುವೊಗೆಯೆ ಬಗೆವೆರ್ಚುತ್ತೆ 


ಇರ್ಮಡಿ ಮೂವಡಿ ನಾಲ್ವಡಿ ಆಯ್ದಡಿ ಸಂತಸದಿಂದೆ ತಂದೆ 
ಮಗಳಂ ಕರೆದಂ: ಗಿರಿಜಾಕ ೩. ೧೦೪) 


ಅಯ್ದರ್‌ - ಐದು ಮಂದಿ (ಅಯ್ದರ್‌ ಕೂಸುಗಳುಂ 
ಏಲ್ಯೌವಾಡಿವದ ಚಂದ್ರನಂತೆ ಉತ್ತರಾಭಿವೃದ್ಧಿಯೊಳ್‌ 
ಸೊಗಯಿಸಿ ಬಳೆಯೆ: ಪಂಪಭಾ, ೨. ೩) 


ಅಯ್ಬಾಸಿರ್ವರ್‌ - ಐದು ಸಾವಿರ ಜನ ಸಾಸಿರ್ವರ್‌ ವನಿತೆಯರ್‌ 
ಅಯ್ದಾಸಿರ್ವರ್‌ ಪ್ರಿಯತನೂಜರ್‌: ಆದಿಷು, ೬. ೫) 


೮೩ 


ಅರಗಿಳಿ - ಅರಗಿಣಿ, ಶ್ರೇಷ್ಠವಾದ ಗಿಳಿ (ಕೋಗಿಲೆಯಕ್ಕೆ ಎಲರಕ್ಕೆ 


ತುಂಬಿಯಕ್ಕೆ ಅರಗಿಳಿಯಕ್ಕೆ ಬಂದೊಡಂ 
ಒಳಲ್ಲೆರ್ದೆಯಾಜುವರ್‌: ಆದಿಷು, ೩. ೮೬) 

ಅರಗೀಲ್‌ - ಚಕ್ರದ ಅರೆಕಾಲು (ಮಿನುಗುವ ಕೊಂಬಿನಚ್ಚು 
ಕಿಳುಗೊಂಬಿನ ತಳ್ಳ ಅರಗೀಲ್‌ ಕವಲ್ತ ಕೊಂಬಿನ 
ಮಡವಡ್ಡವಂದ ನಳಿಗೊಂಬಿನ ಪತ್ತುಗೆ ಜೋಲ್ವ 
ಬಳ್ಳಿಗೊಂಬಿನ ಬಲೆ ತೋರಗೊಂಬಿನ ನೊಗಂ 


ನಿಡುಗೊಂಬಿನ ಮೂಂಕು ಕಣ್ಣೆ ಜೆಲ್ವೆನೆ ನಡೆತಂದುವಂದು 
ಅಸುಗೆಯೆಂಬ ನೆಗಟೌಯ ತೇರ್ಗಳೆತ್ತಲುಂ: ಕಬ್ಬಿಗಕಾ, ೧೬೭) 

ಅರಗು - ಮರದ ಮೇಲಿನ ಮೇಣ (ಅರಗು ಮೊದಲಾಗೆ ಘರತ 
ಸಜ್ಜರಸಂ ಬೆಲ್ಲಂ ಸಣಂಬಿಬೆಂಬಿವಜೆಂ ವಿಸ್ತರಿಸಿ: ಪಂಪಭಾ, 
೩ ೩) 

ಅರಘಟ್ಟ - ನೀರೆತ್ತುವ ರಾಟಿ (ಸುರಿವುತ್ತುಂ ತೀವುತ್ತುಂ 
ಪರಮಜಿನಸ್ನಾನ ಕನಕಕಲಶ೦ಗಳಿ೦ ಅಂದು ಅರಘಟ್ಟ 
ಫಟೀಯಂತ್ರದ ದೊರೆಯಾಯ್ತು ಸಹಸ್ತನೇತ್ರ ಬಾಹುಸಹಸಂ: 
ಅಜಿತಪು, ೪. ೫೫) 

ಅರಣಿ - ಯಾಗದ ಬೆಂಕಿಯನ್ನು ಕಡೆಯುವ ಒಣಬನ್ನಿ ಮರದ 
ತುಂಡು (ಕೃಶಾನುಮ೦ಥನಕಾಷ್ಠಮದು ಅರಣಿಯೆನೆ 
ಪೆಸರ್ಬಡೆಗುಂ: ಅಭಿಧಾವ, ೧. ೧೦. ೩೧) 

ಅರಣ್ಯ - [ಜೈನ] ಹದಿನಾರು ಕಲ್ಲಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಜು೦ ಕಲ್ಪಂಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 

ಅರಣ್ಯರುದಿತ — ಅರಣ್ಯರೋದನ, ನಿರರ್ಥಕ 
(ಮೂರ್ವ್ಯಜಡಜನಾರಣ್ಯದೊಳಿಂ ಪೋಗಡಿಸಿದ 
ಕವಿಶಬ್ದಮದು ಏಗೆಯ್ದುಂ ಅರಣ್ಯರುದಿತಮದು ಬಗೆವಾಗಳ್‌: 
ಆದಿಷು, ೧. ೨೩) 

ಅರಣ್ಯಾನೀಚರ ದ ಅರಣ್ಯಸ೦ಚಾರಿ, ಬೇಡ (ಇತ್ತ 
ಸಹಸ್ರಾಯುಧಂಗೆ ವಜ್ರಾಯುಧಮುನಿಂಧ್ರ ತಪಃಪ್ರಭಾವಮಂ 
ಅರಣ್ಯಾನೀಚರರ್‌ ಅಜಿಪೆ: ಶಾಂತಿಷು, ೯. ೨೮ ವ) 


ಅರದ - ತೇರು, ರಥ (ಅವ೦ ಬಿಸರುಹೋದರನ ಅರದ 
ದ್ವಿರದನಿಕರವಾಂತು ಬೆದಟಿಸೆ ಬೆದಜ್‌ ಕಂಡು: ಕರ್ಣನೇಮಿ, 
೭.೯೦ ವು) 


ಅರದೇಗು - ತೇಗದ ಮರದ ಒಂದು ಭೇದ (ಕಕ್ಕೆ ಕಮ್ಮರಂ 
ಅರದೇಗು ಕರ್ಕಡವು೦ ಅಂಬಟೆ: ಪುಣ್ಯಾಸ್ರ: ೩. ೭೩) 

ಅರನೇಜೆಲ - ಜಂಬುನೇರಿಳೆ ಹಣ್ಣು (ಇಂದೊವರೆನಿಸಿದ 
ತನಿರಸದಿಂದೊದವಿದ ನೀಲ ಪಾಟಲಚ್ಛವಿಯಿಂ ನುಣ್ತಿಂದ 
ಎಸೆವ ಅರನೇಜೆಲ ಪಣ್ಣಿಂದರಗಿಳಿಗೆ ಆಮ್ರದೊಲವನೇಂ 
ತೊಲಗಿಸಿತೋ: ಪಂಪರಾ, 2 ೧೫೫); 

ಅರಬೊಜಂಗ - ರಾಜವಿಟ (ಚೆಲ್ವನಾಯ್ತು ಅರಬೊಜಂಗರ ಲೀಲೆ 
ರಾಜಲೀಲೆಯಿಂ: ಪಂಪಭಾ, ೪. ೮೭) 

ಅರಮಗ - ರಾಜನ ಮಗ (ಎರೆದರ್ಗೀಯದೆ ಮಾರಾಂತರನಿಕ್ಕದೆ 
ಮಜ್‌ಗೆ ವಂದರಂ ಕಾಯದೇ ಬಾಟ್ವ ಅರಮಗನ 
ಬಾಹುದಂಡಂ ನಿರರ್ಥಕಂ: ಪಂಪರಾ, ೧೨. ೭೯) 

ಅರಮೆ - ಸ್ವಲ್ಪಮಟ್ಟಿಗೆ, ಕೃಚಿತ್‌ (ಅರಮೆ ಮುಗಿದಿರ್ದುಂ 
ಓರೊರ್ವರಂ ಎರ್ದೆಯೊಳ್‌ ಶಪುಗಿಸಿ ಮುಚ್ಚಿದಂತೆ 
ಅಲರ್ಗಣ್ಗಳ್‌ ಕರಮೆ ಬೆಮರ್ತುವು: ಲೀಲಾವತಿ, ೧೦. ೫೯); 
ಬಹಳವಾಗಿ (ಆರಾನುಂ ದೋಷಮಂ ಅಧ್ಯಾರೋಪಿಸೆ 


ಗುಣಿಗಳ್‌ ಅರಮೆ ನೋವರ್‌: ಕಾದಂಬ, ೮. ೧೩೯) 
ಅರ್ಧವಾಗಿರುವುದು (ಅರಮೆಯಾಗಿ ನೆಲಸಿ ಕೆಲಕಾಲದಿ೦ 
ಪೊರೆದಿರದೆ ಅಟೆದ ಬಟೆಕ ತಾ ನೆಲದೊಳ್‌: ಕವಿರಾಮಾ, ೨. 
೧೪೬) 

ಅರರೀಪುಟ - ಬಾಗಿಲ ರೆಕ್ಕೆ ಕದ (ಅರರೀಪುಟಮೆರಡುಂ 
ಜೀರ್ಗರೆದು ಮರಲ್ಲಂದಮೆಂತುಟಾಯೆನ್ನ ಭಯಂ: ಆದಿಷು, 
೧೩. ೩೭) 


ಅರಲ್‌ - ಹೂ ಸುರಿವ ಸುರಯಿಯ ಅರಲ ಮುಗುಳ್ಗೆ 
ಮೊಗಸಿದಳಿಕುಳಮಗಳಿಂ ತೊದಲ್ವ ಶಿಶುಶುಕಂಗಳಿಂ: 
ಪಂಪಭಾ, ೧. ೫೮) 

ಅರಲಂಬ - ಕಾಮ, ಮನ್ನಥ (ಪರಿಮಳದ ತೂಂಬನೆತ್ತಿ 


ಅರಲಂಬ೦ ಕನಮನೋವನಕ್ಕೆ ಎನೆ ಕಾಳಾಗರುಧೂಮಲತಿಕೆ 
ಜಾಲಾಂದರದಿಂದ ಒಗೆದುದು: ಯಶೋಧಚ, ೨. ೧೯) 

ಅರಲಂಬು - ಹೂಗಣೆ, ಹೂಬಾಣ (ಉಣ್ಮಿಪೊಣ್ಮೆ ಕಣ್ಮಲರ್ಗಳಿಂ 
ಎಚ್ಚುಪಾಯ್ದುವು ಅರಲಂಬುಗಳಂತೆ ವಿಲೋಚನಾಂಬುಗಳ್‌: 
ಪಂಪಭಾ, ೪. ೧೦೮) 

ಅರಲೆ - ಕಾಳು ತೆಗೆದ ಹತ್ತಿ ಅರಳೆ (ತನು ಪಂಜಿವೊಲ್‌ 
ಬೆಳತಿರ್ಪಿನೆಗಂ ಹಿಮ೦ ಅರಲೆವೋಲ್‌ ಪುದಿದಿರೆಯುಂ: 
ಆದಿಪು. ೬. ೩೩) 

ಅರವರಿಸು - ವಿಚಾರ ಮಾಡು (ಅರವರಿಸೆ ಮಧುಮದದಿಂ 
ಸುರತಾಸಕ್ತೆಯ ಕುಂಚಂಗಳ್‌ ಎಂರು ಅಂತೆ 
ನಿರಾವರಣ೦ಗಳಾಗಿ: ಅನಂತಹು, ೧೩. ೩೧); ಉಪೇಕ್ಷೆ 
ಮಾಡು (ಶುದ್ಧವೃತ್ತಿಯೊಳ್‌ ಅರವರಿಸದೆ .. .. ರಾಗ೦ಬೆರಸು 
ಸದಾಚಾರನಾಗಿ ನಿರ್ಮಲಮನದಿಂ: ಧರ್ಮಾಮೃ, ೫. ೯೧) 

ಅರವಾವು -. [ಅರಸು-ಪಾವು) ಹೆಬ್ಬಾವು (ಬಿಸಿಲೈಕಿಲ್‌ 
ಪಸಿವುಗದಂಶಮಶಕವ್ಯಾಬಾಧೆ ಪೊಯ್ವ ಸಿಡಿಲ್‌ ತಿಂಬ 
ಅರವಾವು ಪುಲಿಯೆಂಬೀ ಬಾದೆಯೊಳ್‌: ಆದಿಪು, ೬. ೩೪) 

ಅರವಿಂದ - ತಾವರೆ (ಖರಕಿರಣ ತಾಪಮೆನಿಸುಬ್ಬರಿಸಿದೊಡಂ 
ಕಂದಿಕುಂದ ಅರವಿಂದದವೋಲ್‌: ಪುಷ್ಪದಂಪು, ೧೪. ೨೮) 


ಅರವಿಂದಜಸೂನು - ಬ್ರಹ್ಮನ ಮಗ, ನಾರದ (ಕೃಪೆಯಿಂ 
ಬೋಳ್ಕೆಸುತ  ಅರವಿಂದಜಸೂನುಗೆ ಈಶಂ ಅಂದು 
ಇಂತೆಂದಂ: ತ್ರಿಷಷ್ಟಿಪು, ೩೨. ೭) 

ಅರವಿಂದಪ್ರಿಯಸಖ - ತಾವರೆಗೆ ಪ್ರಿಯವಾದ ಸಂಗಾತಿ, 


ಸೂರ್ಯ (ಕೊಂತಿ ಹರಿಯ ಮತದಿ೦ ಕಾಯಲ್ಕೊಡರಿಸಿ 


ಬಂದಳ್‌ ಸುತರಂ ಕುಡದಿರ್‌ ಪುರಿಗಣೆಯಂ ಎನಿತು 
ಲಲ್ಲೈಸಿದೊಡಂ: ಪಂಪಭಾ, ೯. ೭೮) 
ಅರವಿಂದಬಾಂಧವ - ಕಮಲದ ನಂಟ, ಸೂರ್ಯ 


(ನಭೋಭಾಗದಿ೦ ಭೂಮಿಭಾಗಕ್ಕಿಟೆದು ತನ್ನ ಮುಂದೆ ನಿಂದ 
ಅರವಿಂದಬಾಂಧವನಂ ನೋಡಿ: ಪಂಪಭಾ, ೧. ೯೧ ವ) 
ಅರವಿಂದಾಕರ - ಕೊಳ (ಸುರಸ್ತ್ರೀಯರಿಟ್ಟ ಅರವಿಂದಾಕರಂ 
ಊರ್ವಶೀವಧು ಸರಾಗಂ ತಂದ ಪೂಗದ್ರುಮಂ: ಗಿರಿಜಾಕ, 

೨. ೩೧) 


ಅರವಿಂದಾಲಯೆ - ಕಮಲವನ್ನು [ತನ್ನ] ಮನೆಯಾಗುಳ್ಳವಳು 
(ನಡೆ ಕುರುಕ್ಷ್ಟಾಪಾಳನಿರ್ದಲ್ಲಿಗೆ ಎಂದು 
ಅರವಿಂದಾಲಯೆಯಂ ಮಗುಟ್ಟಿದಂ ಆದೇನಾ ದ್ರೌಣಿ 


ಶೌರ್ಯಾರ್ಥಿಯೋ: ಪಂಪಭಾ, ೧೩. ೧೦೨) 


ಅರವಿಂದಾಸ್ಯೆ - ತಾವರೆಮೊಗದವಳು (ಅರವಿಂದಾಸ್ಕೆಯ ನೊಸಲ 


ಸಮಾನಂ: ಸುಕುಮಾಚ, ೫. ೫೧) 


೮೪ 


ಅರವಿಂದಿನಿ - ತಾವರೆಯ ಕೊಳ (ಬ೦ದ ಬಸಂತಂಗೆ ಅಂದು 
ಅರವಿಂದಿನಿ ಸೇಸಿಕ್ಕಲೆಂದು: ಚಂದ್ರಪ್ರಪು, ೭. ೫೯) 

ಅರವಿಂದೋದ್ಧವ -  ಕಮಲದಸಲ್ಲಿ ಹುಟ್ಟಿದವನು. ಬ್ರಹ್ಮ 
(ತಿರಿಪಿದೊಡನೆ ಎಳೆ ತಿಣ್ಣನೆ ತಿರಿದುದು ತಿರುವಾಯೊಳಿಡೆ 
ಸುರರ್‌ ಮೋಗೌಯಿಟ್ಟರ್‌ ಭರದೆ ತೆಗೆನೆಳ್‌ಯೆ ಮೆಯ್ದೆಗೆದರ್‌ 
ಅರವಿಂದೋದ್ಧವನಿಂ ಒಗೆದುದು ಆ ಬ್ರಹ್ಮಾಂಡಂ: ಪಂಪಭಾ, 
೧೨. ೧೯೨) 

ಅರವುರನೆ - ತ್ವರಿತವಾಗಿ ಕರಕಾ೦ಬುವ೦ ತಳಿದು ಅರವುರನೆ 
ಎಲ್ಗರಿಸೆ ಮೂರ್ಚ್ಛೇ ತಿಳಿದು ಕುಮಾರಂ: ಆದಿಪು, ೪. ೧೭) 

ಅರವೊಳಿಸು - ಒಂದು ಬಗೆಯ ಪಾರಿವಾಳ, ರಾಜಕಪೋತ 
(ಮಾನಿಸರ ನುಡಿವ ತೆಜದಿಂ ಶೈನನು೦ ಅರವೊಅಸು ಮಿಂತು 
ಗಟಪಿದಪುದು: ಶಾಂತಿಪು, ೯. ೯೧) 

ಅರಸ - ರಾಜ (ಪರದರ್ಗೆ ಆಪಾವರ್ಗ್ಗೆ ಆಯ್ತು ಅರಸರ್ಗ್ಗೆ ಆ 
ಕುಡಿಯರಪ್ಪ ನಾಲ್ಬರ್ಗ್ಗಾಗಳ್‌: ಕವಿರಾಮಾ, ೧. ೩೫); 
ಅರಸಿಕ.. (ಅರಸರ್‌ ಸರಸಮನಣಜೆವರೆ ಸರಸಮನಾಡು 
ಅರಸರಲ್ಲದವರೊಳ್‌ ಮಗಳೇ: ಕವಿರಾಮಾ, ೩. ೨೩೨) 

ಅರಸಂಚೆ - ರಾಜಹಂಸ (ಅರಸಂಚೆಗಳ್‌ ಒಡವರೆ 
ನೇವುರದಿಂಚರಕೆ ಒಲ್ಲು ಐತರುತಿರ್ದ೦ ಮುಂದೆ 
ಮುನಿಕುಮಾರಕನೋರ್ವಂ: ಕಾದಂಬ, ೫. ೧೪) 

ಅರಸಾಸವಾರಿ - ಶ್ರೇಷ್ಠ ರಾವುತ (ಉದಗ್ರತರವಾರಿಯಿ೦ ಅಂದು 
ಅರಸಾಸವಾರಿ ಪೊಯ್ದೊಡೆ: ಕರ್ಣನೇಮಿ, ೧೧. ೧೬೩) 

ಅರಸಾಳ್‌ - [ಅರಸು--ಆಳ್‌। ರಾಜಭಟ (ಮುನ್ನೆ ತನ್ನ ಮಾಡಿದ 
ನಾಟವಾಸಗೆಗಳಂ ಅರಸಾಳಂತೆ ಕಣ್ಣಜೆದು ಮೆಟ್ಟಿ ಮಟ್ಟಂ 
ಅಜೆದು ಇಕ್ಕುವಾಗಳ್‌: ಪಂಪಭಾ, ೬, ೭೧ ವ) 

ಅರಸಾಳ್ತನ - ಅರಸಾಳಿನ ಕರ್ತವ್ಯ, ಅಧಿಕಾರ (ನಿನಗೆ 
ಅರಸಾಳ್ತನಂ ನುಡಿವ ಬೀರರ ಬೀರದಳುರ್ಕೆ 
ವಿಕಮಾರ್ಜುನನೊಳದೇಕೆ ಸಲ್ಲದು: ಪಂಪಭಾ, ೧೧. ೧೩೮) 

ಅರಸಿ - ರಾಣಿ (ಅರಸರೊಳೆ ನೀಂ. ಸರಸಮಂ 
ಅರಸಿಯವೋಲಾಡುತಿರ್ಪೆ ನಿನಗಿದು ಗುಣಮೇ: ಕವಿರಾಮಾ, 
೩. ೨೩೩) 

ಅರಸಿಕೆ - ರಾಜತನ (ಕರುಣದಿ೦ ಎಮ್ಮಂ ತಾಯ್ವೋಲ್‌ 
ತರುವಲಿಗಳಂ ಎಯ್ದೆ ನಡೆಪಿದಜ್ಜರ್‌ ನೀಂ ಇಂತಿರೆಯುಂ 
ನೋಡಿದೆವೇನೆಮಗೆ ಅರಸಿಕೆಯೋ ಪೇಟಿಮೆಂದು 
ಶೋಕಂಗೆಯ್ದರ್‌: ಪಂಪಭಾ, ೧೧. ೪೮) 

ಅರಸು - ಅರಸುತನ (ಅರಸುಗಳೆಲ್ಲಂ ಬಾಯ್ಕೇಳ್ದರೆಂದುಂ 
ಆಶಾಂತರಂಗಳಳ್ಳಿದುವೆಂದುಂ ಧರಣೀತಳಂ ಕೀರ್ತಿಸೆ: 
ಆದಿಷು, ೧೪. ೪೯) 

ಅರಸುಕುಮಾರ ದ ದೊರೆಗುವರ (ಅರಸುಮುಮಾರಂ 
ಅನಯತತರ ಕಡೆಗಣ್ಣಿಂದೆ ನೋಡಿ: ಕವಿರಾಮಾ, ೧. ೫೯) 

ಅರಸುಗಾಣ್‌ - ರಾಜಪದವಿಯನ್ನು ಪಡೆ (ಕುಜುಂಬಂ 
ಅರಸುಗಂಡಂತೆ ನೋಡುತ್ತುಮಿರ್ಪನ್ನೆಗಂ ಭವಪ್ರತ್ಯಯಜ್ಞಾನಂ 
ಪುಟ್ಟಿ: ಧರ್ಮಾಮೃ, ೧. ೧೫೭ ವ) 

ಅರಸುಗಿಡು - ರಾಜತ್ವ ಕೈತಪ್ಪು (ತಮ್ಮ ಅರಸುಗೆಟ್ಟು ಕಬಲ್ಲು 


ಎರ್ದೆಗೆಟ್ಟು ಅರಣ್ಯದೊಳ್‌ ತಿರಿತರುತಿರ್ದ ಕಣ್ಣಡಿಗರಿಂ: 
ಪಂಪಭಾ, ೮. ೮೫) 

ಅರಸುಗೆಯ್‌ - ರಾಜ್ಯಭಾರ ಮಾಡು, ಆಳು ತನ್ನ 
ಒಡನಾಡಿಯಪ್ಪ ಕೆಳೆಯಂ ದ್ರುಪದ೦ ಛತ್ರಾವತಿಯೊಳ್‌ 


ಅರಸುಗೆಯ್ದಪನೆಂದು 
ಪಂಪಭಾ, ೨. ೪೬ ವ) 

ಅರಸುತನಂಗೆಯ್‌ - ಆಳುವುದು (ಅರಸುತನಂಗೆಯ್ವಚಿಪಿಂ 
ಧುರದೊಳ್‌ ಮಾಜಾಂತರೆಲ್ಲರ೦ ಮಲ್ಲೆಪುದುಂ: ಪಂಪರಾ, 
೧೦. ೧೭೩) 

ಅರಸುಮಗ - ದೊರೆಗುವರ (ಒಡನೆ ನೆರೆದರಸುಮಕ್ಕಳ 
ನಿಡುಗಣ್ಣಳ ಬಳಗಮೆಅಗೆ ತನ್ನಯ ಮೆಯ್ಯೊಳ್‌: ಪಂಪಭಾ, 
೩ ೫೧) 

ಅರಸುವಡೆ -  [ಅರಸು*ಪಡೆ] ರಾಜತ್ವವನ್ನು ಹೊಂದು, 
ಒಡೆಯನನ್ನು ಪಡೆ (ಪುರುಪರಮೇಶ್ವರನಿಳೆಗವತರಿಸಿದಂ 
ಇಂದು ಅರಸುವಡೆದೆವೆಂಬಂತೆ ವಲಂ ಪರಮಾನಂದ 
ಪರಂಪರೆ ದೊರೆಕೊಂಡತ್ತಿಂತು ಪಂಚಭೂತಂಗಳೂಳಂ: 
ಆದಿಪು, ೭. ೩೭) 

ಅರಳ್‌ - ಹುರಿದ ಏಕದಳ ಧಾನ್ಯ, ಲಾಜೆ (ಮೆದೆಯಂ ಸುಟ್ಟು 
ಅರಳಂ ಕುಖುಕುವ ತುಪ್ಪಮನೊಕ್ಕು ಸಗಣಮಂ ಕೊಳ: 
ಧರ್ಮಾಮೃ, ೩. ೧೧ ವ) 

ಅರಳಿ - ಅಶ್ವತ್ಥದ ಮರ (ಅರಳಿಯ ಪಣ್ಣುಂ .. . 


ಕೇಳ್ಲು ಆ ಪೊಲಲ್ಲೆ ವಂದು: 
ತಾ M 


ಗೊರವರ 


ಶಾಪದೊಳೆ ಪುಚಿತುವೋ ಪೇಟಿಮಿದಂ: ಸಮಯಪ, ೧೦. 
೧೧೮) 
ಅರಳೆ - ಬೀಜ ತೆಗೆದ ಹತ್ತಿ (ಒಂದೆಡೆಯೊಳ್‌ ಒಟ್ಟಿರ್ದ 


ಅರಳೆಯಂ ಒಡನಳುರ್ವಂತು: ಪಂಪಭಾ, ೩. ೫) 

ಅರಳೆಲೆ - ಅರಳಿ ಎಲೆಯಾಕಾರದ ಮಕ್ಕಳ ಒಂದು ಆಭರಣ 
(ನೊಸಲೊಳ್‌ ಒಡಂಬಡುವ ಅರಳೆಲೆ ಇವಣೆಂ 
ಜೆಲ್ವಿಡಿದಿರ್ದುದು ಧರ್ಮಾತ್ಮಜನಾ: ಪಂಪಭಾ, ೨. ೪) 

ಅರಾತಿ - ಶತ್ರು (ಎಮಗಂ ಅರಾತಿಗಳೊಳರೆಂಬಿನಿತು 
ಪರಾಭವಮನಗಳೀ ಚಕ್ರಂ ಸೂಚನೆಗೈದುದು: ಆದಿಷು, ೧೪. 
€) 

ಅರಾತಿಕಾಂತೆ - ಶತ್ರುವಿನ ಹೆಂಡತಿ (ಪಾವಡರ್ದಳಿವಂದೆಯಂತಿರೆ 
ಅಗಿವರ್‌ ಸುಗಿವರ್‌ ತದರಾತಿಕಾಂತೆಯರ್‌: ರಾಜಶೇವಿ, ೫. 


೧೦) 
ಅರಾತಿಕು ಲ - ಶತ್ರುಸಮೂಹ (ಬಾಹುಬಲೀಶನೇಜೆಸಿದನಾ 
ನಮ್ರಾಟನೀನಾದಸಂಜನಿತ ಅರಾತಿಕುಲ ಅಂಗನಾಜನ 


ಮನಸ್ಪಂತಾಪಮಂ ಚಾಪಮಂ: ಆದಿಷು, ೧೪. ೯೯) 

ಅರಾತಿಕುಳಕಮಳಹಿಮಕರ - ಶತ್ರುಸಂತತಿ ಎಂಬ ತಾವರೆಗೆ 
ಚೆಂದನಂತಿರುವವನು (ಭರತಕುಲಗಗನದಿನಕರಂ 
ಅರಾತಿಕುಳಕಮಳಹಿಮಕರ೦ ಶಿಶು ತೇಜೋವಿರಚನೆಯುಂ 
ಕಾ೦ಂತಿಯುಂ ಆವರಿಸಿರೆ ಗರ್ಭೋದಯಾದ್ರಿಯಿಂದ 
ಉದಯಿಸಿದಂ: ಪಂಪಭಾ, ೧. ೧೪೫) 

ಅರಾತಿಚಕ್ರ - ಶತ್ರುಸಮೂಹ (ಪರಾಕ್ರಮಾಕ್ರಾಂತ ಅರಾತಿಚಕ್ರನುಂ 
ಸಾಧಿತದಿಕ್ಷಕನುಂ: ಆದಿಷು, ೩. ೨೯ ವ) 

ಅರಾತಿನಿಕಾಯ - ಶತ್ರುಸಮೂಹ (ವನಧಿದ್ವೀಪಸಮೀಪವರ್ತಿ 
ವಸುಧಾಂತರ್ವರ್ತಿಯಾಗಿರ್ದ ಅರಾತಿನಿಕಾಯಕ್ಕಿದು 
ಯಾಮಿನೀಸಮುದಿತಂ: ಆದಿಪು; ೧೪. ೯೯) 

ಅರಿ - ಕತ್ತರಿಸು (ಅಲ್ಲಾಡದೆ ಕೊಳ್‌ ಎಂದು ಅರಿದು ಈಡಾಡಿದಂ 
ಇಂದ್ರಂಗೆ ಕವಚಮಂ ರಾಧೇಯಂ: ಪಂಪಭಾ, ೧. ೧೦೨); 
ಶತ್ರು (ಅರಿಕೇಸರಿಗೆ ಆತ್ಮಜರ್‌ ಅರಿನೃಪಶಿರೋದಳನ 
ಪರಿಣತೋಗ್ರಾಸಿ ಭಯಂಕರರ್‌ ಆ ಇರ್ವರೊಳ್‌ ಆರ್‌ 
ದೊರೆಯೆನೆ ನರಸಿಂಹ ಭದ್ರದೇವರ್‌ ನೆಗಟ್ಟರ್‌: ಪಂಪಭಾ, 
ಇಸಬು 


೮೫ 


ಅರಿಂಜಯ - ಶತ್ರುವನ್ನು ಗೆಲ್ಲುವವನು (ಅರಿಂಜಯ 
ಮಹಾಗಜಯುದ್ಧದಂಡದಿಂ ಭೂಭುಜರ ಗಜಾಯುದ್ಧಂ 
ಆಸುರಂ ಧರೀನಿಯೊಳ್‌: ಹರಿವಂಶ, ೧೨. ೪೯) 

ಅರಿಂದಮ - ಶತ್ರುಗಳನ್ನು ಅಡಗಿಸುವವನು (ಪತಿಯ 
ಪದಾರವಿಂದಮಂ ಅರಿಂದಮಂ ಅರ್ಜಿಸಿದಂ: ಪಂಪರಾ, ೫. 
೧೨) 

ಅರಿಕಾಂತಾಳಿಕಫಳಕ ತಿಳಕಹರಂ - ಶತ್ರುಗಳ ಸ್ತೀಯರ 
ಹಣೆಯೆಂಬ ಹಲಗೆಯ [ಮೇಲಿನ] . ತಿಲಕವನ್ನು 
ಅಳಿಸುವವನು (ಅಂತಾ ಫಣಿಕಾಂತೆಗ೦ ಅರಿಕಾಂತಾಳಿಕ 
ಫಳಕತಿಳಕಹರನೆನಿಪ ಅರಿಗಂಗಂ ತನಯಂ 
ಅಧಿಕತೇಜೋವಂತಂ ಇಳಾವಂತಂ ಇಂದು 


ಮಂಡಳಕಾಂತಂ: ಪಂಪಭಾ, ೪. ೧೮) 
ಅರಿಕಾಮಧ್ದಂಸಿ - ಹಗೆಯಾದ ಕಾಮನನ್ನು ಕೊಂದವನು, ಶಿವ 


(ಅರಿಕಾಮದ್ವಂಸಿ ನಾಗವ್ರಜಮಯಕಟಕ೦ ರಾಜರಾಜ 
ಪ್ರತಿಷ್ಠಾನಿಕರಂ: ಜಗನ್ನಾವಿ, ೧. ೩) 
ಅರಿಕೇಸರಿ - ಶತ್ರುಗಳಿಗೆ. ಸಿಂಹದಂತಿರುವವನು, ಪಂಪನ 


ಆಶ್ರಯದಾತ (ಉದಾತ್ತನಾರಾಯಣಂ ಎಮಗೀಗೆ ಅರಿಕೇಸರಿ 
ಸೌಖ್ಯಕೋಟಿಯಂ: ಪಂಪಭಾ, ೧. ೧) 

ಅರಿಗ - ಅರಿಕೆಸರಿ ಎಂಬ ರಾಜ (ಸರಸ್ವತಿ... 
ಎಶುದ್ಧಬುದ್ಧಿಯಂ: ಪಂಪಭಾ, ೧. ೫) 

ಅರಿಗಂಬರ೦ - ಅರಿಕೇಸರಿಯ ಮಟ್ಟಕ್ಕೆ (ಗಜಂಗಳ ಆಟಂದಣಸಿ 
ಕೊಲುತಿರ್ಪುವು ಎಂಬೀ ಕಜುಪಿನೊಳ್‌ ಅರಿಗಂಬಂರ೦ 
ಗಜಪ್ರಿಯರೊಳರೇ: ಪಂಪಭಾ, ೫. ೫೦) 

ಅರಿದಾಳ - ಶಂಖಪಾಷಾಣ ಮತ್ತು ಗಂಧಕಗಳ ಮಿಶ್ರಣ 
ಹರಿತಾಲ (ಕಾಲ್ಗಳ ಅರಿದಾಳದ ಮೇಗಣ ಕೆಂಪಿನಣ್ಕೆಯಿಂ 
ದಿಟ್ಟಿಗೆ ಬಂದುದು: ಮಲ್ಲಿನಾಪು, ೫. ೩೨) 

ಅರಿದು - ಅಸಾಧ್ಯ (ದೇವರ ಭುಜವರ್ಗಕ್ಕೇನಾವುದುಂ 
ಅರಿದುಂಟೆ: ಆದಿಪು, ೧೨. ೭೩) 

ಅರಿದುಕೊಳ್‌ -  ಕತ್ತರಿಸಿಕೊ (ಬೇಡಿದುದನರಿದುಕೊಳ್ಳೆನೆ 
ಬೇಡಿದುದಂ ಮುಟ್ಟಲಾಗದೆನಗೆನೆ ನೆಗಟ್ಟಲ್ಲಾಡದೆ 
ಕೊಳ್ಳಂದರಿದೀಡಾಡಿದನಿಂದಂಗೆ ಕವಚಮಂ ರಾಧೇಯಂ: 
ಪಂಪಭಾ, ೧, ೧೦೧) 

ಅರಿದ್ದಜಿನಿ - ಶತುಸೈನ್ಯ (ತಿಪೃಷ್ಠಂಗೆ ಅರಿಧ್ವಜಿನೀಮಾರಣಮೇನೋ 
ಯೂಥಪಥದಿಂದಕ್ಷೇಷಂ: ಶಾಂತಿಷು, ೫. ೪೯) 

ಅರಿನರಪ - ಶತ್ರುರಾಜ (ಅರಿಕೇಸರಿಗೆ 
ಅರಿನೃಪಶಿರೋದಳನ ಪರಿಣತೋಗ್ರಾಸಿ 
ಪಂಪಭಾ, ೧. ೨೨) 

ಅರಿನಾರೀವೈಧವ್ಯದಿವ್ಯದೀಕ್ಷಾ ದಕ್ಷ - ಶತ್ರುಗಳ ಹೆಂಡತಿಯರಿಗೆ 
ವಿಧವೆಯ ಪಟ್ಟವನ್ನು ಕಟ್ಟುವುದರಲ್ಲಿ ನಿಸ್ಸೀಮ 
(ಶ್ರೀರಮಣೇರಮಣಂಗೆ ಅರಿನಾರೀವೈಧವ್ಯ ದಿವ್ಯದೀಕ್ಷಾದಕ್ಷಂಗೆ 
ಆರ್‌ ಎಣೆ ಹರಿಗಂಗೆ: ಪಂಪಭಾ, ೭. ೧) 

ಅರಿನಿರ್ದಾರಣ - ಶತ್ರುಗಳನ್ನು ಸೀಳಿ ಹಾಕುವವನು 
ಅರಿನಿರ್ದಾರಣನಂ ಅನಂತವೀರ್ಯಂ ಅಪಾರಬಲಂ 
ಯೌವರಾಜ್ಯದೊಳ್‌ ನಿಂದಂ: ಶಾಂತಿಷು, ೨. ೧) 

ಅರಿಪರದೂಷಣಸಂಧಿ ದ ರಾಜನು ಶತ್ರುವಿನೊಡನೆ 
ಮಾಡಿಕೊಳ್ಳಬಹುದಾದ ಹದಿನಾರು ಬಗೆಯ ಸಂಧಿಗಳಲ್ಲಿ 
ಒಂದು; ಉತ್ತಮ ಭೂಪ್ರದೇಶವನ್ನು ಶತ್ರುವಿಗೆ ಕೊಟ್ಟು 
ಮಾಡಿಕೊಳ್ಳುವ ಸಂಧಿ (ಸಾರಭೂಮಿಯಂ ಕುಡುವುದು 


. ಈಗೆ ಅರಿಗಂಗೆ 


ಆತ್ಮಜರ್‌ 
ಭಯಂಕರರ್‌: 


ಅರಿಪರದೂಷಣಸಂಧಿ ಜಂಬುದಕ್ಕುಂ: ಪಂಚತಂತ್ರ, ೩೦೭ 
ವ) 


ಅರಿಭೂಪಾನೀಕಭಯಂಕರ — ಶತ್ರು ರಾಜಸಮೂಹಕ್ಕೆ 
ಭಯವುಂಟುಮಾಡುವವನು (ಆಕಾಶದ್ವನಿಯಂ ಉಣದೆ 
ಕುಡಿದು ಅರಿಭೂಪಾನೀಕಭಯಂಕರನುಂ ಗಡಂ 


ಏಕೆಂದಣೆಯೆಂ ಬಟಲ್ಲು ಜೋಲ್ಲಂ ಧರೆಯೊಳ್‌: ಪಂಪಭಾ, 
೮. ೪೧) 

ಅರಿಯಂ - ಅಸಾಧ್ಯನಾದವನು (ನೆರದೊಳ್‌ ಕೊಲ್ವಂತೆನಗೇಂ 
ಅರಿಯನೆ ಗಾಂಡೀವಧನ್ನನೆಂಬುದುಮಾಗಳ್‌: ಪಂಪಭಾ, 
೧೨. ೨೦೪) 


ಅರಿಯವು -  ಅಸಾಧ್ಯವಾದವು (ತತ್ಲಿತಿಧರದೆರ್ದೆಯಂತೆ 
ಚಮೂಪತಿಯಿ೦  ತೆಜ್‌ದತ್ತು ಚಕ್ತಿಗೆ ಅರಿಯವುಮೊಳವೇ: 
ಆದಿಹು, ೧೪. ೫೭) 

ಅರಿಷ್ಟ - [ಜೈನ] ಒಂದು ರತ್ನ ಪ್ರಭೇದ (ರುಚಕಾಚಳದ 
ಮೂಡಣ ದೆಸೆಯುಂ ಅರಿಷ್ಟದ ಅಪರಾಜಿತೆಯುಂ: 
ಚಂದ್ರಪ್ರಹು, ೧೧. ೧೨೨ ವ) 

ಅರಿಷ್ಟಘರಟ್ಟ - ದುಷ್ಟ್ಪರಿಗೆ ಬೀಸುವ ಕಲ್ಲಿನಂತಿರುವವನು 
(ಅಕಲಂಕರಾಮ ತಳವರ್ಗತಳಪ್ರಹಾರಂ ಅರಿಷ್ಟಘರಟ್ಟ 
ರಾಷ್ಟ್ರಕೂಟ ಕಾಳಕೂಟಂ: ಗದಾಯು, ೨. ೭ ವ) 

ಅರಿಷ್ಟನೇಮಿ - [ಜೈನ] ಇಪ್ಪತ್ತೆರಡನೆಯ ತೀರ್ಥಂಕರ (ಆ 
ಸುರೇಶ್ವರಂ ತ್ರಿವಿಷ್ಣಪಾಧೀಶ್ವರಗೆ ಅರಿಷ್ಟನೇಮಿಸ್ವಾಮಿಯೆಂಬ 
ಪುಣ್ಯಾಭಿಧಾನಮನಿಟ್ಟು: ಕರ್ಣನೇಮಿ, ೮. ೧೬೬ ವ) 

ಅರಿಷ್ಟಸದ್ಮ - ಹೆರಿಗೆಯ ಮನೆ ಏಂ ಮನಕಕ್ಕೊಲವನಿತ್ತುದೋ 
ಬಾಗಿಲರಿಷ್ಠಸದ್ದದಾ: ಚಂದ್ರಪ್ರಪು, ೩. ೯೭) 

ಅರಿಷ್ಟೆ - [ಜೈನ] ಒಂದು ನರಕದ ಹೆಸರು (ಅಲ್ಲಿಂದತ್ತಂ 
ಏಕರಜ್ಜುಪ್ರಮಾಣಾ೦ತರದೊಳ್‌ ಅರಿಷ್ಠ್ಟೆಯೆಂಬ ಪೆಸರನುಳ್ಳ 
.. « ನರಕಬಿಲ: ಅಜಿತಪು, ೧೧. ೭ ವ) 

ಅರಿಸಾಧನ - ಶತ್ರುಸೈನ್ಯ (ಅರಿಸಾಧನಕೆ ಅಡಕುದುರೆಗಳ್‌ ಮಸಗಿ 
ತಗುಳ್ಳು ಇದಿರಾ೦ಂತು೦ .. .. ಉಣ್ಣಿ ಪೊಣ್ಣಿ ತಟ್ರುತ್ತಿಜಿದರ್‌: 
ಹರಿವಂಶ, ೭. ೬೧) 

ಅರಿಸ್ಮಯ - ಶತ್ರುಗಳಿಗೆ ಅಚ್ಚರಿಯು೦ಟು ಮಾಡುವ (ಇದು... 
ಕಂಡೈ ಖಂಡಿತ ಅರಿಸ್ಮಯ ಜಯವಿಜಯಾರ್ಧಾಚಲಂ: 
ನೇಮಿನಾಪು, ೫. ೧೧೭) 

ಅರುಚಿ - ರುಚಿಯಿಲ್ಲದಿರುವುದು, ಅಪೇಕ್ಷೆಯಿಲ್ಲದಿರುವುದು (ಎಮ್ಮ 
ತಮ್ಮನ ಕಟಿಪ್ರದೇಶ ಭಾಗಕ್ಕಂ ಕಣ್ಣನೀರ್‌ ಬರ್ಪುದಕ್ಕಂ 
ಅರಿಚಿಗಂ ಏಕೆ ಮರ್ದಂ೦ ಮಾಡಿಸಿದಿರಿಲ್ಲ: ವಡ್ಡಾರಾ, ಪು. 
೨೭. ಸಾ. ಬ 

ಅರುಣ - ಕೆಂಪು ಬಣ್ಣ (ಅರುಣ೦ ಶೋಣ೦ .. .. ರಕ್ತಂ ಅದು 
ಲೋಹಿತಂ: ಅಭಿಧಾವ, ೨. ೧. ೬೪); [ಜೈನ] ಲೋಕಾಂತಿಕ 
ದೇವರಲ್ಲಿ ಒಂದು ಬಗೆ ಸಾರಸ್ವತ ಆದಿತ್ಯ ವಹ್ನಿ ಅರುಣ .. .. 
ದೇವರ್‌ ಬಂದು: ಆದಿಪು, ೯. ೬೦ ವ) 

ಅರುಣಜಳ - ಕೆಂಪು ನೀರು, ರಕ್ತ ಮೀಂಬೊಲಸು ನಾರ್ಪ 
ಮೆಯ್ಗಂ ಅಳುಂಬಂ ತೂಂಬುರ್ಚಿದಂತೆ ಸುರಿವ 
ಅರುಣಜಳಕ್ಕಂ: ಸುಕುಮಾಚ, ೪. ೫೯) 

ಅರುಣಮಣಿ - ಮಾಣಿಕ್ಕ (ಗವಾಕ್ಷಸ್ಥೇ೦ದುಕಾ೦ತೇಂದ್ರನೀಲಾ 
ಅರುಣಮಣಿಕಿರಣ೦ಗಳ್‌ ಪೊಣ್ಮುವಂತಾದುವಾಗಳ್‌; ಆದಿಪು, 
೧೧. ೨೩) 


೮೬ 


ಅರುಣಶಾಲಿ - ಕೆಂಪು ಬತ್ತ (ಬೆಳೆದು ಪೊದಳ್ಳು ನೀಳ್ಬ 
ಅದರುಣಶಾಲಿಯಂ ಶುಕಾವಳಿ  ನಡೆಗರ್ಚಿ ಪಾಜುವ 
ಬೆಡಂಗಂ: ಪುಷ್ಪದಂಪು, ೪. ೯೪) 

ಅರುಣಸಲಿಲ - ಕೆಂಪು ನೀರು, ರಕ್ತ (ಭಯಂಕರಶಿಂಶುಮಾರ 
ವಿಕಟದಂಪ್ರಾ ಕ್ರಕಚಪಾಟ್ಯಮಾನ ನಾರಕನಿಕರ ರುಧಿರಚ್ಛಟ 
ಅಚ್ಛಾರುಣಿಸಲಿಲ ಹರಿಕಾನಿಕರಕರಾಳೆಯುಂ: ಆದಿಹು, ೫. 
೮ ವು 

ಅರುಣಾಂಬು - ರಕ್ತ (ಗಂಟಲ೦ ಮುರಿದು ಅರುಣಾಂಬುವಂ 
ಪಿಟೆದು ಮರ್ದಿಸಿದಂ ವೃಷನ೦ ಜನಾರ್ದನಂ: ಜಗನ್ನಾವಿ, 
೫. ೩೮) 


ಅರುಣಾಕೀರ್ಣ -  [ಅರುಣ-ಆಕಿರ್ಣ] ಕೆಂಬಣ್ಣದಿಂದ 
ಕೂಡಿದುದು (ಪೊಸೆದೊಡೆ ಪಾಲ್ಗಡಲಂ ಮಗುಟ್ಟಿಸುರರ್‌ 
ಪೊಸೆದಲ್ಲಿ ಕಾಳಕೂಟಾಂಕುರ೦ ಅಂದು 
ಅಸದಳಮೊಗೆದಂತೊಗೆದುವು ಬಸಿಜೆಂ ನೂಖೂಂದು 


ಪಿ೦ಡಂ ಅರುಣಾಕೀರ್ಣಂ; ಪಂಪಭಾ, ೧. ೧೩೦) 

ಅರುಣಾಬ್ಹ - ಕೆಂಪು ತಾವರೆ (ವಿನತ ನಾಗೇಂದ್ರ ಹಸ್ತ 
ಅರುಣಾಬ್ದಂ: ಅಜಿತಪು, ೧. ೧) 

ಅರುಣಾಶ್ಮ - ಕೆಂಪು ಕಲ್ಲು, ಮಾಣಿಕ್ಯ (ಅರುಣಾಶ್ಮರಶ್ಮಿ ಸೂತ 
ಪ್ರಾತಸ್ಸಂಧ್ಯಮ೦ ಅವಲೋಕಿಪಂ: ಲೀಲಾವತಿ, ೬. ೧೮) 

ಅರುಣಿತ - ಕೆಂಪು ಮಾಡಲ್ಲಟ್ಟ (ಅಧರಮಯೂಖಾಳಿಯಿಂದೆ 
ಎತ್ತಲು೦ ಪಾಂಡುರಿತಂ ಪೈಶಂಗಿತಂ ಕರ್ಬುರಿತಂ ಅರುಣಿತಂ 
ವ್ಯೋಮರಂಗಂ: ಚಂದ್ರ ಪ್ರಷು, ೧೨. ೭೭) 

ಅರುಷ್ಕರ - ಗೇರುಮರ (ಅರುಷ್ಠರರಸಪ್ರಕಾಶ ಕಲುಷಾಂಬುವಿಂ 
ಪುಣ್ಣಮೆಯ್‌ ಕರಂ ಕರಿಯೆ: ವರ್ಧಮಾಪು, ೫. ೩೬) 

ಅರುಹ - ತೀರ್ಥಂಕರ (ಎಅಗುವಂ ಅರುಹಂಗೆ ಉಳಿದರ್ಗೆಜಗ೦ 
ಕನಸಿನೊಳಂ; ಕಬ್ಬಿಗಕಾ, ೯) 

ಅರುಹಂತ - ತೀರ್ಥಂಕರ 
ಅರುಹಂತರ ಕೇವಲಬುದ್ಧಿ 
ಸಮಸ್ತಮತಿಪ್ರಕಾಶಮಂ: ನೇಮಿನಾಪು, ೧ ೭) 

ಅರುಹತ್ಸಮಯಿ - ಜೈನ ಧರ್ಮಾನುಯಾಯಿ (ಅರುಹತ್ಸಮಯಿಗೆ 
ರುಜೆಯಾದೊಡೆ ಮರ್ದು ಮಾಬ್ದುದಾ ಕ್ಷಣದೆ: ಸಮಯಪ, 
೪. ೬೩) 

ಅರೆ - ನುಣ್ಣಿಸು, ತೇಯು (ಅರೆ-ಪೇಷಣೇ: ಶಬ್ದಮದ, ಧಾ 
೫೪೦); ಅರ್ಧಭಾಗ (ಬೆಸಸಿದೊಡೆ ಮೂಜುಪೊಬ್ಬುಂ 
ವಸುಧಾರೆಯನೊಸೆದು ಮೂಜುಕೋಟಿಯುಮರೆಯಂ 
ವಸುಪತಿ ಕರೆದು ರಾಜಾವಸ್ಥದೊಳೇಂ ಪಿರಿದೊ ಜಿನನ 
ಪುಣ್ಯಾತಿಶಯಂ: ಅಜಿತಪು, ೩. ೫); ಕೊರತೆ (ತಾವರೆಗಂ 
ಅರೆಯಾಯ್ತು ನಲವು ಎನೆಧರೆಯೊಳ್‌ ಕಾಲಮನದಾರೊ 
ಕಳೆಯಲ್‌ ಬಲ್ಲರ್‌: ಚಂದ್ರಪ್ರಷು, ೧. ೧೯); ಒಂದು 
ಭಾವಸೂಚಕಾವ್ಯಯ (ಅರೆ ಹೋಯಜ ಬಾಪ್ಟೆಂದು 
ಹರಿಗನಂ ಗುರು ಪೊಗಲ್ಲಂ: ಪಂಪಭಾ, ೨. ೬೦); ಕೆಲವು 
(ಬಹುಳ೦ ಚತ್ವಂ ಅರೆ ಎಡೆಯೊಳ್‌ ಜತ್ವಂ ಮೇಣ್‌ ಅರೆ 
ಎಡೆಯೊಳ್‌ ಸಂಖ್ಯೆಯಾಗೆ ನಿಯತ್ವಂಛತ್ವಂ: ಶಬ್ದಮದ, ೭೮) 


(ಆಯತಿಯಂ ನಿಮಿರ್ಚುವ 


ಎಮಗೀಗೆ 


ಅರೆಗಟ್ಟು - ಅರ್ಧ ಕಟ್ಟು ಸಡಿಲವಾಗಿ ಕಟ್ಟು (ಆರೆಗಟ್ಟಿ 
ತುರಿಪದಿಂ ಪರಿತರೆ: ಶಾಂತಿಪು, ೬. ೧೦) 

ಅರೆಗಣ್ಣೀಡು ದ ಅರ್ಧಕಣ್ಣನ್ನು ತೆರೆದಿರುವುದು 
(ಅರೆಗಣ್ಣೀಡುಗಳು೦ ತಾಳುವ ತಾಳ್ಗಳು೦ ಅಗುರ್ವಿಸಲ್‌ 


ಕಾಡಕೋಣ೦ ಎಯ್ದಿದುದು: ಜಗನ್ನಾವಿ, ೧೭. ೬೬) 


ಅರೆಗಣ್ಮುಗಿ - ಅರ್ಧಕಣ್ಣು ಮುಚ್ಚು 
ಅರೆಗಣ್ಳುಗಿದು ಆತ್ಮಚಂಚುವಂ 
ರಾಜಶೇವಿ, ೬. ೯) 


ಅರೆಗಬ್ಬಿಗ - ಅಲ್ಪ ಕವಿ (ಮಿಥ್ಯಾತ್ವಂ ತಾನೀ ದೊರೆತು ಎನಲ್‌ 
ಅರೆಗಬ್ಬಿಗರಾದರ್‌. ನೆಜೌ್‌ ಬಲ್ಲರೇ ಕವಿಪ್ರಬಲತೆಯಂ: 
ಸಮಯಪ, ೧೦. ೧೮೨) 

ಅರೆಗರಿಂಕುವೋಗು — ಅರ್ಧ ಸೀದು ಕರಿಕಾಗು 
(ಅರೆಗರಿ೦ಕುವೋದ ಚಮರಿಗಳನನುಕರಿಸಿ ಕೊರಗಿ ಪರಿದ 
ಶೀತಳಿಕೆಗಳ ಬಳಗಮುಮಂ: ಆಚವರ್ಧ, ೫. ೬೩ ವ) 

ಅರೆಗವಡಿಕೆ - ಕವಡೆಯ ಆರ್ಧಭಾಗ ಪಾರ್ವತಿಯಂ ತನ್ನೊಂದು 
ಪೆಂಪಿಂಗೆ ಅರೆಗವಡಿಕೆಯ೦ ಕೊಳ್ಳಳ್‌: ನೇಮಿನಾಪು, ೩. ೪) 

ಅರೆಗಟ್ಟಲೆ - ಅರ್ಧ ಕತ್ತಲೆ (ನಸುಗಟ್ಟಲೆ ಅರೆಗಟ್ಟಲೆ 
ಮುಸುಂಕುಗಟ್ಟಲೆ ಪೊದಳ್ಳ ಪೆರ್ಗಲ್ಪಲೆ: ಗಿರಿಜಾಕ, ೪. ೭೩) 

ಅರೆಗಚೆಗೆ - ಅರ್ಧಗಳಿಗೆ, ಸ್ವಲ್ಪ ಹೊತ್ತು (ಈ ನಿಜಸ೦ಗತಿಯಿಂ 
ಪೊಟ್ಟು ಪೋದುದು ಅರೆಗಟೆಗೆಯವೋಲ್‌: ಮಲ್ಲಿನಾಹು, ೪. 
೬೪) 

ಅರೆಗಾವುದ - ಅರ್ಧ ಗಾವುದ, ಆರು ಮೈಲಿ (ಅರೆಗಾವುದಮಂ 
ಪರಿದ೦ ಮೂಗಾವುದಮಂ ನಡೆದಂ: ಶಬ್ದಮದ, ೧೩೯ ಪು 

ಅರೆಗೀಲ್‌ -. ಅರೆಕಾಲು 
ಕಿಜುಗೊ೦ಬಿನ ತಳ್ಳ ಅರಗೀಲ್‌ ಕವಲ್ತ ಕೊಂಬಿನ ಮಡ: 
ಕಬ್ಬಿಗಕಾ, ೧೬೭) 

ಅರೆಗೆಣಕಿ - ಶ್ರೇಷ್ಠವಾದ ಕೆರೆ (ಅರೆಗೆಜೌ ಕೆಜ ಮಾವು ಇಮ್ಮಾವೆ 
ನೋಡೆ ತರು ಸುರತರು: ಶಾಂತಿಪು, ೩. ೭) 

ಅರೆಗೇಣ್‌ - ಅರ್ಧ ಗೇಣು (ಮೂಳುಂ ಮೊಟವರೆಗೇಣ್‌ 
ಸಪ್ತೋರ್ವೀವಳಯಂ೦ಬರಂ: ಶಾಂತಿಷು, ೭. ೮೮) 

ಅರೆಗೊಯ್‌ - ಅರ್ಧ ಕೊಯ್ಯಿ ಅರೆಗೊಯ್ದುಂಬುಜದಿಂ 
ನೊಂದು ಸತ್ತುದಿಲ್ಲ ಅಜಪೋತಂ: ಯಶೋಧಚ, ೩. ೭೫) 

ಅರೆಜಾವ - ಅರ್ಧ ಜಾವದಷ್ಟು ಕಾಲ, ಒಂದೂವರೆ ಗಂಟೆ, ಸ್ಪಲ್ಪ 
ಕಾಲ (ಪುಲ್ಲಂ ಪಿಡಿದು "ಗುಟ್ಟು ಕಿಳೆದಂತರಂ ಬು 
ಪುಲ್ಲನಲ್ಲಿಯೆ ಬಿಸುಟು ಕಿಜಿದು ಪೋಟ್ತುಗಳೆದು 
ಮಗುಲ್ಟೆರುಳರೆಜಾವಮಾದಾಗಳ್‌ ಭಟ್ಟರಿರ್ದೆಡೆಯನಣಸುತ್ತುಂ 


(ಏಕಪಾದದೊಳೆ ನಿಂದು 
ನಿಡುಗೊರಲಿಂ ಮರಲ್ಚಿ: 


ಬಂದು: ಪಂಚತಂತ್ರ, ೩೨೫ ವ) 
ಅರೆದೆಣಿ - ಅರ್ಧ ತೆರೆ (ತನ್ನ ಕಣ್ಗಳ೦ ಅರೆದೆಳ್‌ದು 
ದರನಿಮೀಲಿತಲೋಚನ ಕಮಲಾಕರಮಿರ್ಪಂತಿಯಿರ್ದ: 


ಗದಾಯು, ೫. ೪೦ ವ) 

ಅರೆಪಲ್ಲೆಜ್‌ - ಹಲ್ಲುಗಳು ಅರ್ಧ ಹೊರಗೆ ಕಾಣುವಂತೆ 
ಬಾಯಿಬಿಡು (ಅರೆಪಲ್ಲೆಜೌದೋವದೆ ಕಂಡಕಂಡರಂ 
ಸೈರಣೆಗೆಟ್ಟು ಬೇಡದೆ: ಧರ್ಮಾಮೃ, ೪. ೫೪) 

ಅರೆಬರ್‌ - ಕೆಲವರು (ಧರೆಯೊಳ್‌ ಸಲೆ ಪಾಷಂಡಿಗಳ್‌ ಅರೆಬರ್‌ 
ಪುಟ್ಟಿಯುಂಡಂಗುವರ್‌: ಆದಿಪು, ೧೫. ೨೯) 

ಅರೆಮತ್ತರ್‌ - ಅರ್ಧ ಮತ್ತರು (ಭೂಮಿಯ ಒಂದು ಅಳತೆ] 
(ಅರೆಮತ್ತರ್‌ ನೆಲನ೦  ದ್ವಿಜಂಗೆ 
ತದ್ದಾನದಿಂ ಸುರಲೋಕಂ ದೊರೆಕೊಳ್ಳುಂ 
ಸಮಯಪ, ೧೦. ೯೭) 

ಅರೆಮುಗುಳ್‌ - ಅರ್ಧ ಮುಚ್ಚಿಕೊ 
ರಕ್ತಾಂಭೋಜದಳ ವಿಳಾಸೋಪಹಾಸಿಗಳಪ್ಪ 
ಪಂಪಭಾ, ೧೩. ೬೩ ವ) 


ಎ೦ಬರ್‌: 


ಕಣ್ಲಳಂ: 
M 


(ಮಿನುಗುವ ಕೊಂಬಿನಚ್ಚು 


ಮುದದಿಂದೀಯಲ್ಕೆ 


(ಅರೆಮುಗುಳ್ಳ 


೮೭ 


ಅರರೊಳಿ - ಒಂದು ಬಗೆಯ ಮರ (ಅರರೊಳಿ ತಳಿಸಿನ ಸರಿಸದ 
ಬೇಳದುರಿಯ ಬಿಳಿಲ ಸಿವನ್ನಿಯ ಕೋಳ್ಕರದಾರ ತಳೆಯ 
ಬಸುರಿಯ ದುರಿಕ್ಷ ಕಕ್ಷಾಂತರಾಳದಿಂ ಪುದಿದಿರ್ಕುಂ: 
ವರ್ಧಮಾಷು, ೫.೫೦) 

ಅರೆವರಿ - ಉಪೇಕ್ಷೆ (ಕನರ್ಪ ನಲ್ಮೆದೋರ್ಪ ಅರೆವರಿಕೆಯ್ವ 
ಮೇಳಿಸುವ ಜತ್ತುವ ಕಾಲ್ವಿಡಿದಿಂಬುಕೆಯ್ವ 
ತೊಡರ್ಪಿನೊಳ್‌ ಪೋದುವು ಪೊತ್ತುಗಳ್‌: ವರ್ಧಮಾಷು, 
೬ ೫೧) 

ಅರೆವಳ - ಅರೆಯುವ ಕೆಲಸದಲ್ಲಿ ತೊಡಗಿರುವವನು (ಪಯ್ಚರ್‌ 
ಅರೆವಳರಂತೆ ಕತ್ತುರಿಯ ಘಟ್ಟಿಯನಲ್ಲಿ ಘಟ್ಟಿವಳ್ಲಿಯರ್‌: 
ಅನಂತಹು, ೧. ೧೦೭) 

ಅರೆವಾತು - ಅಸ್ಪಷ್ಟ ನುಡಿ (ಆಡಿಸುವ ತೋಳ್‌ ತೇರಯ್ರ 
ಬಾಯ್‌ ತಪ್ಪಿ ಬರ್ಪ ಅರೆವಾತು ಉಣ್ಣುವ ಕಿತ್ತುಸಿರ್‌: 
ಆಚವರ್ಧ, ೪. ೬೧) 

ಅರೆವಾನಿಸಿಕೆ ದ ಅರ್ಧ ಮನುಷ್ಯತ್ವ (ಶೂದ್ರಕನ 
ವಿಕಮಾಡಂಬರಮಂ ಅಂದು ಅರೆವಾನಿಸಿಕೆಯೊಳೊಂದಿದ 
ನರಸಿಂಹ ಆಡಂಬರಕ್ಕೆ ನಸುನಗುತಿರ್ಕುಂ: ಕಾದಂಬ, ೧. 
೧೦) 

ಅರೆವಿರಿ - ಅರ್ಧ ಬಿರಿ (ಅರೆವಿರಿದ ನೀರ್ವೂಗಳ ಕಂಪಿಂಗೆ 
ಮಾಣದೆ ಮುಸುಜಿ ಪೊಲ್‌ವ ಪೆಣ್ಣುಂಬಿಗಳ: ಕಬ್ಬಿಗಕಾ, 
೧೮) 

ಅರೆವೆಣ್ಣ - ಅರ್ಧ ಹೆಣ್ಣಾದವನು, ಶಿವ (ಅದಟಿನಳುರ್ಕೆಯಂ 
ಕಿಡಿಸಿ ಬಿಂಕಮನಲ್ಲಿಸಿಯೆನ್ನ ಕೋಲ್ಗಳಿ೦ ಸದೆದು ಅರೆವೆಣ್ಣನಂ 
ಬಿಡದೆ ಮಾಡಿ: ಕಬ್ಬಿಗಕಾ, ೧೫೩) 


ಅರೆವೆಣ್ತನ - ಅರ್ಧ ಹೆಣ್ಣಾಗಿರುವ ಸಿತಿ (ಶಿವನರೆವೆಣ್ತನಂ 
ಹರಿಯ ಹಾದರಂ ಅಬ್ಬಜನ ಒಲ್ಬ ಲಜ್ಜೆ ಹೇಳದೆ 


ನನೆವಿಲ್ಲಬಲ್ಲಹನ ಶೌರ್ಯಮಂ: ಅನಂತಪು, ೧. ೯೧) 

ಅರೆವೆಸ - ಅರ್ಧ ಕೆಲಸ (ಅರೆವೆಸನಾಗಲಿತ್ತಪುವೆ ಪೂವಿನ 
ಪುತ್ತಳಿಗಳ್ಗೆ ನೋಟದಂತಿರೆ ನಗೆಗಣ್ಗಳ್‌: ಲೀಲಾವತಿ, ೧೧. 
೭೦) 

ಅರೆವೊತ್ತು - ಸ್ವಲ್ಪ ಹೊತ್ತಿಕೊ, ಉರಿ (ಅರೆವೊತ್ತಿ ತೊಟ್ಟ 
ತನ್ನಣವುರಿಯಲ್ಕೊಡರಿಸಿದೊಡೆ: ಪಂಪಭಾ, ೧೦. ೭೯) 

ಅರೆವೊರೆಕ - ಅಸ್ತವ್ಯಸ್ತ (ಪೊಣ್ಣಿದ ಘರ್ಮಬಿಂದುಗಳಿಂ ನಾಂದು 
ಪುಚ್ಚಳಿಉ ಅರೆವೊರೆಕನಾದ ಕುಂಕುಮಪತ್ರಭಂಗದ ಕೊರಗಿದ 
ನಗೆಮೊಗಂಗಳುಂ: ಆದಿಪು, ೧೧. ೭೦ ವ); ಅರ್ಧ 
ವ್ಯಾಪಿಸು (ಅಡೆವೊತ್ತದೆ ಕಿಜೆಕಿಚಿದನೆ ಸುಡದೆ ಇನಿಸು 
ಅರೆವೊರೆಕನಾಗದೆಯೆ ಸಸಿದಂದೊಂದೆಡೆಯೊಳಗೊಟ್ಟಿರ್ದ 
ಅರಳೆಯಂ ಒಡನಳುರ್ವಂತೆ ಅಳುರ್ದ೦ ಅನಲಂ ಅರಗಿನ 
ಮನೆಯಂ: ಪಂಪಭಾ, ೩. ೫) 

ಅರೆಸೀ - ಅರ್ಧಂಬರ್ದ ಸುಡು (ಉರಿ ಮುಟ್ಟಿದರಳೆಯಂತೆ 
ಅಂಬರಂ ಉರಿದತ್ತು ಅಜನ ಪದ್ಮವಿಷ್ಣರದ ಎಸಳ್‌ ಅಂದು 
ಅರೆಸೀದುವು: ಪಂಪಭಾ, ೧೦. ೩೬) 

ಅರೋಚಕ - ನಾಲಗೆಯ ರುಚಿ ಕಳೆದುಕೊ೦ಡವನು (ನಿರತಿಶಯ 
ರಸಸಮೇತಮಂ ಅರೋಚಕಂ ಮೆಚ್ಚದಂತೆ ಸೊಗಯಿಸುವ 
ಉಣಿಸಂ: ಕವಿರಾಮಾ, ೩. ೧೫೨); ರುಚಿ ಕಳೆದುಕೊಳ್ಳುವ 
ರೋಗ (ಅರೋಚಕಮಾದೊಡೆ ಇಲ್ಲ ಬಂದೊದವಿ 
ಕಳಾವಿಳಾಸ ಕವಿತಾಮೃತಮಂ ಮನವಾರೆ ಪೀರ್ದುದು: 
ಧರ್ಮಮಧು, ೧. ೬೫) 


ಅರೋಚಿ - ಅವಿವೇಕಿ (ಗದ್ಯಕಾವ್ಯದೊಳ್‌ ನಿರ್ಬಂಧಂ 
ಹುಗದೆಂದು ಅರೋಚಿಗಳ್‌ ಅದಂ ತೆಗಟೌಂದು ಆ 
ಗದ್ಯಕಾವ್ಯದೊಳಿಕ್ಕರ್‌: ಶಬ್ದಮದ, ೭೦) 

ಅರ್ಕ - ಸೂರ್ಯ (ರವಿ ಮಾರ್ತಂಡಂ ಪತಂಗಂ ತಪಿ ತಪನಂ 
ಇನಂ ಭಾನು ಪೂಷಂ ಸಹಸ್ರಾಂಶು ವಿಪಸ್ವಂತಂ ಖಗಂ 
ಭಾಸ್ಕರಂ ಅಹಿಮಕರಂ ಸೂರ್ಯಂ ಅಂ೦ಭೋಜಮಿತ್ರಂ 
ದಿವಸೇಂದಂ ಬಧ್ನ೦ ಅಂಶು ಗ್ರಹಪತಿ ಹರಿದರ್ಶವಂ 
ತಮೋವೈರಿ ಹಂಸಂ ಸವಿತಾರಂ ಸೂರಂ ಅರ್ಕಂ ದ್ಯುಮಣಿ 
ತರಣಿ ಸಪ್ತಾಶ್ವಂ ಆದಿತ್ಯನಕ್ಕುಂ: ಅಭಿಧಾವ, ೧. ೧. ೬೪); 
ಎಕ್ಕೆ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ ನ್ಯಗ್ರೋಧ ಶಮಿ 
ಅಪಾಮಾರ್ಗ ಖದಿರ ಆದಿ ಶುಷ್ಕಸಮಿತ್ತುಗಳುಮಂ ಕುಶ 
ಅಶ್ವಲಾಯನ ವಿಶ್ವಾಮಿತ್ರಾದಿ ದೂರ್ವಾಂಕುರ 
ಪವಿತ್ರವಸ್ತುಗಳುಮಂ ಕೊಂಡು: ಪಂಚತಂತ್ರ, ೧೯೦ ವ) 

ಅರ್ಕಪೂಜೆ - [ಜೈನ] ಸೂರ್ಯಪೂಜೆ (ಎಂಟುಂ ತೆಣದ 
ಪೂಜೆಯುಮ೦ ಅರ್ಕಪೂಜೆಯುಮಂ ಮನ್ನಿಸಿ: ಆದಿಪು, 
೧೫. ೧೩ ವ) 

ಅರ್ಕಗ್ರಾವ - ಸೂರ್ಯಕಾಂತಶಿಲೆ (ಅರ್ಕತೇಜದಿ೦ ಅರ್ಕಗ್ರಾವದ 
ಕಾಯ್ದೇಜುವವೋಲ್‌: ಜಗನ್ನಾವಿ, ೧೩. ೪೧) 


ಅರ್ಕಜಾಂಬು - [ಅರ್ಕಜಾ--ಅ೦ಬು] ಸೂರ್ಯನ ಮಗಳಾದ 
ಯುಮುನಾ ನದಿಯ ನೀರು (ನೃಪನಲ್ಲಿ ನಾಂದು 
ಕಂಗೊಳಿಸಿದಂ ಅರ್ಕಜಾಂಬು ಮುಸುಕಿರ್ದ 


ಅಮರೇಂದಗಜೇಂದ್ರದಂತೆ: ರಾಜಶೇವಿ, ೧೦. ೯೧) 
ಅರ್ಕನಂದನ - ಕರ್ಣ (ಪತಿಹಿತ೦ ಅಂಜನಾತನಯಂ ಆ 

ಪವನಾತ್ಮಜನಿ೦ ಖಗೇಶ್ವರಂ ಪತಿಹಿತಂ ಆ ಮರುತ್ತನಯನಿಂ 

ಖಗರಾಜಂ ಅರ್ಕನಂದನಂ ಪತಿಹಿತಂ: ಪಂಚತಂತ್ರ, ೪೪೭) 


ಅರ್ಕಣತ್‌ -  ಅಕ್ಕರು, ಪ್ರೀತಿ (ಎಡೆವಿಡದೆ ಅರ್ಕಲಣ್ಣೆ 
ಗಲನಿಸ್ತನಮೊಪ್ಪಿರೆ .. .. ಸಮಾಗಮಂಬಡುತೆ: ಹರಿವಂಶ, ೩. 
೬೩) 

ಅರ್ಕಾಡು - ಅಟ್ಕಾಡು, ನಿಶ್ರೇಷವಾಗು (ತಮ್ಮ ಬಲಂ 


ಅರ್ಕಾಡುವುದುಮ೦ ಅಂಜಿಯೋಡುವುದುದುಮಂ ಕಂಡು: 
ಹರಿವಂಶ, ೭. ೬೩ ವ) 


ಅರ್ಗಳ - ಅಗುಳಿ (ಅತ್ವಕ್ಕಿತ್ವಮಕ್ಕುಂ: . ಅರ್ಗಳಂ-ಅಗುಟಿ: 
ಶಬ್ದಮದ, ೨೯೨ ಪ್ರ 

ಅರ್ಗಳಾಕಾರ - ಅಗುಳಿಯಂತೆ ದಂಡಾಕಾರದ 
(ಸಕಟೋದ್ಧಷ್ಟವನೇಭ ತುಂಗಜರಠಸ್ಥೂಳ 


ಅರ್ಗಳಾಕಾರಮಾರ್ಗ ಕುಜಂ: ಆದಿಷು. ೧೩. ೫೫) 

ಅರ್ಗು - ಅಲ್ಲು ಮುಳುಗು (ತೀವಿದ ಭಂಡದಿನೊಪ್ಪುವ ನಾವೆ 
ಮರುದ್ದತದಿಂದಂ ಅರ್ಗಿದುದಾಗಳ್‌: ಹರಿವಂಶ, ೪. ೧೫) 

ಅರ್ಫಿಸು - ಅರ್ಫ್ಯವನ್ನು ಕೊಡು (ಅರ್ಫ್ಯಮನೆತ್ತಿ ದಿನೇಶಂಗೆ 
ಅರ್ಪಿಸಿ ಪೊಡೆವಟ್ಟು; ಸುಕುಮಾಚ, ೩. ೪) 

ಅರ - ಶ್ರೇಷ್ಟ ಪೂಜ್ಯ (ಶೀ ವಾಸುದೇವಂ ಅರ್ಥ್ಯಂ 
ಅಮೋಘಂ: ಜಗನ್ನಾವಿ, ೧೭. ೨೭) 

ಅರ್ಥ್ಯಕರ - ಪೂಜಾಸಾಮಗಿಗಳನ್ನು ಕೈಯಲ್ಲಿಟ್ಟುಕೊ೦ಡವನು 
(ವಿವಿಧ ಅರ್ಯಕರರ್‌ ಕಾಣ್ಣುಜ್ಞುಗದಿಂ ಭವನ 
ಮಹತ್ತರದೇವರ್‌ ಕ್ರಮದಿಂ ಬರೆ: ಚಂದ್ರಪ್ರಪು, ೪. ೬೩) 

ಅರ್ಥ್ಯಪ್ರದೀಪ - ಗೌರವದ ಹಣತೆ (ಅರಿಮಕುಟರತ್ನಮಂ 
ನಿಜಚರಣಕ್ಕರ್ಫ್ಯಪ್ರದೀಪಮಾಗಿರ್ಪುದ೦ ಆ ಭರತೇಶ್ವರಂಗೆ 


೮೮ 


ಕಾಣ್ಣಂತಿರೆ ಸೂಚಿಸಿದತ್ತು ದಕ್ಷಿಣಾಕ್ಷಿಸಂದಂ: ಆದಿಷು, ೧೧. 
೧೨) 

ಅರ್ಥ್ಯಹಸ್ತ - ಕೈಯಲ್ಲಿ ಅರ್ಫ್ಯವನ್ನು ಹಿಡಿದವನು (ಉಡುಗಿ 
'೦ಧಜ್ಛತ್ರಮಂ' ಪ್ರಕಶ್ರಯಾಕರವೇಷೋಚಿತರ್‌ ಅರ್ಫ್ಯಹಸ್ತರ್‌ 
ಇದಿರಂ' ೬ ಬಂದರ್‌ ಭಯಬ್ರಾಂತಿಯಿಂ: ಆದಿಷು, ೧೨. ೬೮) 

ಅರ್ಥ್ಯೋದ್ಧರಣ - ಎತ್ತಿ ಅರ್ಥ್ಯವನ್ನು ಸಲ್ಲಿಸುವುದು 
(ಕಳಮಧವಳಾಕ್ತಂಗಳ ಪೊಳೆವಲರ್ಗಳ ಚಂದನದವೋನಿಶ್ರ 
ಜಲಂಗಳ ಹೊಳೆಪಿನೊಳೆಸೆದುದು ವಿಯತ್ತಳಂಬರಂ 
ನೆಗೆದುದಿಂದ್ರನರ್ಫ್ಯೋದ್ಧರಣಂ: ಆದಿಷು, ೭. ೮೦) 

ಅರ್ಚನಾನೀಕ ದ ಪೂಜಾದ್ರವ್ಯಗಳ ಸಂದಣಿ 
(ಜಿನಪದಾಂಭೋಜಮಂ ಪೂಜಿಸಿದ ವಿವಿಧಮಪ್ಪ 
ಅರ್ಚನಾನೀಕಮಂ ದೇವನಿಕಾಯಂ ಪೀತಿಯಿಂದಂ 
ತಾಳುವರ್‌: ಸಮಯಪ, ೧. ೧೨೧) 

ಅರ್ಚನಾವಿಧಿ -  ಪೂಜಾಕಮ (ಏಂ ದ್ರವ್ಯದ ಭವದ 
ಅರ್ಚನಾವಿಧಿ ಪಿರಿದೋ: ಶಾಂತಿಪು, ೧೨. ೪೭) 

ಅರ್ಚನೆ - ಪೂಜಾಸಾಮಗ್ರಿ (ವಿವಿಧ ಅರ್ಚನೆಗಳಿನರ್ಚಿಸಿ 
ವಿವಿಧಸ್ತುತಿಶತಸಹಸ್ತದಿಂ ಸ್ತುತಿಯಿಸಿ: ಆದಿಷು, ೫. ೭೨) 

ಅರ್ಚನೆಗುಣಿ - [ಅರ್ಚನೆಕುಣಿ] ಅರ್ಚನೆಯ ಭಾಗವಾಗಿ ಕುಣಿ 
(ತಮ್ಮುತ್ತಮಿಕೆಯನೊಕ್ಕು ಆಗಡೆ ಸತ್ತಪೆವೆಂದಂಜಿ ಬಳರಿಗೆ 
ಅರ್ಚನೆಗುಣಿವರ್‌: ಸಮಯಪ, ೯. ೯೧) 

ಅರ್ಚಾಕ್ರೀಡನ - ಪೂಜೆಯ ಆಟ (ತತ್‌ ಪ್ರಶಿಮಾನೀಡಾಗಮಂ 


ಅರ್ಚನಾಕ್ರೀಡನಮುಂ ಮುಕ್ತಿಹೇತುವಪ್ಪುದು ಪಿರಿದೇ: 
ಶಾಂತಿಹು, ೧೨. ೪೯) 
ಅರ್ಚಿ - ಜ್ವಾಲೆ (ನೋಡಲ್‌ ಅಣ೦ ಅಣ್ಮಳೆ ತಪ್ತ 


ವಿಳೋಚನಾರ್ಚಿಯಿಂ: ನೇಮಿನಾಪು, ೩. ೧೦೮) ಕಾಂತಿ 
(ರತ್ನ ಅರ್ಚಿ ಅಲಂಕೃತಖ ಕೃತಕಶೈಲಂ: ಜಗನ್ನಾವಿ, ೨. ೨) 
ಅರ್ಚಿಃಕಣ - ಕಿಡಿ  (ಸಂಜಾತೇಂದ್ರಗೋಪಪ್ರಸರವಿಸರದ 
ಅರ್ಜಿಃಕಣ೦ .. .. ಬಂದುದು: ಚಂದ್ರಪ್ರಹು. ೪. ೨೯) 
ಅರ್ಚಿತಸಮಸ್ತಶಸ್ತ್ರ - ಪೂಜಿಸಲ್ಪಟ್ಟ ಎಲ್ಲ ಆಯುಧಗಳುಳ್ಳ[ವನು], 
ಎಲ್ಲ ಆಯುಧಗಳನ್ನೂ ಹೂಜಿಸಿದ[ವನು] 
(ಧೃತಧವಳವಸನರ್‌ ಆರಾಧಿತಶಿವರ್‌ ಅರ್ಚಿತಸಮಸ್ತಶಸ್ತರ್‌ 
ನೀರಾಜಿತತುರಗರ್‌ ಒಪ್ಪಿದರ್‌ ಕೆಲರ್‌ ಅತಿರಥ ಸಮಶೆಥ 
ಮಹಾರಥ ಅರ್ಧರಥರ್ಕಳ್‌: ಪಂಪಭಾ, ೧೦. ೩೭) 
ಅರ್ಚಿಸು - [ಜೈನ] ವೀರಶಯ್ಯೆಯ ಮೇಲೆ ಏಕಪಾರ್ಶ್ವದಲ್ಲಿ 
ಮಲಗಿ ಆಹಾರಬಿಟ್ಟು ಮರಣವನ್ನು ಸಾಧಿಸುವ ಕ್ರಮ 
(ಸಿದ್ದಕೂಟಮಂ ತ್ರೀಪ್ರದಕ್ಷಿಣಂಗೈದು ಜಿನೇಂದ್ರಾರ್ಚನಾ 
ಪುರಸ್ತರಂ ವಾಚನಾಗ್ರಹಣಸಮೇತಂ ಆರಾಧನೆಯಿಂ 
ಅರ್ಚಿಸಿ: ಆದಿಷಪು, ೨. ೫೦ ವ); ಪೂಜೆ ಮಾಡು (ಸೂಟ್‌ 
ಸೂಲೊಳ್‌ ಎಚ್ಚಾಗಳ್‌ ಅರ್ಚಿಸಿದಂತೆ ಇರ್ದುದು ಉರುಳ್ಬ 
ಕೌರವಶಿರಃಪದ್ಮಂಗಳಿ೦ ಕೊಳ್ಳುಳಂ: ಪಂಪಭಾ, ೧೨. ೧೪೫) 
ಅರ್ಜುನ - ಮತ್ತಿಯ ಗಿಡ (ಕಕುಭ ಅಶೋಕ ಕದಂಬ ಲುಂಗ 
ಲವಲೀ ಭೂಜ ಅರ್ಜುನ ಅನೋಕಹಪ್ರಕರಂ: ಪಂಪಭಾ, ೫. 
೮೦); ಬಿಳಿಪು; ಪಾಂಡವರಲ್ಲಿ ಒಬ್ಬ 
ಅರ್ಣವ - ಸಮುದ್ರ (ಇದು ನಿಚ್ಚಂ ಪೊಸತು 
ಅರ್ಣವಂಬೊಲತಿಗಂಭೀರಂ ಕವಿತ್ವಂ: ಆದಿಷು, ೧. ೨೭) 
ಅರ್ಣವತೀರ್ಣ - ಸಮುದ್ರವನ್ನು ದಾಟಿದವನು (ಕಳಾ 
ಅರ್ಣವತೀರ್ಣನ ಕೋಮಳಸ್ವಭಾವನ ಕವಿರಾಜಮಲ್ಲನ: 
ಲೀಲಾವತಿ, ೯. ೧೩೯) 


ಅರ್ಣವ ನಿನಾದ - ಸಮುದ್ರದ ಘೋಷ (ಕರ್ಣಂ ಆರ್ಣವ 
ನಿನಾದದಿಂದೆ ಆರ್ದು ಗುಣಾರ್ಣವನೊಳ್‌ ಬಂದು ತಾಗಿ: 
ಪಂಪಭಾ, ೩. ೭೦ ವ) 

ಅರ್ಣವವೃತ - ಸಮುದ್ರದಿಂದ ಸುತ್ತುವರಿದ (ಅರ್ಣವವೃತ 
ಭೂಭರಮಂ ನಿರ್ಣಯಿಸುವ ಪುತ್ರನಲ್ಲಿ ಗತಿವಡೆಯದೆ 
ಪೋಪರ್‌: ನೇಮಿನಾಪು, ೧. ೧೧೯) 

ಅರ್ತಿ - ಪ್ರೀತಿ (ಪೊಸವೂಗಳಂ ಅರ್ತಿಯೊಳ್‌ ಆಯ್ದು ಕೊಯ್ದು 
ಬೆನ್ನನೆ ಬರಲ್‌: ಕಾದಂಬ, ೫. ೨೮); ವ್ಯಥೆ (ಈ 
ವಿಳಾಸವತಿಯರ ಸೋಂಕಿಂದ ಅನುರಕ್ತನಾದನೆಂಬ ಅರ್ತಿ 


ನಿಮಿರ್ದವೋಲ್‌ ದಿವಸಲಕ್ಷ್ಮಿಯುಂ ಬಡವಾದಳ್‌: 
ಆಚವರ್ಧ, ೬. ೨೩) 
ಅರ್ಥ - ಅರ್ಥ ಹಾಗೂ ಹಣ (ಲಲಿತಪದಂ ಪ್ರಸನ್ನ 


ಕವಿತಾಗುಣಮಿಲ್ಲದೆ ಪೂಣ್ಟು ಪೇಟ್ಪ ಬೆಳ್ಗಳ ಕೃತಿಬಂಧಮುಂ 
ಬರೆಪಕಾಅರ ಕೇಡು ಪೇಟಿಸಿದೊಡರ್ಥದ ಕೇಡು: ಪಂಪಭಾ, 
೧. ೧೨) 

ಅರ್ಥಕೃತಿ — ಅರ್ಥವಂತಿಕೆಯಿಂದ ಕೂಡಿದ ಕಾವ್ಯ 
(ಕೆಲವರೋದದೆ ಕೇಳದೆ ಕಲ್ಲಳಂತೆ ಗರ್ವಿತರ್‌ ಅಡಸಿರ್ಪರ್‌ 
ಅರ್ಥಕೃತಿಗೆ: ಗದಾಯು, ೧. ೫೦) 

ಅರ್ಥಖಂಡನ - ಇತರ ಅರ್ಥವನ್ನು ನಿರಾಕರಿಸುವುದು 
(ಶಬ್ದಖಂಡನಂ ಅರ್ಥಖಂಡನ೦ ಅನುಮಾನಖಂಡನಮೆಂಬ 
ತರ್ಕತಂತ್ರಕೋವಿದರಪ, ವಾದಿಗಳುಂ: ಗಿರಿಜಾಕ, ೨. ೧೦೫ 
ವ) |; 

ಅರ್ಥಗ್ರಾಹಿ - ಹಣ ಅಥವಾ ಪ್ರಯೋಜನವನ್ನು ಪಡೆಯುವವನು 
(ನಿರಂಜನರಾಗಿರ್ದು೦ ಅಶೇಷ ಲೋಕಹಿತ ಅರ್ಥಗ್ರಾಹಿಗಳ್‌: 
ಪುಷ್ಪದಂಪು, ೧. ೨) 

ಅರ್ಥಘಟನೆ - ಅರ್ಥ, ಅಭಿಪ್ರಾಯದ ಹೊಂದಿಕೆ (ಬಡಿದು 
ಪೂಣ್ಣಿಜಿವಾಗಳೆಂಬುದು ಬಟೆದು ಪೂಣ್ಣಿಚಿವಾಗಳೆಂದೊಡೆ 
ಅರ್ಥಘಟನೆಯಿಲ್ಲ ಅದಜೆಂ ಯಮಕವಾಗದು: ಶಬ್ದಮದ, 
ಸೂ. ೩೦, ಪುಟ ೨೫ ಅಡಿಟಪ್ಪಣೆ) 

ಅರ್ಥದುಷ್ಟ -.. ಅಸಭ್ಯ ಅರ್ಥಪ್ರತೀತಿಗೆ ಎಡೆ 
ಮಾಡಿಕೊಡುವಂಥದು. ಒಂದು ಕಾವ್ಯ ದೋಷ (ಶುತಿದುಷ್ಟಂ 
ಅರ್ಥದುಷ್ಟಂ ಶ್ರುತಿಕಷ್ಟಂ ಕಲ್ಪನೋಕ್ತಿಕಷ್ಟಂ ಎಂದೀ 
ನಾಲ್ಕುಮಿಲ್ಲಿ ಕೃತಿದೋಷಂಗಳ್‌: ಕವಿರಾಮಾ, ೧. ೬೨) 

ಅರ್ಥದೂಷಕ - ಹಣ ದುರುಪಯೊಗ ಮಾಡುವವನು 
(ತ್ಯಾಗಿಯಂ  ಅರ್ಥದೂಷಕನೆಂಬರ್‌ ಅರ್ಥದೂಷಕನಂ 
ತ್ಯಾಗಿಯೆಂಬರ್‌: ಪಂಚತಂತ್ರ, ೧೦೪ ವ) 

ಅರ್ಥ ದೃಷ್ಟಿ - ಅರ್ಥದ ಕಡೆಗಿನ ಗಮನ (ಇನಿತು ಉಪಪತ್ತಿಯಿಲ್ಲ 
ಇನಿತು ಬಿನ್ನಣಮಿಲ್ಲ ಇನಿತು ಅರ್ಥದೃಷ್ಟಿಯಿಲ್ಲ: ಅಜಿತಪು, 
೧೨. ೩೫) 

ಅರ್ಥಪ್ಪತೀತಿ ದ ಅರ್ಥಸ್ಪಷ್ಟತೆ (ಮೃದುಮಧುರ 
ವಚನವಿರಚನೆಯೊಳುದಾತ್ತಂ  ಅರ್ಥಪ್ರತೀತಿಯಂ ಕೇಳ್ವ 
ಜನಕ್ಕಿದಿರೊಳ್ಳುಡದಂದು ಅದು ಕಬ್ಬದೊಳಿರ್ದು೦ ಕವಿಯ 
ಮನದೊಳಿರ್ದಂತೆ ವಲಂ: ಆದಿಹು, ೧. ೧೯) 

ಅರ್ಥಪ್ರವರ್ತನ - ಆರ್ಥಿಕ ವ್ಯವಹಾರ (ವಣಿಗ್ವಂಶಕ್ಕೆ 
ಜಳಸ್ಥಳಯಾತ್ರಾಸಂವೃತಂ ಅರ್ಥಪ್ರವರ್ತನಮುಂ 
ನಿಚೆಸಿ: ಆದಿಹು, ೮. ೭೩ ವ) 


೮೯ 


ಅರ್ಥಮುಳ್ಳಿನೆಗಂ - ಸಂಪತ್ತು ಇರುವವರೆಗೂ (ಜೀವಮುಳ್ಳಿನಂ 
ಇಚೆದು ಅರ್ಥಮುಳ್ಳಿನೆಗಂ ಇತ್ತು ನೆಗಟೌಯನಾಂಪುದೆಂಬ 
ಪೆಂಪಿನ ಸಮಕಟ್ಟು: ಪಂಪಭಾ, ೫. ೭೭) 


ಅರ್ಥರಾಜ್ಯಹರಂ — ಸಂಪತ್ತು ಮತ್ತು ರಾಜ್ಯಗಳನ್ನು 
ಅಪಹರಿಸುವವನು (ಸ್ವಾಮ್ಯ್ಕಾರ್ಥಂ ಸ್ವಾಮ್ಯವಿಕ್ರಾಂತಂ 
ಮರ್ಮಜ್ಯಂ ವ್ಯವಸಾಯಿನಂ  ಅರ್ಥರಾಜ್ಯಹರಂ ಭೃತ್ಯಂ 


ಯೋನ ಹನ್ಕಾನ್ನ ಹನ್ಯತೇ: ಪಂಪಭಾ, ೨. ೯೦ ಶ್ಲೋಕ) 
ಅರ್ಥವೃತ್ತಿ - ಅರ್ಥವಿವರಣೆ (ವೃತ್ತಿವ್ಯಾಸಂ ತದ್ದ್ಯಾಕುಲಮೆಂದು 
ಆ ಸೂತ್ರಕ್ಕೆ ಅರ್ಥವೃತ್ತಿ ವರ್ತಿಸೆ ಪೇಬ್ಟ್‌ಂ: ಶಬ್ದಮದ, ೬) 
ಅರ್ಥವ್ಯಕ್ತಿ - ಅರ್ಥ ಸ್ಪಷ್ಟವಾಗಿರುವುದು (ಕ್ರಿಯಾಕಾರಕದೊಳ್‌ 
ಪುದಿದು ಅರ್ಥವ್ಯಕ್ತಿಯನೀವುದು: ಕವಿರಾಮಾ, ೧. ೨೫) 
ಅರ್ಥಶಾಸ್ತ್ರ — ಕೌಟಿಲ್ಕದ ರಾಜನೀತಿಯ ಗ್ರಂಥ (ಲೋಕಕಿದು 
ಅರ್ಥಶಾಸ್‌ರದ ಟೀಕೆನಿಸಿದ ತನ್ನ ನುಡಿ ಮನಂಗೊಳಿಸೆ: 
ಪಂಪಭಾ, ೯. ೧೪) 
ಅರ್ಥಶಾಸ್ತ್ರಸದ್ಭಾವ - ಅರ್ಥಶಾಸ್ತ್ರ ಅಭಿಪ್ರಾಯ 
(ಎ೦ಬುದರ್ಥಶಾಸ್ತ್ರಸದ್ಭಾವಂ: ಪಂಪಭಾ, ೨. ೯೦ ವ) 
ಅರ್ಥಸಂಚಯ - ಹಣಶೇಖರಣೆ, ಹಣದ ರಾಶಿ (ನೋಡುವೆನಾ 
ಮಹೀಪತಿಯಂ ಅರ್ಥಿಗಣ ಅರ್ಥಿತ ಕಲ್ಪವೃಕ್ಷನಂ ಬೇಡುವೆಂ 
ಅರ್ಥಸಂಚಯಮಂ: ಕವಿರಾಮಾ, ೨. ೧೦೨) 
ಅರ್ಥಸಂವರಣೆ — ಹಣವನ್ನು ಬಚ್ಚಿಡುವುದು 
(ಅರ್ಥಸಂವರಣೆಯಿನರ್ಥಮಂ ಪಡೆಗುಂ ಅಲ್ಲದೆ 
ಸೌಖ್ಯಮನೀಯಲಾರ್ಕುಮೇ: ಪಾರ್ಶ್ವನಾಷು, ೧೨. ೪೦) 
ಅರ್ಥಾನುರೂಪ - ಅರ್ಥಕ್ಕೆ ಅನುಗುಣವಾದ (ಅನ್ವರ್ಥನಾಮಂ 
ಗುಣಕ್ಕಂ ಅರ್ಥಕ್ಕಂ ಅನುರೂಪಮಾಗಿರ್ಪುದು: ಶಬ್ದಮದ, 
೮೬ ವೃತ್ತಿ) 
ಅರ್ಥಾರ್ಥಿ - ಹಣವನ್ನು ಬೇಡುವವನು (ಅರ್ಥಾರ್ಥಿಯಾಗಿ 
ಪೋಗಲ್ಲಗೆದು ತನ್ನ ಮನೆಯೊಳ್‌ ಮಾರ್ಮನುಷ್ಯರಿಲ್ಲದ 
ಕಾರಣದಿಂ ತಾಂ ನಡಪಿದೊಂದು ನಕುಲನಂ ತೊಟ್ಟಿಲ 


ಸಮೊಪದೊಳ್‌ ನಿಡಿದಪ್ಪ ನೇಣಿಂ ಕಟ್ಟಿ ಪೋದಂ: 
ಪಂಚತಂತ್ರ, ೨೫೭ ವ) 

ಅರ್ಥಿ - ಯಾಚಕ (ಪೊನ್ನರಾಶಿಗಳಂ ಅರ್ಥಿ ಜನಕ್ಕೆ 
ಗೋಸನೆಯಿಟ್ಟು ಕುಡವೇಟ್ಟು: ಪಂಪಭಾ, ೧೨. ೫೨ ವ); 
ಸೇವಕ; ಸಂತೋಷ (ಮಂಗಳಾಭರಣಶ್ರೇಣಿಯಂ 
ಉದ್ವರತ್ನಚಯಮಂ ಮಾತಂಗಸಂಘಾತಮಂ 
ತುರಗವ್ರಾತಮಂ ಇತ್ತಂ ಅರ್ಥಿ ನಿಮಿರಲ್‌ 


ವಿದ್ಯಾಧರಾಧೀಶ್ವರಂ: ಶಾಂತೀಶ್ವಪು, ೪. ೬೬) 

ಅರ್ಥಿಗ - ಬಯಸುವವನು (ಅರ್ಜುನಂ ಬಿಲ್ಲಗಲ್ಲಿಯೊಳ್‌ 
ಅರ್ಥಿಗನಾದಂ: ಹರಿವಂಶ, ೧೦. ೩೨ ವ) 

ಅರ್ಥಿತ - ಬೇಡಿದ (ನೋಡುವೆನಾ ಮಹೀಪತಿಯಂ ಅರ್ಥಿಗಣ 


ಅರ್ಥಿತ ಕಲ್ಪವೃಕ್ಷನಂ ಬೇಡುವೆಂ ಅರ್ಥಸಂಚಯಮಂ: 
ಕವಿರಾಮಾ, ೨. ೧೦೨) 
ಅರ್ಥಿವ್ರಾತ -  ಅರ್ಥಿಗಣ (ಆತನ ಚಾಗಂ ಪೆರ್ಮಬ್‌ 


ಜಾತಕಪೋತಕಮಂ ಅಲಸೆ ಕೊಳ್ಳವೊಲ್‌ ಅರ್ಥಿವ್ರಾತಮಂ 
ಅಲಸಿದುದು ಪೆರ್ಮಾತಿನ ತೊಡವಿ೦ ಮದಾಂದಕರಿಯಿಂ 
ಹರಿಯಿಂ: ಶಾಂತಿಪು, ೯. ೧೫೪) 

ಅರ್ಥೋಪಾರ್ಜನ — ಹಣಸಂಪಾದನೆ (ಅದಟೆಂ 
ಅರ್ಥೋಪಾರ್ಜನಮೇ ನಕಲಗುಣೋಪಾರ್ಜನಕ್ಕೆ 
ಮುಖ್ಯವಾಗಿರ್ಕುಂ: ಪಂಚತಂತ್ರ, ೭೫ ವ) 


ಅರ್ದಿಡು - ಬಲವಾಗಿ ಚುಚ್ಚು ಅಲ್ಲಿ ಮೆಯೊಳ್‌ ಅರ್ದಿಡುವುವು 
ಪತ್ರ ಪುಷ್ಪ ಫಲಸಂಕುಳದಂದದ ಶಸ್ತಕೋಟಿಗಳ್‌: ಆದಿಪು, 
೫. ೮೮) ಹ 

ಅರ್ದಿಸು - ಅಡಗಿಸು (ಪಸು ಸಾಯಲ್‌ ಪೊಲೆಯರ್ಕಳೆಯ್ದೆ 
ಸುಲಿಯಲ್‌ ಮಾತಂಗರಾ ತೋಲಂ ಅರ್ದಿಸಿ 
ಆಜಲಿಟ್ಟು ನೇರೆ: ಸಮಯಪ, ೬. ೧೭); ಮುಳುಗಿಸು (ಪುಸಿ 
ಕೊಲೆ ಕಳವು ಪರಸ್ತೀವ್ಯಸನಂ ಬಹುವಿಧಪರಿಗ್ರಹ೦ ನರರಂ 
ಬಂಧಿಸಲೀ ಭವಾಬ್ದಿಯೊಳಗೆ ಅರ್ದಿಸಲಾರ್ಕುಂ ದ್ಯೂತ 
ಮದ್ಯ ಮಾಂಸವ್ಯಸನಂ: ಅಜಿತಪು, ೨. ೬೭) 

ಅರ್ದು - ಅಟ್ಟು, ಮುಳುಗು (ಅತಿಶೋಕಾಗ್ನಿಯೊಳರ್ದು ಬರ್ದು 
ಪುದಿದಾತ್ಮಧ್ಕಾನದಿಂ ಘೋರ ದುರ್ಗತಿಯಂ ಪೊಕ್ಕು: 
ಆದಿಹು, ೩. ೫೬), ತಳ್ಳು (ಒಂದಜ ನೀರ್‌ 
ಮಳಲೊಂದರ್ಕೊಂದಿಸುತು೦ ಮೇಗೆ ಕೊಂಡು ನೆಗೆವುದು 
ಇದೇಂ ಮತ್ತೊಂದಳ ನೀರಡಿಗರ್ದುವುದು: ಆದಿಷು, ೧೩. 
೫೧) 

ಅರ್ದುಗಂಚಿ - ಅದಿರ್ಗಂಚಿ, ಮಾಧವೀ ಹೂ (ಮದನಿಯ 
ಪೊಸಮಾಲೆಗಳ ಮೆಳೆಗಳಿಂದ ಅರ್ದುಗಂಚಿಯ ಕುಜುಜುಗಳ 
ಕಳೆಗಳಿಂ: ಉದ್ಭಟಕಾ, ೫. ೨೨) 


ಅರ್ಧಯಜು - ಅರೆ ಓರೆನೋಟ (ಗಿಳಿ ಯಜ್ಞಾಗತದಿಂದಂ 
ಅರ್ಧಳಯಜುವಿಂದಂ ಕೋಕಿಳಂ ಸಾಚಿಯಿ೦ 
ಕಳಹ೦ಸೀಕಳಭಂ ..... ಕಣ್ಣೊಳೆ: ಮಲ್ಲಿನಾಷಪು, ೫. ೩೬) 


ಅರ್ಧಕರವಾಳ - ಅಡಾಯುಧ (ಲಾಕ್ಷಾ ಹಿಂಗುಲಿಕ ಪಾಟಲಫಲಕ 
ಅರ್ಧಕರವಾಳ ಚಾಳನಪ್ರಕಟಿತ ಭಟಬಿಭೀಷಿಕಾಡಂಬರಂ: 
ಆದಿಷು, ೧೩. ೪೫ ವ) 

ಅರ್ಧಗಪ್ಪಡ - ಅರ್ಧಕಪ್ಪಟೆ (ಎಡದ ಕೈಯಂ 
ಅರ್ದೃಗಪ್ಪಡಮನೆಡದ ಮುಯ್ಕಿನ ಮೇಗಿಕ್ಕಿ 
ನಿರ್ಗಂಥಮಪ್ಪ ರೂಪಂ ತಾಳ್ವಿ: ವಡ್ಡಾರಾ, ಪು. 
೧೬) 

ಅರ್ಧಗಪ್ಪಡ ತೀರ್ಥ - ಅರ್ಧಗಪ್ಪಡದ ಸಂಪ್ರದಾಯ (ಅವರ್‌ 
ಜಿನಕಲ್ಲಂ ಸ್ಥವಿರಕಲ್ಲಂ ಎಬ ಎರಡು ಭೇದಂ ಮಾಡಿ 
ಅರ್ಧಗಪ್ಪಡದ ತೀರ್ಥಮಂ೦ ನೆಗಟ್ಟೆದರ್‌: ವಡ್ಡಾರಾ, ಪು. 
೯೩, ಸಾ. ೩) 

ಅರ್ಧಗಪ್ಪಡ ಯತಿ - ಅರ್ಧಗಪ್ಪಡ ಸಂಪ್ರದಾಯದ ಮುನಿ (ಎಲೆ 
ಮಹಾದೇವಿ ಈ ನಿನ್ನ ಅರ್ಧಗಪ್ಪಡದ ಯತಿಯರ ಧರ್ಮಂ 
ಒಳ್ಳಿತಲ್ತು: ವಡ್ಡಾರಾ, ಪು. ೯೩, ಸಾ. ೧೧) 

ಅರ್ಧಗಪ್ಪಡ ಸಂಘ - ಅರ್ಧಗಪ್ಪಡ ಸಂಪ್ರದಾಯದ ಮುನಿಗಳ 
ಸಮುದಾಯ (ಮೇಗಿರ್ದು ಗವಾಕ್ಷ ಜಾಳಾಂತರಂಗಳಿಂದಂ 
ದಿಶಾವಲೋಕನಂ ಗೆಯ್ದು ತ್ತಿರ್ಪಸ್ನೈ ಗಂ ಅರ್ಧಗಪ್ಪಡದ 
ಸಂಘಂ ಭೈಕ್ಷಂ ಕಾರಣಮಾಸಿ" ಅರಮನೆಯಂ ಪುಗುವುದಂ 
ಅರಸಂ ಸ, ವಡ್ಡಾರಾ, ಪು. ೯೩. ಸಾ. ೯) 

ಅರ್ಧಗುಚ್ಛ — ಇಪ್ಪತ್ತನಾಲ್ಕು ಎಳೆಗಳ ಹಾರ (ನಕ್ಷತ್ರಮಾಳಾ 
ಅರ್ಧಗುಚ್ಛ ಮಾರಾ EE ಪನ್ನೊಂದು 
ನಾನಾ ರತ್ನದ. ಆದಿಪು, ೮. ೫೪ ವ) 

ಅರ್ಧಚಕ್ರವರ್ತಿ - [ಜೈನ] ಭರತಖಂಡದ ಮೂರು ಖಂಡಗಳಿಗೆ 
ಅಧಿಪತಿಯಾದ ಮಟ (ಅದನಾಳ್ವೊಂ ವಿಷ್ಣು ಅರ್ಧಚಕ್ರಿ 
ಆತನ ತಂದೆ ವಸುದೇವಸ್ವಾಮಿಯೆಂಬೊಂ: ವಡ್ಡಾರಾ, ಪು 
೫೦, ಸಾ ೧೪) 

ಅರ್ಧನಾರಿ - ಅರ್ಧ ಕಪ್ಪು 
(ಸಂಜೆಗೆಂಪು ಪಡುವಲ್‌ 


ಒಳಗೆ 
೯೨ ಸಾ. 


ಅರ್ಧ ಕೆಂಪು ಬಣ್ಣವುಳ್ಳ 
ಕೈಕೊಂಡು ಎಣಲೆ ಧರೆಗೆ 


ಹೋಲು 
ಎಂ 


ಎಲಲಿಕ್ಕಿ 


೯೦ 


ಅರ್ಧನಾರಿಯ 
ಗಗನಮಂಡಲಮಿನಿಸುಂ: 
ಪಾರ್ಶ್ವವಾಯು (ತನ್ನ 


ತಟ”ಏಿಡಿದಂತೆತಾಯ್ತು 
ಅನಂತಪು, ೭. ೬೨); 
ಬಲಮನಿತುಂ ಅರ್ಧನಾರಿಯ 
ಬಲದಂತೆರೆ ಅಡಗಿಯುಂ: ಅನಂತಪು, ೧೪. ೭ ವ); 
ದೇಹದ ಅರ್ಧ ಗಂಡು ಅರ್ಧ ಹೆಣ್ಣಾಗಿರುವುದು 
(ರೂಪರ್ಧನಾರಿಯಾಯ್ತು ವಿರೂಪಾಕ್ಷಂಗೆ: ಕಾವ್ಯಾವಲೋ, 
೭೨೪) 
ಅರ್ಧಮಂಡಳಿಕ — ಅರ್ಧ ಮಂಡಲದ 
(ಅರ್ಧಮಂಡಳಿಕರ್‌ ಮಾಲ್ಟ್‌ ಸರ್ವತೋಭದ್ರಮೆಂಬ ಪೆಸರಂ 
_ ಬಗೆದು: ಆದಿಷು, ೧೫. ೧೩ ವು 
ಅರ್ಧಮಾಗಧಿ - ಒಂದು ಪ್ರಾಚೀನ ಭಾಷೆ (ನೆಗಟ್ಟ 
ಅರ್ಥಮಾಗಧಿಯಂ ನೆಗಬ್ಬ ಅಜಿತಾನನದೊಳ್‌ ಆಗಳುಂ 
ಅಸ್ಫುಟವಚನಂ ನೆಟ್ಟಿತ್ತು ಅವ್ಯಕ್ತಾಕ್ಷರ ನಿಗೂಢ 
ಪರಿಜಪನವಿಧಿಗೆ ಅದೇಂ ಚೆಲ್ವಾಯ್ತೋ: ಅಜಿತತು, ೫. ೬೫) 


ಅರ್ಧಮಾಣವಕ - ಹನ್ನೆರಡು ಎಳೆಗಳ ಮುತ್ತಿನ ಹಾರ 
(ನಕ್ಷತ್ರಮಾಳಾ ಅರ್ಧಗುಚ್ಛ ಮಾಣವಕ 
ಅರ್ಧಮಾಣವಕಂಗಳೆಂಬ ಪನ್ನೊಂದು ನಾನಾ ರತ್ನದ 
ಸುವರ್ಣಪದಕರಚನವಿರಚನಾದಿ ಬೇದದಿಂ: ಆದಿಪು, "್ರ 
೫೪ ವ) 


ಅರ್ಧರಥ - ಕೆಲವೊಮ್ಮೆ ಧೈರ್ಯದಿಂದ, ಮತ್ತೆ ಕೆಲವು ವೇಳೆ 
ಅಧೈರ್ಯದಿಂದ ಯುದ್ಧಮಾಡುವ ರಥಿಕ; ಮತ್ತೊಬ್ಬನ 
ಸಹಾಯ ಪಡೆಯುವ ರಥಿಕ (ಗತಜೀವಿತರಾದರ್‌ 
ಸಂಗ್ರಾಮದೊಳ್‌ ಅತಿರಥ ಸಮರಥ ಮಹಾರಥ್‌ 
ಅರ್ಥರಥರ್ಕಳ್‌: ಪಂಪರಾ, ೧೩. ೭೨) 

ಅರ್ಧಹಾರ - ಅರವತ್ತುನಾಲ್ಕು ಎಳೆಗಳ ಮುತ್ತಿನ ಹಾರ 
(ವಿಜಯಚ್ಛಂದಹಾರ ದೇವಚ್ಛಂದ ಅರ್ಧಹಾರಕಳಾಪ 
ನಕ್ಷತ್ರಮಾಳಾ: ಆದಿಪು, ೮. ೫೪ 5) 

ಅರ್ಧಾಂಗಿ - ಹೆಂಡತಿ (ವಸುದೇವನರ್ಧಾಂಗಿ ರೋಹಿಣೀದೇವಿ: 
ಜಗನ್ನಾವಿ, ೨. ೮೭ ವ) 

ಅರ್ಧಾವಲಿಕ - ಒಂದು ಬಗೆಯ ಅಸ್ತ್ಯ ಅರ್ಧಚಂದ್ರಾಕೃತಿಯ 
ಬಾಣ (ಅಂತು ಅಶ್ವಸೇನಂ ಅರ್ಧಾವಲಿಕಮೆಂಬ 
ಅಮೋಘಫಾಸ್ತಮಾಗಿ ಜಟ ದೊಣೆಯೊಳಿರ್ದಂ: ಪಂಪಭಾ, 
೫. ೧೦೦ ವ) 


ಅರ್ಧಾವಳೀಕ - ಅರ್ಧಾವಲಿಕ (ಮುಳಿಸಂ ನೆಜಪಲ್ಕೆ 
ಅರ್ಧಾವಳೀಕಶರರೂಪದಿ೦ದಸುಂಗೊಳೆ ದೊಣೆಯಿ೦ 
ಹೊಳೆದು ಬರೆ ಕೆಯ್ಲೆ ತಾಂ ವಿಸ್ಥುಳಿಂಗಪಿಂಗಳಿತ 


ಭುವನವಭವನಾಭೋಗಂ: 'ಪಂಪಭಾ, ೧೨, ೧೯೧) 


ಅರ್ಧಾಸನಮೇು - ಅರ್ಧ ಸಿಂಹಾಸನದಲ್ಲಿ ಕುಳಿತುಕೊ, 
ಪೀತಿಯಿಂದ ಸಿಂಹಾಸನದಲ್ಲಿ ಕೂರಿಸಿಕೊಳ್ಳುವುದು 
(ಪೆಂಪಿಂದಂ ಇಂದನೊಳರ್ಧಾಸನಂ ಏಣೆದೊಟ್ಟು 
ಹರಿಗಂಗಕ್ಕುಂ ಪೆಜಂಗಕ್ಕುಮೇ: ಪಂಪಭಾ, ೮. ೨೮) 

ಅರ್ಧೈಕದೇಶ -.. ಅರ್ಧಭಾಗ (ಅಮರಸವಿತಿವೆರಸು 


ಓಲಂಗಂಗೊಟ್ಟಿರ್ದಲ್ಲಿ ಮದೀಯ ಸಿಂಹಾಸನರ್ಧೈಕದೇಶಮಂ 
ಅಳಂಕರಿಸಿ ಪದೆವಡೆದು ಕುಳ್ಳಿರ್ದ ರೂಪುಮಂ: ಆದಿಪು, ೪. 
೮ವ) 
ಅರ್ಜಿ - ಮುರಿ, ಗಿರಿನದಿ 
ಶಬ್ದಮದ, ಪ್ರಸಾ, ೯) 
ಅರ್ಬಿಸು - ಅತಿಕಮಿಸು ಹೆದರಿಸು (ಕಡುಮುಳಿದಾ ಖಚರನ 
ಬಟೆವಿಡಿದಾಗಳ್‌ ಬಂದಳ್‌ ಅಟ್ಟುತ್ತುಂ  ಕೂರಸಿಯಂ 


(ಅರ್ಬಿಯೆಂದು ನಿರ್ರುರಂ: 


ಜಡಿಯುತ್ತುಂ ಖೇಟಕಮಂ ಪಿಡಿದರ್ಬಿಸುತ್ತುಂ 
ವಿಯಚ್ಚರಾಂಗನೆಯೊರ್ವಳ್‌: ಶಾಂತೀಶ್ಚಪು, ೧೨. ೯೨) 

ಅರ್ಭಕ - ಮಗು (ಪಿರಿದೊಂದು ದೋಹಳಂ ನೆಗಲಟ್ಟುದು 
ಗರ್ಭದ ಅರ್ಭಕನ ದೋರ್ಬಲಗರ್ಬಮನಂದು ಪೇಟ್ಟವೊಲ್‌: 
ಆದಿಪು, ೮. ೪೮) 

ಅರ್ವಿ - ಗಿರಿನದೀಪ್ರವಾಹ (ತಾರಾಗಣಮಂ೦ ತಳ್ಳೊಯ್ದು ಪೇರ್‌ 
ಅರ್ವಿಗಳಿ೦ ಅಸದಳಂ ಕಣ್ಣೆ ಚೆಲ್ವಾಗೆ ನಾನಾ ಮಣಿಕೂಟಂ 
ಚಿತ್ರಕೂಟಂ ಸೊಗಯಿಸೆ: ಪಂಪರಾ, ೭. ೩೧) 


ಅರ್ವಿಸು - ಪ್ರಸರಿಸು (ಕಿಸುಸಂಜೆ ಪರ್ವೆ ಮರ್ವು ಅರ್ವಿಸೆ 
ತಾರಾನಿಕರಂ ಒಗೆಯೆ ಬೇಟಳ್ಳಿತ್ತರ್‌ ಬೆಕ್ಕಸಮುತ್ತರ್‌ 
ಭಯರಸದಿಂ ದೆಸೆಗೆಟ್ಟರ್‌ ಕಂಡು 


ಅದೃಷ್ಟಪೂರ್ವಮನಾರ್ಯರ್‌: ಪಂಪರಾ, ೧. ೭೧); ಹೆದರಿಸು 
(ಆ "ಅಯಕ್ಷೀಡೆಯೊಳ್‌ ಈ ಚರಾಚರಮುಮಂ ಸುಡುವಂದಿನ 
ಮೆಯ್ಗಮಗ್ಗಳ೦ ಮಾಡಿ ತಗುಳ್ಳು ನೀಳ್ಬು ಬಳೆದು ಅರ್ವಿಸೆ 
ಪರ್ವಿದನಾ ವನಾಂತಮಂ: ಪಂಪಭಾ, ೫. ೮೫); ಸುಡು 
(ನಿಮಿರ್ದಲರ್ಗಣ್ಣ ನುಣ್ಣೆಳಗು ಅದು ಅರ್ವಿಪ ಕೂರಲಗು: 
ಶಾಂತೀಶ್ವಪು, ೧೦. ೧೪೯) 


ಅರ್ಹಚ್ಛಾಸನ - [ಜೈನ] ಜಿನನ ಆಜ್ಞೆ ಜೈನಧರ್ಮ 
(ಅರ್ಪಜ್ಞಾಶನದೆಯಷವಿಡಿದು ಅಘಮಂ ತ್ರಾಸಿಸಲೆಂದು 
ಅಮಳದೀಕ್ಷೆಯಂ ಕೆಯ್ಲೊಂಡಳ್‌: ಶಾಂತಿಪು, ೪. ೮೪) 

ಅರ್ಹತ್‌ - [ಜಿ ಸೈನ] ಅರಹಂತ, ಪಂಚಪರಮೇಷ್ಠಿಗಳಲ್ಲಿ ಒಬ್ಬ, 
Eo. ಘಾತಿಕರ್ಮಗಳನ್ನು 
ನಾಶಪಡಿಸಿಕೊಂಡವನು (ಉದ್ದರಿಸುಗೆ ತಾತ್ಸರ್ಯದಿಂ 
ಅರ್ಹತ್‌ ಸಿದ್ಧ ಆಚಾರ್ಯ ಉಪಾಧ್ಯಾಯ 


ಸರ್ವಸಾಧುಗಳೆಮ್ಮಂ: ಆದಿಷು, ೧. ೬) 

ಅರ್ಹತ್ಸ್ತದ - ತೀರ್ಥಂಕರ ಪದವಿ, ತೀರ್ಥಂಕರನ ಪಾದ 
(ಅರ್ಹತ್ನದಮಂ ನೆನೆಯುತ್ತುಂ ಅನುಪ್ರೇಕ್ಷೆಯೆ ಮನದೊಳ್‌ 
ತಣ್ಮಲೆಯೆ: ಆದಿಪು, ೨. ೫೭) 

ಅರ್ಹತ್ಪರಮೇಶ್ವರ - ತೀರ್ಥ೦ಕರಸ್ಟಾಮಿ (ಮುದಮ೦ ಎಯ್ದುವಂ 
ಅರ್ಹತ್ತರಮೇಶ್ವರ ಮಣಿಭವನೋಪರಿಲಂಘನ 
ಪಾಪಲೋಪದಿಂದಂ ಚ೦ದ್ರಂ: ಅನಂತಪು, ೧೦೫) 

ಅರ್ಹತೃತಿಮೆ — [ಜೈನ] ಜಿನಪ್ರತಿಮೆ (ಉನ್ನತ 
ವೇದೀತಳಾಷ್ಟಮಹಾಪ್ರಾತಿಹಾರ್ಯಸಮನ್ವಿತ ಜಗತ್ಪೂಜ್ಯ 
ಪೂಜಿತಾರ್ಹತ್ವತಿಮೆಗಳಂ ನಿಚೆಸಿ: ಆದಿಷು, ೧೫. ೧೬ ವ) 

ಅರ್ಹತ್ಸವಚನ ದ ತೀರ್ಥಂಕರನ ಉಪದೇಶ (ಸುಖಮಂ ಭಾವಿಸೆ 
ಶನೇರಿಗೆ ಅರ್ಹತ್ವವಚನಮಲ್ಲದೆ ಪೆಅತಿಲ್ಲ: ಚಂದ್ರಪ್ರಪು, ೨. 
೩೯) 

ಅರ್ಹದಾಲಯ - ಬಸದಿ (ಅವಜ್‌ಡೆಯೊಳ್‌ ತಾನೊಂದೊಂದು 
ಅರ್ಹದಾಲಯಂ ಸೊಗಯಿಸುಗುಂ: ಆದಿಪು, ೧೦. ೨೪) 

ಅರ್ಹದ್ರೂಪ - [ಜೈನ] [ಅರ್ಹತ್‌4ರೂಪ] ಜಿನನ ರೂಪ 
(ಭರತರಾಜಪುತ್ತಂ  ಮರೀಚಿಯೊರ್ಬನುಟಿಯೆ ಮುನ್ನಂ 
ಭಗ್ಗತಪರಾದ ಕಚ್ಛಮಹಾಕಚ್ಛಾದಿಗಳ್‌ ಅರ್ಹದ್ರೂಪಮಂ 
ಕೈಕೊಂಡರ್‌: ಆದಿಪು, ೧೦. ೬೫ ವ) 

ಅರ್ಹನ್ನತ - ಜೈನಮತ (ಅರ್ಹನ್ನತ ಸ್ಥಾಪನಾಚಾರ್ಯ 
ಪರವಾದಿಭಯಂಕರನೆನಿಸುತ್ತ: ತ್ರಿಷಷ್ಠಿಪು, ೨೯. ೩ ವ) 

ಅರ್ಹಲ್ಲಕ್ಷ್ಮಿ — [ಜೈನ] ಮೋಕ್ಷಲಕ್ಷ್ಮಿ (ಅರ್ಹಲ್ಲಕ್ಷ್ಮೀಪ್ರಭುತೆವರಂ 
ಬರೆಯಿಸಿ ಭಕ್ತಿಭಾರಮ೦ ಸಫಲಮೆನಿಸಿ ನಿಜೆಸಿದನಿಂದಂ: 
ಶಾಂತಿಪು, ೧೨. ೪೧) 


೯೧ 


ಅಲ್‌ - ಬೇಡ ಎಂಬರ್ಥದ ಶಬ್ದ [ಉದಾ: ಮುನಿಯಲ್‌ 
ಎಂದರೆ ಮುನಿಯಬೇಡ] (ಪುಗಲ್‌ ಪುಗಲ್‌ ಎಂದು 
ಸಂಗಳಿಸಿ ಶರದಿ೦ ಕೊಳ್‌ ಕೊಳೆಂದು ಎಚ್ಚೊಡೆ: ಶಾಂತಿಷು, 
೪. ೨೪) 

ಅಲಂಕಾರ - ಅಲಂಕಾರಶಾಸ್ತ್ರ ಕಾವ್ಯಲಕ್ಷಣ (ಮತ್ತಂ ಸ್ವಯಂಭುವ 
ಅಭಿಧಾನ ಪದವಿದ್ಯಾ ಛಂದೋವಿಚಿತಿ ಅಲಂಕಾರಂಗಳೆಂಬ 
ಮೂಜ್ಣಿಂ ಪೆಸರ್ವಡೆದ ವಾಜ್ಮಯಮುಮಂ: ಆದಿಷು, ೮. 
೬೦ ವ) 

ಅಲಂಕ್ರಿಯಾರಚನೆ - ಅಲಂಕಾರ ಸೃಷ್ಟಿ (ಪದಿನಾಅಲ್ಲವು 
ಅಲಂಕ್ರಿಯಾರಚನೆ ಮೂವತ್ತಾಜು ನೇರ್ಪಟ್ಟುವುದ: ಗದಾಯು, 
ಯಶು 

ಅಲಂಘನೀಯಂ -  ದಾಟ[ಮೀರ]ಬಾರದುದು (ಗುರುಗಳ್‌ 
ಬಂದುಪರೋಧಿಸೆ ಗುರುವಚನಂ ಅಲಂಘನೀಯಂ 
ಎಂದೆಡೆಗೊ೦ಂಡ೦ ಪರಿಣಯನಮಂ: ಅಜಿತಪು, ೬. ೩೫) 

ಅಲಂಘ್ಯ -.. ಅಲಂಘನೀಯ  (ನಿಲ್ಲಲೊಲ್ಲದೆ ವೈರಾಗ್ಯಮೆ 
ಕುಲವಟೆಯೆಂಬಂತೆ ತಂದೆಯಿಂ ಮುನ್ನಂ ನಿರ್ಮಲ 
ಜಿನದೀಕ್ಷೆಗವರ್‌ ಪೂಣ್ಣು ಅಲಂಘ್ಯ ದಮಮಂ ಧರಿತ್ರಿಯಿಂ 
ಹೊಗಟಿಸಿದರ್‌: ಶಾಂತಿಪು, ೯. ೫೩) 

ಅಲಂಘ್ಯತ್ವ -  ದಾಟಲಾಗದ ಸ್ಥಿತಿ (ಕಾಲಾನುಭಾವದಿಂ 
ಯುಗಾರಂಭದ ವರ್ಷಾರಂಭದೊಳಂ ತೆಗುಳ್ಳೀ 
ದ್ವೀಪದೊಳಗಣ ನದೀನದಂಗಳ ಜಲಂಗಳನೊಳಗೊಂಡ 
ಅಲಂಘ್ಯತ್ವದೊಳಂ: ಆದಿಷು, ೧೨. ೬೮ ವ) 

ಅಲಂಘ್ಯಬಲ - ಮೀರಲಾಗದ ಶಕ್ತಿಯವನು (ಅಲಂಘ್ಯಬಲಂ 
ಬಲಗರ್ವದಿಂದಂ ಬಗೆದನೆ: ಪಂಪರಾ, ೫. ೧೦೦) 

ಅಲಂಪಿಕ್ಕು - ಲೇಪನ ಮಾಡು, ಬಳಿ (ರವಿ ಬಯ್ಗುವೊಬ್ತು 
ಅಲಂಪಿಕ್ಕುವ ಕುಂಕುಮರಜದ ಪೊಟ್ಟಳಕ್ಕೊತ್ತಿದನೆಂಬವೊಲ್‌: 
ಆಚವರ್ಧ, ೮. ೨೫) 

ಅಲಂಹು - ಸೌಖ್ಯ (ಸೋಂಕಿನೊಳ್‌ ನಲಿವ ನಲ್ಲಳ 
ಅಲಂಪನೊಡರ್ಜಿ ಲೀಲೆ ಕಣ್ಣಸದಳಮಾಗೆ ಪಾಜುವ 
ಮಹೀಧರನೆಂಬ ವಿಯಚ್ಚರೇ೦ದ್ರಂ: ಆದಿಷು, ೨. ೪೧) ಪ್ರೀತಿ 
(ಪೂತ ಕಲ್ಪಲತೆಯಂ ಲಲಿತಾಂಗಿಯೆ ಗೆತ್ತ 
ಅಲಂಪಿನಿಂದೆಣಗುವುದುಂ: ಆದಿಹು, ೪. ೧೩); ಸಂತೋಷ 
(ಈತನೊರ್ವನೆ ಧನುರಾಗಮದೆಡೆಗೆ ಕುಶಲನಕ್ಕುಮದಕೇಂ 
ಕಿನಿಸದಿರಿಂ  ಮುನ್ನಜೆಪಿದೆನೆನೆ ಭೀಷ್ಮನಲಂಪು ಮಿಗೆ 
ಮುಗುಳ್ನಕ್ಕಂ: ಪಂಪಭಾ, ೨. ೫೫); ಅತಿಶಯ, ಮೇಲ್ಮೆ 
(ಪುರಂದರನ ಅಲಂಪಿ೦ ನಾಭಿರಾಜಂಗವ೦ ಮಾಡಿಟ್ಟಂ 
ಕರುವಿಟ್ಟು ಮನ್ನಥನೆ ಬಣ್ಣನೆಗೆಯ್ದನೆಂದೊಡೆ ಆ ನಾಡಂ 
ಬೀಡುಮನೊಂದೆ ನಾಲಗೆಯೊಳ್‌ ಇನ್ನೇವಣ್ಣಿಪ೦ ಬಣ್ಣಿಪಂ: 
ಪಂಪರಾ, ೧. ೧೦೦); ಹೊಳಪು (ಚಂದಳಿರ್ದಂಪಂ 
ಬಿಂಬದೊಳೊಂದಿದ ಕೆಂಪಂ ಪಯೋರಸದೊಳ್‌ ಅಮರ್ದ 
ಇಂಪಂ ಕುಂದದ ರನ್ನದ ಅಲಂಪಂ: ರಾಜಶೇವಿ, ೭. ೫೩); 


ಸೊಗಸು (ಪತಿಮೋಹಿ ನಾಮದ ಅಲಂಪಿ೦ ಮಂತ್ರಿಪಂ 
ರಂಜಿಪಂ: ರಾಜಶೇವಿ, ೩. ೨೨) 

ಅಲಂಪುವಡೆ - ಹರ್ಷವನ್ನುಂಟುಮಾಡು 
(ಪ್ರಾಣೇ೦ದ್ರಿಯೌತ್ಸುಕ್ಕಮಂ ಪ್ರಕಟಂ ಮಾಡಿ 


ನೃಪಂಗಲಂಪುವಡೆದತ್ತು ಅಂಭೋಜಗಂಧಾಸವಂ: 
೪. ೬೯) 


ಆದಿಪು, 


ಅಲಂಬು - ತೊಳೆ (ಧೌತವಲ್ಕಲಮಂ ಅಲಂಬುವ ಅಕ್ಷಮಣಿಯಂ 
ಸಮೆವ ಈ ವ್ಯವಸಾಯಮೆತ್ತಲುಂ: ಕಾದಂಸಂ, ೧. ೭೧) 

ಅಲಕ - ಮುಂಗುರುಳು (ಅಲಕ೦ ಮಂದಾರಶೂನ್ಕಂ ಕದಪು 
ಮಕರಿಕಾಪತ್ರಶೂನ್ಯಂ: ಆದಿಷು, ೩. ೧೩) 

ಅಲಕ್ಷಕ - ಅರಗು (ತ್ರಿದಶಶೇ೦ದ್ರಮೌಳಿಮಣಿಶೋಣದೀಪ್ತಿಗಳ್‌ 
ಪುದಿದು ಪೊಳೆವ ಅಲಕ್ಷಕರಸದಿಂಪುದಿದು: ಆದಿಪು, ೧೦. 
೫೩) 

ಅಲಕ್ಕಕದ್ರವ -. ಅರಗಿನ ರಸ (ಈ ಜಗನಮಿದೇಕೆ 
ಹೇಮರಶನಾದ್ವನಿಯಿಲ್ಲದೆ ಮೂಗುವಟ್ಟುದು ಈ ಬಗೆಯೋಲ್‌ 
ಅಲಕ್ತಕದ್ರವದೊಳೊಂದದೆ.. ನಿಂದುವು ಪಾದಪಂಕಜಂ: 
ಪಂಪಭಾ, ೪. ೬೨) 

ಅಲಗಣಸು - ಪ್ರತಿಸ್ಪರ್ಧೆ (ದುಗುಲದ ಮಣೌಯೊಳ್‌ ಜಲಜಲಿಪ 
ರತ್ನದೀಪಕ್ಕಲಗಣಸೆನುತಿರ್ಪುದು ಅಧರಮರುಣಾಧರೆಯಾ: 
ಮಲ್ಲಿನಾಪು, ೩. ೭೪); ಅಸಮಾಧಾನ 
ರೂಪಂನೆಡೆಯೊಳ್‌ ಪೇಟ್ನೋಡಲ್‌ ಇನ್ನೇವೆನೋ ಎಂದು 
ಅಲಗಣಸ೦ ತೋ* ಲೀಲಾವತಿ, ೨. ೬೫ ಮತ್ತು ೬೫ ವ) 

ಅಲಗಂಬು - ಹರಿತವಾದ ಅಲಗಿನ ಬಾಣ (ಅಲಗಂಬಿಗೆ ಅಳ್ಳದ 
ಮನಂ ಅಲರಂಬಿಗಳ್ಳಿದಪ್ಪುದು: ಪಾರ್ಶ್ವಪು, ೩. ೨೫) 

ಅಲಗು - ಆಯುಧಗಳ “ಹರಿತವಾದ ಮಗ್ಗುಲು (ಕಾಸಿ ಕಂದಿಸಿದ 
ಸೆಲಗಿನ ಅಂಬಿನ ಅಲಗುಗಳಿವೆನಿಸಿ: 'ಆಚವರ್ಧ, ೫. ೬೩ 
ವ); ಬಾಣ (ಮದನನ ಅಲಗಿನ ಮೊನೆದೋಜೆದಂ ಒಡನೆ: 
ಮಲ್ಲಿನಾಪು, ೫. ೧೦) 

ಅಲಗೆ - ಆ ಹೆಸರಿನ ಹುಲ್ಲಿನ ಹಗ್ಗ (ಗೋವಂಗೆ ಅಲಗೆ 
ಕೊಟಲ್‌ ಕೋಡಕಾಳೆ ಕೋಲುಡೆದೋಲ್‌ ಕಂಬಲ ಕಲ್ಲಿ ಚೆಲ್ಲಿ 
ಪೀಲಿಯ ತಲೆಸುತ್ತಲ್ಲದೆ ಮಹಾಗಪೂಜೆವಿರುದ್ಧಂ: ಜಗನ್ನಾವಿ, 
೧೭. ೨೨) 

ಅಲಗೆಗಟ್ಟು - ಹುಲ್ಲನ್ನು ತಲೆಗೆ ಕಟ್ಟು: ಪಣ ತೊಡು (ದೇವರ 
ದೊರೆಯ ವಿದಗ್ನಜನಾವಳಿಯುಮಂ ಅಲಗೆಗಟ್ಟಿ ಮಾಜುತ್ತುಂ 
ನಾನಾವಿಧದೊಳೆ ಪೊಕ್ಕಾಡುವ ಡಾವರಡಾಕಿನಿಯ 
ಮನೆಯನಾಗಳ್‌ ಕಂಡಂ: ಪಂಚತಂತ್ರ, ೨೧೮) 

ಅಲಘುತರ - ತು೦ಬ ತೂಕವುಳ್ಳ, ಮಹತ್ತರವಾದ (ಅಲಘುತರ 
ಪ್ರಗುಣ ದಶಾಕಲಿತಂ ಜ್ಯೋತಿರ್ವಿಶೇಷದಿಂ ಪರಹಿತಮಂ 
ವಿಲಸತ್ನಾಂತಿ ಸುಪುತ್ರ ಕುಲದೀಪಕ ಎನಿಸಿ ದುರ್ಗಸಿಂಹಂ 
ನೆಗಟ್ನಿಂ: ಪಂಚತಂತ್ರ, ೪೮) 

ಅಲಘುನಿತಂಬ - ಭಾರವಾದ ಪಿರ್ರೆ (ಅಲಘುನಿತಂಬದ ಪೊಯ್ದೊಳ್‌ 
ನೆಲೆಮೊಲೆಯಳ್ಳೇಚೆನೊಳ್‌: ಆದಿಹು, ೧೧. ೧೪೬) 

ಅಲಘುಭುಜ - ಉದ್ದ ತೋಳು (ಅಲಘುಭುಜನಾಗಿಯುಂ...... 
ಮೇರುಕಠಿಣ ಭೋಗಾಧಾರಂ: ಕವಿರಾಮಾ, ೩. ೪೩) 

ಅಲತಗೆ - ಅರಗು (ಅಡಿಯೂಡಲ್ಕೆ ಅಲತಗೆಯಂ ತುಡಲ್ಕೆ 
ತುಡುಗೆಯಂ: ಆದಿಪು, ೭. ೧೧); ಗೋರಂಟಿ (ಅಲತಗೆಯ 
ರಾಗಮಂ ಕಾಜುವವೋಲ್‌ ಮುನ್ನಂ ಸೊಗಯಿಸದುವು ಮಿಗೆ 
ಕನ್ನೆಯ ಕನತ್‌ ಅರುಣಚರಣಕೋಕನದಂಗಳ್‌: ಲೀಲಾವತಿ, 
೩. ೨೬) 

ಅಲಹು - ತೊಂದರೆ (ಸುರಕುಜದ ನೆಟಲೊಳಂಗಣದೊಳೇನುಂ 
ಅಲಪಿಲ್ಲದೆ ಕಟ್ಟಿರೆ ಕಾಮಧೇನು: ಪಂಪಭಾ, ೪. ೧೦) 

ಅಲಬ್ಧಲಾಭ - ಇಲ್ಲದ್ದನ್ನು ಪಡೆಯುವುದು 
ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ 


(ಅಲಬ್ಧಲಾಭಂ 
ವರ್ಧಿತತೀರ್ಥ 


(ಪ್ರಿಯ ನಿನ್ನ 


೯೨ 


ಪ್ರತಿಪಾದನಂ ಎಂಬ ಚತುರ್ವಿಧ 
ವೃತ್ತಿಯಾಗಿರ್ಪ್ಮದು: ಪಂಚತಂತ್ರ, ೭೫ ವ) 

ಅಲರ್‌ - ಬಿರಿ, ಅರಳು (ಮನದ ಅನುರಾಗದಿಂದಂ ಅಲರ್ದು 
ಒಪ್ಪುವ ಕಣ್ಮಲರ್‌: ಕಾದಂಬ, ೨. ೮೪) ಹೂವು 
(ನಳಿನೀದಳಪುಟದೆ ಕೆಂದಾವರೆಯ ಅಲರ್ಗಳಿಂ 
ದಿವಸಕರಂಗೆ ಅರ್ಫ್ಯಮೆತ್ತಿ .. .. ನಿಜಾಶ್ರಮಕ್ಕೆ ಪೋಗೆವೋಗೆ: 
ಕಾದಂಸಂ, ೧. ೬೮ ವ) 

ಅಲರಂಬ - ಕಾಮ (ಅಲರಂಬಂ ಶಶಿಬಿಂಬದೊಳ್‌ ಮಸೆದವೊಳ್‌ 
ಕೂರ್ಪಿಂಗಡಪಾದ ಕಣ್ಮಲರ್ಗಳ್‌: ಅನಂತಪು, ೨. ೧೪) 

ಅಲರಂಬು - ಹೂಬಾಣ (ಅಲರಂಬು ಇಕ್ಷುಧನುಸ್‌ ಸಹಾಯಂ 
ಅಮೃತಾಂಶುದ್ಯೋತನಂ ಯಾಮಿನೀ ಲಲಿತಂ 
ಸೋಲಿಸುಗುಂ: ಲೀಲಾವತಿ, ೧. ೭೫) 

ಅಲರಪಸೆ - ಹೂವಿನ ಪೀಠ (ಸೊನೆಯ ಸೋನೆಯನೆ 
ಪುದುಂಗೊಳಿಸಿದೆಳವಳ್ಳಿಮಾವಿನ ಕುಳಿರ್ವೋವರಿಯ 
ಅಲರಪಸೆಯೊಳುಸಿರ್ದರ್‌ ಕೆಲಬರ್‌: ಆದಿಪು, ೧೧. ೮೦) 

ಅಲರೆಸಲತ್‌ - ಹೂವಿನ ಪಕಳೆ (ಮೆಲ್ಲನಲ್ಲಿಗೆ ವಂದು ಪಲತೆಅದ 
ಅಲರೆಸಟ ಪಸೆಗಳೊಳ್‌ ಮೆಯ್ಯನೀಡಾಡಿ: ಕುಸುಮಾಕಾ, ೧೩. 
೪೬ ವ) 

ಅಲರೊದ್ದೆ - ಹೂ ರಾಶಿ (ಮುಗುಳ ಅಲರೊದ್ದೆ ಕರಂ 
ಸಿದ್ಧಮಾದುದಂಬರತಲದೊಳ್‌: ಪಂಪಭಾ, ೧೨. ೨೧೮) 

ಅಲರೋಳಿ - ಹೂಸಾಲು, ರಾಶಿ (ತಳಿರ್ಗಲ ತೊಂಗಲಿಂದಂ 
ಅಲರೋಳಿಗಳಲ್ಲುಗುವಂತೆ: ಆದಿಷು, ೪. ೫೯) 

ಅಲರ್ಕೆ - ಅಲರಿಕೆ, ಬಿರಿಯುವುದು (ನೆಗಟ್ಟ ಅರ್ಹಚ್ಚಂದ್ರನ 
ತನುರುಚಿ ಚಂಚಚ್ಚಂದಿಕೆ ಪಡೆದ ಅಲರ್ಕೆಯಂ 
ಪೆರ್ಚುಗೆಯಂ: ಆಚವರ್ಧ, ೧೩. ೯೩) 

ಅಲರ್ಗಂಹು - ಹೂವಿನ ಪರಿಮಳ (ಪಾದರಿಯಲರ್ಗಂಪು 
ಪಚ್ಚಳಿಯ ಕಂಪು: ಗಿರಿಜಾಕ, ೨. ೬೧) 

ಅಲರ್ಗಣ್‌ - ಹೂವಿನಂತಹ ಕಣ್ಣು (ಅಲರ್ಗಣ್ಣಿಂದತ್ತ ಕೆಂಪು 
ಇನ್ನುಂ ಓಸಜಳದ . . ನಿನ್ನ ರೂಪನೆಡೆಯೊಳ್‌ 
ಪೇಟ್ನ್ನೋಡಲಿನ್ನೇವೆನೋ: ಲೀಲಾವತಿ, ೨. ೬೫) 


ಪುರುಷಾರ್ಥ 


ಅಲರ್ಗಣೆ - ಹೂಬಾಣ (ಓರಂತೆ ಇಸುತಿರಲ್‌ ಆತಂ 
ಅಲರ್ಗಳೆಯ ಗಾಳಿಯ ಪೊಯ್ವಂತೆ ಮೆಯ್‌ 
ನಡುಗಲೊಡರಿಸಿದುದು: ಕಾದಂಬ, ೧೦. ೫೫ ವ) 

ಅಲರ್ಗಣೆಯ — ಹೂಬಾಣವುಳ್ಳವನು, ಮನ್ಮಥ 
(ಅಲರ್ಗಣೆಯನೆಂಬ ಸೊರ್ಕಾನೆಯಂ ತೊಲಗಲೀಯದೆ 
ನಿಲಿಸೆಯುಂ: ಕಬ್ಬಿಗಕಾ, ೧೨೩) 

ಅಲರ್ಗಣ್ಣ - ಹೂವಿನಂತಹ ಕಣ್ಣುಳ್ಳವನು (ಅಕಾರಕ್ಕೆ 
ಅಲರ್ಗಣ್ಣಂ, ಬಟ್ಟದೊಡೆಯಂ: ಶಬ್ದಮದ, ೧೯೭ ಪ್ರ 

ಅಲರ್ಗಳಂ - ಅಡೆತಡೆಯಿಲ್ಲದೆ (ಮತ್ತಗಜೇಂದ್ರಂಬೊಲ್‌ 
ಅಲರ್ಗಳಂ ವನಮ೦ ಅಂದು ಆನಂದದಿ೦ ಪೊಕ್ಕಂ: 
ಕಾವ್ಯಾವಲೋ, ೩೪೨) 

ಅಲರ್ಗುಡಿ - ಹೂಗೊಂಚಲು (ಬಾಳಲರ್ಗುಡಿ ಪಿಕರುತಿ 


ಬಾಯ್ಕೇಳಿಕೆ ಮಾಂದಳಿರ ಕೆಂಪು ದೀವಿಗೆಯೆನೆ 
ಬಂದುದು ವಸಂತಂ: ಯಶೋಧಚ, ೪. ೨) 
ಅಲರ್ಗೊಂಚಲ್‌ - ಹೂಗೊಂಚಲು (ಪಾರಿಜಾತದ ಒಂದು 
ಎಸೆವ ಅಲರ್ಗೊಂಚಲಂ ಪಿಡಿದು ನಂದನದೊಳ್‌ 
ಬರುತೊರ್ವಳೋಪ್ಪಿದಳ್‌: ಕಾದಂಬ, ೫. ೫೦) 
ಅಲರ್ಚು - ಅರಳಿಸು (ಮಂಡನದ  ಮಯೂಖ ಲೇಖೆ 
ಜಡೆಗೊಂಡು ಮಡಲ್ತು ಕವಲು ಅಲರ್ಚೆ ದೃಗ್ವನರುಹಮಂ 


ಜಟಾಯುವೆಸರಾದುದು ಅದರ್ಕೈೆ ರಘುಪ್ರವೀರರಿಂ: ಪಂಪರಾ, 
೯. ೧೬) 
ಅಲರ್ಜೊಂಪ - ಹೂಗೊಂಚಲು (ರಾಂತಕ್ಕೆ - ಕುಳಿರ್ಗಾಳಿ, 


ಅಲರ್ದೋಟಂ ಅಲರ್ಜೊಂಪಂ: ಶಬ್ದಮದ, ೫೩ 
ಪ್ರಯೋಗ) 

ಅಲರ್ದುಖುಗಲ್‌ - ಹೂವಿನ ರಾಶಿ (ಅಂಭೋರುಹದ 
ಅಲರ್ದುಖುಗಲೆನಲೆದೊಗೆದುವು ಬಂಬಲ್ದೆರೆಗಳ್‌: 


ಪಂಪಭಾ, ೫. ೫೭) 

ಅಲರ್ಮಟಕಿ - ಹೂಮಳೆ (ಸುರತರುನಂದನಂಗಳಿಮಲರ್ಮಲಟ್‌ 
ಬಂದೆಅಗಿತ್ತು: ಆದಿಷು, ೨. ೬೫) 

ಅಲರ್ದೋಟ - ಹೂವಿನ ತೋಟ (ರಾಂತಕ್ಕೆ - ಕುಳಿರ್ಗಾಳಿ, 
ಅಲರ್ದೋಟಂ .. .. ಅಲರ್ಜೊಂಪಂ: ಶಬ್ದಮದ, ೫೩ ಪ್ರ 

ಅಲರ್ವಕ್ಕಿ - ದುಂಬಿ (ಮಜೆಗಿಳಿವಿಂಡು ಮಿಂಚುವ ಮರಾಳದ 
ಪಿ೦ಡು ಅಲರ್ವಕ್ಕಿವಿಂಡು ತಟ್‌ಜಗಿ ಬರಲ್‌: ಶಾಂತೀಶ್ವಪು, 
೧೪. ೯೮) 

ಅಲರ್ವಚ್ಚ - ಹೂವಿನ ತೊಡಿಗೆ (ಅಲರ್ವಚ್ಚಂ ಪಚ್ಚಮುಂ 
ಪೊಚ್ಚಮುಮೆನಿಸದೆ ಮೆಯ್ವೆತ್ತೊಡ೦ಬಟ್ಟು ತನ್ನೊಳ್‌ ನಿಲೆ: 
ಶಾಂತಿಷು, ೮. ೪೫) 

ಅಲರ್ವಪದ - ಹೂ ಬಿಡುವ ಕಾಲ (ಅಲರ್ವ ಪದಕ್ಕೆ ಬಂದಲೆವ 
ತೆಂಬೆಲರಿಲ್ಲದೆ ಮಾಣ್ಣ ಮಲ್ಲಿಕೋಜ್ಞ್ಯಲ ಮುಕುಳಕ್ಕಮಾದ 


ಪೊಸಗಂಪನಗುಟ್ತರಲಿರ್ದು ರಾಗದಿಂ ನಲಿವ 
ಮದಾಳಿಯಿಲ್ಲದೆ: ಆದಿಷು, ೩. ೧೯) 
ಅಲರ್ವಸೆ - ಹೂವಿನ ಹಸೆಮಣೆ] ಹೂ ಹಾಸಿಗೆ 


(ಅವನೀಭಾಗಮಂ ತನ್ನೆಡಗಯ್ಕಿಂ ಮೆಲ್ಲನೊತುತ್ತೆ ಎಸೆವ 
ಅಲರ್ವಸೆಯಿಂ ಕಾಂತೆಎಂತಾನುಮೆಟ್ಲಳ್‌: ಕಾದಂಸಂ, ೫. 
೮೯) 

ಅಲರ್ವಾಸು - ಹೂ ಹಾಸಿಗೆ (ಅಲರ್ಗಳ ತಲೆದಿಂಬಿನಿಂದಂ.... 
ಅಲರ್ವಾಸಿನ ಮೇಲೆ ಲೀಲೆಯಿಂ ಕುಳ್ಳಿರ್ದಂ: ಪಾರ್ಶ್ವನಾಪು, 
೯. ೩೦) 

ಅಲರ್ವಿಲ್‌ - ಹೂವಿನ ಬಿಲ್ಲು (ನೃಪಸೌಂದರ್ಯಕ್ಕೆ ಮುಂದಿಟ್ಟು 
ತನ್ನ ಅಲರ್ವಿಲ್ಲಂ ನಿಜರಾಜಚಿಹ್ನಸಹಿತ೦ .. .. ಮನ್ನಥನೃಪಂ 
ಕೊಟ್ಟಂ: ಮಲ್ಲಿನಾಪು, ೩. ೨೭) 

ಅಲರ್ವೋಗು - ಹೂ ಬಿಡು (ಬಸ೦ತ೦ ಅಲರ್ವೋದ ಮಾವಿನ 
ಅಡಿಮಂಚಿಕೆಯೊಳ್‌ ಕುಸುರಿದಜಣಿದ ಅಡಗಿನಂತೆವೊಲೆಸೆದುವು 
.. ~ ಮುತ್ತದ ಮುಗುಳ್ಗಳ್‌: ಯಶೋಧಚ, ೧. ೩೭) 

ಅಲವರಿಕೆ - ಬಿಗಿಪಟ್ಟು (ತಮ್ಮೊಳಗಾರ್ಕರ್‌ ತಲೆಯೊತ್ತಿ ಕುಟ್ಟಿ 


ಪೊಯ್ದವರ ಅಲವರಿಕೆಯೊಳಾದ ತೋಟಿಯಂ 
ತೊಲಗಿಸಿದಂ: ಪಂಪರಾ, ೧. ೭೫) 
ಅಲವರಿಸು - ಆಸೆಪಡು, ಹಂಬಲಿಸು (ಲೋಧ್ರ ಲತಾಂತ 


ಸೌರಭಕ್ಕೆ ಅಲವರಿಸಿತ್ತು ಮತ್ತ ಮಧುಪಾಳಿ: ಜಗನ್ನಾವಿ, ೧೪. 
೭) 

ಅಲವಲಿಸು - ಅಲವರಿಸು (ಅಲವಲಿಸಿ ಮಸಗಿ ಪರಿಪರಿದಲಸದೆ 
ತಿರಿದೆಣಗಿಪೆಣನದಂ ತಿಂದು .. . ಮರುಳಂ: ಹರಿವಂಶ, ೨. 
೧೪) 

ಅಲವಜಲ್‌ - ಹಂಬಲು (ತನ್ನ ಮನಂ ಸಲಲಾಗದು ತೀರದುದಕ್ಕೆ 
ಅಲವಜಲಾಗದು ಪರತ್ರೆಯಂ ಬಯಸುವವಂ: ಯಶೋಧಚ, 
೪. ೩೧) 


ಅಲವಜು - ಆಸೆಪಡು (ಕೊಲಲಾಗದು ಪುಸಿಯಾಗದು ಪೆಣರ 
ಪೆಂಡಿರೊಳ್‌ ತನ್ನ ಮನಂ ಸಲಲಾಗದು ತೀರದುದಕ್ಕೆ 
ಅಲವಅಲಾಗದು: ಯಶೋಧಚ, ೪. ೩೧) 

ಅಲಸ - ಸೋಮಾರಿ (ಅಲಸರಪ್ಪವರ್‌ ತಮ್ಮ ಮೆಯ್ಯಸುಖಕ್ಕೆ 
ಪಾಪಹೇತುಗಳಪ್ಪ ಕುಧರ್ಮಮಂ ಪೇಟ್ಟು: ಧರ್ಮಾಮೃ್ಯ, ೪. 
ಗ್ರ ಪ್ರ 

ಅಲಸಂಬೆಜು - ಆಲಸ್ಯ ಹೊಂದು, ಬಳಲು (ನುರ್ಗೊತ್ತಿಯುಂ 
ಕಾಲಗಲ್ಪಲಸಂಬೆತ್ತಿರೆ ಪೋಗದಂತು ನಡೆಯಂ ಮಾಣು: 
ಕುಸುಮಾಕಾ, ೨. ೪೮) 

ಅಲಸಗಾಮಿನಿ - ಮಂದಗಮನೆ (ಘನಕುಚಭಾರ ಅಲಸಗಾಮಿನಿ 
ಗರ್ಭಂ ಬಳೆಯವಳಿಯೆ ನಸುಜೋಲ್ಬ್ಟು ಬಲಲ್ಬು: 
ಸುಕುಮಾಚ, ೧೦. ೧೧) 

ಅಲಸಿಕೆ - ದಣಿವು (ಆಕೆಯ ಮಂದಗಮನಮುಂ ಪಗೆವರ 
ಮನಂಗಳ೦ ಒಡನೊಡನೆ ಅಲಸಿಕೆಯಂ ಕೈಕೊಂಡುವು: 
ಪಂಪಭಾ, ೧. ೧೪೧ ವ) ನಿಧಾನ (ಅಲಸಿಕೆ 
ಮೆಯ್ಗಾದುದು ಕಣ್ಮಲರ್‌ ಮರಲ್ಲೆಸೆದು ಒದವಿತಾಗುಳಿಕೆಶತಂ 
ಪಲವುಂ ವಸ್ತುಗಳೊಳ್‌ ತನಗೊಲವರಮಾಯ್ತು ಕಾಂತೆಗೆ 
ಅಂದು ಎಳವಸಿಜಳ್‌: ಕಾದಂಬ, ೨. ೭೮) 

ಅಲಸಿಗ - ಸೋಮಾರಿ (ಭೀತನ೦ ಅಲಸಿಗನ೦ ಕಾರ್ಯಾತುರನಂ 
ಪಸಿದನಂ ತೃಷಾಪೀಡಿತನಂ ದ್ಯೂತ 
ಮೃಗವ್ಯಸನಜನೋಪೇತನ೦ ಅಜೆಅದಜೆದು ಬಿನ್ನವಿಪ್ಪಂ 
ಗಾಂಪಂ: ಪಂಚತಂತ್ರ, ೮೫) 

ಅಲಸಿಸು - ದಣಿವುಗೊಳಿಸು (ಅರ್ಥಿವ್ರಾತಮ೦ ಅಲಸಿಸಿದುದು 
ಪೆರ್ಮಾತಿನ ತೊಡವಿ೦ ಮದಾಂಧಕರಿಯಿ೦ ಹರಿಯಿಂ: 
ಶಾಂತಿಪು, ೯. ೧೫೪) 

ಅಲಸು - ಬಳಲು, ದಣಿ (ಅಲಸು-ಆಲಸ್ತೇ: ಶಬ್ದಮದ, ಧಾ 
೬೭೮); ಬಳಲಿಕೆ (ಆತನ ಚಾಗಂ ಪೆರ್ಮಬಟ್‌ 
ಜಾತಕಪೋತಕಮಂ ಅಲಸೆ ಕೊಳ್ಳವೊಲ್‌ ಅರ್ಥಿವ್ರಾತಮಂ 
ಅಲಸಿದುದು ಪೆರ್ಮಾತಿನ ತೊಡವಿ೦ ಮದಾಂಧಕರಿಯಿಂ 
ಹರಿಯಿಂ: ಶಾಂತಿಷು, ೯. ೧೫೪), ಹಿಂದೇಟು ಹಾಕು 
(ಯೋನಿಮುಖಪ್ರಸರಕ್ಕಲಸಿದವೊಲ್‌ ಏಳಿ ಬಾಯಿಂ 
ತಾಯೊಂದಸುವೆರಸು ಬಿರ್ದುದಂ: ಯಶೋಧಚ, ೩. ೫೬) 

ಅಲಜಕ್‌ - ಕ್ಷೋಭೆಗೊಳ್ಳು (ಅಲಘುನಿತಂಬದ ಪೊಯ್ದೊಳ್‌ 
ನೆಲೆಮೊಲೆಯಳ್ಳೇಜೆನೊಳ್‌ ತರಂಗಂಗಳ್‌ ತೂಳ್ಳು 
ಅಲಣುಗು೦ ಅವಳ ಅಳ್ಳೇಚೆನೊಳ್‌ ಅಲಜುಗು೦ ಎರ್ದೆ 
ತೆರೆಗಳಳಆೌ ತೂಳ್ವುದು ಪಿರಿದೇ: ಆದಿಷು, ೧೧. ೧೪೬); 
ಒಡೆದುಹೋಗು (ನೆಲಸಿರ್ದ ವಜ್ರಪ೦ಂಜರಮಲಜುವಿನಂ 
ಪಾಯ ಸಿಂಧುರಾರಾತಿಯಂ ಉಜ್ಜ್ವಲತನುವನಭ್ರಪಥದತ್ತ 
ಲಂಫಿಸಲ್ಕಿರ್ದುದಂ ಚಮೂಪತಿ ಕಂಡಂ: ಆದಿಪು, ೧೬. 
೪೫); ಚೆದುರಿಹೋಗು (ಸುಯೋಧನನೊಡ್ಡುಗಳ್‌ ಕಟಲ್ಲು 
ಅಲಣಿ ತೆರಳ್ಳು ತೂಳ್ಳು ಬಿಜುತೋಡೆ: ಪಂಪಭಾ, ೧೧. ೩೩) 

ಅಲಾತಚಕ್ರ - ಪಂಜನ್ನು ವೇಗವಾಗಿ ತಿರುಗಿಸಿದಾಗ ಉಂಟಾಗುವ 
ವೃತ್ತ ತನ್ನಿಶಾಟ ಆಸ್ಕದಿಂ ಪೊಡರ್ದ ಅಸ್ರಾಂಬುವು 
ಅಲಾತಚಕ್ರಮೆನೆ ವೃತ್ತಾಕಾರದಿಂದುಣ್ಣುತುಂ: ಜಗನ್ನಾವಿ, ೬. 
೬೯) 

ಅಲಾಬು - ಸೋರೆ ಗಿಡ (ಅಲಾಬು ತುಂಬೀ ನಾಮಂ: 
ಅಭಿಧಾವ, ೧. ೮. ೨೧); ಕಾಯಿ ವೀಣೆಯ ಬುರುಡೆ 
(ಅದಲ್ಲದೆಯುಂ ಸ್ನಾಯ್ವಲಾಬುದಂಡಾಂಗುಷ್ಠಾಂಗುಳಿ 


ಪ್ರಯತ್ನದಿಂ ಶ್ರವಣರಮಣೀಯಕ್ಕಣಿತಮೆತು ನೆಗಟ್ಟಪುದು 
ಅಂತೆ: ಆದಿಪು, ೨. ೯ ವ) 

ಅಲಾಭ - [ಜೈನ] ಮುನಿಗೆ ಚರಿಗೆಯಲ್ಲಿ ಭಿಕ್ಷೆ ದೊರೆಯ 
ದಿರುವುದು (ತಮ್ಮಾವಾಸಕ್ಕೆ ಪೋದೊಡೆ ಭಟ್ಟಾರರೆಂದರ್‌ 
ಏನಲಾಭಮಾದುದೇ: ವಡ್ಡಾರಾ, ಪು. ೯. ಸಾ. ೨೧) 

ಅಲುಂಬು - ನೀರಿನಿಂದ ಶುದ್ಧಿ ಮಾಡು (ಬಾಂದೊಆೌಯೊಳ್‌ 
ಅಲುಂಬಿದ  ಮಂದಾರವಲ್ಕವಿರಚಿತ  ನವದಿವ್ಯಾಂಬರವಾ 
ಮುನಿವರನೊಳ್‌ ರಂಜಿಸಿತು: ಕಾದಂಬ, ೫. ೨೭); ಕಾಲು 
ತೊಳೆದ ನೀರು 

ಅಲುಗು - ಅಲ್ಲಾಡು (ಮಾಲೆಗಾಇಂ ಮರದಲುಗುವ 
ಕೊಂಬ೦ ಕೆಂಡು: ವಡ್ಡಾರಾ, ಪು. ೧೭೩. ಸಾ. ೨); 
ಅಲ್ಲಾಡಿಸುಅಳ್ಳೆವಿಳ್ಳೆಯಾಗಿ ಪಿಡಿದಲುಗುವಂತೆ ಅಲುಗೆ: 
ಶಾಂತಿಪು, ೨. ೨೨ ವ) 

ಅಲುಗಾಡು -.. ಕದಲು, ಮನಸ್ಸು ಅಸ್ಥಿರಗೊಳ್ಳು 
(ಬೇಡಿದುದನರಿದುಕೊಳ್ಳೆನೆ ಬೇಡಿದುದಂ ಮುಟ್ಟಲಾಗದೆನಗೆನೆ 
ನೆಗಟ್ಟಲ್ಲಾಡದೆ. ಕೊಳ್ಳೆಂದರಿದೀಡಾಡಿದನಿಂದಂಗೆ ಕವಚಮಂ 
ರಾಧೇಯಂ: ಪಂಪಭಾ, ೧, ೧೦೧) 


ಅಲುಪ  - [ಅಲ್ಪ] ಸಣ್ಣದಾದ, ಕ್ಷುದ್ರ (ಉತ್ಪಕ್ಕೆ: ಅಲ್ಲಂ - 
ಅಲುಪಂ: ಶಬ್ದಮದ, ೨೬೮ ಪ್ರ 

ಅಲೆ - ತಿರಸ್ಕರಿಸು ಹಾಗೂ ಚಲಿಸು (ಅಲೆ-ಪರಿಭಾವ 
ಲೋಲನಯೋಃ ಶಬ್ದಮದ, ಧಾ ೬೧೨) ಪೀಡಿಸು 


(ಕಡುಪಿ೦ ತಗುಳ್ಳು ನಟ್ಟು ಅಲೆವ ಅಸಮಾಸ್ತ್ರವಕ್ರತೆಯೊ 

ದೈವಿಕಮೊ ನಿನಗೇನೆಂಬೆಂ: ಕಾದಂಸಂ, ೪. ೯೧); ನಿವಾರಿಸು 

(ಬಳ್ಳಿಗವು೦ಗಂ ತಳೆಲೆವಳ್ಳಿಯ ಕಟ್ಟಲೆಯಂ ಅಲೆವ 
ಸೊಡರ್ಗುಡಿಗಳಂ: ಆದಿಪು, ೧೧. ೬೭), ತಾಗು; ತೊಳೆ 
(ಪುಳಿಯೊಳ್‌ ಅಲಿದ ಪವಳದ ಬಟ್ಟಿನಂತೆ ಸೊಗಯಿಸುವ 
ಸಂಸಾರಸಾರೋದಯಯನ ಬಿಂಬಾಧರಂ ಅನಂಗರಾಗರಸದ 
ಉರುಳಿಯಂತಾದುದು: ಪಂಪಭಾ, ೨. ೩೯ ವ) ನಿವಾರಿಸು 
(ವಿಷಮನೆಲಯಲ್‌ ಇಂತಿದೆ ಸಾಲ್ಲಂ; ಲೋಕಹೋಪಕಾ, ೧೦. ೧೭); 
ತೊಂದರೆಪಡಿಸು (ನಮ್ಮ ಜನ್ಮಾಂತರದಿಂದ ಬಂದ ಮೋಹಂ ಬಿಡದೆ 
ಅಲೆವುದಣಿಂದಾದೊಡಂ ಧೈರ್ಯದಿಂ ಸಂಸರಣ ಅಂಭೋರಾಸಿಯಮ 
ದಾಂಟುವ ಬಗೆಯನೆ: ಆದಿಹು, ೪. ೮೯) 

ಅಲೆಗೆ - ಪೀಡಿಸಲಿ (ಅಲರ್ಗಣ್ಗಳ್‌ ಚಪಳಂಗಳಾಗಿ ಜಘನಂ 
ಕಾಂಚೀಕಪಾಲಪ್ರಭೋಜ್ಜ್ವಲಂ ಉದ್ದ್ವತ್ರಮುಂ ಆಗಿ ತಾಂ 
ಅಲೆಗೆ: ಪಂಪಭಾ, ೪. ೭೪) 

ಅಲೆದಪ್ಪು - ಹಿಂಸೆ ಮಾಡು (ಮನಸಿಜನ೦ಬು ಅರಲ್ಪ ಹೊಸಮಲ್ಲಿಗೆ 
ತೆಂಕಣ ಗಾಳಿಯೆಂಬಿವಿಂತು ಅನುಬಲದಿಂದಂ ಎನ್ನಂ 
ಅಲೆದಪ್ಪುವು: ಪಂಪಭಾ, ೪. ೬೮) 

ಅಲೆದಾಟಿಕ್ಕೆ - ಲೆದಾಡಿಸಲಿ (ಗರುಡ೦ ವಾಹಮಾಗಿರ್ಪ ಚಕ್ರೇಶ್ವರಿ 
ಭಾಸ್ವದ್ಭರ್ಮ ಚಕಾಕ್ರಮಿಗಳಂ ಅಲೆದಾಟಕ್ಕೆ ವಿಕ್ರಾಂತದಿ೦ದಂ: 
ಆದಿಪು, ೧. ೭) 

ಅಲೆದಾಡು - ಕಾಡು, ಹಿಂಸಿಸು (ಗರುಡ೦ ವಾಹಮಾಗಿರ್ದ 
ಚಕ್ರೇಶ್ವರಿ ಭಸ್ವದ್ಭರ್ಮಚಕ್ರಾಕ್ರಮಿಗಳಂ ಅಲೆದಾಟಕ್ಕೆ 
ವಿಕ್ರಾಂತದಿಂದಂ: ಆದಿಷು, ೧. ೭) 

ಅಲೆಪ - ಬೀಸುವಿಕೆ (ತೆಂಬೆಲರಲೆಪದ ಪೂಲತೆಯೆಂಬಿನಂ 
ಅಂಕುರಿಸೆ ಪುಳಕಂ: ಶಾಂತಿಪು, ೧೦. ೭); ಸಂಚಾರ 
(ತೆಂಕಣೆಲರ ಅಲೆಪದಿಂದಂಕುರಿಸಿದ ಚೂತದಂತೆ ಆತಂ 
ರೋಮಾಂಚಕಂಚುಕಿತನಾಗಿ: ಆದಿಪು: ೪. ೨೧ ವ) 


೯೪ 


ಅಲೆಪು - ಬೀಸುವಿಕೆ (ಚಾಮರದ ಗಾಳಿಯ ಅಲೆಪಿನೊಳಲ್ಲುಗುವ 
ಬಂ೦ಬಲ್ಲುರುಳುಳ ಬಂಬಲಿಂದಂ: ಆದಿಪು, ೪. ೯ ವ); ಕಾಟ 
(ಬಿಸುಸುಯ್ವ ಬೆಂಕೆಯಲೆಪಿ೦ ಪಳ್ವಿರ್ದ ಬೆಳ್ವಾಯ ದರ್ದುರಂ: 
ಲೀಲಾವತಿ, ೨. ೬೫) 

ಅಲೆಯಲಾಜಅವಾಗು - ತೊಲಗಿಸಲು ಶಕ್ಕವಾಗು (ಆಗಳಾ 
ತಾರಾಗಣ೦ಗಳ್‌ ದಿಶಾವನಿತೆಯರ ಮಕುಟಮಾಣಿಕಂಗಳಂತೆ 
ಎನಿತು ಬೆಳಗಿಯು೦ ಕಟ್ಟಲೆಯ೦ ಅಲೆಯಲಾಅವಾದುವು: 
ಪಂಪಭಾ, ೪. ೪೯ ವ) 

ಅಲೋಕಾಕಾಶ - [ಜೈನ] ಲೋಕದ ಹೊರಗಿನ ಆಕಾಶ; ಸಿದ್ಧರು 
ಇರುವ ಸ್ಥಳ (ಅತ್ತಲ್‌ ಅಲೋಕಾಕಾಶ೦ ಸುತ್ತಿರ್ದುದು 
ಅನಂತಂ: ಸುಕುಮಾಚ, ೧೧. ೫೯) 

ಅಲ್ಲು - ಅಳ್ಳಾಡು (ಚತುರಂಗಮು೦ ಒರ್ಮೊದಲೆ ನಡುಗಿದುದು 


ಕೂಡಿದ ಚದುರಂಗದ ಮಣೆಯಂ ಅಲ್ಲಿದಂತಪ್ಟಿನೆಗಂ: 
ಪಂಪಭಾ, ೧೧. ೭೦) 
ಅಲ್ತೆ - [ಅಲ್ತು-ಎ]1 ಅಲ್ಲವೇ, ಅಂಗೀಕಾರ (ಗಜದಂತ 


ಅಕಾರಂಗಳ್‌ ಗಜದಂತಾದಿಗಳಿವಲ್ಲೆ: ಆದಿಷು, ೨. ೨೭) 
- ಚಿಕ್ಕದಾದ (ಗಗನವಿಹಾರ೦ ಅಲವೆನೆಯುಂ: ಶಾಂತಿಷು 
೧೨. ೨೨ ವು 
ಅಲ್ಲಘಾಟ - ಆನೆಗಳ ಕೆನ್ನೆಯ ಪಕ್ಕ, ಕುತ್ತಿಗೆಯ ಹಿಂಭಾಗ 
(ಅಲಘಾಟನುಮನುನ್ನತಶಿಖನುಂ ಪೀನಮಾಂಸಕಟಶ್ಲಿಷ್ಠನುಂ: 
ಆದಿಷು, ೧೨. ೫೬ ವ) 
ಅಲ್ಲಮಧ್ಯೆ - ತೆಳುವಾದ ನಡುವುಳ್ಳವಳು (ಸೋಲ್ತು ನೋಡಿದರ 


ಅಲ್ಪ 


ಮನಕ್ಕಣಂ ಪಡೆಯದಲ್ಲಿ ವಿಕಲ್ಲಮಂ ಅಲಮಧ್ಯೆಯಾ: 
ಆದಿಹು, ೪. ೧೯) 
ಅಲ್ಪವ್ಯಾಹಾರಿ - ಮಿತಭಾಷಿ. (ಅಮಿತ೦ಂ ಅಮಿತಾರ್ಥ 
ಅಲ್ಬವ್ಕಾಹಾರಿ ಗಾಣಿಯರ್ಗೆಂಗುಂ: ಶಾಂತಿಷು, ೩. ೨೩) 
ಅಲ್ಲಶುತ - ಕಡಿಮೆ ತಿಳಿದವನು (ವಕ್ತದೊಳೊಡಂಬಟ್ಟೊಪ್ಪೆ 
ಕೇಳ್ದಂ ಬಹುಶ್ರುತ೦ ಅಲ್ಪಶ್ರುತಂ ಎನ್ನದೆ: ಶಾಂತಿಷು, ೧. ೮) 
ಅಲ್ಲಸುಖಾಶಿ - ಸ್ವಲ್ಪ ಸುಖಕ್ಕೆ ಆಸೆ. ಪಡುವವನು 


(ಮುಕ್ತಿಯೊಳಾದ ನಂಬುಗೆ ಮನಂಬುಗು ಅಲ್ಪಸುಖಾಶಿಗೆ: 
ಶಾಂತಿಪು, ೧. ೮೬) 

ಅಲ್ಪಾಂತರ - ಸ್ವಲ್ಪವೇ ದೂರ (ಬಿಬ್ನಿನಂ 
ಪವಮಾನಮಾರ್ಗದೊಳ್‌ ಅಲ್ಲಾಂತರದೊಳ್‌ 
ಬೀಸುವಾಗಳ್‌: ಪಂಪಭಾ, ೧೩. ೯೫ ವ) 

ಅಲ್ಪಾಯು - ಕಡಿಮೆ ಆಯುಸ್ಸುಳ್ಳವನು (ವಿಸ್ಮಯಮಾದಪುದು 
ಅಲ್ದಾಯುವಲ್ಲನಕ್ಕುಂ ದನುಜಂ: ಪಂಪರಾ, ೧೪. ೩೨) 

ಅಲ್ಪಾಯುಷ - ಕಡಿಮೆ ಆಯುಸ್ಸಳ್ಳವನು (ಅಲ್ಲಾಯುಷನುಂ 
ಆಸನ್ನಭವ್ಯನುಂ ಅಪ್ಪುದಂ ಜಲಕ್ನಜೆದು: ಸುಕುಮಾಚ, ೪. 
೩೮ ವ) 

ಅಲ್ಲೋಪಜಲ್ಪ — ಮಿತ ನುಡಿ, 
(ಲೋಕಪ್ರತಿತ್ಯಾಶ್ರಯಸಕಳಕಳಾಲೀಲಾಕರ 
ಕವಿರಾಮಾ, ೩. ೨೧೬) 

ಅಲ್ಲ - ಹಸಿ ಶುಂಠಿ (ಮೊಳೆಯ ಅಲ್ಲವೇಲೆ ಕಮ್ಮಿಪ್ಪ ಸುಭದ್ರೆ 
ಮಾಮಿಡಿ ಕರಂಜಿಕೆ ಅಂಬಟಿ ನಿಂಬೆ ನೆಲ್ಲಿಗಾಯ್‌ 
ಆದಿಯಾದ ಉಪ್ಪಿನ ಕಾಯ್ಗಳಂ: ಲೀಲಾವತಿ, ೫. ೬೭) 

ಅಲ್ಲಕಲೊಳ - ದೊಡ್ಡ ಅಲೆಗಳೆದ್ದಾಗಿನ ಸಮುದ್ರದ ಕ್ಷೋಭೆ 
(ಸಡಗರದೇಟ್ಸ್‌ಯುಂ ಕಳವಳದ್ದನಿಯು೦ ಬೆರಸಾಡುವಂತೆ 


ಇಟೆಯೆನೆಂದು 
ಗದೆಯಂ 


ಮಿತಭಾಷಿ 
ಅಲೋಪಜಲಂ: 


ಎರಟ್ವಡೆಯೊಳ್‌  ಆಗಳೊರ್ಮೊದಲೆ ಪಲ್ಲಣಮಿಕ್ಕಿಪುದು 
ಅಲ್ಲಕಲ್ಲೊಳಂ: ಪಂಪಭಾ, ೧೩. ೩೩) 
ಅಲ್ಲಕಲ್ಲೋಲ - ಅಲ್ಲೋಲಕಲ್ಲೋಲ, ಕ್ಷೋಭೆ (ಪಾಂಡವ 


ಬಲಮೆಲ್ಲಮ೦ ಅಲ್ಲಕಲ್ಲೋಲ೦ ಮಾಡಿ: ಪಂಪಭಾ, ೧೧. 
೬೦ ವ) 

ಅಲ್ಲಣಿಗೆ - ಮೇಳ, ವಿನೋದ (ಅಲ್ಲಣಿಗೆಯೆಂದು ಮೇಳಂ: 
ಶಬ್ದಮದ, ಪ್ರಸಾ, ೧೨) 

ಅಲ್ಲಣಿಗೆಗಾಳಗ - ವಿನೋದ ಯುದ್ಧ (ಜಿನಚಂದ್ರಂ ತಮ್ಮನಂ 
ಪೇಟ್ದು ಅಲ್ಲಣಿಗೆಗಾಳೆಗಂ ಕಾದುತಿರ್ಪುದುಂ: ಶಾಂತಿಷು, ೪. 
೪೩ ವ) 

ಅಲ್ಲಣಿಗೆಮುಳಿಸು - ಹುಸಿಮುನಿಸು 
ಮುಳಿದೊಲ್ಲದೆ ಹೋಪನೆರಡಿಲ್ಲದೆ 
ಶಾಂತಿಷು, ೮. ೧೦೪ ವ) 

ಅಲ್ಲದಲ್ಲಣಿಗೆ - ಹಸಿ ಶುಂಠಿಯ ಮಿಶ್ರಣ (ಕುಡಿಬಿದಿರ ಕುಡಿಯ 
ಮಾವಿನ ಮಿಡಿಯ ಮಾರುಡಿನ ಮೆಣಸುಗಡಲೆಯ 
ಪುಡಿಯೊಳ್‌ ಅಡಸಿದ ಅಲ್ಲದಲ್ಲಣಿಗೆಯ ಚಕ್ಕಣ೦ಗಳಂ 
ಸವಿಸವಿದು: ಪಂಪಭಾ, ೪. ೮೭ ವ) 

ಅಲ್ಲದುದು - ತಕ್ಕುದಲ್ಲದ್ದು (ತನಗಲ್ಲದುದ೦ ಮಾಡಿದನಿನಿಸಂ 
ಚಕ್ರೇಶನೆಂಬ ಕುಲವೃದ್ಧರ ಭೂವನಿತಾಧೀಶರ ನುಡಿಗಳ್ಗೆ 
ನಾಣ್ಣಿದಂ ಭರತರಾಜಂ: ಆದಿಷು, ೧೪. ೧೧೯) 

ಅಲ್ಲಳಿಗಾಳಗ - ಅಲ್ಲಣಿಗೆಗಾಳಗ (ಧರ್ಮಪುತ್ರಂಗೆ ತನ್ನ ನುಡಿದ 


(ಅಲ್ಲಣಿಗೆಮುಳಿಸಂ 
ನಲ್ಲಳ್‌ ಪಿಡಿದು: 


ನುಡಿವಳಿಯಂ ನೆನದು ಅಲ್ಲಳಿಗಾಳೆಗಂಗಾದೆ: ಪಂಪಭಾ, 
೧೧. ೪೩ ವ) 
ಅಲ್ಲಾಟ - ಅಲುಗಾಡು, ನಡುಕ (ಬಗೆಯಂ ತೆಗೆಯಂ 


ಅಲ್ಲಾಟಮ೦ ಕಾಟಮಂ ನೋವುದಂ ಸಾವುದಂ ಎಲ್ಲಂದದಿಂ: 
ಪಂಪಭಾ, ೫. ೪೩ 

ಅಲ್ಲಾಡಿಸು - ಅಲುಗಾಡಿಸು, ಹೆದರಿಸು (ಬಂದಳ್‌ ನೆರವಿಯ 
ನೋಟಕರ  ಮನಮನಲ್ಲಾಡಿಸುತುಂ: ಧರ್ಮಾಮೃ, ೭. 
೧೨೨) 

ಅಲ್ಲಿ - ಆ ಸ್ಥಳ, ಆ ಜಾಗ (ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ 
ಜಿನಾಗಮಮಂ: ಪಂಪಭಾ, ೧೪. ೬೦) 

ಅಲ್ಲಿಂ - ಅದಕ್ಕಿಂತ (ನೆನೆವಲ್ಲಿಂ ಮುನ್ನ೦ ಮದನನ ಪಂಚಬಾಣ೦ 
ಪರಿತಂದು: ಗಿರಿಜಾಕ, ೮. ೪೫ ವ) 

ಅಲ್ಲಿಗೆ - ಅದಕ್ಕೆ ಆ ವಿಷಯಕ್ಕೆ (ಕಲ್ವುದಲ್ತೆ ವಿಟರಿಂ 
ವಿಟವೃತ್ತಮಂ ಎಮ್ಮೊಳ್‌ ಅಲ್ಲಿಗೆ ಆ೦ ಒವಜರೆಮೆಂಬವೋಲ್‌ 
ಮೊರೆವ ಮೆಲ್ಪೆಸೆಯುತ್ತಿರೆ: ಆದಿಷು, ೧೧. ೧೨೬) 

ಅಲ್ಲಿದ - ಅಲ್ಲಿ ಹುಟ್ಟಿದವನು, ಅಲ್ಲಿಯವನು (ದಕಾರಕ್ಕೆ: ಕೆಲದಂ, 
ಬಲದಂ, ಅಲ್ಲಿದಂ, ಇಲ್ಲಿದಂ, ಎಲ್ಲಿದಂ: ಶಬ್ದಮದ, ೧೨೧ 
ಪ್ರ 

ಅಲ್ಲುಗು -.. ಅಲುಗಾಡು (ಬೀಸುವ 
ಗಾಳಿಯಲೆಪಿನೊಳ್‌ ಅಲ್ಲುಗುವ 
ಬಂಬಲಿಂದಂ: ಆದಿಪು, ೪. ೯ ವ) 

ಅಲ್ಲೆ - ಅಲ್ಲ ಅಲ್ಲವೇ (ಮಗನೆ ನಿನಗಪ್ಪೊಡೆ ದೆಯ್ವಂ ಪ್ರತಿಕೂಳ೦ 
ಎಂತುಂ ಕಾದಿ ಗೆಲಲಾರ್ಪೆಯಲ್ಲೆ: ಪಂಪಭಾ, ೧೩. ೬೫ ವ) 

ಅಲ್ಲೆಂ - ನಾನಲ್ಲ (ಕಣ್ಣಣಿಯದ ಬೆಳ್ಳಂ ಅಲ್ಲೆಂ ಅಣಿದೆಂ 
ಧವಳಾಕ್ಷಿಯ ನೋಟದಂದಮಂ: ಪಂಪಭಾ, ೪. ೭೬) 


ಚಾಮರದ 
ಬಂಬಲುರುಳಳ 
M M 


೫ 


ಅಲ್ಲೊಗು - ಚೆಲ್ಲು, ಸೂಸು (ಉದಿರ್ದು ಅಲ್ಲೊಕ್ಕ 
ವಿಚಿತ್ರಪುಷ್ನಚಯದಿ೦ ತದ್ಗಂಧಸಂಸಕ್ತಷಟ್ಟದದಿಂ: ಆದಿಷು, 
೧೧. ೧೫೪) 

ಅವಕರ್ಣಂಗೆಯ್‌ - ಕಿವಿಯ ಮೇಲೆ ಹಾಕಿಕೊಳ್ಳದಿರುವುದು 
(ಬೇಡಬೇಡೆಂದೊಡಂ ನೀಂ ಅವಕರ್ಣಂಗೆಯ್ದು ಇನಿತ್ತು 
ಉಗ್ರತರವಿಷಯದುಃಖಲಲೆ ಪಕ್ಕಾದೆಯಲ್ಲೇ: ಪಾರ್ಶ್ವನಾಪು, 
೪. ೧೫೪) 

ಅವಕರ್ಣಿಸು - ಅಲಕ್ಷ್ಯದಿ೦ದ ಕೇಳು (ಪರಶುರಾಮನನಂಜಿಸಿದ 
ವೀರಂಗೆ ವೀರಪಟ್ಟಮ೦ ಕಟ್ಟ ಪಗೆವರಂ ಎನ್ನ ಮಂಚದ 
ಕಾಲೊಳ್‌ ಕಟ್ಟಿದೆನೆಂದು  ಪೊಟ್ಟಳಿಸುವ ಸುಯೋಧನನ 
ನುಡಿಯಂ ಅವಕರ್ಣಿಸಿ ಕರ್ಣನಿಂತೆಂದಂ: ಪಂಪಭಾ, ೧೦. 
೧೫ ವ) 

ಅವಕಾಶಂಗುಡು - ಎಡೆಮಾಡಿಕೊಡು (ತದೀಯ ಯಶಃಪ್ರಸರಕ್ಕೆ 


ಅವಕಾಶಂಗುಡುವಂತೆ .. .. ಪ್ರಕಾಶಿತಾಶಾ೦ತಮಾಗೆ: ಆದಿಪು, 
೭.೭೫ ಈ) 

ಅವಕುಂಠಿತ - ಮರೆಮಾಚಲ್ಲಟ್ಟ (ನಳಿನೀದಳ ಅವಕುಂಠಿತಮಾದ 
ಮೆಲ್ಲೆರ್ದೆಯೊಳ್‌ ಅದೋರೊರ್ಮೆ ಕಳವಳಿಸಿ 
ಕರತಳದಿನೆಳವಿಯುಂ: ಕಾದಂಸಂ, ೪. ೯೬ ವ) 

ಅವಕುಟ್ಟು - ಗಲಿಬಿಲಿಗೊಳ್ಳು (ಎನ್ನ ಶಿಷ್ಕಂ ಬಿಟ್ಟಕಣ್ಣಂ 
ಪೊನ್ನಿರ್ದೆಡೆಯನಜೆಯದೊಡವಕುಟ್ಟುತ್ತುಂ ಮಠಮಂ 


ಪತ್ತುವಿಡದೆ ಪಿರಿಯದೊಂದು ಕರಕೆಯ ಕೂಟಂ ತಂದು 
ತಾನೊಂದು ಭಾಗಮನುಂಡು: ಪಂಚತಂತ್ರ, ೪೩೪, ವ) 

ಅವಕೇಶಿ - ಬಂಜೆ, ಫಲವಿಲ್ಲದ್ದು (ಳಫಮುಳ್ಳುದು ಫಳಿನಂ 
ನಿಷ್ಠಳಕುಜಂ ಅವಕೇಶಿ: ಅಭಿಧಾವ, ೧. ೭. ೨) 

ಅವಕ್ಕನೆ - ತಟಕ್ಕನೆ (ಸುಲಭನಾದೊಡಂ ಅವಕ್ಕನೆ ಬೇಡ .. 
ಅವನೇವನೋ ಲಕ್ಕಮೀವೊಡಂ: ಲೀಲಾವತಿ, ೨. ೭೪) 

ಅವಕ್ರಿಯೆ - ನಿರರ್ಥಕ ಕೆಲಸ (ಶಿಶಿರಕ್ತಿಯೆಯಂ ತನ್ನ 
ಮನೋರುಜೆಗೆ ಅವಕ್ತಿಯೆಯಾಗಿ ಕಂಡು: ಚಂದ್ರ ಪ್ರಪು, ೮. 
೮೮ ವ) 

ಅವಗಂಧ - ಕೆಟ್ಟ ವಾಸನೆ (ಮುಖಕುಟ್ನ್ಮಲದಿಂದ ಅವಗಂಧಮಂ 
ಮರುಳ್ದೆಜಗದೆ .. .. ಸರಸ್ವತಿಯೆಂಬ ತುಂಬಿ ಬಂದೆಣಗುಗೆ: 
ಲೀಲಾವತಿ, ೧. ೬) 

ಅವಗಡ - ಸಾಹಸ (ಪವನಜನಂತು ಪೂಣ್ಣು ಯುವರಾಜನ 
ನೆತ್ತರನಾರ್ದು ಪೀರ್ದ೦ ಇಂತು ಅವಗಡದಿಂ ದಿನೇಶಜನಂ 
ಅಂಕದ ಗಾಂಡಿವಿ ಕೊಂದಂ: ಪಂಪಭಾ, ೧೩. ೮) 

ಅವಗಡಿಸು - ಕಡೆಗಣಿಸು, ಹೀಯಾಳಿಸು (ಹರಿ ಸಂಧಾನಕ್ಕೆ 
ವಂದಂದು ಅವಗಡಿಸಿದ ಅಹ೦ಕಾರಮೇನಾಯ್ತೊ: ಗದಾಯು, 
೭ ೧೪) 

ಅವಗತ - ಚೆನ್ನಾಗಿ 
ಲೋಕವ್ಯಾಪಾರಕನುಂ 
ಆದಿಪು ನರಸಿಂ, ೮. ೩ ವ) 

ಅವಗಮನ - ಅರಿವು, ತಿಳಿವಳಿಕೆ (ಚತುರಸದವಗಮನ ಸಮನ್ನಿತಂ 
ಅಜಿತಂ ಪರಮಯೋಗಿ ಪರಲೋಕಗತಾಗತ 
ಕಾರ್ಯಕಳಾಪದೊಳ್‌ ಅವಹಿತನಾದನ್ನದೆ ಜಿಗೀಷು 
ಮಖಜ್‌ದಿರ್ದಪನೇ: ಅಜಿತಪು, ೬. ೧೨೫) 

ಅವಗಮ್ಯ - ತಿಳಿಯಬಹುದಾದ (ವಿಶದದರ್ಶನ ಅವಗಮ್ಯಂ 
ಅದೆಲ್ಲಂ ಅಸತ್ಯಾವಭಾಸಿ: ಆದಿಷು, ೨. ೯ ವ) 


ತಿಳಿದವನು (ಅವಗತ ಅನೇಕ 
ಜನ್ಮಾಂತರಾಭ್ಯಸ್ತಕಳಾಕುಶಲನು೦: 


ಅವಗಯಿಸು - ತಿಳಿದುಕೊ (ಅಸನಕಂಪದಿ೦ದ ಇಟೆದು .. . 
ವಿಮಾನದ ಯಾನದ ವಾಹನಂಗಳಗ್ರೇಸರಸದ್ದಿಮಾನಮುಮಂ 
ಅರ್ಚನೆಯೊಳ್‌ ದೊರೆಕೊಂಡ ಚೆಲ್ಹುಮ೦ ಅವಗಯಿಸಿ: 
ಶಾಂತಿಷು, ೧೦. ೨ ಮತ್ತು ೨. ವ); ತೋರಿಸು, ಹೊಂದು 
(ವಾಸವಪುರ೦ ಇದಜೇ ವಿನ್ಯಾಸಮಂ ವಿಲಾಸಮಂ 
ಇದಣೇ ಬೆಡಂಗಂ ಅವಗಯಿಸುಗುಮೇ: ಶಾಂತಿಪು, ೩. ೮) 

ಅವಗಹನ - [ಜೈನ] ಮುಕ್ತ್ಯಾತ್ಮದ ಎಂಟು ಗುಣಗಳಲ್ಲಿ ಒಂದು; 
ಮುಕ್ತಜೀವನದಲ್ಲಿ ಅನೇಕ ಸಿದ್ಧಜೀವಿಗಳು ಸೇರುವ ಅವಕಾಶ 
(ಅವಗಹನಮುಂ ಅವ್ಯಾಬಾಧಂಗಳೆಂಟುಂ ಗುಣಸ್ಥಾನಂಗಳ್‌ 
ಆತ್ಮಾಯತ್ತಮಾಗೆ: ಶಾಂತಿಷು, ೧೨. ೫೧ ವ) 


ಅವಗಹನಂ ಮಾಡು - ಮುಳುಗಿ ಸ್ನಾನ ಮಾಡು (ನೀಡು 
ಮೇಲಾಡಿದಂ ಅವಗಹನಮಂ ಮಾಡಿದಂ 
ರಾಗದಿಂದೀಂಟಿದಂ ಓರಂತೆ ಈಸಿದಂ: ಸುಕುಮಾಚ, ೬. 
೪೩) 

ಅವಗಟಿ - ಆಧಿಕ್ಕ (ವಿರಹಿಜನ ಸಂಜ್ಜರವ್ಯತಿಕರದೊಳ್‌ 


ಅವಗಟಿಯ ಮಂದ ಘರ್ಮದಿಂದ: ಆಚವರ್ಧ, ೫. ೬೩ 
ವ) 
ಅವಗಟೆಯ - ರಭಸದಿಂದ ನುಗ್ಗುವುದು (ಅಟೆಪು ಕೊಲೆ ಕಳವು 


ಪುಸಿ ಅವಗಟೆಯಂ ಪಟಿಯೆಂಬ ದೋಷದೊಳ್‌: 
ಕಾವ್ಯಾವಲೋ, ೨೯೧) 

ಅವಗಟೆಯಿಸು - ಅಧಿಕವಾಗು; ಮೇಲೆ ಮೇಲೆ ಬರು, 
ಉರವಣಿಸು, ಅತಿಶಯವಾಗು (ಹರಿವಕ್ಷಮಂ 


ಅಟ್ಟಚೆವೋಗೆಯೆಚ್ಚು ಮುಳಿಸವಗಟೆಯಿಸುತಿರೆ ನರನ ಬಿಲ್ಲ 
ಗೊಣೆಯಮನೆಚ್ಚಂ: ಪಂಪಭಾ, ೧೨. ೨೦೯) 

ಅವಗಾಢ - ಒತ್ತಾದ, ದಟ್ಟವಾದ (ನಿಬಿಡಪೀಡಿತ 
ಪ್ರಾಸಮುಷ್ಟಿದುರ್ಧರ ಅಶ್ವಾರೋಹತುರಂಗಬಲವದ್‌ 
ಅವಗಾಢನುಂ: ಆದಿಪು, ೧೪. ೯೩ ವ) 

ಅವಗಾಹ - ಆಳ (ಯೋಜನಗಾತ್ರ ಅವಗಾಹಮುಂ 
ಸರ್ವರತ್ನಜಾಂಬೂನದವೈಡೂರ್ಕಮಯಮುಂ: ಆದಿಷು, ೧. 
೪೯ ವ); ಉದ್ದಳತೆ (ಸಪಾದಷಡ್ಕೋಜನ ಅವಗಾಹದೊಳಂ 
ಷಡ್ಕ್ಯೋಜನಾಧೋವಿಸ್ತಾರದೊಳಂ: ಆದಿಷು, ೧. ೬೨ ವ); 
ಮುಳುಗುವಿಕೆ, ಸ್ನಾನ (ಆ ನೃಪತಿ ನಿಚ್ಚಲ್‌ 
ಅಯ್ಲೂಜಾನೆಯಂ ಅವಗಾಹಮಿರಿಸುವಂ ಬೋದನದೊಳ್‌: 
ಪಂಪಭಾ, ೧. ೧೭) 


ಅವಗಾಹನ - ದಾಟುವಿಕೆ. (ಮಹಾನದಾವಗಾಹನಸಮಯ 
ನೌದ್ರೋಣಿ ಸಂಕ್ರಮಾದಿವಿಧಾನ ಪ್ರಾಗ್ಗಲ್ಫನುಂ 
ಅನುಸ್ಮರಣಮಾತ್ರ ನಿಷಾದಿತ ಸಪ್ಪತಳಾದಿ 


ಪ್ರಾಸಾದಪ್ರಕರಣನುಮಪ್ಪ ಭದ್ರಮುಖನೆಂಬ ತಕ್ಷಕರತ್ನಮುಂ: 
ಆದಿಪು, ೧೧. ೩ ವ) 


ಅವಗಾಹಮಿರಿಸು - ಮುಳುಗಿಸಿ ಸ್ನಾನ ಮಾಡಿಸು (ಏನಂ 
ಪೇಟ್ಟುದೊ ಸಿರಿಯುದ್ದಾನಿಯಂ ಎಣ್ಣೆಯೊಳ್‌ ತೀವಿ 
ದೀರ್ಥಿಕೆಗಳ೦ ಅಂತಾ ನೃಪತಿ ನಿಚ್ಚಲ್‌ ಅಯ್ಲೂಜ್‌ 


ಆನೆಯಂ ಅವಗಾಹಮಿರಿಸುವಂ ಬೋದನದೊಳ್‌: ಪಂಪಭಾ, 
೧. ೧೭) 

ಅವಗಾಹಿಸು - ಮುಳುಗಿ ಸ್ನಾನಮಾಡು (ಜಳಮಂ ರಂಭಾದಿಗಳ್‌ 
ಸೇವಿಸುತ್ತಿರೆ ಕೂರ್ಪಿ೦ದ ಅವಗಾಹಿಸುತ್ತ ಅನಿಮಿಷವ್ರಾತಂ 
ಕರಂ ತೋ ರಾಜಶೇವಿ, ೨. ೪) 


೯೬ 


ಅವಗುಣ - ಕೆಟ್ಟ ಗುಣ 
ಕವಿತಾಬಂಧಂ ಮಂ 
ಕವಿರಾಮಾ, ೧. ೪೩) 

ಅವಗುಣಿ -  ದುರ್ಗುಣಿ (ಅವಗುಣಿಗಳ 
ಗುಣಜ್ಜನೇನೆಣಿಸುವುದೇ: ಸುಕುಮಾಚ, ೧. ೪೮) 

ಅವಗೂಹಿತ - ಮರೆಮಾಚಲ್ಪಟ್ಟ (ಕಾಕಗೃಧನಿಕಾಯಚ್ಛದಂ 
ಅವಗೂಹಿತನೆನನಲ್‌ ಬಿಟ್ಟೆರ್ದನಂ: ಜಗನ್ನಾವಿ, ೪. ೫೯) 

ಅವಗೃಹ್ಯಮಾಣ — ಹಿಡಿಯಲ್ಪಟ್ಟ (ಆ ಕಾಂತೆಯಂ 
ಉಪಸಂಹೃತಮನ್ಯುವೇಗೆಯು೦ ಗದ್ಗದಿತ ಅವಗೃಹ್ಯಮಾಣ 
ಕಂಠೆಯು೦ ಆಗಿ ಕುಮಾರರನಿಂತೆಂದರ್ಳ; ಕಾದಂಸಂ, ೭. ೯ 
ವ) 

ಅವಗ್ರಹ - ಆನೆಯ ಹಣೆ (ನಿರ್ಯಾಣೋನ್ನತ 
ಅವಗಹವಿಭಕ್ತವಿದುವಿಧಾನಶರೀರನುಂ: ಆದಿಷು, ೧೨. ೫೬ 
ವ); ಬೇರ್ಪಡಿಸುವುದು (ವ್ಯಗ್ರಮನರ್‌ ಅನ್ಯರ್‌ ಎಂತುಂ 
ಅವಗ್ರಹಮೆಂದುದನೆ ಮತ್ತಮನುಭವಿಸುವರ್‌: ಸಮಯಪ, ೬. 
೭೨); [ಜೈನ] ಅವಗ್ರಹ, ಈಹಾ, ಅವಾಯ ಮತ್ತು ಧಾರಣ 
ಎಂಬ ನಾಲ್ಕು ಪ್ರತ್ಯಕ್ಷ ಪ್ರಮಾಣಗಳಲ್ಲಿ ಮೊದಲನೆಯದು 
(ಸಕಲ ವಿನೇಯ ಸಂಹತಿಯೊಳಲ್ಲದೆ ಅವಗ್ರಹವೆಂಬುದಿಲ್ಲ: 
ಅಜಿತಪು, ೧. ೨೨) 

ಅವಘಾಟಕ - ಮಧ್ಯೆ ಕ್ರಮವಾಗಿ ಸಣ್ಣ ಸಣ್ಣ ಮುತ್ತುಗಳಿರುವ 
ಹಾರ (ಪ್ರತ್ನೇಕೋಪಶೀರ್ಷಕ ಅವಘಾಟಕ 
ಪಕಾಂಡಕರತಳತರಬಂಧೋಪಪದ ಪಂಚಕಸಮೇತಂಗಳಾಗಿ: 
ಆದಿಪು, ೮. ೫೪ ವ) 

ಅವಚಂಬಡು - ಅವರ್ಣನೀಯವಾಗು (ಪೊಂಗವಚಂಗಳನಿತ್ತರ್‌ 
ಪಾಮಗು ಅವಚಂಬಡುವಿನಂ: ಚಂದ್ರಪ್ರಷು, ೧೦. ೬೪) 

ಅವಚಲ — ಬೇಸರ, ಜಿಗುಪ್ಪೆ (ಕೊಂಕುವೆತ್ತ 
ಪೊಸನುಡಿಯೆಪುಗುಗುಮುಚೆದುದು ಸೈಜುತ ಅವಚಜನೆ 
ಮಾಡಿ: ಆದಿಪು, ೧. ೧೮) 

ಅವಚಜು - ಬೇಸರ ಪಡು, ಜಿಗುಪ್ಸೆ ತಾಳು (ದಿವಸಮನೊಂದು 
ಮೇಣೆರಡು ಮೂಖ್‌ನೆ ನಿಲ್ದುದು ಮೂಜುತಿಂಗಾಲ್ತು 
ಅವಚಣದಿಂತು ನಿಂದನೊಳನೇ: ಆದಿಪು, ೯. ೮೯); ಜಿಗುಪ್ಸೆ 
(ಅವಚಣಂ ಇಂದ್ರಿಯಸೌಖ್ಯಮೀಯೆ ವಿರಕ್ತಿಯಿಂದ 
ಅವನಿಯನಿತ್ತು ನಿಜಾತ್ಮಜ೦ ಪ್ರತಿಬಿಂದುಗೆ: ಪಂಪರಾ, ೧೦. 
೧೨೧) 

ಅವಚು - ಅವಚಜು (ಮನಕ್ಕೆ ಅವಚಜಂಮಾಡದೆ ಅಳುರ್ಕೆ 
ಕುಂದದೆ ಅಳುಪು ಏವಂಗೊಳ್ಳದೆ ಆಸಕ್ತಿ: ಶಾಂತಿಷು, ೭. 
೩೭) 

ಅವಚೂಲ - ಬಾವುಟದ ತುದಿಗೆ ಕಟ್ಟಿರುವ ಅಲಂಕಾರದ ಕುಚ್ಚು 
(ಅವಚೂಲಂ ಬೃಹತ್‌ ಚ೦ದನಶಾಖಾಬದ್ಧ 
ರಕ್ತಧ್ದಜವಿನಿಸಿನಿಸುಂ ಕಾಣಲಾದತ್ತಾಗಳ್‌: ಕಾದಂಬ, ೮. ೨) 

ಅವಚ್ಛನ್ನ - ಮುಚ್ಚಲಾದ ಧವಳ ಕಂಚುಕ ಅವಚ್ಛನ್ನ 
ವೃದ್ಧಕ೦ಚುಕೀಜನ: ಅಜಿತಪು, ೩. ೧೩ ವ) 

ಅವಜ್ಞೆ - ಅಲಕ್ಷ್ಯ (ದುರ್ಫಟಮು೦ಂ ಎನಿಪ ಎಡೆಯೊಳ್‌ 
ಎರ್ದೆಗೊಟ್ಟು ಅದೊಂದು ಅವಜ್ಞೆಯಿಂದೆಸಗಿದಪಂ 
ವಿಷಮಾಸ್ತಂ: ಕಾದಂಬ, ೫. ೧೨೦ ವ) 

ಅವಟಯಿಸು - ಅರ್ಪಿಸು (ಭೂಪಾಳಂಗವಟಯಿಸಿದುದು ಆ 
ಪೂಗೊಳದೊಳ್‌ ವಿಚಿತ್ರಕಾಂಡಪಟೀಪಕ್ಷೇ ಪಣ ವಿಳಾಸಮಂ 
ತತ್‌ ಸೋಪಾನನ ಉತ್ಪ್ತಾನ ಮಣಿಮಯೂಖವಿತಾನಂ: 


(ಅವಗುಣಮಿನಿತಾದೊಡಂ ಆ 
ಅಶೇಷಮಂ ದೂಷಿಸುಗುಂ: 


ಗುಣಮಂ 


ಮಲ್ಲಿನಾಹು, ೬, 
ಪರಿಚಾರಕಿಯರ್‌ 


೭೩); ಒಪ್ಪಿಸು 

ಭೋಗೋಪದವ್ಯಂಗಳಂ ತಂದು 
ಅವಟಯಿಸಿದರಾಗಳ್‌: ಹರಿವಂಶ, ೩. ೭೨ ವ); 
ಪರಿಚಯಿಸು (ಅಂತು ತಂದು ವೃಂದಾರಕವೃಂದಂ 
ಅವಟಯಿಸುವಾಗಳ್‌: ಅನಂತಪು, ೫. ೭೫ ವ) 

ಅವಟಯ್ತು - ಒಪ್ಪಿಸು, ಅರ್ಪಿಸು (ಕವಿತೆಗೆ ವಾಗ್ದೇವತೆ 
ಕಿಟ್ಟಿವಳಿಗೆವಿಡುವಂತೆ ತಂಬುಲದಿಂದೀವಿದ 
ಪೊಂಗವಳಿಗೆಯಂ ಪಿಡಿದು ಅಂಬಿಕೆಗೆ ಅವಟಯ್ದಿದಳ್‌ 
ಒರ್ವಳ್‌ ಇಂದವಧು ತಂಬುಲಮಂ: ಶಾಂತಿಷು, ೯. 
೧೮೦); ಒಟ್ಟಾಗು (ಬಗೆ ಮತ್ತೊಂದೆನೆಯುಂ ಗೆಯ್ವೊಗಂ 
ಇತ್ತೊಂದೆನೆಯುಂ ಅಂಗುಳೀ ನಖಚಯಕಾಂತಿಗಳ೦ 
ಅವಟಯ್ಸಿ ಸಲೆ ಪಾಸಗಯದೆಸೆದೆಸೆ ಪೊರಳ್ಳಿದಂ 
ಮತ್ತೊರ್ವಂ: ಶಾಂತಿಪು, ೫. ೧೦೫); ಹರಡುವಂತೆ ಮಾಡು 
(ಎಲ್ಲ ದೆಸೆಗಂ ತಣ್ಣಿಸಿಲ್‌ ಅವಟಯಿಸುವ 
ವಜ್ರಶಿಲಾತಳಂಗಳುಮಂ: ಪಂಪರಾ, ೨. ೧೩ ವ) 

ಅವಡೀನ - ಹಾರುತ್ತ ಕೆಳಗಿಳಿಯುವುದು 
ಅವಡೀನಪ್ರಕೃತಿ ಗರುಡನೇ೦ ವಿಸ್ಮಯಂ 
ಜಗನ್ನಾವಿ, ೧೮. ೯೪) 

ಅವತಂಸ - ಕಿವಿಯ ಆಭರಣ (ತ್ರಿದಶಾ೦ಂಗನೆ ಜಿನಜನನಿಗೆ 
ಪದೆಪಿಂ ತಾರಾವತಂಸಮಂ ಭೂಷಿಸೆ: ಶಾಂತೀಶ್ವಷು, ೧೩. 
೨೧೮) 


(ತಾಂಬೂಲ 


(ಉಡ್ಡೀನ 
ಸೌಭವೇಗಂ: 


ಅವತಂಸೀಕೃತ - ಆಭರಣವಾಗಿ ಮಾಡಲ್ಪಟ್ಟ (ಅವತಂಸೀಕೃತ 
ಬಾಲಕ್ಕೆತಕಶಿಖಾ ಸಂದಿಗ ಮುಗ್ಧಾಮೃತಾಂಶು 
ವಿಹಾಯಸ್ಸರಿತ್‌ ಅಂಬುಚುಂಬಿತ ಜಟಾಜೂಟಾಂತರಂ: 
ಪಂಚತಂತ್ರ, ೨) 

ಅವತರಣ - ಇಳಿಯುವುದು (ಇದು ಸುಧಾರ್ಣವ 


ಅವತರಣೋದ್ಯೋಗ ವರ್ಣನಂ: ಜಗನ್ನಾವಿ, ೧. ೮೦ ವ) 


ಅವತರಣಮಾರ್ಗ - ದಾಟುವ ದಾರಿ (ಅನವರತ ನಿಹತ ನರ 
ಕರಿ ತುರಗ ನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನ 


ಅನೇಕ ನದ ನದೀ ಪ್ರವಾಹಬಾಹುಳ್ಯದುಸ್ತರಾವತರಣ 
ಮಾರ್ಗಮುಂ: ಪಂಪಭಾ, ೧೩. ೫೧ ವ) 
ಅವತರಿಸು - ಇಳಿದು ಬಾ (ರಾಜಭವನದ್ದಾರದೊಳ್‌ 


ಇಂದ್ರಾಯುಧದಿಂದ ಅವನಿತಳಕ್ಕೆ ಅವತರಿಸಿ ಅರಮೆನಯಂ 
ಹೊಕಕು: ಕಾದಂಸಂ, ೨. ೪೨ ವ); ಉಂಟಾಗು ಉಣ್ಣುವ 
ಅಶ್ರುಗಳ್‌ ಅವತರಿಸುವ ಗದ್ಗದ೦ ಮನೋಹರಮಾಗಳ್‌: 
ಗಿರಿಜಾಕ ೩. ೨೭), ದೇವತೆಗಳು ಭೂಲೋಕದಲ್ಲಿ 
ಹುಟ್ಟುವುದು (ಶಾಶ್ವತದಿನತರಿಸಿರ್ದಂ ಗದಾಶಂಖ 
ಚಕ್ರಾಂಕಿತಹಸ್ತಂ .. .. ವಾಸುದೇವಂ: ಜಗನ್ನಾವಿ, ೨. ೯೯) 
ಅವತಾರ - ಇಳಿಸುವಿಕೆ (ಮಹಾಭಾರ ಅವತಾರದೊಳ್‌ 
ಅತಿರಥಮಹಾರಥಸಮರಥ ಅರ್ಧರಥರ್ಕಳಂ 
ಪಡಲ್ಲಡಿಸುವುದಟೆಂ ಬೀರದೊಳರಿಕೇಸರಿಯುಮಾಗಿ, 
ಪಂಪಭಾ, ೧೪. ೩೭ ವ); ದೇವರು ಭೂಮಿಯಲ್ಲಿ ಜನ್ಮ 
ತಾಳುವುದು (ಇದು ಪರಮಸರಸ್ಪತೀ ತೀರ್ಥಾವತಾರ 
ನೃಪತುಂಗದೇವಾನುಮತಪ್ಪ: ಕವಿರಾಮಾ, ಆಶ್ವಾಂತ್ಯಗದ್ಯ); 
[ಜೈನ] ಗರ್ಭಾನ್ವಿತಕ್ರಿಯೆಗಳಲ್ಲಿ ಒಂದು (ಮತ್ತಂ ಅವತಾರ 
ವೃತ್ತಿರೋಭ ಗಣಗ್ರಹಣ ಪೂಜಾರಾಧ್ಯ py 
ಎಂಬೆಂಟುಂಬೆರಸು: ಆದಿಪು, ೧೫. ೧೬ ವ); ನಿರೂಪಣೆ 
(ಕೃತಿಪತಿ ನರೇಂದಚಂದಂ ಕೃತಿಯಂ ಪೇಟ್ನಂ 


ಶ್ರಿ 


ಬುಧಾಬ್ದವನಕಳಹಂಸಂ ಕೃತಿ ಕಾದಂಬರಿಯೆನೆ 
ಕಥಾವತಾರಮೇಂ ಕೇವಳಮೇ: ಕಾದಂಬ, ೧. ೭) 


ಅವತಾರಂಗೆಯ್‌ - ಇಳಿದು ಬರು (ಚಾರಿಸಿ ಬಾಳಾಗಮಮಂ 
ಅವತಾರಂಗೆಯ್ದಂತೆ ಕಾಲದಂತಕನನೆ ಪೋಲ್ತು ಆರುತ್ತುಂ 
ಕವಿವ ಅದಟರಂ ಓರೊಂದೋರೊಂದೆ ಪೊಯ್ದು ಕೊಂದರ್‌ 
ಪಲರಂ: ಪಂಪಭಾ, ೧೦. ೮೩) 

ಅವತಾರಾಕೃತಿ - ದೇವರು ಅವತಾರ ಮಾಡಿದಾಗ ಹೊಂದುವ 
ಆಕೃತಿ (ಇಂದ್ರಾಚ್ಯುತರ್‌ ನಿನ್ನ ಅವತಾರಾಕೃತಿಯಂ 
ಅರ್ಚಿಪರ್‌: ಜಗನ್ನಾವಿ, ೬. ೧೦೭) 

ಅವತೀರ್ಣ - ಇಳಿಸಲ್ಪಟ್ಟ ಇಳಿದ ಜೇವಿತಾಂತ್ಯದೊಳ್‌ 
ಸಮಾಧಿವಿಧಿಯಿ೦ ಅವತೀರ್ಣಶರೀರಭರನಾಗಿ: ಚಂದ್ರಪ್ರಪು, 
೪. ೩೦ ವ) 

ಅವತೆ - ಅವಸ್ಥೆ, ಹೀನಸ್ಥಿತಿ (ಮೇಘವರ್ಣಂ ಎನಗೆ ಇನಿತು 
ಅವತೆಯಂ ಮಾಡಿದಂ ಈ ಪರಾಭವಮಂ 
ಅಗ್ನಿಪ್ರವೇಶ೦ಗೆಯ್ದು ನೀಗಿ: ಪಂಚತಂತ್ರ, ೩೫೪ ವ) 

ಅವದಾತ - ಬೆಳ್ಳಗಿರುವ (ನತ ನರಪಾಲ ಮೌಳಿ ಹರಿನೀಳಮಣಿ 
ಪ್ರಚಯ  ದ್ವಿರೇಫಚುಂಬಿತ ಚರಣಾರವಿಂದ೦ ಅವದಾತ 
ಯಶಂ: ಪಂಪರಾ, ೧೦. ೨೩೬); ಸುಂದರವಾದ 
(ಚೆಲ್ದಾದುದು ಆಕಾಶಂ ಆರಾಮಾಜಾತ ಅಸಿತಪತ್ರಂ 
ಅವದಾತಂ ಬಿಂಬಂ ಅಬ್ದಾರಿಯಾ: ರಾಜಶೇವಿ, ೧೧. ೫೪) 

ಅವದಾತೆ - ಬೆಳ್ಳಗಿರುವಾಕೆ, ಸುಂದರಿ (ಚಂಪಕದಾಮ 
ಅವದಾತೆಯುಮಾಗಿ ಕುಸುಮ ಸುಕುಮಾರತನುವಪ್ಪುದಜೆಂದ 
ಅತನು ಪರಿತಾಪಮಂ ಸೈರಿಸಲಾಜದೆ: ಆದಿಷು, ೪. ೨೧ ವ) 

ಅವದಾತಕೀರ್ತಿ - ಪರಿಶುದ್ಧ ಕೀರ್ತಿವಂತ (ರಿಪುನೃಪಸಾಮಜಂ 
ಅವದಾತಕೀರ್ತಿ ಸಾಹಸಭೀಮಂ: ಗದಾಯು, ೩. ೧) 

ಅವದಾತಯಶ — ಅವದಾತಕೀರ್ತಿ (ಅವದಾತಯಶಂ 
ಕವಿತಾಮನೋಹರಂ: ಪಂಪರಾ, ೧೦. ೨೬೬) 

ಅವದ್ಯ -. ನಿಕೃಷ್ಟ ಅಧಮ (ಭರ್ಗನೊಳರ್ಷಿಸಿ ಸರ್ವಮಂ 
ಶಿವಾಧವನ ಒಲವೆತ್ತರ್‌ ಇಂದೆಮಗೆ ವಂದ್ಯರ್‌ ಅನಿಂದ್ಯರ್‌ 
ಅವದ್ಯವರ್ಜಿತರ್‌: ರಾಜಶೇವಿ, ೧. ೧೫) 

ಅವಧರಿಸು - ಕೇಳು (ಅವಧರಿಸಿದಂ ನಿಮ್ಮಯ್ಯಂಗವರಜೆ 
ತತ್ಸೂರ್ಯಮಿತ್ರ ಸಹಧರ್ಮಿಣಿ: ಸುಕುಮಾಚ, ೨. ೪೨); 
ಮನಸಿಗೆ ತಂದುಕೊ (ಎನಿತೆನಿತು ಭವದೊಳಾಯಿಲ್ಲೆನಿತಂ 
ನೆನವುದನಿತಂ ಅವಧರಿಸುವುದೋ: ಆದಿಪು, ೯. ೫೪) 


ಅವಧಾತ್ಮ - ಏಕಚಿತ್ರತೆಯಿರುವವನು (ಅಸಂಚಳನೆಲ್ಲಿದಂ 
ಅಪ್ರಮಾದಿಯೆಲ್ಲಿದಂ ಅವಧಾತೃವೆಲ್ಲಿದಂ: ಅಜಿತಪು, ೬. 
೧೧೮) 


ಅವಧಾನ - ಏಕಚಿತ್ತತೆ, ಎಚ್ಚರಿಕೆ ತಂದೆಯ ಬೆನ್ನನೆ ಪೋಪಂತೆ 
ಅವಧಾನಂ ಗೆ೦ಟುವೋದುದು: ಶಾಂತಿಷು, ೪. ೭೯ ವ) 

ಅವಧಾರಣ - ನಿರ್ಣಯ (ಸಮಸ್ತಾಗಮ ಪದಾರ್ಥ 
ಅವಧಾರಣಗುಣಸಮೇತನುಂ: ಸುಕುಮಾಚ, ೮. ೫೮ ವ) 

ಅವಧಾರಿತ - ಆಧಾರ, ಆಶ್ರಯ (ಕುವಳಯಕೀರ್ತಿಗೆ ಶಾರದಂ 
ಅವಧಾರಿತಮಯ್ತು: ಕವಿರಾಮಾ, ೨. ೬೩) 

ಅವಧಾರಿಸು - ಸೈರಿಸು (ಅಶ್ವತ್ಥಾಮಂ ಕರ್ಣನೊಳಾದ ಮುಳಿಸ೦ 
ಅವಧಾರಿಸಲಾಣದೆ  ಸುಯೋಧವನನಿಂತೆಂದಂ: ಪಂಪಭಾ, 
೧೨. ೪೨ ವು ಗಮನವಿಟ್ಟು ಕೇಳು (ದೂತನ 
ನುಡಿಯುಮಂ ರಾಜಾದೇಶಮುಮಂ ಅವಧಾರಿಸಿ ಬಂದ 
ದೂತನಂ ಮನ್ನಿಸಿ: ಆದಿಷು, ೧೪. ೩೧ ವ) 


ಅವಧಾರು - ಹಿರಿಯರ ಗಮನ ಸೆಳೆಯುವ ಮಾತು (ದೇವಿ 
ಅವಧಾರು ಎನುತು೦ ಪುಗುತು೦ ಮಿಗುತು೦ ನಗುತುಂ 
ಸೊಗಯಿಸಿದರ್‌: ಗಿರಿಜಾಕ, ೪. ೨೨) 


ಅವಧಿ - [ಜೈನ] ಕಾಲದೇಶಗಳ ಮಿತಿ ಮೀರಿ ಯಾವುದೇ ಜಾಗ 
ಕಾಲದಲ್ಲಿ ನಡೆಯುವದನ್ನು ತಿಳಿಯುವ ಶಕ್ತಿ ಎಂಟು ಬಗೆಯ 
ಜ್ಞಾನಗಳಲ್ಲಿ ಒಂದು; ಇದರಲ್ಲಿ ಮೂರು ಬಗೆ: ದೇಶಾವಧಿ, 
ಪರಮಾವಧಿ, ಸರ್ವಾವಧಿ (ಮುನಿನಾಥಂ ಅವಧಿಯಿಂ 
ಬಗೆದು ನೋಡಿ ನಿಗಾಯುರವಧಿ ಮೂಖುದಿನಂ.. ..ಎಂದು 
ಸುಕುಮಾರಸ್ವಾಮಿಯ ಪರಿಚ್ಛೇದಕ್ಕೆ ಕ ಮೆಚ್ಚಿ ಬಿಚ್ಚಳಿಸಿ 
ದೀಕ್ಷಾಪ್ರಸಾದಂಗೆಯ್ವುದುಂ; ಸುಕುಮಾಚ, ೧೨. ೮ ಮತ್ತು ೮ 
ವ) 

ಅವಧಿಜ್ಞಾನ - ಅವಧಿಜ್ಞಾನವನ್ನುಳ್ಳವನು (ಅವಧಿಜ್ಞಾನನುಂ 
ಸ್ಥಾವಧಿಕ್ಷೇತ್ರಬಳಪ್ರಕಾಶ ಶರೀರ ವಿಕ್ರಿಯಾದಿ 
ಗುಣಾಲಂಕೃತನುಂ ಆಗಿ: ನೇಮಿನಾಪು, ೪. ೬೫ ವ) 

ಅವಧಿಜ್ಞಾನಾವರಣೀಯ - [ಜೈನ] ಅವಧಿಜ್ಞಾನವನ್ನು ಮುಚ್ಚುವ 
ಕರ್ಮ (ಅವಧಿಜ್ಞಾನಾವರಣೀಯಲಂ .. .. ಎಮದೀ ಪ್ರಕಾರದೆ 
ಪ೦ಚಪ್ರಕಾರ ಜ್ಞಾನಾವರಣಿಯಮಂ: ಸುಕುಮಾಚ, ೩. ೩೯ 
ವ) 

ಅವಧಿಜ್ಜಾನಿ — ಅವಧಿಜ್ಞಾನವಿರುವವನು (ವಿಜಯಭದರೆಂಬ 
ಭಟಾರರ್‌ ಅವಧಿಜ್ಞಾನಿಗಳ್‌ ಚರಿಗೆವೊಕ್ಕೊಡೆ: ವಡ್ಡಾರಾ, ಪು 
೪೩, ಸಾ ೨೦) 

ಅವಧಿಬೋಧ - ಅವಧಿಜ್ಞಾನ (ಆ ದೇವರ ದೇವಂ 
ಉದಯಿಸಲಿರ್ದುದಂ ಸೌಧರ್ಮೇಂದಂ 
ಅವಧಿಬೋಧದಿಂದಜಿದು .. .. ವೈಶ್ರವಣಂ ರತ್ನವೃಷ್ಟಿಯಂ 
ಕಣ್‌ಯುತ್ತಿರೆಂದು ನೇಮಿಸಿದಾಗಳ್‌: ಶಾಂತೀಶ್ವಪು, ೧೩. 
೨೦೪ ವ) 

ಅವಧಿವಿಬೋಧ - ಅವಧಿಜ್ಞಾನ (ಅವಧಿಬೋಧದಿಂ ಲಕ್ಷ್ಮಣಂ 
ಮರಣಪ್ರಾಪ್ಪನಷುದುಂ ರಾಮಂ ಶೋಕಾಧಿಭೂತನಾಗಿರೆ 
ಪಗೆವಡೆಯಿಜೆಯಲೆಂದು ಬಂದು ಅಯೋಧ್ಯೆಯಂ ಬಳಸಿ 
ಬಿಟ್ಟರ್ದುದಂ ಅಣಿದು: ಪಂಪರಾ, ೧೬. ೫೩ ವ) 

ಅವಧೀರಿಸು - ಕಡೆಗಣಿಸು, ತಿರಸ್ಕರಿಸು (ಇವರೊಳೀ ಕುಮಾರರ್‌ 
ಕಲಲಾದುವಿವೇ ವಿದ್ಯೆಗಳ್‌ ಎಂದು ಅವಧೀರಿಸಿ ನುಡಿದಂ 
ಅಂದು ಸೂರ್ಯತನೂಜಂ: ಕರ್ಣನೇಮಿ, ೯. ೨೦) 

ಅವಧೂತ - ಅಲುಗಾಡಿಸಲ್ಲಟ್ರ ತಳ್ಳಲ್ಪಟ್ಟ (ಜಯವರ್ಮನುಂ 
ಅವಮಾನಪವಮಾನಾವಧೂತನಾಗಿ ಪೋಗಿ: ಆದಿಪು, ೨. 
೩೮ ವ); ಗೆದ್ದ (ಭವದಂಘಿಸರೋಜಮಂ 
ಅವಧೂತಾರಾತಿನೃಪ ಭವತ್ವಿಂಕರನೆಂ: ಆದಿಷು, ೧೩. ೨೮) 

ಅವಧ್ಯ - ಕೊಲ್ಲಲಸಾಧ್ಯನಾದವನು (ಜಗದೊಳ್‌ ಅವಧ್ಯನಂ 
ಗೆಲಲ್‌ ಬಾರದು ಆದೊಡಮೇಂ ಶಿಖಂಡಿ ತೊಟ್ಟಗೆ ಕೊಳ 
ಬಂದು ಮುಂದೆ ನಿಲೆ ಸಾವೆನಗಪುದು: ಪಂಪಭಾ, ೧೧. 
೩೨) 

ಅವನ - ರಕ್ಷಣೆ (ಅಸತ್‌ ಅನುಶಾಸನಂ ಅತ್‌ ಅವನಂ 
ನೃಪಲಕ್ಷಣಂ: ಪಂಪರಾ, ೬. ೧೧೩) 

ಅವನತ - ಬಗ್ಗಿದ (ಗಂಧರ್ವಕುಮಾರಂ ಬೆರಸು ತೆರಳಿಕೆ 
ಮಹಾಶ್ವೇತೆಯಲ್ಲಿಗೆ ಬಂದು ಇರ್ವರು೦ಂ ದೂರ ಅವನತ 
ಉತ್ತಮಾಂಗರಾಗಿ ಪೊಡವಟ್ಟು; ಕಾದಂಸಂ, ೫. ೮ ವ); 
ನಮವಾದ (ಅಂತು ಪಾಂಡುರಾಜ೦ ಅಧಿಕತೇಜನುಂ 


೯೮ 


ಅವನತವೈರಿ ಭೂಭ್ಯತ್ತಮಾಜನುಂ ಆಗಿ ನೆಗುತ್ತಿರ್ದೊಂದು 
ದಿವಸಂ: ಪಂಪಭಾ, ೧. ೧೧೦ ವ) 


ಅವನತಮಣಿಮಕುಟ - [ತನ್ನ] ರತ್ನಖಚಿತ ಕಿರೀಟವನ್ನು 
ಬಾಗಿಸಿದವನು (ಧರ್ಮತನೂಜಂಗೆ ಎರಾಟಂ 
ಅವನತಮಣಿಮಕುಟ೦ ಇಂತೆಂದು ಬಿನ್ನಪಂಗೆಯ್ದಂ: 


ಪಂಪಭಾ, ೯. ೬ ವ) 

ಅವನತವೈರಿ - ಬಗ್ಗಿಸಲ್ಪಟ್ಟ ವೈರಿಯುಳ್ಳವನು (ಕೌರವಬಲದ 
ಉರ್ಕನೊಂದಿನಿಸು ಮಾಣಿಸಿ ಪೋಪ೦ ಇಳೇಶನಲ್ಲಿಗೆ 
ಎಂದು ಅವನತವೈರಿ ವೈರಿಬಲವಾರಿಧಿಯಂ 
ವಿಶಿಖೌರ್ವವಹ್ನಿಯಿ೦ ತವಿಸಿ: ಪಂಪಭಾ, ೧೨. ೧೨೧) 

ಅವನತಿ ದ ಬೀಳುವಿಕೆ. ಬಾಗುವಿಕೆ (ಏಕಾಯ್ತೀ 
ಕಿರೀಟಕ್ಕವನತಿಯೆನೆ ದೇವೋತ್ತಮಾ೦ಗ೦ಗಳು೦ ಬಾಗಿದುವು: 
ಆದಿಷು, ೭. ೩೯) 


ಅವನತೋತ್ತಮಾಂಗ - ಬಾಗಿದ ತಳೆಯುಳ್ಳ ತಲೆಬಾಗಿದ, 
ನಮಸ್ಕರಿಸಿದ (ಅರಿನೃಪವನಕ್ಕೆ ಉಪದ್ರವಕಾರಿಯಾಗಿ ನೆಲಂ 
ಮೂರಿವಿಟ್ಟಂತೆ ಬಿಟ್ಟಿರ್ದ ಅಜಾತಶತ್ರುವಂ 


ಅವನೋತ್ತಮಾಂಗನಾಗಿ ಕಂಡು: ಪಂಪಭಾ, ೯. ೮೭ ವ) 

ಅವನದ್ಧ - ಕಟ್ಟಲ್ಪಟ್ಟ (ಅವನದ್ದ ಕಂಠಗಳ್‌ ಇಳಾತಳನಾಥನ 
ಮಧ್ಯಸ್ಥಿತೆಯಂ ಅಳವಿಯಂ ಅಳವಲ್ಲದೆನಗೆ: ಶಾಂತಿಷು, ೯. 
೧೫೨); ಮೃದಂಗದ೦ತಹ ಚರ್ಮವಾದ್ಯ (ತತ ಘನ ಸುಷಿರ 
ಅವನದ್ದವಾದ್ಯಂಗಳಂ: ಆದಿಪು, ೫. ೩೫) 

ಅವನಮ್ರ - ಬಾಗಿದ (ಸಮೀಪದೊಳಿರ್ದ ಹರಿತಪಲ್ಲವಭರ 
ಅವನಮ್ರಮಾದ ಒಂದು ಜ೦ಬೂವೃಕ್ಷಮಂ ಅಡರ್ದು ಕಿಜೆದು 
ಬೇಗಮಿರ್ದು: ಕಾದಂಸಂ, ೮. ೨೬ ವ) 

ಅವನಿ - ಭೂಮಿ (ಅದಜೆಂ ಬೇಡೊಲ್ಲು ಸಮುದಮುದಿತ 
ಅವನಿಯೆಡೆಯೊಳ್‌: ಗಿರಿಜಾಕ, ೬. ೩೪) 

ಅವನಿಜ ದ ಮರಗಿಡ (ತ್ರಿದಶ 
ಸೌಧರ್ಮಕಲೇಂದ್ರಂ ಆದರದಿಂದರ್ಚಿಸಿದಂ 
ಜಿನತೀರ್ಥೇಶಾಂಫ್ರಪದ್ಧಂಗಳಂ: ಅಜಿತಪು, ೪. ೭೮) 

ಅವನಿಪ - [ಅವನಿೀಪ] ಭೂಮಿಯ ರಕ್ಷಕ, ರಾಜ; ಹಾಗೂ 
ಬೇಡಿಕೊಳ್ಳುವ ಎಂಬ ಅರ್ಥಗಳು [ಗಅವನಿಸು-ಬೇಡಿಕೊ 
ಎಂಬುದರ ಕೃದ್ವಾಚಕ ರೂಪ] (ಅಂತು ಅವನಿಪ ನಿಕರಂ 
ಕಯ್ಯಾಂತು ಅವನಿಪ ಕರಂ ಒಂದು ಕೋಟಿಗೆ ಮಿಗಿಲ್‌ 
ಎಂಬಂತಾದೊಡಂ ಒಳಸೋಣದೆ .. . ಇಉುಗು೦ ಈಗುಂ: 
ಗದಾಯು, ೧. ೧೫) 

ಅವನಿಪತಿ - ರಾಜ (ಆತ೦ ನಿಜವಿಜಯಖ್ಯಾತಿಯನಾಳ್ಬು 
ಆಳ್ಬನಧಿಕಬಲನವನಿಪತಿವ್ರಾತ ಮಣಿ ಮಕುಟ ಕಿರಣದ್ಯೋತಿತ 
ಪಾದಂ ಸಪಾದ ಲಕ್ಷಕ್ಷಿತಿಯಂ: ಪಂಪಭಾ, ೧. ೧೬) 

ಅವನಿಭೃತ್‌ - ರಾಜ (ಐಂದ್ರೀದಿಶಾ ಅವನಿಭೃತ್‌ ಚೂಳಮನೇಜೆ 
ತನ್ನಮಳಹೃತ್ತೀಠಾಗ್ರಮ೦ ಖೇಚರಾವನಿಭೃತ್‌ ನಂದನೆ ಆ 
ಸ್ವಯಂಪಭೆ «ಎ ಎ ರ್ಜೆಸಿದಳ್‌: ಶಾಂತೀಶ್ವಪು, ೨. ೧೪) 
ಪರ್ವತ (ಉದ್ದಂಶವಿಂಧ್ಯಾ ಅವನಿಭೃತ್‌ ಮೂರ್ಧಾಧಿರೂಢ 
ದ್ವಿಪಭಯದ ರವಂ: ಆದಿಪು, ೧೪. ೯೮) 


ಅವನೀಜಫಲದಿ೦ 
ದ್ವತೀಯ 


ಅವನಿಭೃನ್ನಂದನೆ - ರಾಜಕುಮಾರಿ (ಐ೦ದ್ರೀದಿಶಾ ಅವನಿಭೃತ್‌ 
ಚೂಳಮನೇಜೆ ತನ್ನಮಳಪೃತ್ತೀಠಾಗ್ರಮಂ ಖೇಚರಾ 
ಅವನಿಭೃನ್ನಂದನೆ ಆ ಸ್ವಯಂಪುಭೆ ಅರ್ಜಿಇಸದಳ್‌: 


ಶಾಂತೀಶ್ವಪು, ೨. ೧೪) 


ಅವನಿಭೃನ್ಮೂರ್ಧ - (ಅವನಿಭೃತ್‌*ಮೂರ್ಧ) ಪರ್ವತಶಿಖರ 
(ಉದ್ದಂಶವಿಂಧ್ಯಾ ಅವನಿಭೃನ್ನೂರ್ಧಾಧಿರೂಢ ದ್ವಿಪಭಯದ 
ರವಂ: ಆದಿಷು, ೧೪. ೯೮) 
ಅವನಿಸು - ಆತುರಪಡು (ಜ೦ಕರಿಸ೦ ಕಾತರಿಸ೦ ಮಾಂಕರಿಸಂ 
ಬೆಕ್ಕಸಂಬಡಂ ಬೆಕ್ಕರಿಸಂ ಹೂಂಕರಿಸ೦  ನಿರ್ವಿನಿಸಂ 
ಜೀ೦ಕರಿಸ೦ ಜಿನುಗ೦ ಅವನಿಸಂ ಕೊಕ್ಕರಿಸಂ: ಅಜಿತಪು, ೫. 
೮೯) 
ಅವನೀಪಾಲ ಸಯಂಬರಮೆನೆ ಪಾಂಚಾಳ 
ನಿಕರಕ್ಕೆ ಓಳಿಯೆ 
ಕೆಯ್ಗಯ್ಯಲೆಂದು 


- ರಾಜ (ನಾಳೆ 
ಮಹೀಪಾಳ೦ ಅಖಿಳ ಭೂಭ್ಯತ್‌ 
ಸಾಣೆದೊಡೆ ಅವನೀಪಾಲರ್‌ 
ಪಣಜೆಮಜಿಯಾದರ್‌: ಪಂಪಭಾ, ೩. ೪೨) 

ಅವನೀರಕ್ಷ ಣದಕ್ಷ: ದಕ್ಷಿ ಣಭುಜಸ್ತಂಭ — ಭೂಮಿಯನ್ನು 
ರಕ್ಷಿಸುವುದರಲ್ಲಿ ಕಂಬದ ಹಾಗಿರುವ ಬಲದೋಳು (ಎನ್ನ 
ಭಾಗಮನದಂ ತಾನೀಯದಿರ್ದಾಗಳ್‌ ಎನ್ನ 
ಅವನೀರಕ್ಷಣದಕ್ಷದಕ್ಷಿಣಭುಜಸ್ತಂಭಂ ಕೊಲಲ್‌ ಸಾಲದೇ: 
ಪಂಪಭಾ, ೯. ೨೬) 

ಅವಪಾತ - ಕಂದರ (ಜಾನುಭಂಜನಿಶೂಲಪ್ರಕರ ಪರಿವೃತಂಗಳುಂ 


ಕೂಪ ಕೂಟ ಅವಪಾತ ಲೋಹಕಂಟಕ ಸಂಕಟಂಗಳುಂ: 
ಆದಿಹು, ೧೩. ೫೭ ವ) 

ಅವಭಾಸ - ಕಾಂತಿ, ಹೊಳಪು (ಅತಸೀಪುಷ್ಟಾವಭಾಸಂ 
ತನುವೆಸೆವಿನೆಗಂ .. .. ಶಾಶ್ವತಂ ಅವತರಿಸಿರ್ದಂ: ಜಗನ್ನಾವಿ, 
೨. ೯೯) 

ಅವಭಾಸಿ - ಕಾಣಿಸಿಕೊಡುವ (ಯುಗಪತ್‌ ಸಕಳಪದಾರ್ಥ 
ಯಥಾರ್ಥಾವಭಾಸಿಯಪ್ಪ ಕೇವಲಜ್ಞಾನದಿಂ ವಿಶೇಷ 


ನಿಶ್ಚಯಮಂ೦ ಮಾಡುವನೆಂದು: ಆದಿಷು, ೧೫. ೨೧ ವ) 
ಅವಭೃತಸವನ - ಯಾಗದಂತಹ ಮಹತ್ಕಾರ್ಯ ಮುಗಿದ ಬಳಿಕ 


ಮಾಡುವ ಮಂಗಳಸ್ನಾನ (ಸುಹುತಂ ಕೌರವ್ಯ ಕ್ರವ್ಯ 
ಹವ್ಯದಿಂದೆನ್ನ ಕೋಪಹವ್ಯವಹಂ ದುರ್ವಹ 
ದುರ್ಯೋಧನದೇಹ ಪ್ರಹರಣಲೋಹಿತದಿ೦ ಆದುದು 


ಅವಭೃಥಸವನಂ: ಗದಾಯು, ೮. ೪೭) 

ಅವಭೃತಸ್ನಾನ -  ಅವಭ್ಯೃತಸವನ (ವಿವೇಕಾಭರಣಮಂ ತೊಟ್ಟು 
ವಾಂಛೆಯಂ ಬಿಟ್ಟು ಅವಭೃಥಸ್ನಾನಮಂ೦ ಮಾಡಿ: ಉದ್ಭಟಕಾ, 
೪. ೧೧೨ ಪು 

ಅವಮೆ - ಅಮಾವಾಸ್ಯೆ (ಚಂದ್ರಾಂಶುಬಿಂಬಕ್ಕೆ ಅವಮೆಯ 
ರಜನಿಪೋದ್ದಮಂ .. . ತಾನೆಂಬಿನಂ ಬಂದುದು ಬಹುಳ 
ತಟಿಜ್ಞಾಲಂ ಅಂಭೋದಕಾಲಂ: ಕಾದಂಬ, ೯. ೧೩) 

ಅವಮೋದರ್ಯ - [ಜೈನ] ಒಂದು ಬಗೆಯ ತಪಸ್ಸು 
ಆಹಾರದಲ್ಲಿ ಒಂದೊಂದು ತುತ್ತು ಕಡಿಮೆ ಮಾಡುತ್ತ, ಕೊನೆಗೆ 
ಒಂದು ತುತ್ತಿಗೆ ಸೀಮಿತಗೊಳಿಸುವ ಕ್ರಮ 
(ಗೃಹೀತೋಪಾಸಕವುತಂ ಅನಶ೦ ಅವಮೋದರ್ಯ ಆದಿ 
ಆಚರಣಪರಿಣತ೦ ಯಥೋಚಿತವಿಧಿಯಿಂದ 
ಆಯುರವಸಾನದೊಳೆ ಸನ್ಯಸನವಿಧಾನದಿಂ 
ಪರಿತ್ಯಕ್ಷಜೀವಿತಂ: ಆದಿಪು, ೨. ೧೯ ವ) 

ಅವಯವ -  ಶ್ರಮರಹಿತ, ಸುಲಭ (ನಾಕಿನಿಕಾಯಂ 
ಜ್ಯೋತಿರ್ಲೋಕಮಂ ಅವಯವದಿನುಟೆಯೆ ಪೋಗೆ: 
ಆದಿಪು, ೭. ೬೦); ಪಂಪನ ಆದಿಷುರಾಣದ ಎಂಟು 
ವರ್ಣನ ವಿಷಯಗಳು (ಲೋಕಕಾರಕಕಥನಮುಂ 
ದೇಶನಿವೇಶೋಪದೇಶಮು ನಗರಸಂಪತ್‌ ಪರಿವರ್ಣನಮುಂ 
ರಾಜ್ಯರಮಣೇಯತಾವ್ಯಾಖ್ಯಾನಮುಂ ತೀರ್ಥಮಹಿಮ 


೯೯ 


ಸಮರ್ಥನಮು೦ ಚರುರ್ಗತಿಸ್ವರೂಪ.. ನಿರೂಪಣಮುಂ 
ತಪೋದಾನವಿಧನವರ್ಣನಮು೦  ತತ್ತಳಪ್ರಾಪ್ತಿಪಕಟನಮುಂ 


ಎಂದಿಂತು ಅವಯಂವಂಗಳ್‌ ಎಂಟಕ್ಕುಂ: ಆದಿಷು, ೧. ೪೨ 
ವ); ಅಲಕ್ಷ್ಯ (ದಿವಿಜಾಶ್ವತ್ಥಾಮದೊಳ್‌ ಈ ಭುವನಂಗಳ್‌ 
ನಡುಗೆ ಶಿಶು ಸರಂಗೆಯ್ಲೊಡೆ ನಕ್ಕು ಅವಯವದೆ 
ಕುಂಭಸಂಭವಂ ಇವಂ ಅಶ್ವತ್ಥಾಮನೆಂದು ಪೆಸರಿಡೆ ನೆಗಲ್ಬಂ: 
ಪಂಪಭಾ, ೨. ೪೪); ಲೀಲೆ (ಒತ್ತಿದ ತಳ್ಳು ಎತ್ತಿದ ತಟೆ 
ಮುತ್ತಿನ ಪೊಸದುಡುಗೆ ತಳಿರ ದೋರ್ಮುಡಿ ಮನಮಂ 
ಪತ್ತಿಸಿ ಜೊತ್ತಿಸೆ ಮದನೋನತ್ತೆಯರ್‌ ಅವಯವದೆ ಬಂದರ್‌ 
ಅರಸಿಯರ್‌ ಅರೆಬರ್‌: ಪಂಪಭಾ, ೫. ೫೯) 


ಅವಯವದಿಂ — ನಿಪುಣತೆಯಿಂದ (ವ್ಯಾಕರಂದೊಳ್‌ 
ಅವಯವದಿಂ ಅವರ ಶಬ್ದಾರ್ಥಮಂ ಅಚ್ಚರಿವಟ್ಟು 
ಭಾವಿಸುತ್ತುಂ: ಧರ್ಮಾಮೃ, ೮. ೨೧) 

ಅವಯವದಿಂದ - ಸೈನ್ಯಸಮೇತನಾಗಿ (ಅಂತು ಅವಂ 
ಅವಯವದಿಂದೋಡಿಸಿ ಮಹಾವಿಭೂತಿಯಿಂ ಪುರಮಂ 
ಪೊಕ್ಕರ್‌: ಪಂಪರಾ, ೯. ೧೪೦ ವ) 

ಅವಯೋಗ - ಕೆಟ್ಟ ಸಂದರ್ಭ, ಕಾಲ (ವರಲಕ್ಷ್ಮಿಯುಂ 


ಇಷ್ಟಸಿದ್ದಿಯುಂ ಜಿನಚರಣಸ್ಮರಣೆಯುಂ ಅವಯೋಗದೊಳಂ 
ದೊರಕೊಳ್ಳುಂ: ಸಮಯಪ, ೪. ೬) 

ಅವರಜ - ತಮ್ಮ (ತಪ್ಪಿ ಪಾಜೆದುವು ಪೊಜಮೆಯ್ವರಂ 
ತೆಗೆದೆಚ್ಚಚೆಕೆಯ  ಪೊಸಗಜ್‌ಯ ಕಣೆಗಳ್‌ ಅವರಜನಂ: 
ನೇಮಿನಾಹು, ೬. ೪೪) 

ಅವರಜೆ - ತಂಗಿ (ಅವಧರಿಸಿ೦ ನಿಮ್ಮಯ್ಯಂಗೆ ಅವರಜೆ ತತ್‌ 
ಸೂರ್ಯವಮಿತ್ರ ಸಹಧರ್ಮಿಣಿ: ಸುಕುಮಾಚ, ೨. ೪೩) 

ಅವರಪಾರ - ಪರಿಮಿತ ವಿಸ್ತಾರದ (ಮುಕ್ತಿಸಾಮ್ರಾಜ್ಯದೊಳ್‌ 
ಅತಿಪ್ರಾಜ್ಯಸ೦ಜೀವಿತ ನಿಸ್ನಹನನ್‌ ಅವರಪಾರ 
ಕುಲ್ಯಾಪರಿಕ್ಷೇಪ ಪರಿಮಿತದೊಳ್‌: ಆದಿಷು, ೮. ೮ ವ) 
[ಎಲ್‌. ಬಸವರಾಜು ಅವರು ಅಂಗೀಕರಿಸಿರುವ ಪಾಠ] 

ಅವರಿ - ದೇವತೆ (ಮಕಾರಕ್ಕೆ ವತ್ವಂ: ಜೇಮನಂ-ಜೇವಣಂ, 
ಸಂಗಮಂ-ಸಂಗವಂ, ಅಮರಿ-ಅವರಿ: ಶಬ್ದಮದ, ೨೭೭, 
ಪು 

ಅವರುದ್ಧ - ಪ್ರತಿಬಂಧ, ಅಡ್ಡಿ (ಕುಳಿತವರುದ್ಧಮೆ೦ದು ಅಜೆಯಲ್‌ 
ಆರ್ಗಂ ಅಗೋಚರನಾಗಿ ಕೊಳ್ಳ ಕ್ಯ 
ಜೈನಯೋಗಿಯವೊಲೇಂ ನಿಲಲಾರ್ಪರೆ: ಸಮಯಪ, ೭. ೪) 

ಅವರೋಧ - ಅಂತಃಪುರ (ದಿವಮಂ ನೀಂ ಪುಗೆ ಖೇಚರೇಂದ್ರ 
ತರಳಾಪಾಂಗ ಪ್ರಭಾಪಾತದಿ೦ಸ ಅವರೋಧಾಂಗನೆಯರ್ಕಳ್‌ 
ಆ ತಿಲಕದೊಳ್‌ ಪೂಗೊಂಚಲಂ ಮಾಟ್ಬರ್‌: ಪಂಪರಾ, ೧೪. 
೧೯೬) 

ಅವರೋಧವಧು - ಅಂತಃಪುರಸ್ತೀ (ಮೂವತ್ತಿರ್ಭಾಸಿರ್ಬರ್‌ 
ಅವರೋಧವಧೂನಿವಹಮಂ: ಆದಿಷು, ೫. ೩ ವ) 


ಅವರೋಧಸೀನಿವಾಸ - ಅಂತಃಪುರ (ಒಪುವುವಲ್ಲಿ ಶಸಕುಟಿ 
ಮೆ ಬ ಸೃ ಪ 
ಕೋಶಾಗಾರ೦ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 


ಪಚನಧಾಮಂ ಸ್ನಾನಸದ್ಧಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತೀನಿವಾಸಾಸ್ಪದಂ: ಶಾಂತೀಶ್ವಪು, 
೧. ೧೩೭) 


ಅವರ್ಷಣ - ಅನಾವೃಷ್ಠಿ (ಚೋಳಮಂಡಳದೊಳ್‌ 
ಅವರ್ಷಣಮಾಗಿ ಬಅ೦ ಬೀಳ್ದುದದ೦ ಅಣೆದು: ತ್ರಿಷಷ್ಟಿಪು, 
೪೫. ೪ ವ) 

ಅವಲ್‌ - ಕುಟ್ಟುವಿಕೆ (ಅವಲ್‌-ಮುಸಲಕ್ರಿಯಾಯಾಂ: ಶಬ್ದಮದ, 
ಧಾ ೬೧೩), ಅವಲಕ್ಕಿ (ಗಾಳಿಯಂ ಮೆಲ್ಹನ ಬಾಯ್ಲೆ 
ಅವಲಂ ಪೊಯ್ದರೆಂಬಂತೆ: ಧರ್ಮಾಮೃ, ೨. ೯೪ ವ) 

ಅವಲಂಬಿ - ಆಶ್ರಯ ಪಡೆದ (ಸಲೆಯೆಂಬುದು ನಿತ್ಕಾರ್ಥ 
ಅವಲಂಭಿ: ಶಬ್ದಮದ, ೩೨೭) 


ಅವಲಗ್ನ - ಜೋಡಿಸಿದ (ವಿವಿಧಮಣಿನಿಕೇತನಾಗ್ರಾವಲಗ್ನ 
ಕೇತುಮಾಳಾವಿಳಸಿತ ಸಾಕೇತಮಂ ಬಳಸಿ: ಆದಿಪು, ೭. ೪೩ 
ವ) 

ಅವಲಿಪ್ತ - ಲೇಪಿಸಿದ (ಅರುಣಜಲ ಅವಲಿಪ್ತ ಪೊಸ 


ಕುಂಕುಮದಂತಿರೆ: ಗದಾಯು, ೪. ೨೨) 

ಅವಲೀಢ - ನೆಕ್ಕಲ್ಪಟ್ಟ (ಮನೋಜಜ್ವಾಲ ಅವಲೀಢನಂ ತಂದುದು 
ಬೆಟ್ಟಬೇಸಗೆಯಿ೦ ಬೆಂದ ಜನಕ್ಕೆ ಕಾಟ್ಕರ್ಜ೦ ತಂದಂತಾದುದು: 
ಲೀಲಾವತಿ, ೧೧. ೬ ವ); ವ್ಯಾಪಿಸಿದ (ಅಗುರ್ವಿಂದಾದಂ 
ಜೆಲ್ವಾಯ್ತು ಚಕ್ರಿದ್ದಿಪಘಟಿ ನಿಶಿತಾಸ್ತಾಂಶುಜಾಳಾ ಅವಲೀಢಂ: 
ಆದಿಹು, ೧೪. ೯೭) 

ಅವಲೇಪ - ಸೊಕ್ಕು ಮದ (ಧರಣೇಂದನಿದಿರೊಳ್‌ 
ಅವರಂತರ್ನಿಗೂಢಕೋಪ ಅವಲೇಪರುಮ್‌ ಈಷತ್‌ 
ಆರೋಪಿತಭ್ರೂಚಾಪರುಮಾಗಿ: ಆದಿಷು, ೯. ೧೦೪ ವ) 

ಅವಲುಪ್ತ - ಲೋಪಗೊಳಿಸಿದ (ಅವಲುಪ್ತ 
ದೀಪ್ತಿಪ್ರತಾಪವಿಧಾನ ನಿರತಂ: ಶಾಂತಿಷು, ೧. ೭೧ ವ) 

ಅವಲೋಕಿನೀವಿದ್ಯೆ - [ಜೈನ] ದೂರದಲ್ಲಾಗುವುದನ್ನು ತಿಳಿಯಲು 
ಸಹಾಯಕವಾದ ವಿದ್ಯೆ. (ಅಂತು ನೆನೆಯಲೊಡಂ 
ಅವಲೋಕಿನೀವಿದ್ಯೆ ಮನದೊಡನೆ ಬಂದು: ಪಂಪರಾ, ೯. 
ರ್ಳ ವ) 

ಅವಲೋಕಿಸು - ನೋಡು (ತಟೆಸಂದು ಮನದೆಅಕದಿಂದ 
ಅವಲೋಕಿಸುತ್ತಿರ್ಪುದುಂ: ಪಂಪರಾ, ೨. ೧೮ ವ) 

ಅವಲೋಹ - ದೋಷಯುಕ್ತ ಲೋಹ (ಅವಲೋಹಂ ಪಿಂಗೆ 
ಹೇಮಂ ಸಹಜದಿನಿರ್ಪಂತೆ... ಸಿದ್ಧರ್‌ ಆತ್ಯಂತಿಕ 
ಸುಖಪದವೀಸಿದ್ಧಿಯಂ ಮಾಲ್‌ ನಮ್ಮೊಳ್‌: ಮಲ್ಲಿನಾಹು, ೧. 
೨) 

ಅವಲ್ಮಾಡು - [ಅವಲಕ್ಕಿಯಂತೆ] ಕುಟ್ಟು (ಅವನಂ 
ಅವಲ್ಲಾಬ್ದುದೆಂದಾ ಪುರಸ್ತ್ರೀ ಭ್ರೂವಿಕ್ಷೇಪಕ್ಕೆ ಸೇನಾಪತಿ 
ಪದವಿಯನಿತ್ತಂ ಮನೋಜಾತಂ: ಮಲ್ಲಿನಾಪು, ೨. ೪೪) 

ಅವಶಿಷ್ಟ - ಉಳಿದ (ಇತ್ತ ರತ್ನಗ್ರೀವಾದ್ಯವಶಿಷ್ಟರೊಡನೆ 
ನೆರೆದು: ಶಾಂತಿಪು, ೪. ೨೬) 

ಅವಶೇಷ - ಉಳಿದ, ಶೇಷ (ಪರಮಾಯುರವಶೇಷಂ 
ಅಜುದಿಂಗಳುಂಟೆನೆ: ಶಾಂತಿಪು, ೯. ೧೬೧ ವ) 

ಅವಶ್ಯಾಯ - ಹಿಮ (ಏಗೆಯ್ವಂ ಈ ಲೋಕಮಂ ಹೈಮನಗಂ 
ಕೈಕೊಂಡುದು ಎಂಬನ್ನೆಗಂ ಒದವಿದ ಅವಶ್ಯಾಯದೊಳ್‌: 
ಸುಕುಮಾಚ, ೪. ೧೧) 

ಅವಷ್ಟಂಭ - ಆಶ್ರಯ (ಏವನೆಮಗೆಂಬ ಶೌರ್ಯಮದ 
ಅವಷ್ಟಂಭದೊಳವಂದಿಳಿಂತುಣದಿರೆ: ಆದಿಷು,, ೧೪. ೨೯); 
ಸ್ಕೈರ್ಯ (ದೇವರ್‌ ದಿಗ್ವಿಜಯ ವ್ಯಸನಾವಷ್ಟಂಭದೊಳೆ 
ನಡೆಯದೆ ಆಟವಿಕ್ಟೊಳ ಆದ ಈ ವಿಗ್ರಹಕ್ಕೆ ನಡೆಉದು: 
ಪಂಪರಾ, ೪. ೪೭); ಗರ್ವ, ಹೆಮ್ಮೆ (ದೇವರ೦ ಅಡಿಗಡಿಗೆ 


ಉಣ್ಣು. 
ಸಪಸಪಿ 
ಇಗ ಎಫ 


೧೦೦ 


ಎಜಿಗಿಸಿ ಸಕಳ ಅವನಿತಳದ ಅದಟರಂ ಪಡಲ್ವಡಿಸಿದ 
ಶೌರ್ಯ ಅವಷ್ಟಂಭದೊಳ್‌ ಆನಿರೆ ಗೋವಳಿಗಂಗೆ 
ಅಗ್ರಪೂಜೆಯಂ ನೀಂ ಕುಡುವಾ: ಪಂಪಭಾ, ೬. ೫೭) 

ಅವಷ್ಟಂಭಿತ - ಕುಳ್ಳಿರ್ದ, ಆಶ್ರಯಿಸಿದ (ಅವಷ್ಟಂಭಿತ ಕುಂಭಿ 
ಕುಂಭಸ್ಥಳಪೂರ್ವಾಸನನುಂ: ಗಿರಿಜಾಕ, ೨. ೧೦೩ ವ) 

ಅವಷ್ಟಂಭಿಸು -  ಒರಗಿಕೊ. ಆಶ್ರಯಿಸು (ಶೈಲರಾಜ 
ಅವಷ್ಟಂಭಿಸಲೊಡಂ ಸಿ೦ಂಹಾಸನದಿರ್ಕೆಲದೊಳ್‌ ನಿಂದ 
ವೀರಲಕ್ಷ್ಮಿ ವಿಜಯಲಕ್ಷ್ಮಿಯರ್‌: ಗಿರಿಜಾಕ್ನ ೩. ೧೦೫ ವ) 
ಗರ್ವಪಡು (ಮಧ್ಯಮಖಂಡಮುಮಂ ಔಂಕಿ ಪೂಲ್‌ ಪೊಕ್ಕು 
ಅವಷ್ಟಂಜಿಸಿ ನಿಂದಾಗಳ್‌: ಆದಿಪು, ೧೩. ೫೬ ವ); 
ಹೆಮ್ಮೆಪಡು (ಮಧ್ಯಮಖಂಡಮುಮಂ ಔಂಕಿ ಪೂಲ್‌ ಪೊಕ್ಕು 
ಅವಷ್ಟಂಭಿಸಿ ನಿಂದಾಗಳ್‌: ಆದಿಷು, ೧೩. ೫೬ ವ); 
ಕುಳಿತುಕೊ (ದುಕೂಲಪ್ರಚ್ಛದಾಚ್ಚಾದಿತ ಸುಖಾಸೀನಂ 
ಮಣಿಮಯಸಿಂಹಾಸನಮನವಷ್ಟಂಭಿಸಿ: ಆದಿಷು, ೧೧. ೨೭ 
ವ) 

ಅವಸಕ್ತ - ತನ್ನಯವಾದ ಕುಸುಮಾಪಚಯ ವ್ಯಸನ ಅವಸಕ್ತ 
ಸುರಯುವತಿ: ಆದಿಪು, ೬. ೯೬) 

ಅವಸಥ - ನೆಲೆ (ಎಸಗಿದುದು ಸಮೀರಂ ಶೈತ್ಯಸೌರಭ್ಯಮಾಂದ್ಯ 
ಅವಸಥಂ: ಆದಿಪು, ೮. ೩೫) 

ಅವಸರ — ಅವಕಾಶ (ಪರಮನನೋಲಗಿಸಿ 
ಕೃತಾರ್ಥರಪ್ಪೆವಮೋಘ ಅವಸರಂಗುಡಿಸುವುದು: ಆದಿಷು, ೯. 
೧೦); ಸಂದರ್ಭ (ಆ ಸಮಯದೊಳ್‌ ವನಮಹತ್ತರಂ 
ಅಕ್ಷಕಂ ನಿಂದಿರ್ದು ದೇವ ಬಿನ್ನಪ೦ ಇದು ಜಲಕೇಳಿಗೆ 
ಅವರಸರ೦ ಎಂದು ನುಡಿದುದಂ: ಕುಸುಮಾಕಾ, ೫. ೧೨೪ 
ವ); ಆವಶ್ಯಕತೆ, ಬೇಡಿಕೆ (ಶರಣಾರ್ಥಿಯೆಂ ಎನ್ನ 
ಅವಸರಮಂ ತೀರ್ಚಿ೦ ಎಂದು ಬಿನ್ನವಿಸುವುದುಂ: ಪಂಪರಾ, 
೧೧. ೨೮) 

ಅವಸರ - ಸಮಯ (ಜಿನಮಜ್ಜನಾವಸರದೊಳ್‌ ದಿನಮಜ್ಜನ .. .. 
ಮಕುಟಮಿದೆನಿಸಲಾರ್ತುದು: ಅಜಿತಪು, ೪. ೫೮) ಆವಶ್ಯಕತೆ 
(ನಿನ್ನವಸರಕ್ಕೆ ಬಂದು ಕೂಡುವ ಬಲದೇವನುಮಂ: 
ಪಂಪಭಾ, ೧೩. ೭೦ ವ); ಅವಕಾಶ (ಗಾಂಗೇಯನ 
ನುಡಿಯೊಳ್‌ ಅವರಸ೦ ಪಸರಮಂ೦ ಪಡೆಯದೆ: ಪಂಪಭಾ, 


೧೯೭೫ ಪು 

ಅವಸರಂಬಡೆ - ಅವಕಾಶ ಪಡೆ (ಅವಸರಂಬಡೆದು 
ದೇವೇಂದನಾಸ್ಥಾನದ  ಭದ್ರಮಂದಿರಮನಿಂದಂ ಬಂದು 
ಪೊಕ್ಕು: ಜಗನ್ನಾವಿ, ೧೧. ೬೯ ವ) 

ಅವಸರಂಬಾರ್‌ - ಸಮಯ  ನಿರೀಕ್ಷಿಸು ಬಿನ್ನವಿಸಲ್‌ 
ಅವಸರಂಬಾರುತ್ತುಮಿರ್ದ ವಿದ್ಯಾಧರಚರಂ: ಆಚವರ್ಧ, ೪. 
4817) 

ಅವಸರೋಚಿತ - ಸಮಯೋಚಿತ (ಆಗಳ್‌ ಅವಸರೋಚಿತ 


ಫಳಪ್ರಾಪ್ತಿಗೆ ಸಂತಸ೦ಬಟ್ಟು, ಮಲ್ಲಿನಾಹು, ೪. ೨೪ ವ) 

ಅವಸರ್ಪಣ - ಇಳಿಕೆ; [ಜೈನ] ಮನುಷ್ಯರ ಆಯುಸ್ಸು, ಸುಖ 
ಮುಂತಾದುವು ಕ್ರಮವಾಗಿ ಇಳಿಕೆಗೊಳ್ಳುವ ಕಾಲ (ತನು 
ಭೋಗಾಯುಷ್ಯಂಗಳ್‌ ಮನುಷ್ಯರೊಳ್‌ ಕುಂದುವಡೆಗುಂ 
ಅವಸರ್ಪಣದೊಳ್‌: ಪಂಪರಾ, ೧. ೫೮) 

ಅವಸರ್ಪಿಣಿ - (ಶರೀರ ಬಳ ಆಯುಃ ದೇಹಪ್ರಮಾಣೋಪಚಯ 
ಅಪಚಯಹೇತುತ್ವದಿಂದಂ ಉತ್ಸರ್ಪಿಣಿ ಅವಸರ್ಪಿಣಿ 
ನಾಮಮಂ ಪಡೆದುದು: ಆದಿಷು, ೬. ೪೮ ವ): ಇದರಲ್ಲಿನ 
ಆರು ಕಾಲಭೇದಗಳು: (ಅವಸರ್ಪಿಣಿ ಕಾಲಂ ಸುಷಮೆ, 


ದುಷಮೆ, ಅತಿದುಷಮೆಯೆಂದು ಷಡ್ವಿಧಮಕ್ಕುಂ: ಚಾವುಂಪು, 
೧೬೪, ಸಾ. ೪-೫) 

ಅವಸಾನ - ಕೊನೆ, ಸಾವು (ಆದಿಮಧ್ಯ ಅವಸಾನಮೊಡಂಬಡೆ 
ತನ್ನೊಳಂ ಸಂತದೊಳಂ ಇದೇಂ ಬಸಂತದ ಅದಗುಂತಿಗೆ 
ಬಾಟಸ್ಕೊದಲಾಯ್ತೆ ಮಾಮರಂ: ಶಾಂತಿಷು, ೭. ೧೪೩) 

ಅವಸಾನಕಾಲ - ಕೊನೆಗಾಲ (ತಪಂಗೆಯ್ದು ಅವಸಾನಕಾಲದೊಳ್‌ 
ನಿದಾನಪೂರ್ವಕಂ ಸತ್ತು: ಶಾಂತಿಷು, ೭. ೪೪ ವ) 

ಅವಸ್ಕಂದ — ಮುತ್ತಿಗೆ (ಅವಸ್ಕಂದಪ್ರಯಾಣಕ್ಷಮಾ 
ಅವನಿಪಾಳವ್ರಜಮೀಗಳೆಮ್ಮೊಡನೆ ಬರ್ಕೆಮದಂ ರಣನಂದದಿಂ: 
ಆದಿಪು ನರಸಿಂ, ೪. ೯೧) 

ಅವಸ್ತು - ಕಃಪದಾರ್ಥ, ಕೆಲಸಕ್ಕೆ ಬಾರದುದು (ಇದು ದಲ್‌ 


ಅವಸ್ತುವೆನ್ನದೆ ಮದುಕ್ತಿಯನೊಯ್ಯನೆ ಕೇಳ್ದು 
ದಿವ್ಯಚಿತ್ತದೊಳವಧಾರಿಸು: ಆದಿಷು, ೮. ೧೧) 

ಅವಸ್ತುಭೂತ - ನಿಷ್ಟಯೋಜಕ (ಅವಸ್ತುಭೂತನೆಂದಾದಮೆ 
ಭೂತಳಂ ಪಚಿಯೆ' ತೇಜಮೆ ಕೆಟ್ಟಪುದು ಇಂತಿದಕೇ 
ಪದ್ಮೋದರ ನೀನೆ ಪೇಟ್‌ ಬಗೆದು ಕಜ್ಜಮನೀಗಳೆ 
ದಿವ್ಯಚಿತ್ತದಿ೦ಂ: ಪಂಪಭಾ, ೯. ೧೮) 

ಅವಸ್ತುಮಾಡು - ಗಣನೆಗೆ ತಂದುಕೊಳ್ಳದಿರು (ಪ್ರಭು 
ಕಿಟೆಯಾತನಂ ನಿಜಿಸಿ ರಾಜ್ಯದೊಳೆಲ್ಲಿ ಅವಸ್ತುಮಾಡಿ 


ಪೂಣ್ಣಭಿಭವಂ: ಆದಿಪು, ೨. ೩೮) 
ಅವಸ್ಥಾಂತರ — ಮತ್ತೊಂದು ಅವಸ್ಥೆ; ಕಷ್ಟಕಾಲ (ತನ್ನವಸ್ಥಾಂತರಕ್ಕೆ 
ತಾನೆ ಬೆಕ್ಕಸಂಬಡುತ್ತಿರ್ಪನ್ನೆಗಂ: ಚಂದ್ರಪ್ರಷು, ೫. ೧೯ ವ) 
ಅವಸ್ಪಂದ - ಪ್ರತಿಕ್ರಿಯಾರಹಿತ (ಈ ಬಿನ್ನಪಮಂ ಅವಸ್ಪಂದಮಂ 
ಅಂಎತೆಯ್ದೆ ಕೇಳ್ದು: ಶಾಂತಿಷು, ೧೦. ೧೧೬) 


ಅವಹಿತ - ಗಮನವಿತ್ತ (ಅವಹಿತಧ್ಯಾನಾಧಿನಮಾನಸನಾಗಿ 
ವಿಹಾರಿಸುತ್ತುಂ: ಆದಿಷು, ೧೦. ೧೩ ವ) 
ಅವಹಿತಭಾವ — ಭಾವವನ್ನು ಅಡಗಿಸಿಕೊಳ್ಳುವುದು 


ಸ್ವಭಾವಗಂಭೀರವೃತ್ತಿಯಪ್ಪುದಜೆಂ 
ಅವಳಂಬಿಸಿ: ಚಂದ್ರಪ್ರಷು, ೬. ೧೩ ವ) 

ಅವಳ್ಲಿರ್‌ - ಅವಳ್‌ ಎಂಬ ಸರ್ವನಾಮದ ಬಹುವಚನ ರೂಪ, 
ಆಕೆಗಳು (ದೇವಸೌಂದರಿಯರ ದಿವ್ಯಮಪ್ಪ ಪೊಸಗಂಪಿನ 
ಅಲಂಪಂ ಅವುಂಕಿಕೊಂಡು ಅವಳ್ಲಿರ ಮಿಳಿರ್ವ 
ಒಳ್ಗುರುಳ್ಗಳನೆ ಲೀಲೆಯಿನಾಡಿಸಿ: ಆದಿಪು, ೨. ೬೫) 

ಅವಣಕ್‌ - ಅವುಗಳು (ಕೆಲದ ಪೆಣಂಗಳೆಲ್ಲವುಂ ಅವ 
ಮೇಲೊಟ್ಟಿ: ಪಂಪಭಾ, ೮. ೫೨ ವ) 

ಅವಾಗ್ಗೋಚರ - ವರ್ಣನೆಗೆ ಸಿಕ್ಕದ (ಖೇಚರಿಯೋ 
ಭೂಚರಿಯೋ ನಿಶಾಚರಿಯೋ ರೂಪು ಬಣ್ಣಿಸಲ್ಕೆ ಆರ್ಗಂ೦ 
ಅವಾಗ್ಲೋಚರಂ ಈ ಕಾನನಮು೦ ಅಗೋಚರಂ ಇವಳ್‌ 
ಇಲ್ಲಿಗೇಕೆ ಬಂದಳೊ ಪೇಟಿಂ: ಪಂಪಭಾ, ೩. ೧೪) 

ಅವಾಗ್ವಿಷಯ - ಮಾತಲ್ಲಿ ಹೇಳಲಾಗದ (ಪುರಶ್ರೀಯಂ 
ಅವಾಗ್ದಿಷಯಮುಂ ಅವರ್ಣನ ಅಗೋಚರಮುಂ 
ಬಣ್ಣಿಸುತ್ತುಂ: ಶಾಂತಿಷು, ೬. ೧೧ ವ) 

ಅವಾಜ್ನನಸಗೋಚರ - ಮಾತು-ಮನಸ್ಸುಗಳಿಗೆ ನಿಲುಕದ 
(ಅವಾಜ್ಯನಸಗೋಚರಮಪ್ಪ ಆತ್ಮತ್ರ್ಯಮ೦ಂ ತತ್ತ್ವವಿಜಾರ 
ಪಾರಗರು೦ ಅನುಮಾನಪ್ರಮಾಣರುಂ ಆಗಿ ಕೈಕೊಂಡು: 
ಪಂಚತಂತ್ರ, ೧೫೫ ವ) 


ಅವಹಿತಭಾವಮಂ 


ಆಗೆ 


೧೦೧ 


ಅವಾಜ್ಮಾನಸಗೋಚರ -  [ಅ+೬ವಾಕ್‌4ಮಾನಸಗೋಚರ] 
ಮಾತಿಗೂ ಮನಸ್ಸಿಗೂ ಕಾಣಿಸದ, ನಿಲುಕದ 
(ವರತನುವನೊತ್ತಿ ಕಪ್ಪಂಗೊಂಡುದ್ಯೋಗದ ಕಲಿತನಮಂ 


ಪೊಗಲಸ್ಸಾಗಳವಾಜಾನಸಗೋಚರಂ ಪೌರವನಾ: ೧೩. ೩) 

ಅವಾಚೀದಿಗ್ವಿಜಯ - ದಕ್ಷಿಣ ದಿಕ್ಕನ್ನು ಗೆಲ್ಲುವುದು (ನಡೆದಂ 
ಅವಾಚೀದಿಗ್ಬಿಜಯಹೇತುವಿ೦ ಜಿನಚಂದಂ: ಶಾಂತಿಷು, ೧೧. 
೧) 


ಅವಾಚ್ಯ - ಹೇಳಲಾಗದ (ಬಿನ್ನವಿಸಲವಾಚ್ಯಮಿದು ದೇವ: 
ಕರ್ಣನೇಮಿ, ೩. ೧೩೫) 
ಅವಾಪ್ತ - ಪಡೆಯಬಹುದಾದ (ಮನೋರಥ ಅವಾಪ್ತ 


ದಿವ್ಯಭೋಗ೦ ಮನೋರಥನೆಂಬ ಕಲ್ಪಜನಾದಂ: ಆದಿಷು, ೫. 
೭ ವ) 


ಅವಾಪ್ತಿ ದ ಪ್ರಾಪ್ತಿ, ಲಾಭ (ಪಾಪಹೃತ್ಹಾದಾಬ್ಜಂ 
ದಯೆಗೆಯ್ವನಕ್ಕೆಮಗೆ ಮುಕ್ತಿಶ್ರೀ ಸುಖ ಅವಾಪ್ತಿಯಂ: ಆದಿಷು, 
೧.೧) 

ಅವಾಮ - ಎಡವಲ್ಲದ್ದು, ಬಲ (ವಾಮಂ ಕರತಳಮದು 


ಕೆಂದಾಮರೆಯರಲೆನಿಪುದು ಉಚಿತಪರ್ಯಂಕದೊಳುದ್ದಾಮಂ 
ಉಪದೇಶಹಸ್ತಮವಾಮಂ: ಆದಿಪು, ೫. ೬೯) 

ಅವಾಮವೃತ್ತಿವರ್ತನ - ಯಜುಮಾರ್ಗಾನುಸಾರಿ, ಪ್ರದಕ್ಷಿಣೆ 
ಸುತ್ತುವ (ಅಧ್ದರಾನಲಂ ಅವಾಮವೃತ್ತಿವರ್ತನಮಾದುದು: 
ಚಂದ್ರಪ್ರಹು, ೧೨. ೩೩ ವ) 

ಅವಾರಪಾರ - ಕೊನೆಯಿಲ್ಲದ (ಪುರುಷೋತ್ತಮಾವತಾರಂ 
ಅವಾರವಾರ ಗಂಭೀರಂ ಯಶಃಪ್ರಹಾಸನಂ 
ಅರ್ಹದ್ದಾಸನೆಂಬೊಂ: ನೇಮಿನಾಹು, ೧. ೬೮ ವ) 

ಅವಾರ್ಯವೀರ್ಯ - ತಡೆಯಲಾಗದ ಸಾಮರ್ಥ್ಯವಿರುವ (ಏಂ 
ಮತಮಜೆದೋಲಗಿಪುದೋ ದಂಪತಿಗೆಂದುಂ 
ಅವಾರ್ಯವೀರ್ಯತೂರ್ಯಕ್ಷಾಜಂ: ಆದಿಪು, ೫. ೩೫) 

ಅವಿ - ಅವಿತುಕೊ (ಅವಿ-ನಿಗೂಹನೇ: ಶಬ್ದಮದ, ಧಾ ೬೬೦); 
ಮೇಕೆ (ಅವಿ ಮೇಷ ಉರಭ್ರ೦ ಮೇಂಡವದು ಏಳಕ 
ವೃಷ್ಟ್ಯುರಣಕ೦ ಏಕಾರ್ಥಂ: ಅಭಿಧಾವ, ೧. ೧೫. ೧೧); 
ಮುತ್ತಿಕೊ (ಎಲರ್ಗೆ ಕಾಪನಿತ್ತು ಉಜ್‌ ಕೈಕೊಂಡವೊಲೆಣಗಿ 
ಪೆಣಮೆವಜ್‌ವಿಂಡು ಅವಿದತ್ತು ಅದಿರ್ಕಾತ್ತೆಯಲ್ಲಿ 
ಸಂದಣಿಗೊಳುತುಂ: ಕಬ್ಬಿಗಕಾ, ೪೮); ಸೂರ್ಯ (ಅವಿ 
ರವಿಯುಂ ಕುಣಿಯುಂ: ಅಭಿಧಾವ, ೩. ೧. ೫) 

ಅವಿಕಲ್ಪ — ವಿಕಾರವಿಲ್ಲದ (ಅವಧಿಯಿಂ 
ಆಸನ್ನಭವ್ಯನೆಂಬುದನಜೆದು .. . ಇಂತು ನುಡಿದರ್‌ ಆತ್ಮಂ 
ಅವಿಕಲ್ಪಂ ನೆನಯುತ್ತಿರ್ದೆವು: ಯಶೋಧಚ, ೪. ೧೬) 

ಅವಿಕಳ - ಕೊರತೆಯಿಲ್ಲದ, ನ್ಯೂನತಿಯಿಲ್ಲದ (ಧವಳ ಜಳಧರ ಕುಳಾಕುಳಂ 
ಅವಿಕಳ೦ ಅಂಬರತಳಂ: ಕವಿರಾಮಾ, ೨. ೬೨) 

ಅವಿಫ್ನ - ಅಡ್ಡಿ ಮಾಡದ (ವೃಷಭನಾಥ ಕಥಾರಚನೋಕ್ತಿಯಲ್ಲಿ 
ಮಾಲ್ಕ್‌ ಇರದೆಮಗಾಗಳುಂ ವೃಷಭಯಕ್ಷಂ 
ಅವಿಫಘ್ನಮನಃಪ್ರವೃತ್ತಿಯಂ: ಆದಿಹು, ೧. ೮) 

ಅವಿಚಲ — ನಿಶ್ಚಲವಾದ (ಅವಿಚಲಮಪ್ಪ ಲಕ್ಷ್ಮಿ 
ವಿವಿಧೋತ್ಕರಹೃದಯಮೆನಿಪ್ಪ ವಿದ್ಯೆನೋಲ್‌ವರ 
ಅನುರಾಗಮಂ ಪಡೆವ ರೂಪು ಆ ನೃಪನಲ್ಲಿ 
ತೋಜಲ್‌: ಮಲ್ಲಿನಾಹು, ೩. ೨೦) 

ಅವಿಚಾರಿತರಮಣೇಯ - ತೋರಿಕೆಯ ಸೌಂದರ್ಯವುಳ್ಳ (ಇನ್ನಾರಾರ 
ಕವಿಶ್ವಂ ಅವಿಚಾರಿತರಮಣೀಯಮಲ್ಲಿ ಪುರುಳಜಸುವುದೇ: ಶಾಂತಿಷು, 
೧೨. ೭೯) 


ಅವಿಚ್ಛಿನ್ನ -. ನಿರಂತರವಾದ (ಇಂತು ಸೋಮವಂಶದಿಂದಂ 
ಅಿವಚ್ಛಿನ್ನಮಾಗಿ ಬಂದಭರತಾನ್ವಯದೊಳ್‌: ಗದಾಯು, ೫. 
೪೪ ೨ 

ಅವಿಜ್ನೇಯ - ತಿಳಿಯಲಾಗದ (ಅವರ ವಚನಂ ಜಡಸಂಸ್ಥಾನಂ 
ಅವಿಜ್ಞೇಯಂ: ಶಾಂತಿಪು, ೧೦. ೧೮೦) 


ಅವಿತ -  ಕತ್ತಿಕಾಳಗದ ಒಂದು ವರಸೆ (ಆಗಳಿರ್ವಲದ 
ಕಡಿತಲೆಕಾಅರ್‌ ಅಲಗಿನೊಳ್‌ ಪಳಂಚೆ ತಾಗಿ ನಿರ್ಫಾತ 
ಉಪ್ಪರಂ೦ ತಾಳವಟ್ಟಂ ಅವಿತಂ ಉಟೆತಂ ಎಂಬ ಪಲವುಂ 
ತೆಆದದ ಇಜೆವ " ಬಿನ್ನಣದೊಳ್‌ ನೆಜ್‌ದು ತಾಳುಂತಟ್ಟುಂ 
ಪೊಯ್ಯೆ: ಪಂಪರಾ, ೧೩. ೫೪ ವ) 

ಅವಿತಥ - ಸುಳ್ಳಲ್ಲದ, ನಿಶ್ಚಯ (ತನ್ನ ಬಾಣದ ಮೊನೆಯೊಳ್‌ 
ಮಾರ್ವಲಮಂ ತವಿಸಿದನೆನೆ ದೋರ್ವಲಮೇಂ 
ಬ್ರಹ್ಮರಥನೊಳ್‌ ಅವಿತಥಮಾಯ್ತೋ: ಪಂಪರಾ, ೨. ೬೨) 

ಅವಿದಿಡು - ಮೊರೆಯಿಡು (ಶಿವಂಗೆ ಅವದಿಡಲ್‌ ಶ್ವಾಕಾರದಿಂ 
ವೇದಮಂಖ್ರಗಳಂ ಫ್ರಾಣಿಸುತೆಯ್ದೆ ತಚ್ಛರನಿಮಂ ಎಚ್ಚಂ 
ಕೇಳ್‌ ಕಿರಾತೇಶ್ವರಂ: ರಾಜಶೇವಿ, ಬ ೧೦೦; ಹಬ್ಬು ( 

ಅವಿದಿತ - ತಿಳಿಯದ (ಅವಿದಿತ ಪರಸ್ಪರೋಜ್ಚವ್ಯವಹೃತಿ 
ತಂತಮಗೆ ವಿಸ್ಮಯಂಪುಟ್ಟುವಿನಂ: ಮಲ್ಲಿನಾಷು, ೧೪. ೭೬) 

ಅವಿಧಾ - “ಕಾಪಾಡಿ'' ಎಂಬ ಮೊರೆಯ ಕೂಗು (ಅವಿಧಾ 


ಪಾರ್ವನೊರ್ವನುಳ್ಳ ಮಗನ೦ ನಿಷ್ಠಾರಣಂ ನಿರ್ಫೃಣಂ 
ಜವನುಯ್ದಂ: ಅಜಿತಪು. ೧೦. ೧೧) 

ಅವಿಧೃತೋದ್ರೇಕ -. [ಅವಿಧೃತ-ಉದ್ರೇಕ] ಉದ್ವೇಗವನ್ನು 
ತಡೆದುಕೊಳ್ಳುವುದು (ಊರ್ಜಿತರಾತಿರಾಜಪ್ರತಾತಪಮುಂ 
ಅವಿಧ್ಯತೋದ್ರೇಕಮಾಗೆಯುಂ: ಆದಿಷು ನರಸಿಂ ೧೩. ೨೭ 
ವ) 

ಅವಿನಯ - ಕೆಟ್ಟ ನಡವಳಿಕೆ (ಎನ್ನ ಕಾಮಪರವಶತೆಗಾಂ 
ನೆಲದೊಳ್‌ ತಲೆಯಂ ಕುತ್ತಿ ಚ ನಿಜ 
ಅವಿನಯಶ್ರವಣಲಜ್ಜೆಯಿ೦ ಕರಗುವಂತೆಯುಂ ಆಗಿ 
ಇಂತೆಂದಂ: ಕಾದಂಬ, ೧೦. ೩ ವ) 

ಅವಿನಶ್ಚರ ದ ನಶ್ಚರವಲ್ಲದ, ಶಾಶ್ವತವಾದ (ಅಂದು 
ಗಸ೦ಜನನಮನೆಯ್ದೆ ತಾಳ್ಲಿ ಅವಿನಶ್ಚರಕೀರ್ತಿಯೊಳಂ 
ಸರಸ್ವತೀವನಿತೆಯೊಳಂ: ಆದಿಷು, ೮. ೬) 

ಅವಿನಾಣ - (ಅಭಿಜ್ಞಾನ) ಗುರುತು  (ಅತಿರಹಸ್ಕಂಗಳಪ್ಪ 
ಕೆಲಕೆಲವು ಅವಿನಾಣಂಗಳಂ ನಾಣ್ಣಿ ಬಿಟಿ 
ಪಿರಿದುಮನುರಾಗದಿ೦ದಮೆನ್ನ ಬರೆದ ಪಟಮನಿದನರ್ಚಿಸಿ: 
ಆದಿಷು, ೩. ೪೩ ವ) 

ಅವಿನಾಭಾವಿ — ಸದಾ ಕೂಡಿರುವ, ಜೊತೆಗಿರುವ 


(ಭವವಿಜಯಮೆಂಬುದು ಜೀವಂಗೆ ಚೇತನಾಚೇತನಂಗಳೊಳ್‌ 
ಅವಿನಾಭಾವಿಸಹಾಯಮನೊಂದುಮಿಲ್ಲಂ: ಅಜಿತಪು, ೮. 
೨೮ ವ) 

ಅವಿನೀತ - ವಿನಯರಹಿತ (ಅವಿನೀತನುಂ ಅಪ್ರತಿಷ್ಠನುಂ 
ಸ್ವಪರಾ೦ತಸ್ಥವಿದನುಂ ಅಲ್ಲದ ಅರಸನ೦ ಅಣೆದಿಂಬಟೆಕ್ಕೆ 
ಸಮೀಪಕ್ಕೆ ಪೋಗಿ ದುರಭಿಮಾನದಿಂ ನುಡಿವುದು ತಕ್ಕುದಲ್ಲಂ: 
ಪಂಚತಂತ್ರ, ೮೫ ವ) 


ಅವಿನ್ನಾಣ - [ಅಭಿಜ್ಞಾನ] ಗುರುತು (ಕಾದಂಬರೀದೇವಿಯಟ್ಟಿದ 
ಮದನವೇದನೆಯ ಅವಿನ್ನಾಣ೦ಗಳಪ್ಪ ಪಸುರೆಸೆವ 
ಪಾಲಡಕೆಯ ಗೊಂಚಲುಮಂ ಮಲಯಜ 


ವಿಲೇಪನಮುಮಂ ಅರಸಂಗೆ ತೋಟಿ: ಕಾದಂಸಂ, ೫. ೭೮ 


೧೦೨ 


ವ); ವಿವರ (ರಘುವೀರನಣುವಂಗೆ ಜಾನಕಿಯ ತನ್ನ 
ಕುಣುಪಿನ ಅವಿನ್ನಾಣ೦ಗಳನಜೆಪಿ: ಪಂಪರಾ, ೧೧. ೪೬ ವ) 


ಅವಿಪಾಕ[ನಿರ್ಜರೆ] - [ಜೆ ಕೈನ] ನಿರ್ಜರೆಯ ಎರಡು ರೂಪಗಳಲ್ಲಿ 
ಒಂದು: ಕರ್ಮವು EEN ಫಲ ಕೊಡುತ್ತಿದ್ದರೂ 
ರಾಗದ್ವೇಷರಹಿತವಾದ ಆತ್ಮನಿಗೆ ಹೊಸಕರ್ಮಗಳ 
ಬಂಧವಾಗುವುದಿಲ್ಲ ಮತ್ತು ಪೂರ್ವಬದ್ಧ ಕರ್ಮಗಳು 
ಉದುರಿಹೋಗುತ್ತವೆ (ಯಥಾಕಾಲಾನುಭವನ ಸವಿಪಾಕ 
ಅವಿಪಾಕರೂಪದಿಂ ಪೂರ್ವಾರ್ಜಿತನಿರ್ಜರಣ೦ 


ನಿರ್ಜರೆಯೆಂಬುದು: ಆದಿಪು, ೧೦. ೬೩ ವ) 
ಅವಿಭಾವ್ಯ - ಯೋಚಿಸಿ ತಿಳಿಯಲಾರದ; ಗುರುತು ಹಚ್ಚಲಾಗದ 


(ವಾಜಿಗಳ ನಡುವೆ ಪೀಲಿದಟೆಗಳ ನೆಟಲಿಂದ 
ಅವಿಭಾವ್ಯನೆನಿಸಿ ಬರುತಿರ್ಪಂ: ಕಾದಂಬ, ೮. ೬೧) 
ಅವಿಮಧೂತ - [ಜೆ ೈನ] ದರ್ಶನ ಮೋಹನೀಯಗಳಲ್ಲಿ ಒಂದು 


(ಅವಿಮಧೂತಂ ಸಮ್ಯಗ್ನಿಧೂತಂ ಸಮೃಕ್ಷಪಕೃತಿಯುಮೆಂದು 
ದರ್ಶನಮೋಹನೀಯಂ ಮೂಖು ತೆಅ೦ಂ: ಶಾಂತಿಪು, ೧೨. 
೧೧ ವ) 

ಅವಿರತಂ ದ 
ಮಂತ್ರಿಮಂಡಲದೊಳ್‌ 
ಚಂದ್ರಪ್ರಹು, ೭. ೬೦ ವ) 

ಅವಿರಳ — ದಟ್ಟವಾದ, ಬಿಡುವಿಲ್ಲದ 
ಧೂಪಾಮೋದಸಂಸಂಗಿ ಭೃ೦ಗಾನ್ವಿತಂ: 
೧೫೦) 

ಅವಿರಳವಿಸಾರಿ - ನಿರಂತರವಾಗಿ ಹರಡುವ (ಆ ರಮಣೀಯ 
ದೇಹದ್ಯುತಿವಾರಿಯಿಂ ಅವಿರಳವಿಸಾರಿಯಿಂ ತೊಳೆವಂತೆ: 
ಚಂದ್ರಪ್ರಪು, ೨. ೧೪) 

ಅವಿವೇಕಾತ್ಮತೆ — ವಿವೇಕರಹಿತವಾದ 
(ಅವಿವೇಕಾತ್ಮತೆಯಿಂದೆ ಮೆಯ್ಯಜೆಯದೆ 
ದಿಜ್ನೂಢನಾಗಿರ್ದೆಂ: ಸುಕುಮಾಚ, ೧೨. ೧೫) 

ಅವಿವೇಕ - ವಿವೇಕರಹಿತ (ಅವಿವೇಕ ದಶಮುಖಂ 
ದೃಷ್ಟಿವಿಷಾಹಿಯ ಪೆಡೆಯ ಮಣಿಶಲಾಕೆಗೆ ಕೈನೀಡುವ 
ಗಾಂಪಂನಂತೆ ಮನದೊಳ್‌ ಅಳಿಪಂ ತಂದಂ: 
ಪಂಪರಾ, ೯. ೮೮) 

ಅವಿಹತಗತಿ - ತಡೆಯಲಸಾಧ್ಯವಾದ ವೇಗ 
(ಪುರಾಣಪುರುಷರವೋಲಿಂತು ಅವಿಹತಗತಿಯಿಂ 
ಮುನ್ನನ್ವಯಾಯಭೂಧರದ ಮುಟ್ಟಿದರಾರ್‌: 
ಆದಿಷು, ೧೪. ೪೦) 

ಅವು - ಒನಕೆಯಿಂದ ಕುಟ್ಟು 
ಶಬ್ದಮದ, ಧಾ, ೬೬೧) 

ಅವುಂಕಿಸು - ಸಿಕ್ಕಿಹಾಕಿಸು (ಒಳಪುಗುವುದರ್ಕೆ ಎಡೆಮಾಡಲುಂ 


ನಿರಂತರವಾಗಿ 
ಅವಿರತಂ 


(ಉಪಧಾವಿಶುದ್ಧ 
ನಿವರ್ಷಿಸಿಯುಂ: 


(ಅವಿರಳ 
ಚಂದ್ರಪ್ರಪು, ೧. 


ದ್ರಿಪ್ರಷು 


ಮನಸ್ಸುಳ್ಳುದು 
ಆಂ 


ಶಿಖರಮಂ 


(ಅವು-ಮುಸಲಕ್ರಿಯಾಯಾಂ: 


ಎಡೆಯಾಗದ ಮೃಗಮಂ ಅವುಂಕಿಸಲು೦ .. .. ನಿಮ್ಮಡಿಯ 
ಕೆಲದೊಳಾನೆ ಬಲ್ಲೆಂ: ಪಂಪಭಾ, ೫. ೪೩ ವ) 
ಅವುಂಕು - ಒತ್ತರಿಸು (ದೇವಸೌಂದರಿಯರ ದಿವ್ಯಮಪ್ಪ 


ಹೊಸಗಂಪಿನಲಂಪಂ ಅವುಂಕಿಕೊಂಡು: ಆದಿಪು, ೨. ೬೫) 
ಅವುಂಡು - ಔಡು, ದವಡೆ (ಹರಿಪೋತಮಂ ಬೆದಜುತುಂ 
ಕರಿಪೋತಂ ಅವುಂಡುಗರ್ಚಿ ಕೇಸರಿಣಿಯಂ  ಕೆಚ್ಚಲಂ 
ತುಡುಕುತಂ ಪರಿದತ್ತು: ಪಂಪಭಾ, ೭. ೮೦) 
ಅವುಜ - ಒಂದು ವಾದ್ಯ (ರಂಗಪೂಜೆಗೆ ಕರಂ ಒಪ್ಪುವ 
ಆವುಜಿಗಂ  ಆವುಜಮಂ ಹಿಡಿದೆತ್ತಿ. ಕಂದವಟ್ಟಿಗೆಯನೆ 
ಕಂಡದೊಳ್‌ ತಳೆದು: ಧರ್ಮಪ, ೨. ೨೧) 


ಅವುಡಲ - ಔಡಲ, ಹರಳು ಗಿಡ (ಬಯಲೊಳ್‌ ನಿತ್ತಜೆಸಲಾಣದೆ 
ಆನೆಯಂ ಬಿಟ್ಟು ಅವುಡಲಕ್ಕೆಯಂ ಮಛ್‌ಗೊಂಡರೆಂಬರಂತೆ: 
ಪಾರ್ಶ್ವನಾಪು, ೩. ೧೩೧ ವ) 

ಅವುಟಿಕ್‌ - ಅಗುಳು (ತವಗುಣಬಡ್ಡಿಸೆ ಮೀಸಲ೦ ಅವಿವೇಕಿಗಳ್‌ 
ಇಕ್ಕಿ ಕಿರ್ಚಿನೊಳ್‌ ಕಿಟೆದಂ ಮಿಕ್ಕವುಟಂ 
ಪೊಳಗಣ್ಣೀಡಾಡುವರ್‌: ಸಮಯಪ, ೧೨. ೫) 

ಅವ್ಯಕ್ತಾಕ್ಷರ - [ಅವ್ಯಕ್ತ ಅಕ್ಷರ] ಗೊತ್ತಾಗದಂತಹ ಅಕ್ಷರ, 
ತಿಳಿಯದ ಮಾತು (ಪರಮನೊಳಗೊಳಗೊಂದಂ ಪರಿಜಪನಂ 
ಗೆಯ್ಕೆಯುಂ ನೆಗಟ್ಲಿವ್ಯಕ್ತಾಕ್ಷರದಿಂ ನಿಗೂಢತರ ನಿರ್ಗುರರವ 
ಗು೦ಜದ್ಗುಹಾತಳಕ್ಕೆಣೆಯಾದಂ: ಆದಿಷು, ೯. ೮೬) 

ಅವ್ಯಗ್ರ - ಏಕಾಗ್ರ ಮನಸ್ಸಿನ (ಅವ್ಯಗ್ರಕುಶಾಗ್ರೀಯಬುದ್ಧಿಸಮೃದ್ಧಂ 
ಸ್ವಯಂಬುದ್ಧಂ ಅವಧಾರಿಸಿ: ಆದಿಪು, ೨. ೯ ವ) 


ಅವ್ಯತಿರಿಕ್ಕೆ -.. ಬೇರೆಯಲ್ಲದವಳು (ಸತತಂ ನಿಜದೇಹದಿಂ 
ಅವ್ಯತಿರಿಕ್ತೆಯೆನಿಪ್ಪ ಹೃದಯವಲ್ಲಭೆಯೊಳ್‌: ಚಂದ್ರಪ್ರಪು, ೬. 
೨೫) 

ಅವ್ಯಭಿಚಾರಿಮಿತ್ರ — ಸ್ಥಿರನಾದ ಗೆಳೆಯ (ಪಾಪೇಭಕಂಠೀರವ 
ಅನುಜ೦ ಅವ್ಯಭಿಚಾರಿಮಿತ್ರಾನುಕಾರರಿಯಪ್ಪ ಬಿಲ್ಲನದಂ 
ಬಿಸುಟ್ಟು: ಶಾಂತಿಷು, ೪. ೫೦ ವ) 

ಅವ್ಯಯ - ನಷ್ಟವಿಲ್ಲದ. ಒಂದೆ ಪ್ರಕಾರದ (ಅಮೇಯಂ 


ಅವ್ಯಯಂ ದೇವರದೇವ೦ ಆದಿಪುರುಷಂ: ಜಗನ್ನಾವಿ, ೧. 
೩೨) 

ಅವ್ಯವಚ್ಛಿನ್ನ - ಎಡೆಬಿಡದ; ನಿರಂತರವಾದ (ಹಿರಣ್ಯಗರ್ಭಬ್ರಹ್ಮರಿಂ 
ತಗುಳ್ಳು ಅವ್ಯವಚ್ಚೆನ್ನಮಾಗಿ ಬಂದ ಸೋಮವಂಶ೦ ಈಗಳ್‌ 
ಎಮ್ಮ ಕುಲಸಂತತಿಗಂ ಆರುಮಿಲ್ಲದೆ ಎಡವಣಚಿದು 
ಕಿಡುವಂತಾಗಿರ್ದುದು: ಪಂಪಭಾ, ೧. ೮೪ ವ) 

ಅವ್ಯವಧಾನ — ಸಂತತವಾದ (ಭಾಂತಿವಶದಿಂ 
ಗ್ರಾಹ್ಯಸ೦ವೇದನಾಕಾರತ್ರಯಾಕ್ರಾಂತ೦ಗಳ್‌ ವಿಜಾತೀಯ 
ಅವ್ಯವಧಾನ ಲಘೂವೃತ್ತಿ ಸದೃಶಾಪರೋತ್ಪತ್ತಿ ಎಂಬಿವಣಿಂ: 
ಆದಿಹು, ೨. ೯ ವ) 


ಅವ್ಯಾಕುಲಾತ್ಮಕ ದ ವ್ಯಾಕುಲಗೊಳ್ಳದ ಮನಸ್ಸುಳ್ಳ 
(ಮಿಥ್ಯಾತಾನುಭವಿಯೆನಿಸಿರ್ದಂ ಆಸನ್ನಭವ್ಯಂ 
ಅವ್ಯಾಕುಲಾತ್ಮಕಂ ನಿರ್ವ್ಯಾಜಂ: ಸುಕುಮಾಚ, ೩. ೧೧) 

ಅವ್ಯಾಕುಳಂ - ವ್ಯಾಕುಲವಿಲ್ಲದವನು (ಜಿನೇಶ್ವರಂ .. .. ಕುಡುಗೆ 
ಸಮ್ಯಗ್ಬರ್ಶನ ಜ್ಞಾನ ಚಾರಿತ್ರಂಗಳ್‌ ಭವ್ಯಶ್ರೇಣಿಗೆ 
ಅವ್ಯಾಕುಳಂ: ಅನಂತಹು, ೧. ೭) ತಡೆಯಿಲ್ಲದೆ; 


ವ್ಯಾಕುಲವಿಲ್ಲದೆ (ಕಾಮಿನೀರೂಪದಿಂ ಕನ್ನಡಿಸಿತು ಅವ್ಯಾಕುಳಂ 
ಪುಣ್ಯವತಿ ಕನಸಿನೊಳ್ಳಿನ್ನ ಪುಣ್ಯಾಧಿದೈವಂ: ಮಲ್ಲಿನಾಹು, ೪. 
೪೭) 

ಅವ್ಯಾಜ - ಸಹಜವಾದ (ಭವ್ಯಶ್ರೇಣಿಗೆ ಅವ್ಯಾಜದಿಂದಜೆಯಲ್‌ 
ನಾಲ್ಕನುಯೋಗಮಾದುದು: ಆದಿಷು, . ೩೯) 

ಅವ್ಯಾಹತ - ತಡೆಯಿಲ್ಲದ (ನಿರ್ಮೋಹದಿನಿರೆ. ಯತಿಪತಿಗೆ 
ಅವ್ಕಾಹತ೦ ಅಳವಟ್ಟುದು ಉತ್ತಮಾಕಿ೦ಚನ್ಯಂ: ಮಲ್ಲಿನಾಹು, 
೧೧. ೩೦) 

ಅವ್ಯತ್ಸನ್ನ -  =ಪಾಂಡಿತ್ಯವಿಲ್ಲದವನು . (ಅವ್ಯಾಜಶೌರ್ಯಂ 
ಅವುತ್ಸ್ನನ್ನನವೋಲಿಂತು ಮೊಳ"ದಪುುವನೇ: ಪಂಪರಾ, ೧೬. 
೧೭) 

ಅವ್ಯಾಬಾಧ - [ಜೈನ] ಸಿದ್ಧಪರಮೇಷ್ಠಿಗಳ ಅಷ್ಟಗುಣಗಳಲ್ಲಿ 
ಒಂದು, ಯಾವುದರಿಂದಲೂ ಕುಂದದ ಅಥವಾ ಹೆಚ್ಚದ 
ಅನ೦ತಸುಖತ್ವ (ಸಮ್ಯಕ್‌ ಜ್ಞಾನ ದರ್ಶನ ಅನಂತವೀರ್ಯ 


೧೦೩ 


ಸೂಕ್ಷ್ಮತ್ವ್ವ ಅಗುರುಲಘುತ್ವ ಅವಗಾಹ ಅವ್ನಾಬಾಧಗಳೆಂಬ 
ಸಿದ್ಧಪರಮೇಷ್ಠಿಗಳ ಅಷ್ಟಗುಣ೦ಗಳಂ೦ ನೆನೆಯುತ್ತುಂ: ಆದಿಪು, 
೧೦. ೧೪ ವ) 

ಅವ್ರತಯೋಗ - ವತಾಚರಣೆಯಿಲ್ಲದ, ಆಮೆಯಂತೆ ನೀರಿನಲ್ಲಿ 
ವಾಸಮಾಡುವ (ಅವ್ರತಯೋಗ೦ ಜಳಪಕ್ಷಿಗಲ್ಲದೆ ಜನಕ್ಕಿಲ್ಲ 
ಅಲ್ಲಿ: ಪುಷ್ಪದಂಪು, ೨. ೨೯) 

ಅವ್ದಳಿಸು - ವ್ಯಾಪಿಸು, ಮೇಲೆ ಬೀಳು (ಚಳದಳಕಾಖಿ ನಿನ್ನ 
ವದನಾಂಬುಮಂ ನಡೆ ನೋಡಲೀಯದೆ ಅವ್ವಳಿಸುವುದು 
ಔಪರಿಷಟಕದೊಳೆನ್ನಂ: ಆದಿಪು, ೪. ೧೨); ಅಪೇಕ್ಷಿಸು 
(ವಿಚಕಿಲಮಾಲೆಯೆಂದು ಎಅಿಗಲ್‌ ಅವ್ವಳಿಪ 
ಮದಮಧುಪಂಗಳಿಂ: ರಾಜಶೇವಿ, ೨. ೧೩೫ ವ) 

ಅಶಕ್ಯಾನುಷ್ಠಾನ -  ಅನುಷ್ಠಾನಮಾಡಲು ಸಾಧ್ಯವಾಗದ್ದು 
(ಮಹೀತಳರಾಜ್ಯದೊಳ್‌ ನಿಣಿಸುವುದುಂ ಮದುವೆ 
ನಿಜೆಸುವುದುಂ ಎನಗಶಕ್ಕಾನುಷ್ಠಾನಮಾದೊಡಂ: ಆದಿಷು, ೮. 
೮ ವು) 


ಅಶನ - ಆಹಾರ (ಬದರಾಕ್ಷಾಮಲಕಪ್ರಮಾಣಂ ಅಶನಂ; 
ಶಾಂತಿಪು, ೬. ೧೦೪) 
ಅಶನಿ - ಸಿಡಿಲು (ಮನದೊಲವರದಿಂದೀ ಯಮತನಯನ 


ಕಂಡುವಗ್ರಪೂಜೆ ಮತ್ತನ್ನಿಧಿಯೊಳ್‌ ನನಗಶನಿಯ ಮಿಟುವ 
ನಂಜಿನ ದೊರೆ: ಪಂಪಭಾ, ೬. ೫೧); ವಜ್ರಾಯುಧ 
(ಬೆಟ್ಟುಗಳ್‌ ಉಗ್ರ ಅಶನಿ ಸಂಘಟ್ಟದೆ ಕೆಡೆವಂತೆ ಭೀಮ 


ಭೀಮಗದಾಸಂಘಟ್ಟದೆ ಕೆಡೆದೊಡನೆ ಪಡಲ್ವಟ್ಟುವು 
ಕಾಳಿಂಗರಾಜ ಸಮರಗಜ೦ಗಳ್‌: ಗದಾಯು, ೩. ೪) 
ಅಶರೀರದ್ದನಿ - ಶರೀರ ಕಾಣಿಸದೆ ಕೇಳುವ ಧ್ವನಿ 


(ಅಶರೀರಧ್ದನಿಯಂತೆ ನಾರದನ ಪೇಟ್ಲ ಆದೇಶಮಿಂದಾಯ್ತು: 
ಜಗನ್ನಾವಿ, ೩. ೧೯) 

ಅಶಲ್ಯ -. ಆಯುಧವಿಲ್ಲದ, ನಿರಾಯುಧ (ಶಲ್ಕನ೦ ಅಂದು 
ಅಶಲ್ಯನಂ ಬಗೆವವೊಲ್‌ ಏಳಿದಂಬಗೆದು ದಂತಿಯಂ ಆಗಡೆ 
ತೋಜೆಕೊಟ್ಟು ತೊಟ್ಟಗೆ ರಥಮಂ ಪಡಲ್ವಡಿಸಿ ಪೂಲ್ಬಂ 
ಅರಾತಿಯಂ ಅಸ್ತಕೋಟಿಯಿಂ: ಪಂಪಭಾ ಪರಿಷತ್ತು. ೧೦. 
೧೧೧) ತ 

ಅಶಲ್ಯಭಾವೆ - [ಜೈನ] ರಾಗದ್ದೇಷರಹಿತಳಾದವಳು (ಪರಮ 
ಜಿನೇಂದನಂ ಬಗೆವ ಭಾವಂ ಅಜಾಲ್ಯಂ ಅಶಲ್ಯಭಾವೆಯಾ: 
ಸುಕುಮಾಚ, ೯. ೧೬) 

ಅಶಾಂತಮತಿ - ಕದಡಿದ ಮನಸ್ಸಿನವಳು (ಅಶಾಂತಮತಿ 
ಚಂಡರುಚಿ ನಿಶಚರನಾದಂ: ಚಂದ್ರಪ್ರಪು, ೫. ೮೮) 

ಅಶಿಶಿರಕರ - ಸೂರ್ಯ (ಆರ್ದ್ರ ಚಂದನಾನ್ವಿತಮುಂ ಅಶಿಶಿರಕರ 
ರಥತುರಗಖುರಶಿಖರನಿಖಂಡಿತ ಲವಂಗಪಲ್ಲವಮುಂ: 
ಪಂಪಭಾ, ೪. ೧೮ ವ) 

ಅಶಿಷ್ಟ - ಒರಟಾದ (ಕಂಸಂ ತದೀಯ ಬಾಲಹಿಂಸಾಪರನಗಿ..... 
ಶಿಷ್ಟರ್‌ ಅಶಿಷ್ಟಮೆನೆ .. . ಕೂಸನಪ್ಪಳಿಸಿ: ಜಗನ್ನಾವಿ, ೨. ೫೩ 
ವ ಮತ್ತು ೫೪ ವ) 

ಅಶೀತಿ - ಎಂಬತ್ತು (ಮ೦ತಣಮೇನಾದಿಯ ಮನ್ವಂತರದೊಳ್‌ 
ಅಶೀತಿಭಾಗಿ ಪಲ್ಕದೊಳ್‌ ಆ ಮನ್ವಂತರ ದಶಮಾಂಶಂ 
ಮನ್ವಂತರಮಕ್ಕುಂ ಪ್ರಸೇನಜಿತ್ಚರ್ಯ೦ತಂ: ಪಂಪರಾ, ೧. 
೮೮) 

ಅಶುಭಸ್ಯ ಕಾಲಹರಣಂ - 
ಮುಂದೂಡಬೇಕು 


ಕೆಡುಕನ್ನು [ಆದಷ್ಟೂ] 
(ಅಮತು ಗಾಂಗೇಯಂ ಮನದೊಳ್‌ 


ಪೊಗಟ್ಟು ಅಶುಭಸ್ಯ ಕಾಲಹರಣ೦ ಎಂಬೀ 
ಕಾರ್ಯಾರ್ಥಮನವಧಾರಿಸಿ: ಗದಾಯು, ೬. ೬ ವ) 

ಅಶೇಷ - ಎಲ್ಲ, ಸಕಲ (ಸಮಸ್ತ ಉರ್ವೀಧರ ಅಶೇಷ ಶೇಷ 
ಮಹಾನಾಗಫಣಾಮಣಿದ್ಯುತಿಯನೇಂ ಖದ್ಯೋತದೊಳ್‌ 
ಕಾಣ್ಣರೇ: ಪಂಪಭಾ, ೫. ೭೬) 

ಅಶೇಷಜಗಜ್ಜನಕ ದ ಸಮಸ್ತಲೋಕಕ್ಕೂ ತಂದೆಯಾದ 
(ತೋಯಜಗರ್ಭಂ ಆದಿಮುನಿಮುಖ್ಯಮತಪ್ರಕಟೀಕೃತಾಖಿಳ ಆಮ್ನಾಯ 
ಪುರಂಪುರಾಯತಂ ಅಶೇಷಜಗಜ್ಞನಕೆಂ ಎ ಇ. ಓಲ್ಬು ದೀರ್ಫಾಯುವುಂ 
ಈಗೆ ಶಿಷ್ಪನಿಧಿಗೆ: ಪಂಚತಂತ್ರ. ೩) 

ಅಶೇಷಭವ್ಯ - ಸಮಸ್ತ ಜೈನಸಮುದಾಯ (ಶ್ರೀಮತ್‌ 
ಅಷೇಭವ್ಯಕಮಲಾಕರಹಂಸಂ .. .. ಜಿನಾರ್ಕನೊಲ್ಲು ಎಮಗೆ 
ಮಾಡುಗೆ ದೃಷ್ಟಿಲಕ್ಷ್ಮಿಯಂ: ಸಮಯಪ, ೮. ೧) 

ಅಶೋಕ - ಒಂದು ಮರ (ಕಕುಭ ಅಶೊಕ ಕದಂಬ ಲುಂಗ 
ಲವಲೀ ಭೂಜ ಅರ್ಜುನ ಆನೋಕಹಪ್ರಕರಂ: ಪಂಪಭಾ, ೫. 
೮೦) 

ಅಶೋಕವೃತ್ತ - ಶೋಕಕ್ಕೆ ಒಳಗಾಗದ ನಡತೆಯವನು (ಅಗಲ್ಲು 
ಪೋದಂ .. .. ಅಶೋಕವೃತ್ತಂ ಅಭಯಾತ್ಮಕಂ: ಪುಷ್ಪದಂಪು, 
೧೯. ೯೩) 

ಅಶ್ಮ - ಕಲ್ಲು (ಮೇರುಮಹೀಜಾತಂ ಪಾರಿಜಾತ ಅ೦ಫ್ರಿಪೋತ್ಕರಂ 
ಅಶ್ಶಬ್ರಜ೦ ಪಯಃಪ್ರಸರಮುಂ ಚಿಂತಾಮಣಿ: ಶಾಂತೀಶ್ವಪು, 
೧೪. ೮೯) 

ಅಶ್ಮಂತ - ಒಲೆ (ಅಶ್ಮಂತಂ ಉತ್ಸಾನಂ ಅಂತಿಕೆಯೆನೆ 
ಅಧಿಶ್ರಯಣಿಯೆನಿಪ್ಪುದಕ್ಕುಂ: ಅಭಿಧಾವ, ೧. ೧೦. ೩೦) 

ಅತಶ್ಮಗರ್ಭ - ಮರಕತ (ಮರಕತಮದು ಅಶ್ನಗರ್ಭಂ: ಅಭಿಧಾವ, 
೧. ೬ ೧೦) 

ಅಶ್ಮಸಾರ - ಕಬ್ಬಿಣ (ಬಿಸಿಳುರೆ ಕರಗಿ ಹರಿವ ಅಶ್ಮಸಾರಮಂ 
ಗಿರಿಯ ನಿರ್ಭುರಂಗೆತ್ತು: ಚಂದ್ರಪ್ರಪು, ೯. ೭೨) 

ಆಶ್ರಮ - ಆಯಾಸವಿಲ್ಲದ, ನಿರಾಯಾಸ (ನಿರಾಳೋಚನೆಯಿಂದ 
ಅಶ್ರಮದೆ ಗೆಲ್ವ ಅತಿವೀರ್ಯನೆ ನೀನಿರಲ್ಕೆ: ಕರ್ಣನೇಮಿ, ೧. 
೧೨೦) 

ಅಶ್ರಾಂತ - ಶ್ರಮರಹಿತವಾದ, ಕೊನೆಯಿಲ್ಲದ (ಅಂತು 
ಅಶ್ರಾಂತರಾಗದಿಂ ಸಂಭೋಗಸುಖಸಾಗರದೊಳೋಲಾಡಿ: 
ಜಗನ್ನಾವಿ, ೨. ೭೫ ವ) 

ಅಶ್ರಾಂತಂ - ದಣಿವಿಲ್ಲದೆ (ಅಶ್ರಾಂತಂ ಕಣ್ಣೊಪ್ಪಿದಂ ಮಂಜುಳ 
ಗುಣಗಣಮಾಣಿಕ್ಯಕೋಶ೦ ಮಹೇಶಂ: ರಾಜಶೇವಿ, ೧೪. 
೧೬೯) 

ಅಶ್ರೀಕ - ಸಂಪತ್ತು ಸೌಭಾಗ್ಯಗಳಿಲ್ಲದ (ಲೋಕಾಲೋಕಾವಿತತ 
ಲೋಕಂ ಜ್ಞಾನಂ ಸಮಾರ್ಜಿತ ಅವದ್ಯವಿದು ಅಶ್ರೀಕಂ: 
ಶಾಂತಿಪು, ೬. ೪೭) 

ಅಶ್ರು - ಕಂಬನಿ (ಅಶ್ರುವಂ ಪೇಟುವ ಕಣ್ಮಲರ್‌: ಜಗನ್ನಾವಿ, ೩. 
೧೦೧) 

ಅಶ್ರುಕಣ - ಕಣ್ಣೀರ ಹನಿ (ಸುರಿವ ನಿರಂಜನ ಅಶುಕಣದಿಂ 
ಕುಚದೊಳ್‌ ಪೊಸಮುತ್ತಿನ ಹಾರಮ೦ .. .. ನಿಯೋಜಿಪ: 
ಚ೦ದ್ರಪ್ರಪು, ೩. ೫೪) 

ಅಶ್ರುಜಲ - ಕಣ್ಣೀರು (ಒಗೆದ ಸುತಶೋಕದಿಂದ ಆವಗೆಯಂತೆ 
ಒಳಗು ಉರಿಯೆ ಭೋಂಕನೆ ಎರ್ದೆ ತೆಜ್‌ಯಲ್‌ ಹಾ 
ಮಗನೇ ಎಂದು ಅಶ್ರುಜಲ ಆರ್ದಗಂಡಂ ಆ ಗಂಡಿನೊಡನೆ 
ಬಿಸುಟಂ ಬಿಲ್ಲಂ: ಪಂಪಭಾ, ೧೨. ೨೮) 


೧೦೪ 


ಅಶ್ರುತ - ಕೇಳಿಸದ (ಜನಿಯಿಸುಗು೦ ದುರ್ಗತಿ ಬಂಧನಮೆಂಬೀ 
ದಿವ್ಯಭಾಷೆ ನಿನಗಶ್ರುತಮೇ: ಮಲ್ಲಿನಾಹು, ೧೦. ೩೦) 

ಅಶ್ರುತಪೂರ್ವ ದ ಹಿಂದೆಂದೂ ಕೇಳದ 
ಅಶ್ರುತಪೂರ್ವಧ್ಹನಿಯಂ ತೊಟ್ಟನೆ ಕೇಳ್ದು 
ಕಿವಿಯೊಡೆದಪುದು: ಕಾದಂಬ, ೧. ೧೨೯) 

ಅಶ್ರುತಪ್ರಕೃತಿಜನ - ಶಾಸ್ತಜ್ಞಾನವಿಲ್ಲದ ಸಾಮಾನ್ಯರು (ಗುಣಮಿದು 
ದೋಷಮಿದೆಂಬೀ ಗಣಿದಮನೆತ್ತಜೆಗುಂ ಅಶ್ರುತಪ್ರಕೃತಿಜನಂ: 
ಕವಿರಾಮಾ, ೧. ೮) 

ಅಶ್ರುಮೋಕ್ಷ - ಕಣ್ಣೀರು ಸುರಿಸುವುದು, ಪರಿತಪಿಸುವುದು 
(ಕಾಮಗಹಗಹೀತೆಯಾಗಿರೆ ಮನೋವೈಕಲ್ಯ ರೋಮಾಂಚಕ 
ಸಂಭ ಕಂಪ ಸ್ವೇದ ವೈವರ್ಣ್ಯಸಂ೦ತಾಪನ ಅನಾಹಾರ 
ವ್ಯಾಮೋಹ ಗದ್ಗದಾಶ್ರುಮೋಕ್ಷಮೂರ್ಛಾದಿ ನಾನಾ 
ವಿಕಾರಂಗಳಂ ಒಡನೊಡನೆ ತೋಜುವುದುಂ: ಪಂಪಭಾ, ೪. 
ರ್ಜ ವ) 

ಅಶ್ರುವಾರಿ - (ಮನಂ ಮಜುಕಕ್ಕೆ ನೀಳ್ಬ ಕಣ್‌ ಒಜ್‌ದು ಉಗುವ 
ಅಶ್ರುವಾರಿಗೆ ತೊದಲ್ನುಡಿ ಲಲ್ಲೆಗೆ ಪಕ್ಕುಗೊಟ್ಟು: ಪಂಪಭಾ, ೪. 
೧೨) 

ಅಶ್ಲಾಫೆ - ತೆಗಳಿಕೆ (ಪಿರಿದುಂ ಬ್ರಹ್ಮಾದಿ ದೇವರ್ಕಳಿನೆನೆಯುಂ 
ಅದೇಂ ವಿಷ್ಣುಗಶ್ಲಾಘೆಯಂ ಬಿತ್ತರಿಪೆಂ: ಜಗನ್ನಾವಿ, ೧. ೧೯) 

ಅಶ್ಲಾಘ್ಯ - ಪ್ರಶಂಸಾಯೋಗ್ಯವಲ್ಲದ (ವಿಭುಗೆ ಅಪರಿಮಿತಾಳಾಪ< 
ಅಶ್ವಾಗ್ಯಮಲ್ತೇ: ಜಗನ್ನಾವಿಇ, ೧. ೬೬) 

ಅಶ್ಲೀಲ - ಗ್ರಾಮ್ಯ (ಗ್ರಾಮೃಂ ಅಶ್ಲೀಲಾಖ್ಯಂ: ಅಭಿಧಾವ, ೧. ೧೩. 
೨೮) 

ಅಶ್ವಗೀವ - [ಜೈನ] ಒಬ್ಬ ವಿದ್ಯಾಧರ (ಅಶ್ವಗ್ರೀವ ನಭಶ್ಚರನಲ್ತೆ 
ಪುರಾತನವೈರದಿನಟೆದನಾ ತ್ರಿಪೃಷ್ಠನ ಕೈಯೊಳ್‌: ಶಾಂತಿಪು, 
೭. ೬೪) 


(ಅಂತು 
ಕೇಳು 
ಎ 


ಅಶ್ವತಂತ್ರ - ಅಶ್ವಶಾಸ್ತ್ರ (ಬಾಹುಬಲಿಗೆ ಕಾಮತಂತ್ರ ಸಾಮುದ್ರಿಕ 
ಆಯುರ್ವೇದ ಧನರ್ವೇದ ಹಸ್ತಿ ಅಶ್ವತಂತ್ರ 
ರತ್ನಪರೀಕ್ಷೆಗಳುಮ೦ .. .. ಉಪದೇಶಂಗೆಯ್ದಂ: ಆದಿಷು, ೮. 
೬೦) 

ಅಶ್ವತ್ಥ - ಅರಳಿಮರ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ 

ನ್ಯಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ಞಾಮಿತ್ತಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ. 
೧೯೦ ವ) 

ಅಶ್ವತ್ಥಾಮ - ಕುದುರೆಯ ಶಕ್ತಿ ವೇಗ (ದಿವಿಜ ಅಶ್ವತ್ಥಾಮದೊಳ್‌ 
ಈ ಭುವನ೦ಗಳ್‌ ನಡುಗೆ ಶಿಶು ಸರಂಗೆಯ್ದೊಡೆ ನಕ್ಕು 
ಅವಯವದೆ ಕುಂಭಸಂಭವಂ ಇವಂ ಅಶ್ವತ್ಥಾಮನೆಂದು 
ಪೆಸರಿಡೆ ನೆಗಟ್ನಂ: ಪಂಪಭಾ, ೨. ೪೪); ದ್ರೋಣನ ಮಗ; 
ಮಹಾಭಾರತದಲ್ಲಿನ ಒಂದು ಆನೆಯ ಹೆಸರು 

ಅಶ್ಚಮಹಿಷನ್ಯಾಯ - ಕುದುರೆ-ಕೋಣಗಳ ನಡುವೆಯಿರುವಂತಹ 
ಸಹಜವೈರ (ಆಯೆಡೆಗೆ ನೀರುಣಲ್ಲರೆ ಜಾಯಿಲಂ ಅರಸನ 
ಪಸಾಯಿತಂ ಕೋಡೆರಡುಂ ಕೋಯಿ 
ಸೆಳೆದಶ್ವಮಹಿಷನ್ಯಾಯ೦ ನಿಲೆ ಕೊಂದುದು: ಯಶೋಧಚ, 
೩ ೬೭) 

ಅಶ್ನರತ್ನ - [ಜೈನ] ಚಕ್ರವರ್ತಿಯ ಹದಿನಾಲ್ಕು ರತ್ನಗಳಲ್ಲೊಂದು, 
ವಿಜಯಾರ್ಧಪರ್ವತದಲ್ಲಿ ಹುಟ್ಟಿದ್ದು (ವಿಜಯಾರ್ಧ 


7 


ಪರ್ವತದೊಳ್‌ ಪುಟ್ಟಿದ ಗಜಾಶ್ಚಸ್ತೀರತ್ನ೦ಗಳುಂ: ಆದಿಪು, 
೧೫. ೩ ವ) 
ಅಶ್ಚಹೃದಯ - ಕುದುರೆಗಳ ಬಗೆಗಿನ ಜ್ಞಾನ (ತ್ರಿಣೇತ್ರನೊಳ್‌ ಕಲ್ತ 


ಅಶ್ವಹೃದಯದೊಳಂ ರಥಕಲ್ಲದೊಳಂ ಶಲ್ಯಂ 
ಮುರಾಂತಕಂಗಂ ಪ್ರವೀಣನಪ್ಪುದಚೆಂದೆ: ಪಂಪಭಾ, ೧೨. 
೮೮ ವ) 


ಅಶ್ಚಿನೀದೇವತೆ - ಸವಿತೃವಿನ ಹೆಂಡತಿ ತ್ವಾಪ್ಟೀಯ ಮಕ್ಕಳಾದ 
ನಾಸತ್ಯ ಮತ್ತು ದಸ್ರ ಎಂಬ ಇಬ್ಬರು ದೇವವೈದ್ಯರು 
(ಏಕಾದಶರುದ್ರರು೦ ದ್ಹಾದಶಾದಿತ್ಯರುಂ ಅಷ್ಟವಸುಗಳುಂ 
ಅಶ್ಲಿನೀದೇವರು೦  ಮೊದಲಾಗೆ  ಮೂವತ್ತಮೂದೇವರುಂ 
ಇಂದ್ರಂಬೆರಸು ವೈಮಾನಿಕದೇವರುಂ ನೆರೆದು: ಪಂಪಭಾ, ೧. 
೧೪೭ ವ) 

ಅಶ್ಲೀಯ - ಕುದುರೆಗಳ ಸಮೂಹ, ತುರಗಸೈನ್ಯ (ನಡೆದುದು 
ವಿತತಾಶ್ವೀಯಮುರ್ವೀಶ್ವರೀಯಂ: ಚಂದ್ರಪ್ರಪು, ೧೦. ೨೨) 


ಅಶ್ಲೀಯಬಹುಳ - ಕುದುರೆಗಳ ಹೆಚ್ಚಳ (ಮ್ಲೇಚ್ಛರಾಜರ್‌ 
ಧನುರ್ಧರಪ್ರಾಯಮಂ ಅಶ್ವೀಯಬಹುಳಮಂ 
ಹಾಸ್ತಿಕಕಾಧನಮುಮಪ್ಪ ತಮ್ಮ ಬಲಮನೊಂದುಮಾಡಿ: 


ಆದಿಹು, ೧೩. ೫೬ ವ) 

ಅಷ್ಟಯದ್ದಿ - [ಜೈನ] ಬುದ್ಧಿ, ಕ್ರಿಯಾ, ವಿಕ್ರಿಯಾ, ತಪ, ಬಲ, 
ಔಷಧ, ರಸ, ಅಕ್ಷೀಣ ಎಂಬ ಎಂಟು ಬಗೆಯ ಯದ್ದಿಗಳು 
(ಏಂ... ಸಮನಿಸಿದುದೊ ಸನ್ನುತಮತಿಗೆ ಅಷ್ಟದ್ದಿಗಳ್‌ 
ಕ್ರಮದಿಂದಂ: ಚಂದ್ರಪು, ೧೪. ೩೦) 

ಅಷ್ಟಕರ್ಮ - [ಜೈನ] ಜ್ಞಾನಾವರಣೀಯ, ದರ್ಶನಾವರಣೀಯ, 
ಅಂತರಾಯ, ಮೋಹನೀಯ, ಆಯುಃ, ನಾಮ, ಗೋತ್ರ, 
ವೇದನೀಯ ಎ೦ಬ ಎ೦ಟು ಕರ್ಮಗಳು (ಅಷ್ಟಕರ್ಮಾಗ್ನಿ 
ಪರಿಪ್ಲುಷ್ನಂ ನಿಕೃಷ್ಟಮೀ ಸಂಸಾರಂ: ಅಜಿತಪು, ೨. 
೭೪) 

ಅಷ್ಟಗುಣ - ಅಣಿಮಾ, ಮಹಿಮಾ, ಗರಿಮಾ, ಲಫಿಮಾ, ಪ್ರಾಪ್ತಿ. 
ಪ್ರಕಾಮ್ಯ, ಈಶಿತ್ವ ಮತ್ತು ವಶಿತ್ವವೆಂಬ ಅಷ್ಟಸಿದ್ಧಿಗಳು 
(ಅಣಿಮಾದ್ಯಷ್ಟಗುಣಮಣಿನಿಧಾನನುಂ: ಚಂದ್ರಪ್ರಪು, ೧೧. 
೩೩ ವ); [ಜೈನ] ಸಿದ್ಧಪರಮೇಷ್ಠಿಗಳು ಗಳಿಸಿಕೊಳ್ಳುವ ಎಂಟು 
ಗುಣಗಳು (ಸಮ್ಯಕ್‌ ಜ್ಞಾನ ದರ್ಶನ ಅನಂತವೀರ್ಯ 
ಸೂಕ್ಷ್ಮತ್ತ ಅಗುರುಲಘುತ್ವ ಅವಗಾಹ ಅವ್ಯಾಬಾಧಗಳೆಂಬ 
ಸಿದ್ಧಪರಮೇಷ್ಠಿಗಳ ಅಷ್ಟಗುಣ೦ಗಳಂ೦ ನೆನೆಯುತ್ತುಂ: ಆದಿಪು, 
೧೦. ೧೪ ವ) 


ಅಷ್ಟಗುಣೈಶ್ವರ್ಯ -  ಅಷ್ಟಗುಣ (ಪರಿತ್ಯಕ್ರಜೀವಿತಂ 
ಮಾಹೇಂದಕಲ್ಲದೊಳ್‌ ಅಣಿಮಾದಿ ಅಷ್ಟಗುಣೈಶ್ವರ್ಯ 
ಉಪೇತನುಂ ಸಪ್ಪಸಾಗರಪ್ರಮಿತ ಜೀವಿತನುಂ 


ಲಬ್ದಾತ್ಮಲಾಭನುಂ ಆಗಿ: ಆದಿಪು, ೨. ೧೯ ವ) 

ಅಷ್ಟಚಾಪೋತ್ತೇಧ - ಎಂಟು ಬಿಲ್ಲಗಳಷ್ಟು ಎತ್ತರವಾದ 
(ಏಲುನೂಜಯ್ದತ್ತು ಧನುರ್ವಿಸ್ತಾರಮಂ 
ಅಷ್ಟಚಾಪೋತ್ಸೇಧಮುಮಂ ಅಪ್ಪುಕೆಯ್ದು: ಮಲ್ಲಿನಾಪು, ೧೪. 
೧೨೬) 

ಅಷ್ಟಪದ - ಶರಭ (ಕಳಭಂ ವೃಕ೦ ಚಮರಿ ಸೈರಿಭಂ ಅಷ್ಟಪದಂ 
ತರಕ್ಷು: ತ್ರಿಷಷ್ಟಿಪು, ೨೭. ೨೩) 

ಅಷ್ಟಪ್ರಕಾರಾರ್ಚನೆ - ನೀರು, ಗಂಧ, ಸದಕ, ಪುಷ್ಪ ಅನ್ನ, ದೀಪ, 


ಧೂಪ, ಫಲ ಎಂಬ ಎಂಟರಿಂದ ಮಾಡುವ ಪೂಜೆ 
(ನಿಪ್ಪೊಸತಾಯ್ತು ಅಷ್ಟಪ್ರಕಾರಾರ್ಚನೆಯೆನಿಸಿದಪೆಂ ಸಲ್ಗೆ 


೧೦೫ 


ಅನಂತಂಗೆ ಮತ್ಕಾವ್ಯಸಪಯಾಶ್ಚರ್ಯಂ೦ಗಳ್‌: ಅನಂತಪು, ೧. 
೬೪) 

ಅಷ್ಟಮಂಗಳ - ಎಂಟು ಬಗೆಯ ಮಂಗಳವಸ್ತುಗಳು: ಛತ್ರ, ಧ್ವಜ, 
ಕುಶ, ಚಾಮರ, ಸುಪ್ರತಿಷ್ಠಕ, ಭೃಂಗಾರ, ದರ್ಪಣ, ವ್ಯಜನ 
(ಅಲ್ಲಿಂದತ್ತ ವನವನಿತೆಯ ಕನಕಕಾಂಚೀಕಳಾಪನನುಕರಿಸಿ 
ರತ್ನಾಭರಣತೋರಣ ಘಂಟಾಜಾಳಮುಕ್ತಾಲಂಬನಪುಷ್ಪದಾಮ 
ಅಷ್ಟಮಂಗಳಮನವನಿಧಿಪ್ರಧಾನಂಗಳುಂ: ಆದಿಪು, ೧೦. ೩೨ 
ವ) 

ಅಷ್ಟಮಚಂದ್ರ -  ಚೆಂದನು ಜನ್ಮಲಗ್ನದಿ೦ದ ಎಂಟನೆಯ 
ಸ್ಥಾನದಲ್ಲಿತುವುದು, ಕೇಡುಂಟಾಗುವುದು 
(ಅಮರಾಧ್ವದೊಳ್‌ ಒಂದಶರೀರ ಮಹಾಧ್ದನಿ ಕಂಸ ಕಂಸ 
ಕೇಳ್‌  ದೇವಕಿಯಷ್ಟಮಗರ್ಭದಾತನಿಂದ ಅಷ್ಟಮಚಂದ್ರಂ 
ನಿನಗೆ ನೆರೆಗುಂ ಎಂದುದಮೋಘಂ: ಜಗನ್ನಾವಿ, ೨. ೪೭) 

ಅಷ್ಟಮತೀರ್ಥನಾಥ - ಎಂಟನೆಯ ತೀರ್ಥಂಕರ, ಚಂದ್ರಪಭ 
(ಪಿಯದಿಂದ ಅಷ್ಟಮತೀರ್ಥನಾಥಂ ಇರದೆನ್ನಲ್ಲಿಗೇ ಮಾತೊ 
ನಿರ್ವಯ ಸೌಖ್ಯೋನ್ಮುಖನೆಂದು ತನ್ನಗರಿ ತಾ೦ ಮೆಯ್ವೆರ್ಚಿ: 
ಚಂದ್ರಪ್ರಹು, ೧೧. ೭೪) 

ಅಷ್ಟಮದ - [ಜೈನ] ಕುಲಮದ, ರೂಪಮದ, ವಯಸ್ಸಿನ ಮದ, 
ತೋಳಿನ ಮದ, ತಹೋಮದ, ಕಲಾಮದ, 
ದೇವತಾಬಲಮದ ಹಾಗೂ ರಾಜ್ಯಮದಗಳು 
(ಶಂಕಾದ್ಯಷ್ಟಮಲಂಗಳು೦ ಎಂಟು ಮದಂಗಳು೦ ಮೂಜು 
ಮೂಢಮುಂ: ವಡ್ಡಾರಾ, ಪು ೬, ಸಾ ೨೧) 

ಅಷ್ಟಮಭೂಮಿ - [ಜೈನ] ಸಿದ್ದರು ವಾಸಮಾಡುವ ಲೋಕಭಾಗ 
(ಅಷ್ಟಮಭೂಮಿ ಸಮೀಪಮಾಯ್ತು ಜೈನಾಗಮಭಾಗಿ 
ಭವ್ಯಜನಕೇನುಪಶಾಂತಿಯೋ ಶಾಂತಿನಾಥನಾ: ಶಾಂತಿಪು, 
೧೨. ೨೪) 

ಅಷ್ಟಮಲ - ಶಂಕೆ, ಫೃಣಿ, ಭಯ, ಲಜ್ಜೆ, ಜುಗುಪ್ಪೆ, ಕುಲ, ಶೀಲ, 
ಜಾತಿ ಇವುಗಳ ಭಾವನೆಯಿಂದ ಬರುವ ದೋಷಗಳು 
(ಶಂಕಾದ್ಯಷ್ಟಮಲಂಗಳು೦ ಎಂಟು ಮದಂಗಳುಂ೦ ಮೂಜು 
ಮೂಢಮುಂ: ವಡ್ಡಾರಾ, ಪು ೬, ಸಾ ೨೧) 

ಅಷ್ಟಮಹಾಪ್ರಾತಿಹಾರ್ಯ - [ಜೈನ] ಜಿನನ ಎಂಟು ಮಂಗಳ 
ಲಾಂಛನಗಳು: ಅಶೋಕವೃಕ್ಷ ಸುರಪುಷ್ಟವೃಷ್ಟಿ, ದಿವ್ಯದ್ವನಿ, 


ಚತುಷ್ಪಷ್ಟಿಚಾಮರ, ರತ್ನಖಚಿತ ಸುವರ್ಣ ಸಿಂಹಾಸನ, 
ಪ್ರಭಾವಲಯ, ದೇವದುಂದುಭಿ, ಛತ್ರತ್ರಯ 


(ಅನ೦ತಚತುಷ್ಟಯ ಸಂಪುಷ್ಠನು೦ ಅಷ್ಟಮಹಾಪ್ರಾತಿಹಾರ್ಯ 
ಪರ್ಯಾಯಪ್ರಯುಕ್ತನುಂ: ಕರ್ಣನೇಮಿ, ೧೩. ೮೯ ವ) 
ಅಷ್ಟಮಾವನಿ 3. ಅಷ್ಟಮಭೂಮಿ (ಸಿದ್ಧರ್‌ 
ಖರಕರ್ಮಾಷ್ಟ್ಪಕಮಟೆಯೆ ಜಗತ್ಪರ್ಯಷ್ಟಿಗೆ ನೆಲೆಯಾದರ್‌ 

ಅಷ್ಟಮಾವನಿನಿಳಯರ್‌: ಶಾಂತಿಷು, ೨೪. ೯) 


ಅಷ್ಟವಸು - ಎಂಟು ಮಂದಿ ವಸುಗಳು: ಧರ, ಧ್ರುವ, ಸೋಮ, 


ಅಹಃ, ಅನಿಲ, ಅನಲ, ಪ್ರತ್ಯೂಷ, ಪ್ರಭಾಸ 
(ಏಕಾದಶರುದ್ರರು೦ ದ್ಹಾದಶಾದಿತ್ಯರುಂ ಅಷ್ಟವಸುಗಳುಂ 
ಅಶ್ಲಿನೀದೇವರು೦  ಮೊದಲಾಗೆ ಮೂವತ್ತಮೂದೇವರುಂ 


ಇಂದ್ರಂಬೆರಸು ವೈಮಾನಿಕದೇವರುಂ ನೆರೆದು: ಪಂಪಭಾ, ೧. 
೧೪೭ ವ) 

ಅಷ್ಟವಿಂಶತಿ - ಇಪ್ಪತ್ತೆಂಟು (ಶರ್ಕರಾಪ್ರಭೆಯೆಂಬೆರಡನೆಯ 
ನರಕಮಲ್ಲಿಂ ಕೆಳಗೇಕರಜ್ಞ್ಯಂತರದೊಳ್‌ ಅಷ್ಟವಿಂಶತಿ 
ಸಹಸ್ತಯೋಜನಬಾಹುಲ್ಕದಿಂ: ಸುಕುಮಾಚ, ೧೧. ೪೧ ವ) 


ಅಷ್ಟವಿಧಕರ್ಮ - [ಜೈನ] ನಾಲ್ಕು ಘಾತಿ ಕರ್ಮಗಳು ಮತ್ತು 
ನಾಲ್ಕು ಅಫತಿ ಕರ್ಮಗಳು (ಕನಿಷ್ಠದಿಂದ ಏಟು 
ಭವಂಗಳೊಳಗೆ ಅಷ್ಟವಿಧ ಕರ್ಮ೦ಗಳ೦ 


ಕಿಡಿಸಿಮೋಕ್ಷಮನೆಯ್ದುವರ್‌: ವಡ್ಡಾರಾ, ಪು ೯೮, ಸಾ ೨೭) 

ಅಷ್ಟವಿಧಶುದ್ಧಿ - [ಜೈನ] ಕಾರ್ಯ, ಭಾವ. ಈರ್ಯಾಪಥ, ಭಿಕ್ಷಾ 
ಪ್ರತಿಷ್ಠಾಪನಾ, ಶಯನ, ಆಸನ, ವಾಕ್ಯ - ಇವುಗಳಿಗೆ 
ಸಂಬಂಧಿಸಿದ ಶುದ್ಧಿ (ಕಾಯಶುದ್ಧಿ ವಿನೇಯಶುದ್ಧಿ ಆದಿ 
ಅಷ್ಟವಿಧಶುದ್ಧಿಯುಂ ತನ್ನೊಳುಂ ಸಚ್ಚನ್ನಮಾಗಿ: 
ಪುಷ್ಪದಂಪು, ೧೪. ೧೬ ವ) 

ಅಷ್ಟವಿಧಾರ್ಚನೆ - ಅಕ್ಷತೆ, ಜಲ, ಗಂಧ, ಪುಷ್ಟ ಧೂಪ, ದೀಪ, 
ನೈವೇದ್ಯ, ತಾಂಬೂಲಗಳಿಂದ ಕೂಡಿದ ಎಂಟು ಬಗೆಯ 
ಅರ್ಚನೆ (ತಿಲೋಕಶಿಖರಶೇಖರಂಗೆ  ಅಷ್ಟಾಂಗಮೆಣಗಿ 
ಪೊಡಮಟ್ಟು ಅಷ್ಟವಿಧಾರ್ಚನೆಗಳಿನರ್ಚಿಸಿ: ಶಾಂತಿಷು, ೮. 
೧೧೪ ವ) 

ಅಷ್ಟಶೋಭೆ - ಕಳಶ, ಕನ್ನಡಿ, ಬಾವುಟ, ತೋರಣ, ಧೂಪ, 
ದೀಪ, ಭೇರಿ, ಬೀಸಣಿಗೆ ಎಂಬ ಎಂಟು ಬಗೆಯ 
ಅಲಂಕಾರಗಳು (ಸೊಗಯಿಸುವ ಹೊಟಲೊಳ್‌ 
ಅಷ್ಟಶೋಭೆಯಂ ಮಾಡಿ ದುರ್ಯೋಧನನ ಸಂಕೇತದೊಳ್‌.. 
.ಇದಿರ್ವಂದು ಮೇಯ್ಯಿಕ್ಕಿ ಪೊಡೆಮಟ್ಟು: ಪಂಪಭಾ, ೩. ೨ 
ವ) 

ಅಷ್ಟಷಡ್ಗುಣಿತ - ಅರುವತ್ತನಾಲ್ಕು (ಕಮಳ ಕರಿ ಚಕ್ರ ಶಿಖಿ ಸಿಂಹ 
ಮರಾಳ ಸುಧಾಂಶು ತಿಗಕರ ವೃಷಭ ವಿಹಂಗಮ 
ರಾಜಾಂಕಿತ ಕಮನೀಯಮಪ್ಪ ಅಷ್ಟಷಡ್ಗುಣಿತ 
ಕೋಟಿಕೇತುಬ್ರಾತಂ: ಶಾಂತೀಶ್ವಪು, ೧೫. ೮೧) 

ಅಷ್ಟಾಂಗ - ಎಚಿಟು ಅಂಗಗಳು ನೆಲಕ್ಕೆ ತಾಗುವಂತೆ ಮಾಡುವ 
ದೀಘದಂಡ ನಮಸ್ಕಾರ (ತಿಲೋಕಶಿಖರಶೇಖರಂಗೆ 
ಅಷ್ಟಾಂಗಮೆ೫ಗಿ ಪೊಡಮಟ್ಟು ಅಷ್ಟವಿಧಾರ್ಚನೆಗಳಿನರ್ಚಿಸಿ: 
ಶಾಂತಿಷು, ೮. ೧೧೪ ವ) 


ಅಷ್ಟಾಂಗಕಯುಕ್ತ - [ಜೈನ] ನಿಶ್ಶಂಕೆ, ನಿಷ್ಕಾಂಕ್ಷೆ, ನಿರ್ವಿಚಿಕಿತ್ಸೆ. 
ಆಮೂಢದೃಷ್ಟಿ,  ಉಪಗೂಹನ, ಸ್ಥಿತಿಕರಣ, ವಾತ್ಸಲ್ಯ, 
ಧರ್ಮಪ್ರಭಾವನೆ ಇವುಗಳನ್ನು ಹೊಂದಿದವನು 


(ಅಷ್ಟಕಯುಕ್ತನಾತನೆ ವಲಂ ಸಮ್ಯಕ್ಷ್ವರತ್ನಾಕರಂ: ಸಮಯಪ, 
೪. ೧೩) 

ಅಷ್ಟಾಂಗನಿಮಿತ್ತ - ಭೂಮಿ, ಸ್ಪಪ್ನ, ಶರೀರ, ಸ್ಪರ, ಉತ್ಪಾತ, 
ಆಕಾಶ, ಲಕ್ಷಣ, ವ್ಯಂಜನ - ಇವುಗಳಿಗೆ ಸಂಬಂಧಿಸಿದ 
ಒಂದು ಶಾಸ್ತ್ರ (ಶಿವಗುಪ್ತಾಚಾರ್ಯರ್‌ ಅಷ್ಟಾಂಗನಿಮಿತ್ತಂಗಳಂ 
ಬಲ್ಲರ್‌: ವಡ್ಡಾರಾ, ಪು. ೭೭, ಸಾ. ೨೪) 

ಅಷ್ಟಾಂಗಪ್ರಣಾಮ - ಸಾಷ್ಟಾಂಗ ನಮಸ್ಕಾರ; ಎದೆ, ತಲೆ, ಎರಡು 
ಕಾಲುಗಳು, ಮೊಣಕಾಲು, ದೃಷ್ಟಿ, ಎರಡು ಕೈಗಳು, ತನ್ಮಯತೆ 
ಇವನ್ನು ಒಳಗೊಂಡಂತೆ ಮಾಡುವ ನಮಸ್ಕಾರ (ಕಂಡು 
ಅಷ್ಟಂಘಪ್ರಣಾಮಂಬೆರಸು ಹರಿಸದಿಂ ನಾರದಂ 
ಶರಣೆನುತಂ ಸ್ತೋತ್ರಮ೦ ಮಾಡುತಿರ್ದಂ: ಗಿರಿಜಾಕ, ೪. 
೪೫) 

ಅಷ್ಟಾದಶ - ಹದಿನೆಂಟು (ಮತ್ತಂ ಚತುರಶೀತಿಸಹಸ್ರ 
ಗುಣಮಣಿಭೂಷಣವಿಭೂಷಿತನುಂ ಅಷ್ಟಾದಶಸಹಸ್ರ 
ಶೀಲರತ್ನಾಕರನು೦ ಆಗಿ ಪಂಚದಶಪ್ರಮಾದಂಗಳಂ ಬಂಚಿಸಿ: 
ಆದಿಪು, ೬. ೨೯ ವ) 


೧೦೬ 


ಅಷ್ಟಾದಶತೀರ್ಥ - ರಾಜನಿಗೆ ಸಕಾಯಕವಾದ ಹದಿನೆಂಟು 
ಅಧಿಕಾರಿಗಳು: ಮಂತ್ರಿ, ಪುರೋಹಿತ, ಯುವರಾಜ, 
ಕೋಶಾಧಿಕಾರಿ, ಅಂತರ್ವಂಶಿಕ, ನಗರಾಧ್ಯಕ್ಷ, ದ್ವಾರಪಾಲ, 
ಸೇನಾಧ್ಯಕ್ಷ. ಧರ್ಮಾಧ್ಯಕ್ಷ. ಧರ್ಮೋಪದೇಶಕ, ಕಾರ್ಯ 
ನಿರ್ಮಾಣಕ, ಸಭಾಧ್ಯಕ್ಷ ದುರ್ಗಪಾಲಕ, ಅರಣ್ಯಪಾಲಕ, 
ಸೀಮಾಪಾಲಕ, ಸೆರೆಮನೆಯ ಅಧಿಕಾರಿ, ದಂಡಪಾಲ, 
ಯೋಜನಾಧಿಕಾರಿ (ಅನುಕ್ರಮದಿ೦ ಚರರ೦ ದ್ವಿಷನ್ನಪ 
ಅಷ್ಟಾದಶತೀರ್ಥದೊಳ್‌ ನಡೆಯಿಸಲ್‌: ಶಾಂತಿಷು, ೨. ೪೨) 

ಅಷ್ಟಾದಶದೋಷ - [ಜೈನ] ಜೀವಿಗೆ ಅಂಟುವ ಹದಿನೆಂಟು 


ದೋಷಗಳು: ಕ್ಷುದೆ. ತೃಷೆ, ಭಯ, ದ್ವೇಷ, ರಾಗ, ಮೋಹ, 
ಚಿಂತೆ, ಜರೆ, ರೋಗ, ಮೃತ್ಯು, ಖೇದ, ಸ್ವೇದ, ಮದ, ಅರತಿ, 


ವಿಸ್ಮಯ, ಜನ್ಯ ನಿದ್ರೆ ವಿಷಾದ (ಮೊದಲಾತಂ 
ಅಷ್ಟಾದಶದೋಷರಹಿತನಪ್ಪೊಂ: ಚಾವುಂಪು, ಪು. ೧೬೧, 
ಸಾ. ೩) 


ಅಷ್ಟಾದಶಪುರಾಣ - ಹದಿನೆ೦ಟು ಪುರಾನಗಳು: ಬ್ರಹ್ವ ವಿಷ್ಣು. 
ಪದ್ಯ ಶಿವ, ವಾಯು, ಭಾಗವತ, ನಾರದ, ಮಾಕಂಡೇಯ, 
ಅಗ್ನಿ, ಭವಿಷ್ಯ, ಬ್ರಹ್ಮವೈವರ್ತ, ಲಿಂಗ, ವರಾಹ, ವಾಮನ, 


ಕೂರ್ಮ, ಮತ್ಸ್ಯ ಗರುಡ, ಬ್ರಹ್ಮಾಂಡ (ವರ್ಧಮಾನನ 
ಮನೆಯೊಳಿರ್ಪಂದು ಅಷ್ಟಾದಶಪುರಾಣ ಶುತಿಸ್ಮೃತಿ 
ರಾಮಾಯಣ ಭರತಾದಿ ಕಥಾಶ್ರವಣಪರಿಣತನುಂ: 


ಪಂಚತಂತ್ರ, ೧೧೪ ವ) 

ಅಷ್ಟಾದಶಶೀಲ - [ಜೈನ] ಮುನಿಯ ಹದಿನೆಂಟು ಶೀಲಗಳು 
(ಅಷ್ಟಾದಶಶೀಲ ಸಹಸ್ತಚತುರಶೀತಿ ಲಕ್ಷಣಗುಣ 
ಮಣಿಭೂಷಣಭೂಷಿತನುಂ: ಕರ್ಣನೇಮಿ, ೨. ೬೧) 

ಅಷ್ಟಾಪದ - ಎಂಟು ಕಾಲುಗಳುಳ್ಳ ಪ್ರಾಣಿ, ಶರಭ (ಭ್ರಮಿತ 
ಅಷ್ಟಾಪದ೦ ಉಗ್ರ ಖಡ್ಗಮೃಗ ಸಂಛನ್ನಂ ಜರತ್‌ ದಂದಶೂಕ 
ಮುಖಶ್ವಾಸವಿಷಾಗ್ನಿ ದಗ್ಗವಿಪಿನಂ ವಿಂಧ್ಯಾಚಲಂ: 
ಪಂಪರಾ, ೭. ೧೨೨); ಚಿನ್ನ (ಗೈರಿಕ ನಿಷ್ಠ ಹಿರಣ್ಯ 
ಮಹಾರಜತ ಸ್ವರ್ಣ ಕರ್ಬುರ ಅಷ್ಟಾಪದಂ: ಅಭಿಧಾವ, ೧. 
ಹೀ): 


ಅಷ್ಟಾಪದರಿಪುಪೇಠ — ಸಿಂಹಾಸನ 
(ಅಷ್ಟಾಪದರಿಪುಪೀಠ೦ಗಷ್ಟವಿಧಾರ್ಚನೆಗಳೆಸೆಯೆ 
ಪದೆದರ್ಚಿಸಿದಂ: ಪುಷ್ಪಂಪು, ೧೧. ೫೫) 

ಅಷ್ಲಾಪದವಿಷ್ಠರ - ಸುವರ್ಣಪೀಠ (ರಾಜಪುತ್ರಸಮಾಜ 
ಪರಿವೇಷ್ಟಿತಂ ಇಷ್ಟಪ್ತಾಷ್ಟಾಪದವಿಷಷ್ಟರೋಪವಿಷ್ಟಂ 


ಅಜಿತಸೇನಚಕ್ರಧರನಿರೆ: ಚಂದ್ರಪ್ರಪು, ೯. ೩ ವ) 


ಅಷ್ಟಾಪದಶೈಲ - ಮೇರುಪರ್ವತ (ಪಾಪಹರಂ ಪ್ರಕಾಶಿತವೃಷಂ 
ವೃಷಭಂ ವೃಷಧ್ವಜಂ ಮಹಾ 
ಅಷ್ಟಾಪದಶೈಲದೊಳಿಜಿತಘಾತಿಚತುಷ್ಟಯಂ: ಆದಿಹು, ೧ 
೪೦) 

ಅಷ್ಟಾರ್ಥ್ಯ - [ಜೈನ] ಜಲ, ಅಕ್ಷತೆ, ಗಂಧ, ಪುಷ್ಪ ಧೂಪ 
ಧೂಪ, ಚರು, ಫಲ ಇವುಗಳ ಅರ್ಪಣೆ 
(ದೊರೆವೆತ್ತಷ್ಟಾರ್ಶ್ಯಮುಮ೦ ಮಾಡಿದುದು ಜಿನನ 


ತಾಂಯ್ಲಿಂದಕಾಂತಾಕದಂಬಂ: ಪುಷ್ಪದಂಪು, ೯. ೬೧) 

ಅಷ್ಟಾರ್ಚನೆ - ಅಷ್ಟವಿಧಾರ್ಚನೆ (ಆ ನೃಪನಾಗಳ್‌ 
ಪುಣ್ಯೋದಂ ಉತ್ತಮಗಂಧಂ ವಿಮಲಾಕ್ಷತಂ. ಸುರಭಿಪುಷ್ನಂ 
ದಿವ್ಯಧೂಪಂ ಸುದೀಪ೦ ಉದಂಚಚ್ಚರು ಸತ್ನಲಾವಳಿ ಎನಿಪ್ಪ 
ಅಷ್ಟಾರ್ಚನಾನೀಕದಿ೦ದಮೆ ತಾನರ್ಚಿಸಿ: ಶಾಂತೀಶ್ವಪು, ೬. 
೪೯) 


ಅಷ್ಟಾವಂಕ - ಅಷ್ಟಾವಕ್ರ; ಮಹಾ ಕುರೂಪಿ (ಅಮೃತಮತಿಯೆತ್ತ 
ರೂಪಾಧಮಂ ಅಷ್ಲಾವಂಕನೆತ್ತ ಯಶೋಧಚ, ೨. ೩೪) 

ಅಷ್ಟಾವಿಂಶತಿಮೋಹನೀಯಕಳಂಕ - [ಜೈನ] ಇಪ್ಪತ್ತೆಂಟು 
ಮೋಹನೀಯ ಕರ್ಮಗಳು: ಸಾತವೇದನೀಯ 
ಅಸಾತವೇದನೀಯ  ಮೋಹನೀಯವೆಂಬ ವೇದನೀಯ 
ಕರ್ಮಪ್ರಕೃತಿಗಳು; ಸಮ್ಮಕ್ತ್ವ ಪ್ರಕೃತಿ ಮಿಥ್ಯಾತ್ವ ಸಮ್ಯಜೈಥ್ಯಾತ್ರ 
ಎಂಬ ದರ್ಶನ ಮೋಹನೀಯಗಳು: ಹಾಸ್ಯ ರತಿ ಅರತಿ 
ಶೋಕ ಭಯ ಜುಗುಪ್ಸೆ ಸ್ತೀವೇದ ಪುಂವೇದ 
ನಪುಂಸಕವೇದಗಳೆಂಬ ಅಕಷಾಯವೇದನೀಯಗಳು; 
ಅನಂತಾನುಬಂಧಿ ಕ್ರೋಧ ಮಾನ ಮಾಯಾ ಲೋಭಗಳು, 
ಹಾಗೂ ಅಪುತ್ಯಾಖ್ಯಾನಕ್ರೋಧ, ಮಾನ ಮಾಯಾ 
ಲೋಭಗಳು, ಸಂಜ್ವಲನ ಕ್ರೋಧ ಮಾನ ಮಾಯಾ 


ಲೋಭಗಳೆಂಬ ಎಂಬ ಕಷಾಯವೇದನೀಯಗಳು 
(ಸೂಕ್ಷ್ಮಸಾ೦ಂಪರಾಯಲೋಜಕ್ಕೆ ನಿರ್ಮೂಲವಿಲಯಮಂ 
ಮಾಡಿ ನಿರಸ್ತಾಷ್ಟಾವಿ೦ಶತಿ ಮೋಹನೀಯಕಳಂಕನಾಗಿ: 


ಆದಿಷು, ೧೦. ೧೪ ವ) 

ಅಷ್ಟಾಹ್ನಿಕ - [ಜೈನ] ಶ್ರಾವಕರು ಎಂಟು ದಿನಗಳು, ಪ್ರತಿದಿನ 
ಎಂಟು ಜಾವಗಳು ಆಚರಿಸುವ ಜಿನಪೂಜೆ (ಅರಸಂ 
ಅಷ್ಟಾಹ್ನಿಕಮ೦ ಎತ್ತಿಕೊಂಡು ಇತ್ತ  ಮಹೇಂದನುಂ 
ಮಾಡಲಾಜದ ಮಹಾಮಹಿಮೆಯಂ ಮಾಡುತ್ತುಮಿರ್ದಂ: 
ನೇಮಿನಾಪು, ೨. ೫ ವ) 

ಅಷ್ಟೋತ್ತರಶತ - ನೂರೆಂಟು (ಇವು ಮೊದಲಾಗೆ ಪಲವುಂ 
ಅಷ್ಟೋತ್ತರಶತನಾಮಂಗಳನಿಟ್ಟು ವಿಶೇಷಾಶೀರ್ವಚನಂಗಳಿಂ 
ಪರಸಿ: ಪಂಪಭಾ, ೧. ೧೪೮ ವ) 

ಅಷ್ಟೋತ್ತರಸಹಸ್ರ - ಒಂದು ಸಾವಿರದೆಂಟು (ವೃಷಭನಾಥನಂ 


ಅರ್ಥಾನುಗತ ಅಷ್ಟೋತ್ತರಸಹಸ್ರ ನಾಮಾಂಕಿತಗಳಿಂ 
ಸ್ತುತಿಯಿಸಿ: ಆದಿಷು, ೧೫. ೨೧ ವ) 
ಅಸಂಖ್ಯೇಯ - ಎಣಿಕೆಗೆ ಸಿಗದಷ್ಟು (ಆ ಮನ್ವಂತರಂ 


ಅಸಂಖ್ಯೇಯವರ್ಷಕೋಟಿ ಕುಂದುತ್ತುಂ ಬರ್ಪಿನಂ: ಆದಿಷು, 
೬. ೫೩ ವ) 

ಅಸಂಚಳ - ಅಲುಗಾಡದ (ಅಂದು ಎಯ್ತಂದ೦ ಅಸಂಚಳ 
ಕಾ೦ಚನದ್ವಾರ ಬಂಧುರಬಂಧಗೃಹ ಉದ್ಯತ್‌ 
ದ್ವಾರಾವತೀಪುರಮಂ ನರಂ: ಪಂಪಭಾ, ೪. ೩೨) 

ಅಸಂಜ್ಞಿ - [ಜೈನ] ಪಂಚೇಂದ್ರಿಯ ಜೀವಿಗಳಲ್ಲಿ ಒಂದು ಬಗೆ; 
ಆಹಾರ ಮೈಥುನ ಭಯ ಪರಿಗಹ ಎಂಬ ನಾಲ್ಕು 
ಸಂಜ್ಞೆಗಳಿಲ್ಲದ ಜೀವಿ (ಕ್ರಮದೊಳ್‌ ಅಸಂಜ್ಞಿಯುಂ 
ಸರಿಸೃಪಾಳಿಯುಂ ವಿಹಗಾಳಿಯು೦ ಭುಜಂಗಮತತಿಯುಂ 
ಮೃಗಾರಿಗಣಮು೦ ಲಲನಾಜನಮುಂ: ಆದಿಷು, ೫. ೯೩) 

ಅಸಂಭಾವ್ಯ - ನಡೆಯಲು ಸಾಧ್ಯವಿಲ್ಲದ್ದು (ಇದು ದಲ್‌ ಜೋದ್ಯಂ 
ಅತರ್ಕ್ಯಂ ಅದ್ಭುತಂ ಅಸಂಭಾವ್ಯಂ ವಿಚಾರಕ್ಕೆ ಬಾರದುದು: 
ಪಂಪಭಾ, ೮. ೮೪) 


ಅಸಂಯುತ - [ಜೈನ] ಇಂದಿಯನಿಗ್ರಹಿಯಲ್ಲದವನು 
(ದರ್ಶನವಿಶುದ್ಧನಾಗಿಯು೦ ಶೀಲವತಭಾವನಾರಹಿತಂ 
ಅಸಂಯುತಂ ಜಘನ್ಯಪಾತ್ರಂ: ಆದಿಹು, ೧೦. ೯ ವ) 

ಅಸಕಲಿತ -  ಕೈಮೀರಿದ (ಅಸಕಲಿತ ದುಸ್ಪ್ಷಹ ವಿರಹ 


ದಹನದಾಹಕ್ಕೆ ಸೈರಿಸಲಾಣದೆ: ಲೀಲಾವತಿ, ೧೧. ೪೨ ವ) 
ಅಸಕಟಿ - ಆಕ್ರಮಿಸು (ಬೆಳಗುವ ಮಣಿಮುಕುರ೦ಗಳು೦ ಅವರ್ಕೆ 
ತಾಂಗಾಗಿ ಪಚ್ಚೆಯ ಪಸಲೆಯ ಪಸುರ೦ ಅಸಕಟೆದು 


ನಿಮಿರ್ದ ನೆಲೆವಡಲಗೆಯ ಜಾಗ೦ಗಳುಮಂ: ಆದಿಪು, ೮. 
೧೫ ವ); ಮಿತಿಮೀರು (ಇನ್ನೇವೆಸಗೊಳ್ಳುದೊ ಕಡುವೇಗದಿಂ 
ಅಸಕಟಿದುದು ಮನಮುಮಂ ತುರಂಗಮರತ್ನಂ: ಆದಿಪು, 
೧೩. ೩೯); ತಪಿಸು 

ಅಸಕಟೆಹ - ಕೈಮೀರುವುದು (ಅಸಕಟಿಹಮೆಂದು ಕೈಮೀಜುಹಂ: 
ಶಬ್ದಮದ, ಪಸಾ, ೧೫) 

ಅಸಕೃತ್‌ - ಅನೇಕ ಬಾರಿ (ಉಲಿವಂತಿತಿರ್ಪುವು ರಾಟಣ೦ಗಲ್‌ 
ಅಸಕೃತ್‌ ವ್ಯೂಢಾಕ್ಷ ಚೀತ್ಕಾರದಿಂ: ಆಚವರ್ಧ, ೧. ೪೩) 

ಅಸಗ - ಅಗಸ (ಈ ಅಸಗಂ ಊರ ಸೀರೆಯೆಲ್ಲಮಂ ಎನ್ನ 
ಬೆನ್ನೊಳೊಟ್ಟಿಕೊಂಡು೦ ಅತ್ತಲಿತ್ತಲು೦ ಆಹಾರಾರ್ಥಮಾಗಿ 
ಪೋಗಲೀಯಂ: ಪಂಚತಂತ್ರ, ೪೦೭ ವ) 

ಅಸಗವೊಯ್ದ್ಲು - ಅಗಸನ ಒಗೆತ (ಎರಡುಂ ಕೆಲನ೦ ಎರಡುಂ 
ಕರಪರಿಘದಿನಡಸಿ ಗುರ್ದಿ ಪೆಣಪಿಂಗುವಿನಂ ಮುರಿದಡಸಿ 
ಪಿಡಿದು ಘಟ್ಟಿಸಿ ಪಿರಿಯಜೆಯೊಳ್‌ ಪೊಯ್ವಂ ಅಸಗವೊಯ್ದಂ 
ಭೀಮಂ: ಪಂಪಭಾ, ೩. ೩೦) 

ಅಸಗವೊಯ್ವೊಯ್‌ — ಅಗಸನ ಹೊಡೆತ ಹೊಡೆ 
(ಮದವದ್ದಂತಿಗಳಂ ಕಉುತ್ತು ಅಸಗವೊಯ್ವೊಯ್ದು 
ಆಜಿಯೊಳ್‌ ಭೀಮಂ ಆರ್ದೊದೆದು ಶಈಡಾಡಿದೊಡೆ: 
ಪಂಪಭಾ, ೧೧. ೬೭) 

ಅಸಗವೊಟಕಿ - ಅಗಸ ಒಗೆಯಲು ಬಳಸುವ ನದಿ (ಮತ್ತಂ 
ಅಸಗವೊಟೌಯೊಳ್‌ ಒರ್ವಳ್‌ ಅಸಗನ ಪೆಂಡತಿ ಕುರುಡನಪ್ಪ 
ಅಸಗಂಗೆ ಲಲಿತಾಂಗಂ ಬಂದನೆಂದು ಪೇಲ್ಬೊಡೆ: 
ಧರ್ಮಾಮೃ, ೨. ೩೪ ವ) 

ಅಸತಿ - ಜಾರೆ (ಎಡಗೆಯ್ಕಿಂ ನೀವಿಯಂ ಸಾರ್ಚುತುಂ 
ಉರಸಿಜದ ಒತ್ತಂಬದಿಂ ಬಳ್ಳುತುಂ.. ..ಅಸತಿಯರ್‌ 
ಪೋದರ್‌ ಇಂತು ಅತ್ತಂ ಇತ್ತಂ: ಶಾಂತೀಶ್ವಪು, ೧೧. ೨೩) 

ಅಸತೀಸಂಗ - ಜಾರೆಯರೊಡನೆ ಸೇರುವುದು (ಪರಿಭವಮನೆ 
ಮಾಯ್ಕುಂ ಇಹಂಪರದೊಳಂ ಅದಣೆಂದೆ ಕಷ್ಟಂ 
ಅಸತೀಸ೦ಗಂ: ಸಮಯಪ, ೫. ೬೨) 

ಅಸದನುಶಾಸನ - ದುಷ್ಟನಿಗ್ರಹ (ಅಸದನುಶಾಸನಂ ರಘುಕಲ್ಲೆ 
ಕುಲವತಂ: ಪಂಪರಾ, ೧೧. ೫) 

ಅಸದಳ - ಅಸಾಧ್ಯ (ಭಾವಿಸುವೊಡಾದಿದೇವನ ದೇವೇಂದನ 
ಬಗೆಗಂ ಅಸದಳಂ ನರ್ತಕಿಯಾ: ಆದಿಪು, ೯. ೨೭) 

ಅಸದಳೆಂ - ಅತಿಶಯವಾಗಿ (ಅಸದಳಮಾಗಿ ಸಂದ ಜಿನಶಾಸನ 
ವರ್ತನೆಯಿಂ ಬಅ೦ ಬಜಕಾದುದು ತನ್ಮಹೀತಳಂ: 
ನೇಮಿನಾಪು, ೧. ೬೦) 

ಅಸದಾಗ್ರಹ - ಸಲ್ಲದ ಹಟ (ಬಿಡುವುದು ಅಸದಾಗ್ರಹಮಂ 
ಪ್ರಸನ್ನಗ೦ಭೀರಚಿತ್ತದಿ೦ದಿದನವಧಾರಿಸುವುದು: ಆದಿಷು, ೧೪. 
೧೦೪) 

ಅಸದೃಶ -  ಅನುರೂಪವಲ್ಲದ್ದು (ದುಷ್ಟಮಕಾಲದೊಳ್‌ 
ಅಸದೃಶಕೈವಲ್ಕಬೋಧದಿನಕರಬಿ೦ಬಂ: ಆದಿಷು, ೧೫. ೩೩) 

ಅಸದ್ವ್ಯಯ - ದುಂದು ವೆಚ್ಚ (ಕಷ್ಟತರ ದುರ್ವೃಸನಂಗಳ 
ಅಸದ್ವ್ಯಯಕ್ಕೆ ಕೊಟ್ಟನ್ನರುವೆಯ್ದೆ ಚೌರ್ಯಪರರಾಗಿ: 
ಕರ್ಣನೇಮಿ, ೬. ೧೯) 

ಅಸನಿ - ಸಿಡಿಲು, ವಜ್ರಾಯುಧ (ಶಕಾರಕ್ಕೆ ಸಕಾರಂ - .. . 
ನಿಶ್ಚಂಕಂ-ನಿಸ್ಪಂಕಂ, ಅಶನಿ-ಅಸನಿ: ಶಬ್ದಮದ, ೨೬೭ ಪ್ರ) 


ಅಸಮಪ್ರೇಕ್ಷಣ -  ಅಸದೃಶವಾದ [ಕೃಪಾ]ದೃಷ್ಟಿಯುಳ್ಳವನು 
(ಅಸಮಪ್ರೇಕ್ಷಣ ವೀಕ್ಷಣೈಕರಸಮಂ ಪಾರ್ದಿರ್ದುದೀ 
ರಾಜಪುತ್ರಸಮೂಹಂ: ಆದಿಷು, ೯. ೧೨) 

ಅಸಮವಿಭೂತಿ - ಅಸಮವಾದ ಸಿರಿ (ಅಸಮವಿಭೂತಿಗಳಂ 
ಉಪಾರ್ಜಿಸುವೊಡೆ ಜನಮಂ ಸ್ಪಕೀಯಮಂ ಮಾಲುದು: 
ಚಂದ್ರಪ್ರಹು, ೪. ೨೧) 

ಅಸಮಶರ - ಬೆಸಸಂಖ್ಯೆಯ ಬಾಣಗಳುಳ್ಳವನು, ಮನ್ಮಥ (ಆ 
ಸಮಯದೊಳ್‌ ಅಸಮಶರನ ವಶೀಕರಣಮಂತ್ರ 
ಅಧಿದೇವತೆಯರೆ ಸನ್ನಿದಮಾದಂತೆ: ಮಲ್ಲಿನಾಹು, ೮. ೧೦ 
ವ) 

ಅಸಮಾಕ್ಷ - ಶಿವ (ಅಸಮಾಕ್ಷನಂ ಇರದಾರ್ದಿಸುವ ಸಮಾಸ್ತರ್‌ 
ಜಲಧಿವಸನ ವಸುಧೆಯೊಳುಂಟೇ: ಗಿರಿಜಾಕ, ೭. ೨೯) 

ಅಸಮಾಯುಧ - ಅಸಮಶರ (ನಿಜಮೌಕ್ತಿಕಾಭರಣದೀಧೀತಿಯಿಂ 


ಕಣ್ಣೊಳಿಸೆ ಲತಾಂಗಿ ಪೋಲ್ತಳ್‌ ಅಸಮಾಯುಧ 
ಮೋಹನಮಂತ್ರಶಕ್ತಿಯಂ: ಮಲ್ಲಿನಾಪು, ೩. ೭೯) 

ಅಸಮಾಸ್ತ್ರ -  ಅಸಮಶರ (ಕಡುಪಿ೦ ತಗುಳ್ಳು ನಟ್ಟಲೆವ 
ಅಸಮಾಸ್ತವಕ್ರತೆಯೊ ದೈವಿಕಮೋ ನಿನಗೇನೆಂಬೆಂ 


ಅಗ್ಗಲಿಸಿಯೆ ನಿಂದುದು: ಕಾದಂಸಂ, ೪. ೯೧) 
ಅಸಮಾಸ್ತತೆ - ಬೆಸ. ಸಂಖ್ಯೆಯ ಬಾಣಗಳಿರುವುದು 
(ಅಸಮಾಕ್ಷನಂ ಇರದೆ ಆರ್ದಿಸುವ ಅಸಮಾಸ್ತತೆ 
ಜಲಧಿಶಯನ ವಸುಧೆಯೊಳುಂಟೇ: ಗಿರಿಜಾಕ, ೭. ೨೯) 
ಅಸರಪಸರ - ಸಲಿಗೆ, ಸದರ (ಲೋಭಕ್ಕೆ ಅಸರಪಸರಮಿಲ್ಲದಿರ್ದ 
ಬಚ್ಚರ ಪಸರಂಗಳುಮಂ: ಶಾಂತಿಷು, ೩. ೧೫ ವ) 


ಅಸವಸ - ಆತುರ (ಪೊಡೆವಡುವನಿತುವರಮೆನ್ನ 
ಮನದೊಳಣೆವಿಲ್ಲದೆಯುಂ ಅಸವಸದೊಳಾದ 
ಮನದೆಅಕದಿನೆಅಗಿ: ಆದಿಷು, ೩. ೩೬ ವ); ಸಂಭ್ರಮ 


(ಪಸರಿಸಿ ಪೊಸಯಿಸಿ ಪೊಸಸುಸಿಲ ಮಸಕದ ಬಸದೊಳೆ 
ಬಸದಾಗಿಯುಮಸಿಯಳೆನಗೆ ಅಸವಸದೊಳೆ ಬೆಸೆದು ಪೋಗಿ: 
ಆದಿಪು, ೪. ೧೨ ವ); ಬೇಗ (ಪೋಕೆ ಇನಿತಉಖೊಳ್‌ 
ಅಸವಸದಿಂದೀ ಕಲಹಂ: ಪಂಪಭಾ, ೧೩. ೧೩) 

ಅಸಹಾಯ - ನೆರವಿಲ್ಲದವನು, ಸ್ವಯಂ ಸಮರ್ಥ (ಅಸಹಾಯನೆ 
ನೀಂ ಪ್ರತಿನೃಪರ್‌ ಅಸಹಾಯರ್‌ ನೀಂ ಪ್ರತಿಬಲಂ ಅದಜೆಂದ 
ಅನರ್ಥಕಂ ವಾಕ್ಯಾರ್ಥಂ: ಗದಾಯು, ೩. ೪೫) 


ಅಸಹ್ಯ - ಸಹಿಸಲಸಾಧ್ಯವಾದ (ಅಸಹ್ಯ ಪರಿಭವಾನಲ 
ದಂದಹ್ಯಮಾನಗಾತ್ರೆಯುಮಾಗಿ: ಗದಾಯು, ೧. ೫೫ ವ) 

ಅಸಾಧಾರಣ - ಸಾಮಾನ್ಯವಲ್ಲದ (ರಾಜಾಧಿರಾಜನೊಳ್‌ 
ಪಡೆಯಂ ಔದಾರ್ಯಂ ಅಸಾಧಾರಣಂ: ಶಾಂತಿಷು, ೨. ೪೭ 
ವ) 

ಅಸಾಧುಜನ - ಕೆಟ್ಟ ಜನ (ತೊಜ್‌ವುದು ತೊಳ್‌ವಂತೆ 


ಅಸಾಧುಜನಸಂಗತಿಯಂ: ಕವಿರಾಮಾ, ೧. ೬೬) 
ಅಸಾಮಾನ್ಯ - ಅಸಾಧಾರಣವಾದದ್ದು (ಅತರ್ಕ್ಕಂ ವಿಕ್ರಾಂತಂ 
ಭುಜಬಲಮಸಾಮಾನ್ಯಂ ಅಧಿಕಂ 
ಪೋಗೀತಂಗೆಣೆಯೆ: ಪಂಪಭಾ, ೧. ೮೦) 
ಅಸಾರಚೇತನ - ಸತ್ವಹೀನ ಮನಸ್ಸಿನವನು (ಲೆಪುದ ರಸಂ 
ಕೊಲವೇಲ್ಬಂ ಅಸಾರಚೇತನಂ: ಪಂಪರಾ, ೩. ೨೮) 
ಅಸಾರತಿಕೆ - ನಿಸ್ಗಾರತೆ (ಖಳಸಂಸಾರದ ಅಸಾರತಿಕೆ ಎನ್ನ 
ಬಗೆವುಗೆ ಬಂದೆಂ: ಕರ್ಣನೇಮಿ, ೩. ೧೫) 


ಸತಾ 
ಪ್ರತಾಪಂ 


೧೦೮ 


ಅಸಾರತೆ - ಸತ್ವಹೀನತೆ (ಸಂಸಾರ ಅಸಾರತೆಯಂ ಅಜೆದನುಂ 
ಮಹಾಸತ್ತ್ವನು೦ ಅಪ್ಪುದಚೆ೦ ತನ್ನಂ ತಾನೆ ಸಂತೈಸಿಯುಂ 
ಸೇತರಿಸಿಯುಂ: ಪಂಪಭಾ, ೧೩. ೨೦ ವ) 
ಅಸಾರ್ದತೆ - ಒಣಗಿದ, ನೀರಸ (ಘನನಿನದಯುಕ್ತಮಾಗಿಯುಂ 
ಅಸಾರ್ದ್ರ ತಾನುವಿದ್ಧಮಲ್ರು: ಚಂದ್ರಪ್ರಪು, ೪. ೪೨ ವ) 
- ಚೆಲ್ಲು, ಈಡಾಡು (ಅಸಿದನೆಂದು ಈಡಾಡಿದಂ: ಶಬ್ದಮದ, 
ಪ್ರಸಾ ೧೬); ನವಿರಾದ, ಸಣ್ಣದಾದ (ಆಕೆಯ ಬಾಸೆಗಳುಂ 
ಪಗೆವರ ಬಾಲಸ್ವಾಸೆಗಳು೦ಂ ಒಡನೊಡನೆ ಅಸಿಯವಾದವು: 
ಪಂಪಭಾ, ೧. ೧೪೧ ವ); ಕತ್ತಿ (ಮಿಕ್ಕಸುರರ ಮೆಯ್ಕೊಳಾದ 
ವಿರಹಾಗ್ನಿಯಂ ಆಜೆಸುತಿಂತೆ ತನ್ನ ಕೂರಸಿಯೊಳಡುರ್ತು 
ಕೊಂದು: ಪಂಪಭಾ, ೧. ೬); ಸ್ತ್ರೀ (ಇವೆ ಬಾಯ್ದೆಜೌಯಿಂ 
ಮುತ್ತುಂ ಪವಳಮು೦ ಈ ಅಸಿಯ ನುಡಿಯೆ ಸುರಿದಪುವು 
ಎಂಬಂತೆವೊಲ್‌ ಅವಲೆ ನುಡಿಯೆ: ನೇಮಿನಾಪು, ೧. ೯೩) 


ಅಸಿ 


ಅಸಿಕರ್ಮ - ಖಡ್ಗಕಾರ್ಯ, ಯೋಧವೃತ್ತಿ 
(ಸೇವಾಧರ್ಮೋಚಿತಮೆನಿಸುವ ಅಸಿಕರ್ಮಮುಮಂ ಅನೇಕ 
ಲಿಪಿವಿಧಾನಂಗಳಪ್ಪ ಮಷಿಯುಮಂ ಕೃಷೀವಲ 
ಕುಲೋಚಿತಮಪ್ಪ ಕೃಷಿಯುಮಂ ಶಾಸ್ತ್ರಾನುಗತಮಪ್ಪ 
ವಿದ್ಯೆಯುಮಂ ವಣಿಗ್ವ್ಯವಹಾರಾನುಕಾರಿಯಪ್ಪ 


ವಾಣಿಜ್ಯಮುಮಂ: ಆದಿಷು, ೮. ೬೪ ವ) 

ಅಸಿಖೇಟಕಹಸ್ತೆ - ಕತ್ತಿಗುರಾಣಿಗಳನ್ನು ಹಿಡಿದವಳು (ಆಕೆಯುಂ 
ಅಸಿಖೇಟಕಹಸ್ತೆಯಾಗಿವಿಭೀಷಣಮಪ್ಪ ರೂಪುಮಂ 
ವಿಗುರ್ವಿಸಿ: ವಡ್ಡಾರಾ, ಪು. ೬೦. ಸಾ. ೧೧) 

ಅಸಿತ - ಕಪ್ಪಾದ (ತನಗಿದಿರ್ವಂದು ನಿಂದ ರಜನೀವಧುವಂ 
ನಸುಸೋಂಕಿದಾಕ್ಷಣಂ ಫನತಿಮಿರ ಅಸಿತ ಅಂಬರಂ 
ಅದೊಯ್ಯನೆ ಜಾಜಿ: ರಾಜಶೇವಿ, ೪. ೧೪); ನೈದಿಲೆ 
(ಅಸಿತಮದು ಕುವಳಯಸಂಜ್ಯಂ: ಅಭಿಧಾವ, ೧. ೪. ೨೨) 

ಅಸಿತರುಚಿ - ಕಪ್ಪು ಬಣ್ಣ (ವಾಸವನ್‌ ಅಪೂರ್ವ ನಾಟ್ಯವಿಳಾಸದೆ 
ತಾಂ. ಭಮರಿಗುಡುವುದುಂ ನೇತ್ರ ಸಹಸ್ರ ಅಸಿತರುಚಿ 
ಕರ್ನೆಯ್ದಿಲ ಬಾಸಿಗಮಂ ಬೀಸಿದಂತುಟಾದುದು ಸಭೆಯೊಳ್‌: 
ಅಜಿತಪು, ೫. ೧೫) 

ಅಸಿತಪಯೋಜ - ಕನ್ನೈದಿಲೆ (ಅಸಿತಪಯೋಜನೇತ್ರೆಯರ್‌ 
ಅತಿಪ್ರಿಯಕಾಂತೆಯರ್‌: ಶಾಂತಿಷು, ೨. ೪೮) 

ಅಸಿತಮಣಿ | ಇಂದನೀಲರತ್ನ 
ಅಸಿತಮಣಿಕುಟ್ಟಿಮಕಿರಣದೆ  ಕತ್ತಲಿಪ 
ಓರಂತಿರೆ ಬೆಳಗುತ್ತೆಸೆವ ಜ್ಯೋತಿರಮರ 
ನಿಜಾಂಗಪ್ರಭೆಯಂ: ಶಾಂತೀಶ್ವಪು, ೧೬. ೨೮) 

ಅಸಿತವ್ರತ - ಕೆಟ್ಟ ವ್ರತ (ಅಂತಾದೊಡೆ ಆ ವ್ರತಮಿರ್ಕೆ ಮತ್ತಿನ 
ಜೊತ್ತಿಸಿ ಕೊಟ್ಟ ಅಸಿತವ್ರತಂಗಳ೦ ಆ ಜಿನಮುನಿಗೆ ಕೊಟ್ಟು 
ಬರ್ಪಂ: ಸುಕುಮಾಚ, ೭. ೫ ವ) 

ಅಸಿತಾಂಬುವಾಹ -. [ಅಸಿತ--ಅ೦ಬುವಾಹ] ಕಾರ್ಮೋಡ 
(ಅಂಬರಮೆಂಬ ಪಾಟನೇಖೆಸಿದುದು ಅಸಿತಾ೦ಬುವಾಹ೦ 
ಎಂಬ ಕುಟುಂಬಕದಂಬೋತ್ಕರಂ: ಆದಿಷು, ೬. ೭೧) 

ಅಸಿತಾಹಿ - ಕಾಳಸರ್ಪ (ಅಗರುವ ಧೂಪಧೂಮಲತೆಯೆಂದು 
ಅಸುತಾಹಿಗೆ ಸಾರ್ವ... .. ಎಗ್ಗನಂತೆ: ಕಾದಂಬ, ೫. ೧೧೪) 


(ಸ್ಫುರತ್‌ 
ಗೋಪುರಂಗಳ೦ 
ದೌವಾರಿಕರ್‌ 


ಅಸಿತೇಂದೀವರ ದ ಕನ್ನೈದಿಲೆ 
(ಅಸಿತೇಂದೀವರಲೋಲಲೋಚನೆಯಂ ಅಂದಂತಾ 
ಸಭಾಮಧ್ಯದೊಳ್‌ ಪಸುವಂ ಮೋದುವವೋಲೆ 


ಮೋದೆಯುಂ: ಪಂಪಭಾ, ೭. ೫೮) 


ಅಸಿತೋರಗ - ಅಸಿತಾಹಿ (ಅಡಸುವ ಕಾಲದಂಡಂ ಎರೆಗೊಳ್ಳ 
ಅಸಿತೋರಗಮೆಭ ಶಂಕೆ ನೂರ್ಮದಡಿಸಿರೆ: ಕಾದಂಸಂ, ೧, 
೫೫) 

ಅಸಿದು - ಕೃಶವಾದ (ಪೊಡರ್ದ ಪಗೆವರೊಡನೆ ಕರಂ ಅಸಿದಾದ 
ಮಧ್ಯಪ್ರದೇಶಮುಂ: ಆದಿಪು, ೩. ೯ ವ) 

ಅಸಿದ್ಧ - ಸಿದ್ಧತೆಯಿಲ್ಲದ (ವಿದ್ವಿಷ್ಟವಿದ್ರಾವಣನ ಮೊನೆಯಂಬಿನ 
ಏಣೆಂಗೆ ಅಳ್ಳಿ ಹತವಿಹತ ಕೋಳಾಹಳರಾಗಿ ಸಿದ್ಧರ್‌ 
ಅಸಿದ್ಧರಾಗೆಯುಂ: ಪಂಪಭಾ, ೫. ೮೮ ವ) 

ಅಸಿಧಾರಾವ್ರತ - ಕತ್ತಿಯ ಅಲಗಿನ ಮೇಲೆ ನಡೆಯುವಂತಹ 
ಕಷ್ಟಕರ ವ್ರತ (ಪತಿವಿಗಮದೊಳ್‌ ಅಸಿಧಾರಾವ್ರತ೦ಗಳಂ ತಾಳ್ವಿ 
ಧರ್ಮಮಂ ಮಾಡುವ ಸಂತತಿಯಂ ಕಾಯುತೆ 
ಕಾಯಸ್ಥಿತಿಯಂ ತಾನತ್ತಿಮಬ್ಬೆ ಮಾಣ್ಣಳ ಮಾಣಳ್‌: ಅಜಿತಪು, 
೧. ೫೦) 

ಅಸಿಧಾರಾವ್ರತಿ - ಕತ್ತಿ ಅಲಗಿನ ಮೇಲೆ ನಡೆಯುವ ವ್ರ ಹೊತ್ತ 
ವ್ಯಕ್ತಿ (ರಸವರ್ಧನಂಗಳಂ ಬಿಸುಟು ಅಸುವಳೆ ಪಿಣಿಲಿಚಿಸು 
ಕೇಶಮಂ ಕಾಸೆಯನುಟ್ಟು ಅಸಿಧಾರಾವ್ರತಿಯಾಗಿ: ಹರಿವಂಶ, 
೪. ೩೦) 

ಅಸಿಧೇನು - ಸಣ್ಣ ಕತ್ತಿ (ಘೂರ್ಣಮಾನಲೋಹಿತಲೋಚನಂ 
ದಶನನಿಪೀಡಿತದಶನವಸನ೦ ಅಸಿಧೇನುವಂ ಕಿಟ್ಟು ಆದಿಪು, 
೨. ೧೪ ವ) 

ಅಸಿಧೇನುಕೋಶ - ಕತ್ತಿಯ ಒರೆ (ಮಲ್ಲಿಕಾಮುಕುಳಾಕಾರ 
ವಿತಸ್ತಿಮಾತ್ರ ಅಸಿಧೇನುಕೋಶಮುಂ: ಆದಿಷು, ೧೩. ೪೫ 
ವ) 

ಅಸಿನೆಣಂ - ಕೋಮಲಶರೀರಿ (ಬಾಳ೦ ಬಾಳಮೃಣಾಳದಂತೆ 
ಅಸಿನೆಣ೦ ದುಗ್ಗಪ್ಲವಂ: ಆದಿಪು, ೭. ೯೧) 

ಅಸಿಪಂಜರ - ಅಲಗಿನ ಪಂಜರ (ಅಸಿಪಂಜರದೊಳ್‌ ಮುನ್ನಂ 
ಕುಸಿದಿರೆ ಸೆ೫*ಯಿಟ್ಟು ನೆಲನನಾಳ್ಬಂ: ಹರಿವಂಶ, ೧೧. ೭೭) 

ಅಸಿಪತ್ರ — ಕತ್ತಿಯ ಅಲಗು (ನಿಶಿತ 
ಅಸಿಪತ್ರಪತಿತಪ್ರಚಂಡಸುಭಟಮಸ್ತಕೋಚ್ಚಳಿತ ಚಟಾಚ್ಛಾಟನ 
ದುರ್ನಿರೀಕ್ಷ್ಯಫ ಪಂಪಭಾ, ೧೩. ೫೧ ವ) 

ಅಸಿಪತ್ರನಂದನ - ಕತ್ತಿಯಂತೆ ಚೂಪಾದ ಎಲೆಗಳ ಮರಗಳುಳ್ಳ 


ತೋಟ (ಎಲ್ಲಿಗೆ ಪೋಪೆವೆಂದು ಮೆಟ್ಟಡಿಂ 
ಅಸಿಪತ್ರನಂದನಮನೊಯ್ಯನೆ ಸಾರ್ವದುಂ: ಆದಿಷು, ೫. 
೮೮) 

ಅಸಿಯನಾಗಿಸು -  ಕೃಶಗೊಳಿಸು, ತೆಳ್ಳಗಾಗಿಸು (ಪಸಿವು 


ದೊರೆಕೊಳ್ಳು೦ ಉಣಿಸುಗಳ್‌ ಇನಿಕೆಯ್ದುಂ ಆವಂದದೊಳ್‌ 
ಕನಲ್ಲು ಆದ ಮೆಯ್ಯಂ ಅಸಿಯನಾಗಿಪುದು: ಪಂಪಭಾ, ೫. 
೪೭) 

ಅಸಿಯನಾಗು - ಕೃಶನಾಗು (ಸುರರ್ಗೆ ಅಮೃತಮಂ ಉಂತೆ 
ಕಳಾಂತರದಿಂದಿತ್ತು ಅಸಿಯನಾದ ಚಂದ್ರನವೋಲ್‌: ಪಂಪಭಾ, 
೭.೬೨) 

ಅಸಿಯ - ಕೃಶ (ನಕುಳನುಂ ತೆಂಕಣದೆಸೆಯ ಮಲೆಪರಂ 
ಮಂಡಳಿಕರ್‌ ಅಸಿಯರಾಗೆ ಕವರ್ದುಕೊಂಡು: ಪಂಪಭಾ, ೪. 
೭೨) 

ಅಸಿಯ ಬಾಸೆ - ಎದೆಯಿಂದ ಹೊಕ್ಕುಳವರೆಗಿನ ಸೂಕ್ಷ್ಮ 
ರೋಮರಾಜಿ (ಮುನ್ನಿನ ಜೆಲ್ವನಪ್ಪ ಅಸಿಯ ಬಾಸೆಗೆ 
ಕರ್ಪೆಸೆದತ್ತೇ ಜೋದ್ಯಮಿದೆಂದು ಮರಲ್ಟು: ಆದಿಷು, ೭. 
೩೧) 


೧೦೯ 


ಅಸಿಯರ್‌ - ಕೃಶರು (ನಕುಳನುಂ ತೆಂಕಣದೆಸೆಯ ಮಲೆಪರಂ 
ಮಂಡಳಿಕರ್‌ ಅಸಿಯರಾಗೆ ಕವರ್ದುಕೊಂಡು: ಪಂಪಭಾ, ೪. 
೭೨) 

ಅಸಿಯಳ್‌ - ತೆಳುವಾದ ದೇಹವುಳ್ಳವಳು (ಪೊಸಸುಸಿಲ ಮಸಕದ 


ಬಸದೊಳೆ ಬಸದಾಗಿಯುಂ ಅಸಿಯಳೆನಗಸವಸದೊಳೆ 
ಬೆಸೆದು ಪೋಗಿ: ಆದಿಹು, ೪. ೧೨ ವ); 
ಅಸಿಯುಗುರ್‌ - ಹರಿತವಾದ ಉಗುರು (ಮಿಸುಗುವ 


ಅಸಿಯುಗುರ್ಗಳ ನುಣ್ಣೆಳಗು ನಿಮಿರ್ದು ಎಸೆದುವು: ಕಾದಂಬ, 
೩. ೫೫) 

ಅಸಿಯೇಜು - ಕತ್ತಿಯ ಗಾಯ (ನಚ್ಚಿನ ಜವನುಂ ನಿನಗೆ 
ಅಸಿಯೇಜೆನವನಾದನೆ ತಮ್ಮನೆ: ಆಚವರ್ಧ, ೯. ೬೨) 

ಅಸಿರತ್ನ - ಶ್ರೇಷ್ಠವಾದ ಖಡ್ಗ (ಅಸಿರತ್ನಂ ಚಕ್ರರತ್ನ೦ ನವನಿಧಿ 
ಪಲವುಂ ವಿದ್ಯೆ ಕೈಸಾರ್ದುವು: ಪಂಪರಾ, ೯. ೧೭೭) 

ಅಸಿಲತಾಧಾರೆ - ಬಳ್ಳಿಯಂತೆ ಬಳುಕುವ ಕತ್ತಿಯ ಅಲಗು 
(ವೈರಿಭೂಪಾಳಕಜಾಳಸ್ವಾಂತ ಜೆಂತಾಭರಮಂ 
ಅಸಿಲತಾಧಾರೆಯಿಂ .. .. ಮಾಡಿ: ಚಂದ್ರಪ್ರಪು, ೪. ೮೪) 

ಅಸಿಲತೆ - ಬಳ್ಳಿಯಂತೆ ಬಳುಕುವ ಕತ್ತಿ (ಮಸೆದ ಅಂಗಜನ 
ಅಸಿಲತೆಯೆನಿಪ ಸತಿಯ ಮನ ಬಯಸಿ ಮೇಲೆಜಗಿದೊಡೆ: 
ಸಮಯಪ, ೫. ೬೩) 

ಅಸು - ಪ್ರಾಣ (ಎಯ್ದಿರ್ದುದಿಲ್ಲ ಅಸು ಎನ್ನಂ ಕೃಪೆಗೆಟ್ಟನಂ 
ಪೆಅನದೊರ್ವಂ ಸತ್ತವೊಲಿರ್ದನಂ: ಕಾದಂಸಂ, ೧. ೬೧) 

ಅಸುಂಗೊಳ್‌ - ಕೊಲ್ಲು (ಗಂಗಾವಾರ್ಧಿಯೊಳಾತ್ಮತುರಂಗಮಂ 
ಮಿಸಿಸಿ ನೆಗಚ್ಬಿ ಡಾಳಪ್ರಿಯನೊಳ್‌ ಸಂಗತಗುಣಂ 
ಅಸಿಲತೆಯಂ ಅಸುಂಗೊಳೆ ಭುಜವಿಜಯಗರ್ವದಿಂ 
ಸ್ಥಾಪಿಸಿದಂ: ಪಂಪಭಾ, ೧. ೩೮); ಹೆದರು (ಅಸುಂಗೊಳೆ 
ಭೈತ್ರಮನೇಜಿಯುಂ ಸೇದೆವಡುತಿರ್ಪುದು ಕಜ್ಜಮೆ 
ಭವ್ಯಜೀವನೇ: ಜೀವಸಂ, ೩... ೧೮);  ಬೆರಗಾಗು 
(ಗ೦ಗಾವಾರ್ಧಿಯೊಳ್‌ ಆತ್ಮತುರಂಗಮಮಂ ಮಿಸಿಸಿ ನೆಗಟ್ಟ 
ಡಾಳಪ್ರಿಯನೊಳ್‌ ಸಂಗತಗುಣಂ ಅಸಿಲತೆಯ೦ ಅಸುಂಗೊಳೆ 
ಭುಜವಿಜಯ ಗರ್ವದಿಂ ಸ್ಥಾಪಿಸಿದಂ: ಪಂಪಭಾ, ೧. ೩೮) 


ಅಸುಂಗೊಳಿಸು ದ ಅಚ್ಚರಿಪಡಿಸು (ತ್ರಿಣೇತ್ರನುಮಂ 
ಅಸುಂಗೊಳಿಸಿದ ಸಾಹಸದೊಳ್‌ ಕದನತ್ರಿಣೇತ್ರನುಂ: 
ಪಂಪಭಾ, ೧೪. ೩೭ ವ); ಭಯಪಡಿಸು 
(ಈತನೋಲಗಂಗೊಟ್ಟಿರೆ  ಸಪ್ತಾಂಗದ ರಾಜ್ಯದ ತೇಜಂ 


ಅಸುಂಗೊಳಿಸುವುದು ಅನ್ಯಮಂಡಲಾಧೀಶ್ವರರಂ:: ಶಾಂತಿಷು, 
೫. ೧೨೮) 

ಅಸುಂಬು - ಅಲ್ಲಾಡಿಸು (ಅಸುಂಬು- ಸಂಚಾಲನೇ: ಶಬ್ದಮದ, 
ಧಾ. ೪೭೫) 

ಅಸುಕೆ - ಅಶೋಕ (ಪೊಸದಳಿರಂ ಹೊತ್ತ ಅಸುಕೆಯ 
ಸಸಿಯಂತೆ ತೋಣುತಿರ್ಪವನನಲಂ: ಲೀಲಾವತಿ, ೪. ೮೯) 

ಅಸುಗತಿ - ದುರ್ಗತಿ (ಸಲೆ ದುಷ್ಕರ್ಮಂ೦ಗಳ್ಳೆಜಗಿ ಪಾರ್ವರ್‌ 
ಅಸುಗತಿಗಿಟೆವರ್‌: ಸಮಯಪ, ೧೧. ೨೧) 

ಅಸುಗೆ - ಅಶೋಕೆ (ಯುವತಿ ಪಾಣಿಪಲ್ಲವರಾಗಂ 
ಮುಸುಕಿದುದೆನಿಸಿದ ಅಸುಗೆಯ ಪೊಸದಳಿರ್ಗಳೊಳೆಸೆವ 
ಕೆಂಪು ನಂದನವನದೊಳ್‌: ಆದಿಪು, ೬. ೯೬) 

ಅಸುಗೆದಳಿರ್‌ -  ಅಶೋಕದ ಚಿಗುರು (ಘುಸ್ಕಣದಿಂ 
ಅಸುಗೆದಳಿರಂ ಕೊಯ್ವಂತೆ: ಚಂದ್ರಪ್ರಪು, ೬. ೬೩ ವ) 


ತನ) 


ಅಸುಮೋಕ್ಷ -  [ಅಸುಃಮೋಕ್ಷ] ಪ್ರಾಣವಿಯೋಗ; 
[ಅ+ಸುಮೋಕ್ಷ] ಒಳ್ಳೆಯದಲ್ಲದ ರೀತಿಯ ಮೋಕ್ಷ 
(ಕೆಳೆಯಂಗೆ ಆಯ್ತು ಅಸುಮೋಕ್ಷಂ ಆಗದೆನಗಂ 
ಬಾಷ್ಟಾಂಬುಮೋಕ್ಟಂ ಸ್‌ ಸತ್ಕ್ರಿಯಾನಳನಿಂ ಸುಟ್ಟೆನುಮಿಲ್ಲ: 
ಗದಾಯು ೫. ೩೦) 

ಅಸುಭೃತ್‌ - ಜೀವಿ (ಕಿವಿವೊಕ್ಕು ಅಸುಭೃತ್‌ ಗಣಕೆ 


ಇನಿದೆನಿಪುದು ಬಿಸವಂದಂ ಪೇಟಿಂ ಈ ವಿಪಂಚೀನಿನದಂ: 
ಕರ್ಣನೇಮಿ, ೫. ೨೮) 


ಅಸುರ್‌ - ಅಸಹ್ಯಪಡು (ಅಸುರ್‌- ಅಸಹ್ಯಭಾವೇ: ಶಬ್ದಮದ, 
ಧಾ, ೫೪೨) 

ಅಸುರ - ರಾಕ್ಷಸ (ದನುಜರ್‌ ದೈತೇಯರ್‌ .. ಅಸುರರ್‌: 
ಅಭಿಧಾವ, ೧. ೧. ೩೨) 

ಅಸುರಪ್ರದ್ದಂಸಿ — ರಾಕ್ಷಸರ ಶತ್ರು, ವಿಷ್ಣು 
(ಮಂದರದಿಂದಂಬುಧಿಯಂ ಕಲಂಕಿದ 
ಅಸುರಪ್ರದ್ವಂಸಿವೋಲ್‌ ಬಾಹುಮಂದರದಿ೦ ವೈರಿಬಲಾಬ್ಧಿ 


ಘೂರ್ಣಿಸೆ ಬಿಗುರ್ತೀ ಕೌರವರ್‌ ಕೂಡೆ ನೂರ್ವರುಮಂ 
ಕೊಲ್ವೆಂ: ಪಂಪಭಾ, ೭. ೧೫) 

ಅಸುರವಿಜಯಿ - ರಾಕ್ಷಸರನ್ನು ಗೆದ್ದವನು, ಶ್ರೀಕೃಷ್ಣ 
(ಅಸುರವಿಜಯಿಯುಂ ಕತಿಪಯಪ್ರಯಾಣಂಗಳಿಂ 
ಮದಗಜೇಂದ್ರಪುರಮನೆಯ್ದಿ: ಪಂಪಭಾ, ೯. ೨೬ ವ) 

ಅಸುರವೈರಿ - ರಾಕ್ಷಸನ ವೈರಿ (ಖಡಿದದವರ್‌ 
ಅಸುರವೈರಿಯೊಡಂಬಡಿಂ: ಪಂಪಭಾ, ೧೦. ೮) 

ಅಸುರೇಂದ್ರ - ರಾಕ್ಷಸರಾಜ (ಅಸುರೇಂದನಳ್ಳಿ 
..ನಿಜವಿಮಾನದೊಳಗ೦ ಪೊಕ್ಕಂ: ಶಾಂತಿಷು, ೮. ೫೨) 

ಅಸುವಲ್ಲಭೆ - ಪ್ರಾಣವಲ್ಲಭೆ (ಕುಸುಮಂ ಸ್ಮಿತ೦ ಅಳಿ ನಯನಂ 
ಕಿಸಲಯಂ ಅಧರ೦ ಭುಜದ್ವಯಂ ವಿಟಪ£« ಮತ್ತಸುವಲ್ಲಭೆ 
ಲತೆ: ಕವಿರಾಮಾ, ೩. ೧೪) 

ಅಸುವೆ - ಅಸಿಗಲ್ಲು, ಸಾಂಬಾರ ಪದಾರ್ಥಗಳನ್ನು ಅರೆಯುವ 
ಕಲ್ಲು (ಅಸುವೆ ಒರಲ್‌ ಒನಕೆ ಗೂಟ೦ ಹೊಸತಿಲ್‌ 
ಮನೆಮನೆಯ ಕಂಭವೊಲೆ ಪಡಿ... .. ದೆಯ್ವಂ ಇಂತಿವರ್‌ 
ಎ೦ಬರ್‌ ಮೂಢರ್‌: ಸಮಯಪ, ೯. ೮೧) 

ಅಸುವೊಸರ್‌ - ಜೀವಹೋಗು (ಅಸುವೊಸರ್ದರಸುಮಕ್ಕಳಂ 
ಕುಡುವುದವರ ವನಿತೆಯರ್ಫೀಗಳ್‌: ಗದಾಯು, ೧೦. ೧೭) 

ಅಸುಹೃತ್‌ - ಶತ್ರು (ಸಿಂಗದ ಮುಪ್ಪುಂ ನೆಗಟ್ಟೇ ಗಾಂಗೇಯರ 
ಮುಪ್ಪುಂ ಇಳಿಕೆವಡೆಗುಮೇ ವನಮಾತಂಗಂಗಳಿಂ ಅಸುಹೃತ್‌ 
ಚತುರಂಗಬಲಂಗಳಿಂ ಅದೆಂತುಮಂಗಾಧಿಪತೀ: ಹ 
೧೦. ೧೯) 

ಅಸುಹೃದ್ದಮ - ಅರಿಂದಮ, ಶತ್ರುಗಳನ್ನು ಗೆಲ್ಲುವವನು (ಎಸೆವ 
ಮಣಿಕಟಕಮಂ ಮಿಕ್ಕಸದೃಶಮಂ ಕೊಟ್ಟನಂದು 
ಗಂಧರ್ವಾರ್ಯಂಗೆ ಅಸುಹೃದ್ಧಮಂ ಎನೆ: ಕರ್ಣನೇಮಿ, ೪. 
೧೨೧) 

ಅಸುಹೃದ್ಧಳ - ಅಸುಹೃತ್ತೇನೆ (ಬಳಮೆರಡು೦ ತನ್ನನೆ ಮಿಳಮಿಳ 
ನೋಡೆ ನರೇಂದಂ ಒಂದೆ ರಥಧಿಂದ ಅಸುಹೃದ್ಧಳಮಂ 
ಇರದೆಯ್ದಿ ಭೀಷ್ಮರ ಚಳಣಯುಗಕ್ಕೆಅಗೆ ನಿನಗೆ ಜಯಮಕ್ಕೆ 
ಎಂದಂ: ಪಂಪಭಾ, ೧೦. ೬೦ 

ಅಸೃಕ್‌ - ರಕ್ತ (ಶ್ರೀಯಂ ಅರಾತಿಬಳ ಅಸೃಕ್‌ ತೋಯಧಿಯೊಳ್‌ 
ಪಡೆದ ವೀರಂ  ಉಣದರಿಗಳಂ ಆತ್ಮೀಯಪದಸ್ಸುರಿತ 


೧೧೦ 


ನಖಚ್ಛಾಯೆಗಳೊಳ್‌ ನಿಚಿಸಿ ನಿಂದ ಗಂಡಂ ಹರಿಗಂ: 
ಪಂಪಭಾ, ೩. ೧) 
ಅಸೃಕ್ರೋಯಧಿ — ರಕ್ತಸಮುದ್ರ ಶ್ರೀಯನರಾತಿಬಳ 


ಅಸೃಕ್ತೋಯಧಿಯೊಳ್‌ ಪಡೆದ ವೀರಂ: ಪಂಪಭಾ, ೩. ೧) 

ಅಸೃಗ್ಚಲ - ರಕ್ತದ ನೀರು, ರಕ್ತ (ಭವತ್ಸುತರಂ ನೂರ್ವರುಮಂ 
ಗದಾಪ್ರಹತಿಯಿ೦ ದುಶ್ಶಾಸನ ಉರಃಸ್ಥಳಕ್ಷತಜಾಸೃಗ್ದಲ ಸೇಕದಿಂ 
ತಣಿಪಿದೆ೦ ಕೋಪಾಗ್ನಿಯಂ: ಗದಾಯು ೬. ೩೦ 

ಅಸೃಗ್ಗಳ - ಅಸೃಕ್ಷಲ (ಅಸೃಕ್ಷಳದೊಳಗೋಲಾಡಿದುವು ಮರುಳ್‌ 
ಕುಣಿ ಕುಣಿದಾಡಿದುವು ಅಂಬರದೊಳ್‌ ಒಸೆದು ನಾರದ 
ಗೊರವಂ: ಹರಿವಂಶ, ೧೨. ೬೫) 

ಅಸ್ಕಗ್ವಾಂ - [ಅಸ್ಫಕ್‌--ವಾರಿ] ರಕ್ತಜಲ, ರಕ್ತ (ಕುಡಿದೆಂ 

ಶ್ಯಾಸನೋರಸ್ಥಳವಿಗಳದಸ್ಕ ಗ್ಹಾರಿಯಂ ಕಂಡದಂ ಮುನ್ನಡೆ 

ps ಮಾಣ್ಣೆ: ಪಂಪಭಾ, ೧೩. ೭೮) 


ಅಸೆವಿಚಿ - ಮುಖವನ್ನು ಚುಚ್ಚು (ಅಸೆವಿಜೆವಂತೆ ನಟ್ಟುಗಿದ 
ಕೋಡೊಡನುಣ್ಮುವ ಸೃಗ್ನಿಷೇಕಂ ಆಜೆಸೆ: ಆಚವರ್ಧ, ೮. 
೫೮) 

ಅಸೇವ್ಯ - ಸೇವಿಸಬಾರದ (ಸೇವ್ಯರ್‌ ಅಸೇವ್ಯಮೆನೆ 


ಪಾಸಜೌಯೊಳ್‌ ಕೂಸಂ ಅಪ್ಪಳಿಸಿ: ಜಗನ್ನಾವಿ, ೨. ೫೩); 
ಸೇವಿಸಬಾರದವನು (ಭೂಮಿಗೋಚರರೊಳ್‌ ಅಸೇವ್ಯರೊಳ್‌ 
ತನಗೆ ಕಿ೦ಂಕರಭಾವಮನಪ್ಪುಕೆಯ್ದಂ; ಪಂಪರಾ, ೧೧. ನಂ೪) 


ಅಸ್ಸಲಿತಗತಿ - ದೃಢವಾದ, ತಡೆಯಿಲ್ಲದ ನಡಿಗೆ 
(ಅಸ್ಥಲಿತಗತಿಯಪ್ಪ ಚಕ್ರರತ್ನಸ್ವಲನಕ್ಕೆ ಚಕ್ರಿ 


ವಿಸ್ಮಯಂಬಟ್ಟು: ಆದಿಷು, ೧೪. ೬ ವ) 
ಅಸ್ಪಳಿತ - ದೃಢವಾದ (ಆರೈಯಂ ವ್ಯಕ್ತದಿಂದ ಅಸ್ಥಳಿತಂ 
ತಾನೆನ್ನನುದ್ದೇಶಿಸಿ ಸುಲಲಿತಮೆಂಬಂದದಿಂ ಓದಿ ತೋರ್ದ 
ಈ ಗಿಳಿಗೆ: ಕಾದಂಸಂ, ೧. ೨೪) 
- [ಸೂರ್ಯನ] ಮುಳುಗುವಿಕೆ (ನಾಳೆ ದಿನೇಶ೦ ಅಸ್ತದತ್ತ 
ಉಡುಗದ ಮುನ್ನ ಸೈಂಧವನಗುರ್ವಿಸೆ ಕೊಲ್ಲದೊಡೇನೊ 
ಗಾಂಡಿವಂಬಿಡಿದು: ಪಂಪಭಾ, ೧೧. ೧೨೨) 
ಅಸ್ತಂಗತ - [ಸೂರ್ಯ] ಮುಳುಗಿದವನು (ತದ್ದಿನಾಧಿನಾಥನುಂ 
ಅಸ್ತಂಗತನಾದಂ: ಕವಿರಾಮಾ, ೩. ೩೦) 

ಅಸ್ಪಗತಿ - ಮುಳುಗುವ ಪರಿಸ್ಥಿತಿ (ಅಸ್ತಗತಿಯಿಂ 
ಅದಿತ್ಯನಂ: ಚಂದ್ರಪ್ರಪು, ೮. ೩) 

ಅಸ್ತಗಿರಿ - ಸೂರ್ಯ ಮುಳಗುವ ಬೆಟ್ಟ ಪಶ್ಚಿಮ ದಿಕ್ಕು (ತನ್ನ 
ಮಗಂಗೆ ಸಮಂತು ಬುದ್ಧಿವೇಟ್ವಂತೆವೊಲ್‌ ಅಸ್ತಗಿರಿಯಂ 
ಮಣಿಗೊಂಡುದು ಸೂರ್ಯಮಂಡಲಂ: ಪಂಪಭಾ, ೨. ೮೬) 

ಅಸ್ತದವ - ನಂದಿಹೋದ (ಅನುದ್ಯೋಗಜನೌಘವಸ್ತದವ 
ಸ್ನೇರಾಬ್ದಂ: ಜಗನ್ನಾವಿ, ೪. ೨೬) 

ಅಸ್ತದೋಷೋದಯಂ - ಕತ್ತಲೆಯನ್ನು ನಾಸಪಡಿಸಿ ಹುಟ್ಟಿದವನು, 


ಅಸ್ಪ 
ಧಿ 


ಬೀಟ್ವ 


ಸೂರ್ಯ (ವನೇಜಸಖಂ ಅನೇಕಚಕ್ರರಥಂ 
ಅಸ್ತದೋಷೋದಯಂ ದಿನಾಧೀಶ್ವರಂ: ಪಂಚತಂತ್ರ. 
೩೬೨) 


ಅಸ್ತಮಯ - ಮುಳುಗುವುದು (ಸುಯೋಧನಂ ನಿನಗೆ ಮಾಡಿದ 
ರಾಜ್ಯವಿಭೂತಿಗೆ ಉಂತೆ ಮುಯ್ವಾಂತಿರದಿರ್‌ ಗುಣಾರ್ಣವನ 
ಅಸ್ತಮಯಕ್ಕಿದು ಸಾಲ್ಗುಂ ಎಂಬಂತೆವೊಲ್‌: ಪಂಪಭಾ, ೨. 
೮೬) 


ಅಸ್ತಮಸ್ತಕ - ಅಸ್ತಗಿರಿಯ ನೆತ್ತಿ (ದಿನಕರಂ ಅಸ್ತಮಸ್ತಕಮಂ 
ಆಸೆವಡಲ್‌ ಬಗೆದಪ್ಪಂ ಏಕೆ ಕೆಮ್ಮನೆ ತಡೆವೈ: ಪಂಪಭಾ, 
೧೧. ೧೪೫) 

ಅಸ್ತವಿಳಾಸ — ಸಂತೋಷ ಮರೆಯಾದವನು 
(ಬಿಲ್ಲುಂಬೆಜಗಾಗಿರ್ದ೦ ರತೀಶ೦ ಅಸ್ತವಿಳಾಸಂ: ಗಿರಿಜಾಕ, ೮. 
೩೭) 

ಅಸ್ತವ್ಯಸ್ತ - ಕ್ರಮವಾಗಿಲ್ಲದಿರುವುದು (ಎಲ್ಲಂ ಬಳೆ ತಾಜೆಗಬೀಜೆಗ 
ವೆತ್ತಖ ತತ್ತಜ ಎಕ್ಕಸಕ್ಕಂ ಅಸ್ತವ್ಯಸ್ತಂ: ಗಿರಿಜಾಕ, ೧. ೨೩) 

ಅಸ್ತಶೈಲ - ಸೂರ್ಯ ಮುಳಗುವ ಬೆಟ್ಟ (ತತ್ಕಮಳಕಾನನ 
ಕಂಟಕಲಗ್ನಪಾದನಾದವೊಲ್‌ ಉಡುಗುತ್ತುಂ ಆತ್ಮಕರಮಂ 
ರವಿ ಪೊರ್ದಿದಂ ಅಸ್ತಶೈಲಮಂ: ಪಂಪಭಾ, ೪. ೪೭) 

ಅಸ್ತಸಮಯ — ಮುಳುಗುವ ಹೊತ್ತು 
ಅಸ್ತಸಮಯದೊಳ್‌ ದಿನಪನ ಪಿ೦ಬಡಿನೊಳ್‌ 
ಕಿಡಿವುದಣಿದೆ ಕಮಳವಿಳಾಸಂ: ಶಾಂತಿಪು, ೮. ೬೨) 

ಅಸ್ತಾಂ ತಾವನ್ಮಂತ್ರಪ್ರಸ್ತಾವನಂ -  ಮಂತ್ರಾಲೋಚನೆಯನ್ನು 
ಮಾಡುವುದಾಗಿರಲಿ (ಅಸ್ತಾಂ ತಾವತ್‌ ಮಂತ್ರಾಲೋಚನಂ 
ಆರ್ಯ ನಮಗಂ ಆ ಕೌಶಿಕಪತ್ರಿ ಸ್ತೋಮವಲ್ಲಂಭಂಗ 
ಪ್ರಸ್ತುತಮತಿವೈರಮಾದ ತೆಜನಂ ಮೊದಲೊಳ್‌: ಪಂಚತಂತ್ರ. 
೩೧೧) 

ಅಸ್ತಾಚಲ - 
(ಅಭಿಮನ್ಯು 
ಧರ್ಮತನಯನಂ 
ಅಳುರ್ದಂತೆ ಭಾಸ್ಕರಂ 
ಪಂಪಭಾ, ೧೧. ೧೦೬) 

ಅಸ್ತಾಚಳಸ್ಥಂ - ಪಶ್ಚಿಮ ಗಿರಿಯಲ್ಲಿ ನಿಂತವನಾದ, ಮುಳುಗಿದ 
(ಭೀಷ್ಮಂ ತಜೆಗು೦ ಮುನ್ನಂ ಅಡಂಗುವೆ೦ ಎಂಬವೊಲ್‌ 
ಅಸ್ತಾಚಳಸ್ಥನಾದಂ ದಿನಪಂ: ಪಂಪಭಾ, ೧೧. ೨೪) 

ಅಸ್ತಾದ್ರಿ - ಸೂರ್ಯ ಮುಳುಗುವ ಬೆಟ್ಟ (ಉದಯಾದ್ರಿಯುಂ 
ಅಸ್ತಾದ್ರಿಯುಂ ಉದಗ್ರ  ಕೋಪೋತ್ಸರಂಗಳಿರ್ಪಂತಿರೆ: 
ಗದಾಯು, ೮. ೬) 

ಅಸ್ತಾಬ್ಬಿ - ಸೂರ್ಯ ಮುಳುಗುವ ಸಮುದ್ರ (ಸಮನಿಸುಗುಂ 
ಅಧಃಪಾತ೦ ಅಸ್ತಾಬ್ಬಿಯೊಳ್‌: ಚಂದ್ರಪ್ರಪು, ೨. ೪೫) 

ಅಸ್ತೇಯ - [ಜೈನ] ಕದಿಯದಿರುವುದು, ಪಂಚಾಣುವ್ರತಗಳಲ್ಲಿ 


(ದಿನಪ 


ಸೂರ್ಯ ಮುಳುಗುವ [ಪಶ್ಚಿಮದ] ಬೆಟ್ಟ 
ಮರಣವಾರ್ತಾಪ್ರಭೂತ ಶೋಕಾಗ್ನಿ 
ಇರದಂದು ಅಭಿಭವಿಸಿ ತನ್ನಂ 
ಕೆಂಕಮಾದಂ ಅಸ್ತಾಚಲದೊಳ್‌: 


ಒಂದು (ಅಸ್ಟೇಯವತಕ್ಕತಿಕಮಮಕ್ಕುಂ: ಸುಕುಮಾಚ, ೬. 
೧೫) 
ಅಸ್ತೋಕ - ಮಹತ್ತಾದ (ಸತ್ಕಳಾಢ್ಯಂ ಅಸ್ತೋಕಯಶೋರ್ಥಿ 


ರೇಚವಿಭು ರಂಜಿಸಿದಂ: ಆಚವರ್ಧ, ೧. ೨೨) 
ಅಸ್ತ -. ಆಯುಧ; ಬಾಣ (ತೋಮರ ಪಾಶಾಂಕುಶಾದಿ 
"' ಶಸ್ತ್ರಾಸ್ತಂಗಳೊಲೆಚ್ಚುಂ: ಪಂಪರಾ, ೧೩. ೭೬ ವ) 
ಅಸ್ತಶಾಲೆ - ಆಯುಧಾಗಾರ (ಬಂದುದಿಂದು ವಿಯಚ್ಛಕ್ರದಿಂ 
ಅಸ್ತಶಾಲೆಗೆ ಮಹಾಚಕ್ರಂ: ಶಾಂತಿಷು, ೧. ೧೧೫) 
ಅಸ್ತ್ರಾಲಿ `` -  ಬಾಣಸಮೂಹ (ಲಕ್ಷ್ಮೀಧರಂ ಅಸ್ತಾಲಿಗಳಿಂ 
ಖಂಡಖಂಡಮಾಗಿರೆ ಕಡಿದಂ: ಪಂಪರಾ, ೧೪. ೨೫) 


ಅಸ್ಥಿಗಂಥಿ - ಅಸ್ಥಿಪಂಜರ, ಮೂಳೆಗಳ ಕಟ್ಟು (ನರಕನಗರಲಗ್ನ 
ಆಕಸಿಕಾಗಿ ಸುಲಿಂಗಸ್ತುರತ್‌ ಅವಿರಳ 
ಲಾಕ್ಷಾಗೇಹಪೂರೈಕಭಾವ ' ತ್ವರಿತವಿಚಳತ್‌ 


ಅಸ್ಥಿಗಂಥಿಸಂಸ್ಥಾನಬ೦ಧರ್‌: ಆದಿಪು, ೫. ೮೯) 


೧೧೧ 


ಅಸ್ಪಂದ - ಅಲುಗದಿರುವ (ನಿಜಚರಣ ನಿಕಟನಿಪತತ್‌ ಗಾತ್ರಂ 


ಅಸ್ಪಂದನೇತ್ರಂ  ಕಿಚಿದು ಪೊಟ್ಟು ನೋಡುತ್ತುಮಿರ್ದು: 
ಆಚವರ್ಧ, ೨. ೫೫ ವ) 

ಅಸ್ಪಂದಿತೆ -  ಅಲುಗಾಡದಿರುವವಳು (ಸತ್ಯಭಾಮೆಯಂ 
ಬಂಚಿಸಲೆಂದು ರುಕ್ಮಿಣಿಯನಸ್ಪದಿತೆಯಾಗಿರಿಸಿ 
ವನವಿಹಾರದೊಳಿರ್ಪುದು೦ ; ಚಾವುಂಡಪುಚಂದ, ಪು. 
೩೧೦, ಸಾ. ೧೩) 

ಅಸ್ಪಶ್ಯ - ಆದಿದೇವನು ವಿಭಾಗಿಸಿದ ಮೂರುವರ್ಣಗಳಲ್ಲಿ 
ಕೊನೆಯದಾದ ಶೂದ್ರರಲ್ಲಿ ಒಂದು ವರ್ಗ (ಮತ್ತಂ 
ಸ್ಪಶ್ಯಾಸ್ಷಶ್ಯಕಾರುಗಳುಮೆಂದಿರ್ತೆಐದ ಶೂದ್ರಸಂತತಿಗೆ 
ಶುಶ್ರೂಷಾನಿಯೋಗ೦ಗಳುಮಂ ಉಪದೇಶಂಗೆಯ್ದು: 


ಆದಿಪು, ೮. ೬೪ ವ) 
ಅಸ್ಪಶ್ಯಕರಣ - ಅಂಗಗಳ ಪ್ರಯತ್ನರಹಿತವಾದ (ಅ೦ದು ಅಪಗತ 


ತಾಲು ಓಷ್ಠಸ್ಪಂದನಂ ಅಸ್ಪಶ್ಯಕರಣವರ್ಣಂ 
ಜಗದಾನಂದಕರಂ ಜಳಧರರವಸೌಂದರಂ: ಆದಿಪು, ೧೦. 
೬೩) 

ಅಸ್ಪಷ್ಟಪಾಂಶು — ಧೂಳು ಸೋಕದವನು 
(ಅಸ್ಪಷ್ಟಪಾಂಶುವಾದೊಡಂ ಶಾಂತಿಧಾರಾರ್ಥಂ 
ಶ್ರೀಪದಮಂ .. . ತೊಳೆದು: ಚಂದ್ರಪ್ರಪು, ೫. ೨೨ ವ, 
ಮತ್ತು ೨೩) 

ಅಸ್ಫುಟವಚನ - ಅಸ್ಪಷ್ಟವಾಗಿ ಮಾತಾಡುವವನು (ನೆಗಟ್ಬ 
ಅರ್ಧಮಾಗಧೀಯಂ ನೆಗಟ್ಟಜಿತಾನನದೊಳ್‌ ಆಗಳ್‌ 


ಅಸ್ತುಟವಚನಂ: ಅಜಿತಪು, ೫. ೬೫) 

ಅಸ್ಕತ್‌ - ನನ್ನ (ರಥದಿಂ ಧಾತ್ರಿಗೆ ಪಾಯ್ದು ಕೊಂಡು ಗದೆಯಂ 
ಕೆಯ್ಗ್ಸಾರ್ದುದು ಅಸ್ಕತ್‌ ಮನೋರಥ೦ ಇಂದು ಎಂದು 
ಕಡಂಗಿ: ಪಂಪಭಾ, ೧೧. ೬೬) 

ಅಸ್ಮದೀಯ - [ನನಗೆ] ನಮಗೆ ಸೇರಿದ 
ಸಹಜಾತನಂ ಪುರಾಭ್ಯಂತರದೊಳ್‌ 
ವಿಹಾರಿಸಲೀವೆನಲ್ಲೆಂ: ಕರ್ಣನೇಮಿ, ೬. ೧೩೬ ವ) 

ಅಸ್ಮರಣ ದ ನೆನೆಪಿಲ್ಲದಿರುವುದು (ಪರಿಕಿಪೊಡೆ 
ಅಸ್ಮರಣಮನಾದರಂ ಸಾಮಯಿಕವಕ್ಕತಿಚಾರಂ: 
ಸುಕುಮಾಚ, ೬. ೨೧) 

ಅಸ್ತ್ರ - ರಕ್ತ (ಅತಿವಿಶದ ವಿಶಾಲೋರುಕ್ಷತದಿಂದೊ*ದನಿತು 
ಜಡೆಯುಮಂ ನಾಂದಿ ಮನಳ್ಷತದೊಡನೆಲ್ಲರಿಸಿದುದು 
ಉತ್ಥಿತಮಾ ವಂದಸಮಿಶ್ರಗಂಧಂ ಮುನಿಯಂ; ಪಂಪಭಾ, ೧. 
೧೦೫) 

ಅಸ್ಪಕ್‌ - ಹೂ (ಮದ್ಯ ವಿಭೂಷಣ ವಸ್ತ್ರ ಆತೋದ್ಯ ಅಸ್ಪಕ್‌ 
ಭವನ ಭಾಜನ ಅಶನ ದೀಪ ಪ್ರೋದ್ಯಜ್ಜೋತಿ: ಆದಿಪು, ೫. 
೩೧) 

ಅಸ್ರಮಿಶ್ರಗಂಧ - ರಕ್ತದಿಂದ ಕೂಡಿದ ವಾಸನೆ (ಅತಿವಿಶದವಿಶಾಲ 
ಊರುಕ್ಷತದಿಂದೊಟ್‌ದನಿತು ಜಡೆಯುಮಂ ನಾಂದಿ 
ಮನಕಕ್ಷತದೊಡನೆ ಎಟ್ಟರಿಸಿದುದು ಉತ್ಕಿತಮಾ 
ವಂದಸಮಿಶ್ರಗಂಧಂ ಮುನಿಯಂ: ಪಂಪಭಾ, ೧. ೧೦೫) 

ಅಸ್ಪಪ್ನ - ನಿದ್ದೆಯಿಲ್ಲದ[ವನು] ದೇವತೆ (ಸುತ್ತಿರ್ಪುದು ಒಪ್ಪುತ್ತಮೆ 
ಮುಗುಳಾದಿ ಉತ್ತಮ ನವನಿಧಿ ರಕ್ಷಾಜ್ಯೋತಿರ್‌ 
ಅಸ್ಪಪ್ನರಿ೦ದಂ: ಶಾಂತೀಶ್ವಪು, ೧೬. ೩೮) 

ಅಸ್ಪಪ್ನಾನಕ - ದೇವದುಂದುಭಿ (ದಿವಿಜ ಜಯಧ್ವಾನಮುಂ ... 
ಅಸ್ವಪ್ನಾನಕಥ್ವಾನಮು೦ ಎಸೆಯೆ: ಜಗನ್ನಾವಿ, ೮. ೧೧೦) 


(ಇನ್ನಸ್ಮದೀಯ 
ಎಂತುಂ 


ಅಹಃ - ದಿನ, ಹಗಲು (ಚಂದ್ರಾದಿತ್ಯ ತಾರಾನಕ್ಷತ್ರದಿನಹರ್ನಿಶಂ 
ಬೆಳಗುವ ಅಮರಗಿರಿಯನೆ ಪೋಲ್ತಂ: ಆದಿಪು, ೬. ೬೮) 


ಅಹಃಪತಿ - ಹಗಲಿನ ಒಡೆಯ, ಸೂರ್ಯ (ತತ್ಪುರಪತಿ 
ವರವಿಭವ ಮರುತ್ತತಿ ತೇಜೋವಿರಾಜಿತ ಅಹಃಪತಿ 
ಚಂಚತ್ತರಮಯ ಯಶಃಪತಿ ವಿದ್ವತ್ಪೂಜ್ಯಂ 


ಜ್ವಲನಜಟಿಮಹಾಖಚರೇಜ್ಯಂ: ಶಾಂತೀಶ್ಚಪು, ೧. ೧೪೬) 


ಅಹಂಗೆ - ಅಹಗೆ, ಹಾಗೆ (ಅಹಂಗಾದೊಡಂ ಶ್ರೀರಾಮಂ 
ಸಮುದ್ರಮ೦ ಶೋಷಿಸಿದನಿಲ್ಲ: ಪಂಚತಂತ್ರ, ೨೮೨, ಶ್ಲೋಕ 
೧೪೯, ಟೀಕೆ) 

ಅಹಃಪತಿಸುತ - ಸೂರ್ಯನ ಮಗ, ಕರ್ಣ (ಕುರುಕುಲ 


ದರ್ಪಣಮಜೆವುದು ಇನ್ನಹಃಪತಿಸುತನಂ: ಗದಾಯು, ೫. 
೩೨) 

ಅಹಗೆ - ಹಾಗೆ (ತಿಬ್ಬಂ ಮಾಡಿದಂ, ತಿಬ್ಬ ಎಹಗೆ ಅಹಗೆ 
ಮಾಡಿದಂ: ಶಬ್ದಮದ, ೧೫೫ ಪು 


ಅಹಮಹಮಿಕೆ - ಅಹಂಭಾವ (ಆಂ ಬಂದುದಂ 
ಅಹಮಹಮಿಕೆಯಿಂ ಬೇಗಂ ಪರಿದು ಪೋಗಿ 
ಪರಮೋತ್ಸದಿಂದಂ ಬಿನ್ನವಿಪ ಜನಂ ಕಾದಂಬರಿಯಂ 


ಮೆಚ್ಚುಗೊಳ್ಳದಿರ್ಕುಮೆ ಪಿರಿದುಂ: ಕಾದಂಸಂ, ೭. ೩) 

ಅಹಮಿಂದ್ರ - [ಜೈನ] ಹದಿನಾರು ಸ್ಪರ್ಗಗಳೂ ಅಣೂತ್ತರಗಳೂ 
ಆದ ಮೇಲೆ ಬರುವ ಗೈವೇಯಕದಲ್ಲಿ ಹುಟ್ಟಿದ ಜೀವ 
(ನಿನಗಹಮಿಂದರುಂ ಇಂದರುಂ ಅನಿಬರುಂ ಈ 
ಲೋಕಪಾಲರುಂ . .. ಎಅಗುವರ್‌: ಅಜಿತಪು, ೮. ೨೧) 

ಅಹಮಿಂದ್ರತ್ವ - ಅಹಮಿಂದತನ (ಅಹಮಿಂದತ್ಸಮಂ ಕುಡೆಂದು 
ಜಿನೇಂದಂಗೆ ಪಾಟಂಬಿಡುವಂತೆ ಮೂಳು ತಿಂಗಳ್‌ 
ಸನ್ಯಸನಮಿರ್ದು ಒಡಲನೀಡಾಡಿ: ನೇಮಿನಾಷು, ೪. ೬೫ ವ) 

ಅಹರಹ - ಅನುದಿನ (ಅಹರಹರ್‌ ಅಭಿನವ ಮಣಿರುಚಿರ 
ಹಾಟಕ ಪ್ರಕರ ವಿರಚಿತಂಗಳಂ ಎಂದುಂ ಬಹು 
ಭಾಜನ೦ಗಳ೦ ನಿರ್ವಹಿಸುವುದು ಅವರವರ್ಗೆ ಭಾಜನಾಂಗ 
ಮಹೀಜಂ: ಶಾಂತಿಪು, ೬. ೧೧೪) 

ಅಹರ್ನಿಶಂ - ಹಗಲೂ ರಾತ್ರಿ (ಪಡೆದತ್ತು ಅಹರ್ನಿಶಂ 
ಪೆರ್ಚನಂಗಕ್ಕೆನ್ನಾ: ಕವಿರಾಮಾ, ೧. ೫೫) 

ಅಹರ್ಪತಿ - ಸೂರ್ಯ (ಒಯ್ಯನೆ ಕೇಳ ಕರ್ಣ ನಿನ್ನಾದಿಯೊಳ್‌ 
ಅಬ್ಬೆ ಕೊಂತಿ ನಿನಗಮ್ಮಂ ಅಹರ್ಪತಿ: ಪಂಪಭಾ, ಪರಿಷತ್ತು 
೯. ೬೪) 

ಅಹರ್ಪತಿಸುತ - ಸೂರ್ಯನ ಮಗ, ಕರ್ಣ (ಎಂಬುದುಂ 
ಕುರುಪಿತಾಮಹ೦ ಅಹರ್ಪತಿಸುತನ೦ ಇಂತೆಂದಂ: ಪಂಪಭಾ, 
೧೨. ೫೫ ವ) 

ಅಹಸ್ಪತಿ - ಸೂರ್ಯ (ಉದುಗಿರಿಯಿಂದ ಅಹಸ್ಪತಿಯುದಯಿಪ 
ತೆಐದಿಂದಂ: ಕರ್ಣನೇಮಿ, ೨. ೪೭) 

ಅಹಸ್ಸು - ಹಗಲು (ಅಲರಿರ್ದ ಪಂಕಜಂ ಮುಗಿದುದು ಅಹಸ್ಸಿನಿಂ 
ಮುದದೆ ಕೈರವ೦ ಅ೦ತಲರಿರ್ದು ತೋ* ತ್ರಿಷಷ್ಟಿಪು, ೨೪. 
೬೬) 

ಅಹಿ - ಹಾವು (ತೊರೆಯೊಳ್‌ ಅಟ್ಟಂ ಮತ್ತಹಿಯಂ ತೆಪುಮೆಂದು 
ಪಿಡಿವಂತಕ್ಕುಂ: ಸಮಯಪ, ೩. ೭೬) 

ಅಹಿಂಸಾ ಲಕ್ಷಣೋ ಧರ್ಮಃ - ಅಹಿಂಸೆಯೇ ಧರ್ಮದ ಲಕ್ಷಣ 
(ಅಹಿ೦ಸಾಲಕ್ಷಣೋ ಧರ್ಮಃ ಎಂಬ ವೈಶೇಷಿಕ ನೈಯಾಯಿಕ 
ಸಾಂಖ್ಯ ಮೀಮಾಂಸ ಷಟ್ವರ್ಕಸಿದ್ಧಾಂತವಾದಿಗಳುಂ: 
ಪಂಚತಂತ್ರ, ೧೧೭ ವ) 


೧೧೨ 


ಅಹಿಕಟಕ - ಸರ್ಪವನ್ನೇ ಬಳೆ[ಕಟಕ]ಯಾಗುಳ್ಳವನು [ಶಿವ] 
(ಸಂದ ಅಹಿಕಟಕಪ್ರಸಾದದೆ ಮನೋಜನುಮಂ 
ಗೆಲೆವಂದನಾಗಳುಂ ಸಹಜಮನೋಜಂ ಎವುಗೀಗೆ 
ವಿಚಿತ್ರರತೋತ್ಸವ೦ಗಳಂ: ಪಂಪಭಾ, ೧. ೪) 

ಅಹಿಕೇತನ - ಸರ್ಪಧ್ವಜ, ದುರ್ಯೋಧನ 
ಕೇಶಕಳಾಪಮಂ ತೆಗೆದಂ ತೆ ಗಂಡನುಮಾದಂ ಈ 
ಅನುರೂಪಮಿಂ ಪೆಜತೊಂದುಮಿಲ್ಲ ಅಹಿಕೇತನಾ: 
೧೨. ೩೭) 

ಅಹಿಕೇತು - ದುರ್ಯೋಧನ (ಅಂತು ಕೆಯ್ಯೊಳಲ್‌ 
ಸಿಂಧುತನಯಂ ಬೆರಸು ಆಗಡೆ ಬಂದು ತಾಗಿದಂ: 
೧೦. ೧೧೩) 

ಅಹಿಗರಳಹರ - ಹಾವಿನ ವಿಷವನ್ನು ಹೋಗಲಾಡಿಸುವವನು. 
ಗರುಡ (ಜವನೆಂಬ ಬಜಸಿಡಿಲೆಣಗುವವೊಲ್‌ ಅಹಿಯಂ 
ಹಿಗರಳಹರಂ: ಸುಕುಮಾಚ, ೨. ೧೧) 

ಅಹಿಗೃಹ - ಹಾವಿನ ಮನೆ, ಹುತ್ತ (ಅಹಿಗೃಹಮಂ ಫನಕುಚೆ 
ರಜನೀಚರಮದೊಳ್‌ ಜಿನಾಂಬಿಕೆ ಕಂಡಳ್‌: ಶಾಂತಿಪು, ೯. 
೨೦೭) 


ಅಹಿತ - ಕೆಟ್ಟುದು (ಶಿವಭೂತಿಗೆ ತೊಟ್ಟನೆ ಬಗೆದಂ ಅಹಿತಮಂ 
ತದ್ದನಚರಂ ಎಂತುಂ ಕೃತಫ್ನರೇನಂ ಮಾಡರ್‌: ಪಂಚತಂತ್ರ, 
೧೮೪); ಹಿತನಲ್ಲದವನು, ಶತ್ರು (ನಂಬು ನಂಬೆನ್ನ ಕಣ್ಣಿಂ 
ಕಿಡಿಯುಂ ಕೆಂಡಂಗಳುಂ ಸೂಸಿದಪುವು ಅಹಿತರ೦ ನೋಡಿ 
ಪಂಕೇಜವಕ್ತೇ: ಪಂಪಭಾ, ೭. ೧೩) 

ಅಹಿತನಿಷೂದನೆ' - ಶತ್ರುಗಳನ್ನು ನಾಶಮಾಡುವವನು 
(ತೋಜಿದಳಿಂದೂದಯಕಾಂತನಂ ಅಹಿತನಿಷೂದನನಂ 
ದಿವಿಜರಾಜ ಲೀಲಾಸದನಂ: ಶಾಂತಿಷು, ೫. ೧೧೭) 

ಅಹಿತಾಗ್ನಿ - ನಿತ್ಯೋಪಾಸನೆಗಾಗಿ ಇಟ್ಟ ಧಾರ್ಯಾಗ್ನಿ (ಯಜನಾದಿ 
ಷಟ್ಯರ್ಮನಿರತನು೦ ಅಹಿತಾಗ್ನಿಯುಮಪ್ಪ ದೇವಶರ್ಮನೆಂಬ 
ಪಾರ್ವನಿರ್ಪಂ: ಪಂಚತಂತ್ರ, ೨೫೨ ವ) 

ಅಹಿಧ್ಧಜ ದ ದುರ್ಯೋಧನ (ನುಡಿಯಿಸಿದುದು 
ಅಹಿಧ್ವಜನೋವದೆ ಮುನ್ನೆ ನೆಗಟ್ಟ ದುಶ್ಚರಿತಂಗಳ್‌: ಪಂಪಭಾ, 
೯. ೨೧) 

ಅಹಿನಾಯಕ - ಆದಿಶೇಷ (ಅಹಿನಾಯಕನಣಿಯಂ ಪೇಟಲ್‌ 
ಉಟೆದನದೆತ್ತತಇವೊಂ: ಶಾಂತಿಷು, ೪. ೧೧೬) 

ಅಹಿನಿವಾಸ - ಸರ್ಪಲೋಕ, ಪಾತಾಳ (ಕುಲನಗಮಂ ಅಡರ್ವ 
ಜಲನಿಧಿ ಜಲಮಂ ಪಾಯ್ವ ಅಹಿನಿವಾಸಮಂ ಪುಗುವ 
ಮರುನ್ನಿಲಯಕ್ಕೆ ಒಗೆವೀತನ ಕೀರ್ತಿಲತಾಂಗಿ ಚಲಾಂಗಿ 
ಖಚರಂ ಅಚಳಿತಂ ಅಬಲೇ: ಶಾಂತಿಪು, ೫. ೧೫೪) 

ಅಹಿಪ - ಆದಿಶೇಷ (ಹರಿ ಶಿಖಿ ಯಮ ನಿರುತಿ ಜಳಾಕರಪತಿ 
ಮರುತ್‌ ಐಳಬಿಳ ಹರ ಅಹಿಪ ಶಶಿ ಭಾಸ್ಕರರರಂ 
ಸೌಧರ್ಮೇಂದಂ ನಿರವಿಸಿದಂ ದಶದಿಶಾಳಿಯೊಳ್‌ 
ಬಲಸಹಿತಂ: ಶಾಂತೀಶ್ಚಪು, ೧೪. ೧೦೯) 

ಅಹಿಪತಲ್ಪ - ಹಾವಿನ ಹಾಸಿಗೆಯವನು, ವಿಷ್ಣು (ನವಗಾದೀ 
ಖೇದಮಂ ಬಿನ್ನವಿಪವಹಿಪತಲ್ಪಂಗೆ: ಜಗನ್ನಾವಿ, ೧. ೩೫) 

ಅಹಿಪತಿ - ಆದಿಶೇಷ (ಅಹಿಪತಿ ಪೆಡೆಯಂ೦ ಬಿರ್ಚಿದಂ: 
ಜಗನ್ನಾವಿ, ೩. ೪) 

ಅಹಿಭುಗಿನ - ನವಿಲು (ಅಹಿಭುಗಿನಾರೂಢಂ ಒಪ್ಪಿರ್ದ೦ ಉದ್ಯತ್‌ 
ಲೀಲಾಯುಕ್ತಂ ವಿಘ್ನನಾಶಂ ಗಣೇಶಂ: ರಾಜಶೇವಿ, 
೧೪. ೧೫೦) 


(ಗುರುವ 
ಪರಿಭವಕ್ಕೆ 


ಪಂಪಭಾ, 


ಅಹಿಕೇತು 


ಪಂಪಭಾ, 


ಅಹಿಭೂಷಣ - ಹಾವನ್ನು ಆಭರಣವಾಗುಳ್ಳವನು, ಶಿವ 
(ಏಕಪಾದತಪದೊಳ್‌ ನಿಲೆ ಗೀರ್ವಾಣನಾಥಾತ್ಮಜನಲ್ಲಿಗೆ 
ಗುಹನಂ ಅಹಿಭೂಷಣನ ಅಂಬಂ ಬೇಡಿ ಅಟ್ಟಿದೊಡೆ: 
ಪಂಪಭಾ, ೮. ೧೬ ವ) 

ಅಹಿಮಕಿರಣ - ಶೀತಲವಲ್ಲದ ಕಿರಣದವನು, ಸೂರ್ಯ 
(ಮಂಜಿನ ಮಟ” ಯನಹಿಮಕಿರಣನಾತ್ಮಕಿರಣಂ೦ಗಳಿಂ 
ಕಿಡಿಸುವಂತೆ: ಶಾಂತಿಪು, ೪. ೧೪ ವ) 

ಅಹಿಮಕೃತ್‌ - ಅಹಿಮಕಿರಣ (ಅಹಿಮಕೃತ್‌ ಬಿ೦ಬಮನನುಕರಿಸಿ 
ನಿಜಾಂಬಿಕೆಯಭ್ಯರ್ಣದೊಳ್‌ ಜಿನಾರ್ಭಕನೆಸೆದಂ: ಅಜಿತಪು, 
೪. ೪) 


ಅಹಿಮಹಿಮಕರಬಿಂಬ ದ ಸೂರ್ಯಚಂದ್ರರ ಬಿಂಬ 
(ಗಗನಗಜಕ್ಕಿಕ್ಕಿದ ಹೊನ ಗಂಟೆಯೆರಡೆನಲುಂ 
ಅಂಬರಾಂಭೋನಿಧಿಯೊಳ್‌ ನೆಗೆದುರಿವವರ್ವಾನಳಂ 
ಉರ್ಬುಗಳೆನಲುಂ ನೆಗೆದುವು ಅಹಿಮಹಿಮಕರಬಿಂಬಂ: 
ಆದಿಪು, ೬. ೫೨) 


ಅಹಿರಾಜ - ಅಹಿಪತಿ, ಆದಿಶೇಷ (ಅಹಿರಾಜ೦ ಬಳ್ಳೆ ಕೂರ್ಮಂ 
ಔಯಾತುರಘರ್ಮಾನನರಾಗೆ: ಗಿರಿಜಾಕ, ೬. ೫೪) 

ಅಹೀಂದ್ರ - ಆದಿಶೇಷ (ಪಗೆ ಪೊಲ್ಲ ಪಾಂಡುನಂದನರೊಳ್‌ 
ಅಹೀ೦ದ್ರಕೇತನನ ಜೂದಿನ ಗೆಲ್ಲಂ: ಪಂಪಭಾ, ೬. ೭೫); 
[ಜೈನ] ನಾಗರಾಜ (ನತದಿವಿಜೇಂದ್ರ ಅಹೀ೦ದ್ರ ವಾಸುಪೂಜ್ಯ 
ಜಿನೇಂದ್ರಾ: ಸುಕುಮಾಚ, ೪. ೪೯) 

ಅಹೀಂದ್ರಕೇತನ - ಸರ್ಪಧ್ವಜ (ಅಹೀ೦ದ್ರಕೇತನನ ಜೂದಿನ 
ಗೆಲ್ಲಮದೆಂತುಟೆನ್ನ ನಂಜಿನ ಸವಿಯಂತುಟೆಂದೊಡೆ: 
ಪಂಪಭಾ, ೬. ೭೫) 

ಅಹೀನ - ಸರ್ಪ (ಸಾರಸತ್ವವ್ಯಾಮಿಶ್ರ ಅಹೀನ ಚ೦ಚತ್‌ ಕಟಕಂ 

೫ ಸ್ಪಸಿಲೋಕಸ್ತೋಮ ್ಹಬ್ರಾಜಿಷ್ಣುವೆಮ್ಮಂ ಪೊರೆಗೆ: 
ಶಬರಶಂ, ೧.೧) 

ಅಹೀಶ್ಚರ - ಅಹೀಂದ್ರ (ಪಡೆದ ಧನಕ್ಕೆ ಲೆಕ್ಕಮಿಡಲ್‌ ಇಂದನಗಂ 
ಬಳಪಂ ಧರಾತಳ೦ ಕಡಿತ೦ ಅಹೀಶರಂ ತಗುಳೆ 
ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: ಶಾಂತಿಷು, ೯. 
೧೪೭) 

ಅಹೋ - ಒಂದು ಭಾವಸೂಚಕಾವ್ಯಯ (ಅಹೋ ಕಷ್ಟಂ 
ಸಂಸಾರಮೆಂದು ಸಿದ್ಧಾರ್ಥ ಭಟ್ಟಾರರ್‌; ವಡ್ಡಾರಾ, ಪು. ೪೮, 
ಸಾ. ೨೪) 

ಅಹೋಧ್ದಾನ - ಅಹೋ ಎಂಬ ಕೂಗು (ದೇವರ್‌ ಆರ್ವ 
ಅಹೋದ್ವಾನನಿನಾದಂ ಒಪ್ಪಿದುದು: ಶಾಂತಿಷು, ೬. ೭೪) 

ಅಹೋರಾತ್ರಂ - ಹಗಲೂ ರಾತ್ರಿ (ಮೇರುನೃಪಂಗೆ ನಭಃಶ್ರೀ 
ನೀರಾಜನವಿಧಿಯನೊಸೆದು ಮಾಟ್ಪಂತೆ ಎಸೆದತ್ತು ಆ ರಾತ್ರಿಕ 
ದೀಪದವೊಲ್‌ ಅಹೋರಾತ್ರ೦ ಬಳಸಿ ಬರ್ಪ ತಾರಾಚಕಂ: 
ಅಜಿತಪು, ೨. ೫) 

ಅಳಂಕರಣಗೃಹ - ಅಲಂಕಾರ ಮಾಡಿಕೊಳ್ಳುವ ಮನೆ 
(ಬಂದಳಂದು ಅಳಂಕರಣಗೃಹಕ್ಕೆ .. .. ದೇವಿ ಲೀಲೆಯಿಂ: 
ಚಂದ್ರಪ್ರಷು, ೧೨. ೭) 

ಅಳಂಕಾರ - ಸಂಗೀತದಲ್ಲಿನ ಚಮತ್ಕಾರಯುಕ್ತ ರಾಗವಿನ್ಯಾಸ 
(ಗಮಕ ಪ್ರಯೋಗಂ ಆಭೋಗ೦ ಅಳಂಕಾರ೦ ಪೊಗರ್‌ 
ನಯಂ ಮಿಜುಗು ಹೊದಳ್ಳಮರೆ ಕೊಳೆ ಪಾಡುವಮರಿ: 
ಆದಿಪು, ೭. ೧೬); ಅಲಂಕಾರಶಾಸ್ತ್ರ, ಲಕ್ಷಣಶಾಸ್ತ್ರ 
(ಛಂದೋವಿದ್ಯಾಳಂಕಾರ ಪದವಿಚಾರ ಕಾವ್ಯ ಗೀತ ನೃತ್ಯ 
ಆತೋದ್ಯಾದಿ ಗೋಷ್ಠಿಗಳೊಳಂ: ಆದಿಷು, ೮. ೩ ವ) 


೧೧೩ 


ಅಳಂಕಾರದ್ದನಿ - ಆಭರಣಗಳ ಸದ್ದು (ಧ್ಧನಿಯೆನಿಸಿದ 
ಅಳಂಕಾರಧ್ದನಿಯೆಸೆವಿನಮೆಸೆವುದಲ್ಲಿ  ಮಧುರವಿಪಂಚೀದ್ದನಿ: 
ಆದಿಷು, ೯. ೧೧೯) 

ಅಳಂಕಾರಿಸು -  ಅಲಂಕರಿಸು (ಪೂರ್ಣಕಳಶಂಗಳುಮಂ 
ಅವನಳಂಕಾರಿಸಿ ವಧೂವರರ ರಾಗಾಂಕುರಂಗಳಿರ್ಪಂತಿರ್ದ 
ರತ್ನದೀಪಂಗಳುಂ ಎಸೆಯೆ: ಆದಿಷು, ೮. ೧೫ ವ) 

ಅಳಂಕೃತಿ ಎ [ಕಾವ್ಯದ] ಅಲಂಕಾರಗಳು (ಪುದಿದ ಜಸ೦ ಪೊದಳ್ಜ 
ಚಳಂ ಒಂದಿದ ಅಳಂಕೃತಿ ಕೈತ ದೇಸಿ ಎಂಬುದ೦ ಎನೆ 


ವಸ್ತುವಿದ್ಯೆಯೆನೆ ಕಬ್ಬಮೆ ಮುನ್ನಂ ಅವಂತಿವಲ್ಲದಲ್ಲದೆ 
ಪೆಣವಿಲ್ಲ ಕಬ್ಬಂ ಎನೆ ಮುನ್ನಿನ ಕಬ್ಬಮನೆಲ್ಲಮಂ 
ಇಕ್ಕಿಮೆಟ್ಟಿದುವು ಸಮಸ್ತಭಾರತಮುಂ ಆದಿಪುರಾಣ 


ಮಹಾಪ್ರಬಂಧಮುಂ: ಪಂಪಭಾ, ೧೪. ೫೯) 

ಅಳಂಕು - ಮುದ್ರೆಯೊತ್ತು ? (ಅಂದಿನ ರೂಪು ಶಾಸನಂ 
ಬರೆದುದು ಬರ್ಚಿಸಿತ್ತು ಅಮರ್ದುದು ಅಟ್ಟುದು 
ಅಳಂಕಿದುದು ಉರ್ಜ್ಚಿ ಪೊಕ್ಕು ಬೇರ್ವರಿದುದು: ಆದಿಪು, ೩. 
೪೩) 

ಅಳಂಕೃತಿ ಎ [ಕಾವ್ಯದ] ಅಲಂಕಾರಗಳು (ಪುದಿದ ಜಸ೦ ಪೊದಳ್ಜ 
ಚಳಂ ಒಂದಿದ ಅಳಂಕೃತಿ ಕೈತ ದೇಸಿ ಎಂಬುದಂ ಎನೆ 
ವಸುವಿದ್ಯೈಯೆನೆ ಕಬ್ಬಮೆ ಮುನ್ನಂ ಅವಂತಿವಲ್ಲದಲ್ಲದೆ 
ಪೆಜವಿಲ್ಲ ಕಬ್ಬಂ ಎನೆ: ಪಂಪಭಾ, ೧೪. ೫೯) 

ಅಳಂಕೆಗೊಳ್‌ - ಸೇರಿಕೊ (ನಿನಗಂ ಪುಣ್ಯೋದಯಂ ಸಾರ್ಚಿ 
ಬಂದುದು ಧಾತ್ರಂಗಂ ಅಳಂಕೆಗೊಂಡ ಪಿರಿದುಂ 
ಚಿಂತಾಂತರ೦ ಪೋಯ್ತು: ಆದಿಷು, ೪. ೧೮); ಉದ್ದವಿಸು 

ಅಳಂಕೆವೆಯು.. - ಜೋಡಣೆ ಹೊಂದು (ಕಳಿಕೆಗಳಿಂ 
ಪೂದುಖುಗಲಿಂ ಅಳಂಕೆವೆತ್ತಿರೆ ಬಸಂತದೊಳ್‌ 
ಶೋಭಿಸುವಂದೆಳಮಾವಿನ ತೆಐದಿಂ ಅಅದೇ೦ ವಿಲಾಸ 
ಯೌವನ ವಿಭೂತಿಯಂ ತಾಳ್ವಿದನೋ: ಸುಕುಮಾಚ, ೧೦. 
೬೨) 

ಅಳಕ — ಬರೆಯುವ ಓಲೆ (ಲಲಿತಪದಂ 
ಪ್ರಸನ್ನಕವಿತಾಗುಣಮಿಲ್ಲದೆ ಪೂಣ್ಣು ಪೇಟ್ಪ್ಬ ಬೆಳ್ಗಳ 
ಕೃತಿಬಂಧಮೇ೦ ಬರೆಪಕಾರರ ಕೈಗಳ ಕೇಡು ನುಣ್ಣನಪ್ಪ 
ಅಳಕದ ಕೇಡು: ಪಂಪಭಾ, ೧. ೧೨); ಮುಂಗುರುಳು (ಆ 
ನರಸಿಂಹಮಹೀಶಮನೋನಯನಪ್ರಿಿಯೆ ವಿಳೋಳನೀಳ ಅಳಕೆ 
ಚಂದ್ರಾನನೆ ಜಾಕವ್ವೆ ದಲ್‌ ಆ ಜಾನಕಿಗಗ್ಗಳಮೆ ಕುಲದೊಳಂ 
ಶೀಲದೊಳಂ: ಪಂಪಭಾ, ೧. ೩೯) 

ಅಳಕೆ - ಕುಬೇರನ ರಾಜಧಾನಿ (ಅದು ಕೊಯ್ದುದು 
ಅಳಕೆಯಳಕಮಂ ಅದು ಮಿಕ್ಕುದು ಭೋಗಪತಿಯ 
ಭೋಗಮಂ: ಮಲ್ಲಿನಾಹು, ೨. ೩೨) 


ಅಳಗ - ಮದ್ದಳೆ ಬಾರಿಸುವ ಒಂದು ಕ್ರಮ (ಅಳಗಂ 
ಸುಳಿಯಳಗಂ ಬೊಟ್ಟಳಂ ಕತ್ತರಮುಂ ಎಸೆವ 
ಪೊಜಕತ್ತರವಗ್ಗಳಿಸಿರೆ.. ನಾನಾ ಭೇದಂಗಳ ಪಹರಣಿ 


ತುಡುಕುಮೋಡಿಯಂ ಬಾಜಿಸಿದಂ: ಧರ್ಮಪ, ೨. ೨೩) 
ಅಳವಡಿಸು - ಹೊಂದಿಸು (ಆರ್ಯಜನಕ್ಕವ೦ ಅಳವಡಿಸುವ 
ಬಗೆಯರ್ನ ಮಹಾತ್ಮಂ ಪೇಟ್ಬ೦ಂ: ಆದಿಪು, ೬. ೫೬); 
ಪರಿಹರಿಸು (ಮಲಯೋಚ್ಛರ ಪವನ೦ ಸೊಗಯಿಪ 
ಚಮರರುಹ ಅನಿಲನಿ೦ ಒಗೆವ ಬೆಮರ೦ ಅಳವಡಿಸುವಿನಂ: 
ಶಾಂತಿಷು, ೯. ೭೯); ಸಂತಸಪಡಿಸು 
(ಸುರ್ಕಟೆದುರುಳಿಗುರುಳ್‌ ನಸುಸುರ್ಕಿದ ಕುಚಚೂಚುಕ೦ 


ಬೆಳರ್ತಧರಂ ನೀರ್‌ ಪೋರ್ಕುಳಿಯೊಳ್‌ ಜೋಲ್ಬುಳ್ಳುಡೆ 
ಸಾರ್ಕೆಯೊಳೇಂ ನೃಪನ ಮನಮನಳವಡಿಸಿದುದೋ: ಆದಿಪು, 
೧೧. ೧೪೯);  ವಶದಲ್ಲಿರಿಸಿಕೊ (ಮತ್ತೊರ್ವಳ್‌ 
ನಿಜಪ್ರಾಣೇಶ್ವರನನೆಂತುಂ  ತನ್ನೊಳ್‌ ಅಳವಡಿಸಲಾಣದೆ 
ನಿಜಪ್ರಿಯಸಖಿಗಿಂತೆಂದಳ್‌: ಆದಿಷಪು, ೧೨. ೩೫ ವ) 
ಒಲಿಸಿಕೊ (ಅದಜಿಂದಂ ಆತನ೦ ಸಾಮದಿಂದಮಳವಡಿಸಿ 
ನೋಡುವೆಂ ಸಾಮದೊಳಂ ಪದವಡದೊಡೆ 
ಬಚೆಕಿರ್ದಪುದಲ್ತೆ ಪದವಡಿಸಲೆನ್ನ ಬಯಕೆಯ ದಂಡಂ: 
ಆದಿಷು, ೧೪. ೪೩) 
ಅಳವಡು - ಹೊಂದಿಕೊ 
ದುಕೂಲಮೊಪ್ಪೆ ಬೆಳ್ಳಸದನಂ ಅಂತದೇಂ ಎಸೆದುದೊ 
ಪರಿಪೂರ್ಣ ಸುಧಾಂಶುವಕ್ತೆಯಾ: ಸುಕುಮಾಚ, ೯. ೧೧೪); 
ಸಾಧ್ಯವಾಗು (ತಂದಿತ್ತು ೆಟ್ಸಯಂ ಕೊಟ್ಟು ಅಳವಟ್ಟ 
ಸಾಬುಧನಮು ಮೂವಿಟ್ಟಿಗಂ' ಪೂಳಣ್ಬು ಕಾಲ್ಗೆಜಗಿತ್ತರಿಗಂಗೆ. 
ಬೆರ್ಚಿ ಭಯದಿಂ ಗ್ರಾಮಂ ಕುಳಂ ರಾಜಕಂ: ಪಂಪಭಾ, ೬ 


೩೦); ಸೇರಿಸು, ಕೂಡಿಸು (ಕೆಯ್ದೆಜ್‌ಯಂ ಕೊಟ್ಟು ಅಳವಟ್ಟ 


ಸಾರಧನಮಂ ಮೂವಿಟ್ಟಿಗಂ ಪೂಣ್ಣು ಕಾಲ್ಗೆಅಗಿತ್ತು ಅಂತೆ 
ಅರಿಗಂಗೆ ಬೆರ್ಚಿ ಭಯದಿ೦ ಗ್ರಾಮಂ ಕುಳ೦ ರಾಜಕಂ: 
ಪಂಪಭಾ, ೬. ೩೦) 

ಅಳವಳಿಸು ದ ಶಬ್ದಮಾಡು (ಹೊಸತು ಅಲರ್ದ 
ಅಂಭೋರುಹದೊಳ್‌ ಮುಸುಂಬು ಮುಖಗುವಿನಂ ಎಬ್‌ಗೆ 
ಗಂಧಮಂ ಆಘ್ರಾಣಿಸುತು೦ಿ. ಅಳವಳಿಸುವ ಅಳಿಗಳ 
ಪಸವೋಡಿದುದಿಲ್ಲ ರಜನಿಸಮಯ ಅತ್ಯಯದೊಳ್‌: 
ಅಜಿತಪು, ೬. ೬೬); ಶಕ್ತಿಗುಂದು (ಅಳವಳಿಸ೦ ಬೆಬ್ಬಳಿಸಂ 
ಕಳವಳಿಸಂ ಕನಲಂ ಒನಲಂ ಅಟ್ಕಂ ಚಳವಳಿಸ೦ ಚಪ್ಪರಿಸಂ 
ತಳವಳಿಸ೦ ಬೇಸಜ”ಯ್ದು ಬೆಳ್ಕೊಗದಿನಿರಂ: ಅಜಿತಪು, ೫. 
೯೦) 

ಅಳವಣೆ -  [ಅಳವು*ಅಣಿ] ಅಳತೆಯನ್ನು ತಿಳಿ 
(ಸೂರ್ಯಕಾಂತದ ಧೂಪಗುಂಡಿಗೆಯೊಳ್‌ ಅಳವಣಜೆಯದೆ 
ಸೆಜ್ಜೆವಳನಿಕ್ಕಿದ ಕೇಶಸಂಸ್ಕಾರಕಾಳಾಗರುಧೂಪಂ: ಆದಿಷು, ೫. 
೨೩) 


ಅಳವಣಿ -  [ಅಳವು*ಅಟಿ] ಯೋಗ್ಯತೆ ಹಾಳಾಗು 
(ಮಹಿಮಾಕರಂನೀದೊರೆಯನುಂ ಅಳವಟಿಯೆ: ಆದಿಪು, 
೧೪. ೧೧೨) 


ಅಳವಾಜು - ಶಕ್ತಿಗುಂದು (ನೀರೆಯನೇಜಿಸುತ್ತೆ ಖೆಚರನೊಲವಿಂದೆ 
ತನ್ನ ಪೆಗಲೊಳ್‌ ಬಿಗಿದು ಅಭ್ರಪಥಪ್ರದೇಶದೊಳ್‌ ಬರುತ 
ಅಳವಾಆ* ಶಬರಶಂ, ೧. ೪೪) 

ಅಳವಿ - ಪ್ರಮಾಣ, ಅಳತೆ (ಸಾರಸಹಕಾರಧಾರಾಸಾರಂ ಕೊಳದ 
ಅಳವಿಯಂತೆ ಸುರಿತರೆ: ಆದಿಪು, ೬. ೯೫); ಶಕ್ತಿ ಯೋಗ್ಯತೆ 


(ಕಡಲ ತಡಿಯೆಯ್ದೆ ನೆಲನಂ ಪಡೆದರ್‌ ಭವದೀಯಪುತ್ರರುಳ್ಳ 


ಅಳವಿಗಳೊಳ್‌: ಆದಿಪು, ೯. ೯೮) 


ಅಳವಿಗ - ಪರಾಕ್ರಮಿ (ಕಪ್ಪಡಿನಾಗಿ ಬಂದೆಂ 
ಅಳವಿಗನಪ್ಪುದನಾ೦ ತೋರ್ಪೆಂ: ಹರಿವಂಶ, ೫. ೧೭) 
ಅಳವಿಗಳೆ - ಮಿತಿಮೀರು (ಅಳವಳವಿಗಳೆದ ನವಪರಿಮಳಕ್ಕೆ 


ಗೆಂಟಾಗಿ ಮದನಮಂಗಳದೀಪಂಗಳ್‌ ಇವೆಂದು ಪೂತ 
ಸಂಪಗೆಗಳೊಳ್‌ ಎಳಸದೆ ಮೋ್‌ೌದು ತಿರಿವುವು ಅಳಿಗಳ 
ಬಳಗಂ: ಶಾಂತಿಪು, ೭. ೧೪೧) 


(ಮಿಂಚುವೆತ್ತ ಸುಲಿಪಲ್ಲಳಳವಟ್ಟ 


೧೧೪ 


ಅಳವಿಗಚಿ — ಅಳತೆ (ಕೆಚ್ಚುವಿರ್ದ 
ಮಚ್ಚನುಮುರ್ಚಿಪೋದ ಮೇಳಮುಮಂ 
ಅಳವಿಗಟೆದಲಂಪುಮಂ: ಆದಿಪು, ೪. ೫೨ ವ) 

ಅಳವಿಗಾಣ್‌ - ಪರಿಮಿತಿಯನ್ನು ಕಾಣು (ಮಾನಭಂಗಮಂ 
ಮಾಡೆ ಮನಃ್ಷತಕ್ಕೆ ಅಳವಿಗಾಣೆವು: ಪಂಪಭಾ, ೬. ೧೬) 

ಅಳವಿಗೆಡು - ಅಂತಸ್ತನ್ನು ಕಳೆದುಕೊ (ಪೆಅನಿಕ್ಕುಂಗೂಲೊಳ೦ 
ಕೀಟೆಲೊಳಂ ಅಳವಿಗೆಟ್ಟಿರ್ಪ ನಿಮ್ಮಿರ್ಪುದರ್ಕಂ 
ಮಹುಗುತ್ತಿರ್ಪಳ್ಳೆ: ಪಂಪಭಾ, ೮. ೭೧) 

ಅಳವಿದಪ್ಟು - ಅಳತೆ ಮೀರು (ಅಳವಿದಪ್ಪ ಆಕುಳತೆಯಿಂ 
ಬ೦ಧುಜನ೦ಗಳ್‌ ಕೆದಜ ಚಂದ್ರಪ್ರಪು, ೫. ೧೯ ವ); ಗುರಿ 
ತಪ್ಪು (ಬಟೆಗೊಳ್ಳ ಮಿಗಮುಮಂ ಕಳಿಪದೆ 
ತಾನೊಂದಳವಿದಪ್ಪದೆ ಎಚ್ಚು: ಪಂಪಭಾ, ೫. ೪೮) 

ಅಳವಿಬಳೆ - ಪರಾಕ್ರಮವು ಬೆಳೆ (ಅಂತು ವಸುಷೇಣನಾ 
ಲೋಕಾಂತಂಬರಮಳವಿ ಬಳೆಯೆ ಬಳೆದೆಸಕಮನೋರಂತೆ 
ಜನಂಗಳ ಕರ್ಣೋಪಾಂತದೊಳೊಗೆದೆಸೆಯೆ 
ಕರ್ಣನೆಂಬನುಮಾದಂ: ಪಂಪಭಾ, ೧. ೯೮) 

ಅಳವಿಯ ಅಳವು - ಬೆಳೆದ ಅಳತೆಯ ಪ್ರಮಾಣ (ಸುದತಿಯ 
ಮೃದು ಪದವಿನ್ಯಾಸಮುಮಂ ಶೇಷಂ ಆನಲಾರದೆ ಸುಯ್ದಂ 
ಬೇಸಜೆ೦ ಎಂದೊಡೆ ಗರ್ಭದ ಕೂಸಿನ ಬಳೆದಳವಿಯಳವಂ 
ಅಳೆವರು೦ ಒಳರೇ: ಪಂಪಭಾ, ೧. ೧೨೬) 

ಅಳವು - ಶಕ್ತಿ (ವಿಜಯಾರ್ಧಾದ್ರಿಯನುರ್ಚಿ ಬರ್ಪ ಅಳವಿದೇಂ 
ಸಾಮಾನ್ಯಮೇ: ಆದಿಷು, ೧೩. ೫೭); ಅಳತೆ, ಪ್ರಮಾಣ 
(ದುಗ್ಗಸ್ಸಿಗ್ಗಧಾರಾ ಪ್ರವಾಹ೦ ಅಗುರ್ವಾಗಿರೆ ಸುತ್ತಲುಂ 
ಪರಿವಿನಂ ಚೆಲ್ತಾ ಜೈನಾಭಿಷೇಕಮನಾನಂದದೆ 
ಮಾಡಿದೊದು ಆಳವಂ ಆನೇಟ್ಸ್‌ನಾ ಕಾಂತೆಯಾ: 
ಸುಕುಮಾಚ, ೧೦. ೩೩); ಧೈರ್ಯ (ರಾಜ್ಯಮಂ 
ತೃಣದಿಂದಂ ಲಘುವಾಗೆ ಬಗೆದು ಬಗೆದರ್‌ ತಾಮುಂ 
ತಂದೆಯ ಬಗೆದುದನೆ ಎಂದೊಡೆ ಅಗುಂದಲೆ ಪೊಗಲಲೈ 
ಚಕ್ರಿನಂದನರಳವಂ: ಆದಿಷು, ೪. ೮೮), ಅಳತೆ 
(ಸಹಜಮನೋಜನ ಕುಲದ ಚಲದ ಚಾಗದ ಬೀರದ 
ಭಾಗ್ಯದ ಸೌಭಾಗ್ಯದ ಅಗುಂತಿಗಳ೦ಂ ಅಂತುಂ ಅಳವಲ್ಲದೆ 
ಹೊಗಟ* ಪಂಪಭಾ, ೪. ೪೦ ವ) ಯೋಗ್ಯತೆ 
(ಜಗ೦ಗಳನಳ್ಳಾಡಿಸುವ ಮದೀಯ ಉಗ್ರಾಸ್ತಂ 
ಪೆಸರ್ಗೊಳಲೇಂ ತನಗೆ ದೊರೆಯೆ ಖಳಂ ಅಳವಣೆಯರಿ: 
ಪಂಪಭಾ, ೮. ೧೯) 

ಅಳವುಗಿಡಿಸು - ವಿವೇಚನೆಯನ್ನು ಕೆಡಿಸು (ಭೂತಳರಾಜ್ಯ 
ವಿಮೋಹಂ ಅಜಚಿರರುಚಿಸಂಚಳಂ ಇಂತಳವಿಗಿಡಿಸಿದುದು 
ಮನುಕುಲತಿಲಕನುಮಂ: ಆದಿಹು, ೧೪. ೧೨೧) 

ಅಳಸಗಾಮಿನಿ ದ ಮಂದಗಾಮಿನಿ (ಕಚಭಾರ 
ಳಸಗಾಮಿಣಿಪರಿವೃತಂ ಗಂಗಾತರಂಗೋಪಮಾನ 
ಚಳಚ್ಚಾಮರವಾತಪೀತನಿಜ ಘರ್ಮಾಂಭಃಕಣಂ.. 
ಇರ್ದನಂದು ಸುಖದಿಂ: ಪಂಪಭಾ, ೩. ೮೫) 

ಅಳಸು - ಸುರತದ್ದನಿಮಾಡು (ಅಳಸುವ ದನಿ ಬಳಸುವ 
ಮದೆಕೊಳಿಸುವ ಕೋಡೆಅಕೆ ಮೇಯ 
ತಳಿರ್ಗೊ೦ಬುಗಳೊಳ್‌ ಗಿಳಿ ಪರಳ್ಸರಗಿಳಿ ಪೆಣ್ಗಳಿಂ 
ಎಳಮಾವಿಳಿಸಿದುದು ರತಿಯ ಜಕ್ಕನ್ನೊಟಿವಂ: ಅನಂತಪು, ೬ 
೮೦); ಸುರತಧ್ವನಿ (ಬಹುಪ್ರಕಾರದಳಸ೦ ತೋಳುತ್ತೆ 
ಕೀರಮಿಥುನಂ ಕೂಡಿತ್ತೊ ಕಾದಲ್ಮೆಯಿಂ: ಲೀಲಾವತಿ, ೬. 
೧೦೪) 


ಮೀರು 


ಅಳಣಕ' - ತೊಲಗಿ ನಾಶವಾಗು (ಅಳಲೆ ಕಿಡೆ ಫಾತಿಗಳ್‌ 
ದಾನಳಾಭಭೋಗೋಪಭೋಗವೀರ್ಯಂಗಳೊಳ್‌ ಅಗ್ಗಳಿಸಿದ 
ಅನಂತಚತುಷ್ಟಯ: ಆದಿಷು, ೧೦. ೧೫) ನಡುಗು 
ಭರದಿಂದಂ ದಂಡದೊಳ್‌ ತಾಟಿಸಿದೊಡೆ 
ವಿಜಯಾರ್ಧಾಚಳಂ೦ ತೊಟ್ಟನಾಗಳ್‌ ಬಿರಿದತ್ತೆಂಬಂತುಂ ಆ 
ಪರ್ವತಂ ಅಳಜೆದುದೆಂಬಂತು: ಆದಿಪು, ೧೩. ೩೬) 

ಅಳಣಿಸು - ಹೆದರಿಸು (ನೆಲದೊಳ್‌ ಪಗೆ ಪುಗೆ 
ಫಣಿಯವೊಲೊಳಪೊಕ್ಕು ಅಳಜಿಸಿದನೆಂಬ ನಿಯಮಂ 
ದೂಷ್ಯಂ: ಶಬ್ದಮದ, ೨೯ ಪ್ರ ೬); ಜೆದುರಿಸು (ವಿಂಧ್ಯಕಂ 
ಅತಿಬಳಂ ಅಳಣೆಪಂ ಎಯ್ದೆ ಕಾಯ್ದು ಮೃಗರಿಪುತತಿಯಂ: 
ಕರ್ಣನೇಮಿ, ೧. ೭೪) 

ಅಳಯ - ಚದುರು (ಅನ್ನೆಗಮತ್ತ ಸಂಸಪ್ತಕಬಲಮೆಲ್ಲಮ೦ ಅಳಜ್‌ 
ಪೆಳಜ್‌ ಕಿವುಟಿದುಟಿದು ಕೊಲ್ವಲ್ಲಿ ವಿಕ್ರಮಾರ್ಜುನಂ 
ಮುರಾಂತಕನೊಳ್‌ ಇಂತೆಂದಂ: ಪಂಪಭಾ, ೧೧. ೧೦ ವ); 
ಹಾಳಾಗು (ಕರಿಮಕರಾಹತಿಯಿ೦ ಬಿರಿದಳಜುವ ಭೈತ್ರದಂತೆ 
ವಿವಿಧಾಯುಧದಂತುರಿತಂಗಳಟೆದುವು: ಪಂಪಭಾ, ೧೩. 
೩೫); ಭಯಪಡು (ಸಕಳಭುವನ೦ಂ ಒಂದೊಂದಯೌೊಳ್‌ 
ಕೇಣಿಗೊಂಡು ಉಚ್ಚಳಿಸಲ್‌ ಸೂಸಲ್‌ ಪಳಂಚಲ್‌ ಪಿಡಿದು 
ಒಡೆದು ಅಳಅಲ್‌ ಪಾಣಿ ಜೀಚೇಟಲ್‌ ಅಂದು ಉಮ್ಮಳಿಸುತ್ತೆ 


ಅತ್ತಿರ್ದೇಡೆ  ಆವಂ ಹರಿಗನೊಳ್‌ ಇದಿರ ಮೀಜೆ 
ಮಾಜಳಾಂಪ ಗಂಡಂ: ಪಂಪಭಾ, ೧೦. ೬೫); ನಡುಗು 
ಭರದಿಂದಂ ದಂಡದೊಳ್‌ ತಾಟಿಸಿದೊಡೆ 


ವಿಜಯಾರ್ಧಾಚಳಂ ತೊಟ್ಟನಾಗಳ್‌ ಬಿರಿದತ್ತೆಂಬಂತುಂ ಆ 
ಪರ್ವತಂ ಅಳಜೆದುದೆಂಬಂತು: ಆದಿಪು, ೧೩. ೩೬) 

ಅಳಿ - ದುಂಬಿ (ಕಳಮಕ್ಷೇತ್ರಂಗಳ ಪರಿಮಳಕ್ಕೆ ಮಂಡಳಿಸುವ 
ಅಳಿಗಳಿಂದ ಎಸೆವ ವಿಯತ್ತಳಂ: ಆಚವರ್ಧ, ೧. ೪೫) 

ಅಳಿಕ - ಅಲಿಕ, ಹಣೆ (ಅಂತಾ ಫಣಿಕಾಂತೆಗೆ ಅಮರಿಕಾಂತಾ 
ಅಳಿಕಫಳಕತಿಳಕಹರನೆನಿಪ ಅರಿಗಂಗಂ ತನಯನಧಿಕ 
ತೇಜೋವಂತಂ ಇಳಾವಂ೦ಂತ೦ಂ ಇಂದುಮಂಡಳಕಾಂತಂ: 
ಪಂಪಭಾ, ೪. ೧೮) ಕಪಟ (ಅಕ್ಷರದರಿದ್ರರ 
ಅಳಿಕವಿಚಕ್ಷಣರ್‌ ಓದಿದೊಡಮಪ್ಪುದೇಂ ಸ 
ಕಾವ್ಯಕಳಾಶಿಕ್ಷಕರ್‌ .. .. ಈಕ್ಷಿಸೆ ಕೃತಿಯಂ ಕೃತಾರ್ಥರಲ್ಲರೆ 
ಕವಿಗಳ್‌: ಲೀಲಾವತಿ, ೧. ೬೭); ಹೇಡಿ (ಪಿಡಿವಡೆ ಬಲ್ಲಿಂ 
ಪಾವಂ ಹಿಡಿವಂತಿರೆ ಪಿಡಿವುದು ಅಳಿಕನಾದೊಡೆ ತನ್ನಂ 
ಪಿಡಿಯದೆ ಮಾಣದು: ಪುಣ್ಯಾಸ್ರ: ೩. ೫೯) 

ಅಳಿಕಲಭ - ಮರಿದುಂಬಿ (ಕುಸುಮಿತ ಚಂಪಕಾನೋಕಹಮಂ 
ಕಂಡ ಅಳಿಕಲಭದಂತೆ ಮೊಗಂದಿರಿಪೆಯುಂ: ಪಂಪರಾ, ೮. 
೩೦ ವ) 

ಅಳಿಕಾಬಂಧ - ಬಾಸಿಂಗ (ಕ್ಷಳಕ್ಕೆ: ಅರ್ಗ್ಗಳ೦-ಅಗ್ಗಟಿ, 
ಅಳಿಕಾಬಂಧಂ-ಅಟಿಗೆವಂದಂ: ಶಬ್ದಮದ, ೩೧ ಪ್ರ) 

ಅಳಿಕುಂತಳ - ದುಂಬಿಯಂತೆ ಕಪ್ಪಾದ ಕೂದಲು 
(ಅಪಾಂಗರೋಚಿಯಿಂ ಪಡೆದಳಿಕುಂತಳಕ್ಕಲರ ಬಾಸಿಗಮಂ: 
ಚಂದ್ರ ಪ್ರಪು, ೭. ೭೭) 

ಅಳಿಕುಳಾಕುಳೀಕೃತ - ದುಂಬಿಗಳ ಸಮೂಹದಿಂದ ಪೀಡಿಸಲ್ಲಟ್ಟ 
(ದ್ವನದಳಿಕುಳಾಕುಳೀಕೃತ ವನಂಗಳಿಂದೆಸೆವ ಪದ್ಮಷಂಡಂಗಳ 
ಜೆಲ್ವಿನೊಳಂ ಕಣ್ಣ ಮನಮಂ ಅನುವಿಸುವ 
ವಿರಾಟಪುರಮನೆಯ್ದಿದರ್‌ ಅವರ್ಗಳ್‌: ಪಂಪಭಾ, ೮. ೫೨) 


೧೧೫ 


ಅಳಿಗಬ್ಬ - ಕೀಳು ಕಾವ್ಯ (ಪರೋಕ್ತಿಯುಕ್ತಿಯಂ ವಿರಚಿಸುತ 
ಅ೦ತು೦ ಇಂತು೦ ಅಳಿಗಬ್ಬಮನಾಗಿಸಿ ಕೇಳಿಸುತ್ತೆ: ರಾಜಶೇವಿ, 
೧. ೨೩) 

ಅಳಿಗೂರ್ಮೆ - ನಾಸವಾಗದ ಪ್ರೀತಿ (ಬೆಲೆವೆಣ್ಣಳಿಗೂರ್ಮೆ 
ಪೆರ್ಮೆಯಂ ಮಾಡುಗುಮೇ: ಧರ್ಮಮಧು, ೧. ೧೧೨) 

ಅಳಿನೀ - ಹೆಣ್ಣು ದುಂಬಿ (ಪಾಸ್‌ ಸಿಂಹಪೀಠ೦ ಅಳಿನೀರುತಿ 
ಮಂಗಳಗೀತಿ ಭೂತಳಂ ಪಾಸು ಮೃಗವುಜಂ 
ಪರಿಜನಂಪೊದಜ್‌ ಓಲಗಸಾಲೆ ಎನಲ್‌ .. .. 
ಸುಖಾವಾಸನಿಮಿತ್ತವಾಯ್ತೊ ವನವಾಸಮೆ ಪಾಂಡುಪುತ್ತರಾ: 
ಪಂಪಭಾ, ೭. ೨೯) 

ಅಳಿನೀರುತಿ - ದುಂಬಿಗಳ ರೋಂಕಾರ (ಪಾಸಣ್‌ ಸಿ೦ಹಪೀಠ೦ 
ಅಳಿನೀರುತಿ ಮಂಗಳಗೀತಿ ಭೂತಳ೦ ಪಾಸು ಮೃಗವುಜಂ 
ಪರಿಜನಂ ಪೊದಜ್‌ ಓಲಗಸಾಲೆ: ಪಂಪಭಾ, ೭. ೨೯) 

ಅಳಿನೀಳ - ದುಂಬಿಯಂತೆ ಕಪ್ಪಾದ (ಅಳಿನೀಳ ನೀಳಗಳಕಂಠ 
ತಮಾಳವಿನೀಳ ನೀರದಪ್ರಸರ ವಿಭಾಸಿಯಾದುದು ಸಮೀರಂ: 
ಪಂಪಭಾ, ೭. ೨೨) 

ಅಳಿಪ -  ಆಸೆಗಾರ (ಆಯುಷ್ಯಂ ಪೆರ್ಚುಗುಂ ಎಂದು 
ಔಷಧಸೇವನೆಗೆಯ್ದರ್‌ ಅಳಿಪರ್‌ ಮೂಢರ್‌: ಸಮಯಪ, 
೧೨. ೨೦) 

ಅಳಿಪಿಳಿವೋಗು - ವ್ಯರ್ಥವಾಗು (ತನ್ನ ನುಡಿಗಳ್‌ ಅಳಿಪಿಳಿವೋಗೆ 


ಸೈರಿಸಲಾಜದೆ ಪಿಡಿವುದುಂ ಪಾಂಚಾಲರಾಜತನೂಜೆ 
ಇಂತೆಂದಳ್‌: ಪಂಪಭಾ, ೮. ೬೯ ವ) 

ಅಳಿಪು — ಆತಿಯಾಸೆ (ಮನದ ಅಳಿಪಿ೦ 
ತಮಾಳಲತಿಕಾಂಗಿಯರಾಟಿಸೆ ಬರ್ದುಗೆಟ್ಟು 
ಕಾಂಚನಲತಿಕಾಂಗಿಯರ್‌ ಬಯಸೆ: ಆದಿಪು, ೨. ೪೬), 
ಆಸೆಪಡು (ಎಂದು ಎನಿತಾನು೦ಂ ತೆಅದೊಳ್‌ ಅಳಿಪಿನ 
ಲಲ್ಲೆಯ ಚೆಲ್ಲದ  ಪುರುಡಿನ ಮುಳಿಸಿನ ನೆವದ 


ಪಡೆಮಾತುಗಳಂ ನುಡಿದುಂ ಕಾಲ್ವಿಡಿದುಂ ಅಚಳಿತಧೈರ್ಯನ 
ಮನಮಂ ಜಚಲಿಯಿಸಲಾಣದೆ: ಪಂಪಭಾ, ೭. ೯೪ ವ) 
ಬಯಕೆ (ಅಳಿಪಿನೊದವಿಂ ನೀಡು೦ ಪೀರ್ವಂದದಿ ನಡೆ 
ನೋಡಿ ಸಂಗಳಿಸೆ ನಿಡುಸುಯ್‌: ಕಾದಂಸಂ, ೮. ೫೩); 
ಕಾಮಿಸು (ಅಳಿಪು-ಲೋಲತ್ವೇ: ಶಬ್ದಮದ, ಧಾ ೪೪೯); 
ಕಾಮಭಾವನೆ (ಗಾಂಧಾರಿಯುಂ ಕುಬೇರಕಾಂತಂಗೆ 
ತನ್ನಳಿಪಂ ಪ್ರಕಟಂಮಾಡೆ: ಚಾವುಂಡಪುಚಂದ್ರ, ಪು. ೬೯, 
ಸಾ ೨೮) 


ಅಳಿಯಕ್ಕರ - ಹೀನ ಬರಹ (ಅಳಿಯಕ್ಕರದ ಹೊಲಿಗೆ 
ಬಿರ್ಚೆದೊಡೆಲ್ಲಂ ಬಜೆತಾಜೆಗ ಬೀಜೆಗಂ ಕ ಅಸ್ಪವ್ಯಸ್ತಂ: 
ಗಿರಿಜಾಕ, ೧. ೨೩) 


ಅಳಿಯೆ ನೋ - ಸಾವಿನಂತಹ ಸಂಕಟ ಅನುಭವಿಸು (ಎರಡುಂ 
ಪಡೆಯ ನಾಯಕರ್‌ ಅಟೆಯೆ ನೊಂದ ತಮ್ಮಣುಗಾಳ್ಗಳ 
ಕೊಂಡಾಟದಾನೆಗಳ ನಚ್ಚಿನ ಕುದುರೆಗಳ ಪುಣ್ಗಳಂ 
ಉಡಿಯಲುಂ ಓವಲುಂ: ಪಂಪಭಾ, ೧೧. ೨ ವ) 

ಅಳಿಲುಳಿ - ಕುದುರೆಯ ಒಂಬತ್ತು ಗತಿಗಳಲ್ಲಿ ಒಂದು 
(ಪಲ್ಲಣಮಂ ಕಟ್ಟಿಯೇಟಿ .. . ದಾಟು ದೀಟು ಹೊಳಹು 
ಹೊಮ್ಮಚ್ಚುವಡೆ ಮೋಡಿ ಭವರಿ ಭಜನೆ 
ಅಳಿಲುಳಿತವರತರಹಮೆ೦ಬ ನವಗತಿಗಳೊಳು: ಪುಣ್ಯಾಸ್ರ: ಈ 
೫೧ ವ) 


ಅಳಿಸ್ಥಾರ - ದುಂಬಿಗಳಿಂದ ಪ್ರಕಾಶಿಸುವ (ಅಳಿಸ್ಟಾರ 
ಕಲ್ಲಾರಪುಷ್ಟಂಗಳ ಘಂಟಾಶ್ರೇಣಿಯಿಂ: ರಾಜಶೇವಿ, ೨. ೨೧) 

ಅಳೀಕ - ಸುಳ್ಳು (ಗುಣವಿಹೀನನೆನ್ನಂ ಅಳೀಕ ಮಿತ್ರನಂ 
ನೆನೆಯದೆ... .. ಅದೇಕೆ ನಿಂದನೋ: ಕಾದಂಸಂ, ೬. ೩೫); 
ಕಪಟ (ಅನೇಕಕ್ಷುದ್ರವಿದ್ಯಾಗರ್ವ ದುರ್ವಿದಗ್ಗರುಮ್‌ 
ಅಳೀಕವಿಚಕ್ಷಣರುಂ ಅಪ್ಪುದಜೆಂದಂ 
ಅದನನುಮಾನದಿಂದಣೆದು: ಆದಿಪು, ೩. ೮೭ ವ) 

ಅಳೀಕಭ್ರುಕುಟಿ - ಹುಸಿ ಹುಬ್ಬುಗಂಟು; ತೋರಿಕೆ ಕೋಪ 
(ಉದಾರವೀರಚರಿತನಿರತಕದನಕರ್ಕಶಕ್ಷತ್ರಿಯಂಗೆ ವಿಪಕ್ಷ 
ಕ್ಷತ್ರಿಯಪರಾಕಮಾಕರ್ಣನೋದೀರ್ಣ ಕ್ರೋಧದೊಳ್‌ 
ಅಳೀಕಭುಕುಟಿಯುಂ  ಅನರ್ಥಲಲಾಟ ತ್ರಿಪತಾಕೆಯುಂ: 
ಆದಿಷು, ೧೪. ೮೧ ವ) 

ಅಳೀಕೋದಂತ - ಸುಳ್ಳು ಸುದ್ದಿ (ಪರಿಪೀತಾಸವನಂತಿರ್ದ 
ವಾಸವನಂ ದುರ್ದಂತಂ ಅಳೀಕೋದಂತಂಗಳಂ 
ಆಟೆಸುತ್ತಿರ್ಷದುಂ: ಆದಿಷು, ೩. ೮೮ ವ) 

ಅಳುಂಕು - ಅಲುಗಾಡು (ಅಂದಿನ ರೂಪು ಶಾಸನಂ ಬರೆದುದು 
ಬರ್ಚಿಸಿತ್ತಮರ್ದುದು ಅಳುಂಕಿದುದುರ್ಚಿ ಪೊಕ್ಕು 
ಬೇರ್ವರಿದುದು: ಆದಿಪು, ೩. ೪೩) 

ಅಳುಂಬ - ಅತಿಶಯ, ವೆಗ್ಗಳ (ಕೇಳ್ವಂಗೆ ಬಿತ್ತರಿಪಂಗಾದಂ 
ಅಳುಂಬಮಲ್ತೆ ಭಗವಜ್ಞನ್ನಾಭಿಷೇಕೋತ್ಸವಂ: ಆದಿಷು ೭. 
೧೦೧); ಮನೋಹರವಾದ; ಆಶ್ರಯ (ತಳವಜ ಕಳ್ಳರ 
ಬಾರಿಯೊಳೊಳಗಾಗದೆ ನಿನ್ನ ಬರ್ದುಕಿ ಬಂದಂದಂ ಇದು 
ಆರಳವೀಗ ಅಳು೦ಬ೦ ಅಂಬುಜದಳಾಕ್ಷಿ ಪೋಗಬ್ಬೆ ಬೇಗಂ 
ಎಂಬುದುಂ: ಸುಕುಮಾಚ, ೭. ೨೪) 


ಅಳುಂಬಂ - ಅತಿಶಯವಾಗಿ (ತದ್ದೇವೀವಿಕರಣಸಂಭವ 
ದೇವಿಯರುಂ ಪಲಬರೆನಗೆ ಪೊಗಟಲ್‌ ಅಳುಂಬಂ: ಆದಿಪು, 
೬. ೧೫) 

ಅಳುಂಬಮಾಗು - ಅತಿಶಯವಾಗು (ಅಲರ್ವ ಆದರಮಾದ 


ಅಳುಂಬಮಾಗೆ ವೈಮಾನಿಕಚಕ್ರವಾಕದೊಲವುಣ್ಮಿರೆ: ಆದಿಷು, 
೧೦. ೧೭) 

ಅಳುಪ - ವ್ಯಾಮೋಹಿ (ವನಿತೆ ಪರಸ್ತ್ರೀ ಪೆಐರ್ಗೆ 
ಇತ್ತನಿತಳೋಣಿದಟೆದುಂ ಅಳುಪ೦ ಆದಂ ಅಶ್ವಗ್ರೀವನ 
ಮಿಟ್ತು: ಪೊಲ್ತುವು ಆರ್ದಪುದು ಶಾಂತಿಪು, ೫. ೫೦) 

ಅಳುಪು - ಪ್ರೀತಿ (ಆಯಿಲದ ಅಳುಪಿನ ಇಟಿವಿಟೆಯುಂ ಕುತ್ತದ 
ಮುಕದ ಚಿತ್ರವೃತ್ತಿಯು೦ ಅಪಮೃತ್ಯುವಿನ ಸತ್ವಭಾಧೆಯ 
ಗಂಧಾಗಂಧಮುಂ ಇಲ್ಲ: ಶಾಂತಿಷು, ೬. ೧೦೨ ವ) 

ಅಳುರ್‌ - ಆವರಿಸು, ಹಬ್ಬು (ಉರಿ ಅಳುರ್ವಂತತತಿದಾಹಜ್ಜರಮ್‌ 
ಅಳುರೆ: ಆದಿಹು, ೨. ೧೨); ಸುಡು (ನಾಗರ ಖಂಡ೦ಗಳ೦ 
ಆ ನಾಗರ ಖಂಡದೊಳೆ ತೊಡರೆ ನರಂ ಇಸುವುದುಂ 
ನಾಗರ ಖಂಡಂಗಳುಮಂ ನಾಗರ ಖಂಡಮುಮಂ 
ಅಳುರ್ದುಕೊ೦ಡ೦ ದಹನಂ: ಪಂಪಭಾ, ೮೯): ಪ್ರಕಾಶಿಸು 
(ಕರತಳದರುಣದುತಿ ತಳ್ತಿರೆ ಬಂದುಗೆಗೆತ್ತು ನೋಡೆ ಕಣ್ಣದಿರ್‌ 
ಅಳುರ್ದು ಒಪ್ಪಿರೆ: ರಾಜಶೇವಿ, ೧೦. ೩೫) 

ಅಳುರ್ಕೆ - ವ್ಯಾಪಿಸುವುದು, ಆಧಿಕ್ಕ (ಚುಂಬನಾಭಿಲಾಷೆ ತನಿಗೆತ್ತು 
ಬಾಯ್ಗೆ ಬಳಸಲ್‌ ಪದೆದಬ್ಕು ಅಳುರ್ಕೆ ತೋಳ್ಗೆ 
ಬಂದೊದವಿರೆ: ಆದಿಹಪು, ೪. ೧೫); ಮರೆಯಾಗು 
(ಘನನಿನದಕ್ಕನುರೂಪಂ ಇದೆನೆ ಸಂಜೀವಕ೦ ಅಳುರ್ಕೆಯಿಂ 
ಕೆಲೆಯೆ ಮಹಾದ್ವನಿಯಿಂ: ಪಂಚತಂತ್ರ, ೮೦); ಸಾಮರ್ಥ್ಯ 


೧೧೬ 


(ತದೀಯಸೂನು ದೋರ್ದಂಡದ ಅಳುರ್ಕೆಯಿ೦ ಸರರಂ 


ಅಂಡಲೆದಂ: ಕರ್ಣನೇಮಿ, ೭.೪೨) 


ಅಳುರ್ಕೆಗಿಡು - ವ್ಯಾಪ್ತಿಯನ್ನು ಕಳೆದುಕೊ (ಅರ್ಕ೦ ಅಳುರ್ಕೆಗೆಟ್ಟು 
ನಭದಿ೦ ತೂಳ್ಬಂ ಸುರುಳ್ಳಪ್ಪಿದಳ್‌ ಮೃಡನಂ ಗೌರಿ ಸಮಸ್ತಂ 
ಈ ತ್ರಿಭುವನಂ ಪಂಕೇಜಪತ್ರಾಂಬುವೋಲ್‌ ನಡುಗಿತ್ತು: 
ಪಂಪಭಾ, ೧೦. ೨೬) 

ಅಳುರ್ಕೆಗೊಳ್‌ - ಆವರಿಸು (ಜಲಜಲನೆ ಒಟ್ಕುತಿರ್ಪ ಪರಿಕಾಲ್‌ 
ಪರಿಕಾಲೊಳ್‌ ಅಳುರ್ಕೆಗೊಂಡ ನೈದಿಲ ಪೂ ಸಿರಿ 
ನೋಡುಗುಮಾ ವನಾ೦ತರಾಳದೊಳ್‌: ಪಂಪಭಾ, ೧. ೫೨) 


ಅಳುರ್ಕೆವೆಜು - ಅತಿಶಯವಾಗು (ಮುಕುಂದಂ ಸಭಾಂತರಮಂ 
ಪೊಕ್ಕನಳುರ್ಕೆವೆತ್ತದಟಿಂ: ಕರ್ಣನೇಮಿ, ೬. ೧೧೭) 

ಅಳುರ್ಚು - ಹರಡು (ಜಯಮಂ ಬಯಸುವೊಡಂ ಮಾರಿಯಂ 
ಆವರ್ತಿಸಿದರ್‌ ಎ೦ಬ ನಾಣ್ಣುಡಿಗಂ ಅಳುರ್ಜಿಯೆ ನಿನ್ನೊಳ್‌ 
ಎಡಜೆ ತನಗಣೆಕೆಯ ಮಿಟ್ತುವ೦ ಇಂತು ತಂದುಕೊಂಡರುಂ 
ಒಳರೇ: ಶಾಂತಿಪು, ೩. ೭೨) 

ಅಳೆ - ಮಜ್ಜಿಗೆ (ಪ್ರಥಮ ದಿವಸದೊಳೆ ಪಾರಕಿನ ಕೂಲು೦ 
ಅವರೆಯುಂ ಎಣ್ಣೆಯುಂ ಆಡಿನ ಅಳೆಯುಮಂ 
ಬಡ್ಡಿಸಿದೊಡೆ: ವಡ್ಡಾರಾ, ಹು ೬೮, ಸಾ ೨೬); ಅಳತೆ 
ಮಾಡು (ಎಳೆಯೆಳೆ ಕೊಳೆ ನಾರ್ಪವನನಿವನೆನೆಯುಂ ಅಳೆ 
ಅಳೆ ನಾಣ್ಗೆಟ್ಟವನಿನನೆನೆಯುಂ: ಹರಿವಂಶ, ೧೦. ೧೦) 

ಅಳ್ಳಜಕಾಣ - ಹೊಟ್ಟೆಕಿಚ್ಚು ಪಡುವವನು (ಅಳ್ಳಜಕಾಅನವಂಗೆ 
ಪುತ್ರಸಂಪದಮೆ ದಲೇಕೆ ಬೇಜ” ಪರಪುತ್ರರನೀಕ್ಷಿಪ ತುಷ್ಟಿ 
ಸಾಲದೇ: ರಾಜಶೇವಿ, ೧. ೩೫) 

ಅಳ್ಳಾಟ - ನಡುಕ (ಆಟಂ ಮನಸಿಜನ ಅಂಬೆರ್ದಾಟಂ 
ನಡೆನೋಟ್ಬ ಜನದ ಮನದ ಅರ್ಳಕಾಟಂ: ಅಜಿತಪು, ೫. 
೪೪) 

ಅಳ್ಳಾಡು - [ಹೆದರಿಕೆಯಿಂದ] ನಡುಗು (ನೆಲಂ ಮೊಲಗಿದುದು 
ಒಂಬತ್ತು ಗ್ರಹ೦ಗಳ್‌ ಅಳ್ಕಾಡುತಿರ್ದುವು: ಶಾಂತಿಷು, ೩. 
೧೦೩) ; ಶಿಥಿಲವಾಗು (ಪೊಕ್ಕು ಅಮಿತಶ್ರಮದಲ್ಲಿ ಅಳ್ಳಾಡೆ 
ತೊಟಲ್ಲಿ ತೂಳ್ಬು: ಕುಸುಮಾಕಾ, ೧೦. ೧೩) 


ಅಳ್ಳಿಸು - ಜೀರ್ಣಿಸು (ಖಳದುಶ್ವಾಸನಲೋಹಿತ ಜಳಮಂ 
ಕುಡಿದೆಂ ಅಸುಂ ಅಳ್ಳಿಸಲಾಜಿದೆ ಕಣ್ಣೊಳೆ ಕಾಖವಂತೆ 
ಕೌರವಕುಳಾಂತಕಂ ತರಲತಾಮಲೋಚನನನಾದಂ: 


ಗದಾಯು, ೮. ೫); ಅಂಜಿಸು (ಲಾಳನನಿಕ್ಕಿ ಮಾಳವನಂ 
ಅಳ್ಳಿಸಿ ಗೂರ್ಜರನ೦ ಪೊರಳ್ಳಿ: ರಾಜಶೇವಿ, ೬. ೩೮) 

ಅಳ್ಳು - ಅಳುಕು, ಹೆದರು (ನೀಮಿದಾವುದು ಪಡೆಮಾತನಿಂತು 
ನುಡಿದಿರ್‌ ಪುದುವಾಖ್ಯ್ಕೆಯೊಳೆನ್ನ ಬಳ್ಳಿದ ಅಳ್ಳಿದ 
ಬಗೆಗಂಡಿರೇ: ಪಂಪಭಾ, ೧೧. ೫೦); ಹಿ೦ಜರಿ (ಕಡಕುಂ 
ಪೆಟ್ಟೆಯುಂ ಒತ್ತೆ ಮೆಲ್ಲಡಿಗಳ೦ ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ 
ಒರ್ಮೊರ್ಮೆ ಕುಳುತ್ತುಂ ಏಟುತಿರೆ: ಪಂಪಭಾ, ೩. ೯); 
ದುರ್ಬಲಗೊಳ್ಳು (ಮೊದಲೊಳ್‌ ಸೊರ್ಕಿದವಂಗೆ ಕಳ್‌ 
ವಿಷದಿ೦ ಅಳ್ಳಿರ್ದವಂಗೆ ದುರ್ನಿದ್ರೆ ಕಾಣದವಂಗೆ .. ..ಬೀಸಿದ 
ಕಣ್ಮಾಯದ ಕುಂಚದಂತಿರೆ ಎನಗಾದತ್ತು: ಕಾದಂಸಂ, ೪. 
೩೯); ಹೆದರಿಕೆ (ಅಳ್ಳಂದು ಭಯಂ: ಶಬ್ದಮದ, ಪ್ರಸಾ, ೨೦) 

ಅಳ್ಳುಜು - ಭಯಪಡು (ಕರಿ ನೊಂದು ಕೋಪದಿಂ ಪಿಡಿದೆಣಗಿತ್ತು 
ಭೀಮನನುಗುರ್ವಿಸಿ ಪಾಂಡುಸೈನ್ಯಂ ಅಳ್ಳುಜಲ್‌: ಪಂಪಭಾ, 
೧೧. ೭೪) 


ಅಳ್ಗಿಡಿ - ಸಣ್ಣ ಕಿಡಿ (ಮೊನೆಯಂಬುಗಳ್‌ ಅಳ್ಗಿಡಿವೋಗೆಯುಂ 
ಮನಂಗಿಡ೦ ಆಂಕೆಗೊಳ್ಳಂ ಅಗಿಯಂ ಸುಗಿಯಂ 
ಸುರಸಿಂಧುನಂದನಂ; ಪಂಪಭಾ, ೧೧. ೪೪) 

ಅಳಿ - ಪ್ರೀತಿ (ಕೂರ್ತು ಪೇಳ್ವ ಅಳ್ತಿಯಿಂದಂ 
ಕಲ್ಪಾಂತರಸ್ಥಾಯಿ ಎನಿಪ ನುಡಿ: ಗಿರಿಜಾಕ, ೧. ೧೬) 

ಅಳ್ಬರಿ - ಕಣಿವೆ (ಆ ಕಾಲದೊಳ್‌ ದರಿಯು೦ ಅಳ್ಗರಿಯುಂ 
ಕುಟೆಯುಂ ಕುತ್ತುಖಂ .. .. ಪುಟ್ಟಿ: ಪಂಪರಾ, ೧. ೮೧ ವ) 

ಅಳ್ಳಿಕೊಳ್‌ - ಮುನ್ನುಗ್ಗಿ ಕೊಳ್‌ (ಅಳ್ವಿಕೊಳ್ವ ವಿರಹಜ್ಜರದ 
ಉಗ್ರತರಾತಿರೇಕದಿ೦ ತಡಹರಮೆರ್ದುವು ಎಂಬಿನೆಗಂ 
ಎಯ್ದುವು ಮೆಯ್ನವಿರಾ ಮೃಗಾಕ್ಷಿಯಾ: ಲೀಲಾವತಿ, ೧೨. 
೩೭) 

ಅಳ್ಳು - ಹಬ್ಬು, ವ್ಯಾಪಿಸು (ಭುಗಿಲೆನೆ ನೆಗೆದು ಅಳ್ವಿದ 
ತತ್ವಗಾಧಿರಾಜ ಪ್ರಚಂಡ ಕೋಪಾಗ್ನಿ: ಆಚವರ್ಧ, ೮. ೨೨) 

ಅಳ್ಳಾಟ - ನಡುಕ (ನೋಟದೊಳಟ್ಕಜಂಬಡೆದು ಮೆಲ್ನುಡಿಯೊಳ್‌ 
ಬಗೆವೊಕ್ಕು ಜಾಣೊಳ್‌ ಅಳ್ಳಾಟಮನೆಲ್ಲಮಂ ಕಿಡಿಸಿ: ಪಂಪಭಾ, 
೩.೮೨) 

ಅಳ್ಳಿಜೆ - ನಡುಗಿಸು (ಕಟ್ಟಲೆಯನಲೆವ ಸೊಡರ್ಗುಡಿಗಳನೀ 
ಅಳ್ಳಿಜೆದಲೆವುವು ಬನದೊಳಗುಳ್ಳಲರ್ದುಜ್ಜಳಿಪ 
ಚಂಪಕಪ್ರಸವ೦ಗಳ್‌: ಆದಿಹು, ೧೧. ೬೭) ತಿವಿ 
(ಕುಳಾಚಳದಂತೆ ನಭಮಂ ಅಳ್ಳಿಜೆವ ಉತ್ತುಂಗ 
ಚೈತನ್ಯಕುಲದಿಂ: ಮಲ್ಲಿನಾಹು, ೨. ೪೨ ವ) 

ಅಳ್ಳಿಚೆಸು - ನಡುಗುವಂತೆ ಮಾಡು (ಆ ತನೂದರಿಯರ್‌ 
ಆನಾಭೆಯನ ಮನಸ್ಸರಸ್ತಟಮಂ ತಮ್ಮ ವಳಿತ್ರಯ 
ತರಂಗಗಳಿ೦ದ೦ ಅಲ್ಫಿಣೆಯಿಸಿ: ಆದಿಷು, ೮. ೨೪ ವ) 

ಅಳ್ಳೆ - ಪಕ್ಕೆ (ಬಸಿರ್‌ ಉಗುರ್‌ ಪುರ್ವು ಅಳ್ಳೆ ಪಲ್‌ ಕೆಕ್ಕೆ ಕಾಲ್‌ 


ಕಾವ್ಯಂ 


ಅಡಿಯೆಂದಿಂತಿವಂ  ಉರ್ಜಿಪೋದುವು ಇಸೆ ತತೌಜನ್ಯ 
ಕಂದಾಂಕುರಂ: ಶಾಂತಿಪು, ೪. ೧೭) 

ಅಳ್ಳೆಗೊಂಬು - ಸಣ್ಣ ರೆಂಬೆ (ನನೆಯಂ ಪೂಗೊಂಚಲಂ 
ಕಾಯ್ಗಳಂ ತನಿವಣ್ಣಂ ತಳೆದಳ್ಳೆಗೊಂಬು ತರದಿಂ 
ಚೆಲ್ದಾದುದಿಮ್ಮಾವಿನೊಳ್‌: ಕಬ್ಬಿಗಕಾ, ೫೩) 

ಅಳ್ಳೆಜೊಳ್ಳೆತನ ದ ನಿಸ್ಸಾರವಾಗಿರುವುದು (ಜೋಲ್ದು 
ಸಡಿಲ್ಬಿರ್ದೊಡಲ ಅಳ್ಳೆಜೊಳ್ಳಳನಮಂ  ಮೇಣ್ಯಾಣನೋ: 
ಆದಿಷು, ೨. ೪೫) 


ಅಳ್ಳೆಜೊಳ್ಳೆಯ - ಶಕ್ತಿಹೀನ (ದುರಿತವಿರೋಧಿಗಳ ಅಳ್ಳೇಖೊಳ್‌ 
ಅಳ್ಳೆಜೊಳ್ಳೆಯನಾದೆಂ: ಅಜಿತಪು, ೨. ೮೩) 

ಅಳ್ಳೆಯಾಗು - ದುರ್ಬಲಗೊಳ್ಳು (ಬೇಟದ ತೋಟಿಯಂ 
ತೊಡರ್ದಟ್ಟುಪೆತ್ತ ಪೊಲೆವುಲ್ಲೆ ಅಳ್ಳೆಯಾದ ಮಾತಂ ತನ್ನ 
ಸೂಯ ಬೇಸಲೆಂ ಕೆಳೆಯಂಗಿತೆ೦ದಂ: ಆದಿಪು ನರಸಿಂ, 
೧೨. ೨೮ ವ) 

ಅಳ್ಳೆರ್ದೆ -  ಮೃದುಹೃದಯ ಯ(ಸ್ವಯಂಪಭೆ ಲಲಿತಾಂಗನ 
ಅಳ್ಳೆರ್ದೆಗೆ ತೊಟ್ಟನೆ ಬೇಂಟಮೆ ಪಟ್ಟೆ ಪುಟ್ಟಿದಳ್‌: ಆದಿಷು, 
೨. ೭೩) ಅಸ್ಥಿರ ಮನಸ್ಸು (ಆನಂದವಾರಾಶಿಯೊಳ್‌ 
ಮುಟುಗಿರ್ದಳ್ಳೆರ್ದೆ ಮೂಡದಂತು ಕುವರಂ 
ಕೂಡಿರ್ದನಬ್ಬಾಕ್ಷಿಯೊಳ್‌: ನೇಮಿನಾಪು, ೩. ೧೦೭) 

ಅಳ್ಳೆವಿಳ್ಳೆಯಾಗು - ಚದುರಿ ಹೋಗು (ಓಳಿವಟ್ಟು ಬರ್ಪ ಶಂಖದ 
ಬಳ್ಳವಳ್ಳಿಗಳುಮನಳ್ಳೆವಿಳ್ಳೆಯಾಗಿ ಪೋಗಲೀಯದೆ: ಆದಿಷು, 
೧೨. ೭ ವ), ತುಂಬ ದಣಿ (ಪಯಣದೊಳ್‌ 


೧೧೭ 


ಅಳ್ಳೆವಿಳ್ಳೆಯಾಗಿ ಬಂಬಲ ಬಾಡಿದ ತನುಲತೆಗಳುಂ: ಆದಿಪು, 
೧೧. ೭೦ ವ) 

ಅಳ್ಳೆವೊಯ್‌ — ಪಕ್ಕೆ ಬಡಿದುಕೊ (ಪೂಣ್ಣು 
ಅಖಿಳಶಕ್ತಿಯನೆತ್ತುತು೦ ಅಳ್ಳೆವೊಯ್ಯೆ ನಿಃಪಾಟರಾಗಿ ಪಿಂಗೆ: 
ಆಚವರ್ಧ, ೩. ೪೫) 

ಅಳ್ಳೇಯ - ಜೋರಾದ ಏಟು (ಪಾಳುವ ವಿಮಾನದೊಂಳ್ಳೇಜೆಂ 
ಪಣಿದುಗುವ ಮುಗಿಲ ನೀರ್ಗಳ ಪಲವುಂ ಪೀಳುಗಳೊಳ್‌; 
ಆದಿಷು, ೪. ೮೬) 

ಅಳ್ಳೊಣತೆ - ನೀರಿನ ಬುಗ್ಗೆ (ಅಂತು ಪೋಪಿನಂ ಒಂದೆಡೆಯೊಳ್‌ 
ಇಡಿದ ಮಟಲೇರಿಕೊಂಡು ಬಳಸಿ ತಳಿದಳ್ಳೊತೆಯೊಳ್‌: 
ಲೀಲಾವತಿ, ೬ ೫೫ ಮತ್ತು ೫೬) 

ಅಜ - ಧರ್ಮ (ಅಸತ್ಯವಾದಮ೦ ಪೊಸಯಿಸಿ ಜೀವನಿಲ್ಲ 
ಮೊಟ್‌ಯಿಲ್ಲ ಅಜನಿಲ್ಲ ಪರತ್ರೆಯಿಲ್ಲ: ಆದಿಷು, ೨. ೧೧); 
ಯಮಧರ್ಮ (ಅಜನ ಮಗಂ ಪ್ರಾರ್ಥಿಸೆ ಬಾಂದೊಜ್‌ಯ 


ಮಗಂ ಮಾಡೆ ಸಂದಿಯಾದಪುದೆನುತು೦ ಮಖಾುಗುವೆಂ: 
ಗದಾಯು, ೧. ೭೨) 
ಅಜಅಕಿಡು - ಧರ್ಮಕ್ಕೆ ಇಡು  (ಮನೋಜನಚಿಕಿಟ್ಟ 


ಅಅವಟ್ಟಿಗೆವಾರ್ವರಂತೆ ತೆಂಗಿನ ಮರಗಳ್‌: ಲೀಲಾವತಿ, ೬. 
೧೧೬) 

ಅಜಕೆ - ಬಾಯಾರಿಕೆ (ನೀರಅಕೆ ತೊಟ್ಟನೆ ಮಾಣ್ಣುದು: ಸೂಕ್ತಿಸು, 
೧೦. ೨೬೭) 

ಅಅಗಂಜಿ - ಧರ್ಮದ ಗಂಜಿ (ಕೂಟೆರ್ದಂತೆ ಅಯಗಂಜಿಯಂ 
ಕುಡಿವ ಪೊನ್ನಿರ್ದಂತೆ ಕರ್ಗಲ್ಲನತ್ಕಾಳಾಪಂ ಬಗೆಗೆಟ್ಟುಕೊಳ್ಳ: 
ಧರ್ಮಾಮೃ, ೪. ೨೮) 

ಅಜಿಗಂಡಿ - ತಪ್ಪಿದ ಯುದ್ಧಾವಕಾಶ (ಏಳಿದರಪ್ಪ ದುರ್ಮನುಜರ್‌ 
ಇಣಟೆಯಲ್‌ ಮುನ್ನಂ ಬಂದಿರ್ದೊಡೇ೦ ಅಅಗ೦ಡಿಯಾಯ್ತು: 
ಹರಿವಂಶ, ೧೨. ೩) 

ಅಜಿಗುಲಿ - ಧರ್ಮದ್ರೋಹಿ (ತೆಅಪನೆ ಪಾರ್ದಿರ್ಪ೦ ಮಾಯ್ದು 
ಅಅಗುಲಿ ಜವಂ: ಆದಿಪು, ೪. ೭೬); ಹಿ೦ಸಕ (ಅಜೆಯದೆ 
ಪೊಲಲಂ ಪುಗೆ ಕೆಲರ್‌ ಅಅಗುಲಿ ಖಷಿಯರ್ಗೆ ಮುನಿದು 
ತನ್ನಾಜ್ಞೆಗೆ ಬೆಳ್ಕುಜರೆಂದು ಕೊಂದು ಪಾತಕಿ ತೆಜ್‌ದಂ 
ಪುಗಲೆಂದು ನಿರಯದರರೀ ಪುಟಮಂ: ಪಂಪರಾ, ೯. ೧೧) 


ಅಜಗುಲಿತನ - ಧರ್ಮದ್ರೋಹ ಯ(ಯಾಚಿಪುದರ್ಕಂ ಸಲೆ 
ಜನ್ನಮನಿರ್ಪುದರ್ಕ೦ ಅಜಗುಲಿತನಕಂ ಅರ್ಹರ್‌ 
ಪಾರ್ವರ್‌: ಸಮಯಪ, ೧೧. ೮೩) 

ಅಣಗುಲಿವೆಂಡಿರ್‌ - ಧರ್ಮಬಾಹಿರ ಹೆಂಗಸರು 
(ಶಾಸನದೇವತೆಗೆಂದೊಡೆ ವೀಸದ ಪುಷಮನೀಯರ್‌ 
ಅಣಗುಲಿವೆಂಡಿರ್‌: ಸಮಯಪ, ೫. ೯೯) 

ಅಲಗೆ — ಬತ್ತಿಹೋಗದ ಕೆರೆ (ಕೆಲ್‌ಗಳೆಲ್ಲಂ 


ದಯಾಧರ್ಮದಮತೆ ಅಲಗೆಹ್‌ೌಗಳೆ: ಹರಿವಂಶ, ೧. ೧೮ ವ) 

ಅಅನಿಟೆವರ್‌ - ಧರ್ಮಧ್ವಂಸಕರು (ಜೈನರ ಕೆಲದೊಳ್‌ ಬಳೆದಾ 
ಮಾನಸ ನೆಲೆಯಣಅನಿಜಿವರೊಳ್‌ ಕೂಡಿದೊಡಂ ತಾನಿದಿರಂ 
ಕೊಲಲಟೆಯಂ: ಸಮಯಪ, ೬. ೧೦೭) 

ಅಅಬುಗಣಕಿ - ಅಪಶಕುನ ನಿವಾರಣೆಗೆ ಹಸುವಿನ ಹಾಲು ಕರೆ 
(ಅನ೦ತರಂ ಸಮಸ್ತ ಗೋಕುಳ ಸಮೇಂ ಬಂದಾ 
ಯಕ್ಷಿಯ ಸಮಕ್ಷದೊಳ್‌ ಅಳಜಬುಗಜ್‌ದು ಅರ್ಚಿಸಿದಂ: 
ಕರ್ಣನೇಮಿ, ೬. ೧೦೪ ವ) 


ಅಜಮಗ - ಧರ್ಮರಾಜ (ಅಅಮಗನಿರ್ಕೆ ಅರ್ಜುನನಿರ್ಕೆ 
ಅಣೆಕೆಯ ಮಾದ್ರೀಸುತರ್ಕಳಿರ್ಕೆ ಅಜೆವಗೆಯಂ ಪಣೆಪಡಿಸಲ್ಕೆ 
ಹಲಾಯುಧನೆಯ್‌ದಿರ್ದಪಂ ಎನಗೆ ತೋಣೆ ಬಿಡು ಕೌರವನಂ: 
ಗದಾಯು ಪರಿಷತ್ತು ೭. ೬೨) 

ಅಣಲ್‌ - ನಂದಿಹೋಗು (ವಿಜಯಂ ಅಶ್ವಗ್ರೀವನ ಮಗನಪ್ಪ 
ವಿಪುಳಕಂಠನಂ ತನ್ನವಾರ್ಯವೀರ್ಯಕ್ಕೆ ಮುಡಿಗಿಕ್ಕುವಂತಿಕ್ಕಿ 
ಕೆಯ್ಕಿಕ್ಕು ಅಅಲೊಳ್‌ ಅನಿಬರು೦ ಒಂದಾಗಿ ಬಂದು ತಾಗೆ: 
ಶಾಂತಿಪು, ೫. ೫೫ ವ) 

ಅಜಿಲ್ಲೊಳ್‌ - ಬಾಯಾರಿಕೆಯಾಗು (ಪಥಿಕರ್‌ ಅಜಲ್ಲೊಂಡು 
ತೋಡಿದ ಅಜುಂಬುನೀರ ಬಗರಗೆಗಳುಮಂ: ಕಾದಂಬ, ೦. 
ವ) 

ಅಜವಟ್ಟಿಗೆ - ಧರ್ಮಕ್ಕೆ ಪಾನೀಯ ನೀಡುವ ಜಾಗ 
(ತರುಣಿಯರಲ್ಲಿಗಲ್ಲಿಗೆ ಅಅವಟ್ಟಿಗೆಯೊಳ್‌ ಕಡುಗೋಡುವೆತ್ತ 
ತಣ್ಣರಗಮನೆತ್ತಿ ನೀರೆಜ್‌ಯೆ ಸಾಲ್ವುದು: ಜಗನ್ನಾವಿ, ೧೭. 
೭೯) 

ಅಜವಟ್ಟಿಗೆವಾರ್ವ - ಅಜವಟ್ಟಿಗೆಯಲ್ಲಿ ಕೆಲಸಮಾಡುವ ಬ್ರಾಹ್ಮಣ 


(ಮನೋಜನಣೆಕಿಟ್ಟ ಅಅವಟ್ಟಿಗೆವಾರ್ವರಂತೆ ತೆಂಗಿನ 
ಮರಗಳ್‌: ಲೀಲಾವತಿ, ೬. ೧೧೬) 

ಅಜಿವಟ್ಟೆಗ - ನ್ಯಾಯದ ಹಾದಿಯಲ್ಲಿ ನಡೆಯುವವನು 
(ಅರುಹಂತಂ ನಲ್ಲೆಯಂ ಮಾಲ್ಕ್‌ ಬೇಡಿದುದಂ 
ತನ್ನಜವಟ್ಟೆಗರ್ಗೆ ನೆಲನುಂ ಮುನ್ನೀರುಂ ಇರ್ಪನ್ನೆಗಂ: 
ಕಬ್ಬಿಗಕಾ, ೨೭೨) 


ಅಜಿವಜಿಗಾಗು - ಬತ್ತಿ ಹೋಗು, ಮಳೆಯಿಲ್ಲದೆ ಒಣಗು (ಅಂತು 
ನಿಶಾಚರಬಲಂ ಅಅವಅಗಾದ ಕಾಡ೦ ಅಳುರ್ವ ಬೇಗೆಯ 
ದಲ್ಭುರಿಯಂತೆ: ಪಂಪಭಾ, ೧೨. ೭ ವ) 

ಅಅವೆ - ಅಜೀರ್ಣ (ಒಂದರ್ಥಕ್ಕೆ; ಅಟ್ಕಮೆಯೆಂದು ಅಅವೆ: 
ಶಬ್ದಮದ, ೩೩ ವೃತ್ತಿ ೬) 

ಅಣಸು - ಹುಡುಕು (ಸತ್ಕುಲದ ಮರ್ತ್ಯಯುಗಲಕಮಂ ತಾಂ 
ಅಅಸಲ್‌ ಬಳರಿಯ ಬನದಿಂ ಪೊಅಮಟ್ಟಂ 
ಚಂಡಕರ್ಮನೆಂಬ ತಳಾಜಂ: ಯಶೋಧಚ, ೧. ೪೩) 

ಅಟಿ - ತಿಳಿ (ಜಾಣರ್ಕಳಲ್ಲದವರು೦ ಪೂಣಿಗರ್‌ ಅಜೆಯದೆಯುಂ 
ಅಣೆವವೋಲ್‌ ಅವಗುಣದಾ ತಾಣಮಂ: ಕವಿರಾಮಾ, ೧. 
೪೦) 

ಅಣೆಕೆ - ತಿಳಿವಳಿಕೆ (ಅಜೆಕೆಯ ಭವಸಂಬಂಧಮಂ ಕಂಡು ನಿಚ್ಚಂ 
ನೆನೆವೋ: ಆದಿಪು. ೩. ೫೫); ಬಯಕೆ (ಜಯಮಂ 
ಬಯಸುವೊಡಂ  ಮಾರಿಯಂ ಆವರ್ತಿಸಿದರ್‌ ಎಂಬ 
ನಾಣ್ಣುಡಿಗಂ ಅಳುರ್ಚಿಯೆ ನಿನ್ನೊಳ್‌ ಎಡಿ ತನಗಣಿಕೆಯ 
ಮಿಟ್ತುವ೦ ಇಂತು ತಂದುಕೊಂಡರುಂ ಒಳರೇ: ಶಾಂತಿಷು, 
೩. ೭೨) ಪ್ರಸಿದ್ಧಿ (ಪೆಜರುಂ ಅಜೆಕೆಯ ಕಪಿದ್ದಜ 
ಬಲನಾಯಕರನೇಕರ್‌ ರಾಕ್ಷಸ ಬಲದ ನಾಯಕರೊಳ್‌ 
ಬಿಲ್ವೊಯ್ದು: ಪಂಪರಾ, ೧೪. ೧೮ ವ) 

ಅಣಿಕೆಗಾಳೆಗ - ಪ್ರಸಿದ್ಧ ಕಾಳಗ (ವಿಕ್ರಮಮಂ ಸೊಲ್ವಿನಂ 
ಆವರ್ಜಿಸಿದಂ ನಾಲ್ವತ್ತೆರಡು ಅಣಿಕೆಗಾಲೆಗಂಗಳೊಳ್‌ ಈತಂ: 
ಪಂಪಭಾ, ೧. ೨೫) 

ಅಣಿಕೆದಾಣ - ಶ್ರೇಷ್ಠ ಸ್ಥಳ (ಬುಧರಂ ಅಜಿಕೆದಾಣದೊಳೆಸೆವಂತೆ 


ಒಂದಿಸುತು೦ .. .. ಸಾರ್ತಂ೦ದಂ: ಪುಷ್ಪದಂಷು, ೫. ೫೯) 
ಅಜೆಕೆನಾಯಕ ದ ಪ್ರಸಿದ್ಧನಾದ ಮುಂದಾಳು 
(ಮಾರ್ಗದೊಳುಳುದರ್ಕೆ: ಕಡುರಾಗಂ, ಮೊಗರಾಗಂ. 


ಅಜೆಕೆನಾಯಕಂ: ಶಬ್ದಮದ, ೧೮೫ ಪು 


೧೧೮ 


ಅಣೆಕೆಯ ಪಣೆ - ಘೋಷಣೆ ಮಾಡಲು ಬಳಸುವ ತಮಟೆ 
(ಅಯೋರ್ಧಯಿಗೆ ಮೊಗಸಿದಂ ಅಣೆಕೆಯ ಪಣ್‌ 
ಪಲವುಮೆಸೆಯೆ ಭರತಮಹೀಶಂ: ಆದಿಪು, ೧೪. ೨) 

ಅಜಿತ - ಜ್ಞಾನ, ವಿವೇಕ (ಗರುವಿಕೆಗೆ ಇಂಬು ಗಾಡಿಗೆ ತವರ್ಮನೆ 
ಮೈಮೆಗೆ ಮೇರೆ ನನ್ನಿಗೆ ಆಗರಂ ಅಳಿತಕ್ಕೆ ಗೊತ್ತು ಪೆರ್ವೆತ್ತ 
ನೆಗಟ್‌ಗೆ ತಾಣಂ: ಕಬ್ಬಿಗಕಾ, ೩) 


ಅಜೆದುಂ ಅಣೆಯದೆ - ತಿಳಿದೂ ತಿಳಿಯದೆ (ಬರಿಸಿದ 
ಕಾರಣಮಾವುದೊ ತರುಣಿ ಮುನೀಶ್ವರನ 
ಮಂತ್ರಮೇದೊರೆಯೆಂದಾಂ ಮರುಳಿಯಿನೆ 
ಅಜೆದುಮಣೆಯದೆ ಬರಿಸಿದೆನಿನ್ನೇಟಿಮೆಂದೊಡಾಗದು 


ಪೋಗಲ್‌: ಪಂಪಭಾ, ೧. ೯೩) 

ಅಜೆಪಲ್‌ - ತಿಳಿಸಬೇಡಿ (ಅಜೆಯರ್‌ ಪಾಂಡವರೆನ್ನುಮಂ 
ಇನ್ನುಂ ಅಜೆಪಲ್‌ ನೀಂ ಎಂದದಂ ಚಕ್ರಿಗಾನಣಿಪಿರ್ದೆಂ: 
ಪಂಪಭಾ, ೧೨. ೧೯೮) 

ಅಜೆಪು - ತಿಳಿಸು (ಕುಜೆತಂತು ಪೆಜರ ಬಗೆಯಂ ತೆಣಿದಿರೆ 
ಪೆಣರ್ಗಜಿೆಪಲಾರ್ಪವಂ ಮಾತಣಿವಂ: ಕವಿರಾಮಾ, ೧. 
೧೫) ಸ್ವಸ್ವರೂಪ (ಪೂರ್ವಭವಸ್ನೇಹದಿಂ ಕಾಮದಹನ 
ಸಂತಪ್ತೆಯಾಗಿ ತನ್ನಜೆಪಂ ತೋಜೆ ಚಾವುಂಡಪುಚಂದ್ರ, 
ಪು. ೩೧೨ ಸಾ. ಬ) 

ಅಣಿಮರುಳ್‌ - ಮನೋವಿಕಲತೆ, ಭ್ರಮೆ (ಅಜೆಮರುಳಂತುಟೆ 
ಸೊರ್ಕಿನ ತೆಅನಂತುಟೆ ಮನಮೊಣಲ್ಲು ಎರ್ದೆಯುರಿವುದು 
ಮೆಯ್ಯೆಜಗುವುದು ಪದೆವುದು ಆನಿದನಜೆಯನಿದೇಕೆಂದು ಕನ್ನೆ 
ತಳವೆಳಗಾದಳ್‌; ಪಂಪಭಾ, ೪. ೭೪ ವ) 


ಅಟೆಯ - ತಿಳಿದುಕೊ (ಕ್ಷಿತಿಗೆ ಸಮಸ್ತಭಾರತಮುಂ 
ಆದಿಪುರಾಣಮುಂ ಈಗಳ್‌ ಒಂದು 
ಅಳಂಕೃತಿಯವೊಲಿರ್ದುವು ಏಕಣೆಯ: ಪಂಪಭಾ, ೧೪. 
೬೧) 

ಅಜೆಯದ೦ - ತಿಳಿಯದವನು (ದುರ್ಯೋಧನಂ ಒಕ್ಕಲಂ 
ಪುಡಿಯೊಳ್‌ ಪೊರಳ್ಳುವಂತೆ ಪಾಸಂಗೆಯಂ ಪೊರಳ್ಳಿ 


ಮುನ್ನಂ ನೆತ್ತಮನಜೆಯದನ೦ತೆ ಅವರ ದಾಯಮನಾಡೆ: 
ಪಂಪಭಾ, ೬. ೭೧ ವ) 

ಅಜೆಯಮಿಕೆ - ತಿಳಿಗೇಡಿತನ, ಅಜ್ಞಾನ (ಅಜೆಯದಿದಂ ಮಾಡಿದೆಂ 
ಎನ್ನ ಅಜೆಯಮಿಕೆಗೆ ಸೈರಿಸು ಎಂದು ನೀನ್‌ ಸಭೆಯೊಳ್‌ 
ಕಾಲ್ಲೆಜಗು: ಪಂಪಭಾ, ೬. ೫೮) 

ಅಜಿಯಮೆ - ಅಜ್ಞಾನ (ಅಜೆಯಮೆಯಿಂದಲಕ್ಕೆ ಧನಲೋಭದಿನಕ್ಕೆ 
ಪಾತಕಂಗಳಂ ಮಾಡಿ .. . ಮಜುಗದಿರ್‌: ಸಮಯಪ, ೧೫. 
೯೩); ಮರೆವು (ಅಜೆಯಮೆ ತಿಣ್ಣಂ ನಿನಗೇನಜೆವೊ 
ಮಹಾಬಳನೆನೆನ್ನನೆಲೆ ಶತಮತಿ ನಿನ್ನ ಅಜೆಯಮೆಯ 
ನಿನ್ನನಿನಿತ೦ಂ ಮುಟುಗಿಸಿದುದು: ಆದಿಷು, ೫. ೯೫) 

ಅಜೆಯುಮಿಕ್ಕೆ - ಅಜ್ಞಾನ ತಿಳಿಗೇಡಿತನ (ಇಂತಪ್ಪ 
ಗುಣೋಪೇತನೊಳ್‌ ಇಂತಾ ನೆಗಟ್ಟ್‌ ಅಜೆಯುಮಿಕ್ಕೆಗಂ 
ಪೆಅದಿಲ್ಲ: ಹರಿವಂಶ, ೯. ೨) 

ಅಜೆಲ್‌ - ನಕ್ಷತ್ರ (ಅಜೆಲೆಂದು ನಕ್ಷತ್ರಂ: ಶಬ್ದಮದ, ಪ್ರಸಾ, ೧೧) 

ಅಜಿವಂ - ಜ್ಞಾನಿ. ವಿವೇಕಿ (ಆಗಮಮಿನ್ನಂತದೆ ಮೋಕ್ಷಕ್ಕೆ 
ಮಾರ್ಗಂ ಎಂದು ಅಜಿಗೆ ಅಜಿವಂ: ಸಮಯಪ, ೩. ೭) 


ಅಜೆವಿಡಿ - ಅರಿತುಕೊ (ಜಾತೃಶ್ವದಂತೆ 
ಕೋಟೆಕಾಳಿಕಾಅನಂತೆ ಬಟೆಯಜೆವಿಡಿದು 
ನೀರಂಉರ್ಚಿದಂತೆ: ಪಂಪಭಾ, ೫. ೪೬ ವ) 

ಅಜೆವಿರೆ. - ಗುರುತಿಸುತ್ತೀರಾ (ಸಿರಿಮೆಯ್ಯೊಳಗೆ ಅಂದು ಅಜೆವಿರೆ 
ನೆರವಿಯೊಳಾಚೆವರ್‌ ಒರ್ಮೆ ಕಂಡರಂ ಅಜೆಯಲ್ಕರಿದೆಮ್ಮಂ 
ಬಡಪಾರ್ವರನರಸರೆ ನೀಮೀಗಳ್‌ ಅಜೆವಿರಣಿಯಿರೋ 
ಪೇಟಿಂ: ಪಂಪಭಾ, ೨. ೬೩) 

ಅಣಿವು - ತಿಳಿವಳಿಕೆ, ಜ್ಞಾನ (ಕರವಾಳಂ ಘರವಟ್ಟಿಸಿ 
ಶಿರೋಜಮಂ ಪಿಡಿದು ತೆಗೆದು ಗುರುವಂ ಪಚ್ಚಂತಿರೆ ಪಿರಿದು 
ಪೊಯ್ದಂ ಎಂತಪ್ಪರೊಳಂ ಮುಳಿಸು ಅಜೆವಂ 
ಆಗಲೇನಿತ್ತಪುದೇ: ಪಂಪಭಾ, ೧೨. ೩೦) 

ಅಚೆವೋ - ತಿಳಿ (ಉತ್ತುಂಗವಿಭವಂಗಳೆಸೆಯೆ ಮನಂಗೊಳೆ 
ಪೂಜಿಸಿದೆ೦ ಅಚ್ಚುತೇಂದನೆಂ ಅಜೆವೋ: ಆದಿಷು, ೩. ೫೯) 

ಅಟಯಿಂಬುನೀರ್‌ - ಹಳ್ಳ ತೋಡಿದಾಗ ಸಿಕ್ಕುವ ನೀರು, ಚಿಲುಮೆ 
ನೀರು (ಪಥಿಕರ್‌ ಅಜಲ್ಲೊಂಡು ತೋಡಿದ ಅಉಂಬುನೀರ 
ಬಗರಗೆಗಳುಮಂ: ಕಾದಂಬ, ೮. ೦. ವ) 

ಅಲುಕುಳಿ - ಒಣಗುವ ಸ್ವಭಾವದ್ದು 
ಹೋರ್ಕುಳಿ, ಓಡುಕುಳಿ 
ಶಬ್ದಮದ, ೨೧೪ ಪು) 

ಅಜುಗೆಯ್‌ - ಒಣಗಿದ ಗದ್ದೆ (ಎಳೆವೆಣ್ಣ ಮೆಯ್ಯ ಕೋಮಲ 
ನಖರೇಖೆಯಂತಿರೆ ಅಖುಗೆಯ್ಗಳೊಳಾದುವು ಕೂಡೆ 
ಬೀಡೆಗಳ್‌: ಜಗನ್ನಾವಿ, ೧೪. ೭) 

ಅಖುಗೆಅಕಿ - ಬತ್ತಿಹೋದ ಕೆರೆ (ಕಂಪಲ್‌ ಮಸಗುತ್ತುಂ ಬತ್ತೆ 
ಕೆರ್ಪಂಬಡೆದಖುಗೆಜ್‌ಗಳ್‌ ಬೀಡೆವೋಗಿರ್ದ 
ತಣ್ಣೀರೊಸೆರ್ದಾಣಂ: ಜಗನ್ನಾವಿ. ೧೭. ೬೨) 

ಅಯಿಚು - ಅರಚು, ಗಟ್ಟಿಯಾಗಿ ಕೂಗು (ಅಜುಚದೆ ಪೋ 
ಮಾಣ್‌ ಎಂಬ ಎಡೆಯಣೆದಿರಿ೦ ಎ೦ಬ ಇಕ್ಕು ಗದ್ದುಗೆಯಂ 


ಬೇಗಮಾಗಿ 
ತುಂಬಿನ 


(ಕುಳಿ 
ಅಲುಕುಳಿ, 


ಪ್ರತ್ಯಯಕ್ಕೆ; 
ಪೆಂಕುಳಿ: 


ಎಂಬ ಪಡಿಯಜರ ರವಂ ನೆಗಲ್ಲುದು: ಜಗನ್ನಾವಿ, 
೧೧. ೭೨) 

ಅಲುದಿಂಗಳ್‌ - ಆರು ತಿಂಗಳು (ಅಮರಲೋಕಭೋಗಂ 
ಏಕಸಾಗರಪ್ರಮಿತಜೀವಿತ೦ ಅಜುದಿ೦ಂದಳುಟೆದುದು: ಆದಿಹು, 
ಶ್ರ ೨ ವು 

ಅಲುನೀರ್‌ - ಇಂಗಿಹೋದ ನೀರು (ಕಾಮಶರಂಗಳ್‌ 
ಅವರ್ಗಳೆದೆಐ೦ ಉರ್ಚಿಪೋಗಿ ಪರವಸೆಯರಾಗಿ ಮಅಗಿದ 
ಅಉನೀರ ಮೀಂಗಳ್ಳೊಲಾದರ್‌: ವಡ್ಡಾರಾ, ಪು. ೫೭. ಸಾ. 
೧೩) 

ಅಣಜುನೂಖು ದ ಆರು ನೂರು (ಐಸಾಸಿರದ 


ಅಜುನೂಣವಧಿಜ್ಞಾನಿಗಳುಂ: ಅಜಿತಪು, ೮. ೨೫ ವ) 
ಅಉುವಡಿ - ಆರು ಪಟ್ಟು (ಆಜರ್ಕೆ: ಅಉವಡಿ, ಅಜುವತ್ತು. 
ಅಜುನೂಖು: ಶಬ್ದಮದ, ೨೦೦ ಪ್ರ) 
ಅಜುವತ್ತು - ಅರವತ್ತು (ಆಜರ್ಕೆ: 
ಅಜುನೂಖು: ಶಬ್ದಮದ, ೨೦೦ ಪ್ರ) 
ಅಜುವರ್‌ - ಆರು ಮಂದಿ [ಪಾಂಡವರೈವರು ಮತ್ತು ಶ್ರೀಕೃಷ್ಣ] 
(ಮಜಳುದೆವಸಂ ಅಳುವರುಂ ಆಜುಂ ಗುಣಂಗಳೆ 
ಮೂರ್ತಿಮಂತಂಗಳಾದಂತೆ ಮಂತ್ರಶಾಲೆಯಂ 
ಪೊಕ್ಕಿರ್ದಾಗಳ್‌: ಪಂಪಭಾ, ೯. ೧೨ ವ) 
ಅಣುವರ್ಮಕ್ಕಳ್‌ - ಬ್ರಹ್ಮಮಾನಸ ಪುತ್ರರಾದ ಆರುಜನ: ಪುಲಹ, 
ಮರೀಚಿ, ಅತ್ತಿ, ಅಂಗೀರಸ, ಪುಳಸ್ತ್ಯ, ಕ್ರತು (ಅಂತು 


ಅಉುವಡಿ, ಅಳುವತ್ತು, 


೧೧೯ 


ಹಿರಣ್ಯಗರ್ಭ ಬಹ್ಮ ಮನಸ್ಪಂಭವದೊಳ್‌ 
ಅಣುವರ್ಮಕ್ಕಳೊಳಗೆ: ಪಂಪಭಾ, ೧. ೬೦ ವ) 

ಅಯಿಸಾಸಿರ - ಆರು ಸಾವಿರ (ಅಜುಸಾಸಿರ ಬಿಲ್ನಿಡಿಯರಾಗಿ: 
ಆದಿಹು, ೫. ೪೧ ವ) 

ಅಣ್‌ - ಬತ್ತು (ಅಆ್‌-ಸ್ವರೂಪಾಭಾವೇ ಶಿಲಾಯಾಂ ಚ: 
ಶಬ್ದಮದ, ಧಾ, ೮೩೧); ಅಪ್ಪಳಿಸು (ಕೆಲರಂ ಭುಜಬಲದಿಂ 
ಅಳದು ಶಿಲೆಯೊಳ್ಳೊಯ್ದಂ: ಗದಾಯು, ೩. ೧೦); ಪೆಟ್ಟು 
(ಕಳ್ಳರಾಯಿಲಂ ಅಜ್‌ ಏಜು ಮಾರಿ ಪಸವಿಟ್ಟ್‌ ಬಣಂ೦ 
ಪೆಅವು೦ ಭಯಂಗರ್ಳ: ಆದಿಪು, ೧. ೫೨); ಬಂಡೆ (ಅಆ 
ಸ್ವರೂಪಾಭಾವೇ ಶಿಲಾಯಾಂ ಚ: ಶಬ್ದಮದ, ಧಾ, ೮೩೧) 

ಅಅಕಿಗಲ್‌ - ಬಂಡೆಗಲ್ಲು ಅಜ್‌ಗಲ್ಲೊಳ್‌ ಪಾಂಸುವಂ ಪುಟ್ಟಿಪ 
ತನುವಿನ ರೌದ್ರಾಸ್ಯದಿಂ ಎಟ್ಟಂದ೦ ಮುಳಿಂದಾಗ್ರಣಿ: 
ಕುಸುಮಾಕಾ, ೧೪. ೩೬) 

ಅಅ್‌್‌ಮರುಳ್‌ - ಭ್ರಮೆಗೊಂಡವನು (ಭವತ್‌ ಅಗ್ರಜಾತನಂ 
ಅಖೌಮರುಳೊಳೆ ನಿನ್ನ ಸುತನೊಳೆನ್ನಯ ಸುತೆಯಂ ಕಜುಪಿ೦ 
ಕೂಡಿರ್ದು: ಕರ್ಣನೇಮಿ, ೪. ೪೨) 

ಅಅಕಿಯಟ್ಟು - ಬೆನ್ನಟ್ಟು (ಸ್ಮರಶರಮೇವುವೆಂಬ ಶಿಶಿರಾಶುವ 
ತಣ್ಣದಿರೇವುವೆಂಬ  ತೆಂಬೆರಲರಲೇವುವೆಂಬ ಕಳಕಂಠಿಯ 
ಬಗ್ಗಣೆಯೇವುವೆಂಬ ಬದ್ದರಂ  ಅಜ್‌ಯಟ್ಟಿ 
ಸಂತಮಿರಲೀಯದೆ ಬಾಳಬಸಂತವಾರಣಂ: ಅಜಿತಹು, ೬. 
೨೬) 

ಅಅಕಿಯೊತ್ತು - ಓಒಳಕ್ಕಿಳಿಯುವಂತೆ ತಟ್ಟು (ನೆತ್ತಿಯೊಳ್‌ 
ಎಜ್‌ದೆಜ್‌ದು ಇನಿಸು ಅಜ್‌ಯೊತ್ತಿ ಬಟಿಕ್ಕಿಚೆಯೆ ಪೊಸೆದು 
ಜಡೆಗೊಂಡಿರ್ದ ಉದ್ದತ್ತಕುಚಯುಗೆಯ ಕೇಶಮಂ ಎತ್ತಂ 
ಪಸರಿಸಿದಂ: ಪಂಪಭಾ, ೧೨. ೧೫೪) 

ಅಜ್‌ವೊಯ್‌ - ಅಪ್ಪಳಿಸಿ ಹೊಡೆ (ಓರೊರ್ವಂ 
ಅಜ್‌ವೊಯ್ದು ಪೊಯ್ಯೆ: ಕರ್ಣನೇಮಿ, ೧೨. ೧೯೫) 

ಅಟ್‌ - ಕಣ್ಣೀರು ಹಾಕು, ಅಳುವಿಕೆ (ಅಟ್‌ - ರೋದನೇ: 
ಶಬ್ದಮದ, ಧಾ, ೯೧೧) 

ಅಲಲ್‌ - ದುಃಖಿಸು (ಜೈನನಕ್ಕ ಮ ದೇವಂ ಶಿವಭಕ್ತರ್‌ 
ಅಟಲಲಾಗದು ಶಿವೇಛ್ಛೆಯಿಂ ಜೈನನಾದನೆಂಬುದು ಶೈವಂ: 
ಸಮಯಪ, ೧೦. ೨೭); ದುಃಖ (ಕಟೆದಿರ್ದ ತಂದೆಯಂ 
ಬಿಸುಟು ಅಟಲುಮ೦ ಇನಿಸು ಅಜೆಯದೆ ಎಳವೆಯೊಳ್‌ 
ಪಾತಕನೆ೦ .. . ಇಟೆದು ಬಂದೆಂ: ಕಾದಂಸಂ, ೫೭, ಪು 
೧೧) 

ಅಲಲಿಗ - ಪ್ರಿಯ (ನೀಡುಂ ಕಾದುವನ್ನೆಗಂ ಅಟಲಿಗರುಂ 
ವೇಗಾಯ್ದರುಂ ಅಪ್ಪ ಅನ್ವಯಾಗತನಭೋಗತಿಗಳ್‌: ಶಾಂತಿಪು, 
೪. ೩೩ ವ) 

ಅಲಲಿಸು - ದುಃಖಕ್ಕೀಡುಮಾಡು (ಆ ಮೂಲಚೂಲಂ ಎಮಗೆ 
ಆಮಳಕಂ ಭವನಿಬದ್ಧಂ ಅಟಲಿಸಿತು ಎಮ್ಮಂ: ಯಶೋಧಚ, 
೧. ೬೫) 

ಅಟಿಲ್ಲು - ಅಲಲಿಸು, ದುಃಖವುಂಟುಮಾಡು 
ದುಃಖೋತ್ಪಾದನೇ: ಶಬ್ದಮದ, ಧಾ, ೧೬೪) 

ಅಟಲ್ಪೆ - ಶೋಕ (ಬಡಿಹದ ಮಕ್ಕಳಂತೆಅಲಲ್ವೆಯೊಳಂ ನೀರ್‌ 
ಮುಟ್ಟಿದ ಕೆಂಡದಂತೆ ಉಪಶಮದೊಳಂ: ಧರ್ಮಾಮೃ. ೮೩ 
ವ) 

ಅಟವೆ - [ಕೆರೆಯ] ತೂಬು (ಸಾರಸಹಕಾರಧಾರಾಸಾರಂ 
ಕೊಳದಟವೆಯಂತೆ ಸುರಿತರೆ ಪಲವುಂ ಧಾರಾಗೃಹಂಗಳ್‌ 
ಅತನುವಿಕಾರಮನೊದವಿದಪುದು ದೇವದಂಪತಿಗದಉಖೌೊಳ್‌: 


ಪುಟಿದ 


ಆ 


ಅಂದು 


(ಅಟಲ್ಲು- 
ಚ 


ಆದಿಪು, ೬. ೯೫) (["ಕೊಳದಟವೆಯಂತೆ' - 
ಬಸವರಾಜು ಸ್ವೀಕರಿಸಿರುವ ಪಾಠ] 

- ನಾಶಗೊಳ್ಳು (ಒರ್ವ೦ಂ ಮೊಮ್ಮಂ ಪರಮಗುರು ಒರ್ವಂ 
ಅವರಿರ್ವರುಮಂ ಕಾದಿ ಅಟೆವೆಂ ಉಟಿದ 
ರಿಪುಬಲನೃಪಬಲಮಂ: ಪಂಪಭಾ, ೧೦. ೧೪); ಕೊಲ್ಲು 
(ಮಾಡಿದ ಕೋಟೆಯಂ ಅಟಿದು ಅರ್ಕಾಡಿದ ಯಶೋಧರಂ 
ಚಂದ್ರಮತಿಯಿಂತಿರ್ಬರ್‌ ಕೋಳಿಗಳಾದರ್‌: 
ಯಶೋಧಚ, ೪. ೩೩); ನಾಶಮಾಡು (ಅಂತು 
ಗುರುನಂದನಂ ಮರುನ್ನಂದನವಿರಚಿತ ನಿಶಾತ 
ಏಶಿಖಪಂಜರಮನಟೆದು ಕಟಕುಟ೦ ಮಾಡಿಯುಂ 
ಅನಿತಉಳ್‌ ಮಾಣದೆ: ಪಂಪಭಾ, ೧೨. ೬೮ ವ); ಅಲ್ಲತನ 
(ಅಟೆಯೊಳ್‌ ಜಾನಕಿಯಂ ತಂದು ಅಟೆಗಂಡನೆ ನಿನ್ನ 
ಪೆಂಡಿರಂ ನೀಂ ನೋಟ್ಬಂತೆ ಎಟ್‌ೌದುಯ್ದಪೆಂ: ಪಂಪರಾ, 
೧೪. ೧೦೨) ಸೀಳು (ಬಟಿಕಾ ಮೀನನೆ ವಾಗುರಿಕರ್‌ 
ಪಿಡಿದು ಅಟೆಯುತ್ತ ಆ ಶರಮಂ ಕಂಡು: ಕರ್ಣನೇಮಿ, ೧೪. 
೯೧); ಅಳೆಯುವ ಪಾತ್ರೆಯಲ್ಲಿ ನಿಂತ ದವ (ಅಟಿ- 
ಮಾನಶೇ ರಸೇ ಚ: ಶಬ್ದಮದ, ಧಾ ೯೧೨) 


ಎಲ್‌. 


ಅಟಿ 


ಅಟೆಕ - ನೀಚ (ಕ ಪ್ರತ್ಯಯಕ್ಕೆ: ಬಡಕಂ, ನಿಡುಕ೦ .. .. ಅಟಿಕಂ, 
ಬೆಳುಕಂ: ಶಬ್ದಮದ, ೨೧೬ ಪು 
ಅಟೆಗಂಡ - ಪೌರುಷಹೀನ, ಕಾಪುರುಷ (ಅಟೆಯೊಳ್‌ 


ಜಾನಕಿಯಂ ತಂದು ಅಟಿಗಂಡನೆ ನಿನ್ನ ಪೆಂಡಿರಂ ನೀಂ 
ನೋಬ್ಬಂತೆ ಎಟ್‌ದುಯ್ದಪೆಂ: ಪಂಪರಾ, ೧೪. ೧೦೨) 

ಅಟೆಗಂಡು - ಹೇಡಿ (ಅಟೆಗಂಡಿನೊಳೇಂ  ಕೈದುವನುಟೆ: 
ಪಂಪರಾ, ೧೪. ೧೮೨) 

ಅಟೆಗಜ್ಜ - [ಅಚಿ*ಕಜ್ಜ] ಮಾಡಬಾರದ ಕೆಲಸ (ಎನ್ನ ಮಾಡಿದ 
ಅಟೆಗಜ್ಜಂ ಪೇಟೌನ್ನ೦ ಎಂತು ಮಾಡಲಕ್ಕುಂ: ಪಂಚತಂತ್ರ. 
೧೨೨) 

ಅಟೆಗಣ್‌ - ವಿಕಾರವಾದ ಕಣ್ಣು (ಪಣೆದಲೆ ಕುಟೆನೊಸಲ್‌ 
ಅಲಗಣ್‌ ಒಲ್‌ವಾಯ್‌: ಯಶೋಧಚ, ೨. ೩೮) 

ಅಚೆಗವಿ - ಕ್ಷುಲ್ಲಕ ಕವಿ (ಮುತ್ತಂ ಮೆಟಸಂ ಕೋದಂತಿರೆ ಪೇಟ್‌ 
ಅಟೆಗವಿಗಳ ಕವಿತೆ ಬುಧರನೆರ್ದೆಗೊಳಿಸುಗುಮೇ: 
ಕಾವ್ಯಾವಲೋ, ೫೫) 

ಅಚೆಗಾಳೆಗ - ಸಣ್ಣ ಕಾಳಗ (ಮನದೊಳೊಡಂಬಟ್ಟಂತೆ ಮನಮಂ 
ಎಡಗಲಿಸಿ ಪರಿವ ಜಾತ್ಯಶ್ವಂಗಳೆಲ್ಲಂ ಅಟೆಗಾಳೆಗದೊಳ್‌ 
ಸತ್ತೊಡೆ: ಪಂಪಭಾ, ೮. ೯೪ ವ) 

ಅಟೆಗೆಯ್ತ - ನೀಚ ಕಾರ್ಯ (ಈ ಪದದೊಳಡಂಗಿದೊಡಂ 
ಅಟಗೆಯಕ್ಕೆ ಕಡಂಗಿದೊಡ೦ ನಮ್ಮಿಂದಂ ಕಷ್ಟರಿಲ್ಲೆಂಬ 
ಮಾತಂ ಧರ್ಮಜಂ ಮೆಚ್ಚಿ: ಹರಿವಂಶ, ೧೧. ೪೨ ವ) 


ಅಟೆಗೆವದ್ದ - [ಅಳಿಕಾಬಂಧ] ಬಾಸಿಂಗ (ಕ್ಷಳಕ್ಕೆ: ತಾಳಂ-ತಾಟ್‌ 


ಪುಳಿನಂ-ಪುಟೆಲ್‌  ಕಳಮಂ-ಕಟವೆ ಅರ್ಗ್ಗಳಂ-ಅಗ್ಗಲ* 
ಅಳಿಕಾಬಂಧಂ-ಅಟಿಗೆವಂದಂ ಮಾನ್ಯಾಳಿ-ಮನ್ನಚೆ: 
ಶಬ್ದಮದ, ದ ೩೧ ಪ್ರ 

ಅಟೆಚಟ್ಟು - ಹೀನವಾದ ಲೇಪನದ್ರವ್ಯ (ಅಟಿಚಟ್ಟಿಂ ತಲೆ 


ಬುಗು೦ಟುವೋದುದೆಂಬ: ಧರ್ಮಾಮೃ, ೬. ೧೫ ವ) 

ಅಟೆಚಾಗಿ - ಕ್ಷುಲ್ಲಕ ತ್ಯಾಗಿ (ಪೊಂಗೆಳಗದೆ ಅಟೆಚಾಗಿಯಂತೆ 
ಪೊಗಬ್‌ಗಾಸೆಗೆಯ್ಕದೆ ಬೆಸದವರಂತೆ: ಧರ್ಮಾಮೃ, ೪. ೨೬ 
ವ) 


೧೨೦ 


ಅಟೆಜಗಳ - ಕ್ಷುಲ್ಲಕ. ಜಗಳ (ಅಟೆಜಗಳದೊಳೇನೆಮ್ಮ 
ತಕ್ಕೂರ್ಮೆಯುಂಟೇ: ಶಾಂತಿಪು, ೬. ೮೭) 

ಅಟಿಜನ - ವಂಚಕ, ಮೋಸಗಾರ (ಪ್ರಯೋಗ, 
ಮಾರ್ಗದೊಳುಳ್ಳುದರ್ಕೆ, ಇರ್ಬಲಂ, ಅಚೆಜನಂ, 
ತುರಗದಟಂ: ಶಬ್ದಮದ, ೧೮೫, ಪ್ರ) 

ಅಟೆಜಪ - ಸುಳ್ಳು ಜಪ (ಉಟೆದು ಅಟೆಜಪಮಂ ದನುಜ 


ತೋರ್ಪುದೆನ್ನೊಳ್‌ ಕೂರ್ಪಂ: ಪಂಪರಾ, ೧೪. ೧೦೨) 

ಅಟಿತೊರೆ - ಸಾಮಾನ್ಯ ಹೊಳೆ (ಪಲವು ಅಟಿತೊರೆಗಳ 
ನೀರ್ಗಳ೦ ಅಲಸದೆ ಮಿಂದಂ ಪುನೀತನಲ್ಲಂ: ಸಮಯಪ, 
೧. ೧೧೪) 

ಅಟೆದೋಲ್‌ - ನಶಿಸುವ ಧರ್ಮ (ನರವಿನ ಪುತ್ತಂ ಅಮೇಧ್ಯದ 
ತವರ್ಮನೆ ಅಟೆದೋಲ ಪೆರ್ವಡಿಕೆ 
ದುಷ್ಕಳೇವರಂ: ಸಮಯಪ, ೬. ೩೪) 

ಅಟೆನುಡಿ - ಕೆಟ್ಟ ಮಾತು (ನಿನಗಪ್ಪುದು ಈ ಅಟೆನುಡಿ ಬರ್ಕೆ 
ನಿನ್ನ ಪಿರಿಯಣ್ಣನೆ ಪಣ್ಣನೆ ನೋಟ್ಬಂ ಆತನ ಒಡ್ಡಚೆಯದ 
ಗಂಡವಾತಂ: ಪಂಪಭಾ, ೩. ೧೬) 

ಅಟೆನೆಗಟ್‌ - ತುಚ್ಛ ಕಾರ್ಯ (ಅಟೆನೆಗಬ್‌ಯೆಂಬ ಮೊಸಳೆಯಂ 
ತೊಲಗಿಸಿ ಸಂಶಯಮೆಂಬ ಮಹಾಮತ್ಸ್ಯಮಂ ಓಸರಿಸಿ: 
ಧರ್ಮಾಮೃ, ೬. ೧೪೮ ವ) 

ಅಟೆಪ - ಹಾಳುಮಾಡುವವನು; ಅಲ್ಪ ವ್ಯಕ್ತಿ (ಬಚೆವಚೆಯೆಂಬುದು 
ಬಡವಂಗೆ ಅಟೆಪಂಗೇ೦ ಮುಟ್ಟ; ಶಾಂತಿಷು, ೬. ೨೦) 

ಅಟೆಪು - ಕೇಡು (ನಮ್ಮ ತೋಯಮಾನಾಹ್ವಯಕ್ಕೆ ಬನ್ನಮಪ್ಪಂತು 
ಅಟೆಪಂ ತಂದ ನಿರ್ಬುದ್ಧಿಕೆಯಂ ಉಟಿದು ನಿನಗಂ ನಿನ್ನ 
ವಂಶಕ್ಕಂ ಅಕಾಲಮೃತ್ಯುವ೦ ತಾರದೆ: ಪಂಪರಾ, ೧೪. ೧೩ 
ವ); ಆಸೆ (ಅಣ್ಣ ನೀನೀ ಪೆಣನ೦ ಅಟಿಪಿನಿ೦ ಪೊತ್ತಿರಲ್‌ 
ಬರ್ಪುದುಂಟೇ: ಪಂಪರಾ, ೧೬. ೫೫) 


ಅಟಿಪೂಜೆ. - ವಿಧಿವಿರುದ್ಧವಾದ ಪೂಜೆ (ವ್ಯಂತರನಂತೆ 
ಅಟೆಪೂಜೆಗೆಣಗದೆ ದ್ರೋಹರಂತೆ ಗುಜುಗುಜುಗೊಳ್ಳದೆ: 
ಧರ್ಮಾಮೃ, ೫. ೬೪ ವ) 

ಅಟೆಬಂಟು - ಅಲ್ಪ ಕಾರ್ಯ (ಅಟಿಬಂಟಂ ಪೋಗಿ 


ಪೊಕ್ಕೆನಪ್ಲೊಡೆ ಕಾಪಿನವರ 
ಧರ್ಮಾಮೃ, ೬. ೧೫ ವ) 

ಅಟೆಬಳಿ - ಮೇರೆಮೀರು (ತೀವಿದ ಯೌವನಭರಮುಂ 
ಲಾವಣ್ಯರಸಂ ತುಳುಂಕೆ ನಯಮಟೆವಳಿವೊ೦ದಿ: ಅನಂತಪು, 
೬ ೨೯) 

ಅಟಿಭವ - ಹೀನ ಜನ್ಮ (ಸುರತ್ವಮಂ ಕೊಟ್ಟು ಮಗುಟ್‌ 
ಅಟೆಭವಮಂ ಪಿರಿದಂ ಕಿಣೆದಕಲ್ವೀವಂತಿರೆ: ಶಾಂತಿಷು, ೪. 
೬೯) 

ಅಟೆಮಂತ್ರ - ಸಮಾಲೋಚನೆ  (ಬಹುವಿಧಮಪ್ಪ 
ಅಟೆಮಂತ್ರಂ ನಾನಾ ಪ್ರಕಾರದಿಂದಿರ್ಪ 
ಮಹಾಯಂತ್ರಂಕೇಡಡಸಿದೊಡೆ ಅವು ಜಂತ್ರದ ಕೀಲ್ಕಳಚಿದಂತೆ 
ಕಳಕುಳಮಕ್ಕುಂ: ಧರ್ಮಾಮೃ, ೩. ೩೨) 

ಅಟಿಮಾನಸ - ಅಳಿವಾನಿಸ, ಕೆಟ್ಟ ವ್ಯಕ್ತಿ 
ಬಗೆಯಾದವನಾನೋಡಲಟ್ಟಿದೇನಾದಮಾನುಂ 
ಅಟಿಮಾನಸನಾಗದೆ ಮಾಳದೊಳ್‌: ಕವಿರಾಮಾ, ೧. ೧೨೭) 


ಕಯ್ಯ ಸಾವು ನಿಶ್ಚಯಂ: 


ಹೀನ 


(ಸಾದುಗೆತ್ತು 


ಅಟೆಮೋಹ - ಹೀನಕರವಾದ ಮೋಹ (ಕುಟೆಯಂ ಬಳಾರಿಗೆ 
ಆರ್ಪನಿತನೆ ಕೊಟ್ಟು ಜೀವಿಸುವೆನೆಂದು ಅಟೆಮೋಹದೆ ಕೊಲ್ವ 
ಪಾಪಕರ್ಮನೆ .. . ಬದುಕಂ: ಸಮಯಪ, ೫. ೨೦) 

ಅಟೆಯಳವು - ಕ್ಷೀಣಗೊ೦ಡ ಸಾಮರ್ಥ್ಯ (ನಳನಳಿದು ನಡೆವ 
ಹಯದ ಅಟಿಯಳಮಂ ಕಂಡುದಲೆಂ: ಆದಿಪು, ೧೫. ೩೧) 

ಅಟೆಯಾಸೆ - ಕೀಳು ಆಸೆ, ದುರಾಸೆ (ಆ ದ್ವಿಜಕುಮಾರಂ ಎನ್ನಂ 
ಅಪ್ಪುವ ಅಟೆಯಾಸೆಯಿಂ ದೂರದೊಳ್‌ ನಿಮಿರ್ವ 
ನಿಡುತೋಳ್ಗಳಂ ತೋಚೆ: ಕಾದಂಸಂ, ೭. ೨೭ ವ) 

ಅಟೆಯೂರ್‌ - ಕುಗ್ರಾಮ (ಸರ್ವನಿವೇದಕಮೆ೦ಬ ಯಜ್ಞದೊಳ್‌ 
ಕ್ಷಿತಿ ಪೊಗಟ್ಟನ್ನಮಿತ್ತು ಗುರುದಕ್ಷಿಣೆಯಾಗಿರೆ ಕಶ್ಯಪಪ್ರಜಾಪತಿಗೆ 
ಸಮುದಮುದಿತಧರಿತ್ರಿಯನೊಂದು ಅಟಿಯೂರ೦ 
ಈವವೊಲ್‌: ಪಂಪಭಾ, ೨. ೪೫) 

ಅಟೆಯೆ ನೊಯ್‌ - ಸಾಯುವಂತೆ ನೋವುಪಡು 
(ವಿಕ್ರಾಂತತು೦ಗ೦ ಇರ್ಪನ್ನೆಗಂ ಇತ್ತಲ್‌ ಎರಡು೦ ಪಡೆಯ 
ನಾಯಕರ್‌ ಅಟಿಯೆ ನೊಂದ ತಮ್ಮ ಅಣುಗಾಳ್ಗಳ 
ಕೊಂಡಾಟದಾನೆಗಳ ನಚ್ಚಿನ ಕುದುರೆಗಳ ಪುಣ್ಗಳಂ 
ಉಡಿಯಲುಂ ಓವಲು೦ ಮರ್ದುಬೆಜ್ಜರುಮ೦ ಅಟ್ಟುತ್ತುಂ: 
ಪಂಪಭಾ, ೧೧. ೨ ವ) 

ಅಟೆಯೊಡಲ್‌ -  [ಕುದವಾದ] ನಶ್ವರವಾದ 
(ಅಟೆಯೊಡಲೆಂಬ ಮಣ್ಣ ಮಜ”ಗೋಂಟೆಯೊಳ್‌ 
ಜೀವನಿರಲಾರ್ತಪಂ: ಸಮಯಪ, ೧೫. ೯೪) 

ಅಟೆವಗೆ - [ಅಟೆ--ಪಗೆ] ಅಲ್ಲನಾದ ಹಗೆ (ಅಅಮಗನಿರ್ಕೆ 
ಅರ್ಜುನನಿರ್ಕೆ ಅಜೆಕೆಯ ಮಾದ್ರೀಪುತ್ತರ್ಕಳ್‌ ಇರ್ಕೆ 
ಅಟೆವಗೆಯಂ ಪಣೆಪಡಿಸಲ್ಕೆ ಹಲಾಯುಧ ನೆಜ್‌ದಿರ್ದಪನೆನಗೆ 


ಶರೀರ 


ತೋಣೆಿ ಬಿಡು ಕೌರವನಂ: ಗದಾಯು, ೭. ೬೧); 
[ಅಟೆ--ಬಗೆ] ಕೆಟ್ಟ. ಆಲೋಚನೆ (ಅಂತು ತನ್ನ 
ಬಗೆಯನ್ನರಪ್ಪರ ಬಗೆಯ೦ ಬಗೆಯದೆ ಅಟಿವಗೆಯನೆ: 


ಲೀಲಾವತಿ, ೧೪. ೪೭) 

ಅಟಿವಡೆಮಾತು - ಅಪಕೀರ್ತಿ (ಉಟಿದಟೆವಡೆಮಾತ೦ ಮಾಡಿ 
ನೀನೆ ಕೆಮ್ಮನೆ ನುಡಿವೈ: ಪಂಪಭಾ, ೧೨. ೧೮೧) 

ಅಟೆವಾಡ - ಕುಗ್ರಾಮ (ಅಯ್ದು ಅಟೆವಾಡದೊಳ್‌ ಆಯ್ವರುಮಂ 
ನೀಂ ಕೂರ್ತಿರಿಸೆಂದೊಡಂ ಏಗೆಯ್ದುಂ ಒಲ್ಲದ 
ಕಾರಣದಿಂದಂ: ಪಂಪಭಾ, ೧೩. ೮೬) 

ಅಟೆವು - ವಿನಾಶ, ಸಾವು (ತನೂಜನಾಳ್ವ ಸಾಮಿಗಂ ಅಟಿವಾಗೆ 
ಶೋಕರಸಮಿರ್ಮಡಿಸಿತ್ತು: ಪಂಪಭಾ, ೧೩. ೧೦೬) 

ಅಟೆವೆಂಡಿರ್‌ - ಅಲ್ಲರಾದ ಸ್ತ್ರೀಯರು (ಪೊಕ್ಕಂ ಪುಸಿದಟೆವೆಂಡಿರ 
ಬೇಟಂ ಬಿಸುಟು ಎರ್ದೆಯಂ ಸ್ಮರನೆ ಪುಗುವವೊಲ್‌ 
ಪೊಸಮನೆಯಂ: ನೇಮಿನಾಪು, ೪. ೧೪೯) 

ಅಚೆವೆಜ್ಜ - ಕ್ಷುದ್ರ ವೈದ್ಯ (ಅರಿದು ಗೆಲಲ್ಕೆ ಕಿಲ್ಲಿಷರುಜಾಳಿಯಂ 
ಔಷಧಸಾಧ್ಯಮಲ್ಲದಂ ನರರ್‌ ಅಟೆವೆಜ್ಜರೇನಣೆವರೇ ಕಿಡಿಸಲ್‌: 
ಸಮಯಪ, ೧. ೧೧೩) 

ಅಟೆವೆಯ್ದೆವರ್‌ - [ಅಟಿವು ಎಯ್ದೆವರ್‌) ಸಾವು ಸಮೀಪಿಸು, 
ಸಾವಿಗೆ ನಿಗದಿಯಾದ ಕ್ಷಣ (ದಿವಿಜಾಧೀಶನ ಕೊಟ್ಟ 
ಶಕ್ತಿಯನದಂ ಕರ್ಣಂ ನರಂಗೆಂದು ಬಯ್ತು ಅವಂ ಇಂದೆ 
ಅಟಿವೆಯ್ದೆ ವಂದೊಡೆ ಅದಣೆಂದಾತನಂ ಕೊಂದಂ: 
ಪಂಪಭಾ, ೧೨. ೧೬) 

ಅಚೆವೆಸನ - ಹೀನ ಆಸೆ (ಪೆಸರೊಳ್‌ ಸೈರಂದ್ರಿಯೆಂ ಅಟಿವೆಸನದ 
ದೆಸೆಯಜೆಯೆಂ ಎನಗೆ ಗಂಧರ್ವರ ಕಾಪು ಅಸದಳಂ 


೧೨೧ 


ಉಂಟು: ಪಂಪಭಾ, ೮. ೫೭); ಕ್ಷುದ್ರ ಕಾರ್ಯ (ಪೆಸರೊಳ್‌ 
ಸೈರಂಧ್ರಿಯನಟೆವೆಸನದ ದೆಸೆಯಜೆಯೆಂ: ಪಂಪಭಾ, ೮. 
೫೭) 
ಅಟೆವೊಡಲ್‌ - ನಶ್ವರವಾದ ಶರೀರ (ಮಿಡಿದನಿತು ಬೇಗದಿಂದ 
ಅಟಿೆವೊಡಲನಿದಂ ಹೋಗೆ ನೂಂಕಿ: ಆದಿಹು, ೨೨. ೫೮) 
- ಅಳು, ಕಣ್ಣೀರು ಹಾಕು (ಒಡನಿರಲಿತ್ತುದಿಲ್ಲ ವಿಧಿ 
ನಮ್ಮನಟಲ್ಲಟವೇಡ ನೀಂ ಮನಂಬಿಡೆ ನಡೆಯೆಂದು ಪೇಟ್ಟು: 
ಆದಿಷು, ೧೨. ೨೪) 


ಅಟಿಂಬಂ - ಅಧಿಕ (ಅಬಲೆಯ 
ಅದೇನಲುಂಬಮೋ: ಲೀಲಾವತಿ, ೧೧. ೩೬) 

ಅಯಿಜಕ್‌ - ಆವರಿಸು (ಖೇದಾನಳನುರಿದೆರ್ದು 
ಮನೋದಾರುವನಳುಜ* ಧೃಶಿಯುಮಳಿವುಂ ಬಜ” ಯಲ್‌ 
ಹಾ ದೇವಿ ಹಾ ದೇವಿ ಎನುತುಂ ಅವನಿಪತಿ ಮೂರ್ಛಿಸಿದಂ: 
ಶಾಂತೀಶ್ವಪು, ೫. ೧೮೨) 

ಅಟ್ಕಜ - ಅಕ್ಕಜ, ಆಶ್ಚರ್ಯ (ತನ್ನ ತೊಡಂಕದೆಯ್ದೆ ನೂರ್ಮಡಿ 
ಮನದೊಳ್‌ ಪಳಂಚಲೆಯೆ ಡಕ್ಕೆಯೊಳ್‌ 
ಅಬ್ಕಜವಾಗೆಯಾಡಿದಳ್‌: ಪಂಪಭಾ, ೪. ೯೦) 

ಅಬ್ಛಿಮೆ - ಅಜೀರ್ಣ (ಗಟ್ಟನೆ ಕೊಳೆ ಕಡುಗಂಪಿನೊಳ್‌ 
ಅಬ್ಕಮೆಗೊಳಗಪ್ಪೆವೆಂದು ಮಧುಪಂಗಳ್‌: ಆದಿಷು, ೧೧. 
೧೧೯) 

ಅಟ್ಕಜಿಕ್‌  - ಮನಸೋಲು (ರಾಜತಾಂದ್ರೀಂದಶೋಭಾವಿಭವಕ್ಕೆ 
ಅಟ್ಯರ್ತು ತತ್ತರ್ವತನಿಕಟವನೋಪಾಂತದೊಳ್‌ ಬೀಡುವಿಟ್ಟಂ: 
ಆದಿಪು, ೧೩. ೭೮); ಪ್ರೀತಿಸು (ಏಣಿಸಿ ನಡೆಯಿಸುವಲ್ಲಿ 
ದಿವ್ಯಕನ್ಯೆಯನಟ್ಕರ್ತು ನೋಡಿ: ಪಂಪಭಾ, ೧. ೬೮ ವ) 

ಅಬ್ಛಿಜಳುರ್ಕೆ - ಪ್ರೀತಿಯ ಅತಿಶಯ (ಪಾಯ್ದವಳನಪಿದನಾ ವಿಭು 
ತನ್ನ ಶಾಪಮಂ ಬಗೆಯದೆ ಮಿಟ್ಟುದೇವತೆಯಂ 
ಅಬ್ಕಜಿಳುರ್ಕೆಯಿನಪುವಂತೆವೋಲ್‌: ಪಂಪಭಾ, ೨. ೧೮) 

ಅಟ್ಕಜು - ಅಕ್ಕರೆ (ದಿಗಂಗನಾಸಮಿತಿಗೆ ಅಟ್ಕಜೆನೊಳ್‌ ಕುಡುವಲ್ಲಿ 
ಕೇಸರಂಬೆರಸಿದ ಪೊನ್ನ ಬಾಯಿನದ ಬಟ್ಟಲಿವೆಂಬಿನಂ: 
ಆದಿಪು, ೧೧. ೧೧೭); ಪೀತಿ ತೋರಿಸು 
(ರಾಜತಾದ್ರೀಂದ್ರಶೋಭಾ ವಿಭವಕ್ಕಬ್ಬರ್ತು 
ತತ್ತರ್ವತನಿಕಟವನೋಪಾಂತದೊಳ್‌ ಬೀಡುವಿಟ್ಟಂ: ಆದಿಷು, 
೧೩. ೭೮) 

ಅಲಕ್ವಾಡಿಸು - ನಾಶಪಡಿಸು (ನೋಡಿಸುಗು೦ ಅವಯವಂಗಳಂ 
ಓಡಿಸುಗುಂ ಚಲಮಂ ಒಲವಂ ಅವನೊಳ್‌ 
ಪಡೆದಟ್ಸಾಡಿಸುಗು೦ ಮನಂ: ಹರಿವಂಶ, ೩. ೭೧) 

ಅಲಕ್ವಾಡು - ನಾಶವಾಗು, ಜೀರ್ಣವಾಗು (ವಿರೋಧಿ ಕ್ಷಾಪರ್‌ 
ಎನ್ನೀ ಗದಾಪರಿಘಾತದಿಂ ಅಟ್ಲಿ ತಟ್ಲಿ ಮಡಿದಿನ್ನು 
ಅಟ್ಕಾಡದೇಂ ಪೋಪರೇ: ಪಂಪಭಾ, ೧೩. ೯೦) 

ಅಚ್ಛೆ ಮೆಯ್ಕು - ಸಂಪೂರ್ಣವಾಗಿ ನಾಶವಾಗು (ತನ್ನ ಬಲಮೆಲ್ಲಂ 
ಅಚ್ಛೆ ಮೆಚ್ಛೆದಂತಾದುದೆಂಬುದಂ ಕೇಳ್ದು: ಪಂಪಭಾ, ೫. 
೧೦೦ ವ) 

ಅಲ್ಕು - ಜೀರ್ಣವಾಗು (ಅಲ್ಕು-ಜೀರ್ಣೇ: ಶಬ್ದಮದ, ಧಾ ೫); 
ನಾಶವಾಗು (ಭವಲಲಾಟವಿಲೋಜನಾಗ್ನಿಶಿಖೆಯಿ೦ ಬೆಂದು 
ಅಟ್ಕೆ ಮತ್ತಂ ಮನೋಭವಂ ಎಲ್ಪತ್ತೊಡೆ: ಪಂಪಭಾ, ೭. 
೨೪) 


ಅಟು 


ಅಂಗಜತಾಪಂ 


ಅಜಕ್ತಿ - ರೋದನ (ತನಗೆ ಪೊ ತುಡುಗೆ ನವಲೇಪನಮೆ 
ಮಳಂ ಗೀತಂ ಅಟಖ್ಯೆ: ಆದಿಷು, ೯. ೫೫) 

ಅಟ್ಛೆತಬ್ಸು - ನಾಶವಾಗಿ ತಗ್ಗು (ಎಡವಳದೊಳ್‌ ಎಜಗಿ 
ಬಅಸಿಡಿಲ್‌ ಇಡುಮುಡುಕನೆ ಪೊಡೆದುದೆನಿಸಿ ಪಾಂಡ್ಯನ 
ರಥದ ಅಚ್ಚು. ಉಡಿದು ಅಟ್ಲಿತಟ್ಲ್‌  ಕೊಂಡುವು 
ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌: ಪಂಪಭಾ, 
೧೨. ೮೨) 

ಅಟ್ಲೆಮಟ್ಲು - ನಾಶವಾಗಿ ಮಟ್ಟವಾಗು (ಅಂತು ಉಭಯಬಲ 
ಧನುರ್ಧರಬಲಂಗಳುಂ ಅಟ್ಲೆಮಲ್ಲಿದಾಗಳ್‌: ಪಂಪಭಾ, ೧೦. 
೭೫ ವ) 

ಅಟ್ಗೆಸು - ಕ್ಷೀಣವಾಗುವ ಹಾಗೆ ಮಾಡು (ಒರ್ವನಂ ಅಲ್ಲಿಪರ್‌ 
ಒರ್ವನ ಮುನ್ನಂ ಬಟಿಕ್ಕವನ ಒಳ್ಗುಣ೦ಗಳ೦ ಕೊರ್ವಿಪರ್‌: 
ಪಂಚತಂತ್ರ, ೧೦೫) 

ಅಲ್ಲು - ಕುಗ್ಗು (ಜ್ಞಾನಕೃಶಾನುವಿ೦ದಂ ಉರಿದು ಅಟ್ಲೆದ ಕಾಮನ 
ಮೋಹನಾಸ್ತಸಂತಾನಶರಾಸನಾವಳಿಯಂ ಒಪ್ಪಿಸಲ್‌ .. .. 
ತಂದರ್‌: ಪಂಪರಾ, ೧೬. ೮೯); ನಾಶವಾಗು (ಅಟ್ಲಿದ 
ಬಿಲ್ಲಡೆ ಮಾಣದೆ ತಟ್ಲೆದ ರಥಮೆಯ್ದೆ ಬಗಿದ ಪುಣ್ಣಳ 
ಪೊಟ್‌ಯಂ ಮೊಲ್ಲೆದ ಕರಿಘಟೆ ಜವನಡುವಟ್ಲೆಯನನುಕರಿಸೆ 
ವೀರಭಟರಣರಂಗಂ: ಪಂಪಭಾ, ೧೧. ೬೪); ನಾಶ 
ಹೊಂದು (ಪರಿತಾಪಾತಂ ಅಟ್ಲೆದತ್ತು ಒಗೆದುದು ಉದ್ದೋಧ 
ಪ್ರದೀಪಂ: ನೇಮಿನಾಹು, ೪. ೧೪) 

ಅಟಕಿ - ಅಡುಗೆ (ಜವನಡುವ ಅಲ್ಲೆಯಂ 
ವೀರಭಟರಣರಂಗಂ: ಪಂಪಭಾ, ೧೧. ೬೪) 

ಅಟ್ಟೆ - ಪ್ರೀತಿ (ಮನ್ನಿಸಿ ಮನ್ತಿಮುಖ್ಲತಿಭಕ್ತಿಭರಾನತಮೂರ್ಧಂ 
ಅಟ್ಟೆಯಿಂ ಬಿನ್ನವಿಕುಂ: ಆದಿಷು, ೨. ೩೪); ಸಂತೋಷ; 
ಇಷ್ಟ (ನಾನಾಪ್ರಕಾರದಿಂದಮದೇನೆಂಬುತ್ತವಮ೦ ಅಟ್ರೆಯಿಂ 
ಮಾಡಿದರೋ: ಆದಿಷು, ೧೬. ೫೪) 

ಅಟ್ಟೆಕಾಅ - ಪ್ರೀತಿಸುವವನು (ಕ೦ಡಟ್ರೆಕಾಜರ್‌ ಒಂದಂ ಕಂಡಿರೆ 
ಸರ್ವಸ್ವದಾನಮಂ ಕುಡುವೆಡೆಯೊಳ್‌ ಪೆಂಡತಿಯನೀವುದು 
ಗಡ: ಸಮಯಪ, ೧೧. ೯೭) 

ಅಟ್ಟೆಗ - ಪ್ರೀತಿಯುಳ್ಳವನು (ಜೈನರುಮೇ೦ ತಮ್ಮವೊಲಾಗೆ 
ಮಾಡಲ್‌ ಅಟ್ಟಿಗರ್‌ ಅರೆಬರ್‌: ಸಮಯಪ, ೧೩. ೨೩) 

ಅಟ್ಟಿಗೆ - ಪ್ರೀತಿಯುಳ್ಳವಳು (ಮುನೀಶ್ವರ ಪರಿಚರ್ಯೆಯೊಳ್‌ 
ಪಿರಿದು೦ ಅಟ್ಟೆಗೆಯಾಗು: ಕಾದಂಸಂ, ೨. ೧೦) 

ಅಟ್ಟೆಯೆ - ಪೀತಿಯಿಂದ (ಉರ್ಚಿದ ಬಾಳೊಳ್‌ 
ಆತ್ಮಮುಖಬಿಂಬಮಂ ಅಟ್ಟಿಯೆ ನೋಡಲುಂ: ಪಂಪಭಾ, ೧. 
೧೪೨) 

ಅಟ್ಟೆವಡು - ಆಸೆಪಡು (ಪೌದನಪುರಮನೆಯ್ಬಿ ಪುರಶ್ರೀಯಂ 
ಅಟ್ಟೆವಟ್ಟು ನೋಡಿ ಮೆಚ್ಚುತುಂ: ಆದಿಷು, ೧೪. ೪೩ ವ) 

ಅಟ್ಟೆವರ್‌ - ಪ್ರೀತಿಯ ಸುದ್ದಿ ಬರು (ಬಿರಯಿಸಿ ಬೇಟದೊಳ್‌ 
ಬಿರಿವ ನಲ್ಲರ್‌ ಅಗಲ್ಲು ಕನಲ್ಲು ಒಲ್ಲು ನಲ್ಲರ ದೆಸೆಯಿಂದಂ 
ಅಟ್ಟಿವರೆ: ಪಂಪಭಾ, ೪. ೧೦೧) 

ಅಲ್ಲರಿ - ತಗ್ಗಾಗು (ಸ್ಫುರಿತವರೂಥಚಕ್ರಹತಿಯಿಂ 
ಅತ್ತಂ ಇತ್ತಂ ಅಟ್ಟರಿಯೆ: ಪಂಪಭಾ, ೧೪. ೪) 

ಅಟ್ಟಟೆವೋಗು - ನಾಟಿಕೊಂಡು ಹೊರಬರು (ಹರಿವಕ್ಷಮಂ 
ಅಟ್ಟಚೆವೋಗೆಯೆಚ್ಚು ಮುಳಿಸವಗಟೆಯಿಸುತಿರೆ ನರನ ಬಿಲ್ಲ 
ಗೊಣೆಯಮನೆಚ್ಚಂ: ಪಂಪಭಾ, ೧೨. ೨೦೯) 


ಅನುಕರಿಸೆ 


ಧರಣೀತಳಂ 


೧೨೨ 


ಅಟ್ಲಿದಂ - ಸತ್ತು ಹೋದವನು, ಸೊಪ್ಪಾದವನು (ಎರಡರ್ಥಕ್ಕೆ: 
ಅಟ್ಟೆದನೆಂದು ಸತ್ತನು೦ ಸೊಪ್ಪಾದವನಕ್ಕುಂ: ಶಬ್ದಮದ, ೩೩ 
ವೃತ್ತಿ, ೧೩೦) 

ಅಟ್ದು - ಮುಳುಗು (ಅದುವೆ ಗರ್ಭದೊಳ್‌ ಅಟ್ಟೆ ಮೇಣದಕ್ಕುಮೆ 
ಜೀವಂ: ಸಮಯಪ, ೧೨. ೩೫); ಮುಳುಗಿಸು (ಪಾವುಗಳಂ 
ಕೊಳಿಸಿ ಮಹಾಗ್ರಾವಮ೦ ಉಣದೆ ಅಡಸಿ ಕಟ್ಟಿ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳ್‌ ಆಅಟ್ಟೆದರ್‌ ಏವಯಿಸದೆ 
ತಮ್ಮ ಕುಲಮಂ ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨); 
ಊರು (ಅಂದಿನ ರೂಪು ಶಾಸನಂ ಬರೆದುದು ಬರ್ಚಿಸಿತ್ತು 
ಅಮರ್ದುದು ಅಟ್ಟುದು ಅಳಂಕಿದುದು ಉರ್ಚಿ ಪೊಕ್ಕು 
ಬೇರ್ವರಿದುದು: ಆದಿಪು, ೩. ೪೩) 


ಅಬ್ದುಬರ್‌ - ಮುಳುಗಿ ಹೋಗು, ಹೂತುಹೋಗು 
(ಮಣಲೊರ್ಳ ಅಲ್ಲುವರೆ ಮೆಲ್ಲಡಿಗಳ್‌ ನಡೆಯದ 
ಬೇವಸಮಂ ತಾಂ ನಡೆಯಿಸುವಂತೆ ಅವರ್ಗಳ್‌ 
ಒಯ್ಯನೊಯ್ಯನೆ ನಡೆದರ್‌: ಪಂಪಭಾ, ೭. ೮೫) 

ಅಟ್ಟು - ಸುಡು, ಕೇಡನ್ನುಂಟುಮಾಡು (ಪಾವಕಂ ಅಟ್ಟ್‌ 
ಖಾಂಡವಮಂ  ಉಂಡಪಂ ಅರ್ಜುನಂ ಉಊಡಿದಪ್ಪಂ 
ಐರಾವತವಾಹನಂ ನೆಜ್‌ದು ಸಾಧನಸಂಯುತಂ: ಪಂಪಭಾ, 
೫. ೭೮) 

ಅಯ್ದಿ — ಹಬ್ಬಿ ಸುಡು (ವನದಹನಂ 
ವನಾಂತರಮನೊರ್ಬಳಸಾಗಿರೆ ಮುತ್ತಿ ಸುತ್ತಿ ಸುತ್ತಿನ 


ನಡುವಿರ್ದುಮಾ ಮರನಂ ಅಟ್ಟಿದುದು: ಆದಿಷು, ೯. ೫೯); 
ಬೇಗೆಯಾವರಿಸು (ಪುತ್ತಿನೊಳಗೊಯ್ಯನೆ ಕುತ್ತಿದ ಕಯ್ಯಂ 
ಆಗಡೆ ಪಸಿವಖ್ಚ್‌ ನೀಳ್ಬ ಪೊಗೆಯುಂ ಕಿಡಿಯುಂ ಬಿಸುಸುಯ್ಯ 
ಗಾಳಿಯೊಳ್‌ ತೊಡರ್ದು: ಆದಿಪು, ೨. ೪೦); ಸುಡು 
(ವೈರಿಕಾಂತಾರಮ೦ ಅಟ್ಟಲ್‌ ಅಂಕದ ಬೃಹಂದಳೆ ಜೋದಿಸೆ 
ಜೋದ್ಯಮಪಿನಂ: ಪಂಪಭಾ, ೮. ೯೮); ಗರ್ಜಿಸು (ಪಿಂಗಾಕ್ಷ 
ನೀನೇಕೆ ಮಿಳ್ಲಿಳ ನೋಡುತ್ತ ಉಳನೆ ಇರ್ದೆ ಎಂದು 
ಅದಟರಂ ಭೀಮಂ ಪಳ೦ಂಚಟ್ಟೆದಂ: ಪಂಪಭಾ, ೧೨. 
೧೫೦); ಆಕ್ರಮಿಸು (ಕವಿವ ಶರಾಳಿಯಂ ನಿಜಶರಾಳಿಗಳಟ್ಟೆ 
ತೆರಳ್ಳಿ ತೂಳ್ಳಿ ಮಾರ್ಕವಿದು ಪಳಂಚಿ ಪಾಯ್ದೊರಸೆ: 
ಪಂಪಭಾ, ೧೨. ೧೯೦) 


ಆ 


ಆ - ನಿರ್ದೇಶಕ ಅವ್ಯಯ (ಕಾವೇರಿಯಿಂದಂ ಆ 
ಗೋದಾವರಿವರಮಿರ್ಪ ನಾಡದಾ ಕನ್ನಡದೊಳ್‌: ಕವಿರಾಮಾ, 
೧. ೩೬) 

ಆಂಕೆ - ಹಿಡಿತ (ಖರಕರನ ಸಹಸ್ರ ಕರೋತ್ಕರದ ಆಂಕೆ ಕಟಲ್ಲು 
ಕಿಡೆ: ಲೀಲಾವತಿ, ೬. ೮೭); ಪ್ರತಿಭಟನೆ 

ಆಂಕೆಗೊಡು - ಆಸರೆ ನೀಡು (ಮಹೀಪತಿಸುತನ ಮನಮನಾಚಜಿಸಿ 


ಪರಕಾಯಪ್ರವೇಶಂಗೆಯ್ದಂತೆ ಮನಕ್ಕೆ ಮನಮಂ 
ಆಂಕೆಗೊಟ್ಟು: ಲೀಲಾವತಿ, ೪. ೬೬ ವ) 
ಆಂಕೆಗೊಳ್‌ - ಪ್ರತಿಭಟಿಸು, ಎದುರಿಸು (ಮೊನೆಯಂಬುಗಳ್‌ 


ಅಳ್ಗಿಡಿವೋಗೆಯು೦ ಮನಂಗಿಡಂ ಆಂಕೆಗೊಳ್ಳಂ ಅಗಿಯಂ 
ಸುಗಿಯಂ ಸುರಸಿಂಧುನಂದನಂ; ಪಂಪಭಾ, ೧೧. ೪೪) 


ಆಂಕೆಯಾಳ್‌ - ಪ್ರತಿಭಟಿಸುವ ಭಟ (ಪೊಣಮಟ್ಟಿಚೆವ ಆಳ್ಗಂ 
ಆಂಕೆಯಾಳ್‌: ಚಂದ್ರಪ್ರಪು, ೫. ೧೦೩) 

ಆಂಗಿಕ - ದೇಹಕ್ಕೆ ಸಂಬಂಧಿಸಿದ (ಅಂಗೋಪಾಂಗಂಗಳೊಳಸೆವ 
ಆಂಗಿಕಮುಂ: ಆದಿಪು, ೯. ೨೮); ಒಂದು ಅಭಿನಯ 
ಪ್ರಭೇದ (ಅಂಗೋಪಾಂಗಂಗಳೊಲೆಸೆವ ಆಂಗಿಕಮಂ 
ಗಾನಪಾಠ್ಯದೊಳ್‌ ವಾಚಿಕಮಂ; ಆದಿಷು, ೯. ೨೮) 

ಆಂಗೊಳಗು - ಹಸುವಿನ ಗೊರಸು (ಜಳಧಿಯ ನೀರನದೊಂದು 
ಆಂಗೊಳಗಿನ ನೀರೆಂದು ಬಗೆದು: ಆದಿಪು, ೧೩. ೪) 

ಆಂತರ್‌ - ಎದುರಿಸಿದವರು (ವಿಕ್ರಮದಿಂದೆ 
ನಿಂದಗುರ್ವೆನಲಿಚೆದಾ೦ತರಂ: ಪಂಪಭಾ, ೧. ೨೬) 

ಆಂತುಕೊಳ್‌ -  ಇರಿಸಿಕೊ (ಇದು ರಿತುವಿಮಾನಮಂ 
ತನ್ನುದಗಚೂಳಿಕೆಯೊಳ್‌ ಆಂತುಕೊಂಡಿರೆ ಸಗ್ಗಕ್ಕಿದು 
ನಿಚ್ಚಣೆಗಿಪ್ಪವೊಲ್‌ ಇರ್ದುದಲ್ಲೆ; ಆದಿಪು, ೨. ೩೦) 

ಆಂದೆ - ಒಂದು ಹಕ್ಕಿ, ಗೂಬೆ (ಕಾಗೆ ಗೂಗೆ ಪರ್ದು ಚಕೋರಂ 
ಹಂಸೆ ಕುರ್ಕು ಗಿಳಿ ಪುರುಳಿ ಪೆಂಗುರು ಕಾರಂಡಂ ಆಂದೆ 
ಮೊದಲಾಗೊಡೆಯ ಗಗನಚರಂ: ವಡ್ಡಾರಾ, ಪು ೯೭, ಸಾ 
€) 

ಆಂದೆಗೀರ - ಆಂದೆ, ಗೂಬೆ (ಅಂತಾ ಪಫಿಂಗಲಿಯೆಂಬ 
ಆಂದೆಗೀರಂಆ ಹಂಸಗೆ ಕಾಪುರುಷನಂತೆ ತನಗಿಲ್ಲದ 
ಮೈಮೆಯನುಮಟುಮಾಡಿ: ಪಂಚತಂತ್ರ, ೧೯೭ ವ) 

ಆಂದೋಲನ - ತೂಗಾಟ (ಅನುಕೂಲಮಾರುತ ಆಂದೋಲದಿಂ 
ಗಿರಿಶಿಖರಾವನಿಯೊಳ್‌ ಮಿಳ್ಳಿಸಿದುದು ಕೇತನಪಲ್ಲವಂ: 
ಪಂಪರಾ, ೧೦. ೪೯) 

ಆಂದೋಳ - ತೂಗಾಟ (ಪಂಡಿತಸಂದೋಹಶಿರಶ್ವಿಂಖಡಿ ನಟನಾ 
ಆಂದೋಳಪುದಂ .. .. ಮಾಡಳೇ: ಅನಂತಪು, ೧. ೪೧); 
ಉಯ್ಯಾಲೆ (ಸುರವಿರಚಿತ ಆಂದೋಳದಿಂದಂ: ಆದಿಷು, 
೧೦. ೧೮); ಪಲ್ಲಕ್ಕಿ (ಕರಿಣಿಗಳ್‌ ಮೇಲೆ ಕೆಬರ್‌ ತುರಂಗಗಳ 
ಮೇಲೆ ಕೆಲಬರ್‌ ಎಸೆವ ಆಂದೋಳಿರದರೆಬರ್‌ ಸತಿಯರ್‌: 
ತ್ರಿಷಷ್ಟಿಪು, ೨೪. ೩೫) 

ಆಂದೋಳನ - ಉಯ್ಯಾಲೆ (ಲೀಲಾವತಿನದೊಳೆ ವಿಹರಿಪ 
ಲೀಳಾಸರದೊಳಗೆ ಮೂಡಿ ಮುಟ್ಕುವ 
ಲೀಲಾಂದೋಳಮನೇಣುವ ಲೀಲಾಕೇಳಿಗಳೆ ವಿಲಾಸಕೇಳಿಗಳ್‌ 
ನೃಪಸತಿಯಾ: ಅಜಿತಪು, ೩. ೯); ತೂಗಾಟ, ತುಳುಕಾಟ 
(ಲಾವಣ್ಯರಸಾವಿಳಂ ಆಂದೋಳಿತದಿಂ ಎಸೆದುದಾಸ್ನಂ 
ನಟಿಯಾ: ರಾಜಶೇವಿ, ೧೨. ೭೪); ಮೇನೆ (ಕಳಶಂ 
ಆದರ್ಶಂ ಆದೋಳನಂ ದಂಶಿಸಮೂಹಂ ವಾಜಿವೃಂದಂ: 
ರಾಜಶೇವಿ, ೯. ೪೦) 

ಆಂದೋಳಮನಾಡು - ಹೊಯ್ದಾಡು (ಮಾಡದೊಡೆ ತಾಯ್ಲಿ 
ಮರಣಂ ಮಾಡಿದೊಡೆ ಎನ್ನೊಂದು ಗತಿಗೆ ಕೇಡುಂ 
ಅದೇನ೦ ಮಾಡುವೆ೦ ಎಂದು ಆಂದೋಳಮನಾಡೆ ಮನಂ: 
ಯಶೋಧಚ, ೩. ೨೨) 


ಆಂದೋಳಾಯಮಾನ - ಉಯ್ಯಾಲೆಯಂತಹ ತೂಗಾಟ 
(ಅನುಕೂಲ ಆಂದೋಳಾಯಮಾನ ರಾಜಕುಂಜರ 
ವಿಜಯಕದಳಿಕಾತರಂಗಿತ ಗಗನಾಂಗಣನುಂ: ಆದಿಹು, ೧೨. 
೬೧ ವ) 

ಆಂದೋಳಿತ - ತೂಗುವ (ಮುಹುರ್ಮುರುಹಾಂದೋಳಿತ 
ಮಸ್ತಕನುಂ  ಉದಂಚದ್ರೋಮಾಂಚಕಂಚುಕಿತನುಂ ಆಗಿ: 


ಆದಿಪು, ೧೦. ೫೨ ವ) 


೧೨೩ 


ಆಂಧ್ರಿ - ಆಂಧ್ರದೇಶದ ಹೆಂಗಸು (ಆಂಧ್ರೀ ನೀರಂಧ್ರಬಂಧುರ 
ಸ್ತನಹಾರನುದಾರ೦ ಸರಸ್ಪತೀಮಣಿಹಾರಂ: ಆದಿಷು, ೧. ೩೨) 

ಆಂಪಂ - ಎದುರಿಸುವವನು (ಅವರಿವರ್‌ ಅನ್ನರಿನ್ನರ್‌ ಎನವೇಡ 
ಅರಿಕೇಸರಿಗೆ ಆಂಪನಿಲ್ಲ: ಪಂಪಭಾ, ೨. ೮೭) 

ಆಂಪಾ - ಸ್ವೀಕರಿಸುತ್ತೀಯೇನು? (ಶಂಖದೊಳ್‌ ಪಾಲೆಜ್‌ದಂತಿರೆ 
ಮಲಿನಮಿಲ್ಲದ ಒಳ್ಳುಲದ ಅರಸುಗಳಿರೆ ನೀನುಂ 
ಅಗ್ರಪೂಜೆಯಂ ಆಂಪಾ: ಪಂಪಭಾ, ೬. ೫೦) 

ಆಂಪುದು - ತಾಳುವುದು, ತಾಳಬೇಕು (ನೀನಲ್ಲದೆ ಎನ್ನ 
ಶರಸಂಧಾನಮಂ ಆನಲ್ಕೆ ನೆಜ"ವರಿಲ್ಲೀ ಪಡೆಯೊಳ್‌ 
ನೀನಿನಿಸು ಆಂಪುದು: ಪಂಪಭಾ, ೧. ೭೯) 

ಆಕಂಠಪ್ರಮಾಣ — ಕಂಠದವರೆಗೂ (ದಿವ್ಯಾಹಾರಮಂ 
ಆಕಂಠಪ್ರಮಾಣಂ ಬರೆಗ೦ ತಣಿಯುಂಡು: ವಡ್ಡಾರಾ, ಪು. 
೭೮. ಸಾ. ೨೨) 

ಆಕಂಠೋಷ್ಠಂಬರ೦ - ಗಂಟಲು ಮತ್ತು ತುಟಿಯವರೆಗೆ 
(ಇಂಬಾಗಿರೆ ಮುದದಿ೦ ಪಲವುಂ ಬಣ್ಣದ ಭಕ್ಷ್ಯರಾಶಿವೆರಸು 
ಆಕಂಠೋಷ್ಠಂಬರಮುಂಡೊಯ್ಯನೆ ಪಾರ್ವಂ ಬಂದಾ 
ಕೊಡನ ಕೆಳಗೆ ಪಟ್ಟರ್ದಾಗಳ್‌: ಪಂಚತಂತ್ರ, ೨೫೪) 

ಆಕಂಪಂಗೊಳ್‌ - ನಡುಗು, ಅಲ್ಲಾಡು (ತ್ರಿಭುವನಂಗಳ್‌ 
ಆಕಂಪಂಗೊಳೆ ಮುರಜಕೇತನವಿರಾಜಿತಮಪ್ಪ ತನ್ನ ರಥಮಂ 
ಅದಿರದೆ ಇದಿರಂ ಪರಿಯಿಸಿ: ಪಂಪಭಾ, ೧೩. ೧೩. ೪೪ 
ವ) 

ಆಕಂಪನಗೊಳ್‌ - ನಡುಗು (ಕಾಮದೇವನ ಕೂರಲಗಿನ 
ಧ್ವನಿಯೆಂದು ಕೋಕಿಲದ್ದನಿಗೆ ಆಕಂಪನಗೊಳುತ್ತುಂ; ಗಿರಿಜಾಕ, 
೪. ೧೨೦ ವ) 

ಆಕಂಪಿಸು - ನಡುಗು (ಮುಡಿ ಸೊಪ್ಪಾಗದು ನೀವಿ ಬಿರ್ಚದು 
ಅಧರಂ ಬೆಳ್ಳೇಜದು ಊರುದ್ದಯಂ ಪೊಡರ್ದು 
ಆಕಂಪಿಸದು ಅಕ್ಷಿ ಕೆಂಪಡಸದು: ಜಗನ್ನಾವಿ, ೧೬. ೧೨೬) 

ಆಕಪ್ಪು - ಗುಳಿ, ಖೆಡ್ಡ (ತಂದು ಆನೆಯಂ ಕೆಡಪು ಆಕಪ್ಪಿನೊಳ್‌ 
ಎಚ್ಚು ತೋಳ ಬಲವದ್ಧಲ್ಲೂಕಮಂ: ಉದ್ಭಟಕಾ, ೨. ೫೦) 

ಆಕರಿಸು - ವ್ಯಾಪಿಸು, ಆವರಿಸು (ಕರಮೆಸೆದಂ ವಿಸ್ತರಚಂದಿಕೆ 
ಆಕರಿಸಿದ ಹರನೀಳನಗೇಂದ್ದಂದದಿಂ: ಕರ್ಣನೇಮಿ, ೧೨. 
೨೭೫) 

ಆಕರ್ಣಕೃಷ್ಣ - ಕಿವಿಯವರೆಗೆ ಸೆಳೆಯಲ್ಪಟ್ಟ (ಆಕಣ್ಮಷ್ಣ ಉತ್ಸೃಷ್ಟ 
ನಿಜ ವಿಕೀರ್ಣಟಂಕಂಗಳಿಂದಂ: ಆದಿಹು, ೧೪. ೧೦೩ ವ) 

ಆಕರ್ಣನ - ಆಲಿಸುವುದು, ಕೇಳು (ತತ್‌ ವಾರ್ತಾ ಆಕರ್ಣನದಿಂ 
ಸಂತೋಷಂಬಟ್ಟು; ಚಾವುಂಪು, ಪು. ೪೫೩. ಸಾ. ೧೯) 

ಆಕರ್ಣನೀಯ - ಆಲಿಸಲು ಯೋಗ್ಯವಾದ (ದ್ವಿರೇಘೋದಿತನಾದ 
ಆಕರ್ಣನೀಯಂ ಪಂಚೇಂದ್ರಿಯಸುಖದೊದವಂ ನಂದನಂ 
ಮಾಲುದೆಂದು: ಚಂದ್ರಪ್ರಪು, ೧. ೧೧೨) 

ಆಕರ್ಣಾಂತಂ - ಕಿವಿಯವರೆಗೂ (ಒಂದೆ ಸೂಆ್‌ ತೆಗೆದು 
ಆಕರ್ಣಾಂತಮಂ ತಾಗೆ ಸಮಂತೆಚ್ಚು ಮೆಚ್ಚಿಸಿದಂ: 
ಪಂಪಭಾ, ೩. ೬೩) 

ಆಕರ್ಣಾಂತಂಬರಂ -. ಕಿವಿಯವರೆಗೂ (ಧನಂಜಯಂ 
ಆಕರ್ಣಾಂತಂಬರಂ ತೆಗೆದು ಆ ಕರ್ಣಾಂತಂ ಮಾಡಲ್‌ 
ಬಗೆದು: ಪಂಪಭಾ, ೧೨. ೨೧೨ ವ) 

ಆಕರ್ಣಾಂತವಿಶ್ರಾಂತ -.. ಕಿವಿಯವರೆಗೂ ಹರಡಿದ 
(ಜಗತೀನಾಥ೦ ಆ ಕುಮಾರಂ ಒಸೆದು ಆಕರ್ಣಾಂತವಿಶ್ರಾಂತ 


ದೃಷ್ಟಿಗಳಿ೦ ನೋಡುತ ಎಯ್ದೆವರ್ಪುದುಂ: ಸುಕುಮಾಚ, ೧೧. 
೨) 

ಆಕರ್ಣಿಸು - ಆಲಿಸು (ರಾಜನೀತಿಯ ಕ್ರಮಂಗಳಂ ಅತಿಕ್ರಮಿಸಿ 
ನಡೆವುದು ಉಚಿತಮಲ್ಲೆಂದು ನುಡಿದ ದವನಕನ 
ಮಾತನಾಕರ್ಣಿಸಿ: ಪಂಚತಂತ್ರ, ೧೬೯ ವ) 

ಆಕರ್ಷಣ - [ಬಾಣವನ್ನು ತೊಟ್ಟು] ಎಳೆಯುವಿಕೆ (ಶರಸಂಧಾನ 
ಆಕರ್ಷಣ ಹರಣಾದಿ ವಿಶೇಷವಿವಿಧಸ೦ಕಲ್ಪಕಳಾಪರಿಣತಿಯಂ 
ಮೆಖ್‌ದುದು: ಪಂಪಭಾ, ೧೨. ೧೮೬) 

ಆಕಸ್ಮಿಕ - ಅನಿರೀಕ್ಷಿತ (ನರಕ ನಗರ ಲಗ್ಗಕೆ ಆಸಸ್ಮಿಕ 
ಅಗ್ನಿದ್ದುಲಿ೦ಗಸ್ಫುರದವಿರಳ ಲಾಕ್ಟಾಗೇಹಪೂರಂ: ಆದಿಷು, ೫. 
೮೯) 

ಆಕಸ್ಮಿಕಪಾಂಸು - ಇದಕ್ಕಿದ್ದಂತೆ ಎದ್ದ ಧೂಳು (ಕಿಂಚ ಆಕಸ್ಮಿಕ 
ಪಾಂಸುಪಲ್ಲವ ಜಳಸ್ಕಂದೀ ಸದಾಸಿಂಧುರ್‌ ಅಪ್ರಾಗೇಯಂ 
ಪ್ರಿಯಗಳ್ಳಭೂಪತಿ ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. 
೯೭) 

ಆಕಳ್‌ - ಹಸು (ಆಕಳ್ಗಳಿಲ್ಲದೆಯು೦ ಆ ಕಳ್ಗಳ ಸೊರ್ಕು 
ನಿಂದುದಣಿಂದೆ: ಲೀಲಾವತಿ, ೫. ೧೧೮) 

ಆಕಳಿತ - ಹಿಡಿದ (ಮುನಿಪತಿಯಾಗಿರ್ದೇಕೆಂದಜೆಯೆಂ 
ದಶಧರ್ಮ ಆಕಳಿತಕರಾಗನಾದನೆನಗಿದು ಚೋದ್ಯಂ: ಆದಿಪು, 
೬. ೩೦); ಸೇರಿದ (ರುಣರ್ದುಣಿತ ಮೇಖಲಾಕಲಿತಹಾರ 
ಕೇಯೂರ ಭೂಷಣಪುಭೆ ದಿಗಂತಮಂ ಬೆಳಗೆ: ಕಾದಂಸಂ, 
೮. ೪೬) 

ಆಕಳಿಸು - ಹಿಡಿ (ನಳಿನಿಯ ನಳಿನಮನಿನಿಸಾದೊಡಂ 
ಆಕಳಿಪಂತಿರೆ ಕರದೆ ವಧುವ ಕರಮಂ ಕರದಿ೦ ತಳಿದಂ 
ಕುಮಾರಂ: ಚಂದ್ರಪ್ರಷು, ೬. ೭೪) 

ಆಕಾಂಕ್ಷಣ - ಆಕಾಂಕ್ಷೆ (ಈಕೆಯ ವದನಾಕಾರಮನೇಕಾಂತಂ 
ಪೋಲ್ಡೆನೆಂಬುದರ್ಕಾಗಿ ಕನತ್ವೋಕನದಕಿಂದುಂ ಉಂಟು 
ಆಕಾಂಕ್ಷಣ೦ ಅದಜಸೊಳ್‌ ಎಂಬುದು ಉಪಮೋತ್ಪೇಕ್ಟಂ: 
ಕವಿರಾಮಾ, ೩. ೬೭) 

ಆಕಾರಂಗಿಡು - ರೂಪಗೆಡು (ಲೋಕದೊಳಾಂ 
ಮೆಯ್ಯಾಕಾರಂಗೆಟ್ಟು ನಮೆವರಂ ಕಂಡಟಿಯಿಂ; ಧರ್ಮಾಮ, 
೪. ೫೫) 

ಆಕಾರವಿಕೃತ - ಆಕಾರ ಮರೆಸಿಕೊಂಡ (ಶುಕ ಶಿಖಂಡಿ ಹಂಸ 
ಸಾರಸ ಕ್ರೌಂಚ ಕರಿ ಕಳಭ ಮಲ್ಲಾದ್ಯನೇಕ ಅನೇಕಾಕಾರ 
ವಿಕೃತಾಮರಕುಮಾರ: ಆದಿಷು, ೮. ೩ ವ) 


ಆಕಾರಸಂವರಣೆ — ಆಕಾರಗುಪ್ತಿ ರೂಪವನ್ನು 
ಮರೆಮಾಚಿಕೊಳ್ಳುವುದು (ಅತಿ ವಿಸೀರ್ಣಶಾಖಾ 
ಸಂಕೀರ್ಣಮಪ್ಪದೊಂದು ವಟವಿಟಪಿಯ ಕೆಳಗೆ 
ತರುಣಹರಿಣವೃಕ  ವರಾಹಖಯಕ್ಷತರಕ್ಷು ಪ್ರಮುಖನಿಖಿಲ 


ಮೃಗಗಣಪರಿವೃತನುಮಾಗಿಯಾಕಾರಸಂವರಣೆಯಂ 
ಉಟುಮಾಡಿಕೊಂಡಿರ್ಪುದುಂ: ಪಂಚತಂತ್ರ, ೮೧ ವ) 

ಆಕಾಶಗಾಮಿ - ಅಂತರಿಕ್ಷದಲ್ಲಿ ಸಂಚರಿಸುವವನು (ಆತಂ 
ಆಕಾಶಗಾಮಿ ನೀಮೆಂತು ಕೊಲ್ಪಿರೆನೆ: ವಡ್ಡಾರಾ, ಪು. ೫೯. 
ಸಾ. ೨೩) 

ಆಕಾಶದ್ದನಿ - ಆಗಸದಿಂದ ಬಂದ ಧ್ವನಿ, ಅಶರೀರವಾಣಿ (ಆ 
ಕಮಳಾಕರಮಂ ಪೊಕ್ಕು ಆಕಾಶಧ್ವನಿಯ೦ ಉಜದೆ ಕುಡಿದು 
ಅರಿಭೂಪಾನೀಕಭಯಂಕರನುಂ ಗಡಂ ಏಕೆಂದಜೆಯೆಂ 
ಬಟಿಲ್ಲು ಜೋಲ್ಬಂ ಧರೆಯೊಳ್‌: ಪಂಪಭಾ, ೮. ೪೧) 


೧೨೪ 


ಆಕಾಶದ್ರವ್ಯ - [ಜೈನ] ಷಡ್ಚವ್ಯಗಳಲ್ಲಿ ಒಂದು (ಜೀವದ್ರವ್ಯ 
ಪುದ್ಗಲದವ್ಯ  ಧರ್ಮದವ್ಯ ಅಧರ್ಮದ್ರವ್ಯ ಆಕಾಶದ್ರವ್ಯ 
ಕಾಲದ್ರವ್ಯಗಳೆಂಬ ಷಡ್ಜವ್ಯಂಗಳ ಗುಣಪರ್ಯಾಯಮುಮಂ: 
ಸುಕುಮಾಚ, ೩. ೩೯ ವ) 

ಆಕಾಶವಚನ -.. ಆಕಾಶದಿಂದ ಬಂದ ಮಾತು 
(ಆಕಾಶವಚನಮಿದು ಸುತಶೋಕಮಂ ಎನಗೆ ಅಜಿಪಿದಪುದು 
ಅಸ್ಪತ್ರನಯಂಗೆ ಸ್‌ ಆದುದಾಗಲೆವೇಟ್ಕುಂ: ಪಂಪಭಾ, ೧೧. 
೧೧೩) 

ಆಕಾಶಸ್ಫಟಿಕ -. ಸೂರ್ಯಕಾಂತಶಿಲೆ 
ಮಣಿದೀಪಪ್ರತಿಬಿ೦ಬದತಾನುಂ 
ದಹನಾರ್ಚಿಯಂತಾನುಂ 
ಶಾಂತಿಪು, ೯. ೨೧೪ ವ) 

ಆಕಾಶಾಸ್ತಿಕಾಯ - [ಜೈನ] ಐದು ಬಗೆಯ ಅಸ್ತಿಕಾಯಗಳಲ್ಲಿ 


(ರತ್ನಂ ಪ್ರತಿಬಿಂಬಿತ 
ಆಕಾಶಸ್ಪಟಿಕಾಂತರಿತ 
ತನ್ನ ಬೆಳಗೆ ಬೆಳಗಾಗೆ: 


ಒಂದು (ಆಕಾಶಾಸ್ತಿಕಾಯಮೆಂಬ ಪಂಚಾಸ್ತಕಾಯ 
ನಿಕಾಯಮುಮಂ: ಸುಕುಮಾಚ, ೩. ೩೬ ವ); ನೋಡಿ. 
"ಅಸ್ತಿಕಾಯ' 

ಆಕಾಸವನಿ - ಮಳೆಯ ಹನಿ (ಜಾದಗೆಯಂತೆ ಆಕಾಸವನಿಗೆ 
ಬಾಯಂ ಬಿಡುತ್ತುಂ ದಾಹಜ್ಜರಂಬೆತ್ತಂತೆ 
ಗಾಳಿಗಾಸೆಗೆಯ್ಯುತ್ತುಂ: ಧರ್ಮಾಮೃ, ೧. ೧೨೪ ವ) 

ಆಕಾಳಿಕೀ — ಕ್ಷಣಿಕವಾದದ್ದು (ಜಲದಾಟೋಪಮಂ 
ಬುದ್ದುದನಿವಹನಿಭಂ ಫೇನಪಿಂಡಾಯಮಾನಂ 
ಜಲರೇಖಾಕಾರಂ ಆಖಂಡಲ ಲಲಿತ ಧನುರ್ಲೀಲಂ 
ಆಕಾಳಿಕೀಸಂಚಳಂ ಈ ಸೌಂದರ್ಯಂ: ಅಜಿತಪು, ೬. ೫೦); 
ಮಿಂಚು (ಆಖಂಡಲ ಲಲಿತ ಧನುರ್ಲೀಂ 
ಆಕಾಳಿಕೀಸಂಚಲಂ ಈ ಸೌಂದರ್ಯಮಿಂತೀ 


ನವರಸಚಯಮೀ ದೇಹಂ: ಅಜಿತಪು, ೬. ೫೦) 

ಆಕಿಂಚನ್ಯ - ತನ್ನದೆಂದು ಏನೂ ಹೊಂದದಿರುವುದು. ಬಡತನ 
(ತ್ಯಾಗ೦ ಲಸತ್ಕೀರ್ತಿ ಸಂಯಮ ಆಚಾರಗುಣ೦ ತಪಂಛಲಂ 
ಆಕಿಂಚನ್ಕಂ  ನಯಂ ಬ್ರಹ್ಮಚರ್ಯಮೆ ಮಾನೋನ್ನತಿ 
ವರ್ಧಮಾನಮುನಿಗಕ್ಕುಂ ಪೆಜರ್ಗಕ್ಕುಮೇ: ಸುಕುಮಾಚ, ೧. 
೨೬) 

ಆಕೀರ್ಣ ದ (ಕುಸುಮಾಸ್ತನ 
ಶಸ್ತಶಾಲೆಯೆನಿಸಿ ಕುಸುಮಾಕೀರ್ಣಮಾದ 
ಕರ್ಣಿಕಾರಲತೆಗಳುಮಂ: ಮಲ್ಲಿನಾಹು, ೬. ೧೪ ವ) 

ಆಕುಂಚಿತ - ಕುಗ್ಗಿದ (ಊಪಸ೦ಜಾತ ರೋಮಾಂಚಂ ಆಕುಂಚಿತ 
ಗಾತ್ರಂ .. ಎ ವೈಭಾತಿಕವಿಧಿವಿಹಿತಾಮೋಘಂ ದ್ವಿಜೌಘಂ: 
ಲೀಲಾವತಿ, ೯. ೨೫); ಗದಾಯುದ್ದದಲ್ಲಿನ ಒಂದು 
ಹೊಡೆತದ ಬಗೆ 


ಆಕುಲ - ಕ್ಷೋಭೆ, ತೊಂದರೆ (ಈ ಕಲಹದೊಳ್‌ ಅಣ್ಣ ನಿಮ್ಮ 
ಕುಲಂ ನಿಮಗೆ ಆಕುಲಮ೦ ಉಂಟುಮಾಡುಗುಂ: ಪಂಪಭಾ, 
೧೦. ೨೧). ಕಳವಳಗೊಂಡ (ಪೋಗು ಬೇಗಂ 
ಎಂಬಂತೆಯು೦ ಎನ್ನ೦ ಅಶುಪಿಹಿತ ಆಕುಲದೃಷ್ಟಿಗಳಿಂದೆ 
ನೋಡಿದಳ್‌: ಕಾದಂಸಂ, ೬. ೧೯) 

ಆಕುಲಮತಿ - ವ್ಯಾಕುಲಗೊ೦ಡ ಮನಸ್ಸಿನವನು (ಧರ್ಮಪುತ್ರನುಂ 
ಕುಲಧನಸಂಕುಲಗಳನೆ ತಂದು ಇಟ್ಟು ಅವನಾಡಿ ಸೋಲ್ತಂ 
ಆಕುಲಮತಿ: ಪಂಪಭಾ, ೬. ೭೨) 

ಆಕುಲಿತೆ — ತುಂಬಿದ; ಕಲಕಿದ; ಕಳವಳ 
(ಕಳ್ಳರಾಯಿಲಮಜೆಯೇಜು ಮಾರಿ ಪಸಿವಿಟ್ಟ್‌ ಬಂ 
ಪೆಣವುಂ ಭಯಂಗಳ್‌ ಆಕುಲಿತೆಗಳಿಲ್ಲ: ಆದಿಷು, ೧. ೫೨) 


ವ್ಲಾಪಿಸಿದ 


ತುಂಬಿದ, ್ಯ 


ಆಕುಲೆ — ಚಿಂತೆಗೊಳಗಾದವಳು (ವಸಂತಂ 
ಬರಲೊಡನೊರ್ಮೆಯೆ ಗಂಧರ್ವರಾಜಸುತೆ ಮನದೊಳ್‌ 
ಆಗಳ್‌ ಆಕುಲೆಯಾದಳ್‌: ಕಾದಂಸಂ, ೮. ೫೧) 

ಆಕುಳ - ಕಳವಳ, ವ್ಯಥೆ (ಧಾರಾಗೇಹಂಗಳಂ ಸೆಜ್‌ಗೆಯ್ದಂ 
ಆಕುಳಮೆನೆ ಕುಳಿರ್ಕೋಡಿತ್ತಾಗಳ್‌ ಮನಂ ಮನುಜೇಂದನಾ: 
ಆಚವರ್ಧ, ೪. ೭೨) 

ಆಕುಳಮತಿ - ದುಃಖ (ಆಕುಳಮತಿಗಳ್‌ ನಿಚ್ಚಂ 
ಲೋಕಪುರಾಣಮನೆ ಕೇಳ್ವರ್‌: ಸಮಯಪ, ೧೦. ೧೪೩) 

ಆಕುಳೀಕೃತ ದ ಕದಡುವಂತೆ ಆದ (ಧ್ವನದ 
ಅಳಿಕುಳಾಕುಳಿಕೃತವನಂಗಳಿಂದೆಸೆವ ಪದ್ಮಷಂಡ೦ಗಳ: 
ಪಂಪಭಾ, ೮. ೫೨) 

ಆಕುಳೆ - ವ್ಯಾಕುಲಕ್ಕೊಳಗಾದವಳು (ನಿಮಿರ್ವ ಸುಯ್ದಳಿಂ 
ಕುಸಿಯುತ್ತುಂ ಶರಪಾಶಂಗಳ ನಡುವಣ ಹರಿಣಿಯವೋಲ್‌ 
ಮನದೊಳಾಗಳ್‌ ಆಕುಳೆಯಾದಳ್‌: ಆದಿಪು, ೪. ೫೦) 


ಆಕೂತ - ಇಂಗಿತ (ದಕ್ಷಜನೋಪಲಕ್ಷಿತ ಆಕೂತಂ 
ಅಪರಾಜಿತಾನುಜನ್ಮಂ ನುಡಿವಾಗಳ್‌: ಶಾಂತಿಷು, ೨. ೫೧ 
ವ) 

ಆಕೂರ್ಪರ - ಮೊಳಕೈವರೆಗೆ (ಆಕೂರ್ಪರರಚಿತ ಕಾಳಯಸ 
ವಳಯ ಭಯಂಕರಕರದ್ವಯಮುಂ: ಆದಿಷು, ೧೩. ೪೫ ವ) 

ಆಕೃತಿ - ಆಕಾರ (ದಿವ್ಯಾಕೃತಿಯಂ ಧರಿಯಿಸಿ ಕೃಷ್ಣಂ: ಜಗನ್ನಾವಿ, 
೪. ೮೧) 

ಆಕೃತಿವಂತ - ರೂಪವಂತ (ಅವಗತ ಅರ್ಥ ಶಾಸ್ತ್ರಂ ಆಕೃತಿವಂತಂ 
ಉದಾತ್ತೋದಂತ ಸಂಭಾಷಣಸಮುತ್ತಾದಿತೋಷಣಂ: 
ಶಾಂತಿಷು, ೨. ೧೮ ವ) 

ಆಕೃತಿಸಂವೃತಿ - ರೂಪು ಮರೆಮಾಚುವಿಕೆ (ವಿಸ್ಮಯಾಕ್ಟಿಪ್ರಚಿತ್ತನಾಗಿ 
ನಿಜ ಆಕೃತಿಸಂವೃತಿಯಿ೦ ತ್ರೀಪ್ರದಕ್ಷಿಣ೦ಗೆಯ್ದು: ಆದಿಷು, ೯. 
೧೦೦ ವ) 

ಆಕೃಷ್ಣ - ಜಗ್ಗಿದ, ಸೆಳೆದ ಆಕರ್ಷಣೆಗೊಂಡ (ವಿಜೃಂಭಮಾಣ 
ನವನಳಿನ ಪರಿಕರ ಆಕೃಷ್ಣ ಮಧುಕರರಮಣೀಯ ಪುಳಿನ 
ಪರಿಸರ ಪ್ರದೇಶಮಂ ಎಯ್ದೆವಂದು: ಪಂಪಭಾ, ೫. ೧೦ ವ) 

ಆಕೃಷ್ಟಿ — ಹಿಡಿದೆಳೆಯುವಿಕೆ (ಜತುಗೇಹಾನಲದಾಹದಿಂ 
ವಿಷವಿಶೇಷ ಆಲಿಪ್ತಗುಪ್ತಾನ್ನದಿ೦ ಕೃತಕದ್ಯೂತವಿನೋದದಿಂ 
ದುಪದಜಾ ಕೇಶಾಂಬರ ಆಕೃಷ್ಟಿಯಿಂ ಧೃತರಾಷ್ಟ್ರಾತ್ಮಜ 
ಪಾಂಡುರಾಜಸುತರಂ ಮುನ್ನಂ ಕೊಲಲ್ಕೊಡ್ಡಿದಯ್‌: 
ಗದಾಯು, ೭. ೪೧) 

ಆಕೃಷ್ಣಿಮಂತ್ರ - ವಶೀಕರಣ ಮಂತ್ರ ರ್ಶರಂ ವಿದ್ವಿಡ್ವಿಜಯಶ್ರೀಗಂ 
ಇದು ಆಕೃಷ್ಣಿಮಂತ್ರಂ: ಚಂದ್ರಪ್ರಷು, ೧೦. ೧) 

ಆಕೆಗಳ್‌ - ಆಕೆಯರು, ಆ ಹೆಣ್ಣುಗಳು (ಅಂತಾಕೆಗಳಿರ್ವರುಂ 
ಎರಡುಂ೦  ಕೆಲದೊಳಿರೆ ಕಲ್ಲಲತೆಗಳರಡಜ ನಡುವಣ 
ಕಲ್ಪವೃಕ್ಷಮಿರ್ಪಂತಿರ್ದ ಪಾಂಡುರಾಜಂಗೆ: ಪಂಪಭಾ, ೧. 
೧೦೭ ವ) 

ಆಕೇಕರ - ಅರೆತೆರೆದ ಕಣ್ಣು (ಅದು ಬಗೆಗೊಂಡಂತಿರೆ ಆಕೇಕರ 


ಆಲೋಕಮುಖಂ ನೋಡುತ್ತುವೇಜಲ್‌ ಕರೆವ  ತೆಜದೆ 
ಹೇಷಾರವ೦ ಪೊಣೆ: ಕಾದಂಸಂ, ೨. ೪೨) 
ಆಕೇಕರಾಲೋಕ - ಓರೆನೋಟ (ಅದು ಬಗೆಗೊಂಡಂತಿರೆ 


ಆಕೇಕರ ಆಲೋಕಮುಖಂ ನೋಡುತ್ತುವೇಣಲ್‌ 
ತೆರದೆ ಹೇಷಾರವಂ ಪೊಣ್ಣೆ; ಕಾದಂಸಂ, ೨. ೪೨) 


ಕರೆವ 


೧೨೫ 


ಆಕೌತುಕ - ತವಕದಿಂದ ಕೂಡಿದ (ವಿಸ್ಮತಿಪಕ್ಷ್ಮಪಾತನಂ 
ಅಪೂರ್ವಾಳೋಕನಾಕೌತುಕ ಆಕುಳಿತ ಅಂತಃಕರಣಂ: 
ಆದಿಪು, ೪. ೬೦) 

ಆಕ್ರಂದತ್ಸ್ವೃರ — ಅಳುವಿನ ಧ್ವನಿ 
ಸೀವದ್ಗಾತ್ರಮುಹ್ಯನ್ನ್ಮಾದಸ ಆಕ್ರಂದತ್ಸ್ವರ 
ಸೈರಿಸಲಾಜದೆ ತಡಬಡಿಸಿ: ಆದಿಷು, ೫. ೮೭ ವ) 

ಆಕ್ರಂದನ - ಅಳುವಿಕೆ (ಕಾರುಣ್ಯ ಆಕ್ರಂದನ೦ ಅನಿವಾರಿತಂ 
ಒರ್ಮೊದಲೆ ಬಂದು ತೀಡಿತ್ತಾಗಳ್‌: ಪಂಪಭಾ, ೩. ೨೪) 

ಆಕ್ರಂದಿಸು - ಅಳು (ಭಯವಶದಿನಿರದೆ ಆಕ್ರಂದಿಸುವಂತೆಸೆಯೆ: 
ಶಾಂತಿಷು, ೩. ೧೧೧) 

ಆಕ್ರಮಣ - ದಾಳಿ (ತಾಂ ಚಕ್ರೇಶನಾದೊಡಂ ತನ್ನಾಕ್ರಮಣಮಂ 
ಎನ್ನೊಳೇಕೆ ಕೆಮ್ಮನೆ ತೋರ್ಪಂ: ಆದಿಷು, ೧೪. ೭೯) 

ಆಕ್ರಮಣದ್ದನಿ - ಗದರಿಕೆ (ಜರ್ಬು-ಆಕ್ರಮಣಧ್ವನೌ: ಶಬ್ದಮದ, 
ಧಾ. ೪೮೩) 

ಆಕ್ರಮಿ -  ಆಕ್ರಮಿಸುವವನು. ಎದುರಾಳಿ (ಗರುಡಂ 
ವಾಹಮಾಗಿರ್ಪ ಚಕ್ರೇಶ್ವರಿ ಭಾಸ್ಪದ್ಧರ್ಮಚಕ್ರಾಕ್ರಮಿಗಳಂ 
ಅಲೆದಾಟಿಕ್ಕೆ ವಿಕ್ರಾಂತದಿಂದಂ: ಆದಿಷು, ೧. ೭) 

ಆಕ್ರಾಂತ - ಆವರಿಸಲ್ಪಟ್ಟ (ಆ ದ್ವಿಜನ ನುಡಿಯಂ ಕೇಳ್ದು 
ವಿಸ್ಮಯಾಕ್ರಾಂತಸ್ವಾಂತನಾಗಿ: ಅಜಿತಪು, ೧೦. ೧೬ ವ) 

ಆಕ್ರಾಂತಿ - ಆಕ್ರಮಣ (ನಮ್ಮೀ ಭರಾಕ್ರಾಂತಿನಿರೋಧಂ 
ಮಾಣ್ಟುದಿನ್ನು: ಜಗನ್ನಾವಿ, ೩. ೪) 

ಆಕ್ರೋಶ - ಬೈಗುಳು (ಬಯ್ಗುಳ್‌ ಶಪನಂ ಅದು 
ಆಕ್ರೋಶನಾಮಮುಂ ತಾನಕ್ಕುಂ: ಅಭಿಧಾವ, ೧. ೧೩. ೩೪) 

ಆಕ್ರೋಶದ್ದನಿ - ದುಃಖದ ಕೂಗಾಟ; ರೇಗಾಟದ ಧ್ದನಿ 
(ಕೊರಲ್ಜು-ಆಕ್ರೋಶಧ್ವನೌ: ಶಬ್ದಮದ, ಧಾ, ೧೮೦) 

ಆಕ್ಷಿಪ್ತ - ಕೂಡಿದ (ಕ್ಷತ್ರಿಯಪುತ್ರಂ ವಿಸ್ಮಯಾಕ್ಷಿಪ್ರಚಿತ್ತನಾಗಿ 
ನೋಡುತಿರ್ದು: ಕಾದಂಸಂ, ನಲ ೫೫ ವ); 
ಗದಾಯುದ್ಧದಲ್ಲಿನ ಒಂದು ಬಗೆಯ ಹೊಡೆತ (ವಿಳಂಬಿತಂ 
ಆಕುಂಚಿತಂ ಆಸ್ಫೋಟಿತಂ ಆಕ್ಷಿಪ್ತಂ ಉದ್ಭಾಮಿತಂ 
ದಿಗ್ಭಾಮಿತಂ ಉಚಿತವಿರುದ್ಧಂ ಅಚಿಂತ್ಯಮು೦ ಎಂಬ ಎಂಟು 
ತೆಣದ ಪ್ರಹರಣ೦ಗಳೊಳಂ: ಗದಾಯು, ೮. ೧ ವ) 

ಆಕ್ಷೇಪ - ಎಸೆತ; ನಡುಕ; ಬೈಯುವುದು (ಆಕ್ಷೇಪಮಮಂ 
ಮಾಣ ನೀಂ ಕ್ರೋಧನನಾಗಲ್‌ ನಿನ್ನ ತಮ್ಮಂ ನಿನಗೆಐಗಂ: 
ಆದಿಷು, ೧೪. ೮೪) 

ಆಕ್ಷೇಪಕ - (ಸಾಮಾನಿಕ ಜನತತಿ ಜೇತೋಮಂ ಪ್ರಾಸಾದಿಕ 
ಅಂತರ ಆಕ್ಷೇಪಕ ವಿನಿಷ್ಠಾಮಪ್ರವೇಶ ಗಾನರಸಾಮೃತಂ 
ಎಸೆಗು೦ ಧ್ರುವಪ್ರಯೋಗಾನುಗತಂ: ಅಜಿತಪು, ೫. ೧೦) 

ಆಕ್ಷೇಪವಾಚಕ - ಪರಿಹಾಸಕ್ಕೆ ಎಡಗೊಡುವ ಮಾತು (ಧನಪತಿ 
ನಿರ್ಧನನದಣಿಂ ಧನಪತಿಗಾಕ್ಷೇಪವಾಚಕಂ ತನ್ನಾಮಂ: 
ಮಲ್ಲಿನಾಹು, ೨. ೪೮) 

ಆಕ್ಷ್ಟೋಟಿ - ಬೆಟ್ಟದ ಗೋಣಿಮರ (ಲಕುಚ ಅಶೋಕ ತಮಾಳ 


(ನಿಮೀಳನ್ನೇತ್ರ 
ಪರಿಗತರ್‌ 


ಶಾಲ ಕದಳೀ ಸಪ್ತಚ್ಛದ ಆಕ್ಷೋಟ ಚಂಪಕ .. . ಪಾದಪಂ 
ಕಣ್ಣೊಪ್ಪುಗು೦ ಸುತ್ತಲುಂ: ವರ್ಧಮಾಷು, ೧. ೫೧) 
ಆಖಂಡಲ - ಇಂದ್ರ (ತೀರ್ಥಕರ್ತುಗೆ ಆಖಂಡಲನಿಂ 


ಜಗತ್ತಿತಯಮಂಡನಮಾಯ್ತಭಿಷೇಕಮಂಡಪಂ: ಅಜಿತಪು, ೪. 
೩೬) 


ಆಖಂಡಳ - ಇಂದ್ರ (ಮುದುಪಾರ್ವನಾಗಿ ಮೆಲ್ಲನೆ ಸಾರ್ವ 
ಆಖಂಡಳನಂ ಕಾಣಲೊಡಂ ಗಾಂಡಿವಿಗಿರದುರ್ಚಿ 
ಪಾಯ್ದುವು ಅಶ್ರುಜಲಂಗಳ್‌: ಪಂಪಭಾ, ೮. ೨) 

ಅಖಂಡಳತನಯ - ಇಂದ್ರನ ಮಗ, ಅರ್ಜುನ (ಅಶ್ವಸೇನನೆಂಬ 


ಪನ್ನಗಂ ದಹನಾರ್ಜಿಗಳಿ೦ ಬರ್ದುಂಕಿ ನೆಗೆದು 
ಪಾಜುವಾಗಳ್‌ ಅದಂ ಎರಟ್ಟಂಡಮಪಿನಂ 


ಆಖಂಡಳತನಯಂ ಇಸುವುದುಂ: ಪಂಪಭಾ, ೫. ೯೯ ವ) 
ಆಖಂಡಳವನ - ಇಂದನ ವನ, ನಂದನವನ 
(ಆಖಂಡಳವನಸುಮನೋಮಾಲಿಕಾಲಂಬಲೀಲಾರ್ಚನೆಯಂ: 
ಆದಿಷು, ೧೪. ೧೧೬) 
ಆಖು - ಇಲಿ (ಆಖುಭಯದಿಂದ ಆವಾಸಮಂ ಮಾಡದಿರ್ಪರೆ: 
ಧರ್ಮಪ, ೧. ೩೬) 


ಆಖೇಟ - ಬೇಟೆ (ಕರೆದೊಡೆ ಜೂದಿಂಗಂ ಧುರಭರಕೆ ಆಖೇಟಕ್ಕೆ 


ಭೂಭುಜಂಗೇ ಆಗದು ಮೆಯ್ದರೆದಿರಲಿ ಎಂಬ ಪುರಾತನ 
ಗುರುವಚನಂ ತನಗೆ ನಿಟ್ಟಿಪಟ್ಟುದಚೆಂ: ಪಂಪಭಾ, ೬. ೭೧) 

ಆಖ್ಯ - ಹೆಸರು (ಪವನವೇಗಾಖ್ಯಂ ಮನೋವೇಗನುಂ 
ಸಾರ್ತಂದರ್‌: ಧರ್ಮಪ, ೨. ೩೩) 

ಆಖ್ಯಾತಪ್ರತ್ಯಯ — ಧಾತುವಿಗೆ ಸೇರುವ 
ಪುರುಷಲಿಂಗವಚನಸೂಚಕ ಪ್ರತ್ಯಯ (ಗುಣವಚನದೊಳಂ 
ಸರ್ವನಾಮದೊಳಂ ಸಂಕ್ಕೆಯೊಳಂ ಸಂಸ್ಕೃತ 
ಗುಣವಚನದೊಳಂ ಆಖ್ಯಾತ ವಿಭಕ್ತಿಗಳ್‌ ವರ್ತಿಸುಗುಂ: 
ಶಬ್ದಮದ, ೨೩೦ ವೃತ್ತಿ 
ಆಖ್ಯಾನ - ನಿರೂಪಣೆ; ಕಥಾನಕ, ಜೈನ ಪುರಾಣಗಳ ಎಂಟು 
ಭಾಗಗಳಲ್ಲಿ ಒಂದು (ಆ ಪುರಾಣಕ್ಕಂ ಲೋಕಾಕರಕಥನಮುಂ 
ದೇಶನಿವೇಶೋಪದೇಶಮು೦ ನಗರಸಂಪತ್ಪರಿವರ್ಣನಮುಂ 
ರಾಜ್ಯರಮಣೇಯತಾಖ್ಯಾನಮುಂ ತೀರ್ಥಮಹಿಮ 
ಸಮರ್ಥನಮುಂ ಚತುರ್ಗತಿಸ್ವರೂಪನಿರೂಪಣಮುಂ 
ತಪೋದಾನವಿಧಾನವರ್ಣನಮುಂ ತತಳಪ್ರಾಪ್ತಿ ಪಕಟನಮುಂ 
ಎಂದಿಂತವಯವಂಗಳೆಂಟಕ್ಕುಂ: ಆದಿಪು. ೧. ೪೨ ವ) 

ಆಖ್ಯಾನ - ಕಥೆ ಜು ಬಾಜನೆ ಗ೦ಡಯುಕ್ತಿಗಣಿತಂ 
ಗಂಡಸರ ಆಖ್ಯಾನಕಂ ಭರತಾಭ್ಯಾಸಂ: ಪುಷ್ಪ ಪುದಂಪು, ಲ್ಲ, 
೫೯) 

ಆಖ್ಯಾಯಿಕೆ -. ಕಥೆ (ಸಮಾನಾರ್ಥಂಗಳ್‌ ಆಖ್ಯಾಯಿಕೆ 
ಕಥೆಯೆಂಬುವು: ಅಭಿಧಾವ, ೧. ೧೩. ೩೬) 

ಆಖ್ಯಾಯತೇ - ಹೇಳುತ್ತದೆಯೋ (ಮತ್ತ ಅರಿದ್ದಿಪ ಮಸ್ತಕಸ್ಥಿತ 
ಶಿಲಾಪಟ್ಟಂ ಸದಾಖ್ಯಾಯತೇ: ಪಂಪಭಾ, ೧೪. ೨೮) 

ಆಖ್ಯೆ - ಹೆಸರು (ವರ್ಗದಂತ್ಕಂಗಳ೦ ಅಣಿ ಅನುನಾಸಿಕಾಖ್ಯೆಯಂ 

ತಳೆದಿರ್ಕುಂ: ಶಬ್ದಮದ, ೨೫) 

- [ಆಗು*ಅ] ಆಗದು (ಪಿಡಿದುಯ್ದುದು ಗಂಧರ್ವರ ಪಡೆ 
ನಿಮ್ಮಣ್ಣನಂ ಸುಯೋಧನನಂ ಇದಂ ಕಡೆಗಣಿಸಲ್‌ ಆಗ: 
ಪಂಪಭಾ, ೭. ೩೭), ಪಾಪ, ಅಪರಾಧ (ದೋಷಂ 
ಅಪರಾಧಂ ಆಗಂ.... ಪರಿಷ್ಟಂಗಾರ್ಥಂ: ಅಭಿಧಾವ, ೩. ೨ 
೧೮) 
ಆಗಂತುಕ - ಅನಿರೀಕ್ಷಿತವಾಗಿ ಬಂದವನು (ಸಮನಿಸುವ ಸಹಜ 

ಶಾರೀರ ಮಾನಸ ಆಗಂತುಕ ಪ್ರಕರಮೆನಿಸಿದ ನಾಲ್ಕುಮುದ್ಗರ 
ಪೀಡೆ: ಪುಷ್ಠದಂಹು, ೧೩. ೩೨) 


ಆಗ 


೧೨೬ 


ಆಗಡುಂ - ಯಾವಾಗಲೂ (ಉಪಾಧ್ಯಾಯರಾಗಡುಮೆಮ್ಮಂ 
ಮನಮೊಲ್ಬು  ಕಲ್ಲಿಸುಗೆ ಸನ್‌ಮಾರ್ಗೋಪದೇಶಂಗಳಂ: 
ಸುಕುಮಾಚ, ೧. ೪) 


ಆಗಡೆ - ಆ ಸಮಯದಲ್ಲಿ (ಮಾಗಧರಂ ಗೆಲ್ಬಂತೆವೊಲ್‌ ಆಗಡೆ 
ವರತನುವನೊತ್ತಿ: ಆದಿಷು, ೧೩. ೩) 

ಆಗದೆ - ಅಲ್ಲವೇ (ಎನಿತಜೆಯದಿರ್ದೊಡ೦ ಸೋದರಿಕೆಯೆ 
ಮಿಕ್ಕು ಬರ್ಕುಮಾಗದೇ: ಪಂಪಭಾ, ೧೨. ೨೦೭ ವ) 

ಆಗಮ — ಬರುವುದು (ಒಪ್ಪಿದುದು ನೀರದಶರದ 
ನಿರ್ಗಮಾಗಮಂ: ಪುಷ್ಪದಂಪು, ೪. ೪೮) [ಜೈ ಕೈನ] ಶಾಸ್ತ್ರಗಳು 
(ಜಾರಿಸಿ ಬಾಳ ಆಗಮಂ ಅವಶುರಂಗೆಯ್ದಂತೆ 
ಅಕಾಲದಂತಕನನೆ. ಪೋಲ್ತು ಆರುತ್ತುಂ ಕವಿವದಟರಂ 
ಓರೊಂದೋರೊಂದೆವೊಯ್ದು ಕೊಂದರ್‌ ಪಲರಂ: ಪಂಪಭಾ, 
೧೦. ೮೩); ವೇದ, ಸಿದ್ಧಾಂತ (ಸಿದ್ಧಾಂತಂ ಆಗಮಂ ಶ್ರುತಿ: 
ಅಭಿಧಾವ, ೧. ೧. ೯) 

ಆಗಮಕೋವಿದ - ಶಾಸ್ತ್ರಗಳನ್ನು ಬಲ್ಲವನು 
ನಿಗದಿತಮಾರ್ಗಂ: ಕವಿರಾಮಾ, ೧. ೫೧) 

ಆಗಮಧರ - ಆಗಮಜ್ಞ (ಹೇಯಂ ಉಪಾದೇಯಂ 
ನೆಗಟದ ಆಗಮಧರನಪಾ ಯತಿಯಂ೦ ಯತಿಯೆನವೇಡ: 
ಸಮಯಪ, ೭. ೫೧) 

ಆಗಮಭಾಷೆ - ಶಾಸ್ತ್ರಗಳಲ್ಲಿನ ನುಡಿ (ಪೆಅವುಟೆವುಳ್ಳುವಿಲ್ಲಿಯೊಳ್‌ 
ಆವ ಆಗಮಭಾಷೆಗಳಲ್ಲಿಯುಳ್ಳವಂ ಪೆಅವುಟೆ ಕಾಣಲಾಗದು: 
ಅಜಿತಪು, ೧೨. ೩೩) 

ಆಗಮವಿತ್ತ್ವ - ಆಗಮಜ್ಞಾನ (ಅನ್ವಿತ ಚತುರಾನನತ ಆಗಮವಿತ್ವಂ 


(ಆಗಮಕೋವಿದ 


ಇಂತು ಪತ್ತತಿಶಯಂಗಳಿವೇ೦  ಜಿನನೊಳ್‌ 
ಪೊದಳ್ಳುವೋ: ಆದಿಷು, ೧೦. ೪೩) 
ಆಗಮಸಮಯ - ಆಗಮಗಳ ಸಂಪ್ರದಾಯ (ಆಗಮಸಮಯ 


ನ್ಯಾಯವಿಭಾಗ ಕಳಾಕಾಲಲೋಕ ದೇಶವಿರುದ್ದಂ 
ಪ್ರಾಣತ್ಯಾಗಮನಾಗಿಸುಗು೦ ಅಮಳಕೃತಿವಧುಗೆ: ಕವಿರಾಮಾ, 
೧. ೬೯) 

ಆಗಮಿಕ - ಶಾಸ್ತ್ರಜ್ಞ (ಫೇಟೋಜೆಗೆ ಸಮನಿಲ್ಲ ಧನಂಜಯಂಗೆ 
ಕವಿತಾಗಮಿಕರ್‌: ಸುಕುಮಾಚ, ೧. ೩೬) 

ಆಗರ - [ಆಕರ] ಆಶ್ರಯ, (ಇದು ಪೆಂಪಿಗೆ ತವರ್‌ ಸುಖಕ್ಕೆ ಕಣಿ 
ಸೌಖ್ಯಕ್ಕೆ ಆಗರಂ: ಸುಕುಮಾಚ, ೧. ೬೮) ಮನೆ (ಸುತ್ತಿಜೆದ 
ರಸದ ತೊಳ್‌ಗಳೆ ಮುತ್ತಿನ ಮಾಣಿಕದ ಪಲವುಂ ಆಗರಮೆ 
ಮದೋನ್ಮತ್ತ ಮದಕರಿವನಂಗಳೆ ಸುತ್ತಲುಂ ಆ ನೆಲದ 
ಸಿರಿಯನೇನಂ ಪೊಗಲ್ಟ್‌ಂ: ಪಂಪಭಾ, ೧. ೫೭) 

ಆಗರಣ - [ಆಗಹಣ] ಹಿಡಿಯುವಿಕೆ (ಹರಿಮಣಿ ಅಜೌಯೊಳ್‌ 
ಮಿಹುಗುತ್ತಿರೆ ಭಾಸ್ಕರಬಿಂಬಂ ಎಂದು ಬಂದು 
ಆಗರಣದ ಸಮಯದೆ ವಿಧುಂತುದಂ ಹಿಡಿವುದದಂ: 
ರಾಜಶೇವಿ, ೬. ೨೨) 

ಆಗರೆ - [ಆಗರ್‌4ಎ] ಆಗುವವರೇ ಅಲ್ಲ (ಗಿರಿಶನ ಲಿಂಗಮಿಂತು 
ಪಜೆದಲ್ಲಿಯೆ ನಟ್ಟಿರೆ ಮಕ್ಕಲಾರ್ಗಂ೦ ಆಗರೆ ಗಡಂ: ಸಮಯಪ, 
೮. ೧೦) 

ಆಗಲೀ - [ಆಗಲ್‌.-ಈ] ಆಗಲು ಬಿಡು, ಆಗಲು ಅವಕಾಶಕೊಡು 
(ಓವೋ ಸಗ್ಗಂಗಳೊಳಿರ್ಪ ದೇವಡಿತಿತೊಟ್ಟೆರೊಳ್‌ ಅಟ್ಟಿಯಂ 
ಆಗಲೀವೆನೇ: ಪಂಪಭಾ, ೧೦. ೪೫) 


ಆಗಲೆವೇಬ್ಕುಂ - ಆಗಲೇಬೇಕು (ಅದಣೆಂ ಪಾಂಡವರೈವರುಂ 
ವಿರಾಟಪುರದೊಳಿರ್ದರಾಗಲೆವೇಟ್ಕುಂ: ಪಂಪಭಾ, ೮. ೮೪ 
ವ) 

ಆಗಸ್‌ - ಪಾಪ, ತಪ್ಪು (ದುರಿತಂ ಅಪರಾಧಂ ಎಂಬೀ ಎರಡುಂ 
ಅವು ಆಗಸ್ಸಮಾಖ್ಯೆಯಂ ಪಡೆದಿರ್ಕುಂ: ಅಭಿಧಾವ, ೩. ೧. 
೨೮) 

ಆಗಸ - [ಆಕಾಶ] ಬಾನು (ದೆಸೆಗೆತ್ತಂ ಗಜಜುತ್ತುಮಿರ್ಪ 
ಪುಲಿಯಿ೦ ನೀಳಾಭ್ರಮಂ ದಂತಿಗೆತ್ತು ಸಿಡಿಲ್ಬು ಆಗಸಕೆ ಎಯ್ದೆ 
ಪಾಯ್ವ ಪಲವುಂ ಸಿ೦ಗ೦ಗಳಿಂದೆತ್ತಗುರ್ವಿಸಿ: ಪಂಪಭಾ, ೭. 
೨೬) 

ಆಗಸವಳಯ - ಆಕಾಶಮಂಡಲ (ಬೆಳೆಗುಗಳ ಬಳೆಗಂಗಳೊಳ್‌ 
ಆಗಸವಳಯಮೆಲ್ಲಂ ಕುವಳಿತಮಾಗೆ ಬಂದು ತಾಗುವುದುಂ: 
ಶಾಂತಿಪು, ೪. ೨೬ ವ) 


ಆಗಸ್ಕರ ದ ಅಪರಾಧ ಮಾಡಿದವನು, ತಪ್ಪಿತಸ್ಥ 
(ಶಿವಭಕ್ತಂಗೊರ್ಮೆ .. .. ಇತ್ತವ೦ .. .. ಪುಣ್ಯಾವಾಷ್ತಿಯಂ 
ತಾಂ ಪಡೆವನೆನೆ ತದಾಗಸ್ಕರಂ ಮೇಣ್ಣಡೆಯನೆ: 
ರಾಜಶೇವಿ, ೧೪. ೧೦) 

ಆಗಳಾಗಡೆ - ಆ ಕ್ಷಣವೆ (ಮಡಗಿಡಲೆಂದು 
ಪುತ್ತಿನೊಳಗೊಯ್ಯನೆ ಕುತ್ತಿದ ಕಯ್ಯನಾಗಳಾಗಡೆ 


ಮಹೋರಗನೆಯ್ದೆ .. .. ಕೊಂಡುದು ತತ್ತಪಸ್ಥಿಯಂ: ಆದಿಪು, 
೨. ೪೦) 

ಆಗಳಾಗಳ್‌ - ಆಗಷ್ಟೇ (ಇನಕಿರಣದ್ಯೋತಿಗೆತ್ತು ಆಗಳಾಗಳ್‌ 
ಮುಗಿದಿರ್ದ ಅಂಭೋಜಂ ಓರೊಂದಲರ್ದುದು: ಆದಿಷು, 
೧೨. ೯) 

ಆಗಳಾಗಳೆ - ಆಗತಾನೆ (ಚಾರಣಯುಗಳಕ್ಕೆ ವಿಧಿಪೂರ್ವಕಂ 
ಮಹಾದಾನಮನಿತ್ತುದಂ ಆಗಳಾಗಳೆ ಪುಟ್ಟದ 
ಭವಸಂಸ್ಕಾರದಿಂದ೦ ಸವಿಸ್ತರಮಜೆದು: ಆದಿಪು, ೯. ೧೩೧ 
ವ) 

ಆಗಳು೦ - ಯಾವಾಗಲೂ (ಆಗಳುಂ ಇಂದುಸೂರ್ಯರ್‌ ಅಣ೦ 
ಇಲ್ಲ ಕಟ್ಟಲೆಯೆಂಬುದಿಲ್ಲ ತದ್ಭೋಗಿಫಣಾದ್ಯುತಿಯೆ 
ಕಟ್ಟಲೆಯಂ ತಲೆದೋಅಲೀಯದು: ಪಂಪಭಾ, ೪. ೧೬) 

ಆಗಳೆ - ಒಡನೆ, ತಕ್ಷಣ (ಎಳೆಯೊಳ್‌ ತೋಣೆದ ರೂಪನಾಗಳೆ 
ನಭೋಭಾಗಾಗ್ರದೊಳ್‌ ತೋರ್ಪಂ ಆಗಳೆ ಗೆಂಟು ಆಗಳೆ 
ಸಾರೆಯಾಗಿ ಪೊಳೆವಂ: ಆದಿಪು, ೭. ೧೨೨) 

ಆಗಳೆ ಗೆಂಟು ಆಗಳೆ ಸಾರೆ - ಒಮ್ಮೆ ದೂರ ಒಮ್ಮೆ ಹತ್ತಿರ 
(ಎಳೆಯೊಳ್‌ ತೋಜೆದ ರೂಪನಾಗಳೆ ನಭೋಭಾಗಾಗ್ರದೊಳ್‌ 
ತೋರ್ಪಂ ಆಗಳೆ ಗೆಂಟು ಆಗಳೆ ಸಾರೆಯಾಗಿ ಪೊಳೆವಂ: 
ಆದಿಷು, ೭. ೧೨೨) 

ಆಗಾಮಿಕ - ಭವಿಷ್ಯತ್ತಿಗೆ ಸಂಬಂಧಿಸಿದ (ಆಗಾಮಿಕ ಸಂಗ್ರಾಮಕ್ಕೆ 
ಪಾತ್ರಂಗಳಂ ಸಮೆಯಿಸುವ ಸೂತ್ರಧರನಂತೆ: ಪಂಪಭಾ, ೨. 
ರ್ಜ ವ) 

ಆಗಾಮಿಕಾರ್ಯ - ಮುಂದಿನ ಕೆಲಸ (ಪರಶುರಾಮನ 
ಆಗಾಮಿಕಾರ್ಯೆಮನಣೆಪಿ ಕಳುಪಿದಂ: ಜಗನ್ನಾವಿ, ೮. ೨೧) 

ಆಗಾರ - ನೆಲೆ, ಮನೆ (ಜಿನಬೋಧಾಗಾರ ತೋಯಾಶಯದ 
ನಡುವೆ ಸರ್ವ್ವಾ೦ತರಿಷ್ಟಂ ಸರೋಜಾನಿಭಂ ವಿಭ್ರಾಜಿಕುಂ: 
ಆಚವರ್ಧ, ೧. ೨೭) 


೧೨೭ 


ಆಗಿಸು - ಆಗುವಂತೆ ಮಾಡು (ಶ್ರೀವಿಜಯಪ್ರಭೂತ ಮುದಮಂ 
ತನಗಾಗಿಸಿದೊ೦ ಕವೀಶ್ವರಂ: ಕವಿರಾಮಾ, ೨. ೧೫೫) 

ಆಗುಹ - ಆಗುವಿಕೆ (ತಳಮಳನೆಂದು ಬೆಳಗಾಗುಹಂ: ಶಬ್ದಮದ, 
ಪ್ರಸಾ, ೯೯) 

ಆಗುಳಿ - ಆಕಳಿಕೆ (ವಿಭೀಷಣ೦ಗಳೊಳ್‌ ತೀಡುವ ರಶ್ಮಿಗಳ್‌ 
ಮಸುಳ್ಳುವು ಆಗುಳಿಯಾಯ್ಯು; ಆದಿಷು, ೩. ೩) 

ಆಗುಳಿಕೆ - ಆಕಳಿಕೆ (ಅಲಸಿಕೆ ಮೆಯ್ದಾದುದು ಕಣ್ಮಲರ್‌ 
ಮರಲ್ಲೆಸೆದು ಒದವಿತು ಆಗುಳಿಕೆಶತಂ ಪಲವುಂ 
ವಸ್ತುಗಳೊಳ್‌ ತನಗೊಲವರಮಾಯ್ತು ಕಾಂತೆಗೆ ಅಂದು 
ಎಳವಸಿಉಳ್‌: ಕಾದಂಬ, ೨. ೭೮) 

ಆಗುಳಿಸು - ಆಕಳಿಸು (ಲಸತ್ಕೀರ್ಣಕೇಸರಮಂ ಪರಪುತ್ತುಮಾರ್ಗ 
ಆಗುಳಿಸುವ ಬಾಯ ಕೆಂಪನುದಯಂಗೆಯೆ: ಆದಿಹು, ೧೨. 
೫) 

ಆಗುಚೆ.. - ಗಂಡು ಕುರಿ, ಟಗರು (ಆಗುಚೆಯಾಗು ಎಂದು 
ಎಂಬಪೊಲ್‌ ಆ ಗಿರಿಜಾಧಿಪನದೊದು ದೇವತ್ವಕ್ಕೆ 
ಭಕ್ತರಾಗಲ್‌ ತಕ್ಕರ್‌: ಸಮಯಪ, ೧೪. ೫೪) 

ಆಗ್ರಹ - ಹಿಡಿಯುವುದು (ಕಂತುಶರಭವನಂ ಆ ಪ್ರಿಯಕಾಂತಾ 
ಭೂವಿಭ್ರಮಗಾಗ್ರಹವಶದಿಂ ಭಾಂತಿಸದುಪಶಾಂತಮನಂ 
ಶಂತನುಗಿತ್ತಂ ಸಮಸ್ತರಾಜ್ಯಶ್ರೀಯಂ: ಪಂಪಭಾ, ೧. ೬೬); 
ಹಟ (ಕಂತುಶರಭವನಂ ಆ ಪ್ರಿಯಕಾಂತಾಭ್ರೂವಿಭ್ರಮಗ್ರಹ 
ಆಗ್ರಹವಶದಿಂ ಭ್ರಾಂತಿ ಸದುಪಶಾ೦ತ೦ ಮನಂ ಶಂತನುಗಿತ್ತಂ 
ಸಮಸ್ತರಾಜ್ಯಶ್ರೀಯಂ: ಪಂಪಭಾ, ೧. ೬೬); ವಿಶ್ವಾಸ (ಇವಳೆ 


ನಮ್ಮನತ್ಕಾಗ್ರಹದಿಂ ಶಿಕ್ಷಿಸಿಸಾಕ್ಟರಿಕರಂ ಮಾಡೆ 
ನಮ್ಮೊಲ್ಲದುದಾವುದೆ೦ಂದು: ಸುಕುಮಾಚ, ೨. ೫೫ ವ) 
ಕೋಪ (ಉತ್ತರ ಗೋಗ್ರಹಂ ಪಿರಿದುಮಾಗಹಮಂ 


ಮನದೊಳ್‌ ತಗುಟ್ಟ; ಪಂಪಭಾ, ೮. ೯೨) 

ಆಗ್ರಹಂಗೆಯ್‌ - ಒತ್ತಾಯ ಮಾಡು (ಎನಿತೆನ್ನನಾಗ್ರಹಂಗೆಯ್ದು 
ನುಡಿದೊಡಂ ಬಿಸುಡಲೊಲ್ಲೆಂ: ಸುಕುಮಾಚ, ೬. ೫೧) 

ಆಗಹಮಾಗು - ಆಸೆಯಾಗು (ಭವತ್‌ ಪ್ರತಾಪಕಥೆಯಂ .. . 
ಕೇಳ್ವ ಆಗ್ರಹಮಾಯ್ತು ಅನುಗಹಿಪುದೆನ್ನಂ ದೇವ 
ಕಾರುಣ್ಯದಿಂ: ಪುಷ್ಪದಂಷು, ೫. ೩) 

ಆಗ್ರಹಾಯಣಿ - ಮೃಗಶಿರಾ ನಕ್ಷತ್ರ (ಆಗ್ರಹಾಯಣಿ ಮೃಗಶಿರದ 
ಪೆಸರ್‌: ಆಭಿಧಾವ, ೧. ೧. ೮೦) 

ಆಗಹಿಸು -  ಕೋಷಿಸಿಕೊ (ಕಳ್ಳಂಗೆ ಮಾಟ್ಬ ನಿಗ್ರಹಮಂ 
ಮಾಲ್‌ನೆಂದು ಆಗ್ರಹಿಸಿ ನುಡಿವುದುಂ: ಸುಕುಮಾಚ, ೭. ೮ 
ವ) 

ಆಘಾಟ - ಮೇರೆ, ತುದಿ (ನೆಲ೦ ಇಲ್ಲಿಂದಿತ್ತಲ್‌ ಇಲ್ಲ ಎಂಬಿನಂ 
ದಿಶಾಘಾಟಮೆಂಬನ್ನೆಗಂ ಕಟ್ಟಲೆ ಚಂದ್ರಾದಿತ್ಯ ತೇಜಕ್ಕೆ ಅದಿರದೆ 
ಇದಿರಂ ಒಡ್ಡಿರ್ದುದು: ಪಂಪರಾ, ೭. ೧೨೩) 

ಆಘಾಟತುದ್ಧಿ — ಮೇರೆಯನ್ನು ನಿಶ್ಚಯಿಸುವುದು (ಆರ್ಯಜನಕ್ಕೆ 
ಆಘಾಟಶುದ್ದಿಯಂ ಮಾಡಿ ಸೀಮಂಧರನಾದಂ: ಆದಿಪು, ೬. ೫೭ ವ) 

ಆಘಾತ - ಹೊಡೆತ, ಏಟು (ತುಂಗವನ್ಯಮತಂಗಜದಂತೆ 
ಆಘಾತನಿಪಾಶಿಸಲ್ಲಕೀಭಂಗಮಂ ನೃಪನೆಯ್ದಿದಂ 
ಉದ್ಯತ್‌ ಶೃಂಗಮಂ ಶತಶೃಂಗಮಂ: ಪಂಪಭಾ, ೧. ೧೧೫) 

ಆಘಾತ ಕರ್ಮ - [ಜೈನ] ಆತ್ಮನ ಗುಣಗಳನ್ನು ನಾಶಮಾಡುವ 
ಕರ್ಮ, ಇವು ನಾಲ್ಕ ತೆರ: ಆಯು, ನಾಮ, ಗೋತ್ರ ಮತ್ತು 
ವೇದನೀಯ (ದೇವನಿಕಾಯಂ ಬಂದರ್ಚಿಸಿ ಪೂಜಿಸಿ 


ಪೋದೊಡೆ ಅವರುಂ ಬಟಿಕ್ಕ ಆಫತಿಕರ್ಮಂಗಳಂ ಕಿಡಿಸಿ 
ಮೋಕ್ಷಕ್ಕೆ ವೋದರ್‌: ವಡ್ಡಾರಾ, ಪು ೧೦೪, ಸಾ ೨೫) 
ಆಫ್ರಾಣಿಸು - ಮೂಸಿನೋಡು (ಸಪ್ತಚ್ಛದಗ೦ಧಮನೀ ವನೇಭಂ 
ಆಫಘ್ರಾಣೀಸಿ ಪೆರ್ಜೆದ ಮಸಕದಿಂದೆ: ಆದಿಷು, ೧೧. ೬೪) 
ಆಫ್ರಾಯಿಸು - ಆಘ್ರಾಣಿಸು (ಜಿನಾಂಫ್ರೀಶ್ವಸದ ಅಮೃತಾನ್ಹಮಂ 
ಆಘ್ರಾಯಿಸಿದ೦ ಜಿನಚ೦ದ್ರಂ: ಶಾಂತಿಷು, ೭. ೪೧) 
ಆಚ - ಸಾಲವೃಕ್ಷ (ಎಲವಂ ಸಂಪಗೆ ಹೊನ್ನೆ ಚೆನ್ನೆ ಕವಳಂ 
ಕಾರಾಚಂ ಆಚಂ ಪುಲುಂಗಿಲು: ರಾಜಶೇವಿ, ೫. ೫೬) 
ಆಚಂದ್ರತಾರಂ - ಚ೦ದ್ರತಾರೆಯರಿರುವವರೆಗೆ (ಗುಣಗ್ರಾಮಣಿಗಳ್‌ 


ಪಾಬಾಗೆ ತೆಗಟ್‌್‌ ಬಾಟ್ವ ಬಾಟ್‌ ಏನಾಂದ್ರತಾರಮೋ 
ಮಾನಸರಾ: ಕವಿರಾಮಾ, ೩. ೧೭೭) 
ಆಚಂದ್ರಸ್ಥಾಯಿ -  ಚ೦ದ್ರನಷ್ಟು ಸ್ಥಿರ, ಶಾಶ್ವತ (ಪತ್ತೆಂಟು 


ಕೋಲನೆಚ್ಚು ಅಟ್ಟೆಯು೦ ನೆಲದೊಳ್‌ ಆಚಂದಸ್ಥಾಯಿಯಾಗೆ 


ಚತುರ್ದಶಭುವನರಿಗಳಂ ಪಸರಿಸಿ ನಿಂದೊಡೆ: ಪಂಪಭಾ, 
೧೨. ೨೧೩ ವ) 
ಆಚಕ್ಷತೇ - ನೋಡುತ್ತಾನೆ (ಕಂಚ ಆಕಸ್ಮಿಕ ಪಾಂಸುಪಲ್ಲವ 


ಜಳಸ್ಯಂದೀ ಸದಾಸಿಂಧುರ್‌ ಅಪ್ರಾಗೇಯಂ ಪ್ರಿಯಗಳ್ಳಭೂಪತಿ 
ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. ೯೭) 

ಆಚಮಿತ - ಆಚಮನ ಮಾಡಿದ (ಬಟೆಯಂ ಆಚಮಿತ 
ಚಂದ್ರಕಾಂತದ್ರವಸುರಭಿಸಲಿಲನುಂ: ಆದಿಷು, ೧೧. ೨೭ ವ) 

ಆಚಮಿಸು - ಆಚಮನ ಮಾಡು (ಅ೦ಗರಾಜ೦ .. . ಆಚಮಿಸಿ 
ಕನಕಕಮಳಮಗಳಿ೦ ಕಮಳಾಕರಬಾಂದವಂಗೆ ಅರ್ಥ್ಯಮನೆತ್ತಿ: 
ಪಂಪಭಾ, ೧೨. ೧೦೮ ವ) 

ಆಚರಣ - ಅನುಸರಣೆ (ಕುಲವಧುಗೆ .. . ಪತಿಪರೋಕ್ಷದೊಳ್‌ 
ಜಿನದೀಕ್ಷಾಚರಣಂ ಮೇಣ್‌ ಶುಭಚರಿತದೆ ಮರಣಂ: 
ಅಜಿತಪು, ೧. ೪೬) 

ಆಚರಿಸು - ನೆರವೇರಿಸು (ಚತುರ್ವಿಧ ರಾಜವೃತ್ತಮಂ 
ಉದಾತ್ತಮಪ್ಪಂತೆ ಆಚರಿಸುತ್ತುಂ: ಅಜಿತಪು, ೨. ೪೭ ವ) 

ಆಚಾಮ್ಲವರ್ಧನ - (ಜೈ ೈನ] ಒಂದು ಬಗೆಯ ಉಪವಾಸವ್ರತ 
(ಅಚಾಮ್ಹವರ್ಧನಮಂ ತಪ್ಪದೆ ನೋಂತಂತಪ್ಪ ತನುವಂ 
ಪ್ರಾಯೋಪವೇಶಕ್ಕೆ ತಂದು: ಶಾಂತಿಷು, ೯. ೮೪) 

ಆಚಾರವಂತ - ಒಳ್ಳೆಯ ನಡವಳಿಕೆಯುಳ್ಳವನು (ಅಂಬಿಕೆಯ 
ಸೂಳೆಯಪ್ಪಾಕೆ ದರಹಸಿತ ವದನಾರವಿಂದೆಯಾಗಿ ಬರವಂ 
ಕೈಕೊ೦ಡಳಪ್ಪುದಚೆಂದಾಕೆಯ ಮಗಂ ವಿದುರನೆಂಬಂ 
Es ಬುದ್ದಿವಂತನುಮಕ್ಕುಂ: 
ಪಂಪಭಾ, ೧. ೮೫ ವ) 

ಆಚಾರ್ಯಪದವಿ - ಗುರುವಿನ ಜವಾಬ್ದಾರಿ (ದ್ರೋಣಚಾರ್ಯಂ 
ಆಚಾರ್ಯಪದವಿಯಂ ಕೈಕೊಂಡು ಪಾಂಡವಕೌರವರ್ಗೆ 
ಚತುರಂಗಧನುರ್ವೇದಮುಮಂ ದಿವ್ಯಾಸ್ತಂಗಳಂ 
ಉಪದೇಶಂಗೆಯ್ಯುತ್ತಿರೆ: ಪಂಪಭಾ, ೨. ೫೫ ವ) 

ಆಚಾರ್ಯರ್‌ - ಗುರು, ನಿಶ್ಚಯಮಾರ್ಗದಲ್ಲಿ ಸಾಗಿ, ಶಿಷ್ಕರಿಗೆ 
ಧರ್ಮೋಪದೇಶ ಮಾಡುವ ಶಾಸನಾಧಿಕಾರವುಳ್ಳವರು 
(ಆಚಾರ್ಯರ್‌ ನಮಗೀವರಕ್ಕೆ ನಯನಿಕ್ಷೇಪಪ್ರಮಾಣಂಗಳಂ: 
ನೇಮಿನಾಪು, ೧. ೪) 

ಆಚೂಳಕಸ್ಪಸ್ತಿಬದ್ದ - ಶಿರಸ್ಸಿನವರೆಗೆ ಸ್ವಸ್ತಿಕಾಕೃತಿಯಲ್ಲಿ ಕಟ್ಟದ 
(ಆಚೂಳಕಸ್ವಸ್ತಿಬದ್ಧವಿಚಿತ್ರವಸ್ತ ದ್ವಯೋದ್ದಾಮಧನುಷ್ಯಂ: 
ಆದಿಹು, ೧೩. ೪೫. ವ) 


೧೨೮ 


ಆಚ್ಛನ್ನ - ಮುಚ್ಚಲ್ಪಟ್ಟ (ಅಹಿತಮತಂಗವಿಜಯ ಕದಳಿಕಾಕಾನನ 
ಬಹುಳಚ್ಛಾಯಾಚ್ಛನ್ನರಾಗಿ: ಆದಿಪು, ೧೪. ೮೪ ವ) 


ಆಚ್ಛಾದನ - ಮುಚ್ಚುವಿಕೆ, ಹೊದಿಕೆ (ಕುಂಕುಮಚ್ಚದ 
'ಪಂಕಚ್ಛ ಟಾಚ್ಛಾ ದನದೊಳೆ ಸೊಗಯಿಸುವ ಗೃ ಹಾಂಗಣಗಳುಂ: 
ಆದಿಷು. ೭೫೭ ವ) 

ಆಚ್ಛಾದಿತ — ಹೊದಿಸಲ್ಪಟ್ಟ (ದುಕೂಲಪ್ರಚ್ಛದಾಚ್ಚಾದಿತ 
ಸುಖಾಸೀನಂ ಮಣಿಮಯಸಿಂಹಾಸನಮನವಷ್ಪಂಭಿಸಿ: 
ಆದಿಪು, ೧೧. ೨೬ ವ); ಮುಸುಕಲ್ಪಟ್ಟ 
(ಪಾದಾಭಿಘಾತವಿಚಳತ್‌ ಮೇದಿನಿ ಉತ್ಕತ್ಕಿತ 
ವಿಶಾಲಧೂಳೀಪಟಲಾಚ್ಛಾದಿತಗಗನಂ ನಡೆದುದು ಪಾದಾತಂ: 
ಆದಿಷು, ೧. ೩೩) 

ಆಚ್ಛಾದಿಸು - ಮುಚ್ಚು (ಚೌಕಮಂ ಕೀಟುತುಂ ತೆಗೆದಾಚ್ಛಾದಿಸೆ 
ಕೇಳ ನೀಳಪಟಮಕ್ಕುಂ: ಗಿರಿಜಾಕ, ೪. ೭೬) 

ಆಚ್ಛಾರಣ - ಹೊರಹೊಮ್ಮುವ (ಶಾರದ ಶಶಾಂಕಶಂಕಾಜನನ 
ಮನೋಹರ ಹಾರಂ ಅಂಫೀನಖಕಿರಣಾಚ್ಛಾರಣ ಸಂಕಾಶ 
ಮೌಕ್ತಿಕ ಪದಬಂಧಂ ಆ ದೇವಂ ಶ್ರೀದೇವನಾಮಮಂ ತಾಳಿ: 
ಶಾಂತಿಹು, ೭. ೧೩ ವ) 

ಆಜವಂಜವ - ಸಂಸಾರ (ಜಿನೇಂದ್ರ ದೀಕ್ಷೆಯ ಮಣ್‌ವೊಕ್ಕಂ 
ಬೇಗಂ ಆಜವಂಜವಭಯದಿಂ: ಶಾಂತಿಷು, ೯. ೧೮) 

ಆಜವಂಜವವಿಭಾವ - ಹುಟ್ಟುಸಾವುಗಳ ವ್ಯಾಪಾರ (ಎಂದಾ 
ಮಹಾನುಭಾವಂ ಆಜವಂಜವವಿಭಾವಕ್ಕೇವಯಿಸಿ: ಆದಿಪು, 
೪. ೬೭ ವ) 

ಆಜವಂಜವವ್ಯಸನ - ಹುಟ್ಟುಸಾವುಗಳಿರುವ ಸಂಸಾರದ ಬಗೆಗಿನ 
ವ್ಯಾಮೋಹ (ಇನ್ನು ಆಜವಂಜವವ್ಯಸನಪುಂಜಮಂ 
ಕಿಡಿಪುದಾದಿತೀರ್ಥೇಶ್ವರಾ: ಆದಿಷು, ೧೩. ೮೮) 

ಆಜಸ್ರಂ - ಸದಾಕಾಲ (ಚರಣಾಸ೦ಘಾತಕರಜ೦ ಆಜಸ್ರಂ ನೆರೆದು 
ಅಂಬರಕೊಗೆಯಲ್‌: ಪಂಪಭಾ, ೧೦. ೬೮) 

ಆಜಾನುವಿಳಂಬಿ - ಮೋಳಕಾಲವರೆಗೆ ಉದ್ದವಾದ (ಬಾಹುಗಳ್‌ 
ಆಜಾನುವಿಳಂಬಿಗಳ್‌ ತೊಡೆಗಳುಂ ರಂಭಾಮೃದುಸ್ತಂಭ 
ಶೋಭೆಗಳಂ ಗೆಲ್ಬವು: ಆದಿಷು, ೧. ೭೪) 

ಆಜಾನೇಯ - ಉತ್ತಮ ಜಾತಿಯ ಕುದುರೆ (ದಾನಾಂಭಃ 
ಪೀನಗ೦ಡಸ್ಥಳ ಕರನಿಕರಂ ಬಾಟಸಯೋ 
ಮೆಚ್ಚುವೇಟಾಜನೇಯ ಆಶ್ವೋತ್ಕರಂ ಬಾಟೌಯೊ 


ಪೇಟಿಮೆಂದು ದೀನಾನಾಥರ್ಗೆ ಸೂಉೌಗೊಟ್ಟಂ: 
ಪಂಪಭಾ, ೬. ೪೦) 
ಆಜಿ - ಯುದ್ಧ (ಆರ್ತು ಆಜಿಗೆ ಬಂದೊಡ್ಡಲ್ಕೆ 


ಪೇಟ್ಲಂಗರನಿಕಷದೊಳೆಮ್ಮಂದಮಂ ನೀನೆ ಕಾಣ್ಟೈ: ಆದಿಷು, 
೧೪. ೮೨) 

ಆಜಿರ - ಅಂಗಳ (ಪರಿಣತ ಕವೀಂದ್ರ ವದನಾಜಿರದೊಳ್‌ 
ಮೃದುಪದವಿಲಾಸ ವಿನ್ಯಾಸಾಲಂಕರಣ೦ ರಂಜಿಸೆ ನರ್ತಿಪ 
ಸರಸ್ವತೀಲಾಸ್ಯಭೇದಮಂ ಜಡನಜೆಯಂ: ಮಲ್ಲಿನಾಪು, ೧. 
೩೪) 

ಆಜಿರಂಗ - ಯುದ್ಧರಂಗ (ಪಿಂದೆ ಕಡಂಗಿ ತೇರಂ ಎಸಗು 
ಎಂಬವಂ ಅಂಬಿಗಂ ಆಜಿರಂಗದೊಳ್‌ ಮುಂದೆ 
ಸಮಾನನಾಗಿ ಬೆಸೆದೆ ಇರ್ಪವನು೦ ತುಜುಕಾಅನಾಗೆ ಮತ್‌ 
ಸ್ಯಂದನಚೋದನಕ್ರಮಮದು೦ ಪೊಲೆಯಂಗೆ ಅಮರ್ದು 
ಇರ್ಕುಂ: ಪಂಪಭಾ, ೧೨. ೯೪) 


ಆಜಿಲಂಪಟ - ಯುದ್ಧದಲ್ಲಿ ಅತ್ಯಾಸಕ್ತ (ಆಜಿಲಂಪಟ೦ ದೆಸೆಗೆ 
ಮಸಗಿದಂ ದನುಜೇಂದಂ: ಪಂಪರಾ, ೧೩. ೧೩೩) 


ಆಜೆಪ್ರಾಂತ  - ಯುದ್ಧಮಾಡಿ ಆಯಾಸಗೊಂಡ (ಎನಿತು 
ಮದವಾರಣ೦ ಕ್ರೋಧಿನಿ ಪೊಕ್ಕುಂ ಸಿಂಪೋಹತಮಂ 
ಗೆಲ್ಲುಮೆ ಮಾತಿನೊಳೇನೊ ಕೆಯ್ದುಗೆಯ್‌ ಬಜುವನಂ 


ಆಜಿಶ್ರಾಂತನಂ ಯಶೋಧನಂ ಇಜೆಯಂ: ಶಾಂತಿಹು, ೪. 
೫೧) 

ಆಜ್ಞಾಕರಣ - ಆಜ್ಞೆಯ ಪಾಲನೆ (ಸಕಳಜನಮುಮಂ 
ಆಜ್ಞಾಕರಣವಿಧಾನದೊಳ್‌ ನಿಯೋಜಿಸಿ: ಆದಿಪು, ೬. ೧೦೭ 
ವ) 

ಆಜ್ಞಾನಿಧಿ - ಆಜ್ಞೆಗಳಿಗೆ ಮೂಲವಾಗಿರುವವನು (ಬಹುಶ್ರುತಂ ಆಜ್ಞಾವಿಧಿ 
ಯಾಜ್ಞವಲ್ವಸದೃಶಂ: ಶಾಚಿಷು, ೧. ೪೪) 

ಅಜ್ಞಾಪರಿಸ್ಫುರಣೆ - ಅಪ್ಪಣೆಯ ಪ್ರಕಟಣೆ (ಆಜ್ಞಾಪರಿಸ್ಫುರಣೆಗಂ .. 
. ತಾನೊರ್ವನೆ ನಿರುಪಮ ಜನ್ಮಭೂಮಿಯಾಗಿ: ಶಾಂತಿಷು, 
೩. ೪೯ ವ) 


ಆಜ್ಞಾಪಲ - ಆಜ್ಞೆಯ ಪ್ರಯೋಜನ (ಉದ್ಯೋಗದೊಳ್‌ 
ನೆಗಬ್ನಾಜ್ಞಾಪಲಂ ಆಜ್ಞಾಫಲದೊಳ್‌ ತೊಡರ್ದಗುರ್ವು: 
ಪಂಪಭಾ, . ೨೭) 

ಆಜ್ಞಾಲಂಘನ — ಆಜ್ಞೆಯನ್ನು ಮೀರುವುದು (ಲಂಭಿಸಿದೆಂ 
ನಿಮ್ಮಯ ಮಾತಂ ಒರ್ಮೆಗೆ ಇದು ಆಜ್ಞಾಲಂಘನಂ: 
ಗದಾಯು, ೬. ೫) 

ಆಜ್ಞಾಲಂಘನಗೆಯ್‌ ಎ ಆಜ್ಞೆಯನ್ನು ಮೀರು (ಅಣ್ಣನ ಕಣ್ಣನ್ನೆಗೆ 
ಮೀಅಲಣ್ಮದೆ ಸಮಂತಿರ್ದರ್‌ ಪೃಥಾಪುತ್ರರ್‌ 
ಅಂತಿನಿತೊಂದಾದೊಡಮೇ೦ ಮಹಾಪುರುಷರ್‌ 


ಆಜ್ಞಾಲಂಘನಂ ಗೆಯ್ದರೇ: ಪಂಪಭಾ, ೭. ೯) 
ಅಜ್ಞಾವಿಚಯ — [ಜೈನ] ನಾಲ್ಕು ಬಗೆಯ ಧರ್ಮಧ್ಯಾನಗಳಲ್ಲಿ 


ಒಂದು; ಆಗಮಗುಣಗಳ ಕುರಿತಾದ ಚಿ೦ತನೆ 
(ಆಜ್ಞಾವಿಜಯಂ ಅಪಾಯವಿಚಯ ವಿಪಾಕವಿಚಯ 
ಸಂಸ್ಥಾನವಿಚಯಮೆಂಬ ನಾಲ್ಕುಂ ಧರ್ವಧ್ಯಾನಮಂ 
ಧ್ಯಾನಿಸುತ್ತುಂ: ಆದಿಷು, ೧೦ ೧೪ ವ) 

ಆಜ್ಞಾವಿಧೇಯ — ಆಜ್ಞಾನುಸಾರ ನಡೆಯುವವನು 
(ಕಳಿಂಗರಾಜಂಗೆ ಕೋಶೋಪನತವೃತ್ತಿಯನಿತ್ತು ಸರ್ವಸ್ವಮಂ 
ಕೊಂಡಾಜ್ಞಾವಿಧೇಯಮಂ ಮಾಡಿ ಮಹೇಂದ್ರ 


ಉಪಕಂಠದೊಳ್‌ ಮೂಖು ಉಪ್ಪಯಣಂಗೆಯ್ದು: ಶಾಂತಿಪು, 
೧೦. ೧೬೫) 
ಆಜ್ಞಾಸಮುತ್ತನ್ನೆ - ಆಜ್ಞೆಗನುಸಾರವಾಗಿ ಹುಟ್ಟಿದವಳು (ಎಲೆ 


ಮಯಾದೇವಿ  ಲೋಕತ್ರಯಜನನಿ ಮದಾಜ್ಞಾಸಮುತ್ತನ್ನೆ: 
ಜಗನ್ನಾವಿ, ೨. ೫೮) 

ಆಜ್ಞೆ - ಅಪ್ಪಣೆ (ಪೊದಳ್ಳಾಜ್ಜೆಗಂ ಪೆಸರ್ಗ೦ ಮುನ್ನಮೆ 
ರೂಪುವೋದುದು ವಿಯಚ್ಚಕ್ರಂ ಸಮಂತೆಂಬಿನಂ 
ಜಸಮಾಪಾಂಡುರಮಾದುದು ನೃಪರೊಳಾರಾ 


ಪಾಂಡುರಾಜಂಬರಂ: ಪಂಪಭಾ, ೧. ೧೧೦) 
ಆಜ್ಯ - ತುಪ್ಪ (ಮಧುಮಾಂಸಮಿಲ್ಲದಿರ್ದಂದು ಧರಾಮರಸಮಿತಿ 
ಆಜ್ಯಮುಮ೦ ಉದ್ದುಮಂ ಮಧು ಮಾಸಮೆಂದು ಕಲ್ಪಿಪರ್‌: 
ಸಮಯಪ, ೧೪. ೧೪೯) 
ಆಜ್ಯಾವೇಕ್ಷಣ - 
ಲೈ 
ನೋಡಿಕೊಳ್ಳುವುದು 


[ಮುಖ] 
ಪರಿಚ್ಛೇದಿಸಿ 


[ಆಜ್ಯ ಅವೇಕ್ಷಣ] 
(ಅ೦ಗರಾಜ೦ 


ತುಪ್ಪದಲ್ಲಿ 
ತನ್ನಂ 


೧೨೯ 


ನೇಸಜ್‌ ಮೂಡೆ ಆಜ್ಯಾವೇಕ್ಷಣ೦ಗೆಯ್ದು ಸವತ್ಸಸುರಭಿಯಂ 

ಅಭಿವಂದಿಸಿ: ಪಂಪಭಾ, ೧೨. ೧೦೮ ವ) 
ಆಜ್ಯಾಹುತಿ - ಹೋಮದಲ್ಲಿ ಅಗ್ನಿಗೆ ತುಪ್ಪ ಆಹುತಿಯಾಗಿ 
ನೀಡುವುದು (ಗಣನಾತೀತ ಆಜ್ಯಾಹುತಿಗಣದಿ೦ಂದಂ ತಣಿಯೆ 
ಜಾತವೇದನುಂ ಆ ಬ್ರಾಹ್ಮಣಸಮಿತಿ ಬೇಳಿ ದೇವರ್‌ 
ತಣಿಯುಂಡರ್‌ ನೆರೆದು ದಿವ್ಯ ಹವ್ಯಾಮೃತಮಂ: ಪಂಪಭಾ, 
೬. ೩೭) 

- ಕ್ರೀಡೆ (ಆಟಪಾಟವಿನೋದಂಗಳಿಂದಂ: ವಡ್ಡಾರಾ, ಪು. 
೯೮, ಸಾ. ೧೫) ಕುಣಿತ ನಾಟಕ ಮುಂತಾದವುಗಳ 
ಪ್ರದರ್ಶನ (ಸುರೇಂದಸೌಂದರಿಯರ ಆಟದಿಂ ಗಾಡಿವೆತ್ತದೇಂ 


ಆಟ 


ಗಗನಮಂಡಲಂ ನೆಜ್‌ಿಯೆ ಶೋಭೆಯಂ ಪೆತ್ತುದೋ: 
ಆದಿಷು, ೭. ೫೯) 
ಆಟಂದು - ಬಯಸು (ಜನಕಜೆಯ ಸುದ್ದಿಯಂ ತರ್ಪ 


ನಿಯೋಗಂ ನಿನಗೆ ಮೊನೆಯೊಳ್‌ ಆಟ೦ದು ದಶಾಸ್ಯನನಂ 
ಇಕ್ಕಿ ದೇವಿಯಂ ತರ್ಪ ನಿಯೋಗಂ ಲಕ್ಷ್ಮಣಂಗೆ ಪುದು 
ಪೆಣಗುಂಟೇ: ಪಂಪರಾ, ೧೧. ೪೫); ಮೇಲೆ ಹಾಯು 
(ಕ್ರ೦ದತ್‌ ಸ್ಕಂದನ ಜಾತ ನಿರ್ಗತ ಶಿಖಿಜ್ಞಾಳಾಸಹಸ್ತಂಗಳ್‌ 
ಆಟಂದೆತ್ತಂ ಕವಿದೇಟ್ವ ಬೇವ. ಶವಸಂಘಾತಂ೦ಗಳಂ: 
ಪಂಪಭಾ, ೧೩. ೭೧) 

ಆಟಕಾಜ - ನಟ (ತನ್ನಂ ಮೆಜ್‌ವಂ ಕವಿಯಲ್ಲವಾಟಕಾಣರ 
ಚೋಹಂ: ಮಲ್ಲಿನಾಹು, ೧. ೩೨) 


ಆಟಪಾಟ — ವಿನೋದ, ಆಡು ಹಾಡು 
ಆಟಪಾಟವಿನೋದಂಗಳಿಂದಂ: ವಡ್ಡಾರಾ, ಪು. ೯೮, ಸಾ. 
೧೫) 

ಆಟರ್‌ - ಮೇಲೆ ಬೀಳು (ಲಂಕೆಯಂ ಬನಮಂ ಆಟಂದು 


[Nಆಟರ್‌] ಉರ್ಕಿ ಕಿಟ್ಟೆಕ್ಕಿ ಸಂತಸಮಂ ಸೀತೆಗೆ ಮಾಡಿ ಸುಟ್ಟು 
ಪೊಟಲಂ: ಪಂಪಭಾ, ೮. ೩೫) 


ಆಟರಲ್‌ -. ಮೇಲೆ ಬೀಳಲು (ಅರಿನೃಪಕೋಟಿಯಂ 
ಆಟರಲೆಂದು ಆಸ್ಫೋಟಿಸಿ ನಿಶಿತಶರಕೋಟಿಯೊಳ್‌ 
ತಟೆಗೋಂಟೆಯನಿಕ್ಕಿ ವೀರರಸನಿಕೇತನನಾಗಿರ್ದ 


ಕಳಶಕೇತನನ೦ ನೋಡಿ ದ್ರುಪದಂ ಸೈರಿಸದೆ: ಪಂಪಭಾ, ೧೨. 
೧೮ ಮು 

ಆಟಲೆ - ಹಿಂಸೆ, ಕಾಟ (ಅರಿಷಡ್ವರ್ಗಮನವನೀಶ್ವರನ ಆಠಲೆಯೆ 
ಪೊಣಗಣರಿಗೆ: ಶಾಂತಿಪು, ೧೦. ೧೨೯) 

ಆಟವಿಕ - ಕಾಡಿನಲ್ಲಿ ವಾಸಿಸುವವನು, ಕಿರಾತ (ಅಡಂಗದ 
ಆಟವಿಕರುಂ ಒತ್ತಿ ಬರ್ಪ ಪಾರ್ಷಿಗ್ರಾಹಕರುಂ: ಆದಿಷು, ೪. 
2೨172) 

ಆಟವಿಟಂಬರಿಸು - ಮೋಸಗೊಳಿಸು; ಗಾಯಗೊಳಿಸು (ಚಿತ್ತಮಂ 
ಆಟವಿಟಂಬರಿಸೆ ನೆನಹದಿ೦ ಪೊಸವೇಟ೦ ಕೋಟಿ ತೆಅನಾಗೆ 
ಕಾಮಿನಿ ಬೇಟದ ಕಥೆಗಳ್‌: ಲೀಲಾವತಿ, ೯. ೧೨೨) 

ಆಟಿಸು - ಬಯಸು (ಪುಸಿಯದುದು ಪರಾಫನೆಗೆ ಆಟಿಸದುದು 
ಕೊಲಲದುದು ಮೋಹಮಿಲ್ಲದುದಜೆವ೦ಂ ಪೊಸಯಿಸುವುದು: 
ಆದಿಷು, ೫. ೭೯); ಅಲ್ಲಾಡಿಸು (ಪೆಜರ್ಕೇಳದಂತೆ ಆಟಿಸಿ 
ಕೀಲಂ ಕಳೆದು ನೆಲಕ್ಕೆ ಬೀಟಲೀಯದೆ ಪಿಡಿದುಕೊಂಡು 
ತಲೆಯೊಳಿಕ್ಕಿಕೊಡು: ಧರ್ಮಾಮೃ, ೬. ೪೯ ವ) 

ಆಟೋಪ ದ ಅಬ್ಬರ, ದರ್ಪಪ್ರದರ್ಶನ 
(ಸಮದಗಜಘಟಾಟೋಪಂಬೆರಸು ನೆಲನದಿರೆವಂದು ತಾಗಿದ: 
ಪಂಪಭಾ, ೯. ೫೨) 


ಆಟೋಪಂಬೆಜು — ಆಟೋಪವನ್ನು 
(ಖೇಚರಚಯಮೆಟ್ಟು ಆ 
ಆಟೋಪಂಬೆತ್ತಂದು: ಕರ್ಣನೇಮಿ, ೧೨. ೯೦) 


ಆಡಂಬರ -] ಅಬ್ಬರ (ಎಂಬುದುಂ ಸುಯೋಧನಂ ಕ್ರೋಧಾನಲ 
ಉದ್ದೀಪಿತಹೃದಯನಾಗಿ ಶೌರ್ಯ ಮದ ಆಡಂಬರದೊಳ್‌ 
ಅಂಬರಂಬರಂ ಸಿಡಿಲ್ಬು: ಪಂಪಭಾ, ೯. ೪೩) 

ಆಡಂಬರಿಸು -  ಅಬ್ದರಿಸು  (ಹಿಡಿಂಬನಾಡಂಬರಂಗೈದು 
ತುಂಬುರುಕೊಳ್ಳಿಯಂತೆ ಅಂಬರಂಬರಂ ಸಿಡಿಲ್ಲು; ಪಂಪಭಾ, 
ಜಗವು 

ಆಡಪೋರಿ — ಹೋತ (ಆಡಪೋರಿಯನೇಜೆ 
ಸಮಭೂಮಿಯೊಳ್‌ ಇಟೆದು ತಿದಿಯ೦ ಪೊಕ್ಕೊರ್ದೊಡೆ: 
ಹರಿವಂಶ, ೪. ೩೩ ವ) 

ಆಡಿಸು - ಅಲುಗಾಡಿಸು (ಕೈಯು೦ ಕಾಲುಂ ಆಡಿಸದೆ ಒಂದು 
ಕೆಲದಿಂದೊಂದು ಕೆಲಕ್ಕೆ ಮಗುಟದೆ: ವಡ್ಡಾರಾ, ಪು. ೧೦೧, 
ಸಾ. ೧೨); ನಟಿಸುವಂತೆ ಮಾಡು (ವಿರಾಟನ ಮಗಳು 
ಉತ್ತರೆ ಮೊದಲಾಗೆ ಪಲವುಂ ಪಾತ್ರಂಗನಾಡಿಸುತ್ತುಂ: 
ಪಂಪಭಾ, ೮. ೫೫ ವ); ನರ್ತಿಸುವಂತೆ ಮಾಡು (ಮಾಣದೆ 
ಆಡಿಸಿದಾತ೦ ಅಂಗಜನೆಂಬ ನಟ್ಟುವಂ: ಆದಿಷು, ೪. ೧೫) 

ಆಡು - ನುಡಿ (ಆ ಪಾಣ್ಣರಂಕುಸಂ ಆ ಪಾಣ್ಣೆಯರ ಗೆಯ್ದ 
ಗೆಯ್ತಂಗಳುಮ೦  ತೋರ್ಪ ಸನ್ನೆಗಳುಮ೦ಂ ಆಡುವ 
ಮಿಟ್ಟುಗೊಡ್ಡಂಗಳುಮಂ ಕಂಡು ಜೋದ್ಯಂಬಟ್ಟು: ಪಂಪಭಾ. 
ಲ, ೮೩ ವ); ಚಲಿಸು (ಧ್ಯಾನದೊಳಭವಂ 
ನೆಲೌದಿನಿಸಾನುಮನರೆಮುಚ್ಚಿ ಕಣ್ಗಳ೦ ನಿಶ್ಚಳಿತಂ ತಾನಿರ್ದು 
ಮದು ಕೆಂದಿದ ಮೀನಂ ತಾತಾಡರ್ದಿ ಮಡುವಂ 
ಪೋಲ್ತ್ಕಂ: ಪಂಪಭಾ, ೮. ೧೩) ವಾಗ್ದಾನ ಮಾಡು 
(ಚಾಳುಕ್ಯವಂಶದೊಳೇಲ್ಲಿಯು೦ ಇನ್ನೆವರೆಗಂ ನುಡಿದು 
ಪುಸಿವುದುಂ ಆಡಿ ಅಳುಪುವುದು೦ .. .. ಇಲ್ಲಂ: ಗದಾಯು, 
೨. ೭ ವ); ಪಗಡೆ ಮುಂತಾದ ಆಟಗಳಲ್ಲಿ ಕಾಯಿ ನಡೆಸು; 
ಮೇಕೆ; ನರ್ತಸು (ಆಡುವ ಮರುಳ್ಗಳಂ ನಡೆ 
ನೋಡಿದುದಣೆನಿಂತು ಕನಸಿನೊಳ್‌ ಮಕ್ಕಳ್ಗಂ ಕೂಡೆ ಪೆಸರಿಟ್ಟು 
ಸಲೆ ಕೊಂಡಾಡಿದರಾರ್‌: ಆದಿಷು, ೧೫. ೩೯); ಆಟದಲ್ಲಿ 
ತೊಡಗು (ಮಧುವು೦ ಮನೋಭವನೂಂ ಅಟ್ಟೆಯೊಳಾಡುವ 
ಪೊನ್ನಬಟ್ಟಂ: ಶಾಂತಿಷು, ೧. ೫೮) 


ಹೊಂದು 
ಪವನಪಥದಿಂ 


ಆಡುಂಗುಳಿ - ಆಟದಲ್ಲಿ ಅತ್ಯಾಸಕ್ತ (ಗುಳಿ ಪ್ರತ್ಯಯಕ್ಕೆ: 
ಆಡುಂಗುಳಿ, ಸಾಲಂಗುಳಿ, ಲಂಚಂಗುಳಿ, ಕುತ್ತಂಗುಳಿ: 
ಶಬ್ದಮದ, ೨೧೩, ಪ್ರ) 

ಆಡುಂದೊಲೆ - ತೂಗುವ ಮರ, ಏತದ ಮರ (ದಕಾರಕ್ಕೆ: 


ಆಡುಂದೊಲೆ, ತೂಗುಂದಲೆ: ಶಬ್ದಮದ, ೧೮೧ ಪು 

ಆಡುಂಬೊಲ - ಆಟದ ಸ್ಥಳ, ಕ್ರೀಡಾಂಗಣ (ಬೀಡು ಸುಕೃತಕ್ಕೆ 
ಜೆಲ್ವಿಂಗೆ ಆಡುಂಬೊಲಂ ಆಶ್ರಯಂ ಸುಖಕ್ಕೆ ಎನೆ 
ನಾಡೊಳಗೆ ಉತ್ಕೃಷ್ಟಮಲ್ತೆ ಕೌಶಲದೇಶಂ: ಪಂಪರಾ, ೧, 
೧೦೧) 

ಆಡುತ್ತಿರಲಾಗ - ಆಡುತ್ತಿರಲಾಗದೆ ಎಂದರೆ ಆಡುತ್ತಿರಬಾರದೇ 
(ನೋಡುವುದಳಸೊಳ್‌ ಏಂ ಅಟ್ಟೆಯೊಳ್‌ ಆಡುತ್ತಿರಲಾಗ 
ತಮ್ಮುತಿರ್ವರುಂ: ಪಂಪಭಾ, ೬. ೭೦) 

ಆಡುವಮೆ -  ಆಡೋಣವೇ? (ನಾವಾಡುವಮೆ ಬನ್ನಿಂ 
ಎಂಬುದು೦ ಆಡುವ ಬಗೆ ಬಂದು ನೆತ್ತಮಂ ಧರ್ಮಸುತಂ: 
ಪಂಪಭಾ, ೬. ೭೦ 


೧೩೦ 


ಆಢಕೀ - ಅವರೆ (ರಾಜಮಾಷ ಆಢಕೀ ನಿಷ್ಟಾವ ಚಣಕ 
ಕುಸುಂಭ .. .. ವಿವಿಧ ಧಾನ್ಯಭೇಧಂಗಳುಂ: ಆದಿಷು, ೬. 
೭೨ ಮ 


ಆಢ್ಯ - ಹೊಂದಿರುವ (ಶುದ್ಧಧರ್ಮಂ ನಿರುಪಮಮಹಿಮ ಆಢ್ಯಂ 
ಸಮಸ್ತ ಅನೀಡ್ಕಂ: ಉದ್ಭಟಕಾ, ೧೨. ೧೩೮) 

ಆಣಂಬೆ ದ ಅಣಬೆ (ನಿಂಬದ ಕುಸುಪು೦ಗಳ೦ 
ಔದುಂಬರಪಂಚಕಮಂ ಅಂತೆ ನವನೀತಮಂ ಆಣಂಬೆಯಂ 
ಅನಾರತಂ ಬೆಳ್ಳುಂಬಳಮಂ ಗಿಣ್ಣಂ ಉಣ್ಣದಿರ್ಪುದಮೋಘಂ: 
ಸುಕುಮಾಚ, ೬. ೪೩) 

ಆಣತಿ - [ಆಜ್ಞಪ್ತ] ಆಜ್ಞೆ ಪುಗಿಸೆ ಬನಮಂ ಪುಗ್‌ ಎಂಬೊಂದು 
ಅನ್ಯಭೃತಕ್ಕಾಣತಿವ೦ದ೦ತಾಯ್ತು: ಶಾಂತಿಪು, ೮. ೩); ಹಾಡು 
ಬೀಣೆಯ ಸರಂ ಬಿಡದಿಲ್ಲಿಯತೆನಿಪ್ಪ ಠಾಯೆಯಿಂಸ 
ಆಣತಿಮಾಡಿ: ಚಂದ್ರಪ್ರಪು, ೭. ೯೬) 

ಆಣತಿಗೆಯ್‌ - ಧ್ವನಿ ಮಾಡು (ಮುಗುಳ್ವದನಾದ ಸಂಪಗೆ 
ಮಡಲ್ತ ಅದಿರ್ಮುತ್ತೆ ಮರಲ್ಪರಲ್ಪ ಮಲ್ಲಿಗೆ ಕಾಕಳಿಯೊಳ್‌ 
ಆಣತಿಗೆಯ್ವ ಮದಾಳಿ: ಪಂಪಭಾ, ೫. ೩೫) 

ಆಣತಿಮಾಡು - ಹಾಡು ಹೇಳು (ನುಣ್ಣರದಿಂ ಆಣತಿಮಾಡಿದುದು 
ಉನ್ಮದಾಳಿ: ಮಲ್ಲಿನಾಪು, ೬ ೬೯) 

ಆಣತಿಯಿಡು - ಆಜ್ಜೆಮಾಡು (ಯಷಿರೂಪಂ ಊರಂ ಪೊಕ್ಕೊಡೆ 
ಕೆಲ್ಪೆನೆಂದು ಆಣತಿಯಿಟ್ಟು: ಪಂಪರಾ, ೯. ೧೦ ವ) 

ಆಣಿಮುತ್ತು - ದುಂಡು ಮುತ್ತು (ಮದನಂಗೆ ಮಲ್ಲಿಗೆಮುಗುಳ 
ಮಾಲೆಯನೀವ ವಸಂತನಂತೆ ತಾಂ ತಂದ ಆಣಿಮುತ್ತಿನ 
ಮಾಲೆಯಂ ಕಾಣ್ಯೆಗೈದು: ರಾಜಶೇವಿ, ೧೨. ೧೦೦ ವ) 

ಆಣೆ - [ಆಜ್ಞಾ] ಅಪ್ಪಣೆ (ಜವನಾಣೆಗಂ ಆಜ್ಞೆಗಂ ಉಂಟೆ ವಕ್ರಂ: 
ಆದಿಪು, ೪. ೭೭); ಪ್ರತಿಜ್ಞೆ ಮಾಡು (ನಿನಗೆನ್ನಾಣೆ ಎಂದು 
ತನ್ನ ಮೇಗೆ ಸೂರುಳಿಸಿ ಬೆಸಗೊಂಡೊಡೆ: ವಡ್ಡಾರಾ, ಪು. 
೪೬. ಸಾ. ೨೪) 

ಆಣೆಗೋಸಣೆ - ಅಪ್ಪಣೆಯನ್ನು ಘೋಷಿಸುವುದು (ಮಿಕ್ಕಿನಕ್ಕರದ 
ಮಾತಂತಿಕೇ ತನ್ನ ಆಣೆಗೋಸಣೆ ಸಲ್ಲುಂ: ಧರ್ಮಮಧು, ೧. 
೬೯) 

ಆಣೆಯಿಡು - ಆಜ್ಞೆಮಾಡು; ಪ್ರತಿಜ್ಞೆಮಾಡು 
ಯೋಜನಂಬೋದಲ್ಲಿ ರಥಮಾಣೆಯಿಟ್ಟಂತೆ 
ಅಜಿತಪು, ೯. ೧೭ ವ) 

ಆಣ್ಮ - ಒಡೆಯ (ಜಯವಧುಗೆ ಆಣ್ಮನಾಗಿಯು೦ ಅಸೌಮ್ಯನೆ: 
ಶಾಂತಿಷು, ೧೧. ೬೬); ಗಂಡ (ಸುರಿಯಲ್ಲೇಡಮದರ್ಕೆ 
ಬಾಷ್ಟಜಳಮಂ ನಿನ್ನ ಆಣ್ಮನಂ ಕೂಡುವೆವು ಎಮ್ಮೊಳಾದ 
ಕಲಹಕ್ಕೆಂತಾದೊಡಂ ಕೇಳ ನೂರ್ವರೆ ದಲ್‌ ಕೌರವರ್‌ 
ಆಮುಂ ಆಯ್ತರೆ ವಲಂ: ಪಂಪಭಾ, ೭. ೩೬) 

ಆತಂಕ - ಹೆದರಿಕೆ, ತಲ್ಲಣ (ಜನನ ಮೃತಿ ಜರಾ ಆತಂಕ 
ಶೋಕಾಗ್ನಿಯಿಂದ ಆವನುಂ ಈ ಸಂಸಾರದೊಳ್‌ 
ಬೆಯದನೊಳನೆ: ಆದಿಪು, ೩. ೬) 

ಆತಂಕಿತಹೃದಯ - ಭಯಗೊಂಡ ಹೃದಯದವನು (ಆತಂಕಿತ 
ಹೃದಯರಾದ ಅಂಗ ವಂಗ ಕಳಿಂಗ ಕೊಂಗ ಮಾಳವ 
ಚೋಳ: ಜಗನ್ನಾವಿ, ೨. ೩೯ ವ) 

ಆತತ - ಅತಿಶಯವಾದ (ದ್ವೈತೀಯಕ ಜಿನಪಂಗೆ ಅದ್ವೈತಂಗೆ 
ಅಜಿತಂಗೆ ಭುವನದಯಿಂತಗಾಗಳ್‌ ದೈತೇಂದೆಲ್ಲರಂ 
ಗೈಜಿಗಿದರಾತತ ಪುಣ್ಯಂಗೆ ಜಗದೊಳಗೆಜಗದರೊಳರೇ: 
ಅಜಿತಪು, ೫. ೩) 


(ಪನ್ನೆರಡು 
ಮಾಣೆ: 


ಆತತಜ್ಯಂಮಾಡು - ಬಿಲ್ಲಿಗೆ ಹೆದೆಯೇರಿಸು (ಬಲಪ್ರಖ್ಯಾತರ್‌ 
ಆತತಜ್ಯಂ ಮಾಡಲಾಜದ ಆ ದಿವ್ಯಧನುವನೇಜೆಸಿ: ಜಗನ್ನಾವಿ, 
೧೫. ೫ ವ) 

ಆತಪ - ಬಿಸಿಲು (ಶೀತ ವಾತ ಆತಪ ವರ್ಷಾದಿ ಸರ್ವ ದ್ವಂದ್ವ 
ದೋಷರಹಿತಮಪ್ಪದೊಂದು ರತ್ನಶಿಲಾತಲದೊಳ್‌ 
ಚಂದ್ರಾಪೀಡದೇವನಂ ನಿಲಿಸಿ: ಕಾದಂಸಂ, ೭. ೫೩ ವ) 


ಆತಪತ್ರ - [ಆತಪಃತ್ರ ಕೊಡೆ, ಛತ್ರಿ (ಹಿಮಧವಳ ಆತಪತ್ರಮನೆ 


ಪೋಲೆ. ಮುಖೇಂದುವ ಬೆಳು ಪೂರ್ಣಕುಂಭಮನೆ 
ನಿರಂತರಂ ಗೆಲೆ ಕುಚಂಗಳ ತೋರ್ಪು: ಪಂಪಭಾ, ೧. 
೧೨೦) 
ಆತಪಪರಿಶ್ರಮ - ಬಿಸಿಲ ದಣಿವು (ಕುಳಿರ್ವ ಪುಳಿನಂಗಳೊಳಂ 
ಕೋಡುವ ಧಾರಾಗೃಹಂಗಳೊಳಂ ವಿಶ್ರಮಿಸಿ 
ಶಾರದಾತಪಪರಿಶ್ರ೦ಮಂ ಕಳೆಯೆ: ಆದಿಹು, ೧೧. ೭೪ ವ) 
ಆತಪಬಾಧೆ — ಬಿಸಿಲಿನ ಬಾಧೆ (ಹಿಮಮೆಂದು 


ಆತಪಬಾಧೆಯೆಂದು ಮಟ್‌ಯಿಂದು: ಆದಿಪು, ೫. ೨೯) 

ಆತಪಯೋಗ - ಗ್ರೀಷ್ಠ ಖುತುವಿನಲ್ಲಿ ಬಿಸಿಲಿನಲ್ಲಿ ನಿಂತು ತಪಸ್ಸು 
ಮಾಡುವುದು (ಆತಪಯೋಗದಿಂದಿರೆ ಭೂತಹಿತರ್‌ ಬಂದು 
ಮುನಿಪರವಧಿಜ್ಞಾನಖ್ಯಾತರದಂ ಅಜೆದು: ಕರ್ಣನೇಮಿ, ೧೪. 
೧೧೫) 

ಆತಪವಾರಣ - ಕೊಡೆ, ಛತ್ರಿ «ದಿವ್ಯಂ ಆತಪವಾರಣಂ 
ಅಮೃತಾಂಶುಬಿಂಬಧವಳವಿಳಾಸಂ: ಆದಿಷು, ೧೪. ೧೭) 

ಆತಪವಾರಣತ್ರಿತಯ - ಮುಕ್ಕೊಡೆ (ಆತಪವಾರಣತ್ರಿತಯದಿಂ 
ತ್ರೈಲೋಕ್ಕಸಾಮ್ರಾಜ್ಯಭೂಷಣ ಮಾಣಿಕ್ಯ ಜಿನೇಂದಬಿಂಬಮೆ 
ಜಯಂಶುಭಂ ಮಂಗಳಂ: ಆದಿಪು, ೧೬. ೪) 

ಆತರ - ನದಿಯನ್ನು ದಾಟಿಸುವುದು, ದೋಣಿ, 
ಹಡಗು(ವಿದಿತಸಕಳತತ್ವನೆ ತೀರ್ಥಂ೦ಕರನೆ ಭವಜಲಧಿತರಣ 
ಆತರನಾದೈ: ಪುಷ್ಪದಂಷು, ೧೩. ೬೪) 

ಆತಾಮ್ರ - ಕೆಂಪಾಗಿರುವ (ಅತ್ಯುನ್ನತ ಅಂಗುಷ್ಠಮೊಪುವುದು 
ಆತಾಮ್ರತಲಂ ಕನತ್‌ ನಖಚಯಂ ಪಾದದ್ವಯಂ ಚಕ್ರಿಯಾ: 
ಅಜಿತಪು, ೯. ೧೦) 

ಆತಾಮ್ರದಶನವಸನಂ 
ನಾಸಾಪುಟನತಿವಿಕಂಪಿತ 
ಬದ್ಧಭ್ರುಕುಟಿಪುಟಂ: ಆದಿಹು, ೧೪. ೨೪) 

ಆತಿಥ್ಯ - ಅತಿಥಿಸೇವೆ (ಮಾಮರಕೆ ಕಾಮಂ ಕೊಟ್ಟನಾತಿಥ್ಯಮಂ: 
ಪುಷ್ಪದಂಪು, ೮. ೮೦) 

ಆತುರ - ಪೀಡಿತನಾದ (ಶಾಪದಿಂದಂ ತಿರ್ಯಗಗ್ದಾತಿಗೆ ಬಿಟ್ಲ್‌ಂ 
ಬಿಡು ದುಃಖಾತುರನೆ೦ ನಿನಗೆ ಪುಣ್ಯಮಕ್ಕುಂ ಅಗಣ್ಯಂ: 
ಕಾದಂಸಂ, ೮. ೩೪) 

ಆತುರಿಸು - ಆತುರಪಡು (ಆತುರಿಸುವ ತುಂಬಿಗಳೌತಣದ 
ಅರಮನೆಯೆನೆ ಪುಷ್ಪವಿಕ್ರಯಸ್ಥಲಮೆಸೆಗುಂ: ಗಿರಿಜಾಕ, ೨. 
೮೪) 

ಆತೋದ್ಯ - ಬಾಜಿಸುವ ವಾದ್ಯ (ಆಗಳ್‌ ದ್ರುಪದಂ 
ನಿಜಾ೦ಂತಃಪುರಪರಿವಾರಂ ಬೆರಸು ಉದಾರಮಹೇಶ್ವರನಲ್ಲಿಗೆ 
ಓಲಗಕ್ಕೆ ವಂದು ನೃತ್ಯವಾದ್ಯ ಗೀತಾ ಆತೋದ್ಯಂಗಳೊಳ್‌ 
ಕಿಡೆದುಂ ಬೇಗಮಿರ್ದು: ಪಂಪಭಾ, ೩. ೮೧ ವ) 

ಆತೋದ್ಯನಾದ — ಆತೋದ್ಯಘೋಷ (ಮಂಗಳಗೀತ 
ಆತೋದ್ಯನಾದಂಗಳೊಳೆ ಪುದುವಿನಂ ಕಟ್ಟಿದಂ 
ಖೇಚರೇಂದ್ರಂ: ಆದಿಹು, ೧. ೭೬) 


- ಕೆಂಪಾದ ತುಟಿಯುಳ್ಳವನು (ವಿಕಸಿನ 
ತಾಮದಶನವಸನಂ 


೧೩೧ 


ಆತೋದ್ಯಲಯ -  ತಾಳವಾದ್ಧಗಳ ಲಯ (ವಿವಿಧ 
ಆತೋದ್ಯಲಯಾನುಬಂಧಿವಿಳಸಲ್ಲಾಸ್ಯಂ ತಗುಳ್ಗಲ್ಲಿ 
ನಾಟ್ಯವಿದರ್‌ ತಾಂಗೆಯುಮೇಜೆ ನೃತ್ಯಗೃಹಮಂ: ಆದಿಷು, 
೧೧. ೧೯) 

ಆತೋದ್ಯಾಂಗ - [ಜೈನ] ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು; 
ಬೇಡಿದ ವಾದ್ಯವನ್ನು ನೀಡುವ ವೃಕ್ಷ (ವಸನಾಂಗ 
ವಿಭೂಷಣಾಂಗ ದಶಕಲ್ಲಕುಜಂ: ಚಂದ್ರಪ್ರಪು, ೩. ೩೪) 


ನೋಡಿ “ಲ್ಬಕುಜ' 

ಆತ್ತ - ಪಡೆದ (ಇತ್ತ ವಂದ ಸಂಧ್ಯಾಸಮಯ ಆತ್ತ ರಕ್ಷರುಚಿ 
ಪಿಂಗೆ ಬಟಿಕ್ಕುದಯಾದ್ರಿಯೊಳ್‌ ಪದಂಗಾಸಿದ ಪೊನ್ನ 
ಪುಂಜಿಯವೊಲಿರ್ದುದು ಕಣ್ಗೆ ಹಿಮಾಂಶುಮಂಡಲಂ: 


ಪಂಪಭಾ, ೩. ೮೧); ಸೋತ (ಪ್ರಚಂಡವಿಕ್ರಮಧನರ್‌ ಆತ್ತ 
ಬಾಂಧವಪರಾಭವ ಭರಮನೇಕೆ ಸೈರಿಪರ್‌: ಮಲ್ಲಿನಾಹು, ೫. 
೫) 

ಆತ್ತನಿರ್ವೇಗೆ - ವಿರಕ್ತಿಯನ್ನು ಒಪ್ಪಿದವಳು (ಅತ್ತನಿರ್ವೇಗೆಯರ್‌ 
ವಿವಾಹವಿಮುಖೆಯರಾಗಿ ಗುರುಪ್ರಸಾದದಿಂ ದೀಕ್ಷೆಯಂ 
ಕೈಕೊಂಡು: ಆದಿಷು, ೧೦. ೬೫ ವ) 

ಆತ್ತವ್ಯೋಮ - ಕವಿದ ಆಕಾಶ (ಪರೆವಂತಾದುದು 
ಕಾಳಾಗರುಧೂಪಶ್ಯಾಮ ಆತ್ರವ್ಯೋಮಂ: ಆದಿಪು, ೭. ೭೯) 

ಆತ್ಮ - ತನ್ನ (ಹಿಮಕರ೦ ಆತ್ಮಶೀತರುಚಿಯಂ ಏಳಿದಮಾಗೆ .. 
ಬಿಸುಲಳ್ಲ್ಳಾಡಂ ಬಿಸುಲ್‌ಮ ಬಿಸುಡೆಂ ಮದೀಯ 
ಪುರುಷವ್ರತಮೊಂದುಮನೀಗಳಂಬಿಕೇ: ಪಂಪಭಾ, ೧. ೮೩) 

ಆತ್ಮಂಭರಿ - ತನ್ನ ತಾನು ಸಾಕಿಕೊಳ್ಳುವವನು (ಸ್ಪಪ್ರಯತ್ನಂ 
ಎಂಬಿದಂ ಆತ್ಮಂಭರಿಯಾಗಿ ಬಿಸುಟ ನರಪತಿ ಪರಿಹೃತ 
ದಂರ೯ರ್ಥಕಾಮಮೋಕ್ಷನೆಯಕ್ಕುಂ: ಪಂಚತಂತ್ರ, ೪೨೫) 

ಆತ್ಮಕರ - ತನ್ನ ಕಿರಣ (ತತ್ಯಮಳಕಾನನ 
ಕಂಟಕಲಗ್ನಪಾದನಾದವೊಲ್‌ ಉಡುಗುತ್ತುಂ ಆತ್ಮಕರಮಂ 
ರವಿ ಪೊರ್ದಿದಂ ಅಸ್ತಶೈಲಮಂ: ಪಂಪಭಾ, ೪. ೪೭) 

ಆತ್ಮಕರ್ಮಾಯತ್ತ - ತಾನು ಮಾಡಿದ ಕರ್ಮಫಲ (ಎತ್ತ ವನಂ 
ಎತ್ತ ಮೃಗಯಾವೃತ್ತಕಂ ಈ ತಪಸಿಯೆತ್ತ ಮೃಗಂ ಎಂದು 
ಎಂತು ಆನೆತ್ತಚ್ಛೆನ್‌ ಆತ್ಮಕರ್ಮಾಯತ್ತಂ ಪೆಣತಲ್ತಿದು ಎಲ್ಲಂ 
ಅಘಟಿತಘಟಿತಂ: ಪಂಪಭಾ, ೧. ೧೧೩) 


ಆತ್ಮಗತಾರ್ಥ -] ಮನಸ್ಸಿನಲ್ಲಿರುವ ಅಭಿಲಾಷೆ 
(ಯಮರಾಜನನದ್ಭುತತೇಜನ೦ ಸರೋಜಾನನೆ ಜಾನದಿಂ 
ಬರಿಸೆ ಬಂದು ಯಮಂ ಬೆಸನಾವುದು ಆವುದು 


ಆತ್ಮಾನುಗತಾರ್ಥ೦ ಎಂದೊಡೆ ಎನಗೀವುದು ನಿನ್ನನೆ ಪೋಲ್ವ 
ಪುತ್ರನಂ: ಪಂಪಭಾ, ೧. ೧೧೯) 

ಆತ್ಮಗುಪ್ತಿ - ನಸುಗುನ್ನಿ (ಪಾಕಕುಶಕಾಶವಿಶದ೦ ಕಾಕಾಂದೋಳ 
ಆತ್ಮಗುಪ್ತಿ ಅಲಾಬೂ ನಿರ್ಗುಂಡೀ .. . ತಟ೦ ಕಡುರಯ್ಯಿಂ: 
ಲೀಲಾವತಿ,೫. ೮೦) 

ಆತ್ಮಘಾತ - ಆತ್ಮಹತ್ಯೆ (ಮೇಲೆ ಕೂಡುವರ್‌ ಒಡಸತ್ತವರ್‌ 
ಡಂಬೊಡೆ ಅದು ಕೂಡದು ಕೇವಲಂ ಆತ್ಮಘಾತದೋಪವೆ 
ಪೆಅತಿಲ್ಲ: ಕಾದಂಬ, ೫. ೨೦೩) 


ಆತ್ಮಚಿತ್ರ - ತನ್ನ ಮನಸ್ಸು ಸ್ವಗತ (ದೇವನದೀಸುತಂ 
ಆತ್ಮಚಿತ್ತ್ರದೊಳ್‌ ಬಗೆದಂ ಇದೇನಖಂಡಿತಮೊ 


ಶೌರ್ಯಗುಣೋನ್ನತಿ ರಾಜರಾಜನಾ: ಪಂಪಭಾ, ೧೩. ೬೫) 


ಆತ್ಮಜ - ಮಗ (ಏಕಪಾದತಪದೊಳ್‌ ನಿಲೆ ಗೀರ್ವಾಣನಾಥ 
ಆತ್ಮಜನಲ್ಲಿಗೆ ಗುಹನಂ ಅಹಿಭೂಷಣನ ಅಂಬಂ ಬೇಡಿ 
ಅಟ್ಟಿದೊಡೆ: ಪಂಪಭಾ, ೮. ೧೬ ವ) 

ಆತ್ಮಜನೊಸಗೆ - ಪುತ್ರೋತ್ಸವ (ಶೋಭಿತಾಂತಃಪುರದೊಳ್‌ 
ಮಾದೇವಿಗಾದ ಆತ್ಮಜನೊಸಗೆಯನಾ ಮೂವರುಂ 
ಬಿನ್ನಪಂಗೆಯ್ದಿರೆ: ಆದಿಷು, ೧೦. ೪೯) 

ಆತ್ಮಜನ್ಮ - ಮಗ (ದೀರ್ಥಬಾಹಾಲಂಬಂ 
ಭುಜವೀರ್ಯವಿಕಮಯುತಂ ಗಂಗಾ ಆತ್ಮಜನ್ಮಂ 
ಜಯಶ್ರೀಲೋಲಂ: ಪಂಪಭಾ, ೧. ೬೮) 

ಆತ್ಮಜವಿಗತಜೀವಿ - ಮಗನಿಲ್ಲದವನು (ವಿಚಿತ್ರವೀರ್ಯನುಂ 
ಅವಾರ್ಯವೀರ್ಯನಾಗಿ ಕೆಲವು ಕಾಲಂ ರಾಜ್ಯಲಕ್ಷ್ಮಿಯಂ 
ತಾಳಿ ರಾಜಯಕ್ಷ್ಮತಪ್ರಶರೀರಂ ಆತ್ಮಜವಿಗತಜೀವಿಯಾಗಿ 
ಪರಲೋಕಪ್ರಾಪ್ತನಾದೊಡೆ: ಪಂಪಭಾ, ೧. ೮೦ ವ) 

ಆತ್ಮಜಾತ -  ಮೆಗ ಯ(ಜಯಶ್ಶಾಮೆಗೆ ಇನ್ನು ಆತ್ಮಜಾತ 
ಉದ್ಭವಮೆಂದಕ್ಕುಂ ನಮೋಸ್ತೂ ಬೆಸಸಿ೦ ಎನೆ: ಅನಂತಪು, 
೨.೫೯) 

ಆತ್ಮಜ್ಞತೆ - ಆತ್ಮದ ಸ್ವರೂಪ ತಿಳಿದಿರುವುದು (ಸಜ್ಜನರ್‌ ಆತ್ಮಜ್ಞತೆಗೆ 
ನೋಟಾಡದು ಫಲಮೆ ವಲಂ: ಚಂದ್ರಪ್ರಪು, ೨. ೩೮) 

ಆತ್ಮತತ್ತ್ವ - ಆತ್ಮದ ಸ್ವರೂಪ (ಆತ್ಮತತ್ತ್ವದೊಳ್‌ ಬಗೆ ಗಡಂ: 
ಆದಿಪು, ೨. ೬೦) 

ಆತ್ಮತುರಂಗ - ತನ್ನ ಕುದುರೆ (ಗಂಗಾವಾರ್ಧಿಯೊಳಾತ್ಮ 
ತುರಂಗಮುಮಂ ಮಿಸಿಸಿ ನೆಗಟ್ಟ ಡಾಳಪ್ರಿಯನೊಳ್‌ 
ಸಂಗತಗುಣನಸಿಲತೆಯನಸುಂಗೊಳೆ ಭುಜ ವಿಜಯ 
ಗರ್ವದಿಂ ಸ್ಥಾಪಿಸಿದಂ: ಪಂಪಭಾ, ೧. ೩೮) 

ಆತ್ಮಭವ - ಮಗ (ಆತ್ಮಭವನಾ ನರಾಧಿಪ ಆತ್ಮಜಂ ಆ ನಹುಷ 
ಪೃಥು ಭಗೀರಥ ನಳ ಮಹಾತ್ಮರನಿಳಿಸಿ ನೆಗಟ್ಬಮಹಾತ್ಮಂ 
ನರಸಿ೦ಹನಜಿವಿನೊಳ್‌ ಪರಮಾತ್ಮಂ: ಪಂಪಭಾ, ೧. ೩೧) 

ಆತ್ಮಭಾವಿ — ಆತ್ಮಜ್ಞಾನದ ಫಲ (ಸುಖಂ ಆತ್ಮಭಾವಿ 
ಗಾಂಭೀರ್ಯಂ ಅಮಾನುಷಂ ನಿನಗೆ ದೇವರ ದೇವ: 
ಶಾಂತಿಪು, ೧೦. ೧೦೦) 

ಆತ್ಮಮಂದಿರ - ತನ್ನ ಮನೆ, ಶಿಬಿರ (ಪೊಕ್ಕಂ ಆತ್ಮಮಂದಿರಮಂ 
ಉದಾತ್ತಚಿತ್ತಂ  ಅವನೀತಳಪೂಜ್ಯಗುಣಂ ಗುಣಾರ್ಣವಂ: 
ಪಂಪಭಾ, ೧೦. ೧೨೫) 

ಆತ್ಮಮುಖಬಿಂಬ - ತನ್ನ ಮುಖಮಂಡಲ (ಉರ್ಚಿದ ಬಾಳೊಳ್‌ 
ಆತ್ಮಮುಖಬಿಂಬಮಂ ಅಟ್ಟಿಯೆ ನೋಡಲುಂ: ಪಂಪಭಾ, ೧. 
೧೪೨) 

ಆತ್ಮಯೋಗಿ - ತನ್ನಷ್ಟಕ್ಕೆ ಯೋಗಿಯಾದ, ಒಳಗೆ ಯೋಗಿಯಾದ 
(ಪಿಡಿವೆ೦ ಇನ್ನಿದಂ ಎಂದು ಇರದೆ ಆತ್ಮಯೋಗಿ ತನ್ನಸುವಂ 
ಉದಾತ್ತಯೋಗದೊಳೆ ಬಿಲ್ಲೊವಜಂ ಕಳೆದಂ ರಣಾಗ್ರದೊಳ್‌: 
ಪಂಪಭಾ, ೧೨. ೨೯) 

ಆತ್ಮರಕ್ಷ — [ಜೈನ] ಒಂದು ದೇವತಾವರ್ಗ (ಸಾಮಾನಿಕ 
ತ್ರಾಯಸ್ತಿಂಶತ್ದಾರಿಷದ ಆತ್ಮರಕ್ಷ ಲೋಕಪಾಳ ಅಭಿಯೋಗ್ಯ 
ಕಿಲ್ಲಿಷರೊಡನೆ: ಆದಿಷು, ೭. ೪೨ ವ) ['ತ್ರಾಯಸ್ತಿಂಶ' 
ನರಸಿ೦ಹಶಾಸ್ಕಿಗಳು ಅನುಮೋದಿಸಿರುವ ಪಾಠ] 


ಆತ್ಮರಕ್ಷಕ - [ಜೈನ] ಸ್ವರ್ಗದಲ್ಲಿ ಹುಟ್ಟದ ಜೀವಕ್ಕೆ 
ಅಂಗರಕ್ಷಕರಾಗಿರುವ ದೇವತೆಗಳು (ಅಮರರುಂ 
ಆತ್ಮರಕ್ಷಕ ಲೋಕಪಾಲ ಕಿಲ್ಲಿಷಾಭಿಯೋಗ್ಯಭೇದದಿಂ 


ನವವಿಧಮಕ್ಕುಂ: ಶಾಂತಿಷು, ೧೨. ೬ ವ) 


೧೩೨ 


ಆತ್ಮವಂಶಶಿಖಾಮಣಿ - ತನ್ನ ಕುಲಕ್ಕೆ ತಲೆಮಣಿ 
(ಶ್ರೀಮಚ್ಚಳುಕ್ಕವಂಶ ವ್ಯೋಮಾಮೃತಕಿರಣನೆನಿಪ 
ಕಾಂತಿಯನೊಳಕೊಂಡೀ ಮಹಿಯೊಳಾತ್ಮ ವಂಶಶಿಖಾಮಣಿ 
ಜಸಮೆಸೆಯೆ ಯುದ್ಧಮಲ್ಲಂ ನೆಗಟ್ಟಂ: ಪಂಪಭಾ, ೧. ೧೫) 


ಆತ್ಮವಿದ್ಧ - ತನ್ನ ರೂಪವನ್ನು ತಾನೇ ಚಿತ್ರಿಸುವುದು (ಶುತಿವಿದ್ಧಂ 


ಆತ್ಮವಿದ್ದಂ ಪರವಿದ್ಧಂ ಎಂಬ ಎದ್ದಪದ್ಭತಿಯುವುಂ 

ಲಾಕ್ಷಾರಸರೇಖಾಶುದ್ಧಿಯುಮಂ: ಮಲ್ಲಿನಾಹು, ೫. ೩೬ ವ) 
ಆತ್ಮಸಮಾನ - ತನಗೆ ಸರಿಸಮನಾದವನು 

(ಕಿಯಾಮಂತ್ರಂಗಳಿಂದಂ ಆತ್ಮಸಮಾನ ಶ್ರಾವಕಾಗ್ರಣಿಗಳ್ಗೆ 


ಕನ್ಯಾ ಭೂಮಿ ಸುವರ್ಣ ಹಸ್ತಿ ಅಶ್ವ ರಥ ರತ್ನಾದಿಗಳಂ 
ಕುಡುವ ಸಮದತ್ತಿಯುಂ: ಆದಿಷು, ೧೫. ೧೩ ವ) 

ಆತ್ಮಾಂಗನೆ - [ಆತ್ಮಃಅಂಗನೆ] ತನ್ನ ಹೆಂಗಸು, ಹೆಂಡತಿ (ಗಂಗೆಗೆ 
ಕೆಯ್ಯೆಡೆಯೆಂದು ಉತ್ತುಂಗಸ್ತನಿ ಕೊಟ್ಟು ಪೋಗೆ ಸೂತಂ 
ಕಂಡು ಆತ್ಮಾಂಗನೆಗೆ ರಾಧೆಗಿತ್ತು: ಪಂಪಭಾ, ೯. ೬೫) 


ಆತ್ಮಾನುಗತಾರ್ಥ - ಮನಸ್ಸಿನಲ್ಲಿರುವ ಆಸೆ (ಯಮಂ 
ಬೆಸನಾವುದು ಆವುದು ಆತ್ಮಾನುಗತಾರ್ಥ೦ ಎಂದೊಡೆ 


ಎನಗೀವುದು ನಿನ್ನನೆ ಪೋಲ್ವ ಪುತ್ರನಂ: ಪಂಪಭಾ, ೧. 
೧೧೯) 
ಆತ್ಮಾಮಿಷ - ರಾಜ ಮಾಡಿಕೊಳ್ಳುವ ಹದಿನಾರು ಬಗೆಯ 


ಸಂಧಿಗಳಲ್ಲಿ ಒಂದು; ಶತ್ರು ಸಮಸ್ತಬಲದೊಡನೆ 
ವಿಜಿಗೀಷುವನ್ನು ಕಾಣುವುದು (ಶತ್ರು ಸಮಸ್ತಬಲಂ 
ಬೆರಸು. ವಿಜಿಗೀಷುವ೦ ಕಾಣ್ಣುದುಂ ಆತ್ಮಾಮಿಷಸಂಧಿ 
ಎಂಬುದಕ್ಕುಂ: ಪಂಚತಂತ್ರ, ೩೦೭ ವ) 

ಆತ್ಮಾಯತ್ರ — ತನ್ನ ಅಧೀನ (ಆತ್ಮಾಯತ್ತಂ 
ಮಾಡಿದುರ್ವರಾಸ್ಯತಿಲಕನ ಸೈನಿಕನಂ: ಶಾಂತಿಷು, ೧೦. 
ದಟ) 


ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್‌ - ಸ್ವಂತಕ್ಕಾಗಿ ಜಗತ್ತನ್ನು ತ್ಯಜಿಸು 
(ಅ೦ತುಮಲ್ಲದೆಯುಂ ಆತ್ಮಾರ್ಥಂ ಪೃಥಿವೀಂ ತ್ಯಜೇತ್‌ ತನ್ನ 
ನಿಮಿತ್ತಮಾಗಿ ಭೂಮಿಯನ್ನು ಬಿಡುವುದು ಎಂಬ 
ನೀತಿಶಾಸ್ತಮುಂಟು: ಪಂಚತಂತ್ರ, ೯೨ ವ) 

ಆತ್ಮಾಲಯ - [ಆತ್ಮಆಲಯ] ತನ್ನ ಮನೆ (ಮಗುಟಲ್ವೇಟ್ಟು 
ನಾರಾಯಣಂ  ಹೋದಂ ಇತ್ತಲ್‌ ಅಂಗರಾಜನುಂ 
ಆತ್ಮಾಲಯಕ್ಕೆ ವಂದು ಚಿಂತಾಕ್ರಾಂತನಾಗಿ: ಪಂಪಭಾ, ೯. ೬೯ 
ವ) 

ಆತ್ಮಾಸ್ತಿತ್ವ - ಆತ್ಮನ ಇರುವಿಕೆ (ಆತ್ಮಾಸ್ತಿತ್ವ ಅಭಿನಿವೇಸದಿಂ ತನು 
ಮನ ಧನ ನಿಧನಂ ಮಡಿ ಸೇದೆಗಿಡಲ್ವೇಡ: ಆದಿಷು, ೨. ೯ 
ವ) 

ಆತ್ಮೀಯ - ತನಗೆ ಸೇರಿದ ತನಗೆ ಪ್ರಿಯವಾದ (ಅವರ 
ವಚನನದಿ೦ ಆತ್ಮೀಯ ಪಿತೃಮರಣಮುಮಂ ಆತನ ನರಕಗತಿ 
ಗಮನಮುಂ ಅಣೆದು: ಆದಿಪು, ೨. ೧೪ ವ) 

ಆತ್ಮೇಶ - ತನ್ನ ಒಡೆಯ (ಆತ್ಮೇಶಂ 
ಕೆದಜುತ್ತಾದುದಲಂಕೃತಂ: ಅನುಭವ, ೭೩) 

ಆತ್ಮೋಚಿತ -  [ಆತ್ಮೇಉಚಿತ] ತನಗೆ ತಕ್ಕುನಾದ 
(ಮಣಿಮಕುಟಬದ್ಧರ್‌ ಆತ್ಮೋಚಿತಪ್ರದೇಶಾಸನಂಗಳೊಳ್‌ 
ಇರ್ದು ಓಲಗಿಸುತ್ತರ್ದನ್ನೆಗಂ: ಆದಿಷು, ೯. ೮ ವ) 

ಆತ್ಯಂತಿಕ - ಕೊಟ್ಟ ಕೊನೆಯ (ಅಜ್ಞಾನಭರಂ ಕಿಡಲ್‌ ಸುಖಭರಂ 
ಕೈಕೊಳ್ಗುಂ ಆತ್ಯಂತಿಕಂ: ಜಗನ್ನಾವಿ, ೧೮. ೧೧೨) 


ಅಂದಿತ್ತುದಂ 


ಆತ್ಯಂತಿಕಸುಖ — ಪರಮಸುಖ, 
ಆತ್ಯಂತಿಕಸುಖಮದವೀಸಿದ್ಧಿಯಂ 
ಪಂಪರಾ, ೧. ೨) 

ಆತ್ಯಯ - ನಾಶಮಾಡುವ (ಮದಯುತಂ ಮಾನಾತ್ಯಯಾಭೀತಂ 
ಉದ್ದತ್ವಂ ತಾನಾದ ಭೂಪತಿಗೆ ಐಸಿರಿ 
ಪಾಳಾಗದೇ೦ ಪೋಕುಮೇ: ರಾಜಶೇವಿ, ೬. ೧೨೪) 

ಆತ್ರೇಯದ್ಯುತಿ - ಚಂದನ ಕಾಂತಿ (ಆತ್ರೇಯದ್ಯುತಿಯಂ 
ಪಳಂಚಲೆದು .. .. ತ್ರೈವಿದ್ಯಮುನೀಂದ್ರ ನಿರ್ಮಳಯಶಃಪ್ರೀ: 
ಚಂದ್ರಪ್ರಷು, ೧. ೩೩) 

ಆತ್ರೇಯಬಿಂಬ - ಚಂದ್ರಮಂಡಲ (ನಯನಸುಖಲತಾಸ್ತಂಬ೦ 
ಆತ್ರೇಯಬಿಂಬಂ: ಚಂದ್ರಪ್ರಪು, ೮. ೩೪) 

ಆದಂ - ವಿಶೇಷವಾಗಿ (ನಿನಗೊರ್ವ೦ಗಲ್ಲವಸ್ಥಾಂತರಂ 
ಅಮರಜನಕ್ಕೆಲಲ್ಲಮೀ ಪಾಂಗೆ ಕಾರುಣ್ಯನಿನಾದ೦ ನಿನ್ನಂ 
ಆದಂ ನಗಿಸುಗುಂ: ಆದಿಪು, ೩. ೬) 

ಆದಮಾನುಂ - ವಿಶೇಷವಾಗಿ (ಬೆಳಗುವ ಗಳಂತಿಗೆಯಂ 
ಆದಮಾನು೦ ಒಪ್ಪುತ್ತಿರ್ದುದಂ ಪಿಡಿದು ನಿಂದಿರ್ದೊಳಂ 
ಅರಸಂ ಕಂಡು: ವಡ್ಡಾರಾ, ಪು ೩೩, ಸಾ ೬) 

ಆದಮೆ - [ಆದಂ+ಎ] ವಿಶೇಷವಾಗಿಯೇ 
(ದುರ್ಧರಜಳಯುದ್ಧಮುಂ ಆದಮೆ ಪರಿಭವಮಂ 
ಚಕ್ರವರ್ತಿಗಿತ್ತತ್ತಾಗಳ್‌: ಆದಿಷು, ೧೪. ೧೦೮) 

ಆದರ - ಗೌರವ, ಪ್ರೀತಿ (ಆದಲೆ ಗುಂಡಿತ್ತೆಂದು ಈದಲೆಯೊಳ 
ನಿಂದು ಸತಿಗೆ ಹರಿಗಂ ತೋಜುತ್ತ ಆದರದೆ ಜಾನುದಘ್ನಂ 
ಉರೋದಫ್ನಂ ಕಂಠದಘ್ನಂ ಎಂಬ ಅಳವಿಗಳಂ: ಪಂಪಭಾ. 
೫.೬೨) 

ಆದರಂಗೊಳ್‌ - ಆಸಕ್ತಿ ಹೊಂದು (ನಾಲ್ಲರುಮಂ 
ಆದರಂಗೊಂಡು ನಾಲ್ಕುಂ ದೆಸಗೆ ಬೆಸಸಿ೦ ಬೇಳ್ಕುಜುವಿನಂ: 
ಪಂಪಭಾ, ೬. ೨೮) 

ಆದರಿಸು - ಗೌರವ ತೋರಿಸು, ಉಪಚಾರ ಮಾಡು 
(ನಿಜಾಗಜಂಗೆ ಆದರಿಸದೆಯುಂ  ಮೂಗಂ 
ಮೇಲೆತ್ತಿಕೊಂಡಿರ್ಮದುಂ: ಸುಕುಮಾಚ, ೪. ೨೪ ವ) 

ಆದರ್ಷಿಸು - ಪ್ರತಿಭಟಿಸು (ನೀರದ ಪಥಕ್ಕೆ ಭೋಂಕನೆ 
ನಾರದನೊಗೆದೆಯ್ದಿ ಲಂಕೆಯಂ ತನು ರುಚಿ ನೀಹಾರಮಂ 
ಆದರ್ಪಿಸೆ ಬಲ ನಾರಾಯಣ ದೇವರಿರ್ದ ಸಭೆಯಂ 
ಪೊಕಕ್ಕಂ: ಪಂಪರಾ, ೫. ೧೫) 

ಆದರ್ಶ - ಕನ್ನಡಿ (ಪ್ರಘುಲ್ಲೈಕಗ೦ಡಸ್ಥಳಂ 
ಏಕೇಕ್ಷಣ೦: ಆಚವರ್ಧ, ೧. ೬೯) 

ಆದಲೆ - ಅಗಭಾಗ (ಪಾಳೀಧ್ವಜ ಸ೦ಕುಲಮು೦ ಭಟಕಟಕಮುಂ 
ಆದಲೆಯೊಳ್‌ ಬರೆ ವಜಬಾಹು ಪಯಣಂ ಬಂದಂ: 
ಪಂಪರಾ, ೨. ೧೨) ಅತ್ತ ಕಡೆ (ಕೆಲದೊಳ್‌ 
ರಾಜಕುಮಾರವೃಂದಪ್ರಕರಮಿದಿರೊಳ್‌ ವಾರಾಂಗನಾವರ್ಗಂ 
ಆದಲೆ ವಣದಿಪ್ರಕರಂ: ಆದಿಷು, ೧೧. ೨೭); ಉಂಟಾಗುವಿಕೆ 


ಮೋಕ್ಷ 
ಮಾಲ್ಟ್‌ 


(ಸಿ ದ್ದರ್‌ 
ನಮ್ಮೊಳ್‌: 


ಆದರ್ಶಾರ್ಪಿತ 


(ಪಯೋರಸದಿಂದಂ ಹಂಸಂಗುಪದೇಶಮೀವ 
ಗಾಂಪನುಮೊಳನೇ ಆದೊಡಂ ಅಟೆಪಿದಪೆಂ 
ನಯದಾದಲೆಯಂ ನಿನಗೆ ನಳಿನವಿಕಸನದೊಳ್‌ 
ಸೂರ್ಯೋದಯಕೆ ಸಹಾಯತ್ತ್ವಮನೂದುವ 


ತಣ್ಣೆಲರುಮಲಸದೇಂ ಪುದುಗುವುದೇ: ಲೀಲಾವತಿ, ೪. ೩೮) 

ಆದಿ - ಮೊದಲಾದುವು (ಸ್ಟಾಮ್ಯಾದಿಳಂ ಷಷ್ಠಿ ತಾನದಕ್ಕುಂ, 
ಕಾವ್ಯಾವಲೋ: ೧೨೦); ಮೊದಲು (ನಿನ್ನಾದಿಯೊಳ್‌ ಅಬ್ಬೆ 
ಕೊಂತಿ ನಿನಗಮ್ಮಂ ಅಹರ್ಪತಿ: ಪಂಪಭಾ, ೯. ೬೪) 


೧೩೩ 


ಆದಿಂ ಬಟೆಯಂ - ಆದ ಮೇಲೆ (ಅಂತು ಪುಟ್ಟದ 
ವಿಭಂಗಜ್ಞಾನದಿಂದಪಗತ ನರಕಲೋಕ 
ವೃತ್ತಾಂತರಾದಿಂಬಟೆಯಂ: ಆದಿಪು, ೫. ೮೫ ವ) 

ಆದಿಕಮಠ - ಮೊದಲನೆಯ ಆಮೆ, ಭೂಮಿ ಹೊತ್ತ ವಿಷ್ಣುವಿನ 
ಕೂರ್ಮಾವತಾರ (ಆದಿಕಮಠ೦ ಅ೦ಬರಮಾಳಮನಾಳ್ಬಗಳ್‌: 
ಶಬರಶಂ, ೧. ೫೪) 

ಆದಿಕ್ಷತ್ರಿಯ - ಪುರಾತನರಾದ ಕ್ಷತ್ರಿಯರು (ಆದಿಕ್ಷತ್ರಿಯರೊಳಂ 
ಇಲ್ಲೆನಿಸಿದುದು ಈ  ತ್ರಿಜಗದೊಳೆಗಿದೆಸಕಮರಿಕೇಸರಿಯಾ: 
ಪಂಪಭಾ, ೧. ೨೧) 

ಆದಿಗರ್ಭೇಶ್ವರ - ಹುಟ್ಟಿನಿಂದ ರಾಜವಂಶಕ್ಕೆ ಸೇರಿದ; ಆಗರ್ಭ 
ಶ್ರೀಮಂತ (ತಾವು ಆದಿಗರ್ಭೇಶ್ವರ್‌ ಅಪ್ಪುದಜೆಂ 
ತಳರ್ದೆಡೆಯೆಡೆಯ ಮರಂಗಳ ತೊಜ್‌ಗಳ ಬಾಡಂಗಳ 
ಪೆರ್ಗಳಂ ಬೆಸಗೊಳುತ್ತುಂ.. .ಬ೦ದು: ಪಂಪಭಾ, ೨. ೯೭ 


ವ) 

ಆದಿಜಿನ - [ಜೈನ] ಮೊದಲ ತೀರ್ಥಂಕರ, ವೃಷಭನಾಥ 
(ಅನತಿಶಯ ಕೇವಲಜ್ಜಾನಂ ಅನಿರೀಕ್ಷಿ ವಿಶ್ವನಾಥಂ 
ಆದಿಜಿನಂ: ಆದಿಹು, ೧೦. ೧೫) 

ಆದಿತೀರ್ಥಕರ್ತಾರ - ಆದಿತೀರ್ಥಂಕರ (ಇತ್ತಲ್‌ 
ಆದಿತೀರ್ಥಕರ್ತಾರಂ ಅಮರಗಿರಿಯಂತೆ ಅಚಳನುಂ 


ಪಾರಾವಾರದಂತೆ ಅಕಲುಷಿತನು೦ ಅನಿಲನಂತೆ ನಿಸ್ಸಂಗನುಂ 
ಅಂಬರದಂತೆ ನಿರ್ಲೇಪನು೦ ಆಗಿ ನಿಲೆ: ಆದಿಪು, ೯. ೯೩ 
ವ) 

ಆದಿತ್ಯ — ಸೂರ್ಯ (ಆದಿತ್ಯಂ ಮಸುಳ್ವನ್ನೆಗಂ 
ಧ್ವಜಘಟಾಟೋಪಂಗಳಿಂದಂ ಲಯಾಂಭೋದಂಗಳ್‌ 
ಕವಿವಂತೆವೋಲ್‌ ಕವಿವುದು೦ ಕಾಲ್ಲಾಪು ಕಾಲ್ಲಾಪಿನೊಳ್‌ 
ಜೋದರ್‌ ಜೋದರೊಳ್‌.... ಅಗುರ್ವಪ್ಪನ್ನೆಗಂ: ಪಂಪಭಾ, 
೧೦. ೯೩); ದೇವತೆ (ದೈತ್ಯಾದಿತ್ಕರ್‌ ನೆರೆದರ್‌ ಅಂದು 
ನಭದೊಳ್‌: ಕರ್ಣನೇಮಿ, ೧೨. ೮೬); [ಜೈನ] ಎಂಟು 
ಮಂದಿ ಲೋಕಾಂತಿಕ ದೇವರಲ್ಲಿ ಒಬ್ಬ (ಸಾರಸ್ವತ ಆದಿತ್ಯ 
ವಹ್ನಿ ಅರುಣ ಗರ್ಭತೋಯ ತುಷಿತಾವ್ಯಾಬಾಧಾರಿಷ್ಟರೆಂಬ 
ಎಣ್ಣರು೦ ಲೋಕಾಂತಿಕದೇವರ್‌ ಬಂದು: ಆದಿಪು, ೯. ೩೦ 
ವ) 

ಆದಿತ್ಯತೇಜ - ಸೂರ್ಯನಂತಹ ತೇಜಸ್ಸು[ಪ್ರತಾಪ] ಉಳ್ಳವನು 
(ಮಿಂದು ಕನಕಪಾತ್ರದೊಳ್‌ ತೆಕ್ಕನೆ ತೀವಿದ 
ಕನಕಕಮಳಂ೦ಂಗಳಿಂದ ಆದಿತ್ಯತೇಜಂ ಆದಿತ್ಯಂಗೆ ಅರ್ಥ್ಯಮೆತ್ತಿ: 
ಪಂಪಭಾ, ೯. ೭೨ ವ) 

ಆದಿತ್ಯನದೀಜ - ದೇವಗಂಗೆಯ ಮಗ, ಭೀಷ್ಮ (ಆದಿತ್ಯನದೀಜ೦ 
ಕದನಾದಿತ್ಯಂ ಕಾದಿದಪ್ಪಂ ಈಕ್ಷಿಪೆಂ: ಕರ್ಣನೇಮಿ, ೧೨. ೮೬) 

ಆದಿತ್ಯಪ್ರಭ - ಸೂರ್ಯನಂತೆ ಪ್ರಭೆಯುಳ್ಳವನು (ಬೆಸಸುವುದೆನಗೆ 
ಆದಿತ್ಯಪ್ರಭ ನಿಮ್ಮ ಬಂದ ಕಾರ್ಯಾಂತರಮಂ: ಜಗನ್ನಾವಿ, 


೨. ೪೨) 

ಆದಿದೇವ — ಮೊಟ್ಟ ಮೊದಲ ದೇವ, ಜಿನ 
(ಇದಿರ್ಗೊಳ್ಳಂತಾಯ್ತು ಬಂದೊಡೆ ಆದಿದೇವಂ: 
ಆದಿಪು, ೭. ೬೦) 

ಆದಿನಾಥಮತ - ಜೈನಮತ (ತತ್ತ್ವಂ ಆದಿನಾಥಮತದಿಂ 
ಸಿರಿಯಂ ನೃಪರಿಂ ಮಹಾಪಸಿದ್ಧಂ: ಶಾಂತಿಷು, ೧೨. ೮೦) 

ಆದಿಷುರಾಣ - [ಜೈನ] ಮೊದಲ ತೀರ್ಥಂಕರನನ್ನು ಕುರಿತ 
ಪುರಾಣ (ನೆಗಟ್ಟ ಆದಿಪುರಾಣದಳ್‌ ಅಣಿವುದು 


ಕಾವ್ಯಧರ್ಮಮಂ ಧರ್ಮಮುಮಂ: ಆದಿಪು, ೧. ೩೮) 


ಆದಿಷುರುಷ - [ಉದಾತ್ತ] ನಾರಾಯಣ, ಅರಿಕೇಸರಿ, ಅರ್ಜುನ 
(ಬೇಡಂ ಈ ಬಿನದಂ ತಪ್ಪಲೆ ಕಲ್ಪಿತಂ ಪರಿಯದಾತಂಗೆಂದು 
ನಿನ್ನೀ ಮನಂ ನಿನಗಾತಂ “ದೊರೆ ನೆಟ್ಟನಾದಿಪುರುಷಂಗೇಕಕ್ಕ 
ನೀನ್ನಾಣುವೆ: ಪಂಪಭಾ, ೪. ೬೯) 

ಆದಿಪುರುಷರ್‌ - ಬ್ರಹ್ಮವಿಷ್ಣುಮಹೇಶ್ವರರೆಂಬ ಮೂವರು 
ಆದಿಪುರುಷರು (ಆ ವಿವಿಧ ಲಕ್ಷಣ೦ಗಳೊಳಾವರಿಸಿದ ಕುಲದ 
ಬಲದ ಚಲದ ಅಳವಿಗಳೊಳ್‌ ಮೂವರುಮನಾದಿಪುರುಷರ್‌ 
ಮೂವರುಮೆನಲಲ್ಲದತ್ತ ಮತ್ತೇನೆಂಬರ್‌: ಪಂಪಭಾ, ೧. ೮೭) 

ಆದಿಪೂರುಷ - ಆದಿಜಿನ (ಎಮ್ಮ ಬಾಟ್ವ ತೆಜನಾವುದು ದೇವ 
ಶರಣ್ಣೆ ವಂದೆವು ಆದರದೆ ಎಮಗಪ್ಪುದಂ ಬೆಸಸಿ ಕಾವುದು 
ಲೋಕಮನಾದಿಪೂರುಷಾ: ಆದಿಪು, ೮. ೬೨) 

ಆದಿಬ್ರಹ್ಮ - ಆದಿಜಿನ (ಶ್ರೀದೇವೇಂದ್ರಮುನೀಂದ್ರವಂದಿತ 
ಗುಣವ್ರಾತಂ ಜಗತ್ಸ್ವಾಮಿಸಂದ ಆದಿಬ್ರಹ್ಮಂ 
ಅಗಾಧಬೋಧನಿಳಯಂ: ಆದಿಪು, ೧. ೧) 

ಆದಿಭಟ್ಟಾರಕ -  ಆದಿತೀರ್ಥಂಕರ (ಮಹಾಂಭೋರಾಶಿ 
ಗಂಭೀರನಪ್ಪ ಆದಿಭಟ್ಟಾರಕನ ಚಿತ್ತವೃತ್ತಿಯಂ ಆ 
ಮಹಾತ್ಮನಾವ ಮಾಟಸ್ಥಿಯೊಳಣಿದಂ: ಆದಿಷು, ೧೦. ೭ ವ) 

ಆದಿಭೂಪರ್‌ - ಪುರಾತನ ರಾಜವಂಶದವರು (ಕರಿಪತಿಯನೇಣಿ 
ಕೋಡಗಮಿರೆ ಕಂಡುದಜಿಂದಂ ಆದಿಭೂಪರ್‌ ಕಿಡೆ 
ಬೇಡರು೦ ಅಕುಲೀನರು೦ ಅತಿದುಶ್ನರಿತರುಂ ಭೂಪರಪ್ಪರ್‌: 
ಆದಿಹು, ೧೫. ೩೭) 

ಆದಿಭೂಭುಜ -.. ಮೊದಲ ಚಕ್ರವರ್ತಿ, ಭರತ 
(ರಾಜರಾಜನಧಿರಾಜ೦ ಚಕ್ರನಿಧೀಶ೦ ಆದಿಭೂಭುಜನೆನೆ 
ನೆಗಟ್ಟಿಂ ಭರತಚಕ್ರಿ ವಿಶ್ವಂಭರೆಯೊಳ್‌: ಆದಿಪು, ೧೫. ೩) 

ಆದಿವರಾಹ - ವಿಷ್ಣುವಿನ ವರಾಹಾವತಾರ (ಹಿರಣ್ಯಾಕ್ಷನಂ ತವೆ 
ಕೊಂದು ಆದಿವರಾಹರೂಪದೊಳೆ ನೀನಂದೆತ್ತಿದ್ಯೆ 
ಗೋಮಿನೀಧವ .. .. ಭೂಗೋಳಮಂ: ಜಗನ್ನಾವಿ, ೧. ೫೭) 

ಆದಿವಾಸರ - ಭಾನುವಾರ (ಆದಿವಾಸರದೊಳ್‌ ಉತ್ತರೆಯೊಳ್‌ .. 
. ಆದುದು ಕವಿರತ್ನನಂನನ ರಾಯನ ಜಾತಕಂ: ಅಜಿತಪು, 
೧೨. ೫೧) 

ಆದೃಪ್ತ - ಪುಷ್ಟವಾದ (ಸಾಂದ್ರಚಂದನದ್ರವಾನುಲಿಪ್ತ 
eS A ತರಳತರತಾರಹಾರದಿಂದಳಂಕರಿಸಿ: 
೪, ೪೧ ವ) 

ಆದೇಯ - ತೆಗೆದುಕೊಳ್ಳಬಹುದಾದ (ವಿವೇಕಿಗಮರತ್ವಂ ಹೇಯಂ 
ಆದೇಯಮೇ: ಮಲ್ಲಿನಾಹು, ೧೩. ೯೪) 

ಆದೇಯರೂಪ — ಮೆಚ್ಚಿಕೊಳ್ಳಬಹುದಾದ ರೂಪ 
(ಆದೇಯರೂಪರ೦ ಕಂಡು ಆದರಿಸದಳ್‌ ಏಜಲಿಕ್ಕಿದಳ್‌: 
ಪಂಪರಾ, ೭. ೧೨೫) 

ಆದೇಶ - ಆಜ್ಞೆ (ದ್ವಿತೀಯ ಮುನೀರ್ಶವರಂ ಅಗ್ರಮುನೀಶ್ವರನ 
ಆದೇಶದಿಂ .. .. ಜನ್ಮಾಂಧಕಿಯಲ್ಲಿಗೆ ಬಂದು: ಸುಕುಮಾಚ, 
೫. ೨೩ ವ); ವಿಧಿ, ನಿಯಮ (ನಲಿನಲಿದಾಡುವ ಜಂತ್ರದ 
ಮೀನಂ ಎಚ್ಚನುಮಾಕೆಗೆ ಗಂಡನಕ್ಕುಂ ಎಂದು ಆದೇಶಂ 
ಅಂತಪ್ಪ ಸಾಹಸಪರುಷಂವಿಕ್ರಮಾರ್ಜುನನಲ್ಲದೆ ಪೆಣರಿಲ್ಲ: 
ಪಂಪಭಾ, ೩. ೩೨ ವಮ; ಭವಿಷ್ಯವಾಣಿ (ಲಕ್ಷ್ಮೀಧರ 


ಆದಿಪು, 


ಧಾತ್ರೀದಯಿತೆನಪ್ಪೆ ನೀನೆಂಬ ಆದೇಶ೦ ಅದೆತ್ತ ಪೋಯ್ತು 


ಮನುಕುಲ ತಿಲಕಾ: ಪಂಪರಾ, ೧೪. ೪೪) 


ಆದೇಶಂಗೆಯ್‌ - ಭವಿಷ್ಯ ನುಡಿ (ಮುನೀಶ೦ ಆದೇಶಂಗೆಯ್ದು 


ಪೋಗು ಎಂದು ಕಳಿಪಿದ ಒಸಗೆಗೆ: ಜಗನ್ನಾವಿ, ೧೧. ೨೯) 


ದಾ 
ಆದೃಪ್ತ 


೧೩೪ 


ಆದೇಶಪುರುಷ - (ಜೆ ಕೈನ] ಭವಿಷ್ಯವಾಣಿಯಲ್ಲಿ ಹೇಳಲಾದ ವ್ಯಕ್ತಿ 
(ಅಜೀತಿಪುತುಷದರ್ಶನಂ ಸಮನಿಸೆ ನಮಗೆ ಸಮನಿಸಿತು 
ಇನ್ನೇಕೆ ಇರ್ಪಂ: ಕರ್ಣನೇಮಿ, ೫. ೩೬ ವ) 

ಆದೇಶವಚನ - ಭವಿಷ್ಯವನ್ನು ಹೇಳುವ ನುಡಿ (ಈ ವಚನಂ 
ಆದೇಶವಚನಂ: ಶಾಂತಿಪು, ೫. ೨೭ ವ) 

ಆದೊಡಂ - ಆದರೂ (ಕತೆ ಪಿರಿದಾದೊಡಂ ಕತೆ 
ಮೆಯ್ಗೆಡಲೀಯದೆ ಮುಂ ಪೇಟ್ಜ ಕವೀಶ್ವರರಿಲ್ಲ: 
ಪಂಪಭಾ, ೧. ೧೧) 

ಆದೊಡೆ - ಆದರೆ (ಕತೆ ಪಿರಿದಾದೊಡಂ ಕತೆ ಮೆಯ್ಗೆಡಲೀಯದೆ 

. ಮುಂ ಪೇಟ್ಟ ಕವೀಶ್ವರರಿಲ್ಲ: ಪಂಪಭಾ, ೧. ೧೧); 

ಹಾಗಾದರೆ ಎಂಬ ಅರ್ಥದ ಒಂದು ಅವ್ಯಯ 
(ಪವನಜನಿಂದೆ ಕೌರವಕುಲಂ ಪಡಲಿಟ್ಟವೊಲಕ್ಕುಂ ಆದೊಡೆ 


ಇನ್ನವರಾರುಮಿಲ್ಲಣಮೆ ಸಂತತಿ ಕೆಟ್ಟಪುದು: ಪಂಪಭಾ, ೧೦. 
೬೩) 
ಆದೊರೆತು - ಅದಕ್ಕೆ ಸಮನಾದ, ಅಂತಹ (ವಿದ್ಯಾಪ್ರಭಾವ೦ 


ಆದೊರೆತೆ ವಲಂ: ಪಂಪಭಾ, ೨. ೫೬) 

ಆದೊರೆಯ - ಅಂತಹ (ಆ ದೊರೆಯ ವಿಭವದೊಳ್‌ 
ಪರಮಾದರದಿಂ ದಿವಿಜಸಮಿತಿಯಿಂ ತಮ್ಮ ಮಗಂಗಾದ 
ಮಹಿಮೆಗೆ : ಆದಿಪು, ೭. ೧೧೧) 

ಆದ್ಯ - ಮೊದಲ (ಆದಿಮಂ ಆದ್ಯಂ: ಅಭಿಧಾವ, ೨. ೧. ೭೦), 
ಹಿಂದಿನ, ಹಿರಿಯ (ಆದ್ಯರ್‌ ಅದ್ಯತನರ್‌ ಏಕಾಕಾರರಾದೊಡಂ 
ಪೇಟರೇ: ಪಂಪರಾ, ೧. ೩೦) 

ಆದ್ಯಕಾವ್ಯ - ಮೊದಲ ಕಾವ್ಯ, ಶ್ರೇಷ್ಠ ಕಾವ್ಯ (ನಿರತಿಶಯ 
ವಸ್ತುವಿಸರ ವಿರಚನೆ ಲಕ್ಷ್ಯಂ ತತ್‌ ಆದ್ಯಕಾವ್ಯಕ್ಕೆಂದುಂ: 
ಕವಿರಾಮಾ, ೧. ೩೨) 

ಆದ್ಯಮಹೀಪತಿ -.. ಮೊದಲ ಚಕ್ರವರ್ತಿ, ಭರತ 
(ವಿಮಿಶ್ರಮುಕ್ತಾಕ್ಷತದಿಂದ ಆದ್ಯಮಹೀಪತಿಗೆತ್ತಿದ ಪಾದ್ಯಮಂ 
ಅನುಕರಿಪುದಾಯ್ತು ವಾರ್ಧಿವಿಳಾಸಂ: ಆದಿಷು. ೧೨. ೭೭) 

ಆದ್ಯೋಪಾದ್ಯ - [ಆದ್ಯಃಉಪ ಆದ್ಯ] ಮೊದಲನನೆಯ ಮತ್ತು 
ಎರಡನೆಯ (ಪುರುದೇವಾಜಿತದೇವರಿರ್ವರೆ ದಲ್‌ 
ಆದ್ಯೋಪಾದ್ಯತೀರ್ಥೇಶ್ವರರ್‌: ಅಜಿತಪು, ೧೨. ೭) 

ಆಧಾನ - ಸ್ವೀಕರಿಸುವುದು (ಪರಾಧಾನ ಸಂಧಾನ ಮೋಕ್ಷಂಗಳ 
ವೇಗಂ ಲೋಚನಾಗೋಚರಂ: ಜಗನ್ನಾವಿ, ೧೨. ೬೬) 

ಆಧಾರ - ನೆಲೆ; ತಳಹದಿ ನಿಜ ಆಧಾರ ಆಧೇಯ ಸ್ಥಿತಿಯೊಳ್‌ 
ಅಲ್ಲದಿರ್ಕುಮೇ: ಶಾಂತಿಷು, ೮. ೧೩೮ ವ); ನೀರಿನಾಸರೆ, 
ಬಾವಿ (ಸರಸಿ ಸರಂ .. .. ಆಧಾರಂ ಪುಷ್ಕರಿಣಿಯದು ವಾಪಿ: 
ಅಭಿಧಾವ, ೧» ೪. ೧೫) 

ಆಧಿ - ದುಃಖ (ಆಧಿಯಿಂ ಶಾರ್ವರದೆ ನೆರೆದು ಬರ್ಪ 
ವಿಬುಧವಂದಿವೃಂದದ ಮನೋಮುದಮಂ ಒದವಿಸುತ್ತುಂ: 
ಆಚವರ್ಧ, ೨. ೩೩ ವ); ವಿಪತ್ತು (ಚಿಂತಾ ಪೀಡೆ ತಾಂ 
ಆಧಿ; ಅಭಿಧಾವ, ೨. ೨. ೧) 

ಆಧಿಕ್ಯ - ಅಧಿಕತೆ, ಹಿರಿಮೆ (ಎಲೆ ಕೃಷ್ಣ ನಿನ್ನ ರೂಪಮುಂ .. .. 
ವಿಕ್ರಮಾಧಿಕ್ಕಮುಂ ವಿವೇಕಾತಿರೇಕಮುಂ: ಜಗನ್ನಾವಿ, ೪. ೭೯ 
ವ) 

ಆಧೇಯ - ಆಧಾರವಾಗಿರುವ, ಆಶ್ರಯ (ಎಂದು ಕೊಂತಿಯ 
ವಿಸರ್ಜಿಸಿ ಚಾಗದ ಕುಲದ ನನ್ನಿಯಂ ಆವರ್ಜಿಸಿ 
ರಾಧೇಯಂ ಒಳಿಂಗೆ ಆಧೇಯಮಾಗಿರ್ದಂ: ಪಂಪಭಾ, ೯. 
೮೭ ವ); ನ್ಯಾಸ 


ಆಧೇಯವಚನ - ಮಾತಿನಲ್ಲಿ ಚತುರ (ವಕ್ರೋಕ್ತಿನಿಪುಣನುಂ 


ಆಧೇಯವಚನನುಮುದ್ಧತವೇಷನುಂ ಪರಿಚಿತಾಶೇಷ 
ದೇಶಭಾಷನುಂ: ಆದಿಹು, ೧೪. ೪೩ ವ) 
ಆಧೋರಣ — ಆನೆಯ ಸವಾರ, ಮಾವುತ 


(ಮದೀಯಜೀವಿತೇಶ೦ ಆಧೋರಣಂ ಕೆಡೆವಂತೆ ಧರಾತಳಕ್ಕೆ 
ಕೆಡೆವುದುಂ: ಆದಿಪು, ೩. ೪೦ ವ) 

ಆನ್‌ - ಎದುರಾಗು, ಎದುರಿಸು (ಆ೦ತವನಿಪನಿಕರಂ ಕೈಯಾಂತ 
ಅವನಿಪನಿಕರಮೊಂದು ಕೋಟಿಗೆ ಮಿಗಿಲೆಂಬಂತಾದೊಡಂ: 
ಗದಾಯು, ೧. ೧೫) ಧರಿಸು (ಸುರಸಂದೋಹದ 
ತೀವಿತಂದ ಘಟಸಂಘಾತಗಳಂ ಆನಲ್ಕೆ ಬಾರದೆ ಮಾಣೆ: 
ಆದಿಪು, ೭. ೮೬); ಒಡ್ಡು (ಪಲರುಂ ಬಣ್ಣಿಸೆ ಕಿವಿಯನಾಂತು 
ಕೇಳುತ್ತುಂ: ಪಂಪಭಾ, ೧೧. ೨) 

ಆನಂದನಾಟಕ ದ ಹರ್ಷದಿಂದ ಮಾಡುವ ನೃತ್ಯ 
(ಆನಂದನಾಟಕಂ ಪರಮಾನಂದಮನಂದು ಮಾಡೆ: ಆದಿಪು, 
೧೬. ೫೪) 

ಆನಂದನೃತ್ಯ  - ಜಿನನ ಹುಟ್ಟಿನಿಂದ ಆನ೦ದತುಂದಿಲನಾಗುವ 
ಇಂದ್ರ ಮಾಡುವ ನೃತ್ಯ (ಎಸೆದತ್ತು ಇಂದ್ರನ ಆನಂದನೃತ್ಯಂ: 
ಆದಿಪು, ೭. ೧೨೦) 

ಆನಂದಬಾಷ್ಟೋದ -] ಆನಂದಾಶ್ರು, ಸಂತಸದ ಕಣ್ಣೀರು 
(ಮುದಿತ ಸುರಾನಂದಬಾಷ್ಲೋದ ಬಿ೦ದೂತ್ಕರಮೆಂಬಂತಾಗೆ 
ತಂದತ್ತರಲ ಮಟ್‌ಗಳಂ೦ ಪುಷ್ಪಮೇಘಪ್ರತಾನಂ: ಆದಿಪು, 
೧೪. ೧೧೮) 

ಆನಂದವಸನ - ಮುಟ್ಟಿನಿಂದ ಕೆಂಪಾದ ಬಟ್ಟೆ (ಬಟೆಕಾಕೆ 
ದೇವಕಿಯ ಆನಂದವಸನಂಗಳಂ ಪಟಳಿಕೆಯೊಳಿಕ್ಕಿ ತಂದು: 
ಕರ್ಣನೇಮಿ, ೬. ೫ ವ) 

ಆನಕ - ದುಂದುಭಿ (ತಿದಶಾನೇಕ ಆನಕಂಗಳ್‌ ಮೊಳಗಿದವು: 
ಆದಿಪು, ೭. ೩೯); ಮೃದಂಗ (ಮುರಜಂ ಮೃದಂಗ ಆನಕಂ 
ಉರುಪಟಹಂ ಡಿಂಡಿಮಾಭಿಧಾನಂ: ಅಭಿಧಾವ, ೧. ೧೩. ೨೬) 

ಆನಕದುಂದುಭಿ - ಶ್ರೀಕೃಷ್ಣನ ತಂದೆ ವಸುದೇವ (ಎಂದು 
ನೊಂದು ನುಡಿದಾತ್ಮಸೌಂದರಿಗೆ ಆನಕದುಂದುಭಿ ಇಂತೆಂದಂ: 
ಕರ್ಣನೇಮಿ, ೬. ೧೪ ವ) 

ಆನಕರಾವ - ಆನಕದಧ್ದನಿ (ಕದನ ಆನಕರಾವ೦ ಅಗುರ್ವಿನಂ 
ಉರ್ವ ಪರ್ವುತ್ತಿರೆ ಚಾರುವೀರಭಟಕೋಟಿಗೆ ರಾಗರಸಂ 
ಪೊದರ್ಳದು ತುಳ್ಳುತ್ತಿರೆ: ಪಂಪಭಾ, ೮. ೯೨) 

ಆನತ - [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂದು, ಹದಿಮೂರನೆಯ 
ಸ್ವರ್ಗ (ಸೌಧರ್ಮ ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ 
ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ 


ಸಹಸ್ರಾರ ಆನತ ಪ್ರಾಣತ ಅರಣ್ಯ ಅಚ್ಯುತಮೆಂಬ 
ಪದಿನಾಜು೦ ಕಲ್ಪಂಗಳೊಳಂ: ವಡ್ಡಾರಾ, ಪು ೯೭, ಸಾ ೨೬) 
ಆನತಮೂರ್ಧಂ - ತಲೆಬಾಗಿದವನು (ಮಂತ್ರಿಮುಖ್ಯಂ 


ಅತಿಭಕ್ತಿಭರಾನತಮೂರ್ಧಂ ಅಟ್ಟೆಯಿಂ ಬಿನ್ನವಿಕುಂ: ಆದಿಷು, 
೨. ೩೪) 

ಆನತರಿಪು - ಬಾಗಿದ ಶತ್ರುಗಳುಳ್ಳವನು, ಶತ್ರುಗಳನ್ನು 
ಬಾಗಿಸಿದವನು (ತಾನು೦ ಸರೋಜಷಂಡಮಂ ಆನತರಿಪು 
ಪೊಕ್ಕು ದಿವ್ಯವಚನಮ೦ ಅದಂ ಅಂತೇನು೦ ಬಗೆಯದೆ: 
ಪಂಪಭಾ, ೮. ೪೦) 


೧೩೫ 


ಆನದ್ಧ - ಕಟ್ಟಲ್ಪಟ್ಟದ್ದು (ನಾಲ್ಕುಂ ಮಾನಸ್ತಂಭಂಗಳ್‌ ರತ್ನ 
ಆನದ್ಧಂಗಳ್‌ ನಿರಂತರಂ ಸೊಗಯಿಸುಗುಂ: ಆದಿಷು, ೧೦. 


೨೪) 


ಆನನ ದ ಬಾಯಿ; ಮುಖ (ಪ್ರಿಯಾತ್ಮಜಾ 
ಆನನಾರವಿಂದನಿರೀಕ್ಷಣಾನಂತರಂ: ಶಾಂತಿಷು, ೮. ೬೭ ವ) 

ಆನನಪದ್ಮ -  ಮೊಗದಾವರೆ, ತಾವರೆಯಂತಹ ಮುಖ 
(ಅನಿತೊಂದುರ್ಕಿನೊಳ್‌ ಉರ್ಕಿ ಕೌರವಖಳರ್‌ 
ಪಾಂಚಾಳರಾಜಾತ್ಮಜಾ ಆನನಪದ್ಮ ಗ್ಲಪನೈಕಕಾರಣಪರರ್‌ 
ತಾಮಾಗೆಯುಂ: ಪಂಪಭಾ, ೭. ೯) 

ಆನನೇಂದು - ಮುಖಚಂದ್ರ (ತಿವಳಿಗಳುಂ 
ವಿರೋಧಿನೃಪರುತ್ಸವಮು೦ ಕಿಡೆವಂದುವು ಆನನೇಂದುವ 


ಕಡುವೆಳ್ಳು ಕೂಸಿನ ನೆಗಟೌಯ ಬೆಳ್ಳುವೊಲಾಯ್ತು: ಪಂಪಭಾ, 
೧. ೧೨೫) 

ಆನಮ್ರಾಟನೀನಾದ - ಬಗ್ಗಿಸದ ಬಿಲ್ಲಿನ ತುದಿಭಾಗದಿಂದ ಕೊಮ್ಮಿದ 
ಶಬ್ದ (ಬಾಹುಬಲೀಶನೇಜೆಸಿದ೦ ಆನಮ್ರಾಟನೀನಾದಸ೦ಜನಿತ 


ಅರಾತಿಕುಲಾಂಗನಾಜನ ಮನಸ್ಸಂತಾಪಮಂ ಚಾಪಮಂ: 
ಆದಿಷು, ೧೪. ೯೯) 
ಆನಲಾರದೆ - ತಾಳಲಾರದೆ (ಸುದತಿಯ ಮೃದು 


ಪದವಿನ್ಯಾಸಮುಮಂ ಶೇಷಂ ಆನಲಾರದೆ ಸುಯ್ದಂ ಬೇಸಣಿಂ 
ಎಂದೊಡೆ ಗರ್ಭದ ಕೂಸಿನ ಬಳೆದಳವಿಯಳನಳೆವರುಂ 
ಒಳರೇ: ಪಂಪಭಾ, ೧. ೧೨೬) 

ಆನೀಕ - ಸಂಕುಲ (ಮನದ ಮೋಹದ್ವಾಂತಾನೀಕಂ 
ಪ್ರಯೋಜನಾರ್ಥ ಆಲೋಕನಂ 
ಉಳ್ಳಾಪ್ರದೀಪದಿ೦ದಾಯ್ತಾಗಳ್‌: ನೇಮಿನಾಪು, ೪. ೫೩) 

ಆನೀಕಿನಿ - ಅಕ್ಷ್‌ಹಿಣಿಯ ಹತ್ತನೇ ಒಂದು ಭಾಗ (ಆನೀಕಿನಿಯಕ್ಕುಂ 
ಅದು ಪದಿರ್ಮಡಿಸಲೊಡಂ ತಾಕೌಹಿಣಿಯಕ್ಕುಂ ಜೈನೋಕ್ತಂ: 
ಪಂಪರಾ, ೧೩. ೪ ವ) 

ಆನುವಂಶ — ವಂಶಪರಂಪರೆಯಿಂದ ಬಂದ 
(ಅನುವಂಶವೃತ್ತಾಂತರ ವಿಂಶತಿನಖನಂ: ಶಾಂತಿಷು, ೧೦. 
೧೪೬ ವ) 

ಆನುಷಂಗಿಕಫಲ - ಮುಖ್ಯ ವಿಷಯಕ್ಕೆ ಅಂಟಿಕೊಂಡು ಬರುವ, 

ಪ್ರಾಸಂಗಿಕ ವಾದ ಫಲ (ಆನುಷಂಗಿಕಫಲ೦ 

ಭೂಪೇಂದದೇವೇಂದರಾಜ್ಯವಿಳಾಸಂ: ಆದಿಷು, ೨. ೭) 
- [ಆನ್‌.-ಎ1 ತಾಳಲು, ತಡೆದುಕೊಳ್ಳಲು (ಅರಿಕೇಸರಿಯ 
ಒಂದು ಗಾಡಿಯ ಉದ್ದಾನಿ ತಗುಳ್ಳು ಕಣ್ಣೊಳೆ ತೊಟಲ್ಲು 
ಎರ್ದೆಯೊಳ್‌ ತಡಮಾಡೆ ಬೇಟದುದ್ದಾನಿಯನಾನೆ 
ಮನ್ನಥಮಹೀಭುಜನೋವದೆ: ಪಂಪಭಾ, ೪. ೫೮) 
ಆನೆಗಂಪಲ್‌ -. ಆನೆ. ಹೂತುಹೋಗುವ ಕೆಸರುದಾಣ 
(ವರವಜಘೋಷಕರಿ ಪೋಗುತೆ ತತ್ತಟಾನ್ನಂಪದೊಳ್‌ 
ಭಾವಿಸದೆಯ್ದೆ ಪೊಕ್ಕು: ಪಾರ್ಶ್ವನಾಷು, ೫. ೬೧) 

ಆನೆಗಂಬ - ಆನೆಯನ್ನು ಕಟ್ಟುವ ಕಂಬ (ಮಹಾಸಾಮಂತರ 
ಪದಿರ ಪಣಿಗಳಿಂದ೦ ಅಗುರ್ವಾಗೆ ನಡೆದ ಬೀಡಿಂಗೆ 
ಬೀಡುವಿಡಲ್‌ ನೆಲನುಂ ಆನೆಗಂಬಕ್ಕೆ ಪೆರ್ಮರಂಗಳುಮಂ ಆ 
ಪಡೆಗೆ ನೆಜ್‌ಯವೆನಿಸಿ: ಪಂಪಭಾ, ೯. ೧೦೪ ವ) 

ಆನೆಗಂಭ - ಆನೆಗಂಬ (ಕಟ್ಟುವಾನೆಗಂಭ೦ಗಳುಮಂ: ಶಾಂತಿಷು, 
೩೧೯ಮ.) 


ಆನೆ 


ಆನೆಗದುಪು - ಆನೆಗಳ ಸಮೂಹ (ಮೃಗರಾಜಂಗೆ ಅಗಿದು 


ಓಡುವ ಆನೆಗದುಪ೦ ಕೈಕೊಂಡು ಯೂಧಾಧಿಪಂ 
ಮಗುಟ್ಬುಂ: ಪಂಪರಾ, ೩. ೫೭) 

ಆನೆಗೊಲೆಗೊಲ್‌ - [ಆನೆಕೊಲೆಕೊಲ್‌] ಆನೆ ಕೊಂದಂತೆ 
ಕೊಲ್ಲು (ಮನ್ನಥಮಹೀಭುಜನೋವದೆ ತೋಜೆಕೊಟ್ಟುದು 


ಒಂದಾನೆಯೆ ತನ್ನನಾನೆಗೊಲೆಗೊಂದಪುದೆಂದು ಲತಾಂಗಿ 
ಬೆರ್ಚಿದಳ್‌: ಪಂಪಭಾ, ೪. ೫೮) 

ಆನೆತ್ತೆಚ್ಚೆನ್‌ - ನಾನು ಎಲ್ಲಿ ಬಾಣಪ್ರಯೋಗ ಮಾಡಿದೆ (ಎತ್ತ 
ವನಂ ಎತ್ತ ಮೃಗಯಾವೃತ್ತಕಂ ಈ ತಪಸಿಯೆತ್ತ ಮೃಗಂ 
ಎಂದು ಎಂತು ಆನೆತ್ತಚ್ಛೆನ್‌ ಆತ್ಮಕರ್ಮಾಯತ್ತಂ ಪೆಅತಲ್ತಿದು 
ಎಲ್ಲಂ ಅಘಟಿತಘಟಿತಂ: ಪಂಪಭಾ, ೧. ೧೧೩) 

ಆನೆಯ ಕೋಡು ಬಾಗದು - ಆನೆಯ ದಂತ ಬಗ್ಗುವುದಿಲ್ಲ 
(ಆನೆಯ ಕೋಡು ಬಾಗದು ಎಂಬಂತೆ ದುರ್ಯೋಧನನ 
ಉದ್ದತ್ತತೆಯುಮ೦ ಭೀಮಸೇನನ ಮಹಾಪ್ರತಿಜ್ಞೆಯುಮಂ 
ಆರ್ಗ೦ ಬಾರಿಸಲ್ಲಾರದು: ಪಂಪಭಾ, ೭. ೧೬ ವ) 

ಆನೆರಕ್ಕಸ - ಗಜಾಸುರ (ತಕ್ಕಿನಿಂ ಮಿಕ್ಕು ಪೋರ್ದ ಆನೆರಕ್ಕಸನ 
ಸಮ್ಮದ ಮೇಲ್ವೊದಿಕೆಯೊಳಂ ಚೆಲ್ವನಾಂತು: ಕಬ್ಬಿಗಕಾ, ೧೩೦ 
ವ) 

ಆನೆವಾಂಗು - ಆನೆಯನ್ನು ಪಳಗಿಸುವ ವಿದ್ಯೆ (ಕಲ್ತ ಆನೆವಾಂಗು 
ಗೆಲೆ ಸಲೆ ಸೋಲ್ತ ಆನೆಗೆ ಲೆಕ್ಕಮಿಲ್ಲ: ಶಾಂತಿಷು, ೩. ೨೪) 

ಆನೆವಿನ್ನಾಣಿ — ಗಜಶಾಸ್ತ್ರ ಬಲ್ಲವನು (ಆ 
ನವಮದಮಾತಂಗಮನೇಜೇದೊಡೆ ಆನೆವಿನ್ನಾಣಿ ನಾನಹೆನು: 
ಕರ್ಣನೇಮಿ: ೯. ೯) 

ಆನೆಸಾಲೆ - ಗಜಶಾಲೆ (ಸೊದೆವಟಿದರ ಮನೆಯಂ ಬಳಸಿದ 
ಆನೆಸಾಲೆಗಳೆಸೆಗುಂ: ಮಲ್ಲಿನಾಹು, ೨. ೫೧) 

ಆನೋಕಹ - ಮರ  (ರಕ್ತಾಶೋಕಪಲ್ಲವಾಧರೆಯರ್‌ 
ಅತಿರಕ್ತಪಲ್ಲವಾಶೋಕ ಆನೋಕಹಂಗಳುಮಂ: ಆದಿಪು, ೧೧. 
೯೫ ವ) 

ಆಪಗ್ವಾ[ಗೆ] - ನದಿ (ಆಪಗಾವಾರಿ ವಿರಾಜತ್‌ ಚಂದಕಾಂತೋಪಲ 
ಕಲಶಮ೦ ಅಂದೆತ್ತಿ ಭೂಪಾಲಕಂಠೀರವನಂ 
ಯೌವರಾಜ್ಯಾಭಿಷೇಕೋತ್ಸವಮಂ 
ಸಾರ್ವಭೌಮಂ: ಕಾದಂಸಂ, ೨. ೫೭) 

ಆಪಣ - ಅಂಗಡಿ (ಧನದ ಭವನಮೆನಿಪ ಸಿರಿಯ ಬಚ್ಚರ 
ಆಪಣಂಗಳಿಂ ಪೊದಳ್ಬ ಕಾವಣಂಗಳಿಂ: ಪಂಪಭಾ, ೧. 
೫೮) 

ಆಪತ್ಸ್ತಯೋಧಿ - ಆಪತ್ತುಗಳ ಸಮುದ್ರ (ಆಪತ್ಚಯೋಧಿಯೊಳಗೆ 
ಅತ್ಯಾಪತ್ತಿಂದಟೈಮೆಟ್ಕೆ ನಮೆವೆಮಗೆ ಶರಣ್‌ ಪಾಪಹರ ನೀಮೆ: 
ಪಂಪಭಾ, ೭. ೬೧) 

ಆಪತ್ವತಿಕಾರ - [ಆಪತ್‌-ಪುತಿಕಾರ] ಕಷ್ಟನಿವಾರಣೆ (ನೀವೆ 
ಶರಣ್‌ ಪಾಪಹರ ನೀಮೆ ಬಗೆದು ಎಮಗೆ 
ಆಪತ್‌ಪ್ರತಿಕಾರಮಾವುದೀಗಳೆ ಬೆಸಸಿಂ: ಪಂಪಭಾ, ೭. ೬೧) 

ಆಪದ್ದಿನೀತ - ಕಷ್ಟಕಾಲದಲ್ಲಿ ವಿನೀತನಾಗುವ (ಆಪದ್ವಿನೀತನಂ 
ಧೃತಕೋಪನಂ ಅಜ್ಞಾನಿಯಂ ಕೃತಪ್ನನಂ: ಪಂಚತಂತ್ರ, 
೧೫೬) 

ಆಪನ್ನ - ಆಪತ್ತಿಗೆ ಗುರಿಯಾದ (ಆಪನ್ನಾಶ್ರಿತಸುಖಪದಂ .. ಎನೆ: 
ಜಗನ್ನಾವಿ, ೧೦. ೧) 


ಮಾಡಿದಂ 


೧೩೬ 


ಆಪಾಂಡು - ನಸುಬಿಳುಪಿನ (ಬೆಳ್ಳೆಲೆ ಬಿಡದೇ೦ ನನೆಯಿಸಿದುದೊ 


ತರುಣಿಜನ ಘನವಿರಹ ಆಪಾಮಡುಗಂಮಂಡಳದಿಂದಂ: 
ರಾಜಶೇವಿ, ೨. ೦೩) 

ಆಪಾತಮಾತ್ರರಮಣೀಯತರ _ ಮೇಲುನೋಟಕ್ಕೆ ಮಾತ್ರ 
ಸುಂದರವಾದ (ತನುಗಾಯಾಸಕರ೦ ಶುಕ್ಷಾರ್ತವವಾಸಿತಂ 


ಆಪಾತಮಾತ್ರರಮಣೀಯತರಂ: ಆದಿಪು, ೬. ೪೪) 
ಆಪಾದಮಸ್ತಕ - ಕಾಲಿನಿಂದ ಹಿಡಿದು ತಲೆಯವರೆಗೆ (ಸುಭದ್ರೆಯ 
ರೂಪಂ ಆಪಾದಮಸ್ತಕಂಬರಂ ಎಯ್ದೆ ನೋಡಿ ತನ್ನೊಳಾದ 
ಬೇಟದೊಳ್‌ ಬಡವಟ್ಟು: ಪಂಪಭಾ, ೫. ೧೫ ವ) 
ಆಪಾಳಿತ - ವ್ಯಾಪ್ತವಾದ (ಶ್ರೀಪತಿಗೆ ಯುದ್ಧಮಲ್ಲ ಮಹೀಪತಿಗೆ 
ನೆಗಟ್‌ ಪುಟ್ಟಿ ಪುಟ್ಟಿದಂ ಅಖಳಕ್ಸ್ಟಾಪಾಲಮೌಳಿಮಣಿಕಿರಣ 


ಆಪಾಳಿತ ನಖಮಯೂಖರಂಜಿತಚರಣಂ: ಪಂಪಭಾ, ೧. 
೧೮) 
ಆಪೀಡ - ಒತ್ತುವುದು; ತಲೆಯ ಆಭರಣ (ಜನನಿಯ 


ವಕ್ತ್ರಾಬ್ಬದೊಳ್‌ ಚ೦ದ್ರಮ೦ ಪೊಕ್ಕುದನಲ್ತೆ ಕಂಡೆನಾಂ ಎಂದು 

ಚಂದ್ರಾಪೀಡ [ಚಂದ್ರ ಆಪೀಡ] ನೆಂಬ ಪೆರನಿಟ್ಟಂ 

ತನೂಜಂಗೆ .. .ಸಾರ್ವಭೌಮಂ: ಕಾದಂಸಂ, ೨. ೨೭) 
ಆಪೂರ್ಣ ದ ಪೂರ್ಣಗೊಳಿಸಿಕೊಂಡ (ಶ್ರೀಪತಿ 

ಪುರುಪರಮೇಶ್ವರಂ ಆಪೂರ್ಣಮನೋರಥಂ 

ನಮನ್ನಫಮಕುಟಾಟೋಪಂ: ಆದಿಪು, ೯. ೧) 
ಆಹೊತ್ತುಂ - ಯಾವಾಗಲೂ (ಆ ಪುರದ ತೆಂಕವಂಕದೊಳ್‌ 

ಆಪೊತ್ತುಂ ಅನೇಕ ಜೀವಹತಿ ತನಗೆ ಸುಖೋದ್ದೀಪನಂ: 

ಯಶೋಧಚ, ೧. ೩೪) 
ಆಪೋಶನ - ಊಟದ ಮೊದಲು ಮತ್ತು ಕೊನೆಗೆ 

ಮಂತ್ರಪೂರ್ವಕವಾಗಿ ಕುಡಿಯುವ ನೀರು, ಮುಗಿಸಿಬಿಡು 

(ಕೆಂಗೋಲ್ಕಸಗಿದ ಸಿಂಹಕ್ಕೆ ಪೂಣಿಗತನದಿಂದ 

ಏನಾನುಮೊಂದಂ ನುಡಿದೆನಪ್ಪೊಡೆ. ಎನ್ನನೆ ಮುನ್ನಂ 

ಆಪೋಶನಂಗೊಳ್ಳುಂ: ಪಂಚತಂತ್ರ, ೨೩೦ ವ) 
ಆಹೋಶನಂಗೊಳ್‌ - ಆಪೋಶನ ತೆಗೆದುಕೊ, ಸಂಪೂರ್ಣವಾಗಿ 

ಕಬಳಿಸು (ಪೀರ್ದುಕೊಂಡಂ ಮನಂಗೊಳೆ ಸಪ್ಪಾರ್ಚಿ 

ಪೊದಳ್ಳು ನೀಳ್ಬು ಒಸಗೆಯಿಂದ ಆಪೋಶನಂಗೊಳ್ಳವೋಲ್‌: 

ಪಂಪಭಾ, ೫. ೮೬) 
ಆಹೋಶಿಸು - ಊಟದ ಬಳಿಕ ನೀರು ಕುಡಿ 
(ಜೀವಶ್ತಾದ್ದಕ್ಕುಚಿದಿರ್ದ  ಮಾಜನಂಗಳ್‌ ಕಟೆಯುಂಉ 
ಆಪೋಶಿಪಲ್ಲಿ ನೆನೆದುದು ತನ್ನಂ: ಯಶೋಧಚ, ೩. ೫೧) 

ಎ [ಜೈನ] ಅಷ್ಟಾದಶದೋಷರಹಿತನಾದವನು (ಮಾತೇಂ 
ಉದ್ಭಾತ ದೋಷಪ್ರಕರರಹಿತನೆನಿಪಂ ಆಪ್ತಂ: ಸುಕುಮಾಚ, 
೫. ೩೯); ನೋಡಿ, "ಅಷ್ಟಾದಶದೋಷ'; ಪೂಜ್ಯವ್ಯಕ್ತಿ 
(ಹೊಲ್ಲೆಂದು ಆವೇಕೆಂದಪೆ೦ ಆಪ್ತಂ ಪಾವನಮಲ್ಲೆಂದು 
ಸಾಜುತಿರ್ಪರ್‌ ಶೈವರ್‌: ಸಮಯಪ, ೮. ೧೬) 
ಆಪ್ತಗೃಹ - ಸ್ವಂತ ಮನೆ (ಜಿನಗೃಹಮಂ ಮನೋಮುದದೆ 

ಮಾಡದಂ ಆಪ್ರಗೃಹಂಗಳಂ ಮಹಾಜನಮನೆ ನೋಡಿ 

ಮಾಡಿಸುವವಂಶುಚಿಯಪ್ಪುದು: ಸಮಯಪ, ೪. ೧೨೭) 
ಆಪ್ತವಂತ - ಆತ್ಮೀಯತೆಯುಳ್ಳವನು, ನಂಬಿಕಸ್ಥ 

(ರಸದಾನಾದಿಗಳೊಳ್‌ ಛಿದ್ರಿಸುವಮಪ್ಪೊಡೆ ಅವರ್‌ 

ಆಪ್ಪವಂತರುಂ ಬುದ್ಧಿವ೦ತರು೦ ಆಗಿ ನೆಗಟ್ಟರ್‌ ಇನ್ನಾವ 

ಮಾಟ್ಕ್‌ಯೊಳ್‌ ಪಗೆಯಂ ಕೆಯ್ದೆ ಮಾಡುವುದು ಪೇಟಿಂ: 

ಪಂಪಭಾ, ೬. ೬೭ ವ) 


ಆಪ್ಪ 
ಧಿ 


ಆಪ್ತಾಗಮ - ವೇದ, ಶಾಸ್ತ್ರ (ಮೊದಲಿಂ ತುದಿವರಂ 
ಉಚಿತಾಪ್ತಾಗಮ ಪದಾರ್ಥ ` ಸೂತ್ರ ಪ್ರಪಂಚಮಂ ಮುನಿ 
ನುಡಿದಂ: ಶಾಂತಿಪು, ೭. ೩) 

ಆಪ್ಯಾಯನ - ಸುಖ, ತೃಪ್ತಿ (ಪುತ್ತಸ್ಪರ್ಶನ ಆಪ್ಕಾಯನ 
ಕೋಟಿಯಾಗೆ: ಪಂಪಭಾ, ೧೩. ೮ ವ) 

ಆಪ್ಯಾಯಮಾನ - ಹಿತಕರವಾದ (ಪುಂಡರೀಕನ ಶರೀರಮಂ 
ಕಿಡದಂತು ತಂದು ಮತ್‌ ತೇಜದಿಂದ ಆಪ್ಯಾಯನಮಾಗೆ .. 
.. ಇರಿಸಿದಪ್ಪೆಂ: ಕಾದಂಸಂ, ೭. ೪೫ ವ) 

ಆಬಾಲಗೋಪಾಲ - ಮಕ್ಕಳಿಂದ ಹಿಡಿದು ಗೋಪಾಲಕರವರೆಗೆ; 
ಸಮಸ್ತ (ತನ್ನ ಮುನ್ನಿನ ಭವದ ಪೆಸರ೦ ನೆಗಟೌಯುವುಂ 
ಪೇಟ್ಟು ಆಬಾಲಗೋಪಾಲವೃದ್ಧಪ್ರಸಿದ್ಧಂ: ಶಾಂತಿಷು, ೮. 
೧೩೭ ವ) 

ಆಭ - ಹೋಲುವ (ಸುಖಮಯಮಾಗಿರ್ದುದು 
ಕರ್ವೆಟ್ಟಮಂ ಕಂಡರಸಿ ಸಮದವೊಲ್‌ ನೀರದಾಭಂ 
ಮದೇಭಂ: ನೇಮಿನಾಪು, ೫. ೯೩); ಕಾಂತಿ 
(ನುತವೇತ್ರಾಸನರುಲ್ಲರೀ ಮೃದಗಾಭಂ ತ್ರಿವಾತಾಭಿವೇಷ್ಟಿತಂ 

ಸ ಜಗತ್ತಿತಯಂ ನಿಂದುದು: ಸುಕುಮಾಚ, ೧೧. ೪೦) 

ಆಭಾಸ - ಕಾಂತಿ; ಭ್ರಾಂತಿ (ಕಂತು ವಿನೋದದಾರ್ಥ ವಿಚಿತ್ರ 
ಚಿತ್ರಿತ ಪತಾಕಾಭಾಸಮೆಂಬಂತು: ಸುಕುಮಾಚ, ೯. ೧೦೮); 
ಹೋಲಿಕೆ ಪೊಳಮಟ್ಟಂ ಉಲ್ಲಸಿತ ವಿಭವಂ ದೇವೇಂದ್ರ 
ಆಭಾಸ೦ ಆ ಮನುಜೇಶ್ವರಂ: ವರ್ಧಮಾಷು, ೮. ೩೭) 

ಆಭಿಚಾರ - ಶೂನ್ಯ ಮಾಟ (ಅತ್ತ ದುರ್ಯೋಧನನ ಬೆಸದೊಳ್‌ 
ಆತನ ಪುರೋಹಿತಂ ಕನಕಸ್ವಾಮಿಯೆಂಬ೦ ಪಾಂಡವರ್ಗೆ 
ಆಭಿಚಾರಮಾಗೆ ಬೇಳ್ವ ಬೇಳ್ವೆಯ ಕೊಂಡು: ಪಂಪಭಾ, ೮. 
ಛಲವು) 


ಆಭಿಚಾರಿಕ ದ ಮಾಟ (ಆಭಿಚಾರಿಕಜರಾತಂಕಾದಿ 
ಭೇದಂಗಳಪ್ಪುಪಸರ್ಗ೦ಗಳ: ಆದಿಷು, ೧೬. ೯) 

ಆಭಿಜಾತ್ಯ - ಸತ್ಕುಲದ, ಕುಲೀನತೆ (ಆಭಿಜಾತ್ಮೆ ತನ್ನಂ 
ಅನುಶಾಸಿಪಂತೆಯು೦ .. .. ಅತಿಲಜ್ಜಿತೆಯಾಗಿ: ಕಾದಂಬ, ೬. 
೯೨ ವ) 

ಆಭೀಳ - ತೀವ್ರವಾದ ಜೋರಾದ (ಪೊಡೆಯಿಪ್ಪ 


ಆಭೀಳನಿಸ್ಸಾಳದ ಪಟುರವ ಆಶೇಭಕರ್ಣೋತ್ಕರಂ ಫಿಮ್ಮಿಡೆ: 
ಶಾಂತೀಶ್ವಪು, ೩. ೫೮) 

ಆಭೀಳತರ - ಮಹಾಭೀಕರ (ಕಾಳಾಂತ ಪವನಹತಿ ಕಲ್ಲೋಳವಿಳ 
ಜಳಧಿನಿನದಮೋ ನಿರ್ಧಾತಾಭೀಳತರರಭಸಮೋ 
ಲಯಕಾಳಾಂಬುದಘೋಷಮೋ ನೆಲಂ ಮೊಲಗಿದುದೋ: 
ಆದಿಹು, ೧೨. ೯೧) 

ಆಭೀಳತೆ -  ಭಯಂಕರತೆ.. (ಉದ್ವಹಿಮೋಗ್ರಖಡ್ಗಮಂ 
ಚಾಳಿಸುತುಂ ಸುರಾಧಿಪದಿಶಾನಿಳವಾಹಮನೇಜೆ ಬಂದುದು 
ಆಭೀಳತೆವೆತ್ತುಮಾಗಿ: ಶಾಂತೀಶ್ವಹು, ೧೨. ೭೩) 


ಆಭೋಗ - ಸುಖ; ಪರಿಪೂರ್ಣತೆ (ಆಲೇಪ ಕಾಶ್ಮೀರ 
ರಾಗಾಕ್ತಂಗಳ್‌ ನೆಗೆತಂದುವಂದು ಕಠಿನೋತ್ತುಂಗ 
ಸ್ವನಾಭೋಗದಿಂ: ಲೀಲಾವತಿ, ೧೩. ೧೪೮), ಹರಹು 


(ಕ್ಷಣೆಕ೦ ನಿಟ್ಟಿಯೆ ತನುಭೃದ್ದಣ ಯೌವನ ರೂಪ ವಿಭವ 
ಭೋಗ ಆಭೋಗಂ: ಆದಿಪು, ೪. ೭೫); ಸಂಗೀತದ ಒಂದು 
ಕ್ರಮ (ಗಮಕಂ ಪ್ರಯೋಗಂ ಆಭೋಗಮಳಂಕಾರಂ 
ಪೊಗರ್‌ ನಯಂ ಮಿಖುಗು: ಆದಿಪು ೭. ೧೬); ಸೊಂಪು 
(ಜಘನಾಭೋಗಂ ಪೊದಳ್ಳುರ್ವೆ ಸೌಂದರಿ ನಾನಾ ಕಳೆವೆತ್ತು 


೧೩೭ 


ಸೋಂಕಿ ನೆರೆದ್‌ ಕಾದಲ್ಲೆಯಿಂ ಕಾಂತನೊಳ್‌: ರಾಜಶೇವಿ, 
೧೧. ೧೪೨) 

ಆಮಂತ್ರಣಂಗೆಯ್‌ - ಆಹ್ವಾನಿಸು (ಆತ್ಮಗತದೊಳ್‌ ಗರುತ್ನಂಗೆ 
ಆಮಂತ್ರಣ೦ಗೆಯ್ದು: ಜಗನ್ನಾವಿ, ೮. ೭೯ ವ) 

ಆಮಂತ್ರಿತ -  ಆಹ್ನಾನಿಸಲ್ಲಟ್ಟ (ಆಮಂತ್ರಿತ ಡಾಕಿನೀ 
ದಶನಘಟ್ಟನಜಾತ ವಿಭೀಷಣ೦ ಮದೇಭ ಅಂತ್ರನಿಯಂತ್ರಿತ 
ಅಶ್ವಶವಮಾಂಸರಸಾಸವಮತ್ತಯೋಗಿನೀತಂತ್ರಂ:  ಪಂಪಭಾ, 
೧೨. ೧೨೦) 

ಆಮಯ - ರೋಗ (ದಂದುಗಮಳಿಪಾಯಿಲಂ ಮಜುಕ೦ 
ಆಮಯಂ ಅಪ್ಪಪಮೃತ್ಯುವೆಂಬಿವಲ್ಲಿಗೆ: ಆದಿಷು, ೫. ೩೦); 
ಕಷ್ಟ ತೊಂದರೆ (ವಿಖ್ಯಾತ ಮಾಯಾ ಮೋಹ 
ಆಮಯದೂರ ರಕ್ಷಿಸೊಲವಿಂ ಶೀಶೈಲಜಾವಲ್ಲಭಾ: 
ರಾಜಶೇವಿ, ೩. ೩೬) 

ಆಮಲಕ - ನೆಲ್ಲಿಗಿಡ ಕಾಯಿ (ಪರಮಾತ್ಮನಂತೆ ಲೋಕಾಲೋಕದ 
ವಸ್ತುಗಳುಮಂ ಕರತಳ ಆಮಲಕಮಾಗಿ ಅಣಿವುದಟೆಂ 
ನೃಪಪರಮಾತ್ಮನುಂ: ಪಂಪಭಾ, ೧೪. ೩೭ ವ) 

ಆಮಿಷ - ಮಾಂಸ (ವಿಹಗ ಆಮಿಷ ಲಾಭಲೋಲುಪಂ 
ನೋಡಿದಂ: ಕಾದಂಬ, ೧. ೧೪೭); ಆಸೆ (ಆ ನರನಾಥಂ 
ತೊಟ್‌ದಂ ಅಖಿಳವಿಷಯ ಆಮಿಷಮಂ: ಯಶೋಧಚ, ೨. 
೧೨); ಲಂಚ (ಉಪಾದಾನಂ ಉತ್ಕೋಚಂ ಉಪಚಾರಂ 
ಲಂಚಂ ಆಮಿಷಾಖ್ಯಮದಕ್ಕುಂ: ಆಭಿಧಾವ, ೧. ೧೧. ೬೦); 
ಬರಡು ನೆಲ (ಜಲರಹಿತಮಹಿಯು೦ ಆಮಿಷಮುಂ: 
ಅಭಿಧಾವ, ೧. ೩. ೧. ೪೩) 

ಆಮೀಲನ - [ಕಣ್ಣೆವೆ] ಮುಚ್ಚುವುದು (ಕಣ್ಣದಿರ್‌ ಮಿಂಚುಗುಂ 
ಎನುತ ಅದ೦ ಆಮೀಲನಂಗೈದಳಕ್ಕುಂ: ರಾಜಶೇವಿ, ೧೧. 
೩೪) 

ಆಮೀಳನ - [ಕಣ್ಣೆವೆ] ಮುಚ್ಚುವುದು (ಆಮೀಳನಮಂ ಕಣ್ಗಳೊಳ್‌ 
ಆ ಮನದೊಳ್‌ ಒಸಗೆಯಂ ಮದಿರಾಮದವಾಗಿಸೆ 
ತೆಗಟ್ಟನಾಕೆಯ ನುಡಿಯೊಳ್‌: ಕವಿರಾಮಾ, ೩. ೯) 


ಆಮುತ್ರಿಕ ದ ಆಮುಷ್ಠಿಕ, ಬೇರೆ ಲೋಕದ 
(ಆಮುತ್ರಿಕವ್ಯಾಪ್ತಿಗಾಸ್ಪದಮೆಂದೆಣಗಿತ್ತು ಜೈನವಚನಕ್ಕೆಲ್ಲಂ 


ಮಹೀಮಂಡಳಂ: ಸಮಯಪ, ೩. ೪) 
ಆಮುಷ್ಠಿಕ - ಪರಲೋಕ ಸಂಬಂದಿಯಾದ (ಜಿನಂ ಸತ್ಯವಾದಿ 
ಕಥಾನಾಯಕಂಗೆ ತಚ್ಚರಿತಮಂ ಪೇಟ್ಜ೦ಗೆ ಕೈಸಾರ್ಗುಂ ಐಹಿಕ 


ಆಮುಷ್ಠಿಕ೦ ಆನುಷಂಗಿಕಮೆನಲ್‌ ನಿಶ್ರೇಯಸಶ್ರೀಸಂಪದಂ: 
ಮಲ್ಲಿನಾಪು, ೧. ೪೮) 

ಆಮೂಲಚೂಲ - ಬೇರಿನಿಂದ ಹಿಡಿದು ತುದಿಯವರೆಗೆ 
(ಆಮೂಲಚೂಲ೦ ಎಮಗೆ ತಳಾಮಳಕಂ ಭವಬದ್ಧಂ 
ಅಟಲಿಸಿತೆಮ್ಮಂ: ಯಶೋಧಚ, ೧. ೬೫) 

ಆಮೋದ - ಅರಳುವಿಕೆ (ಪರರಾಜಾಶೇಷಸ್ಥಿತಿ ಕೆಡೆ 
ಕಮಳಾಮೋದಂ ಇಂಬಾಗೆ ಧಾತ್ರೀ ಪರಿತೋಷ ಪೆರ್ಚೆ: 
ರಾಜಶೇವಿ, &. ೭೩); ಪರಿಮಳ (ಆಮೋದಬಂಧುರ 
ಮಂದಾರ ಸುಧಾರಸಾನ್ನ ಮಣಿಮಾಲಾದೀಪ್ರದೀಪಾಸಿತ 


ಅಗರುಧೂಪ ತಿದಶಾವನೀಜಫಲದಿಂ: ಅಜಿತಪು, ೪. ೭೮) 
ಆಮೋಷಧಿ ಯದ್ಧಿ - ತಪಸ್ಸಿದ್ದಿ ಪಡೆದವರಿಗೆ ಉಂಟಾಗುವ 
ಒಂದು ಮಹಿಮೆ ಅಥವಾ ಯದ್ಧಿ (ತಪಂಗಳಂ ಪಡೆದ 
ಮಾಹಾತ್ಮ್ಯದಿ೦ದ೦ ಆಮೋಷಧಿ ಖೇಳೋಷಧಿ ಜವೋಷಧಿ 


ವಿಪ್ಲೋಷಧಿ ಸರ್ವೋಷಧಿ ಎಂದಿವು ಮೊದಲಾಗೊಡೆಯ 
ಯದ್ದಿಗಳ್‌: ವಡ್ಡಾರಾ, ಪು ೬೯, ಸಾ ೩) 

ಆಮ್ನಾಯ - ಸಂಪ್ರದಾಯ, ಪರಂಪರಾನುಗತ (ನಿಮಗಮೆನಗಂ 
ಆಮ್ನಾಯದಿಂ ಬಂದುದಿಂತೀ ಜಿನಧರ್ಮಂ: ಆದಿಪು, ೨. ೨೦) 
ವಂಶ (ಜನಕಂ ಶದರೀಜಿತಶತ್ರ ತಾಯ್‌ ವಿಜಯಸೇನಾದೇವಿ 
ಸಂದಿರ್ದ ಅಯೋಧ್ಯೆ ನಿಜಾಮ್ನಾಯದ ರಾಜಧಾನಿ: ಅಜಿತಪು, ೯. ೩) 
ವೇದ (ತೋಯಜಗರ್ಭಂ ಆದಿಮುನಿಮುಖ್ಯಮತ ಪುಕಟೀಕೃತಾಖಿಳ 
ಆಮ್ನಾಯ ಪರಂಪರಾಯತ೦ ಅಶೇಷ ಜಗಜ್ಜನಕ೦ . .. ಒಲ್ಲು 
ದೀರ್ಫಾಯಮಂ ಈಗೆ ಶಿಷ್ಠನಿಧಿಗೆ: ಪಂಚತಂತ್ರ. ೩) 

ಆಮ್ರ - ಮಾವು, ಮರ ಮತ್ತು ಹಣ್ಣು (ಮತ್ತೊಂದು ಆಮ್ರ 
ಮಹೀಜದಲ್ಲಿ: ರಾಜಶೇವಿ, ೧೦. ೫೩ ವ) 

ಆಮ್ರಚೂಷಿತಕ - ಔಪರಿಷ್ಟಕವೆಂಬ ರತಿಭೇದಗಳಲ್ಲಿ ಮಾವಿನ 


[ರ್‌ 
ಹಣ್ಣನ್ನು ಚೀಪಿ ಚಪ್ಪರಿಸುವುದನ್ನು ಹೋಲುವ ಒಂದು ಭೇದ 
(ಔಪರಿಷ್ಟಕರತಂಗಳ ಭೇದದೊಳೊಂದಿದ 
ಆಮ್ರಚೂಷಿತಕಮಂ: ಆದಿಪು, ೧೧. ೯೯) 


ಆಮ್ರದ್ರುಮ - ಮಾವಿನ ಮರ (ಮಾವಿ೦ ಬಂದಿರ್ದುವೆಂದು 
ಬಿನ್ನವಿಪಂದದೆ ಕೋಗಿಲೆಗಳುಲಿದುವು  ಆಮ್ರದ್ರುಮದೊಳ್‌: 
ಅಜಿತಪು, ೬. ೧೩) 

ಆಮ್ರರಸ - ಮಾವಿನ ಹಣ್ಣಿನ ರಸ (ಘೃತ ಕ್ಷೀರ ದಧಿ 
ನಾಳೀಕೇರತೋಯ ಆಮ್ರರಸ ಇಕ್ಷುರಸ 
ಗಂಧೋದಕಾದಿಗಳಿಂ ಮಾಡುವ ಸವನಮುಂ: ಆದಿಪು, ೧೫. 
೧೩ ವ) 


ಆಮ್ರವನೋದ್ಯಾನ - ಮಾವಿನ ತೋಪು (ವಜಸೇನ 
ಮಹಾರಾಜಂ ಪರಿನಿಷ್ಠಮಣಕಲ್ಯಾಣಪರಿಣತಮನಂ 
ಆಮ್ರವನೋದ್ಯಾನದೊಳ್‌: ಆದಿಪು, ೬ ೨೩ ವ) 

ಆಮ್ರಾಯ — ಒಂದು ಬಗೆಯ ಹೂ (ಕಟ್ಟಿದಂ 
ಆಮ್ರಾಯಲತಾಂತಮಾಲಿಕೆಯಂ: ಅನಂತಹು, ೩. ೯೭) 

ಆಮ್ರೇಡಿತ - ಪುನರುಕ್ತಿ (ಈಡಿತಮೆನಗೆ ಸಮಂತು 


ಆಮ್ರೇಡಿತಮು೦ ಮಹಿಪ ಬಗೆವೊಡೆ: ಚಂದ್ರಪ್ರಪು, ೨. ೫೫) 


ಆಯ್‌ - ಆರಿಸಿಕೊ (ಇವಂ ಆಯ್ವುದೊ ತಪ್ಪದೆ ಪೇಟೆಂ: 
ಪಂಪಭಾ, ೯. ೬೯) ಮನಸ್ಸಿಗೆ ಬಂದದ್ದನ್ನು ಮಾತ್ರ 
ತೆಗದುಕೊ (ಸದ್ದು ಣೋದಯಮಂ ಆಯ್ದವಣಿಂ 


ಸಮೆದೊಂದು ಕಾವ್ಯದಿಂ: ಕವಿರಾ, ೨. ೧೫೫): ಆಯುಸ್ಸು 
(ವಿರಲದಸ್ತ್ವಾಕರ್ಷಣೇ ಆಯುಷ್ಯೇ ಚ): ಶಬ್ದಮದ, ಧಾ, 
೫೧೪) 

ಆಯ - ಪರಾಕ್ರಮ ಚಲಮಿಲ್ಲದ ಗಂಡ ತಂಬುಲಮಿಲ್ಲದ ವದನಂ 
ಆಯಮಿಲ್ಲದ ತುಟೆಲಾಳ್‌: ಅಜಿತಪು, ೬. ೯೫); ಐಶ್ವರ್ಯ 
(ಕುಲದ ಚಲದ ಆಯದ ಅಜೆವಿನ ಕಲಿತನದುನ್ನತಿಯಂ: ಆದಿಷು, 
೧೨. ೧೦೧) ಪ್ರಮಾಣ (ತದ್ದಶಾತನಯ ವಿನೋಹಮುಂ 
ಹರಿಯ ವಿಕಮದಾಯಮುಂ ಏನುದಾತ್ತನಮೋ: ಶಾಂತಿಷು, 
೨. ೧೦೫); ಪದ್ಧತಿ (ಪೆಂಡಿರ್‌ ಪಟಯಿಸುವಂದದೆ ಗಂಡರ್‌ 
ಪಟಯಿಸುವುದು ಆಯಮೋ ಛಲಮುಂ ಕೊಂಡೆಸೆಪರಾರೊ: 
ಗದಾಯು, ೫. ೩೩); ಸೌಕರ್ಯ (ಆ೦ ಬರ್ಪನ್ನವಾಯಂ 
ನಿನಗಿದು ವಿಗತಾಪಯಮಪ್ಲೊಂದುಪಾಯಂ: ಜಗನ್ನಾವಿ, 
೧೬. ೧೨೭); ಏಳಿಗೆ (ಆಯಂಗೆಟ್ಟು .. .. ಪರತ್ರೆಗೆಟ್ಟು .. .. 
ಪೋದಂದು ಏನೊಳ್ಳಿತೇ: ಜೀವಸಂ, ೧೨. ೩೮); ವಿಶಾಲ 
(ಛಾಯಾಲಕ್ಷ್ಯಮನೊಡ್ಡಿಯುಂ ಆಯದ ನೀರೊಳಗೆ 
ತನ್ನನಡಸಿದ ನೆಗಟ೦ ಬಾಯಟೆವಿನಮಿಸಿಯುಮರೆಹೋಯಜ 


೧೩೮ 


ಬಾಪ್ಟೆಂದು ಹರಿಗನಂ ಗುರು ಪೊಗಟ್ಟಂ: ಪಂಪಭಾ, ೨. 
೬೦); ಮರ್ಮ (ಭಂಡಾರಿಗನಂತೆ ಆಯಮಂ ಪಿಡಿದು 
ಜೂದುಗಾಜನಂತೆ ಕವಡಿಕೆಯಂ ತೆಗೆದು 
ತುರಗಾರೋಹಕನಂತೆ ಆರೂಢಕ್ರಮಮಂ ಅಣೆದು: 
ಸುಕುಮಾಚ, ೩. ೬ ವ) 

ಆಯಗಾಜ - ಕೆಲಸದ ಮರ್ಮ ತಿಳಿದವನು (ಗಾಂಪರುಂ 
ಚದುರರ್‌ ಲೆ೦ಕರು೦ ಆಯಗಾಅರುಂ ಅಧಮವ್ಯಾಪಾರರುಂ 
ಧಾರ್ಮಿಕರ್‌: ಅನಂತಪು, ೧೧. ೧೨) 

ಆಯತ - ಅಗಲವಾದ (ಸಾಲಪ್ರಾಂಶು ವಿಶಾಲಲೋಲನಯನಂ 
ಪ್ರೋದ್ಯತ್‌ ವೃಷಸ್ಕಂಧ೦ ಉನ್ಮೀಲತ್‌ ಪಂಕವಕ್ತಂ ಆಯತ 
ಸಮಗ್ರ ಉರಸ್ಸ್ಮಳಂ: ಪಂಪಭಾ, ೧. ೬೮) 

ಆಯತನ - ಮನೆ (ಇದು ಸಿದ್ಧ ಆಯತನಂ ಮನಂಗೊಳಿಸಿ 
ತೋಜುತ್ತಿರ್ಪದು: ಕಾದಂಸಂ, ೩. ೨೧); ದೇವಾಲಯ 
(ಅಲ್ಲಿಗಲ್ಲಿಗೆ ಒಡೆದ ಕೆಜ್‌ಗಂ ಅಟಿದ ಆಯತನಕ್ಕಂ 
ಧನಮನಿತ್ತು ಜೀರ್ಣೋದ್ಧಾರಂಗಳಂ ಮಾಡಿಸುತ್ತುಂ: 
ಪಂಪಭಾ, ೨. ೯೭ ವ) 

ಆಯತಿ - ಸಂಯಮ (ಜಾಣನಕ್ಕೆ ಎಅವಟ್ಟು ಒಳ್ನುಡಿಗೆ ಆಣ್ಮಂ 


ಆಯತಿಗೆ ಅಡರ್ಪು .. .. ಸತ್ಯಕ್ಕೆ ಅಧಿಷ್ಠಾನಂ ಎಂದಣಜಿತಂ 
ಕೈಮಿಗೆ ಕೂರ್ತು ಕೀರ್ತಿಸುವುದು  ಉರ್ವೀಮಂಡಲಂ 
ದುರ್ಗನಂ: ಪಂಚತಂತ್ರ, ೫೨); ಸಾಮರ್ಥ್ಯ (ಎನಗುಳ್ಳ 


ಆಯತಿ ಮೇರುಗುಂಟೆ: ಆದಿಪು: ೯. ೧೧೪); ಮಹಿಮೆ 
(ಧರ್ಮಚಕ್ರಂ ಆಯತಿಯಂ ಕೈಕೊಳೆ: ಆದಿಷು, ೧೦. ೬೭) 

ಆಯತಿಕೆ - ಗೌರವ, ಯೋಗ್ಯತೆ, ಮೇಲ್ಮೆ (ಇರ್ಬರಿಯೊಳೆ ಸುತ್ತಿಪ 
ಆಯತಿಕೆಯಿ೦ ಮಿಗೆ ನರ್ತಿಪ ದಿಂಡುವಾಯಲ್‌ ಉಪ್ಪರಿಪ: 
ರಾಜಶೇವಿ, ೧೩. ೮೨) 

ಆಯತಿಕ್ಕೆ - ಆಯತಿಕೆ, ಪ್ರಭಾವ, ಗೌರವ (ನಾಯಕುನನಿಗೆ 
ಕೂರ್ತು ರಾಜ್ಯಮನಿತ್ತು ತಂದು ಆಯತಿಕ್ಕೆಯಯಿಂ 
ಒಪ್ಪವಾಗಿರಿಸಿ: ಧರ್ಮಾಮೃ, ೧೧. ೧೧೪) 


ಆಯತಿವೆಳು - ವಿಸ್ತಾರಗೊಳ್ಳು (ಆಯತಿವೆತ್ತ ವಾರಿಜಾಕ್ಷನ 
ಧವಳೇಕ್ಷಣಂ: ಪಂಪರಾ, ೩. ೧೫೭); ಉತ್ಸಾಹಗೊಳ್ಳು 
(ಆಯತಿವೆತ್ತ ನಿಜಾಭಿಪ್ರಾಯದಿಂ ಅನಿಮಿಷರಶೇಷರ್‌ 
ಅನುನಯದಿ೦ .. .. ಎಯ್ದಿ: ಕರ್ಣನೇಮಿ, ೮. ೧೩೭ ವ); 
ಒಟ್ಟಾಗು  (ಆಯತಿವೆತ್ತು ಅಖಿಳಶಾಸ್ತಸಮಾಜಂ 
ಓಜೆಯಿಂ ..... ಪೇುತಿರಲ್ಕೆ: ಕುಸುಮಾಕಾ, ೭. ೨೮) 


ಆಯತ್ರ - ಅಧೀನ (ಶ್ರೀಯಂ ನಿರಂತರಂ ತನಗೆ ಆಯತ್ತಂಗೆಯ್ದ 
ನೃಪತಿ ಮಾಯಾತ್ಸಕನಂತೆ  ವಂಚಿಪುದು 
ನಿಮಣತೆಯಿಂ: ಪಂಚತಂತ್ರ. ೩೯೪) ಸನ್ನದ್ಧ 
(ವಸಿಷ್ಠಪರ್ವತಂಗಳೆಂಬ ತೀರ್ಥ೦ಗಳೊಳ್‌ ಓಲಾಡುತ್ತುಂ ಆ 
ದಿಶಾಭಾಗಮಂ ಆತ್ಮೀಯ ಶಾಸನ ಆಯತ್ತಂ ಮಾಡುತ್ತುಂ: 
ಪಂಪಭಾ, ೪. ೧೮ ವ) 

ಆಯಸ - ಬಳಲಿಕೆ (ಕೌರವಪತಿ ದುಃಖಮಹಾಭಾರಮನಾಂತು 
ಆಯಸಕ್ಕೆ ಗುಣೆಯಾದುದಜೆಂ: ಗದಾಯು, ೪. ೫); ಕಬ್ಬಿಣ 
(ಪಾರಸವಂ ಲೋಹಂ ಗಿರಿಸಾರಂ ಅಯಸ್ತೀಕ್ಷ್ಣಂ 
ಆಯಸಾಖ್ಯಂ ಕರ್ಬೊನ್‌: ಅಭಿಧಾವ, ೧. ೬. ೫) 

ಆಯಸಪಿಂಡ - ಕಬ್ಬಿಣದ ಗುಂಡು (ಪಸರಿಸಿದುದು ಕಟ್ಟಲೆ... 
ತಪನತಪ್ತ ಆಯಸಪಿಂಡಮಂ ಅರ್ದೆ ನೆಗೆದ 
ಹೊಗೆಯೆಂಬಿನೆಗಂ: ನೇಮಿನಾಪು, ೫. ೧೭) 


ಆಯಾಮ - ಉದ್ದ. ನೀಳತೆ (ದ್ವಾದಶಯೋಜನ 
ಆಯಾಮದೊಳಂ ನವಯೋಜನವಿಸ್ತಾರದೊಳಂ: ಆದಿಷು, 
೧೧:೩೩. 

ಆಯಾಸಂಬಡು - ಕಷ್ಟಪಡು (ಎಂದು ಆಯಾಸಂಬಟ್ಟು ಕಾಲ 
ಮೇಲೆ ಕವಿದು ಬಿಟ್ಟು: ಗದಾಯು, ೯. ೨೦ ವ) 

ಆಯಿಲ - ಕೊಳ್ಳೆ (ಕಳ್ಳರ ಆಯಿಲಮಣೆಯೇಜು ಮಾರಿ 
ಪಸವಿಟ್ಲ್‌ಬಜಂ ಪೆಅವು೦ ಭಯಂಗರ್ಳ: ಆದಿಷು, ೧. ೫೨); 
ರೋಗ (ಆಯಿಲದ ಅಳುಪಿನ ಇಟಿವಿಟೆಯುಂ ಕುತ್ತದ 
ಮಜುಕದ ಚಿತ್ತವೃತ್ತಿಯು೦ ಅಪಮೃತ್ಯುವಿನ ಸತ್ವಭಾಧೆಯ 
ಗಂಧಾಗಂಧಮುಂ ಇಲ್ಲ: ಶಾಂತಿಷು, ೬. ೧೦೨ ವ) 

ಆಯಿಲಂಗೊಳ್‌ - ಕೊಳ್ಳೆಹೊಡೆ (ಎಮ್ಮೆಮ್ಮ ಜೀವಧನಂಗಳಂ 
ಆಯಿಲಂಗೊಂಡಿರ್ದಪಂ: ಸುಕುಮಾಚ, ೭. ೩೭ ವ) 

ಆಯು - ಜೀವಿತಾವಧಿ (ಸೊಡರೊಳ್‌ ಬತ್ತಿಯು೦ ಎಣ್ಣೆಯುಂ 
ಒಡನಟೆದವೊಲ್‌ ಆಯುವು೦ಂ ಶರೀರಮು೦ ಅಮಳಂ: 
ಶಾಂತಿಹು, ೯. ೧೧೮) 

ಆಯುಃ - ಆಯುಸ್ಸು. ಬದುಕಿನ ದೀರ್ಫತೆ (ತನು ರೂಪ ವಿಭವ 
ಯೌವನ ಧನ ಸೌಭಾಗ್ಯ ಆಯುರಾದಿಗಳ್ಗೆಣೆ ಕುಡುಮಿಂಚಿನ 
ಪೊಳೆಪು ಮುಗಿಲ ನೆಟಲ್‌ ಇಂದ್ರನ ಬಿಲ್‌ 
ಬೊಬ್ಬುಳಿಕೆಯುರ್ಬು ಪರ್ಬದ ಭೋಗಂ: ಆದಿಪು, ೯. ೯. 
೪೬) 

ಆಯುಃಪಾರ - ಆಯುಸ್ಸಿನ ಕೊನೆ (ಎಮ್ಮಯ್ಯನಿನಾದುದೊಂದು 
ಪಗೆಯಿ೦ ಸೀಳ್ಬು ಉಗ್ರಪಾಂಚಾಳ ರಾಜ ಆಯುಃಪಾರಮಂ 
ಅನ್ಯಭೂಪಬಲಮಂ ಪರ್ದಿಂಗೆ ಬಿರ್ದಿಕ್ಕುವೆಂ: ಪಂಪಭಾ, 
೧೨. ೩೮) 

ಆಯುಧಾಗಾರ - [ಜೈನ] ಚಕ್ರವರ್ತಿ ತನ್ನ ಶಸ್ತ್ರಗಳನ್ನಿ ಡುವ ಜಾಗ 
(ಆ ಮುನಿಯ ರಾಗಾ ಧಾನಚಕಂಂ ಪುಟ್ಟಿತ್ತು 
ಆ ರಾಜ್ಯಾಶ್ರಮಮುನಿಯ ಆಯುಧಾಗಾರದೊಳ್‌ ಚಕ್ರರತ್ನ೦ 
ಹುಟ್ಟಿತ್ತು: ಆದಿಷು, ೬. ೨೪ ವ) 

ಆಯುಧಾಧ್ಯಕ್ಷ — ಶಸ್ತ್ರಾಗಾರದ ಮುಖ್ಯಾಧಿಕಾರಿ (ಭರತರಾಜ೦ 
ಅಯೋಧ್ಯೆಯೊಳ್‌ `ಡಿಸ್ಥಾನಮಂಟಪದೊಳರೆ ತತ್ತುರೋಹಿತ 
ಆಯುಧಾಧ್ಯಕ್ಷ ಅಂತಃಪುರವ ೈದ್ಧಕ೦ಚುಕಿಗಳ್‌ ಬಂದು: 
ಆದಿಹು, ೧೮" ೪೮ ವ) 

ಆಯುರಬ್ಬಿ - ಒಂದು ಸಾಗರದಷ್ಟು ಆಯುಸ್ಸು (ತನ್ನಯ 
ದೇವಿಯರ್‌ ಪಲರ್‌ ಕಣಟಿವಿನಂ ಆಯುರಬ್ಬಿಯೊಳ್‌ 
ಅನುಕ್ರಮದಿಂ  ಪಳಿತೋಪಮಂಗಳ್‌ ಅಯ್ಬುಟಿವಿನೆಗಂ: 
ಆದಿಪು, ೨. ೭೨) 

ಆಯುಶ್ಚ್ಯತಿ - ಕೊನೆ (ಅಚ್ಛುತೇಂದನ 
ಆಯುಶ್ಚ್ಯುತಿಯೊಳ್‌ ವಿಬುಧಸಮಾಖ್ಯೆಗಂ ನಾಡೆ 
ಮಾಡಿದಂ ಸಾರ್ಥತೆಯಿಂ: ಚಂದ್ರಪ್ರಹು, ೯. ೫೮) 

ಆಯುಷ್ಯಾಂತ - ಆಯುಸ್ಸಿನ ಕೊನೆ (ಆಯು ತವೆ ಪಾರದರಿಗಂ 
ಅಪಾಯಮಂ ಎತ್ತಜೆವ೦ ಉಚಿತ ವಾಕ್ಕಾರ್ಥಂ ಕೊಳ್ಳೀಯೆ 
ಪರದಾರಗಮನಮಂ ಆಯುಷ್ಯಾಂತಮೆನಲ್‌ 
ಮನಂದಂದಪನೇ: ಶಾಂತಿಪು, ೫. ೫೧) 

ಅಯೋಗ - ಸೇರುವೆ, ಜೋಡಣೆ (ಮುತ್ತಿನ ಮಾಣಿಕದ ಮಂಡನ 
ಆಯೋಗಂಗಳೊಳ್‌ ಆಯೋಗಂಗೊಂಡು ಬಂದ 
ಮದಾಂಧಗಂಧಸಿಂಧುರಮಪ್ಪ ಪಟ್ಟವರ್ಧನನ ಬೆಂಗೆ ವಂದು: 
ಪಂಪಭಾ, ೧೦. ೨೬ ವ); ಅಲಂಕಾರ (ನಡೆಯೆ ತುರಗಂ 
ಪೊನ್ನ ಆಯೋಗಂಗಳಿಂ ಅಮರ್ದು ಆಅಟ್ಟೆಯಿಂ ಪಡೆಯೆ 


ಆಯುಸಿನ 


೧೩೯ 


ನೆಳಟಂ ಚ೦ಚತ್‌ ಪಿಂಛಾತಪತ್ರಮೆ ಕೂಡೆ ತಮ್ಮೊಡನೆ ಬರೆ: 
ಪಂಪಭಾ, ೯. ೧೦೨) 

ಆಯೋಗಂಗೊಳ್‌ - ಸೇರ್ಪಡೆಯಾಗು (ಮುತ್ತಿನ ಮಾಣಿಕದ 
ಮಂಡನ ಆಯೋಗ೦ಗಳೊಳ್‌ ಆಯೋಗಂಗೊಂಡು ಬಂದ 


ಮದಾಂಧ ಗಂಧಸಿಂಧುರಮಪ್ಪ ಪಟ್ಟವರ್ಧನನ ಬೆಂಗೆ 
ವಂದು: ಪಂಪಭಾ, ೧೦. ೨೬ ವ) 
ಆಯೋಧನ - ಯುದ್ದ (ಪರಿಪಠನ ಮೃದುಕೂಜಿತ 


ರಸಿತದರಹಸಿತ ಕ್ರೇಂಕಾರಾರೋಹಣ ಆಯೋಧನಾದಿ ನಾನಾ 
ವಿನೋದಂಗಳೊಳಂ: ಆದಿಪು, ೮. ೩ ವ) 

ಆಯೋಧನಾಪಟಹ - ಯುದ್ಧಭೇರಿ (ದಂತಿಸಂಘಟ್ಟಾರುದಿತ 
ಸ್ಪಚ್ಛೆಂದಂ ಆಯೋಧನಾ ಪಟಹರವೋಜ್ಯಂಭಿತಂ: ಆದಿಷು, 
ನಿಲ. ೯೩) 

ಆಯ್ಕುಳಿಗೊಳ್‌ - ಆರಿಸಿಕೊ (ನಾನಾರ್ಥಮಂ ಸೆಜ್‌ಗೊಂಡು 
ಆಯ್ಕುಳಿಗೊಂಡಂ ಉದ್ಭಯಶಮಂ: ಪುಷ್ಪದಂಷು, ೫. ೫೧) 

ಆರ್‌ - ಗಟ್ಟಿಯಾಗಿ ಕೂಗು, ಅರಚು (ಮಚ್ಚರದಿಂ 
ಒರ್ವರೊರ್ವರಂ ಉಜ್ಜಳಿಸಿ ತಗುಳ್ಳು ಗೋವಂ ಆರ್ದು ಇಸೆ 
ಕೀಟಂ ಕರ್ಚಿ ಪುಡಿಯೊಳ್‌ ಪೊರಳ್ಳುವು ನಚ್ಚಿನ 
ಕಾಂಭೋಜವಾಜಿಗಳ್‌ ಕೆಲವಾಗಳ್‌: ಪಂಪಭಾ, ೮. ೯೪); 
ಕೂಗಿ ಕರೆ (ಮನುವಂಶಾಂಬರಭಾನು ಕಲ್ಪತರು ಕೈವಂದಂತೆ 
ರೈವೃಷ್ಟಿ ಪಳ್ಳನೆ ಕೊಂಡಂತೆ ಸುರೆಂದ್ರಡೇನು ದಂತೆ 
ಆರ್ತು ಇತ್ತು ಕೂರ್ತು ಇತ್ತು ಜಾತಕರ್ಯಮುಮಂ 
ಅತ್ಯುತ್ಸಾಹದಿಂ ಮಾಡಿದಂ: ಪಂಪರಾ, ೩. ೧೩೭) 
ತೃಪ್ತಿಪಡು; ತುಂಬು (ಆತ್ಮನಂದನ ಶುಕನಾಸನಂದನರಂ ಆ 
ಸತಿ ಕಣ್ಮಲರ್‌ ಆರೆ ನೋಡಿದಳ್‌: ಕಾದಂಸಂ, ೨. ೪೬); 
ಸಮೀಪಿಸು (ವನಿತೆ ಪರಸ್ತ್ರೀ ಪೆಐರ್ಗೆ 
ಇತ್ತನಿತಳೋಳಣಿದಟೆದುಂ ಅಳುಪಂ ತೆಂ ಅಶ್ವಗ್ರೀವನ 
ಮಿಟ್ಟು ಪೊಲ್ತುವು ಆರ್ದಪುದು ಶಾಂತಿಷು, ೫. ೫೦); 
ಸಮರ್ಥವಾಗು (ದುಷ್ಠವಿ ಮಹಾಕವಿಮಧ್ಯದೊಳ್‌ 
ಒಪ್ಪಲಾರ್ಪನೇ: ರಾಜಶೇವಿ, ೧. ೨೪); ನೊಗ ಎತ್ತುಗಳನ್ನು 
ಹೂಡಿದ ನೇಗಿಲು (ಒಬ್ಬಳೇ ಹೆ೦ಡತಿ; ಮೂವರ್‌ 'ಪುತರ್‌; 
ಎರಡಾರ ಬೆವಸಾಯಂ; ಹತ್ತು ಹಸುಕಲ”ಹ; 
ಮಧ್ಯದೇಶದೊಳ್‌ ಸುಕ್ಷೇತ್ರಮಪ್ಪ ತಾಣದೊಳಿರ್ಪುದೇ ಸೇವ್ಯಂ: 
ಪಂಚತಂತ್ರ, ೧೧೫, ಶ್ಲೋಕ ೩೫ ಟೀಕೆ) 

ಆರ - ಹಾರ (ಒದವಿದ ನೂಲ ತೊಂಗಲಿಲ್ಲದೆ ಪೀನನಿತಂಬ೦ 
ಆರಮಿಲ್ಲದೆ ಕುಚಮಂಡಳಂ: ಆದಿಪು, ೩. ೪೮) 

ಆರಂಬಂಗೆಯ್‌ - ಬೇಸಾಯ ಮಾಡು (ಅವರ್ಕೆ ಪಟ್ಟದ 
ಪೋರಿಗಳಂ ತಿರ್ದಿ ಆರಂಬಗೆಯ್ದು ಸಮಸ್ತ ಧಾನ್ಯಮಂ 
ಸಂಪೂರ್ಣಮಾಗಿ ಬೆಳೆದು: ಪಂಚತಂತ್ರ, ೨೫೪ ವ) 

ಆರಂಭ - ಮೊದಲು (ಆರಂಬ ಮಂಗಳಾದಿಯೊಳ್‌: ಅಭಿಧಾವ, 
೩.೧. ೧೧೨); ಬೇಸಾಯ ಸುಧಾಮಕನೆಂಬೊಂ 


ತನ್ನಾರಂಭದ ಕೆಯ್ಗಳನೊಕ್ಕು ಎಟ್ರುಗಳ ಬಾಯಂ 
ಕಟ್ಟಯೊಕ್ಕಿಸುಗುಂ: ವಡ್ಡಾರಾ, ಹು. ೧೭೦. ಸಾ. ೧೧); 
ಕೆಲಸ (ದಂದುಗಳನೊತ್ತುವ ದೊನ್ನಲಮನಲುಂಬುವ 


ಕಂದಂಗಳ೦ ಆಯ್ದ ಆರಂಭವೆಸೆವವುವಾ ಮುನಿವನದೊಳ್‌: 
ತ್ರಿಷಷ್ಟಿಪು, ೧. ೬೪); [ಜೈನ] ಹಿಂಸೆಗೆ ಕಾರಣವಾಗುವ 
ಕಾರ್ಯ (ವಿವಿಧಾರಂಭಪರಿಗ್ರಹ೦ ದವಿಣಮಂ ಬೈತುದ್ಧತಂ 
ತನ್ನುಸಿರ್‌ ತವೆ: ಆದಿಪು, ೫. ೪) 


ಆರಕ್ತ - ಕೆಂಪಗಿರುವ (ದಳ್ಳಿಸೆ ಕೋಪಾರಕ್ತನೇತ್ರಂ 
ನಿಜಭುಜಗದೆಯಂ ತೂಗಿದಂ ಧಾರ್ತರಾಷ್ಟ್ರಂ: ಗದಾಯು, ೬. 
೩೦) 

ಆರಜತಾದ್ರಿಮುದ್ರಿತ - ಹಿಮವತ್ತರ್ವತದವರೆಗಿನ (ಆರಜತಾದ್ರಿ 
ಮುದಿತ ಮಹೀತಳಮಂ ಬೆಸಕಯ್ಸಿ 
ತದ್ಗುಹಾದ್ವಾರಮನುರ್ಚಿಪೋಗಿ ವಿಜಿತೋತ್ತರಭೂತಳಂ: 
ಆದಿಹು, ೧೪. ೫೯ ವ) 

ಆರಡಿಗಳ್ಳ - ಸೂರೆಕಾರ (ಬಿದಿಯೆಂಬ ಆರಡಿಗಳ್ಳಂ ಎನ್ನನುಜನಂ 
ಗೋವಿಂದನಂ ನಿರ್ನೆರುಯ್ವುದುಂ; ಆದಿಷು, ೩. ೫೨) 

ಆರಡಿಗೊಳ್‌ - ಸೂರೆಗೊಳಗಾಗು (ತಾವೆ ತಮ್ಮಗಳಂ 
ಆರಡಿಗೊಳ್ಳರೊ ನಾಡೆ ಗೊಡ್ಡೆಯರ್‌: ಲೀಲಾವತಿ, ೧೪. 
೪೦) 

ಆರಣಿ - ಪದಾತಿಸೈನ್ಯ (ಮಗಧ ಭೂಭುಜನ ಆರಣಿ ಬಂದು 
ಸ೦ಗರಕ್ಕೆಳಸಿವೊಡ್ಡಿದತ್ತು: ಪುಣ್ಯಾಸ್ರ: ೮. ೨೨) 

ಆರನಾದೊಡಂ - ಯಾರನ್ನಾದರೂ (ಸುರ ದನುಜ ಭುಜಗ 
ವಿದ್ಯಾಧರ ನರ ಸಂಕುಲದೊಳ್‌ ಆರನಾದೊಡ೦ ಏನೋ 
ಗರಮುಟ್ಟೆ ಕೊಲ್ಲುಂ ಇದು ನಿಜವಿರೋಧಿಯಂ ಧುರದೊಳ್‌ 
ಎಂದು ಶಕ್ತಿಯನಿತ್ತಂ: ಪಂಪಭಾ, ೧. ೧೦೩) 

ಆರನಾಳ - ಅಂಬಲಿ (ಧಾನ್ಯಾಮ್ಲವು ಆರನಾಳಂ: ಅಭಿಧಾವ, ೧. 
೧೬. ೧೦) 

ಆರಭಟೀ - ಓಜಸ್ಟೀ ಮಾತುಗಳಿಂದ ರೌದ್ರ ಬೀಭತ್ಸ ರಸಗಳನ್ನು 
ಅಭಿನಯಿಸುವ ಕ್ರಮ ಅಥವಾ ವೃತ್ತಿ (ಭಾರತಿ ಸಾತ್ವತಿ ಕೈಶಿಕೀ 
ಆರಭಟಿಯುಮೆಂಬ ವೃತ್ತಿಯೊಳ್‌: ಆದಿಷು, ೯. ೨೬) 

ಆರಭಟೀರಸ - ಶೌರ್ಯೋದ್ರೇಕ (ವೀರಭಟರ ಉದ್ಭಟ 
ಆರಭಟೀರಸರಿವರವರೆನ್ನದೆ ಎನ್ನನುಂ ಸೆನಸುವೊಡೇ 
ಕಾರಣಮೋ: ಆದಿಪು, ೧೪. ೨೬) 

ಆರಭಟೀಸಮುದ್ಧಟಕಥೆ - ಕಲಹ ಕ್ರೋಧಾದಿಗಳಿಂದ ಕೂಡಿದ 
ಕತೆ (ಸಾಹಸೋತ್ಕೀರ್ಣಮಹಾಹವ ಅರ್ಣವಪ್ರವೀರಪ್ರಾರಬ್ಧ 
ಆರಭಟೀಸಮುದ್ಧಟಕಥೆಗಳನೆ ಕೇಳಲುಂ: ಆದಿಪು, ೮. ೩೨ 
ವ) 

ಆರಯ್‌ - ವಿಚಾರಿಸು, ವಿಮರ್ಶಿಸು (ಆರಯೆ ಕಜ್ಜಂ ಪೆಜತಿಲ್ಲ 
ಶಂತನುಸುತಂಗೆನ್ನಂ ಕರ೦ ನಂಬಿದಂಬೆಯೊಳ್‌ ಎನ್ನಂಬೆ 
ವಲಂ ವಿವಾಹವಿಧಿಯಂ ಮಾಟ್‌ಂ ಪೆಜಣರ್‌ ಮಾಲರೇ: 
ಪಂಪಭಾ, ೧. ೭೭); ಹುಡುಕು (ಇದು ನಮ್ಮಂ ಆರಯಲೆ 

ವೈರಿಯ ಮಾಡಿದ ಗೊಡ್ಡಂ ಇಲ್ಲಿ ಮಾಣ್ಣಿರಲಾಗ: ಪಂಪಭಾ, 
೮. ೯೦) 

ಆರಯ - ರಕ್ಷಣೆ (ಒದವಿದ  ಕೂರ್ಮೆಯಿಲ್ಲದಳಿಪು 
ಆರಯಮಿಲ್ಲದ ಪಾಳಿ, ರಾಗಮಿಲ್ಲದ ಸುರತಂ: ಆದಿಷು, ೧೨. 
೪೫) 

ಆರವೆ - ಉದ್ಯಾನ (ಮೇರುವ ಪೊಂ ಕಲ್ಪಾಂಫ್ರಿಪದಾರವೆ 
ರಸದೊಅವು ಪರುಸವೇದಿಯ ಕಣಿ ಭಂಡಾರದೊಳುಂಟೆನೆ 
ಕುಡುವ ಅನಿವಾರಿತದಾನಕ್ಕೆ  ಪೋಲ್ಲರಾರ್‌ ಬದ್ದೆಗನಂ: 
ಪಂಪಭಾ, ೧. ೨೮) 

ಆರಾಜಿತೆ — ಅಲಂಕೃತಗೊಂಡವಳು (ವರಶೃಂಗಾರ 
ಆರಾಜಿತೆಯೆನಿಸುವ ಕಾವೇರಿ ಧರಾಕಾಮಧೇನುವೆನಿಪದು 
ಪುಸಿಯೇ: ರಾಜಶೇವಿ, ೨. ೮) 


೧೪೦ 


ಆರಾತಿ - ಹತ್ತಿರದ (ಸಮುಚಿತ ಆರಾತಿಜನಂಬೆರಸು ಅನುರಾಗದೆ 
ಪೌದನಪುರಕ್ಕೆ ಪೋಪುದೆನೆ. ನೆಗಟ್ಟನಾ ಖಚರೇಂದಂ: 
ಶಾಂತೀಶ್ವಪು, ೨. ೧೦೯) 

ಆರಾತೀಯ - ಹಿಂದಿನ (ಜೀವನೋಪಕರಣ೦ಗಳ೦ ತೋಳೆ 
ಕೊಟ್ಟು ಆರಾತೀಯ ಮನುಪ್ರಧಾನರಂ ಉದಾತ್ತಂ ನಾಭಿ 
ಕೀಟ್ಮ್ಮಾಡಿದಂ: ಪಂಪರಾ, ೧. ೯೧) 

ಆರಾಧನೆ - ಪ್ರಜೆ; [ಜೈನ] ಸಮ್ಮಕ್‌ಜ್ಞಾನ ದರ್ಶನ, ಚಾರಿತ್ರ, 
ತಪಸ್ಸುಗಳ ಸಾಧನೆ (ಜಿನೇಂದ್ರಾರ್ಚನಾಪುರಸ್ಸರಂ 
ವಾಚನಾಗಹಣಸಮೇತಂ ಆರಾಧನೆಯಿನರ್ಚಿಸಿ 
ವೀರಸಂಸ್ಥಾನಾರೂಢನಾದಾಗಳ್‌: ಆದಿಷು, ೨. ೫೦ ವ) 

ಆರಾಧಿತ - ಪೂಜಿಸಲ್ಪಟ್ಟ (ಮನಂ ಆರಾಧಿತ ಹೋಮಭೂಮಿ 
ಪಶುಗಳ್‌ ಕಾಮಾತುರರ್‌ ಬಂದ ಮಾವನಿತುಂ 
ಸ್ಥಾಪಿತಯೂಪಕೋಟಿ: ಪಂಪಭಾ, ೪. ೫೯) 

ಆರಾಧಿತಶಿವ - ಶಿವನನ್ನು ಪೂಜಿಸಿದ[ವನು] (ಧೃತಧವಳವಸನರ್‌ 
ಆರಾಧಿತಶಿವರ್‌ ಅರ್ಚಿತಸಮಸ್ತಶಸ್ತರ್‌ ನೀರಾಜಿತತುರಗರ್‌ 
ಒಪ್ಪಿದರ್‌ ಕೆಲರ್‌ ಅತಿರಥ `'ಸಮರಥ ಮಹಾರಥ 
ಅರ್ಧರಥರ್ಕಳ್‌: ಪಂಪಭಾ, ೧೦. ೩೭) 

ಆರಾಧಿಸು - ಪೂಜಿಸು, ಓಲಯಿಸು (ಕೈಮುಗಿದು ಆರಾಧಿಸಿ: 
ಆದಿಪು, ೬. ೮೫) 

ಆರಾಧ್ಯ - ಪೂಜನೀಯ (ತಮ್ಮ ಆರಾಧ್ಯರೆ ದೋಸಮಂ 
ಅಧ್ಯಾರೋಪಿಸೆ ನೋವುದು: ಕಾದಂಬ, ೮. ೧೩೯) 

ಆರಾಮ - ಸುಖಕರವಾದ; ಊರ ಹೊರಗಿನ ಉದ್ಯಾನವನ 
(ಊರಿಂದಂ ಪೊಜಗಣ ಮೆಯ್ಯೊಳೊಲ್ಲು ಧರ್ಮಕ್ಕಾರಾನುಂ 
ಪುರಜನವಿಟ್ಟ ಭೂಜಷಂಡ೦ ಆರಾಮಂ: ಅಭಿಧಾವ, ೧. ೭. 
೧೪) 

ಆರಾವ - ಶಬ್ದ. ಧನಿ (ಉಭಯಬಲದರಸುಗಳ್‌ .. .. ಕೆಯ್ವೀಸೆ 
ಲಯಕ್ಷುಭಿತ ಜಲನಿಧಿನಿನಾದಮಂ ಅಭಿನಯಿಸಿದುದು ಒಗೆದು 
ನೆಗೆದ ಸಮರ ಆರಾವಂ: ಪಂಪಭಾ, ೧೧. ೩೪) 


ಆರಿಂದಂ - ಯಾರಿಗಿಂತಲೂ, ಎಲ್ಲರಿಗಿಂತಲೂ (ನಕುಲಂ 
ಕುಂತಶಸ್ತದೊಳತಿಪ್ರವೀಣನಾಗಿ ಅಶ್ವವಿದ್ಯೆಯೊಳಾರಿಂದಂ 
ಪಿರಿಯನಾದಂ: ಪಂಪಭಾ, ೨. ೩೬ ವ) 

ಆರುಷ್ಕರ ದ ಗೇರುಬೀಜ 
ಆವರ್ತಗರ್ತಗಂಭೀರೆಯುಂ 
ಪೊಕ್ಕಾಗಳ್‌: ಆದಿಷು, ೫. ೮೭ ವ) 

ಆರುಹತ - ಜೈನಮತೀಯ (ನೆಜ್‌ ನಂಬಿರ್ದುದು ಆರುಹತಂ 
ಜಿನೇಂದ್ರನಂತಿರ್ದ ಮಹಾನುಭಾವಂ: ಶಬ್ದಮದ, ೩೪, ಪ್ರ 
೧) 

ಆರೂಢ - ಹೊಂದಿದ (ಆರೂಢ ನಿಜಮನೋಹಂಕಾರೋತ್ಕರ್ಷಂ 
ಊರ್ಜಿತ ಸರಳಂಕಾರಂ: ಕವಿರಾಮಾ, ೩. ೧೯೮); ಹತ್ತಿದ 
(ಇಂದ್ರಂ . ಐರಾವತಾರೂಢ೦ ಲೋಕಪಾಲಪುರಸ್ಸರಂ 
ಮಹಾಯುದ್ದಂಗೆಯ್ದುದುಂ: ಪಂಪರಾ, ೧೦. ೧೭೫ ವ) 

ಆರೂಢಕ್ರಮ - ಹತ್ತುವ ರೀತಿ (ಭಂಡಾರಿಗನಂತೆ ಆಯಮಂ 
ಪಿಡಿದು ಜೂದುಗಾಅನಂತೆ ಕವಡಿಕೆಯಂ ತೆಗೆದು 
ತುರಗಾರೋಹಕನಂತೆ ಆರೂಢಕ್ರಮಮಂ ಅಣೆದು: 
ಸುಕುಮಾಚ, ೩. ೬ ವ) 

ಆರೂಢತಪ - ತಪಸ್ಸನ್ನು ಕೈಗೊಂಡವನು, ಮಾಘಮಾಸವನ್ನು 
ಹಿಡಿದವನು (ಅಜಿತಸೇನ ಮಹಾರಾಜಂ ಸ 
ಆರೂಢತಪನುಮಾಗಲೊಡಂ: ಚಂದ್ರಪ್ರಪು, ೯. ೪೧ ವ) 


(ಆರುಷ್ಠರದ್ರವ 
ವೈತರಣಿಯಂ 


ಆರೂಢಪ್ರತಿಜ್ಞ — ಪ್ರತಿಜ್ಞೆಯನ್ನು ಕೈಗೊಂಡವನು (ನಿನ್ನಂ 
ಅನಾಕುಳಂ ಎನ್ನ ಚಟ್ಟರಿಂ ತಳವೆಳಗಾಗೆ ಕಟ್ಟಸದೆ 
ಮಾಣ್ಣೊಡೆ ಕೆಮ್ಮನೆ ಮೀಸೆವೊತ್ತೆನೇ.. ಎಂದು 


ಆರೂಢಪ್ರತಿಜ್ಞನಾಗಿ: ಪಂಪಭಾ, ೨. ೫೦ ಮತ್ತು ವಚನ) 
ಆರೂಢ ಸರ್ವಜ್ಞ - ಇದು ಮೂರನೆಯ ಅರಿಕೇಸರಿಯ ಬಿರುದು 
(ವೀರ ವೈರಿಕ್ಷಿತಿಪ ಗಜ ಘಟಾಟೋಪ ಕು೦ಭಸ್ಥಳೀ 
ಛೇದನುಗ್ರೋದ್ಭಾಸಿ ಭಾಸ್ಪದ್ಧುಜ ಪರಿಘನಾರೂಢ ಸರ್ವಜ್ಞನಂ 
ಕಥಾನಾಯಕನ೦ ಮಾಡಿ: ಪಂಪಭಾ, ೧. ೫೧); 
ಆರೋಪಿಸಲ್ಪಟ್ಟ ಸರ್ವಜ್ಯತ್ವವುಳ್ಳವನು (ಅತಿಪ್ರವೀಣನುಂ 
ಆರೂಢಸರ್ವಜ್ಞನುಂ ಮಹೇಂದ್ರಜಾಣನುಂ ಆಗಿ: ಪಂಪಭಾ, 
3 ಇಲ್‌) 


ಆರೆಂದು - ಯಾರು ಎಂದು ಭಾವಿಸಿ (ಮರುಳೇ ಗಾಂಡೀವಿ 
ಆರೆಂದು ಇಳಿಸಿ ನುಡಿವೆ: ಪಂಪಭಾ, ೯. ೫೫) 

ಆರೆ — ಗೊರಸಿನ ಹಿಂಭಾಗ (ಕೂರ್ಚೆಗಳಾರೆ 
ಕೋಟೆಯಾರೆವೊಲಿರೆ ಮುಷ್ಕಂ ಒಂದೆನಸು ನೇಲ್ದಿರೆ ಸೈತುಂ 
ಎಯ್ದೆ . . ವಾಜಿ ಚಿರಾಯು ನಿಶ್ಚಯಂ: ಲೋಕೋಪಕಾ, 
೧೧. ೭೫); ಕಿರುಗತ್ತಿ (ಗಟೆಯ ಘಫಕಫಕರವಂ 
ಬಾಯಜೆಚುವ ಕೆಕೆಕೆಂಬ ನಾದ ಆರೆಗಳ್‌ ಓರಂತೆ ಉಳ 
ತಾಗಲ್‌: ಶಾಂತೀಶ್ವಪು, ೧೨. ೧೧೫) 

ಆರೆಕಾಳ - ಆರೆಯನ್ನು ಹಿಡಿದ ಮಾವತಿಗ (ಮನ್ನಣೆಯ 
ಮಾವಂತರುಮಂ ಆರೆಕಾಅರುಮ೦ ಮೀಲೆ ಗೆ೦ಂಟಉೊಳ್‌ 
ನಿಂದು ನೋಡುವ ನುಡಿಗೆ ಗಿಜ್ಜನೆಯ್ದುವ ಸೊರ್ಕಾನೆಗಳ: 
ಕಬ್ಬಿಗಕಾ, ೩೭ ವ) 

ಆರೆಗೊಂಬು - ಭಲ್ಲೆ, ಈಟಿ (ಕೋರಕ೦ .. . ಅಂಗಜವೀರನ 
ಪಿಡಿದ ಆರೆಗೊ೦ಬೆನಲ್‌ ಸೊಗಯಿಸುಗುಂ: ಮಲ್ಲಿನಾಹು, ೬. 
೨೦) 

ಆರೋಗಿಸು - ಊಟಮಾಡು (ಇದು ನಿಂದ ನವೇಂದುಪಲಂ 
ಪೂಜೆಗೆಯ್ದ ಶೀಕರತಲಂ ಇಂತಿದು ನೃಪಂ ಆರೋಗಿಸಿದ 
ಪವಳದ ನೆಲೆ ಇದು ಪವಡಿಸಿರ್ದ ಚಂದನತಲ್ಲಂ: ಕಾದಂಸಂ, 
೫. ೮೫) 

ಆರೋಗಿಸುವ ಮನೆ - ಊಟದ ಮನೆ (ಎಸೆವ ಪವಡಿಸುವ 
ಮನೆ ಚಿತ್ರಸಾಲೆ ಸುರತಾಲಯ ಮಹೀಗೃಹ೦ ಆರೋಗಿಸುವ 
ಮನೆ ಮಂಡಪಂ ಗುಣಣಸಾಲೆ ಎಂಬಿನಿತುಮಂ ಗೃಹಾಂಗಂ 
ಕುಡುಗುಂ: ಶಾಂತಿಪು, ೬. ೧೧೬) 

ಆರೋಪಿತ — ಹೆದೆಯೇರಿಸಿದ 
ಸಂಧಾರಿತಕವಚ೦ ಧೃತೋಗ್ರಶರಧಿಯುಗಂ 
ತಾನಾರಂದಮಲ್ಲವ೦ ತ್ರಿಪುರಾರೀ ಕೇಳ್‌ ತ್ರಿಪುರಮಿಸುವ 
ನಿನ್ನನೆ ಪೋಲ್ವಂ; ಪಂಪಭಾ, ೮. ೧೩) 

ಆರೋಹಕ - ಸವಾರ (ಆರೋಹಕಂ ಬಂದು ಕಂಡು 
ಸಾಷ್ಟಾಂಗವೆಜಗಿ ಮುಂದೆ ನಿಂದು: ನೇಮಿನಾಪು, ೮. ೫೫ 
ವ) 

ಆರ್ಕಿ - ಸೂರ್ಯನ 
ಮಾರ್ಕೊಳ್ಳರೆನ್ನನಾರ್ಕಿಗೆ 
ಕರ್ಣನೇಮಿ, ೫. ೮೫) 

ಆರ್ಗ೦ - ಯಾರಿಗೂ, ಎಲ್ಲರಿಗೂ (ಮೆಯ್ವೋಗ೦ಂ ಆಗಡುಂ 
ಆರ್ಗಂ ಕುಡುತಿರ್ಪ ಕಪ್ಪುರದ ಬ೦ಬಲ್ಬಂಬುಲಂ ರಾಗಮಂ 
ಪಡೆಗೆಲ್ಲಂ ಪಡೆವಂದದಿಂ: ಪಂಪಭಾ, ೯. ೧೦೪) 


(ಆರೋಪಿತಚಾಪಂ 


ಮಗ, ಯಮ 


ಬಿರ್ದಿಕ್ಕಿ 


(ಸಿಂಹರಥಂ 
ಬಲಮಂ: 


೧೪೧ 


ಆರ್ಗಳಾಕಾರ - ಅಗುಳಿಯ ಆಕಾರ (ಸಕಟೋದ್ಭ ಷ್ಟ ವನೇಭ 
ತುಂಗ ಜರಠ ಸೂಳ ಆರ್ಗಳಾಕಾರ ಮಾರ್ಗಕುಜಂ: ಆದಿಪು, 
೧೩. ೫೫) 

ಆರ್ಗೆ - ಯಾರಿಗೆ (ಹುಟ್ಟಿದವನು/ಳು], ಯಾರ ಮಗ(ಳು] ( ಈ 
ಕನ್ನೆ ಆರ್ಗೆ ಪೆರೇಂ: ಕಾದಂಬ, ೧೦. ೫೦) 

ಆರ್ಜವ - ಪ್ರಾಮಾಣಿಕತೆ, ಸಮಚಿತ್ತತೆ, ವಿನಮಸ್ತಭಾವ 
(ಸಹಜದೊಳ್‌ ಅಪಾಪಿಗಳುಂ ಆರ್ಜವಂಗಳುಂ 
ಅತಿಮೃದುಗಳುಮಪುುದಣಿಂದೆ  ನಾಕಲೋಕಪ್ರಾಪ್ಪಂಗಳಕ್ಕುಂ: 
ಆದಿಪು, ೫. ೪೧ ವ); ಯಜುಸ್ವಭಾವದವನು 
(ಪಗಲಿರುಳೆಂಬೀ ವಿಭೇದ೦ಗಳಿಲ್ಲ ಆಳ್‌ ಅರಸೆಂಬ ಈ 
ಪಂಬಲಿಲ್ಲ ಆರ್ಜವರೆ ಮನುಜರೆಲ್ಲಂ: ಪಂಪರಾ, ೧. ೬೦) 

ಆರ್ಜಿಕೆ - ಕಂತಿ (ಅಭಿವಿನುತಭಕ್ತಿಯಿಂದ ಅಗ್ನಿಭೂತಿ ಮೊದಲಾದ 
ಮುನಿಪರು೦. ನಾಗಶ್ರೀಪ್ರಭೃತಿ ಸಮಸ್ತ ಆರ್ಜಿಕೆಯರುಂ 
ಅಭೀಕ್ಷಪರಿಣಾಮಶುದ್ಧಿಯಿಂ ವಂದಿಸಿದರ್‌: ಸುಕುಮಾಚ, ೮. 
೬೯) 

ಆರ್ಜಿಸು — ಸಂಪಾದನೆ ಮಾಡು (ನೋಟದೊಳ್‌ 
ಅಲಂಪನಾರ್ಜಿಸಿ ಕಾಮಿನಿ ಕಾಮಪಾಶದಂತೆಯಿರೆ ನಾಲ್ಲರುಂ 
ಭಟರ ಮನಮನುಳ್‌ ಸೆಜ್‌ವಿಡಿದಳ್‌: ಸುಕುಮಾಚ, ೭. ೧೨) 

ಆರ್ತ - ಸಮರ್ಥ (ಪಡೆದಂ ಬ್ರಹ್ಮಂ ಜಗಮಂ ಪಡೆಯಲ್‌ 
ತಾನಾರ್ತನಿಲ್ಲ ಪೆಂಪಂ: ಪಂಪಭಾ, ೬. ೧೨) ದೈನ್ಯ 
(ಪುಸಿಯಂ ಪೊರ್ದದಿರು ಆರ್ತಮಂ ಬಿಸುಡು ತ 
ಎಂದುಪಾಧ್ಯಾಯರ್‌ ಓದಿಸಿ ಬೆಳಗುಗೆ 
ಮಚ್ಚಿತ್ತಮಂ: ನೇಮಿನಾಪು, ೧. ೫); ವಿಪತ್ತು. ದುಃಖ 
(ಚರಮಶರೀರಂ ಎಯ್ದುವನೆ ಬಾಧೆಯ೦ ಉತ್ತಮಸತ್ತಂ 
ಆರ್ತದೊಳ್‌ ಪೊರೆವನೆ ಪುಣ್ಯಮೂರ್ತಿಗೆ ಎಡಲುಂ 
ದೊರೆಕೊಳ್ಳುಮೆ: ಪಂಪರಾ, ೬ ೧೭೨) ಅಪೇಕ್ಷೆ 
(ಮನದಾರ್ತಂ ತಗ್ಗುವನ್ನಂ ವಿಭಾಸುರ ಹೇಮೋತ್ಕರಮಂ .. 

ಇತ್ತಂ  ಅರ್ಥಿ ನಿಮಿರಲ್‌ ವಿದ್ಧುಧರಾಧೀಶ್ವರಂ: 

ಶಾಂತೀಶ್ಚಪು, ೪. ೬೬); ಕಷ್ಟಫಲ (ಶೀನದಿಯ ತೊಯ 
ಪೊರೆಯೊಳ್‌ ಎತ್ತುಗಳ ಕಾರಣದಿ೦ ಕಲಹಮಾಗಿ ಕಾದಿ ಸತ್ತು 
ಸಂಗಣಿಸಿದ ಆರ್ತದಿಂ ದುಷ್ಟಗಜಂಗಳಾಗಿ ಪುಟ್ಟಿ; 
ಶಾಂತೀಶ್ವಹು, ೧೨. ೧೧೭ ವ); ಆರ್ತಧ್ಯಾನ (ಎನ್ನಯ 
ನಂಟರ್‌ ಎನ್ನಯ ಪೊಂಗಳೆಂದವನೆ ಕೂಡೆ 
ಪಲುಂಬುತು೦ ಆರ್ತದಲ್ಲಿ ಚಿತ್ತಂ ನಿಲೆ ಜೀವಮಂ 
ಬಿಡುವರ್‌: ಸಮಯಪ, ೬. ೧೦೯) 

ಆರ್ತಧ್ಯಾನ — [ಜೈನ] ಇಷ್ಟವಾದದ್ದು ದೂರವಾದೀತೆಂಬ ಮತ್ತು 
ಅದರ ಬಗೆಗಿನ ಆಕಾಂಕ್ಷೆಯಿಂದ ಕೂಡಿದ ಚಿಂತೆ (ಅಂತು 
ಆರ್ತಧ್ಯಾನದೊಳ್‌ ಅಜಗರನಾಗಿ ತನ್ನ ಮುನ್ನಿನ 
ಸಂಚಿತವಸ್ತುಗಳಂ ಕಾವಂದು ಮಗಂ ಮಣಿಮಾಳಿಯಂ 
ಕಂಡು ಜಾತಿಸ್ಮರನಾಗಿ: ಆದಿಷು, ೨. ೧೫ ವ) 

ಆರ್ತರೌದ್ರ - [ಜೈನ] ಕಷ್ಟಕ್ಕೆ ಕಾರಣರಾದವರ ಮೇಲೆ ಸೇಡು 
ತೀರಿಸಿಕೊಳ್ಳುವ ಚಿಂತೆ (ಆರ್ತರೌದ್ರದಿ೦ ಪೆಣ್ಣುಲಿಯಾಗಿ 
ಪುಟ್ಟಿ ಸಹದೇವಿ ಬರುತ್ತಿರೆ೪: ಪಂಪರಾ, ೨. ೫೩) 

ಆರ್ತವ - ರಜಸ್ಸು (ಉತ್ತಮ ಪಾತ್ರದಾನಾನುಮೋದಫಲದಿಂದಲ್ಲಿ 
ಪುಟ್ಟುವ ಜೀವ೦ಗಳ್‌ ನಾರಿಪುರುಷಸಂಯೋಗನಿಯೋಜಿತ 
ಶುಕ್ಷಾರ್ತವಂಗಳೊಳ್‌ ಜೀವಯುಗಳಂಗಳಾಗಿ ನೆಲಸಿ: ಆದಿಪು, 


೫. ೪೧ ವ) 
ಆರ್ತುಪವಾಸ - ಪೂರ್ತಿ ಉಪವಾಸ, ಕಟ್ಟುಪವಾಸ 
(ಎಅಗಿಯುಮೊರ್ಮೆ ದಿವ್ಯಮುನಿಗೆ 


ಆರ್ತುಪವಾಸಮನಿರ್ದುಂ ಒರ್ಮೆ ಕೊಯ್ದು ಅಣಿಕೆಯ 
ಪೂಗಳಿಂ ಶಿವನನರ್ಚಿಸಿಯುಂ: ಪಂಪಭಾ, ೧. ೧೩೫) 

ಆರ್ದ - ಒದ್ದೆಯಾದ (ಹರಿದಳಿತ ಮದಗಜಕುಂಭರಕ್ತಸಿಕ್‌ ಆರ್ದ್ರ 
ಮೌಕ್ತಿಕಪ್ರಕರದವೋಲ್‌ ಕರಮೆಸೆವ ದಾಡಿಮಬೀಜರಾಜಿಯಂ 
ತೆಗೆದು ತೆಗೆದು ರಸವ೦ ಆಸ್ಪಾದಿಸಿದೆಂ: ಕಾದಂಸಂ, ೧. ೩೨) 

ಆರ್ದಕ - ಹಸಿ ಶುಂಠಿ (ಪಸುರ್ವಡೆದುವು ನಂದನದ 
ಕೆಲಂಬಿಡಿದ ಆರ್ದಕವನ ಜೀರಕವನ ಹರಿದ್ರವನ ಸಂತತಿಗಳ: 
ಪುಷ್ಪದಂಪು, ೨. ೪೭) 

ಆರ್ದಕಹೋಳೆ 
ಕೊಲ್ಲಲು ಬರುತ್ತಿರುವ ಆನೆ "(ಒಪ್ಪುವ 
ತೊಡದಂತೆವೊಳ್‌ ಆರ್ದಕಪೋಳ 
ಗಜವತಿಯೊಳ್‌; ಪಾರ್ಶ್ವನಾಪು, ೪. ೧೧೭) 

ಆರ್ದ್ರಗಂಡಂ -. ತೋಯ್ದ ಕೆನ್ನೆಯುಳ್ಳವನು (ಒಗೆದ 
ಸುತಶೋಕದಿ೦ದ ಆವಗೆಯಂತೆ ಒಳಗು ಉರಿಯೆ ಭೋಂಕನೆ 
ಎರ್ದೆ ತೆಜೌಿಯಲ್‌ ಹಾ ಮಗನೇ ಎಂದು 
ಅಶ್ರುಜಲಾರ್ದಗ೦ಡ೦ ಆ ಗಂಡಿನೊಡನೆ ಬಿಸುಟಂ ಬಿಲ್ಲಂ: 
ಪಂಪಭಾ, ೧೨. ೨೮) 

ಆರ್ದಮತಿ - ಮೃದುಹೃದಯ 
ಆರ್ದಮತಿಯಂ ತನ್ಮೂರ್ತಿ 
ಶಾಂತಿಪು, ೮. ೧೫೮) 

ಆರ್ದ್ರಮೃತ್ತಿಕಾವಿರಚಿತ - ಹಸಿ ಮಣ್ಣಿನಿಂದ ಮಾಡಿದ 
(ವಿವಾಹಗೇಹಮಂ ಸಮೆಯಿಸಿ ಅದಣಂ ನಡುವಣ 
ಆರ್ದ್ರಮೃತ್ತಿಕಾವಿರಚಿತಮಪ್ಪ ಚತುರಾಂತರದೊಳ್‌: ಪಂಪಭಾ, 
೩ ೭೪ ವ) 

ಆರ್ದಹೃದಯ - ಆರ್ದ್ರಮತಿ (ಶಾಂತರಸಾತ್ಮಂ ಆದೃಹೃದಯಂ 
ಸುದಿಗಂಬರದರ್ಶನಂ: ಚಂದ್ರಪ್ರಷು, ೧. ೨೭) 

ಆರ್ದ್ರಾಶಯ - [ಆರ್ದ+ಆಶಯ] ತೊಯ್ದ ಹೃದಯವುಳ್ಳವನು 
(ಎಂಬುದುಂ ತದೀಯಕರುಣಾರಸ ಪ್ರೇರಿತಾರ್ದ್ರಾಶಯಂ 
ತತ್ವಜಾಜೀವನೋಪಾಯಮಂ ಪೂರ್ವಾಪರ ವಿದೇಹಸ್ಥಿತಿ 
ಸಮಾನಮಾಗೆ: ಆದಿಷು, ೮. ೬೨ ವ) 

ಆರ್ಪ ಭರ - ಸಾದ್ಯವಾದಷ್ಟೂ ಬಲವಾಗಿ (ಪಲಗೆಗಳೆರಡುಮಂ 
ಅಗಲಿಸಿರ್ದು ಬೆಟಿರ್ದ ತಚಿಯದ ಕೀಲಂ ಇರ್ಕೈಗಳಿಂದ 
ಪಿಡಿದು ಆರ್ಪ ಭರದಿಂ ಅಲ್ಲಾಡಿ ಕೀಲಸ್ವಿದುಂ: ಪಂಚತಂತ್ರ, 
೮೨ ವ) 

ಆರ್ಪಳಿ - ಆರ್ಪು ಅಳಿ, ಶಕ್ತಿಗುಂದು (ಕುಸುಮಾಸ್ತ್ರಂ ಆರ್ಪಳಿದು 


ಕತ್ತುರಿಯಂ 
ಪುಟ್ಟದುದು 


(ಪಗೆವಂಗಂ 
ತೀರ್ಥೇಶ 


ಕೆಳೆಯಂಗಂ 
ಮಾಡುಗುಂ: 


ಕೂರ್ಪಳ ಕೈಪಿಡಿದೆಯ್ದಿ .. .. ಪೊಸಪೂವಸೆಯಲ್ಲಿಕೂಡಿದಂ: 
ರಾಜಶೇವಿ, ೫. ೧೦೫) 
ಆರ್ಷು - ಸಾಮರ್ಥ್ಯ, ಪರಾಕ್ರಮ (ಆತನ ಪೊದಪುರ್ಪಂ 


ಅರ್ಪೆನಿಪುವೆಮೊಳೇಂ ಸಂದಪ್ಪುವೇ: ಆದಿಷು, ೧೨. ೯೩) 

ಆರ್ಹೊಡೆ - "ಸಾಧ್ಯವಾಗುವುದಾದರೆ, ಸಾಮರ್ಥ್ಯ ಇರುವುದಾದರೆ 
(ಮಹೀತಳದರ್ಥಮಂ ತರಿಸಿ ನೆಗಟ್‌ಯಂ' ನಿಜೆಸಲಾರ್ಪೊಡೆ 
ಮಾಡಿರೆ ರಾಜಸೂಯಮಂ: ಪಂಪಭಾ, ೬. ೧೮) 

ಆರ್ಪುಗುಂದು - ಆರ್ಪಳಿ (ಆರ್ಪುಗುಂದಿ ಕಾರ್ಪಣ್ಯದಿಂ 
ನಗತನೂಜೆಯಂ ಹೊಗಳ್ಳು: ಗಿರಿಜಾಕ, ೮. ೧೪ ವ) 

ಆರ್ಭಟೆ - ಗರ್ಜನೆ, ಗಟ್ಟಿಯಾದ ಕೂಗು (ಅಂತುಶರವರ್ಷಮಂ 
ಕಜ*್‌ಯುತ್ತುಮಿರ್ದದೊಂದು ಅಭಿನವಾರ್ಭಟೆಯಂ 
ಅಪ್ಪುಕಯ್ದು: ಜಗನ್ನಾವಿ, ೮. ೫೭ ವ) 


- ಮದಜಲದಿಂದ ಒದ್ದೆಯಾಗಿ ದೂರಸ್ಥಿತರನ್ನು 


೧೪೨ 


ಆರ್ಮ - ನೆಲೆ, ರಕ್ಷಣೆ (ಒಲವಿನ ಕೂರ್ಮೆಯ ತತ್ಪತಿಗ೦ ಆಕೆಗಂ 
ನಿಜವಂಶಕ್ಕೆ ಆರ್ಮಮೆನೆ ಪುಟ್ಟಿದರ್‌: ಆದಿಷು, ೨. ೩೭) 

ಆರ್ಯಚರಿತ - ಉತ್ತಮ ನಡವಳಿಕೆಯವನು (ಇಂದ್ರಾದಿಗಳ್‌ 
ಆರ್ಯಚರಿತರ್‌: ಶಾಂತಿಪು, ೬. ೧೨೨) 

ಆರ್ಯಪಟ್ಯರ್ಮ - [ಜೆ ೈನ] ಶ್ರಾವಕರು ಅನುಸರಿಸಬೇಕಾದ ಆರು 
ಜಿ ಸ್ವಾಧ್ಯಾಯ, ಸಂಯಮ, ತಪ, ಇಜ್ಯಾ, ವಾರ್ತಾ, 
ದತ್ತಿ ಜೀವನೋಪಾಯದ ಕರ್ಮಗಳು: ಅಸಿ, ಮಸಿ, ವಿದ್ಯೆ, 
ವಾಣಿಜ್ಯ ಶಿಲ್ಪ... ಕೃಷಿ (ಪಂಚಾಣುವ್ರತ 
ಆರ್ಯಷಟ್ಟರ್ಮಂಗಳುಂ ನಿಮಗಿವು ಕುಲಾಚಾರ೦ಗಳ್‌: 
ಆದಿಪು, ೧೫. ೧೬ ವ); ನೋಡಿ, ಆರ್ಯಕರ್ಮ 

ಆರ್ಯಿಕೆ - ಗೌರವಾರ್ಹಳು, ಕಂತಿ (ಸುವ್ರತೆಯರ್‌ ಎಂಬ 
ಆರ್ಯಿಕೆಯರ್ಗೆ ಆಹಾರದಾನಮಂ ಮಾಡಿದೊಡೆ ಅವರುಂ 
ಉಪವಾಸ ಶ್ರಮದಿಂ ಛರ್ದಿಗೆಯ್ಯೆ: ಶಾಂತೀಶ್ವಪು, ೮. ೧೩೨ 
ವ) 

ಆರ್ಯೆ - ಒಂದು ಪದ್ಯಜಾತಿ (ಸಭೆಯ ಚಿತ್ತದೊಳ್‌ ಅತ್ಯಾಶ್ಚರ್ಯ 
ಒದವುವಿನಂ ಅರಸಂಗೆ ಆರ್ಯೆಯಂ ಓದಿತ್ತು ಅದೊಂದಂ 
ಆ ಶುಕರತ್ನಂ: ಕಾದಂಸಂ, ೧. ೨೧) 

ಆರ್ಹತ - ಜೈನಧರ್ಮ (ಕುಮತ೦ಗಳ್‌ ಭುವನದೊಳಗೆಲ್ಲಂ 
ಆರ್ಹತದವೊಲೇಮ ಸಂದಪುದೇ; ಸಮಯಪ, ೩. ೧೨); 
ಜೈನಧರ್ಮಿ ಯ(ಮಾಹೇಶ್ವರವೃತ್ತಿಯೊಳ್‌ ಎಸಗುತ್ತುಮಿರ್ದು 
ಕಳ್ಳುಡಿವವರಂ ಪತ್ತಿದೊಡೆ ಮುಟೆಯರ್‌ ಆರ್ಹತರ್‌: 
ಸಮಯಪ, ೧೩. ೩೭) 

ಆರ್ಹಂತ್ಯ — [ಜೈನ] ಮೋಕ್ಷ (ಪೂಜಾರ್ಹಂ 
ಆರ್ಹಂತ್ಯಲಕ್ಷ್ಮೀಕಾಂತ೦ ಮುನಿಸುವ್ರತ೦ ನಮಗೆ ಮಾಬ್‌ 
ಇಷ್ಟಾರ್ಥ ಸಂಸಿದ್ಧಿಯಂ: ಪಂಪರಾ, ೧. ೧); [ಜೆ ನ) 
ಅರ್ಹನಾದ ಪದವಿ, ಒಂದು ಗರ್ಭಾನ್ವಯಕ್ತಿಯ 
(ದಾನಸುಖೋದಯ ಇಂದ್ರತ್ಯಾಗ ಅವತಾರಹಿರಣ್ಯಗರ್ಭೋತ 

ಆರ್ಹಂತ್ಯವಿಹಾರ ಯೋಗತ್ಯಾಗಾಗ್ರನಿರ್ವೃತಿಯೆಂಬ 

ಅಯ್ಸತ್ತಮೂಯು ಗರ್ಭಾದಿ ನಿರ್ವಾಣಪರ್ಯಂತ೦ಗಳಪ್ಪ 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 

ಆರ್ಹಂತ್ಯಧರ್ಮ - ಜೈನಧರ್ಮ (ಆರ್ಹಂತ್ಯಧರ್ಮಂ 
ರ ಭೂಷೆ ರತ್ನತ್ರಯಮೆನೆ ನೆಗಟ್ಟ್‌ಂ ಧಾತ್ರಿಯೊಳ್‌ 
ಶಾಂತಿನಾಥಂ: ಸುಕುಮಾಚ, ೧. ೫೫) 

ಆರ್ಹಂತ್ಯಲಕ್ಷ್ಮಿ ದ ಮೋಕ್ಷಲಕ್ಷ್ಮಿ (ಪೂಜಾರ್ಹಮಂ 
ಆರ್ಹಂತ್ಯಲಕ್ಷ್ಮೀಕಾಂತಂ ಮುನಿಸುವ್ರತಂ; ಪಂಪರಾ, ೧. ೧) 

ಆಲ - ಆಲದ ಮರ (ತಮ್ಮ ಪಗೆ ಪರ್ವವಂತೆ ಪನ್ನಿರ್ಮತ್ತರ್‌ 
ಪರ್ವಿದ ಆಲದ ಮರದ ಮೇಲೆ: ಪಂಪಭಾ, ೨. ೩೦ ವ) 

ಆಲಂಬ - ಆಶ್ರಯ (ದೀರ್ಥಬಾಹಾಲಂಬ೦ಂ ಭುಜವೀರ್ಯ 
ವಿಕಮಯುತಂ ಗಂಗಾತ್ಮಜನ್ಮಂ ಜಯಶ್ರೀಲೋಲಂ 
ಜಮದಗ್ನಿಮುನಿಯೊಳ್‌ ಕಲ್ತಂ ಧನುರ್ವಿದ್ಯೆಯಂ: ಪಂಪಭಾ, 
೧. ೩೮) 

ಆಲಂಬನ - ಆಧಾರ (ಎನಗೆ ಆಲಂಬನಮಕ್ಕೆ ಮುಕ್ತಿಪದ 
ಪರ್ಯಂತಂಬರಂ ಜೈನ ಶಾಸನಂ: ಅನಂತಪು, ೧. ೧೧) 

ಆಲಕ್ತಕ - ಅರಗಿನ ಬಣ್ಣ (ಆತ್ಮಾಂಗದೊಳ್‌ ರೋಹಿಣೀ 
ಚರಣಾಲಕ್ತಕ೦ ಅಚ್ಚಿಜೆದುದೂ: ಪಂಪಭಾ, ೪. ೫೦) 

ಆಲಕ್ತಿಕ - ಮದರಂಗಿ (ಮದೋದ್ಧತ 
ಮಕುಟಬದ್ಧಚೂಡಾಮಣಿಕಿರಣಚರಣ ಆಲಕ್ತಿಕರಾಗಮುಂ 


ಸೀತಾತರಂಗಿಣೀ ತರ೦ಗೋತ್ತರೆಯುಂ: 
ಸಹಜಾಭರಣಮಾಗೆ: ಮಲ್ಲಿನಾಹು, ೩. ೨೧ ವ) 

ಆಲಜಾಲ - ಆಗದ ಹೋಗದ ಕಲ್ಬನೆ (ಎಂದಿವು ಮೊದಲಾಗಿ 
ಪಲವುಂ ಆಲಜಾಲ೦ಗಳ೦ ಎನ್ನೊಳ್‌ ಚಿಂತಿಸುತ್ತುಂ 
ಇರ್ಪನ್ನೆಗಂ: ಕಾದಂಸಂ, ೭. ೨೦ ವ) 

ಆಲವಾಲ - ಮರದ ಸುತ್ತಣ ಪಾತಿ (ಪರಿವೃತಮಾದ ತದ್ದನಧಿ 
ವಾರಿಸಮುನ್ನೀಳಿತ ಆಲವಾಲದಂತಿರೆ: ಶಬರಶಂ, ೧. ೩೫) 

ಆಲಸ - ಭಾರವಾದ, ಮಂದವಾದ (ರಸಭಾವ ಆಲಸನಯನ 
ಪ್ರಸರಂಗಳ ಪೊಳೆವ ಪೊಳೆಪುಗಳ್‌ ಬಳ್ಳಳ ನೀಳ್ಬೆಸೆದುವು 
ರಂಗದೊಳ್‌: ಆದಿಷು, ೭. ೧೧೮) 


ತನಗೆ 


ಆಲಾನ - ಆನೆಯನ್ನು ಕಟ್ಟುವ ಕಂಬ (ಕುಮಾರಕುಂಜರನ 
ಮನಃಚುಂಜರ ಆಲನಸ್ತಂಭಮಾಗೆಯುಂ 
ಓಲಾಡುತ್ತುಮಿರೆ: ನೇಮಿನಾಹು, ೬. ೭೯ ವ) 

ಆಲಾಪ — ಮಾತು (ಸಲ್ಲಕ್ಷಣ ಆಲಾಪದಿಂ 
ಶಸ್ತವಿಶೇಷಾಶ್ತಪ್ರಪಂಚಪ್ರವಚದೆ.. ನಿಸೆಯಂ ನೂಂಕಿದಂ 
ಮಂತ್ರಲಕ್ಷಂ: ರಾಜಶೇವಿ, ೬. ೨೯) 

ಆಲಾಪ ಕಳಾ - ಮಾತಿನ ಮೂಲಕ ಹೇಳುವ ಕಲೆ, ಕಾವ್ಯಕಲೆ 
(ಸಕಳಾಳಾಪಕಲಾಕಳಾಪಕಥಿತ ವ್ಯಾವೃತ್ತಿಯೊಳ್‌ ಕೂಡಿ: 


ಕವಿರಾಮಾ, ೧. ೧೫೦) 

ಆಲಿ - ಕಣ್ಣುಡ್ಡೆ (ಬಿಗಿದು ಅಮರ್ದಿರ್ದ ತೋಳ್‌ ಸಡಿಲೆ ಜೋಲೆ 
ಮೊಗಂ ಮೊಗದೊಇಂದಂ ಒಯ್ಯಗೊಯ್ಯಗೆ ನಗೆಗಣ್ಗಳ ಆಲಿ 
ಮಗುಟ್ಹಂತಿರೆ ಮುಚ್ಚಿರೆ: ಪಂಪಭಾ, ೨. ೧೯); ಕಣ್ಣು 
(ಪದೆದಾ೦ ನೋಡಟಿದೆಂ ಆತನಿರ್ದ ದೆಸೆಯಂ ನಟ್ಟ ಆಲಿ 
ಬೀಟ್ವನ್ನೆಗಂ: ಕಾದಂಸಂ, ೪. ೨೯); ಆಲಿಕಲ್ಲು (ಸುರಧನು 
ತಳಿರ್ದೋರಣವಾಲಿ ರಂಗೋಲಿ ಬದ್ವಣವಣ೦ 
ಜಳಧರರವಮಾಗೆ: ಚಂದ್ರಪ್ರಪು, ೪. ೪೨) 

ಆಲಿಂಗನಗೆಯ್‌ — ತಬ್ಗಿಕೊ (ಪರಮಾಶೀರ್ವಚನ 
ಶತಸಹಸ್ತಂಗಳಿಂ ಪರಸಿ ಪುನಃಪುನರಾಲಿಂಗನಂಗೆಯ್ದು: 
ಗದಾಯು, ೩. ೮೪ ವ) 

ಆಲಿಕಲ್‌ - ಗಟ್ಟಿಯಾದ ಮಳೆಯ ಹನಿ (ಬಣ್ಣವುರಂ ತೀವಿದ 
ಮಾಟ್‌ಯಾಯ್ದು .. .. ಇಂದ್ರಗೋಪವಿಳಾಸಂಗಳಿಂ ಆಲಿಕಲ್ಲ 
ಪರಲಿಂ ಕಾರೊಳ್‌ ಮಹೀಮಂಡಲಂ; ಪಂಪಭಾ, ೭. ೨೪) 

ಆಲಿಕೋಡು - ಆಲಿಕಲ್ಲಿನಂತೆ ತಣ್ಣಗಾಗು ತಣ್ಣೇಟಲೊಳ್‌ 
ಆಲಿಕೋಡೆ ತದೀಯ ಜ್ವಾಲೆ: ಲೀಲಾವತಿ, ೮. ೪೪) 

ಆಲಿನೀರ್‌ - ತಣ್ಣನೆಯ ನೀರು, ಮಂಜಿನ ನೀರು (ಪೂವಿನಂಬಿನ 
ಕೋಳ್ಗಂ ತಳಿವ ಆಲಿನೀರ್ಗ೦ ಅಲರ್ವ ಆಸಿ೦ಗಂ: ಆದಿಪು, 
೧. ೭೫) ಕಣ್ಣೀರು (ತಣ್ಣರಗದ ತಣ್ಣೋಡುವಾಲಿನೀರಂ 
ಆರ್ಪನಿತಂ ಕುಡಿದು: ಧರ್ಮಾಮೃ, ೧. ೧೨೦ ವ) 

ಆಲಿಪ್ತ - ಬೆರಸಿದ (ಜತುಗೇಹಾನಲದಾಹದಿಂ ವಿಷವಿಶೇಷ ಆಲಿಪ್ತ 
ಗುಪ್ತಾನ್ನದಿಂ ಕೃತಕದ್ಯೂತವಿನೋದದಿಂ ದ್ರುಪದಜಾ 
ಕೇಶಾಂಬರ ಆಕೃಷ್ಟಿಯಿಂ ಧೃತರಾಷ್ಟ್ರಾತ್ಮಜ 
ಪಾಂಡುರಾಜಸುತರಂ ಮುನ್ನಂ ಕೊಲಲ್ಕೊಡ್ಡಿದಯ್‌: 
ಗದಾಯು, ೭. ೪೧) 

ಆಲಿಮಗುಟರ್‌ -] ಕಣ್ಣುಗುಡ್ಡೆ ಓರೆಯಾಗು (ಜೋಳೆ ಮೊಗಂ 
ಮೊಗದಿಂದಮೊಯ್ಯಗೊಯ್ಯಗೆ ನಗೆಗಣ್ಣಳ ಆಲಿಮಗುಲ್ಬಂತಿರೆ 
ಮುಚ್ಚಿರೆ: ಪಂಪಭಾ, ೨. ೧೯) 

ಆಲಿವರಲ್‌ - ಆಲಿಕಲ್ಲು 
ಆಲಿವರಲ್ಲಳವರಲ್ಲಳೆಂದುಂ 


(ಜಳೆದಾಗಮಪ್ರಸೂಚಿಕಂಗಳಪ್ಪ 
ಸರೋಜವನದಿಂ ಶಾಲಿವನಕ್ಕೆ 


೧೪೩ 


ಪರಿವ ಪರಿಕಾಲ್ಗಳ೦ ಮೆರೆದು ಮುರಿದು: ಸುಕುಮಾಚ, ೧೦. 
೫೬. ಈ 

ಆಲಿವಟ್‌್‌ - ಆಲಿಕಲ್ಲಿನ ಮಳೆ (ಕೃಷ್ಣನ ಮೇಲೆ ಪೊದಳ್ಳುದಂದು 
ಕಪ್ಪುರವಆ*ೌಂತಿರೆ ಆಲಿವಟಿ*ಯಂತಿರೆ ಅಲರ್ವಟೌ ಜಗನ್ನಾವಿ, 
೧೪. ೯೮ 

ಆಲಿಸು - ಗಮನವಿರಿಸಿ ಕೇಳು (ಧನುರ್ಲತಾಗುಣನಿನಾದಮಂ 
ಆಲಿಸಿ ಕೇಳಲುಳ: ಪಂಪಭಾ, ೧. ೧೪೨) 

ಆಲೀಢ - ರುಚೆ ನೋಡಿದ, ತಿಂದ (ಆರಾತಿ 
ನೃಪಮಣಿಮಯಕಿರೀಟಪುಭಾಲೀಢ ಚಳನ ನಳಿನಯುಗ್ಗಂ: 
ಸುಕುಮಾಚ, ೧. ೭೯ ವ); ಬಾಣ ಬಿಡುವಾಗ ಬಲ 
ಮೊಳಕಾಲನ್ನು ಮುಂದೆ ಜಾಜಿ ಎಡಗಾಲನ್ನು ಹಿಂದಿಟ್ಟು 
ನಿಲ್ಲುವುದು (ಬಡತನವೆಂಬುದು ಸತಿಯರ ನಡುವಿನೊಳ್‌ 
ಆಲೀಢವು ಅಲಗುವಿನ್ನಣದೊಳ್‌ .. .. ಅಲ್ಲದಿಲ್ಲಾ ನಾಡೊಳ್‌: 
ಧರ್ಮಪ, ೧. ೪೩) ಆವರಿಸಿದ (ಅಮರೀನೀಲಾಲಕ 
ಆಲೀಢಪಾದಯುಗಂ ತತ್ಕುಚಕೂಟಘಟ್ಟಿತ 
ವಿಶಾಲೋರುಸ್ಸಲಂ: ಆದಿಪು, ೫. ೭೧) 

ಆಲೇಪನ - ಬಳಿಯುವಿಕೆ (ತರವೇಟ್‌ ದಿವ್ಕಾಂಬರ 
ಆಲೇಪನಮೃಗಮದಗ೦ಧ೦ಗಳಂ: ಅಜಿತಪು, ೫. ೭೯) 

ಆಲೇಹನಂಗೆಯ್‌ - ನೆಕ್ಕು (ಆಫೃಆಣಮಂ ಮಾಡಿಯುಂ 
ಮಗುಲಸ್ಲಿಂ ಆಲೇಹನಂಗೈದುಂ ಎಲ್ಟಣೆಸಿ ತೆರೆದ ಮೊಲೆಯಂ 
ಸಾರ್ಚಿ: ಪುಷ್ಪದಂಪು, ೩. ೭೬ ವ) 

ಅಲೋಕ - ನೋಡುವುದು (ಅವಿಶ್ರಾಂತ ದೃಷ್ಟಿಗಳಿಂ ನೋಡುತುಂ 
ಎಯ್ದೆವರ್ಪುದುಂ ಅಪೂರ್ವಾಲೋಕದಿಂದಾಗಳ್‌: 
ಸುಕುಮಾಚ, ೧೧. ೨) ಕಾಂತಿ (ಆಲೋಕಮ ಟಗಣೆಗೆ 
ಬೆಳಗುಂ ದ್ಯುತಿಯುಂ; ಅಭಿಧಾವ, ೩. ೧. ೬೬); ಜ್ಞಾನ 
(ಪದದಿಂ ಅರ್ಥಂ ಅರ್ಥದೆ ತತ್ವಾಲೋಕಂ ತತ್ಪಾಲೋಕದಿಂ 
ಆಕಾಂಕ್ಷಿಪ ಮುಕ್ತಿಯಕ್ಕುಂ: ಶಮ್ಹಮದ, ೧೦) 

ಆಲೋಕನ - ನೋಡುವುದು (ಜಗದಾಲೋಕನ ದರ್ಪಣಂ 
ಪ್ರಥಮದಿಕ್ಕಾಂತತಾನನಂ: ಅಜಿತಪು, ೬. ೪೨) 

ಆಲೋಕನಂಗೆಯ್‌ - ನೋಡು (ಆನಂದಜಳಪರಿಪೂರ್ಣ 
ವಿಸ್ಲೀರ್ಣವಿಲೋಚನಂಗಳಿಂದಂ ಮುಹುರ್ಮುಹುರ್‌ 
ಆಲೋಕನಂಗೆಯ್ಯತ್ತುಂ: ಪಂಪಭಾ, ೪. ೩೩ ವ) 

ಆಲೋಕಿಸು - ನೋಡು (ಪಲವುಂ ವೀಧಿಗಳವಿಚಿತ್ರ ವಿಭ್ರಮಮಂ 
ಆ ಶೈಲಪತಿ ಆಲೋಕಿಸುತುಂ: ಗಿರಿಜಾಕ, ೪. ೧೧೧) 

ಆಲೋಚಿಸು - ವಿಚಾರಮಾಡು (ನೆಗಟ್ಟ್‌ ಕಜ್ಜಮಾವುದುಮಂ 
ನಿಮ್ಮಜ್ಜನೊಳಲೋಚಿಸಿ ನೆಗಟಸ್ವಿದು: ಗದಾಯು, ೪. ೧೩ ವ) 

ಆಲೋಡನೆ - ಕಲಕುವುದು (ಕಲಂಕು-ಆಲೋಡನೇ: ಶಬ್ದಮದ, 
ಧಾ. ೧೭) 

ಆಲೋಲ - ಅಲುಗಾಡುವ (ಆಲೋಲ ಆಕೀರ್ಣ ನೀಲಾಳಕಂ 
ಅಮಳಿನ ಗಂಡಸ್ಥಳೀಪಾತಿತ ಆಟಕ೦ ಆಲಂಬ ಶ್ರೋತಕಂ: 
ಉದ್ಭಟಕಾ, ೮. ೧೨೨) 

ಆವಂ - ಸಾಧ್ಯವಾಗುವವನು,. ಸಮರ್ಥ (ಮುಳಿಯಿಸಿ 
ಬರ್ದುಂಕಲಾವನುಂ ಒಳನೆ ಯುಧಿಷ್ಠಿರನಂ  ಅಮಳರ 
ಅಳವೆಂಬುದು ಭೂವಳಯಪ್ರಸಿದ್ಧಂ: ಪಂಪಭಾ, ೯. ೫೧) 

ಆ ವಂದ - ಅಗೋ ಬಂದ, ಆಗ ಬಂದ (ಅತಿವಿಶದವಿಶಾಲ 
ಊರುಕ್ಷತದಿಂದೊಟ್‌ದನಿತು ಜಡೆಯುಮಂ ನಾಂದಿ 
ಮನಕಕ್ಷತದೊಡನೆ ಎಟ್ಟರಿಸಿದುದು ಉತ್ಕಿತಮಾ 
ವಂದಸಮಿಶ್ರಗಂಧಂ ಮುನಿಯಂ: ಪಂಪಭಾ, ೧. ೧೦೫) 


ಆವಗಂ - ಯಾವಾಗಲೂ (ಕನಕನಂದಿಮುನೀಂದನ ಹೃದ್ಯಮಪ್ಪ 


ವಿದ್ಯಾವಳಿಯಂ ಪವಣ್ಣೊಳಿಪೊಡೆ ಅಂಬುಜಸೂನುಗೆ 
ಅಳುಂಬಮಾವಗಂ: ಶಾಂತೀಶ್ವಪು, ೧. ೨೨) ಬಹಳವಾಗಿ 
(ನಾನಾ ವಿಧದ ಪದಪಿನೊಳ್‌ ಹರಿಗಾವಗಮಾಜಿದುದು 


ಪಥಪರಿಶ್ರಮಮೆಲ್ಲಂ: ಪಂಪಭಾ, ೯. ೨೮) 

ಆವಗೆ - ಮಡಕೆ ಸುಡುವ ಕುಂಬಾರನ ಒಲೆ (ಜೀಮೂತಂಗಳೆಲ್ಲಂ 
ತೆರಳ್ಬೋಡಿದೊಡೆ ಅಗ್ನಿದೇವಂ ಆವಗೆಯ ಕಿರ್ಚಿನೊಳಂತೆ 
ಒಳಗೊಳಗೆ ಅಳುರ್ದು: ಪಂಪಭಾ, ೫. ೯೬ ವ) 

ಆವಗೆಯುರಿ - ಆವಗೆಗಿಚ್ಚು (ಫಣಿಕೇತನನಿರ್ದಟಲೊಂದು ತನ್ನಂ 
ಆವಗೆಯುರಿಯಟ್ಟವೋಲಳುರೆ: ಪಂಪಭಾ, ೧೨. ೧೭೦) 

ಆವಟ - ನಟನೆ (ತೃಷಿತ ಪಧಿಕ ಪುಷ್ಪಾಯುಧ 
ಖಾತಾವಟಮೆನಲ್‌ ಎನಸುಂ ಕುಸುಮಾವಳಿಯ ಗಭೀರ 
ನಾಭಿಮಂಡಳಮೆಸೆಗುಂ: ಕುಸುಮಾಕಾ, ೧೨. ೫೩) 

ಆವಡಿ - ತೊಂದರೆ (ಒಂದು ಆವಿಜೆಯೆ ಕೆಡೆದು ಬೀದಿಯೊಳ್‌ 
ಆವಡಿವಡುವುದುಮದೀಗಳಾದುಗದುದೆ ನಿಗಂ: ವರ್ಧಮಾಪು, 
೨. ೪೬) 

ಆವಣ - ಆಪಣ, ಅಂಗಡಿ (ಆವರದ ಎಡೆಯ ಆವಣ೦ಗಳೊಳ್‌ 
ಒಳವೆಂದುಂ: ಹರಿವಂಶ, ೧. ೨೪) 

ಆವದಿವಡು - ಕಷ್ಟಪಡು (ಜಿನಧರ್ಮಮನೆಂತು೦ ಒಲ್ಲದೆ 
ಆವದಿವಡುವಂಗೆ ಶಾಶ್ಚತಸುಖಂ ದೊರೆಕೊಂಡೊಡ೦ 
ಒಲ್ಲದಂದದಿಂ: ಸಮಯಪ, ೧೫. ೬೦) 

ಆವರ - ಅಲ್ಲಿಯವರೆಗೆ (ಆವರದ ಎಡೆಯ ಆವಣಂ೦ಗಳೊಳ್‌ 
ಒಳವೆಂದುಂ: ಹರಿವಂಶ, ೧. ೨೪) 

ಆವರಿಸು - ಸುತ್ತುವರಿ, ವ್ಯಾಪಿಸು (ಅವನ ಸೈನ್ಯದೊಳಾಚರಿಸಿದ 
ಧೂಳಿ ಪೂಬ್ಬುವುದಂಭೋನಿಧಿಯಂ: ಆದಿಪು, ೧೩. ೭೪); 
ಪ್ರಾಪ್ತವಾಗು (ಗುರೂಪದೇಶಮಾವರಿಸೆ ಜಿನೇಂಧ್ರಭಕ್ತಿ 
ಪೊಅಪೊಣ್ಕೆ ದಯಾರಸಂ: ಆದಿಷು, ೫. ೫೩) 


ಆವರೆಗೊಂಬು — ತಂಗಡಿ ಗಿಡದ ಕೊಂಬೆ 
(ತುಜುಗಿರ್ಧಾವರೆಗೊ೦ಬ೦ ಮುಣಿದು ನೆಬಲ್ಮಾಡಿಕೊಂಡು 
ನಡೆವರ್‌ ಪಥಿಕರ್‌: ಜಗನ್ನಾವಿ, ೧೭. ೬೯) 

ಆವರ್ಜನ — ಬಗ್ಗಿಸುವುದು (ದುರ್ಜಯರಿಪು 
ನೃಪಶೌರ್ಯೋನ್ನಮನ್ನಸ್ತಕ ಆವರ್ಜನ ವಾಂಛಾದುರ್ಧರಂ; 
ಆದಿಷು, ೧೪. ೧೯) 

ಆವರ್ಜಿಸು - ಸಂಪಾದಿಸು (ಭುವನಕ್ಕಾಶ್ಚರ್ಯಮಪ್ಪಂತು 


ಕೀರ್ತಿಯಂ ಆರ್ಜಿಸುತಿರ್ಪದು ಆವ ಚರಿತಪ್ರಾರಂಭದಿಂ: 
ಅಜಿತಪು, ೧೨. ೧೧) 
ಆವರ್ತ - ಸುಳಿ (ಸಲಿಲಭ್ರಮಂ ಆವರ್ತಂ: ಅಭಿಧಾವ, ೧. ೪. 


೧೪) 
ಆವರ್ತಗರ್ತ - ಸುಳಿಸುತ್ತುವ ಮಡು (ಸೈರಿಸಲಾಜದೆ ತಡತಡಿಸಿ 
ಪರಿತಂದ ಅತಿದ್ರುತ ಪ್ರವಾಹಮಾನ 


ಆರುಷ್ಕರದ್ರವಾವರ್ತಗರ್ತ ಗಂಭೀರೆಯುಂ: ಆದಿಷು, ೫. ೮೭ 
ವ); ಸುಳಿದಾಟ (ಮಂಗಳಪಟಹ೦ಗಳು೦ ಮಂಗಳಗೀತಿಗಳುಂ 
ಎಸೆಯೆ ಕಳಕಳಾವರ್ತಮಾಗೆ ಜಾಗರಮಿರ್ದು: ಪಂಪಭಾ, 
೧೪. ೧೭ ವ) 

ಆವರ್ತನ - ಸುತ್ತುವುದು (ಆವರ್ತನ ಪರಿವರ್ತನದಿಂ 
ದುರಿತವರ್ತಿ ಯಾಗಿ: ಸುಕುಮಾಚ, ೫. ೩೨ ವ) 

ಆವರ್ತನನಿದ್ಧಿ ದ ಸುಳಿಯಂತಿರುವುದು; ಸುಳಿಗಳನ್ನು 
ಹೊಂದಿರುವುದು (ಗಂಭೀರಗುಣದೊಳಂ 


೧೪೪ 


ಆವರ್ತನಸಿದ್ಧಿಯೊಳಂ ಜಳನಿಧಿಯನೆ ಪೋಲ್ವ ಶರಣಾಗತ 
ಜಳಧಿಯ ನಿಮ್ಮ ನಾಭಿ ಚೆಲ್ಪಿಂಗೆ ತಾನೆ ನಾಭಿಯಾದುದು: 
ಪಂಪಭಾ, ೨. ೩೯ ವ) 

ಆವರ್ತಮಾನ - ಸುಳಿದಾಡುವ, ತಿರುಗುವ (ವಿಷಮ ಕಠೋರ 
ಕೂರ್ಮ ಘರ್ಮನಿರ್ಭರೋಚ್ಛಾಸ ಭರದ್ವೈಧೀಭವತ್‌ 
ಅಂಭಃಪಕಟಿತ ಅಗಾಧ ರಂಧ್ರಾವರ್ತಮಾನ ಜಳಚರ 
ಸಂಚರಣ ವಿಸ್ಮಯನೀಯ ಭಯಾನಕೆಯುಂ: ಆದಿಪು, ೫. 
೮೭ ವ) 

ಆವರ್ತಿಸು - ವ್ಯಾಪಿಸು (ಶಂತನು ತನ್ನದೊಂದು ಸವಿಗಂ 
ಸೋಲಕ್ಕಂ ಇತ್ತಂ ನಿಜಕ್ರಮಮಂ ತನ್ನಯ ಬೇಟದಾಕೆಯ 
ಮಗಂಗೆ ಎಂಬೊಂದು ಅಪಖ್ಯಾತಿ ಲೋಕಮಂ ಆವರ್ತಿಸೆ: 
ಪಂಪಭಾ, ೧. ೭೧); ಮರಳಿ ಬರುವಂತೆ ಮಾಡು, 
ಆಹ್ವಾನಿಸು (ಜಯಮಂ ಬಯಸುವೊಡಂ ಮಾರಿಯಂ 
ಆವರ್ತಿಸಿದರ್‌ ಎಂಬ ನಾಣ್ಣುಡಿಗಂ ಅಳುರ್ಚಿಯೆ: ಶಾಂತಿಪು, 
೩ ೭೨) 

ಆವಲ್‌ — ಕೆಂದಾವರೆ (ತೀವಿದ ತಿಳಿಗೊಳದಿಂ 
ಪೊನ್ನಾವರೆಗೊಳದಿಂದ ಅರಲ್ಪ ನೆಯ್ದಿಲ್ಗೊಳದಿಂದ ಅದು 
ಆವಲ್ಲೊಳದಿಂ ಜೆಲ್ವಿಂಗಾವಾಸಮೆನಿಪ್ಪುವ ಒಪ್ಪುವಾ 
ನಾಡೂರ್ಗಳ್‌: ಪಂಪರಾ, ೧. ೧೦೪) 

ಆವಲ್ಕೊಳ - ಕೆಂದಾವರೆಯ ಕೊಳ (ಪೋದಿರುಳೊಳ್‌ 
ಪೊಂದಾವರೆಗೊಳದಂಚೆ ಕಟಲ್ಬ ಆವಲ್ಗೊಳದೊಳಗೆ ನಲಿವ 
ಕನಸಂ ಕಂಡೆಂ: ಯಶೋಧಚ, ೩. ೯) 

ಅವಶೀರ್ಣ - ನಾಶವಾದ (ಸಮುಜ್ಞಳಧೈರ್ಯದೊಳಿಂತೆ 
ವಿಭಿನ್ನತೆವೆತ್ತಿರೆ ತಾಂ ಅವಶೀರ್ಣಶರೀರಭಾವರಾದರ್‌ 
ಮುನಿಪರ್‌: ಶಾಂತೀಶ್ಚಪು, ೧೩. ೧೧೪) 

ಆವಶ್ಯಕ - [ಜೈನ] ದೀಕ್ಷೆ ವಹಿಸುವವನ ಆರು ಅವಶ್ಯಕ ಗುಣಗಳು 
(ಸಾಮಾಯಿಕ ಚತುರ್ವಿಂಶತಿಸ್ತವನ ವಂದನ ಪರಿಕ್ರಮಂ 
ಪ್ರತ್ಯಾಖ್ಕಾನ ಕಾಯೋತ್ಸರ್ಗಗಳೆಂಬ ಆಜು ಆವಶ್ಯಕಂಗಳುಂ: 
ಹರಿವಂಶ, ೧೪. ೫೨ ವ) 

ಆವಸಥ - ವಾಸಸ್ಥಾನ, ಮನೆ (ಅತ್ತ ಸುರೇಶ್ವರ ಆವಸಥಂ ಇತ್ತ 
ಮಹೀತಳ೦ ಉತ್ತ ಪನ್ನಗೋದಾತ್ತಸಮಸ್ತಲೋಕಂ: ಪಂಪಭಾ, 
೧. ೭೫) 

ಅವಸ್ರಂಸನ - ಕೆಳಕ್ಕೆ ಜಾರುವುದು (ಬಟಿಲ್ದು - 
ಶಬ್ದಮದ, ಧಾ ೨೦೩) 

ಆವಹ - ಒದಗಿಸುವ; ಉಂಟುಮಾಡುವ (ಹೇಮಕುತ್ವೀಳದಿಂದೆ 
ತೆಂಕಣದೆಸೆಯೊಳ್‌ ಮಹಿ ಭರತಂ ಷಟ್ಟಮಢಾವಹಂ೦ ಅಲ್ಲಿ 
ಶುಭಾವಹಂ ವಿನೀತಾಖಂಡಂ: ಸುಕುಮಾಚ, ೧. ೬೮); 
ಕೂಡಿದ 

ಆವಹನ - ಬರಮಾಡಿಕೊಳ್ಳು (ಆ ವಿಪ್ರಘೋಷಣಂ ಸ್ಮೃತಿಗೆ 
ಆವಹನಮಾದವೋಲ್‌ ಅಜಪೋತಂ೦ ಭಾವಿಸಿದುದು ಆಂ 
ಯಶೋಧರದೇವಂ ಎನ್ಸಾತ್ಮಜ೦ ಯಶೋಮತಿಯೀತಂ: 
ಯಶೋಧಚ, ೩. ೬೧) 

ಆವಳಿ - ಸಮೂಹ (ಸಮಯಸಮೂಹಂ ಅಸಂಖ್ಯಾತಮಾದೊಡೆ 
ಆವಳಿಯೆನಿಕ್ಕು: ಪಂಪರಾ, ೧. ೪೯) 

ಆವಳಿಕ - [ಜೈನ] ಆವಲಿ, ಒಂದು ಕಾಲಪ್ರಮಾಣ, ಅಸಂಖ್ಯಾತ 
ಸಮಯಗಳು ಸೇರಿ ಒಂದು ಅವಲಿ (ಅದು ಸಮಯ 
ಆವಳಿಕ ಉಚ್ಛ್ರಾಸ ಸ್ತೋಕ ನಿಮೇಷ ನಾಳಿಕಾ ಮುಹೂರ್ತ 
ದಿವಸ ಪಕ್ಷ ಮಾಸ ಯತು ಅಯನ ಸಂವತ್ನರಾದಿ 
ಗಣನಾನುಕ್ರಮದಿಂ: ಆದಿಷು, ೬. ೪೮ ವ) 


ಅವಸ್ರಂಸನೇ: 


ಆವಾಪ - ಪಾತಿ, ಮಡಿ (ಏಜೆಸಿದಂ ಮುರಾರಿ... .. ಸಜಯವೃಕ್ಷ 
ಆವಾಪಮಂ ಚಾಪಮಂ: ಜಗನ್ನಾವಿ, ೧೨. ೭) 

ಆವಾಪ್ತಿ - ಸಿದ್ಧಿ (ದೇವಿಯರೊಂದು ಅಭಿಲಷಿತಫಲ ಆವಾಪ್ತಿಗೆ 
ದೇವ ನಿಮ್ಮ ದಯೆಗೆಯ್ದ ಫಳಂ ಕೇವಲ ಶುಭಸೂಚಕಂ: 
ಮಲ್ಲಿನಾಪು, ೪. ೨೫) 

ಆವಾಸ - ಮನೆ (ದೇವೇಂದರ್‌ ತಂತಮ್ಮಾವಾಸಂಗಳ್ಗೆ 
ಪೋದರ್‌: ಶಾಂತಿಪು, ೮. ೧೨೩ ವ) 

ಆವಾಹ - ಸೇತುವೆ (ಸ್ಥಿರಬಂಧಂ ಸೇತು ಪಯಃಸರಣಿಯದಕ್ಕುಂ 
ಪ್ರಣಳಿ ಆವಾಹಂ: ಅಭಿಧಾವ, ೧. ೪. ೧೭) 

ಆವಾಳ - ಮರದ ಸುತ್ತಲಿನ ಪಾತಿ (ಎತ್ತ ನೋಡಿದೊಡಂ 
ತಣ್ಣುಳಿಲ್‌ ಎಲ್ಲಿ ನೊಡದಡಂ ಆವಾಳಂಗಳ್‌ ಎತ್ತ 
ನೋಡಿದೊಡ೦ ಪೋಗೊಳಂ: ಆಚವರ್ಧ, ೧. ೩೩) 

ಆವಿಗೆಗಿಚ್ಚು -  ಆವಗೆಯ ಬೆಂಕಿ (ಸವಸಂದ ಆವಿಗೆಗಿಚ್ಚು 
ಮೆಲ್ಲೆರ್ದೆಯ ಸೂಡು: ಸೂಕ್ತಿಸುಧಾ, ೧೫. ೫೪) 

ಆವಿದ್ದ -  ತೊತುಮಾಡಿದ  (ರೋದೋಂತರ್ಭಾಗಮೆಲ್ಲಂ 
ಮಣಿಮಯರುಚಿಯಿಂ ಚಿತ್ರಸಂಕಾಶಮಾದತ್ತು ಆದಂ 
ದಿಗ್ಗಾಗಮೆಲ್ಲಂ ಪಟಹರವದಿ೦ ಎತ್ತೆತ್ತಂ ಆವಿದ್ಧಮಾದತ್ತು: 
ಸುಕುಮಾಚ, ೮. ೬೪); ವಕ್ರವಾದ, ತಿರುಗಿಸಿದ (ಭುಜದ೦ಡ 


ಪರೆದು 


ಆವಿದ್ದ ದಿಕ್ಷಕದೊಳ್‌ ಇಭಮದ ಧಾರಾ ಜಲ ಕ್ಷಿನ್ನ 
ವೀರಧ್ವಜಿನೀಪಾದಾಹತವಲಯಮೃದಿತ ಮೃತ್ತಿಂಡಮಂ: 
ಅಜಿತಪು, ೯. ೯) 
ಆವಿರ್ಭಾವ - ಉಂಟಾಗುವುದು (ತಪಃಪ್ರಭಾವಮಹಿಮಾ 
ಆವಿರ್ಭಾವಮಂ ತಾಳ್ದಿದರ್‌: ಸುಕುಮಾಚ, ೯. ೯) 
ಆವಿರ್ಭಾವಿತ - ಹುಟ್ಟಿದ ಮೂಡಿದ (ಕ್ರೋಶ ರದ್ವಿಕ್ರೋಶ 
ಸೀಮಾಭಾಗಯೋಜನ ಪಂಚಶತಕುಟುಂಬಕುಲ 


ಆವಿರ್ಭಾವಿತ ಅಧಮೋತ್ತಮ ಭೇದಂಗಳುಮಂ: ಆದಿಪು, ೮. 
೬೩ ವ) 

ಆವಿರ್ಭೂತ - ಉಂಟಾದ (ದಿವಿಜ ಮನುಜ 
ತಿರ್ಯಗ್ವಿನೇಯನುಂ ಆವಿರ್ಭೂತ ಚತುಸ್ತಿಂಶದತಿಶಯನುಂ: 
ಅಜಿತಪು, ೭. ೨೦ ವ) 

ಆವಿಲ - ಕದಡಿದ, ಒಂಡು 
ಆವಿಲಪ್ರಚಯವರ್ಷವಾರಿದನಪ್ಪ ಪವನತನಯಂ 
ಬದ್ಧವಪುವಾಗಿ ದುರ್ಯೋಧನಾನುಜರಂ ಪೆರ್ವೆಸರೊಳೆ 
ಕರೆದು ಮೂದಲಿಸೆ: ಪಂಪಭಾ, ೧೨. ೧೪೪ ವ) 

ಆವಿಲೆ - ಕೂಡಿದವಳು (ಲಾವಣ್ಯರಸಾವಿಲೆಯಂ 
ಚಂ೦ದ್ರಮತಿಯನಿತ್ತಂ ಅತೀಂದ್ರಂ: ಪಂಪರಾ, ೧೦. ೧೦೯) 

ಆವಿಷ್ಯರಣ - ಪ್ರತ್ಯಕ್ಷವಾಗುವುದು; ಸ್ಪಷ್ಟಪಡಿಸುವುದು (ಸ್ವಗುಣ 
ಪ್ರಚ್ಛಾದನಂ ಅನ್ಯಗುಣ ಆವಿಷ್ಯರಣ೦ .. . ಆಸ್ರವಮಕ್ಕುಂ: 
ಸುಕುಮಾಚ, ೮. ೨೪) 

ಆವಿಷ್ಯತ -. ಕಾಣಿಸಿಕೊಂಡ, ಸ್ಪಷ್ಟಗೊಂಡ (ಈವುದು 
ಅತಿವಿಶದವೃತ್ತಿಗುಣ ಆವಿಷ್ಠತನಪ್ಪ ಸುತನಂ: ಮಲ್ಲಿನಾಪು, ೪. 
೩೧) 

ಆವಿಷ್ಟೆ - ಆವೇಶಭರಿತೆ (ಕಣ್ಣಳಿಂದುಗುತರ್ಪ ಕಣ್ಣಬಿಗಿಡಿಗಳಿಂದ 
ಉರಿಪುವಂತೆ ಅವನ೦ ನೀಡು೦ ನೋಡುತ್ತ ಆವಿಷ್ಟೆಯಂತೆ 
ಎನ್ನಂ ಆನಜೆಯದೆ: ಕಾದಂಸಂ, ೭. ೨೨ ವ) 

ಆವಿಳ - ಕಲುಷಿತವಾದ (ಬಾಡಬಾನಳ ಆವಿಳಜಳಮಂ ಮನಂ 
ಬಯಸಿ ನೋಡಿದಂ ಅರ್ಣವನಂ ಗುಣಾರ್ಣವಂ: ಪಂಪಭಾ, 
೪, ೨೫); ಕಷ್ಕಲ, ಒಂಡು (ಅಸಹ್ಯಮೆನಿಪ 


(ಕೌರವಕುಲಹಿಮಕರ 


೧೪೫ 


ಅತಿದುಃಖದಿಂದಂ ಆವಿಳಮೆನಿರ್ಪದು 
ವಿವೇಕಿಗಳಪರ ಮಾನಸಂ: ಕಾದಂಬ, ೮. ೧೪೪) 

ಆವೀಕ್ಷಿತ - ನೋಡಿದ (ಕೃತ ನಿತ್ಯದಾನಂ ಆವೀಕ್ಷಿತ ಘೃತಂ 
ಆಸ್ಪಷ್ಟಕಪಿಳಂ೦ ಒಯ್ಯನೆ ಸಾರ್ದ೦ .. .. ಅರಸಿಯನರಸಂ: 
ಯಶೋಧಚ, ೨. ೬೬) 

ಆವು - ಹಸು (ನಮೆವ ಆವಿನ ಮೆಯ್ಯೊಳ್‌ ತಲೆಮಟ್ಟಂತೆಂತು 
ನಿಂದರಾ ದೇವರ್ಕಳ್‌: ಸಮಯಪ, ೯. ೬೨) 

ಅವುಕ - ತಂದೆ (ವಾರಿಯಂ ವಡಬಾಸ್ಕಂ ತವಿಪಂತೆ ಆವುಕನಂ 
ಈ ನಿರ್ಬಂಧದಿ೦ ಬಂಧದಿ೦ ಬಿಡಿಕುಂ: ಜಗನ್ನಾವಿ, ಸ್ರ, 
೮೫) 

ಆವುತಿ - ಒಂದು ಬಗೆಯ ಅಯುಧ (ಕೃತವಿಧಾಸ್ತವೀರ 
ಭಟಕೋಟಿ  ಭಯಂಕರಮಾಗೆ ಬೀಸುವ ಆವುತಿಯ 
ಕಳಂಕಪಂಕದೊಳೆ ಪೆರ್ಚಿದ ಕಟ್ಟಲೆ ತೀವ್ರಶಸ್ತಸಂಹತಿಗಳ 
ದೀಪ್ತಿಯಿಂ ಬಿಸುಗೆಯಾಗೆ: ಪಂಪಭಾ, ೧೦. ೫೦). 

ಆವುದು - ಯಾವುದು, ಏನು (ನೀನಾರ್ಗೆ ಏನೆಂಬೆ ಆವುದು 
ಕಾರಣದಿಂದಮೆನ್ನ ದೊಣೆಯಂ ಪೊಕ್ಕಿರ್ದೆ: ಪಂಪಭಾ, ೧೨. 
೨೦೩ ವ) 

ಆವೃತ -  ಹೊದಿಸಲ್ಲಟ್ಟ (ಅಂತು ಆವೃತ 
ಕಟಿತಟನುಮಾಗಿರ್ದ ಜಟಾಕಲಾಪನುಮಾಗಿ ತಪೋವನಕ್ಕೆ 
ಪೋಪ ಭಾರ್ಗವಂ: ಪಂಪಭಾ, ೨. ೪೫ ವ) 

ಆವೆ - ಆಮೆ, ಕೂರ್ಮ (ಮೀಂ ಆವೆ ಪಂದಿ ಎಂದು 
ಎನಿತಾನುಂ ತೆಅನಾಗಿ ಡೊ೦ಬವಿದ್ಯೆಯನಾಡಲ್‌ ನೀನಜಿವೆ: 
ಪಂಪಭಾ, ೭. ೫೭) 

ಆವೆಡೆ -. ಎಲ್ಲಿ (ಅದಟೆಂ ಜೀವಮೆಂಬುದೆಲ್ಲಿತ್ತು 
ಪರಲೋಕಮೆಂಬುದಾವೆಡೆಯದು ಅದರ್ಕೆ ಕಾರಣಮಪ್ಪ 
ಪಾಪಪುಣ್ಯಂಗಳತ್ತಣಿಂ ಬಂದುವು: ಆದಿಪು, ೨. ೯ ವ) 

ಆವೇಗ - ತ್ವರೆ, ಸಂಭ್ರಮ (ಕಾದಲ್‌ ನಡೆತರ್ಪ ಆವೇಗದೊಳ್‌ 


ಅಗ್ಗದ 
(ಸ 


ವಲಲ 


ಮಮ್ಮಟೆಸಿದ ಪಲವುಂ ರಾಜಚಿಹ್ನ೦ಗಳ೦ ಬೆಳ್ಗೊಡೆಗಳ್‌ 
ತಳ್ಳೊಯ್ದು ಅದೇಂ ಕಣ್ಣೊಳಿಸಿದುದೊ: ಪಂಪಭಾ, ೧೩. 
೩೮); ಉದ್ವೇಗ 


ಆವೇದಿಸು - ನಿವೇದಿಸು, ಹೇಳು (ಆದಪುದು ಯಾನದೊಳ್‌ 
ಮಿತ್ರೋದಯಂ ಈ ತೆಜದಿ ಭುವನಮಿತ್ರಂಗೆ ಎಂದು 
ಆವೇದಿಸುವಂತಾದುದು: ಪುಷ್ಪದಂಪು, ೮. ೨೧) 

ಆವೇಶ - ಉದ್ವೇಗ (ಆವೇಶ೦ ಸಂರಂಭಂ: ಅಭಿಧಾವ, ೨. ೨. 
೧೬) 

ಆವೇಶನ - ಶಿಲ್ಪಶಾಲೆ (ಆವೇಶನಾಹ್ವಯಂ ಶಿಲ್ಪಶಾಲೆ: ಅಭಿಧಾವ, 
೧. ೧೦. ೨೦) 

ಆವೇಷ್ಟಿತ - ಸುತ್ತುವರಿದ (ತಾರಾನಿಕರ ಆವೇಷ್ಟಿತ ತಾರಾಪತಿಯಂ 
ಸಮಸ್ತಸುರಲೋಕಮುಮಂ ನೇರಿತ್ತು ಬೆಳಗಿ: ಆದಿಷು, ೧೬. 
೪೬) 

ಆವೇಷ್ಟಿಸು - ಸುತ್ತುವರಿ, ಆವರಿಸು (ಪಾರಿಜಾತ ಶಾಖನುಕಾರಿ 
ಆಜಾನುಶಾಖಾದ್ವಯಮಂ೦ ಆವೇಷ್ನಿಸಿಯುಂ: ನೇಮಿನಾಪು, 
೬ ೮೭೮೯ವ) 

ಆವ್ರೀಡ - ನಾಚಿದ (ಎ೦ದರಸರ್‌ ಪಕ್ಕದೊಳ್‌ ಸುತ್ತುಗೊಂಡು 
ಬೆರ್ಚಿ ಬಿಚ್ಚಳಿಸುತ್ತುಂ ಬರೆ ಕಿಂಚಿತ್‌ ಅವನತಾನನಂ ತದ್‌ 
ಆವ್ರೀಡನಾಗಿ: ಶಾಂತಿಷು, ೮. ೬೫ ವ) 

ಆವ್ಯಾನ - ಮುಚ್ಚಿದ ಆವೃತ (ನೀನಪ್ಪುದನಂಚೆಯದೆ 
ದಾನವಮಾನವಸುರೇಂದಮಣಿಮಕುಟತಟ ಆವ್ಯಾನಪದಂಗೆ 


ಆ ನೆಗಟ್ಟುದ೦ಂ ಆನೇತಜಳಾಳ್‌ ಎಂತು ನೀಗುವೆಂ ನೀಂ 
ಬೆಸಸಾ: ಪಂಪಭಾ, ೮. ೨೫) 

ಆಶಂಕೆ - ಸಂದೇಹ (ಬಿದಿ ಸೇತುವ೦ ಸಮೆದನೆಂಬಾಶಂಕೆಯಂ 
ಮಾಡುಗುಂ; ಶಾಂತಿಪು, ೯. ೧೫೦) 

ಆಶಂಕೆಗೊಳ್‌ - ಗಾಬರಿಯಾಗು (ತಮತಮಗೆ ಭಯಗೊಂಡರ್‌ 
ಆಶಂಕೆಗೊ೦ಡರ್‌: ಶಬ್ದಮದ, ೨೫೬, ಪ್ರ ೨) 

ಆಶೆಯ - ಹೃದಯ (ಸಕಳಕಳಾಪ ವಿದ್ಯೋಪದೇಶೋತ್ಸುಕ 
ಆಶಯಕುಶೇಶಯನಾಗಿರ್ಪನ್ನೆಗಂ: ಆದಿಪು, ೮. ೫೫ ವ); 
ಅಭಿಪ್ರಾಯ, ಭಾವನೆ (ಪರಮ ಕವಿಜ್ಯೇಷ್ಠರಾದರ್‌ 
ತದೀಯಾಂಗಿಪಯೋಜಂಗಳ್‌ ಮದೀಯಾಶಯ 
ಮಣಿಭವನಕ್ಕಕ್ಕೆ ಪುಷ್ಟೋಪಹಾರಂ: ಪಂಪರಾ, ೧. ೨೮) 

ಆಶಯಕುಶೇಶಯ - ಹೃದಯ ಕಮಲ  (ಸಕಳಕಳಾಪ 
ವಿದ್ಯೋಪದೇಶೋತ್ಸುಕ  ಆಶಯಕುಶೇಶಯನಾಗಿರ್ಪನ್ನೆಗಂ: 
ಆದಿಪು, ೮. ೫೫ ವ) 

ಆಶಾ - ದಿಕ್ಕು (ವಿಗತ ದಿಗಿಭ ಆಶಾ ದೇಶ ಸಮಸ್ತಂಗತಾರ್ಕಂ 
ಗಗನ ಪರಿಧಿ ಯಾತ ಪ್ರಾಣವಾತಂ ಶರೀರಂ: ಪಂಪರಾ, ೬. 
೧೫೬) 

ಆಶಾಂಗನೆ - [ಜೈನ] ದಿಗಂಗನೆ (ಮಂಗಳಮನೆ ಪಾಡುತ್ತುಂ 
ಮಂಗಳಧಾರೀಕಿಯರಾಗಿ ಮುಂದಂ 
ನಡೆವಾಶಾಂಗನೆಯರಿಂದೆ: ಆದಿಹು, ೭. ೪೮) 

ಆಶಾಂತ ದ ದಿಗಂತ (ಶರದ್ದಿಧುವಿಶದ 
ಯಶಃಪ್ರಸರಕ್ಕವಕಾಶಂಗುಡುವಂತೆ 
ನಿರೋಧರಹಿತಂ ಆಕಾಶ೦ 
ಆದಿಪು, ೭. ೩೬ ವ) 

ಆಶಾಂತರ — ದಿಕ್‌ಪದೇಶ (ವನಧಿಪ್ರಧ್ಧಾನದಿ೦ 
ಮಂಗಳಪಟಹರವಂ ಪೆರ್ಚೆ ಮಾಂಗಲ್ಯಗೇಯದ್ದನಿಯಿಂದೆ 
ಆಶಾಂತರಂ ಘೂರ್ಣಿಸಿ ಸೊಗಯಿಸೆ: ಪಂಪಭಾ, ೧೪. ೧೮) 

ಆಶಾಂತರಾಳ - ದಿಕ್ಕುಗಳ ಮಧ್ಯಭಾಗ (ಮಂಗಳ ಭೀರೀರವಂ 
ಆಶಾ೦ತರಾಳಮಂ ತೀವುವಿನಂ: ಮಲ್ಲಿನಾಹು, ೯. ೧) 

ಆಶಾಂಬರ - ದಿಕ್ಕುಗಳು ಮತ್ತು ಆಕಾಶ (ಸುರವಂದಿವುಜ 
ಜೀಯಜೀಯರವರುಂ ಪರಿಪೂರಿಸಿದತ್ತು ಆಶಾಂಬರವಂ: 
ಚಂದ್ರಪ್ರಪು, ೪. ೬೩ ರಗಳೆ); ದಿಗಂಬರ, ನಗ್ನ ಸನ್ಯಾಸಿ 
ಅಂದು ಅರ್ಕಕೀತೀಯುಂ ಮುನಿಪ್ರಧಾನನೊಳ್‌ 
ಆಶಾಂಬರನಾದೊಂ: ಶಾಂತಿಪು, ೫. ೭೩ ವ) 

ಆಶಾಂಬರಭಾಗ - ದಿಗ್ವಿಭಾಗ, ದಿಕ್ಕುಗಳ 
(ವಾಜಿರಾಜಿಶ್ರವಣ ಚಮರಜಶ್ರೇಣಿ 
ಆಶಾಂಬರಭಾಗಂ: ಆದಿಪು, ೪. ೨೪) 

ಆಶಾಕರಟಿ - ದಿಗ್ಗಜ (ಘಟಪಧ್ಧಾನಂ ಆಶಾಕರಟನಿಕಟಮಂ ತಾಗೆ 
ಮಾಮಗಲ್ಯಗೇಯೋತ್ಕಟ ರಾಜದ್ರಾಜಗೇಹ೦ ಸೊಸಯಿಸೆ: 
ಕರ್ಣನೇಮಿ, ೨. ೯೫) 

ಆಶಾಗಜೇಂದ್ರ - ದಿಕ್ಕರಿ (ನೆಲನಂ ನುಂಗವ ಮೇರುವಂ ಕೀಟ್ವ 


ತದೀಯ 
ಜಲಧರಪಟಲ 
ಅತಿಪ್ರಕಾಶಿತಾಶಾ೦ತಮಾಗೆ: 


ಆಕಾಶಪ್ರದೇಶ 
ಸಂವೀಜಿತ 


ಆಶಾಗಜೇಂದ್ರ೦ಗಳಂ ಚಲದಿ೦ ಕಟ್ಟುವ ಸಪ್ತಸಪ್ತಿಯಂ 
ಇಳಾಭಾಗಕ್ಕೆ ತರ್ಪ: ಪಂಪಭಾ, ೭. ೭) 
ಆತಾಚಕ್ರ ದ ದಿಜ್ಜಂಡಲ (ವಿತತ ಆಶಾಚಕ್ರಮಂ 


ಅದ್ವಿತೀಯತೇಜದೊಳೆ ಸತತಂ ಅಕ್ರಮಿಪಾ ಭೂಪತಿಯೊಳ್‌: 
ಆಚವರ್ಧ, ೧. ೮೦) 

ಆಶಾಭಾಸಂ - ದಿಕ್ಕುಗಳನ್ನು ಬೆಳಗುವುದು(ಇದಿರೊಳ್‌ ಕಟ್ಟಿದ 
ತೋರಣಂ ನಿಚೆದಳಿರ್‌ ಪೂಗೊಂಚಲ್‌ ಅಂದಂಬೆತ್ತಿದ 


೧೪೬ 


ಪೂಮಾಲೆ ಪರಾಗರಾಗಮುದಿತ ಆಶಾಭಾಸಂ: ಪಂಪಭಾ, ೫. 
೬) 

ಆಶಾವಧು - [ಜೈನ] ರುಚಕಾಚಳದ ಪಶ್ಚಿಮದಿಕ್ಕಿನ ಎಂಟು 
ಕೂಟಗಳ ದೇವಿಯರು (ದ್ವಿಗುಣ ಚತುಃಕೂಟಂಗಳೊಳಂ 
ಸಂಚರಿಸುವ ಇಳಾದೇವಿ ಸುರಾದೇವಿ ಪೃಥ್ವಿ ಪದ್ಮಾವತಿ 


ಕಾಂಚನೆ ನವಮಿಕೆ ಸೀತೆ ಭದ್ರೆ ಎಂಬ ಎಣ್ಣರುಂ 
ಆಶಾವಧೂವರರಂ: ಆದಿಹು, ೭. ೩ ವ) 
ಆಶಿ — ಹಾವಿನ ಹಲ್ಲು (ಆಶೀಶ್ವಬ್ದಂ 


ಭುಜ೦ಗದಂಷ್ಟಮುಮಕ್ಕುಂ: ಅಭಿಧಾವ, ೩. ೧. ೫೬) 

ಆಶೀರ್ಥೋಷ -.. ಆಶೀರ್ವಾದ (ದಾನಪಮೋದ 
ವಾಚಾಳಷಟ್ಟರಣ ಚಾರಣ ಗಣೋಚ್ಚಾರ 
ರುಂಕಾರಜಯಾಶೀರ್ಫ್ಥೋಷಮುಮಪ ವಿಜಯಗಜದ ಬೆಂಗೆ 
ವಂದು: ಆದಿಪು, ೧೪. ೯೦ ವ್ರ 

ಆಶೀರ್ನಿನಾದ - ಆಶೀರ್ವಾದದ ಧ್ವನಿ (ಆಶೀರ್ನಿನಾದವು 
ಆಶಾದೇಶಮನೆಯ್ದೆದುದು: ಪಂಪರಾ, ೧೪. ೭೨) 

ಆಶೀವಿಷ - ಹಾವು (ದೋಷಮೆಂಬ ಆಶೀವಿಷಕ್ಕೆ ಪುತ್ತು 
ಎನಿಸುವಳ್‌: ಕಾದಂಬ, ೩. ೮೬) 

ಆಶೀಸ್ತವ - ಆಶೀರ್ವಾದ (ಸುರಜಯಸ್ತೋತ್ರಂ ಸುರ ಆಶೀಸ್ತವಂ 
ಸುರರಾಜೇಂದಮಹಾವಿಭೂತಿ: ಆದಿಷು, ೧೩. ೯೨) 

ಆಶು - ಬೇಗನೆ, ಜಾಗ್ರತೆ (ಪ್ರಚಂಡಲಯತಾಂಡವ ಕ್ಷುಭಿತಯಾಶು 
ಯಸ್ಕಾನಯಾ: ಪಂಪಭಾ, ೪. ೨೭); ವೇಗ (ಶೀಘ್ರಂ 
ಸತ್ವರಂ ಆಶು ಚೆಚ್ಚರಂ: ಅಭಿಧಾವ, ೨. ೨. ೧೩) 


ಆಶುಗ - ವಾಯು (ವರ ವೇಣುಗಳೊಂದೊಂದಂ 
ಪಿರಿದೊರಸಲ್ಕೊಗೆದ  ರಂಧ್ರವಾಶುಗನಿಂ ಪೂಂಕರಿಸಲ್‌: 
ತ್ರಿಷಷ್ಟಿಪು, ೨೭. ೧೧); ಬಾಣ (ಆಶುಗಾಶನನಿಭ 


ಆಶುಗಮ೦ ಆಶುಗಾಸನದೊಳ್‌ ಓಸರಿಸದೆ ತೊಡರ್ಚಿ 
ಸಾರ್ಜಿ ತೆಗೆ ನೆಜ್‌ದು ನಿಂದು: ರಾಜಶೇವಿ, ೬. ೯೭ ವ) 

ಆತುಗತ್ವ - ಶೀಘ್ರತೆ (ಅರಿಗಳಸುಪವನನಂ ನಾನಿರದೊಕ್ಕೆದ 
ಆಶುಗತ್ಸಮಂ ಪ್ರಕಟಿಸಿದತ್ತು: ರಾಜಶೇವಿ, ೬. ೪೯) 

ಆಶುಗಮಿತ್ರ - ಬೆಂಕಿ (ಅರೆದೆಜೌದ ಉರಿಗಣ್ಣಿಂ ಕರಂ ಪೊಣ್ಮೆ 
ನೀಳ್ಬು ಆಶುಗಮಿತ್ರಂ: ಶಬರಶಂ, ೨. ೯) 

ಆಶುಗಾಶನ - [ಆಶುಗ- ಅಶನ] ಗಾಳಿಯನ್ನೇ ಆಹಾರವಾಗಿ 
ಉಳ್ಳದ್ದು. ಹಾವು (ಆಶುಗಾಶನನಿಭ ಆಶುಗಮಂ 
ಆಶುಗಾಸನದೊಳ್‌ ಓಸರಿಸದೆ ತೊಡರ್ಚಿ ಸಾರ್ಜಿ ತೆಗೆ 
ನೆ೫ೌದು ನಿಂದು: ರಾಜಶೇವಿ, ೬. ೯೭ ವ) 

ಆಶುಗಾಸನ - ಬಾಣಾಸನ, ಬಿಲ್ಲು (ಆಶುಗಾಶನನಿಭ ಆಶುಗಮಂ 
ಆಶುಗಾಸನದೊಳ್‌ ಓಸರಿಸದೆ ತೊಡರ್ಚ್ಜಿ ಸಾರ್ಜ್ಚಿ ತೆಗೆ 
ನೆಜ್‌ದು ನಿಂದು: ರಾಜಶೇವಿ, ೬. ೯೭ ವ) 

ಆಶುಶುಕ್ಷಣಿ - ಬೆಂಕಿ, ಅಗ್ನಿ (ಒಣಗಿದುದೊಂದು ಪೆರ್ವಿದಿರ 
ಪೆರ್ವೊದಜೆಂ ಮೊರೆದುರ್ವುವ ಆಶುಶುಕ್ಷಣೆಯವೊಲ್‌ 
ಖಟ್ಲನಿವಹಕ್ಕೆ ರಥಕ್ಕೆ ದಟಕ್ಕೆ: ಪಂಪಭಾ, ೧೧. ೯೪) 

ಆಶೆವಡು - ಬಯಸು, ಇಚ್ಛಿಸು (ಭವ್ಯಜನ೦ಗಳ್‌ ಆಶೆವಡುತಿರ್ಪ 
ಆರ್ಹಂತ್ಯಮುಂ ಸಾರ್ಗುಂ: ಆದಿಷು, ೪. ೯೯) 

ಆತೇಭ - [ಆಶಾ೬ಇಭ)] ದಿಕ್ಕರಿ (ಪೊಡೆಯಿಪ್ಪ ಆಭೀಳನಿಸ್ಗಾಳದ 
ಪಟುರವ ಆಶೇಭಕರ್ಣೋತ್ಕರಂ ಫಿಮ್ಮಿಡೆ: ಶಾಂತೀಶ್ವಪು, ೩. 
೫೮) 


[08 


ಆಶೈಶವ - ಬಾಲ್ಯದಿಂದಲೂ (ಆಶೈಶವ ಪ್ರಭೃತಿಪರೂ 
ನಿರ್ಭರಪೇಮರಸರುಂ ಅನೇಕ ಅರ್ಥಶಾ 
ಪ್ರಯೋಗಕುಶಲರುಂ: ಆದಿಹು, ೧, ೮೧ ವ) 

ಆಶ್ಚರ್ಯ - ಸೋಜಿಗ (ಜೋದ್ಯಮದು ಆಶ್ಚರ್ಯಂ ಅದ್ಭುತಂ: 
ಅಭಿಧಾವ, ೨. ೨. ೨೫) 

ಆಶ್ರಮ - ಮುನಿಗಳ ವಾಸಸ್ಥಳ (ಮುನಿಜನ ನಿವಾಸಂ 
ಆಶ್ರಮಮೆನಿಕ್ಕುಂ: ಅಭಿಧಾವ, ೧. ೧೦. ೩) 

ಆಶ್ರಯಣ - ಆಶ್ರಯ, ಆಸರೆ (ತ್ರಿಜಗದಭಿಷ್ಟುತಂ 
ತ್ರಿಜಗದಾಶ್ರಯಣ೦ ಕಥೆ ಶಾಂತಿನಾಥನಾ: ಶಾಂತಿಷು, ೧೨. 
೫೫) 

ಆಶ್ರಯಾಶ - ಆಶ್ರಯದಾತನನ್ನೇ ನುಂಗುವುದು, \ 
(ಮೂದೆಳನಾಯ್ತು ವಾಸರದೊಳ್‌ ಆ ರವಿತೇಜಂ 
ಆಶ್ರಯಾಶ೦ ಆಯ್ತು ಆದಮುಮಪ್ರಚಂಡತರತೇಜ೦ ಅದು 
ಆಸ್ಪದಮಾವ. ವಾರಿ ಲೀಲೋದಕ ಶೋಷಣೇಯ 
ಕೃತಮಾಯ್ತು: ಶಾಂತೀಶ್ವಪು, ೧. ೧೪೯) 

ಆಶ್ರವ - ಪುಣ್ಯಪಾಪ ರೂಪವಾದ ಕರ್ಮವು ಜೀವನಲ್ಲಿ 
ಹರಿಯುವುದು (ಸಕಲಬದ್ಧಾಶ್ರವ ನಿರೋಧದಿನಯೋಗಿಕೇವಲಿ 
ಗುಣಸ್ಥಾನಮಂ ಪೊರ್ದಿ: ಪಂಪರಾ, ೧೬. ೭೯ ವ); [ಜೈನ] 
ಸಪ್ತತತ್ವಗಳಲ್ಲಿ ಒಂದು (ಸಕಲಬದ್ಧಾಶ್ರವ ನಿರೋಧದಿ 
ಅಯೋಗಿಕೇವಲಿ ಗುಣಸ್ಥಾನಮಂ ಪೊರ್ದಿ: ಪಂಪರಾ, ೧೬. 
೭೯ ಮ, ನೋಡಿ "ಪಂಚಾಸ್ರವ' 

ಆಶ್ರಿತ - ಆಶ್ರಯದಲ್ಲಿರುವ (ಆಶ್ರಿತಜನಾಧಾರಂ ಮದಗಜಂ: 
ಸುಕುಮಾಚ, ೨. ೩೯) 

ಆಶ್ಲಿಷ್ಟ - ಆಲಿಂಗನಕ್ಕೊಳಗಾದ 
ಕಲ್ಪದ್ರುಮನೀಗೆ ಅಭೀಷ್ಟಫಲಮಂ: ಗದಾಯು, ೧. ೨); 
ಒಡಗೂಡಿದ (ಕೃಷ್ಣರೋಹಿತಜಲಾಶ್ರಿಷ್ಟಂ ಕರುಪ್ರೋದ್ಧವ 
ಪ್ರಳಯಜ್ವಾಲಿ .. .. ಹಿಡಿಂಬಾಂತಕಂ: ಗದಾಯು, ೧. ೫೫) 

ಆಶ್ಲೇಷ - ಆಲಿಂಗನ (ಬಿಣ್ಗೊಂಚಲ್‌ ಆಶ್ಲೇಷನಿಷ್ಠುರಂ ಉದ್ಯತ್‌ 
ಕುಚದಂತಿರೆ: ಲೀಲಾವತಿ, ೧೪. ೯೩) 

ಆಶ್ಚಾಸ -. ಅಧ್ಯಾಯ ಎಂಬರ್ಥದಲ್ಲಿ ಕಾವ್ಯದ ಭಾಗ 
(ಧರ್ಮಾಮೃತದೊಳ್‌ ದರ್ಶನವ್ಯಾವರ್ಣನಂ 
ಪ್ರಥಮಾಶ್ವಾಸಂ: ಧರ್ಮಾಮೃ. ೧. ೧೬೨ ವ) 

ಆಶ್ಚಾಸನಪರ - ಸಮಾಧಾನಗೊಳಿಸುವುದರಲ್ಲಿ ಆಶ್ವಾಸನೆ ನೀಡು 


[ 


(2% 


ಅಗಿ 


(ಗೌರೀಲತಾಶ್ತಿಷ್ಟ ಶಂಕರ 


(ಆಶ್ವಾಸನಪರ ಅಂತಃಪುರ ವೃದ್ಧಾಂಗನಾ 
ನಿರ್ಷವ್ಯಮಾಣೆಯುಂ: ಚಂದ್ರಪ್ರಪು, ೩. ೫೦ ವ) 

ಆಶ್ಚಾಸಿಸು.. - ಸಮಾಧಾನಪಡಿಸು (ಆಂ ಆಶ್ಚಾಸಿಸಿದ 
ಅನಿತಖೊಲೇನಾ ಚಂ೦ದ್ರಮನೆ ನಿನ್ನಂ ಆಶ್ವಾಸಿಸಿದಂ 


ತಾನೆಂದೊಡೆ ಏನೆಂಬುದೊ: ಕಾದಂಸಂ, ೪. ೧೨೩) 

ಆಶ್ಲಿಕಬಲ - ಕುದುರೆ ಸೈನ್ಯ (ಪರಸ್ಪರ ಆರ್ಜಿತಜಾನುಭಾಗರಪ್ಪ 
ಆಶ್ವಿಕಬಲಸಮನ್ವಿತನಾಗಿ ಮಗರಿಯಂ ಪೊಳಮಟ್ಟು; 
ಕಾದಂಬ, ೮. ೧೦೨ ವ) 

ಆಷಾಢ - ಒಂದು ಚಾಂದಮಾನ ತಿಂಗಳು (ಗರ್ಭಾವತರಣಂ 
ಆಷಾಢ ಬಹುಳ ಬಿದಿಗೆಯುತ್ತರಾಷಾಢ ನಕ್ಷತ್ರದ ಬೆಳಗಪ್ಪ 
ಜಾವದೊಳ್‌: ಆದಿಪು, ೭. ೩೨ ವ); ಯಷಿಗಳು ಹಿಡಿಯುವ 
ಮುತ್ತುಗದ ದಂಡ (ಸಾಷಾಢ ಸಪ್ಪರ್ಷಿಸಂಕುಳ 
ಸಂಪೂತವರುಂಧತೀಸ್ಥಿತಿನುತಂ: ಕಾದಂಸಂ, ೧. ೮೫) 

ಆಸಂದಿ - ಪೀಠ (ನಾಡಂ ಬಿಟ್ಟು ಸಪ್ತಾಂಗ ರಾಜ್ಯಮಂ ಈಡಾಡಿ 
ಸಪತ್ನನ೦ ನಿಲಿಸಿ ಸಿಂಹ ಆಸಂದಿಯೊಳ್‌: ಪಂಪರಾ, ೬. 
೧೭೦) 


೧೪೭ 


ಆಸಂಗ - ಸೇರುವಿಕೆ, ಕೂಡಲು (ರಂಗತ್ತುಂಗತರಂಗ 
ಭಂಗುರಲಸತ್‌ ಗ೦ಗಾಜಳ೦ ನರ್ಮದಾಸಂಗ ಸ್ವಚ್ಛವನಂ: 
ಪಂಪಭಾ, ೧೪. ೩೧) 

ಆಸಂದಿ - ಪೀಠ (ಸೌಂದರಾನೇಕಮಣಿರುಚಿಜಳಸ್ಯಂದಿಯಂ 
ಮಂದರೋತ್ಸುಂಗಕಂಠೀರವಾಸಂದಿಯಂ: ಆದಿಪು, ೭. ೨೭ 
ರಗಳೆ) 

ಆಸನ - ಪೀಠ (ಆಗ ರಾಜಸುತೆಯ೦ ಉಚ್ಚಾಸನದೊಳ್‌ ಕುಳ್ಳಿರಿಸಿ: 
ಗಿರಿಜಾಕ ೪. ೪೭); ರಾಜನ ಷಾಡ್ಗುಣ್ಯಗಳಲ್ಲಿ ಒಂದು, 
ಪರಸ್ಪರ ಯುದ್ಧಕ್ಕೆ ಬ೦ದೂ ಮೇಲೆ ಬೀಳಲಾರದೆ ನಿಲ್ಲುವುದು 
(ಅರಿವಿಜಿಗೀಷುಗಳ್‌ ಒರ್ವರೊರ್ವರ ಮೇಲೆತ್ತಿಯೊತ್ತಲಾಅದೆ 
ನಿಲ್ದುದು ಆಸನಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 


ಆಸನಂ - ಔದಾಸೀನ್ಯ (ಪಸುಗೆ ನೆಲಂ ಜಲಂ 
ಹಯದೊಡಂಬಡು ವಂಚನೆ ಕೇಣ೦ ಆಸನಂ ಕೊಸೆ ದೆಸೆ 
ದಿಟ್ಟಿ ಮುಟ್ಟಿ ಕೆಲಜಂಕೆ ನಿವರ್ತನೆ ಕಾಣ್ಕೆ ಪರ್ವಿದ 


ಏರ್ವೆಸನದೊಳಾದ ಬಲ್ಲೆಯೊಳ್‌ ಒಡಂಬಡೆ ತಳ್ಲಿಜೆವಲ್ಲಿ 
ಮಿಂಚಿನೊಳ್‌ ಮುಸುಕಿದ ಮಾಟ್ಕ್‌ಯಾಯ್ತು ಸಮರಾಂಗಣಂ 
ಉಳ್ಳುವ ಬಾಳ್ಗಳ ಉಳ್ಳದಿಂ: ಪಂಪಭಾ, ೧೦. ೭೮) 


ಆಸನಂದೋಜು - ಯುದ್ಧ ದಲ್ಲಿ ಉಪೇಕ್ಷೆಯನ್ನು ಅಥವಾ 
ತಾಟಸ್ವವನ್ನು ತೋರಿಸು (ಆಸನಂದೋಖುವ 
ಬಲುದೋಜುವ ಎರ್ದೆದೋಟುವ ಕಯ್ದೆಸರಂಗಳ್‌ 


ಎಮ್ಮನುಂತೇಜವು: ಪಂಪಭಾ, ೮. ೨೦) 

ಆಸನಕಂಪ - [ಜೈನ] ತೀರ್ಥಂಕರನ ಜೀವಿತದ ವಿಶೇಷ 
ಪ್ರಸಂಗಗಳಲ್ಲಿ ಆಗುವ ದೇವೇಂದನ ಪೀಠದ ಅಲುಗಾಟ 
ವಾಸವನ ಆಸನಕಂಪದಿ೦ ಆ ಸಮಯದೊಳು ಅವಧಿಯಂ 


ಪ್ರಯೋಗಿಸಿ. ಬೋಧಾವಾಸಪ್ರಿಯನ  ಉದಯಮನಣೆದು: 
ಆದಿಹು, ೭. ೪೧) 
ಆಸನ್ನ - ಹತ್ತಿರ ಸಮೀಪ (ಆ ವಿಲಾಸಿನೀನಿವಾಸಕ್ಕೆ 


ಆಸನ್ನಮೆನಿಪ ವಿಪಣಿಮಾರ್ಗದೊಳ್‌: ಮಲ್ಲಿನಾಪು, ೨. ೪೫ 
ವ) 

ಆಸನ್ನಕಾಲ - ಸಾವು ಸಮೀಪಿಸಿರುವುದು (ಇತ್ತ ನೇಸಜ್‌ 
ಪಟ್ಟೊಡೆ ಕಿತ್ತಯ್ಯಂಗಳ್ಗೆ ಆಸನ್ನಕಾಲಮಾದುದು ಎಂಬುದಂ 
ಭಟ್ಟಾರರ್‌ ಅಜೆದು: ವಡ್ಡಾರಾ, ಪು ೮೩ ಸಾ ೧೦) 

ಆಸನ್ನತೆ - ಹತ್ತಿರವಾಗುವುದು, ಸಾಮೀಪ್ಯ (ಮುನ್ನಿನ ಭವಮಂ 
ಬಂಧುಗಳ೦ ನೆಜ್‌ ತಿಳಿವಚೆತಮಾಯ್ತು ಭವದೀಯಪದ 
ಆಸನ್ನತೆಯಿಂ: ಕಾದಂಸಂ, ೮. ೩) 

ಆಸನ್ನಪೀಡನ - ಹತ್ತಿರ ಬ೦ದು ಹಿಂಸೆ ಕೊಡುವುದು (ಅ೦ಡಲೆ- 
ಆಸನ್ನಪೀಡನೇ: ಶಬ್ದಮದ, ಧಾ, ೬೧೦) 

ಆಸನ್ನಭವ್ಯ — [ಜೈನ] ಶೀಘ್ರದಲ್ಲಿಯೇ ಮನಃಪರಿಪಾಕವನ್ನು 
ಹೊಂದುವವನು (ಆತನಭವ್ಯನಲ್ಲಂ ಭವ್ಯನೇ, 
ಭವ್ಯನಾಗಿಯು೦ ಆಸನ್ನಭವ್ಯಂ: ಆದಿಷು, ೨. ೩೫ ವ) 

ಆಸನ್ನಮೃತ್ಯು - ಮೃತ್ಯು ಸಮೀಪವಾಗಿರುವುದು (ವಿದ್ಯಾವಚನದಿಂ 
ಆತನಾಸನ್ನಮೃತ್ಯುವನಣಿದು: ಆದಿಷು, ೨. ೧೪ ವ) 

ಆಸನ್ನವರ್ತಿ - ಹತ್ತಿರದಲ್ಲಿರುವ (ಪಾಗುಡಮ೦ ಆಸನ್ನವೃತ್ತಿಯುಂ 
ಅಭಿರಾಮಮೂರ್ತಿಯುಂ: ಶಾಂತಿಪು, ೨. ೨೨ ವ) 

ಆಸವ - ಮಧು (ಅಭಿನವಪಾರಿಜಾತ ಕುಸುಮ 
ಆಸವಮೊರ್ಮೊದಲುಣ್ಣೆ; ಆದಿಷು, ೨. ೭೩); ಮದ್ಯ 
(ಮತ್ತಮೊರ್ವಳ್‌ ಅಭಿನವಯೌವನ 
ಆಸವಮದವಿಳಾಸನಿರಂಕುಶೆ: ಆದಿಷು, ೧೧. ೨೦ ವ); 
ಹೂವಿನ ಮಕರಂದ (ನವಯೌವನದೊಳ್‌ 


ಗುಣದೋಷವಿಚಾರಮನಿಂತು ಮಾಡಲೀಯದ 
ಭಾವೋದ್ಧವನಿಂ ಪರವಶೆಯಾದೆಂ ನವಕುಮಾಸುಮಾಸವದೆ 
ಸೊರ್ಕಿದಳಿನಿಯ ತೆಐದಿಂ: ಕಾದಂಸಂ, ೪. ೮) 

ಆಸವಸೇಕ -  ಮದ್ಯಸೇಚನೆ (ವಾಸವವನಿತಾವದನಾಬ್ದ 
ಆಸವಸೇಕಪ್ರಭಿನ್ನಮುಕುಳ೦ ವಕುಳಂ: ಆದಿಷು, ೮. ೯೭) 

ಆಸವಾರಿ - ಕುದುರೆಸವಾರಿ (ಕಳಕಳನಾದಮಾದ ತೆಜಅನ೦ ಜನಕ೦ 
ತಿಳಿದು ಆಸವಾರಿಗಳ್‌ ತಳೆದು ಖಲೀನಮಂ ತುರಿಪದಿಂ ಬರೆ: 
ಪಂಪರಾ, ೪. ೧೧೩) 

ಆಸಜು - ಬಳಲಿಕೆ (ಪೋರ್ವ ಗಜ೦ಗಳಂ ಶರಭಮಂ ಬೆಂಕೊಳ್ಳ 
ಭೇರುಂಡವಕ್ಕಿಗಳ೦ ನೋಡಿದ ನೋಟದ ಆಸಜುಗಿವನ್ನಂ 
ಕಂಡು: ಪಂಪರಾ, ೧೦. ೭೮); ಆಯಾಸಗೊಳ್ಳು (ಆಸತ್ತು 
ತಿರಿದು ಅರಣ್ಯಾವಾಸದ ಪರಿಭವದ ಕುದಿಪಮಂ ನೀಗಿ 
ಸುಖಾವಾಸಮನೆಯ್ದಿಸಿದುದು ದುಶ್ಶಾಸನನಿರ್ದಿರವು 
ಮನದೊಳಾ ದ್ರೌಪದಿಯಾ: ಪಂಪಭಾ, ೧೨, ೧೫೨) 

ಆಸಾತಪ್ರಬಂಧತ್ವ - [ಜೈನ] ದುಃಖವನ್ನುಂಟುಮಾಡುವ 
ಕರ್ಮಬಂಧ (ಆಸಾತಪ್ರಬ೦ಧತ್ವಂ ಆವಿಕಳತ್ವಂ ಪರಸೇವಕತ್ವಂ 

. ಅಧರ್ಮಂ: ಕರ್ಣನೇಮಿ, ೧. ೮೦) 


ಆಸಾದನ - ಮೇಲೆ ಬೀಳುವುದು (ಒದವಿರೆ ಮಾತ್ಸರ್ಯಂ 
ತತ್ಪದರದೋಷಮಾಸಾದನ೦ ಪ್ರತಿಘಾತಂ: ವರ್ಧಮಾಪು, 
೧೪. ೩೬) 


ಆಸಾದಿತ - ಹೊಂದಿದ (ವಿಕಮಾಸಾದಿತ ವಿಶ್ವರೋಕವಿಜಯಂ .. 
.. ಜನಾರ್ದನಂ: ಪಂಪರಾ, ೧೪. ೧೭೫) 

ಆಸಾಧಿತ - ಸಾಧಿಸಲ್ಪಟ್ಟ (ಲೋಕಾಯತವಾದಿಯಂತೆ ಆಸಾಧಿತ 
ಗುರುಮತನುಂವಿರಹಿಯಂತೆ ಮುಕ್ತಾಭರಣನುಂ: ಚಂದ್ರಪ್ರಪು, 


ದ ಅರಿ ಕು 
ಆಸಾರ - ಸುರಿಮಳೆ (ಧಾರಾಸಂಪಾತಮದು ಆಸಾರಂ: 
ಅಭಿಧಾವ, ೧. ೧. ೬೧) ಜಡಿಮಳೆ (ಇದು 


ವಿದ್ವಿಷ್ಟಪ್ರತಾಪೋದಯದವದಹನೋದ್ರೇಕವಿಧ್ವಂಸಿನೀಳಾಂಬದ 
ಧಾರ ಆಸಾರಂ ಎಂಬಂತೊದವಿದ ಮದಧಾರಾಜಳಸಾರದಿಂ: 
ಆದಿಷು, ೧೨. ೬೧); ರಸ (ರಸದಾಳಿಂಬದ ಬೀಜಮಂ 
ಕರ್ದುಕಲ್‌ ಆಸಾರಂ ಕರಂ ಸೃಕ್ವದೊಳ್‌ ಬಸಿಯಲ್‌ 
ಶೋಭಿಕುಂ: ಉದಟಕಾ, ೯. ೨೭) 


ಬ) 
ಆಸೀನ - ಕುಳಿತುಕೊಂಡ (ಉತ್ತುಂಗ ಸಿ೦ಹಾಸನಾಸೀನಂ: 
ಆದಿಹು, ೨. ೨ ವ) 
ಆಸು - ಸಾಲವೃಕ್ಷ (ಪಲಸು ಆಲಂ ತಡಸು ಆಸು ತೇಗು 


ತದುಕಿಂಚಿಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ: 
ಪಾರ್ಶ್ವನಾಪು, ೧೨. ೫೮); ಮೇಲಿನಿಂದ ಎಸೆ (ಆಸು- 
ಊರ್ಧರ್ವ ವಿಮೋಚನೇ: ಶಬ್ದಮದ, ಧಾ, ೬೭೯); ಶೀಘ್ರ 
(ಆಸುವೆಂದು ಶೀಘ್ರಂ: ಶಬ್ದಮದ, ಪ್ರಸಾ, ೨೩) 

ಆಸುಕರ - ತೀವ್ರತೆ, ಆಧಿಕ್ಕ (ತಾಗಿದುವು ಆಸುಕರಂಬೆರಸು 
ತಡೆಯದೆ ಉಭಯಬಲಂಗಳ್‌: ಪಂಪಭಾ, ೧೧. ೫೭) 

ಆಸುಕರಂ - ತೀವ್ರತೆ (ಕೆಯ್ದೀಸಲೊಡ೦ ಅಜೆದು ತಾಗಿದುವು 
ಆಸುಕರಂ ಬೆರಸು ತಡೆಯದುಭಯಬಲಂಗಳ್‌: ಪಂಪಭಾ, 
೧೧. ೫೭) 

ಆಸುರ - ಭಯಂಕರವಾದ (ಕಟೆದ ಭವಕ್ಕೆ ಪೇಸುವ ಅಡೆವ 
ಆಸುರ ಕರ್ಮದ ತಲ್ಪಂ ಅರ್ಥಿಸುತ್ತ ಅಟೆವ: ಶಾಂತಿಷು ೯. 
೧೩೧) § 


೧೪೮ 


ಆಸುರಂ ಮಸಗು - ಭಯಂಕರವಾಗಿ ಕೆರಳು (ಆಸುರರ್‌ 
ಆಸುರಂ ಮಸಗಿ ಕೊಂದೊಡೆ ತಿಂಬ ಬಳಾರಿ 

ತಿಂದಪಳೆ ಬಲ್ಲುಜಿಯಂ: ಸಮಯಪ, ೯. ೧೧೩) 
ಆಸುರಕರ್ಮಂಗೆಯ್‌ — ಕ್ರೂರಕೆಲಸವನ್ನು ಮಾಡು 

(ಅದಣಿಂದಕಾರಣಕೋಪನುಂ ಪಾಪರೂಪನಪ್ಪಾ ಕೇಸರಿಗೆ 

ಆಸುರಕರ್ಮಂಗೆಯ್ಯಲ್ಪೇಡೆಂದು ಧರ್ಮೋಪದೇಶಂಗೆಯ್ದು 

ಪರಲೋಕಕ್ಕುತ್ತರ ಸಾಧಕನಾಗಿ ನಡೆವೆಂ: ಪಂಚತಂತ್ರ, ೨೦೬ 

ವ) 
ಆಸುರತರ - ಅತಿ ಭಯಂಕರವಾದ (ಪರೆದ ಉರಿಗೇಸಂ 
ಅವ್ವಳಿಪ ನಾಲಗೆ ಮಿಂಚುವ ದಾಡೆ ಬಿಟ್ಟ ಕಣ್‌ ತಿರುಪಿದ 
ಮೀಸೆ ಕೊಂಕಿದ ಸಟ೦ ಕಡು ನೆಕ್ಕ ಕದಂಪು ನೀಳ್ಬ 
ತಾಟ್ಮರದವೊಲಪ್ಪ ಒಡಲ್‌ ಕಹಕಹದ್ದನಿ ಕೌಳಿಕನಾದಂ 
ಆದುದು ಆಸುರತರಮಾಗೆ ಬಂದು ಕವಿದತ್ತು 
ಫಟೋತ್ಕಚರೌದ್ರಸಾಧನಂ: ಪಂಪಭಾ, ೧೨. ೭) 

- [ಆಶಾ] ದಿಕ್ಕು (ಅವನೀಶ್ವರನೊಡನೆ ತನೂಭವಂ 
ತಪಂಬಟ್ಟೊಡೆ ಆಸೆಯಾರ್‌ ಎನಗೆ ಎಂದು ಆ ಯುವತಿ 
ಭಯಚಕಿತೆ ಚಿಂತಾರ್ಣವ ಗರ್ತ ನಿಮಗ್ಗೆ ಮಜ್‌ದಳ್‌ 
ಎಮೆಯಿಕ್ಕುವುದಂ: ಪಂಪರಾ, ೬. ೯೦) 
ಆಸೆಕಾಣ - ಆಸೆಯನ್ನು ಹೊಂದಿದವನು (ಬಂದ ಚೆನ್ನಿಗರಂ 

ಆಸೆಕಾಜರರುಮಂ ಒಲ್ಲದೆ: ಪಂಪಭಾ, ೧. ೧೦೬) 
ಆಸೆಗಾಣ್‌ - ಭರವಸೆ ಹೊಂದು (ಆವೆಡೆಯೊಳಂ ಆಸೆಗಾಣೆಂ: 

ಪಂಪಭಾ, ೪. ೧೦೪) 
ಆಸೆಗಾಅಣ - ಭರವಸೆ ಹೊಂದಿದವನು (ಧರೆ ಲೇಸೆಂಬ 

ಆಸೆಗಾಅಂ .. .. ನೇಮಿಚಂದಂ: ನೇಮಿನಾಪು, ೧. ೩೭) 
ಆಸೆಗೆಯ್‌ - ಬಯಸು, ಅಪೇಕ್ಷಿಸು (ಬಡವನಂತೆ 

ಮನ್ನಣೆಗಾಸೆಗೆಯ್ಯದೆ ವ್ಯಂತರನಂತೆ ಅಟಿಪೂಜೆಗೆಣಗದೆ: 

ಧರ್ಮಾಮೃ, ೬೪ ವ) 
ಆಸೆದೋಜು - ಆಸೆ ತೋರಿಸು (ಪುಸಿದೊಡ೦ ಆಸೆದೋಣ್‌ೌ 

ಬಗೆದೋಅದೊಡಂ: ಪಂಪಭಾ, ೪. ೯೨) 
ಆಸೆವಡು - ಇಷ್ಟಪಡು (ಆಸೆವಡು-ಈಪ್ಲಾಯಾಂ: ಶಬ್ದಮದ, ಧಾ, 

೨೭೦) 
ಆಸೆವಾತು - ಆಸೆಯನ್ನುಂಟುಮಾಡುವ ನುಡಿ (ಆಸೆವಾತಂ 

ಎನಗೆ ಓಪನೆ ನೀಂ ದಯೆಗೆಯ್ಯಲಾಗದೇ: ಪಂಪಭಾ, ೪. 

೯೯) 


ಆಸೇವಿತ - ಸೇವಿಸಲ್ಲಟ್ಟ[ವನು], ಸೇವೆ ಮಾಡಲ್ಪಟ್ಟವನು 
(ದೇವಬ್ರಹ್ಮಮುನೀಂದ್ರಾಸೇವಿತಂ ಉತ್ತಪ್ತಕನಕವರ್ಣ೦ 
ಹಂಸಗ್ರೀವನಿಹಿತ ಏಕಪಾದ೦ ಇಳಾವಂದ್ಯಂ ಅನಿಂದ್ಯಂ 


ಅಬ್ಬಗರ್ಭ೦ ಬಂದಂ: ಪಂಪಭಾ, ೧೨. ೧೩೮) 

ಆಸ್ತ - ಪೀತಿಗೊಂಡ (ನವಪ್ರಸವ ಪರಾಗಾಸವಾಸ್ತಭ್ರಂಗಾಂಗನಾ 
ಗೀತಂಗಳುಮಂ: ಆದಿಹು, ೧೧. ೭೪ ವ) 

ಆಸ್ತರಣ - ಕುಳಿತುಕೊಳ್ಳಲು ಹರಡುವ ಚಾಪೆ ಮುಂತಾದ ಸಾಧನ 
(ನಿಜವಿಜಯತುರಂಗರಥಂಗಳಂ ಅರ್ಚಿಸಿ ಪೊಡೆವಟ್ಟು 
ದರ್ಭಾ ಆಸ್ತರಣದೊಳ್‌ ಆ ಇರುಳಂ ಕಳೆದು: ಪಂಪಭಾ, 
೮೨. ೫೨-ವು) 

ಆಸ್ಥಾನ - ರಾಜಸಭೆ (ದನುಜ೦ ಆಪ್ತಮಂತ್ರಿ ನಿವಹಕ್ಕಿಂತೆಂದು 
ಆಸ್ಥಾನದೊಳ್‌: ಜಗನ್ನಾವಿ, ೩. ೧೮) 


ಆಸ್ಥಾನಾರವಿಂದಿನೀ - ಆಸ್ಥಾನವೆಂಬ ಕೊಳ (ಅಂತು ಭಗವತ್‌ 
ಆಸ್ಥಾನಾರವಂದಿನೀಯ೦ ರಾಜಹಂಸನಂತೆ ಅಳಂಕರಿಸುತ್ತುಂ: 
ಆದಿಷು, ೧೪. ೧೩೬ ವ) 

ಆಸ್ಥಾಯಿ - ಸ್ಥಿರವಾದ (ಆಸ್ಥಾಯಿಯಾಗಿಯು೦ ಲೋಕತ್ರಯ 
ಸಂಚಾರಿಯೆನಿಸಿದ ನಿನ್ನ ಜನೋತ್ಸಾಹಕರಣ೦ 
ಜಗಕ್ಕುದಾಹರಣಮಾದುದು: ಶಾಂತಿಪು, ೬. ೫೩ ವ) 

ಅಸ್ಥಾಯಿಕೆ — ರಾಜಸಭೆ (ಕಣ್ಣ ಕೆಂಪುಂ 
ಭುಕುಟಿಪ್ರಸಾರಾಂಧಕಾರಮುಂ ದೆಸೆದೆದೆಸೆಗೆಸೆದವು 
ಬಾಹುಬಲಿನೃಪ ಆಸ್ಥಾಯಿಕೆಯೊಳ್‌: ಆದಿಪು; ೧೪. ೮೩) 

ಆಸ್ಪದ - ಆಕರ (ವಿನಯೈಕಜನ್ಮಗೃಹ೦ ಆಳ್ತನದ ಆಸ್ಪದ೦ ಒಳ್ಳಿನ 
ಆಟಂ ಆರ್ಪಿನ ಕಣಿಯ ಎಂದು ಅನುನಯದಿ೦ ಕೂರ್ತು 
ಜಗಜ್ಜನಜಾಲಂ ಪೊಗಲ್‌ ದುರ್ಗಮಯ್ಯಂ ನೆಗಟ್ಬಂ: 
ಪಂಚತಂತ್ರ, ೪೨) 

ಆಸ್ಪಷ್ಟಕಪಿಳ - ಕಪಿಲವರ್ಣದ ಹಸುವನ್ನು ಮುಟ್ಟಿದವನು (ಕೃತ 
ನಿತ್ತದಾನಂ ಆವೀಕ್ಷಿತ ಘೃತಂ ಆ ಸಷ್ಟಕಪಿಳಂ ಒಯ್ಯನೆ 
ಸಾರ್ದಂ .. .. ಅರಸಿಯನರಸ ೦; ಯಶೋಧಚ, ೨. ೬೬) 

ಆಸ್ಫಾರ - ಹೊಳೆಯುವ (ಮತ್ತ ಮಾತಂಗ ಪದನಖ ಖರ್ವಿತ 
ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ದಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 


೧೩೨ ೫೧) 
ಆಸ್ಫಾಲನ - ತಟ್ಟುವುದು, ಆಘಾತ (ಉಭಯತಟವಜವೇದಿಕಾ 
"ಆಸ್ಟಾಲನ ಬಹುಳ ಕಲ್ಲೋಲಮಾಲಾಪರೀತಮುಂ: 


ಮಲ್ಲೆನಾಪು. ೨.೬ ವ) 

ಆಸ್ಫಾಳ - ಹೊಡೆತ (ಸಮದಕರಿಮಕರಹತಿಯಿ೦ ಸಮುಚ್ಚಳತ್‌ 
"ವೀಚಿಮಾಳಿಕಾಸ್ಥಾಳಾಂತಸಿ ಮಿತಾಕ್ಷಗಳಿಂ ಈ ತಿಮಿ 
ತಿಮಿಂಗಿಳಂಗೆತ್ತು" ನೋಟ್ಟುದೀ ಸ್ಕ೦ದನಮಂ: ಆದಿಷು, ೧೨. 
೧೨೩) 


ಆಸ್ಫ್ಥಾಳನಕರ್ಕಶ - ತಟ್ಟುವುದರಿಂದ ಒರಟಾಗು (ರಕ್ತಾಶೋಕ 
ಪಲ್ಲವದಂತೆ ತೊಳತೊಳಗುವ ಆಂಧ್ರೀಕುಚಕಲಶಪಲ್ಲವನ 
ಕರತಳಪಲ್ಲವ೦ಗಳ್‌ ಸಮದಗಜಕು೦ಭಶ್ಶಳ 


ಆಸ್ಫಾಳನಕರ್ಕಶಂಗಳಾದುವು: ಪಂಪಭಾ, ೨. ೩೯ ವ) 

ಆಸ್ಫೋಟನ -. ಸಿಡಿತ (ಸಕಲಲೋಕಾಸ್ಫೋಟನಾಪೇಕ್ಷನ೦ ತವೆ 
ಕೊಂಡು: ಜಗನ್ನಾವಿ, ೧. ೫೭) 

ಆಸ್ಫೋಟಿಸು - ಕೋಪದಿಂದ ಸಿಡಿ (ಕಾದಿದೊಡಲ್ಲದೆ ಈಯೆಂ 
ಅಟಿದಿರ್ಕೆ.  ..ಎಂಬುದುಂ ವೃಕೋದರಂ ಮುಳಿದು 
ಆಸ್ಟೋಟಿಸಿ: ಪಂಪಭಾ, ೯. ೯೦ ಮತ್ತು ೯೦ ವ) 

ಆಸ್ಯ - ಮುಖ (ಇಳಾಕಾಂತೆಗೆ ಆವಂತಿ ವಿಷಯಂ ಆಸ್ಕದವೊಲ್‌ 
ಶೋಭಾಕರಮಾಯ್ತು; ಯಶೋಧಚ, ೨. ೧) 

ಆಸ್ಯಂದಿ - ಜಿನುಗು (ವಾರಸೌಂದರಿಯರ 
ಪರಮಾನಂದಸ್ಸಿತಸುಧಾಸ್ಯಂದಿಸಂತತ 
ಆರ್ದಾಕ್ಷತ ಸಿತಕುಸುಮಾಂಜಳಿಗಳನಿದಿರ್ಗೊಂಡು: ಆದಿಷು, 
೪, ೬೧ ವ) 


ಸೂಸುವ 


ಆಸ್ಯವಿಳಸಿತ - ಮುಖದಲ್ಲಿ ಭಾವಪ್ರದರ್ಶನ ಮಡುವುದು 
(ಆಕೆಯರ ಚತುರ್ದಶವಿಧ ಆಸ್ಕವಿಳಸಿತದಿಂ ಅತಿ 
ಮನೋಹರಮಾಗೆ ಎತ್ತೆತ್ತಂ ನರ್ತಿಸೆ: ಚಂದ್ರಪ್ರಪು, ೧೨. 


೧೯೪ ವ) 


ಆರ್ದ್ರಂಗಳಪ್ಪ 


೧೪೯ 


ಆಸ್ಕಾನಿಳ — ಉಸಿರು (ಆಸ್ಕಾನಿಳಂ ಶೀತಶೀತಳಿಕಾ 
ಸಖ್ಯಮನೊಲ್ಲುದಿಲ್ಲ: ಮಲ್ಲಿನಾಹು, ೪. ೩) 

ಆಸ್ರವ - [ಜೈನ] ಸಪ್ತತತ್ವಗಳಲ್ಲಿ ಒಂದು; ಪುಣ್ಯಪಾಪ ರೂಪವಾದ 
ಕರ್ಮವು ಜೀವದೊಳಕ್ಕೆ ಹರಿಯುವುದು (ಆಸ್ರವ೦ ಎರಡು 
ತೆಜಐ೦ ಪುಣ್ಯಾಸ್ಟಂವ೦ ಒಂದು ಅದಿ ವೈಪರೀತ್ಯಭವಂ 
ಪಾಪಾಸ್ರವಂ ಅಂತವಜಸಾಳ್‌ ಪುಣ್ಮಾಸವಂ 
ವಸ್ತುಸ್ಟರೂಪಮಕ್ಕುಂ ತ್ರಿವಿಧಂ: ಶಾಂತಿಷು, ೧೨. ೪) 

ಆಸ್ವಾದನ - ರುಚಿನೋಡುವಿಕೆ (ಅನ್ನೆಗಂ ಇತ್ತ ಕರ್ಣನುಂ 
ಉದೀರ್ಣ ವೀರರಸ ಆಸ್ವಾನದಲಂಪಟನಾಗಿ: ಪಂಪಭಾ, 
೧೨. ೧೧೬ ವ) 

ಆಸ್ವಾದಿಸು -.. ರುಚಿನೋಡು, ಸಿ (ಹರಿದಳಿತ 
ಮದಗಜಕುಂಭರಕ್ಷಸಿಕ್‌  ಆರ್ದ ಮೌಕ್ತಿಕಪ್ರಕರದವೋಲ್‌ 
ಕರಮೆಸೆವ ದಾಡಿಮಬೀಜರಾಜಿಯಂ ತೆಗೆದು ತೆಗೆದು ರಸವಂ 
ಆಸ್ಥಾದಿಸಿದೆಂ: ಕಾದಂಸಂ, ೧. ೩೨) 

ಆಹತ - ಹೊಡೆಯಲ್ಪಟ್ಟ (ಚಳತ್‌ ಅನಿಳ ಆಹತ ಕ್ಷುಭಿತ 
ಭಂಗುರತುಂಗತರಂಗಮಾಳಿಕಾವಳನ: ಪಂಪಭಾ, ೪. ೨೫) 

ಆಹತಿ - ಹೊಡೆತ (ಅಂಭೋಧಿವೇಲೆ ಭೋರ್ಗರೆವವೊಳ್‌ 
ಒರ್ಮೊಲೆಸೆದವು ಘನಪಥದೊಳ್‌ ತ್ರಿದಶಕರ ಆಹತಿಯಿಂ 
ಒಡನೆ ಸುರದುಂದುಭಿಗಳ್‌: ಪಂಪಭಾ, ೧. ೧೪೬) 

ಆಹವ - ಯುದ್ಧ (ಕೊಂಡಾಹವದಹನದೊಳಂ ಪಾಂಡವನಂ 
ಪೊರ್ದಿದ ಆಕ್ಷಯಾಸ್ತಾಂಬುಧಿಯಂ ಬಡಬಾಗ್ನಿ 
ಪೀರ್ದು: ಶಬರಶಂ, ೫. ೫೬) 


ತಿನ್ನು 


ಆಹವದುರ್ಜಯ - ಯುದ್ಧದಲ್ಲಿ ಗೆಲ್ಲಲು ಅಸಾಧ್ಯನಾದವನು 
(ತಾಗಿದಂ ಆಹವದುರ್ಜಯ೦ ಮಯಂ: ಪಂಪರಾ, ೧೪. 
೧೩೩) 

ಆಹವನೀಯ - ಕ್ರಿಯಾಸಮಾಪ್ತಿಪರ್ಯ೦ತವೂ ಹೋಮ 
(ವೇದಿಯ ಯಥೋಚಿತಸ್ಥಾನ೦ಗಳೊಳ್‌ 
ಆಹವನೀಯಮುಂ ಬಿವಿಧಮುಖಪರಿಕರಂಗಳುಮಂ 
ಬೇಖೌವೇಜೌ್‌ ತೋಚೆ: ಜಗನ್ನಾವಿ, ೧೭. ೭) 

ಆಹವಭೀಷ್ಮ ದ ಯುದ್ಧದಲ್ಲಿ ಭಯಂಕರನಾದ (ಕುರುಕುಲ 
ಪಿತಾಮಹನುಂ  ಆಗವಭೀಷ್ನನನುಂ ಎನಿಸಿದ ಭೀಷ್ಮಂ 


ಶರಶಯನದೊಳ್‌: ಗದಾಯು, ೨. ೧೦ ವ) 

ಆಹವವ್ಯಾಪಾರ - ಯುದ್ಧೋದ್ಯೋಗ (ಅ೦ತು ಯುಧಿಷ್ಠಿರಂ 
ನಿಷ್ಠಿತಾಹವವ್ಯಾಪಾರನಾಗಿ ಮಧುಕ್ಕೆಟಭಾರಾತಿಯಂ ಬೀಡಿಂಗೆ 
ಪೋಗಲ್ವೇಟ್ಟು: ಪಂಪಭಾ, ೧೨. ೩೨ ವ) 

ಆಹಾರದಾನ - ಸತ್ಪಾತ್ರರಿಗೆ ಆಹಾರವನ್ನು ನೀಡುವುದು 
(ಸುವತೆಯರ್‌ ಎ೦ಬ ಆರ್ಯಿಕೆಯರ್ಗೆ ಆಹಾರದಾನಮಂ 
ಮಾಡಿದೊಡೆ ಅವರು೦ ಉಪವಾಸ ಶ್ರಮದಿಂ ಛರ್ದಿಗೆಯ್ಯೆ: 
ಶಾಂತೀಶ್ವಪು, ೮. ೧೩೨ ವ) 

ಆಹಾರ್ಯ - [ವೇಷಭೂಷಣಗಳಿಂದ ಕೂಡಿದ] ಅಭಿನಯದ 
ಒಂದು ಬಗೆ(ಆ ದಿವಿಜಾಂಗನೆಗೆ ಆಹಾರ್ಯಸಾತ್ವಿಕಂ ನಿಜಮೆ 
ವಲಂ: ಆದಿಪು, ೯. ೨೮) 

ಆಹಾರ್ಯಕ - ಆಹಾರ್ಯ (ವಿತತಾಮಗಿಕಂ ಆಹಾರ್ಯಕಂ 
ಅತಿಶಯ  ಸಾತ್ಲಿಕಂ ಅಮರ್ದ ವಾಚಿಕ೦ ಎನಿಪೀ 
ಚತುರಭಿನಯಮಂ: ರಾಜಶೇವಿ, ೧೨. ೭೩) 

ಆಹಿತಾಗ್ನಿ ದ ಅಗ್ನಿಹೋತ್ರ ಮಾಡುವ ಬ್ರಾಹ್ಮಣ 
(ಅಗಿಹೋತೋಪಚರಣ ಪರಿಣತಾಂತಃ ಕರಣರಪ್ಪ 
ಅಹಿತಾಗ್ನಿಗಳ ಮೆಯ್ಯೊಳೊಗೆದ ಶ್ರಮಸ್ವೇದಬಿ೦ದುಗಳುಮ೦ 


ತಂತಮ್ಮೆಜಂಕೆಯ ಗಾಳಿಯೊಳಾಣಿಸುತ್ತಿರ್ಪ 
ಹಂಸೆಗಳುಮಂ: ಪಂಚತಂತ್ರ, ೧೯೦ ವ) 


ರಾಜ 


ಆಹುತಿ - ಹವಿಸ್ಸು (ಇಕ್ಕಿದ ಆಹುತಿಗಳ ಗೊಂದಳದಿಂ 
ಒಡನೊಗೆದ ಹೊಗೆಗಳ್‌ ಬಳಸಿದುವೆಡೆವಿಡದೆ 
ಕನಕಯೂಪಮನಾಗಳ್‌: ಪಂಪಭಾ, ೬. ೩೫) 

ಆಹುತಿಗೆಯ್‌ - ಆಹುತಿಯನ್ನು ಅರ್ಪಿಸು (ಅವಯವದ 
ಸಾರಸರ್ವಸ್ತವಂ  ಆಹುತಿಗೆಯ್ದಳ್‌ ಅಂಗಜಾಗ್ನಿಯೊಳ್‌: 
ಜಗನ್ನಾವಿ, ೧೧. ೨೫) 

ಆಹೂತ - ಆಹ್ವಾನಿತನಾದ (ದೇವನಿಕಾಯ ದುಂದುಭಿದ್ದನ 


ಆಹೂತನಾಗಿ ಪುರುಹೂತನ ಪಿರಿಯರಸಿವೆರಸು 
ಬಂದು: ನೇಮಿನಾಹು, ೪. ೧೧೧ ವ) 

ಆಹೂತಿ - ಆಹ್ವಾನಿಸುವುದು (ಪುರಶ್ರೀ ಪುರುಹೂತ 
ಆಹೂತಿಗೆಯ್ದಂತಿರೆ ಸೊಗಯಿಸುಗು೦ ಕೇತುಹಸ್ತಂಗಳಿಂದಂ: 
ಅಜಿತಪು, ೨. ೨೧) 

ಆಹೂತಿಗೆಯ್‌ - ಬರಮಾಡಿಕೊ (ಶ್ರೀಪುರುಷಾಹೂತಿಗೆಯ್ವಂತಿರೆ 


ಸೊಗಯಿಸುಗು೦ ಕೇಯುಹಸ್ತಂಗಳಿ೦ದಂ: ಅಜಿತಪು, ೨. 
೨೧) 
ಆಹ್ಲಾದ - ಸಂತೋಷ (ಜನಚಿತ್ತಾಹ್ಲಾದಪಾದಂ ಬೆಳಗುಗೆ 


ಜಗಮಂ: ಜಗನ್ನಾವಿ, ೧. ೪) 

ಆಹ್ವಯ - ಹೆಸರು (ಪ್ರಿಯದಿಂದೆ ಮಹಾಕಾಳ ಆಹ್ವಯಂ ಈಶಂ 
ನೆಲಸೆ ನಗರಿಯೊಂದಧಿಕರ್ಬಯಾತಿಯಿನೆಸೆದು ತೋರ್ಪುದು 
ಉಜ್ಜಯಿನಿ: ಕಾದಂಸಂ, ೨. ೧) 

ಆಹ್ಹಾನ - ಕರೆಯುವಿಕೆ (ಅಂತು ಕೊಟ್ಟ ಅಯ್ದು ಮಂತ್ರಂಗಳಂ 
ಆಹ್ವಾನ೦ಗೆಯ್ದು ನಿನ್ನ ಬಗೆಗ ಬಂದ ಪೋಲ್ಟೆಯ ಮಕ್ಕಳಂ 
ಪಡೆವೆ ಎ೦ದು ಬೆಸಸಿದೊಡೆ: ಪಂಪಭಾ, ೧. ೮೯ ವ) 

ಆಹ್ವಾನಂಗೆಯ್‌ - ಪ್ರಾರ್ಥಿಸಿ ಕರೆ (ಅಂತು ಕೊಟ್ಟ ಅಯ್ದು 
ಮಂತ್ರಂಗಳಂ ಆಹ್ವಾನಂಗೆಯ್ದು ನಿನ್ನ ಬಗೆಗೆ ಬಂದ 
ಪೋಲ್ಟೆಯ ಮಕ್ಕಳಂ ಪಡೆವೆ ಎಂದು ಬೆಸಸಿದೊಡೆ: 
ಪಂಪಭಾ, ೧. ೮೯ ವ) 

ಆಹ್ವಾನಪುರುಷ - ಆಹ್ವಾನಿಸಲು ಹೋಗುವವನು, ದೂತ (ಬಟೆ- 
ಸಮ್ಮಾರ್ಜನಮಾರ್ಗವಂತೇಷು, ಆಹ್ವಾನಪುರುಷೇ ಚ: 
ಶಬ್ದಮದ, ಧಾ, ೯೩೫) 

ಆಳ್‌ - ಪಡೆ (ವದನಾಬ್ದದ ಕಂಪಂ ಆಳ್ಚು ಉಣಲ್‌ ಬಳಸುವ 
ತುಂಬಿಯಂ ಪಿಡಿದ ನೆಯ್ದಿಲೊಳ್‌ ಒಯ್ಯನೆ ಸೋವುತುಂ: ೨. 
೧೭); ಮುಳುಗು, ಹೊರಳಾಡು (ಶರಣಪದಪಂಕಜ೦ಗಳೊಳ್‌ 
ಆಳದ೦ತು೦ ಶಂಕರಾ ತುರಗಖುರಹತಿಜನಿತಧೂಳಿಯೊಳ್‌ 
ಅಳಿದೆಯೆಂತು೦ ಶಂಕರಾ: ರಾಜಶೇವಿ, ೧೩. ೧೨೫); ಪ್ರಜೆ 
(ನೀಮ೦ ಆಳ್ಗಳಿರ್‌ ಆನೆ ನಿಮ್ಮ ಕುಲಪತಿಯೆನಗೆ 
ಮಲೆವರುಮೊಳರೇ: ಆದಿಪು, ೧೨. ೯೫); ಅಧಿಕಾರ ನಡೆಸು 
(ವೈರಿಗಳನೆ ಕೊಂದು ವಾರಿಧಿಪರೀತ ಮಹೀತಳಮಂ 
ನಿಮಿರ್ಚಿ ಜೆಟ್ಟಿಗರಂ ಅಯೋನಿಸಂಭವರಂ ಆಳ್ಬು 
ಅರಿವರ್ಗದೊಳಾಂತು ಕಾದೆಯುಂ: ಪಂಪಭಾ, ೧೩. ೧೦೩); 
ಶೂರ (ಗೆಲಲ್‌.. ಆರ್ಪೊಡೆ ಇಣಟೆದು ಗೆಲ್ವುದು 
ಗೆಲಲಾಳದೊಡೆ ಅಣ್ಣಿ ಸಾವುದು ಆಳ್ಗೆ ಇನಿತೆ ಗುಣಂ: 
ಗದಾಯು, ೨. ೨೧) 

ಆಳೆಂ - ವ್ಯರ್ಥ (ಪರಿವಾರಂ ಗುಣಹಾನಿ ಎನಗಕ್ಕುಂ ಮುನ್ನಂ 
ಎನ್ನಿತ್ತುದುಂ ಭರತಂ ಪೆತ್ತುದು೦ ಆಳಂ ಅಕ್ಕುಂ: ಪಂಪರಾ, 
೬. ೧೪೮) 


೧೫೦ 


ಆಳಂಬಿ - ಅಣಬೆ (ಆಳಂಬಿ ಮೂಡೆ ವಿಭವಂ: ಲೋಕೋಪಕಾ, 
೧೨. ೪೪) 


ಆಳಂಬಿತ - ಜೋತುಬಿದ್ದ (ವೀಚೀಚಯನಿಚಿತ ಪೃಚ್ಛದಾಳಮಭಿತ 
ಕಂಬುರ್ಲಸಿತ ಜಂಬೂದ್ವೀಪದ ಭರತಕ್ಷೇತ್ರದ 
ವಿನೀತಾಖಮಡದೊಳ್‌: ಹರಿವಂಶ, ೧. ೧೭ ವ) 

ಆಳಂಬೆ — ಅಣಬೆ, ನಾಯಿಕೊಡೆ (ಮತ್ತಂ 
ಮಧುಮದ್ಯಮಾಂಸಂಗಳುಮಯ್ತು ಪಾಲ್ಮರದ ಪಣ್ಣಳುಎಂ 
ಆಳಂಬೆಯುಂ ಸಣಂಬಿನ ಪೂವುಮೆಂದಿವಂ 
ಸೇವಿಸುವವರುಂ: ವಡ್ಡಾರಾ, ಪು ೧೨೬ ಸಾ. ೧೮) 

ಆಳಜಾಳ -. ಸುಳ್ಳು ಬಲೆ (ಭೀಮನೆಚ್ಚ 
ಘನಬಾಣಜಾಳಮದು ಭೋಂಕನೆ 
ಆಳಜಾಳವಾಯ್ತೆನೆ ಕಡಿದೊಟ್ಟಿ ಸುಟ್ಟುವು 
ಗುರುಪುತ್ತನಂಬುಗಳ್‌: ಪಂಪಭಾ, ೧೨. ೬೮) 

ಆಳಣೆ - ಆನೆಯನ್ನು ಕಟ್ಟುವ ಕಂಬ (ಗಗನಂ ಮಾರ್ಗಂ 
ಸೃಂದನದ ಗಾಲಿಯೊಂದು ಅಶ್ಚಂ ಏಟು ರಥದ ಆಳಣೆ 
ಪಾವುಗಳೇ ರವಿಗೆಂಬರ್‌: ಸಮಯಪ, ೧೧. ೫೧) 

ಆಳರ್ಷಿಸು - ಆಳಾಗಿ ಅರ್ಪಿಸು; ಕಡೆಗಣಿಸು (ನಯನಂ 
ನೀಲಸರೋಜಮಂ ಸೆಣಸುಗುಂ ವಕ್ಷಃಸ್ಥಳ೦ ವಜವೇದಿಯಂ 
ಆಳರ್ಪಿಸುಗು೦ ಮುಖಂ ಕಮಲಮಂ ಕೀಲ್ಕಾಡುಗುಂ: 
ಪಂಪರಾ, ೧. ೯೫) 

ಆಳವಾಡು - ಮರುಳುಗೊಳಿಸು, ವಂಚಿಸು (ಇನ್ನೀ ಬೆಳ್ಳನಂ 
ಆಳವಾಡಲ್‌ ಬಲ್ಲೆನೆಂದು ಬಗೆದು 
ಗೃಹಮಧ್ಯಸ್ತಂಭಾವಷ್ಟಂಭೆಯಾಗಿರೆ: ಪಂಚತಂತ್ರ ೧೩೩ ವ) 

ಆಳವಾಳ - ಪಾತಿ (ಮೆಲ್ಲನೆ ವಕುಲ ಆಳವಾಳತಳದೊಳ್‌ ಸುರಿದ 
ಅ೦ಬುಜಸೂತ್ರದಿಂದೆ ಮತ್ತನಿತಜಳಾಳಂ ಮುಗುಳ್ಗರಿಗೆ 
ತೋಳ್ಗಳೆ ಕಂಕಣವಾರಮೆಂದು ಬೇಬ್ದನಿತನೆ ಮಾಡಿ: 
ಪಂಪಭಾ, ೨. ೧೬) 

ಆಳವಿಣೆ - ಒಂದು ಬಗೆಯ ವೀಣೆ (ಅಳಿಸಿ ಕುಚಾಗದೊಳ್‌ 
ಪಿಡಿದು ಆಳವಿಣೆಯ ವನಜಸೂತ್ರತಂತ್ರಿಯದೆನಿಸುಂ ಗಾಳಿಯ 


ನಚ್ಚಿನ 
ನೋಡುವೊಡೆ 
ಪತತ್ರಿಗಳಂ 


ಕೋಳಿಂ ದನಿವಿಡೆ ಭಾಳಾರೂಪಕಮೆ ಬಾಜಿಪಂತೆಸೆಗು: 
ಲೀಲಾವತಿ, ೧೧. ೬೨) 

ಆಳಾನಸ್ತಂಭ - ಆನೆಯನ್ನು ಕಟ್ಟುವ ಕಂಬ (ದೇವೇಂದ್ರನ 
ಐರಾವತ ಆಳಾನಸ್ತಂಭಸಮಾನಂಗಳಪ್ಪ 
ಭುಜಸಂದೋಹಂ೦ಗಳೊಳ್‌: ಆದಿಪು, ೭. ೧೨೪) 

ಆಳಾಪ - ಮಾತು, ಸಂಭಾಷಣೆ (ಮಹೀಪಾಳರೊಳಾದ 
ಕಾರ್ಯಗತಿಗಳ್‌ ಬಗೆಯಲ್ಕೆ ಬಹುಪಕಾರಮೋ ಎಂಬ 


ಪುರಜನ ಆಳಾಪಂಗಳ್‌ ನೆಗಟ* ಪಂಪಭಾ, ೯. ೬ ಮತ್ತು ೬ 
ವ) 

ಆಳಾಪನ - ಸಂಭಾಷಣೆ (ನೇತ್ರತ್ರಿಭಾಗಕಟಾಕ್ಷ ಸಮಗ್ರೇಕ್ಷಣ 
ಭ್ರೂವಿಭ್ರಮದರಹಸಿತ ಆಳಾಪಂ: ಆದಿಷು, ೧೧. ೨೫ ವ) 

ಆಳಾಪಂಗೆಯ್‌ - ಹರಟು, ಗಳಹು (ಮಾಯಾತಪಮಂ ಮೇಳಿಸಿ 
ಪೊಕ್ಕೆಂ ಮಿಕ್ಕೆಂತಾಳಾಪಂಗೆಯ್ದು ಪುಗುವ ಗಂಡರುಮೊಳರೇ: 
ಧರ್ಮಾಮೃ; ೬. ೩೪) 

ಆಳಾಸ - ಹಕ್ಕಿಗಳ ಧ್ವನಿ (ಸುಸಿಲೆಳ್ಬ ಸೊಂಡಿಗಿಳೀಗಳ ರಸಿಕ 
ಆಳಾಸ೦ಗಳ್‌ ಉಣ್ಣಿ ಪೊಣ್ಣಿದವು: ವರ್ಧಮಾಷು, ೮. ೯೯) 

ಆಳಿ - ಮೋಸ (ಆಳಿಯೆ ಲಗ್ಗೆಗೆಯ್ದು ತೊತ್ತಳದುಟೆಸಿರ್ಪಂ 
ಉದ್ದವರಿದಿಂ ಜವಂ: ಸಮಯಪ, ೧೫. ೯೪) ಸಖೀ, 


ಗೆಳತಿ (ತಳಮಳಗೊಳ್ಳುತ ಆಳಿಯರಿಲ್ಲದಿರಲ್‌ ಜಲಜಲನೆ 
ಬೆಮರ್ತು ಎದೆಗುಂದುತೆ: ಅನುಭವ, ೭೧) 


ಆಳಿಗಟ್ಟು - ಸಾಲಾಗು, ಸಾಲುಗಟ್ಟು (ಕೊಡಂಬೆರಸು ಆಳಿಗಟ್ಟಿ 


ಭೋರ್‌ ಭೋರೆನೆ ಪೋಪ ಬರ್ಪ ಅಮರಸಂತತಿ 
ಪೋಲ್ತುದು ಮಂದರಾದಿಗಂ ಕ್ಷೀರಪಯೋಧಿಗಂ ಹರಿಯ 
ಕಟ್ಟಿದ ಜಂಗಮಸೇತುಬ೦ಧಮಂ: ಶಾಂತಿಷು, ೧೦. ೪೫) 

ಆಳಿಗೊಳ್‌- ಜೊತೆಗೂಡು, ಸ್ನೇಹಮಾಡಿಕೊ; ವಂಚಿಸು 
(ದೇವಾರ್ಚನೆಯುಳ್ಳೊಡೆ ಸಾಲ್ಲುಂ ಎಂಬ ಮುನಿಗಳ 
ನುಡಿಯಂ ಕೇಳ್ದು ಆಳಿಗೊಳ್ಳದಿರ್ಪರೆ ಚದುರರ್‌: ಸಮಯಪ, 
೧೪. ೮೮) 

ಆಳಿಸು -.. ಅಳವಡಿಸು (ಆ... ತ್ರಿಲೋಕತಿಳಕನ 
ಮನೋಮದೇಭಮಂ ತಮ್ಮ ರಂಭಾಸ್ತಂಭಾಯಮಾನ 
ಊರುಸ್ತಂಭ೦ಗಳೊಳ್‌ ಆಳಿಸಿಯುಂ: ಆದಿಪು, ೮. ೨೪ ವ); 
ಉಂಟುಮಾಡು (ಸುಸಿಲ ಸೊಕಕ್ಕೆ ಸೊರ್ಕಡರೆ 
ಮೆಯ್ಯಳವಾಜುವ ತೋಳತಳನಾಳೀಸುವಿರದೊಟ್ಟಮಂ ಸವಿವ 

. ಗೆಯ್ತಂ: ಚಂದ್ರಪ್ರಪು, ೮. ೭೩); ಆಳಿಕೆಯನ್ನು ನಡೆಸು 

(ಪಟ್ಟಮಂ ತಡೆಯದೆ ಕಟ್ಟಿ ಭೂತಳಮನಾಳಿಸದಿರ್ದಡೆ 
ಅದರ್ಕೆ ಸೊರ್ಕಿ ನೀಂ ನುಡಿಯದಿರಣ್ಣ: ಪಂಪಭಾ, ೪. ೬) 

ಆಳೀಜನ - ಸಖಿಯರು (ಅಂಭೋರುಹದ ಎಲೆಗಳೊಳ್‌ 
ಆಳೀಜನ೦ ಸೂಸಿದ ಅಂಭಃಕಣಜಾಲಂ ಕಂಪಿಸುತ್ತೊಪ್ಪಿದುವು: 
ಲೀಲಾವತಿ, ೧೧. ೪೦) 

ಆಳುವೇರಿ - (ಕಲಿಕಾಮ೦ ಕಿಡಿಕಿಡಿಯೋಗಿ 
ಆಳುವೇರಿಯೊಳ್‌ ನಿಂದಿರ್ದು ಮೂದಲಿಸಿ 
ಕೊಂಡಾಗಳ್‌: ತ್ರಿಷಷ್ಟಿಪು, ೫. ೮ ವ) 

ಆಳೇಟಕ್‌ - ಪೌರುಷ ಉಕ್ಕು (ಆಳಟ್ಟು ಗರ್ಜಿಪ 
ಕಣ್ಮಲರ ಕೆಂಪು ಪರ್ವಿದುದು: ಜಗನ್ನಾವಿ, ೧೩. 

(ಗಿಳಿಗಳೊಳೆ ಗಲಪಿ 
ಪುರುಳಿಯೊಡನೆಳಸಿ: 


ಕೋಟಯ 
ಕಾಳೆಗಮಂ 


ಆಶಾಪಾಳರ 

೫೭) 

ಆಳೈೆಸು - ಆಲಾಫಿಸು 
ಮೊಳ್‌ವಳಿಕುಳದೊಎನೆ ಆಳೈೆಸಿ 
ಆದಿಷು, ೧೧. ೮೨) 

ಆಳೋಕನರುಚಿ ದ ದೃಷ್ಟಿಯ ಕಾಂತಿ 
(ಆಕೆಯರಷ್ಟವಿಧಾಳೋಕನರುಚಿಯಿಂ ಕುಡುಮಿಂಚಿನೊಳ್‌ 
ಕಟ್ಟಿ ಮೆಚೌದಂತೆಯುಂ: ಚಂದ್ರಪ್ರಪು, ೧೨. ೧೯೪ ವ) 

ಆಳೋಕಸ ೦ಭ್ರಮ - ನೋಡುವ ತವಕ (ಆಳೋಕಸಂಭ್ರಮೋಪೇತ 
ಪುರಜನಾನುಗಮ್ಯಮಾನಂ 
ಸೋಮಪ್ರಭರಾಜಮಂದಿರಾಭಿಮುಖನಾಗಿ 
ಆದಿಪು, ೯. ೧೩೦ ವ) 

ಆಳೋಚ - ಆಲೋಚನೆ, ವಿಚಾರ (ಆಳೋಚಂ ಬೆರಸಿರ್ಪ 
ದೇವಗಣಮಂ ನಂಬಿಪ್ಪುದಾಯ್ತು: ಆದಿಷು, ೭. ೯೧) 


ಬರ್ಪನ್ನೆಗಂ: 


ಆಳೋಚಂಬೆರಸು - ಆಲೋಚನೆಯಿಂದ ಕೂಡು (ರಾಹುಗೆತ್ತು 


ಅಗಿದಿರ್ದ ಅಟ್ಟಾಳಿಕೆಗಳಲ್ಲಿ ನಾಡೆಯು೦ ಆಳೋಚಂಬೆರಸು 
ತಡೆದು ನಡೆವಂ ದಿನಪಂ: ಆದಿಪು, ೬. ೧೦೫) 

ಆಳೋಚನೆ - ನೋಡುವುದು, ವಿಚಾರ ಮಾಡುವುದು 
(ಭೂತವತಿಗೆ: ಓಲಗ೦ ಪರೆವುದು೦ ಆಳೋಚನೆಗೆ ಪೊಕ್ಕಂ: 
ಶಬ್ದಮದ, ೨೫೮, ಪ್ರ 

ಆಳೋಚಿಸು -.. ವಿಚಾರಮಾಡು ಸು ಮನಮೆ 
ಮಧ್ಯಸ್ಥಮಂತ್ರಿಯಾಗಲ್‌ ಆಳೋಚಿಸಿ: ಶಾಂತಿಷು, ೨. ೬೩ 
ವ); ಗುರುವಿನ ಬಳಿ ತಪ್ಪೊಪ್ಪಿಸು (ಗುರುಗಳ್ಗೆ ತಮ್ಮಕ್ಕೈವದಿಂ 
ತಪ೦ಬಟ್ಟುದ೦ ಆಳೋಚಿಸಿ: `ವಡ್ಡಾರಾ, ಪು ಪು. ೬. ಸಾ. “ಬಟ 


(ತನ 


೧೫೧ 


ಆಳೋಳತುಳಾ - [ಆಲೋಲತುಲಾ] ಅಲ್ಲಾಡುವ ಆಭರಣ 
(ಮದನಡಿಂಡಿಮರವಾಡಂಬರ ಆಳೋಳತುಳಾಕೋಟಿ 
ಕ್ವಣಿತಮೆ ನಿಗಳಾಂದುಕಾರವಮಾಗೆ: ಆದಿಷು, ೧೧. ೨೦ ವ) 

ಆಳೋಳಿ - ಆಳುಗಳ ಸಾಲು (ಅಖಿಳ ದ್ವೀಪಾಧಿಪರ್‌ ಖೇಚರರ್‌ 
ನೆರದು ಆಳೋಳಿಗೆ ವಂದರ್‌: ಪಂಪರಾ, ೧೨. ೬೯) 

ಆಳ್ಗೆಯ್ದ - ಶೂರನ ಕೆಲಸ (ಕೂರ್ಪವರ ಮಾತಂ ಮೀಜಿದ 
ಆಳ್ಗೆಯ್ದದೊಳ್‌ ನೆರೆದಂತೆ ಈಗಳೆ ಪೋಗಿ ತಳ್ಲಿಜೆವೆಂ: 
ಕಬ್ಬಿಗಕಾ, ೧೫೯) 

ಆಳ್ವನ - ಆಳಿನ (ಅಂತು ದಕ್ಷಿಣದಿಕ್ಲಾಲಪುರಸ್ಪರರ್‌ 
ಅವನಿಪತಿಗೊಳ್‌ ಆಳ್ತನಮಂ ಪೂಣ್ಬು 
ಸಾರಸರ್ವಸ್ವನಿವೇದನ೦ಗೆಯ್ದು: ಶಾಂತಿಷು, ೧೧. ೩ ವ); 
ಪೌರುಷ (ವಿನಯೈಕಜನ್ಮಗೃಹ೦ ಆಳ್ತನದ ಆಸ್ಪದ೦ ಒಳ್ಳಿನ 
ಆಟಂ ಆರ್ಪಿನ ಕಣಿಯ ಎಂದು ಅನುನಯದಿಂ ಕೂರ್ತು 
ಜಗಜ್ಜನಜಾಲಂ  ಪೊಗಟ್‌ ದುರ್ಗಮಯ್ಯಂ ನೆಗಟ್ಟಂ: 
ಪಂಚತಂತ್ರ, ೪೨) 

ಆಳ್ಬಟ್ಟು - ಶೂರಸಮೂಹ (ಬೀಟ್ತಂದ ಭಾಸ್ಕರನಂತಿರ್ದುದು 
ಸಿಂಹಚೂಡನ ಶಿರಂ ಪೊಂಬಟ್ಟಿನ ಆಳ್ಗಟ್ಟಿನೊಳ್‌: ಅನಂತಪು, 
೧೧. ೭೫) 

ಆಳ್ಬಂ.. - ಒಡೆಯ, ಪ್ರಭು ಈ ದೊರೆಯನಂ ಆಳ್ಗನಂ 
ಪಡೆವುಪಾಯಮದಾವುದೋ ಜನ್ಮಜನ್ಮದೊಳ್‌: ಆದಿಷು, ೯. 
೭೫) 

ಆಳ್ವಿತಿ - ಆಳುವವಳು, ಒಡತಿ (ಕೌತುಕದಿ೦ ನಿನ್ನಂ ಪಿಡಿದು 
ತರಲೆಂದು ಪಲಂಬರನಟ್ಟಿದೊಡೆ ಎನ್ನ ಪುಣ್ಯದಿಂ ನೀನೆನಗೆ 
ದೊರೆಕೊಂಡೆ ನಿನ್ನಂ ಎನ್ನ ಆಳ್ಬಿತಿಯಲ್‌ಲಿಗೊಯ್ದು 
ಒಪಿಸುವೆಂ: ಕಾದಂಬ, ೧೦. ೩೬ ವ) 

ಆಳ್ಕಾಡು - ಆಳಾಗಿ ಮಾಡು; ಸೇವೆ ಮಾಡು (ನಾರಾಯಣಂ 
ತನ್ನಾಳ್ಳನಂ ಮಾಡಿ ತಾನಾಳ್ಮಾಡಿಯುಂ: ಪಂಪಭಾ, ೨. ೩೯ 
ವ) 

ಆಳ್ಳಂ - ಆಳುವವನು (ಇದು ಪರುದೇವಶಾಸನಂ ಇವರ್‌ 
ನಿಮಗಾಳ್ವರು೦ ಇವರ್‌ ಎನ್ನ ಪೇಟ್ಟುದ೦ ಇದನಿಂತೆ ನಂಬಿ 
ಬೆಸಕೆಯ್ವುದು ನೀಂ ಇವರ್ಗೆ: ಆದಿಷು, ೯ ೧೨೨) 

ಆಳ್ಬಲ - ಸೈನಿಕರ ಸಮೂಹ (ಆಳ್ವಲದ ತೋಳ್ಪಲದ ಬಾಳ್ವಲದ 


ಸೇವೆ 


ಗರ್ವದಿದುರ್ವಿ ಗರ್ವಿತ ಉರ್ವೀಶನನಂ ಎಲ್ಲಿಟ್ಟಿ; 
ಪುಷ್ಪದಂಪು, ೫. ೫೧ ವ) 

ಆಳ್ವೆಂ - ಆಳಾಗಿಸಿಕೊಳ್ಳುತ್ತೇನೆ, ಕೆಲಸದವನಾಗಿ 
ನೇಮಿಸಿಕೊಳ್ಳುತ್ತೇನೆ (ನಿನ್ನಂ ಆಳ್ವೆಂ ಎಂದು ಬಾಣಸಿನ 


ಕರಣಕ್ಕೆ ನಿರೂಪಣ೦ಗೆಯ್ದಂ: ಪಂಪಭಾ, ೮. ೫೪ ವ) 

ಆಳ್ವೆರಿ - ಕೋಟೆ ಬುರುಜು (ಒಗೆದಭ್ರಾಟ್ಬಾಲಂಕರಣ ರಚನೆಯಿಂ 
ಸುತ್ತಲುಂ ಸುತ್ತುಗೊಂಡುಂ ಬಗೆಗೊಂಡುಂ ದೇವೆಸೆತ್ತಾಳ್ವೆರಿಯ 
ತುಜುಗಲಿಂ . ಕರಮೆಸೆಗು೦ ವಿಶ್ರುತೋತ್ತುಂಗ ವಪುಂ: 
ಸುಕುಮಾಚ, ೧೦. ೫೨) 

ಆಳ್ವೆಸ - ಸೇವಾವೃತ್ತಿ (ನೃಪ ನೀಂ ದಯೆಯಿಂದಂ ಇಲ್ಲಿ ಬಂದಿರೆ 


ದೊರೆವೆತ್ತುದೆನ್ನ ಆಳ್ವೆಸಂ ಎನ್ನ ತನೂಜೆಗೆ ಅಂಕದ ಉತ್ತರೆಗೆ 


ವಿವಾಹಮಂಗಳಮಂ ಇನ್ನು ಅಭಿಮನ್ಯುಗೆ ಮಾಟ್ದುದು; 
ಪಂಪಭಾ, ೯. ೭) 
ಆಲ್ವೆಸಕೆಯ್ದು - ಆಳಾಗಿ ಮಾಡಿಕೊ; ಸೇವೆ ಮಾಡಿಸಿಕೊ 


ನಮ್ಮನೈವರ ನಿನ್ನಾಳ್ಲಿಸಂಗೆಯ್ದಿಕೊಳ್‌: ಗದಾಯು, ೭. ೪೪) 


ಆಳ್ವೆಸಗೆಯ್‌ - ಸೇವೆಮಾಡು (ನೀನೆನ್ನಾಳ್ಳುದು ಆಳ್ವೆಸಗೆಯ್ದೆಂ: 
ಆದಿಷು, ೧೩. ೨೯) 

ಆಳ್ವೆಸನ - ಸೇವಾಕಾರ್ಯ (ಇರದುಟೆದಾವ ಮಂಡಲದೊಳಂ 
ನೃಪ ನೀಂ ದಯೆಯಿಂ ಇಲ್ಲಿ ಬಂದಿರೆ ದೊರೆವೆತ್ತುದು ಎನ್ನ 
ಆಳ್ವೆಸನಂ: ಪಂಪಭಾ, ೯. ೭) 

ಆಲ್ವೇರಿ. - ಕಂದಕವುಳ್ಳ ಕೋಟೆಯ ಗೋಡೆ (ಜೆನ್ನರನ್ನದ 
ಕೋಟೆಯಿಂ ಪವಳದ ಆಳ್ವೇರಿಯಿಂ ಆ ಹ 
ಮಂಗಳವೆನಿಸಿ ಸೊಗಯಿಸುತಿರ್ಪದು: ಧರ್ಮಪ, ೧. ೫೪ 
ವ) 

ಆಲ್ಚೇಲಿ - ಮನುಷ್ಯರ ಬೇಲಿ (ಉದ್ಭತಸಿದ್ಧಖೇಚಚರೆ ತಾಂ 
ಆಳ್ವೇಲಿಯಾಗಿ೦ತು ನಿಚ್ಚಲು೦ ಓರಂತೆ ಕಾವರೀ ದೊರೆತು 
ಕಾಪು ನಂದನಕ್ಕಿಂದ್ರನಾ: ಪಂಪಭಾ, ೫. ೮೧) 

ಆಜಕ್‌ - ಸಮರ್ಥವಾಗು (ಕುರುಗೋತ್ರಂ ಧರೆಯೊಳ್‌ 
ಪವಿತ್ರಮೆನಿಸಲ್ಕೆ ಇನ್ನು ಆರ್ತುದು ಇಂದೆಮ್ಮ ಮಂದಿರಂ: 
ಆದಿಪು, ೧೦. ೫); ತಾಳಿಕೊ (ಬೃಹಸ್ಪತಿ ನಕ್ಕು “ಕೆರೆಗೆ 
ಮುನಿದು ಮಂಡೂಕಂ ಪೊಅಗಿರ್ದುದು” ಎಂಬಂತೆ ಇಲಿಯ 
ಕಾಟಕ್ಕಾಅದೆ ಮಠಮಂ ಬಿಸುಟು ಪೋಗಲೇಂ: ಪಂಚತಂತ್ರ, 
೪೩೪ ವ) 

ಆಟಜಿಂಗ - ಶಿಕ್ಷಾ, ಕಲ್ಪ, ವ್ಯಾಕರಣ, ನಿರುಕ್ತ ಛಂದಸ್ಸು, ಮತ್ತು 
ಜ್ಯೋತಿಷ ಎಂಬ ಆರು ವೇದಾಂಗಗಳು (ಪದಿನೆಂಟು 
ಧರ್ಮಶಾಸ್ತ್ರಂಗಳೂಳಂ, ನಾಲ್ಕುವೇದಂಗಳೊಳಂ 
ಆಅಂಗದೊಳಂ: ಪಂಪಭಾ, ೨. ೩೪ ವ) 

ಆಣಡಿ - ದುಂಬಿ (ಮುಡಿಯಂ ಸೋಗೆಯ ಗೆತ್ತು ಸೋಗೆ 
ನಡೆಯಂ ಪೆಣ್ಣಂಚೆಗೆತ್ತು .. .. ಅಳಕಾನೀಕ೦ಗಳ೦ ಸೊರ್ಕಿದ 
ಆಜಡಿಗೆತ್ತು ಆಅಡಿ ಸುತ್ತುತುಂ ಬರೆ: ಪಂಪಭಾ, ೭. ೮೬); 
ಸುಲಿಗೆ (ಶತ್ತುಸಂತತಿ ತಲೆವಾಗೆ ಶಿಷ್ಟಜನದ ಆಜಡಿ 
ನಾಟ್ಕಡೆವೋಗೆ ತೇಜಂ ಉದ್ದತರನೆ ಕೊಂದು ಕೂಗೆ: 
ಪುಷ್ಪದಂಪು, ೧೩. ೨) 

ಆಜಿಡಿಕಾಣ - ಶತ್ರು (ಪುಣ್ಯಂ ದೊರೆಕೊಳ್ಳುಂ ನೃಪತಿಗೆ ಎಂಬರ್‌ 
ಆಅಡಿಕಾಅರ್‌:.. ಸಮಯಪ, ೧೪. ೭೯); ದಾರಿಗಳ್ಳ 
(ಆಅಡಿಕಾಣನನಾರುಂ ದೂಜಾದೊಡೆ ಕೊಂದು ಕಡಿದು 
ಬೇಳುತ್ತಿರಲಿಂ; ಸಮಯಪ, ೧೦. ೧೦೮) 

ಆಜಿಡಿಗಳ್ಳ - ಸುಲಿಗೆಗಾರ, ಲೂಟಿಕೋರ (ಬಿದಿಯೆಂಬಾಣಡಿಗಳ್ಳಂ 
ಎನ್ನನುಜನಂ  ಗೋವಿಂದನಂ ನಿರ್ನೆರಂ ಉದುದುಂ: 
ಆದಿಹು, ೩. ೫೨) 

ಆಉಅಡಿಗೊಳ್‌ - ಹಿಂಸೆಮಾಡು (ಕಳ್ಳರ್‌ ಈ ಅಡವಿಯೊಳ್‌ 
ಆಅಡಿಗೊಂಡೊಡೆ ಎಮ್ಮವರೆಲ್ಲಂ ಸತ್ತು ಕೆಟ್ಟು ಯಥಾಯಥಂ 
ಆದೊಡಂ: ಜೀವಸಂ, ೧೦. ೩೦ ವ) ನಿಂದಿಸು 
(ಗಾವಿಲನಾಗಿ ಚಿ: ಕಿಡಿಸಿ ಚಾರುಚರಿತ್ರಮಂ ತೊಜ್‌ದು 
ಎಮ್ಮನಾಜಡಿಗೊಂಡು ಕೈಮಡಗದೆ ಏಳಿದರಂತೆ ಘಮ್ಮನೆ 
ಪೊರ್ದಿದೈ ಜಿನದೀಕ್ಷೆಯಂ: ಧರ್ಮಾಮೃ, ೮. ೩೯) 

ಆಜದೆ - ಸಾಮರ್ಥ್ಯವಿಲ್ಲದೆ (ಅಂತು ಗಾಂಗೇಯನೊಳ್‌ 
ಪರಶುರಾಮಂ ಕಾದಿ ಬಸವಟೆದುಸಿರಲಪ್ಪೊಡಮಾಣದೆ 
ಮೂರ್ಛೆವೋಗಿರ್ದನಂ ಕಂಡು: ಪಂಪಭಾ, ೧. ೮೦ ವ) 

ಆಅವಧಿ - [ಜೈನ] ಅನುಗಾಮಿ, ಅನನುಗಾಮಿ, ವರ್ಧಮಾನ, 
ಹೀಯಮಾನ, ಅವಸ್ಥಿತ ಮತ್ತು ಅನವಸ್ಥಿತ ಎಂಬ ಆರು 
ಬಗೆಯ ಅವಧಿಜ್ಞಾನಗಳು (ಪದಿನಾಲ್ಕು ಪೂರ್ವಂಗಳುಮಂ 
ಅಯ್ದು ಚೂಳಿಕೆಯುಮಂ ಆಅವಧಿಯುಮಂ ಪೆಸರ್ಗೊಂಡು: 
ಆದಿಪು, ೩. ೪೦ ವ) 


ಆಜಿಸು - ದಣಿವು ನಂದಿಸು, ಶಾಂತಗೊಳಿಸು (ಪೊಸಗಂಪಿನೊಳ್‌ 
ಪುದಿದು ಅಲೆವ ಎಲರ್‌ ಆಜೆಪುದು ಖಚರದಂಪತಿಶತಮಂ: 
ಆದಿಪು, ೧. ೬೮); ಸಮಾಧಾನಪಡಿಸು 
(ಆಗಳಂತಃಪುರವೃದ್ಧರವರಂ ಅರಸರೀಗಳೆ ಬ೦ದಪ್ಪರ್‌ 
ಅಂಜದಿರಿಂ ಎಂದು ಆಸೆವಾತುಗಳೊಳಾಚಿಸಿ ನುಡಿದು: 
ಆದಿಪು, ೯. ೭೬ ವ); ತಂಪು ನೀಡು (ಜಗಮನೊಡನೆ 
ಕಪ್ಪುರದ ರಜ೦ ಮುಸುಕಿದುದೆನೆ ಪುದಿದೇಣಾಜಿಸಿದುದೊ 
ಪೊಳವಮೃತಕಿರಣನಮೃತಕಕರಂಗಳ್‌: ಆದಿಷು, ೧೨. ೧೧); 
[ಸಂತಾಪ] ಹೋಗಲಾಡಿಸು (ಸುಭದ್ರೆ ಪಲುಂಬಿ 
ಮನಂಬಸದೆ ತನುವ೦ ಆಜಹೆಸಲ್‌ ಅಲರಿ೦ ತುಂಬಿಗಳಿಂ 
ತಣ್ಣೆಲರಿಂ ತುಂಬಿದ ತಿಳಿಗೊಳದ ಬನಮಂ ಪೊಕ್ಕಳ್‌: 
ಪಂಪಭಾ, ೫. ೨); ಒಣಗಿಸು, ಒರೆಸಿಕೊ 
(ಪಂಚರತ್ನಗರ್ಭಂಗಳಪ್ರ ಮಂ೦ಗಳಜಳ೦ಗಳಂ ಮಿಂದು 
ಮೆಯ್ಯನಾಜಿಸಿ ದುಕೂಲಾಂಬರಮನುಟ್ಟು: ಪಂಪಭಾ, ೧೨. 
೧೦೮ ವ) 

ಆಣೆನುಡಿ - ಸಮಾಧಾನದ ಮಾತಾಡು (ನಿಮ್ಮಮ್ಮನ ದರ್ಪದಿಂದ 
ಇನಿತಾಯ್ತು ಉಬ್ಬೆಗಂಬಡದಿರು ಎಂದು ಆಳೆನುಡಿದು: 
ಹರಿವಂಶ, ೭. ೮೧ ವ) 

ಆಜಿಸು - ದಣಿವು ನಂದಿಸು, ಶಾ೦ತಗೊಳಿಸು (ಪೊಸಗಂಪಿನೊಳ್‌ 
ಪುದು ಅಲೆವ ಎಲರ್‌ ಆಜೆಪುದು ಖಚರದಂಪತಿಶತಮಂ: 
ಆದಿಷು, ೧. ೬೮) 

ಆಜು - ಒಂದು ಸಂಖ್ಯೆ (ನಾಲ್ಕು ವೇದಮು೦ ಆಜು ಅ೦ಗಮುಂ: 
ವಡ್ಡಾರಾ, ಹು. ೭೨ ಸಾ. ೧೩) ನಂದಿಹೋಗು 
(ಗುಹಾದ್ವಾರಮ೦ ಪೂರ್ಮೋಕ್ತಕಮದೊಳೆ ತೆಜ್‌ದು ಅದಣ 
ಬೆಂಕಿಯಾಜುವನ್ನೆಗಂ .. .. ಪೋಗೆ: ಆದಿಷು, ೧೩. ೭೮ 
ವ); ಸಂಧಿ ವಿಗ್ರಹ ಯಾನ ಆಸನ ಸಂಶ್ರಯ ದ್ವೈಧೀಭಾವ 
ಎಂಬ ಷಡ್ಗುಣಗಳು (ಪರಿಕಿಪುದು ಒಂದಣಿಂದೆ ಎರಡಂ 
ಓತುಕೊಳ್ಳುದು ಮೂಸ್ದೆಂದೆ ನಾಲ್ಕರಿದಜೆದು ಅಯ್ದಣಿಂದೆ 
ನೆಜ್‌ ಕಲ್ಲುದು ನಿರ್ಣಯಂ ಆಖ್ಚಸೊಳ್‌ ಪರಿಣತನಪ್ಪುದು 
ಏಲಳೊಳಂ ಒಂದದೆ ನಿಲ್ವುದು: ಪಂಪಭಾ, ೧೩. ೬೬); 
ಸಮಾಧಾನಗೊಳ್ಳು (ಪಲವು ಸೂಕ್ತಿಗಳಿ೦ ನಾರದಂ ಆಜ್‌ 
ನುಡಿದೊಡಂಬಡಿಸಿ: ಕರ್ಣನೇಮಿ, ೮. ೭೧ ವ) 
ಒಣಗಿಹೋಗು (ಆಜು-ನಿರ್ದವೇ: ಶಬ್ದಮದ, ಧಾ ೮೩೬); 
ತಣ್ಣಗಾಗು (ಬಾಣಸಿಗಂ ಬಂದು ಬೋನಮೆತ್ತಿ ಓಗರಂ 
ಆಟೆದಪುದೆಂದು ಪೇಟ್ಗೊಡೆ: ವಡ್ಡಾರಾ, ಪು. ೪, ಸಾ. 
೨೩); ಸಮರ್ಥವಾಗು (ಇದು ದಿವವೊ ರಾತ್ರಿಯೊ ಮೇಣಿದು 
ದುಃಖವೊ ರುಜೆಯ ಕಳವಳಮೊ ಪೇಟೆದು ಪೊಲ್ಲದೊ 
ತಾನಿದೊಳ್ಳಿತೊ ಮೇಣಿದೆಂಬುದಂ ಬಗೆಯಲ್‌ ಆರ್ತೆನಿಲ್ಲ ಆ 
ಕ್ಷಣದೊಳ್‌: ಕಾದಂಸಂ, ೪. ೨೮) 

ಆಜುಂ ಯತು - ವಸಂತ, ಗ್ರೀಷ್ಟ ವರ್ಷ, ಶರತ್‌, ಹಿಮಂತ 
ಮತ್ತು ಶಿಶಿರಗಳೆಂಬ ವರ್ಷದ ಆರು ಯತುಗಳು (ಆಗಳ್‌ 
ಆಉುಂ ಯತುಗಳ ಪೂಗಳಂ ಒಂದುಮಾಡಿ 
ಪೂವಿನಂಬುಗಳ೦ ಪಣ್ಣಲೆಂದು ಕಾಮದೇವಂ ಮಾಡಿದ 
ಓಜನ ಸಾಲೆಯಿರ್ಪಂತಿರ್ಪ ಪೂವಿನ ಸಂತೆಯೊಳ್‌: 
ಪಂಪಭಾ, ೪. ೮೦ ವ) 

ಆಉು೦ ಕುಲಗಿರಿ - ಹಿಮವ೦ ಮಹಾಹಿಮವಂ ನಿಷಧ ನೀಲ 
ರುಗ್ಮಿ ಶಿಖರಿ ಎಂಬ ಆರು ವರ್ಷಧರಪರ್ವತಗಳು (ಇದು 
ಹೈಮಾಂದ್ರೀಂದಂ ಆಜುಂ ಕುಲಗಿರಿಗೆ ಮೊದಲ್‌: ಆದಿಷು, 
೧೩. ೬೮) 


ಆಜು೦ಂ ಗುಣಂಗಳ್‌ -. ರಾಜರಿಗಿರಬೇಕಾದ ವಕ್ಷೃ್ವ, 
ಶತ್ರುದಮನಸಿದ್ಧತೆ, ತರ್ಕಕುಶಲತೆ, ಸ್ಮರಣಶಕ್ತಿ, ನೀತಿಶಾಸ್ತ್ರದ 
ಮತ್ತು ವಿದೃತ್ತೆ ಎಂಬ ಆರು ಗುಣಗಳು (ಮಳುದೆಪಸಂ 
ಟವರ್‌ ಆಉಂ೦ ಗುಣ೦ಗಳೆ ಮೂರ್ತಿಮಂತಂಗಳಾದಂತೆ 
ಮಂತ್ರಶಾಲೆಯಂ ಪೊಕ್ಕಿರ್ದಾಗಳ್‌: ಪಂಪಭಾ, ೯. ೧೨ ವ); 
ಷಾಡ್ಗುಣ್ಯ ಅಂದರೆ ಸಂಧಿ, ವಿಗಹ, ಯಾನ, ಆಸನ, 
ಸಂಶ್ರಯ ಮತ್ತು ದ್ವೈಧೀಭಾವ ಎಂಬ ಗುಣಗಳು ( ನಿನಗೆ 
ದೈವಂ ವಿಮಖಮಪ್ಪುದಚಿಂದ ಅಪಾಯಬಹುಳಮಾಗಿ 
ಬಂದು ಆಣುಂ ಗುಣಂ೦ಗಳನೆ ತಂದುವು: ಪಂಪಭಾ, ೧೩. 
೨೧ ವ) 

ಆಉಯಂ೦ ದರ್ಶನಂಗಳ್‌ - ಸಾಂಖ್ಯ ಯೋಗ, ನ್ಯಾಯ, ವೈಶೇಷಿಕ, 


ಮೀಮಾಂಸಾ ಮತ್ತು ವೇದಾಂತ ಎಂಬ ಆರು ತತ್ವಶಾಸ್ತ್ರ 


(ನಾಲ್ಕುವೇದಂಗಳೊಳ೦ಂ ಆಅ೦ಗದೊಳ೦ ಅಯ್ದು ತೆಜದ 
ಮಂತ್ರಂಗಳೊಳಂ ಆಣುಂ ದರ್ಶನ೦ಗಳೊಳಂ: ಪಂಪಭಾ, ೨. 
೩೪ ವ) 


ಆಉು೦ ಬಲಂಗಳ್‌ - ಆನೆ ಕುದುರೆ ರಥ ಪದಾತಿ ದಿವಿಜ 


ಖೇಚರ ಸೇನೆಗಳು (ನೆಗಟ್ಟೇ 
ಷಟ್ಟಂಡಭೂಮಂಡಲಮನನಿತುಮಂ ಗೆಲ್ಬು ಅಖಂಡಪ್ರತಾಪಂ 
ನೆಗಟ್ಟಂತೆ ಆಜು೦ ಬಲಂಗಳ್ಳರಸು ಒದವಿದ 


ಸಂಗ್ರಾಮಸಂರಂಭದಿಂದಂ: ಆದಿಷು, ೧೪. ೮೨) 

ಆಜಣುಮಾಸ - ಆರು ತಿಂಗಳು (ಬಗೆಗೊಂಡು ಅಭೀತಮನಂ 
ಅರ್ಚಿಸಿ ಬಂದಿಸಿ ಚೈತ್ಯಗೇಹಮುಳ್ಳನಿತುಮ೦ ಆಜುಮಾಸಂ 
ಅದಟೆಂ ಬಳಿಕ ಅಚ್ಯುತಕಲ್ಪದೊಳ್‌: ಆದಿಷು, ೩. ೮) [ಇದು 
“ಅಜುಮಾಸ' ಎಂದರೆ ಅರ್ಧ ತಿಂಗಳು ಎಂದಿರಬೇಕೆಂದು 
ನರಸಿಂಹಶಾಸ್ತಿಗಳು ಸೂಚಿಸುತ್ತಾರೆ; ಆದರೆ ಅದು ಛಂದಸ್ಸಿಗೆ 
ಸರಿಹೋಗುತಪ್ಪೆದಿಲ್ಲ] 

ಆಜಿ ನುಡಿ - ತೃಪ್ತಿಯಾಗುವಂತೆ, ಸಮಾಧಾನವಾಗುವಂತೆ ಹೇಳು 
(ನಿನ್ನ ಬಗೆಯಂ ಬಗೆದಂತೆ ತೀರ್ಚುವೆ೦ ಎಂದು ಅನೇಕ 
ಪ್ರಕಾರವಚನರಚನೆಗಳಿಂದಾಕೆಯ ಮನಮಂ ಆಜ್‌ 
ನುಡಿಯುತ್ತಿರ್ಪಿನಂ: ಪಂಪಭಾ, ೪. ೬೯ ವ) 

ಆಟಿಕೆ - ಮುಳುಗು (ಕುದುರೆಯ ಖುರಂಗಳಿನಿಸು ಆಟದೆಯುಂ 
ಚಕ್ರ೦ಗಳರ್ದು ಬಾರದೆಯುಂ: ಆದಿಷು, ೧೨. ೮೨); ಹೂಳು 
(ಅಪಘನತತಿಯೊಳೆಯ್ದೆ ಗಣೆವರಮಲ್ಲಾ ಶರನಿಕರಂ: 
ಕರ್ಣನೇಮಿ, ೬. ೫೬ ವ); ಕುಸಿದುಹೋಗು (ಬಜೆತ 
ಬಾಯುಂ ಆಟ್ನಿರೆಗಣ್ಣೀಡುಗಳುಂ: ಜಗನ್ನಾವಿ, ೧೭. ೬೬) 

ಆಟ - ಗಾಂಭೀರ್ಯ, ಗಾಢತೆ (ವಿನಯ್ಯೆಕಜನ್ನಗೃಹಂ 
ಆಳನದಾಸದಂ ಒಳ್ಳಿನಾಟಎಂ ಆರ್ಪಿನಕಣಿ 
ಎಂದನನುಯದಿಂ ಕೂರ್ತು ಜಗಜ್ಜನಜಾಲಂ ಪೊಗಲ್‌ೆ 
ದುರ್ಗಮಯ್ಯಂ ನೆಗಟ್ಟಂ: ಪಂಚತಂತ್ರ, ೪೫) 

ಆಲಟವಡು ದ ಆಳವನ್ನು ಹೊಂದು (ಆಟವಟ್ಟು 
ದಿಟ್ಟಗೊಲವನೋಗಿಪ ಲೀಲಾಸರೋವರಮಂ ರಾಜಹಂಸಂ 
ಲೀಲಾವತೀ ಜನಸಮೇತಂ ಪುಗೆ: ಚಂದ್ರಪ್ರಪು, ೭ ೧೧೯ 


ವ) 
ಆಟಾಟಿ - ಹಟಮಾರಿತನ (ಆಟಾಟೆಗೆ ಬಲ್ಲಾಳನ ದಾಟಿಯ 
ದಾವಣಿಯ ತುರಗದಟಖುರಹತಿಯಿಂ೦ ಪೇಟ್‌ 


ಪೆಸರಿಲ್ಲದಂತಿರೆ ಪಾಟಾದುದು: ಯಶೋಧಚ, ೧. ೧೪) 

ಆಟಿಾಟಿೆಗ - ಮಾಲೆ, ಹಾರ (ಆಬಾಟಿಗಮೆಂದು ಒಂದು 
ಸಾಮಾನ್ಯ ಮಾಲಾಬಂಧಂ: ಶಬ್ದಮದ, ೩೩೩, ವೃತ್ತಿ, 
ಒಂದರ್ಥಕ್ಕೆ, ೧೦) 


೧೫೩ 


ಆಟಿ - ಮೋಸ ಹಾಗೂ ಏಕಗ್ರಾಹಿತ್ವ (ಎರಡರ್ಥಕ್ಕೆ: 
ಆಟೆಯೆಂದು ವಂಚನೆಯುಂ ಏಕಗ್ರಾ ಹಿತ್ವಮು೦ ಅಕ್ಕುಂ: 
ಶಬ್ದಮದ, ೩೩, ವೃತ್ತಿ, ೧೩೧) 

ಆಟಿಕಾಳ - ಮೋಸಗಾರ (ಜಾಜುವವಂ ಪಲುಂಬುವಂ 
ಅಸ್ಥಿರನಪ್ಪಂ ಆಟಿಕಾಳನಂ ನೃಪಾಳಲನಕ್ಕುಮೇ: 
ಸೂಕ್ತಿಸುಧಾ, ೧೬. ೪೫) 

ಆಟೆಗೊಳ್‌ - ವಂಚಿಸು (ಮುನಿಗಳ ನುಡಿಯಂ ಕೇಳ್ಸು 


ಆಟೆಗೊಳ್ಳದಿರ್ಪರೆ ಚದುರರ್‌: ಸಮಯಪ, ೧೪. ೮೧) 
ಆಟಿಸು - ಮುಳುಗಿಸು (ಪುನ್ನಾಗದ ಬಾಸಿಗಂ ಬಗೆದ ಬಣ್ಣದ 
ಪುಟ್ಟಿಗೆ ನಾಗಜಾಲಮೆಂದಾಗಡೆ ನಾಗಲೋಕವಿಭವಂಗಳೊಳ್‌ 
ಆಟಿಸಿ: ಪಂಪಭಾ, ೪. ೧೭) 

- ಆಳ (ಮೊದಲೊಳ್‌ ನೂಹು ಯೋಜನದಗಲಮುಂ 
ಅನಿತು ಉತ್ಸೇಧಮುಂ ಮೇಗಯ್ದತ್ತು ಯೋಜನ ವಿಸ್ತಾರಮುಂ 
ಅಯ್ದತ್ತು ಯೋಜನಂ ಆಟ್ಕೆಯುಮನವಗಯ್ದಿ: ಶಾಂತಿಪು, 
೧೧. ೬೦ ವ) 
ಆಟಕ್ಸಿವೆಣು - ಅಚ್ಚೊತ್ತು (ತಂದೆಯ ರೂಪೆ ತಂದೆಯ ವಿಳಾಸಮೆ 

ತಂದೆಯ ಚೆಲ್ವೆ ತಂದೆಯೊಂದಂದಮೆ ತಂದೆಯೊಂದು 

ನುಡಿವೋಜೆಯೆ ತನ್ನೊಳಮಾಯ್ವೌವೆತ್ತುದು: ಆದಿಷು, ೮. ೪೩) 

['ತನ್ನೊಃ ಳಮಾಲ್ಕ್‌ವೆತ್ತುದಾ' ಎಂದುದರ ಬದಲು 

ವೆಂಕಟಾಚಲಶಾಸ್ತ್ರಿಗಳು “ತನ್ನೊಳಮರ್ಕೆವೆತ್ತುದಾ' ಎಂಬ 

ಪಾಠವನ್ನು ಸ್ವೀಕೌಸುತ್ತಾರೆ] 


ಆಜ್ಯ 


ಅ 
ಇಂ - ಇನ್ನು ಉನ್ನು ಮುಂದೆ (ಪಂಚಧನುಶ್ಶತ೦ ಪವಣ್ಣೆಲೆ 
ನರರ್ಗೆ ಎಂದೊಡೆ ಇಂ ನಿಮಿರೆ ಬಣ್ಣಿಸಲ್ಯಾನಜೆಯೆಂ 


ವಿದೇಹಮಂ: ಆದಿಪು, ೧. ೫೧) 


ಇಂಕೆವರ್‌ - ಬತ್ತು ಇಂಗಿಹೋಗು (ಇಂಕೆವಂದು ಎಯ್ದಿ 
ಕಂಪಲ್‌ ಮಸಗುತ್ತುಂ ಬತ್ತೆ ತೆರ್ಪಂಬಡೆದ 
ಅಯಷುಗೆಆ್‌ೌಗಳ್‌: ಜಗನ್ನಾವಿ, ೧೭. ೬೨) 

ಇಂಗಡಲ್‌ - ಹಾಲ್ಲಡಲು (ಬಡಬಾನಲಂಗೆ ಸೆಡೆದಿಂಗಡಲೆ 


ಸರಣ್ಟೊಕ್ಕುದಮರಶೈಲಮನೆಂಬೀ ಪಡೆಮಾತಂ ನೀರ್ಫಾದಿಗೆ 
ಪಡೆಯುತ್ತುಂ ಪೊನ್ನ ಕೋಂಟೆಯಂ ಬಳಸಿರ್ಕುಂ: ಪಂಪರಾ, 
೧. ೧೧೩) 

ಇಂಗದಿರ್‌ - ಬೆಳುದಿಂಗಳು (ನನೆವಿಲ್ಲ ಬಲ್ಲಹನ ಸೊಂಒಇಂಗೆ 
ಬೆಕ್ಕಸಂಬಡುತ್ತುಂ ಬದ ಇಂಗದಿರ್ಗಳಂ ಕಾಣ್ಯೆಗೊಟ್ಟು 
ಜೊನ್ನವಕ್ಕೆ ಬಿನ್ನವಿಸಿತ್ತು: ಕಜ್ಜಿಗಕಾ, ೧೧೩ ವ) 

ಇಂಗದಿರ್ವಕ್ಕಿ — ಬೆಳದಿಂಗಳು ಕುಡಿಯುವ ಹಕ್ಕಿ, ಚಕೋರ 
(ಮಹಾದೇವನ ಮೂರ್ತಿಯಂ ಕಂಡು ಇಂಗದಿರ್ವಟ್ಟಂ 
ಕಂಡ ಇಂಗದಿರ್ವಕ್ಕಿಯಂತೆ ಪೊಂಗಿ ಪೊಜಲ್‌ಯೇಜೆ: 
ಉದ್ಭಟಕಾ, ೧೨. ೧೩೮ ವ) 


ಇಂಗದಿರ್ವಟ್ಟು - ಶೀತಲ ಕಿರಣಗಳನ್ನು ಹೊಂದಿದ, ಚಂದ್ರ 
ಮಂಡಲ (ಮಹಾದೇವನ ಮೂರ್ತಿಯಂ ಕಂಡು 
ಇಂಗದಿರ್ವಟ್ಟಂ ಕಂಡ ಇಂಗದಿರ್ವಕ್ಕಿಯಂತೆ ಪೊಂಗಿ 


ಹೊಟ್‌ಯೇಜೆ: ಉದ್ಭಟಕಾ, ೧೨. ೧೩೮ ವ) 


ಇಂಗಳ - ಕೆಂಡ (ಊದುವ ತಣ್ಣೇಳಲ್‌ ಇಂಗಳಮಾದುದು 
ಕುಸುಮಾಳಿ ಶಸ್ತ್ರಮಾದುದು ಬಿಸಿಲ್‌; ಉದ್ಭಟಕಾ. ೧೦. ೫೭) 

ಅಂಗಳಗಣ್‌ - ಬೆಂಕಿಯ ಕಣ್ಣು, ಉರಿಯುವ ಕಣ್ಣು 
(ದ್ರುಪದಾತ್ಮಜಾತ೦ ಓವದೆ ಪುಡಿಯೊಳ್‌ ಪೊರಳ್ಳಿ ತಲೆಯಂ 
ತೆಗೆವಲ್ಲಿ ಪಿನಾಕವೆತ್ತವೋದುದೊ ಶರವೆತ್ತವೋದುದೊ 
ಲಲಾಟದಿ೦ ಇಂಗಳಗಣ್ಣು ಅದೆತ್ತವೋದುದೊ: ಗದಾಯು, ೪. 
೫೧) 

ಇಂಗಿಣೀಮರಣ - [ಜೈನ] ಹತ್ತೊಂಬತ್ತು ಬಗೆಯ ಮರಣಗಳಲ್ಲಿ 
ಒಂದು; ಯತಿಯು ಸಂಗವನ್ನು ತೊರೆದು ಒಂಟಿಯಾಗಿದ್ದು, 
ಆಹಾರವನ್ನು ಬಿಟ್ಟು ಉಪಸರ್ಗದಲ್ಲಿ ಉಪಚಾರ ಬಿಟ್ಟು 
ಸಮತೆಯಿಂದ ಹೊಂದುವ ಮರಣ (ಕ್ಷಮೆಯಂ ಭಾವಿಸಿ 
ಚತುರ್ವಿಧಮಪ್ಪ ಆಹಾರ ಶರೀರಮುಮಂ ತೊಳ್‌ದು 
ಇಂಗಿಣೀಮರಣದಿಂ ಶುಭಪರಿಣಾಮದೊಳ್‌ ಕೂಡಿ: 
ವಡ್ಡಾರಾ, ಪು ೧೯೨, ಸಾ ೧೦) 

ಇಂಗು - ಬತ್ತು (ಮೈಮೆ ಮಢಿಯಿತ್ತು ಉತ್ಸಾಹ೦ ಇಂಗಿತ್ತು: 
ಗಿರಿಜಾಕ ೮. ೧೬೨); ಹಿಂಗು (ಉಪ್ಲಿಲ್ಲಣಿಂಗು ಸಾಸವೆ 
ತಪ್ಪಿಲ್ಲದ ಮೆಣಸು ಸುಂಟಿ ಪೊಸಸುಣ್ಣಮಿವಂ ಚಪ್ಪರಿಸಿ 
ಬಡಿದು ಮೆಯ್ಯಂ ಸೊಪ್ಪಾಗಿರೆ ಮೋದಿ ಪೂಸುವರ್‌ 
ನಿರ್ದಯೆಯಿಂ: ಧರ್ಮಾಮೃ, ೩. ೪೨) 

ಅಂಗುದಿ - ಗಾರೆಗಿಡ, ತಾಪಸಭೂಜ (ಇಂಗುದಿ ತಾಪಸಭೂಜಂ: 
ಅಭಿಧಾವ, ೧. ೧೦. ೧೭) 


ಇಂಗುಲಿಕ - ಕೆಂಪು ಬಣ್ಣ (ದಿಗುಣಿಸೆ ಪತ್ತಿದಿಂಗುಲಿಕದಿಂ 
ನಖದೀಧಿತಿ: ಮಲ್ಲಿನಾಪು, ೫. ೨೭) 

ಇಂಗುಳಿಕ - ಕೆಂಪು ಬಣ್ಣ (ನಯಮಳವಟ್ಟ ಪಚ್ಚಿ 
ಸಹಕಾರದೊಳಿಂಗುಳಿಕ೦ ತಳಿರ್ತಶೋಕೆ: ಶಾಂತಿಪು, ೧. 
೬೪) 

ಇಂಗೂಟ - ಇನಿದಾದ ಕೂಟ, ಸಂಭೋಗ (ಬಸಮಾದ 


ಗಂಡರಿಂಗೂಠಮೆ ತೋಟಿಯೆಂದು: ಲೀಲಾವತಿ, ೧೪. ೪೦) 

ಇಂಗೊರಲ್‌ - ಇಂಪಾದ ಕಂಠ, (ಇಂಗೊರಲ್ಕೊಳೆ ಪಾಡಿಯಾಡಿ 
ರಂಜಿಸಿತೊ ಸಭಾಜನಂಗಳ ಮನಂಗಳನಾ 
ದಿವಿಜಾಂಗನಾಜನಂ: ಅಜಿತಪು, ೫. ೪೦) 

ಇಂಗೋಲ್‌ - ರುಚಿಯಾದ ಕೋಲು, ಕಬ್ಬು (ಬೆಳ್ಳುವೆರ್ತಿ 
ಇಂಗೋಲಂ ತೋಂಟಿಗಂ ಕೊಟ್ಟನೊರ್ವಂ: ಕಬ್ಬಿಗಕಾ, ೮೮) 

ಅಂಗೋಲ -  ಕಬ್ಬುವಿಲ್ಲ ಮನ್ಮಥ (ಇಸಲೊಡರಿಸುವ 
ಇಂಗೋಲನ ಮಿಸುಗುವ ಪೊಸವಿಲ್ಲ ಜೇವೊಡೆಯ 
ದನಿವೋಲ್‌: ಕಬ್ಬಿಗಕಾ, ೯೬) 

ಇಂಗೋಲ್ಲಿಲ್ಲ - ಇಂಗೋಲ, ಮನ್ನಥ (ಇ೦ಗೋಲ್ವಿಲ್ಲನೆಂದು 
ಕಾಮಂ: ಶಬ್ದಮದ, ಪ್ರಸಾ, ೨೪) 

ಇಂಚರ - ಇಂಪಾದ ಧ್ವನಿ (ಅಂಚೆಗಳ ಇಂಚರದಿಂ ತಣ್ಣಿಂ ಚೆಲ್ಪಿಂ 
ಸವಿಯಿಂ ಅಬ್ದಘನಸೌರಭದಿಂ ಕಾಂಚನ ಕಮಳಾಕರಮಿದು 
ಪಂಚೇಂದ್ರಿಯಸುಖಮಂ ಎನಗೆ ಪಡೆದಪುದೀಗಳ್‌: 
ಕಾದಂಸಂ, ೩. ೧೬) 

ಆಂಚಲ್‌ - ಈಚಲು ಮರ (ಪಲಸು ಆಲಂ ತಡಸು ಆಸು ತೇಗು 
ತದುಕು ಇಂಚಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ 
ಅರನೇಟೆಲ್‌ ಇಪ್ಪೆ ಸಿರಿಸಂ ಹಾಡಂಗಿ: ಪಾರ್ಶ್ವನಾಪು, ೧೨. 
೫೮) 

ಅಂಚಿಲ್‌ - ಈಚಲು ಮರ (ಆಲದ ಇಂಚಿಲ ಕರಿಬೇವಿನ 
ಅಂಬಟೆಯ ತಾಣಿಯ ತಂಡಸಿನ: ಲೀಲಾವತಿ, ೬. ೨೧) 


೧೫೪ 


ಆಂಚೆ - ಹಿಂಸೆ (ಇಂಚೆಯ ಪಸವಿನ ಬಣದ ಕಳಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ 
ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡೂರ್ಗಳ್‌: 
ಪಂಪಭಾ, ೮. ೫೧) 

ಇಂಡೆ - ರಾಶಿ, (ನಾಟಕಶಾಲೆಯೊಳೆಯ್ದೆ 
ರಕ್ತಪುಷ್ಟಾಂಜಳಿಗೆಯ್ದ ಮಾಟ್ಕ್‌ಯವೊಲಿರ್ದುವು 
ಖಂಡದಿಂಡೆಗಳ್‌: ಪಂಪಭಾ, ೮. ೭೮); ಹೂವಿನ ದಂಡೆ 
(ಖಂಡೇಂದುಧರನ೦ ಅರ್ಚಿಸಿ ಇಂಡೆಗಳುಚ್ಚಳಿಸಿ ಕೆಯ್ಗೆ 
ಬಾರದೊಡೆ ಆಗಳ್‌ ಮಂಡೆಯರನರಿದೇಜೆಸುವಂ: ಸಮಯಪ, 
೯. ೩೮) 

ಇಂಡೆಗಟ್ಟು — ಹೂವಿನ ದಂಡೆಯನ್ನು ಕಟ್ಟು 
(ಎಡ್ಡವೆನಲಿಂಡೆಗಟ್ಟುವ ಗಡ್ಡುಗೆಗುಡುವೆಡೆಗೆ ನೀರನಡಕುವ 
ಫಲಮಂ ಬಡ್ಡಿಸಿ ನಿವೇದ್ಯಮೀವ: ಜಗನ್ನಾವಿ, ೧೬. ೫೬) 

ಇಂಡೆಯಾಟ - ಚೆಂಡಾಟ (ನೆರೆದುದು ಪೆಂಡವಾಸದ 
ಎಳವೆಂಡಿರ ತಂಡಮದು ಇಂಡೆಯಾಟದೊಳ್‌: ಪುಷ್ಪದಂಪು, 
೧೨. ೨೧) 

ಇಂಡೆಯಾಡು - ಹೂವಿನ ದಂಡೆಯನ್ನು ಎಸೆದಾಡು (ಸತ್ತವರೆತ್ತ 
ನೀರಿಟೆವರೆತ್ತ ಜನಂ ನೆರೆದಿಂಡೆಯಾಡಿ ಪಾಡುತ್ತೆಸೆದಿರ್ಪರ್‌ 
ಇಂತು ಮೃತರಾಜವಿಡಂಬಮನೇಕೆ ಕಾಣಿರೇ: ಅಜಿತಪು, ೨. 
೧೦೫) 

ಇಂತಪ್ಪ - ಇಂತಹ, ಇಂಥ (ಇಂತಪ್ಪ ರೂಪಮಂ ಕೈಕೊಂಡೊಡೆ: 
ವಡ್ಡಾರಾ, ಪು. ೭೪. ಸಾ. ೩) 

ಇಂತು - ಹೀಗೆ, ಈ ರೀತಿಯದು (ನಿನ್ನ ಉತ್ಪತ್ತಿಯಂ ಇಂತೆಂದು 
ಎನ್ನರುಂ ಅಣಂ ಅಜೆಯರ್‌ ಅಣಿವೆನಾಂ ಸಹದೇವಂ 
ಪನ್ನಗಕೇತು ದಿನೇಶ೦ ನಿನ್ನಂಬಿಕೆ ಕೊಂತಿ ಇಂತಿವರ್‌ ನೆಜ್‌ 
ಬಲ್ಲರ್‌: ಪಂಪಭಾ, ೯. ೬೬) 

ಇಂತುಟಪ್ಪುದು - ಹೀಗಿರುತ್ತದೆ (ಮಾರೀಚಿ ತೊಡರ್ಪುಳಿಂದೆ 
ಸರದಿಂ ಕಂಪಿಲ್ಲ ಚಿಂತಾಮಣಿಗೇವುದಕ್ಕ ದಳಂ ಇಲ್ಲ ಈ 
ಕಕ್ಕರಕ್ಕಿಂತುಟಪುದು ಕಳ್ಳಪ್ಪುದು ತಪುದೆಂದು ಕುಡಿದರ್‌ 
ಕಾಮಾಂಗಮಂ ಕಾಂತೆಯರ್‌: ಪಂಪಭಾ, ೪. ೮೮) 

ಇಂತುಟು - ಇಷ್ಟು ಮಹಾದೇವಿಗೆ ಉಂತುಟೊಂದು 
ಬಯಕೆಯಾದುದು: ವಡ್ಡಾರಾ, ಪು. ೧೬೨, ಸಾ. ೧೪) 
ಹೀಗೆ (ಜಿನತತ್ವಮ೦ ಇಂತುಟು ಅಂತುಟು ಎಂದು 
ಬಾಯ್ಗೆವಂದಂತೆ ಅಣಕಚಣಕಂಗೆಡೆದು 
ದುಃಖಂಬಡುವರ್‌: ಧರ್ಮಾಮೃ, ೪. ೨೨ ವ) 

ಇಂತುಟೆ - ಇಂಥದ್ದೇ (ಉಸಿರದಿರೆ ಮನದೊಳರ್ದೆಯಂ 
ಪಸರಿಸುಗು೦ ಮಹಖುಕ೦ ಅದಣಿಂ ಎನಗೆ ಇಂತುಟೆ ಎಂದು 
ಉಸಿರ್‌: ಪಂಪಭಾ, ೪. ೬೫) 

ಇಂತುಟೆ ವಲಂ - ಇಷ್ಟೇ ಅಲ್ಲವೇ? ಹೀಗಾಯಿತೇ? 
(ಬಿಸುಸುಯ್ತು ಅಟಲಿಂದಂ ಇಂತುಟೆವಲಂ ಎಂದು 
ಮಹಾಶ್ವೇತೆ ತನ್ನಾಶ್ರಮಕ್ಕೆ ಪೋಗೆ: ಕಾದಂಬ, ೮. ೬೩ ವ) 

ಅಂದಗಿ -  ಇಂದಜಿಕು (ಮಂಡೋದರಿ ಪಡೆದಳ್‌ 
ಮುನ್ನಿಂದಗಿಯಂ ಬಟಿಕೆ ಮೇಘವಾಹನನಂ: ಪಂಪರಾ, ೧೦. 
೧೫೧) 

ಇಂದಿಂದಿರ - ದುಂಬಿ, ಗುಂಗೀಹುಳು (ಸಮುದ್ಯತ್‌ ಮಂದವ್ರಾತ 
ಇಂದಿಂದಿರ ಚಂಡ ತಾಂಡವ ಕಲ ಸ್ವಾಭಾವಿಕತ್ರೇಯಸ8 
ಪಂಪಭಾ, ೯. ೯೭) 


ಹಿಂಡು 


ಇಂದಿರದಿಕ್ಕು - ಪೂರ್ವದಿಕ್ಕು (ಇಂದಿರದಿಕ್ಕೆಂಬಾಳಿ ತೋರ್ಪಆ 
ಮುಕುರಮೆನೆ ಕರಂ ಮೂಡಿತು ಅಬ್ದಾರಿಬಿಂಬಂ: ರಾಜಶೇವಿ, 
೪. ೧೩) 


ಇಂದಿರವಿಲ್‌ - ಇಂದ್ರಬಿಲ್ಲು ಕಾಮನಬಿಲ್ಲು (ತೋರಣಂ 
ಇಂದಿರೆವಿಲ್‌: ರಾಜಶೇವಿ, ೮. ೧೧೮) 

ಇಂದಿರೆ — ಲಕ್ಷ್ಮಿ (ಧರಣೀಕಾಂತೆಗೆ ಸಂತಸಂ 
ರಿಪುಮಹೀಕಾಂತರ್ಗೆ ಸಂತಾಪಂ ಇಂದಿರೆಗೆ ಆನಂದರಸಂ 


ಬುಧಪ್ರಕರದಾರಿದ್ವಕ್ಕೆ ವಿಚ್ಛೆದಂ: ರಾಜಶೇವಿ, ೪. ೧೧೯); 
ಬಿಲ್ಲವೃಕ್ಷ (ಇಂದಿರೆಯ ಪಟೀರದೇಳ್ಗೆಯ ಕಪೋತದ .. . 
ಭೂರುಹ೦ ಒಪ್ಪುಗು೦ ಆ ವನಾಮತರದೊಳ್‌: ರಾಜಶೇವಿ, 
೫. ೫೭) 

ಇಂದೀವರ - ಕನ್ನೈದಿಲೆ (ದಳಿತಾಂಭೋಜಾಸ್ಕಂ ಇಂದೀವರದಳ 
ನಯನಂ ಪಕ್ವಬಿ೦ಂಬಾಧರಂ: ಆದಿಷು, ೮. ೫೧) 

ಇಂದು - ಚಂದ್ರ (ವಿಧು ಚಂದಂ ರಜನಿಕರಂ ಸುಧಾಂಶು 
ಮೃಗಲಕ್ಷ್ಮ೦ ಇಂದು: ಅಭಿಧಾವ, ೧. ೧. ೬೭); ಈ ಹೊತ್ತು 
(ಮನೆಗಿಂದು ಬರ್ಕುಂ ಎಂದು ಆಂ 
ಅನೇಕತರವಸ್ತುವಾಹನದಿಯಂ ಒಸೆದು ಇಂಬನೆ 
ಕುಡಲಿರ್ದೆಂ: ಕವಿರಾಮಾ, ೨. ೩೩) 

ಇಂದುಕಾಂತ - ಚಂ೦ದ್ರಕಾಂತಶಿಲೆ (ಆಶ್ರಿತಾದ್ರಿ ನದಕೂಳಮಂ 
ಅತ್ಯಧರೀಕೃತ  ಅನ್ಯಕುತ್ತೀಳಂ  ಇಂದುಕಾಂತಸುನೀಳಮಂ 
ಎಯ್ದಿದ೦ ಇಂದ್ರಕೀಳಮಂ: ಪಂಪಭಾ, ೭. ೭೬) 

ಇಂದುಕಾಂತಕರ - ಚಂದನ ಸುಂದರವಾದ ಬೆಳುದಿಂಗಳು 
(ಬಸಿವ ಇಂದುಕಾಂತಕರಸಂಕುಳಮೊಯ್ಯನವುಂಕಿ ಸೋಂಕೆ: 
ಆದಿಷು, ೪. ೪೯) 

ಇಂದುಕಾಂತಮಣಿಪುತ್ರಿಕೆ -  ಚೆಂದಕಾಂತಶಿಲೆಯ ಬೊಂಬೆ 
(ಸೋಂಕಿನೊಳೊಜ್‌ವ ಇಂದುಕಾಂತ ಮಣಿಪುತಿಕೆಯಂದದಿಂ 
ಒಪ್ಪಿ ತೋಣೆದಳ್‌: ಆದಿಪು, ೪. ೪೯) 

ಇಂದುಕರಾವಳಿ - ಬೆಳುದಿಂಗಳ ರಾಶಿ 
ಒಸರ್ವವೊಲ್‌ ಇಂದುಕರಾವಳಿಗೆ 
ಒಸೆದಿರ್ಪದೇ: ಚಂದ್ರಪ್ರಷು, ೧. ೩೯) 

ಇಂದುಕಾಂತೋಪಲ - ಚಂದಕಾಂತಶಿಲೆ (ಇದು ನಿಮದ ನವ 
ಇಂದೂಪಲಂ ಇದು ಅಭವನಂ ಪೂಜೆಗೆಯ್ದ ಶೀಕರತಲಂ: 
ಕಾದಂಸಂ, ೫. ೮೫) 


ಇಂದುಕುಳತಿಳಕ - ಚಂದ್ರವಂಶಶ್ರೇಷ್ಠ (ಉನ್ನತ ಧವಳಚ್ಚತ್ರಚ್ಛನ್ನ 
ವಿಯತ್ತಳನ೦ ಇಂದುಕುಳತಿಳಕನಂ ಇಂತು ಅನ್ನೆಯದಿಂದ 
ಈ ಪಟುವಿನೊಳ್‌ ಎನ್ನರಸನಂ ಇಂತು ಬಿದಿಯೆ 
ತಂದಿಕ್ಕುವುದೇ: ಪಂಪಭಾ, ೨. ೨೨) 

ಇಂದುಗತಿ - [ಜೈನ] ಸರ್ವಸಮಾನತ್ವದಿಂದ ಚರಿಗೆಗೆ 
ಹೋಗುವುದು (ಪಾರಣೆಗೆ ಮಜುದಿನದೊಳ್‌ ಇಂದುಗತಿಯಿ೦ 
ಆ ಯತಿಪರ್‌ ಚರಿಗೆಗೆ ವರೆ: ಕರ್ಣನೇಮಿ, ೬. ೪ ವ) 

ಇಂದುಜ್ಯೋತ್ಸ್ನೆ - ಬೆಳುದಿಂಗಳು (ಇನಂ ಇಂದುಜ್ಯೋತ್ಸೆಯಂ 
ತಾಳ್ಗಿದಂ: ಸುಕುಮಾಚ, ೪. ೧೧) 

ಇಂದುಧರ - ಶಿವ (ಇಂದುಧರಂ ವಟುವೇಷಂದಳೆದೊಡ೦ 
ಅಜೆಗಾದುದು ಹರುಷಂ: ಗಿರಿಜಾಕ, ೯. ೯೬) 

ಇಂದುಮಂಡಲಗಳಿತ - ಚಂದಮಂಡಲದಿಂದ ಸುರಿಯುವ 
(ಚಕೋರ೦ ಇಂದುಮಂಡಳಗಳಿತ ಆಸವಾಮೃತಮನುಂಡು 
ಉಸಿರುತ್ತಿರೆ ಚೆಲ್ವು ಶಾರದಂ: ಪಂಪಭಾ, ೭. ೭೦) 


ಪಸರಿಸಿ 


(ಹಿಮೋಫಳಂ 
ನೀಳಮಣಿ 


೧೫೫ 


ಇಂದುಮಣಿ ದ ಚಂದ್ರಕಾಂತಶಿಲೆ (ಉತ್ಪಲಾವಳಿ 
ತಿಳಿಜೊನ್ನಮೆಂದಲರ್ಗುಮಾ ನಗದಿಂದುಮಣಿಪ್ರಕಾಶಮಂ: 
ಶಬರಶಂ: ೧. ೩೮) 

ಇಂದುಮರೀಚಿ - ಚಂದನ ಕಿರಣ, ಬೆಳುದಿಂಗಳು 
(ಇಂದುಮರೀಚಿಗಳಿಂದುರುಳ್ಳಿ ಹೂವಿನ ಪಸೆಯೊಳ್‌ 


ಪೊರಳ್ಳಿದಂ ಅಳುರ್ಕೆಯ ಬರ್ದೆಯರಂ ಗುಣಾರ್ಣವಂ: 
ಪಂಪಭಾ, ೨. ೪೦) 

ಇಂದುಲಕ್ಷ್ಮಿ - ಚಂದನ ವೈಭವ (ಇಂದುಲಕ್ಷ್ಮಿಯಂ 
ಉದಂಚದ್ವೀಪದಿಂ ಕಾಂತಿಯಂ ಭ್ಯ ಲ 
ಮಾಡುಗುಂಜಿನಪತಿಪದಪಂಕಜಂ: ಶಾಂತಿಷು, ೧೦. ೫೫) 

ಇಂದುವಕ್ತಿ -  ಚೆಂದನಂತೆ [ಸುಂದರ] ಮುಖವುಳ್ಳವಳು 
(ಚಿತ್ತದೊಳಾದ ಬೇಸಅ೦ ನುಡಿವವೊಲಾಗೆ ಬರ್ಪ 
ಕಮಳಾಯತನೇತ್ರೆಯಂ ಇಂದುವಕ್ತೆಯಂ: ಪಂಪಭಾ, ೧೩. 
೯) ಮ 

ಇಂದುಶಿಲೆ - ಚಂದಕಾಂತ ಶಿಲೆ (ಇಂದುಶಿಲೆಯ ಡೊಕ್ಕರಿಗಳಂ 
ಆಗಳೆ ಕೊಂಡು ತಾನುಮಾ ಮಾನಿನಿಯುಂ ಧರಣೀವಲ್ಲಭ 


ಚಕಿಗಿಂದು ಜಳಕೇಳೀಸ್ಲಾನಂ  ಆನಾದೆನೆಂಬ ಉರು 
ಸಂತೋಷದೆ ತತ್ಸರೋವರಮದುಂ ಮೈವೆರ್ಚುತಿರ್ದತ್ತು; 
ಶಾಂತೀಶ್ವಪು, ೧೦. ೧೬೦ ಮತ್ತು ೧೬೧) 
ಇಂದುಸಖ - ಮನ್ಮಥ (ಒಂದು ದಿನಂ ಆತ್ಮವಲ್ಲಭನ 
ಸೂಟೌ್‌ವಂದು ಇಂದುಸಖಸುಖಮನಾಂತು ಸುಖನಿದ್ರಾ 
ಮುದಿತಲೋಚನೆಯಾಗಿ: ಕರ್ಣನೇಮಿ, ೫. ೭೩ ವ) 
ಇಂದೂಪಲ - ಚಂದಕಾಂತಶಿಲೆ (ಇದು ನಿಂದ ನವ 


ಇಂದೂಪಲಂ ಇದು ಅಭವನಂ ಪೂಜೆಗೆಯ್ದ ಶೀಕರತಲಂ .. 
. ಎಂದು ಪರಿಜನ೦ ಪೇಟ ಕಾದಂಸಂ, ೫. ೮೫ ಮತ್ತು 
೮೫ ವ) 

ಇಂದೂಪಳ - ಇಂದೂಪಲ (ಈಕ್ಷಣಚಂದ್ರಿಕೆಯಿ೦ ಒಸರ್ವ 
ಇಂದೂಪಳದ ಪೊಳೆವ ಕಲಶಮನಾಗಳ್‌: ಲೀಲಾವತಿ, ೧೧. 
೫೮) 

ಇಂದೊವರ್‌ - ಮಧುರವಾದ ಒಗರು ರುಚಿ (ಇಂದೊವರೆನಿಸಿದ 
ತನಿರಸದಿಂದೊದವಿದ ನೀಲ ಪಾಟಲಚ್ಛವಿಯಿಂ ನುಣ್ತಿಂದ 
ಎಸೆವ ಅರನೇಜೆಲ ಪಣ್ಣಿಂದರಗಿಳಿಗೆ  ಆಮ್ರದೊಲವನೇಂ 
ತೊಲಗಿಸಿತೋ: ಪಂಪರಾ, ೭. ೧೫೫) 

ಇಂದೊಳ — ಮಧುರ ಗಾನ (ಇಂದೊಳದಿಂ 
ಉನ್ನದಷಟ್ಟದವೃಂದಮೀಗಳೀಗಳ ಮೊರೆದತ್ತು: ಆದಿಷು, ೧೩. 
೫) 

ಇಂದೋಳ -  ಇಂದೊಳ (ಇದು ಲೀಲಾಂದೋಳಂ 
ಇಂದೋಳದ ದನಿ ನೆಜ್‌ಗೊಳ್ಳನ್ನೆಗಂ ಪಾಡಲೆಂದೇಜೆದಳ೦ 
ತೂಗುತ್ತುಮಿರ್ದೆನ್ನಯ ಪರಿಜು: ಆದಿಷು, ೪. ೯) 
ಹಿಂದೋಳ ರಾಗ; ದುಂಬಿ (ಬಗೆಮುಟ್ಟೆ ಪಾಡುವ 
ಇಂದೊಳದ ಸರಂ ನೆಗಟ್ಟನಾಲ್ಲರದಿ೦ದಿಸುವಂ 
ವಿಯೋಗಿಯಂ: ಮಲ್ಲಿನಾಹು, ೫. ೨೫) 

ಇಂದ್ರ - ದೇವತೆಗಳ ಒಡೆಯ (ಪುರುಹೂತಂ ಮಘವಂ ದಿವಸ್ತಶಿ 

ಇಂದಂ ಜಿಷ್ಟು: ಅಭಿಧಾವ, ೧. ೧. ೩೩) 


ದ್ವಾದಶಾದಿತ್ಕರಲ್ಲಿ ಒಬ್ಬ; ಒಡೆಯ (ಅಧಿಪಂ ಈಶ್ವರಂ 
ಇಂದ್ರ: ಅಭಿಧಾವ ೨. ೧. ೯) ಶ್ರೇಷ್ಠ 
(ವಿಸ್ಕಿತಾ೦ಂತಃಕರಣರಾಗಿ. ಮುನೀ೦ದ್ರನ೦ ಇಂತೆಂದರ್‌: 


ಕಾದಂಸಂ, ೧. ೭೭ ವ) 


ಇಂದ್ರಕ - [ಜೈನ] ನರಕಬಿಲಗಳಲ್ಲಿ ಒಂದು ಬಗೆ (ಆ ಬಿಲಂಗಳುಂ 
ಇಂದ್ರಕ ಶ್ರೇಢೀಬದ್ಧ ಪ್ರಶೀಣ್ಣಂಗಳೆಂದು ಮೂಖುತೆಣಂ: 
ಆದಿಷು, ೫. ೮೩ ವ); ಸೌಧರ್ಮೇಂದ್ರ ಮುಂತಾದವರ 
ವಿಮಾನಗಳಲ್ಲಿ ಒಂದು ಬಗೆ (ಅಲ್ಲಿ ಸ್ಪರ್ಗಮೆಂಬಿನಂ 
ಸೌಧರ್ಮೇಶಾನಾದಿಗಳ ವರವಿಮಾನ೦ಗಳ್‌ ಇಂದ್ರಕ 
ಶ್ರೇಣಿಬದ್ಧ ಪ್ರಕೀರ್ಣತೆಗಳೆಂದು ಮೂದೆಅ೦: ಚಂದ್ರಪ್ರಪು, ೩. 
೩೨ ವ) 

ಇಂದ್ರಕಾಂತಮಣಿಪುತ್ರಿಕೆ -  ಚಂದಕಾಂತಶಿಲೆಯ ಬೊಂಬೆ 
(ಸೋಂಕಿನೊಳೊಜ್‌ವ ಇಂದುಕಾಂತ ಮಣಿಪುತಿಕೆಯಂದದಿಂ 
ಒಪ್ಪಿ ತೋಣೆದಳ್‌: ಆದಿಪು, ೪. ೪೯) 

ಇಂದಕಾರ್ಮಕ - ಕಾಮನಬಿಲ್ಲು (ರತ್ನತೋರಣವೊ ತಾನೆನಲ್‌ 
ಒಪ್ಪಿದುದು ಇಂದಕಾರ್ಮುಕಂ: ತ್ರಿಷಷ್ಟಿಷು, ೮. ೨೧) 

ಇಂದ್ರಕೀಲ - ಒಂದು ಪರ್ವತದ ಹೆಸರು (ಇಂದ್ರಕೀಲನಗೇಂದದ 
ತಪೋಧನರೆಲ್ಲಂ ನೆರದು ಬಂದು: ಪಂಪಭಾ, ೮. ೧೦ ವ) 

ಇಂದಕೇತು - [ಜೈನ] ಮಹಾಮಂಡಲೇಶ್ವರರ ಜಿನಪೂಜೆ 
(ಮಹಾಮಂಡಳೇಶ್ವರರ್‌ ಮಾಲ್ಪ ಇಂದ್ರಕೇತುವೆಂಬ 
ಪೂಜೆಯಂ: ಸುಕುಮಾಚ, ೬. ೨೫ ವ) 

ಇಂದ್ರಕೋದಂಡ - ಇ೦ದ್ರಧನುಸ್ಸು (ವಿದ್ಯುಲ್ಲತೆಯ ತಿರುವುವೊಯ್ದ 
ಇಂದ್ರಕೋದಂಡಮಂ: ಜಗನ್ನಾವಿ, ೪. ೨೧) 

ಇಂದ್ರಕೋಶ - ತವಗ, ಸುಖಾಸನ (ನಿರಂತರಾಟ್ಬಾಳಕಪ್ರತೋಳಿ 
ಇಂದ್ರಕೋಶ ದೇವಸನಾಥಂಗಳುಂ: ಆದಿಪು ನರಸಿಂ: ೧೩. 
೫೭ ವ) 

ಇಂದಗೇಹ - ಇಂದ್ರನ ಮನೆ (ಇಂದ್ರಾನೋಕಹಂ ಒಪ್ಪುವ 
ಇಂದತುರಗಂ ಸಂದ ಇಂದಗೇಹಂ: ಪಂಪಭಾ, ೩. ೭೯) 

ಇಂದ್ರಗೋಪ - ಮಿಂಚುಹುಳು, ಹೊನ್ನೆ ಹುಳು (ಕಾಮಕಾಂತೆ 
ಬಟೆಯಂ ತನ್ನಿಚ್ಚಿಯಿಂ ಮೆಚ್ಚಿ ಬಣ್ಣವುರಂ ತೀವಿದ 
ಮಾಟ್ಕ್‌ಯಾಯ್ತು ನವಿಲಿಂ ಕುಂದಂಗಳಿಂ 
ಇಂದ್ರಗೋಪವಿಳಾಸ೦ಗಳಿ೦ ಆಲಿಕಲ್ಲ ಪರಲಿಂ ಕಾರೊಳ್‌ 
ಮಹೀಮಂಡಲಂ: ಪಂಪಭಾ, ೭. ೨೪); ಹಡಗಿನ ಮಂಚ 
(ಎಳೆದಳಿರ್‌ ಇಂದ್ರಗೋಪಂ ಅಳಿಮಾಳಿಕೆ ನೀಲದ ಮಾಲೆ 

ಸಮುಜ್ಜಳಿಸಿರೆ ವಹಿತ್ರಮಿದೆಂದೆನಿಸಿತ್ತು ನಂದನಂ: 

ರಾಜಶೇವಿ, ೧೦. ೪) 

ಇಂದ್ರಚಾಪ - ಕಾಮನ ಬಿಲ್ಲು (ಕಟ್ಟಿದ ಪಂಚವಣ್ಣಿಗೆಯ ಪಟ್ಟೆಯ 


ತೊಂಗಲೊಳ್‌ ಇಂದ್ರಚಾಪಮಂ ಪುಟ್ಟಿಸಿ .. .. ಮೇರೆದಪ್ಪಿ 
ಕವಿತಂದುದು ರೌದ್ರರಸಂ ರಣೋರ್ವಿಯೊಳ್‌: ಪಂಪರಾ, 


೧೩. ೫೯) 
ಇಂದ್ರಚ್ಛಂದ - ಸಾವಿರದೆಂಟು ಎಳೆಗಳಿಂದ ಕೂಡಿದ ಮುತ್ತಿನ 


ಹಾರ (ಬೆಳಗಿಂದೆ ಜಗಂ ಬಾಸಣಿಸಿದುದೆನೆ 
ಸಕಳಸುರಾಸುರಪತಿಯುರದೊಳೆಸೆದುದು ಇಂದ್ರಚ್ಛಂದಂ: 
ಆದಿಪು, ೯. ೭) 

ಇಂದ್ರಜಾಲ - ಯಕ್ಷಿಣೀ, ಗಾರುಡಿ, ಕಣ್ಕಟ್ಟು (ಇಂದ್ರಜಾಲದ 


ಸಿರಿಗೇಕೆ ಮೆಟ್ಟಡುವಎವಿರಿ: ಗದಾಯು, ೧. ೩೫) 
ಇಂದಜಾಲಿಗ - ಯಕ್ಷಿಣಿಗಾರ (ಇಂದಜಾಲಿಗರ ಪಾಪೆಗಳುಂ 
ಸೀರೆಗಳುಂ ರುಣ೦ಬಮುಮಂ ತೊಟ್ಟು ಶ್ಮಶಾನದೊಳುರಿವ 
ಕಿಚ್ಚಿನ ಪಕ್ಕದೆ ನಿಂದಿರ್ದಳ್‌: ವಡ್ಡಾರಾ, ಪು ೧೯, ಸಾ ೧೨) 
ಇಂದ್ರಜಾಲಿಗತನ ಠ್‌ ಮಾಯಾವಿತನ (ಬಿತ್ತರಿಸಿದಂ 
ಇಂದಜಾಲಿಗತನಮಂ: ಅಜಿತಪು, ೫. ೧೮); ಮಾಯೆ 
(ಬಿತ್ತರಿಸಿದ೦ ಇಂದ್ರಜಾಲಿಗತನಮಂ: ಆದಿಷು, ೫. ೧೮) 


೧೫೬ 


ಇಂದ್ರಜಿತು - ಇಂದ್ರನನ್ನು ಗೆದ್ದವನು; ರಾವಣನ ಮಗ, 
ಮೇಘನಾದ (ರಣಭೂಮಿಗಿಂದಜಿತು ಪೊಣಮಟ್ಟಂ; 
ಪಂಪರಾ, ೧೩. ೧೫) 

ಇಂದ್ರತನಯ - ಅರ್ಜುನ (ಸೊಕಮಿರ್ಕೆ ಅಕ್ಕಟ ದರ್ಭಪಾಣಿ 
ಯಮಜಂ ದರ್ಮೀಕರಂ ವಾಯುಪುತ್ರಕನುಂ ಜರ್ಜರಹಸ್ತಂ 
ಇಂದ್ರತನಯಂ ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ 
ಶಸ್ಮವಿಡಂಬಂ ಏವುದವರ್ಗಂ ಪಾಂಚಾಲಿಯುಂ 


ಗರಿಧದಾಯಕಿಯಾಗಿರ್ಪಿನಂ ಅಂದು ಮತ್ತ್ಯಗೃಹದಿಂದ ಈ 
ನಿಗ್ರಹ೦ ಪೊಲ್ಲದೇ: ಗದಾಯು, ೩. ೩೪) 

ಇಂದ್ರತನೂಜ - ಇಂದನ ಮಗ, ಅರ್ಜುನ 
(ಕುರಂಗಯೂಧದೊಳ್‌ ಬೆರೆಸಿದುವಂದು ಪೆರ್ಬುಲಿಗಳ್‌ 
ಇಂದ್ರತನೂಜತಪಃಪ್ರಭಾವದಿಂ: ಪಂಪಭಾ, ೭. ೮೦) 

ಇಂದ್ರತರು -  ಕೆಲ್ಲವೃಕ್ಷ (ರಸಭಾವಂಗಳೊಳಾಡಿ ಪಾಡಿ 
ಮಧುರಪ್ರಧ್ವಾನದಿ೦ ದಿವ್ಯವಸ್ತು ಸುಗಂಧ ಇಂದ್ರತರುಪ್ರಸೂನ 
ಫಲಸಂತಾನ೦ಗಳ೦ ತಂದು: ಅಜಿತಪು, ೩. ೬) 

ಇಂದ್ರತುರಗ - ಇಂದನ ಕುದುರೆ, ಉಚ್ಛೈಸ್ತ್ರವಸ್ಸು 
(ಇಂದ್ರಾ ನೋಕಹಂ ಒಪ್ಪುವ ಇಂದತುರಗಂ ಸಂದ 
ಇಂದಗೇಹಂ: ಪಂಪಭಾ, ೩. ೭೯) 

ಇಂದ್ರತ್ಯಾಗ — [ಜೈನ] ಅಧಿಕಾರತ್ಕಾಗ; ಪದವಿತ್ಕಾಗ; 
ಐವತ್ತಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು 
(ದಾನಸುಖೋದಯ ಇಂದತ್ಕಾಗ ಅವತಾರಹಿರಣ್ಯಗರ್ಭೋತ 
ಸಿ ಸ ಎಂಬ ಅಯ್ದತ್ತಮೂಜು ಗರ್ಭಾದಿ 
ನಿರ್ವಾಣಪರ್ಯ೦ತ೦ಗಳಪ್ಪ ಗರ್ಭಾನ್ಹ್ವಯಕ್ರಿಯೆಗಳಂ: ಆದಿಷು, 
೧೫. ೧೫ ವ) 


ಇಂದ್ರತ್ವ -  ಇಂದಪದವಿ (ದೇವೇಂದ್ರ ತನಗಾದ 
ಹೃತ್ಸಂಪದೊಳಂ  ಆಸನಕಂಪದೊಳಂ ನರೇಂದ್ರತಾಪಸಂ 
ತನ್ನಿಂದತ್ಸಮಂ  ಕೊಳಳೆಂದು ತಪಂಗೆಯ್ದಪಂ ಎಂಬ 


ಸಂಕೆಯೊಳ್‌: ಪಂಪಭಾ, ೭. ೮೦ ವ) 
ಇಂದ್ರದಂತಿ - ಐರಾವತ (ದಿಗಿಭವ್ರಾತದೊಳ್‌ ಇಂದ್ರದಂತಿ 
ಸುರರೊಳ್‌ ಶಂಬಾಯುಧಂ ಚಕ್ರವರ್ತಿಗಳೊಳ್‌ 
ಶ್ರೀಜಗದೇಕಮಲ್ಲಮಹಿಪಂ೦ .. . ಮಿಗಿಲ್‌: ಪಂಚತಂತ್ರ, ೩೨) 
ಇಂದ್ರಧ್ವಜ ದ [ಜೈನ] ಇಂದ್ರಾದಿಗಳು ಮಾಡುವ ಜಿನಪೂಜೆ 
(ಇಂದರ್‌ ಮಾಟ್ಪ ಇಂದದ್ದಜಮುಂ: ಆದಿಷು, ೧೫. ೧೩ 
ವ) 


ಆಂದ್ರನಂದನ - ಇಂದ್ರನ ಮಗ, ಅರ್ಜುನ (ತೊಳಗಿದ 
ಇಂದ್ರನಂದನನ ಮೈಸಿರಿಯ೦. ಜಜೌದು.. ... ಎ 
ವಿಭ್ರಮವಿಳಾವಿರಾಜಿತ ರಾಜಶೇಖರಂ: ರಾಜಶೇವಿ, ೧೩. 


೬೦); ಜಯಂತ 

ಇಂದ್ರನಗ - ಮೇರುಪರ್ವತ (ಪಡೆದ ಧನಕ್ಕೆ ಲೆಕ್ಕಮಿಡಲ್‌ 
ಇಂದ್ರನಗಂ ಬಳಪಂ ಧರಾತಳಂ ಕಡಿತ೦ ಅಹೀಶ್ವರಂ ತಗುಳೆ 
ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: ಶಾಂತಿಷು, ೯. 
೧೪೭) 

ಇಂದ್ರನ ಬಿಲ್‌ - ಕಾಮನ ಬಿಲ್ಲು (ತನು ರೂಪ ವಿಭವ ಯೌವನ 
ಧನ ಸೌಭಾಗ್ಯ ಆಯುರಾದಿಗಳ್ಗೆಣೆ ಕುಡುಮಿಂಚಿನ ಪೊಳೆಪು 
ಮುಗಿಲ ನೆಟಲ್‌ ಇಂದ್ರನ ಬಿಲ್‌ ಬೊಬ್ಬುಳಿಕೆಯುರ್ಬು 
ಪರ್ಬಿದ ಭೋಗಂ: ಆದಿಪು, ೯. ೯. ೪೬) 


ಇಂದ್ರನೀಲ - ನೀಲವರ್ಣದ ರತ್ನ (ಮೂಜುಬಣ್ಣಂ ಪೆಣೆದೊದವೆ 
ಗವಾಕ್ಷಸ್ಥ ಇಂದುಕಾಂತ ಇಂದ್ರನೀಲ ಅರುಣಮಣಿಕಿರಣ೦ಗಳ್‌ 
ಪೊಣ್ಮುವಂತಾದುವಾಗಳ್‌: ಆದಿಷು, ೧೧. ೨೩) 

ಇಂದ್ರಹುರ - ಅಮರಾವತಿ (ಆನಗರಂ ಇಂದ್ರಪುರಕ್ಕಂ ಉದಾತ್ತಂ 
ಅಗ್ಗಳೆಂ: ಜಗನ್ನಾವಿ, ೨. ೩೫) 

ಇಂದ್ರಮಣಿ - ಇಂದ್ರನೀಲ (ಇಂದ್ರಮಣೇ 
ಬಜ್ಜರಗೊತ್ತಳ೦ಗಳ್‌ ಅಗ್ಗಳಿಸಿರೆ: ಶಬರಶಂ, ೧. ೫೪) 

ಇಂದ್ರವಧು - ಇಂದ್ರ ನೇಮಿಸಿದ ಅಪ್ಪರೆ (ಕವಿತೆಗೆ ವಾಗ್ದೇವತೆ 
ಕಿಟ್ಕಿವಳಿಗೆವಿಡುವಂತೆ ತಂಬುಲದಿಂದೀವಿದ 
ಪೊಂಗವಳಿಗೆಯಂ ಹಿಡಿದು ಅಂಬಿಕೆಗೆ ಅವಟಯ್ದಿದಳ್‌ 
ಒರ್ವಳ್‌ ಇಂದವಧು ತಂಬುಲಮಂ: ಶಾಂತಿಷು, ೯. 
೧೮೦); ಶಚೀದೇವಿ 


ಆಳ್ವರಿ 


ಇಂದ್ರವನ - ಇಂದನ ನಂದನವನ (ಓಗರವೂಗಳ ಬಂಡಂ 
ಎಯ್ದೆ ಪೀರುತ್ತ ಒಡವಂದುವು ಇಂದ್ರವನದಿಂ 
ಮಜಿದುಂಬಿಗಳ್‌; ಪಂಪಭಾ, ೧೧. ೮೧) 

ಇಂದವಿದ್ದಿಷ - ಇಂದ್ರನ ಶತ್ರು ರಾವಣ (ಪುಷಕ 
ವಿಮಾನಮನೇಜೆದ೦ ಇಂದ್ರವಿದ್ದಿಷಂ: ಪಂಪರಾ. ೯. ೭೪) 

ಇಂದಸಿಂಧು - ದೇವಗಂಗೆ (ನೀರದಮುಕ್ತ ಶೀತಕರನಂ 
ನವಚಂದಿಕೆ ಪೊರ್ದುವಂತೆ ಕೂಪಾರಮಂ ಇಂದಸಿಂಧು 


ಪುಗುವಂತೆ: ಶಾಂತಿಪು, ೬. ೨) 

ಇಂದ್ರಸಿಂಧುರ - ಇಂದನ ಆನೆ, ಐರಾವತ (ಮಂತಣಸಾಲೆಗೆ 
ಬಂದಂ ಇಂದಸಿಂಧುರಗತಿ ರೇವತೀಧವನುಂ: ಜಗನ್ನಾವಿ, 
೧೫. ೪೬) 

ಇಂದ್ರಹರಿನ್ನಗೇಂದ್ರ -  ಉದಯಪರ್ವತ, ಪೂರ್ವದಿಕ್ಕು 
(ಪಾಣ್ಣೆಯರಾಟಮಂ  ಠಈಕ್ಷಿಸಲ್‌ ಮನಂದಂದು ಏಜೆದಂ 
ಮುದದೆ ಚಂದ್ರಮಂ ಇಂದಹರಿನ್ನಗೇಂದಮಂ: ಪಂಚತಂತ್ರ. 
೧೩೨) 

ಇಂದ್ರಾಂಗನೆ - ಶಚೀದೇವಿ (ಇಂದ್ರಾಂಗನೆ ನೋಡಿದಳ್‌ .... 
ಜಿನೇಂದದಾರಕ ರವಿಯಂ: ಶಾಂತಿಷು, ೧೦. ೬) 

ಇಂದ್ರಾಣಿ - ಇಂದನ ಹೆಂಡತಿ, ಶಚೀದೇವಿ (ಒಪ್ಪುವ 
ಇಂದ್ರತುರಗಂ ಸಂದ ಇಂದ್ರಗೇಹ೦ .. .. ಇಂದ್ರೈಶ್ವರ್ಯಂ 
ಇಂದ್ರಾಣಿ ಸಂದ ಇಂದ್ರಾನರವಿಭೂಷಣಂ: ಪಂಪಭಾ, ೩. 
೭೯) 

ಇಂದ್ರಾನೇಕಪ ದ ಇಂದ್ರನ ಆನೆ, ಐರಾವತ 
(ಪೊದಳ್ಳಿಂದ್ರಾನೇಕಪಂ .. . ಈಗೆ ಅರಿಗಂಗೆ ಮಂಗಳ 
ಮಹಾಶ್ರೀಯಂ: ಪಂಪಭಾ, ೩. ೭೯) 

ಇಂದ್ರಾನೋಕಹ - ಇಂದನ ಮರ, ಕಲ್ಪವೃಕ್ಷ (ಇಂದ್ರಾನೋಕಹ೦ 
ಒಪ್ಪುವ ಇಂದ್ರತುರಗ೦ ಸಂದ ಇಂದ್ರಗೇಹಂ: ಪಂಪಭಾ, ೩. 
ರ೯) 

ಇಂದ್ರಾಭಿಷೇಕ - [ಜೈನ]  ಐವತ್ತಮೂರು 
ಕ್ರಿಯೆಗಳಲ್ಲಿ ಒಂದು (ಇಂದ್ರಾಭಿಷೇಕ 
ಗುರುಪೂಜೋಪಲಂಭನ ಯೌವರಾಜ್ಯ ಎಂಬ 
ಅಯ್ವತ್ತಮೂಲು ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 

ಇಂದ್ರಾಯುಧ - ವಜ್ರಾಯುಧ, ಸಿಡಿಲು (ತಾಮ್ರಮಯ 
ಗುಹ್ಯಕಪ್ರತಿರೂಪ೦ ಕಿಚ್ಚಿಂಗೆ ತೋಟಿದ ಅರಗು ಕರಗುವಂತೆ 
ಕರಗಿ ಪೊನಲ್ಪರಿಯೆ ಬಿಟ್ಲೆರ್ದ ಇಂದ್ರಾಯುಧಮಂ ಕಂಡು: 
ಶಾಂತಿಷು, ೬. ೨೯ ವ); ಕಾಮನ ಬಿಲ್ಲು (ಆರ್ಗಿವು ನಿಲ್ಕುಂ 
ನವಸಾಂಧ್ಯರಾಗಹಿಮರುಂದ್ರ ಇಂದ್ರಾಯುಧಾಭಾಸಿಗಳ್‌: 


ಗರ್ಭಾನ್ಹಯ 


೧೫೭ 


ಶಾಂತಿಪು, ೭. ೮): ಕಪ್ಪು ಕಣ್ಣುಗಳಿರುವ ಕುದುರೆ: (ಸಿತ 
ಚಕ್ಷು ಮಲ್ಲಿಕಾಖ್ಯಂ ಸಿತೇತರಾಖ್ಯಂ ತುರಗಂ 
ಇಂದ್ರಾಯುಧನುಂ: ಅಭಿಧಾವ, ೧. ೧೪. ೨೪) 

ಇಅಂದ್ರಾವರಜ - ವಿಷ್ಣು ೯ವನಜಾಕ್ಷಂ ಪುರುಷೋತ್ತಮಂ 
ನಗಧರಂ ಶೀವತ್ನಲಕ್ಕ್ಕಂ ಜನಾರ್ದನಂ ಇಂದ್ರಾವರಜಂ 
ಚತುರ್ಭುಜಂ ಉಪೇಂದಂ ವಿಷ್ಣು: ಅಭಿಧಾವ, ೧. ೧. ೨೦) 

ಇಂದ್ರಾಶೆ - ಇಂದನ ದಿಕ್ಕು, ಪೂರ್ವದಿಕ್ಕು (ಇಂದ್ರಾಶೆಯೊಳ್‌ 
ಎನೆಯೆನೆ ಚೆಲ್ವಾಯ್ತು ಶೀತಾಂಶುಬಿಂಬಂ: ಶಾಂತಿಷು, ೮. 
೭೧) 

ಇಂದ್ರಿಯಸೌಖ್ಯ ಇಂದ್ರಿಯಗಳ ಸುಖ 
(ತವಿಲುಳ್ಳಿಂದ್ರಿಯಸೌಖ್ಯದಿಂ ತಣಿವೊಡೀ ಭೂಲೋಕಮೇಂ 
ನಾಕಮೇಂ: ಮಲ್ಲಿನಾಪು, ೧೬. ೧೨೪) 

ಇಂದ್ರಿಯಕ್ಷರಣೆ - ರೇತಸ್ಸಿನ ಸ್ಪಲನೆ (ಯತುಕಾಲಪ್ರಾಪ್ಕೆಯಾಗಿರ್ದ 
ನಲ್ಲಳಲ್ಲಿಗೆ ಬರಲ್‌ ಪಡೆಯದೆ ಆಕೆಯಂ ನೆನೆದು 
ಇಂದ್ರಿಯಕ್ಷರಣೆಯಾದೊಡೆ: ಪಂಪಭಾ, ೧. ೬೮ ವ) 

ಇಂದ್ರೇಂದ್ರ  - ಇಂದರಾಜ, ಇಂದ್ರರಾಜನೆಂಬುವವನು ಒಬ್ಬ 
ರಾಷ್ಟ್ರಕೂಟ ದೊರೆ, ಕ್ರಿಶ ೯೧೨-೯೧೭ ರ ನಡುವಣ 
ಕಾಲದಲ್ಲಿ ಆಳಿದವನು, ಇವನನ್ನು ಮುಮ್ಮಡಿ ಇಂದ್ರ 
ಎನ್ನುತ್ತಾರೆ (ಈ ನರೇಂದ್ರಂ ಸಾಕ್ಷಾತ್‌ ಇಂದಂ ತಾನೆನೆ ಸಲೆ 
ನೆಗಟ್ಟಿಂದ್ರೇಂದ್ರನ ತೋಳೆ ತೊಟ್ಟಿಲಾಗಿರೆ ಬಳೆದಂ: ಪಂಪಭಾ, 
೧. ೪೪) 


ಇಂದ್ರೋಪಪಾದ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಅವಧಿಜ್ಞಾನವನ್ನು ಹೊಂದಿ ತಾನೇ ಇಂದನೆಂಬ 
ಭಾವನೆಯನ್ನು ತಾಳುವುದು (ಇಂದ್ರೋಪಪಾದ 
ಅಗನಿರ್ವ್ಯತಿಯೆಂಬ  ಅಯ್ದತ್ತು ಮೂಳು ಗರ್ಭಾದಿನಿರ್ದಾಣ 
ಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. 
೧೫ ವ) 

ಇಂದ್ಭಂಕ  - ಚಂದನಲ್ಲಿರುವ ಕಲೆ (ಇರ್ದುದು ಇಂದ್ವಂಕ 


ಕರ್ಬುರಕಾಯಂ ಶಬರೀಚಯಂ ನೆರೆದು ಪಾನಕ್ರೀಡೆಯೊಳ 
ನಾಡೆಯುಂ: ಚಂದ್ರಪ್ರಪು, ೫. ೫೬) 


ಇಂದ್ದರ್ಧ - ಅರ್ಧಚಂದ್ರ (ಪೂಜಿಸಿ ಶಂಭುವಂ 
ಇಂದ್ದರ್ಧಾಂಕಕೋಟೀರನಂ ಅನಘನಂ ಆನಂದದಿಂ 
ತನೃಪಾಲಂ: ರಾಜಶೇವಿ, ೧೩. ೪೭) 

ಇಂಧನ - ಉರುವಲು (ತನಯನ ತಲೆಯೊಂದೆಸೆಯೊಳ್‌ 
ತನುವೊಂದೆಸೆಯೊಳ್‌ ಸಿಡಿಲ್ಬು ಕೆಡೆದಿರೆ ಕಂಡಾ ವನಿತೆ 
ಭಯರಸದಿನೆರ್ದೆ ಪೌವನೆ ಪಾಜ್‌ ವಿಷಾದವನ್ನಿಗೆ 
ಇಂಧನಮಾದಳ್‌: ಪಂಪರಾ, ೯. ೨೮) 

ಆಂಪನಾಳ್‌ - ಇಂಪಿನಿಂದ ಕೂಡು (ಒಳ್ನುಡಿಗೇಳ್ಬೊಡಂ 
ಇಂಪನಾಳ್ಬ ಗೇಯಂ ಕಿವಿವೊಕ್ಕೊಡಂ ನೆನೆವುದೆನ್ನ 


ಮನಂ ಬನವಾಸಿ ದೇಶಮಂ: ಪಂಪಭಾ, ೪. ೩೦) 
ಇಂಪಾಣ - ಇಂಪಾಗಿ ಹಾಡುವವನು (ದೇಸಿಯ ಗೀತಮನಂದು 
ಪಾಡುವ ಇಂಪಾಣನಂ ಉರ್ವರಾಧಿಪತಿ 
ಕೇಳುತ್ತುಮಿರ್ದಂ: ಚಂದ್ರಪ್ರಪು, ೭. ೯೩) 
ಇಂಪು - ಮಧುರತೆ, ಸವಿ (ಇನಿಯನೊಡಗೂಡಲೆಂದು ಇಂಪಿನ 
ರಮ್ಯಸ್ಥಳಮನಣಸಿ ಬರುತುಂ: ಗಿರಿಜಾಕ, ೧. ೧೨೬) 
ಇಂಪುಗಾಣ್‌ - ರುಚಿ ಕಾಣು (ಕರ್ಬಿನ ರಸಕ್ಕಂ ಇನಿಸು 
ಇಂಪುಗಾಣೆಂ ಎಂದು ಅಲಸುತಂ: ಪಂಪಭಾ, ೧೨. ೧೫೬) 


ಇಂಬನೆ - ಅಚ್ಚುಕಟ್ಟಾಗಿ (ಮನೆಗಿಂದು ಬರ್ಕು೦ ಎಂದು ಆಂ 


ಅನೇಕತರವಸ್ತುವಾಹನದಿಯಂ ಒಸೆದು ಇಂಬನೆ ಪಸರಿಸಿ 
ಕುಡಲಿರ್ದೆಂ: ಕವಿರಾಮಾ, ೨. ೩೩) 
ಇಂಬವಳ - ಇನಿದಾದ ಹವಳ (ಲತಾಗದೊಳ್‌ ಅದ್ರಿ 


ಪುಟ್ಟದಂದು ಆ ವಿಧುಬಿಂಬಂ ಇಂಬವಳಮಂ ಪಡೆದಂದು 
. ಸತಿಯಂಗಮನಾಂ ಪೊಗಳಲ್ಕೆ ಸಾಲ್ಲಪೆಂ: ರಾಜಶೇವಿ, 

೭. ೨ 

ಇಂಬಟೆ - [ಇಂಬು- ಅಜೆ] ಮರ್ಮವನ್ನು ತಿಳಿ (ಸಮೀರೋತ್ಸಿತ 
ವಿಶಾಳವಿಳೋಳ ತರಂಗರೇಖೆ ಪದ್ಮಾಂತರದಿಂದಂ 
ಇಂಬಣೆದು: ಪಂಪಭಾ, ೩. ೫೭) 

ಇಂಬಟಿಕ್ಕೆ - ಆ ಬಳಿಕ (ಶುಕ್ಲಪಕ್ಷದ ಚಂದ್ರಮನಂತೆ ಅನುದಿನಂ 
ಉಪಚಯಮಂ ಅಪ್ಪುಕೆಯ್ದು ಶೈಶವಮಂ ಅಧಃಕರಿಸಿದ 
ಇಂಬಟೆಕ್ಕೆ: ಪಂಪರಾ, ೧೬. ೨ ವ) 

ಇಂ ಬಟೆಯಂ - ಆ ಬಳಿಕ (ಇತ್ತ ವಿಕಮಾರ್ಜುನನುಂ ಓಲಗಂ 
ಪರಿದಿಂ ಬಟಿಯಂ ತನ್ನ ಪವಡಿಸುವ ಮಾಡಕ್ಕೆ 
ಒಡನೊಡನೋಲಗಿಸುತ್ತುಂ ಬ೦ದ: ಪಂಪಭಾ, ೪. ೬೯ ವ) 

ಇಂಬಾಗು - ಆಶ್ರಯವಾಗು; ಸೊಗಸಾಗು (ಇಂಬಾಗಿರೆಯುಂ 
ಮಕುಟಮದಂ ಬಿಣ್ಣಿನೊಳ್‌ ಓರೆವೋದೊಡೆ ಓಸರಿಪವೊಲ್‌ 
ಒರ್ವಂ ಬಹಳ ನಖಮಯೂಖ ಕದಂಬಕಮಂ ಕರಮಂ 
ಉತ್ತಮಾಂಗಕ್ಕೊಯ್ದಂ: ಶಾಂತಿಷು, ೫. ೧೦೨) 

ಇಂಬಿನೆ - ಸುಕರವಾಗಿ (ತಿಂಗಳ ಉಪವಾಸಮಂ೦ ಇಂಬಿನೆ 
ಮಾಲ್ಲವಂಗೆ ಮಾದವನತಿ ಭಕ್ತಿಯಿಂದೆಳಗುವ೦ಂ ಗಡ: 
ಸಮಯಪ, ೮. ೧೫೨) 

ಇಂಬು - ಆಶ್ರಯ, ಎಡೆ (ನಂಬಿ ನೃಪನೆನಗೆ ಸೈಂಧವನಂ 
ಬಂದಪ್ಪೈಸೆ ಪೂಣ್ಗೆಂ ಆದುದಂ ಆಗಲ್ಕೆ ಇಂಬು 
ಅಟೆದನುವರದೊಳ್‌ ಅವಂ ಮುಂಬಯಣಂಬೋದಂ ಎನಗೆ 
ಮಾಣ್ದುದು ದೊರೆಯೇ: ಪಂಪಭಾ, ೧೨. ೨); ಲೇಸು 
(ಅನಯದಿನಪ್ಪ  ಸಂಪದದಿಂ ಇಲ್ಲಮೆ ನಾಡೆಯುಂ 
ಇಂಬುವೆತ್ತುದು: ಪಂಪರಾ, ೭. ೧೮); ಸ್ಥಿತಿ (ನಿನ್ನ ಇಂಬ೦ 
ಅಣೆಯದೆ ಆಜಿಯೊಳ್‌ ಎನ್ನೊಡನೆ ಪೊಣರ್ಕೆಗೆಂದು 
ಬಂದಪೆ: ಪಂಪರಾ, ೧೩. ೧೩೮) 

ಇಂಬುಕೆಯ್‌ - ಅಂಗೀಕರಿಸು (ದೇವನ ದರಹಸಿತಾನನದೊಳ್‌ 
ತನಗೆ ಇಂಬುಕೆಯ್ದ ಬಗೆಯಂ ಪದಿನಾಲ್ಕನೆಯ ಮನು 


ಜಲಕನಣಿದು: ಆದಿಷು, ೮. ೧೫) ಸಹಾಯಕವಾಗಿ 
ನಡೆದುಕೊ (ಮತ್ತರುಂ ಕುರುಡರುಂ ಎನ್ನದೆ ಎಮ್ಮ 
ಮಡಿಗೇಳ್‌ ಮಗನೇ ಬಗೆ ತಂದೆಗಿಂಬುಕೆಯ್‌: ಪಂಪಭಾ, 


೧೩. ೧೨); ಸಂತೋಷಪಡಿಸು (ಅಚ್ಚರಸೆಯರ್‌ ಇಚ್ಚೆಯಂ 
ಸಲಿಸಿ ಮೆಚ್ಚಚೆದು ಓಲಗಿಸುತ್ತುಮಿರ್ಪರ್‌ ಅಚ್ಚರಸೆಯರ್‌ 
ಇಂಬುಕೆಯ್ದೊಲಿಸಿ  ಚಿತ್ತದೊಳ್‌ ಅಗ್ಗಲಿಸುತು೦ ಇರ್ಪರ್‌: 
ಸುಕುಮಾಚ, ೯. ೩೭) 

ಇಂಬುಕೆಯ್ದು - ಹಿತವುಂಟುಮಾಡು (ತನ್ನ ಮುನ್ನಚಿವು ಬೇಟದ 
ಲಲ್ಲೆಯ ಬಲ್ಲೆ ಪತ್ತಿ ಸುತ್ತಿಸೆ ಪುರುಡು ಇಂಬುಕೆಯ್ಸೆ 
ಬಿಯಮಾಗಿಸೆ ಪೊಂದದವಂ ಬೊಜಂಗನೇ: ಆದಿಷು, ೧೨. 
೧೭) 

ಇಂಬುವಡೆ - ಹೊಂದಿಕೊಳ್ಳು (ಒಡ್ಡಿದ ಪೆರ್ಮೊಲೆ ತೆಳ್ವಸಿಆ್‌ 
ಕರಂ ನೆಜ್‌ದ ನಿತಂಬ ಇಂಬುವಡೆದ ಒಳ್ಳೊಡೆ ನೆಕ್ಕರವದ್ದೆ 
ತಾನೆ ಪೋ ಕಿಜುದೊಡೆ ಎಂದು ಧಾತ್ರಿ ಪೊಗಟ್ಲುಂ 
ಪೊಗಟ್ಟನ್ನರೆ ಕುಂತಿ ಮಾದ್ರಿಗಳ್‌: ಪಂಪಭಾ, ೧. ೧೦೮) 


೧೫೮ 


ಇಂಬುವರ್‌ -  ಅನುಕೂಲಕರವಾಗು (ಸುಯೋಧನನೆಂಬ 
ಪಾಪಕರ್ಮನ ಮಾಡಿದನುವರ೦ ನಿಮ್ಮ ಅನುಬಲದೊಳಂ 
ಅರಿಕೇಸರಿಯ ಭುಜಬಲದೊಳ೦ ಎಮಗಿಂಬುವಂದುದು: 
ಪಂಪಭಾ, ೯. ೧೭ ವ) 

ಇಂಬುವೋಗು - ತನ್ನ ನೆಲೆಗೆ ಹೋಗು (ಪೊಳಪಿಂಬುವೋಯ್ತು 


ತಾರಗೆಗಳ್‌ ಉಗುಟೆದುವು ಮುನ್ನೇಸಜೆನೊಳ್‌: 
ಲೀಲಾವತಿ, ೩. ೫) 

ಅಂಬುವೇಖ - ಚೆನ್ನಾಗಿರು (ಕರಣಗಣ೦ ಕುನುಂಗಿರೆ ಮನಂ 
ನೊಸಲಲ್ಲಿರೆ ಲೋಚನಂಗಳ್‌ ಅರೆಮುಗುಟ್ಟೆಂಬುವೆತ್ತಿರೆ: 
ಆದಿಷು, ೧೦. ೧೪) 

ಇಂಬೆನೆ ನಡೆ - ಹಿತಕರವಾಗಿ ನಡೆದುಕೊ (ಎನಗೀಗಳ್‌ 
ಜೀವಮಾಗಿ ಸಂಜೀವಕಂ ಇಂಬೆನೆ ನಡೆಪುತಿರ್ದಪಂ; 


ಪಂಚತಂತ್ರ, ೧೫೨) 
ಇಂಬೆಳಸು - ಚೆನ್ನಾದ ಬೆಳಸು, ಇನಿದಾದ ಬೆಳೆ (ನಾಡ ಕಾಡ 

ಬೆಳಸು ಇಂಬೆಳಸಾ ವಿಷಯಾಂತರಾಳದೊಳ್‌: ಪಂಪಭಾ, ೧. 

೫೪) 
ಅಕ್ಕಿ ಮೆಟ್ಟು - ಬೀಳಿಸಿ ತುಳಿ (ಪುದಿದ ಜಸ೦ ಪೊದಳ್ಬ ಚಳಂ 
ಒಂದಿದ ಅಳಂಕೃತಿ ಕೈತ ದೇಸಿ ಎಂಬುದಂ ಎನೆ 
ವಸ್ತುವಿದ್ಯೆಯೆನೆ ಕಬ್ದಮೆ ಮುನ್ನಂ ಅವಂತಿವಲ್ಲದಲ್ಲದೆ 
ಪೆಣವಿಲ್ಲ ಕಬ್ಬಂ ಎನೆ ಮುನ್ನಿನ ಕಬ್ಬಮನೆಲ್ಲಮಂ 
ಇಕ್ಕಿಮೆಟ್ಟಿದುವು ಸಮಸ್ತಭಾರತಮುಂ ಆದಿಪುರಾಣ 
ಮಹಾಪ್ರಬಂಧಮುಂ: ಪಂಪಭಾ, ೧೪. ೫೯) 

- ಇಡು (ಒಂಬತ್ತು ತಿಂಗಳ ಗರ್ಭಿಣಿಯಂ೦ ಹೊತ್ತು 
ಪೋಗಿ ಆಕೆಯನಲ್ಲಿಕ್ಕಿ ಇಂತೆಂದರ್‌: ವಡ್ಡಾರಾ, ಪು. ೧೧೨, 
ಸಾ. ಮ); ಧರಿಸು ಕೊರಲೊಳಿಕ್ಕಿದ ಎಕ್ಕಸರದ ಕೆಂಬಟ್ಟೆಯ 
ತೊಂಗಲ್‌ ಅನಂಗಜಗಮಲತೆಯ ತಳಿರ ತೊಂಗಲಂತೆ 
ಪೊಳೆಯೆಯುಂ: ಮಲ್ಲಿನಾಹು, ೪. ೬೪ ವ); ಬಿಸಾಕು 
(ಸಕಳಾವನಿತಳವಲ್ಲಭನಂ ಭೋಂಕನೆತ್ತಿ ಪೊತ್ತಿರ್ದಂ 
ಇಕ್ಕಲೊಲ್ಲದೆ ನೆಲದೊಳ್‌: ಆದಿಷು, ೧೪. ೧೧೧) 
ಪ್ರಯೋಗಿಸು; ನಿಕ್ಷೇಪಮಾಡು; ನೀಡು; ಹೊಡೆ, 
ಹನನಗೈ (ಇಕ್ಕಿದಂ ಅಭವಂ ಪಾರ್ಥನ೦ ಇಕ್ಕಿದನಾ 
ತ್ರಿಪರಹರನ೦ ಅರ್ಜುನಂ: ಪಂಪಭಾ, ೮. ೨೨) 
ಇಕ್ಕುಂಗೂಟಿಕ್‌ - ಇತರರು ನೀಡುವ ಅನ್ನ ಭಿಕ್ಷೆ 

(ಪೆಜನಿಕ್ಕುಂಗೂಟಸೊಳಂ ಕೀಟೆಲೊಳಂ ಅಳವಿಗೆಟ್ಟಿರ್ಪ 

ನಿಮ್ಮಿರ್ಪದಕ್ಕಂ .. .. ನೀಗು ನೀಂ ಭೀಮಸೇನಾ: ಪಂಪಭಾ, 

೮. ೭೧) 
ಇಕ್ಕಪಡು - ಸೋಲು ಅನುಭವಿಸು (ಸುಮಿತ್ರನೊಳ 

ಪೋರಲೆಂದು ಆತನ ಪೊಲಲ್ಗೆ ವಂದು ರಂಗದೊಳ್‌ 

ಗೆಲ್ಬೋಡಿ ಇಕ್ಕುಪಟ್ಟ ಸುಮಿತ್ರಂ: ಚಾವುಂಪು, ೨೭೯. ಸಾ. 

೫) 
ಇಕ್ಕುವಡು - ಸೋಲು ಅನುಭವಿಸು, ಹೊಡೆಯಲ್ಲಡು 

(ಮೆಯ್ಯನೀಡಾಡಿ ದಾರುಣಮೆನಿಪ ದಾಹಜ್ಜರದಿಂ 

ಇಕ್ಕುವಟ್ಟಂತೆ ಏನಾನು೦ ವ್ಯಾಧಿ ಕೆಯ್ಕೊಂಡಂತೆ ಆರೊಳಂ 

ನುಡಿಯದೆ: ಕಾದಂಸಂ, ೫. ೯೫ ವ) 
ಇಕ್ಕುಲತ್‌ - ಒಂದು ರೋಗ ಮತ್ತು ಪಟಿಕಾರ (ಎರಡರ್ಥಕ್ಕೆ: 

ಇಕ್ಕುಟಿ*೦ದು ವ್ಯಾಧಿವಿಕಾರಮುಂ೦ ಸಂದಂಶಮುಂ ಅಕ್ಕುಂ: 

ಶಬ್ದಮದ, ೩೩ ವೃತ್ತಿ ೧೩೨); ಇಕ್ಕುಳ (ಪುಸಿ ಬಸನಮೆಂದು 

ಕೆಲಬರ್‌ ಕುಸಿವರ್‌ ನಾಲಗೆಯಂ ಇಕ್ಕುಚಳಾಳ್‌: ಆದಿಷು, ೫. 

೮೭) 


ಇಕ್ಕು 


ಇಕ್ಕೆ - ಇರುವ ಜಾಗ, ಮನೆ (ತನಗೆ ಇಕ್ಕೆಯಾದ ಕಡಲಂ 
ಕುಂಭಂಗಳಂ ಪೊಕ್ಕ ದೇವನಿಕಾಯಂಗಳನಿಂದಂ 
ಪವಿತ್ರಮೆನಿಸಿತ್ತು: ಆದಿಷು, ನರಸಿಂ, ೭. ೯೬) 

ಇಕ್ಕೆದಾಣ - ಬಿಡದಿ, ಬಿಡಾರ (ಭವನ ಇಕ್ಕೆದಾಣಮೆಂದೊಂದು 
ವಿಶೇಷಪ್ರೀತಿಯಿಂದೆ ಕೈಲಾಸನಗೇ೦ದ್ರವೆ ಬಳಸಿದುದು 
ಎಂಬಂತಿರೆ: ಕಾದಂಬ, ೨. ೩) 

ಅರ್ಕಿ - ಮೂಲಸ್ಥಾನ (ಜಿನನಾಥಸ್ನಪನಾ೦ಬು ಶಜ್ಜಿನತನು 
ಶ್ರೀಸಂಗದಿಂ ತಾನೆ ಪಾವನಮಾಯ್ತೇ ತನಗಿರ್ಕೆಯಾದ 
ಕಡಲಂ ಕುಂಭ೦ಗಳ೦ .. .. ಪವಿತ್ರಮೆನಿಸಿತ್ತು: ಆದಿಪು, ೧. 
೯೬) ಇರುವಿಕೆ, ನೆಲೆ (ಮೂಜುಂ ಲೋಕದೊಳಂ 
ನಿನ್ನಿರ್ಕೆಯ ಲೋಕಾಗ್ರಮೆ ಸಂತಂ ಅದನೆ ಮಾಡೆನಗರ್ಹಾ: 
ಆದಿಷು, ೧೦. ೫೭) 

ಇರ್ಕೆದಾಣ - ಇರುವ ಜಾಗ (ಕೋಗಿಲೆಯಿರ್ಕೆದಾಣದೊಳ್‌ 
ಜಿನುಗುವ ತುಂಬಿ ತುಂಬಿಯೊಳರಲ್ಲ ಅರಲ್‌ ಎಂಬಿವಣೆಂ 
ಬಸಂತರಾಜನ ಮನೆಯಂತೆ ಕಣ್ಣೆಸೆದು ತೋಜುಗುಂ: 
ಆದಿಷು, ೧. ೬೫) 

ಇರ್ಕೆಲ - ಎರಡೂ ಪಕ್ಕ (ಕಲ್ಪಕ್ಷಿತಿರುಹಮನೆ ಪೋಲ್ತಿರ್ದನಾ ಆ 
ಕಾಂತೆಯರ್‌ ತಮ್ಮತಿರಾಗದಿ೦ ಪೆರ್ಜಿ ತನ್ನಿರ್ಕೆಲದೊಳಮಿರೆ 
ತನ್ನಾಭಿರಾಜಾಗ್ರಪುತ್ರಂ: ಆದಿಷು, ೮. ೨೩) 

ಇಕ್ಷು - ಕಬ್ಬು (ಸರೋರುಹಷಂಡದಿಂ ಇಕ್ಷು ಪುಷ್ಪವಾಟ೦ಂಗಳಿಂ 
ಆವ ಮಂಡಲಮುಮಂ ಗೆಲೆವಂದುದು ವೆಂಗಿಮಂಡಲಂ: 
ಅಜಿತಪು, ೧. ೨೧) 

ಅಕ್ಷುಕಾಂಡ - ಕಬ್ಬಿನ ಜಲ್ಲೆ (ಕ೦ಡರಿಸಿದೊಡೆ ಇಕ್ಷುಕಾಂಡಮೆನೆ 
ಸೀಯನೆ ಸದಸಂ ಉಣ್ಮದಿರ್ದೊಡಂ: ರಾಜಶೇವಿ, ೧. ೫೧) 

ಅಕ್ಬುಕ್ಷೇತ್ರ - ಕಬ್ಬಿನ ಗದ್ದೆ (ಎಲ್ಲಿ ನೋಡೊದೊಡಂ ಇಕ್ಸುಕ್ಷೇತ್ರಂ 
ಎತ್ತೆತ್ತ ನೋಡಿದೊಡಂ ಶಾಲಿವನಂಗಳಿಲ್ಲದ ನೆಲಂ ಬೇಜಿಲ್ಲ 
ಕಾಲೂಜೆರಲ್‌: ಆಚವರ್ಧ, ೧. ೩೩) 

ಅಕ್ಷುಚಾಪ. - ಕಬ್ಬಿನ ಬಿಲ್ಲು, ಮನ್ಮಥ 
(ಇಕ್ಷುಚಾಪವೆಡಗೈಯೊಳ್‌ ತೋಲ ಸಿದ್ಧಯನಿ 
ತಾರ್ಕ್ಯಪುತ್ರಿ ನಮಗೀಗೆ ಇಷ್ಟಾರ್ಥಸಂಸಿದ್ಧಿಯಂ: ಧರ್ಮಪ, 
೧.೭) 


ಕಬುವಿಲ್ಲ, 
ಬ ಐ 


ಅಕ್ಷುದಂಡ - ಕಬ್ಬಿನ ಜಲ್ಲೆ, ಕಬ್ಬಿನ ಬಿಲ್ಲು 
(ಉದ್ಭಷ್ಟರಶ್ಶಿಪಾ೦ಡುರಪಾಳಿತ ಕರವಾಳ  ಅಡ್ಡಾಯುಧಂ 
ಇಕ್ಷುದಂಡಪ್ರಣೀತ ಕ್ರೀಡಾವಖಂಡಿತೋಚ್ಚಂಡ 
ಶುಂಡಾಳಗಾತ್ರಾಪರಪತಿ: ಆದಿಷು, ೧೩. ೪೫ ವ) 

ಅಕ್ಷುಪುಪ್ಪ - ಕಬ್ಬಿನ ಹೂ, ಸೂಲಂಗಿ (ವಿಸಸನದೊಳ್‌ 
ವಿರೋಧಿನೃಪರಂ ತಜೆದೊಟ್ಟಲು೦ .. . ನೋಯಿಸಿದಪುದು 


ಇಕ್ಷುಪುಷ್ಪದವೊಲೆನ್ನಯ ನಿಷ್ಠಲಪುಷ್ಪದರ್ಶನಂ: ಪಂಹಭಾ, 
೧. ೧೧೭) 

ಅಕ್ಷುಯಂತ್ರ - ಕಬ್ಬಿನ ರಸ ತೆಗೆಯುವ ಯಂತ್ರ ಗಾಣ 
(ಮೊರ್ಮರಾಗಿ ಕರಿವುದು೦ ಚಿಮಿಚಿಮಿಸೆ ತಾಳಿಸುವುದುಂ 
ಇಕ್ಷುಯಂತ್ರಗಳಿಂ ಪಿಟೆವುದುಂ: ಸುಕುಮಾಚ, ೧೧. ೪೭ ವ) 

ಅಕ್ಷುರಸ - ಕಬ್ಬಿನ ರಸ (ಸಿದ್ಧಭಕ್ತಿಪುರಸ್ತರಂ ಪಾಣಿಪಾತ್ರದೊಳ್‌ 
ಕನಕಪಾತ್ರದೊಳ್‌ ತೀವಿದಿಕುರಸಮಂ ಪಯೋರಸಮುಮಂ 
ಪಾನಂಗಳಿಂದೆಜ್‌ಯೆ: ಅಜಿತಪು, ೭. ೨ ವ) 

ಅಕ್ಷುರಸಸಂಗ್ರಹಣ - ಕಬ್ಬಿನ ರಸವನ್ನುತೆಗೆಯುವುದು (ಆದಿದೇವಂ 
ಇಕ್ಷುರಸಸಂಗ್ರಹಣ ಸಮಯಾಹೂತ ಭೂತಳನಪ್ಪುದಜೆಂ 
ಇಕ್ಟ್ಯಾಕುಕುಳತಿಳಕನುಂ: ಆದಿಷು, ೮. ೭೫ ವ) 


೧೫೯ 


ಅಕ್ಷುವಾಟ - ಕಬ್ಬಿನ ಗದ್ದೆ (ಮೊರೆವುವು ಗಾಣಂಗಳ್‌ 
ಇಕ್ಷುವಾಟಾ೦ತರದೊಳ್‌: ಸುಕುಮಾಚ, ೯. ೫೬) 

ಅಕ್ಷುವಾಟಿ — ಕಬ್ಬಿನ ಗದ್ದೆ (ಇರ್ದತ್ತು 
ಅಮೃತಾಕರಾವನಿಯವೋಲ್‌ ಪುಂಡೇಕ್ಷುವಾಟೀಕುಲಂ: 
ಜಗನ್ನಾವಿ, ೨. ೯) 


ಇಚ್ಛಾಕಾರಂಗೆಯ್‌ - ಸತ್ಯರಿಸು (ನಾರದ ಮುನಿಪಂ ಬರ್ಪುದಂ 
ಅಪರಾಜಿತ ಮಹಾದೇವಿ ಕಂಡು ಇದಿರೇಟ್ಟು ಏಲಲಿಕ್ಕಿ 
ಬಟೆಯಂ ಇಚ್ಛಾಕಾರಂಗೆಯ್ದುದುಂ: ಪಂಪರಾ, ೫. ೧೩ 
ಮತ್ತು ೧೩ ವ) 

ಇಚ್ಛೆ - ಆಸೆ, ಬಯಕೆ (ಕಾಮಕಾಂತೆ ಬಟೆಯಂ ತನ್ನಿಚ್ಚೆಯಂ 
ಮೆಚ್ಚಿ ಬಣ್ಣವುರಂ ತೀವಿದ ಮಾಟ್ಕ್‌ಯಾಯ್ತು: ಪಂಪಭಾ, ೭. 
೨೪); ಬಯಸಿದ ವಸ್ತು ವಿಷಯ («ಅಕ್ಕರಿಗರ ಆಭರಣ೦ 
ಬುಧರಿಚ್ಚೆಯಚ್ಚು: ಸೂಕ್ತಿಸುಧಾ, ೧. ೨೫); ಸ್ವೇಚ್ಛೆ 
(ಪುಚ್ಚವಣ೦ ನೋಡುವೆಂ ಎನ್ನಿಜ್ಜಿಯೊಳೀ ಮುನಿಯವರದ 
ಮಹಿಮೆಯನೆನುತುಂ: ಪಂಪಭಾ, ೧. ೯೦); ಅಭಿಪ್ರಾಯ 
(ಅರಸುಗಳವಿಚಾರದಿಂದಾರಾನುಮಂ ಕೊಲಲುಂ 
ಕಿಡಿಸಲುಮೆಂದಿರ್ದರಲ್ಲದೆ ಮಂತ್ರಿಗಳಿಚ್ಚೆಯಂ ಪ್ರತಿಪಾಲಿಸರ್‌: 
ಪಂಚತಂತ್ರ, ೨೦೬ ವ) 

ಇಚ್ಛೆಕಾರ್ತನ - ಕಾಮ (ಲಲಿತಾಂಗನಂ ಮನಂಗೊಳಿಸುವರ್‌ 
ಇಚ್ಛೆಕಾರ್ತನದ ಲಲ್ಲೆಯ ಸಗ್ಗದ ದೇಸೆಕಾರ್ತಿಯರ್‌: ಆದಿಷು, 
ಸ ೬ 

ಇಚ್ಛೆಕಾರ್ತಿ - ಮನಃಪ್ರಿಯೆ (ತನಗಿಚ್ಚೆಕಾರ್ತಿ ಗಡ ಕಡು ಚೆನ್ನೆ ಗಡ 
ಪಿಡಿದೊಡೆಳಸಿ ತಾಂ ಪಟ್ಟುದು ಗೆಯ್ದನ್ನಳ್‌ ಗಡ: ಸಮಯಪ. 
೫. ೫೫) 

ಇಚ್ಛೆಗಾರ್ತಿ - ಇಷ್ಟಾನುಸಾರ ನಡೆಯುವವಳು (ಬಿಚ್ಚತಮಾಡುವ 
ಇಚ್ಚೆಗಾರ್ತಿಯರೊಳ್‌: ಅನಂತಪು, ೭. ೨೮ ವ) 

ಅಚ್ಚೆಕಾಜ - ಇಚ್ಛಾನುಸಾರ ನಡೆಯುವವನು, ಸ್ವೈರ ವ್ಯಕ್ತಿ 
(ವಿಳಾಸಿನಿಯರುಂ ನಗೆಕಾಣರುಂ ಇಚ್ಛೆಕಾಜರುಂ, 
ಪುಷ್ಪದಂಪು, ೮. ೪೨) 

ಇಚ್ಛೆಗೆಡು - ಆಸೆ ಇಲ್ಲವಾಗು (ತಳೋದರಿಯ ಸುಯ್ಲಳ 
ಬೆಂಕೆಯೊಳ್‌ ಇಚ್ಛೆಗೆಟ್ಟು ತೊಟ್ಟಗೆ ಕೊಳೆ: ಪಂಪಭಾ, ೫. 
೧೦) 

ಇಚ್ಛೆಗೆಯ್‌ - ಇಷ್ಟಪೂರ್ತಿಮಾಡು (ಮನದಿಚ್ಚೆಯಂ ಇಚ್ಛೆಗೆಯ್ಕಲ್‌ 
ಅಚ್ಚರಸಿರೆಂದೊಡೇವೊಗಟ್ಟುದೋ: ಶಾಂತಿಷು, ೭. ೭೫) 


ಇಚ್ಛೆಯಾಣ್ಮ — ಮನದನ್ನ (ಇಚ್ಚೆಯಾಣ್ಮನೆಲ್ಲಿರ್ದಂ 
ಎರ್ದೆಯಾಣ್ಮನೆನೆನನರಸನೆಲ್ಲರ್ದನೋ ಲಲಿತಾಂಗವಲ್ಲಭಂ: 
ಆದಿಷು, ೩. ೧೫) 


ಇಚ್ಛಾಕಾರ - ಆತಿಥ್ಯ; ಆದರ, ಗೌರವ (ಬರೆ ಕಂಡು ಇದಿರೆಟ್ಟು 
ಇಚ್ಛಾಕಾರಪೂರ್ವಕಂ ಸಮುಚಿತ ವಿಷ್ಠರದೊಳ್‌ ನಾರದನಂ 
ಕುಳ್ಳಿರಿಸಿ: ಶಾಂತೀಶ್ವಪು, ೭. ೯೮) 

ಇಚ್ಛಾಗತ ಎ [ಜೈನ] ಇಷ್ಟದಂತೆ ನಡೆಯುವವನು, ಹಿಮ್ಮಡಿಯ 
ಬದಿ ನಾಲ್ಕು ಬೆರಳಷ್ಟು ಮತ್ತು ಉಂಗುಷ್ಠದ ಬದಿ ಒಂದು 
ಗೇಣಿನಷ್ಟೂ ಎರಡು ಕಾಲುಗಳ ನಡುವೆ ಅವಕಾಶವಿರುವ 
ಹಾಗೆ ನಿಲ್ಲುವ ಒಂದು ಭಂಗಿ (ಮಡದೆಡೆ ನಾಲ್ದೆರಲ್‌ 
ಅಂಗುಟದೆಡೆಯೊಳ್‌ ಗೇಣಾಗೆ ನಿಲ್ವುದಿಚ್ಛಾಗತಂ 
ಅಂದೆಡೆಯೊಳ್‌ ವಾಚಂಯಮತೆಯೊಳ್‌ ಒಡಂಬಡ೦ 
ಪಡೆದು ನಿಂದನಾದಿಬ್ರಹ್ಮಂ: ಆದಿಷು, ೯. ೮೪) 


ಇಚ್ಛಾಮಿ - ಇಷ್ಟಪಡುತ್ತೇನೆ (ಇಚ್ಛಾಮಿ ಎಂದು ಕೈಮುಗಿಯಲ್‌ 
ಹೋ ಕುಲದಿಂ ಮಿಗಿಲಾನೆಂಬಾ ಖಳಂಗೆ 
ಸಮ್ಯಕ್ತ್ಯಮೊಪ್ಪಲೇನಜೆದಪುದೇ: ಸಮಯಪ, ೪. ೧೦೩) 

ಇಚ್ಛಾವಿಘಾತಿ - ಇಷ್ಟಕ್ಕೆ ಭಂಗ (ಸೀತೆಯ೦ ರಾಮಂಗೊಷ್ಟಿಸುವುದೆ 
ನೀತಿಯು೦ ನಿರ್ವಾಹಮುಮೆಂದು ಸತ್ತುರುಷವಿಭೂಷಣನಪ್ಪ 
ವಿಭೀಷಣಂ ಸುಭಾಷಿತಂಗಳಂ ನುಡಿಯೆ 
ತನಗಿಚ್ಛಾವಿಘಾತಿಯಂ ಮಾಡಿದನೆಂಬನಿತಯೊಳಾ 
ದನುಜನನುಜನ೦ ಮೊದಲಾಗಿ ಕೊಲಲ್ಲಗೆದಂ: ಪಂಚತಂತ್ರ, 
೨೦೯ ವ) 

ಇಟ್ಟಗೆ - (ಇಷ್ಟಕಾ) ಇಟ್ಟಂಗಿ, ಇಟ್ಟಿಗೆ (ಇಟ್ಟಗೆಯಂ ಸುಡುವಲ್ಲಿ 
ಸಾವ ಜೀವನಿಕರದೊಂದು ಹಿಂಸೆಯೊಳೆ ಪಾಪಮೆ ಮೊಕ್ಕಳಂ: 
ಸಮಯಪ, ೪. ೧೨೭) 

ಇಟ್ಟಡೆ - ಇಕ್ಕಟ್ಟು (ಯಾನಮೇಂ ಕೀಣಿದುದೋ ನಭಃಪಸೃಶಿಗೆ 
ಇಟ್ಟೆಡೆ ಇಟ್ಟಡೆಯಾದುದೆಂಬಿನಂ: ಶಾಂತಿಷು, ೨. ೮೨) 

ಇಟ್ಟಣಂಬಡೆ  -  ಸಂದರವಾಗು (ಮತ್ತಮಾ ಪಟ್ಟಣಂ 
ಇಟ್ಟಣಮಬಡೆದು ಮೆಜ್‌ವ ಪೊಂಬೆಸದುಪ್ಪರಿಗೆಯ: ಕಬ್ಬಿಗಕಾ, 
೪೪) 

ಇಟ್ಟಣಿಸು - ಗುಂಪಾಗು (ಅಗ್ಗದ ಪಟ್ಟೆಯಂಗಳ೦ ... .. ಇಟ್ಟಣಿಸಿ 
ಪಳಂಚಿದರ್‌ ತುರಂಗಿಗಳ್‌ ಅದಜೌೊಳ್‌: ರಾಜಶೇವಿ, ೬. 
೬೦); ದಟ್ಟವಾಗು (ಮುಂದೆ ತಮಂಧಂ ಇಟ್ಟಣಿಸಿ 
ರಾಹುವಿನಂತಿರೆ ಪೂರ್ವವೈರಮಂ ಮುಂದುಗೊಳುತ್ತೆ: 
ಗಿರಿಜಾಕ. ೪. ೧೦೧); ಸುಂದರವಾಗು (ದುರ್ಜನರಂ 
ಪುಟ್ಟಿಸಿದಂ .. . ಸುಜನದೊಳಿಟ್ಟಣಿಸಿದ ಗುಣಮನಜೆಪಲ್‌: 
ಪುಷ್ಪದಂಪು, ೧. ೫೧) 

ಇಟ್ಟಣಿಕೆ - ಸೊಗಸು, ಯೋಗ್ಯತೆ (ಅಮೃತೋಪಮಗಾನಕ್ಕೆ ಮೆಚ್ಚಿ 
ಅವರ ಇಟ್ಟಣಿಕೆಗೆ ಅಳವಡುವ ಅಂಗಚಿತ್ತಮಂ ಕೊಟ್ಟು: 
ಉದ್ಭಟಕಾ, ೩. ೩ ವ) 

ಇಟ್ಟಳ - ಗುಂಪು (ಕಂತುಗೆ ಕೆಯ್ಲೊಟ್ಟವೊಲಿರ್ದುದು ಇಟ್ಟಳದೆ 
ಕೈಬಂದ ಒಂದು ಚೂತದ್ರುಮಂ: ಶಾಂತೀಶ್ವಪು, ೧೦. 
೧೧೦); ಮನೋಹರ (ಕಣ್ಣೆ ಇಟ್ಟಳವೆನಿಪ ನಭೋಲಕ್ಷ್ಮಿ 
ಎಂಬಂತಿರೆ: ಕಾದಂಬ, ೨. ೫೫); ಸಮೃದ್ಧಿ (ಪದವಟ್ಟು 


ಬಿತ್ತಿದಂದು ಇಟ್ಟಳಮಪುದೊಂದು ಬೆಳಸಂ ಪಡೆವಂತೆ 
ಸಮಸ್ತಧಾತ್ರಿಯೊಳ್‌: ಸಮಯಪ, ಲ. ೬೬); ನಿಂದೆ 
(ದುರ್ವಾಚಾರಂ ಮೆಲ್ವಾಯ್ಡಂ ಇಂತಧೋಗತಿಗೊಯ್ದಂ 


ಎಂದು ಮತ್ತಂ ಎನಿತಾನುಂ ಇಟ್ಟೃಂಗಳುಮಂ ಪಪುಸಿಯ 
ಪೊಟ್ಟಣ೦ಗಳುಮಂ ನುಡಿಯೆ: ಹರಿವಂಶ, ೭೦ ಮತ್ತು ೭೦ 
ವ) 

ಇಟ್ಟಳಂ - ಅತಿಶಯವಾಗಿ (ಇಳಾವಿಖ್ಯಾತನಂ ಕೂರ್ತು 
ನೋಡಲುಂ ಅಟ್ಕರ್ತು ಅಮರ್ದು ಅಪ್ಪಲುಂ ಪಡೆವೆ ಇಂದು 
ಎಂಬಂತೆ ಕೆತ್ತಿತ್ತು ದಲ್‌ ಬಲಗಣ್ಣುಂ ಬಲದೋಳುಂ ಆ 
ಬಲಿಬಲಪುದ್ಧಂಸಿಗೆ ಅಂದು ಇಟ್ಟಳಂ: ಪಂಪಭಾ, ೪. ೩೩) 

ಅಟ್ಟಳಂಗಟ್ಟು - ಒತ್ತಾಗಿ ಕಟ್ಟು (ದಿಟ್ಟಿಗೆಸೆಯೆ ದಂಡೆಗಟ್ಟಿದ 
ಮಾಲತಿಯ ಮುಗುಳ ವನಮಾಲೆಗಳುಮಂ: ಜಗನ್ನಾವಿ, ೬. 
೧೬ ವ) 

ಇಟ್ಟಳವಿಡು - ಆಕ್ಷೇಪ ಮಾಡು (ರಾವಣನುಯ್ದಳಂ ತಂದು 
ವಿಚಾರಿಸದೆ ಮಹಾದೇವೀಪಟ್ಟಂಗಟ್ಟುವುದು ಆವ 
ಉಚಿತಮೆಂದು ಇಟ್ಟವಿಟ್ಟು ನುಡಿಯೆ: ಪಂಪರಾ, ೧೫. ೮೨ 
ವ) 


೧೬೦ 


ಇಟ್ಟಾಡು - ಎಸೆದಾಡು, ಚೆಲ್ಲು (ತುಳ್ಳಾಡಿದರ್‌ ಇಟ್ಟಾಡಿದರ್‌ 
ಈಸಾಡಿದರ್‌  ಅಮರ್ದಾಡಿದರ್‌ ಸರೋಜಾನನೆಯರ್‌: 
ಗಿರಿಜಾಕ, ೪. ೩೨) 

ಇಟ್ಟಿ - ಈಟಿ (ನಡುವ ಸರಲ್ಲೆ ಮೆಯ್ಯೊಳ್‌ ಅಡಂಗುವ ಸಂಕುಗೆ 
ದಿಂಕುಗೊಳ್ಳ ಕಕ್ಕಡೆಗೆ ಇದಿರ್‌ ಉರ್ಚುವ ಇಟ್ಟಿಗೆ 
ಪಂಪಭಾ, ೧೦. ೯೪) 

ಇಟ್ಟೆಡೆ - ಇಕ್ಕಟ್ಟು (ಅಡಿಯಿಡಲೀ ಧರೆ ಇಟ್ಟೆಡೆಯೆಂಬಿನಂ 
ಅಭ್ರಮಂಡಲಂ ಕಡುನಳಿದಾದುದು: ಆದಿಷು, ೧೨. ೬೨) 

ಇಟ್ಟೆಡೆವೆರ್ಗಡೆತನ ದ ಕಷ್ಟದ ಹೆಗ್ಗಡೆತನ 
(ಇಟ್ಟಿಡೆವೆರ್ಗಡೆತನದೊಳ್‌ ಇದೇವಡೆವಿರ್‌ ನಿಮಗೆಮ್ಮ 
ಕಜ್ಜದೊಳ್‌ ಪೊರೆಯುಂಟೆ: ಆದಿಷು, ೯. ೧೦೭) 

ಇಡಿ - ಕುಟ್ಟು (ಇಡಿ-ಚೂರ್ಣೇ: ಶಬ್ದಮದ, ಧಾ ೨೭೧); ತಿವಿ 
(ಅಟ್ಟು ಇಡಿದುವು ಕುಚೆದಜೆದಚೆದುವು. ಕಡುಪಿಂದಿಸೆ 
ವಿಬುಧವನಕಳಹಂಸಂ: ಶಾಂತಿಪು, ೪. ೨೭); ದಟ್ಟವಾಗು 
(ಇಡಿದಡರೆ ಕಾಯ್ತ ಚೂತಮನಡಸಿ ಸಿಡಿಲ್ದೊಯ್ದುದೆನಿಸೆ: 
ಆದಿಷು, ೩.೩೪) 

ಇಡಿಕಿಚಿ - ಒತ್ತಾಗಿರು (ಮೆಯ್ನವಿರ್‌ ಪೊದಳ್ಳು ಇಡಿಕಿಜೆದತ್ತು 
ಘರ್ಮಜಲಂ ಉಣ್ಣಿದುದು: ಶಬರಶಂ, ೪. ೧೧೨) 

ಇಡಿಕೆಗೊಳ್‌ - ನಿಬಿಡವಾಗು (ಮುಂದೊಂದೆಡೆಯೊಳ್‌ 
ಇಡಿಕೆಗೊಂಡು ಕಣ್ಣೊಳಿಪ ಪಣ್ಣೊಂಚಲ 
ಸಂಚಯದಿಂದಂಚಿತಮಾಗಿರ್ದ ಗೋಸ್ತನೀ ಲತಾಮಂಡಪದ 
ಸಲ್ಲಲಿತ ಪಲ್ಲವಾಸ್ತರಣದೊಳ್‌: ಶಾಂತೀಶ್ಚಪು, ೧೧. ೬೮ ವ) 

ಇಡಿವು - ಇಕ್ಕಟ್ಟು (ಆಗಸಮನುಗಿವ ಮನೆಗಳ ದೇಗುಲದ 
ಇಡಿವುಗಳೊಳ್‌ ಅಡಿಯನಿಡಲಜೆಯದೆ ತಾರಾಗಣಂ 
ಇಳೆಗಿಟೆದಂತೆವೊಲಾಗಿರ್ಕುಂ: ಲೀಲಾವತಿ, ೭. ೧೭) 

ಇಡಿವೋಗು - ಒತ್ತೊತ್ತಾಗು. ಕಿಕ್ಕಿರಿ (ಆತ೦ ಆರ್ದು ಒಡನೊಡನೆ 
ಎಚ್ಚ  ಮೊನೆಯಂಬುಗಳ್‌ ಅಟ್ಟಿ ಇಡಿವೋಗೆಯುಂ 
ಮನಂಗಿಡಂ: ಪಂಪಭಾ, ೧೧. ೪೪) [“ಅಟ್ಟೆಡಿವೋಗು' 
ಎಂಬುದು ಡಿಎಲ್‌ಎನ್‌ ಪರಿಷ್ಕರಣ] 

ಇಡು - ಹೊಡೆ (ಇಸುವ ಇಡುವ ಪೊಯ್ತ್ವ ಕುತ್ತುವ ಮಸೆಯಂ 
ಪತ್ತಿಸುವ ಕೈದುಬಿನ್ನಣ೦ ಈಕ್ಷಿಸಲಾಗ: ಸಮಯಪ, ೫. 
೧೨೪); ಧರಿಸು 

ಇಡುಂಕು - ದೂರ ಎಸೆ, ಬಿಸಾಕು (ಇಡುಕು ಇಡುಂಕು-ಗಾಢ 
ವಿಮೋಚನೇ: ಶಬ್ದಮದ, ಧಾ, ೭) 

ಇಡಿರ್ಗಿುಗಟ್ಟಿಗೆ - ಕೊಕ್ಕೆಕೋಲು ; ಮೀನು ಹಿಡಿಯುವ ಗಾಳದ 
ಕೊಕ್ಕೆ (ತೊಣಉೌ್‌ವೇಂಟೆಯಾಡಲೆಳಸುತಿಆಗೂಳಿ 
ಪಂಜರಗೂಳಿಡುತಾಣಂ ಪೆರ್ಗಳಿ ಕೊಡಂಬೆ 
ಇಡಿರ್ಗಿಉುಗಟ್ಟಿಗೆಯೆರೆಮಡ್ಡಿ ಸೂಸುಗೂಳ್ಗಳೆಂಬಿವಂ ಕೊಂಡು: 
ರಾಜಶೇವಿ, ೫. ೧೧೪ ವ) 


ಇಡುಕುಂಗಬ್ಬ ದ ಸ್ವಯಂಪೂರ್ಣ ಕಾವ್ಯ, ಮುಕ್ತಕ 
(ಇಡುಕು೦ಗಬ್ಬಂ ಮುಕ್ತಕಂ: ಕಾವ್ಯಾವಲೋ, ೯೪೧) 

ಇಡುಕುಂಬನಿ ದ ದಟ್ಟವಾಗಿ ಹಾಕುವ ಹನಿ 
(ಘನಕುಚಶೈಲಮೌಳಿಗಿಡಿಕುಂಬನಿಯಂ ಬಿಡುತಿರ್ಪುದೇಕೆ: 


ಕುಸುಮಾಕಾ, ೩. ೪೦) 

ಇಡುಮುಡುಕು - ಛಿಟಿಛಿಟಿರೆನ್ನುವ ಶಬ್ದ (ಎಡೆವಜದೊಳ್‌ ಎಣಗಿ 
ಬಅಸಿಡಿಲ್‌ ಇಡುಮುಡುಕೆನೆ ಪೊಡೆದುದೆನಿಸಿ ಪಾಂಡ್ಕನ 
ರಥದ ಅಚ್ಚು  ಉಡಿದು ಅಟ್ಲಿತಟ್ಲೆ  ಕೊಂಡುವು 


ಕಡುಗೂರಿದುವೆನಿಪ ಗುರುತನೂಜನ ಕಣ್ಗಳ್‌: ಪಂಪಭಾ, 
೧೨. ೮೨) 

ಇಡುವಗೆ - ಬದ್ಧದ್ವೇಷ (ಆನೆ ಪೂಣ್ಣ ಇಡುವಗೆಗೆ ಎನ್ನೊಳಾದ 
ಕಿಸುರ್‌ ಎನ್ನೊಡವೋಪುದು ಒಳ್ಳಿತು: ಪಂಪಭಾ, ೧೩. ೧೮); 


ಬದ್ಧವೈರಿ (ಬಿರಯಿಗೆ ಮುನ್ನಿನ ಭವದ ಇಡುವಗೆ 
ಚೂತಾಂಕುರ೦ ವಿಷಾಂಕುರಮೆ ವಲಂ: ಮಲ್ಲಿನಾಪು, ೬. 
೧೯) 


ಇಡುವರ್ಣ - ಗಾಢವಾಗಿ ಬಳಿದ ಬಣ್ಣ (ತೆಡೆವ ಬೆರಸುವ 
ತೆರಳ್ಳುವ ಇಡುವರ್ಣದ ತೆರ್ಳವರ್ಣದ ಅರ್ಧೋದಕದ 
ಬಹುವಿಧದ ವರ್ಣಕ್ರಮುಂ: ಆಚವರ್ಥ, ೭. ೩ ವ) 

ಇಡುವಲೆ - ಬೀಸುವ ಬಲೆ (ಎಳೆಯಳ ಕಣ್ಗದಿರೋಡುವ ಗಿಳಿಗಳ 
ಬೆಂಬತ್ತಿ ತೋರ್ಕುಂ ಹೊಳೆವ 
ಇಡುವಲೆಯಿಡೆಯವಳವನೊಳಗಾಗಿಸಿದಂತೆ 
ಪಧಿಕರ್ಗಾಗಳ್‌: ರಾಜಶೇವಿ, ೨. ೧೯) 

ಇಡುವಟಿ - ಇರಿಸಿದ ಸ್ಥಿತಿ (ಇಡುವಟೆಯಲಿರ್ಪವಲ್‌ 

ಮೇಟ್ಟಡಿಸಿದಂ.. ಇಂತೆನ್ನ೦.. ಎನಗೆ ವಸುದೇವನೆನಲ್‌: 
ಜಗನ್ನಾವಿ, ೫. ೬೦) 

ಇಡುವು - ಸಂದಿಗೊಂದಿ, ಇಕ್ಕಟ್ಟು (ಇಡಿದಿರೆ ಪೂತಮರದ್ರುಮದ 
ಇಡುವುಗಳೊಳ್‌ ಬದ್ದವಣದ ಪುಡಿವೊಲ್‌: ಆದಿಹು, ೭. 
೭೩); ರಾಶಿ, ಮೊತ್ತ (ನೆಣದ ಪಳ್ಳಂಗಳಂ ಪಾಯ್ದುಂ ನೆತ್ತರ 
ತೋ೫್‌ಗಳಂ ಬಂಚಿಸಿಯು೦ ಅಡಗಿನ ಇಡುವುಗಳಂ 
ದಾಂಟಿಯುಂ: ಪಂಪಭಾ, ೧೩. ೫೩ ವ) 

ಇಡೆ ಮುಡಿವು - ಪ್ರಯೋಗಿಸಿ ತೀರು, ಮುಗಿದುಹೋಗುವ ಹಾಗೆ 
[ಬಾಣ] ಬಿಡು (ಪಿಡಿಕೆಯ್ಯ ದೊಣೆಯ ಪೊದೆಯಂಬು ಇಡೆ 
ಮುಡಿವಿನಂ ಎಚ್ಚು: ಪಂಪಭಾ, ೧೦. ೭೫) 

ಇಡ್ಡ್ದಲಿಗೆ - ಇಡ್ದಲಿ ಎಂಬ ತಿಂಡಿ (ಪೂರಿಗೆ ಇಡ್ಡಲಿಗೆ ಸೋದಿಗೆ 
ಲಾವಣಿಗೆ ಫೃತಪೂರಂ ಲಡ್ಡುಗೆ ಮಂಡಗೆ 
ಮೊದಲಾಗೊಡೆಯ ಪದಿನೆಂಟುಂ ತೆಅದ 
ಭಕ್ಷ್ಯರೂಪ೦ಗಳುಮಂ: ವಡ್ಡಾರಾ, ಪು ೭೮ ಸಾ ೧೬) 


ಇಣಿ - ಎತ್ತಿನ ಹಿಣಿಲು (ಪುಣ್ಣೆತ್ತ ಇಣಿಗೆಣಗೆ ನೊಣಂ 
ಶೀರ್ಣಶೃಂಗಾಗ್ರದಿ೦ ಮಾರ್ದೊಡೆಯುತ್ತುಂ 
ಮಹೋಕ್ಷಂ: ನೇಮಿನಾಹು, ೮. ೧೮) 

ಇತರ - ಬೇರೆಯ (ನೃಪನವ್ಯಗತೆಯಿಂ ಇತರವನಿತೆಯರ 
ಆಗಹಮಂ ಬಿಟ್ಟಂ: ಶಾಂತಿಷು, ೧. ೭೩) 

ಇತರೆ — ಸಾಮಾನ್ಯಳು (ಇತರೆಯಂತೆ ಅಲಜನ 


ಸಖೀಪರಿವೃತೆಯು೦ ಉಪನೀತ ಅಶೆಷ ರಾಜಚಿಹ್ನೆಯುಂ .. 
.. ಆಗಿ ಬಂದು ಕುಳ್ಳಿರೆ: ಕಾದಂಸಂ, ೫. ೫೮ ವ) 

ಇತರೇತರ ದ ಪರಸ್ಪರ (ಪ್ರವಾಹಸಹಸ್ತಂಗಳಿಂದಂ 
ಇತರೇತರಹೇಷಾರವ ಆಕರ್ಣನೋದೀರ್ಣರೋಷಹಯ 
ಹೂಂಕಾರನಿಷ್ಠುರ: ಆದಿಪು, ೧೪. ೯೫ ವ) 

ಇತರೇತರೋಕ್ತಿ - ಪರಸ್ಪರ ಮಾತು (ಇತರೇತರೋಕ್ತಿಯಿಂದಂ ಆ 
ಭೂಮಿಪನಾ೦ತು ಮಧ್ಯಮಂ ಲೋಕಪಾಲನಾದಂ: ಶಾಂತಿಪು, 
೮. ೧೨೪) 

ಅತಿವೃತ್ತ - ನಾಟಕದ ಒಂದು ಭಾಗ (ನಾಂದೀ ಪ್ರರೋಚನಾ 
ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ ವಿಷ್ಠಂಭ ಕಪೋತಿಕಾ 


ವ್ಯಾಳಿಕಾದಿ ಲಕ್ಷಣೋಪೇತಂಗಳಪ್ಪ ನಾಟಕಂಗಳೊಳಂ: 
ಪಂಪಭಾ, ೨. ೩೪ ವ) 

ಇತಸ್ತತ - ಅತ್ತ ಇತ್ತ. (ಮಂದಾರ ಪಾರಿಜಾತ 
ಕುಸುಮವರ್ಷಮುಂ ಇತಸ್ತತಸ್ಸಂಚಲಂ ಅಮರಕರ 


ನೋಳ್ಸ 


೧೬೧ 


ಪರಿತಾಡ್ಕಮಾನ ಮಹನೀಯದೇವರುಂ: ಶಾಂತಿಷು, ೧೦. ೧ 
ವ) 

ಇತಿಹಾಸಕಥೆ - ಚರಿತ್ರೆ ಮತ್ತು ಕತೆಗಳು ಒಂದಾದ ಕತೆ 
(ನಿಜಾಭಿಖ್ಯಾಶಿಯಂ  ಇಳೆಯೊಳ್‌  ನಿಜಿಸಲ್ಪೀ ತೆಅದ 
ಇತಿಹಾಸಕಥೆಯಂ ಒಪ್ಪಿಸೆ ಕುಜೆತಂ: ಪಂಪಭಾ, ೧೪. ೫೧) 

ಇತಿಹಾಸೋಪಾಶ್ರಯ - ಇತಿಹಾಸವನ್ನು ಅವಲಂಬಿಸಿರುವುದು 
(ಅತಿಶಯಂ ಇತಿಹಾಸೋಪಾಶ್ರಯಂ ಮೇಣ್‌ 
ಕಥಾವಿಶ್ರುತಚತುರವಿಕಾಶೋತ್ಪಾದಿತ ಅರ್ಥಕರಂ: ಕವಿರಾಮಾ, 
೩ ೨೦೯) 

ಇತ್ತಳತ್ತಳ್‌ - ಈ ಕಡೆ ಆ ಕಡೆ (ಇತ್ತಳತ್ತಳ್‌ ಇಪ್ಪೊಚ್ಚರೆಗಣ್ಣ 
ನೀಜ್‌” ವರ ಮಲ್ಲಣಿ ದಶಬ್ದಮಾಳ್ತು ನೀನುಚ್ಚವದಿಂ: 
ಉದ್ಭಟಕಾ, ೧೨. ೬೭) 

ಇತ್ತಿಗ - ಇತ್ತಿಗೆ ಪಗಡೆಯಲ್ಲಿ ಎರಡು ಕಡೆ ಮೂರು ಬೀಳುವುದು 
(ಚೌಕ ದುಗ೦ ಇದ್ದುಗಂ ಇತ್ತಿಗಂ ಬಾರಮಂ ಎಂಬ ಆರಿಸಿ 
ಬೇಡಿದ ದಾಳಮಳವಟ್ಟಿರೆ: ಪುಣ್ಯಾಸ್ತ, ೪. ೧೮) 


ಇತ್ತುಂ ತೆತ್ತಂ - ಕೊಡಬೇಕಾದ್ದನ್ನು ಕೊಟ್ಟು (ಪರಮಂಡಳ 
ವ್ಯಸನಮಂ ಆರಯ್ವಮಪ್ಪೊಡೆ ಇತ್ತುಂ ತೆತ್ತುಂ ಬಾಟ್ವ 
ಮಂಡಲಮಲ್ಲದೆ ಕೀಟೆಯುಂ ಮೀಟೆಯುಂ ನೆಗಟ್ಟ 


ಮಂಡಲಮಿಲ್ಲ: ಪಂಪಭಾ, ೬. ೬೭ ವ) 

ಅತ್ತೆಯೆ - [ಇತ್ತೆ-ಎ] ಈ ಕಡೆಯೇ, ಇಲ್ಲೇ (ಎಮ್ಮಾಳ್ವ ಷಟ್ಟಂಡಕ್ಕೆ 
ಇಂತಿದಣೆಂದಿತ್ತೆಯೆ ಮೇರೆ ನೋಡೆಮಗೀ ಶೈಳೇಂದಂ: 
ಆದಿಷಪು, ೧೩. ೬೯) 

ಇತ್ತೊಂದು - ಮಗುದೊಂದು (ಬಗೆ ಮತ್ತೊಂದೆನೆಯುಂ 
ಗೆಯ್ದೊಗಂ ಇತ್ತೊಂದೆನೆಯುಂ ಅಂಗುಳೀ 
ನಖಚಯಕಾಂತಿಗಳಂ ಅವಟಯ್ಸಿ ಸಲೆ ಪಾಸಗಯದೆಸೆದೆಸೆ 
ಪೊರಳ್ಳಿದಂ ಮತ್ತೊರ್ವಂ: ಶಾಂತಿಷು, ೫. ೧೦೫) 

ಇದಂ - ಇದು, ಈ (ಶೈಲೇಳಾಕಲ್ಪಕಾಳ೦ ಕ್ಷಿತಿವಲಯಮಿದಂ 
ಪಾತು ವಿಕ್ರಾಂತತುಂಗಃ: ಪಂಪಭಾ, ೧೪. ೨೭) 

ಇದಂದೇವ - ಈತನೇ ದೇವ (ತ್ಯದಾದಿಗೆ - ಇದಂದೇವ 
[ಈತನೆ ದೇವನೆಂಬರ್ಥಂ1, ಅದಃಪುತ್ರ [ಈತನೆ 
ಪುತ್ರನೆಂಬರ್ಥಂ] ಶಬ್ದಮದ, ೯೧ ಪು 

ಇದಾನೀಂತನ - ಈಗಿನ, ಈ ಕಾಲದ (ಕಟಕೋಪಾಧ್ಯಾಯನಾ 
ನಾಗವರ್ಮಂ ಇದಾನೀ೦ಂತನ ಶರ್ವವರ್ಮನೆ ಗಡ೦ 
ಜನ್ನಂಗುಪಾಧ್ಯಾಯಂ: ಅನ೦ತಪು, ೧. ೩೪) 

ಇದಿರ್‌ - ಎದಿರು, ಸಮ್ಮುಖ (ಪೆರ್ಮಡುಗಳೊಳ್‌ ಇದಿರುಂ 
ಬಟೆಯು೦ ಈಸಿಸುತ್ತುಂ: ಅಜಿತಪು, ೧೦. ೧೦ ವ) 
ವಿರೋಧ ತನಗಿದಿರ೦ ಅದಿರದೆ ಒಡ್ಡಿ ವಿದ್ದಿಷ್ಠಬಲಂ ನೋಡೆ 
ನೋಡೆ ಕರಗುವುದಟೆಂ: ಪಂಪಭಾ, ೧೪. ೩೭ ವ) 

ಇದಿರ್‌ ನಿಲ್‌ - ಎದುರಿಸು (ದಿವಿಜರ್‌ ವಾಯುಪಥದೊಳ್‌ 
ಶಿತಾಸ್ತಂಗಳಂ ಪೊಂಕಂಗಿಡಿಸೆ ಸುಗಿದಂ ಭಾರ್ಗವಂ ಇದೇಂ 
ಪ್ರತಿಜ್ಞೌಗಾಂಗೇಯಂಗೆ ಅದಿರದೆ ಇದಿರ್‌ ನಿಲ್ಲನ್ನರೊಳರೇ: 
ಪಂಪಭಾ, ೧. ೮೦) 

ಇದಿರಂ ನೋಡು -  ನಿರೀಕ್ಷಿಸು 
ಕೊಂಡುಬಂದಪೆನೆಮದು ಬಗೆಯದೆ 
ನೋಡುತ್ತಿರಿಮೆಂದು: ಪಂಪಭಾ, ೭. ೩೭ ವ) 

ಇದಿರಂ ಬರ್‌ -.. ಎದುರುಗೊಳ್ಳು, 
(ಅತಿವಿಳಾಸವಿಧೃತದುಕೂಲಂ ಧೃತರತ್ನಾರ್ಫ್ಯಂ 


(ಎಲ್ಲಿವೊಕ್ಕೊಡಂ 
ಇದರಂ 


ಸ್ವಾಗತಿಸು 
ಬಂದಂ 


ಪತಿಗಿದಿರಂ ಶಂಖನಿಧಿಯೆ ಬರ್ಪಂತಾಗಳ್‌: ಆದಿಪು, ೧೩. 
೧೨) 

ಇದಿರಂ ಬಟೆಯಂ -. ಮುಂದೆ 
(ಕೂಟಶಾಲ್ಕಲಿಗಳನಡರವೇಟ್ಟು ಇದಿರಂ 
ಉರ್ಚುವರುಂ: ಆದಿಪು, ೫. ೮೫ ವ) 

ಇದಿರಾನ್‌ - ಎದುರಿಸು (ಎನಗೆ 
ಮೇದಿನಿಯೊಳ್‌: ಧರ್ಮಾಮೃ, ೪. ೧೪೭) 

ಇದಿರಿದಿರ್‌ - ಎದುರುಬದುರು, ಮುಖಾಮುಖಿ (ಅರಿವ ನಡುವ 
ಉಡಿವ ನೇರ್ಗೋಲ್ಲರಿದು ಉರ್ಚುವ ನಟ್ಟು ತೊನೆವ 


ಮತ್ತು ಹಿಂದೆ 


ಬಟಿಯಂ 


ಇದಿರಾಂಪವರಾರ್‌ 


ಕಣೆಗಳ್ಲೆ  ಮೊಗಂದಿರಿಯದೆ ಇದಿರಿದಿರಂ ಅದಿರದೆ 
ಸುರಿಗಿಜೆವಂತೆ: ಪಂಪಭಾ, ೧೦. ೭೪) 
ಇದಿರೀಸು - ಪ್ರವಾಹಕ್ಕೆ ವಿರುದ್ಧವಾಗಿ ಈಜು (ಎಟ್‌ವ 


ತೊಜ*ಯಂ ಇದಿರೀಸುವುದೆಲ್ಲಿಯ ಗಾಂಪು: ಆದಿಷು, ೧೨. 
೧೦೮) 

ಇದಿರುಗಟ್ಟು - ಮನೆಯ ಮುಂಭಾಗದಲಿ ನಿರ್ಮಿಸಿರುವ 
(ಅರಸನ ಮನೆಯ ಇದಿರುಗಟ್ಟಿನ ಭದ್ರದ ಮುಂದಣ 
ಜಗತಿಯ ಮೇಲಾಕೆ ಕುಳ್ಳಿರ್ದಾಗಳ್‌: ಪುಣ್ಯಾಸ್ರ ೭. ೧೧ ವ) 

ಅದಿರೆತ್ತು - ಎದುರಾಗಿ ದಂಡೆತ್ತಿ ಹೋಗು (ಆಜಿಗೆ ಇದಿರೆತ್ತಿ ಬರೆ 
ಮಾಯಾದೇವಿಯನಂದು ಕಂಡು ವಾನರಚಿಹ್ನಂ: ಪಂಪರಾ, 
೧೦. ೨೦) 


ಇದಿರೇಜೆಸು - ಎದುರಾಗಿ ನುಗ್ಗಿಸು (ಪರಿಯಿಪ ನೆಟ್ಟನಟ್ಟು 
ಇದಿರೇಜಿಪ ಪಾರಿಪ ಕೀಳ್ತು ದಾಂಟಿಪ . . 
ಪಂಚಧಾರೆಯೊಳ್‌ ಪರಿಣತಿದೋರ್ಪ ವಾಹಳಿತನಂ: 


ರಾಜಶೇವಿ, ೧೩. ೮೨) 

ಇದಿರೇಟಕ್‌ - ಗೌರವದಿಂದ ಎದುರುಗೊಳ್ಳು (ಜಗದ್ಗುರುಗೆ 
ಬೇಗಂ ಉಚ್ಚಾಸನದಿ೦ದ ಇದಿರೇಟಿಂ ಎಂದು ಪೇಟ್ವವೊಲ್‌: 
ಆದಿಪು, ೭. ೪೦) 

ಅದಿರೇಟ್ತರ್‌ - ಎದುರಾಗಿ ಬಾ (ನಾಡೆಯು೦ ಗೋಸಣೆವೆತ್ತ 
ರಾಯರ್‌ ಇದಿರೇಟ್ತರೆ ತಳೆರ್ದಂ ನನೆಯಂಬಂ: ಕಬ್ಬಿಗಕಾ, 
೯೧) 

ಇದಿರೊಡ್ಡಣ - ಎದುರಿನ ಸೈನ್ಯ (ನಿರಂಕುಶ೦ ಮುಟ್ಟೆವಂದಂ 
ಇದಿರೊಡ್ಡಣಮಂ: ಪಂಪರಾ, ೧೦. ೧೯) 

ಇದಿರೊಡ್ಡು ದ ಪ್ರತಿಸೈನ್ಯ (ವಾರಣಕ್‌ಕೆ 
ವಾರಣದಿದಿರೊಡ್ಡನೊಡ್ಡಿದುದು ಯಾಧವ ಮಾಗಧ 
ಸೈನ್ಯವಾಜಿಯೊಳ್‌: ಜಗನ್ನಾವಿ, ೭. ೫೦): ವಿರುದ್ಧ ನಿಲ್ಲಿಸು 
(ಉಗ್ಗಡದಿ೦ ಬಂದಿದಿರೊಡ್ಡಿ ಬಾಟ್ವವರ ನೆಂದುಂ ಕಂಡುದಿಲ್ಲ 
ಇನ್ನೆಗಂ: ಕಬ್ಬಿಗಕಾ, ೧೭೨) 

ಇದಿರ್ಗೊಳ್‌ - ಸ್ಥಾಗತಿಸು (ದುರಿತವಿಜಯಮಂ ತನಗೆ 
ಮಹೋತ್ಸವದಿನಜಿಪುತ್ತುಂ ಇದಿರ್ಗೊಳ್ಳವೊಲೆಸೆದುದು 
ಸಮವಸರಣ ದುಂದುಭಿನಿನದಂ: ಆದಿಷು, ೧೪. ೧೩೬) 

ಇದಿರ್ವರ್‌ - ಎದುರುಗೊಳ್ಳು, ಸ್ವಾಗತಿಸು (ಮದಕರಿಕರೇಣು 
ತುರಗಾದಿ ನಾನಾ ವಿಧ ವಾಹನಂಗಳಂ ಏಜೆ 
ಮಯ್ದುನಂಗಿದಿರ್ವಂದು: ಪಂಪಭಾ, ೪. ೩೩ ವ) 

ಇದುವೆ - [ಇದು*ಎ] ಇದೇ (ಇದು ಶಾಲ್ಕಲಿಪಾದಪಂ ಇಂತಿದು 
ಜ೦ಬೂವೃಕ್ಷಂ ಇದುವೆ ಕುರುಭೂಮಿಗಳೊಪ್ಪಿದುವು 
ಅರ್ಧಚಂದನಾಕಾರದಿಂ ಉಚಿತದಶಾಂಗಕಲ್ಲಕುಜ 
ನಿಳಯಂಗಳ್‌: ಆದಿಪು, ೨. ೨೬) 


೧೬೨ 


ಇದ್ದ - ಪ್ರಖರವಾದ (ಅಮರೇಂದ್ರಾಭ ಪ್ರಸಿದ್ಧ 
ಖೇಚರರಾಜರ್‌ ನುಡಿದಟ್ಟಲ್‌ ಅಣ್ಮರ್‌: ಹರಿವಂಶ, ೭. ೭೯) 

ಇಧ್ಮ - ಸಮಿತ್ತು ಸೌದೆ (ಮನಂ ಆರಾಧಿತ ಹೋಮಭೂಮಿ 
ಪಶುಗಳ್‌ ಕಾಮಾತುರರ್‌ ಬಂದ ಮಾವನಿತುಂ ಸ್ಥಾಪಿತ 
ಯೂಪಕೋಟ ಬಳವತ್ಕಾಮಾಗ್ನಿ ಹೋಮಾಗ್ನಿ ಚಂದನ 
ಕರ್ಪೂರ ಮೃಣಾಳನಾಳಮೆ ಪೊದಳ್ಜ ಇಧ್ದಂಗಳ್‌ ಇಂತಾಗೆ 
ತಾನಿನಿತುಂ ಕಾಮನ ಬೇಳ್ವೆಯೆಂದು ಸುಗಿದಳ್‌ ತನ್ನಂಗಿ 
ಬೆಳ್ಳಿಂಗಳೊಳ್‌; ಪಂಪಭಾ, ೪. ೫೯) 

ಇನ್‌ - ಇನ್ನು ಇನ್ನು ಮುಂದೆ (ಜನಕ೦ ಬಟೆಯಟ್ಟಿದಂ 
ಅಟ್ಟಜೆಂ ಪುರಕ್ಕೆ ಇನ್‌ ನಡೆತಂದು ದೇವ ಪಡೆ 
ಪೌರಜನಂಗಳ ಕಣ್ಣೆ ಪರ್ವಮಂ; ಕಾದಂಸಂ; ೨. ೩೬) 

ಇನ - ಸೂರ್ಯ (ಇನ ವಂಶೋದ್ಧವನಪ್ಪ ಲಕ್ಷ್ಮಣನ 
ಮೂರ್ಫ್ಛಾವೇಗಮಂ೦ಂ ಪಿಂಗಿಸಲ್‌ ಮನುವಂಶಂಗೆಡೆ 
ಮಾಯ್ಲೌನಿಂದಿನಿರುಳೊಳ್‌: ಪಂಪರಾ, ೧೪. ೩೩); ದೇವರು 
(ಜಲಜಾಕ್ಷಂ ಹಂಸವಿನನೆಂದಟೆಗೆ ಬುಧರ್‌: ಅಭಿಧಾವ, ೩. 
೧. ೬); ಹಡಗು (ತರಣಿ ಬಹಿತ್ರಮಿನನುಂ: ಅಭಿಧಾವ, ೩. 
೧. ೧೩); 

ಅನಕರ - ಬಿಸಿಲು (ಇನಕರಪಾತಭೀತ 
ಸಂಹರಣಾರ್ಥಂ ಅಂಬುಜಾಸನಂ೦ ಒಸೆದಿಟ್ಟ 
ಸೋಲದ ಸಾಲೆಯೆನಲ್‌: ಶಾಂತೀಶ್ವಪು, ೧೩. ೧೩೦) 

ಇನಜ ದ ಯಮ (ದಿನಪನೊಗೆವಂತೆ ಪುಟ್ಟಿದಂ 
ಅನಿವಾರ್ಯತೇಜನೆನಿಪಂ ಇನಜನ ತನಯಂ: ಪಂಪಭಾ, ೧. 
೧೨೧) ಕರ್ಣ (ಜಗದೊಳ್‌ ಪತಿಹಿತದೆಡೆಯೊಳ್‌ ನೆಗಟ್ಟ 
ಇನಜನಿಂ ಏಕದ೦ತನಿ೦ ಪವನಜನಿಂ ಖಗರಾಜನಿಂ ದುರ್ಗ೦ 
ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: ಪಂಚತಂತ್ರ, 
೫೫) 

ಅಇನಜನ ತನಯ - ಯಮನ ಮಗ, ಧರ್ಮರಾಯ 
(ವನನಿಧಿಯಿಂದಂ ಚಂದಂ ವಿನತಾ ಉದರದಿಂ ಗರುತ್ಮಂ 
ಉದಯಾಚಳದಿಂ ದಿನಪಂ ಒಗೆವಂತೆ ಪುಟ್ಟಿದಂ 
ಅನಿವಾರ್ಯ ಸುತೇಜ೦ ಎನಿಪ೦ ಇನಜನ ತನಯಂ: 
ಪಂಪಭಾ, ೧. ೧೨೧) 

ಇನತನೂಜ - ಕರ್ಣ (ಪಿಡಿದನೆ ಪುರಿಗಣೆಯಂ ಎರಟ್ನುಡಿದನೆ 
ಬಳ್ಳಿದನೆ ತಾನೆ ತನ್ನನೆ ಚಲಮಂ ಪಿಡಿದು ಅಟೆದಂ ಎಂದು 
ದೇವರ ಪಡೆ ಗಡಣದೆ ಪೊಗಲ್ಬುದು ಇನತನೂಜನ ಗಂಡಂ: 
ಪಂಪಭಾ, ೧೨. ೨೧೬); ಕಾಗೆ (ಮೌಕುಳಿ ಕೃಷ್ಣಧ್ವಾಂಕ್ಷಂ 
ಕಾಕೋಳ೦ ದ್ರೋಣ೦ ಇನತನೂಜನೆನಿಕ್ಕುಂ: ಅಭಿಧಾವ, ೧. 
೯. ೧೫) 

ಇನಪಥ - ಸೂರ್ಯಪಥ, ಆಕಾಶ (ಪಜ್ಞಳಿಸುತಿರ್ಪ 
ಇನಪಥಮಣಿಮುಕುರದೊಳ್‌ ಇಂದ್ರನ ಪೊಟಲ್‌ ಆ 
ಹೊಲ ನೆಟಲನನುಕರಿಸಿರ್ಕುಂ: ಆದಿಹು, ೬. ೯೦) 

ಇನಬಿಂಬ - ಸೂರ್ಯಮಂಡಲ (ಉದಯಂಗೆಯ್ವ ಇನಬಿಂಬದಿಂ 
ಉದಯಿಸುವ ಎಳೆಬಿಸಿಲೆಂಬಿನಂ: ಕಾದಂಬ, ೧. ೬೭) 

ಇನವಳಯ - ಸೂರ್ಯಮಂಡಲ (ಒಳಕೊಂಡ ಕೆಂಪಿನಿಂದ 
ಇನವಳಯಂ ಪೋಲ್ತಿರ್ದುದಪರದಿಗ್ವಧು ಭೂಭ್ಯತ್ತಿಳಕಂಗೆ 
ಪಿಡಿವ ಬಗೆ .. . ಮಣಿರಾಗದರ್ಪಣಮಂ: ಆದಿಪು, ೧೨. 
೨) 

ಅನಾತ್ಮಜ - [ಇನ--ಆತ್ಮಜ] ಸೂರ್ಯನ ಮಗ, ಕರ್ಣ (ಚಿಃ 
ಪೆಅ೦ಪೆಅ೦ ನುಡಿದೊಡೆ ಕೇಳ್ಬಂ ಎಂದು ಎನಗೆ ನೋಯನೆ 
ಸಗ್ಗದೊಳಿರ್ದ ಇನಾತ್ಮಜಂ: ಪಂಪಭಾ, ೧೩. ೨೮) 


ಇದ್ದ 


ಪಧಿಕಶ್ರಮ 


ತಣೆಟಲ 
ಣ 


ಇನಾತ್ಮಜಾತ - ಕರ್ಣ (ನೆಲನ೦ ಕೊಟ್ಟಂ ಇನಾತ್ಮಜಾತಂ ಎನಗೆ 


ಆಂ ತಕ್ಕೂರ್ಮೆಯಿಂದಂ ಜಳಾಂಜಳಿಯುಮಂ 
ಕೊಟ್ಟೆನುಮಿಲ್ಲ: ಪಂಪಭಾ, ೧೩. ೬೦) 

ಅನಿ - ಮಧುರ (ಪುಲಿಗೆಜ್‌ಯ ತಿರುಳ ಕನ್ನಡದೊಳ್‌ 
ನಿರ್ವಾಜದ ಎಸಕದೊಳೆ ಪುದಿದೊಂದೋಜೆಯ 


ಬಲದಿನಿಯ ಕವಿತೆ ಪಂಪನ ಕವಿತೆ: ಪಂಪಭಾ, ೧೪. ೫೮) 

ಇನಿಕೆಯ್‌ - ರುಚಿಯಾಗು (ಪಸಿವು ದೊರೆಕೊಳ್ಗು೦ ಉಣಿಸುಗಳ್‌ 
ಇನಿಕೆಯ್ದುಂ ಆವಂದದೊಳ್‌ ಕನಲ್ಹು ಆದ ಮೆಯ್ಯಂ 
ಅಸಿಯನಾಗಿಪುದು: ಪಂಪಭಾ, ೫. ೪೭) 

ಇನಿಗೊಳ - ಸಿಹಿನೀರಿನ ಕೊಳ್‌, ಅಮೃತಸರೋವರ 
(ನನೆಗಣೆಯನ ಮೆಯ್ವೆಳಗೆಂಬಿನಿಗೊಳದೋಲ್‌ ಮೊದಲೆ 
ಮಿಳಿರ್ದು: ಕಬ್ಬಿಗಕಾ, ೩೩೧) 

ಇನಿತು - ಸ್ವಲ್ಪ (ಅವಗುಣಂ ಇನಿತಾದೊಡಂ ಆ 
ಕವಿತಾಬಂಧಮಂ ಅಶೇ೦ ದೂಷಿಸುಗುಂ: ಕವಿರಾಮಾ, ೧. 
೪೩); ಇಷ್ಟು (ಇನಿತಟಲು೦ ಇನಿತು ಮಉಖುಕಮಮುಂ 
ಇನಿತು ಮನಃಕ್ಷತಮು೦ ಆವನಿಂದಾದುದು: ಕಾವ್ಯಾವಲೋ, 
೩೫೬) 

ಇನಿತುಂ - ಇಷ್ಟಾದರೂ, ಸ್ವಲ್ಪವೂ (ನಿಮ್ಮ ಮನದಿಂ 
ಮಿಥ್ಯಾಕಳಂಕಂ ತೆರಳ್ಳಿನಿತುಂ  ಪೋಗದು  ಕಾಲಲಬ್ಬಿ 
ದೊರೆಕೊಂಡಂದಲ್ಲದೇಂ ಪೋಕುಮೇ: ಆದಿಷು, ೨. ೨೨) 

ಇನಿತ್ತು - ಇಷ್ಟು (ಉದಗ್ರರಥಂಗಳಂ ಇನಿತ್ತಿನಿತ್ತಿವು ಎಂದೊದವಿದ 
ರಾಗದಿಂದೆ ಗಣಿಯಿಪ್ಪಿನದಾವಂ: ಆಚವರ್ಧ, ೨. ೨೮೦; 

ಅನಿದು - ಮಧುರ (ಸವಿವೊಡೆ ಮಧುರರಸಂಬೊಲ್‌ 
ಕಿವಿಗಿನಿದಾಗಿರ್ಪ ವಚನವಿರಚನೆ ಮಧುರಂ: ಕವಿರಾಮಾ, ೨. 
೬೦); ರುಚಿಯಾದ (ಇನಿದುಂಬ೦ ವಿಷಸೇವನೆಗಿನಿಸಂ 
ಬಯಸುವಂತೆ: ಸಮಯಪ, ೫. ೪೮) 

ಅನಿಯದು - ಸಿಹಿಯಾದುದು (ಇನಿಯವು ಮೊದಲೊಳ್‌ 
ನಂಜಿನ ಪನಿವೊಲ್‌ ಬಚಿಕ ಎಯ್ದೆ ಮುಳಿದು 
ಕೊಂದಿಕ್ಕುವುದು: ಆದಿಷು, ೧೪. ೧೨೫) 

ಇನಿವಿರಿದು - [ಇನಿತು-ಪಿರಿದು] ಇಷ್ಟು ದೊಡ್ಡದು (ನೀಮೆನ್ನ 
ಪುರಾಕೃತ ಪುಣ್ಯಮೆ ರೂಪುಗೊಂಡು ಬರ್ಪಂತೆ ಬಂದಿರ್‌ 
ಏನಿಮಿತ್ತಂ ಎನಗೆ ಇನಿವಿರಿದು ಉಪಕಾರಮಂ ಒಡರ್ಚಿದಿರಿ: 
ಪಂಪರಾ, ೭. ೧೨೧ ವ) 

ಇನಿವಿಲ್‌ - ಇನಿದು ಬಿಲ್ಲು, ಕಬ್ಬು (ಪುರಿದಂತಾದುವು 
ಪೂವಿನಂಬಿ ಇನಿವಿಲ್‌ ನಿಸ್ಸಾರಮಾದತ್ತು ಸೀಕರಿವೋದತ್ತು 
ಮೃಣಾಳತಂತು: ಪಂಪರಾ, ೧. ೧೬) 

ಇನಿಸಾನುಂ - ಕೊಂಚ, ಕೊಂಚವಾದರೂ (ಅಂತಃಕರಣದೊಳ್‌ 
ಇನಿಸಾನುಂ ನಿಂದುದೊಂದು ಮಾನಕಷಾಯಂ ಮುನಿಪತಿಗೆ: 
ಆದಿಪು, ೧೪. ೧೪೫) 

ಇನಿಸಾನುಂ ಬೇಗ - ಬೇಗ (ಆ 
ಮದಮವರ್ಗೇನೇನತಉಳಾಯ್ತು ಅದನನಿಸಾನುಂ 
ಬೇಗದೊಳೆ ಕಳೆದು ತೋಜ್‌ನೆ ರಣದೊಳ್‌: ಆದಿಪು, ೧೪. 
೨೫) 

ಇನಿಸು - ಇನಿತ್ತು (ಧ್ಯಾನದೊಳ್‌ ಅಭವಂ ನೆಜೌದು ಇನಿಸಾನುಂ 
ಅರೆಮುಚ್ಚಿ ಕಣ್ಗಳಂ ನಿಶ್ಚಳಿತಂ ತಾನಿರ್ದ ಮಣಿದು ಕೆಂದಿದ 
ಮೀನಂ ತಳ್ತಾಡದಿರ್ದ ಮಡುವಂ ಪೋಲ್ತ್ವಂ: ಪಂಪಭಾ, ೮. 
೧೩) 


ವು 
ಆದಷ್ಟು 


೧೬೩ 


ಅನ್ನಂ - ಇಂತಹವನು (ನೆಟ್ಟನಿದಿರ್ಜುವ ನಿಚ್ಚಟಕ್ಕೆಯೊಳ್‌ 
ಭೀಮನು೦ ಇನ್ನಂ ಅಲ್ಲಂ ಎನೆ ಪೋಲ್ವೆಗೆ ಇವಂಗೆಣೆ 
ಗಂಡರೆಂಬರಾರ್‌: ಪಂಪಭಾ, ೧೨. ೮೪) 

ಅನ್ನಪ್ಪ [ಇನ್ನು* ಅಪ್ಪ]. ಮುಂದೆ. ಆಗಲಿರುವ, 
ಸ್ಥಾಪನೆಗೊಳ್ಳಲಿರುವ (ತನ್ನ ಮುನ್ನ ಪಡೆದ ವರ್ಣತ್ರಯಕ್ಕಂ 
ಭರತನಿಂದಮಿನ್ನಪ್ಪ ವಿಪ್ರವರ್ಣಕ್ಕಂ ಯಥೋಚಿತ 
ವೃತ್ತಿಗಳನಜೆಪಲೆಂದು: ಆದಿಷು, ೮. ೭೨ ವ) 


ಇನ್ನರ್‌ - ಇಂಥವರು (ಅಜೆಯದೆ ತಂದೊಡಮೇಂ ಎಮ್ಮ 
ಎಜ್‌ಯಂಗೆ ಅದಂ ಎಮ್ಮ ಕೆಯ್ಯೊಳಟ್ಟಿಂ ನೀಂ 
ಇಂತಟೆಯುತ್ತುಂ ಪೆಣರೊಡಮೆಯಂ ಉಟ 


ಸೆಬ್‌ವಿಡಿದಿರ್ಪಿರಿ ಇನ್ನರ್‌ ಉರ್ವಿಯೊಳ್‌ ಒಳರೇ: ಪಂಪಭಾ, 
೮. ೧೮) 

ಅನ್ನವು -. ಇಂಥವು (ನಿನ್ನ ಪೆಡಗೆಯ್ಗಟ್ಟಂ ಶರದಿಂ 
ಬಿಡಿಸಿದನಲ್ಲನೆ ಸರಿತ್ಸುತಂ ಬನ್ನವಿನ್ನವು ಎಂಬುವುಮೊಳವೇ: 
ಪಂಪಭಾ, ೮. ೫೩); ಇಲ್ಲಿಯವರೆಗೆ 

ಇನ್ನಿಂತಿರವೇಡ - ಇನ್ನು ಹೀಗಿರಬೇಡ (ಚಿಂತೆಯಿದೇನೊ 
ಸಂತತಿಗೆ ನೆಟ್ಟನೆ ಮಕ್ಕಳೆ ಬಾರ್ತೆಯಪ್ಪೊಡೆ ಇನ್ನಿಂತಿರವೇಡ: 
ಪಂಪಭಾ, ೧. ೧೧೮) 

ಇನ್ನುಣಿಸು - ಇನಿದಾದ ಉಣಿಸು (ಮಣಿಕನಕಾದಿ 
ವಸ್ತುಗಳನೊಂದುಮಂ ಒಲ್ಲೆಂ ಏವುವಾದವು ಇನ್ನುಣಿಸೆನಗೆ 
ಅಟ್ಟೆ ಮೆಯ್‌ ಪಸಿದು ಜೊಮ್ಮನೆ ಪೋದಪುದು: ಪಂಪಭಾ. 
೫. ೭೧) 

ಇನ್ನೆಗಂ - ಇಷ್ಟರವರೆಗೆ, ಇಲ್ಲಿಯವರೆಗೆ (ಕಮಲೆಯೆಂ ಇನ್ನೆವರಂ 
ಕುರುಮಹೀಪತಿಯೊಳ್‌ ನೆಲಸಿರ್ದೆ೦: ಗದಾಯು, ೯. ೪) 

ಇನ್ನೆವರೆಂ — ಇದುವರೆಗೆ (ಭಯಂಕರಾಟವಿಯೊಳ್‌ 
ಇನ್ನೆವರಂನೆಲಸಿರ್ದ ಸೇದೆ: ಪಂಪಭಾ, ೯. ೪೨) 

ಇನ್ನೆವರೆಗಂ - ಇನ್ನೆವರಂ (ಕಠೋರವಾಣಿಗಳಿಂ ಘಾತಿಸುತಿರ್ದೆಂ 
ಇನ್ನೆವರೆಗಂ ನಿಮ್ಮ ಸುಕುಮಾಚ, ೨. ೩೩) 

ಇನ್ನೇಟೆಂ  - [ಇನ್ನು*ಏಚೆಂ] ಇನ್ನು ಹೊರಡಿ (ಬರಿಸಿದ 
ಕಾರಣಮಾವುದೊ ತರುಣಿ ಮುನೀಶ್ವರನ 
ಮಂತ್ರಮೇದೊರೆಯೆಂದಾಂ ಮರುಳಿಯೆನೆ 
ಅಟೆದುಮಛೆಯದೆ ಬರಿಸಿದೆನಿನ್ನೇಟಿಮೆಂದೊಡಾಗದು 
ಹೋಗಲ್‌: ಪಂಪಭಾ, ೧. ೯೩) 

ಇನ್ನೊಡ್ಡು - ಇನ್ನೊಂದು ಪಣದ್ರವ್ಯ (ಮಡಿಮಡಿಗುಳುವುದುಂ 
ಒಂದು ಪತ್ತೆಂಟು ಪಲಗೆಯಂ ಮೆಟ್ಲಡಿಸಲೆಂದು ಸೋಲ್ತು 
ಸೋಲದೊಳೇವಯಿಸಿ ಇನ್ನೊಡ್ಡಂ ಕೊಳ್ಳಿಂ ಎಂದು: 
ಪಂಪಭಾ, ೬. ೭೧ ವ) 

ಇಪ್ಪತ್ತೈದು ದೋಷ  - [ಜೈನ] ನೋಡಿ, ಪಂಚವಿಂಶತಿಮಳ 

(ಶಂಕಾದ್ಯಷ್ಠಮಲಂಗಳುಂ ಎಂಟುಮದಂಗಳುಂ ಮೂಖು 

ಮೂಢಮುಂ ಆಜು ಅನಾಯತನ ಸೇವೆಗಳುಂ ಎಂದಿಂತು 

ಇಪ್ಪತ್ತೈದು ದೋಷಂಗಳಿದಗಲ್ಪ ಸಮೃಕ್ಷ್ಯಮನೊಡೆಯನಾಗಿ: 

ವಡ್ಡಾರಾ, ಪು ೬, ಸಾ ೨೨) 

- ಒಂದು ಮರ (ಇರ್ಬೀಡ ಅರನೇಜೆಲ್‌ ಇಪ್ಪೆ ಸಿರಿಸಂ 
ಹಾಡಂಗಿ ಭಾರಂಗಿ ನೇಳಲ್‌ ಎರಂ ಪಾದರಿ ತಾಜ್‌ ತಂಡಸು 
ಬಿಳಿಲ್‌ ಬಲ್ಮತ್ತಿ ಬೇವತ್ತಿ: ಪಾರ್ಶ್ವನಾಷು, ೧೨. ೫೮) 


ದ್‌ 
ಇಷ್ಟ 


ಅಬ್ಬ್ದಕುಳ ದ [ಇಭ್ಯಕುಲ] ವರ್ತಕ 
(ಭಾನುದತ್ತಸೆಟ್ಟಿಯೆಂಬೊಂ ಇಬ್ಬಕುಳೋದ್ಧವಂ 
ಭಾರ್ಯೆ ದೇವಿಲೆಯೆಂಬೊಳ್‌: ಹರಿವಂಶ, ೩. ೩ ವ) 

ಇಭ - ಆನೆ (ಇಭಶೈಲಂಗಳನೇಜೆಯೇಜೆ ರುಧಿರ ಸ್ರೋತಂಗಳಂ 
ದಾಂಟಿ ದಾಂಟಿ .. . ಭರಂಗೆಯ್ದುಣದೆಯ್ದಿ: ಗದಾಯು, ೪. 
೪೮) 

ಅಭದ್ವಿಣ್ಮೂರ್ತಿ - ಸಿಂಹದ ಆಕಾರ (ಕಾಲನಂ ಪೊಡೆದಿಕ್ಕಲ್‌ 
ವಿಳಯಾಂತಕಂ ಮುಳಿದು ಇಭದ್ವಿಣ್ಮೂರ್ತಿಯಂ ತಾಳ್ಗಿದಂ 
ಗಡಂ ಎಂಬಂತೆ ಕೊಲುತ್ತುಮಿರ್ದುದು ಸಮಂತು 
ಉತ್ಕಂಠಕಂಠೀರವಂ: ಶಾಂತೀಶ್ವಪು, ೩. ೫) 

ಇಭಮುಕ್ತಾವಳಿ - ಆನೆಯ ದಂತದ ಮಣಿಗಳ ಹಾರ 
(ಗುಂಜಾಫಳಮೆನೆ ತಳೆದು ಇಭಮುಕ್ತಾವಳಿಯಂ 
ಮರುಳಮಮ ಶಬರಿಯೆನಿಸಿತ್ತದಜಳಳ್‌: ರಾಜಶೇವಿ, ೬. 
೧೦೯) 

ಇಭವಕ್ತ - ಗಣಪತಿ (ಇಭವಕ್ತಂ ನಲಿದೀಗೆ ಮತ್ಮತಿಗೆ 
ನಿರ್ವಿಘ್ನತ್ವಮಂ ಸಂತತಂ: ತ್ರಿಷಷ್ಠಿಹು, ೧. ೮) 

ಇಭಶಿಕ್ಷಕ - ಆನೆಗಳನ್ನು ನಿಯಂತ್ರಿಸುವವನು, ಮಾವತಿಗ ನೆರೆದ 
ಇಭಶಿಕ್ಷಕರ್‌ ಕಲಿಸಲೇರ್ವೆಸನಂ ಕಲುತಿರ್ಪ 
ಗಂಧಸಿಂಧುರಚಯಂ: ಜಗನ್ನಾವಿ, ೨. ೧೭) 

ಇಭಾಂತಕ - ಆನೆಯನ್ನು ಕೊಲ್ಲುವಂಥದು, ಸಿಂಹ (ವಿಲಯದ 
ಮೃತ್ಯುವಂತೆ ತವೆ ಕೊಂದುದು ತಿಂದುದು ಅದೊಂದು 
ಇಭಾಂತಕಂ: ರಾಜಶೇವಿ, ೫. ೧೧೯) 

ಇಭೇಂದ್ರವೈರಿ - ಆನೆಯ ವೈರಿ, ಸಿಂಹ (ಉದಿತಸ್ಥೇರಂ 
ಇಭೇಂದವೈರಿ ನಯದಿಂ ಕೈನೀಡಿ ಗೋಮುಖ್ಯ ಬಲ್ಲಿದಿರೇ 
ಸಂತಸಮೇ ಕರಂ ಕುಶಲಮೇ: ಪಂಚತಂತ್ರ, ೧೦೯) 

ಇಭೇಂದ್ರಶಿಕ್ಷೆ - ಆನೆಗಳನ್ನು ಪಳಗಿಸುವಿಕೆ, ಗಜಶಾಸ್ತ್ರ 
(ಭರತಾಭ್ಯಾಸಂ ಇಭೇಂ೦ದ್ರಶಿಕ್ಷೆ ಎಂಬಿನಿತಉಯೊಳಂ 
ಪಡೆದನತಿಕೌಶಲಮಂ: ಪುಷ್ಪದಂಪು, ೪. ೫೯ ತ್ತು ೬೦) 

ಅಭ್ಯ -. ಆನೆಗಳ ಗುಂಪು (ಬಧಿರಿತ ಸಮಸ್ತ ದಿಕ್ಷಟಂ ಅಧಿರಿತ 
ಸರ್ವ ಇಭ್ಯಗರ್ವಿತಂ ಕ್ಷುಭಿತಾಂಭೋಸಲಿಲಂ ಪರೆದುದು 
ಧುರವಿಧಾನ ಪಟು ಪಟಹ ಕಹಳ ಭೇರೀರಭಸಂ: ಪಂಪಭಾ, 
೧೨. ೧೭೧) 

ಇಭ್ಯಕುಲ - ವೈಶ್ಯಕುಲ (ಮಂಡಲಮಂಡನನಪ್ಪ ಪುಣ್ಯ ಭಜನನಂ 
ಅಪೂರ್ವಮನ್ನಥನಂ ಇಭ್ಯಕುಲಾಮಬರತಿಗ್ಗರೋಚಿಯಂ 
ತನಯನಣ ಅಂದೆ ಪೆತ್ತವೊಲ್‌ 
ಅದೇನುರಾಗಮನಪುಕೆಯ್ದಳೋ: ಸುಕುಮಾಚ, ೧೦. ೪) 

ಅಮ್ಮನೆ - ಸಂತೋಷವಾಗಿ (ಸುರಾಂಗನೆಯರ್‌ ನಿಜವದನಮಂ 
ಇಮ್ಮನೆ ನೋಟ್ಟಿನಮಚ್ಛುತಂ ಪರಿಚ್ಯುತನಾದಂ: ಆದಿಪು, ೬. 
೨೦) 

ಇಮ್ಮಾವು - ಸಿಹಿ ಮಾವು (ತನಿವಣ್ಣಾಗಿರ್ದುದು ಇಮ್ಮಾವು 
ಕಟ್ರಲಿಸಿದತ್ತೆಳೆವಳ್ಳಿ: ಆದಿಷು, ೧೧. ೬೮) 

ಇಮ್ಮಿದಳ್‌ - ಚೆಲುವೆ (ವಿಕಲ್ಲಮಿಲ್ಲದ ಅಳ್‌ಗೆ: ಕಿಜೆಯಳ್‌, 

ಪಿರಿಯಳ್‌ಳಿನಿಯಳ್‌, ಅಸಿಯಳ್‌, ಇಮ್ಮಿದಳ್‌;: ಶಬ್ದಮದ, 

೨೧೯, ಪು 
- ಜೀವಿಸು, ವಾಸಮಾಡು (ಇನ್ನಾವ ಶೈಳದೊಳಿರ್ಪೆ 

ಇರ್ಪೆಡೆವೇಟು ನೀಂ ತ್ರಿಪುರಂತಕ: ಪಂಪಭಾ, ೮. ೧೧); 

ವರ್ತಿಸು (ರತ್ನಪ್ರದೀಪ೦ಗಳಿರ್ಪವೊಲಿರ್ಪರ್‌: ವಡ್ಡಾರಾ, ಪು. 

೧. ಸಾ. ೪) ಸಮಾಸದಲ್ಲಿ ಎರಡು ಎಂಬುದಕ್ಕೆ 


ವಂಶ 
ಆತನ 


ಆರ್‌ 


೧೬೪ 


ಆದೇಶವಾಗುವ ರೂಪ (ಹರನೊಳೆ ಪತ್ತಿ ತೆತ್ತಿಸಿದ ಚಿತ್ತಮಂ 
ಇರ್ಬಗಿಯಾಗೆ ಮೋಹಮೊತ್ತರಿಸೆ: ಪಂಪಭಾ, ೧೩. ೬೩) 
ಆರಂ - ಇರವು, ಇರುವಿಕೆ (ಈಗಳ್‌ ಇರ್ವಾವುಗಳೋಡನೆ ನೆರೆದ 
ಇರಂ ಆಯ್ತು: ವಡ್ಡಾರಾ, ಪು. ೧೪೦, ಸಾ. ೧) 
ಇರಮ್ಮದ - ಸಿಡಿಲು (ಪೊಣ್ಣಿದ ಇರಮ್ಮದ ಅನಳ 
ಶಿಖಾದಾಮಂಗಳೋ ತಾಂ ವಿಯೋಗಿಗಣಕ್ಕುರ್ಚುವ 
ಮೇಘಮನ್ಮಥನ ತೂಣೇರೋದ್ಗತಜ್ವಾಳೆಯ೦ಬುಗಳೊ 
ಪೇಟ್‌ನೆ ಮಿಂಚುಗಳ್‌: ಶಾಂತೀಶ್ವಹು, ೧೨. ೪೨) 
ಇರವು - ಇರುವಿಕೆ, ಸ್ಥಿತಿ (ಗಟೆಯಿಸೆ ಕೆಂಪು ಕಣ್ಗಳ 
ಮೊದಲ್ಗಳೊಳ್‌ ಒಯ್ಯನೆ ತೋಣ್‌ ಬಾಡಿ ಪಾಡಟಿದು 
ಬಟಲ್ಲು ಜೋಲ್ಟ ಇರವು: ಪಂಪಭಾ, ೪. ೬೧); ವಾಸ್ತವ್ಯ, 
ವಾಸ (ಪುಗುವುದು ಅರಣ್ಯಂ ಇರ್ಪ ಇರವು ಪನ್ನೆರಡು 
ಅಬ್ಬಂ ಅಲ್ಲದೆ ಅಲ್ಲಿ ಕೋಳ್ಳಿಗದ ವನೇಚರಾಧಿಪರ 
ದಾಯಿಗರತ್ತಣಿನಪ್ಪ ಅಪಾಯಕೋಟಿಗೆ ಪವಣಿಲ್ಲ: ಪಂಪಭಾ, 
೭ ೨೧) 
- [ಕರೆಯುವ ಹಾಲಿನ] ಧಾರೆ (ಇರಿದೊಂದೆರಡಿರಿಯಿಂ 
ತೀವಿರೆ ಕಂದಲ್‌ .. .. ನೊರೆವಾಲಿಂ ತೀವಿತ್ತು: ಲೀಲಾವತಿ, 
೫. ೧೦೭; ಹಾಲು ಕರೆ (ಇರಿದು ಒಂದೆರಡಿರಿಯಂ 
ತೀವಿರೆ ಕಂದಲ್‌ ತನ್ನ ಬಿಳಿಯ ಕಣ್ಣಳ ಬೆಳಗಿಂ 
ನೊರೆವಾಲಿಂ ತೀವಿತೆಗೆತ್ತಿರದೆಟ್ಟವಳಾತ್ಮಪತಿಯನೇಂ 
ನಗಿಸಿದಳೋ: ಲೀಲಾವತಿ, ೫. ೧೦೭) 

ಅರಿಸಿಡು -. ಇಡು (ದೇವನು೦ ಇರಿಸಿಟ್ಟು ಪೋದರ್‌ 
ಇನಿಬರುವು೦ ಶೂನ್ಯಾವಾಸದೊಳ್‌: ಅಜಿತಪು, ೬ ೧೨೨) 

ಇರಿಸು - ಇರುವಂತೆ ಮಾಡು, ಇಡು (ಸಮಂತಿರಿಸುವೆಂ 
ಅನಂತಸುಖಸಂಗತಮಂಗಳಕಾರಣಂಗಳಂ: ಕವಿರಾಮಾ, ೨. 
೧೦೨) 

ಅರು - ವಾಸಮಾಡು (ಇರು-ಸ್ಥಾಯಿಭಾವೇ: ಶಬ್ದಮದ, ಧಾ, 
೫೪೫) 

ಇರುಳ್‌ - ರಾತ್ರಿ 
ನೋಡುತ್ತುಮಿರ್ದು 
ಸಾರ್ವಂತಿರೆ ಸಾರ್ದಂ 
ಕಾದಂಸಂ, ೫. ೬೪) 

ಇರುಳುಮೆಯ್‌ - ನಡುರಾತ್ರಿ (ನಿಧಾನವನೆತ್ತಿಕೊಳ್ಳವೋಲ್‌ 
ಇರುಳುಮೆಯ್ಯೊಳ್‌ ಬೇಗಮೆತ್ತಿಕೊಂಡು: ನೇಮಿನಾಹು, ೭. 
೪೪ ವ) 

ಇರ್ಕಚ್ಛೆ -  ಜೋಡುಗಚ್ಛೆ (ಕಾಮರಸ೦ ಭೋಂಕನೆ ಸೂಸೆ 
ತಾಳ್ಗಲರಿದೆಂದು ಇರ್ಕಚ್ಛೆಯಂ ಕಟ್ಟಿದಳ್‌: ಪಂಪಭಾ, ೪. 
೩೮) 

ಅರ್ಕಡಿ - ಎರಡು ಭಾಗ (ಪೊಡೆದೊಡೆ ವಾಲಿಯಸುತಂ 
ಇರ್ಕಡಿಯಾಗಿ ನೆಲಕ್ಕೆ ಬೀಳೆ: ಧರ್ಮಪ, ೯. ೪೩) 

ಇರ್ಕಣ್ಣುರುಡ ದ ಎರಡು ಕಣ್ಣೂ ಕಾಣದವನು 
(ಪರಿಣತವಯಸರೆಂ ಇರ್ಕಣ್ಣುರುಡರೆಂ ಎಮಗೆ 
ಇಂಬುಕೆಯ್ದುದುಚಿತಂ: ಗದಾಯು, ೪. ೨) 

ಇರ್ತುಟಿಗೊಳ್‌ - ಎಳೆದುಕೊ (ಅತಿವಿಷಮಗರಳರಸವಾಸಿತ 
ನೀಳೋತ್ಸಳದ ಕಂಪಂ ಇರ್ಕುಟಿಗೊಂಡಂ ಕ್ಲಿತಿವರಂ: 
ಶಾಂತೀಶ್ವಪು, ೬. ೬೬) 


ಇರಿ 


(ಇರುಳೋರಂತಿರೆ ಕಾದಂಬರಿಯನೆ 
ರೋಂಪಿಸೆ ನಿದ್ರಾತುರನಾಗಿ ಪಟ್ಗ್‌ 
ಚಂದಂ ಅಪರವೇಲಾವನಮಂ; 


ಅರ್ಕುಟೆಸು - ಇಕ್ಕುಳದಿಂದ ಹಿಡಿ, ಇಕ್ಕಟ್ಟಿಗೆ ಸಿಲುಕಿಸು (ಕಾಯ್ದ 
ಇರ್ಕುಟಿಂದ ಇರ್ಕುಟಿಸೆ ಕರವದಿ೦ ಕೂಡೆ ನೆತ್ತ 
ತೆರಳ್ಳುಣ್ಮುವಿನಂ: ಸುಕುಮಾಚ, ೭. ೩೫) 

ಇರ್ಕೆ - ಇಕ್ಕೆ ಇರುವ ಸ್ಥಳ (ಅನ್ನೆಗಂ ಟಿಟ್ಟಿಭಮಿಥುನಂ 
ಕಿಿದಾನುಂ ಬೇಗದಿಂ ಬಂದು ತರ್ಮಿರ್ಕೆಗೆ ಪೋಗಲಲ್ಲಿ 
ತತ್ತಿಗಳಂ ಕಾಣದೆ ಬೆಕ್ಕಸ೦ಬಟ್ಟು ಮಜಖುಗಿ: ಪಂಚತಂತ್ರ, 
೨೨೫ ವ); ಮನೆ (ತನಗೆ ಇರ್ಕೆಯಾದ ಕಡಲಂ 
ಕುಂಭಂಗಳಂ ಪೊಕ್ಕ ದೇವನಿಕಾಯಂಗಳನಿಂದಂ 
ಪವಿತ್ರಮೆನಿಸಿತ್ತು: ಆದಿಷು, ೭. ೯೬) 

ಇರ್ಕೆದಾಣ - ಇರುವ ಜಾಗ, ನೆಲೆ (ಮಾವನೆ ಮಣೆಗೊಂಡು 
ಬಗ್ಗಿಸುವ ಕೋಗಿಲೆ ಕೋಗಿಲೆಯ ಇರ್ಕೆದಾಣದೊಳ್‌ 
ಜಿನುಗುವ ತುಂಬಿ: ಆದಿಷು, ೧. ೬೫) 

ಇರ್ಕೆಮ - ಇದ್ದರೆ ಇರಲಿ (ಒಳಗಳೆಯದಿರ್ದೊಡೆ ಇರ್ಕೆಮ 
ತಿಳಿದೊಳಪೊಕ್ಕಿಂ ಬಟೆಕ್ಕೆ ಭಾಷಿತಮಂ ಬಗೆದೊಡೆ 


ಖಳನುಂ ಜೈನಬ್ರತಕ್ಕೆ ಘಟಿಲನೆ ಬರ್ಕುಂ: ಸಮಯಪ, ೩. 
೨೯) 
ಇರ್ಕೆವನೆ - ಆಶ್ರಯ (ನುಡಿ ಸಲೆ ನನ್ನಿಗೆ ಇರ್ಕೆವನೆಯಾದುದು 


ಜೌವನದೇಟ್ಸ್‌ ಕಯ್ಲೆ ಕನ್ನಡಿಯೆನಿಸಿತ್ತು: ಕಬ್ಬಿಗಕಾ, ೪೦) 

ಇರ್ಕೆಲ - ಎರಡೂ ಬದಿ (ಶೈಲರಾಜ ಅವಷ್ಟಂಭಣಿಸಲೊಡಂ 
ಸಿಂಹಾಸನದ ಇರ್ಕೆಲದೊಳ್‌ ನಿಂದ 
ವಿಜಯಲಕ್ಷ್ಮಿಯರ್‌: ಗಿರಿಜಾಕ, ೩. ೧೦೫ ವ) 

ಆರ್ಕೆ - ಮನೆ (ತನಗೆ ಇರ್ಕೆಯಾದ ಕಡಲಂ ಕುಂಭಂಗಳಂ 
ಪೊಕ್ಕ ದೇವನಿಕಾಯಂಗಳನಿಂದ್ರಂ ಪವಿತ್ರಮೆನಿಸಿತ್ತು: 
ಆದಿಪು, ೭. ೯೬); 

ಆರ್ಚ್ಯಾಸಿರ್ವರ್‌ - ಎರಡು ಸಾವಿರ ಮಂದಿ (ಇರ್ಚ್ಸಾಸಿರ್ವರ್‌ 
ಮಾಹೇಶ್ವರರಂ ಅದೊರ್ವಂ ಜೈನ೦ ಅದಾರ್ಗೆ ಮಾಡಲ್‌ 


ಬರ್ಕುಂ: ಸಮಯಪ, ೧೫. ೬) 

ಆರ್ಭಾಸಿರ - ಎರಡು ಸಾವಿರ (ಸ್ಮರಿಯಿಪಂ ಇರ್ಪತ್ತು 
ಇರ್ಭಾಸಿರಬರಿಸಕ್ಕೊರ್ಮೆ: ಆದಿಪು, ೬. ೧೬) 

ಇರ್ತಡಿ - ಎರಡು ದಡ (ಪರಿಕಾಲಿರ್ತಡಿಯೊಳ್‌ ಮಡಲ್ತು 


ಮುಗುಳ೦ ಪೂಗೊಂಚಲಂ: ಮಲ್ಲಿನಾಪು, ೨. ೬) 

ಇರ್ತರ - ಎರಡು ಸಾಲು (ಇರ್ತರದಿಂದೋಲಗದೊಳ್‌ ಕುಳ್ಳಿರ್ದ 
ಜತಿಗಳ್‌: ಕಬ್ಬಿಗಕಾ, ೧೬೨) 

ಇರ್ತಲೆವೊತ್ತು - ಎರಡು ಕಡೆಗಳಿಗೂ ಉರಿ 
(ಇರ್ತಲೆವೊತ್ತಿದ ಪುಳ್ಳಿಯ ಪುಖವೊಲಿರ್ದ೦ 
ಅತಿಚಕಿತಚಿತ್ತಂ ಅಪರಾದಿತ್ಯಂ: ಗದಾಯು, ೧. ೨೩) 

ಇರ್ತಳ - ಎರಡು ಅಂಗೈಗಳೂ (ತೀವಿದೊಳಸದ ಮಾವಿನ 
ಪಣ್ಗಳ೦ ಇರ್ತಳಂಗಳಿಂ ಹೊಸೆದು: ಜಗನ್ನಾವಿ, ೧೭. ೮೨) 

ಇರ್ತೆಐ - ಎರಡು ತೆರ (ಸಂಸಾರಿಜೀವಂ ತ್ರಸಸ್ಥಾವರ ವಿಕಲ್ಲದಿಂ 
ಇರ್ತೆಳನಕ್ಕುಂ: ಆದಿಷು. ೧೦. ೬೩) 

ಇರ್ದಲ್‌ - ಇದ್ದಿಲು (ನಿಧಿ ದೊರೆಕೊಂಡು ಇರ್ದಿಲಾದ ತೆಳನಂ 
ಪೋಲ್ಕುಂ: ಸಮಯಪ, ೪. ೩೮) 


ಇರ್ದೆನೆ - ಇದ್ದೇನೆ [ಅಲ್ಲವೇ] (ಆ೦ ವಿಕ್ರಮದಾತನೆಂ ಕ್ರಮದ 
ಮಾತಂತಿರ್ಕೆ ಮಾಣ್ಣಿರ್ದೊಡೆ ಆ೦ ಕ್ರಮಕೆಂದಿರ್ದೆನೆ: 
ಪಂಪಭಾ, ೧೧. ೯೨) 

ಇರ್ದೆಸೆ - ಎರಡು ದಿಕ್ಕು, (ಕಾಕಿಣೀಮಣಿಸ್ಕಂಧದಿಂದಂ 
ಇರ್ದೆಸೆಯ ಕೇರ್ಗಳೊಳಗ೦ ಬರೆದು: ಶಾಂತಿಪು, ೧೧. 
೪೬) 


ವೀರಲಕಿ 
ಉಅ್ರ 


ಹೊತ್ತು 


೧೬೫ 


ಇರ್ನಾಲಗೆ - ಎರಡು ನಾಲಗೆ (ನುಡಿದುದನೆ ನುಡಿಯದೆ 
ಎರಡ೦ ನುಡಿವ ಇರ್ನಾಲಗೆಯ ಜಡರಂ ಉತ್ತಮರೆನವೇಡ: 
ಸಮಯಪ, ೩. ೮೨) 

ಇಪ್ಪತ್ತನಾಲ್ಲರ್‌ - ಇಪ್ಪತ್ತ ನಾಲ್ಕು ಮಂದಿ (ಜಿನನಾಥರ್‌ 
ವಿವರಿಪ್ಲೊಡೆ ಇಪ್ಪತ್ತನಾಲ್ವರ್‌: ಧರ್ಮಾಮೃ, ೫. ೧೫೦) 

ಇರ್ಪತು - ಇಪ್ಪತ್ತು (ಇರ್ಪತೆಂಟನೆಯ ದ್ವಾಪರಾಂತ್ಯದಲ್ಲಿ 
ಧರೆಯೊಳ್‌ ಹರಿ ಪುಟ್ಟುಗುಂ; ಜಗನ್ನಾವಿ, ೯. ೪೬) 

ಇರ್ಪತ್ತಿರ್‌ಛಾಸಿರ - ಇಪ್ಪತ್ತೆರಡು ಸಾವಿರ (ಸ್ಮರಿಯಿಪಂ 
ಇರ್ಪತ್ತಿರ್ಭಾಸಿರ ಬರಿಸಕ್ಕೊರ್ಮೆ ಮನದೊಳುಣಿಸಂ: 
ಆದಿಪು, ೬. ೧೬) 

ಅರ್ಪತಿರ್ಬರ್‌' - ಇಪ್ಪತ್ತೆರಡು ಮಂದಿ (ಗಾರುಡ ನೀಲ 
ಶೋಣಮಣಿ ಹೇಮಚ್ಛಾಯಿಯಿಂದೆ ಇರ್ಪತಿರ್ಬರೆನಲ್‌ 
ಸಂದೊಡಂ ಏಕರೂಪಮೆ” ಜಗಕ್ಕಾಶ್ಚರ್ಯಮಂ ಪುಟ್ಟಿಸುತ್ತಿರೆ: 
ಆದಿಪು, ೧೬. ೫) 

ಅರ್ಪತ್ತಿರ್ವರ್‌ - ಇಪ್ಪತ್ತೆರಡು. ಮಂದಿ 
ಲಲಿತಾಂಗಂ ಬೆರಸು ಇರ್ಪತ್ರಿರ್ವರ್‌ 
ಕೊಂಡಾಡಿದೆಂ: ಆದಿಪು, ೩. ೭೨ ವ) 

ಅರ್ಪತ್ತುಸಾಸಿದಜುನೂರ್ವರ್‌- ಇಪ್ಪತ್ತು ಸಾವಿರದ ಆರುನೂರು 
ಮಂದಿ (ಇರ್ಪತ್ತುಸಾಸಿರ್ವರ್‌ ಕೇವಳಜ್ಜಾನಿಗಳುಂ 
ಇರ್ಪತ್ತುಸಾಸಿರದಜುನೂರ್ವರ್‌ ವಿಕ್ರಿಯಾಪ್ರಾಪ್ತರುಂ: ಆದಿಪು. 
೧೬. ೪೦ ವ) 

ಇರ್ಪನ್ನೆಗಂ - ಇರುತ್ತಿರಲಾಗಿ (ಸುಕಮಿರ್ಪನ್ನೆಗಂ ಇತ್ತ ಕುಂತಿ 
ಶತಶೃಂಗಾದ್ರೀಂದ್ರದೊಳ್‌ ದಿವ್ಯಬಾಲಕನಿನ್ನೊರ್ವನಂ 


(ನಿನ್ನ ದೇವನಪ್ಪ 
ಲಲಿತಾಂಗರಂ 


ಪಡೆವೆನೆಂಬ ಉದ್ಯೋಗಮನೆತ್ತಿಕೊಂಡು: ಪಂಪಭಾ, ೧. 
೧೩೪, ಮತ್ತು ೧೩೪ ವ) 

ಇರ್ಪಟಿ -. [ಇರ್ಪು--ಅಟೆ] ತೇವವಿಲ್ಲದಾಗು, ಒಣಗು 
(ಇರ್ಪಟಿದು ಬಅವಣಿದ ಬಾಯೆಜ್‌ಯುಂ: ಕುಸುಮಾಕಾ, 
೧೩. ೪೬ ವ) 

ಆರ್ಪು - ದವ, ತೇವ (ಅಮರೀತತಿ ತೊಡೆದುದು 
ನೃಪರಮಣಿಯ ಮೆಯ್ಯ ಇರ್ಪಂ ಎಸೆವ ಮಸಣ 
ಅಂಶುಕದಿಂ: ಶಾಂತೀಶ್ಚಪು, ೧೪. ೧೩); ತೀವ್ರ ಕಡು 


(ಕುಸುಮಾಳಿ ಶಸ್ತ್ರಮಾದುದು ಬಿಸಿಲ್‌ ಇರ್ಪಾದುದು ಚಂದ್ರಿಕೆ 
ಇನ್ನುಂ ಕಾದಲಸೇಂ ಬಾರಂ: ಉದ್ಧಟಕಾ, ೧೦. ೫೭) 


ಇರ್ಷುಗುಂದು - ಒಣಗು, ಶಟನವಾಗು (ನಿನ್ನ 
ಮೊಗಮೆಂಬ ಸುಧಾಕರಬಿಂಬಮಿಂದು ಇಂದು ಬೆಳ್ಳಗೆ 
ತೊಜ್‌ದುದು ಇಂದುಟಿಚಂದಳಿರ್‌ ಇರ್ಪುಗುಂದಿದತ್ತು: 


ರಾಜಶೇವಿ, ೩. ೫೭) 


ಇರ್ಷುದು - ಇರುವ ಸ್ಥಿತಿ, ಇರುವಿಕೆ (ಪೆಜನಿಕ್ಕುಂಗೂಲೊಳಂ 
ಕೀಟಿಲೊಳಂ ಅಳವಿಗೆಟ್ಟಿರ್ಪ ನಿಮ್ಮಿರ್ಪುದರ್ಕಂ 
ಮಹುಗುತ್ತಿರ್ಪಳ್ಗೆ: ಪಂಪಭಾ, ೮. ೭೧) 

ಅರ್ಪವಡೆಯಿಸು — ಹಸಿಯಾಗಿಸು (ಪಡುವಣೇಲರ್‌ 


ಇರ್ಪುವಡೆಯಿಸಲ್‌ ಅಡವಿಯೊಳ್‌ ಒತ್ತಂಬದಿಂದಂ 
ನಳನಳಿಸುವ ಎಳದಳಿರ್ಗಳ್‌ ರಯ್ಯಂ: ಜಗನ್ನಾವಿ, ೪. ೩) 

ಇರ್ಟ್ಹೊತ್ತು - ಎರಡು ಹೊತ್ತು ಹಗಲು-ರಾತ್ರಿ (ಪೊಟಲ 
ಜನಮೆಲ್ಲಂ ಇರ್ಪೊತ್ತುಂ ಅರ್ಚನೆಯಂ ಕೊಂಡುಬಂದು 
ಅರ್ಚಿಸಿ: ವಡ್ಡಾರಾ, ಪು. ೮೩. ಸಾ. ೬) 


ಅಆರ್ಹೋಡು - ಒಣಗಿಹೋಗು (ಸೂಡಿದ ಪಾರಿಜಾತದ 
ನಮೇರುವ ಬಾಸಿಗಮೊಯ್ಯನೆ ಇರ್ಪೋಡಿದುದು 
ಅಂದಿನಂಗರುಚಿ ಕಣ್ಣಿಳಿದಾಯ್ತು: ಆದಿಪು, ೩.೩) 


ಆರ್ಪೋಟಕ್‌ — ಎರಡು ಹೋಳು (ಬೇಗಂ 
ಮಂಡೆಯನಿರ್ಪೋಬಾಗಿರೆ ಕರ್ಬನದ ಡಂಕೆಯಿಂ 
ಪೊಯ್ದ್ವುದುಂ: ಧರ್ಮಾಮೃ, ೭. ೬೩) 

ಇರ್ಬಗಿ - ಇರ್ವಗಿ ಇಬ್ಬಗಿ ಎರಡು ಹೋಳು 
(ತತ್ಪತಾಕಿನೀಕು೦ಜರಶಿರಶ್ಶಿಳಾಪಟ್ಟಕ೦ಗಳ೦ ಇರ್ಬಗಿ 
ಮಾಡಲ್ಲಡೆಯದೆಯುಂ: ಆದಿಷು, ೧೪. ೧೦೩ ವ) 

ಇರ್ಬಗಿಮಾಡು ದ ಎರಡು ಹೋಳಾಗಿ ಸೀಳು 
(ತತ್ಪತಾಕಿನೀಕು೦ಜರಶಿರಶ್ಶಿಳಾಪಟ್ಟಕ೦ಗಳ೦ ಇರ್ಬಗಿ 


ಮಾಡಲ್ಲಡೆಯದೆಯುಂ: ಆದಿಪು, ೧೪. ೧೦೩ ವ) 


ಅರ್ಬೀಡ - ಒಂದು ಬಗೆಯ ಮರ (ಆಸು ತೇಗು ತದುಕಿಂಚಿಲ್‌ 
ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ ಅರನೇಜೆಲ್‌ ಇಪ್ಟೆ 
ಸಿರಿಸಂ ಹಾಡಂಗಿ ಭಾರಂಗಿ ನೇಳಲ್‌: ಪಾರ್ಶ್ವನಾಪು, ೧೨. 
೫೮) 

ಅರ್ಬಾಯ - ಎರಡು ಬಾಯಿ ಉಳ್ಳುದು, ಗಂಡಭೇರುಂಡ 
(ತೊಂಡಿಗಂ ಉರುಳಿಗ೦ ಇರ್ಬಾಯನುಂ ಜಾತಕಂ 
ತದ್ದನಾ೦ತಸ್ಮಮಿರ್ಕುಂ: ಶಬರಶಂ, ೩. ೩೩) 

ಇರ್ಮಡಿ - ಎರಡು ಪಟ್ಟು (ಆನಂದಾಶುವೊಗೆಯೆ 
ಬಗೆವೆರ್ಚುತ್ತಿರ್ಮಡಿ ಮೂವಡಿ ನಾಲ್ವಡಿ ಅಯ್ದಡಿ 
ಸಂತಸದಿಂದೆ ತಂದೆ ಮಗಳಂ ಕರೆದಂ: ಗಿರಿಜಾಕ, ೩. 
೧೦೪) 

ಇರ್ಮಡಿಸು - ಎರಡರಷ್ಟಾಗು (ಮಗನಟಲೊಳ್‌ ಕರಂ 
ಮಜುಗುತ್ತಿರ್ಪಿನ೦ ಎನ್ನ ತನೂಜನಾಳ್ವ ಸಾವಿಗಂ ಅಟಿವಾಗೆ 
ಶೋಕರಸ೦ ಇರ್ಮಡಿಸಿತ್ತು: ಪಂಪಭಾ, ೧೩. ೧೦೫) 

ಇರ್ಮೆ - ಎರಡು ಸಲ, ಎರಡು ಬಾರಿ (ಇರ್ಮೆ ನೀಂ 
ಮರ್ತ್ಯಲೋಕದೊಳ್‌ ಪುಟ್ಟೆನುತ್ತೆ ಶಾಪಂಗೊಟ್ಟಂ: ಕಾದಂಸಂ, 
೭. ೪೪) 

ಇರ್ಮೆಯ್ಗ್ಸಾಣಿಸು - ಎದೆ ಬೆನ್ನುಗಳನ್ನು ಕಾಣಿಸು, ಬೆನ್ನಲ್ಲಿ 
ಹೊರಟು ಎದೆಯಲ್ಲಿ ಹೊರಬರು (ಕಾಮನ ಬಾಣಕ್ಕೆ 
ಕಂಪನಿತ್ತುಂ ಕಾಮಿಗಳನಿರ್ಮೆಯ್ಗ್ಥಾಣಿಸುತ್ತುಂ: ಗಿರಿಜಾಕ, ೭. 
೪೨ ವ) 

ಇರ್ಮೊನೆಗಾಣ್‌ - ಎರಡು ತುದಿಯಲ್ಲೂ ಕಾಣಿಸು (ಭಿಂಡಿವಳಕ್ಕೆ 
ಇರ್ಮೊನೆಗಾಣ್ಬಕಕ್ಕಡೆಗೆ ಬಿದ್ದಂ ಬೀಟ್ಟ: ಚಂದ್ರಪ್ರಪು, ೧೦. 
೮೦) 

ಇರ್ವಕ್ಕ - ಎರಡು ಪಕ್ಕ, ಎರಡು ಮಗ್ಗುಲು (ಇರ್ವಕ್ಕದೊಳಂ 
ವಿಯಚ್ಚರ ಕುಲಪ್ರಭುಗಳ್‌ ಬರೆ: ಪಂಪರಾ, ೧೫. ೩) 

ಇರ್ವರ್‌ - ಇಬ್ಬರು (ಅಂತು ಭರತಕುಲತಿಲಕರಪ್ಪ ಇರ್ವರ್‌ 
ಮಕ್ಕಳಂ ಪೆತ್ತು ಕೊಂತಿ ಸಂತಸದ ಅ೦ತಮನೆಯ್ಬಿರ್ಪುದುಂ: 
ಪಂಪಭಾ, ೧. ೧೨೮ ವ) 

ಆರ್ವಲ - ಎರಡು [ಕಡೆಯ] ಸೈನ್ಯಗಳು (ಎಳಯಕಾಲದ ಬೇಗೆ 
ಸಾರ್ವಂತೆ ಇರ್ವಲದ ಅಳವುಂ ಕಿರ್ಚುಂ೦ ಕಿಡಿಯುಮಾಗೆ 
ತಾಗಿದಾಗಳ್‌: ಪಂಪಭಾ, ೧೦. ೭೬ ವ) 

ಇರ್ವೆಮುಂ - ನಾವಿಬ್ಬರೂ (ಅಟಲ್‌ ನಿನತಲ್ತು ಕೇಳ್‌ ಎನತು 
ತಂದೆಯ  ಶೋಕಮಂ ಇರ್ವೆಮು೦ಂ ಮುನಿವರಂ ತವೆ 
ಕೊಂದು ಒಡನೀಗುವಂ: ಪಂಪಭಾ, ೧೨. ೩೬) 


೧೬೬ 


ಇಲ್ಲಣ - ಜೇಡನ ಬಲೆ, ಹೊಗೆನೂಲು (ಉಪ್ಪು ಇಲ್ಲಣ ಇಂಗು 
ಸಾಸವೆ ತಪ್ಪಿಲ್ಲದ. ಮೆಣಸು ಸುಂಟಿ ಮೋದಿ 
ಪೂಸುವರ್‌: ಧರ್ಮಾಮೃ, ೩. ೪೨) 

ಇಲ್ಲದ - ಸುಳ್ಳು, ತೋರಿಕೆಯ (ಎಲ್ಲಿ ಪುಟ್ಟಿದಳೊ ಮತ್‌ 
ಪ್ರಾಣೇಶೆ ಎಂದು ಇಲ್ಲದ ಉಬ್ದೆಗಮಂ ಭಾವಿಸಿ ಪಲವನಾ 
ಶೈಲೂಷವೇಷಂಗಳಂ: ಆದಿಷು, ೩. ೮೮) 

ಇಲ್ಲಮೆ - ಇಲ್ಲವೆ, ಇಲ್ಲದಿರುವಿಕೆ ಅಭಾವ (ಅನಯದಿನಪ್ಪ 
ಸಂಪದದಿಂ ಇಲ್ಲಮೆ ನಾಡೆಯುಂ ಇಂಬುವೆತ್ತುದು: ಪಂಪರಾ, 
೭. ೧೮) 

ಇಲ್ಲಾ - ಇಲ್ಲವೇ (ಭರತಕುಲತಿಳಕರಿರ್‌ ವರಶರಾಸನವ್ಯಗ್ರಹಸ್ತರಿರ್‌ 
ಬಳಯುತರಿರ್‌ ನೆರೆದಿನಿಬರುಂ ಇರದೆ ಈ ಲಕ್ಷ್ಯಮಂ 
ಇರದಕ್ಕಟ ಸರದೆ ತೆಗೆಯಲಾರ್ತರುಮಿಲ್ಲಾ: ಪಂಪಭಾ, ೨. 
೫೨) 

ಇಲ್ಲಿ - ಈ ಬದುಕಿನಲ್ಲಿ (ಕಳಿಕೆಗರ್ಚಿದ ಕೋಗಿಲೆಯಂತೆ ಬಿಚ್ಚತಂ 
ನಲಿವುದು ಕಂಡರಾರ್‌ ಮಜುಭವಂಗಳನಿಲ್ಲಿ ವಿಯಚ್ಚರೇಶ್ವರಾ: 
ಆದಿಪು, ೨. ೯) 

ಇಲ್ಲಿಗೆ - ಈ ಸಮಯಕ್ಕೆ (ಜಳಪ್ರವೇಶ೦ ಇಲ್ಲಿಗೆ ಪದನೆಂದು 
ನಿಶ್ಚಯಿಸಿ ವಾರಿಜನಾಥಂ ಅನಾಥನಾಗಿ ತೊಟ್ಟನೆ 
ಮುಖುಪಂತೆವೊಲ್‌ ಮುಬುಗಿದಂ: ಪಂಪಭಾ, ೧೩. ೧೦೬) 

ಇವರ್‌ - ಇವುಗಳು (ವದನಂ ತೋಳ್‌ ತೊಡೆ ಪಾದಮೆಂಬಿವಂ 
ಇವರ್‌ ಶುಶ್ರೂಷೆಗೆಯ್ಯಲ್ಕೆ ಲಾಭದಲಂಪಿ೦ ನಡೆಯಲ್ಕೆ 
ಕೈದುವಿಡಿಯಲ್ಕೆ ಓದಲ್ಕೆ ಅಜಂ ಬೇಳ” ತೋಣಿದೊಡೆ: 
ಆದಿಪು, ೮. ೭೩) 

ಇವಲ್ಲಿರ್‌ - ಈಕೆಗಳು, ಈ ಹೆಣ್ಣುಮಕ್ಕಳು (ವಸುಧೆಯನೇನಿವಳ್ಳಿರ 
ಅರುಣಾಬ್ಹದಳಂಗಳೊಳ್‌ ಅಟ್ರೆಯಿಂದ೦ ಅರ್ಚಿಸಿದರೊ 
ಪೇಟೆಮೆಂಬಿನಂ: ಆದಿಪು, ೭. ೨೨) 

ಅವಣೆಂ - ಇವುಗಳಿಂದ (ಬಳಸಿದ ವೇದಪಾರಗರ 
ಸಂದಣಿಯೆಂಬಿವಜೆಂ ವಿವಾಹಮಂಗಳಮದು 
ಕುಂತಿಮಾದ್ರಿಗಳೊಳಚ್ಚರಿಯಾದುದು ಪಾಂಡುರಾಜನಾ: 
ಪಂಪಭಾ, ೧. ೧೦೭) 

ಇಷಂ - ಆಶ್ವಯುಜ ಮಾಸ (ಪುರಜನಮನಿತುಂ ಇಷಂ ಚೈತ್ರಂ 
ಎಂಬ ತಿಂಗಳೊಳ್‌ ಅಖಿಳಾರ್ಚನೆವೆರಸು ಜಾತ್ರೆ 
ನೆರೆಯದಿರ್ದೊಡೆ ಅನಿತುಮಂ ಒರ್ಮೊದಲೆ ವಿಳಯದೊಳ್‌ 
ನೆರೆಯಿಸುವಳ್‌: ಯಶೋಧಚ, ೧. ೩೫) 

ಇಷು - ಬಾಣ (ಧನುವಂ ದಿವ್ಯ ಇಷುಗಳಂ ತನುತ್ರಮಂ ಕಳೆದು 
ಲಕ್ಷ್ಮಣ೦ ದಶರಥ ರಾಮನನೆಯ್ದೆ ವಂದು... .. ಇಂತೆಂದಂ: 
ಪಂಪರಾ, ೧೬. ೧೮) 

ಅಷುವಿದ್ಯಾ - ಧನುರ್ವಿದ್ಯೆ (ಕೂರಿಸೆ ಗುರುಶುಶ್ರೂಷೆಯೊಳಾ 
ರಾಮನನುಗ್ರಹಪರಶುಪಾಟಿತ ರಿಪುವಂಶಾರಾಮನಂ 
ಇಷುವಿದ್ಯಾಪಾರಗನೆನಿಸಿದುದು ಬಲ್ಮೆ ವೈಕರ್ತನನಾ: ಪಂಪಭಾ, 
೧. ೧೦೪) 

ಇಷ್ಟಂ ಧರ್ಮೇಣ ಯೋಜಯೇತ್‌ -  ಇಷ್ಟರಾದವರನ್ನು 
ಧರ್ಮದಲ್ಲಿ ತೊಡಗಿಸು (ಆತನ ಪರೋಪಕಾರ 
ಬುದ್ಧಿಯುಮಂ "ಇಷ್ಟಂ ಧರ್ಮೇಣ ಯೋಜಯೇತ್‌' ಎಂಬ 
ವಾಕ್ಕಮಂ ನೆನದು: ಅಜಿತಪು, ೧೨. ೧ ವ) 

ಅಷ್ಟತುಪ್ಪಿಕರ - ಇಷ್ಟವನ್ನು ಪೂರೈಸುವ (ಅಪರಿಮಿತಮೆನಿಸೆ 
ಜೆಂಬೊನ್ನ ಪರಿಯಣದ ಬಳಸಿ ಬಣ್ಣವಣ್ಣಿಗೆಗಳೊಳಾದ 


ಉಪದಂಶಂಗಳ್‌ ತುಖುಗಿದವು 
ಇಷ್ಟತುಷ್ಟಿಕರಂಗಳ್‌: ಸುಕುಮಾಚ, ೧೧. ೨೯) 
ಇಷ್ಟಾಂಗನಾಸುರತಂ - ಬಯಸಿದ ಹೆಣ್ಣಲ್ಲಿ ಪ್ರಣಯ (ಇದಉೌಳ್‌ 
ತನ್ನಿಷ್ಟವಪ್ಪನ್ನ೦ ಉತ್ತರಂ ಅಕ್ಕುಂ ಧೃತಿ ತುಷ್ಪಿ ಪುಷ್ಟಿ ವಿಭವಂ 
ಸೌಭಾಗ್ಯಂ ಇಷ್ಟಂಗನಾಸುರತ೦ ಕಾಂತಿ ಅಗುಂತಿ ಶಾಂತಿ 
ವಿಭವಂ ಭದ್ರಂ ಶುಭಂ ಮಂಗಳಂ: ಪಂಪಭಾ, ೧೪. ೬೫) 
ಇಷ್ಟಾವಾಪ್ತಿ - ಬಯಸಿದ್ದನ್ನು ಪಡೆಯುವುದು (ಮುನ್ನಂ ನೆರೆಪಿದ 
ಸುಕೃತಂ ಪಕ್ಸಮಾದಲ್ಲದಂದು ಆವುದು೦ ಇಷ್ಟಾವಾಪ್ತಿಯಿಲ್ಲ: 
ಪುಷ್ಪದಂಪು, ೩. ೧೦೨) 
ಇಷ್ಟಿ - ಯಾಗ (ಮುನಿಜನಕ್ಕೆ ಇಷ್ಟಿವಿಘ್ನ೦ಗಳಂ ದಾರುಣದೈತ್ಯರ್‌ 
ಮಾಡೆ .. ಕೊಂದಿಕ್ಕದೆ: ಪಂಪಭಾ, ೪. ೧೧); ಬಯಕೆ 
(ಇಷ್ಟಿ ಮಖ ಇಚ್ಛಾವಚನಂ: ಅಭಿಧಾವ, ೩. ೧. ೭೨) 
ಇಸಲ್‌ - ಪ್ರಯೋಗಿಸಬೇಡ, ಬಿಡಬೇಡ (ಆಕರ್ಣಾಂತಂ 
ತೆಗೆನೆಜ್‌ದಾ ಕರ್ಣ೦ ಇಸಲ್ಕೆ ಬಗೆದೊಡೆ ಉಡುಗು ಉಡುಗು 
ಇಸಲ್‌ ಈ ಭೀಕರಬಾಣಮಂ ಆದ ವಿವೇಕದಿ೦ ಉರದೆಡೆಗೆ 
ತುಡದೆ ತಲೆಗೆಯೆ ತುಡುವಾ: ಪಂಪಭಾ, ೧೨. ೧೯೪) 
ಇಸಸು ದ ಬಾಣಪ್ರಯೋಗ ಮಾಡಿಸು 
(ಛಾಯಾಲಕ್ಷ್ಯಮನೊಡ್ಡಿಯುಂ ಆಯದ ನೀರೊಳಗೆ 
ತನ್ನನಡಸಿದ ನೆಗಟ೦ ಬಾಯಟೆವಿನಂ ಇಸಿಸಿಯು೦ ಅರೆ 
ಹೋಯಜ ಬಾಪ್ದೆಂದು ಹರಿಗನಂ ಗುರು ಪೊಗಲ* 
ಪಂಪಭಾ, ೨. ೬೦) 
ಇಸು - ಬಾಣಪ್ರಯೋಗ ಮಾಡು (ಒರ್ವರಿ೦ ಒರ್ವರೆ ಮಿಕ್ಕು 
ಪಾರ್ದು ಸಾರ್ದು ಅಸೆ ತುಜುಗಾಅರ್‌ ಅಂದು ಇನಿಸು 
ಬಳ್ಳಳನಾದುದು ಅದೊಂದು ಕಾಳಗಂ: ಪಂಪಭಾ, ೮. ೯೩) 
ಇಸುವೆಸ - ಊಳಿಗ, ಸೇವಕವೃತ್ತಿ (ಇಂತು ಪೆಜವುಂ 
ಇಸುವೆಸಂಗಳನವರ್ಗೆ ತಕ್ಕುವಂ ತಕ್ಕಂದದಿಂ ಪೇಟ್ಸಾಗಳ್‌: 
ಆದಿಪು, ೭. ೨೧ ವ) 


ಪತ್ರಶಾಕಂಗಳ್‌ 


ಇಹ - ಈ ಲೋಕ (ಕೃತಪ್ನರಾದಂದು ನಮಗಿಹಂಪರಂ 
ಉಂಟೇ: ಸುಕುಮಾಚ, ೨. ೬೭) 
ಇಹತ್ರೆ - ಇಹಲೋಕ, ಈ ಲೋಕ (ಮಗನೆನಿಪಂಗೆ 


ಮಾತೃಪಿತೃಭಕ್ತಿಯೆ ಕೃತ್ಯಂ ಇಹತ್ರೆಗಂ ಪರತ್ರೆಗಂ: ಪಂಪರಾ, 
೬. ೧೧೨) 

ಇಳಾಕಾಂತೆ - ಭೂಮಿಯೆಂಬ ಹೆಣ್ಣು (ಇಳಾಕಾಂತೆಗೆ ಆವಂತಿ 
ವಿಷಯಂ ಆಸ್ಯದವೊಲ್‌ ಶೋಭಾಕರಮಾಯ್ತು: ಯಶೋಧಚ, 
3 6) 

ಇಳಾಚಕ್ರ - ಭೂಮಂಡಲ (ನಿಚ್ಚಂ ಪೊಗಟೆಸಿದಂ ಇಳಾಚಕ್ರದಿಂ 
ಶಕ್ರಲೀಲಂ: ಚಂದ್ರಪ್ರಹು. ೨. ೭೧) 

ಇಳಾತಳ - ಇಳಾಗ್ರ (ಭವಂ ಭವನ ಗೋತ್ರದಿಂದ ಅಜಂ 
ಅಜಾಂಡದಿಂ ಭಾನು ಭಾನುವೀಧಿಯಿಂ  ಇಳಾತಳಂ 
ತಳದಿನೆಯ್ದೆ ಕಿಟೌಬ್ಬು: ಪಂಪಭಾ, ೧೧. ೧೩೩) 

ಇಳಾಧರ - ಭೂಮಿಯನ್ನು ಹೊತ್ತವನು, ಶ್ರೀಕೃಷ್ಣ (ಒಸೆದಿತ್ತಂ 
ಆಂ ಎನೆ ಎರೆಯೆ ಕೇಳ್ದಂ ಇಳಾಧರ ನೀನಿದರ್ಕೆ 
ಮಾತೆರಡಣಮಾಡಲಾಗದು: ಪಂಪಭಾ, ೫. ೭೩) 

ಇಳಾಧರೇಶ್ವರ - ರಾಜರ ರಾಜ, ಧರ್ಮರಾಜ (ಆ ಮುನೀಶ್ವರಂ 
ಇಳಾಧರೇಶ್ವರಂ ಬೆಸಗೊಂಡಂದದೊಳೆ ದೇವಲೋಕದ 
ಪಡೆಮಾತೆಲ್ಲಮಂ ಪೇಟ್ಟು: ಪಂಪಭಾ, ೬. ೧೫ ವ) 

ಇಳಾಧಿನಾಥ - ರಾಜ (ಪಟ್ಟಂಗಟ್ಟಿದ ಇಳಾಧಿನಾಥರೆ 


೧೬೭ 


ಪಯಿಂಛಾಸಿರ್ವರ್‌ ಒಳ್ಳಾನೆಗಳ್‌ ಪಟ್ಟಂಗಟ್ಟಿದುವು ಒಂದು 
ಲಕ್ಕ ತುರಗಂ ಪತ್ತೆಂಟು ಲಕ್ಕಂ: ಪಂಪಭಾ, ೧೦. ೧೧೭) 

ಇಳಾಧಿಪ -ರಾಜ (ಕಲಿ ಕರ್ಣನೇಕೆ ಪೇಟ್‌ ಮಿಳಮಿಳ 
ನೋಡುತಿರ್ದ೦ಂ ಅವನುರ್ಕ೦ ಇಳಾಧಿಪರುಂಟೆ ನಿನ್ನವೋಲ್‌: 
ಪಂಪಭಾ, ೧೩. ೨೫) 

ಇಳಾಧ್ರ - ಬೆಟ್ಟ (ಇದು ಹೇಮದಿಳಾಧ್ರದ ಶಿಖರದಿನಿಟಿದು 
ಜಿನಾಂಗಸಂಗದಿಂದಾ ಗಂಗಾನದಿ ಪಾವನಂ ಅಫಹರಂ 
ಅಪ್ಪುದು: ಶಾಂತೀಶ್ವಪು, ೧೫. ೯೩) 

ಇಳಾಪಾಲ - ರಾಜ (ವ್ಯಾಳಗಜ೦ಗಳಂ ಅಗ್ಗದ ಸೂಳೆಯರ 


ಒಕ್ಕಲಂ ಅನರ್ಫ್ಯವಸ್ತುಗಳಂ ಇಳಾಪಾಲಂ ಸೋಲ್ತೊಡೆ: 
ಪಂಪಭಾ, ೭. ೩) 

ಇಳಾಪ್ರಭು - ಲೋಕಕ್ಕೆ ರಾಜ (ಶುಭತಿಥಿ ಶುಭನಕ್ಷತ್ರಂ 
ಶುಭವಾರಂ ಶುಭಮುಹೂರ್ತಮೆನೆ ಗಣಕಂ 


ಇಳಾಪ್ರಭುವೊಗೆದ೦ ಉದಿತಕಾಯಪುಭೆಯೊಗೆದಿರೆ ದಳಿತಶತ್ತು 
ಗೋತ್ರಂ ಪುತ್ರಂ: ಪಂಪಭಾ, ೧. ೧೨೭) 

ಇಳಾಭಾಗ - ಭೂಭಾಗ, ಭೂಮಿಯ ಮೇಲಕ್ಕೆ (ನೆಲನಂ 
ನುಂಗವ ಮೇರುವಂ ಕೀಟ್ವ ಆಶಾಗಜೇಂದ್ರ೦ಂಗಳಂ ಚಲದಿಂ 
ಕಟ್ಟುವ ಸಪ್ತಸಪ್ತಿಯ೦ ಇಳಾಭಾಗಕ್ಕೆ ತರ್ಪ: ಪಂಪಭಾ, ೭. 
೭) 

ಇಳಾಭಾರಕ್ಷಮ - ಭೂಮಿಯ ಭಾರವನ್ನು ಹೊರುವ 
ಸಾಮರ್ಥ್ಯವುಳ್ಳ (ಪ್ರವಿಮಲಸದ್ಗೀರ್ವಾಣದಾತವ್ಯ ಸಾಯಕ 
ಸಂಪೂರ್ಣ ಕಳಾಪ್ರವೀಣನ೦ ಇಳಾಭಾರಕ್ಷಮ ಅಕ್ಷೂಣನ೦ .. 

ಸರ್ವಲಕ್ಷಣಸಂಪೂರ್ಣ೦ ಅಪ್ಪ ಮಗನಂ ಅಮೋಘಂ 

ಪಡೆವೆಂ: ಪಂಪಭಾ, ೧. ೧೩೪ ಮತ್ತು ೧೩೪ ವ) 

ಇಳಾಚಕ್ರಭಾರಾವಹ - ಭೂಭಾರವನ್ನು ಹೊತ್ತುದು, ಆದಿಶೇಷ 
(ನಿಜನೇತ್ರಂ ಲೋಕನೇತ್ರಂ ನಿಜಭರಣಂ 
ಇಳಾಚಕ್ರಭಾರಾವಹಂ ಮೇಣ್‌ ನಿಜವಾಹ೦ ಧರ್ಮಗೇಹಂ: 
ರಾಜಶೇವಿ, ೧. ೨) 

ಅಳಾಭೃತ್‌ - ಬೆಟ್ಟ ಪರ್ವತ (ಶಿಖರನಾಮೋದ್ಯನ್ನಗಂ ಪ್ರಸ್ಫುರತ್‌ 
ಪ್ರಾಳೇಯಾಚಲಂ ಈತ೦ ಎಮ್ಮವೊಲ್‌ ಇಳಾಭೃನ್ನಾಥಂ 
ಎಂದು: ಪಂಪಭಾ, ೧೪. ೩೩) 

ಅಳಾಭೃತ್ತುತ - ರಾಜನ ಮಗ (ಮೆಆೌದಂ ಇಳಾಭೃತ್ಸುತಂ 
ಪಟ್ಟಬದ್ಧಂ: ರಾಜಶೇವಿ, ೪. ೧೧೯) 

ಇಳಾಮರ - ಬ್ರಾಹ್ಮಣ (ಎನೆಯೆನೆ ರತ್ನರಶ್ಮಿಜಟಳಂ ಮಕುಟಂ 
ಮಣಿಕುಂಡಳ೦ ಕನತ್‌ ಕನಕ ಪಿಶ೦ಗ ದೇಹರುಚಿ.. 
ಇಳಾಮರ೦ ಅಂದು ಅಮರೇಂದರೂಪಮಂ: ಪಂಪಭಾ, ೮. 
೭) 

ಇಳಾಲತಾಂಗಿ - ಭೂಮಿ ಎಂಬ ಹೆಣ್ಣು (ಎನಗೆ ಎಕ್ಕಬಾಗೆ 
ನೋಡೀಗಳ್‌ ಈ ಇಳಾಲತಾಂಗಿ ಪುದುವಲ್ಲಳ್‌ ಅದೆಂತೆನೆ 
ಮುನ್ನ ನೂಲ ತೋಡಾಗದೆ ಕೆಟ್ಟು ಪೋದವರಂ ಇಂ 
ಮಗುಲ್ದುಂ ನಿಜೆಪಂತು ಬೆಳ್ಳನೇ: ಪಂಪಭಾ, ೯. ೪೬) 

ಇಳಾವಂದ್ಯ್ಧ - ಲೋಕದ ಗೌರವಕ್ಕೆ ಪಾತ್ರನಾದವನು 
(ಹಂಸಗ್ರೀವನಿಹಿತ ಏಕಪಾದಂ ಇಳಾವಂದ್ಯಂ ಅನಿಂದ್ಯಂ 
ಅಬ್ಬಗರ್ಭ೦ ಬಂದಂ: ಪಂಪಭಾ, ೧೨. ೧೩೮) 

ಇಳಾವಧು - ಭೂಮಿಯೆಂಬ ಹೆಣ್ಣು (ಇಳಾವಧು ತನ್ನ ತಿಣ್ಣಂ 
ಉತ್ತಮಕುಲಶೈಲಮುನ್ನತಿಯನೇಳಿದಮಾಗೆ ಬಿಸುಟ್ಲೊಡಂ 
ವಿಸುಟ್ಕ್‌ಮ: ಪಂಪಭಾ, ೧. ೮೩) 

ಇಳಾವಲ್ಲಭ - ಇಳಾಧಿಪ (ಆ ವಿವಿಧ ಕಳಕಳಿಕ್ಕೆ ವನಾವಳಿಯಿಂ 
ಪಾಚಿ  ಮೊಜ್‌ವ ಮಧುಪಶ್ರೇಣೀರಾವದ ಘೋಷಣೆ 


ಕಳೆದುದು ಇಳಾವಲ್ಲಭಸುತನ 
ಶಾಂತಿಪು, ೮. ೬) 

ಆಳಿಂಕೆ - ಅವಜ್ಞೆ (ರಾಘವಂ ಪೋಗೆ ಕಣ್ಣಂ ಬಗೆಗಂ 
ಇಳಿಂಕೆಯಧತ್ತು ಆ ಸಭಾಚಕ್ರಪಾಲಂ: ಪಂಪರಾ, ೬. ೧೫೬) 

ಇಳಿಂಕೆಗೆಯ್‌ - ತಾತ್ಸಾರದಿಂದ ನೋಡು (ಆ ಮೃಗಾಂಕನ 
ಉಜ್ಜಳಮಂ ಇಳಿಕೆಂಗೆಯ್ದು: ರಾಜಶೇವಿ, ೧೩. ೬೦) 

ಇಳಿಂಕೆಗೊಳ್‌ - ಕಡೆಗಣಿಸು, ಅಪಹಾಸಗೈ ಗುರುವೃದ್ಧರ ಪೇಟ್ಸ್‌ 
ಹಿತೋಪದೇಶಮಂ ಮನದೊಳ್‌ ಇಳಿಂಕೆಗೊಂಡು: 
ಗದಾಯು, ೫. ೪೦) 

ಇಳಿಕೆ - ತಿರಸ್ಕಾರ, ಅವಜ್ಞೆ (ರಾಘವಂ ಪೋಗೆ ಕಣ್ಣಂ ಬಗೆಗಂ 
ಇಳಿಕೆಯಾದತ್ತೂ ಆ ಸಭಾಚಕ್ರವಾಲಂ: ಪಂಪರಾ, ೬ ೧೫೬) 

ಇಳಿಕೆಯ್‌- ತಾತ್ಸಾರದಿ೦ದ ನೋಡು (ಕರಿದಾದೊಡೆ ಕತ್ತುರಿಯಂ 
ಮುರುಡಾದೊಡೆ  ಮಲಯಜಂಗಳಂ ಕೊಂಕಿದೊಡೆ ಏಂ 
ಸ್ಮರಚಾಮ೦ ಇಳಿಕೆಯ್ದರೇ: ಯಶೋಧಚ, ೨. ೪೨) 

ಇಳಿಕೆವಡೆ - ಉಪೇಕ್ಷೆಗೊಳಗಾಗು (ಸಿಂಗದ ಮುಪ್ಪುಂ ನೆಗಟ್ಟೇ 
ಗಾಂಗೇಯರ ಮುಪ್ಪುಂ ಇಳಿಕೆವಡೆಗುಮೇ 
ವನಮಾತಂಗಂಗಳಿಂ ಅಸುಹೃತ್‌ ಚತುರಂಗಬಲಂಗಳಿಂ 
ಅದೆಂತುಮಂಗಾಧಿಪತೀ: ಪಂಪಭಾ, ೧೦. ೧೯) 

ಇಳಿಗಾಜ - ತಿರಸ್ಕರಿಸುವವನು (ಇಟೆಗಾಜರ ಪರಪಿದ ಮಾತುಂ 
ಪುರಾಣಮಕ್ಕೆ ಎಮಗೇನೋ: ನೇಮಿನಾಷು, ೧. ೨೯) 

ಇಳಿದಾಗು - ಕ್ಷೀಣವಾಗು (ಬಿಗುರ್ವಣೆ  ರಘೂದ್ವಹ 
ಸನ್ನಿಧಿಯಿಂದ ಅದೃಶ್ಯಮಪ್ಪುದು೦ ಇಳಿದಾಯ್ತು ಚಾಪಲತೆ: 
ಪಂಪರಾ, ೫. ೮೬) 

ಇಳಿದು - ಕೀಳಾದ, ಕ್ಷೀಣವಾದ (ಬೇವಂ ಮೆಚ್ಚಿದ ಕಾಗೆಗೆ 
ಮಾವು ಇಳಿದಪಂತೆ: ಯಶೋಧಚ, ೨. ೪೫) 

ಇಳಿಷು - ಕೆಳಕ್ಕೆ ತರು, ಇಳಿಸು, ಕೀಳುಗಳೆ (ಬೆಳ್ಳಿಯ ಬೆಟ್ಟಂಗಳಂ 
ಇಳಿಪ ಜೈನನಿಳಯಂಗಳಂ ಈ ಸೃಷ್ಟಿಯೊಳೆ ಕೂಡೆ ಮಾಡಿದ 
ರಟ್ಟಂ ಶಂಖಾವನೀಶನೆನೆ ಪೊಗಟದರಾರ್‌: ಸಮಯಪ, ೧. 
೩೭) 

ಇಳಿಲೆ - ಸುಂದರಿ (ಸುರದಂಪತಿಗಳ ಹಪೋಲ್ಟೆಯನೊಪ್ಪಿದುವು 


ಪಡೆಯ ಮಥನಶ್ರೀಯಂ: 


ಇಳಿಲೆಯ ಪದಯುಗನಖದಾಕೃತಿಗಳ್‌: ಸುಕುಮಾಚ, ೫. 
೫೦ ರಗಳೆ) 
ಇಳಿವೋಗು - ತಿರಸ್ಕೃತವಾಗು (ಎನಿತಾನು೦ ತೆಅದ ಲಲ್ಲೆಯಿಂ 


ಅಳಿಪಂ ತೋಣೆ ಬಾಯಟೆದು ತನ್ನ ನುಡಿಗಳ ಅಳಿಪು 
ಇಳಿವೋಗೆ ಸೈರಿಸಲಾಜದೆ: ಪಂಪಭಾ, ೮. ೬೯ ವ) 

ಇಳಿಸಿ ನುಡಿ - ಅವಗಣಿಸಿ ಮಾತಾಡು (ಮರುಳೇ ಗಾಂಡಿವಿ 
ಯಾರೆಂದು ಇಳಿಸಿ ನುಡಿವೈ ಗಂಧರ್ವರುಯ್ವಂದು ನಿನ್ನಂ 
ಕರುವಿಟ್ಟಂತಿರ್ದುದಿಲ್ಲಾ ನೆರದ ಕುರುಬಲಂ ತಂದವಂ 
ಪಾರ್ಥನಲ್ಲಾ: ಪಂಪಭಾ, ೯. ೫೫) 

ಇಳಿಸು - ಕೀಳುಗೈ (ಮದನನ ಬಿಲ್ಲೊಳಮಾತನ ಸುದತಿಯ 
ಬೀಣೆಯೊಳಮೆಸೆವ ದನಿಯುಮಂ ಇಟೆತ್ತಿದು ದಲ್‌: ಆದಿಷು, 
೯. ೧೫); ಕಡೆಗಣಿಸು (ಇಳಿಸಲಕ್ಕುಮೇ ಗಾಂಡಿವಿಯಂ 
ಸುಯೋಧನಾ: ಗದಾಯು, ೨. ೩೭) 

ಇಳೆ - ಭೂಮಿ, ಮಾತು (ಇಳೆಯಕ್ಕುಂ ಪೃಥ್ವಿಯು೦ ವಾಣಿಯುಂ: 
ಅಭಿಧಾವ, ೩. ೧. ೯೪) 

ಇಳೇಶ್ನರಪುತ್ತಿ - ರಾಜಕುಮಾರಿ (ಇಳೇಶ್ವರಪುತ್ತಿ 
ತೀರ್ದುದಾದರದೊಳೆ ನಿನ್ನ ನೆಚ್ಚಿನ ಮನೋರಥಂ: ಆದಿಷು, 
೩. ೮೫) 


೧೬೮ 


ಇಳೇಶ್ವರವಲ್ಲಭೆ - ಮಹಾರಾಣಿ (ಲತಾಲಲಿತೆ ಕೀಚಕನಲ್ಲಿಗೆ 
ಕಾಮನೊಂದು ಕೈಸೆಜ್‌ಯೆನಿಪ ಅಂಗರಾಗಮಂ 
ಇಳೇಶ್ವರವಲ್ಲಭೆಯಟ್ಟಲ್‌ ಉಯ್ದೊಡೆ: ಪಂಪಭಾ, ೮. ೭೩) 

ಇಟಿ - ತಿವಿ, ಚುಚ್ಚು (ಇಟೆ-ಘಾತನೇ: ಶಬ್ದಮದ, ಧಾ ೮೩೮); 
ಯುದ್ಧ ಮಾಡು (ಆರ್ಕುಡುಕೆಯ್ದು ಪಾಂಡವರೊಳ್‌ ಆಂತು 
ಇಚೆಯಲ್‌ ನೆಜ*ವನ್ನರ್‌ ಇಂತಿದೇತರ್ಕೆ ಬಿಗುರ್ತಪೈ: 
ಪಂಪಭಾ, ೯. ೫೦); ಸಡಿಲವಾಗು (ಇಜಿೆವ ಹಿಣಿಲ್‌ 
ತೆರಳ್ಬೊಜೌದ ಕಣ್ಣನಿ ಮಾಣದೆ ಮೋದೆ 
ಶೋಕದಚ್ಚಿಚೆವೊಲಿರ್ದ ಬಾಸುಟೆನೊಳ್‌ ಅಟ್ಟು ಕನಲ್ಲು 
ಬಟಲ್ಲು ಜೋಲ್ಲ ಮೆಯ್‌: ಪಂಪಭಾ, ೧೪. ೫) ನೀರಿಗೆ 
ಹಾರು (ಅಂತು ತನ್ನ ಒರೆಗಳ್ಳೆಸು ದುಢುಮ್ಮಿಜಿದು 
ಓಲಾಡುವ್ಲಿ: ಶಾಂತಿಷು, ೮. ೨೮ ವ) 

ಇಣಿಕುಳಿ - ಕೊಂಬುಳ್ಳ ಪ್ರಾಣಿ (ಕುಳಿ ಪ್ರತ್ಯಯಕ್ಕೆ: ಪೆಂಕುಳಿ, 
ಇಜುಕುಳಿ, ಅಯ್ಕುಳಿ: ಶಬ್ದಮದ, ೨೧೪, ಪು 

ಇಟಿದೋಡಿಸು - ಹೊಡೆದೋಡಿಸು (ವಿಜಯಾರಂಭ ಪುರಸ್ತರ 
ವಿಜಯ ಗಜಂಗಳನೆ ಪಿಡಿದು ಘೂರ್ಜರ 
ರಾಜಧ್ವಜಿನಿಯನಿಟೆದೋಡಿಸಿ ಭುಜವಿಜಯದೆ 
ವಿಜಯಮನಿಳಿಸಿದಂ ನರಸಿ೦ಹಂ: ಪಂಪಭಾ, ೧. ೩೬) 

ಇಣಿಮುಣಿ - ಚೂರು ಚೂರು (ಕನ್ನೆಯಾದೊಳ್‌ ಆ ದೆಸೆಯೊಳ್‌ 
ಇಚೆಮುಜೆಯಾಗಿ ಕಡೆದುಪಟ್ಟ ರೂಪಾವುದೆನಲ್‌: ಹರಿವಂಶ, 
೧೧. ೧೨ ವ) 

ಇಟೆಯ - ಯುದ್ಧಮಾಡು [ಎ೦ಬ ಪ್ರೇರಣೆ] (ನೀನು೦ ಇಳೆಯಂ 
ಮುಂ ಬೇಡಿ ಅಟ್ಟಟ್ಟೆ ಮಾರ್ಮಲೆದಾತಂ ಕುಡದಿರ್ದೊಡೆ 
ಇಟೆಯ ನೀಂ ಲೋಕಂ ಗುಣಂಗೊಳ್ಳಿನಂ: ಪಂಪಭಾ, ೯. 
೨೦) 

ಇಟಿವಿಟ್ಟಿ - ಸೋತ ರಾಜನು ಗೆದ್ದವನಿಗೆ ಮಾಡಬೇಕಾದ ಬಿಟ್ಟಿಯ 
ಕೆಲಸ, ಅವನ ಸಹಾಯಕ್ಕೆ ಬಂದು ಹೋರಾಡುವುದು 
(ಭೂಪೋತ್ತಮನಾಜ್ಞೆಯಂ ತಲೆಯೊಳಾಂತು ಪದಾನತನಾಗಿ 
ಕಪ್ಪಮಂ ತೆತ್ತು ಉಟೆ, ಗಂಡುಗೆಯ್ಯದೆ ಇಜೆವಿಟ್ಟಿಗೆ ಜಟ್ಟಿಗನಾಗಿ 
ಬಾಟ್ವುದು ಅತ್ಯುತ್ತಮ ಪಕ್ಷಂ: ಪಂಪರಾ, ೮. ೨೬) 

ಇಟೆಸಿಲ್‌ - ಮೃಗಗಳನ್ನು ಕೆಡಹುವ ಗುಳಿ, ಖೆಡ್ಡ (ಇಜೆಸಿಲೆಂದು 
ಮಿಗಮಂ ಕೆಡಪುವ ಗುಟಿ: ಶಬ್ದಮದ, ಪ್ರಸಾ ೨೫) 
ಮನೆಯ ಇಳಿಜಾರು ಛಾವಣಿ (ತಳಿರ್ಗಳ ಒಓವರಿಗಳೆ 
ಕೆಂದಳಿರ್ಗಳ ಪೊಳೆವ ಇಲೆಸಿಲ್ಲಳೆ ವಿಳಾಸಮಂ ಮೆಜ್‌ದರ್‌: 
ಆದಿಷು, ೧೧. ೭೯) 

ಆಯುಂಕು - ಅದುಮಿ ಹಿಡಿ, ಹಿಸುಕು (ಅಗ್ಗದ ನಿಡುಗೋಡು 
ಮೇಡುವ೦ ಅಮರುತ್ತುಂ ಇಳುಂಕಿದ ಕೆಚ್ಚಲ್‌ ಎತ್ತಮೆತ್ತಿದ 
ಕುಡಿವಾಲಂ ಅಂದೆಸೆಯೆ ಕರ್ಬಸುಗಳ್‌ 
ಪರಿಗೊ೦ಡುವಾಜಿಯೊಳ್‌: ಪಂಪಭಾ, ೮. ೧೦೪) 

ಇಅುಂಪೆ - ಇರುವೆ ಅಲ್ಲಲ್ಲಿಗೆ ತೇಟೋಳಿಗಳ್‌ .. .. 
ಇಣುಂಪೆಯ ತೊಂಡಲ್‌: ಧರ್ಮಾಮೃ ೩. ೪೪) 

ಇಯಿಂಬ - ಇಕ್ಕಟ್ಟಾದ ಪ್ರದೇಶ (ಪಡೆಗಡ್ಡಮಿರ್ದ ಬೆಟ್ಟಿಟ್ಟೆಡೆ 
ಮಟ್ಟಮಿಳುಂಬಮೆಂಬಿವಂ ಸಣ್ಣಿಸಿ ಸಾರ್ವೆಡೆ ನಡೆವ 
ದ೦ಡರತ್ನ೦ ಮುಂದೆ ನಡೆಯೆ: ಆದಿಷು, ೧೧. ೪೭) 

ಇಲುಂಬು ದ ಇರುಕಲು, ಇಕ್ಕಟ್ಟು, ಸಂದಿ 
(ವಿವಿಧದ್ರುಮೋತ್ಕರದಿಜುಂಬಿನೊಳ್‌ ಇಂಬೆನೆ ನಿಂದು ನಿಂದು 
ತೀಡಿದುದು ಅಫಘಹಾರಣಂ ಪಥಪರಿಶ್ರವಾರಣಂ ಆ 
ಸಮೀರಣಂ: ಪಂಚತಂತ್ರ, ೧೯೦); ಗುಂಪು, ದಟ್ಟಣೆ 


ಅಲ್ಲಲ್ಲಿಗೆ 


(ಅಶೋಕಲತೆಯ ವಿಳಾಸಗೃಹಂಗಳೊಳಂ ನವಮಾಲಿಕಾ 
ಲತೆಯ ಇಜುಂಬುಗಳೊಳಂ: ಆದಿಪು, ೪. ೯೨ ವ) 

ಇಜುಪೆ._ - ಇರುವೆ (ರಿಸಿಯರ್‌ ಒಂದಿ ಇಣುಪೆಗಪ್ಲೊಡಂ 
ಪೊಲ್ಲದಂ ಬಗೆಯದವರ್‌ ಎನಗೆ ಅಹಿತಮಂ ಬಗೆವರೆ: 
ವಡ್ಡಾರಾ, ಪು. ೧೭೬, ಸಾ. ೨೫) 

ಇಟಿ - ಕೆಳಕ್ಕೆ ಬರು (ರಥದಿಂದಮಿಟಿದು ಮಣಿಮಯ 
ಪೀಠದೊಳ್‌ ಕುಳ್ಳಿರ್ದು: ಪಂಪಭಾ, ೯. ೨೭ ವ); ಸೋರು; 
ಜೋಲು ಬೀಳು ; ಕೃಶವಾಗು (ಎರಡರ್ಥಕ್ಕೆ: ಇಣಟಿದನೆಂದು 
ಮೆಯ್ಗುಂದಿದನು೦ ಕೆಟಗಣ್ಣೆ ವಂದನುಂ ಅಕ್ಕುಂ: ಶಬ್ದಮದ, 
೩೩ ವೃತ್ತಿ) 

ಇಟಿಕೆ - ಕೀಳು (ರಾಘವ೦ ಪೋಗೆ ಕಣ್ಣಂ ಬಗೆಗಂ 
ಇಟಿಕೆಯಾದತ್ತಾ ಸಭಾ ಚಕ್ರವಾಲಂ: ಪಂಪರಾ, ೬. ೧೫೬) 

ಆಟಿಕೆಯ್‌ ದ ಕೀಳುಮಾಡು (ಸಂಸಾರಸಮುದಮಂ 
ತೃಣಪಯಃಕಣದಿ೦ ಇಟಿಕೆಯ್ದು .. . ಶ್ರುತಪಯೋಧಿಯಂ 
ಈಸಿದ ವರ್ಧಮಾನ ಭಟ್ಟಾರಕರಂ ಅರ್ಜಿಪೆಂ: 
ಪಂಪರಾ, ೧. ೧೪) 

ಇಟಿದು - ಸಾಮಾನ್ಯ (ಸ್ತ್ರೀರತ್ನಲ ಭುವನತ್ರಯಸಾರಮಲ್ಲದೊಡೆ 
ನಿನ್ನಂ ಒಲಿಸುವುದು ಇಟೆದೇ: ಲೀಲಾವತಿ, ೫. ೭) 


ಇಟಿದುಮಾಡು - ಕೀಳು ಮಾಡು (ಪದ್ಮಸಂಭವನ ಸೃಷ್ಟಿಯಂ 
ಇಟಿದುಮಾಡುವಂತೆಯುಂ ಅನ೦ಂತಶೋಭಾನಿಲಯಮಾಗಿ: 


ಲೀಲಾವತಿ, ೧೨. ೮ ವ) 

ಇಟಿಪು - ಕೆಳಕ್ಕೆ ತಂದಿರಿಸು (ಬಲದೇವ ವಾಸುದೇವರನಿಟೆಪುದು 

. ಮಲ್ಲಪನ ಪೊನ್ನಮಯ್ಯನ ಚರಿತಂ: ಅಜಿತಪು, ೧. 

೩೩); ಕಳೆದುಕೊಳ್ಳು (ಮಹಾಬಳ ಖಚರೇಂದಂ 
ಪ್ರಾಯೋಪಗಮನ ವಿಧಿಯಿಂದಮಾತ್ಮೀಯ 
ಶರೀರಭಾರಮನಿಟಿಪೆ: ಆದಿಪು, ೨.೬೧ ವ) 

ಅಟೆಯುಂಬೊಟ್ಟು - ಇಳಿಹೊತ್ತು ಸಾಯಂಕಾಲ (ಬಹುಳ 
ಗ್ರಹಣದಿಕಾರಾಂತದ.. ಪದದೊಳ್‌ ಉಕಾರಂ ಬರೆ 
ಬಿಂದುವಕ್ಕುಂ: ಸಿಡಿಯುಂದಲೆ, ಇಟೆಯುಂಬೊಲ್ಲು: 
ಶಬ್ದಮದ, ೧೮೧. ಪ್ರ 

ಅಚಿವಿಟೆ - ಕೇಡು (ಆಯಿಲದ ಅಳುಪಿನ ಇಟೆವಿಟೆಯುಂ ಕುತ್ತದ 
ಮಜುಕದ ಚಿತ್ತವೃತ್ತಿಯು೦ ಅಪಮೃತ್ಯುವಿನ ಸತ್ವಭಾಧೆಯ 
ಗಂಧಾಗಂಧಮುಂ ಇಲ್ಲ: ಶಾಂತಿಷು, ೬. ೧೦೨ ವ) 

ಇಟಿವು - ಇಳಿಯುವಿಕೆ (ಗಟಗಟ ಸುರಿವಶ್ರುವ ಕೊರಲ್‌ 
ಇಟೆವಿಗಂ ಅಗಿಮಲ್ಲದಟ್ಟ ಮೊಟಗಿಂಗಂ: ಶಾಂತಿಷು, ೬. 
೮೯) 

ಇಟಿವೊಲ - ಇಳಿಜಾರು ಭೂಮಿ (ಇಟೆವೊಲದ ನೀರಂತೆ 
ಕುಪಥಕ್ಕೆಜಗದೆ: ಧರ್ಮಾಮೃ, ೫. ೬೪ ವ) 

ಆಟಿವೋಗು - ಇಳಿದುಹೋಗು, ಹರಿದು ಹೋಗು (ಕಟೆಯೇಆಜ್‌ 
ಪೆತ್ತ ಇಭವೈರಿಯಂ ಎಟಕೆ ಶಿರ೦ ಮಾಟ್ಬವೋಲ್‌ ಅವಂ 
ಮುಳಿಯಿಸೆ ಕೆಯ್ಗಟೆಯೆ.. ಮುನಿಪತಿಯ ಕಣ್ಗಳೊಳ್‌ 
ಇಟೆವೋದುವು ತೀವಿ ಕೋಪರಸದ ಪೊನಲ್ಲಳ್‌: ಶಾಂತಿಷು, 
೭. ೬೧) 

ಇಟಿಸು - ಕುಗ್ಗಿಸು (ಜಸಕ್ಕೆ ಅಡರ್ಪ ಅಪ್ಪನ್ನೆಗಂ ಸಂದನೀ 
ಜಗದೊಳ್‌ ಬದ್ದೆಗಂ ಅನ್ನಂ ಆವಂ ಇಟಿಕುಂ 
ಭ್ರೂಕೋಟಿಯಿ೦ ಕೋಟಿಯಿಂ: ಪಂಪಭಾ, ೧. ೨೭) 

ಇಟ್ಕುಲತ್‌ - ಇಕ್ಕುಳ (ಉನ್ನತ ಮಸ್ತಕಸ್ಥಳದೊಳ್‌ ಅಂಬುಗಳ್‌ 
ಅಲ್ಲುಡಿದಿರ್ದೊಡಂ ಅತ್ತಮಿತ್ತನೆಟ್‌ತಂದು ಬಲ್ಬಡಿಗರ್‌ 


೧೬೯ 


ಇಟ್ಕುಟೆನೊಳ್‌ ಕಿಟ್‌ ನೊಂದೆಂ ಎನ್ನದೆ: ಪಂಪಭಾ, ೧೧. 
ಪಿ); ಬಿಕ್ಕಳಿಕೆ 

ಇಬ್ಯುಟಿಗೊಳ್‌- ಸೆಳೆದುಕೊ, ಆಕರ್ಷಿಸು (ಅಟ್ಕಜೆಂ ಈಯೆ 
ಸಂಬಳಂಗೊಳ್ಳವೊಲ್‌ ಆ ತಳೋದರಿಯ ಚಿತ್ತಮಂ 
ಇಟ್ಕುಿಗೊಂಡಂ ಅರ್ಜುನಂ: ಪಂಪಭಾ, ೭. ೬೮) 

ಇಟ್ಟೆ - ಸುಲಿಗೆ, ಲೂಟಿ (ಹುಸಿ ಹೋಗದು ಬೆಳಸು ಬಜಂ 
ಪಸವು ಇಟ್ಟೆಗಳಿಂದಂ ಇಷ್ಟನಯದಿಂ ಪ್ರತಿಪಾಲಿಸುವರ್‌ 
ಮಹೀಭುಜರ್‌: ವರ್ಧಮಾಪು, ೧೪. ೧) 

ಇಲ್ಲುವರಿ - ಎಳೆದುಕೊಂಡು ಹೋಗು (ಕನ್ನೆತನಂಗೆಯ್ಯಲ್‌ 
ಬಗೆಗುಂ ನಾಣ್‌ ಮಿಗೆ ಮನಮು೦ ಇಟ್ಟುವರಿಯಲ್‌ 
ಬಗೆಗು೦ ಕನ್ನಡಿಕುಂ ತನ್ನಳಿಪಂ ತನ್ನಲೆ ತಾನಿಂತು ಕನ್ನೆ 
ತಳವೆಳಗಾದಳ್‌: ಪಂಪಭಾ ಪರಿಷತ್ತು: ೪. ೫೫) 

ಇಟಿ್ತಿ - ಸುಲಿಗೆ ಲೂಟಿ (ಕಳ್ಳರಾಯಿಲಮಜೆಯೇಜು ಮಾರಿ 
ಪಸವು ಇಲ್ಲ್‌ ಬಅ೦ ಪೆಜವುಂ ಭಯಂಗಳಾಕುಲಿತೆಗಳಿಲ್ಲ: 
ಆದಿಷು, ೧. ೫೨) 


ಈ 


ಈ - ಕೊಡು (ಈ-ಪ್ರದಾನೇ: ಶಬ್ದಮದ, ಧಾ ೧); ದಾನಮಾಡು 
(ಪೆಣನ೦ ಎತ್ತಲ್‌ ಸಲ್ಲೆಂದು ಆಪತ್ತುವಡಿಸಿ ಪುತ್ರನಂ ಈ 
ಪೊನ್ನಂ ಸಂಗತಿಗುಡುವೆವೆ೦ಬರ್‌ ತಕ್ಕರ್‌: ಸಮಯಪ, ೧೪. 
೧೫೫); ಎಡೆಗೊಡು (ಮಣಿಮಾಲಿಯಲ್ಲದೆ ಉಟಿದಾರುಮಂ 
ಸಾರಲ್‌ ಈಯದೆ ಭಂಡಾರಮಂ ಕಾದುಕೊಂಡಿರ್ಪುದುಂ: 
ಆದಿಷು, ೨. ೧೫ ವ); ದಾನಮಾಡು (ಜೀವಮುಳ್ಳಿನಂ 
ಇಚೆದು ಅರ್ಥಮುಳ್ಳಿನೆಗಂ ಇತ್ತು ನೆಗಟೌಯನಾಂಪುದೆಂಬ 
ಪೆಂಪಿನ ಸಮಕಟ್ಟು: ಪಂಪಭಾ, ೫. ೭೭) 

ಈಂಟಿಸು - ಕುಡಿಸು (ಕಿವಿಯಿಂದೀಂಟಿಸುವರ್‌ ಸಮಸ್ತರಸಮಂ: 
ಲೀಲಾವತಿ, ೧. ೧೨) 

ಈಂಟು - ಕುಡಿ, ಪಾನಗೈ (ನೀಳಪಾಟಳ ಜಂಬೂಫಳ 
ಮಧುರರಸಮಂ ಈಂಟಿದೆ೦ ಇಳೇಶ ಪಿರಿದಟ್ರೆಯಿ೦ ಮನಂ 
ತಣಿವಿನೆಗಂ: ಕಾದಂಸಂ, ೧. ೩೧) 

ಈಂಟುಜಳಧಿ - ಕುಡಿನೀರಿನ ಸಾಗರ (ಈಂಟುಜಳಧಿಯೆನಿಪ 
ಅಗಟ ನೀಳಿನಿಂ ನೆಗದು ಸೊಗಯಿಸುವ ಕೋಂಟೆಯೊಳಿನಿಂ: 
ಪಂಪಭಾ, ೩. ೨೨) i 

ಈಂದನಿ - ಇನಿದನಿ (ಈ೦ದನಿಯಿಂದೆ ದೇವಗಣಿಕಾತತಿಯಾತನ 
ಗೀತಮಂ ನಿಜಾನಂದದೆ ಪಾಡೆ: ಚಂದ್ರಪ್ರಷು, ೧೧. ೮೭) 

ಈಂದೋಳ್‌ - ಸುಂದರವಾದ ತೋಳು (ಬಹುಳದಿಂ 
ವ್ಯಂಜನಪರಮಾದಲ್ಲಿಯುಂ ಆದಿ ದೀರ್ಫ್ಥಮಾಯ್ತು: 
ಈಂ೦ಚರಂ, ಈಂಬುಳಿ, ಈಂಗಡಲ್‌, ಈಂದುಟಿ, 
ಈಂ೦ದೋಳ್‌: ಶಬ್ದಮದ, ೧೯೧, ಪ್ರ 

ಈಕ್ಷಂಗಳ್‌ - ನೋಟಗಳು (ಆಕೆಯ ಹಾವಭಾವವಿಳಾಸ 
ವಿಭ್ರಮಕಟಾಕ್ಷ ಠಈಕ್ಷಂಗಳ್‌  ಮನಮ೦ ಒನಲಿಸೆಯುಂ 
ಕನಲಿಸೆಯುಂ: ಪಂಪಭಾ, ೪. ೭೪ ವ) 


ಈಕ್ಷಣ -.. ಕಣ್ಣು (ಅಲಂಪುಗಳ್‌ ಕನಸಿನೊಳಂ 
ಪಳಂಚಲೆವುದೆನ್ನರ್ದೆಯೊಳ್‌ ತರಳಾಯತೇಕ್ಷಣೇ: ಪಂಪಭಾ, 
೪. ೧೦೬); ನೋಟ (ಆ ಪೀನಕುಚಂಗಳ್‌ ಆಕ್ಷಣದೊಳ್‌ 
ಈಕ್ಷಣಮಂ ಸೆಜ್‌ಗೆಯ್ಕೆ: ಪಂಪರಾ, ೭. ೧೦೯) 

ಈಕ್ಷಣಭದ್ರ - ನೋಡಲು ಶುಭಪ್ರದವಾದ ಧಾತಕೀಷಂಡಂ 
ಈಕ್ಷಣಭದಂ: ಚಂದ್ರಪ್ರಪು, ೧. ೭೨) 

ಈಕ್ಷಣಹರ -  ಕಣ್ಣೆಳೆಯುವ (ದಕ್ಷಿಣಕಟಮೆನೆ 
ದಕ್ಷಿಣರದನದೊಳೆ ಹಸ್ತಮಂ ಪೇಜುವ 
ಈಕ್ಷಣಹರಮೆನೆ: ಆದಿಷು, ೧೨. ೫೯) 

ಈಕ್ಷಣಾಕರ್ಷಣ - ನೋಟವನ್ನು ಸೆಳೆಯುವ, ಆಕರ್ಷಕವಾದ 
(ಅಕೃತಕಚಿತ್ರಪ್ರಕಾರದಿ೦ಿ ಮೆಜ್‌ದುದು ಈಕ್ಷಣಾಕರ್ಷಣಮಂ: 
ಮಲ್ಲಿನಾಪು, ೮. ೯೪) 

ಈಕ್ಟಿಸು - ನೋಡು (ನಾಸಿಕಂ ಅಡ್ಡಂಬಂದಂದಮಂ ಠಕಕಿಸಿ: 
ಕವಿರಾಮಾ, ೩. ೨೩೪) 

ಈಗಡು - ಈಗ, ಈ ಸಮಯದಲ್ಲಿ (ಈಗಡಿನ ನೆಗಟಯ 
ಕಬ್ಬದೊಳ್‌ ಒಡಂಬಡಂ ಮಾಡಿದ್‌ ಪುರಾತನ ಕವಿಗಳ್‌: 
ಕವಿರಾಮಾ, ೧. ೩೨) 

ಈಗಡೆ - ಈಗಲೇ (ಮಂತ್ರಾವಾಸದೊಳ್‌ ಮಂತ್ರನಿಶ್ಚಿತನಾಗಿ 
ಈಗಡೆ ಕಾದಿದಲ್ಲದೆ ಇಳೆಯಂ ನೀನೆಂತುಮಿತ್ತಪಯ್‌: 
ಪಂಪಭಾ, ೮. ೮೭) 

ಈಗಳ್‌ - ಈಗ (ಹೊಸತಂ ಸ್ತೀರಾಜ್ಯಮಂ ಮೇಣ್ಣಡೆದನೊ ಬಿದಿ 


ಸಿವುಖುವ 
ಜೆಲ್ವು 


ಲಾವಣ್ಯಸಿ೦ಧುಪ್ರವಾಹಂ ಪೊಸತೀಗಳ್‌ ಬಂದು 
ಬೆಳ್ಳಂಗೆಡೆದುದೊ: ಆದಿಷು, ೧. ೮೨) 
ಈಚಲ್‌ - ಈಚಲುಮರ (ತದೀಯ ತಟಂಗಳಲ್ಲಿ ಈಚಲ 


ಕಡೆಗೊ೦ಂಬುಗಳ್‌ ತುಜುಗಿ ಬಿರ್ದವೊಲಿರ್ದುವು 
ಮೊಸಳೆಗಳ್‌: ಕುಸುಮಾಕಾ, ೭. ೧೮) 

ಈಡಾಡು - ಜೆಲ್ಲಾಡು, ಬಿಸಾಡು (ನಿಧಾನಮ೦ ಈಡಾಡುವಂತೆ 
ಕೂಸ೦ ಗಂಗೆಯೊಳ್‌ ಈಡಾಡಿ ಬಂದಳ್‌: ಪಂಪಭಾ, ೧. 
೯೫); ನಿರ್ಲಕ್ಷ್ಯದಿಂದ ಕೊಟ್ಟುಬಿಡು (ಕೊಳ್‌ ಎಂದು ಅರಿದು 
ಈಡಾಡಿದ೦ ಇಂದ್ರಂಗೆ ಕವಚಮಂ ರಾಧೇಯಂ: ಪಂಪಭಾ, 
೧. ೧೦೧); ಚಾಚಿಕೊ (ಕರ್ಣನ ಬಟೆವಟೆಯನೆ ತನ್ನ 
ಪೋಪುದನಭಿನಯಿಸುವಂತೆ ಶೋಕೋದ್ರೇಕದೊಳ್‌ 
ಮೆಯ್ಯಜೆಯದೆ ಕನಕರಥದೊಳ್‌ ಮೆಯ್ಯನೀಡಾಡಿ: ಪಂಪಭಾ, 
ದಿತಿ ೨೨೧ ಷು 

ಈಡಿತ - ಹೊಗಳಲ್ಪಟ್ಟ, ಸ್ತುತ್ಯ (ಈಡಿತ ಜಿನವರ ಶಾಸನ 
ಚೂಡಾಮಣಿ ಬುಧರ್ಗೆ ಅನಲ್ಪ ಕಲ್ಪಕುಜ೦ ಕೆಯ್‌ ನೀಡಿದ 
ಬೇಟ್ಟರ ನೆರವಿಗೆ ನೀಡಿಲ್ಲದೆ ಕುಡುವ ಉದಾತ್ತಂ ಆ 
ಜಿನಚ೦ದ್ರಂ: ಶಾಂತಿಷು, ೧. ೩೨); ಸ್ತೋತ್ರ (ಈಡಿತಂ 
ಸಫಳಂ ವಿರಕ್ತಿ ವಿಮುಕ್ತಿಸಂಗಮಕಾರಣಂ: ಆಚವರ್ಧ, ೧೩. 
೬) 

ಈಡಿಟಿ - ಕೊಂಬಿನಿಂದ ತಿವಿ (ಈಡಿಟಿವ ಕಾಡಾನೆಗಳ 
ಕೋಡಪೊಯ್ದಿಂದುದಿರ್ದೆತ್ತಲುಂ ಪರೆದ ಗುರುಗಂಜಿಯಂ 
ನೋಡಿ: ಕಬ್ಬಿಗಕಾ, ೧೮೧ ವ); ಕಿಕ್ಕಿರಿ (ಈಡಿಟಿ- 
ಶೃಂಗಸಂಕರ್ಷಣೇ: ಶಬ್ದಮದ, ಧಾ ೮೩೯) 

ಈಡು - ಬಾಣದ ಗುರಿ (ಬೇಡನಂತೆ ಈಡಿಂಗೆ ವಂದು 
ಬಿಲ್ಲಾಜನಂತೆ ಬೆಟ್ಟೇಚಿಂಗೆ ವಂದು: ಧರ್ಮಾಮೃ. ೩. ೪೬ 
ವ); ಎಸೆತ (ದೀರ್ಥಕ್ಕೆ: ಇಡು-ಈಡು, ಬಿಡು-ಬೀಡು, 
ತುಡು-ತೋಡು: ಶಬ್ದಮದ, ೨೨೪ ಪ್ರ 


೧೭೦ 


ಈದಲೆ - ಇತ್ತ ಈ ಕಡೆ (ಆದಲೆ ನೀರ್‌ ಗುಂಡಿತ್ತು ಎಂದು 
ಈದಲೆಯೊಳೆ ನಿಂದು ಸತಿಗೆ ಹರಿಗಂ ತೋಳುತ್ತ ಆದರದೆ 


ಜಾನುದಘ್ನಂ ಉರೋದಫ್ನಂ ಕಂಠದಫ್ನಮೆಂಬ 
ಅಳವಿಗಳಂ೦೦: ಪಂಪಭಾ, ೫. ೫೩) 
ಈದೊರೆಯನ್‌ - ಇಂತಹವನು (ಈ ದೊರೆಯನೆಂದು 


ತೋಣಲ್‌ ಮೇದಿನಿಯೊಳಗೆ ಆತನಲ್ಲದೆ ಇಲ್ಲ: ಯಶೋಧಚ, 
೨. ೩೭) 

ಈತಿ - ತೊಂದರೆ, ಕಷ್ಟ (ಉಪಶಮಿಸುಗೆ ಸಕಲೋರ್ವಿಯೊಳ್‌ 
ಉಪದವಂ ಡಿಂಬಂ ಅನಯಂ ಉಪಲಿಂಗಂ ಮಿಕ್ಕ 
ಉಪಸರ್ಗಂ ಅರಿಷ್ಟಂ ದುಷ್ಟಪೀಡೆ ಡಾಮರಂ ಅಜನ್ಯಂ 
ಈತಿಪ್ರಕರಂ: ಅಭಿಧಾವ, ಕಾಂ. ಸ. ೧) 

ಈನ್‌ - ಕರು ಹಾಕು (ಇಳ ಈಂದುದೆನಲ್‌ ಪುಳಿ೦ದರ್‌ ಎಮ್ಮೀ 
ವಿಷಯಕ್ಕೆ ದಾಟೆಯಿಡಲ್‌ ಉಜ್ಜುಗದಿಂದಿರೆ ಮಿಕ್ಕ ಸೊರ್ಕಿನಿಂ: 
ಪುಷ್ಪದಂಪು, ೩. ೧೨೬); ಹೆರು (ಶರಸಂಧಾನದ ಬೇಗಂ 
ಅ೦ಬುಗಳ೦ ಅಂಬು ಈಂ೦ಬಂತೆ ಮೇಣಂಬಿನಾಗರಮೆಂಬೆತೆನೆ 
ಪಾಯ್ದ ಅರಾತಿಶರಸಂಘಾತಂಗಳಂ ನುರ್ಗಿ: ಪಂಪಭಾ, ೧೧. 
೪೦) 

ಕಈಹೊಲ್ಪಳಕ್‌ - ಈ ಹೊತ್ತು (ನಿನಗೀ ಪೊಟ್ಟಜೊಳ್‌ ಇತ್ತ 
ಬರ್ಪದಟನಿಂತಾರಿತ್ತರ್‌: ಪಂಪಭಾ, ೩. ೩೪) 


ಈಹೊಟ್ಟು - ಈ ಹೊತ್ತು. ಇಂದು (ಪತಿಜ್ಞೆಯಂ ನೆರಪಿದೆ 
ಒಳ್ಳತ್ತಾ ಈ ಪೊಲ್ಬು ಪೊಲ್ಲದು: ವಡ್ಡಾರಾ, ಪು. ೧೬. 
ಪು. ೨೦) 


ಈಷಪ್ತಿತಾರ್ಥ - ಬಯಸಿದ; ಬಯಕೆ (ನೃಪಂ ವನಜಳಕೇಳಿ 
ನಿಮಿತ್ತದಿ೦ ಅರ್ಥಿಗೆ ಈಷ್ಲಿತಾರ್ಥಮನಿತ್ತಂ: ಚಂದ್ರಪ್ರಪು, ೭. 
೧೫೨) 

ಈಮಿಷ - (ನವಭಾವರಸಂಗಳಂ ತಟಂಕಷಮೆನೆ ತೋಳೆ 
ತದ್ರುಚಿಯ ಮೆಯ್ಯೊಳೆ ಸದ್ರುಚಿಯೊಳ್‌ ತೊಡರ್ಚುವ 
ಈಮಿಷದ ಕವೀಂದರ್‌: ಪುಷ್ಪದಂಪು, ೧. ೩೪) 


ಈಯದರ್‌ - [ಕಪ್ಪ ಕಾಣಿಕೆಗಳನ್ನು] ಕೊಡುವುದಿಲ್ಲ 
ಎನ್ನಿಸಿಕೊ೦ಡವರು. ಕೊಡದವರು (ಮೀಖುವೆವೆಂಬ 
ಮಾಂಡಳಿಕರ್‌ ಈಯದರೆಂಬ ಅದಟರ್‌ ವಯಲ್ಲೆ 


ಮೆಯ್ದೋಜುವೆವೆಂಬ ಪೂಣಿಗರ್‌ ಅಡಂಗಿ ಕುನುಂಗಿ ಸಿಡಿಲ್ಬು 
ಜೋಲ್ಬು ಕಾಯ್ದಾಹೌ್‌ ನಭಕ್ಕೆ ಪಾಚೆದುದು: ಪಂಪಭಾ, ೧. 


೧೦೯) 
ಈರಣ — ಬೀಸುವಿಕೆ (ಮಲಯಸಮೀರಣ 
ಈರಣಚಲತ್ತರುಶಾಖೆಗಳೊರ್ಮೆಗೊರ್ಮೆಗೆ ನೀರೊಳಗೆ 


ಬಟಲ್ಬು: ಆದಿಷು, ೧೧. ೬೭) 

ಈರಯ್ದು - ಎರಡು ಬಾರಿ ಐದು, ಹತ್ತು (ಇಸೆ ಮಸಗಿ ಭೀಮಂ 
ಈರಯ್ದು ಶಿತಾಸ್ತದಿಂ ಉರುಳೆ ಸೂತಂ ಉಡಿಯೆ ರಥಂ 
ಕೀಲಿಸೆ ಕುದುರೆ ಮುಜೆಯೆ ಪಟವಿಗೆ ಮಸಕದಿಂ ಎಚ್ಚೆಚ್ಚಂ 
ಒಂದೆ ಸರಲೊಳ್‌ ನೊಸಲಂ: ಪಂಪಭಾ, ೧೦. ೯೯) 

ಈರಳ್ಳೆ - ಎರಡು ಕಡೆಯ ಪಕ್ಕೆ (ಬಟ್ಟಿತ್ತಾದ ಬರಿಯುಂ 


ಒಳಪೊಕ್ಕ ಈರಳ್ಳೆಯುಂ ಬೆರಸು ಪೋಪ 
ಪಂದಿಯಂ ಕಂಡು: ಲೀಲಾವತಿ, ೬. ೧೬ ವ) 

ಈರಾಜು — ಎರಡುಸಲ ಆರು, ಹನ್ನೆರಡು 
(ಆಜುಂಗುಣದೆಉೌವಟ್ಟೀರಾಜು೦ ಮಂಡಡಲದ ನಾಭಿ 


ಷಡ್ಜಲದ ಬಲಂ ಮೂಲುಂ ಸಿದ್ಧಿಯಂ ನೆಲೆ ನಿಲೆ: ಶಾಂತಿಷು, 
೨. ೪೬) 


ಈರಿದು - ಬೀಸು (ಒಯ್ಯನೆ ತಂಬೆಲರ್‌ ತೆಜದಿಂದ ಈರಿದುವು: 
ಲೀಲಾವತಿ, ೯. ೧೧೬) 

ಈರೆಂಟು - ಎರಡು ಸಲ ಎಂಟು, ಹದಿನಾರು (ನರಮಾತಂಗ 
ತುರಂಗ ಸೈನ್ಯಂ ಇದಿರಾಂತು ಈರೆಂಟು ಲಕ್ಕಂಬರಂ 
ಕರಗಿತ್ತು: ಪಂಪಭಾ, ೧೨. ೧೩೫) 

ಈರೆಂಟು೦ ಒಳ್ಳನಸಿನೆಸೆವೋಳಿ - ಹದಿನಾರು ಕನಸುಗಳ ಗುಂಪು 
[ಒಳ್ಳನಸಿನ--ಎಸೆವ--ಓಳಿ] ನಾಭಿರಾಜನ ಮಹಾರಾಣಿ 
ಮರುದೇವಿ ಗರ್ಭಾವತರಣದ ಸಂದರ್ಭದಲ್ಲಿ ಕಂಡ 
ಹದಿನಾರು ಕನಸುಗಳು: ಗಜ, ಗೂಳಿ, ಸಿಂಹ, ಕಮಲೆ, 
ನವಮಾಲೆ, ಚಂದ್ರ, ಬಾಲಸೂರ್ಯ, ಮೀನುಗಳ ಜೋಡಿ, 
ಕೊಳ, ಸಮುದ್ರ, ಸಿಂಹಾಸನ, ಸುರರಾಜನ ವಿಮಾನ, ಹುತ್ತ 


ರತ್ನಸಮೂಹ, ಅಗ್ನಿ, ವೃಷಭ (ಚಂಡಗಜಗಮನೆ 
ಪರಿಖಂಡಿತಾಘಾಳಿಯಂ ಕಂಡಳೀರೆಂಟು 


ಒಳ್ಳನಸಿನೆಸೆವೋಳಿಯಂ: ಆದಿಷು, ೭. ೨೭ ವ) 

ಈರೆಲೆವೋಗು - ಬೀಜ ಮೊಳೆತು ಎರಡು ಎಲೆ ಬಿಡು, ಚಿಗುರು 
(ಈರೆಲೆವೋದ ತನುವ ಕೇಳೀರಂಭಾಕಾಂಡ೦ಂ ಎನಿಪ 
ನಾಸಾವಂಶಂ ಭ್ರೂರೇಖಾಶಾಖೆಗಳಿ೦ ರಾರಾಜಿಪುದು: 
ಆಚವರ್ಧ, ೪. ೨೦) 

ಈರೇಟಿಕ್‌ - ಎರಡು ಸಲ ಏಳು, ಹದಿನಾಲ್ಕು (ಈರೇಟ್‌ 
ಮಹೀಭಾಗಮಂ ದೊರೆವೆತ್ತುತ್ತಮಭೋಗದೊಳ್‌ ತಣಿಪಿದಂ 
ಭೂಪೋತ್ತಮಂ: ಪಂಚತಂತ್ರ, ೨೮) 

ಈರೊಂಬದಿಂಬರ್‌ - ಹದಿನೆಂಟು ಮಂದಿ (ಚಂದ್ರಾಸ್ಕೆಯರಂ 
ಮನದೊಳು ದೇವೇಂದಂಗೆ ಈರೊಂಬದಿಂಬರ೦ ನಿರ್ಜಿತ 


ದೇವೇಂದ್ರ  ಗಣಿಕೆಯರಂ ಅಂಕದ ಚಂದ್ರಧ್ಧಜನಳ್ಳಿ 
ಕಪ್ಪಮೀವವೊಲಿತ್ತಂ: ಪಂಪರಾ, ೫. ೧೦೫) 

ಈರೊಡಲ್‌ - ಎರಡು ದೇಹ (ತೊಟ್ಟನೆ ಪೋಪುವು 
ನಲ್ಲರೀರ್ವರ ಒಡಲೊಳಗಿರ್ಪ ಜೀವಂ: ಪಂಪಭಾ, ೪. 
೧೦೪) 

ಈರ್ಮ - ಗಾಯ, ಹುಣ್ಣು (ಈರ್ಮಂ ವಣಂ: ಅಭಿಧಾವ, ೧. 
ಇಗ ಬು... 

ಈರ್ಯಾಗೋಚರಂ ದ ನಡೆಯುವಾಗ ಪ್ರಾಣಿಗಳಿಗೆ 
ನೋವಾಗದಂತೆ ನೋಡಿಕೊಳ್ಳುವುದು (ಕಯ್ಯಂ 
ಸುರೇಶ್ವರಶೈಳಂ ತಳರ್ವಂತೆವೊಲ್‌ ತಳರ್ದಂ 


ಈರ್ಯಾಗೋಚರಂ ಶುದ್ಧಿ ತಳ್ಲಿರೆ ತನ್ನೊಳ್‌ ಧರೆಯಂ 


ಪದಾಂಬುಜಂಗಳ್‌ ನೀರಜ೦ ಮಾಚಟ್ಟೆನಂ: ಆದಿಷು, ೯. 
೧೨೪) 

ಈರ್ಯಾಪತ್ತಿ - [ಜೈನ] ನೆಲವನ್ನು ನಾಲ್ಕು ಮೊಳಗಳಷ್ಟು ಮುಂದೆ 
ನೋಡುತ್ತ ನಡೆಯುತ್ತ ಆಗಬಹುದಾದ 
ಜೀವಹಿಂಸೆಯನ್ನು ತಡೆಯುವುದು (ಕಾಲಂ ಕರ್ಚಿ ಒಳಗಂ 
ಪೊಕ್ಕು ಈರ್ಯಾಪತ್ತಿಯಂ ಬಿಡಿಸಿ 
ಗೋಚಾರನಿಯಮಂಗೆಯ್ದುದಂ: ವಡ್ಡಾರಾ, ಪು ೭೯, ಸಾ 
೧) 

ಈರ್ಯಾಪಥಶುದ್ದಿ - [ಜೈನ] (ದಿಗವಲೋಕನಾದಿ 


ದೋಷವಿರಹಿತನುಮಪ್ಪ ಈರ್ಯಾಪಥಶುದ್ಧಿಯೊಳ್‌ ನೆಜ್‌ದ 
ಯುಗಾಂತರದೃಷ್ಟಿಯಾಗಿ ಚರ್ಯಾಮಾರ್ಗದಿಂ: ಅಜಿತಪು, 
ಸುಧಿ ತು 

ಈರ್ಯಾಪಥೆ ಎ ಪರ್ಯಟಣ ಮಾರ್ಗದಲ್ಲಿದ್ದವಳು 
(ಈರ್ಯಾಪಥೆಯಂ ಬಿಡಿಸಿ ಕಾಲಂ ಕರ್ಚಿ ಒಳಗಂ ಪೊಕ್ಕು 


೧೭೧ 


ದೇವರ ದೇವಂಗೆ ಅಭಿಮುಖದೊಳ್‌ ನಿಂದು: ಹರಿವಂಶ, 
೧೧. ೨ ವ) 

ಈರ್ಷ್ಯೆ - ಮತ್ಸರ (ವಿದ್ಯಾಮಹಿಮೆ ಚತುಷ್ಪಷ್ಟಿಕಲಾಮಹಿತರ 
ಮನದೊಳ್‌ ಈರ್ಷ್ಯಯಂ ಪುಟ್ಟಸುಗುಂ: ಪಂಪರಾ, ೩. 
೧೪೮) 

ಈವಣಜು - ಇತ್ತೀಚೆ (ಈವಜು ಎಂಬುದು ಈಷಿದ್ಧೂತಕಾಲಂ: 
ಶಬ್ದಮದ, ೩೩೭ ವೃತ್ತಿ) 

ಈವಟ್ಟೆ - [ಈವ- ಅಟ್ಟೆ] ಕನ್ಯಾದಾನ ಮಾಡಿಕೊಡುವ ಪ್ರೀತಿ 
(ಕುಡಲಿರ್ಪಂ ಬಲದೇವನೆನ್ನಜೆಯಂ ದುರ್ಯೋಧನಂಗೆ ಆಂ 
ಒಡಂಬಡೆಂ ಈವಟ್ಟೆಯದು ಆಗಳು೦ ನಿನಗೆ ದಲ್‌: 
ಪಂಪಭಾ, ೫. ೨೦) 

ಈವೆಡೆ - [ಈವ--ಎಡೆ; ದಾನಮಾಡುವ ಸಂದರ್ಭ (ಒಟ್ಟಿದ 
ಪೊನ್ನ ಬೆಟ್ಟುಗಳಂ ಈವೆಡೆಗೆ ಆವುದೊ ತೂಕಂ ಕೆಯ್ಗಟ್ಟಳೆ 
ಕೊಳ್ಳಿಂ ಎಂದು ಕುಡೆ ಷೋಡಶ ಯತ್ತಿಜರ್ಗೆ: ಪಂಪಭಾ, ೬. 
೩೯) 

ಈಶ - ಈಶ್ವರ, ಶಿವ (ಮುನಿದು ಈಶಂ ತವೆ ಸುಟ್ಟು ಮುಂ 
ಕರುಣದಿಂದಿತ್ತಂ ಪುನರ್ಜನ್ನಮಂ ನಿನಗೆ: ಪಂಪಭಾ, ೪. 
೫೧) 

ಈಶಶಾಸನ - ಒಡೆಯನ ಆಜ್ಞೆ (ಈಶಶಾಸನಮಂ 
ನೆತ್ತಿಯೊಳಾಂತು ಬನ್ನಿಂ ಎಅಗಿಂ ಚಕ್ರೇಶಪಾದಾಬ್ದದೊಳ್‌ 
ಆದಿಹು, ೧೪. ೩೧) 

ಈಶಾದಂಡ - ಬಂಡಿಯ ಈಸು (ಕಠಿನ ಶಕಟದ 
ಈಶಾದಂಡಹತಿಯಿಂ ಪೃಥ್ವೀತಳಂ ಪಾತಾಖಲ್ಲೆ ತೂತುವೋಗೆ: 
ನೇಮಿನಾಪು, ೮. ೨೨ ವ) 

ಈಶಾನ - ಈಶ್ವರ (ಹಿಮವದ್ದಿಶಾನಿಲಯಂ 
ಧೃತೇಂದ್ಹಾಪಗಂ: ರಾಜಶೇವಿ, ೫. ೩೧) 

ಈಶಾನಕಲ್ಪ - [ಜೈನ] ಹದಿನಾರು ಸ್ಪರ್ಗಗಳಲ್ಲಿ ಎರಡನೆಯದು 
(ಅಂತಾ ದೇವಂ ಈಶಾನಕಲದಿಂದ ಅತಿಪ್ರೀತಿವರ್ಧನಕರಂ 
ಎಂಬ ಮದ್ವಿಮಾನಮಂ ಪ್ರೀತಿವರ್ಧನಕರಮಾಗೇಚೆಸಿಕೊಂಡು 
ಉಯ್ದು: ಆದಿಷು, ೩. ೫೮ ವ) 

ಈಶಾನೇಂದ್ರ - [ಜೈನ] ಈಶಾನಕಲ್ಪದ ಒಡೆಯ (ಚ೦ದ್ರಾಕೃತಿಯ 
ಕೊಡೆಯಂ  ಅತಿಶೋಭಾಕರಮಂ ಪಿಡಿದ೦. ಆಗಳ್‌ 
ಈಶಾನೇಂದಂ: ಕರ್ಣನೇಮಿ, ೮. ೧೧೯) 

ಈಶಿತೆ - ಸಾಮರ್ಥ್ಯ (ಜಿನೇಶ್ವರಾರ್ಜನಾ ಪರಿಕರವೃದ್ಧಿಯೊಳ್‌ 
ಮಹಿಮೆ ಈಶಿತೆ ತತ್ಪರಿಚರ್ಯೆಯಲ್ಲಿ: ಪಾರ್ಶ್ವನಾಷು, ೫. 
೧೧೧) 

ಈಶ್ವರ - ಶಿವ (ಆದಿತ್ಯನ ತೇಜದಗುಂತಿಯುಮಂ ಚಂದ್ರನ 
ಕಾಂತಿಯುಮ೦ ಮದನನ ಸೌಭಾಗ್ಯಮುಮಂ೦ ಕಲ್ಪತರುವಿನ 
ಉದಾರಶಕ್ತಿಯುಮ೦ ಈಶ್ವರನ ಪ್ರಭುಶಕ್ತಿಯುಮಂ 
ಇಂದ್ರಂ ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದಂ: ಪಂಪಭಾ, ೧. 
೧೩೯ ವ) 

ಈತಶ್ವರಕಲ್ಪಿತ - ದೇವರ ನಿಯಮ (ಈತಶ್ಟರಕಲ್ಪಿತದಿ೦ ರಾಕ್ಷಸರ್ಗೆ 
ಸದ್ಯೋಗರ್ಭ೦ ಸದ್ಯಃಪ್ರಸೂತಿಯು೦ ಸದ್ಯೋಯೌವನಮುಂ 
ಉಳ್ಳ ಕಾರಣದಿಂದೆ: ಪಂಪಭಾ, ೩. ೨೦ ವ) 

ಈಶ್ನರವಿರಹ - ಒಡೆಯನ ಅಗಲಿಕೆ (ಈಶ್ವರವಿರಹದೆ 
ಶೋಕಾಕುಲಂ ವಿಶೇಷಾಪ್ತಜನಂ: ಕವಿರಾಮಾ, ೩. ೩೧) 

ಈಶ್ವರಶೈಲ - ಕೈಲಾಸಪರ್ವತ (ವೃಷಂ ಪುಷ್ಪಂ ಈಶ್ವರಶೈಲಂ 
ಫಲಮಾಗೆ: ಗದಾಯು, ೧. ೨) 


ಈಶಾನಂ 


ಈಶ್ವರಾಯತನ - ಶಿವದೇವಾಲಯ (ಈ ಅರ್ಥಮಂ ಮಡಂಗಿ 
ನಿರರ್ಥಕೆ ಕಿಡದೆ ಈಶ್ವರಾಯತನಮಂ ಮಾಡಿಸಿಂ: 
ಪಂಚತಂತ್ರ, ೪೩೩ ವ) 

ಈಷತ್‌ - ಸ್ವಲ್ಪ (ಪಾರ್ಶ್ವದೊಳಿರ್ದ ಕೆಳದಿಯಂ 
ಈಷತ್‌ ವಳಿತಕಂಧರಂ ಧರಣೀಶಂ: ಮಲ್ಲಿನಾಪು, 

ಈಷತ್‌ಪ್ರಾಗ್ಳಾರ — [ಜೈ ನ] ಅಷ್ಟಮಭೂಮಿ 
ಪ್ರಾಗ್ಗರಮೆಂಬ ಎಂಟನೆಯ ನೆಲನುಮಂ 
ತೀರ್ಥೇಶ್ವರಂ: ಶಾಂತಿಷು, ೧೨. ೫೦) 

ಈಷದಾರೋಪಿತ - ಸ್ವಲ್ಪ ಏರಿಸಿದ (ಧರಣೇಶನಿದಿರೊಳ್‌ ಅವರ್‌ 
ಅಂತರ್ನಿಗೂಢಕೋಪಾವಲೇಪರುಂ ಈಷತ್‌ 
ಆರೋಪಿತಭ್ರೂಚಾಪರುಮಾಗಿ: ಆದಿಷು, ೯. ೧೦೪ ವ) 

ಈಷದಾರೋಪಿತ - ಸ್ವಲ್ಪ ಏರಿಸಿದ (ಧರಣೇಶನಿದಿರೊಳ್‌ ಅವರ್‌ 


ನೋಡಿದಂ 
೪. ೧೫) 

(ಈಷತ್‌ 

ದಾಂಟಿ 


ಅಂತರ್ನಿಗೂಢಕೋಪಾವಲೇಪರು೦ ಶಈಷತ್‌ ಆರೋಪಿತ 
ಭ್ರೂಚಾಪರುಮಾಗಿ: ಆದಿಷು, ೯. ೧೦೪ ವ) 

ಈಷದಾವಲಿತ - ಸ್ವಲ್ಪ ತಿರುಗಿದ [ಈಷತ್‌--ಆವಲಿತ] (ಆ 
ಮಾತಂ ಕೇಳು  ಈಷದಾವಲಿತಕಂಧರಂ ಇದೆತ್ತಣಿಂ 
ಬಂದುದು ಎಂದು .. .. ಭಾವಿಸಿ ನೋಡಿ: ಕಾದಂಸಂ 
೭೬ ವ) 

ಈಹಷದುನ್ಮಿಷಿತ -  [ಈಷತ್‌೬ಉನ್ನಿಷಿತ] ಸ್ವಲ್ಪ ಅರಳಿದ 
(ಲಾಘವಮಂ ಅಪ್ಪುಕೆಯ್ದಂತಿರೆ 


ಈಷದುನ್ನಿಷಿತವದನಾರವಿಂದನಾಗಿ: ಲೀಲಾವತಿ, ೪. ೫೭ ವ) 


ಈಸ - [ಈಶ] ಶಿವ (ಪೆಐದೆಗೆಯದೆ ಈಸನೊರ್ವನೆ ನಿಂದಂ: 
ಕಬ್ಬಿಗಕಾ, ೨೯೫) 
ಈಸರ - [ಈಶ್ವರ] ಶಿವ (ವತ್ಸಲೋಪಕ್ಕೆ: ಈಶ್ವರಂ-ಈಸರಂ, 


ಶಾಶ್ವತಂ-ಸಾಸತಂ, ಶ್ವಾನ೦-ಸಾನ೦: ಶಬ್ದಮದ, ೨೯೬ ಪು 

ಈಸಾಡು - ಈಜು (ತೊಉೌಯನೀಸಾಡಲಾಅದ ನಿಶ್ವಕ್ತನ ಕಾಲಂ 
ಪಿಡಿದಂತಾಗೆ: ಧರ್ಮಾಮೃ, ೯. ೮೭ ವ) 

ಈಸು - [ಈಷಾ] ಈಜು 
ವಚನಾಮೃತವಾರ್ಧಿಯಂ ಈಸುವೆಂ ಕವಿವ್ಯಾಸನೆಂ ಎಂಬ 
ಗರ್ವಮೆನಗಿಲ್ಲ: ಪಂಪಭಾ, ೧. ೧೩); ಬಂಡಿಯ ಈಚು, 
ಇರ್ಚಿಮರ (ಉಡಿದಿರ್ದ ಅಚ್ಚು ಅಟೆದ ಈಸು ತಲ್ಲಿದ 
ನೊಗ೦ ಜೀಹ್‌ಬ್ಬ ಚಕ್ರಂ ನೆತ್ತರ ಪೊನಲ್‌ 
ಕಣ್ಣೊಂಡುದುಗ್ರಾಜಿಯೊಳ್‌: ಪಂಪಭಾ, ೧೦. ೯೧) 

ಈಸೂಲಕ್‌ - ಈ ವರ್ಷ (ಒಂದರ್ಥಕ್ಕೆ: ಈ ಸೂಬ್‌ಂದು 
ವರ್ತಮಾನ ವರುಷಂ: ಶಬ್ದಮದ, ೩೩, ವೃತ್ತಿ) 

ಈಳ್‌ - ಸೆಳೆ (ಕೈದಳದಿ೦ ಪೊಡೆದು ಈಳ್ದು ಸೀಳ್ಪ್ಬು ಮೇಲೇಕ್ತರೆ 

. ನೆರೆದರ್‌ ಸುರತಾಬ್ಧಿಯೊಳ್‌: ರಾಜಶೇವಿ, ದಂ. ೧೩೬) 

ಈಳಿ.. - ಕಿತ್ತಿಳೆ ಹೇರಿಳೆ ಮುಂತಾದ ಜಾತಿಯ ಮರ, ಹಣ್ಣು 
(ಬಾಳೆಯ ಮಾವಿನ ಕಮ್ಮರದ ಈಳೆಯ ತನಿವಣ್ಣಳಿಂದಂ 
ಅರ್ಚಿಸಿದಂ ಭೂಪಾಳಂ ನಿರ್ಭರ ಭಕ್ತಿಯ ಜಾಳಮೆನೆ 
ಮೆಯ್ಕೊಳೊಗೆದ ರೋಮಾಂಚಂಗಳ್‌: ಪಂಪರಾ, ೧೨. ೬) 

ಈಳೆಸಾಂದು - ಈಳೆಯ ಗಂಧ, ಅನುಲೇಪನ (ಬಳಮರ್ದಂ 
ಅಂಗಜಂಗೆರವವೊಲ್‌ ಈಳೆಸಾಂದರೆವರಿಂಬಳವಟ್ಟರೆ 
ಘಟ್ಟಿವಳ್ಲಿಯರ್‌: ಮಲ್ಲಿನಾಹು, ೨. ೪೭) 


ಈಳ್ಕೊಳ್‌ - ಕಸಿದುಕೊ (ದನುಜರ ಕೈಯೊಳಿರ್ದ ಅಮರ್ದಂ 
ಆವಗ ಈಳ್ಳ್ಕೊಳಲೆಂದು ವಿಲಾಸಿನಿಯಾದ ವೇಷ: 
ಕಾದಂಬ, ೧. ೩೫) 


(ವ್ಯಾಸಮುನೀ೦ದ್ರ ರುಂದ್ರ 


೧೭೨ 


ಶಈಳ್ಗೆಳೆ - ಹಿಡಿದು ಎಳೆ (ಪ್ರಮದೆಯ ಕಣ್ಣ್ಗಳ್‌ 
ಈಳ್ಗೆಳೆದುಕೊಂಡವೊಲಾದುದು ಕಣ್ಣೆ ನೋಳ್ಗರಾ: ರಾಜಶೇವಿ, 
೭೧೯) 

ಈಟೆಲ್‌ - ಹೆರಿಗೆಯ ಶುದ್ಧಿಸ್ನಾನ (ಅಬ್ಬೆ ದಾದಿ ಪರಿಚಾರಕರ್‌ 
ಈಣಿಲ ಕಾಪು ಕಾಪೆ ಕೂರ್ತಿಟ್ಟ ಅವರ ಆತ್ಮಪುಣ್ಯಮೆ 


ವಿಷುಣ್ಯರಂ ಓಳಿಯೆ ಕಾಪು ಕಾಗುಮೇ: ಶಾಂತಿಷು, ೬. 
೧೦೬) 

ಈಟಕ್‌ - ಸೆಳೆದುಕೊ, ಹೀರು (ಕಳಕ್ಕಳಿಸಿ ಸ೦ತಸವಾತಿನ 
ಪೂರ್ಣಪಾತ್ರಮಂ ಕೊಳ್ಳವೊಲ್‌ ಈಟ್ಟುಕೊಂಡುವಳಿಗಳ್‌ 


ಸುಮನೋಮಕರಂದಮಂ: ಅಜಿತಪು, ೬. ೬೯); ಆಕರ್ಷಿಸು 
(ಉರಿಯಂ ಕಾಳುವ ಕೆಂಡಮಂ ಕಣೌವ ಬಿಲ್ಲಂ ಕಂಡೆವಿಲ್ಲ 
ಉಕ್ಕೆವದಿ೦ ತರುಣೀರತ್ನಮ೦ ಈಲ್ಲುಕೊಳ್ಳ ಸಮಕಟ್ಟಂದಟ್ಟಿದಂ 
ಖೇಚರಂ: ಪಂಪರಾ, ೫. ೭೮) 

ಈಟ್ಕುಳಿಗೊಳ್‌ -  ಇರ್ಕುಳಿಗೊಳ್‌, ಕಿತ್ತಕೊ (ಚಾಪಳ 
ಹರಿಣಿವಿಲೋಕನಮಂ ಈಟ್ಕುಳಿಗೊಂಡಳೆನಲ್ಕೆ ಗಾಳುಗಣ್‌ 
ಪೊಳೆಯೆ: ನೇಮಿನಾಪು, ೩. ೬೧) 

ಈಟಕ್ಕೊಳ್‌ — ಸೆಳೆದುಕೊ, 
(ಖಚರೀಜನಾನನನವಾಂಭೋಜಂಗಳೊಳ್‌ 
ಈಟ್ಕೌಳುತುಂ: ಆದಿಷು, ೧. ೮೪) 


ಆಕರ್ಷಿಸು 
ಕಂಪಂ 


ಉಂಕೆ - ಒಂದು ಜಾತಿಯ ಹಕ್ಕಿ (ನಿನ್ನ ಭರ್ತಾರಂ 
ಬೇಂಟೆಯಾಡಿ ಪಲವುಂ ಲಾವುಗೆಯು೦ ಉಂಕೆಯುಂ 
ಕೊರಸುಂ ಮೊದಲಾಗೊಡೆಯ ಪಕ್ಷಿಜಾತಿಗಳಂ 
ಬಲೆಯನೊಡ್ಡಿ ಪಿಡಿದು: ವಡ್ಡಾರಾ, ಪು. ೧೫೧, ಸಾ. ೩) 

ಉಂಗುಟ — ಕಾಲಿನ ಹೆಬ್ಬೆರಳು (ಜಳರಾಶಿಯಂ 
ಉಂಗುಟದನಿತೊಳನೊರ್ವಂ ಅಗಸ್ತ್ಯನೆಯ್ದೆ ಕುಡಿದನೆನುತ್ತುಂ 
ಗಟಪುತಿರ್ಪರ ನುಡಿಯೊಳ್‌ ಫಳಮಿಲ್ಲ: ಸಮಯಪ, ೧೦. 
೧೦೯) 

ಉಂಗುರವಿಡು - ಮದುವೆ ನಿಶ್ಚಿತಾರ್ಥದಲ್ಲಿ ಉಂಗುರ ತೊಡಿಸು 
(ತನಗೆ ಕಿಚೆಯಂದು ಉಂಗುರವಿಟ್ಟ ಸಾಲ್ವಲನೆಂಬಲ್ಲಿಗೆ 
ಪೋಗಿ ನೀನೆನ್ನಂ ಕೈಕೊಳವೇಟ್ಕುಂ ಎಂದೊಡೆ: ಪಂಪಭಾ, 
೧. ೭೫ ವ) 

ಉಂಟು - ನಿಜ ಇದೆ (ನಣ್ಣಿಂ ನಿಮಗಂ ಎಮಗಂ 
ಆಮ್ನಾಯದಿಂ ಬಂದುದು ಇಂತೀ ಜಿನಧರ್ಮಂ 
ಪ್ರಾಣಿಗಾರ್ಮಂ ಮಜ್‌ಯದಿರಿದು ನಿನ್ನೆಂದುದು ಉಂಟು 
ಇಲ್ಲ ಪೇಟೆಂ: ಆದಿಷು, ೨. ೨೦) 

ಉಂಟೊಡೆತಾಗಿ ಮಾಡು - ಹೌದು, ಇದೆ ಎಂಬುದನ್ನಾಗಿ ಮಾಡಿ 
(ಆತ್ಮವಿಟತ್ತ್ವಮಂ ಉಂಟೊಡೆತಾಗಿ ಮಾಡಿ 
ಬಾಂದೊಳ”ಯನೆ ಪೊತ್ತು ಗೌರಿಗೆ ಕವಲ್ಲೊಜ್‌ಗೆಯ್ದಿದಂ ಈ 
ಪ್ರದೇಶದೊಳ್‌: ಪಂಪಭಾ, ೭. ೭೫) 

ಉಂಡಲಿಗೆ - ಕಡುಬು (ಮಂಡಗೆ ಮೇಣ್‌ ಹೂರಿಗೆ ಮೇಣ್‌ 
ಉಂಡಲಿಗೆಗಳಿಕ್ಕಿ ಕೊಡುವುದು ದೃಢವುತಂಗಳಳ್‌: 
ಅನಂತಹು, ೧೦. ೭೬) 


ಉಂಡಿಗೆ - ಮುದ್ರೆ (ಎಲ್ಲಡೆಗಳುಮ೦ ತನ್ನಟ್ಟಿದೋಲೆಗಂ ಇಟ್ಟ 
ಉಂಡಿಗೆಗಂ ಬಸ೦ ಮಾಡಿದ ನನೆವಿಲ್ಲ ಬಲ್ಲಹಂ ನಿಮ್ಮಡಿಗಳ 
ಪೆಸರಂ ಕೇಳ್ದು: ಕಬ್ಬಿಗಕಾ, ೧೩೧ ವ); ಅಪ್ಪಣೆ ಚೀಟಿ, 
ಅಧಿಕಾರ ಮುದ್ರೆ (ಮಾಮರ೦ಗಳೊಳ್‌ ಕನರ್ಗೊನೆ ಮೂಲು 
ನಾಲ್ಕು ತಲೆದೋಣಿದುವು ಉಂಡಿಗೆ ಸಾಧ್ಯಮಾದುದು 
ಇನ್ನೆನಗೆ: ಮಲ್ಲಿನಾಹು, ೫. ೨೩); ಗಂಟಲು (ಪೊಸಮುತ್ತಂ 
ನುಂಗಿದ ಸೋಗೆವಿಂಗಡಣ೦  ಮಜುಗಿದವು ಉಂಡಿಗೆ 
ಬೇಯೆಕೆಂಡಮಂ ನುಂಗಿದವೋಲ್‌: ಪಂಪರಾ, ೭. ೯೬) 

ಉಂಡಿಗೆ ಸಾಧ್ಯಂ ಮಾಡು - ತನ್ನ ಹೆಸರಿನ ಮುದ್ರೆ ಬೇರೆಡೆ 
ಚಲಾವಣೆಯಾಗುವಂತೆ ಮಾಡು, ಆ ಪ್ರದೇಶವನ್ನು ಗೆಲ್ಲು 
(ಅಂತು ಷಟ್ಟಂಡಭರತಮಂಡಳಮಂ ಉಡಿಗೆ ಸಾಧ್ಯಂ 
ಮಾಡಿ: ಆದಿಹು, ೧೫. ೩ ವ) 

ಉಂಡಿಗೆಯೊತ್ತು - ಮುದ್ರೆ ಒತ್ತು. ಸ್ವಾಧೀನಪಡಿಸಿಕೊ (ಅರಸರ 
ಕಾಪಿನ ಪೊಲನ೦ ಪೊಕ್ಕುವೆಂದು ಉಂಡಿಗೆಯೊತ್ತಿಕೊಳುತ್ತುಂ 
ಊಟೆಗವಾದೆಡೆಗಳೊಳ್‌ ರಭಾಳೆಯಂಗೊಳುತ್ತುಂ: 
ಸುಕುಮಾಚ, ೭. ೩೫ ವ) 

ಉಂತಪ್ಪ - ಹೇಗೆ ಹೇಗೆಯೋ (ಸಹಜಮನೋಜನ ಕುಲದ 
ಚಲದ ಚಾಗದ ಬೀರದ ಭಾಗ್ಯದ ಸೌಭಾಗ್ಯದ ಅಗುಂತಿಗಳ೦ 
ಉಂತುಂ ಅಳವಲ್ಲದೆ ಪೊಗಟ* ಪಂಪಭಾ, ೪. ೪೦ ವ) 

ಉಂತಾಗಿಯುಂ - ಹಾಗಿದ್ದರೂ ಕೂಡ (ಜನ೦ ಉಂತಾಗಿಯುಂ 
ಎಲ್ಲಂ ಮುನಿಸು ಒಸಗೆವೆರಸು ಪಟಿಗುಂ ಪೊಗಲ್ಲಾಂ: 
ಕವಿರಾಮಾ, ೩. ೧೭೮) 

ಉಂತು - ನಡುವಣ ರೀತಿಯಲ್ಲಿ (ಜೈನಾಗಮಮನದಂ ಅಂತು 
ಇಂತು ಉಂತು ಎಂತು ಎಂದೆನಲ್ಕದೇಂ ಬಂದಪುದೇ: 
ಸಮಯಪ, ೩. ೨೩) 

ಉಂತುಂ - ಹೇಗೋ (ವಿಚಾರಪರರವರ್‌ ಉಂತುಂ ಭಾವಿಸಿ 
ತಿಳಿದುಂ ತ್ಮಯ ದೇವರ ಪೊಲ್ಲಮೆಯಂ ಅಂತುಂ ಇಂತುಂ 
ಬಿಡುವರ್‌: ಸಮಯಪ, ೮. ೨೨೭) 

ಉಂತುಟು - ಈ ನಡುವಣ ಪಕಾರವಾಗಿ (ಅಂತುಟು ಇಂತುಟು 
ಪೇಟ್‌ ಇನ್ನುಂತುಟು ಅದು ಎಂಬಂತುಟಲ್ಲು ಜೈನಾಗಮಂ: 
ಸಮಯಪ, ೩. ೨೪) 

ಉಂತೆ - ವ್ಯರ್ಥವಾಗಿ (ನಿಮ್ಮ ಮುದಿಗಣ್ತನದೊಳ್‌ ಇದೇಂ 
ಉಂತೆ; ಬಟ್ಟೆವೋಪಡೆ ಪೋಗಿಂ: ಆದಿಷಪು, ೯. ೧೦೬); 
ಹಾಗಲ್ಲದೆ (ವೃತ್ತಿಗಳಿಂ ಬೇಜಾದರ್‌ ದ್ವಿಜರ್‌ ಉಂತೇಂ 
ಮನುಷ್ಯಜಾತಿ ತಾನೊಂದೆ ವಲಂ: ಆದಿಪು, ೧೫. ೧೪); 
ನಿಷ್ಕಾರಣವಾಗಿ (ಅನರಣ್ಯನೆಂಬ ಪೆಸರಂ ನಾನಾ 
ಜನಪದಮಂ ಪಡೆದು ಜಗಜ್ಜನ೦ ಕುಡಲ್‌ ಪಡೆದಂ ಉಂತೆ 
ಪಡೆದನೆ ಪೆಸರಂ: ಪಂಪರಾ, ೨. ೬೯) 

ಉಂತೇಂ - ಹಾಗಲ್ಲದೆ (ಇಂತಿವನೆಲ್ಲಂ ತಿಳಿಪಿದೆಂ ಉಂತೇಂ 
ಜಿನಧಮರ್ಮವಲ್ಲದುಂಟೇ ಧರ್ಮಂ: ಸಮಯಪ, ೨. ೮೫) 

ಉಂದುರ - ಇಲಿ, ಹೆಗ್ಗಣ (ಮಿತ್ರನ ಸರಮಂ ಉಂದುರಂ ಕೇಳ್ಬು 
ಪರಿತಂದು ನೋಡಿ ಬಲೆಯೊಳ್‌ ಸಿಲ್ಕಿರ್ದನಂ ಕಂಡು: 
ಪಂಚತಂತ್ರ, ೪೨೦ ವ) 

ಉಂಬರಕುಷ್ಠ - ಒಂದು ಬಗೆಯ ಕುಷ್ಟ ರೋಗ (ಉ೦ಬರಕುಷ್ಠಂ 
ಮೂಡಿದೊಡೆ ಇಂಬಟಿಯೆ ಮುರುಂಟಿ ಬಾತು ಕೀತೊಡೆ: 
ಹರಿವಂಶ, ೧೩. ೩೪) 

ಉಕ್ಕಂದ - ತುಂಬಿ ತುಳುಕುವ (ಸಿರಿಯ೦ ನೋಡಲ್‌ ಬಂದುದು 
ಅಮರ್ದಿನ ತಾಯ್ಗಡಲೆಂಬಂದಮಂ ಉಕ್ಕಂದಮಾಗಿ 
ತಳೆದೆಸೆದಿರ್ಕುಂ: ಮಲ್ಲಿನಾಹು, ೨. ೫೬) 


೧೭೩ 


ಉಕ್ಕಡ - ನಗರದ ಗಡಿ (ಗರಟಗೆಯುಕ್ಕಡದ ವಿಯಚ್ಚರರಂ 
ಪೇಸೇಲ್‌ಕೊಂದರೋ: ಶಾಂತಿಷು, ೩. ೧೦೦); ಶಾಂತಿಷು 
(ಗರಟಿಗೆಯ ಜಾವದ ಉಕ್ಕಡದ ಉಲಿ ಮಟ್ಲಿದ ಪೊತ್ತು 
ಸೂಟ್‌ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನರಯ 
ಬದಗಂ: ಯಶೋಧಚ, ೨. ೨೭); ಕಾವಲು (ಬಾಗಿಲ್ಲಾಪಿನ 
ಜಾವದುಕ್ಕಡದ ಗರವಟಿಗೆಯ ಠಾಣಾಂತರದವರೆಲ್ಲಂ ಎರಡು 
ಕೈಯನೆತ್ತಿ ಪುಂಡರೀಕಾಕ್ಷಂಗೆ ಪೊಡೆವಟ್ಟು: ನೇಮಿನಾಷು. ೭. 
೪೪ ವ) 

ಉಕ್ಕಲಿಸು - ದರ್ಪದಿಂದಿರು (ನೀಂ ಉಕ್ಕಲಿಸಿದೆಯಕ್ಕುಂ .. .. 
ಅಮರೇಂದನ ಮಲ್‌ೌವೊಕ್ಕೊಡಂ ಆಂ ಕೊಲಿಪೆಂ ಎನ್ನ 
ಮುಳಿಸನೆ ಸಲಿಪೆಂ: ಹರಿವಂಶ, ೮. ೬೮) 

ಉಕ್ಕಿಣಿ - ಅತಿಶಯವಾಗು (ಮತ್ತಮಾ 
ಖಗೇಶ್ವರನೆಡವಕ್ಕದೊಳಿಜೆವ ತಕ್ಕಿನೊಳ್‌ 
ಉಕ್ಕಿಜೆಯನಾಂತುಕೊಂಡು: ವರ್ಧಮಾಷು, ೪. ೪೯ ವ) 

ಉಕ್ಕೆವ - ಠಕ್ಕು ಮೋಸ (ಜೂದಿನೊಳ್‌ ಉಕ್ಕೆವದಿಂದೆ ಗೆಲ್ಲ 
ನಿನ್ನಂ ಅವನಿತಳಂ ಕರಾತಳದವೋಲ್‌ ತನಗಂ ಬೆಸಕೆಯ್ಯೆ 


ಕೆಯ್ಲೆ ಮಾಡುವ ನಯಂ ಆ ಬೃಹಸ್ಪತಿಯುಮಂ 
ಗೆಲೆವಂದುದು ಧಾರ್ತರಾಷ್ಟನಾ: ಪಂಪಭಾ, ೭. ೪೦); 
ಮೋಸಗಾರ (ಮಿಕ್ಕ ಗುಣಂಗಳ ಭವ್ಯರ೦ ಉಕ್ಕೆವಂ 


ಅಜ್ಞಾನದಿಂದೆ ಕಿಡೆ ನುಡಿವುದೆ: ಸಮಯಪ, ೧೩. ೫೦); 

ಉತ್ಸಾಹ, ಉತ್ಸವ (ಉರಿಯಂ ಕಾಳುವ ಕೆಂಡಮಂ ಕಜ್‌ವ 

ಬಿಲ್ಲಂ ಕಂಡೆವಿಲ್ಲ ಉಕ್ಕೆವದಿಂ ತರುಣೀರತ್ನಮಂ ಈಟ್ಟುಕೊಳ್ಳ 

ಸಮಕಟ್ಟಿಂದಟ್ಟಿದಂ ಖೇಚರಂ: ಪಂಪರಾ, ೫. ೭೮) 
ಉಕ್ಕೆವಗುದುರೆ - ಮೋಸದ ಕುದುರೆ (ಪುಯ್ಕಲಿಡೆ ಕಡುಕೆಯ್ದು 

ಉಕ್ಕೆವಗುದುರೆ ಪೊಟಲನಡಲಲಿಸಿತಾಗಳ್‌: ಪಂಪರಾ, ೪. 

೧೦೬) 
ಉಕ್ಕೆವಚಾಮರ - ಉತ್ಸವಕಾಲದ ಚಾಮರ (ಮಂಡೋದರಿಯಂ 

ಮದೀಯ ಪಿತೃಗೆ ಉಕ್ಕೆಚಾಲಮರಮಿಕ್ಕಲುಯ್ದಪೆಂ: ಪಂಪರಾ, 

೧೪. ೧೦೩) 
ಉಕ್ಕೆವತನ - ವಂಚಕತನ (ಎಂದು ತನ್ನುಕ್ಕೆವತನದಿನೋದಿಸಿದ 

ವೃತ್ತಾಂತಮಂ ಆದ್ಯಂತಮಣೆಯೆ ಪೇಟ್ಟು: ಸುಕುಮಾಚ, ೨. 

೬೨ ಈ) 
ಉಕ್ಕೆವತಪ - ಕಪಟ ತಪಸ್ಸು (ಉಕ್ಕೆವತಪದಿಂದಂ 

ಅನಂತಸುಖಕ್ಕೆ ಕಾರಣಮಪ್ಪ ಸನ್ಮಾರ್ಗಮಂ ಪೆತ್ತೆಂ: ವಡ್ಡಾರಾ, 

ಪು. ೬. ಸಾ. ೨೫) 
ಉಕ್ಕೆವಿಸು - ವಂಚಿಸು (ಪಿತೃಬಂಧುಗಳಂ ತವೆ ಕೊಂದು 

ತಂದನೆನ್ನಂ ಕುಡದಿರ್ದೊಡೆ ಉಕ್ಕೆವಿಸಿ ನಿನ್ನುಮಂ 

ಎಮ್ಮಗನಿಂತು ತಂದನೇ: ಕರ್ಣನೇಮಿ, ೮. ೬೭) 
ಉಕ್ಕೆಸಜು -  (ಉಕ್ಕೆಸಳಾಯ್ತು ಪೊಕ್ಕ ಸರಸೀ 
ಪೊಗೆಯೆಟ್ಟುದು: ಕುಸುಮಾಕಾ, ೧೩. ೫೩) 

- ಮಾತುಗಾರಿಕೆ (ಫಳದಿ೦ ಕಲ್ಪದ್ರುಮಮ೦ ಜಳದಿಂ 
ಜಳನಿಧಿಯಂ ಉಕ್ತಿಯಿ೦ ಸುರಗುರುವಂ ಬೆಳಗಿ೦ ದಿನಪನಂ 
ಅರ್ಚಿಪ ಚಳಮತಿಗಳ ತೆಅನ೦ ಆಮುಂ ಅನುಕರಿಸಿರೆವೇ: 
ಆದಿಷು, ೧೪. ೧೧) 
ಉಕ್ತಿಪ್ರೌಢ - ಮಾತಿನ ನಿಪುಣ (ಉಕ್ತಿಪ್ರೌಢರಂ ಭಾವತತ್ಪರರಂ 

ನೀತಿವಿದರ್ಕಳ೦ ರಸಿಕರಂ ಸಾಹಿತ್ಯದೊಳ್‌ ಸಂದ ಜಾಣರಂ: 

ಕುಸುಮಾಕಾ, ೧. ೭) 


ಸಲಿಲಂ 


ಉಕ್ತಿ 


ಉಕ್ಷಿವಕ್ರಿಮ - ಮಾತಿನ ಬನಿ (ಅವಳ ಉನಕ್ಕ್ತಿವಕ್ರಿಮಕ್ಕೆ 
ಸೂಕ್ತಿರತ್ನಾಕರಂ ಮನದೊಳ್‌ ಮೆಚ್ಚಿ: ಚಂದ್ರಪ್ರಪು, ೪. ೭೯ 
ವ) 

ಉಕ್ಷ - ಎತ್ತು (ಜಿತಾಕ್ಷ ಮಹಾ ಉಕ್ಷಲಕ್ಷ ಫಾಲಾಕ್ಷ .. 

ರಕ್ಷಿಪುದು .. .. ಶಿವಾಕ್ಷಿಸಂಭವಾ: ರಾಜಶೇವಿ, ೧. ೧೦) 

ಉಕ್ಷಿತ ದ ನಿರ್ಮಲವಾದ (ರವಿರುಕ್ಷಂಧು 
ಉಕ್ಷಿತಾಂಗಕ್ಷಿತಿಪತಿತನಯಂಗಾಯ್ತು ಅರಣ್ಯಂ ಶರಣ್ಯಂ: 
ನೇಮಿನಾಪು, ೫. ೭೪) 

ಉಗಿ - ಹೊರಗೆಳೆ (ವಿನೇಯೋತ್ಕರ ಸಸ್ಕಾವಳಿ ಸುಗಿದು ಅಗಿದು 
ಕೂಡೆ ಬಾಡಿರ್ದುದು: ಆದಿಪು, ೧೦. ೬೬); ಕತ್ತರಿಸು (ತಿದಿ 
ಉಗಿದು ಕೊಟ್ಟೆಂ ಒಡವುಟ್ಟಿದ ಕವಚಮಂ ಅಮರಪತಿಗೆ: 
ಪಂಪಭಾ, ೧೨. ೧೦೯); ಆಕರ್ಷಿಸು (ಧರಣೀಭ್ಯನ್ನುನಿ 
ಹೊಣಗಾಗುಟಿದರ ಕಣ್ಮನಮೆ೦ಬಿವಂ ಉಗಿವುದು 
ಅಮರಗಣಿಕೆಯರಾಟಂ: ಶಾಂತಿಪು, ೧೧. ೩೩); 
ಉಗುರಿನಿಂದ ಸೀಳು (ಉಗಿ-ಆಕರ್ಷಣೇ ನಖಕ್ಷತೇ ಚ: 
ಶಬ್ದಮದ, ಧಾ ೮೫); ಕಡಿಮೆ ಮಾಡು (ನೀರಂ 
ಸೇದಿಕೊಂಡು ಬಂದು ಕುಡಿಯಲೆ೫ೌಯ ಕುಡಿದು ಕುಡಿಯ 
ಕರಗದದಾರೆಯನುಗಿದು ಕೊಂಡು ಅರಸನಾಕೆಯ ಮೊಗಮಂ 
ನೋಡಿ: ವಡ್ಡಾರಾ, ಪು. ೧೧೧. ಸಾ. ೪); ಭಯಪಡು 
(ನರರಿರ್ದರುದಿರ್ದರ ಅಂಬರಚರರಗಿದರ್‌ 
ದಿಗಿಭಭನಾಥರುಗಿದರ್‌ ದನುಜರ್‌: ಕರ್ಣನೇಮಿ, ೬. ೧೨೦) 

ಉಗಿಪಟಂಗೊಳ್‌ - ಸೆಳೆದುಕೊ; ಹೋಗಲಾಡಿಸು (ಬೆಸಗೊಳೆ 
ದಶನದ್ಯುತಿ ದೆಸೆದೆಸೆಯ ತಮಃಪಟಮಂ ಉಗಿಪಟಂಗೊಳೆ 
ದೇವಂ ಬೆಸಸಿದನಾ ಕನ್ನೆಗೆ ಪಸರಿಸೆ ಚಿತ್ತವಿಶೋಧಿ 
ಬೋಧಿಪರಿಣಾಂ೦ಗಳ್‌: ಶಾಂತಿಪು, ೪. ೬೫) 

ಉಗಿಪದ - ಸುಲಿಗೆ (ಉಗಿಪದಮೆಂದು ಸುಲಿಹಂ: ಶಬ್ದಮದ, 
ಪ್ರಸಾ, ೨೮) 

ಉಗಿಬಗಿ - ಸೀಳು, ಚೂರಾಗಿರುವುದು (ಸಿಡಿಖಂಡಂಗೊಂಡು 
ಉಗಿಬಗಿದು ಇಡಿದಿಡಿದು ಎಡೆವಿಡದೆ ಕೂುಗೊಳ್ಸರ್‌ 
ಬಾಯೊಳ್‌: ಸುಕುಮಾಚ, ೧೧. ೪೨) 

ಉಗಿಬಗಿಮಾಡು - ಕಲಕು (ಸೇಸಿಕ್ಕಲೆಂದು ಬಂದಮರ 
ಪುರಂಧ್ರಿಯರುಮ೦  ಆಳೋಕನಮಾತ್ರದೊಳೆ  ಮನಮಂ 
ಉಗಿಬಗಿಮಾಡಿ: ಆದಿಪು, ೨. ೬೫ ವ); ಪರವಶಗೊಳಿಸು; 
ಪರಚಿ ಗಾಯಮಾಡು (ಸಕಳ ಪಕ್ಷೋಭದೊಳ್‌ 
ವಿಷ್ಟಳರಾಗಿರ್ದ ನಿರಯಜರ೦ ಎಯ್ಬಿ ಸುತ್ತಿಮುತ್ತಿ ಪಿಡಿದು 
ಉಗಿಬಗಿ ಮಾಡಿ: ಶಾಂತಿಪು, ೭. ೯೪ ವ) 


ಉಗಿಬಗಿಯಾಗು - ಆತುರಪಡು (ಉಗಿಬಗಿಯಾಗಿ ಬಾಗಿ 
ಕೊಳಳೆಂದು ಕಡಂಗುವಶೇಷ ದೇವಕೋಟಿಗಳ್‌: ಅನಂತಪು, 
೫.೭೮); ಸಂಭಮಪಡು (ಕುಮುದಂ ನಗುತಿರೆ 
ಕೋಕದ್ವಯಂ ರತೀಶ್ವರನೆಸುವಿಂದ ಉಗಿಬಗಿಯಾಗುತ್ತಿರೆ: 
ಗಿರಿಜಾಕ ೪. ೧೧೨), ಕಕ್ಕಾವಿಕ್ಕಿಯಾಗು (ಬಗೆವಂ 
ಪೊಗಟಲ್‌  ಪರಮನನಗಲ್ಟು ಪೋಗಲ್ಕಮಾಜನ೦ತಂತೆ 
ಮನಕ್ಕುಗಿಬಗಿಯಾಗಿರೆ: ಅಜಿತಪು, ೫. ೫೮) 

ಉಗಿವಡೆ - ಗಾಯಹೊಂದು (ಸಮರಕೇಸರಿಯುಗುರಿಂದ 
ಉಗಿವಡೆದ ಸತಿಯ  ಘನಕುಚಯುಗಳಮೆ ಮದನೇಭ 


ಕುಂಭಮಪುುದು ಪುಸಿಯೋ: ಲೀಲಾವತಿ, ೧೩. ೨೪) 

ಉಗಿಸು — ಜೆಮುಕಿಸು ಹೊರಬೀಳಿಸು ಕಳ್ಳೆಲ್ಲಮಂ 
ನಿಶ್ಶೇಷಮೊಯ್ದು ಅಗ೦ಗಳ ಕಲ್ಲ ದೋಣಿಗಳೊಳ್‌ ಉಗಿಸಿ: 
ಕರ್ಣನೇಮಿ, ೧೪. ೪೬ ವ) 


೧೭೪ 


ಉಗು - ಚೆಲ್ಲು ಹೊರಬೀಳಿಸು (ಕುಡಿತೆಯ ನಿರಂತೆ ಉಗಲುಂ 


ಕುಡಿಯಲ್ಕುಂಟೆನಗೆ ಲವಣವಾರ್ಧಿಯ ನೀರಂ: ಆದಿಪು, 
೧೨. ೮೭) 
ಉಗುಣಿ - ಒಂದು ಬಗೆಯ ಮರ (ಎಂದು ಎರ್ದು 


ಒಡವೊಯ್ದಡೆ ಅವನ ಗದೆ ಸಿಡಿಲ್ಲು ಉಗುಣಿ ಪಾಖುವಂತೆ 
ಪಾಚೆತ್ತಾಗಳ್‌: ಹರಿವಂಶ, ೧೧. ೧೨) 

ಉಗುತರ್‌ - ಉಕ್ಕಿಬರು, ಸುರಿ (ಒಗೆದ ಶರಸ್ತಂಬದೊಳ್‌ 
ಇರ್ಬಗಿಯಾಗಿ ಮನೋಜರಾಗರಸಂ ಉಗುತರೆ ತೊಟ್ಟಗೆ 


ಬಿಸುಟು ಬಿಲ್ಲಂ ಅಂಬುಮಂ ಅಗಲ್ಪ೦ ಆಶ್ರಮದಿಂ 
ಉದಿತಲಜ್ಞಾವಶಂ: ಪಂಪಭಾ, ೨. ೩೩) 

ಉಗುರಿಸು - ಉಗುರಿನಿಂದ ಕೆರೆ, ಗೀಚು (ಅದನಣೆಯದಂತೆ 
ಗುರುಗೆ ನಿದ್ರಾಭಿಘಾತಮಕ್ಕುಮೆಂದು ತಲೆಯಂ 


ಉಗುರಿಸುತ್ತುಂ ಇರೆಯಿರೆ: ಪಂಪಭಾ, ೧. ೧೦೪ ವ) 
ಉಗುರ್ವಿಸಿ - ಉಗುರು ಬಿಸಿ (ಉಗುರ್ವಿಸಿಯಪ್ಪುವು ಒರ್ಮೆ 
ಪುಗೆವಾರಿರುಹಾಕರವಾರಿ ಸುಯ್ಯ ಬೆಂಕೆಗಳೊಳೆ: ಶಾಂತಿಪು, 
೮. ೯೫) 
ಉಗುರ್ವೆಚ್ಚನೆ - ಉಗುರುಬೆಚ್ಚಗೆ ಉಗುರ್ವೆಚ್ಚನಪ್ಪುಣಿಸು 
ತನತನಗಿಕ್ಕಿ ಮೆಟ್ಟಿದುದೊ ಭೋಗಿಜನಂ: ಜಗನ್ನಾವಿ, ೧೪. 


೧೯) 
ಉಗುಟಿಕ್‌ - ಉಗುಳು (ರಾಹು ತವೆ ನುಂಗಿದ ಚಂದನಂ 
ಒಯ್ಯನೊಯ್ಯನೆ ಅಂದು ಉಗುಟ್ಟವೊಲ್‌ ಒಪ್ಪಿರಲ್‌ 


ಬಲದೊಳುರ್ವಸಿ ದೇಸಿಗೆ ದೇಸಿಯಾಡಿದಳ್‌: ಪಂಪಭಾ, ೭. 
೮೮); ಜೊಲ್ಲು ಎಂಜಲು (ನುಡಿವಾಗಳ್‌ ಉಗುಲ 
ಸೀಕರಂಗಳ್‌ ತಮ್ಮ ಮುಂಗೆಯ್ಯ ಮೇಲೆ ಬಿಟ್ಳೊಡೆ: 
ವಡ್ಡಾರಾ, ಪು. ೬೯, ಸಾ. ೨೫) 

ಉಗುಟೆಸು - ಕಕ್ಕಿಸು, ವಾಪಸ್ಸು ಪಡೆ (ಎನ್ನೊಡೆಮೆಯಂ 
ಉಗುಟಿಸದೆ ಮಾಣೆಂ ಆರ್‌ ಬಾರಿಪೊಡಂ: ಧರ್ಮಾಮ,, 
೧೨. ೧೩೮) 

ಉಗುಟ್ರಿರ್‌ - ಹೊಮ್ಮಿಸು (ಮಲ್ಲಿಕೋಜ್ಜ್ವಲಮುಕುಳಕ್ಕಮಾದ 
ಪೊಸಗಂಪಂ ಉಗುಟ್ತರಲಿರ್ದು: ಆದಿಪು, ೩. ೧೯) 

ಉಗೆಮಿಗೆ - ಅಧಿಕವಾಗಿ (ಬಂದುಗೆಯ ಕುಸುಮರಸಮಂ 
ಬಂದು ಉಗೆಮಿ ಪೀರ್ವ ಷಟ್ಟದಂ ನೆನೆಯಿಸಿತು 
ಅರುಣಾಧರಮನೀಂಟುವುದನಂಗನರೆಯಾ: ಪಾರ್ಶ್ವನಾಪು, ೯. 
೬೮) 

ಉಗ್ಗಡ - [ಉತ್ಕಟ] ಆಧಿಕ್ಕ (ಇದು ಮನೆಯಲ್ತು ಉರಿವ ದಳ್ಳುರಿ 
ಉಗ್ಗಡದಂದಮಾಗಿ ತೋಜೆದಪುದು ಕಣ್ಣೆ: ಪಂಪಭಾ, ೩. 
೪) 

ಉಗ್ಗಡಿಸು - [ಉದ್ರೋಷಿಸು] ಕೂಗಿ ಹೇಳು (ರಪಣಮಂ 
ತೋಣೆಯು೦ ಒತ್ತೆಯ೦ ಉಗ್ಗಡಿಸಿಯು೦ ಆಡಿಂ ಎನೆ 
ಪೆಜತೇನುಪಾಯಮಿಲ್ಲದೆ ಎಮ್ಮಾಳ್ವ ನೆಲನೊತ್ತೆಯೆಂದೊಡೆ: 
ಪಂಪಭಾ, ೭. ೩ ವ); ಕೊ೦ಡಾಡು (ಕುಲಮನೆ ಮುನ್ನಂ 
ಉಗ್ಗಡಿಪಿರೇಂಗಳ: ಪಂಪಭಾ, ೧೦. ೨೧) 

ಉಗ್ಗು - ತೊದಲುವಿಕೆ (ಉಗ್ಗು-ವಚನವಿರೋಧೇ: ಶಬ್ದಮದ, 
ಧಾ. ೮೭) 

ಉಗ್ರ - ಭಯಂಕರವಾದ ಯ(ಉಗ್ಗಸಂಗ್ರಾಮಗ್ರನಪ್ಪೆನಗೆ 
ದಂಡವು ಅಪಹಾಸ್ಯವಪ್ಪುದು: ಜಗನ್ನಾವಿ, ೫. ೬೧ ವ) 


ಉಗ್ರಕರ - ತೀಕ್ಷ್ಣ ಕಿರಣಗಳನ್ನುಳ್ಳವನು, ಸೂರ್ಯ (ಉಗ್ರಕರಂ 
ಅತುಳ .. .. ಈ ವಿತತಾಟವಿಯಲ್ಲಿ ಸಲಿಸನೆಂದುಂ ಕರಮಂ: 
ಚಂದ್ರಪ್ರಷು, ೫. ೫೧) 

ಉಗ್ರಖಡ್ಗಿ - ಭಯಂಕರ ಖಡ್ಗಮೃಗ (ಶರಭ ವ್ಯಾಘ ಉಗ್ರಖಡ್ಗಿ 
ಪ್ರಕರಖರಭಯಾಕ್ರಾಂತಮಂ ನೀನೆಂತು ಪೊಕ್ಕೈ: 
ಪಂಚತಂತ್ರ, ೧೧೧) 

ಉಗ್ರಗ್ರಾಹ - ಮೊಸಳೆ (ತರಳತರಂಗತುರಂಗಂ 
ಕರಿಮಕರಕರೀ೦ದ್ರಮಖಿಳಫರಪದಾತ್ಯುತ್ಕರಂ ಉಗಗ್ರಾಹ ರಥಂ 
ಭರತಂಗಿತ್ತುದು ಪಯೋಧಿಬಳವಿಳಸನಮಂ: ಆದಿಷು, ೧೨. 
೭೮) 

ಉಗ್ರಥಘೋಷ - ಭಯಂಕರ ಧ್ವನಿ (ಪೆರ್ಜೆತ್ತು ಉಗ್ರಘೋಷಂ 
ಪ್ರಳಯಘನಘಟಾಟೋಪಗ೦ಭೀರಘೋಷಂ: ಆದಿಪು, ೧೩. 
೩೬) 

ಉಗ್ರವಾಣಿ - ಕೋಪದ ಮಾತನ್ನಾಡುವವನು (ಆ ಪ್ರಸ್ತಾವದೊಳ್‌ 
ಆತನ ಪರಿವಾರಾಮರರ್‌ ನಾನಾವಿಧಾಯುಧವ್ಯಗ್ರಪಾಣಿಗಳುಂ 
ಉದಾರವೀರರಸರಭಸೋಗವಾಣಿಗಳುಂ ಆಗಿ: ಆದಿಹು, ೧೨. 
೯೨ ವ) 

ಉಗ್ರವೈರಿ - ಕಡುವಿರೋಧಿ (ಉಗ್ರವೈರಿ ಮದವನ್ಮಾತಂಗಕುಂಭ 
ಆರ್ದ ಮೌಕಿಕ ಲಗ್ನೋಜ್ಜಲಬಾಣನಂ ಪ್ರವಿಲಸತ್‌ 
ಗೀರ್ವಾಣ ದಾತವ್ಯ ಸಾಯಕ ಸಂಪೂರ್ಣಕಳಾಪ್ರವೀಣನಂ 
ಇಳಾಭಾರಕ್ಷಮ ಅಕ್ಷೂಣನಂ: ಪಂಪಭಾ, ೧. ೧೩೪) 

ಉಗ್ರಸಾಯಕ - ಭಯಂಕರ ಬಾಣ (ತನ್ನಂಕದೊಂದುಗ್ರ 
ಸಾಯಕದಿ೦ ನಾಯಕರಂ ಪಡಲ್ಪಡಿಸುತುಂ: ಪಂಪಭಾ, ೧. 
೭೪) 

ಉಗ್ರಾಸಿ - [ಉಗ್ರ*ಅಸಿ] ತುಂಬ ಹರಿತವಾದ (ಅರಿಕೇಸರಿಗೆ 
ಆತ್ಮಜರ್‌ ಅರಿನೃಪಶಿರೋದಳನ ಪರಿಣತೋಗ್ರಾಸಿ 
ಭಯಂಕರರ್‌ ಆ ಇರ್ವರೊಳ್‌ ಆರ್‌ ದೊರೆಯೆನೆ ನರಸಿಂಹ 
ಭದ್ರದೇವರ್‌ ನೆಗಬ್ಬರ್‌: ಪಂಪಭಾ, ೧. ೨೨) 


ಉಗ್ರೇಷು -  [ಉಗ್ರ*ಇಷು] ಭಯಂಕರವಾದ ಬಾಣ 
(ಎಯ್ತಂದರಂ ತೊಣಿ್‌ಕೊಳ್ಳಂತಿರೆ ಕೊಂಡುವು ಅಂದು 
ಅರಿಗನೆಚ್ಚು ಉಗೇಷುಧಾರಾಜಳಂ: ಪಂಪಭಾ, ೫. ೨೧) 

ಉಗ್ರೋಗ್ರ -  [ಉಗ*ಉಗ] ಭಯಂಕರವಾದವುಗಳಲ್ಲಿ 
ಭಯಂಕರ, ಮಹಾಭಯಂಕರ (ಅಂತು 


ಉಗ್ರೋಗ್ರತಪಂಗೆಯ್ಯೆ ತತ್‌ ತಪಸ್ತಪನವಿಪುಳಮರೀಜಿಗಳ್‌ 
ತಮಗೆ ತಪೋವಿಘಾತಮಂ ಮಾಡುವುದುಂ: ಪಂಪಭಾ, ೮. 
೧೦ ವ) 

ಉಘೇ - ಜಯಘೋಷ (ಕಟ್ಟಿಗೆಗಾಳರ್‌ ಉಘೇ ಉಫೇ 
ಎನುತ್ತಿರೆ ನೃಪಲೀಲೆಯಂ ಪಡೆದಪೆಂ: ಧರ್ಮಾಮ್ಯ ೬. 
೧೦೭) 

ಉಚಿತಂ -  ತೆಕ್ಕನಾದುದು, ಸರಿಯಾದುದು (ಜನಕಂಗೆ 
ಜಲಾಂಜಲಿಯಂ  ತನೂಭವಂ ಕುಡುವುದು ಉಚಿತಂ 
ಅದುಗೆಟ್ಟೀಗಳ್‌ ನಿನಗಾ೦ ಕುಡುವಂತಾದುದೆ ತನೂಜ ನೀಂ 
ಕ್ರಮವಿಪರ್ಯಯಂ ಮಾಡುವುದೇ: ಗದಾಯು, ೪. ೬೨) 

ಉಚ್ಚ - ಎತ್ತರವಾದ (ಉಚ್ಚ ಕೇತುಚಯದಿ೦ ನೀಲಾಭ್ರಮಂ 
ಮೇಲೆ ನಿರ್ಮಿಸುತುಂ ದೇವಕುಳಂ 
ಅಲ್ಲಿರ್ಪವ್ಯಾಕುಳಂ: ಲೀಲಾವತಿ, ೭. ೬) 


೧೭೫ 


ಉಚ್ಚಂಡ - ಹರಿತವಾದ, ಉಗ್ರವಾದ (ಉಚ್ಚಂಡಪ್ರತಾಪೋದಯಂ 
ಜೆಳಗುಗೆ ಜಗಮ೦ ಗೋಪಮಾರ್ತಂಡದೇವಂ: 

ಜಗನ್ನಾವಿ, ೧. ೪) 

ಉಚ್ಚಂಡಕರ - ಕೊರೈಸುವ ಕಾಂತಿ, ಬಲಿಷ್ಠ ಕೈ (ಆನತಜನಕ್ಕೆ 
ಆನಂದಮಂ ಮಾಲ್ಟ್‌ ಮಂಗಳಂ ಉಚ್ಚಂಡಕರಂ 
ಮಹೀವಳಯದೊಳ್‌ ಚಾಳುಕ್ಯಮಾರ್ತಾಂಡನಾ: ಗದಾಯು, 
೧.೪) 

ಉಚ್ಚಂಬರಿ - ಮೇಲೆ ಹಾರು (ಉಚ್ಚಂಬರಿಯದೆ ತದೀಯ 
ಪದಪಕ್ಷದೊಳೆ ಪತಿತಮಾಗಿರ್ಪದು: ಕರ್ಣನೇಮಿ; ೫. ೬೦ 
ವ) 

ಉಚ್ಚಮಾಗು - ಹೆಚ್ಚಾಗು (ಆತನ ಬೆಳ್ಗೊಡೆಯ ಪಜ್ಞಳಿಸುವ 
ಪಜ್ಜಳಿಕೆಯೆ ತನ್ನೊಳಪೊಕ್ಕಂತೆ ಚಂದ್ರಮಂ೦ಡಲಕುಚ್ಚಮಾಗೆ 
ಪಳಚ್ಚನಪ್ಪ ಬೆಳ್ಳಿಂಗಳುಂ: ಆದಿಷು, ೧೧. ೫ ವ) 
ಎತ್ತರವಾಗು (ದೆಸೆಗಳನೆಂಟುಮ೦ ನೆಜ್‌ಯೆ ಮುನ್ನಮೆ 
ಬಳ್ಳಳನಾಗೆ ಮಾಡದೆ ಆಗಸಮುಮನುಚ್ಚಮಾಗಿ ಇನಿಸನೆತ್ತದೆ: 
ಆದಿಷು, ೧೧. ೩೫) 

ಉಚ್ಚರತ್‌ - ಚಿಮ್ಮುವ, ಸಿಡಿಯುವ (ಪ್ರೋದ್ಯತ್‌ ತರಂಗ 
ಉಚ್ಚರತ್‌ ಅಮರನದೀ ಶೀಕರೋದಾರ ತಾರಾರಾಮಂ: 
ಕಾದಂಸಂ, ೧. ೧) 

ಉಚ್ಚರಿಸು - ಉಚ್ಚಾರಮಾಡು, ಹೇಳು (ಬರೆಪಂಬೊಕ್ಕು 
ಉಚ್ಚರಿಸಲ್‌ ಬಾರದುವು ಅಕ್ಕರಮಲ್ತು: ತಬ್ದಮದ, ೧೨) 

ಉಚ್ಚವಿಗ್ರಹ - ಘೋರಯುದ್ದ (ತಮ್ಮ ಬಲಮನೊಂದು ಮಾಡಿ 
ಕೂಡಿಕೊಂಡು ಚಕ್ರವರ್ತಿಯೊಳ್‌  ಉಚ್ಛವಿಗ್ರಹಂಗೆಯ್ಯಲ್‌: 
ಆದಿಷು, ೧೩. ೫೬ ವ) 

ಉಚ್ಚಸ್ತನಿ - ತೋರ ಮೊಲೆಯವಳು (ನೋಡುವೆನೆನ್ನೆಚ್ಚೆಯೊಳೀ 
ಮುನಿಯ ವರದ ಮಹಿಮೆಯಂ ಎನುತ ಅಂದು ಉಚ್ಚಸ್ತನಿ 
ಗಂಗೆಗೆ ಶಫರ ಉಚ್ಚಳಿತ ತರತ್ವರಂಗೆಗೆ ಒರ್ವಳೆ ಬಂದಳ್‌: 
ಪಂಪಭಾ, ೧. ೯೦) 

ಉಚ್ಚಸ್ಥಾನ - ಮಗು ಹುಟ್ಟುವ ಕ್ಷಣದಲ್ಲಿ ಗ್ರಹಗಳು ಇರುವ ಶ್ರೇಷ್ಠ 
ಸ್ಥಾನ (ಗಹಂಗಳೆಲ್ಲಂ ತಂತಮ್ಮ ಉಚ್ಚಸ್ಥಾನಂಗಳೊಳಿರ್ದು 
ಷಡ್ವರ್ಗಸಿದ್ಧಿಯನುಂಟುಮಾಡೆ ಶುಭಲಗ್ನೋದಯದೊಳ್‌: 
ಪಂಪಭಾ, ೧. ೧೪೪ ವ) 

ಉಚ್ಚಳತ್‌ - ಮೇಲೆ ಚಿಮ್ಮುವ (ಮತ್ತದ್ದಿಪೇಂದ್ರಾವಳಿಹಸ್ತಾಗ್ರ 
ಉಚ್ಚಳತ್‌ ಶೀಕರಸಮುದಯಂ: ಆದಿಷು, ೧೩. ೮) 

ಉಚ್ಚಳಿತ - ಮೇಲೆ ಚಿಮ್ಮಿದ (ಪುಚ್ಚವಣಂ೦ 
ನೋಡುವೆನೆನ್ನೆಚ್ಚೆಯೊಳೀ ಮುನಿಯ ವರದ ಮಹಿಮೆಯಂ 
ಎನುತ ಅಂದು ಉಚ್ಚಸ್ತನಿ ಗಂಗೆಗೆ ಶಫರ ಉಚ್ಚಳಿತ 
ತರತ್ತರಂಗೆಗೆ ಒರ್ವಳೆ ಬ೦ದಳ್‌: ಪಂಪಭಾ, ೧. ೯೦) 

ಉಚ್ಚಳಿಸು - ಮೇಲಕ್ಕೆ ಚಿಮ್ಮು (ಪಲತೆಣದ ವಚನಂಗಳಂ 
ಉಚ್ಚರಿಸುತ್ತುಂ ಉಚ್ಚಳಿಪ ವಿಳೋಚನಜಳಂಗಳಿಂ: ಆಚವರ್ಧ, 
ಸ: ೬೦ ವ); ಎಲ್ಲೆ ಮೀರು (ಎಚ್ಚೊಡೆ 
ತಪೋಮರೀಚಿಯನುಚ್ಚಳಿಸಲ್ವಾಣದಿತ್ತ ತುರುಗಿದ ಶರಮಂ 
ಚೆಚ್ಚರದೀಕ್ಷಿಸಿ ಛಲದಿಂದೆಚ್ಚಂ ಪಂಚೇಷು 
ಮದನಶರದಿಂದಾಗಳ್‌: ಗಿರಿಜಾಕ, ೮. ೧೮) 

ಉಚ್ಚಾಟಿತ - ಎಸೆಯಲ್ಪಟ್ಟ (ವಾಜಿಖರಾಹತಿಸ್ಥಪುಟಿತ ಗ್ರಾವಸ್ಥಳಂ 
ಸೈನ್ಯದ೦ತಿಕರೋಚ್ಚಾಟಿತ ಸಲ್ಲಕೀಕಿಸಲಯಂ: ಆದಿಷು, ೧೩. 
೫೫) 


ಉಚ್ಚಾಟಿಸು - ಓಡಿಸು (ಬೇಳ್ದೆಗಳ್ಳೆ. ಉಪದ್ರವಂಗೆಯ್ವ 
ನಿಶಾಟಕೋಟಿಯಂ ನಿಶಿತಶರಕೋಟಿಯಿ೦ದ೦ ಉಜ್ಜಾಟಿಸಿ 
ಕೆಲವು ದಿವಸಮಿರ್ದು: ಪಂಪಭಾ, ೪. ೧೫ ವ) 

ಉಚ್ಚಾರ್ಯಮಾಣ -  ಉಚ್ಛರಿಸುತ್ತಿರುವ (ಪುರೋಹಿತ 
ಉಚ್ಚಾರ್ಯಮಾಣ ಪುಣ್ಯಾಶೀರ್ವಚನನಿರ್ಪೋಷದತ್ತಕರ್ಣನುಂ 
ಆಗಿರ್ದಾಗಳ್‌: ಆದಿಪು, ೧೧. ೧೦ ವ) 

ಉಚ್ಚಾವಚ — ಮೇಲು ಮತ್ತು ಕೀಳು, ವಿವಿಧ 
(ಉಚ್ಚಾವಚನಾದದಿ೦ ಆದಂ ತೀವಿದ ಕುಪ್ಪಿಗೆವೊಲಾದುದು 
ಅಬ್ಬಭವಾ೦ಡ೦: ಜಗನ್ನಾವಿ, ೧೨. ೯) 

ಉಚ್ಚಾಸನ - ಉನ್ನತ ಪೀಠ (ಬೇಗಂ ಉಚ್ಚಾಸನದಿಂದ 
ಇದರೇಟಿಂ ಪೇಣವಲದೇಂ ಕರಂ ತೀರ್ಥಕರನ ಪುಣ್ಯಂ 
ಪಿರಿದೋ: ಆದಿಪು, ೭. ೪೦) 

ಉಚ್ಚಿತ್ತಿ — ಕತ್ತರಿಸುವುದು (ಮೂಲೋತ್ತರಾದಿಭೇದ 
ಭಿನ್ನಕರ್ಮಪ್ರಕೃತಿಗಳ ನಿರ್ಮೂಳ ಉಚ್ಛಿತ್ತಿ ಮೋಕ್ಷಮೆಂಬುದು: 
ಆದಿಷು, ೧೦. ೬೩ ವ) 

ಉಚ್ಚಿಷ್ಟಪಕ್ವ - ತಿಂದು ಬಿಟ್ಟ ಹಣ್ಣು (ಮೆಲ್ಲು ಉಗುಟ್ಸ್‌ 
ಸಹಕಾರೋಚ್ಚಿಷ್ಟಪಕ್ವಂಗಳಂ: ಸುಕುಮಾಚ, ೪. ೫೭) 


ಉಚ್ಚಿಷ್ಟ - ಎಂಜಲು (ಪುಣ್ಯಸ್ತೀಯರ ಉಚ್ಚಿಷ್ಟದಾಗರಮಪ್ಪಾ 
ಪಡಿಗಕ್ಕೆ ಸಾಮ್ಯಸ್ಥಾನಮೆ೦ದಿಂತು ಕೊಕ್ಕರಿಪಂ: 


ಸಮಯಪ, ೫. ೬೯) 

ಉಚ್ಚು - ನಿಮಿರಿ ನಿಲ್ಲು (ಇಳೆಯಂ ಸಾಸಿರ ಯೋಜನಂಬರೆಗಂ 
ಆನುಚ್ಚಿರ್ದೆನಿರ್ದು೦ ಮಹೀತಳ ಮಧ್ಯಸ್ಥನನೆಂತುಮಲ್ಲದೆಯು 
ಇಂದ್ರಾವಾಸಮ೦ ಮುಟ್ಟದೆಂ ಬೆಳಗುತ್ತಿರ್ಪವು: ಸುಕುಮಾಚ, 
೧. ೬೫) 


ಉಚ್ಚುಂಬ್ಯಮಾನ -  ಚುಂಬಿತವಾದ (ಕರಿಸೇನಾಸಾರಿನದ್ದ 
ಉತ್ತರಳಕದಳಿಕಾ ಕಾನನೋಚ್ಚುಂಬ್ಯಮಾನಾ೦ಬರಚಕ್ರಂ: 
ಆದಿಷು, ೪. ೨೪) 

ಉಚ್ಚೈರ್ಧ್ವಾನ - ಗಟ್ಟಿ ಕೂಗು (ಬಹಿರುದ್ಯಾನಾಂತರದೊಳ್‌ 
ಸಹಸೋದಿತ ಮತ್ತಕೋಕಿಲ ಉಚ್ಚೈರ್ಧ್ವಾನಂ 


ಮುಹುರಾಕರ್ಣಿಸೆ: ಕವಿರಾಮಾ, ೧. ೫೫) 

ಉಚ್ಚೈಶ್ರವಸ - ಇಂದನ ಕುದುರೆ (ಉಚ್ಚೈಸ್ತವಸಂ ಅದುವೆ 
ದಿವಿಜತುರಂಗಂ: ಅಭಿಧಾವ, ೧. ೧. ೩೭) 

ಉಚ್ಛ್ಚಂಖಲ - ಸಂಕೋಲೆಗೊಳಪಡದ, ಕಟ್ಟುಪಾಡುಗಳಿಲ್ಲದ 
(ದೇವ ಬಲಿಬಂಧನ ಉಚ್ಚಂಖಲಾಕಾರ ಜಯ ದೇವ: 
ಜಗನ್ನಾವಿ, ೫. ೧೧೨ ವ) 

ಉಚ್ಛೇದನ — ತುಂಡರಿಸುವುದು, ನಾಶ ಮಾಡುವುದು (ಅಂತು 
ದೀರ್ಣೋಚ್ಛೇದನಮಂ ನಿರಾತಂಕಮಾಗಿ: ಶಾಂತಿಷು, ೧೧. 
೪೮ ವ) 


ಉಚ್ಛೇದ್ಯಶತ್ರು -  ನಾಶಮಾಡಬಹುದಾದ ಶತ್ರು (ಇಂತೀ 
ಬಲಂಗಳೊಳೊಂದುಮಿಲ್ಲದ ಕಾರಣದಿಂ ನಿಮ್ಮಡಿಗುತ್ತಾಹಶಕ್ತಿ 
ಸಾಧಾರಣಂ, ಅದಣಿಂ ನಾವುಂ 


ಉಚ್ಛೇದ್ಯಶತ್ತುಗಳಾಗಿರ್ದೆವೆಂದು ನುಡಿದ ಚಿರಂಜೀವಿಯ 
ಮಾತಂ ಮೇಘವರ್ಣಂ ಕೇಳ್ಬು: ಪಂಚತಂತ್ರ, ೨೯೭ ವ) 
ಉಚ್ಛಿತ ದ ಮೇಲೆತ್ತಿದ (ಉಚ್ಛಿತಾತಪತ್ರ 
ಚಿತ್ರಾತಪತ್ರಧೋಧೂಯಮಾನ ಧವಳಚಾಮರ 
ಸಹಸ್ಪಸಂಭಾದಿತ: ಆದಿಷು, ೧೧. ೧೪ ವ) 


೧೭೬ 


ಉಚ್ಚ್ಛಸಿತ - ಉಬ್ಬಿದ (ಆ ದುಶ್ಶಾಸನ ಉರಃಸ್ಥಲ ಉಚ್ಛೃಸಿತ 
ಅಸೃಕ್‌ ಜಲಪಾನಮಂ ಬಯಸಿ ಬಾಯ್‌ ತೇರೈಸೆ 
ಸೈತಿರ್ಪೆನೇ: ಪಂಪಭಾ, ೭. ೫೮) 

ಉಚ್ಛ್ರಾಸ - ಉಸಿರನ್ನು ಹೊರಕ್ಕೆ ಬಿಡು (ವಿಷಣ್ಣಾನನೆಯಂ 
ಮಾರ್ಗಾವಲಗ್ನನೇತ್ರೆಯಂಉಚ್ಚ್ವಾಸನಿತಪ್ತಾಧರರುಚಿಯಂ 

ಕಂಡು: ಯಶೋಧಚ, ೨. ೩೫); ಮರಣ; [ಜೈನ] 

ಕಾಲವನ್ನು ಅಳೆಯುವ ಒಂದು ಪ್ರಮಾಣ (ಸಮಯಾವಳಿಕ 
ಉಚ್ಛ್ಛಾಸಸ್ತೋಕನಿಮೇಷನಾಳಿಕಾಮುಹೂರ್ತದಿವಸ 
ಸಂವತ್ಸರಾದಿ ಗಣನಾಕ್ರಮದಿಂ: ಆದಿಷು, ೬.. ೪೮ ವ) 

ಉಚ್ಛ್ರಾಸಭರತ್‌ - ಉಸಿರಾಟದ ವೇಗದಿಂದಾದ (ವಿಷಮ 
ಕಠೋರ ಕೂರ್ಮ ಫರ್ಮನಿರ್ಭರೋಚ್ಛಾಸ 
ಭರದ್ವೈಧೀಭವದ೦ಭಃಪ್ರಕಟಿತ ಅಗಾಧ ರಂಧ್ರಾವರ್ತಮಾನ 
ಜಳಚರ ಸಂಚರಣ ವಿಸ್ಮಯನೀಯ ಭಯಾನಕೆಯುಂ: 
ಆದಿಷು, ೫. ೮೭ ವ) 

ಉಚ್ಛ್ರಾಸಭಿನ್ನಶ್ರಮ - ಉಸಿರಾಟದ ತೊಂದರೆ (ಬಾಷ್ಟಮಂ 
ಸೋಲ್ತ ಸಿಗ್ಗಿಂ ಪೂರಂಬಾಯ್ವ ಬಾಷ್ಟಂಗಳೊಳ್‌ ಅಸಮಶರಂ 
ಮಾಡಿದ ಉಚ್ಛ್ರಾಸಭಿನ್ನಶ್ರಮ೦ ಪ್ರೋಡ್ಹೀನ ದೀನಶ್ರಮದೊಳ್‌ 
.. ಎ. ಬೆರಸಿದಳ್‌: ನೇಮಿನಾಪು, ೩. ೨೨) 

ಉಜ್ಜವಣೆ - [ಉದ್ಯಾಪನಾ] ವ್ರತಸಮಾಪ್ತಿ (ಒಂದಕ್ಷೋಹಿಣಿಬಲಂ 
ಎರಡುಂ ದೆಸೆಯೊಳ೦ ಉಟೆದುವು ಅಂತೆ ಭಾರತಂ ಎಮಗೆ 
ಇಂದು ಉಜ್ಜವಣೆ ದಲ್‌ ಎಂದು ಅದಟೊಂದುತ್ತರಮಾಗೆ 
ಕಾದಿದರ್‌ ಕಟ್ಟಾಳ್ಗಳ್‌: ಪಂಪಭಾ, ೧೩. ೩೬); ನೆರವೇರುವಿಕೆ 
(ಬಲದೇವ೦ ಬಲದೇವನುಜ್ಜವಣೆಯೊಳ್‌ ಮುಂದಾದರಂ 
ಕೊಂದ ಮೆಯ್ಸಲಿ ತಮ್ಮಂ ಸಯೆ: ಶಾಂತಿಷು, ೮. ೧೦೮) 


ಉಜ್ಜವಣೆವಡೆ- ಮುಗಿಸು ಪೂರ್ಣಗೊಳಿಸು (ಆವಳ್‌ 
ವನಿತಾನಿಷ್ಟಾದನಕ್ಕೆ ಉಜ್ಜವಣೆವಡೆದಳೋ ಪದ್ಮಜಂಗೆ: 


ಲೀಲಾವತಿ, ೪. ೬೧) 

ಉಜ್ಜಳ - [ಉಜ್ಜ್ವಲ] ಪ್ರಕಾಶಿಸುವ (ಮುಳಿಸು ಲಲಾಟನೇತ್ರಶಿಖಿ 
ಮೆಚ್ಚಿ ವಿನೂತ ರಸಪ್ರಸಾದ೦ ಉಜ್ಜಳಜಸ೦ ಅಗಸಂಗತ 
ಲಸತ್‌ ಭಸಿತ೦ ಪ್ರಭುಶಕ್ತಿ ಶಕ್ತಿ ನಿರ್ಮಳಮಣಿಭೂಷಣ೦ 
ಫಣಿಭೂಷಣ೦ ಆಗೆ ನೆಗಟೌಯಂ ಪುದುಂಗೊಳಿಸಿದಂ 
ಈಶ್ವರಂ ನೆಗಬ್ಬ ಉದಾರಮಹೇಶ್ವರಂ ಈಗೆ ಭೋಗಮಂ: 
ಪಂಪಭಾ, ೧. ೨) 

ಉಜ್ಜಳಿಕೆ - ಪ್ರಕಾಶ (ಅದೇಂ ಬಟೆಕೆ ಬಿಂಬದ ಉಜ್ಜಳಿಕೆಯೋ 
ಸುಧಾಸೂತಿಯಾ: ಆದಿಷು, ೧೨. ೭) 

ಉಜ್ಜಳಿಸು - ಪ್ರಕಾಶಿಸು (ಪೊಸದಳಿರುಟ್ಟುದು ಉಜ್ಜಳಿಸೆ .. .. 
ಒಸೆದಾಡುವರಾ ಮೃಗಾಕ್ಷಿಯರ್‌: ಲೀಲಾವತಿ, ೧೧. ೩) 

ಉಜ್ಜುಗ ಎ [ಉದ್ಯೋಗ] ಪ್ರಯತ್ನ (ಎಂದು ಪರಿಚ್ಛೇದಿಸಿ 
ಮನದೊಳ್‌ ಉಳ್ಳ ಉಜ್ಜುಗದಿಂ ಅಂಂಜುತ್ತಿರ್ದೊಂದು 
ದೆವಸಂ: ಹರಿವಂಶ, ೧೩. ೧೮ ವ); ಉದ್ದೇಶ 
(ಗುಣಾರ್ಣವಂಗೆ ಕುಡು ಗೆಲ್ಲಮ೦ ಇಂತಿದೆ ಕಜ್ಜದ 
ಉಜ್ಜುಗಂ: ಪಂಪಭಾ, ೫. ೧೦೨) 

ಉಜ್ಜುಗಿಸು - ಪ್ರಯತ್ನಸು (ಭೂಭುಜ ಭೂನುತನಾಗಳ್‌ 
ಉಜ್ಜುಗಿಸೆತದ್ದಿಜಯಾವರಜ೦ ಪ್ರತಾಪಪಂಚಾನನಂ ಇಂತು 
ಬಿನ್ನವಿಸಿದಂ: ಆಚವರ್ಧ, ೩. ೩೭) 

ಉಜ್ಜಂಭಿತ - ತೀವ್ರವಾದ (ಅರುಣ ಉಜ್ಜಂಭಿತ ಚರ್ಮ ಅಸ್ತಿ 
ಶಕಲಂ ವಾಲಂ ವಿಷಾಣಂ: ತ್ರಿಷಷ್ಟಿಷು, ೨೭. ೩೩) 


ಉಜ್ಜಂಭಿಸು - ಏಳೆಗೆಹೊಂದು (ಪಾರಾವಾರದೊಳ್‌ ಬಂದಂ 
ವೀಚಿಕಾವಜಂ ಉಜ್ಜಂಭಿಸೆ ಬಂದಂ ವಿಹಂಗಾಧಿಪಂ: 
ಜಗನ್ನಾವಿ, ೧೩. ೩೭) 

ಉಜ್ಜಲ - ಹೊಳೆಯುವ, ಉರಿಯುವ (ಸಂಮಾರ್ಜಿತ 
ಉಜ್ಜ್ಯಲದಶನನಿಚಯ ತಾಂಬೂಲಚರ್ವಣಭರಿತ 
ಕಪೋಲರುಂ  ಗೋನಿಯೋಗ ದಂಡಢಧಾರರುಂ ಆಗಿ: 
ಜಗನ್ನಾವಿ, ೪. ೮೦ ವ) 

ಉಜ್ಜಲಬಾಣ - ಪ್ರಕಾಮಾನವಾದ ಬಾಣ[ವುಳ್ಳವನು] (ಉಗ್ರವೈರಿ 
ಮದವನ್ಮಾತಂಗಕುಂಭ ಆರ್ದ್ರ ಮೌಕ್ತಿಕ 
ಲಗ್ನೋಜ್ಞ್ಯಲಬಾಣನಂ ಪ್ರವಿಲಸತ್‌ ಗೀರ್ವಾಣ ದಾತವ್ಯ 
ಸಾಯಕ ಸಂಪೂರ್ಣಕಳಾಪ್ರವೀಣನಂ ಇಳಾಭಾರಕ್ಷಮ 
ಅಕ್ಷೂಣನಂ: ಪಂಪಭಾ, ೧. ೧೩೪) 

ಉಜ್ಜಲಿಸು - ಹೊಳ್ಳೆ, ಪ್ರಕಾಶಿಸು (ಉಜ್ಜ್ವಲಿಸಿ 
ಮಣಿದೀಪದವೋಲ್‌: ಅಜಿತಪು, ೭. ೧೯) 

ಉಜ್ಜಿತಲಕ್ಲ - ಕಳಂಕವಿಲ್ಲದ (ಅತಿಶುದಮಾಯು ಸತಿಯಾಕೃತಿ 
ಮು" ಹು ಧಿ ೨ ಲ 


ಬೆಳೆವ 


ದಿವ್ಯದ್ರವ್ಯ ಗರ್ಭಶೋಧನದಿಂದ ಉಜ್ಜಿಕಲಕ್ಷ್ಮಮೆನಿಸಿ: 
ಚಂದ್ರಪ್ರಪು, ೧೧. ೧೪೮) 
ಉಜ್ಜಳಂ ಮಾಡು - ಶುಚಿಗೊಳಿಸು (ನಿಪುಣಿಕೆಯಂ 


ಜಿನಜನನಿಯ ಸೆಜ್ಜಿಯ೦ ಉಜ್ಜಳ೦ ಮಾಡಲುಂ: ಆದಿಪು, ೭. 
೨೧: ವು 
ಉಜ್ಜಳಿಕೆ - ಕಾಂತಿ (ಚಂದ್ರಕಿರಣದುಜ್ಜಳಿಕೆಯಿಂ ಆ ಭರತನ 
ಮುಳಿಸಸೊಗೆಯನನುಕರಿಸಿದುದು: ಆದಿಹು, ೧೧. ೭) 
ಉಟಜ - ಪರ್ಣಶಾಲೆ (ವಿರಹದೆ ರಾಮ ಬಾಣದ ಉಟಜಾಂಗಣ 
ರಮ್ಯಶಿಲಾತಲ೦ಗಳೊಳ್‌ ಬರೆಯೆ: ಕಾದಂಬ, ೧. ೯೭) 


ಉಟ್ಟುದಿಕ್ಕು ಎ [ಉಟ್ಟುದು--ಇಕ್ಕು] ಉಟ್ಟ ಬಟ್ಟೆಯನ್ನು ಬಿಡು, 
ದಿಗಂಬರನಾಗು (ತಲೆವಣಿದು ಉಟ್ಟುದಿಕ್ಕಿ 
ಸುರಲೋಕಸುಖಂಗಳಂ ಉಣ್ಣೆವೆಂಬ ಬತ್ತಲೆಗರ 


ಮಾತುಗೇಳದಿರು: ಆದಿಷು, ೨. ೯) 

ಉಟ್ಟುದುವರಂ - ಉಟ್ಟ ಬಟ್ಟೆಯವರೆಗೂ (ಬಯ್ದು ಎನಿತಾನುಂ 
ತೆಣದಿಂದಂ ಉಟ್ಟುದುವರಂ ಕೆಯ್ದಂದು ದುಶ್ಶಾಸನಂ ತನಗಂ 
ಮೆಲ್ಲನೆ ಮೃತ್ಯು ಸಾರೆ ತೆಗೆದಂ ಧಮ್ಮಿಲ್ಲಮಂ ಕೃಷ್ಣೆಯಾ: 
ಪಂಪಭಾ, ೭. ೫) 

ಉಡಮೊಗ - ಬಾಗೆಹೂ[ವಿನಂತಹ] ಮುಖ (ಉಡಮೊಗಮೆಂಬ 
ತಾವರೆಯ ನೀಳ್ಬೆಸಳೊಳ್‌ ಮಣಿದುಂಬಿ ಪಾಯ್ದು 
ಒಡಂಬಡನೊಳಕೊಂಡು ಕಣ್ಮಲರ ಬೆಳ್ಳುಗಳ್‌ ಆಲಿಯ 
ಕರ್ಪಿನೊಳ್‌ ಪೊದಳ್ಳು; ಪಂಪಭಾ, ೫. ೭೮) 

ಉಡಲಿಕ್ಕು - ಉಡುಗೊರೆಯನ್ನು ಕೊಡು (ಸಾಸಿರ ಪೊಂಗೆಯ್ದುಂ 
ಚಿಃ ಕಾಸಟಮೆಂದು ಒಂದು ಲಕ್ಕಗೆಯ್ವುದಿದರ್ಕಂ ಮಾಸರಂ 
ಉಡಲೆಂದು ಅಧಿಕ ವಿಳಾಸದಿಂದ ಉಡಲಿಕ್ಕಿ ನೆಜ್‌ಯೆ 
ಬಿಯಮಂ ಮೆಜ್‌ದಂ: ಪಂಪಭಾ, ೩. ೪೪) 

ಉಡಿ - ಒಡೆದುಹೋಗು (ಹೊಲಂ ಉಡುಗಿ ಬಂದುದು 
ಉಡಿದುದು ಪುಲ್‌ ಕಾಡುಂ ದಲ್‌ ಎಲೆಯಿಕ್ಕಿ ಫಳಿಲೆನೆ 
ನಿಂದುವು ತಣಿದುವು ಮೃಗಂಗಳ್‌ ಎತ್ತಲುಮೀಗಳ್‌: 
ಪಂಪಭಾ, ೫. ೩೭); ತುಂಡುಮಾಡು (ಕಡುಲೋಭಂ ತನ್ನ 


ಕಾಲ್ಗಳಂ ಪಿಡಿದು ಉಡಿದಂ: ಆದಿಹು, ೫. ೨೦); 
ಮುರಿದುಹೋಗು (ಎಲ್ಲಂ ನಟ್ಟುಡಿದ ಬಾಳ 
ಕಕ್ಕಡೆಯುಡಿಗಳುಮಂ ಅಯಸ್ಕಾಂತಮಂ ತೋಟಿ 
ತೆಗೆಯಿಸುತ್ತುಂ: ಪಂಪಭಾ, ೧೧. ೨ ವ); ಚಿಗುರಿಡು 


(ಹೊಲನುಡುಗಿ ಬಂದುದು ಉಡಿದುದು ಪುಲ್‌ ಕಾಡುಂ 


೧೭೭ 


ದಲೆಲೆಯಿಕ್ಕಿ ಘಳಿಲೆನೆ ನಿಂದುವು ತಣಿದುವು 
ಮೃಗಂಗಳೆತ್ತಲುಮೀಗಳ್‌: ಪಂಪಭಾ, ೫. ೩೭), ಚೂರು 
(ಎಲ್ಲಂ ನಟ್ಟುಡಿದ ಬಾಳ ಕಕ್ಕಡೆಯುಡಿಗಳುಮಂ 


ಅಯಸ್ಕಾಂತಮಂ ತೋಣಿ ತೆಗೆಯಿಸುತ್ತುಂ: ಪಂಪಭಾ, ೧೧. 
೨ ವ); ಮಡಿಲು (ಪಲತೆಅದ ನಳನಳಿಸಿ ಬೆಳೆದ 
ಎಳವಾಆ%ಯ ಸುಟೆಯೆಲೆಯಂ ಉಡಿಯೊಳ್‌ 
ಅಮರ್ಜಿಯುಂ: ಕಬ್ಬಿಗಕಾ, ೯೮ ವ); ಒಂದು ರೋಗ 
(ಉಡಿ-ಮೋಟನೇ ರೋಗಭೇದೇ ಚ: ಶಬ್ದಮದ, ಧಾ 
೨೭೫) 

ಉಡಿಸು - ಉಟ್ಟುಕೊಳ್ಳುವಂತೆ ಮಾಡು (ನುಡಿಸಿದನೆನ ನಲ್ಲಂ .. 
.. ಉಡಿಸಿದ೦ ಒಳ್ಳುಡೆಯಂ: ಕವಿರಾಮಾ, ೩. ೨೬೪) 

ಉಡು - ಧರಿಸು (ಅಯ್ಯಾ ಎನಗುಡಲೇನಾನುಮೊಂದು 
ದಮ್ಮಕ್ಕಾದೊಡಂ ಸೀರೆಯಂ ಕೋಡೀಯಿಂ: ವಡ್ಡಾರಾ, ಪು. 
೭೭, ಸಾ. ೧೧); ಹಲ್ಲಿ ಜಾತಿಯ ಒಂದು ಪ್ರಾಣಿ (ಅಂತು 
ಅಪೂರ್ವಂಗಳಾಗಿ ತೊಳಗುವ ಕಿಖದೊಡೆಗಳ್‌ ಉಡು 


ಅಡರ್ದನ್ನಮಾರೂಢ ಸರ್ವಜ್ಞ ದೊಡ್ಡ ಮಾರ್ಗಂಗಳ್‌ 
ಎಳವಾಬ್‌ಯ ದಿಂಡಿನೊಳ್‌ ಸಾಣೆಗಟ್ಟಿದಂತಾದುವು: 
ಪಂಪಭಾ ಪರಿಷತ್ತು ೨. ೩೯ ವ) ನಕ್ಷತ್ರ 


(ಅಮೃತಕರದ್ಯುತಿಯು೦ ಉಡುಗಣದ್ಯೋತಿಯು೦ ಅಸ್ತಮಿಸೆ: 
ಪಂಚತಂತ್ರ, ೨೭೮) 

ಉಡುಕ - ಕುಂದುವಿಕೆ (ದಾನಗುಣಂಗಳ್‌ ಕಿಡೆ ತೇಜದ 
ಉಡುಕಮೇಂ ಪಿರಿದಾಯ್ತೀ: ಆದಿಪು, ೬. ೫೧) 

ಉಡುಗಿಬರ್‌ - ಒಕ್ಕಣೆಯಾಗು (ಪೊಲನುಡುಗಿ ಬಂದುದು 
ಉಡಿದುದು ಪುಲ್‌ ಕಾಡುಂ ದಲ್‌ ಎಲೆಯಿಕ್ಕಿ ಫಳಿಲೆನೆ 
ನಿಂದುವು ತಣಿದುವು ಮೃಗಂಗಳ್‌ ವಎತ್ತಲುಮೀಗಳ್‌: 
ಪಂಪಭಾ, ೫. ೩೭) 

ಉಡುಗಿಸು - ಪರಿಹರಿಸು (ಸೀಮೆಗಳ ತೊಡರ೦ ಉಡುಗಿಸಿ 
ಸೀಮಂಕರನೆಂಬುದೊಂದು ಪೆಸರ೦ ಪಡೆದಂ: ಆದಿಪು, ೬. 
೫೭) 

ಉಡುಗು - ಕ್ಷೀಣಿಸು (ಆಯುಷ್ಯಮುಡುಗಿ ಬಂದೆಡೆಯೊಳ್‌ 
ಬೇಡಿರ್ದೆಲ್ಲ ಸುಕೃತಮುಮಂ ಇತ್ತಿರ್ದೆಡೆಯಿಂದೆತ್ತಿ ಪೂಜಿಪರ್‌ 
ಸಲೆ ಜೈನರ್‌: ಸಮಯಪ, ೪. ೮೬) ಒಳಸೇರು; 
ನಿಂತುಹೋಗು; ಹಿಂತೆಗೆದುಕೊ (ಬೇಡ ಬೇಡ ಅಂಬಂ 
ತುಡದಿರ್‌ ಉಡುಗಿದರ್‌ ಮೃಗವಲ್ಲ ಇಲ್ಲಿ ಸಂದೆಯಮಿಲ್ಲ ಆಂ 
ಬಲ್ಲೆಂ: ಕರ್ಣನೇಮಿ, ೧. ೭೫ ವ); ಕಡಿಮೆ ಮಾಡು 
(ಕುಳಿರ್ವ ತಿಳಿನೀರ೦ ಉಡುಗದೆ ತಳಿ: ಆದಿಪು, ೨. ೧೪); 
ಗುಡಿಸು (ನಾನಾವಿಧ ಧಾನ್ಯಂಗಳಂ ಪದನಜಿದು ಉಡುಗುವ 
ಕಣ೦ ಮಾಡುವ ಒಕ್ಕುವ ಅಡುಕುವ: ಆದಿಪು, ೬. ೭೭ ವ) 

ಉಡುಗೆ - ಹಾಕಿಕೊಳ್ಳುವ ಬಟ್ಟೆ (ಪಿಡಿದ ಜವನಿಕೆಯ 
ಮಜಖೌ್‌ಯೊಳ್‌ ತೊಡವುಮ೦ ಉಡುಗೆಯಂ ಅಂಗದಿಂ 
ಪಿಂಗಿಸಿ: ಆಚವರ್ಧ, ೧೫. ೭) 

ಉಡುಗೊಜ್‌ - ಕಾಣಿಕೆ (ಶ್ರೀವಿಜಯಂ ಸುತಾರೆಯೊಳ್‌ ನೆರೆದು 

.. ಅನೇಕ ಪಸದನದುಡುಗೊಬ್‌ಸಹಿತಂ ಕಳಿಪೆ: ಶಾಂತಿಪು, 

೬ ೨೩ ವ) 

ಉಡುತತಿ - ನಕ್ಷತ್ರಗಳ. ಸಮೂಹ (ಕೊಳನಂ ಗಗನಂ 
ನೀರ್ವೂಗಳ೦ ಉಡುತತಿ ನೀರಂ ಅಚ್ಚವೆಳ್ಳಿಂಗಳ ಬೆಳ್ಳಳಿಸೆ: 
ಅಜಿತಪು, ೬. ೪೪) 

ಉಡುಪ - ಚಂದ್ರ (ಉಡುಪ ವಿರಹ ದುಸ್ಪಹವಾಸರಂ೦ಗಳಂ 
ಕಟೆಪಲ್ಕೆ ಕುಮುದಿನಿಯಿರ್ಪ ತಾಂ ಸಿಡಿಲ ಕಿಚ್ಚಿನ ಬೇಗೆಯ 


ಪಾಜೆಸಲ್‌ ಜಲಧರಸಂಕುಲಮಿರ್ಪ ತಾಣಂ: ಕಾದಂಬ, ೭. 
೨೩), ಅಂಗಹೀನ (ಭವದಾನನಕ್ಕೆ ಸೋಲ್ತು ಆತ್ಮವಿಲಾಸಮಂ 
ಉಟಿದ ತೆಣದೆ ರುಚಿಗೆಟ್ಟು ದಿಗಂತ ವಿಲಂಬಿ ಬಿಂಬಂ 
ಅಂಬುರುಹವೈರದಿಂದ ಉಡುಪ೦ ಉಡುಪನಾದಂತಾದಂ: 
ಶಾಂತಿಪು, ೫. ೮೮) 

ಉಡುಪತಿವಂಶ - ನಕ್ಷತ್ರಗಳ ರಾಜ[-ಚಂದ]ವಂಶ[ದಲ್ಲಿ 
ಹುಟ್ಟಿದವನೇ] (ನುಡಿವೊಡೆ ರಾಜಕಾರ್ಯನಯಮೆತ್ತ 
ಅಬಲಾಜನದ ಬುದ್ಧಿಯೆತ್ತ ಉಡುಪತಿವಂಶ ನೋಡುವೊಡೆ 
ಇದೊಂದಘಟಂ: ಪಂಪಭಾ, ೭. ೪೫) 

ಉಡುಪಾನನೆ - ಚಂದ್ರಮುಖಿ (ಒಡನಿರ್ದ ನಲ್ಲನ೦ ಬಿಸುಟು 
ಉಡುಪಾನನೆ ಪರಿಯೆ: ಹರಿವಂಶ, ೧. ೪೬) 

ಉಡುಪಾಸ್ತೆ - ಉಡುಪಾನನೆ (ಪಡೆಗು೦ ಜಯಮಂ೦ ಮದನಂಗೆ 


ಉಡುಪಾಸ್ಯೆಯ ಚೆಲ್ವನಪ್ಪ ಕಿಹದೊಡೆಯ ನಯಂ: 
ಹರಿವಂಶ, ೭. ೨೫) 

ಉಡುಮೊಗ - ಶಿರೀಷದ ಹೂವಿನಂತೆ ಕೋಮಲ 
ಮುಖವುಳ್ಳವನು (ಬಂದರ್‌ ನಗೆಮೊಗದ ಉಡುಮೊಗದ 


ಮುದ್ದುಮೊಗದ ಅಂಗನೆಯರ್‌: ಜಗನ್ನಾವಿ, ೪. ೧೨೩) 


ಉಡುರಾಜಾನನೆ - ಚಂದ್ರಮುಖಿ, ಸುಂದರಿ (ಉಡುರಾಜಾನನೆ 
ರಾಜಶೇಖರನನೊರ್ವಳ್‌  ಕೂರ್ಮೇೆಯಿಂ ನೋಡಿದಳ್‌: 
ರಾಜಶೇವಿ, ೭. ೧೩) 


ಉಡುವರ - ಚಂದ್ರ (ಮಧುರ ತಾರಕಾವಸನಂ ಭಾಸುರ 
ಚಂದಕಾತಿಲಕಂ ಉಡುವರ ಕಾಂತಿಯುತಂ 
ಬೆಡಂಗುವೆತ್ತಾ ಗಳ್‌: ಅಜಿತಪು, ೬. ೩೯) 

ಉಡೆ - ಸೊಂಟ (ಉಡೆ ಬಾಳಕಿಯರ ಪಳೆಕ್ಕೆ ದುಡುಕಿಂದಂ 
ಪಣಿದ ಮುಂಜಿ: ಅನಂತಪು, ೧. ೫೮); ಉಡುವ ಬಟ್ಟೆ 
(ಉಡೆ ಜೋಲಲ್‌ ನೂಲ್‌ ಸಡಿಲಲ್‌ ಮುಡಿ ಪರೆಯಲ್‌: 
ಕಾದಂಬ, ೩. ೨೭) 

ಉಡೆಗಂಟೆ - ಮಕ್ಕಳಿಗೆ ಸೊಂಟಕ್ಕೆ ಕಟ್ಟುವ ಗಂಟೆಯಾಕಾರದ 
ಆಭರಣ (ಮಲ್ಲಗಂಟಿನ ತೊಡರ್ಜಿದ ಉಡೆಗಂಟೆಯ 
ಕಿರ್ಗಟ್ಟಿನ ಸುರಗೊಯ ಕಟ್ಟಿದ ಚಿಂದಿರಯ: ಗಿರಿಜಾಕ, ೬. 
೫೫ ವ) 

ಉಡೆದೊವಲ್‌ - ಉಟ್ಟಿರುವ ಚರ್ಮ (ಮಣಿ ಉಡೆದೊವಲುಂ 
ಪೀಲಿಯ ಪಣೆಗಟ್ಟುಂ: ಶಬ್ದಮದ, ೭೫, ಪ್ರ ೪) 

ಉಡೆದೋಲು - ಉಟ್ಟಿರುವ ಚರ್ಮ (ಉಡೆದೋಲಂ ಪಣೆಕಟ್ಟುಂ 
ಮಡಮೇಹೆಸಿ ಮೆಟ್ಟದ ಎಕ್ಕಡಮುಂ: ವರ್ಧಮಾಷು, ೨. 
೪೫) 

ಉಡೆನೂಲ್‌ - ಉಡಿದಾರ (ಮೇಲೆ ಮಿಸುಗುವ ಉಡೆನೂಲ 
ಪಸುರ್ವರಲ ರಶ್ಮಿಗಳಿಂ ಎಳೆವ ಅಸುರಂ: ಆಚವರ್ಧ, ೭. ೯ 
ವ) 

ಉಡೆವಣಿ - ಗೆಜ್ಜೆಯುಳ್ಳ ಉಡಿದಾರ (ಉಡೆವಣಿ ಪಜೆಯದ 
ಮುನ್ನಮೆ ತೊಡಗಿ ಚಲಂ ನೆಗಟ್‌ ರಿಪುಬಲಂಗಳನೆ 
ಪಡಲ್ವಡಿಸಿ ಪರಬಲದ ನೆತ್ತರ ಕಡಲೊಳಗಣ ಜಿಗುಳೆ ಬಳವ 
ತೆಅದೊಳೆ ಬಳೆದಂ; ಪಂಪಭಾ, ೧. ೪೬) 

ಉಡ್ಡಿಸು - ಹೆದರಿಸು (ಪಿಸುಣ್‌ ನುಡಿಯಲ್‌ ಉಡ್ಡಿಸಿ 
ಸೂಆ್‌ೆಗೊಳಲ್‌ ವಿಶಿಷ್ಟರಂ ಮಜುಗಿಸಲ್‌ ಅಣ೦ 
ಆಗದು ಕೇಳ್‌ ತುಟಿಲಾಳ ಧರ್ಮಮಂ: ಹರಿವಂಶ, ೧೧. 
೯೨) 


೧೭೮ 


ಉಡ್ಡೀನ 
ವಿಲಸತ್ತೂತ್ರಂಗಳಂದಾಗೆ 
ಉದ್ಭಟಕಾ. ೧೦. ೨೨) 

ಉಣ್‌ - ಊಟಮಾಡು (ಉಪಾಧ್ಯಾಯಂಗೆ ಕಟಮೆಯ ಕೂಟುಂ 
ತುಪ್ಪಮು೦ ತೊವೆಯು೦ ಉಣಲ್ಕೊಟ್ಟಟು: ವಡ್ಡಾರಾ, ಪು. 
೭೫. ಸಾ. ೧೫); ಅನುಭವಿಸು (ಮಾಡಿದುದಂ ಉಣ್‌ 
ಮಹಾರಾಜ ಎಂಬಿನಂ: ಯಶೋಧಚ, ೩. ೩೨) 

ಉಣಸು - ಆಹಾರ (ಈ ನುಣ್ಣಳಿಯ ಉಣಸಂ ಕಂಡು 
ಮನ್ಮುಕೆತ್ತು ಸಯರಿಸದೆ ಇನಿಸು೦ ಕೆಟ್ಟುವೋಗಿ: ಹರಿವಂಶ, 
೧೪. ೩೩ ವ) 

ಉಣಿಸು - ಊಟ (ನಾಳಿನ ಉಣಿಸು ಎನಗೆ ದೊರೆಕೊಳಿಸಿ 
ಬಂದುದು ಕರಮೊಳ್ಳಿತ್ತಾಯ್ತೆಂದು ನಗುತಿರ್ಪನ್ನೆಗಂ: ಪಂಪಭಾ 
೩ ೨೬ ವ) 

ಉಣ್ಣಪಡು - ಊಟಮಾಡದೆ ಮಲಗು (ಪಸಿದು ಉಣ್ಣಪಟ್ಟು 
ಬಿರ್ದಿರ್ದು ಸಮುದ್ರದ ತಡಿಯೊಳ್‌: ಆದಿಪು, ೧೪. ೬೮) 

ಉಣ್ಣವಳಿ - ಹಿರಿದು (ಉಣ್ಣವಳಿಯೆಂದು ಪಿರಿದು: ಶಬ್ದಮದ, 
ಪ್ರಸಾ, ೩೦) 

ಉಣ್ಮಿಹೊಣ್ಮು - ಚಿಮ್ಮಿ ಸೂಸು (ಉಣ್ಮಿಪೊಣ್ಮೆ ಕಣ್ಮಲರ್ಗಳಿಂ 
ಎಚ್ಚುಪಾಯ್ದುವು ಅರಲಂಬುಗಳಂತೆ ವಿಲೋಚನಾಂಬುಗಳ್‌: 
ಪಂಪಭಾ, ೪. ೧೦೮) 

ಉಣ್ಮು - ಉಬ್ಬು, ಉಕ್ಕಿ ಬರು (ನರಲೋಕಂಬರಂ ಉಜ್ಜಿ 


[3 
ಪೊಣ್ಣಿದ ಪಯಃಪೂರಂಗಳಿಂದಂ: ಆದಿಪು, ೭. ೧೦೧); 


೬ 


- ಗಗನಯಾನ (ಸುರತ್‌ ಉಡ್ಡೀನ ಮರೀಚಿರಾಜಿ 
ಬಂಧುರದಂಡಂ ನಭಮಾಗೆ: 


yo 


(eo) 

ಉಣ್ಣೆ - ಇರುವಿಕೆ (ಕೊಕ್ಕರಿಸುವ ಲೋಕದೊಂದುಲಿಪಿಂದಜಿ 
ಭೂಪತಿ ಪಾಪದುಣ್ಮೆಯಂ: ಧರ್ಮಾಮೃ, ೯. ೩೫) 

ಉತ್ಕ - ಕುತೂಹಲವುಳ್ಳ (ಮಧುಮಾಸಕೇಸರಿ ವಿಯೋಗಿಗಳೆಂಬ 
ಮೃಗಂಗಳಂ ಭಯಂಗೊಳಿಸಿದುದು ಉತ್ಕ ಕೋಕಿಲ ಗರ್ಜಿತ 
ತರ್ಜಿತಂಗಳಿಂ: ಅಜಿತಪು, ೬. ೨೩); ಮದಿಸಿದ 
(ಪೊರ್ದಿದಂ ಅಬ್ದಷಂಡ ಸಂಛನ್ನಮಂ ಉತ್ಕ ಕಂಸ 
ಮಧುರಸ್ಪನಮ೦ ಬನಮಂ ರಘೂದ್ಧಹಂ: ಪಂಪರಾ, ೮. ೨); 
ಮೈಮರೆತ (ಮತ್ತಿತ್ತ ಮದೋತ್ಕ ಕೋಕಿಲಕದಂಬಕವು ಎಯ್ದೆ 
ವಿಜೃಂಭಿಸಿತ್ತು: ಕಾದಂಸಂ, ೪. ೭೮) 

ಉತ್ಕಂಚಂ ನುಡಿ - ಗಟ್ಟಿಯಾಗಿ ಮಾತಾಡು (ಎಡೆಗೊಂಡಿರಿಂ 
ಉತ್ಕಂಚ೦ ನುಡಿಯದಿರಿ೦ ನೃಪತಿ ನುಡಿಯೆ ನುಡಿಯಿಂ 
ನೀಮಿರ್ಪೆಡೆಯೊಳಿರಿ೦ ನೀವಣೆವಿರ್‌ ಮಿಡುಕಿದೊಡೆ ಎನೆ 
ಚಿತ್ರವೇತ್ರದಂಡಧರರ್ಕಳ್‌: ಪಂಪಭಾ, ೧೪. ೨೨) 

ಉತ್ಕಂಠ - ಔತ್ಲುಕ್ಕ  (ಗಂಧರ್ವರಾಜನುಂ 
ಮದಿರಾದೇವಿಯು೦ ನಿಮ್ಮ ನೋಡಲ್‌ ಉತ್ಕಂಠರಾಗಿ 
ಕರೆಯಲ್‌ ಅಟ್ಟಿದರ್‌: ಕಾದಂಸಂ, ೫. ೩೦ ವ) 

ಉತ್ಕಂಠತೆ - ತವಕ (ಉತ್ಕಂಠತೆ ಮಯೂರಂ೦ಗಳೊಳ್‌ 
ಪಂಕ್ತಿಭೇದಂ ಲಿಪಿಗಳೊಳ್‌ ಅಕ್ಕುಮಲ್ಲದೆ ಜನಪದದ 
ಜನ೦ಗಳೊಳಿಲ್ಲ: ಜಗನ್ನಾವಿ, ೨. ೧ ವ) 

ಉತ್ಕಂಠಿತ - ತವಕದಿಂದ ಕೂಡಿದ (ತನ್ನ ವಿಜಯಶ್ರೀಯ 
ಬರವಿಂಗೆ ಇದಿರ್ವಂದಂತೆ ಬಂದ ಶರತ್ಕಾಲಶ್ರೀಯಂ 
ಉತ್ಕಂಠಿತ ಹೃದಯನಾಗಿ ಮೆಚ್ಚಿ ನೋಡುತ್ತುಂ: ಪಂಪಭಾ, ೭. 
೬೧ ವ) 

ಉತ್ಸಂಪ - ನಡುಕ (ಉತ್ಕಂಪ ದರಿದ್ರಮಧ್ಯಂ 
ಗಾಡಿಯನೀಯೆ ಸೌಮದರಿಯರ್‌: ಆದಿಪು, ೮. ೭೦) 


ಅತಿ 


ಉತ್ಕಚ - ಮೇಲಕ್ಕೆದ್ದ ಕೂದಲು (ಉತ್ಕೋಪದಹನದೊಡನೆ 


ಪೃಷತ್ಕಂಗಳ್‌ ಕೋಟಿಗಣಿತದಿ೦ಂದ. ಉಜುವಿನ೦ಂ.. ಆರ್ದ 
ಉತ್ಕಚದಿಂ ಉಣದೆ ಫಟೋತ್ಕಚನಂ ಬಿಟ್ಟು 
ಮೂರ್ಛೆವೋಪಿನ೦ಂ ಎಚ್ಚಂ: ಪಂಪಭಾ, ೧೧. ೮) 

ಉತ್ಕಟ - ಅತಿಶಯ, ತೀವ್ರ (ಮಾರುತಘಾತ ಸಂಚಳಿತ 
ಕೇತುಸಮೂಹ೦ ಉದಗ್ರ ಚಕ್ರಚೀತ್ಯಾರಂ ಉದಾರ 


ವೀರಭಟಸಿ೦ಹನಾದವಿಮಿಶ್ರಿತ ಉತ್ಕಟಜ್ಯಾರವಂ: ಪಂಪಭಾ, 
೧೦. ೮೫) 

ಉತ್ಕಟವೃತ್ತಿ - ತೀವ್ರತೆ ಹೊಂದಿರುವ 
ಬಂಧಮುಂ ಸುರುಚಿರಾರ್ಥಮುಂ 
ತೀವಿದ ರಸಮುಂ: ಪುಷ್ಪದಂಪು, ೧. ೪೦) 

ಉತ್ಕರ - ಸಮೂಹ, ಗುಂಪು (ದುರ್ವಾರ ದುಃಖೋತ್ಕರಂ 
ಎಲ್ಲಂ ನೋಡಲ್‌ ಎನ್ನಿಂದ್ರಿಯನಿವಹದ ದೋಷಂ ದಲಂ: 
ಕಾದಂಸಂ, ೮. ೩೯); ಸೀಳುವುದು (ಪರಿಗಳಿತ 
ಪೂತಿಗಂಧರ್‌ ಖರ ಕಾಕ ಸೃಗಾಲ ಕರಭ ಕೌಶಿಕ ವೃಕ 
ವಾನರ ಎಷದಂಷ್ಟೋತ್ಕರ ಕರುರ ಕೀಟಕ ಭಲ್ಲನಿಕರ 
ನಿಷ್ಠುರನಿನದರ್‌: ಶಾಂತೀಶ್ವಹು, ೯. ೧೦೬), ಅಧಿಕ 
(ಅವಿಚಲಮಪ್ಪ ಲಕ್ಷ್ಮಿ ವಿವಿಧೋತ್ಕರಹೃದಯಮೆನಿಪ್ಪ ವಿದ್ಯೆ 
ನೋಟ್ಬವರನುರಾಗಮಂ ಪಡೆವ ರೂಪು: ಮಲ್ಲಿನಾಹು, ೩. 
೨೦) 

ಉತ್ಕರಣ - ಕೆತ್ತನೆ ಕೆಲಸ (ಇಂದ್ರಜಾಲಂ ಎಅಕ೦ ಲೆಪ್ಪಂ 
ಶಿಲಾಕರ್ಮ೦ ಉತ್ಕರಣ೦ ಚಿತ್ರವಿವಕ್ಷೆ ವಾಸ್ತು ಶಕುನಜ್ಞಾನಂ: 
ಪುಷ್ಪದಂಪು, ೪. ೫೯) 

ಉತ್ಕರ್ಣ - ಮೇಲಕ್ಕೆದ್ದಿರುವ ಕಿವಿ (ಚೂತಾಮೋದಕ್ಕೆ ಮೂಗಂ 
ತದುಕಿನ ತಳಿರ್ಗಾಸ್ಟಾದಮಂ 
ಉತ್ಕರ್ಣಮಂ .. .. ಒಪ: ನೇಮಿನಾಪು, ೫. ೯೩) 

ಉತ್ಕಷ ೯ - ಹೆಚ್ಚಳ, ಏಳಿಗೆ" (ಶೀರ್ಷಾಭರಣ೦ ಧರೆಗೆ ಉತ್ಕರ್ಷ 
*ಎಳಾಸನದ ಭೂಮಿ ಸಕಳ ಕನಕ್ಕಂ: ಯಶೋಧಚ, ೧. ೨೭) 

ಉತ್ಕಲಿಕೆ - ವಿರಹಕಾತರ (ಚಿತ್ತದ ಉತ್ಕಲಿಕೆಯಿಂ ನಭಕೆ ಈ 
ನೆಗೆತಂದಳ್‌ ಆಗಳುಂ  ಮೊಗಮನೆ ನೋಡಲೆಂದು 
ಉರದೊಳ್‌ ಈ ನೆಲಸಿರ್ದಪಳ್‌: ಕಾದಂಸಂ, ೫. ೭೪); 
ಅಲ್ಲೋಲ ಕಲ್ಲೋಲ 

ಉತ್ಕಲ್ಲೋಳ - ಎತ್ತರವಾದ. ಅಲೆ (ತಾಳುದ್ದಂಬರಂ 
ಉತ್ಕಲ್ಲೋಳಂ ಅಸೃಕ್ಲಿಂಧು ಕಾಟ್ಟುರಂ ಬರಿವಿನೆಗಂ ತಾಳುಂ 
ತಟ್ಟುಂಬೊಯ್ದರ್‌: ಪಂಪರಾ, ೧೩. ೬೪) 

ಉತ್ಕಶಿಖಂಡಿತಾಣ್ದವ - ಉತ್ಕಂಠಿತವಾದ ನವಿಲಿನ ಕುಣಿತ 
(ಉತ್ಸಶಿಖಂಡಿತಾಣ್ಣವಮನೋಹರಂ: ಆದಿಷು, ೧. ೬೩) 

ಉತ್ಕಳಿಕಾವಿಲಾಸ - ಮೊಗ್ಗುಗಳ ವೈಭವ (ಪುಳಕೋದ್ದಮಂಗಳುಂ 
ತನುಲತೆಯೊಳ್‌ ಪೊದಳ್ಬು ಒದವೆ ತಾಳಿದಳ್‌ 
ಉತ್ಕಳಿಕಾವಿಲಾಸಮಂ: ಪಂಪರಾ, ೭. ೧೦೬) 

ಉತ್ಕಳಿಕೆ - ಮೊಗ್ಗು (ಜೋಲ್ವರ್‌ ಉತ್ಕಳಿಕೆಯಿನಾಮವಲ್ಲರಿಯೊಳ್‌ 
ಓಪರ್‌ ಆ ಪುರನಂದನಂಗಳೊಳ್‌: ಅನಂತಪು, ೧. ೯೫); 
ವಿರಹ ಕಾತರ (ನವವರನ೦ ನೋಡುವ ಉತ್ಕಳಿಕೆಯಿನೇಂ 
ಯುವತಿಯ ಕಣ್ಣುಂ ಮನಮುಂ ಜವನಿಕೆಯಂ 
ಕನ್ನಮಿಕ್ಕಲಡಪಡಿಸಿದುದೋ: ಅನಂತಪು. ೬. ೫೬) 

ಉತ್ಕಳಿತ - ಮೊಗ್ಗು ಒಡೆದ (ಸಕಳ ಕಳೋತ್ಕಳಿತ 
ಸಹಕಾರಕೋರಕಕಬಳನಮದಮಧುರ 


ಸ್ಥಿತಿ (ಮೃದುಪದ 
ಉತ್ಕಟವೃತ್ತಿಯಾಗಿ 


ಸರಸ 


ಕೋಕಿಳ 


ತತ್‌ ಪುಳಿಂದೀಗೀತಕ್ಕೆ 


೧೭೯ 


ಕೋಳಾಹಳಾಕುಳಿತ ಕೃತಕಕೇಳೀಶೈಳಶಿಖರ೦ಗಳೇ: 

೪೫೨ ಮ 
ಉತ್ಕೀರ್ಣ - 

ಉತ್ಸೀರ್ಣಫೇನಂ 


ಆದಿಷು, 


ಚೆದುರಿದ (ಕುಲಗಿರಿ ಶರಣಸ್ಥಾನಂ 
ಬಳವದ್ವೀಚೀವಿತಾನಂ ಪ್ರಬಳ 
ಘುಳುಘುಳುಧ್ವಾನ೦ ಅಂಭೋನಿಧಾನಂ: ಜಗನ್ನಾವಿ, ೧. 
೨೬), ಕೆತ್ತಲಟ್ರ್ಟ (ಸಮುದ್ರ ಉತ್ಕೇರ್ಣ ನಿವಾಸಂಗಳಪ್ಪ 
ಪಟ್ಟಣ೦ಗಳುಮಂ: ಆದಿಷು, ೮. ೬೩ ವ) 

ಉತ್ಕೂಟ - ಎತ್ತರವಾದ ಶಿಖರ (ದುರ್ಯೋಧನ ಊರು 
ಕ್ಷಮಾಧರ ವಜಂ ಕುರುರಾಜರತ್ನ ಮಕುಟ ಉತ್ಕೂಟ ಅಂಘ್ರಿ 
ಸಂಘಟ್ಟಸಂಗರಂ ಎಂದು ಅಭಿವರ್ಣಿಪೆಂ 
ರಣಯಶ್ಶೀರಾಮನಂ ಭೀಮನಂ: ಗದಾಯು, ೧. ೫೨) 

ಉತ್ಕಷ್ಟ - ಉತ್ತಮವಾದ (ಅಲ್ಲಿ ಉತ್ಕೃಷ್ಟನಿಕೃಷ್ಣಕಾಲಸ್ಥಿತಿಯೊಳ್‌ 
ಅಯ್ನೂಹಜು ಬಿಲ್ಲಿಂದಂ ಏಲುಮೊಟದೇಹಪ್ರಮಾಣದೊಳ್‌: 
ಆದಿಹು, ೯. ೧೨೧ ವ) 

ಉತ್ಕೈ - ಉತ್ಕಂಠತೆ, ವಿರಹಕಾತರ ಉನ್ಮನಮೆ ಮಾಲ್ಕುಂ 
ಉತ್ಕೆಯ೦ ಉನ್ಮದ ಬರ್ಹಿಣಶಿಖಂಡಿಕೇಕಾವಿರುತಂ 
ದೆಸೆದೆಸೆಗೆಸೆಗುಂ: ಕಾವ್ಯಾವಲೋ, ೪೬೦) 

ಉತ್ಕೇತು - ಹಾರಾಡುವ ಬಾವುಟ (ಸಾಕೇತಂ ಉತ್ಕೇತು 
ಬಾಹುಗಳಿಂದಂ ಕರೆವಂತೆ ಏನೆಸೆದುದೋ 
ಸರ್ವಾರ್ಥಸಿದ್ದೀಶನಂ: ಆದಿಪು, ೭. ೨) 

ಉತ್ಸೇಸರಕೋಟಿ - ಮೇಲೆದ್ದ ಅಸಂಖ್ಯಾತ ಕೇಸರಗಳು (ಈ 
ಸರಸೀರುಹಂಗಳ ಅವನೀಪದದೊಳ್‌ ಬಿಸುಟೆಂತು 
ಪೋಪೆವೆಂಬೀ ಸಮಕಟ್ಟನೊಳ್‌ ನೆಲಸಿದಂತೆರಗಿರ್ದುವು 
ಷಟ್ಪದ೦ಗಳ್‌ ಉತ್ಕೇಸರಕೋಟಿ ಸಂಕಟ ಕುಶೇಶಯ 
ಕೋಶಕುಟೀರಕಂಗಳೊಳ್‌: ಪಂಪಭಾ, ೪. ೪೭) 

ಉತ್ಕೇಪ - ಮೇಲೆ ಹಾರಿಸು (ಭೂವಲ್ಲಭ ಸೋತ್ಸೇಪ 
ಭ್ರೂವಿಲಸಿತದತ್ತವಾಚನಾದೇಶ೦ ಇದಂ ಭಾವಿಸಿ೦ ಎಂದು 
ಅತಿಮಧುರೋದ್ಧಾವಿತ ಗಂಭೀರನಾದದಿ೦ ಬಾಜಿಸಿದಂ: 
ಆದಿಷು, ೧೪. ೪೬) 

ಉತ್ಕಾಂತಿ - ನಿರ್ಗಮನ (ಚಿತ್ತದೊಳೊಂದುಂ ತೊದಳಿಲ್ಲದೆ 
ಸನಸುಗಣಕ್ಕೆ ಉತ್ಕಾಂತಿಯಂ ಮಾಡುವೆಂ: ಗದಾಯು, ೯. 
೨೯) 

ಉತ್ಪಾತ -  ಒರೆಯಿಂದ ಎಳೆಯಲ್ಪಟ್ಟ (ಗಂಡಗುಣಂ 
ವೀರಶ್ರೀಗಾದುದು ನೃಪವೀರಭುಜೋತ್ಪಾತ ಖಡ್ಗ 
ಧಾರಾಶ್ರಯದಿಂ: ಮಲ್ಲಿನಾಪು, ೩. ೧೩) 

ಉತ್ಪಾತಪ್ರತಿರೋಪಿತ - ಬೇರುಸಹಿ 
ನಡುವುದು  (ಮತ್ತಮಲ್ಲಿ ಕೆಲರಂ ಮೈತ್ರಾಸನವೃತ್ತಿಯೊಳ್‌ 
ನಿಜೆಸಿ ಕೆಲರ೦ಂ ಉತ್ಪಾತಪ್ರತಿರೋಪಿತರ್ಮಾಡಿ ಕೆಲರಂ 
ಉಚ್ಚಾಟಿಸಿ ಸರ್ವಹರಣ೦ಗೆಯ್ದು: ಪಂಪಭಾ, ೬. ೩೦ ವ) 

ಉತ್ತ - ಮಧ್ಯದ ಪ್ರದೇಶ (ಅತ್ತ ಮಹೀಶ್ವರ ಅವಸಥಂ ಇತ್ತ 


ಕಿತ್ತು ಬೇರೊಂದೆಡೆ 


ಮಹೀತಳ೦ ಉತ್ತ ಪನ್ನಗೋದಾತ್ತ ಸಮಸ್ತಲೋಕಂ: 
ಪಂಪಭಾ, ೧. ೭೫) 
ಉತ್ತಂಭಿತ - ಮೇಲೆತ್ತಿ ಹಿಡಿದ (ಪೌರನಾರೀಜನ೦ಗಳ್‌ 


ಗೀರ್ವಾಣಶಂಕೆಯಿನುತ್ತಂಭಿತ ಪಕ್ಷ್ಮಪಾಳಿವದನರ್‌: ಶಾಂತಿಪು, 
೪, ೬೨:ವ) 

ಉತ್ತಂಸ - ತಲೆಯ ಒಡವೆ (ಶ್ರೀಪಾದ೦ .. . ಭೂಪಾಲೋತ್ತಂಸ 
ತಾರಾತರಳ ಮಣಿಗಳಿಂದುತ್ತಮಾಂಗಂ ಅಣೆಿಪೆ 
ನಿಜೈೆಶ್ಚರ್ಯಮಂ: ಮಲ್ಲಿನಾಹು, ೧. ೧); ಶ್ರೇಷ್ಠನಾದವನು 


(ಸೌಂದರಿಯರೇಕಚ್ಛತ್ರರಾಜ್ಯಾಭಿಷೇಕಂ ಇದೆಂಬಂತಿರೆ 
ಮಜ್ಜನ೦ಬುಗಿಸಿದರ್‌ ಮನ್ನನ್ವಯೋತ್ತಂಸನಂ: ಆದಿಷು, ೮. 
೭೦) 

ಉತ್ತಂಸಿತ - ಶೋಭಿಸುವ (ಅಂತೊಗೆದು ದಿಕ್ಕರಿ ಕರಾನುಕಾರಿ 
ಪರಿಘ ಉತ್ತಂಸಿತ ತೋರಣೀಕೃತರೌದ್ರ ಗದಾದಂಡನುಂ 
ಪ್ರಚಂಡನುಂ ಆಗಿ ಸೆರಗಿಲ್ಲದೆ ಕೊಳದಿ೦ ಪೊಅಮಟ್ಟು ಬರ್ಪ 
ದುರ್ಯೋಧನನಂ ಧರ್ಮಪುತ್ರ೦ ನೋಡಿ: ಪಂಪಭಾ, ೧೩. 
೮೨ ವ 

ಉತ್ತಪ್ತ - ಚೆನ್ನಾಗಿ ಕಾದ, ಪುಟಕ್ಕಿಟ್ಟ (ವರ್ಣಪೂರದಿ೦ ಉತ್ತಪ್ತ 
ಸುವರ್ಣ ಜಿನರಾಜಕುಮಾರಂಗೆ ನೀರಾಜನವಿಧಿಯಂ ಮಾಡಿ: 
ಅಜಿತಪು, ೪. ೬೮ ವ) 

ಉತ್ತಮ - ಶ್ರೇಷ್ಠ (ಉತ್ತಮಕುಲಶೈಲಂ ಉನ್ನತಿಯಂ ಏಳಿದವಾಗೆ 
ಬಿಸಲ್ಗೌಡಂ ಬಿಸುಲ್ಳ್‌ಮ ಬಿಸುಡೆಂ ಮದೀಯ 
ಪುರುಷವ್ರತಮೊ೦ದುಮಂ: ಪಂಪಭಾ, ೧. ೮೩) 

ಉತ್ತಮಪಾತ್ರ - [ಜೈನ] ದಾನವನ್ನು ಪಡೆಯುವವರಲ್ಲಿನ ಒಂದು 
ಬಗೆ, ಶ್ರೇಷ್ಠನಾದವನು (ದರ್ಶನವಿಶುದ್ಧನುಂ 
ಶೀಲಸಂಪನ್ನನು೦ ಅಪ್ಪ ಸಂಯತಂ ಉತ್ತಮಪಾತ್ರಂ: ಆದಿಷು, 
೧೦. ೯ ವ) 


ಉತ್ತಮಾಂಗ ದ ಶ್ರೇಷ್ಠವಾದ ಅವಯವ, ತಲೆ 
(ಸರೋವರಜಲಂಗಳಂ ಪದ್ಮಪತ್ರಪುಟಂಗಳಿಂ ತಂದು 
ಪದಪದ್ಮಂಗಳಂ ಕರ್ಚಿ ತತಾದಪವಿತ್ರೋದಕಂಗಳಂ 


ಅನಿಬರು೦ ಉತ್ತಮಾಂಗದೊಳ್‌ ತಳಿದುಕೊಂಡಿರ್ದಾಗಳ್‌: 
ಪಂಪಭಾ, ೭. ೫೯ ವ) 

ಉತ್ತಮಿಕೆ - ಮೇಲ್ಮೆ (ತಮ್ಮುತ್ತಮಿಕೆಯಂ ಒಕ್ಕಾಗಡೆ 
ಸತ್ತಪೆಮೆಂದಂಜಿ ಬಳರಿಗೆ ಅರ್ಚನೆಗುಣಿವರ್‌: ಸಮಯಪ, 
೯. ೯೧) 

ಉತ್ತಮಿಕ್ಕೆ - ಉತ್ತಮ ಗುಣ (ಶ್ರಾವಕಭೋಜನಮೆಂದೊಡೆ 
ಇದೇವಣ್ಣಿಪುದು ಉತ್ತಮಿಕ್ಕೆಯಂ ಶ್ರಾವಕನೊಳ್‌: ಸಮಯಪ, 
೬. ೮೯) 

ಉತ್ತರ - ಮರು ನುಡಿ (ಮರುಳಾಗದೆನ್ನ ನುಡಿಗುತ್ತರಮಂ 
ಮುನ್ನಿತ್ತು ಕುಡಿಯೆ ಕಜ್ಜಂ ನಿನಗುತ್ತರಿಸುಂ: ಪಂಪಭಾ, ೮. 
೪೭); ಮೇಲ್ತರಗತಿಯ (ಸಕಳಸಂಪದ ಉತ್ತರಂ ಎನಿಸಿದ 
ಉತ್ತರ ಮಧುರೆ ಎಂಬ  ಪೆಸರಿನೆಸವ ನಗರಿಯಂ 
ಎಯ್ದೆವರ್ಪುದುಂ: ಆಚವರ್ಧ, ೩. ೧ ವ); ಮುಂದಿನದು 
(ಪತ್ತರ್ಕೆ ಪನ್ನೆನಿಕ್ಕುಂ ಅದು ಉತ್ತರಕೊಂದೆರಡು ನೆಲಸೆ 
ಪದಿಯೆಂದಕ್ಕುಂ: ಶಬ್ದಮದ, ೨೦೩) 

ಉತ್ತರಂ - ಅತಿಶಯವಾಗಿ (ಇದಜಳೂಳ್‌ ತನ್ನಿಷ್ಟವಪ್ಪನ್ನಂ 
ಉತ್ತರಂ ಅಕ್ಕುಂ ಧೃತಿ ತುಪ್ಪಿ ಪುಷ್ಟಿ ವಿಭವಂ ಸೌಭಾಗ್ಯಂ 
ಇಷ್ಟಂಗನಾಸುರತಂ ಕಾಂತಿ ಅಗುಂತಿ ಶಾಂತಿ ವಿಭವಂ ಭದ್ರಂ 
ಶುಭಂ ಮಂಗಳಂ: ಪಂಪಭಾ, ೧೪. ೬೫) 


ಉತ್ತರಂ ಬಳೆ - ಅತಿಶಯತೆ ಮಿಗಿಲಾಗು (ಅಂತಾಗಲೊಂದು 
ಉತ್ತರಂ ಬಳೆಯೆ ಸೊಗಯಿಸುವ ಪೊಟಲೊಳ್‌ 
ಅಷ್ಟಶೋಭೆಯಂ ಮಾಡಿ: ಪಂಪಭಾ, ೩. ೨ ವ) 

ಉತ್ತರಕುರು — ಕುರುದೇಶದ ಉತ್ತರಭಾಗ (ನಿನ್ನ 


ಗಗನಗಾಮಿನೀವಿದ್ಯೆಯಿಂ ಉತ್ತರಕುರುವನೆಯ್ದಿಸು: ಆದಿಷು, 
೨. ೧೪೫ ವ) 


ಉತ್ತರಕುರು - [ಜೈನ] ವಿದೇಹಕ್ಷೇತ್ರದಲ್ಲಿ ಮೇರುಪರ್ವತದ 
ಉತ್ತರದ ಭೋಗಭೂಮಿ (ನೀನೆನ್ನಂ ನಿನ್ನ 


೧೮೦ 


ಗಗನಗಾಮಿನೀವಿದ್ಯೆಯಿಂ ಉತ್ತರಕುರುವನೆಯ್ದಿಸು: ಆದಿಪು, 
೨. ೧೪ ವು) 


ಉತ್ತರಕ್ಷಣ -  ಮರುಗಳಿಗೆ (ಶರೀರೇಂದ್ರಿಯಬುದ್ಧಿಗಳ್‌ 
ಏಕಕ್ಷಣಾಂತರಾಳವರ್ತಿಗಳ್‌ ಉತ್ತರಕ್ಷಣವ್ಯಪಾಯಿಗಳ್‌: 
ಶಾಂತಿಪು, ೮. ೧೪೨ ವ) 

ಉತ್ತರಗುಣಂಗಳ್‌ - ಮುನಿಗಳ ಆಚರಣೆ: ಇಪ್ಪತ್ತೆರಡು 
ಪರೀಷಹಗಳೂ ಹನ್ನೆರಡು ತಪಸ್ಸುಗಳೂ ಸೇರಿ 
ಮೂವತ್ತನಾಲ್ಕು ಉತ್ತರಗುಣಗಳು; ದ್ವಾದಶ ತಪಸ್ಸುಗಳೂ 
ಷಡಾವಶ್ಯಕಗಳೂ ಸೇರಿ ಮೂವತ್ತಾರು ಉತ್ತರಗುಣಗಳು 
(ಮತ್ತಮಿವು ಮೊದಲಾಗಿ ಇರ್ಪತ್ತೆಂಟು 
ಮೂಲಗುಣ೦ಗಳೊಳ೦ ಉತ್ತರಗುಣ೦ಗಳೊಳಂ 
ಉತ್ತರೋತ್ತರಂ ನೆಗಟ್ಟು: ಆದಿಷು, ೬. ೨೮ ವ) 

ಉತ್ತರಗುಹಾದ್ದಾರ - ಗುಹೆಯ ಹಿಂಬಾಗಿಲು (ಕೆಲವು 
ಪಯಣಂಗಳಿಂದೆ ಉತ್ತರಗುಹಾದ್ದಾರಮಂ 


ಅನಾಯಾಸದೊಳ್‌ ತೆಜ್‌ದು ಪೊಳಮಟ್ಟಾಗಳ್‌: ಆದಿಪು, 
ಆದಿಪು, ೧೩. ೫೩ ವ) 

ಉತ್ತರಣ - ದಾಟುವಿಕೆ (ದ್ರೋಣಿಪಾತ್ರಾದಿಗಳೊಳ್‌ ಜಲದುರ್ಗ 
ಉತ್ತರಣಮುಮಂ ಉಪದೇಶಂಗೆಯ್ದು: ಆದಿಪು, ೬. ೬೨ 
ವ) 

ಉತ್ತರಣೆ - ಒಂದು ಗಿಡ (ಪುಲುಗಿಲು೦ಂ ಉತ್ತರಣೆಯುಮಂ 
ಅಂತೆ ಲೊಕ್ಕಿಯುಂ ಮತ್ತೆ ಮುತ್ತಂ ಆ ಎಕ್ಕೆಯುಮಂ 
ಕೊಲೆಯುಂ ಬನ್ನಿಯ ಮರನಂ ಕುಲದೆಯ್ದಮಿದೆಂದು 
ಕೊಂಡುಕೊನೆವರ್‌ ಮೂಢರ್‌: ಸಮಯಪ, ೯. ೫೭) 

ಉತ್ತರತಪ - [ಜೈನ] ಹನ್ನೆರಡು ವಿಧವಾದ ತಪ್ಪುಗಳಲ್ಲಿ ಒಂದು 
(ಮತ್ತಂ  ಉತ್ತರತಪದೊಳ್‌ ಉತ್ತರೋತ್ತರ೦ ನೆಗಟ್ಟು: 
ಸುಕುಮಾಚ, ೪. ೧೪ ವ) 

ಉತ್ತರಮಾಗು - [ಉತ್ತರಂ.-ಆಗು] ಅತಿಶಯವಾಗು (ಪೆತ್ತಳ್‌ 
ಕೊಂತಿಯೆ ಮಕ್ಕಳ್ವೆತ್ತರೊಳ್‌ ಎಂಬವರೆ ಕೊಂತಿಮಾದೇವಿಗಂ 
ಒಂದು ಉತ್ತರಮಾದಳ್‌ ಕರ್ಣಂಬೆತ್ತಕ್ಕಳೆ ಎಂದು ಪೊಗಟ್ಟರ್‌ 
ಎರಡುಂ ಪಡೆಯೊಳ್‌: ಪಂಪಭಾ, ೧೨. ೧೨೫) 

ಉತ್ತರತ್ರೇಣಿ - ಉತ್ತರಭಾಗದ ಪಂಕ್ತಿ (ವಿಜಯಾರ್ಧದ 
ಉತ್ತರಶ್ರೇಣಿಯ ಕಾಂಚನಪುರವೆಂಬ ಪೊಟಲ ಅರಸಂ 
ಮಹೇಂದನೆಂಬೊಂ: ಶಾಂತಿಷು, ೯. ೧೧) 


ಉತ್ತರಸಾಧಕ - ಮುಂದಿನ ಕೆಲಸವನ್ನು ಸಾಧಿಸುವವನು 
(ಕೇಸರಿಗೆ ಆಸುರಕರ್ಮಂಗೆಯ್ಯಲ್ಟೇಡೆಂದು 
ಧರ್ಮೊೋಪದೇಶಂಗೆಯ್ದು ಪರಲೋಕಕ್ಕುತ್ತರ ಸಾಧಕನಾಗಿ 
ನಡೆವೆಂ: ಪಂಚತಂತ್ರ, ೨೦೬ ವ); ಸಹಾಯಕ 
(ಮತ್ತಮೊರ್ವನುತ್ತರಸಾಧಕನಾತಂಗುಡಲುಂ ತುಡಲಂ 
ಪೊದೆಯಲುಂ ತಂದುಕೊಟ್ಟು ಕನ್ನದ ಮುಟ್ಟುಗಳಂ 


ತಂದೆನೆಂದು ಪೇಟ್ವುದುಂ: ಪಂಚತಂತ್ರ, ೩೨೬ ವ); 
ಉತ್ತರಳ - ಹೊಳೆಯುವ.  (ದೋಃಕಂಡೂಯನಮಂ 


ಕಟಲ್ಲಲೆಡೆಯಾಯ್ತೆನುತ್ತುಂ ಉತ್ತರಳ ತಾಮಲೋಚನನಾದಂ: 
ಪಂಪರಾ, ೧೩. ೬) 


ಉತ್ತರಾಪಥ — ವಿಂಧ್ಯಪರ್ವತದಿಂದ ಉತ್ತರಕ್ಕಿರುವ ದೇಶ 
(ವೃದ್ದಪರಾಶರಮುನೀಂದನುತ್ತರಾಪಥಕ್ಕೆ ಪೋಗುತ್ತುಂ: 
ಪಂಪಭಾ, ೧. ೬೮); ಉತ್ತರಮಾರ್ಗ (ಉತ್ತರಾಪಥಧ 
ಹಸ್ಕಿನಪುರದಿ೦. ಬಂದೆಂ ಎಂದೊಡೆ ಅಲ್ಲಿ ಪಾಂಡವರ 
ಪಡೆಮಾತಾವುದು ಧೃತರಾಷ್ಟ್ರ ಸುಯೋಧನರ್‌ 


ಇರ್ಪಂದಮಾವುದು ಎಂದು ಬೆಸಗೊಳ್‌: ಪಂಪಭಾ. ೩. 
೩೧ ವ) 

ಉತ್ತರಾಭಿಮುಖ — ಉತ್ತರಕ್ಕೆ ಮುಖಮಾಡಿಕೊಂಡಿರುವ 
(ಉತ್ತರಾಭಿಮುಖನಾಗಿ ಸಿದ್ಧಭಕ್ತಿಪೂರ್ವಕಂ ತ್ರಿಜಗದ್ಗುರುವೃ 
ಗುರುವೆಂದು: ಆದಿಹು, ೧೬. ೭೨ ವ) 

ಉತ್ತರಾಭಿವೃದ್ಧಿ -. ನಿರಂತರ ಅಭಿವೃದ್ಧಿ (ಅಯ್ದರ್‌ ಕೂಸುಗಳುಂ 
ಏಆಲ್ಯೌವಾಡಿವದ ಚಂದ್ರನಂತೆ ಉತ್ತರಾಭಿವೃದ್ಧಿಯೊಳ್‌ 
ಸೊಗಯಿಸಿ ಬಳೆಯೆ: ಪಂಪಭಾ, ೨. ೩) 

ಉತ್ತರಾಯಣ - ಸೂರ್ಯ ಉತ್ತರದ ಕಡೆಗೆ ಓಲಿ ಸಾಗುವ ಕಾಲ 


(ಅಂತು ಶರಪಂಜರದೊಳ್‌ ಒಅಗಿಯು೦ಂ ಒಡಲಿಂ 
ಪತ್ತುವಿಟ್ಟು ಪೋಪ ಜೀವಮಂ ಪೋಗಲೀಯದೆ 
ಸ್ವಚ್ಛಂದಮಿಟ್ರು ಅಪ್ಪುದಜೆಂ ಉತ್ತರಾಯಣಂ ಬರ್ಪನ್ನಂ 
ಇರಿಸಿದಂ: ಪಂಪಭಾ, ೧೧. ೪೭ ವ) 

ಉತ್ತರಾರ್ಧ - [ಜೈನ] ಒಂದು ಪರ್ವತದ ಹೆಸರು 
(ವಿಜಯಾರ್ಧಜಯವಿದೆನಗಾವ ಜಯಂ ನೆಗಟ್ಟ 


ಉತ್ತರಾರ್ಧಜಯಮೆ ಜಯಂ: ಆದಿಷು, ೧೩. ೧೯) 

ಉತ್ತರಿಗೆ - ಉತ್ತರೀಯ (ಬಹುಳದೆ ತೃತೀಯಾಕ್ಷರ ದೀರ್ಫ್ಥತ್ವಕ್ಕಂ 
ಹ್ರಸ್ವಂ: ಉತ್ರೀಯಕಂ-ಉತ್ತರಿಗೆ, ವರ್ಧಮಾನಂ-ಬದ್ದವಣಂ: 
ಶಬ್ದಮದ, ೩೦೧ ಪು 


ಉತ್ತರಿಗೆಜನ್ನಿವರ -  ಉತ್ತರೀಯವಾಗಿ ಧರಿಸಿದ ಜನಿವಾರ 
(ವರಕಮಂಡಲಮೊಪ್ಪೆ ಹಸ್ತದೊಳ್‌ ಓಜೆವೆತ್ತಿರೆ ಬೆಳ್ಳಿಯ 
ಉತ್ತರಿಗೆಜನ್ನಿವರಂ ಬೆಡಂಗಳವಟ್ಟು ಬಾಲದಿನೇಶನಂತಿರೆ: 


ಧರ್ಮಾಮೃ, ೫, ೧೩೩) 

ಉತ್ತರಿಸು - ಅತಿಕ್ರಮಿಸು (ಪಿರಿದು ಪೊತ್ತು ಕಾದಿ ಕರ್ಣನಂ 
ಉತ್ತರಿಸಲಾಜದೆ: ಹರಿವಂಶ, ೧೨. ೩೩ ವ); ನೆರವೇರು 
(ಮರುಳಾಗದೆನ್ನ ನುಡಿಗೆ ಉತ್ತರಮಂ ಮುನ್ನಿತ್ತು ಕುಡಿಯೆ 
ಕಜ್ಜ೦ ನಿನಗೆ ಉತ್ತರಿಸುಗು೦ ಅಂತಲ್ಲದೆ ಇವಂದಿರೋರಂತೆ 
ನೀನುಂತೆ ಮೂರ್ಪನಾಗದಿರರಸಾ: ಪಂಪಭಾ, ೮. ೪೭) 
(ಸವಾರ) ಕೆಳಗಿಳಿ (ಕೊರಲಂ೦ ಕುಸಿಯುತ್ತುಂ ಉತ್ತರಿಸಿದ 
ಕುದುರೆಯಂತೆ ಮೋಜೌಯಂ೦ ನೆಗಪುತ್ತುಂ ಮೆಯ್ಯಂ 
ಮುಟ್ಟುತ್ತುಂ: ಧರ್ಮಾಮೃ್ಯ, ೫. ೯೧ ವ); ಶುಭ್ರಗೊಳಿಸು 
(ಲವ೦ಗಪಲ್ಲವರಸದೊಳ್‌ ವಿಳಾಸಾವಾಸಭವನಮಂ 
ಉತ್ತರಿಸಲುಂ: ಆದಿಪು, ೭. ೨೧ ವ) 

ಉತ್ತರೀಯ — ಉತ್ತರಿಗೆ, ಹೊದೆದುಕೊಳ್ಳುವ ಬಟ್ಟೆ 
(ಉತ್ತರೀಯಾ೦ತರೀಯಂ ತೊನೆಯೆ ತೊಲಗಿ ನಿಂದಿರ್ದಲ್ಲಿ 
ತಂದಿತ್ತುವುಚ್ಚ ಸ್ತನದೊಳಮರ್ದ ಹಸ್ತಸ್ವಸ್ತಿಕಂಗಳ್‌ ಬೆಡಂಗಂ: 
ಆದಿಪು, ೧೧. ೧೫೨) 

ಉತ್ತರೀಯಾಂಶುಕ ದ 
(ನಿಜೋತ್ತರೀಯಾಂದಸುಕಮನೆ 
ಮಾಡಿ: ಆದಿಷು, ೪. ೩೦ ವ) 

ಉತ್ತರೋತ್ತರ - ಹೆಚ್ಚು ಹೆಚ್ಚು ಅಭಿವೃದ್ಧಿ (ವರಂಬಡೆದ ಸಂತಸಂ 


ಉತ್ತರೀಯದ ಬಟ್ಟೆ 
ಮಹೋತ್ಸವಧ್ದಜಮಂ 


ಮನದೊಳಾಗಲ್‌ ಒಂದು ಉತ್ತರೋತ್ತರಂ ಬಳೆವ 
ಮಾಟ್ಕ್‌ಯಿಂ ಬಳೆದ ಗರ್ಭಮಂ ತಾಳ್ವಿ: ಪಂಪಭಾ, ೧. 
೮೬); ನಿರಂತರವಾದದ್ದು (ಸುರತಾಸವಸೇವನಾ 
ಸನಾತನಸುಖದಿಂದಿರಿಪ್ಲೆಂ ಅನುರಾಗದಿನೆಂಬುದಿದು 


ಉತ್ತರೋತ್ತರಂ: ಕವಿರಾಮಾ, ೨. ೧೦೪) 

ಉತ್ತರ್ಯದುಕೂಲ - ಹೊಳೆಯುವ ಬಟ್ಟೆ (ಚಕ್ರಿಯುಂ 
ಪವಡಿಸಿ ತನ್ನುರ್ತದುಕೂಲ ವಿಶದಶಯ್ಯಾತಳದೊಳ್‌: 
ಶಾಂತಿಪು, ೪. ೧೦೬) 


೧೮೧ 


ಉತ್ತಲ್‌ - ನಡುವೆ, ಎಡಬಿಡಂಗಿ (ಅತ್ತಂ ಇತ್ತಂ ಉತ್ತಲ್‌ 
ಭವಮಂ ಬಾಯಟಿವ ದುರ್ಗುಣ೦ಗಳು೦ ಒಳವೇ: 
ಸಮಯಪ, ೫. ೪೧) 

ಉತ್ತವಳ - ಕಾತರತೆ (ಕೂಸ೦ ಬೇಡಿ ಅಟ್ಟಿ ಉತ್ತವಳನಾಗಿ ಅವರ 
ಬಟೆಯನೆ ತಾನುಂ ನಾಗದತ್ತನ ಮನೆಗೆ ಪೋಗಿಕೂಸಂ 
ಬೇಡಿ ಪೆತ್ತಂ: ವಡ್ಡಾರಾ, ಪು. ೩೩, ಸಾ. ೨೨) 

ಉತ್ತವಳತನ - ಕಾತರತೆ (ಚಿತ್ತದ ಉತ್ತವಳತನಮಂ ತನ್ನ 
ಮನದನ್ನಳಪ್ಪ ಕೆಳದಿಗಿಂತೆಂದಳ್‌: ಅನಂತಪು, ೮. ೧೫ ವ) 

ಉತ್ತವಳಿಕೆ - ಉತ್ತವಳತನ (ತಮ್ಮ ಅಟಲಿನ ಅಳವಿಯಂ 
ಮಲ್ಲೆಸಲೆಂದು ಉತ್ತವಳಿಕೆಯೊಳ್‌ ಸಾವರ್‌: ಕಾದಂಸಂ, ೪. 
೧೨೦) 

ಉತ್ತವಳಿಸು - ಕಾತರಿಸು (ಕಣ್ಗಳ ಬಟೆಯೊಳುತ್ತವಳಿಸಿ 
ನಿಮಿರ್ವ ಸುಯ್ಗಳುಂ: ಆಚವರ್ಧ, ೬. ೧೨ ವ) 

ಉತ್ತಾನ - ಮೇಲಕ್ಕೆದ್ದ ಹರಡಿದ (ಭೂಪಾಳಂಗವಟಯಿಸಿದುದು 
ಆ ಪೂಗೊಳದೊಳ್‌ ವಿಚಿತ್ರಕಾಂಡಪಟೀಪ್ರಕ್ಷೇಪಣವಿಳಾಸಮಂ 
ತತ್‌ ಸೋಪಾನ ಉತ್ತಾನ ಮಣಿಮಯೂಖವಿತಾನಂ: 
ಮಲ್ಲಿನಾಹು, ೬, ೭೩) 

ಉತ್ತಾನಕ - ಮಲ್ಲಯುದ್ಧದ ಒಂದು ವರಸೆ (ಮಲ್ಲನನೌಂಕಿ .. 
ಭುಜದೊಳಣೆದು ಉರದೊಳ್‌ ತೇದು ಉತ್ತಾನಕದೊಳ್‌ 
ನಿಂದು: ಗಿರಿಜಾಕ, ೨. ೧೦೫ ವ) 

ಉತ್ತಾನಗಾನ - ಉಚ್ಚಕ೦ಠದ ಹಾಡುಗಾರಿಕೆ (ಪ್ರತ್ಯಂತರಾಜಾತ್ಮಜ 
ನಿಭವಸಮಾಕರ್ಣಿಕೋತ್ತಾನಗಾನದ್ದನಿಯಿಂ: ಚಂದ್ರಪ್ರಷು, ೧. 
೧೩೧) 

ಉತ್ತಾನಚಳತ್‌ - ಮೇಲೆ ಹಾರುತ್ತಿರುವ (ನಾನಾನಕ ಘೂರ್ಣನಂ 
ಉತ್ತಾನಚಳತ್‌ ವೈಜಯಂತಿಸಂತಾನಂ: ಕರ್ಣನೇಮಿ, ೧೧. 
೧೪೭) 

ಉತ್ತಾನಶಯಿತ - ಅಂಗತ್ತಲಾಗಿ ಮಲಗುವುದು (ಲಲಿತ 
ಉತ್ತಾನಶಯಿತ ದರಹಸಿತತರಂಗಿತ ಗತಿಸ್ಥಲಿತ 
ಮುಗ್ಗಜಲ್ಲಿತಾದಿ ಬಾಲ್ಯವಿಳಾಸ೦ಗಳಿಂದಂ: ಆದಿಪು, ೮. ೫೦ 
ವ) 

ಉತ್ತಾನಶಯ್ಯೆ ದ ಉತ್ಪಾನಶಯಿತ (ನಿಜಾಂಗುಳಿಜನಿತ 
ರಸಾಯನಾಸ್ಟಾದದೊಳ೦ ಉತ್ಪ್ತಾನಶಯ್ಯೆಯೊಳಂ ಕಟಿಪಿ: 
ಆದಿಪು, ೫. ೪೧ ವ) 

ಉತ್ತಾನಿತ - ಮೇಲಕ್ಕೆದ್ದ 
ಚಿತ್ರವೇತ್ರಲತನೊರ್ವಂ 
ಪಂಪರಾ, ೨. ೨) 

ಉತ್ತಾಯಕ - ಪ್ರತಾಪವನ್ನು ಮೆರೆದವನು (ಯುಧಿಷ್ಠಿರನಟೆಯೆ 
ನೊಂದ ನೋವಂ ಕಂಡು ಪಾಂಡವಬಲದ ನಾಯಕರ್‌ 


ಆಸ್ಥಾನವೇದಿಕೆಗೆ 
ಬಂದಂ 


ಉತ್ತಾನಿತ 
ಪ್ರತೀಹಾರಕಂ: 


ಉತ್ತಾಯಕರಾಗಿ ತಂತಮ್ಮ ಚತುರ್ವಲಂಗಳಂ 
ಒಂದುಮಾಡಿಕೊಂಡು: ಪಂಪಭಾ, ೧೨. ೧೧೮ ವ) 
ಪ್ರತಿಭಟಿಸುವವನು 

ಉತ್ತಾರ - ಉಚ್ಚಸ್ವರ (ನೀನಿರದೆ ಏಟ್ಟುದೆಂದು ಕರೆವಂತಾದತ್ತು 


ರಾಜಾಲಯಾಬ್ದಿನಿಯೊಳ್‌ ಪೊಣ್ಮುವ ಹಂಸ ಸಾರಸ ರಥಾಂಗ 
ಉತ್ತಾರ ಕೋಲಾಹಲಂ: ಪಂಪರಾ, ೧೧. ೧೮೬) 

ಉತ್ತಾರಣ - ದಾಟಿಸುವ, ಪಾರುಮಾಡುವ (ಭವೋತ್ತಾರಣ 
ಪಂಚವಕ್ತನೆಸೆದ೦ ಕನಕಾದ್ರಿಯೊ ಅದ್ರಿಜಾನ್ವಿತಂ: ರಾಜಶೇವಿ, 
೩ ೧೦೫) 


ಉತ್ತಾರರವ - ಉಚ್ಛಸ್ತರ (ಸುದತೀರಾಜಿಯ ಕಿವಿಗೆಯ್ದುದು 
ರಥಾಂಗಮಿಥುನದುಲಿಪುಂ ಕನ್ನಡವಕ್ಕಿಯ ದನಿ 
ಮದಾಳಿನೀವಿರುತಿ ಸಾರಸ ಉತ್ತಾರರವಂ: ಮಲ್ಲಿನಾಹು, ೫. 
೬೩) 

ಉತ್ತಾರಿತ -. ಅರಳಿದ (ವಿಚಿತ್ರಚಿತ್ರವಿದ್ಯಾಕೌಶಲಮಂ ಅತಿ 
ಕುತೂಹಲದೊಳ್‌ ಉತಾರಿತಲೋಚನನಾಗಿ ನೀಡುಂ ಭಾವಿಸಿ 
ನೋಡಿ: ಆದಿಷು, ೪. ೪ ವ) 


ಉತ್ತಾಳ - ಎತ್ತರವಾದ (ದವದಹನಧೂಮಾದಧಿಕಶ್ಯಾಮಳಿತ 
ಉತ್ತಾಳ ತಾಳಕಾಯಂ: ಆದಿಪು, ೧೩. ೪೫ ವ) 
ಉತ್ತೀರ್ಣ - ತೀರದಲ್ಲಿರುವ (ಸಮುದ್ರೋತ್ತೀರ್ಣನಿವಾಸ೦ಗಳಪ್ಪ 


ಪಟ್ಟಣ೦ಗಳುಮಂ: ಆದಿಷು, ೮. ೬೩ ವ) 

ಉತ್ತು ದ NN ಉಣ] (ವಿವೇಕಮುಂ ಅದೆಂತಾದದತ್ತೊ ಪೇಟ್‌ 
"ಎಂದು ವಿಸ್ಮಯಂ ಉತ್ತು ಎಂದುದಗೆಯ್ದೆಂ ಎಂಬ 
ಬಗೆಯೊಳ್‌ .. . ಆಜೆಸಿದೆಂ ಆಂ ತದ್ಧಕ್ಷ್ಯ ಪಾನಂಗಳಿಂ: 
ಕಾದಂಸಂ, ೮. ೪೦) 

ಉತ್ತುಂಗ - ಎತ್ತರವಾದ (ಪರ್ವತದ ಮೇಲೆ ಕಜಂಗಿ ಕಲ್ಪಲಿಸಿದ 
ಮರದುಜುಗಲ ನಡುವೆ ಸುಧಾಧವಳಿತ ಉತ್ತುಂಗ 
ರಮ್ಯಹರ್ಮ್ಯಂಗಳಂ ಕಾಣ್ಣಿರಪೊಡೆ ಅದು ಹಿಡಿಂಬಪುರಂ: 
ಪರಿಷ ೩. ೧೮ ಮ; ಉನ್ನತವಾದ, ಶ್ರೇಷ್ಠವಾದ 
(ಗಂಧರ್ವ ಕುಲೋತ್ತುಂಗನೆನಲ್‌ ನೆಗಲ್ಲಾ ಹಂಸಂಗಾದುದು 
ಗೌರಿಯೊಳ್‌ ವವಾಹೋತ್ಸವಂ: ಕಾದಂಸಂ, ೪. ೧) 

ಉತ್ತುಂಗಚೂಡ - ಎತ್ತರವಾದ ಶೀಖರವಿರುವುದು (ರಂಜಿಸಿರ್ಕುಂ 
ಕರುಮಾಡಂ ಕಾಂತಿನೀಡಂ  ಮಣಿಮಯಕಳಶಾಪೀಡನಂ 
ಉತ್ತುಂಗಚೂಡಂ: ಪುಷ್ಪದಂಪು, ೯. ೨೯) 

ಉತ್ತುಂಗಭಂಗ - ದೊಡ್ಡ ಅಲೆ (ಉತ್ತುಂಗಭಂಗ೦ ಕಡಲೊಳ್‌: 
ಜಗನ್ನಾವಿ, ೨. ೧ ವ) 

ಉತ್ತುಂಗಸ್ತನಿ - ತೋರ ಮೊಲೆಯುಳ್ಳವಳು (ಗಂಗೆಗೆ 
ಕೆಯ್ಕೆಡೆಯೆಂದು ಉತ್ತುಂಗಸ್ತನಿ ಕೊಟ್ಟು ಪೋಗೆ ಸೂತಂ 
ಕಂಡು ಆತ್ಮಾಂಗನೆಗೆ ರಾಧೆಗಿತ್ತು ಮನಂಗೊಳೆ 
ರಾಧೇಯನೆನಿಸಿ ಸೂತಜನಾದೈ: ಪಂಪಭಾ, ೯. ೬೫) 

ಉತ್ತೋಯ - ಚಿಮ್ಮುವ ನೀರು (ಉತ್ತೋಯಮಂ 
ಇಭಪತಿನಾಗಾ೦ಗನಾ೦ಗಂಗಳೊಳ್‌ ಸೂಸುವವೋಲ್‌: 
ಶಾಂತಿಪು, ೮. ೩೧) 

ಉತ್ಥ — ಮೇಲಕ್ಕೆದ್ದ 
ಸಿ೦ಹಪ್ರಕರಪ್ರೋನ್ನಾದದಿಂ 
ಕೈರಾತಘೋಷಂ: ಕಾದಂಸಂ, ೧. ೪೬) 

ಉತ್ಥಾಪಿತ - ಹಾಕಿದ್ದ, ಸ್ಥಾಪಿಸಿದ್ದ (ಪ್ರತಿನಿಕೇತನೋತ್ಥಾಪಿತ 
ವಿಚಿತ್ರಕೇತನಮು೦ ಮೃಗಮದಜಳಚ್ಛಟಾಸಿಕ್ತಪ್ರಾಂಗಣಮುಂ: 
ಆದಿಪು, ೮. ೩೫ ವ) 

ಉತ್ಥಿತ — ಮೇಲಕ್ಕೆದ್ದ (ಅತಿವಿಶದವಿಶಾಲ 
ಊರುಕ್ಷತದಿಂದೊಟ್‌ದನಿತು ಜಡೆಯುಮಂ ನಾಂದಿ 
ಮನಕಕ್ಷತದೊಡನೆ ಎಟ್ಟರಿಸಿದುದು ಉತ್ಕಿತಮಾ 
ವಂದಸಮಿಶ್ರಗಂಧಂ ಮುನಿಯಂ: ಪಂಪಭಾ, ೧. ೧೦೫); 
ಉಂಟಾದ (ಅಂತು ಕಾಳಿಂದೀಜಲಶಿಶಿರಶೀಕರ 
ವಾರಿಚಾರಿಯುಂ ಮೃಗಯಾಪರಿಭ್ರಮಶ್ರಮ ಉತ್ನಿತ 
ಸ್ವೇದಜಲಲವಹಾರಿಯುಂ ಆಗಿ ಬಂದ ಮಂದಾನಿಲಕ್ಕೆ: 
ಪಂಪಭಾ, ೫. ೫೩ ವ) 


(ಗುಹಾನೀಕ 


೧೮೨ 


ಉತ್ಥಿತಂ - ಮೇಲಕ್ಕೆದ್ದುದು (ಮನಃಕ್ಷತದೊಡನೆ ಎಲ್ಲರಿಸಿದುದು 
ಉತ್ಥಿತಮಾ ವಂದಸಮಿಶಗಂಧಂ ಮುನಿಯಂ: ಪಂಪಭಾ, ೧. 
೧೦೫) 

ಉತ್ಪತ್ತಿ - ಅವಕಾಶ (ಶ್ರೀಜೈನಧರ್ಮ೦ ಪೊದಳ್ಳೊದವುತ್ತಿರ್ಪುದು 
ಮತ್ತಿನ ಅನ್ಯಸಮಯಕ್ಕೆ ಉತ್ಪತ್ತಿಯಿಲ್ಲ: ಆದಿಷು, ೧. ೫೧); 
ಮೂಡುವಿಕೆ  (ವನತರುಪತ್ರ೦ಂಗಳ೦ ಒಯ್ಯನೆ ನೆಲೆಯಿಂ 
ಪತ್ತುವಿಡಿಸಿ ಕಳಿಕೆಗಮುತ್ತತ್ತಿನಿಮಿತ್ತಮಾಗಿ ಶಿಶಿರಂ: ಆದಿಷು, 
೧೧. ೯೧); ಜನ್ಯ ಹುಟ್ಟು (ನಿನ್ನ ಉತ್ಪತ್ತಿಯಂ ಇಂತೆಂದು 
ಎನ್ನರುಂ ಅಣಂ ಅಜೆಯರ್‌ ಅಣಿವೆನಾಂ ಸಹದೇವಂ 
ಪನ್ನಗಕೇತು ದಿನೇಶ೦ ನಿನ್ನಂಬಿಕೆ ಕೊಂತಿ ಇಂತಿವರ್‌ ನೆಜ್‌ 
ಬಲ್ಲರ್‌: ಪಂಪಭಾ, ೯. ೬೬) 

ಉತ್ಪತ್ತಿಸ್ಥಾನ - [ನರಕಗಳಲ್ಲಿ] ಹುಟ್ಟುವ ಸ್ಥಳ (ಅವಳ ಮೇಗಣ 
ಅಟ್ಟುಗಳೂಳ್‌ ಇಟ್ಟ ಜೇನಪುಟ್ಟಿಗಳನನುಕರಿಸುವ ಅತಿರೌದ್ರ 


ಬೀಭತ್ಸ ಕುತ್ಸಿತ ಉತ್ಪತ್ತಿಸ್ಥಾನಂಗಳೊಳ್‌: ಆದಿಷು, ೫. ೮೩ 
ವ) 

ಉತ್ಪತ್ಸಮಾನ - ನಿಸಲಿರುವ (ಭೂತಳೋದ್ದೇಶದೊಳ್‌ 
ಉತ್ತತ್ಯಮಾನ ಭಾವಿತೀರ್ಥಕರಪುಣ್ಯದೂತಾಹೂತಂ 


ಪುರುಹೂತಂ ಬಂದು: ಆದಿಪು, ೬. ೮೮ ವ) 

ಉತ್ಪಥಕ್ರಮ - ಮಿತಿಮೀರಿದ ನಡವಳಿಕೆ (ಧರಣಿಗೆಸೆದತ್ತು .. .. 
ತಾರಕನ ಮೂರ್ಪತೆ ತಾರಕನ ಉತ್ಪಥಕ್ರಮಂ: ಗಿರಿಜಾಕ, ೬. 
೧೧) 

ಉತ್ಪನ್ನ - ಹುಟ್ಟಿದ (ಜಿನಪದಾಂಭೋಜ 
ಕವಿತಾಗುಣಾರ್ಣವ ವಿರಚಿತಮಪ್ಪ 
ಪಂಪಭಾ, ೧. ೧೪೯ ವ) 

ಉತ್ಪನ್ನಮತಿ — ಬುದ್ದಿವಂತ 
ಉತ್ಪನ್ನಮತಿಯಪ್ಪವ೦ ಪೋ 
೧೩೯) 

ಉತ್ಪಲ — ನೈದಿಲೆ (ಎಸೆವಂ ನಿನಗುತ್ತಲಧವಲಂ 
ಶರದವನಿಪಾಲಕಂ ಕವಿಧವಳಾ: ಲೀಲಾವತಿ, ೫. ೪೩) 

ಉತ್ಪಳರಿಪುಧರ - ನೈದಿಲೆಯ ಶತ್ರುವಾದ ಚಂದ್ರನನ್ನು 
ಧರಿಸಿದವನು, ಶಿವ (ತಳುವದೆ ಸೈತಾಗೆ ಮಹಾ 
ಉತ್ತಳರಿಪುಧರನಂದು ರೂಪುದೋಜೆದನಾಗಳ್‌: 
ತ್ರಿಷಷ್ಟಿಪು, ೨೦. ೨೦) 

ಉತ್ಪಾಟನ - ಕೀಳುವುದು (ಐರಾವತದಂತಿದ೦ತೋತ್ಪಾಟನ 
ಪಟುಬಾಹುಪರಿಘರುಮಪ್ಪ ಅನೇಕ ವೀರದಾನವ 
ಸೇನಾಗಗಣಿಗಳಿಂ: ಜಗನ್ನಾವಿ, ೨.೩೯ ವ) 

ಉತ್ಪಾಟಿತ — ಕಿತ್ತುಹಾಕಿದ (ಆಗಳ್‌ 
ಉತ್ಪಾಟಿತವಿನೀಳಕುಟಿಲಕು೦ತಳಂಗಳ೦ 
ಕುಸುಮದಾಮೋದ್ದಾಮರಜೋರಂಜಿತಂಗಳಂ 
ಆಂತುಕೊಂಡು ಪೋಗಿ: ಆದಿಪು, ೯. ೭೯ ವ) 

ಉತ್ಸಾಟಿಸು - ಕಿತ್ತು ಹಾಕು (ಮಿ೦ಡರ್‌ ಉತ್ಪಾಟಿಪೆಂ ಎಂದು 
ಪೂಣ್ಣು ಅಖಿಳಶಕ್ತಿಯಿ೦ ಎತ್ತುತ್ತುಂ ಅಳ್ಳಿವೊಯ್ಯೆ: ಆಚವರ್ಥ. 
೩ ೪೬) 

ಉತ್ಪಾತ - ಮೇಲೆ ಹಾರುವುದು; ದುರಂತಕಾರಕ ಪ್ರಾಕೃತಿಕ ಘಟನೆ 
ಕಲಾಂ ದಿನಕರ ದುರ್ನಿರೀಕ್ಷ್ಯಂ ಉತ್ಪಾತ ಮಾರುತನಂತೆ 
ಸಕಲ ಭೂಭೃತ್ಯಪಂಕಾರಿಯುಂ .. . ಭೈರವಾಕಾರನುಂ ಆಗಿ: 
ಪಂಪಭಾ, ೧೭. ೧೧೭ ವ); ಆರತ; ವೈಹಾಯಸ, 
ಭೌಮ, ದಿಗ್ಗವ, ಸೈನ್ಯಜ, ಗೃಹೋದ್ಭೂತ ಎಂದು ಐದು ಬಗೆ 


ವರಪ್ರಸಾದೋತ್ಪನ್ನ ... .. 
ವಿಕಮಾರ್ಜುನವಿಜಯ: 


(ಪಗೆವನಂ 
ತನ್ನುಪುದು: 


ಶಂಕಿಸದೆ 
ಪಂಚತಂತ್ರ, 


ತತ್‌ 
ಅಮರತರು 


ಉತ್ಪಾತಕೇತು - ಕೇಡುಂಟುಮಾಡುವ ಗ್ರಹ (ವಿಜಯಂಗೆ 
ವಿಜಯಮಾಗಿರೆ ನೀಮಾತನ ಕೇತನದೊಳ್‌ ಫಣಿಕೇತನಬಲಕೆ 
ಉತ್ಪಾತಕೇತುವಪ್ಪುದೆ ಸಾಲ್ಲುಂ: ಪಂಪಭಾ, ೮. ೩೬) 

ಉತ್ಪಾತಮರುತ್‌ - ಚಂಡಮಾರುತ (ಅನಿಬರು೦ ಉತ್ಪಾತಮರುತ್‌ 
ಅಭಿಘಾತೋದ್ಧೂತಪಯೋನಿಧಿಗಳಂತೆ ಮಸಗಿದರಾಗಳ್‌: 
ಆದಿಷು. ೧೪. ೪) 

ಉತ್ಪಾತಮಾರುತ - ಪ್ರಳಯಮಾರುತ (ಕಲ್ದಾಂತ ದಿನಕರ 
ದುರ್ನಿರೀಕ್ಷ್ಯಂ ಉತ್ಪಾತ ಮಾರುತನಂತೆ ಸಕಲ 
ಭೂಭೃತ್ಯಪಂಕಾರಿಯುಂ ಭೈರವಾಕಾರನುಂ ಆಗಿ: 
ಪಂಪಭಾ, ೧೧. ೧೧೭ ವ) 

ಅಪಶಕುನ ನಿವಾರಣೆ 

ಮಹಾಬ್ರಾಹ್ಮಣರಿಂದಂ 

ಮಂಗಳಮಂ ಪಾಡಿಸಿ 
ಪೆಸರನಿಟ್ಟು: ಪಂಪಭಾ, 


ಉತ್ಪಾತಶಾಂತಿ - 
ಪೌಷ್ಟಿಕಕ್ರಿಯೆಗಳಂ 
ಬದ್ದವಣಮಂ೦ ಬಾಜಿಸಿ 
ದುರ್ಯೋಧನನೆಂದು 
ವ) 

ಉತ್ಪಾದ - ಉತ್ಪತ್ತಿ (ಉತ್ಪಾದ ವ್ಯಯ ದ್ರವ್ಯಾತ್ಮಕನುಂ 
ಸಕಲಕರ್ಮನಿರ್ಮೂಲನಕರನುಂ: ಆದಿಷು, ೨. ೧೦ ವ) 

ಉತ್ಪಾದಿಸು - ಹುಟ್ಟಿಸು (ಸೋದರರೊಳ್‌ ಸೋದರರಂ 
ಕಾದಿಸುವುದು ಸುತನ ತಂದೆಯೆಡೆಯೊಳ್‌ ಉತ್ಪಾದಿಸುವುದು 
ಕೋಪಮಂ: ಆದಿಪು, ೧೪. ೧೨೨) 

ಉತ್ಸುಷ್ಪ - ಉದುರುತ್ತಿರುವ ಹೂ (ತತ್ಕುಂಜಸಂಜಾತಭೂಜಗಳ 
ಉತ್ಪುಷ್ಟ ರಾಗಸೌರಭಹೃನ್ನಂದಾನಿಲಂ; ಆದಿಷು, ೧೩. ೧೧) 


(ಉತ್ಪಾತಶಾಂತಿ 
ಬಳೆಯಿಸಿ 
ಕೂಸಿಂಗೆ 

೧. ೧೩೩ 


ಉತ್ಪಭ ದ ಹೆಚ್ಚು ಕಾಂತಿಯುಳ್ಳ (ಉಪಶಮಿಸಿದ 
 ಉತ್ತಭದಂಡನಿಹಿತ ಸಂಭೂತಭೂರಿ ಪರಿತಾಪಂ: ಶಾಂತಿಪು, 
೧6: ೪೫) 


ಉತ್ಪಸವಣ - ಮೇಲಕ್ಕೆ ಚಿಮ್ಮುವ (ಶಂಕಾವಿಳಚಿತ್ತ ಉದ್ರೂಣಂ 
ತತ್ತಸವಣ ಸಮಯ ಸೂತ್ಯಾಪಿತೈಕಾಂಘ್ರವಕ್ತಾ೦ತಚಳಂ ಸ 
ಬರಿದುದೋ ಶ್ಲಾನಂ: ಸ ೩. ೬) 

ಉತ್ಪ್ರೇಂಖತ್‌ - ಮೇಲೆ ತೇಲಾಡುವ (ಕಣ್ಗೊಪ್ಪಿ ತೋರ್ಪುದಿದು 
ಉತೇಂಖತ್‌ ಅಸಂಖ್ಯ ಶಂಖಧವಳಂ ಗಂಭೀರನೀರಾಕರಂ: 
ಪಂಪಭಾ, ೪. ೨೪) 

ಉತ್ತೇಕ್ಷಿಸು - ಪರಿಶೀಲಿಸು (ಅದನುತ್ವೇಕ್ಷಿಸಿ ನೋಡುತ್ತುಂ ಪೋಗಿ: 
ಶಾಂತಿಪು, ೬. ೧೦೬ ವ) 

ಉತ್ಸುತ - ಜೋರಾಗಿ ಹಾರುವಿಕೆ (ಉತ್ಸುತದಿಂ 
ಆಯುಃಪ್ರಾಣಮ೦ ಬೆನ್ನನೇಜೆಸಿಕೊಂಡು ಓಡುವ ಕಾಲಂ 
ಎಂಬ ಎರಲೆಯಂ: ಮಲ್ಲಿನಾಹು, ೯. ೫೭) 

ಉತ್ಪಣಿತ — ಮೇಲೆತ್ತಿದ ಹೆಡೆಯ (ಉತ್ಪಣಿತ 
ಅಹಿಶೀರ್ಷರತ್ನಜಘೃಣಿಮಾಲೆ: ರಾಜಶೇವಿ, ೮. ೧೦೮) 

ಉತ್ಸುಲ್ಲ - ಚೆನ್ನಾಗಿ ಅರಳಿದ (ಮತ್ತಮಲ್ಲಿ ಕೆಲರ್‌ ಉತ್ಪುಲ್ಲ 
ಮಲ್ಲಿಕಾವಲ್ಲರಿಯ೦ ನೋಡಿ: ಮಲ್ಲಿನಾಹು, ೩. ೩೦ ವ) 


ಉತೃತ್ನಿತ - ಮೇಲೆದ್ದ (ಪಾದಾಭಿಘಾತವಿಚಳತ್‌ ಮೇದಿನಿ 
ಉತ್ಕತ್ಕಿತವಿಶಾಲಧೂಳೀಪಟಲಾಚ್ಛಾದಿತಗಗನಂ ನಡೆದುದು 
ಪಾದಾತಂ: ಆದಿಪು, ೧. ೩೩) 

ಉತ್ತಂಗ - ಸೇರುವುದು, ಸಮಾಗಮ; ತೊಡೆ (ದಂತ 
ಉತ್ಸಂಗಸ್ಥಿತಜಯಕಾಂತೆಗೆ ಚೆಲ್ಪಾಗೆ ಪಿಡಿದ 
ಸೀಗುರಿದಟೆಯೆಂಬಂತೆವೊಲ್‌: ಆದಿಷು, ೧೨. ೬೦); 
ಮಗ್ಗುಲು (ಸ್ರೋತಸ್ಸುರುಚಿರಪುಷ್ಠರಂ ಆತತ ಖಯಕ್ಷಂ 


೧೮೩ 


ಗುಹಾನ್ವಿತಂ ಪ್ರಿಯವಂಶ ಉಪೇತಂ ತುಂಗ ಉತ್ಸಂಗಮೇತಂ 
ಕರಿರಾಜನೆನಿಸುಗುಂ ಗಿರಿರಾಜಂ: ಅಜಿತಹು, ೯. ೨೯); ನಡು 

ಉತ್ಸಂಗಸ್ಥೆ - ತೊಡೆಯಮೇಲೆ ಕುಳಿತವಳು (ಕ್ಷಿತಿಪತಿಸುತೆ ನೀನೀ 
ಮಹಿಮತಿಯುತ್ತುಂಗಸ್ಥೆಯಾಗಿ ವಾತಾಯನ ಪದ್ಧತಿವಿಡಿದು: 
ಶಾಂತಿಪು, ೫. ೧೨೪) 


ಉತ್ತಂಚ - ಜೋರಾಗಿ, ಗಟ್ಟಿಯಾಗಿ (ಎಡೆಗೊಂಡಿರಿಂ ಉತ್ಸಂಚಂ 
ನುಡಿಯದಿರಿಂ ನೃಪತಿ ನುಡಿಯೆ ನುಡಿಯಿಂ 
ನೀಪಿರ್ಮೆಡೆಯೊಳಿರಿಂ: ಪಂಪಭಾ, ೧೪. ೨೨) 

ಉತ್ಸನ್ನಮತಿ ದ ನಷ್ಟವಾದ ಬುದ್ಧಿ (ಇತರ 


ಕುಮತಂಗಳೊಳುತ್ತನ್ನಮತಿ ಮನಂಗೆಯ್ದುದು ಹೊನ್ನಂಬಂ 
ನೀರೊಳೆಚ್ಚು ಕೆಡಿಪಂತಕ್ಕುಂ: ಸಮಯಪ, ೩. ೩೪) 
ಉತ್ತನ್ನಶರೀರೆ - ತೊರೆದ ದೇಹದವಳು (ಗುರುಪಂಚಕಮಂ 
ನೆನಯುತ್ತೆ ಭೋಂಕನೆ ಉತ್ಸನ್ನಶರೀರೆಯಾಗಿ 
ದಿವದಿಂದಿಟೆದಳ್‌: ಆದಿಹು, ೩. ೧೭) 
ಉತ್ಸರ್ಗ - ವಿಸರ್ಜನೆ; [ಜೈ ಕೈನ] ಆರುವಿಧವಾದ ಅಭ್ಯಂತರ 
(ನಡೆವ ನುಡಿವ ಉಣ್ಣ ಕೋಳ್ವ ಇಡುವ ಎಡೆಯೊಳಂ 


ಉತ್ಸರ್ಗದೆಡೆಯೊಳಂ ಪುಗುವ ಪಾಪರಜಮಂ೦ 
ತೆಗೆಗುಂ: ಜೀವಸಂ, ೯. ೩) 

ಉತ್ಸರ್ಪಿಣಿ - [ಜೈನ] ಮನುಷ್ಯರ ಭೋಗ ಆಯುಸ್ಸು 
ಮುಂತಾದವು ಹೆಚ್ಚುವ ಕಾಲ (ಶರೀರ ಬಳ ಆಯುಃ 
ದೇಹಪ್ರಮಾಣೋಪಚಯ ಅಪಚಯಹೇತುತ್ವದಿಂದಂ 
ಉತ್ಸರ್ಪಿಣಿ ಅವಸರ್ಪಿಣಿ ನಾಮಮಂ ಪಡೆದುದು: ಆದಿಪು, 
೬ ೪೮ ವ) 

ಉತ್ತವ - ಸಂಭ್ರಮ (ತಮ್ಮ ಮಗಂಗಾದ ಮಹಿಮೆಗೆ 
ಮನಂಗೊಳಲಾದ ಉತ್ಸವಮರಿದು ಪೊಗಟಲಾ 


ದಂಪತಿಯಾ: ಆದಿಪು. ೭. ೧೧೧) 

ಉತ್ಸವಕರ - ಸಂಭ್ರಮನ್ನುಂಟುಮಾಡುವ (ಉತ್ಸವಕರಮೆನೆ ಬೆಳೆಪ 
ಶರತ್ಸಮಯದೊಳಿಂದುಕಾಂತಿ ದಳವೇಜುವವೋಲ್‌: 
ಜಗನ್ನಾವಿ, ೧. ೧೧) 

ಉತ್ಸವಾನಕ - ಸಡಗರಸೂಚಕ ವಾದ್ಯಗಳಿ೦ದ ಕೂಡಿದ (ಅದೇಂ 


ಸೊಗಯಿಸಿರ್ದುದೊ ತತ್ತುರಮಂ ಉತ್ಸವಾನಕಂ 
ಉತ್ತರೋತ್ತರಣ೦: ಆದಿಪು, ೮. “೦ 

ಉತ್ಪಾಯಕ — ಬಾಣಗಳು ಸಜ್ಜುಮಾಡಿಕೊ೦ಡಿರುವವನು, 
ಯುದ್ಧಸನ್ನದ್ಧನಾದವನು (ಪೆಸರ ನಾಯಕರ್‌ 


ಉತ್ಸಾಯಕರಾಗಿ ನಡೆದರ್‌: ಪಂಪರಾ, ೧೩. ೨೬ ವ) 

ಉತ್ಪಾರಿತ - ತ್ಯಜಿಸಿದ. ದೂರೀಕರಿಸಿದ (ಅಳಕ ಉತ್ಪಾರಿತ 
ಕೇಶಸ ೦ಚಯಮನೀವೀಬಂಧನಾವಿಷ ತಸ್ಥಳಿತಂ: ಆದಿಪು.. ೪, 
೬೦) 

ಉತ್ಪಾಹೆಂಗುಂದು - ಉತ್ಸಾಹಗೆಡು (ವಶೀಕರಣಾಸ್ತ ಸ್ವವ್ಯೂಹಂ 
ವ್ಯರ್ಥಮಿದೆಂದು ಉತ್ಸಾಹಂಗುಂದುತ್ತೆ: ಗಿರಿಜಾಕ, ೮. ೩೫) 

ಉತ್ಪಾಹಂ ಪಡೆ - ವೇಗವನ್ನು ಹೆಚ್ಚಿಸು (ಅಂತು ಶೂರಸಾರಥಿ 
ಜೋದಿತಮಪ್ಪ ರಥಮುಂ ಪುಣ್ಯಸಾರಥಿಜೋದಿತಮಪ್ಪ 
ಮನೋರಥಮುಂ ಉತ್ಸಾಹಮಂ ಪಡೆಯೆ: ಆದಿಷು, ೧೨. 
೮೪ ವ) 

ಉತ್ಪಾಹಶಕ್ತಿ - ರಾಜರ ಮೂರು ಶಕ್ತಿಗಳಾದ ಮಂತ್ರ, ಪ್ರಭು. 
ಉತ್ಸಾಹಗಳಲ್ಲಿ ಒಂದು (ಅಗಣಿತ ದೋರ್ಬಲದಿಂ 
ಸಂಯುಗದೊಳ್‌ ಮಾಜಾಂತ ವೆ ಏನುಂ 


ೈರಿರಾಜನಂ 
ಬಗೆಯದೆ ಉಣದಿಜಿವ ವಿಕ್ರಾಂತಗುಣಮಂ 


ಉತ್ಸಾಹಶಕ್ತಿಯೆ೦ಬರ್‌ ವಿಬುಧರ್‌: ಪಂಚತಂತ್ರ, ೨೮೭), 


ನೋಡಿ, “ಶಕ್ತಿತ್ರಯ' 
ಉತ್ಸುಕ — ಕುತೂಹಲಗೊಂಡ (ನಂದಗೋಪಂ 
ನಂದನಮುಖಾಲೋಕನೋತ್ಸುಕಂಗೋಕುಲಕ್ಕೆ ಪೋಗಿ: 


ಜಗನ್ನಾವಿ, ೩. ೨೩ ವ) 

ಉತ್ತುಕತ್ವ್ತ - ಉತ್ಸುಕತೆ (ತೃತೀಯ ಕಲ್ಕಾಣ ಉತ್ಸುಕತ್ವದಿ೦ ಬಂದು 
ಭಗವತ್ಪಾದಪಯೋರುಹಕ್ಕೆಅಗೆ: ಶಾಂತಿಷು, ೮. ೧೧೯ ವ) 

ಉತ್ಸಷ್ಟ — ಬಿಡಲ್ಪಟ್ಟ (ಲತಾಗಹನದೊಳ್‌ ಉತ್ಸಷ್ಟ 
ಸಕಲವ್ಯಾಪಾರನುಂ ವಿಗತನಿಮೇಷನು೦ ಎನಿಸಿ. 
ಮರವಟ್ಟನಂತೆಯುಂ ಯೋಗಸಮಾಧಿಸ್ಥಿತನಂತೆಯುಂ ಹ 
ಇರ್ದಂ: ಕಾದಂಸಂ, ೪. ೫೬ ವ) 

ಉತ್ತೇಕ - ಅಭಿಮಾನ (ವಿಳಾಸವತಿಯೆಂಬ ಮಗಳಾಗಿ 
ಕೇಳಿ೦ ಉತ್ಸೇಕಮಂ ಪಾರ್ವತಿಯಂ ತನ್ನೊಂದು 
ಪೆಂಪಿಗರೆಗವಡಿಕೆಯ೦ ಕೊಳ್ಳಳ್‌: ನೇಮಿನಾಪು, ೩. ೩ ವ 
ಮತ್ತು ೪) 

ಉತ್ತೇಧ - ಎತ್ತರ (ಅನೇಕ ತಾಳೋತ್ಲೇಧಮುಂ ಅಭ್ರಂಕಷಮುಂ 
ದುರಾರೋಹಮುಂ  ಆದೊಡಂ ಬಗೆಯದೆ ಬಳಸಿದ 
ಬಳ್ಳಿವಿಡಿದು ಅಡರ್ದು ಏಜೆ: ಕಾದಂಸಂ, ೧. ೪೯ ವ); 
ಔನ್ನತ್ತ (ಎನಗುಳ್ಳಾಯತಿ ಮೇರುಗುಂಟೆ ಪೆಅತೇ೦ 
ಉತ್ಸೇಧಮೊಂದುಂಟೆ: ಆದಿಷು, ೯. ೧೧೪) 

ಉತ್ತೇಧನ್‌  - ಎತ್ತರವಾಗಿರುವವನು (ಅನೇಕಸ೦ವತ್ನರಸಹಸ್ರ 
ಅತಿಕ್ರಮದೊಳ್‌ ಪಂಚವಿಂಶತ್ಯಧಿಕಧನುರುತ್ತೇಧನುಂ 
ಕುಮುದಾಂಗಸಂಖ್ಯಾತವರ್ಷಾಯುಷ್ಯನುಮಾಗಿ: ಆದಿಷು, ೬. 
೬೦ ವ) 

ಉದ - ನೀರು (ಉದ ಬಿಂದುಗೆತ್ತು ಗಿರಿ ಸಾನುದೇಶದೊಳ್‌ 
ಕಾಯ್ದ ಬಿದಿರ ಪೊಸಮುತ್ತಂ ನುಂಗಿದ ಸೋಗೆವಿಂಗಡಣಂ 
ಮುಗಿದವು ಉಂಡಿಗೆ ಬೇಯೆ ಕೆಂಡಮಂ ನುಂಗಿದವೊಲ್‌: 
ಪಂಪರಾ, ೭. ೯೬) 

ಉದಂಚ - ನೇರವಾಗಿ ಗುರಿ ತಲುಪುವ (ವಿಭ್ರಮಬಳಸ೦ಂಪನ್ನಂ 
ಕಾಮಂ ತೆಗೆದಂ ತನ್ನಗ್ಗದ ಉದಂಚಪಂಚಬಾಣಮನಾಗಳ್‌: 
ಗಿರಿಜಾಕ, ೮. ೪೩) 

ಉದಂಚತ್‌ - ಮೇಲೆದ್ದ (ಮುಹುರ್ಮುರುಹಾಂದೋಳಿತ 
ಮಸ್ತಕನುಂ  ಉದಂಚದ್ರೋಮಾಂಚಕಂಚುಕಿತನುಂ ಆಗಿ: 
ಆದಿಷು, ೧೦. ೫೨ ವ) 

ಉದಂಚಿತ - ಮೇಲೆಕೈತ್ತಿರುವ (ಉದಂಚಿತ ಪಲ್ಲವಪಾಣಿ 
ಪಲ್ಲವಾವಲಿಯನೆ ಪಾಸದಿರ್ಮದನವಹ್ಲಿಶಿ ಖಾತತಿಯೆಂದು 
ಬೆರ್ಚುವಳ್‌: ರಾಜಶೇವಿ, ೭. ೮೯); ಹೊಮ್ಮುವ (ಉರು 
ಭಾವಂ ಉದಂಚಿತ ರೀತಿ: ರಾಜಶೇವಿ, ೧. ೮೫); 
ಒಡಗೂಡಿದ; ಹೆಚ್ಚಾದ (ವನಿತೆಯ ರೂಪುಂ 
ಪೊಸಜವ್ಹನಮುಂ ಮೋಹನ೦ ಅದಿನ್ನು ಉದಂಚಿತ ರಸ 
ನರ್ತನ ಭಾವಭಾವಿತಂ: ನೇಮಿನಾಪು, ೩. ೯೭) 

ಉದಂತ - ಸುದ್ದಿ (ವಾಸವನಂ ಅಳೀಕ ಉದಂತಂಗಳಿಂ 
ಆಚೆಸುತ್ತಿರ್ಪುದುಂ: ಆದಿಷು, ೩. ೮೮ ವ); ಸಮುದ್ರದವರೆಗೆ 
(ವದನಂ ಅತಿಪ್ರಸನ್ನತಯನಾಳ್ಪ್ಬುದು ಶಾಂತಿಯ೦ ಆಂತ 
ಉದಂತವು ಎಯ್ದಿದುದು ಅತಿಕಾಂತಿಯಂ: ಪುಷ್ಪದಂಪು, ೧. 
೩೨) 

ಉದಕಮಂತ್ರ - ಜಲಸ್ತಂಭನ ವಿದ್ಯೆ (ಬಿರ್ದಿರ್ದು ಸಮುದ್ರದ 
ತಡಿಯೊಳ್‌  ಉದಕಮಂತ್ರದ ಬಲದಿ೦ ಮನುಸುಳ್ಳೊಡೆ 
ಜಳದಿಯಂ: ಆದಿಪು, ೧೪. ೬೮) 


೧೮೪ 


ಉದಕಸ್ತಂಭ - ಹೊರಗೆ ನೀರು ಮಧ್ಯದಲ್ಲಿ ಗಿಡಗಳಿಂದ 
ತುಂಬಿರುವ ಭೂಪದೇಶ (ಪೊಣಗೆ ನೀರುಂ 
ಭೂರಿಭೂರುಹಸಂದೋಹಮುಂ ತೃಣಗುಲ್ಮಲತಾ 


ಸ್ತೋಮಮುಮಿಲ್ಲದೆ ಒಳಗೆ ತೃಣಕಾಷ್ಠಜಲಸ೦ಪೂರ್ಡಮಪ್ಪುದು 
ಉದಕಸ್ತಂಭಮೆಂಬುದಕ್ಕುಂ: ಪಂಚತಂತ್ರ, ೨೯೭ ವ) 


ಉದಗ್ರ - ಎತ್ತರ (ಲವಣಜಳಧಿ ಬಳಸಿದಂತೆ ಬಳಸಿದ ಅಗಟ 
ನೀಳದಿಂದ ಉದಗ್ರ ಕನಕಶಾಳದಿಂ: ಪಂಪಭಾ, ೧. ೫೮) 
ಶ್ರೇಷ್ಠ (ವೀರವೈರಿಕ್ಷಿತಿಪ ಗಜಘಟಾಟೋಪ 
ಕುಂಭಸ್ಥಳೀಭೇದನಂ ಉದಗ್ರ ಉದ್ವ ಅಸಿ ಭಾಸ್ವತ್‌ 
ಭುಜಪರಿಘನಂ ಆರೂಢಸರ್ವಜ್ಞನಂ: ಪಂಪಭಾ, ೧. ೫೧) 

ಉದಜ್ಮುಖ — ಉತ್ತರಕ್ಕೆ ಅಭಿಮುಖವಾಗಿರುವ 
(ತದ್ದಿಜಯಾವಸಾನದೊಳ್‌ ಶಾಸನಚೂಡಾಮಣಿ 


ಉದಜ್ಮುಖನಾಗಿ ಪಯಣಂ ಬರೆವರೆ: ಶಾಂತಿಷು, ೧೧. ೨೨ 
ವ) 

ಉದಧಿ - ಸಮುದ್ರ (ಉದಧಿಯ ತೋಣಮುತ್ತೆನಿಸೆ ತಾರಗೆ 
ಶೀತಮರೀಚಿಶಂಕದಂದನಿರೆ ನೀರ ಮೇಲೆ ನಲಿವ 
ಅಚ್ಚರಿಯರ್‌ ಜಲಮಾನುಷೀಪ್ರಕರದನಿರೆ: ಮಲ್ಲಿನಾಹು, ೧೨. 
೧೦೬) 


ಉದನಿಧಿ - ಸಮುದ್ರ (ಉದನಿಧಿವೃತ ಜಂಬೂದ್ವೀಪದ 
ಪೂರ್ವವಿದೇಹದೊಳ್‌ ಕರಂ ಪೆಸರ್ವಡೆದ ಅಗ್ಗದ 
ಪುಷ್ಕಳಾವತೀವಿಷಯದೊಳ್‌ ಎಸೆವುದು ಪುಂಡರಿಕಿಣೀ 
ಎನಿಪ ಪುರಂ: ಶಾಂತೀಶ್ವಪು, ೨. ೫೮) 

ಉದಧಿಪ ದ ಸಮುದರಾಜ (ತಮಗಿದಿರ್ವಂದ 
ಉದಧಿಪನಿತ್ತಮಳಮಣಿವುಜದೆ ಕಲ್ಪಕುಜಮಿತ್ತ 
ಮಹಾಸುಮನಃಪುಂಜದೆ ಹರಿಗರ್ಫ್ಯಮನಿತ್ತರ್‌ 


ಜಯಜಯಾನ್ವಿತರ್‌ ಬ್ರಹ್ಮಾದ್ಕರ್‌: ಜಗನ್ನಾವಿ, ೧. ೫೨) 
ಉದನ್ಹತ್‌ - ಸಮುದ್ರ (ಪದವಿನ್ಮಾಸದ ತುಜುಗಲ್‌ ಪೊದಳೆ 
ಲಯಂಬೆರಸು ರಂಗಮಂ ಬಳಸಿದನಾ ತ್ರಿದಶನಾಥಂ೦ 
ಅಳೆವವೊಳ್‌ ಉದನ್ವದಾವೇಷ್ಟಿತಾಖಿಳಾವನಿತಳಮಂ: ಆದಿಷು, 
೭. ೧೧೯ 
ಉದನ್ಹದಂತಸ್ಥ - ಸಮುದದೊಳಗಿರುವ (ಸುರಶೈಲಂ 
ಸಕಲೋದನ್ನಂತಸ್ಥ ಕೂರ್ಮೋತ್ಕರಂ ಉರ್ವೀಚಕ್ರಮಂ 
ತಾಳ್ಗಿದವೋಲ್‌ ಉದ್ದೇಗಂಗೊಂಡು: ಚಂದ್ರಪ್ರಷು, ೧೦. ೬೬) 
ಉದನ್ಹದಾವೇಷ್ಟಿತ - ಸಮುದ್ರದಿಂದ ಸುತ್ತುವರಿದ (ಅಳೆವವೊಳ್‌ 
ಉದನ್ವದಾವೇಷ್ಟಿತಾಖಿಳಾವನಿತಳಮಂ: ಆದಿಷು, ೭. ೧೧೯) 
ಉದಬಿಂದು — ನೀರ ಹನಿ (ಚಾದಗೆ ನವ 
ಉದಬಿಂದುವನಾದರಿಪಪೊಲ್‌ ಉಟಿದ ಕೆಚ್‌ಯ 
ತೊಟ್‌ಯುದಕಮನೇನಾದರಿಕುಮೆ: ಆದಿಪು, ೯. ೧೦೯) 
ಉದಯ - ಹುಟ್ಟು ಅಭಿವೃದ್ಧಿ (ಉದಿತೋದಿತನೈ ನೀಂ ನಿನಗೆ 
ಉದಯದ ಮೇಲುದಯಂ ಎಂದು ನೆಗಟ್ಟ ಅರಿಗಂಗೆ 
ಅಭ್ಭುದಯಮನಣೆಪುವ ತೆಜದಿಂದ ಉದಯಾಚಳಚುಂಬಿತ 
ಬಿ೦ಬ೦ ಇನಂ ಉದಯಿಸಿದಂ: ಪಂಪಭಾ, ೨. ೯೩) 
ಉದಯಗಿರಿ - ಸೂರ್ಯ ಹುಟ್ಟುವ ಮೂಡಣ ಬೆಟ್ಟ 
(ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ ಹರಿದಳಿತ 


ನಿಜಹರಿಣ ರುಧಿರನಿಚಯ ನಿಚಿತಮಾದಂತೆ 
ಲೋಹಿತಾಂಗನಾಗೆ: ಪಂಪಭಾ, ೪. ೪೯ ವ) 
ಉದಯರಾಗ - ಬೆಳಗಿನ ಕೆಂಪು (ಉದಯರಾಗಮಂ ಕುಡೆ 


ಬೆಳ್ಚಿಂಗಳಂ ಒಳಕೆಯ್ದುದು ತಪನೋಜ್ಜಳರುಚಿ ಎಂಬೊಂದು 
ಶಂಕೆಗೇನೆಡೆಯಾಯ್ತೋ: ಪಾರ್ಶ್ವನಾಪು, ೩. ೩೪) 


ಉದಯಾಚಳ - ಉದಯಗಿರಿ (ಉದಿತೋದಿತನೈ ನೀಂ ನಿನಗೆ 
ಉದಯದ ಮೇಲುದಯಂ ಎಂದು ನೆಗಟ್ಟ ಅರಿಗಂಗೆ 
ಅಭ್ಭುದಯಮನಣೆಪುವ ತೆಐದಿಂದ ಉದಯಾಚಳ 
ಚುಂಬಿತಬಿ೦ಬ೦ ಅನಂ ಉದಯಿಸಿದಂ: ಪಂಪಭಾ, ೨. ೯೩) 

ಉದಯಾದ್ರೀಂದ್ರ - ಸೂರ್ಯ ಹುಟ್ಟುವ [ಪೂರ್ವದ] ಬೆಟ್ಟ 
(ಪೂಣ್ಣಂ ಗಡ೦ ದ್ರೋಣಂ ಅಂತದುವಂ ನೋಡುವೆನೆಂದು 
ಕಣ್‌ ತಣಿವಿನಂ ನೋಡಲ್ಕೆ ಬರ್ಪಂತೆ ಬಂದು 
ಉದಯಾದ್ರೀ೦ದ್ರಮನೇಜೆ ಭಾನು ಪೊಅಮಟ್ಟೊಡೆ: 
ಪಂಪಭಾ, ೧೧. ೫೫) 

ಉದರ - ಹೊಟ್ಟೆ ಗರ್ಭ (ವನನಿಧಿಯಿಂದಂ ಚಂದ್ರಂ ವಿನತಾ 
ಉದರದಿಂ ಗರುತ್ಮಂ ಉದಯಾಚಳದಿಂ ದಿನಪಂ ಒಗೆವಂತೆ 
ಪುಟ್ಟಿದಂ ಅನಿವಾರ್ಯ ಸುತೇಜ೦ ಎನಿಪಂ ಇನಜನ 
ತನಯಂ: ಪಂಪಭಾ, ೧. ೧೨೧) 

ಉದರದೊಳಿಟ್ಟುಕೊಳ್ಳನಿತಬ್ಛಿಜ್‌ - 
ಪ್ರೀತಿ, ಅತಿಶಯವಾದ ಪ್ರೀತಿ 
ಉದರದೊಳಿಟ್ಟುಕೊಳ್ಳನಿತಬ್ಯಜಸಾಳ್‌ 
ಮಾಡಿ: ಪಂಪಭಾ, ೪. ೪೩ ವ) 

ಉದರಬಂಧ - ನಡುಪಟ್ಟಿ ಡಾಬು (ಪೊಳೆವ ಮಣಿಮಕುಟಂ 


ಹೊಟೆಯಲ್ಲಿಟುಕೊಳುವಷು 
ಊ ಉಲ ೪ ಬ 


(ದಾಮೋದರಂ 
ಅಪಗತಪರಿಶ್ರಮನಂ 


ಎಕ್ಕಾವಳಿಹಾರಂ ಕಟಕಂ ಉದರಬಂಧಂ .. . ಕುಡುಗುಂ: 
ಶಾಂತಿಪು, ೬. ೧೧೦) 
ಉದರಭರಣ ದ ಹೊಟ್ಟೆ ಹೊರೆಯುವುದು 


(ಉದರಭರಣಮಾತ್ರಮಪ್ಪಂತೆ ರಾಜಾನುಸೇವನಂಗೆಯ್ಬಿರ್ಪೆವು: 
ಪಂಚತಂತ್ರ, ೮೨ ವ) 

ಉದರವಹ್ಲಿ - ಹೊಟ್ಟೆಯೊಳಗಿನ ಬೆಂಕಿ, ಜಠರಾಗ್ನಿ (ವಾತಾಪಿ 
ಪೊಕ್ಕು ಅಳುರ್ವ ಆತ್ಮೋದರವಹ್ನಿಯಿ೦ಂ ಪೊಜಮಡಲ್‌ 
ತಾನಾರ್ತನಿಲ್ಲ: ಪಂಪಭಾ, ೪. ೨೦) 

ಉದರಾಂತರ - ಬಸಿರೊಳಗು (ಜಲಶಯನೋದರಾಂತರದಿನೀ 
ತ್ರಿಜಗಂ ಪೊಅಮಟ್ಟುದೀಗಳೆಂಬುಲಿ ಸಲೆ: ಪಂಪಭಾ, ೧೦. 
೫೨) 

ಉದರಾಗ್ನಿ - ಹೊಟ್ಟೆಯ ಬೆಂಕಿ, ಹಸಿವು (ಸುಡುವ 
ಉದರಾಗ್ನಿಯುಂ ಒಡಲಂ ಮಿಡುಕುವಿನಂ ಕಡಿವ 
ಕಟ್ಟಿಜುಂಪೆಗಳುಂ ಅದಾವೆಡೆಯನುಟೆಸುವುದೊ: ಆದಿಪು, ೫. 
೧೩) 

ಉದರ್ಕೆ - ಭವಿಷ್ಯದಲ್ಲಾಗುವ ಫಲ (ಅದ೦ ಮಾರ್ಕೊಂಡು 


ಉಪಾಂಶುವೆನ್ನುದರ್ಕಪರಿಜ್ಞಾನದಾನಪತಿ ಕೈಕೊಂಡಂ: 
ಜಗನ್ನಾವಿ, ೫. ೬೫) 
ಉದವಾಸ - ನೀರಿನ ವಾಸ (ನಹುಷಂ... .ಚತುರುದಧಿಯೊಳ್‌ 


ಉದವಾಸಮಿರಿಸಿದಂ ರಿಪುನೃಪರಂ: ಪಂಪರಾ, ೨. ೫೯) 

ಉದಶ್ರು - ಉಕ್ಕಿಬರುವ ಕಣ್ಣೀರು (ನೇಸಣಿಂದೊಳಗೆ ಆಂ 
ದಿನಕರಸುತನ೦ ಇಕ್ಕಿ ಬಂದಲ್ಲದೆ ಕಾಣಿಂ ದಲ್‌ ಭವತ್‌ 
ಪದಾಬ್ದಮಂ ಎಂದು ಎಟ್ಟಂ ಉದಶ್ರುಜಳಲವಾರ್ದ್ರ 
ಕಪೋಳಂ: ಪಂಪಭಾ, ೧೨. ೧೩೪) 

ಉದಸ್ತ - ಮೆಲೆ ಹರಡಿದ (ದಿವ್ಯಾಭರಣರುಚಿಗಳ್‌ ಅಸ್ತ ಉದಸ್ತ 
ಸೂರ್ಯಾಂಶುಗಳ್ಟೋಲಿರೆ: ಶಾಂತಿಷು, ೭. ೩೮) 

ಉದಾತ್ತ - ಉದಾರನಾ (ಉದಾತ್ತನಾರಾಯಣನಾದ ದೇವಂ 
ಎಮಗೀಗೆ ಅರಿಕೇಸರಿ ಸೌಖ್ಯಕೋಟಿಯಂ: ಪಂಪಭಾ, ೧. 
೧) 

ಉದಾತ್ರಪುಣ್ಯ - ಅತಿಶಯ ಪುಣ್ಯವುಳ್ಳವನು (ಸೂರ್ಯತನಯಂ 
ತೇಜೋಗ್ಲಿಯಿಂದಂ ದ್ರಿಷದ್ದಲಮಂ ಸುಟ್ಟಂ 


೧೮೫ 


ಉದಾತ್ರಪುಣ್ಯನವ೦ ಚೈತಾಗ್ನಿಯಿ೦ ಸುಟ್ಟೆನಿಲ್ಲ ಒಲವಿಂದ 
ಇಂದಿಂತು ಎರ್ದೆಮುಟ್ಟಿ ಕೂರ್ತನೊಳನೇ ಕರ್ಣಂಗೆ 
ದುರ್ಯೋಧನಂ: ಪಂಪಭಾ, ೧೩. ೬೦) 

ಉದಾತ್ತಭಕ್ತಿ - ಅತಿಶಯವಾದ ಭಕ್ತಿ (ಶ್ವೇತನ ಬಿಲ್ಲೊಳಿರ್ದ 
ಮದನಾರಿಯ ರೂಪು ಎರ್ದೆಗೊಳ್ಳುದುಂ ನದೀಜಾತಂ 
ಉದಾತ್ತಭಕ್ತಿಯೊಳೆ: ಪಂಪಭಾ, ೧೦. ೧೧೮) 

ಉದಾತ್ತಮತಿ - ಉನ್ನತ ಜ್ಞಾನಿ (ಬಳವತ್‌ ಸೈನ್ನಮಂ ಅವನಿಪತಿ 
ಬಿಸುಟಂ ಸದ್ವಸನವಿಮುಕ್ತಮಂ ಇಳಾನ್ವಿತಂ 
ಬರೆವುದಾತ್ತಮತಿ ಬಿಸುಡುವವೊಲ್‌: ಶಾಂತಿಷು, ೧೧. ೧೪) 

ಉದಾತ್ತಯೋಗ - ಶ್ರೇಷ್ಠವಾದ ಯೋಗ (ಪಿಡಿವೆಂ ಇನ್ನಿದಂ 
ಎಂದು ಇರದೆ ಆತ್ಮಯೋಗಿ ತನ್ನಸುವಂ 
ಉದಾತ್ತಯೋಗದೊಳೆ ಬಿಲ್ಲೊವಜಂ ಕಳೆದಂ ರಣಾಗ್ರದೊಳ್‌: 
ಪಂಪಭಾ, ೧೨. ೨೯) 


ಉದಾತ್ತವಚನ - ಒಳ್ಳೆಯ ಮಾತು (ಎಂಬುದಂ ಕೇಳು 
ಉದಾತ್ತವಚನಂ ಇದು ಎಂದು ಅಜೆಪುತ್ತಂ ಪೋಗಿ 
ನೋಟ್ಟಂ: ಹರಿವಂಶ, ೩. ೫೪ ವ) 

ಉದಾರ - ಅತಿಶಯ (ಉದಾರಶುಕೀಮೃದುವಾಣಿಗೆ 
ಅಚ್ಚದಾಡಿಮ ರದನಾಳಿ: ರಾಜಶೇವಿ, ೭. ೬೦) 

ಉದಾರಚರಿತ - ಉದಾತ್ತ ನಡವಳಿಕೆಯವನು 


(ಅಪೇತದೋಷನಂ ಉದಾರಚರಿತೋದಯನಂ: ಕವಿರಾಮಾ, 
೨. ೧೬) 


ಉದಾರತೆ - ವಿಸ್ತಾರ (ಸತತ ಗಭೀರವೃತ್ತಿಯಿ೦ ಉದಾರತೆಯಿಂ .. 
.. ರಸಭಾವವಿಳಾಸದಿ೦ .. .. ಸರಸ್ವತಿಯಂದದಿಂ ದಯೆಗೆಯ್ಗೆ 
ಸರಸ್ಪತಿ: ಕಾದಂಸಂ. ೧. ೨) ಔದಾರ್ಯ 
(ಶ್ರೀಯುತನೊಳುದಾರತೆ ವಾಕ್ರೀಯುತನೊಳ್‌ ಅಮತ್ನರತ್ನಂ 
ಆಗದು: ಗದಾಯು, ೧. ೪೯) 

ಉದಾರಶಕ್ತಿ - ಔದಾರ್ಯ (ಚಂದನ ಕಾಂತಿಯುಮ೦ ಮದನನ 
ಸೌಭಾಗ್ಯಮುಮಂ ಕಲ್ಪತರುವಿನ ಉದಾರಶಕ್ತಿಯುಮಂ 
ಈಶ್ವರನ ಪ್ರಭುಶಕ್ತಿಯುಮ೦ ಜವನ ಬಲ್ಲಾಳ್ತನಮುಮಂ .. .. 
ಇಂದ್ರಂ ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದಂ: ಪಂಪಭಾ, ೧. 
೧೩೯ ವ) 

ಉದಾರ ಮಹೇಶ್ವರ - ಔದಾರ್ಯದಲ್ಲಿ ಶಿವ (ಲಸತ್‌ ಭಸಿತಂ 
ಪ್ರಭುಶಕ್ತಿ ಶಕ್ತಿ ನಿರ್ಮಳಮಣಿಭೂಷಣಂ ಫಣಿಭೂಷಣ೦ ಆಗೆ 
ನೆಗಟ್‌ಯಂ.. ಪುದುಂಗೊಳಿಸಿದಂ  ಈಶ್ನರಂ ನೆಗಟ್ಟ 
ಉದಾರಮಹೇಶ್ವರಂ ಈಗೆ ಭೋಗಮಂ: ಪಂಪಭಾ, ೧. ೨); 
[ಉದಾರ ಮಹೇಶ್ವರ' ಎಂಬುದು ಅರಿಕೇಸರಿಯ ಬಿರುದು] 

ಉದಾಹರಣ - ನಿದರ್ಶನ (ಒಳ್ಳಿನ ಉದಾಹರಣಮುಂ ಆಗೆ 
ಗುಣಾರ್ಣವನ ಶರಪರಿಣತಿಯಿಂದೆ ಕುಲಶೈಲಂ ಬೀಟ್ಟಂತೆ 
ನೆಲನದಿರೆ ಬಿರ್ಟದಾಗಳ್‌: ಪಂಪಭಾ, ೧೨. ೨೧೬) 

ಉದಾಹರಿಸು - ದೃಷ್ಟಾಂತವಾಗಿ ತೋರಿಸು 
(ಘನಾಘನನಿನಾದದಿಂ ಬೃಂಹಿತಂಗೆಯ್ತ ವಿಜಯಗಜಮಂ 
ನೆಲನಂ ಪೊಕ್ಕಡಂಗಿದ ಪಗೆವರ೦ ಅಗುಟ್ಟು ಕೊಲ್ಲುದಂ 
ಉದಾಹರಿಸುವಂತೆ: ಪಂಪಭಾ, ೯. ೯೫ ವ) 

ಉದಿತ - ಹುಟ್ಟದ, ಉಂಟಾದ (ಎನ್ನಳವೆ ಗಣಧರೋದಿತ 
ಚರಿತಂ: ಆದಿಷು, ೧. ೬೪) 

ಉದಿತಕಾಯಪ್ರಭೆ - ಹುಟ್ಟಿದ ದೇಹಕಾಂತಿ (ಶುಭತಿಥಿ 
ಶುಭನಕ್ಷತ್ರಂ ಶುಭವಾರಂ ಶುಭಮುಹೂರ್ತಮೆನೆ ಗಣಕಂ 


ಇಳಾಪ್ರಭುವೊಗೆದಂ ಉದಿತಕಾಯಪುಭೆಯೊಗೆದಿರೆ 
ದಳಿತಶತ್ರುಗೋತ್ರಂ ಪುತ್ರಂ: ಪಂಪಭಾ, ೧. ೧೨೭) 


ಉದಿತಕೀರ್ತಿ ದ ಕೀರ್ತಿವಂತ (ಶ್ರೀವಧುವಂ 
ನಿಜಭುಜಶೌರ್ಯಾವಷ್ಟಂಭದೊಳೆ ಕಯ್ಗೆಮಾಡಲ್‌ 
ಜಯಲಕ್ಷ್ಮೀವಲ್ಲಭನಿರ್ದಂ ಪೃಥ್ವೀವಲ್ಲಭಂ  ಉದಿತಕೀರ್ತಿ 
ಸಾಹಸಭೀಮಂ: ಗದಾಯು, ೬. ೧) 

ಉದಿತಸೆ ಸೇರ — ಮುಗುಳುನಗೆಯಿಂದ ಕೂಡಿದವನು 
(ಉದಿತಸ್ಥೇರಂ ಇಭೇಂದವೈರಿ  ನಯದಿಂ  ಕೈನೀಡಿ 
ಗೋಮುಖ್ಯ ಬಲ್ಲಿದಿರೇ ಸಂತಸಮೇ ಕರಂ ಕುಶಲಮೇ: 


ಪಂಚತಂತ್ರ, ೧೦೯) 
ಉದಿತೋದಿತ - ನಿರಂತರ ಏಳಿಗೆಯುಳ್ಳವನು (ಉದಿತೋದಿತನೈ 


ನೀಂ ನಿನಗೆ ಉದಯದ ಮೇಲುದಯಂ ಎಂದು ನೆಗಟ್ಬ 


ಅರಿಗಂಗೆ ಅಭ್ಯುದಯಮನಜಿಪುವ ತೆಳದಿಂದ 
ಉದಯಾಚಳಚುಂಬಿತಬಿ೦ಬ೦ಲ  ಇನಂ  ಉದಯಿಸಿದಂ: 
ಪಂಪಭಾ, ೨. ೯೩) 

ಉದಿರ್‌ - ಮೇಲಿನಿಂದ ಬೀಳು (ಉದಿರ್‌-ಪತನೇ: ಶಬ್ದಮದ, 
ಧಾ, ೫೪೭) 

ಉದಿರ್ಚು- ಉದುರಿಸು (ಉದಿರ್ಚು-ಅಧಃಪತನೇ: ಶಬ್ದಮದ, 
ಧಾ, ೧೬೬) 

ಉದಿರ್ಷ - ಉದುರಿಸು, ಬೀಳಿಸು (ಕಾಯಕ್ಷೇಶದಿ೦ ಅಡವಿಯ 


ಕಾಯಂ ಪಣ್ಣುಮಂ ಉದಿರ್ಪಿ ತಿಂದು ಅಗಲದೆ ನಿಂದೀ 
ಯಮಳರ್‌ ಆವತೆಜದಿಂ ನೋಯಿಸರಯ್‌ ನಿನ್ನ ನನ್ನಿಕಾಣನ 
ಮನಮಂ: ಪಂಪಭಾ, ೭. ೪೮) 
ಉದೀಚಿ - ಉತ್ತರ ದಿಕ್ಕು  (ಪಾಂಥವರ್ಗೆ ಅವರ 
ಕಾಂತಾಶ್ಲೇಷಮಂ ಕೆಯ್ಕೊಳಲ್‌ ಅಲೆದುದು ಉದೀಚೀಭವಂ 
ಶಿತವಾತಂ: ಪುಷ್ಪದಂಪು, ೬. ೩೬) 
ಉದೀಚ್ಯ — ಉತ್ತರದಿಕ್ಕಿನ, ಔತ್ತರೇಯ 


ಕವಿಮಾರ್ಗಂ ಉದೀಚ್ಛ್ಯದ ಉರು ವಿಶೇಷಣಯುತಂ 


ಅಪ್ಪುದನೊಲ್ವರ್‌ ಇಂತು ಹೇಮಾಂಗದ ಲೀಲಾಂಬುಜ ವಿಚಿತ್ರ 


ಚಿತ್ರಾಧೀಕಮಂ: ಕವಿರಾಮಾ, ೨. ೭೯) 
ಉದೀರಿತ - ನುಡಿದ (ಜಡನಾದ ದೇಹಿಯಂ ಸರ್ವಜ್ಞ ಉದೀರಿತ 


ದರವಚನಸುಧಾಹಾರಮೆ ಪಟುಮಾಖ್ಕುಂ: ಸಮಯಪ, ೩. 
೪೪) 

ಉದೀರ್ಣ - ದೊಡ್ಡದಾದ, ಹೆಚ್ಚಾದ (ತದ್ವಾರ್ತಾಕರ್ಣನ 
ಉದೀರ್ಣಶೋಕವ್ಯಾಕುಳೆಯಾಗಿರ್ದ ನಿಜವಲ್ಲಭೆಯಲ್ಲಿಗೆ 


ಬಂದು: ಆದಿಹು, ೪. ೪೪ ವ) 
ಉದೀರ್ಣತೆ - ಅತಿಶಯ, ಏಳಿಗೆ (ಕವಚಾನ್ವಿತಕರ್ಣಸಹಾಯಮಂ 
ಗುಣೋದೀರ್ಣತೆಯಿಂದೆ ಪೊಂದಿತೆನೆ: ರಾಜಶೇವಿ, ೬. ೯೬) 


ಉದುಂಬರ - ಅತ್ತಿ ಹಣ್ಣು (ಕ್ರಿಮಿಫಳ೦ ಉದುಂಬರಂ: 
ಅಭಿಧಾವ, ೧. ೮. ೯) 
ಉದ್ದಂಧ ದ ಒಳ್ಳೆಯ ಪರಿಮಳವುಳ್ಳ 


(ಮಂದಾರಪುಷ್ಟೋಪಹಾರದಿ೦ ಉದ್ಧಂಧಸುಗಂಧದಿಂ .. . 
ಅರ್ಚಿಸಿದರ್‌: ಶಾಂತಿಪು, ೭. ೩೬) 

ಉದ್ಧಂಧಿ - ಉದ್ಗಂಧವನ್ನು ಹೊಂದಿದ (ಕರಿಕರ್ಣತಾಳಾನಿಳನೆ 
ಮಳಯರುಹನಂದನಾಂದೋಳನೋಗ್ಗಂಧಿಯಂ: ಆದಿಪು, 
೧೩. ೬ ವ) 


(ಇದು ದಾಕ್ಷಿಣಾತ್ಯ 


೧೮೬ 


ಉದ್ಧಚ್ಛತ್‌ - ಹೊಮ್ಮುವ (ಕ್ರೋಧೋದ್ಗಚ್ಛತ್‌ ಅಚ್ಛೇದ ಸ್ವೇದಜಳ 
ph ಬತರಕೋಹಿತಕಪೋಳತಕಮುಂ: ರಹ; 
೧೪. ೬೩ ವ) 

ಉದ್ಧತ - ಮೇಲಕ್ಕೆ ಬಂದ (ಬೆಡಂಗಿನೊಳ್‌ ಪುದಿದೆಟ್ರರಂ ಉದಿತ 
ಚಂದಸಿಂಹದಾ: ಆದಿಷು, ೧೨. ೫) 

ಉದ್ಧತೋಷ್ಮ - ಹೊಮ್ಮಿದ ಉಮ್ಮಳ (ಉದ್ಗತೋಷ್ಮ ಕುಚದೊಳ್‌ 
ಕುಡೆ ಸತ್ತಿಗಮಂ: ಲೀಲಾವತಿ, ೧೪. ೧೭) 

ಉದ್ದಮ ದ ಮೇಲೇರುವುದು, 


Nn 


ಹೊಮ್ಮುವುದು 
(ಔರ್ವಜ್ವಲನಜ್ಞಾಳಾಕಳಾಪ ಉದ್ಗಮಮನನುಗುಣ೦ 
ಮಾಡುತುಂ: ಆದಿಪು, ೧೧. ೨); ಹೂವು, ಮೊಗ್ಗು 
(ಅರಲ್ಲಳಿಂ ಪುದಿದ ಚ೦ಪಕ೦ ಉದ್ದಮಮಂಜರೀ ವಿಳಾಸಂ 
ತಳೆದಿರ್ಪ ಮಾಧವಿ: ಶಬರಶಂ, ೨. ೪೧) 

ಉದ್ದಮಚಾಪ - ಹೂಬಾಣ, ಮನ್ನಥ (ಪಾಡುಗು೦ ಕಳಕಂಠಿಗಳ್‌ 
ಕಾಮನುದ್ದಮಚಾಪಮಂ ಓಲಗಿಸಿರ್ಪನಚ್ಚರಿಯೆಂಬಿನಂ: 
ರಾಜಶೇವಿ, ೨. ೧೧೭) 

ಉದ್ದಮೇಷು ದ ಹೂಬಾಣ (ಉದ್ದಮೇಷುವೋಲ್‌ 
ಸಾಯುಧಮಂತ್ರಿಗೂಡಿ  ವನಮಧ್ಯದೊಳ್ಳೆದೆ ವಿರಾಜಿಪ: 
ಉದ್ಭಟಕಾ, ೭. ೧೨೨) 

ಉದ್ಗಾತೃ — ಯಜ್ಞಯಾಗಗಳಲ್ಲಿ ಸಾಮವೇದ ಹೇಳುವ ತ್ತಿಕ್ಕು 
(ಅಗ್ನೀಧ್ರ ಮೈತ್ರಾವರುಣ ಅಗ್ನಿಪರಿಚಾರಕ ಉದ್ಗಾತೃ ನೇತೃ 
ಹೋತೃ ಜಮದಗ್ನಿ ಆದಿಗಳಪ್ಪ ಷೋಡಶರ್‌ ಯತ್ತಿಜರ್ಕಳಿಂ: 
ಪಂಪಭಾ, ೬. ೩೩ ವ) 

ಉದ್ಗಾರವೆಉ - ಅಸಹ್ಯಪಡು (ಅವಳ್‌ ಆತನ ರೂಪುಗಂಡು 
ಕಣ್ಣಂ ಮನಕ್ಕಂ ಉದ್ದಾರವೆತ್ತು ಭೋಂಕನೆ ಮಗುಲ್ಲಿಳ್‌: 
ಯಶೋಧಚ, ೨. ೩೩) 


ಉದಾರಿ - ಹೊರಸೂಸುವ (ನೀರೇಜಿನೀ ಬಂಧುರ ಗಂಧ 
ಉದ್ದಾರಿ ಲೀಲಾಸರದ ಪುಳಿನದೊಳ್‌ ದೇವ 
ಕುಳ್ಳಿರ್ಪುದೀಗಳ್‌: ಕಾದಂಸಂ, ೫. ೫೮) 

ಉದ್ಗಾರಿಸು - ವಾಂತಿಮಾಡಿಕೊ (ತವಕದೆ ತವೆ ಪೀರ್ದಾ 
ವಾಯುವಂ ಅಕ್ಕಿಸಲಾಣದೆ ಉದ್ಗಾರಿಸುತಿರ್ದುವೆನಲ್‌ 
ಫಣಿಗಳ್‌ ಫೂತ್ಕರಿಸುವ.. ರವಮಯಮಾದುದು ಆ 


ರಥಾವರ್ತ ನಗಂ: ಶಾಂತೀಶ್ವಪು, ೩. ೭೨) 


ಉದ್ದೀವ - ಎತ್ತಿದ ಕೊರಳು (ಮೆರಯ್ಯಿಕ್ಕದೆ ಸಜ್ಜನಮಾಗಿಯುಂ 
ಉದ್ದೀವಮಾಗಿಯುಂ ನೋಡುತ್ತಿರ್ಪುದುಂ: ಲೀಲಾವತಿ, ೪, 
೮೬ ಲ 

ಉದ್ದ. - ಪ್ರಶಸ್ತವಾದ (ನಭದೊಳಿರ್ದ ಅಮೃತಾಂಶುವಿಂ 
ಉದ್ಭಕಾಂತಿಸಂತಾನಮಂ ಆವಗಂ ತನಗೆ ಮಾಡಿದಳ್‌: 
ಪಂಪಭಾ, ೪. ೭೧); ಸುಖ (ವಾರಿ ಬಿಂದುನಿಕಾಯಂಗಳಂ 
ಉದ್ಭ ಘರ್ಮಜಳದೊಳ್‌ ಒ೦ದಿಸುತ್ತುಂ ಪಡೆಗೆ 
ಅತ್ಯಾನಂದಸಂದೋಹಮಂ: ಪಾರ್ಶ್ವನಾಪು, ೮. ೧೦೩); 
ಬಲ (ಉದ್ದಹಿಮೋಗ್ರಖಡ್ಗಮಂ ಚಾಳಿಸುತುಂ 
ಸುರಾಧಿಪದಿಶಾನಿಳವಾಹಮನೇಣಿ ಬಂದುದು ಆಭೀಳತೆವೆತ್ತು 
ಮಾಗಿ: ಶಾಂತೀಶ್ವಪು, ೧೨. ೭೩) 

ಉದ್ಭಕೃತಿ - ಶ್ರೇಷ್ಠ ಕೃತಿ, ಶ್ರೇಷ್ಠ ಗ್ರಂಥ (ಇರ್ವರ ಪೆಸರ್ಗಂ 
ನೆಗಟ್ಟುವು ತನ್ನೆಡರುಂ ಉದ್ಭಕೃತಿಗಳ್‌: ಅಜಿತಷು, ೧೨. ೫೩) 

ಉದ್ದಚಾರಿ - ಶ್ರೇಷ್ಠ ನಡತೆಯವನು (ಸದಾಚಾರಸಮೇತರಾದವರ್‌ 
ಎಮಗೀಗೆ ಸೌಖ್ಯಮಂ ಸೂರಿಗಳ್‌ ಅಂಗಜಾರಿಗಳ್‌ 
ತತ್ವವಿದಾರಿಗಳ್‌ ಉದ್ರಚಾರಿಗಳ್‌: ಶಾಂತಿಪು, ೧. ೩) 


ಉದ್ದಟ್ಟ ದ ಬಲವಾದ ಹೊಡೆತ, ಸದೆಬಡಿಯುವಿಕೆ 
(ಸುಯೋಧನೋರು ಮಕುಟೋದೃಟ್ಟ ಪ್ರಶಿಜ್ಞಾಕ್ಷರಾವಳೀ 
ವಿನ್ಯಸ್ತವಿಶಾಲ ನಿಶ್ಚಳಶಿಲಾಸ್ತಂಭಂ ಹಿಡಿಂಬಾಂತಕಂ: 
ಗದಾಯು, ೧. ೫೫) 

ಉದ್ರಾಟನ ದ ತೆರೆಯುವಿಕೆ. ಮೇಲೆತ್ತುವುದು 
(ಪೂರ್ಮೋಕ್ತಸ್ಸಿತಿಯೊಳ್‌ ವಜ್ರಕವಾಟೋದೃಟನಂ೦ಗೆಯ್ದು: 
ಶಾಂತಿಪು, ೧೧. ೬೭) 

ಉದ್ಧಾಟಿಸು - ಆಕ್ಷೇಪಿಸು (ತನ್ನನುದ್ಭಾಟಿಸಿ ನುಡಿದೊಡೆ 
ಉಮ್ಮಚ್ಚರದೊಳ್‌ ಮೆಚ್ಚದೆ: ಪಂಪಭಾ, ೧೨. ೧೭೬) 

ಉದ್ಭಾತ - ಬಲವಾದ ಹೊಡೆತ (ಮಾತೇಂ ಉದ್ಭಾತ 


ದೋಷಪ್ರಕರರಹಿತನೆನಿಪಂ ಆಪ್ತಂ: ಸುಕುಮಾಚ, ೫. ೩೯) 

ಉದ್ಭಾಸಿ - (ಉದ್ವ.--ಅಸಿ) ಶ್ರೇಷ್ಠವಾದ ಕತ್ತಿ (ವೀರವೈರಿಕ್ಷಿತಿಪ 
ಗಜಘಟಾಟೋಪ ಕುಂಭಸ್ಥಳೀಭೇದನಂ ಉದಗ್ರ ಉದ್ರ ಅಸಿ 
ಭಾಸ್ಪತ್‌ ಭುಜಪರಿಘನಂ ಆರೂಢಸರ್ವಜ್ಞನಂ: ಪಂಪಭಾ, ೧. 
೫೧) 

ಉದ್ದುಷ್ಠಿ - ಉದ್ರೋಷ, ಘೋಷಣೆ (ದೌವಾರಿಕ ಉದ್ಭುಷ್ಟ 
ಮಲ್ಲಭುಜಾಸ್ಥಾಳನನಿಸ್ವನಂ ನೃಪಸಭಾಕೋಳಾಹಳಂ: 
ನೇಮಿನಾಪು, ೮. ೯೨) 

ಉದ್ಭೂಣ - ನಡುಕ (ಶಂಕಾವಿಳಚಿತ್ತ ಉದ್ರೂಣಂ ಉತ್ಪಸವಣಂ 

ಬಂದುದೋ ಶ್ವಾನಂ ಏಣಾವಸಾನಂ: 

ನೇಮಿನಾಪು, ೩. ೬೨) 

ಉದ್ದಪ್ಪ - ಉಜ್ಜಲ್ಪಟ್ಟ (ಅಗತನಯಾನೂಪುರ ಉದ್ಭಷ್ಟ ಜೂಟಂ 
. ೬ ಮಹಾಕಾಳನಾಮಂ ಗಿರಿಶಂ: ಕಾದಂಸಂ, ೨. ೨) 

ಉದ್ದಂಡ ಎ ಉದ್ದವಾದ [ದಂಟು] (ಸಾರ್ದತ್ತು ಜಕ್ಕವಕ್ಕಿಯ 
ಪೊಣರುಂ ಗ್ಲಪಿತಮನಮಾಗಳ್‌ ಉದ್ದಂಡ 
ಪುಂಡರೀಕೋಜ್ಜ್ವಳಾತಪತ್ರದ ನೆಟಲಂ: ಆದಿಷು, ೧೧. ೫೦) 

ಉದ್ದಂ ನುಡಿ - ಹೆಚ್ಚು ಮಾತಾಡು (ಎಡೆಗೋದಿರದಿರಿ೦ ಉದ್ದಂ 
ನುಡಿಯದಿರಿಂ ನೃಪತಿ ನುಡಿಯೆ ನುಡಿಯಿಂ: ಆದಿಷು, ೯. 
೬) 

ಉದ್ದಂ ನೆಗೆ - ಎತ್ತರಕ್ಕೆ ನೆಗೆ (ಮುನ್ನೀರ್‌ ಉದ್ಬಂನೆಗೆದು 
ಇಂದ್ರನಂದನಕೆ ಪೊಯ್ಲೀರಾಯ್ತಿದೇಂ ರೌದ್ರನೋ: ಜಗನ್ನಾವಿ, 
೧೮. ೨೬) 

ಉದ್ದಂ ಬರ್‌ - ಸಾಲಾಗಿ ಬಾ (ಚಿತ್ರಿತಚ್ಛತ್ರಿಕಾಲೀಲೆಯಿಂ ಉದ್ದಂ 
ಬರ್ಪ ಚೇಟೀನಿವಹದ ಬರವಿಂ: ಆದಿಷು, ೧೧. ೪೫) 

ಉದ್ದಂಬರು - ಗರ್ವಿಷ್ಟನಾಗು (ಕುಜು೦ಬರ್‌ ತಜುಂಬಿರ್ದ್ದರಿಲ್ಲ 
ಎತ್ತಲು೦ ಉದ್ದಂಬಂದು ದಳ್ಳೆದುರಿವ ರಿಪುಗಳಿಲ್ಲ: 
ಸುಕುಮಾಚ, ೧. ೮೦) 

ಉದ್ದಬಿದ್ದಮಾಗು - ನೀರಿನಿಂದ ತುಂಬು (ಉಪಜಲಧಿಗಳೆನೆ 


ಜನಮಲ್‌ಯಜೆಯೆ ದಲ್‌ ಉದ್ದಬಿದ್ದಮಾಯ್ತವನಿತಳಂ: 
ಆದಿಹು, ೬. ೬೨) 

ಉದ್ದಮುರಿ ದ ಸಿಟ್ಟಾಗು (ಕೋಗಿಲೆಗಳೆಂದೊಡೆ 
ಬಂದೆಳಮಾವೆಂದೊಡೆ ನೆಜ್‌ದಿಂಗಳ ತಣ್ಣೆಳಗೆಂದೊಡೆ 


ಉದ್ದುರಿವಂ ಗೊರವಂ: ಕಬ್ಬಿಗಕಾ, ೧೪೬) 

ಉದ್ದಮುರಿಸು - ಹೆಚ್ಚು ಉರಿಸು (ಬೀಸಿದ ನುಡಿಯೆ ತನ್ನ 
ವಿರಹಾಗ್ನಿಯಂ ಉದ್ದಮುರಿಸಲ್‌ ಬಿಡದೆ ಬಿಸಿದ 
ಗಾಳಿಯಂತಾಗೆ: ಪಾರ್ಶ್ವನಾಪು, ೩. ೯೯ ವ) 


೧೮೭ 


ಉದ್ದಮೂಳ - ಮಹಾ ಮೂರ್ಹ್ಪ (ಚಿಕ ಪಳಿಯೆಂದೊಡೆ ಅಗಿದು 
ಸಜ್ಜನ ಕುಳಮಂ ಕಂಡಾಗಳ್‌ ಉದ್ದಮೂಳ೦ ಬಾಳಂ: 
ಧರ್ಮಮಧು, ೧. ೬೩) 

ಉದ್ದಮೇಜು - ಉತ್ಪಾಹಿಸು (ಬೇಂಟೆಗೆ ಪೊಅಮಡಿಂ ಎಮದು 
ಉದ್ದಮೇಜೆ ಸವಳದೆ ನಿಚ್ಚಂ ಪಜೌಯಂ೦ ಪೊಯ್ಲ್ಸುತ್ತಿರ್ಪ೦ .. 
.. ಮೃತ್ಯುಗರೆವಂತಕ್ಕುಂ: ಸಮಯಪ, ೧೪. ೮೦) 

ಉದ್ದರ್ಪ - ಹೆಚ್ಚಿನ ಸೊಕ್ಕು ಪುಷೋತ್ಸರಬಳವಿಜಯ 
ಉದ್ದರ್ಪಕಂದರ್ಪಲೀಲಾಕರನಾದಂ ತಾನಾಗೆ: ಆದಿಷು, ೧೩. 
೭) 

ಉದ್ದವಣ - ಜೋರಾಗಿ ಕೂಗು; ಘೋಷಣೆ; ಒಂದು ವಾದ್ಯ 
(ಮುದದೆಸೆದಿರ್ಪ ಬದ್ವಣಂ೦ ಉದ್ದವಣಂ ರಿಚೆ 
ಪಾಟವಾಟವೆತ್ತಿದ ಗುಡಿ ತೋರಣಂ: ನೇಮಿನಾಪು, ೨. ೩೯) 

ಉದ್ದವರಿ - ನುಗ್ಗಿ ಹರಿ (ತೊತ್ತಳದುಟೆದಿರ್ಪಂ ಉದ್ದವರಿದಿಂ 
ಜವನಂತೆ ಅದಣೆಂದೆ ನಂಬಿ ನಿರ್ಮಳ 
ಜಿನಧರ್ಮಮಾರ್ಗದೊಳೆ ನಡೆದು ಎಯ್ದು 
ಅಪವರ್ಗದುರ್ಗಮಂ: ಸಮಯಪ, ೧೫. ೯೪) 


ಉದ್ದಳನ - ಸೀಳುವುದು (ವೈರಿನರೇಂದ್ರ ಉದ್ದಾಮದರ್ಪ 
ಉದ್ದಳನನೆ ಕಥಾನಾಯಕ೦ ಮಾಡಿ ಸಂದರ್ಜುನನೊಳ್‌ 
ಪೋಲ್ವೀ ಕಥಾಭಿತ್ತಿಯಂ ಅನುನಯದಿಂ 


ಪೇಟಲೆಂದೆತ್ತಿಕೊಂಡೆಂ: ಪಂಪಭಾ, ೧. ೫೧) 

ಉದ್ದಾನಿ - ಹಿರಿಮೆ, ಅತಿಶಯ (ಇವಂದಿರ ಮೆಯ್ಯ ಗಂಧದ 
ಉದ್ದಾನಿಗೆ ವಾರದೆಂಬಿನಂ: ಆದಿಷು, ೫. ೯೦) 

ಉದ್ದಾಮ - ದೊಡ್ಡ (ಅದಳಳ್‌ ಪೂರ್ವಾನುಯೋಗಾಬ್ಧಿಯಿಂ 


ಪೊಜಪೊಣ್ಣಿತ್ತದು ವೇಳೆಯಂತೆ ಕಥೆ ಲಂಬ 
ಉದ್ದಾಮವೀಚೀಚಯಂ: ಆದಿಷು, ೧. ೩೯) 
ಉದ್ದಾಮಧಾಮ — ಶ್ರೇಷ್ಠವಾದ ತೇಜಸ್ಸು[ಳ್ಳವನು] 


(ಅಮಿತಗುಣಧಾರಂ ನಿಮ್ಮ ಮಾವಂ ಉದ್ದಾಮಧಾಮಂ: 
ಸುಕುಮಾಚ, ೨. ೪೦) 

ಉದ್ದಾಮಭೀಮ - ಅತಿಶಯ ಭಯಂಕರ (ಗಂಧೇಭ 
ಚರ್ಮಂ೦ಗಳಂ೦ ಪಸರಂಗೆಯ್ದನೊ ಶಂಭುವೆಂಬ ಬಗೆಯಿಂದ 
ತಳ್ಳೊಯ್ದು ಕಟ್‌ೇಣೆ ಸೂಚಿಸಲಾರ್ಗ೦ ವಶಮಾಗದಂತು 
ಕವಿದತ್ತು ಉದ್ದಾಮಭೀಮಂ ತಮಂ: ಪಂಪಭಾ, ೪. ೪೯) 

ಉದ್ದಿಷ್ಟ - ಹೇಳಿದ (ಸೇನಾನಾಯಕನ ಮೊಗಮಂ ನೋಡಿ 
ಕೃತಮಾಳಾಮರೋದ್ದಿಷ್ಟ ಉಪಾಯಮನೆಲ್ಲಮಂ ಪೇಟ್ದು: 
ಆದಿಪು, ೧೩. ೩೨ ವ) 

ಉದ್ದಿಷ್ಟವಿರತ - [ಜೈನ] ಶ್ರಾವಕರಲ್ಲಿನ ಒಂದು ಬಗೆ, ತನಗಾಗಿ 
ಮಾಡಿದ ಆಹಾರವನ್ನು ಉಣ್ಣದಿರುವವನು (ದರ್ಶನಿಕಂ 
ವರ್ತಿಹಂ ಅನುಪಮವಿರತ೦ ಉದ್ದಿಷ್ಠಿರತನೆಂದಿಂತು 
ಪನ್ನೊಂದು ವಿಕಲ್ಪಮನುಳ್ಳ ಶ್ರಾವಕರೊಳ್‌: ಸುಕುಮಾಚ, ೬. 
೩೬ ವ) 

ಉದ್ದೀಧಿತಿ ಎ ಕಾಂತಿಯನ್ನು 
(ಉನ್ನೀಲಿತನವಕುಸುಮೋಪಹಾರಂ 
ತಾರಾನಿಕರತಾರಂ: ಆದಿಪು, ೪. ೩೦ ರಗಳೆ) 

ಉದ್ದೀಪನ - ಉರಿಸುವ, ಉತ್ತೇಜನ (ಆ ಪಕ್ಷಾನ್ನಮೆ ಮೃತಿಗೆ 
ಉದ್ದೀಪನಪಿಂಡದವೊಲಾಗೆ ಅಘದಿಂ: ಯಶೋಧಚ, ೩. 
೩೪) 

ಉದ್ದೀಪನಪಿಂಡ - ಆನೆಗೆ ಕೋಪ ಬರಿಸಲು ತಿನ್ನಿಸುವ ಮದ್ದಿನ 
ಉಂಡೆ (ಉದ್ದೀಪನಪಿಂಡಪ್ರದೀಪ್ರ ಕಪಾಲೋಚ್ಚಳತ್‌ ಅತುಚ್ಛ 


ಮೇಲೆರಚುವ 
ಉದ್ದೀಧಿತಿ 


ಮದಜಳಚ್ಛಟಾಟೋಪಭೀಷಣಾರುಣ ಗ೦ಂಡಸ್ಥಲಮುಂ: 
ಆದಿಷು, ೧೪. ೬೩ ವ) 

ಉದ್ದೀಪಿತ - ಉರಿಯುವ (ಸುಯೋಧನಂ ಕ್ರೋಧಾನಲ 
ಉದ್ದೀಪಿತಹೃದಯನಾಗಿ ಶೌರ್ಯ ಮದಾಡಂಬರದೊಳ್‌ 


ಅಂಬರಂಬರಂ ಸಿಡಿಲ್ಬು: ಪಂಪಭಾ, ೯. ೪೩) 

ಉದ್ದು - ಒಂದು ಧಾನ್ಯ ಮಾಷ (ಧರಾಮರಸಮಿತಿ 
ಆಜ್ಯಮುಮ೦ ಉದ್ದುಮ೦ ಆ ಮಧುಮಾಂಸಮೆಂದು 
ಕಲ್ಲಿಪರ್‌: ಸಮಯಪ, ೧೪. ೧೪೯) 

ಉದ್ದೆಸ - [ಉದ್ದೇಶ] ಗುರಿ (ಅಸದಳಮೆಸೆದುದು ಮೊಗೆವ 
ಉದ್ದೆಸದೊಳೆ ತಳತಳಿಸಿ ಪೊನ್ನ ಪೊಸಕಳಸಂಗಳ್‌: ಆದಿಷು, 
ಶ್ರಿ ೮೫); ಅಭಿಪ್ರಾಯ (ಹಸುರ್ವಾಸೆ 
ಬಟ್ಟೆಯಿಂದುದ್ದೆಸಮಣೆಯದೆ ನಡೆದು ಕುಚನಗಾಂತದೊಳ್‌: 
ಆಚವರ್ಧ, ೬ ೮) 

ಉದ್ದೇಶ - ಎತ್ತರವಾದ ಪ್ರದೇಶ 
ದೇವತಾಭವನದೊಳ್‌ ಚೌವಟ್ಟದೊಳ್‌ 
ದುರ್ಜನೋಪಗತೋದ್ದೇಶದೊಳಂ ಪಣ್ಯವರ್ಮವೀಧಿ 
ವ್ರಾತದೊಳಂ .. .. ನೀತಿಗೆಟ್ಟಾಡುವರ್‌: ಸುಕುಮಾಚ, ೨. ೭) 

ಉದ್ದೇಶಿಸು — ದೃಷ್ಟಿಯಲ್ಲಿಟ್ಟುಕೊ (ಮತ್ತಮಾ 
ದಮಿತಾರಿಯನುದ್ದೇಶಿಸಿ ಬಲದೇವನಿಂತೆಂದಂ: ಶಾಂತಿಷು, 
೨.೩೦ ವ) 

ಉದ್ದಪ್ಪ - ಗರ್ವದಿಂದ ಕೂಡಿದ (ಸಪ್ತಸಮುದ್ರಮುದ್ರಿತ 
ಧರಾತಳಮಂ ಬೆಸಕಯ್ಸು ಮೀಜೆದ ಉದ್ದಪ್ಪ ವಿರೋಧಿ 
ಸಾಧನಮಂ ಆಹವದೊಳ್‌ ತಜೆದೊಟ್ಟು ಪಂಪಭಾ, ೧. 
೧೪೯) 

ಉದ್ದತ - ಶ್ರೇಷ್ಠ (ಕುಲಜರ೦ ಉದ್ದತರಂ ಭುಜಬಲಯುತರಂ 
ಹಿತರಂ ಈ ಸಭಾಮಧ್ಯದೊಳ್‌ ಅಗ್ಗಲಿಸಿದ ಮದದಿಂ ನಾಲಗೆ 
ಕುಲಮ೦ ತುಬ್ಬುವವೊಲ್‌ ಉಜದೆ ನೀಂ ಕೆಡೆನುಡಿವೈ: 
ಪಂಪಭಾ, ೧೦. ೨೦) 

ಉದ್ದತವೃತ್ತ - ಸೊಕ್ಕಿನ ನಡವಳಿಕೆಯುಳ್ಳವನು (ಉದ್ದತವೃತ್ತಂ y 
.. ಗಾಳಿಗೊಡ್ಡಿದ ಸೊಡರ್‌: ರಾಜಶೇವಿ, ೬. ೧೨೪) 

ಉದ್ದತಿಕೆ - ಅಹಂಕಾರ (ಇಕೆಗೆ: ಉನ್ನತಿಕೆ, ಉದ್ದತಿಕೆ, ಆಯತಿಕೆ: 
ಶಬ್ದಮದ, ೨೨೨, ಪು 

ಉದ್ದತಿಕೆ - ಉದ್ಭತಿಕೆ (ನೀನೆನ್ನಂ ಬಗೆಯದೆ ಉದ್ಭತಿಕೆಯೊಳಿರ್ದ್ಯೈ: 
ಧರ್ಮಾಮೃ, ೫. ೧೩೧) 

ಉದ್ಧರಣ - ಉದ್ದಾರ ಮಾಡುವಂಥದು (ದುರಿತಘನತಿಮಿರ 
ದಶಶತಕಿರಣ೦ ಅತಿಪ್ರೀತಿಕರಣ೦ ಅಖಿಳವಿನೇಯೋದ್ಧರಣಂ 
ಎಮಗಭವ ಭವಭಯಹರಣ೦ ಭವದೀಯ ಸಮವಸರಣ೦ 
ಶರಣಂ: ಆದಿಪು, ೧೪. ೩೮) 

ಉದ್ಧರಿಸು — ಮೇಲಕ್ಕೆತ್ತು (ಸಚ್ಚರಿತರ್‌ ಸಾಧುಗಳ್‌ 
ಎಮ್ಮನುದ್ಧರಿಸುಗೀ ಸ೦ಸಾರವಾರಾಶಿಯಿಂ: ಮಲ್ಲಿನಾಹು, ೧. 
೫) 

ಉದ್ದುರ -. ನಿರರ್ಗಳವಾದ (ಉದ್ದುರಂ ಉದ್ದಟಂ ಉನ್ಮುಖಂ 
ಉದ್ಭತಂ ಉಚ್ಛ್ಛಂಖಲಂ ನಿರರ್ಗಳಮಕ್ಕುಂ: ಅಭಿಧಾವ, ೨. 


(ನಗರಾಭ್ಯಂತರ 


೧. ೫೪), ಅತಿಶಯವಾದ (ಯಶೌಘನ ವಿರಹದ 
ಪರಿತಾಪಮಂ ಯಶೋಧರನ ಯಶೋಹರಿಚಂದನ 
ಚರ್ಚೆಯಿಂ  ಉದ್ದರ ದಾನಾಸಾರಸೇಕದಿ೦ ಮಗ್ಗಿಸಿದಳ್‌: 
ಯಶೋಧಚ, ೨. ೧೪); [ರಥದಿಂದ] ಕಳಚಿದ 
(ಕರಮೆರಡುಂ ಪಣೌವುದುಂ ಆತುರದಿಂದಂ ತನ 


ಸ 


೧೮೮ 


ಕುನ್ನಗೆಯ್ಯೊಳೆ ಕೊಂಡು ಉದ್ಧರಚಕ್ರದಿ೦ ಇಟ್ಟಂ ತಿರಿಪಿ 
ನರಪ್ರಿಯತನೂಜನ ಅಕ್ಷೋಹಿಣಿಯಂ: ಪಂಪಭಾ, ೧೧. 
೧೦೩) 

ಉದ್ದೂತರವ - ಜೋರಾದ ದನಿ (ಸೂತ ನಟ ವಂದಿಮಾಗಧ 
ವೈತಾಳಿಕ ಕಥಕ ಪುಣ್ಯಪಾಠಕ ವಿಪ್ರ ಉದ್ಭೂತರವಂ ಎಸೆಯೆ: 
ಪಂಪಭಾ, ೧೨. ೧೦೬) 

ಉದ್ದೂತಲೇಪರ್‌ -  [ಐಹಿಕತೆಯ] ಲೇಪವನ್ನು ದೂರ 
ಎಸೆದವರು (ಚರಮತನುಸಮಾಕಾರರ್‌ ಉದ್ದೂತಲೇಪರ್‌ 
ಪ್ರಣುತರ್‌ ನಿತ್ಕರ್‌ ಜಗನ್ಮಂಗಳನಿಳಯರ್‌: ಆದಿಷು, ೧. ೨) 


ಉದ್ಧೂಯಮಾನ - ಮೇಲೆತ್ತಿದ, ಹೆದೆಯೇರಿಸಿದ 
(ಉದ್ಭ್ಧೂಯಮಾನಪ್ರಕೀರ್ಣ ಚಾಪಲಕ್ಷಿತ ಕ್ಷತ್ರಪುತ್ರ 


ನಿರಂತರಮುಮಪ್ಪ ನಿಜಬಲಂಬೆರಸು: ಆದಿಪು, ೧೪. ೯೩ 
ವ) 

ಉದ್ದತ - ಎತ್ತಲ್ಲಟ್ಟ, ಎತ್ತಿ ಹಿಡಿದ (ಅಮರೇಂದ್ರ ಕರತಳೋದ್ಬಶ 
ಕಾರ್ತಸ್ಪರವಿಳಾಸ ಕಳಶಮುಖವಿಗಳಿತಸ್ಥೂಲ ದುಗ್ಗವಾರಿ 
ಧಾರಾಸಹಸಂಗಳ್‌: ಆದಿಪು, ೭. ೯೭) 

ಉದ್ದಷ್ಟ - ತಿವಿಯಲ್ಪಟ್ಟ, ಉಜ್ಜಲ್ಪಟ್ಟ (ಸಕಟೋದ್ಭ ಷ್ಟ ವನೇಭ 
ತುಂಗ ಜರಠ ಸೂಳ ಆರ್ಗಳಾಕಾರ ಮಾರ್ಗಕುಜಂ: ಆದಿಪು. 
೧೩. ೫೫) 


ಉದಧದಕುಕಿ - ದೃಢವಾದ ಹೊಟ್ಟೆಯುಳ್ಳ (ಉದದಕುಕಿ 
ಬ ಉ ಲ ಬ ೪ ಬದಿ 
ತನುಸ್ಸಿಗ್ದತನೂರುಹಂ ತುರಗ೦ ಮನಂಗೊಳಿಸಿದತ್ತು 
ಉತ್ತಾರ ಹೇಷಾರವಂ: ಮಲ್ಲಿನಾಪು, ೮. ೧೧೪) 

ಉದ್ದದ್ಧಜೂಟ - ಎತ್ತಿ ಕಟ್ಟಿದ ಜಡೆಯುಳ್ಳ (ಉತ್ಕಟಹಾಟಕ 
ಪದಕಮಣಿ ತ್ರಿಖಂಡಕರ್ಣಾಭರಣ೦ ಉದ್ದದ್ಧಜೂಟಂ: 


ಆದಿಪು, ೧೬. ೪೫ ವ) 

ಉದ್ದೋಧಕರ -ಅರಳಿಸುವ (ಬುಧಕುಶೇಶಯುದ್ದೋಧಕರ ಲಸತ್‌ 
ತಿಗ್ಗಕರಂ: ಆದಿಪು, ೬. ೬೬) 

ಉದ್ದೋಧಕೋಶ - ಜ್ಞಾನಕೋಶ (ಶ್ರುತಬಲಮೆ ಬಲಂ ಕೋಶಂ 
ಉದ್ದೋಧಕೋಶಂ: ಚಂದ್ರಪ್ರಪು, ೧. ೨೯) 


ಉದ್ಭಟ — ಶೂರ (ವೀರಭಟರ್‌ ಉದ್ಭಟ 
ಆರಭಟೀರಸರಿವರವರೆನ್ನದೆ ಎನ್ನರುಂ ಸೆಣಸುವೊಡೇ 
ಕಾರಣಮೋ ಚಕ್ರಂ: ಆದಿಹು, ೧೪. ೨೬) 

ಉದ್ಭಟವೃತ್ತ - ಉತ್ತಮ ನಡವಳಿಕೆಯುಳ್ಳ (ದೃಢಚಿತ್ತಂ 
ಉದ್ಭಟವೃತ್ತಂ ಫಾತಿಸಲೊಡರ್ಚಿದಂ ಘಾತಿಗಳಂ: 
ಪುಷ್ಪದಂಪು, ೧೪. ೧೬) 

ಉದ್ಭವ - ಹುಟ್ಟುವುದು, ಉತ್ಪತ್ತಿ (ತವದ ಆಯುಷ್ಯದ 


ಕುಂದದಂದದ ಬಿಯಂಗೆಯ್ದುಂ ಪವಣ್ಣೋಣದ ಉದ್ಭವದೆ 
ಏ ನೋಂತೆಂ ಎನಿಪ್ಪ: ಶಾಂತಿಷು, ೭. ೮) 


ಉದ್ಭಾವಿತ - ಕೂಡಿದ (ಭೂವಲ್ಲಭ ಸೋತ್ಸೇಪ 
ಭ್ರೂವಿಲಸಿತದತ್ತವಾಚನಾದೇಶ೦ ಇದಂ ಭಾವಿಸಿಂ ಎಂದು 
ಅತಿಮಧುರೋದ್ಧಾವಿತ ಗಂಭೀರನಾದದಿ೦ ಬಾಜಿಸಿದಂ: 
ಆದಿಹು, ೧೪. ೪೬) 

ಉದಾವಿಸು - ಕಾಣಿಸಿಕೊ (ಆವಾವಿಂದ್ರಿಯದ ವಿಷಯಮಂ 
ಶ್ರೋತ್ರದೊಳುದ್ಧಾವಿಪ ನಿರ್ಮಳಮೂರ್ತಿಗೆ 


ಅವನತನಪ್ಪೆಂ: ಶಬ್ದಮದ, ೧) 


ಉದ್ಭಾಸನ -.. ಉತ್‌-ಭಾಸನ] ಪ್ರಕಾಶಗೊಳಿಸುವುದು 
(ವಿಪುಳಗುಣ ವತ್ನಳತ್ವ್ತಮುಂ ಅಪಗತಮಳ ಜೈನಶಾಸನ 
ಉದ್ಭಾಸನಮುಂ: ಆದಿಷು, ೫. ೫೮) 

ಉದ್ಭಾಸಿ - ಪ್ರಕಾಶಮಾನವಾಧ (ದಯಿತೇಕ್ಷ ಮಗ್ನ ಮೃಗಂ 
ವಿಯತ್ಚ ಉದ್ಭಾಸಿ ರುಧಿರಕರ್ದಮ ವಲ್ಮೀಕಯುತಂ 
ಕೀರ್ತಿಚ೦ದ್ರಂ: ನೇಮಿನಾಹು, ೪. ೨೪) 

ಉದ್ಭಾಸಿಸು - ಬೆಳಕು ಬೀರಿ ಸ್ಪಷ್ಟಪಡಿಸು (ದೋಷಮಿನಿತೆಂದು 
ಬಗೆದುದ್ಳಾಸಿಸಿ ತಜೆಸಂದು ಅಣೆಯಲಾಣದೆ 
ಬೇಸಣುಗುಂ: ಕವಿರಾಮಾ, ೧. ೪೬) 

ಉದ್ದಿದ್ಯಮಾನ - ಚಿಗುರುತ್ತಿರುವ (ಅಭಿನವ ಉದ್ದಿದ್ಯಮಾನ 
ಮೃದುಕುಟಿಳಶ್ನಶ್ರು ಮಧುಕರಪಟಳ 
ಮುಗ್ಧಮುಖಸರಸಿಜನುಂ: ಆದಿಪು, ೩. ೯೦ ವ) 

ಉದ್ದಿನ್ನ - ಸೀಳಲ್ಲಟ್ಟ (ಸ೦ಜೀವಕಂಗೆ ಒಲ್ಲು ನೀಡಿದಂ ಉದ್ದಿನ್ನ 
ಮದಾಂಧಸಿಂಧುರ ಫಟಾಸಂಘಟ್ಟ ಕುಂಭಾಗನಿರ್ಯತ್‌ 
ಅಸ್ಕಕ್‌ ಕುಂಕುಮ ಪಂಕಪಂಕಿಳಸಟಾಜಾಳ೦ ಮೃಗಾಧೀಶ್ವರಂ: 
ಪಂಚತಂತ್ರ, ೧೧೦) 

ಉದ್ದಿನ್ನೆ - ಸೀಳುವವಳು (ಶ್ರೀಗಂ ವಾಕ್ತೀಗಂ ಇಂತೀಕೆಯೆ 
ಮಿಗಿಲೆನಿಪ ಐಶ್ವರ್ಯಸಂಪನ್ನೆಯಂ ಸಂವೇಗವ್ಯತ್ತನ್ನೆಯಂ 
ದುರ್ಧರಕುಮತನಗ ಉದ್ಭಿನ್ನೆಯಂ: ಸುಕುಮಾಚ, ೭. ೪೮ 

ಉದ್ಭೂತ - ತೊಳೆಯಲಾದ (ನದನದಿ ಉದ್ಭೂತವಾರಿಪ್ರಸರಂ 
ಎಸರ ನೀರಂದದಿಂ ಕಾಯ್ದು ಆಕಾಶದಿಶೌಘಂ 
ತೀವ್ರದಾವಾಗ್ನಿವೊಲುರಿದಪುದು: ಸುಕುಮಾಚ, ೪. ೧೩) 


ಉದ್ದಾಂತ - ಮೇಲೆ ಗಿರ್ರೆಂದು ತಿರುಗುವ, ಒಂದು ರಥಜೋದನಾ 
ರೀತಿ (ಆಗಳ್‌ ಸವ್ಯಾಪಸವ್ಯ ಭ್ರಾಂತೋದ್ವಾಂತಂಗಳೆಂಬ 
ರಥಕಲ್ಪ ವಿಶೇಷವಿನ್ಯಾಸಂಗಳಂ ಅಟೆದು ಸಾರಧಿಗಳ್‌ 
ಜೋದಿಸುವಾಗಳ್‌: ಪಂಪಭಾ, ೧೨. ೭೫ ವ); ಗದೆಯನ್ನು 
ಮೇಲೆ ತಿರುಗಿಸುವುದು (ಸವ್ಯಾಪಸವ್ಯ ಭ್ರಾಂತೋದ್ಧಾಂತ 
ಕರ್ಷಣ ಮಂಡಳ ಆವರ್ತನಾದಿಗಳಪ್ಪ ಮೂವತ್ತೆರಡು 
ಗದಾವಿಕ್ಷೇಪದೊಳಂ: ಪಂಪಭಾ, ೧೩. ೯೨ ವ) 

ಉದ್ಭಾಮಿತ - ಗದೆಯಿಂದ ಹೊಡೆಯುವ ರೀತಿಗಳಲ್ಲಿ 
(Gr ಉದ್ಭಾಮಿತಂ ಉಚಿತವಿರುದ್ಧಂ ಅಚಿಂತ್ಯಮುಂ ಎಂಬ 
ಎಂಟುಂ ತೆಜದ ಪ್ರಕರಣ೦ಗಳೊಳಂ: ಗದಾಯು, ೮. ೧ ವ) 

ಉದ್ಭೂಲತೆ - [ಉತ್‌ ಭ್ರೂಲತೆ] ಉನ್ನತವಾದ ಹುಬ್ಬು ಎಂಬ 
ಬಳ್ಳಿ (ಕೋಮಲತನು ಅಲರ್ಗಣ್‌ ನೀಳ್ಬ ಧಮ್ಮಿಲ್ಲಂ 
ಉದ್ಭೂಲತೆ ಸದ್ದಂತಚ್ಛದಂ ದಂತರುಚಿ ರುಚಿರಶೋಭಾಕರಂ: 
ಆದಿಷು, ೪. ೨೦) 

ಉದ್ಯಚ್ಛಂಗ - ಮೇಲೆ ಚಾಚಿಕೊಂಡಿರುವ ಕೋಡು, ಶಿಖರ 
(ಮಂತ್ರಪೂತಾಂಗಮಂ ನೃಪನೆಯ್ದಿದಂ ಉದ್ಯಚ್ಛಂಗಂ ಆ 
ಶತಶೃಂಗಮಂ: ಪಂಪಭಾ, ೧. ೧೧೫) 

ಉದ್ಯಜ್ಜೋತಿ - [ಉದ್ಯತ್‌- ಜ್ಯೋತಿ] ಅಪರಿಮಿತ ಬೆಳಕು 
(ಆಪೊತ್ತುಂ ಮಣಿದೀಪಕಳಾಪೋದ್ಯಜ್ಜೋತಿಗಳ್‌ 
ದಿಶಾಮಂಡಲಮಂ ವ್ಯಾಪಿಸುತಿರೆ: ಆದಿಷು, ೫. ೪೦) 

ಉದ್ಯತ್‌ - ಮೇಲಕ್ಕೆ ಚಾಚಿಕೊಂಡಿರುವ (ಬಿಣ್ಣೊಂಚಲ್‌ ಉದ್ಯತ್‌ 
ಕುಚದಂತಿರೆ: ಲೀಲಾವತಿ, ೧೪. ೯೩); ಹರಡುತ್ತಿರುವ 
(ಚಾರು ಉದ್ಯತ್‌ ನಯನಾಂಶುಚಂದ್ರಿಕೆಗಳಿಂ 
ನೀರಾಜಿಸಿತ್ತೆಲುಂ: ಆಚವರ್ಧ, ೨. ೪೩) 


ಪರಿವೃತ 


ಒಂದು 


೧೮೯ 


ಉದ್ಯತ - ಪ್ರಯತ್ನವುಳ್ಳ (ರಣೋದ್ಯತನಾಗೆಂಬುದ೦ ಎಮ್ಮಂ 
ಅನ್ಯರವೊಲೇಂ ನೀಂ ಪ್ರಾರ್ಥಿಸಲ್ಟೇಟ್ಟುದೇ: ಪಂಪಭಾ, ೧೦. 
೧೦) 

ಉದ್ಯಮ - ಪ್ರಯತ್ನ (ಆ ಕೌಂತೇಯರಾಯಕ್ಕೆ ಗೆಂಟೆಂತಕ್ಕುಂ 
ಅದಂ ಮತ್‌ ಉದ್ಯಮಮೆ ಪೇಟ್‌: ಪಂಪಭಾ, ೧೨. ೪೭) 

ಉದ್ಯಾನವನ - ಸಾರ್ವಜನಿಕರ ವಿಹಾರದ ವನ (ಸಮಸ್ತಲೋಕಂ 
ರಮಿಯಿಸುವ ವನಾಂತರಂ ಅಂತದು ಉದ್ಯಾನವನಂ: 
ಅಭಿಧಾವ, ೧. ೭. ೧೩) 

ಉದ್ಯಾಪನ - ವ್ರತವನ್ನು ಪೂರ್ಣಗೊಳಿಸಲು ಮಾಡುವ ಕರ್ಮ 
(ಅವಿಪ್ಪತ್ತಯ್ದು ನೆಜ್‌ದಂದಕ್ಕುಂ ತದುದ್ಯಾಪನಂ: ಸುಕುಮಾಚ, 
೯. ೧೧) 

ಉದ್ಯುಕ್ತ - ಪ್ರಯತ್ನಪಡುವವನು (ಕಾವ್ಯಶ್ರೀಕರಣೋದ್ಯುಕ್ತನಕ್ಕೆ ಕವಿ 
ತನ್ನಜೆವಂತೆ: ಕವಿರಾಮಾ, ೧. ೨೧) 

ಉದ್ಯೋಗ - ಕಾರ್ಯ, ಉದ್ದೇಶ (ಸರ್ವಲಕ್ಷಣಸಂಪೂರ್ಣನಪ್ಪ 
ಮಗನನಮೋಘಂ ಪಡೆವೆಂ ಎಂಬ 
ಉದ್ಯೋಗಮನೆತ್ತಿಕೊಂಡು: ಪಂಪಭಾ, ೧. ೧೩೪ ವ) 

ಉದ್ಯೋಗಂಗೆಯ್‌ - ತೊಡಗು (ಆರಭಟೀವೃತ್ತಿಯುಕ್ತಮಪ್ಪ 
ತಾಂಡವಮ೦ ಆಡಲ್‌ ಉದ್ಯೋಗಂಗೆಯ್ದು: ಆದಿಷು, ೭. 
೧೧೪ ವ) 

ಉದ್ಯೋತ - ಹೊಳಪು, ಕಾಂತಿ (ಉದ್ಯೋತಂ ಶ್ಲೇತಕೃಷ್ಣಂಗಳಂ 
ಅಟೆಪುವವೊಲ್‌ ಪುಣ್ಯಪಾಪ೦ಗಳಂ೦ ಸ್ಯಾದ್ದಿದ್ಯಾವಾದಂಗಳಿಂದ 
ಭವ್ಯರ ಬಗೆವುಗುವನ್ನಂ: ಮಲ್ಲಿನಾಪು, ೧. ೪) 

ಉದ್ಯೋತಿ - ಉದ್ಯೋತ (ಭೂಷಣಾಡ೦ಬರ ಉದ್ಯೋತಿಯಿಂ 
ಒಪ್ಪಿರ್ದುದ್ದಿಳಾಸಂ: ಆದಿಷು, ೧೧. ೪೬) 

ಉದ್ದಂಶ - ಎತ್ತರವಾದ ಬಿದಿರುಮೇಳೆ ಮತ್ತು ಉತ್ತಮವಂಶ 
(ಉದ್ದಂಶ ವಿಂಧ್ಯಾವನಿಭೃನ್ನೂರ್ಧಾಧಿರೂಡ ದ್ವಿಪಭಯದ 
ರವಂ ರಾಜಕಂಠೀರವಂ ತಾನೆನೆ: ಆದಿಷು, ೧೪. ೯೮) 

ಉದ್ದರ್ತ - ಅಂಗರಾಗ (ಚಂದನ ಉದ್ದರ್ತಂ ಈಗಳಿದೇಕಿಲ್ಲ 
ಎನೆ: ಲೀಲಾವತಿ, ೭. ೮೪) 

ಉದ್ದರ್ತನ - ಸುಗಂಧ ಲೇಪಿಸುವುದು (ಪ್ರಸಾಧಕದ್ರವ್ಯಸಂ 
ಉತ್ಸಾದಿತಂ ಉದ್ದರ್ತನಂ ಉತ್ಸಾದಂ ಪಿಷ್ಟುತಚೂರ್ಣಮದು 
ಪಟವಾಸಂ: ಅಭಿಧಾವ, ೧. ೧೩. ೧೫); ಬಣ್ಣ ಹಾಕುವ 
ಒಂದು ಬಗೆ (ಅನಿಲಕಂ ಪತ್ರಕಂ ಬಿಂದುಕಂ 
ಧೂಮ್ರಾವರ್ತನಂ ಉದ್ವರ್ತನಂ ಚಿತ್ರಪ್ರವರ್ತನಂ 
ಎಂಬಾಳುಂ ಪ್ರಕಾರಮುಮಂ: ಮಲ್ಲಿನಾಹು, ೫. ೪೨) 

ಉದ್ವರ್ತನಂಗೆಯ್‌ - ಲೇಪನಮಾಡು (ಘನಸಾರಮೇಳಾಪಿತ 
ಯಕ್ಷಕರ್ದಮಮಂ ಉದ್ವರ್ತನಂಗೆಯ್ದು: ಧರ್ಮಪ, ೨. ೫೨ 
ವ) 

ಉದ್ದಹ -.. ಅಗ್ರಗಣ್ಯ (ರಥದಿಂದ ಇಟೆದುಬಂದಂ 
ಉಪೇಂದ್ರಯುತಂ ರಘೂದ್ಧಹಂ: ಪಂಪರಾ, ೧೬. ೨೦) 

ಉದ್ದಹನ - ಮದುವೆ (ಶರಧಿ ನಗ೦ ಪುರಂ ಜನಪನ ಉದ್ದಹನಂ 
ತನಯ ಯತು ಚಂದ್ರ ಭಾಸ್ಕರರುದಯಂ: ತ್ರಿಷಷ್ಟಿಪು, ೧. 
೪೨) 

ಉದ್ದಾಹ - ಮದುವೆ (ವಿವಾಹ ಉದ್ದಾಹ 
ಅಭಿಧಾವ, ೧. ೧೧. ೧೧) 


ಪರಿಣಯಂ: 


ಉದ್ದಾಹಗೇಹ - ಮದುವೆಯ ಮನೆ (ಹರಿನೀಲ ಸ್ತಂಭಮುಂ 
ಜಾಗದ ಪಡಲಿಗೆಯುಂ ಎಳಸೆ ಬೆಡಂಗಾದುದು 
ಉದ್ವಾಹಗೇಹಂ: ಪಂಪರಾ, ೫. ೧೧೨) 

ಉದ್ದಿಗ್ಗೆ - ತಳಮಳಗೊಂಡವಳು (ಪೊತ್ತುದು ಸಂಲಗ್ನವಿರಹಾಗ್ನಿ 


ತಾಪೋದ್ದಿಗ್ನೆಯ ನಾಸಿಕಮಭೇದಮಂ ಚಂಪಕದೊಳ್‌: 
ಚಂದ್ರಪ್ರಪು, ೫. ೧೩೨) 
ಉದ್ದಿಳಾಸ - ಅತಿಶಯ ಬೆಡಗು (ಭೂಷಣಾಡಂಬರ 


ಉದ್ಯೋತಿಯಿ೦ ಒಪ್ಪಿರ್ದ ಉದ್ದಿಳಾಸಂ: ಆದಿಷು, ೧೧. ೪೬) 

ಉದ್ವೇಗ - ಕಳವಳ (ತಂತಮ್ಮ ಮಾಡಿದುದಂ ತಾಂ 
ಉಣವೇಟ್ಕುಂ. ಎಂದು ಪಿರಿದೊಂದು ಉದ್ದೇಗದಿಂದಂ 
ಮಗುಟ್ಚಂ: ಕಾದಂಸಂ, ೩. ೯) 

ಉದ್ದೇಗಪರ ದ ಕ್ಷೋಭೆಗೊಂಡ (ಮಾರಿದತ್ತನೃಪಂ 
ಬಿಲ್ಲುಂಬೆಆಗು೦ ಆದಂ ಉದ್ದೇಗಪರಂ: ಯಶೋಧಚ, ೪. 
೭೧) 

ಉದ್ದೇಜನ - ಉದ್ವೇಗ (ಕಣ್ಣೀರ್ಗಳೊಳ್‌ ತೇಂಕುತುಂ 
ದುಃಖಸಹಸ್ರ ಉದ್ವೇಜನ ಅಧೋಮುಖಿಯೆನಿಪ 
ಮಹಾಶ್ವೇತೆಯಂ ಕ೦ಡನಾಗಳ್‌: ಕಾದಂಸಂ, ೭. ೮) 

ಉದ್ದೇಳ - ಮೇರೆಮೀರಿದ (ಶೃಂಗಾರರಸೋದ್ವೇಳ೦ ಕಂದರ್ಪ 
ಕುಸುಮ ಬಾಣಾಭೀಳಂ: ಗಿರಿಜಾಕ, ೧೦. ೪೭) 


ಉದ್ದತ್ತ - ತುಂಟ (ನಂದೆ ಅಪರನಂದೆ ಅಶ್ವಿನಿ ಮಹಾನಂದೆ 
ಎಂಬ ತೀರ್ಥಜಲ೦ಗಳೊಳ್‌ ಓಲಾಡುತ್ತುಂ ಉದ್ದತ್ತ ರಿಪು 
ನೃಪತಿಗಳಂ ಏಸಾಡುತ್ತುಂ ಅಲ್ಲಿಂ ತಳರ್ದು: ಪಂಪಭಾ, ೪. 
೧೮ ವ); ಗಡುಸಾದ (ನೆತ್ತಿಯೊಳ್‌ ಎಜ್‌ದೆಜ್‌ದು ಇನಿಸು 
ಅಆ್‌ೌಯೊತ್ತಿ ಬಚೆಕ್ಕಿಟೆಯೆ ಹೊಸೆದು ಜಡೆಗೊಂಡಿರ್ದ 
ಉದ್ದತ್ತಕುಚಯುಗೆಯ ಕೇಶಮ೦ ಎತ್ತಂ ಪಸರಿಸಿದಂ: 
ಪಂಪಭಾ, ೧೨, ೧೫೪); ಅಹಂಕಾರಿ (ಅತಿ 
ಉದ್ದ್ವತ್ವನ್ಯಪರೆಜಗಿದರ್‌ ಭೂಪೋತ್ತಮನ ಅಡಿಗೆ 
ಅಧಿಕಭಾರ೦ ಎಅಗಿಸದಾರಂ: ಮಲ್ಲಿನಾಪು, ೩. ೨೨) 

ಉದ್ದತ್ತತೆ - ಸೊಕ್ಕು (ಕೊಳ್ಳಳ್‌ ಏವೇಲಟ್ಸ್‌ಂ ಉದ್ದತ್ತತೆಯಂ 
ಸೌಭಾಗ್ಯಸಂಪತ್ತಿಗೆ ಖಗನ ಮಗಳ್‌: ನೇಮಿನಾಪು, ೩. ೪) 

ಉದ್ದತ್ರವೃತ್ತತೆ - ಅತಿಶಯ ವರ್ತುಲತ್ವ (ಒಲ್ಲು ನೋಡುವ 
ಗಾಡಿಕಾರ್ತಿಯರ ಕಣ್ಣೆ ಕಾಮನ ಅಡ್ಡಣದಂತೆ ದೊಡ್ಡಿತ್ತಾಗಿ 
ಮೀಜುವ ಉದ್ದ್ವತ್ರವೃತ್ತತೆಯಂ ಈಟ್ಟುಕೊ೦ಡಂತೆ 
ಉದ್ದ್ದತ್ತಂಗಳಾದುವು: ಪಂಪಭಾ, ೨ ೩೯ ವ) 

ಉದ್ದಿ - ಕೆಚ್ಚಲು (ಪಾಣಿತಳಂ ಘಟೋದ್ಲಿಗಳೊಳ್‌ 
ಅಚ್ಚೊತ್ತಿರ್ಪಿನಿ೦ ಭೋರೆನಲ್‌ ಕಜ್‌ದಳ್‌ ಪಾಲಂ ಅತೀವ 
ಲೀಲೆಯೊದವಲ್‌: ತ್ರಿಷಷ್ಟಿಪು, ೧೫. ೨೭) 

ಉನ್ನಂ - ನಡುವಣ ರೀತಿಯವನು (ಅಂತಹಂ ಇಂತಹಂ 
ಉಂತಹ೦ ಎಂತಹಂ ಅರ್ಥದೊಳ್‌ ಮೇಣ್‌ 
ಅಂತವಣ್‌ಡೆಗೆ ಅನ್ನಂ ಇನ್ನ೦ ಉನ್ನನು೦ ಎನ್ನಂ: ಶಬ್ದಮದ, 
೧೭೧) 

ಉನ್ನತ - ನಿಡಿದಾದ (ಉತ್ತುಂಗ ಸುಸೂಕ್ಷ್ಮ ಪಾರ್ಶ್ವ ಕೃಶ 
ಕೋಮಳ ನಿಮ್ಮ ಘನ ಉನ್ನತ ಪ್ರದೇಶಂಗಳಂ ಆ 
ಸಮಾನತಳದಲ್ಲಿಯೆ ಚಿತ್ರಕಂ ಎಯ್ದೆ ತೋರ್ಪವೋಲ್‌: 
ಪಂಪಭಾ, ೧೩. ೨೧) 

ಉನ್ನತಿ - ಮೇಲ್ಮೆ 
ನುಡಿಯುತ್ತುಂ: 


(ತನ್ನ 


ಗಿರಿಜಾಕ, 


ಸಾಮರ್ಥ್ಯದೊಂದುನ್ನತಿಯಂ 
೧೦. ೪೫ ವ); ಏಳಿಗೆ 


೧೯೦ 


(ಆರತಿಗಳನೆತ್ತಿಯೆತ್ತಿ ಪಿಂಗದೆ ಮಂಗಳೋನ್ನತಿಯಂ 
ಕೊಂಡಾಡುತ್ತುಂ: ಗಿರಿಜಾಕ ೧೦. ೪೫ ವ); ಉಚ್ಚತೆ 
(ಉತ್ತಮಕುಲಶೈಲ೦ ಉನ್ನತಿಯಂ ಏಳಿದವಾಗೆ ಬಿಸಲಸ್ಬೊಡಂ 
ಬಿಸುಟ್ಕ್‌ಮ ಬಿಸುಡೆಂ ಮದೀಯ ಪುರುಷವ್ರತಮೊ೦ದುಮಂ: 
ಪಂಪಭಾ, ೧. ೮೩), ಎತ್ತರ (ಮಂದರಮೇಂ ತಾಂ 
ರಾಜಿಸಿದುದೊ ಲಕ್ಷಯೋಜನ ಉನ್ನತಿಯಿಂದಂ: ಮಲ್ಲಿನಾಹು, 
Le) 

ಉನ್ನತಿಮಾಡು - ದೊಡ್ಡದಾಗಿ ಮಾಡು (ಮುಂದಿಟ್ಟು ಚಕ್ರಮಂ 
ತಿರಿತಂದುದುಮಂ ಪೂಟದಿರ್ದು ಬಯ್ತಂಗೊಳ್ಳೂಂದಂದದೆ 
ಕೊಂಡುದುಮಂ ಅದೇನೆಂದುನ್ನತಿಮಾಡಿ 
ಪೊಗಖ್ದ್‌ಯೊಳಗಣಜೆಯದುದೇ: ಆದಿಷು, ೧೪. ೬೭) 

ಉನ್ನಮಿತ - ಮೇಲಕ್ಕೆತ್ತಿದ (ಆ ಶುಕ ರಾಜಾಭಿಮುಖ ಉನ್ನಮಿತ 
ದಕ್ಷಿಣಚರಣನು೦ ಅತಿಸ್ಪಷ್ಟವರ್ಣಸ೦ಸ್ಕಾರಮಪ್ಪ ವಾಣಿಯುಂ 
ಕೃತಜಯಶಬ್ದನುಂ ಆಗಿ: ಕಾದಂಸಂ, ೧. ೨೦ ವ) 

ಉನ್ನಿದ್ರ - ಅರಳಿದ (ಉನ್ನಿದ್ರಾಂಭೋಜಾಸ್ಕೆಗೆ ಮದನದ್ರವಮುಂ 
ಕಣ್ಣನೀರುಂ ಉಣ್ಮಿದುವಾಗಳ್‌: ಆದಿಪು, ೧೨. ೪೪); 
ಜಾಗೃತ (ಭದ್ರ೦ ಉನ್ನಿದಂ ಅಪಾರಂ ಪಾವನಪಸ್ತುತಗತಿ 


ಭುವನಾಗಸ್ಸಿತಂ .. .. ಸಿದ್ಧನೀರೇಜಷಂಡಂ: ನೇಮಿನಾಹು, ೧. 
೩) 
ಉನ್ನಿದ್ರನಾಗು - ನಿದ್ದೆಯಿಂದ ಎಚ್ಚರಗೊಳ್ಳು 


(ಮಂಗಳಪಾಠಕರವಂಗಳೊಡನೆ ಭರತೇಶ್ವರ೦ ಉನ್ನಿದ್ರನಾದಂ: 
ಆದಿಷು, ೧೨. ೫೩ ವ) 

ಉನ್ನಿದ್ರೆ -. ನಿದ್ದೆ ತಿಳಿದೆದ್ದ (ಮಂಗಳಾನಕ ಸದ್ರಭಸದಿಂದಂ 
ಉನ್ನಿದ್ರೆಯಾದ ಮಹಾದೇವಿವೆರಸು: ಪುಷ್ಪದಂಪು, ೧೨. ೬ 
ವ) 

ಉನ್ನಿಸು - ಲೆಕ್ಕಿಸು (ಆರು೦ ಗಡ ಉನ್ನಿಸದು ತನುಮನವ 
ಮೇಣಿನ್ನಾರುತ್ಕ ಧೀರತೆಯಂ ಆಹರಿಸದು: ಅನುಭವ, ೮೨) 

ಉನ್ನುನ್ನಂ - ವಿಶೇಷವಾಗಿ (ಬಿನ್ನನೆ ಕುರುಳ ನೆಟಲ್ಲಳ್‌ ತನ್ನೊಳೆ 
ತಳ್ಳೊಯ್ದು ನೆಗಟ್ಬ ಕಜ್‌ಯನೆ ಪೋಲ್ತು ಉನ್ನುನ್ನಂ 
ಸೊಗಯಿಸುತಿರೆ: ಆದಿಷು, ೭. ೧೦); ಮಧ್ಯೆ ಮಧ್ಯೆ (ಕೆನ್ನೆಯ 
ನರೆಯಂ ಕದಪಿನೊಳ್‌ ಉನ್ನುನ್ನಂ ನೆಗೆದ ತೆರೆಯನೊಡ್ಡಿದ 
ಜರೆಯಂ ಕನ್ನಡಿಯ ನೋಡಿ ತಜೆಸಲೆ ಕನ್ನಡಿಕುಂ ವೃದ್ಧ 
ನೋಡ ನಿನ್ನಯ ಮೊಗಮಂ: ಅಜಿತಪು, ೨. ೯೬) 

ಉನ್ಮಗ್ಗ ದ ಮೇಲೆ ಉಕ್ಕುವ (ಗುಹಾಮಧ್ಯದೊಳ್‌ 
ಉನ್ಮಗ್ನನಿಮಗ್ನಜಲನಿಮ್ನಗಾತಟದೊಳ್‌ ಬೀಡ೦ ಬಿಡಿಸಿ: 
ಆದಿಷು, ೧೩. ೫೦ ವ) 

ಉನ್ಮಗ್ಗನಿಮಗ್ಗಜಲ - ಮೇಲೆ ಚಿಮ್ಮುವ ಕೆಳಗೆ ದುಮುಕುವ 
ನೀರು (ಗುಹಾಮಧ್ಯದೊಳ್‌ ಉನ್ನಗ್ನನಿಮಗ್ಗಜಲ 
ನಿಮ್ನಗಾತಟದೊಳ್‌ ಬೀಡಂ ಬಿಡಿಸಿ: ಆದಿಷು, ೧೩. ೫೦ 
ವ) 

ಉನ್ಮತ್ತ - ಮದಿಸಿದ (ವಚನಪೌಢಿಯಂ ಅರ್ಥಪ್ರಚುರತೆಯ೦ .. 
.. ಮಾತ್ಸರ್ಯಚಿತ್ತಂ ಉನ್ನತ್ತಂ ಅಚೆದೊಡೇ೦ ಪೊಗಲ್ಟ್‌ಪನೇ: 
ಮಲ್ಲಿನಾಪು. ೧. ೨೭) 

ಉನ್ನತ್ತವಿಳಾಸನ - ಹುಚ್ಚಾಟ (ನೃತ್ಯಂ ಬಗೆಯಲೆನಗೆ ದಲ್‌ 
ಉನ್ನತ್ತವಿಳಾಸನಂ: ಆದಿಷು, ೯. ೫೫) 

ಉನ್ಮದ - ಸೊಕ್ಕಿದ, ಮದಿಸಿದ (ಉರಿಯಿಂ ಕರಿಮುರಿಕನಾದುವು 
ಉನ್ನದ ಪರಭೃತ ಷಟ್ಟರಣ ರಾಜಕೀರಕುಲ೦ಗಳ್‌: ಪಂಪಭಾ. 
೫. ೯೦) 


ಉನ್ಮದಾಳಿ - ಸೊಕ್ಕಿದ (ಹೆಣ್ಣುದುಂಬಿ (ಆ ಸತಿಯಿಕ್ಕಿದ ಕಣ್ಣ 
ನೀರ ಧಾರೆಗಳೊಳೆ ನಾಂದು ಎಲರ್ಜಿ ಪೊದಳ್ಳು ಒರ್ಮೆಯೆ 
ಪಾಣೆದುವು ಉನ್ಮದಾಳಿಗಳ್‌: ಪಂಪಭಾ, ೫. ೧೦) 

ಉನ್ಮನ - ಉತ್ಕಂಠಿತ ಮನಸ್ಸು (ಜನ್ಮಾಭಿಷೇಕ ಕಾರ್ಯದೊಳ್‌ 
ಉನ್ಮನರಪ್ಪ ಇಂದ್ರರೆರಡುಮಾಸಮಿಕ್ಕುಂ: ಆದಿಷು, ೭. ೭೬) 

ಉನ್ಮಯೂಖ - [ಉತ್‌*ಮಯೂಖ] ಮಹಾ ಕಾಂತಿಯುಕ್ತವಾದ 
(ಬಾಹುಬಲಿಕುಮಾರಂಗೆ ಲೇಖಮಂ ಉನ್ಮಯೂಖ 
ರತ್ನಾಭರಣಪ್ರಾಭೃತ ಸಮೇತಮನಟ್ಟುವಂತು 
ಮಹಾಸಂಧಿವಿಗಹಿಗೆ ಬೆಸಸಿದೊಡೆ: ಆದಿಷು, ೧೪. ೪೩ ವ) 

ಉನ್ಮಾರ್ಗ - ತಪ್ಪು ದಾರಿ (ಮಚ್ಚರಿಸಿ ಕಲಿಯಗಾಭ್ಯರ್ಣದೊಳ್‌ 
ದ್ರವ್ಯಲೋಭಾತುರರ್‌ ಉನ್ಮಾರ್ಗೋಪದೇಶೋದ್ಯತಮತಿಗಳ್‌ 
ಅತಿಕ್ರೂರರಪ್ಪರ್‌ ದ್ವಿಜನ್ಮರ್‌: ಆದಿಷು, ೧೫. ೨೬) 

ಉನ್ಮಾರ್ಗವೃತ್ತಿ - ಆಕ್ರಮಣಶೀಲತೆ (ಗಂಭೀರನಾಭಿಯೊಳ್‌ 
ಉನ್ಮಾರ್ಗವೃತ್ತಿಯೆಂಬುದು ಅಂದಿರಡರ್ದ ಬಾಸೆಯೊಳ್‌ 
ಅನತಿಗುಣಶ್ತಾಫ್ಯ ಸ್ವಭಾವಮೆ ಎಂಬುದು: ವರ್ಧಮಾಪು, ೮. 
೨೪ ವ) 

ಉನ್ನಿಷಿತ - ಅರಳಿದ (ತಳೆದನಿಮಿಷ ವಧುಗಳ್‌ ಕಣ್ಣೊಳಿಸಿದರ್‌ 
ಉನ್ಮಿಷಿತ ಕರ್ಣಿಕಾರ ಲತಾಸಂಕುಳಮೆನೆ: ಪಂಪರಾ, ೧೬. 
೯೧) 

ಉನ್ನೀಲತ್‌ - ಅರಳಿದ (ಸಾಲಪ್ರಾಂಶು ವಿಶಾಲ ಲೋಲನಯನಂ 
ಪ್ರೋದ್ಯತ್‌ ವೃಷಸ್ಕಂಧ೦ ಉನ್ಮೀಲತ್‌ ಪಂಕಜವಕ್ತಂ ಆಯತ 
ಸಮಗ್ರ ಉರಸ್ಸೃಳಂ: ಪಂಪಭಾ, ೧. ೬೮) 

ಉನ್ಮೀಲನ - ಅರಳುವುದು (ನಲ್‌ ದಯೆಯ ನೇತ್ರೋನ್ನೀಲನಂ 
ಗೆಯ್ದ ಸಚ್ಚರಿತರ್‌ ಸಾಧುಗಳ್‌ ಎಮ್ಮನುದ್ಧರಿಸುಗೆ ಈ 
ಸಂಸಾರವಾರಾಶಿಯಿಂ: ಮಲ್ಲಿನಾಹು, ೧. ೫) 

ಉನ್ಮೀಳಿತಲೋಚನ - ಅರಳಿದ ಕಣ್ಣು 
ನಿಕಾಮಕೋಮಳಕರತಳಪಲ್ಲವಸ್ಪರ್ಶನಸುಖ 
ಲೋಚನನಾಗೆ: ಆದಿಹು, ೪. ೪೮ ವ) 


(ಶ್ರೀಮತಿಯ 
ಉನ್ಮೀಳಿತ 


ಉನ್ನೀಷಿತ - ಅರಳಿದ (ಸಿತಪುಂಡ್ರ ಅಂಭೋಜ ಪಂಡ 
ಊನ್ಮೀಷಿತ ಕಾಸಾರವಾರಪ್ರಸೂನಾಂಚಿತ ಖಂ 
ದ್ರುಮಸಮಿತಿಮಯ ಉದ್ಯಾನ ಶೋಭಯಮಾನಂ: 


ಶಾಂತೀಶ್ವಪು, ೬. ೮೧) 

ಉನ್ಮುಕ್ತ - ಚೆಲ್ಲಿದ, ಬಿದ್ದ (ನಿಜವಿಜಯಕರ ಉನ್ನುಕ್ತಂಗಳಪ್ಪ 
ಮುಕ್ತಾಮುಕ್ತ ವಿನಿರ್ದಳಿತ ವೀರಯೋಧ ರುಧಿರವಾರಾಶಿ 
ಶೀಕರಂಗಳಿಂ ಉದಗ್ರಕೋಪಾನಳನನಾಜಿಸಲ್ಪಡದೆಯುಂ: 
ಆದಿಪು, ೧೪. ೧೦೩ ವ) § 

ಉನ್ಮುಖ - ಕಾತರನಾದ (ದಶಮುಖಂ ಉನ್ಮುಖಂ ಅಳಿಪಿಂ 
ಶಶಿಮುಖಿಯಂ .. .. ಉಯ್ದಂ: ಪಂಪರಾ, ೯. ೧೦೨) 

ಉನ್ಮುಖಮಾನಸ - ಆಸಕ್ತಚಿತ್ತ (ಅಭಿನವ ಯೌವನಾರಂಭಪ್ರೇರಿತ 
ಇಂದ್ರಿಯವಿಷಯಸುಖಾನುಭವ ಉನ್ಮುಖಮಾನಸರ್‌ ಕೃಪಾಣ 
ಖೇಟಕವ್ಯಗ್ರಪಾಣಿಗಳ್‌ ಬಂದು: ಆದಿಷು, ೯. ೯೭ ವ) 

ಉನ್ಮುಚ್ಛಮಾನ - ಬಿಡಲ್ಲಟ್ಟ (ಗಣಬದ್ಧ ಅಮರಹೂಂಕೃತಂ 


ಜಯಕುಮಾರ ಉನ್ಮುಚ್ಯಮಾನೋಗ್ರಮಾರ್ಗಣ೦: ಆದಿಷು, 
೧೩. ೬೭) 

ಉನ್ಮೂಲನ = ಬೇರುಸಹಿತ ಕಿತ್ತುಹಾಕುವುದು 
(ಕುರುರಾಜಮಹಾಮಹೀಜ ಮೂಲೋನ್ಕೂಲನ 


ಪ್ರಳಯಭಂಜನನುಂ: ಗದಾಯು, ೨. ೧೮ ವ) 


೧೯೧ 


ಉನ್ಮೇಷ - ಕಣ್ಣು ತೆರೆಯುವುದು (ನಿಜನಿಏಷೋನ್ನೇಷಮಾತ್ರಂ 
ಜಗತ್ತಯ ಸೃಷ್ಟಿಕ್ಷುನಾದ ಕೃಷ್ಣನ: ಜಗನ್ನಾವಿ, ೩. ೬೭) 

ಉನ್ಮೋಟಿತ - ವಿಶೇಷವಾಗಿ ಹೊಡೆಯಲ್ಪಟ್ಟ (ಸುಗಿದು ಸಮದ 
ಇಭಕರ ಉನ್ಮೋಟಿತ ಮಹೀಜಮಂ೦ ವಿಂಧ್ಯಾಟವಿಯಂ 
ಪೊಕ್ಕುದು ಆ ಮಹೋಗ್ರವರಾಹಂ: ಲೀಲಾವತಿ, ೬. ೧೭) 

ಉಪಕಂಠ — ಹತ್ತಿರ (ವಿಜಯಾರ್ಧಮಹೀಧರ 
ಉಪಕಂಠವನನಿಕಟದೊಳ್‌ ಬೀಡ೦ ಬಿಟ್ಟಾಗಳ್‌: ಆದಿಷು, 
೧೩. ೫೫ ವಮ); ತಪ್ಪಲು (ಜಂಬುಕಂ ಉದ್ಯತ್‌ 
ವಿಪುಳತರಮಪ್ಪ ಗಿರಿವರದ ಉಪಕಂಠದ ಬಿಲದೊಳ್‌ 
ಇರ್ಪುದು ಅತಿಮುದದಿಂ: ಪಂಚತಂತ್ರ, ೯೨); ಕುದುರೆಯ 
ಓಟದ ಒಂದು ಬಗೆ (ಬಿಂಕಂಬಡೆದುದು ವಿಕ್ರಮಂ ಅಂಕಿತಂ 


ಉಪಕಂಠಂ  ಉಪಜಯಂ  ಉಪಜವಮೆಂಬ ಅಯ್ದುಂ 
ಕಣ್ಣೊಳಿಸುವ ಧಾರೆಗಳಿಂ ಕುದುರೆಯ ಕಾಲ್ಗೆ 
ಕೋಡಗಣಿಯೊಳಿವಕ್ಕುಂ: ಮಲ್ಲಿನಾಹು, ೯. ೨೩) 

ಉಪಕರಣ - ಸಾಧನ (ಪರರ್ಗುಪಕರಿಪೆಡೆಗಳ್ಲೆ ಉಪಕರಣಂ 
ತನು: ಕಾದಂಸಂ, ೫. ೬೨) 

ಉಪಕಾಂತ - ಮಿಂಡ (ಪಾರದೆ ಬರ್ಪ ದೂದವಿಯರಂ 


ತವಕದಿ೦ ತಲೆಮಿಕ್ಕು ನೀವಿಯಂ ಚಾರು ಕಳಾಪದೊಳ್‌ 
ನಿಲಿಸುತು೦ .. .. ಜಾರೆಯರೆಯ್ದುತಿರ್ದರ್‌ ಉಪಕಾಂತರನಾ 
ಬಹಳಾಂಧಕಾರದೊಳ್‌: ಶಾಂತೀಶ್ವಪು, ೧೧. ೨೪) 

ಉಪಕಾರಿಕಾಣೆ] -. ಅರಸನ ಬಿಡಾರ (ಮಹಾಸಧಾವಾರ 
ಮಧ್ಯಮನಳಂಕರಿಸಿ ತೋಜುವ ಉಪಕಾರಿಕಾಪ್ರದೇಶದೊಳ್‌ 
ಆತ್ಮೀಯ ಸ್ಥಪತಿರತ್ನಪ್ರಯತ್ನ ವಿರಚಿತಮಪ್ಪ: ವರ್ಧಮಾಷು, 
೮.೫೯ ವ) 

ಉಪಕಾರ್ಯ - ಅರಸನ ಬಿಡಾರ (ಪೊಲಲ ಪೂರ್ವ 
ದಿಗಾಗಂಗಳೊಳ್‌ ಶಿಬಿರ ನಿವೇಶ 
ಉಪಕಾರ್ಯಾವಿರಚನಪರರಾಗಿ: ಶಾಂತಿಪು, ೧೦. ೧೨೩ 
ವ); ಅರಮನೆ (ನೃಪನಿಕೇತನ ಸ್ಥಾನಕಂ ಉಪಕಾರ್ಯಮುಂ 
ಉಪಕಾರಿಕೆಯುಂ : ಅಭಿಧಾವ, ೧. ೧೦. ೧೭) 

ಉಪಕೃತ - ಉಪಕಾರ, ಸಹಾಯ (ನೆನೆದಾಗಳ್‌ ನಿಜನಂದನ 
ಉಪಕೃತಮಂ ತದ್ದೇವನೆಯ್ತಂದು ದೇವನಿಕಾಯಂ ಬೆರಸು: 
ಆದಿಷು, ೨. ೧೮) 

ಉಪಕೃತಿ ಎ... ಸಹಾಯ (ಉಪಕೃತಿಯಂ ನೆನೆಯದೆ 
ನೀನಪಕೃತಿಯನೊಡರ್ಚಿದೈ: ಪಂಪರಾ, ೧೧. ೧೩೬) 

ಉಪಗತ - ಹತ್ತಿರ ಬಂದ (ನಿರೀಕ್ಷಿಸಿ ನಿಕೃಷ್ಟದುಷ್ಟಗಣರಂ 
ಗತಪ್ರಜ್ಞರಂ ನಿರಂತರ ದಿಗಂತರೋಪಗತ 
ದುರ್ಯಶಃಪ್ರಾಜ್ಞರಂ: ಸುಕುಮಾಚ, ೨. ೧೮); ಯುಕ್ತವಾದ 
(ಅಂತದಂ ಕಂಡು ಅಪಗತಮೋಹರಸನುಂ 
ಉಪಗತನಿರ್ವೇಗರಸನು೦ ಆಗಿ: ಆದಿಷು, ೧೬. ೬೧ ವ) 

ಉಪಗೂಹನ - ರಕ್ಷಣೆ (ಸಂಶ್ಲೇಷಮದು ಉಪಗೂಹನಂ 
ಪರಿಷ್ಪಂಗಾರ್ಥಂ: ಅಭಿಧಾವ, ೨. ೨. ೧೮); [ಜೈನ] ತನ್ನಲ್ಲಿ 


ಸದ್ಗುಣಗಳನ್ನು ಬೆಳೆಸಿ ಸಧರ್ಮಿಗಳ ದೋಷವನ್ನು 
ಮುಚ್ಚುವುದು (ಉಪಗೂಹನಮುಂ ಸದ್ಭರ್ಮಪಥಚ್ಯುತ 
ಭವ್ಯಸಂಹತಿ ಸ್ಲಾಪನಮುಂ ವಿಷಪುಳಗುಣವತ್ನಳತ್ಸಮುಂ 


ಅಪಗತ ಅಮಳಜೈನಶಾಸನೋದ್ಧಾಸನಮುಂ: ಆದಿಷು. ೫. 
೫೮) 


ಉಪಗೃಹೀತ -  ಕೈವಶಮಾಡಿಕೊಂಡ (ಉಪಜಾಪೋಪಗೃಹೀತ 
ವಿರೋಧಿನರೇ೦ದ್ರಾಸ್ವಾದತೀರ್ಥನುಂ: ಶಾಂತಿಪು, ೧. ೭೧ 
ವ) 

ಉಪಗ್ರಹಸಂಧಿ - ರಾಜನು ಮಾಡಿಕೊಳ್ಳುವ ಹದಿನಾರು ಬಗೆಯ 
ಸಂಧಿಗಳಲ್ಲಿ ಒಂದು; ಸರ್ವಸ್ವವನ್ನು ತೆತ್ತು ಪ್ರಾಣರಕ್ಷಣೆ 
ಮಾಡಿಕೊಳ್ಳುವುದು (ಸರ್ವಸ್ವಮಂ ತೆತ್ತು ಪ್ರಾಣರಕ್ಷಣಂಗೆಯ್ದುದು 
ಉಪಗ್ರಹಸ೦ಧಿಯೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 

ಉಪಘಾತ — ಪೆಟ್ಟು, ಏಟು (ದೇವೋಪಘಾತ 
ಶೌರ್ಯಾವಷ್ಟಂಬದಿನದೆಂತು ಗೆಲ್ಫೆಯೋ ಪೇಟ”: ಶಾಂತಿಷು, 
೮. ೬೯) 

ಉಪಚಯ - ಅಭಿವೃದ್ಧಿ (ಶುಕ್ಷಪಕ್ಷದ ಚಂದಮನಂತೆ ಅನುದಿನಂ 
ಉಪಚಯಮಂ ಅಪ್ಪುಕೆಯ್ದು ಶೈಶವಮಂ ಅಧಃಕರಿಸಿದ 
ಇಂಬಟಿಕ್ಕೆ: ಪಂಪರಾ, ೧೬. ೨ ವ); [ಜೈನ] ಆಯುಷ್ಯ, 
ಬಲ, ಶರೀರ, ವೈಭವ ಮುಂತಾದವುಗಳ ಬೆಳವಣಿಗೆ (ಶರೀರ 


ಬಳ ಆಯುಃ ದೇಹಪ್ರಮಾಣ ಉಪಚಯ 
ಅಪಚಯಹೇತುತ್ವದಿಂದಂ ಉತ್ಸರ್ಪಿಣಿ ಅವಸರ್ಪಿಣಿ 
ನಾಮಮಂ ಪಡೆದುದು: ಆದಿಪು, ೬. ೪೮ ವ) 

ಉಪಚರಿತ - ನೆರವೇರಿಸಿದ (ಉಪಚರಿತ ಗರ್ಭಾದಾನ 
ಮಂಗಳವಿಧಾನಂ ದಶರಥಮಹಿನಾಥ೦ .. .. ಒಳಗುವುದುಂ: 


ಪಂಪರಾ, ೩. ೭೭ ವ) 

ಉಪಚಿತ - ಹೆಚ್ಚಾದ (ಪೂರ್ವಭವಾಭ್ಯಸ್ತ ಸಮಸ್ತಾಗಮಾರ್ಥರುಂ 
ಉಪಚಿತ ಶುಭಭಾವನಾಧ್ಯಾಸಿತ ಅಂತಃಕರಣರುಂ: ಆದಿಷು, 
ರಿ ತ) 

ಉಪಜ - ಕುದುರೆಯ ಒಂದು ಬಗೆಯ ಓಟ (ಬಿಂಕಂಬಡೆದುದು 
ವಿಕ್ರಮಕ್ರಮ೦ ಅಂಕಿತಂ ಉಪಕಂಠಂ ಉಪಜ೦ ಉಪಜವಂ 
ಎಂಬ ಆಯ್ದುಂ ಕಣ್ಣೊಳಿಸುವ ಧಾರೆಗಳಿಂ ಕುದುರೆಯ ಕಾಲ್ಗೆ 
ಕೋಡಗಣಿಯೊಳಿವಕ್ಕುಂ: ಮಲ್ಲಿನಾಹು, ೯. ೨೩) 

ಉಪಜಲಧಿ - ಜಲಾಶಯ (ಕದಡಿ ಬರ್ಪ ತೊಜ್‌ ಬೆಟ್ಟು ತೆವರ್‌ 


ಮೊಣಡುಗಳ್‌ ಉಪಜಲಧಿಗಳೆನೆ 
ಉದ್ದಬಿದ್ದಮಾಯ್ತವನಿತಳಂ: ಆದಿಪು, ೬. ೬೨) 

ಉಪಜಾತ -  ಉತ್ಪತ್ತಿಗೊಂಡ (ಜನಕನೊಳನುರೂಪತೆಯಂ 
ತನೂಭವಂ ಪ್ರದೀಪೋಪಜಾತ ದೀಪಾಕೃತಿಯಿಂ: 
ಚ೦ದ್ರಪ್ರಪು, ೪. ೯) 

ಉಪಜಾಪ — ಭೇದೋಪಾಯ (ಉಪಜಾಪೋಪೇತ 


ವಿರೋಧಿನರೇಂದ್ರಾಷ್ಟದಶ ತೀರ್ಥನುಂ: ಶಾಂತಿಷು, ೧. ೭೧ 
ವ) 

ಉಪಜಾಹ - ಭೇದ (ಉಪಜಾಹಂ ಭೇದಂ: ಅಭಿಧಾವ, ೨. ೨. 
೧೯) 


ಉಪಜೀವನ -.. ಜೀವನನಿರ್ವಹಣೆ (ತದನಂತರಂ 
ಪಜಾಪತಿಯುಂ ಪ್ರಜೋಪಜೀವನನಿಮಿತ್ತಮಾಗೆ 
ಸೇವಾಧರ್ಮೋಚಿತಮೆನಿಸುವ: ಆದಿಪು, ೮. ೬೪ ವ) 

ಉಪಜೀವಿಸು ಷೆ ಅನ್ಯರನ್ನು ಆಶ್ರಯಿಸಿ ಬದುಕು 
(ಶ್ರಾವಕಮಾನಿಗಳ್‌ ಅನೇಕವಿಧದಿಂ ಉಪಜೀವಿಪರ್‌: 
ಶಾಂತಿಹು, ೮. ೧೩೧) 

ಉಪಜೋಷಣ - ಆನಂದ, ತೃಪ್ತಿ (ಸುರತಸುಖ ಸಮಾಸಕ್ತ 


ದೇವದಂಪತಿ ಶರೋಪಜೋಷಣ: ವರ್ಧಮಾಪು, ೫. ೫೩ 
ವ) 


೧೯೨ 


ಉಪಢೌಕಿತ - ಸುಸಜ್ಜಿತಗೊಂಡ (ಕುಮಾರನೇಚೆದ ವರೂಥಮಂ 
ಖಚರಯಾನ ಸಂದೋಹಕಂ ಭು ಅಂತು 
ಉಪಢೌಕಿತಮಾಗೆ: ಚಂದ್ರಪ್ರಪು, ೬. ೨೯ ಮತ್ತು ೩೦) 

ಉಪತ್ಯಕ - ಬೆಟ್ಟದ. ತಪ್ಪಲು (ತೀಡಿತ್ತು ಸಲ್ಪಲಿತ 
ಉಪತ್ಯಕಸ೦ಚರಂ ಕುಸುಮಲಿಡ್ಛಾಮಾರುತಂ ಮಾರುತಂ: 
ಶಾಂತೀಶ್ವಪು, ೮. ೯) 

ಉಪದಂಶ - ವ್ಯಂಜನಪದಾರ್ಥ (ಅನೇಕ ಭಕ್ಷ್ಯ ಉಪದಂಶ 
ರಸಪ್ರಚುರಚಾರುಚರುಕಂಗಳಿಂದಂ: ಆದಿಷು, ೨. ೩೨ ವ) 

ಉಪದಿಗ್ದ - ಲೇಪಿಸಿದ (ಕನಕಾಂದ್ರೀಂದಂ ಇರ್ದುದು 
ಜಿನಸವನಸ್ಸಿಗ್ಗದುಗ್ಲೋಪದಿಗ್ಗಂ: ಅಜಿತಪು, ೪. ೬೮) 

ಉಪದಿಶ್ಯಮಾನ - ಉಪದೇಶಕ್ಕೊಳಗಾದ (ಪರಿಮಿತಪರಿಜನ 
ಉಪದಿಶ್ಯಮಾನಮಾರ್ಗನು೦ ಆಗಿ ನಿಜಾಂಬಿಕೆಯ 
ಮನೆಯಂ ಪೊಕ್ಕು: ಕಾದಂಸಂ, ೨. ೪೫ ವ) 

ಉಪದಿಷ್ಟ - ಸೂಚಿಸಲ್ಪಟ್ಟ (ಇಂತು ನರೇಂದ್ರ ಮುಕುಂದಂ 
ವೇಗಿಳೋಪದಿಷ್ಟದಿ೦ ಬೀಡಂ ಬಿಡಿಸುತ್ತಿರ್ದಂ: ಕುಸುಮಾಕಾ, 
೧೫. ೧೦೯ ವ) 

ಉಪದೂಷಣ - ಸಂಬಂಧಪಟ್ಟ ತಪ್ಪು (ತಿರ್ದುವುದು 
ವಿಪರ್ಯಯಂ ಇದು ಅಭ್ಯುಪಮೋಕ್ತಿ ಉಪದೂಷಣಂ: 
ಕವಿರಾಮಾ, ೧. ೧೪೪) 

ಉಪದೇಶ - ಮಂತ್ರ ಮುಂತಾದವನ್ನು ಬೋಧಿಸುವುದು 
(ಉಪದೇಶ೦ ದೊರೆಕೊಂಡುದಪ್ಲೊಡೆ ಎನಗೀ ತ್ರೈಲೋಕ್ಯ 
ಸಾಮ್ರಾಜ್ಯ ರಾಜ್ಯಪದ೦ ಸಾರ್ದನಿತುಂ ಮಹಾಮಹಿಮೆ 
ಸಾರ್ಗುಂ: ಸುಕುಮಾಚ, ೩. ೨೩) 

ಉಪದೇಶಕ - ಉಪದೇಶಿಸುವ ಗುರು (ಖತ್ತಿಜರು೦ ನಮ್ಮೀ 
ನಾಲ್ವರು೦ ಸಂಗರಾಧ್ವರದೊಳ್‌ ತಾನುಪದೇಶಕ೦ ಮುರಹರಂ: 
ಗದಾಯು, ೮. ೪೬) 

ಉಪದ್ರವ - ಕಾಟ (ಮುನಿಜನ೦ಗಳ ಬೇಳ್ದೆಗೆ ಉಪದ್ರವಂಗೆಯ್ವ 
ನಿಶಾಟಕೋಟಿಯ೦ ನಿಶಿತಶರ ಕೋಟಿಯಿ೦ದ೦ ಉಚ್ಚಾಟಿಸಿ: 
ಪಂಪಭಾ, ೪. ೧೫ ವ) 

ಉಪಧಾನ - ಒರಗುದಿಂಬು, ತಲೆದಿಂಬು (ಮಜ್ಜನ ಭೋಜನಾದಿ 
ದಿವಸ ವ್ಯಾಪಾರಮಂ ತೀರ್ಜಿ ಸೆಜ್ಜಿವನೆಯೊಳ್‌ 
ಉಪಧಾನವಿರಾಜಮಾನ ಹಂಸತೂಲಿಕಾತಳ್ಲದೊಳ್‌ ವಿಶ್ರಮಿಸಿ: 
ಪಂಪರಾ, ೫. ೩೦ ವ) 

ಉಪಧಾವಿಶುದ್ಧ — ಪರೀಕ್ಷೆಗಳಿಂದ ಶುದ್ಧನೆಂದು ನಿರ್ಣಯಿಸಲ್ಪಟ್ಟ 
(ದವನಕನಪ್ಪೊಡೆ.. ಉಪಧಾವಿಶುದ್ಧನಪ್ಪ ಮಂತ್ರಿಪುತ್ರಂ 
ಎನಗೆಂದುಂ ತಪ್ಪುವನಲ್ಲಂ: ಪಂಚತಂತ್ರ, ೯೪ ವ) 

ಉಪಧೆ — ವಂಚನೆ (ಸಕಳಕಳಾವಗಾಹನ 
ಸಮಾಹಿತಮತಿಗಳುಮಾಗಿ ಉಪಧೆಗಳೊಳ೦ 
ಶುದ್ಧರಾಗಿ: ಆದಿಷು, ೧. ೮೧) 

ಉಪನತ - ನಮಸ್ಕರಿಸಲ್ಪಟ್ಟ (ಉಪನತ ಅಮರೇಂದ್ರ ದನುಜೇಂದ್ರ 
ನರೇಂದಪದಂ ಸಮಸ್ತವಿದ್ಯಾಪತಿ ನಾಭಿನಂಧನಂ: ಆದಿಷು, 
೧. ೪೦) 

ಉಪನಯನ - ಮುಂಜಿ, ಬ್ರಹ್ಮೋಪದೇಶ (ವಸುಮತಿವೆಸರ್‌ 
ಅನ್ವರ್ಥಂ ವಸುಧೆಗೆನಲ್‌ ಕಜ್‌ದು ಮಲೌಯಂ ದಾನವ್ಯಸನಿ 
ದಶರಥನದೇಂ  ಪೊಸಯಿಸಿದನೊ ಚೌಲ ಉಪನಯನ 
ಮಹಿಮೋತ್ಸವಮಂ: ಪಂಪರಾ, ೩. ೧೪೨); [ಜೈನ] 
ಜೈನಾಗಮಗಳ ಅಭ್ಯಾಸಕ್ಕೆ ಹುಡುಗನನ್ನು ಗುರುವಿನ ಬಳಿ 
ಕಳಿಸುವ ಸಂಸ್ಕಾರ 


ನಾ ಲ್ಕುಂ 


ಉಪನಿಯುದ್ಧಂ — ಮಲ್ಲಯುದ್ದದಲ್ಲಿ ನಿರತನಾದ 
(ವಿಜಯೋತ್ಸುಕನಾಗಿ ಚತುರ್ಭುಜದವೊಲಿರ್ದಂ 
ಉಪನಿಯುದ್ಧಂ ಕೃಷ್ಣಂ: ನೇಮಿನಾಷು, ೮. ೮೯) 

ಉಪನಿಷತ್‌ - ವೇದಾಂತ (ಉಪನಿಷದಮೆಂಬುದದು ವೇದಾನ್ನಂ: 
ಅಭಿಧಾವ, ೧. ೧ ೧೨) 

ಉಪನೀತ - ಹತ್ತಿರ ತರಲಾದ (ಅನ್ನೆಗಂ ಅತ್ತ ದುರ್ಯೋಧನಂ 
ಅತಿಸಂಭ್ರಮಾಕುಳಿತಪರೀತಜನ ಉಪನೀತ ಚಂದನಕರ್ಪೂರ 
ಮಿಶ್ರಿತ ಹಿಮಶಿಶಿರ ಧಾರಾಪರಿಷೇಕದಿಂದ ಎಂತಾನುಂ 
ಮೂರ್ಛೆಯಿಂದೆಟ್ಟತ್ತು: ಪಂಪಭಾ, ೧೩. ೨ ವ) 

ಉಪನೀಯಮಾನ - ಹತ್ತಿರಕ್ಕೆ ತರಲಾಗುತ್ತಿರುವ (ಅನ್ಯೋನ್ಯಹಸ್ತ 
ಪರಂಪರೋಪನೀಯಮಾನ ನಾನಾ ಸ್ನಾನೋಪಕರಣದೊಳ್‌: 
ಆದಿಪು, ೮. ೬೭ ವ); ತೆಗೆದುಕೊಂಡು ಹೋಗುವ 
(ಜಿನಗೃಹಜನಸತತ ಉಪನೀಯಮಾನ ಪಾದ್ಯ ಗಂಧ ಅಕ್ಷತ 
ಕುಸುಮ ಚರು ಧೂಪ ದೀಪ ಫಲಾದಿ ಅರ್ಚನಾತ್ಮಕಮಪ್ಪ 
ನಿತ್ಯಮಹಮುಂ: ಆದಿಷು, ೧೫. ೧೩ ವ) 

ಉಪನ್ಯಾಸ - ರಾಜನು ಕೈಗೊಳ್ಳಬಹುದಾದ ಹದಿನಾರು ಬಗೆಯ 
ಸಂಧಿಗಳಲ್ಲಿ ಒಂದು, ನಿರ್ದಿಷ್ಟ ಉದ್ದೇಶದಿಂದ ಮಾಡಿಕೊಂಡ 
ಸಂಧಿ (ಭಾವಿಯಪ್ಪ ಏಕಾರ್ಥಸಿದ್ಧಿಯಂ ಉದ್ದೇಶಂಗೆಯ್ದು 
ನಡೆವುದು ಉಪನ್ಯಾಸ ಸಂಧಿಯೆಂಭುದಕ್ಕುಂ: ಪಂಚತಂತ್ರ, 
ರಿಕಿ ಪು 

ಉಪನ್ಯಾಸಸಂಧಿ - ಶತ್ರುಗಳೊಡನೆ ರಾಜ ಮಾಡಿಕೊಳ್ಳಬಹುದಾದ 


ಹದಿನಾರು ಬಗೆಯ ಸಂದಿಗಳಲ್ಲಿ ಒಂದು: ತನ್ನ 
ಉದ್ದೇಶಸಾಧನೆಗಾಗಿ  ಆವಶ್ಯಕವಾದಂತೆ ಮಾಡಿಕೊಳ್ಳುವ 
ಸಂಧಿ (ಭಾವಿಯಪ್ಪೇಕಾರ್ಥಸಿದ್ಧಿಯನುದ್ದೇಶ೦ಗೆಯ್ದು 
ನಡೆವುದು ಉಪನ್ಮಾಸಸಂಧಿಯೆಂಬುದಕ್ಕುಂ: ಪಂಚತಂತ್ರ, 
೩೦೭ ವ) 

ಉಪಪತಿ - ಹಾದರಿಗ, ಮಿಂಡ (ಉಪಪತಿಗಳೊಡನೆ 
ನಿಚೆಯುರ್ಚದೆ ಸೈಗೆಡೆದುರುಳಿ ಜಾರೆಯರೆಸೆದರ್‌: 


ತ್ರಿಷಷ್ಟಿಪು, ೨೪. ೧೨೫) 
ಉಪಪತ್ತಿ - ಸಿದ್ಧಾಂತಸಮರ್ಥನೆಗೆ ಅನುಸರಿಸುವ ತರ್ಕ, ಯುಕ್ತಿ 
ಸರಪಕ್ಷದೂಷಣಪುರಸ್ಸರಂ ಅನೇಕ ಉಪಪತ್ತಿಗಳಿಂ 
ಸಕ್ಷಸ್ಥಾಪನಂ ಗೆಯ್ದು: ಆದಿಷು, ೨. ೨೨ ವ) 
ದಪಂಚಕ - ಸಮ ಅಥವಾ ಸದೃಶ ಆಕಾರದ ಐದು 
ವಸ್ತುಗಳ ಗುಂಪು (ಶೀರ್ಷಕ ಉಪಶೀರ್ಷಕ ಆಘಾಟಕ 
ಪ್ರಕಾಂಡಕ ತರಳತರಬಂಧ ಉಪಪದಪಂಚಕಸಮೇತಂಗಳಾಗಿ: 
ಆದಿಷು, ೮. ೫೪ ವ) 
ಉಪಪಾದತಳ್ಳತಳ - [ಜೈನ] ಕಲ್ಪದಲ್ಲಿ ದೇವತೆಗಳು ಹುಟ್ಟುವ 
ಹಾಸಿಗೆ (ಶೀಪ್ರಭವವಿಮಾನದೊಳ್‌  ಉಪಪಾದತಳ್ಳತಳದ 
ಪೊರೆಯೊಳ೦ ಜೈನಧರ್ಮಮಂ ಪತ್ತುವಿಡದೆ ನಡೆದು 
ಕಡೆಯೊಳಯ್ದನೆಯ ಕಲ್ಪದುಪಾತತಲ್ಪದೊಳ್‌ ದೇವನಾದ: 
ಪಂಪರಾ, ೬. ೫೭ ವ) 
ಉಪಪಾದಶಯನ — 
ಪರಾರ್ಥ್ಯರತ್ನರಚನಾವಿಚಿತ್ರ 
ಅಂತರ್ಮುಹೂರ್ತದೊಳ್‌ 
ಆದಿಪು, ೬. ೩೭ ವ) 
ಉಪಪ್ರಚ್ಛದ — ಹೊದಿಕೆ, ಮಗ್ಗುಲು 
(ಪಯಃಪಯೋಧೀಫೇನಸಂಕಾಶದುಕೂಲ 
ಆಚ್ಛಾದಿತ ವಿಚಿತ್ರನೇತ್ರಂ: ಆದಿಷು, ೫. ೨೨ ವ) 


ಇತಿ 


Ear 


ಉಪ 


ಉಪಪಾದತಳ್ಗತಳ (ಅದಳಿ 
ಉಪಪಾದಶಯನದೊಳ್‌ 
ಪರ್ಯಾಪ್ತಿಯಂ ಕೈಕೊಂಡು: 


ಹಾಸಿಗೆ 


ದ್‌್‌ 
ಉಪಪ್ರಚ್ಛದ 


೧೯೩ 


ಉಪಶ್ಲ್ಸವ - ತೊಂದರೆ (ಉಪಶಮಿತ ಜಗದುಪಫ್ಪವಮೆನಿಸಿದ 
ಮಹಾನುಭಾವಂ ತಾರಾಪೀಡನಿರ್ಪಂ: ಕಾದಂಸಂ, ೨. ೨ 
ವ); ಗ್ರಹಣ (ಉಪಪ್ಪವ೦ ಚಂದ್ರಾರ್ಕಬಿಂಬಗಲೊಳ್‌ .. _ 
ಅಲ್ಲದೆ ಜನಪದಜನ೦ಗಳೊಳಿಲ್ಲ: ಜಗನ್ನಾವಿ, ೨. ೧ ವ); 
ಉತ್ಪಾತ (ಆಗಳ್‌ ಪೌದನಪುರಿಯೊಳ್‌ ಪುಟ್ಟಿದ ಉತ್ಪಾತಂಗಳ್ಗೆ 


ಸಂಕೆಗೊಂಡು.. -ನಿಮಿತ್ತಿಕರಂ ಬರಿಸಿ ತದೀಯ 
ಉಪಪ್ಪವಂಗಳ ಫಲಮಂ ಬೆಸಗೊಳ್ಳುದುಂ: ಶಾಂತೀಶ್ವಪು, ೫. 
೧೯೩ ವು ಮುತ್ತಿಗೆ (ಆ ಮಹಾಬಳನೊಳ್‌ 
ಅತಿಪ್ರತಾಪನೊಳ್‌ ಉಪಪ್ಲ್ಪವ೦ ಬಗೆವೊ೦ ಮಹೀಪತೀ: 


ಚಂದ್ರಪ್ರಷು, ೫. ೩೬) 

ಉಪಭೋಗ - ವಿಷಯಸುಖ (ಅನುಭವ೦ ಉಪಭೋಗಂ ಭುಕ್ತಿ 
ನಿರ್ವೇಶನಾಮಂ: ಅಭಿಧಾವ, ೨. ೨. ೧) 

ಉಪಭೋಗ್ಯ - ಅನುಭವಿಸಲು ಯೋಗ್ಯವಾದ (ಎನಗೊರ್ವಂಗೆ 
ಉಪಭೋಗ್ಯಮಲ್ತು ವಸುಧಾಸಾಮ್ರಾಜ್ಯಂ ಓರಂತೆ 
ನಿಮ್ಮನಿಬರ್ಗಂ: ಆದಿಷು, ೧೪. ೩೧) 

ಉಪಮಾನ — ಹೋಲುವ (ಗಂಗತರಂಗೋಪಮಾನ 
ಚಳಚ್ಚಾಮರವಾತಪೀತ ನಿಜಘರ್ಮಾಂಭಃಕಣಂ 
ದೌಪದೀಕಚಕುಂಭಾರ್ಪಿತ ಕುಂಕುಮದ್ರವವಿಲಿಪ್ತೋರಸ್ಸ್ಮಳಂ: 
ಪಂಪಭಾ, ೩. ೮೫) 

ಉಪಯಾಮ - ಮದುವೆ (ಉಪಯಾಮ ವಿವಾಹ ಉದ್ದಾಹ 
ಪರಿಣಯಂ: ಅಭಿಧಾವ, ೧. ೧೧. ೧೧) 

ಉಪಯೋಗತ್ವ - [ಜೈನ] ನಲವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳಲ್ಲಿ 


ಒಂದು (ಅವತಾರ ವೃತ್ತಿಲಾಭ ಸ್ಥಾನಲಾಭ ಗಣಗ್ರಹಣ 
ಪೂಜಾರಾಧ್ಯ ಪುಣ್ಯಯಜ್ಞ ದೃಢಚರ್ಯ 
ಉಪಯೋಗತ್ಪಮೆ೦ಂಬ ಎಂಟುಂಬೆರಸು ನಾಲ್ವತ್ತೆಂಟು 


ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಷು ೧೫.. ೧೬ ವ) 
ಉಪರತವಶನಾಗು - ಮೃತ್ಯುವಶನಾಗು (ಮರವಟ್ಟನಂತೆಯುಂ 


ಯೋಗಸಮಾಧಿಸ್ಥನಂತೆಯುಂ ಉಪರತವಶನಾದಂತೆಯುಂ 
ಇರ್ದಂ: ಕಾದಂಸಂ, ೪. ೫೬ ವ) 

ಉಪರಾಗ — ಗಹಣ (ದಾನವರ ಪಂದಲೆಗಳ್‌ 
ರವಿಮಂಡಲಂಬರ೦ ಪಾಯ ಬಿಸಿಲ್‌ ಪೊಡರ್ಪುಗಿಡೆ 
ಪಾಳಿಸಿದತ್ತು ಉಪರಾಗಲೀಲೆಯಂ: ಪಂಪರಾ, ೧೩. ೬೨) 

ಉಪರಿ - ಮೇಲ್ಭಾಗ (ಸಮಂಚಿತ ಕಾಂಚನಮಂಚ 
ಉಪರಿಭಗದೊಳ್‌ ಒಲವಿಂದಂ ಬಂದು ಕುಳ್ಳಿರ್ದು: 
ಉದಟಕಾ, ೮. ೯೧ ವ); ಆನಂತರ (ಮನಮೆ 


ಮಾನಸನಾದಂತೆ ಪರಿದು ಉಪರಿಯೊಳ್‌ ಬಲಟಲ್ಲಿ 
ಬೂತಾಟನಂಗೆಯ್ದು: ನೇಮಿನಾಪು, ೫. ೧೧೩ ವ) 

ಉಪರಿಚರವಸು - ಗಂಗಾದೇಶದ ರಾಜ (ಗಂಗಾದೇಶದೊಳ್‌ 
ಉಪರಿಚರವಸುವೆಂಬರಸಂ ಮುಕ್ತಾವತಿಯೆಂಬ 
ತೊಟ ಯೊಳ್‌ ವಿಶ್ರಮಿಸಿರ್ದೊಡೆ: ಪಂಪಭಾ, ೧. ೬೮ ವ) 

ಉಪರಿತಳ ದ ಮೇಲ್ಭಾಗ (ಹಿಮವದ್ದೇವೇಂ೦ದ್ರಶೈಳ 
ಉಪರಿತಳವನದೊಳ್‌ ತೊಳಲ್ತು ಅಲಂಪಿಂ: ಆದಿಷು, ೨. 
೭೮) 

ಉಪರಿಮ - (ಕೌಸ್ತುಭದಿರವಂ ಪರಿಭವಿಸಿ 
ಮೆ್‌ದುದು ಅಂಬುಜಪೀಠ  ಉಪರಿಮಸ್ಸಿತಂ 
ಅರುಣರುಚಿರರುಚಿ ಪರಿಮಿಳಿತಂ: ರಾಜಶೇವಿ, ೫. ೨೭) 


ಉಪರಿಮತಳ -  ಮೇಲಂತಸ್ತು ಮಹಡಿ (ಪುರಜನ೦ಗಳ್‌ 
ಉತ್ತುಂಗಪ್ರಾಸಾದಕೂಟಕೋಟಿಗಳುಮಂ ಉದಗಸೌಧ 


ಮೇಲಾಗ 
ಭಿ 


ಉಪರಿಮತಳ೦ಗಳುಮಂ ಏಜೆ ನೋಲ್ಲಲ್ಲಿ: ಆದಿಷು, ೪. ೨೪ 
ವ) 

ಉಪರೋಧ - ಅಡ್ಡಿ (ಪರಿಭವಾಕ್ರಾಂತೆಯಾದ ನಿಜವಯಸ್ಕೆಯಂ 
ಚಿರಪರಿಚಯ ಉಪರೋಧದಿಂ ಆರಯ್ಯಲ್‌ ಎಳಸಿದಂತಿರೆ: 
ಆಚವರ್ಧ, ೬. ೧೯ ವ); ಬಲಾತ್ಕಾರ (ಅಂತು ತನ್ನ 
ಉಪರೋಧದೊಳಂ ಪ್ರಜಾನುಗ್ರಹಬುದ್ಧಿಯೊಳಂ 
ಪೋಗಲಾಣಅದೆ: ಆದಿಪು, ೮. ೧೫ ವ) 

ಉಪರೋಧಿಸು - ಅಡ್ಡಿಮಾಡು (ಜಲಮಂ ತಂದು ದೇವಿಯರ್‌ 
ಅವಧಾರಿಸುವುದೆಂದು ಭೂಪಂ ಇಳಿಂಪಂ 
ಉಪರೋಧಿಸುತ್ತುಂ ಎಆಯೆ: ಕಾದಂಸಂ, ೩. ೪೫ ವ); 
ಒತ್ತಾಯಿಸು (ಗುರುಗಳ್‌ ಬ೦ದುಪರೋಧಿಸೆ ಗುರುವಚನಂ 
ಅಲಂಘನೀಯಂ ಎಂದೆಡೆಗೊಂಡಂ. ಪರಿಣಯನಮಂ: 
ಅಜಿತಪು, ೬. ೩೫) 

ಉಪರ್ಬುದ - ಬೆಂಕಿ (ಸುಡುವ ಉಪರ್ಬುದಂ ಉರ್ವಿ ಪರ್ವಿದ 


ಕರ್ಬೊಗೆಯ ಮೊತ್ತಮೊತ್ತರಿಸಿ ನೆಲಂಬತ್ತಿ ಪರಿವಂತೆ: 
ಕರ್ಣನೇಮಿ, ೧೧. ೧೭೨ ವ) 

ಉಪಲ - ಕಲ್ಲು (ರಾಜಹಂಸಂ ತೀರ ಹಿಮಾಂಶಿಶು 
ಉಪಲದೊಂದು ಪಟ್ಟಶಿಲೆಯೊಳ್‌ ನಿಂದಿರ್ದಂ 


ಆನಂದದಿಂದಂ: ಶಾಂತೀಶ್ವಪು, ೧೦. ೧೦೩) 

ಉಪಲಕ್ಷಿತ - ಗುರುತುಮಾಡಿದ (ಬೇಖೊ೦ದು ಮೊನೆಯೊಳ್‌ 
ಕಾದುತ್ತಿರ್ದ. ಅಶ್ಚತ್ಥಾಮ೦ ಕಂಡು ಮುಟ್ಟಿವರ್ಪನ್ನೆಗಂ 
ಶೋಣಾಶ್ವೋಪಲಕ್ಷಿತ ನಿಜಪಿತೃಸೂತಕೇತನಕಥಿತಮಾಗಿರ್ದ 
ರಥಮಂ ಉಪಲಕ್ಷಿಸಿ: ಪಂಪಭಾ, ೧೨. ೩೦ ವ); ವೈಶಿಷ್ಟ್ಯ 
(ತಮಗಿದಿರಂ ಬಪ್‌ ಸೂರ್ಯಮಿತ್ರನಂ ಕಂಡು 
ತದಾಕಾರೋಪಲಕ್ಷಿತದಿಂದ ಅತ್ಕಾಸನ್ನಭವ್ಯನೆಂದು ನಿಶ್ಚಯ್ದಿ: 
ಸುಕುಮಾಚ, ೬. ೫ ವ) 

ಉಪಲಕ್ಷಿಸು - ಗುರುತಿಸು (ಆ ಗುರುವಿನ ಚಿತ್ರವೃತ್ತಿಯಂ 
ಅದೆಂತು ಉಪಲಕ್ಷಿಸಲಾರ್ತೆಯೋ: ಆದಿಷು, ೧೦. ೮) 

ಉಪಲಾಲನೆ - ಮುದ್ದಾಡು (ಸರ್ವದೋಷಪ್ರದುಷ್ಯ ಪ್ರದುಷ್ಟ 
ಗಜ೦ಗಳನುಪಲಾಲನೆಯೊಳ್‌: ಶಾಂತಿಪು, ೩. ೭೨ ವ) 

ಉಪಲಾಲನೋಕ್ತಿ - ಮುದ್ದುಗರೆಯುವ ಮಾತು (ಅಖಿಲಲಕ್ಷಣ 
ಸಮಗ್ರಮುಮಾದ ಗಜಪತಿಯೊಳ್‌ ಉಪಲಾಲನೋಕ್ತಿಗಳಂ 
ಪ್ರಯೋಗಿಸುವುದುಂ: ಚಂದ್ರಪ್ರಹು, ೯. ೯೪ ವ) 


ಉಪಲಿಪ್ತ - ಲೇಪಿಸಿದ (ಉಪಲಿಪ್ತಂ ದಿಗ್ಗಂ ಸಮಾವೃತಂ 
ಸಂವೀತಂ: ಅಭಿಧಾವ, ೨. ೧ ೪೧) 

ಉಪವನ - ಊರ ಬಳಿಯ ಉದ್ಯಾನ (ಪಪ್ಪಲದಲರ್ಗಳ್‌ 
ಸಂಬಳಮಪ್ಪಿನಂ ಉಪವನಕೆ ನಿಚ್ಚವಯಣ೦ ಬರುತುಂ 
ಪಪ್ಪಕಮಾಗಿರೆ ಪಅಮೆಗಳುಪ್ಪವಯಣಂಗೆಯ್ದುವಂದು 
ಪೊಸವಲ್ಲಿಗೆಯೊಳ್‌: ಅಜಿತಪು, ೬. ೨೧) 

ಉಪವಾದಕ - ಸ್ಪರ್ಗದ ಒಂದು ವಾದ್ಯ (ಆಗಳ್‌ 
ನಾಕಲೋಕವಾದ್ಯಂಗಳೊಳ್‌ ಅನೇಕಭೇದಂಗಳಪ್ಪ 
ಉಪವಾದಕ ಪರಿವಾದಕ ವಾದ್ಯಂಗಳೊಳ್‌ ನೆಗ% 


ಆದಿಷು, ೭. ೧೧೮ ವ) 
ಉಪವಿದ್ಧ - ಜೊತೆಗಿರುವ, ಹೋಲುವ (ಇದು ಚಿತ್ರಿತಸಿದ್ಧರಸ 


ಉಪವಿದಂ ಅತ್ಯಂತವಿಶುದ್ಧ ಹೇಮರಸವಾಗವೆ 
ಲೋಹರಸಂಗಳಾದೊಡಂ: ಮಲ್ಲಿನಾಹು, ೧. ೪೯) 
ಉಪವಿಷ್ಣ — ಕುಳಿತುಕೊಂಡಿರುವ (ಸುರಪತಿಗೆ 


ಉಪವಿಷ್ಟಾಸನಾಕಂಪದಿಂದಂ ಬರೆ: ಶಾಂತಿಷು, ೯. ೧೬೨) 


೧೯೪ 


ಉಪವೀಣಿತ - ವೀಣೆಯ ವಾದನದಿಂದ ಕೂಡಿದ 
(ಮಧುಕರನಿಕರನಿನಾದೋಪವೀಣಿತ ಕ್ರೀಡಾಸರೋವರಂಗಳ್‌: 
ಆದಿಪು, ಆದಿಪು, ೪. ೫೩ ವ) 

ಉಪವೀತ - ಜನಿವಾರ (ಕೊರಲೊಳೆಸೆದುದು ನೀರೇರುಹದ 
ಅಮಳ ಸೂತ್ರಮಯದ ಉಪವೀತಂ: ಕುಸುಮಾಕಾ, ೧. 
೧೨೮) 

ಉಪಶಮ - ಇಂದ್ರಿಯ ನಿಗ್ರಹ (ಮೊದಲೊಳ್‌ ಉದಯಿಸಿದುದು 
ಉಪಶಮಂ ಬಟೆಕಾದುದಲ್ಲಿ ವೇದಕಂ: ಪಾರ್ಶ್ವನಾಪು, ೫. 
೪೭); ಸಹನೆ (ನಿನ್ನದೊಂದು ಉಪಶಮಮಂ ಪಡೆದತ್ತು 
ಮನುಷ್ಯಜನ್ಮಮಂ: ಆದಿಪು, ೩. ೪೦) 

ಉಪಶಮಗುಣ - ತಾಳ್ಮೆ (ಉಪಶಮಗುಣಮಂ ಪಡೆವೊಡೆ 
ಜಪಮುಂ ತಪಮುಂ ಸಮಾಧಿಯುಂ ಬೇಟ್ಟುದು: ಸಮಯಪ, 
೭. ೩ಬ) 

ಉಪಶಮನಿರತ - ಶಾಂತಸ್ಪಭಾವದವನು (ಕಳ್ಗುಡಿವರೆ ಮತ್ತಿ 
ಸಮಯಿಗೆಲ್ಲರು೦ ಎಂದು ನಾಡೆಯುಂ ಗುಂಡುಗೊಳ್ಳರ್‌ 
ಉಪಶಮನಿರತರ್‌: ಸಮಯಪ, ೧೩. ೧೦) 

ಸದ ಊರಿನ ಹತ್ತಿರ (ಉಪಶಲ್ಯಂ ಗ್ರಾಮಾಂತರಂ: 

ಅಭಿಧಾವ, ೧. ೧೦. ೨) ಈಟಿ (ವಿರಹಿಗಳೆದೆಗೆ 
ಉಪಶಲ್ಯಮಿದೆನಿಸಿ ಸಂತತಂ ಸೊಗಯಿಸುಗುಂ: ಪುಷ್ಪದಂಪು, 
೯. ೨೩) 


ಉಪಶಲ್ಯಕ - ಊರಿನ ಹತ್ತಿರ (ರಹಟಘಟೀಯಂತ್ರಂಗಳ್‌ 
ಬಹುವಿಧವಿಭ್ರಮದಿಂ ಎಸೆವುವು ಉಪಶಲ್ಯಕದೊಳ್‌: 
ಪುಷ್ಪದಂಪು, ೨. ೫೧) 

ಉಪಶಾಂತ - ಉಪಶಮನಗೊಂಡ (ಉಪಶಾಂತ 


ರಜೋವಿಕೃತಿಯಿ೦  ಉಪಾತ್ತಕಾಳಿಮ ಪಯೋಧರಾಸ್ಕೆಯಿಂ: 
ಚಂದ್ರಪ್ರಹು, ೪. ೪೩) 


ಉಪಶಾಂತಗುಣಸಾನ - [ಜೈನ] ಕರ್ಮಗಳ ಉದಯಾದಿ 
ಅವಸ್ಥೆಗಳಲ್ಲುಂಟಾಗುವ ಆತ್ಮಪರಿಣಾಮವೇ ಗುಣಸ್ಸಾನ, 
ಇವುಗಳಲ್ಲಿನ ಹದಿನಾಲ್ಕು ನೆಲೆಗಳಲ್ಲಿ ಇದು 


ಹನ್ನೊಂದನೆಯದು (ಪೃಥಕ್ತ್ವವಿತರ್ಕವಿಚಾರಮೆ೦ಬ ಮೊದಲ 
ಶುಕ್ಷಧ್ಯಾನದೊಳ್‌ ಸಮಾಹಿತ೦ ಉಪಶಾಂತಗುಣಸ್ಥಾನದೊಳ್‌ 
ಪ್ರಾಣಪರಿತ್ಯಾಗಂಗೆಯ್ದು: ಆದಿಷು, ೬. ೩೪ ವ) 
ಉಪಶಾಂತಮನ - ಸಮಾಧಾನಚಿತ್ತ (ಪ್ರಿಯಕಾಂತಾ ಭ್ರೂವಿಭ್ರಮ 
ಗ್ರಹಾಗ್ರಹವಶದಿಂ ಭ್ರಾಂತಿಸದೆ ಉಪಶಾಂತಮನಂ 
ಶಂತನುಗಿತ್ತಂ ಸಮಸ್ತರಾಜ್ಯಶ್ರೀಯಂ: ಪಂಪಭಾ, ೧. ೬೬) 
ಉಪಶಾಂತವಚನ - ಸಮಾಧಾನದ ಮಾತು, ಸಾಂತ್ವನದ ನುಡಿ 
(ಉಪಶಾಂತವಚನಂಗಳಿಂದಂ ಆಕೆಯ ಉಬ್ಬೆಗಮನಾಜ್‌ 
ನುಡಿದು೦ ಮುನಿಜನಮೆಲ್ಲಂ: ಪಂಪಭಾ, ೨. ೨೮ ವ) 
ಉಪಶಾಂತಸ್ವಾಂತ — ಸಮಾಧಾನಚಿತ್ತ (ಶಾರ್ದೂಲಂ 
ಜಾತಿಸ್ಮರನಾಗಿ ಪರಿತ್ಯಕ್ತ ಆಹಾರಶರೀರನಾಗಿ 
ಉಪಶಾಂತಸ್ವಾಂತನಿರ್ದುದು: ಆದಿಷು, ೫. ೧೧ ವ) 
ಉಪಶಾಂತಿ - ಮನಶ್ಶಾಂತಿ (ಎಸೆದುದೀ ಭರತಾವನಿ 
ಭವ್ಯಜನಕೇನುಪಶಾಂತಿಯೋ ಶಾಂತಿನಾಥನಾ: ಶಾಂತಿಪು, 
೨.೨೪) 
ಉಪಶೀರ್ಷಕ - ಮಧ್ಯದಲ್ಲಿ ಕ್ರಮವಾಗಿ ದೊಡ್ಡದಾಗಿರುವ ಮೂರು 
ಮುತ್ತುಗಳುಳ್ಳ ಹಾರ (ಪ್ರತ್ಯೇಕ ಶೀರ್ಷಕ ಉಪಶೀರ್ಷಕ 
ಅವಘಾಟಕ ಪ್ರಕಾಂಡಕ ತರಳತರಬಂಧ 
ಉಪಪದಪಚಕಸಮೇತಂ೦ಗಳಾಗಿ: ಆದಿಷು, ೮. ೫೪ ವ) 


ಉಪಶೋಭಿತ - ಅಲಂಕರಣ (ಪರಸ್ಪರಸ್ಪರ್ಧಮಾನ ಪರಿಕ್ಷಿಪ್ತ 
ಮಲ್ಲಿಕಾಮುಕುಳ ಮುಕ್ತಾಫಳೋಪಶೋಭಿತದೊಳ್‌ 
ಇಂದ್ರನೀಲಮಣಿ ಕುಟ್ಟಿಮಸಂಕ್ರಾಂತ 


ಮೌಕ್ತಿಕಧಾಮಾಭಿರಾಮದೊಳ್‌: ಆದಿಪು, ೮. ೬೭ ವ) 

ಉಪಶ್ಪೋಕಿಸು - ಸ್ತುತಿಮಾಡು, ಹೊಗಳು (ಇರ್ವರುಂ ಬೇಜ್‌ 
ಬೇಜ್‌  ಉಪಶ್ಪೋಕಿಸಿ  ಕ್ರಿಯಾಕಾರಕ ಸಂಬಂಧದಿಂದಂ 
ವಖ್ಹಾಣಿಸಿ ತಮ್ಮ ಪಂಡಿತಿಕ್ಕೆಯಂ ಅಜೆಪಿದೊಡೆ: ವಡ್ಡಾರಾ, 
ಪು ೪, ಸಾ ೨೫) 

ಉಪಪ್ರುತಿ — ಜೋಯಿಸರನ್ನು ಕೇಳುವ ಭವಿಷ್ಯ 
(ಓಷಧಿಸೂತ್ರಚಯಮಂ ತಳೆದು೦ ಉಪಶ್ರುತಿಗಳ೦ ಕೇಳ್ಬುಂ: 
ಕಾದಂಬ, ೨. ೬೮ ವ) 


ಉಪಸಂಹಾರಿಸು - ನಾಶಮಾಡು (ತೇರಂ ಕುದುರೆಯಂ 
ಎಸಗುವ ಸಾರಥಿಯ ಪೊಡರ್ಪ೦ ಅಯ್ದುಬಾಣದೊಳ್‌ 
ಉಪಸಂಹಾರಿಸಿ: ಪಂಪಭಾ, ೧೨. ೬೯), ಕೊಲ್ಲು 
(ಕೊಂದೆವಿಲ್ಲವಿನ್ನುಂ ಬಳವತ್‌ ಕ್ರೂರಾರಾತಿಯಂ 
ಉಪಸಂಹಾರಿಪೆವು ಏವಿರಿಯನಾದಂ ಎಂಬುದುಂ: 
ಪಂಪಭಾ, ೧೨. ೧೨೮) 

ಉಪಸಂಪಹೃತಿ  - ಪ್ರಳಯ (ಕಲ್ಲಂ ಕ್ಷಯಂ ಉಪಸಂಹೃತಿ: 


ಅಭಿಧಾವ, ೧. ೨. ೧೭); ಕೊನೆಗೊಳಿಸುವುದು (ಕೃತಕ 
ತುರಂಗಮಾಕೃತಿಯಂ ಅಂದು ಉಪಸಂಹೃತಿಮಾಡಿ 
ಮುನ್ನಿನಾಕೃತಿಯೊಳೆ ಪೋಗಿ ಪೊಕ್ಕಂ: ಪಂಪರಾ, ೫. ೧೨) 

ಉಪಸರ್ಗ — ಬಾಧೆ (ಪುರುಪರಮೇಶ್ವರತನೂಭವರ 
ಯುದ್ಧಾಡಂಬರ ಉಪಸರ್ಗದೊಳ೦ ಆಕುಳ ವ್ಯಾಕುಳರಾಗಿ: 
ಆದಿಷು, ೧೪. ೧೧೫ ವ) 

ಉಪಸರ್ಗಭಾವ - [ಜೈನ] ದೇಹಪೀಡೆ ಆಗದಿರುವುದು 
(ಮಿತನಖಕೇಶಶೋಭಿತ ತನುತ್ಚಂ ಅಭುಕ್ತ್ಯುಪಸರ್ಗಭಾವಂ 
ಅನ್ವಿತಚತುರಾನನತ್ವಂ ಅಖಿಳಾಗಮವಿತ್ತ್ವಂ: ಆದಿಷು, ೧೦. 
೪೩) 

ಉಪಸ್ಥಾಪನೆ - [ಜೈನ] ಐದು ಬಗೆಯ ನಡವಳಿಕೆಗಳಲ್ಲಿ ಒಂದು, 
ಹತ್ತಿರದಲ್ಲಿ ಇರಿಸುವುದು (ಸಮೃಕ್ಷಾರಿತಮೆಂಬುದು ಅದು 
ಸಾಮಾಯಿಕಚ್ಛೇದ ಉಪಸ್ಲಾಪನಾ ಪರಿಹಾರಶುದಿ 
ಸೂಕ್ಷ್ಮಸಂಪರಾಯ ಯಥಾಖ್ಯಾತಚಾರಿತ್ರಭೇದದಿಂ 
ಪಂಚವಿಧಂ: ಆದಿಹು, ೧೦. ೬೩ ವ) 

ಉಪಹತಿ - ತೊಂದರೆ (ಸೀತೆ ಬಗೆದಳಿಲ್ಲ ಉಪಹತಿಯಂ: 
ಪಂಪರಾ, ೯. ೧೯೦) 


ಉಪಹಾರ — ಸಮೀಪಕ್ಕೆ ತರುವುದು; ನೈವೇದ್ಯ 
(ಭರತೇಶ್ವರಚಕ್ರವರ್ತಿ  ಮಹೀತಳನಿಹಿತಮಣಿ ಕಿರೀಟರಶ್ಮಿ 
ಸಂದೋಹ ಸಾಂದಕುಂಕುಮಪಂಕದಿಂ ವಿಹಿತ 
ಉಪಾಹಾರನಾಗಿ: ಆದಿಪು, ೧೩. ೮೨ ವ); ಪೂಜೆ, ಬಲಿ 
(ಗೋಮಯಮಪ್ಪ ಭೂತಲಮುಂ ಕುಸುಮ 
ಉಪಹಾರರಮಣಿಯಮುಂ ವಿಸ್ತೀರ್ಣತರ ಅವಕಾಶಮುಂ 


ಎನಿಸಿದ ರಕ್ತಾಶೋಕತರುವಿನ ತಣ್ಣೆಟಲೊಳ್‌: ಕಾದಂಸಂ, ೧. 
ನರಿ ಪು) 

ಉಪಹಾಸನ - ಹದಿನಾರು ಬಗೆಯ ಸಂಧಿಗಳಲ್ಲಿ ಒಂದು, 
ಸಂಧಾನಮಾರ್ಗ (ಸಂಧಾನ೦ ಉಪಹಾಸನಂ ಎಂಬುದಕ್ಕುಂ: 
ಪಂಚತಂತ್ರ, ೩೦೭ ವ) 


೧೯೫ 


ಉಪಹಾಸಿ - ತಿರಸ್ಕಾರ ಅಥವಾ ಹಾಸ್ಯ ಮಾಡುವ 
(ಪಾಂಡುಶಿಲಾತಲವಿಳಾಸ ಉಪಹಾಸಿ ಚಂದ್ರಕಾಂತ 
ಶಿಳಾತಳದೊಳ್‌ ಶಿಬಿಕೆಯನಿರಿಸಿ: ಆದಿಪು, ೯. ೭೬ ವ) 


ಉಪಹಾಸಿತ - ತಿರಸ್ಕರಿಸುವಂತಿರುವ (ಅಲರಂಬಿನ ಮೊನೆಗೆ 
ಪೂಣೆ ಪೊಕ್ಕು ಪಕ್ಕಾಗಿರೆ ಪೊಟಲೊಳಗಣಿಂ ಬಂದು 
ದಿವಿಜೇಂದವಿಳಾಸೋಪಹಾಸಿತಮಪ್ಪ ನಿಜಮಂದಿರಮಂ 
ಪುಗೆ: ಪಂಪಭಾ, ೪. ೩೮ ವ) 

ಉಪಹಿತ - ಕೂಡಿರುವ (ಉಪಹಿತಲೋಭವಶಜನಪರಿಪೂರ್ಣ 
ನಾನಾನಗರ ನಂದನ ಸಂಪದ್ವಿಷಯಮಪ್ಪ 
ಅಳಕಾವಿಷಯಮೆಂಬ ದೇಶದೊಳ್‌: ಚಂದ್ರಪ್ರಷು, ೪. ೭೯ 
ವ) 

ಉಪಳ -. ಕಲ್ಲು (ಉಪಳದೊಳ್‌ ವಿಕಸಿತಮೆನಿಸುವ 
ನಳಿನಮನಾರಯ್ವ ತೆಅನೆ ಪೆಳಅತಾದಪುದೇ: ಆಚವರ್ಥ. ೧. 
೨೦) 

ಉಪಾಂಗ - ಪಕ್ಕವಾದ್ಯ (ತುಂಗಮೃದಂದ ಉಪಾಂಗದ ಚಂಗಿನ 
ದಂಡಿಗೆಯ ತಾಳದ ಆವುಜದ ಪಸತ್‌ ಸಂಗೀತದ: 
ರಾಜಶೇವಿ, ೧೨. ೬೦) 

ಉಪಾಂತ - ಹತ್ತಿರ (ಅಂತು ವಸುಷೇಣನಾ ಲೋಕಾಂತಂಬರಂ 
ಅಳವಿ ಬಳೆಯೆ ಬಳೆದ ಎಸಕ೦ ಅದು ಓರಂತೆ ಜನಂಗಳ 
ಕರ್ಣ ಉಪಾಂತದೊಳ್‌ ಒಗೆದೆಸೆಯೆ ಕರ್ಣನೆಂಬನುಂ 
ಆದಂ: ಪಂಪಭಾ, ೧. ೯೮) 

ಉಪಾಂಶುವಧ - ರಹಸ್ಯವಾದ ಕೊಲೆ (ಅಂತು ವಿಕಮಾರ್ಜುನಂ 
ಬಿಲ್ಗೊಳಲು೦ ಭೀಮಸೇನಂ ಗದೆಗೊಳಲು೦ ಆಂಪುದರಿದು 
ಉಪಾಂಶುವಧದೆ ಕೆಯ್ಸೆ ಮಾಡುವುದುತ್ತಮಪಕ್ಷಂ: ಪಂಪಭಾ. 
೨.೯೦ ವು 

ಉಪಾಂಶುವಧೆಗೆಯ್‌ - ರಹಸ್ಯವಾಗಿ ಕೊಲ್ಲು ಮದೀಯಜನಕನಂ 
ಚಂದ್ರೋದರ ವಿಯಚ್ಚರೇ೦ದ್ರನಂ ಉಪಾಂಶುವಧೆಗೆಯ್ದುದುಂ: 
ಪಂಪರಾ, ೯. ೧೩೨ ವ) 

ಉಪಾಂಸ - ಮೋಸ (ಮುನಿದು ಕಂಸಂ ಮಾಡಿದ 
ಉಪಾಂಸಮೆಲ್ಲಮ೦ ಅಣೆದುಂ ಇರ್ದಂ: ನೇಮಿನಾಪು, ೮. 
೫೧ ವ) 

ಉಪಾಖ್ಯಾನ - ಉಪಕಥನ (ಪೆಅವು೦ ಉಪಾಖ್ಯಾನ ಕಥೆಗಳೊಳ್‌ 
ಒಂದುಮಂ ಕುಂದಲೀಯದೆ ಪೇಟ್ಟ್‌ಂ: ಪಂಪಭಾ, ೧೪. ೫೨ 
ವ) 

ಉಪಾತ್ತ - ಗಳಿಸಿದ (ಉಪಾತ್ತ ಕಾಳಿಮ ಪಯೋಧರಾಸ್ಯೆಯಿಂ 
ಪೋಲ್ತುಭ್ರಾಗಮಂ ಸಗರ್ಭಾಂಗನೆಯಂ: ಚಂದ್ರಪ್ರಹು, ೪. 
೪೩); ಉಂಟುಮಾಡುವ (ಸುಖಮಿದು 
ದಃಖೋಪಾತ್ತಮಿದೆ೦ಂದಜೆಪುಗುಂ ಪರಮಕವಿಪ್ರಧಾನರಾ 
ಕಾವ್ಯಂಗಳ್‌: ಕವಿರಾಮಾ, ೧. ೧೮) 

ಉಪಾದಾನ - ತೆಗೆದುಕೊಳ್ಳುವುದು (ಉತ್ತರೋತ್ತರಚಿತ್ತಕ್ಷಣ೦ಗಳ್‌ 
ಉಪಾದಾನೋಪಾದೇಯಕ್ಷಣಸಂಪೃಕ್ತ೦ಗಳ್‌: ಆದಿಷು, ೨. ೯ 
ವ); ಅಪ್ಪುವುದು (ಜೀವಂಗಳ್‌ ನಾನಾಶರೀರ 
ಉಪಾದಾನಪರಿತ್ಯಜನಪುರಸ್ಸರಂ ಪರಿಭ್ರಮಿಸುಗುಂ: ಆದಿಷು, 
೧೬. ೫೭ ವ) 

ಉಪಾದೇಯ - [ಜೈನ] ತತ್ತ್ವದ ಎರಡು ಬಗೆಗಳಲ್ಲಿ ಒಂದು, 
ಮುಕ್ತಿಕಾರಣವಾದುದು (ನಿನ್ನ ಬೆಸಗೊಂಡ ತತ್ತ್ವಮುಂ 
ಹೇಯೋಪಾದೇಂಯರೂಪದಿ೦ ದ್ವಿವಿಧಮಕ್ಕುಂ 
ಸಂಸಾರಕಾರಣ೦ಗಳ್‌ ಹೇಯಂ೦ಗಳ್‌ ಮುಕ್ತಿಕಾರಣ೦ಗಳ್‌ 


ಉಪಾದೇಯಂಗಳ್‌: ಆದಿಪು, ೧೦. ೬೩ ವ);ಸ್ವೀಕಾರಾರ್ಹ 
(ಹೇಯಂ ಸಾಮ್ರಾಜ್ಯಂ ಉಪಾದೇಯಂ ಪ್ರವ್ರಜ್ಯಂ: ಆದಿಷು, 
೧೬. ೬೨) 

ಉಪಾದ್ರಿ - ಬೆಟ್ಟದ (ವಿವಿಧಾರಂಭಪರಿಗಹಂ 
ವಿಷಯಸೌಖ್ಯಾಯತ್ತಂ ಅತ್ಯಂತಲೋಭವಿಷಯಗ್ರಸ್ತಂ 
ಉಪಾದ್ರಿಯೊಳ್‌ ದವಿಣಮಂ ಬಯ್ತು: ಆದಿಪು, ೫. ೪) 

ಉಪಾದ್ಯ - ಎರಡನೆಯ (ಉಪಾದ್ಯ ಜಿನತೀರ್ಥೇಶಂಗೆ 
ಪಾದ್ಯಂಬೊಲೊಪ್ಪಿದುದು ಆದ್ಯಾಮರ ರಾಜಮೌಳಿ 
ಮಣಿಗುಚ್ಛಾಚೋಚ್ಛರೋಜಿರ್ಜಲಂ: 'ಅಜಿತಪು, ೪. ೧೨) 


ಬಳಿ 


ಉಪಾಧ್ಯಾಯ — ಓದಿಸುವಾತ (ಉಪಾಧ್ಯಾಂಗೆ ಕಟಮೆಯ 
ಕೂಟುಂ೦ ತುಪ್ಪಮುಂ ಕೊನೆಯುಮಂ' ಉಣಲ್ಕೊಟ್ಟು 
ಕುಮಾರನನೋದಿಸುಗೆ: ವಡ್ಡಾರಾ, ಪು. ೬೯, ಸಾ. ೧೩); 
[ಜೈನ] ಪಂಚಪರಮೇಷ್ಠಿಗಳಲ್ಲಿ ಒಬ್ಬ, 


ಮಹವ್ರತಗಳನ್ನಾಚರಿಸುತ್ತ ಭವ್ಯರಿಗೆ ಧರ್ಮೋಪದೆಶ ಹಾಗೂ 
ಶಾಸ್ತ್ರಜ್ಞಾನ ಮಾಡಿಕೊಡುವವನು (ಉಪಾಧ್ಯಾಯರ್‌ ಓದಿಸಿ 
ಕೆಯೆನ್ನಡಿಯಂದದಿಂ ಬೆಳಗುಗೆ ಅಂದಂದಿಗೆ. ಮಚ್ಚಿತ್ರಮಂ: 
ನೇಮಿನಾಪು, ೧. ೫) 


ಉಪಾಧ್ಯಾಯರಹಸ್ಯ — ಉಪಾಧ್ಯಾಯನು ಶಿಷ್ಯನಿಗೆ 
ಉಪದೇಶಿಸುವ ರಹಸ್ಯ (ಅಲ್ಲಿಯೇನಾನುಂ 
ಉಪಾಧ್ಯಾಯರಹಸ್ಯಮಕ್ಕುಂ ಅದುವುಂ ಸೂಚನಾ 


ಮಾತ್ರದೊಳ್‌ ವಿದಿತಮಕ್ಕುಂ: ಸುಕುಮಾಚ, ೩. ೨೨ ವ) 

ಉಪಾನತ್‌ - ಪಾದರಕ್ಷೆ (ಪಾದತ್ರಾಣವು ಉಪಾನತ್‌ ಪಾದುಕೆ: 
ಅಭಿಧಾವ, ೧. ೧೦. ೨೪) 

ಉಪಾಯ - ಯುಕ್ತಿ; ಸಾಮ, ದಾನ, ಭೇದ ದಂಡಗಳೆಂಬ 
ಚತುರೋಪಾಯಗಳು (ಉಪಾಯಚತುಷ್ಟಯ 
ಪ್ರಯೋಗಪ್ರವೀಣನುಂ ವಿನಿರ್ಜಿತಪಂಚೇಂದ್ರಿಯಪ್ರಭಾವಕನುಂ 

ವಸುಂಧರಾವಳಯಮಂ ನಿಜಭುಜಾಗ್ರದೊಳ್‌ 

ತಾಳ್ಜು: ಪಂಚತಂತ್ರ, ೬೫ ವ) 

ಉಪಾಯನ - ಉಡುಗೊರೆ, ಕಾಣಿಕೆ (ಭರತನಾಥದೂತಂ 
ಆತ್ಮಪಾರ್ಶ್ವಚರಕರತಳದಿ೦ ಉಪಾಯನ ರತ್ನಕರಂಡಕಮಂ 
ಕೊಂಡು: ಆದಿಷು, ೧೪. ೪೫ ವ) 

ಉಪಾರೂಢ - ಮೇಲೇರಿದ (ಆರೂಢ ಸಮರರಸನುಂ 
ಉಪಾರೂಢಕನಕರಥನುಂ ಆಗಿ ಕೈಲಾಸವಾಸಿಗೆ ಪೊಡೆವಟ್ಟು 
ಬಿಲ್ಲಂ ಕೊಂಡು ಗಂಗಾಸುತಂಗೆ ಅದಿರದೆ ಇದಿರ್ಜಿ 
ನಿಂದಾಗಳ್‌: ಪಂಪಭಾ, ೧೦. ೫೨ ವ); ಹೆಚ್ಚಿದ. ಬೆಳೆದ 
(ಅಂತು ಉಪಾರಾಢಯೌವನೋದಯನುಂ ರಿಸಮಾಪ್ತ 
ಸಕಲಕಲಾವಿಜ್ಞಾನನುಂ ಆದ ಚೆಂದ್ರಾಪೀಡನಂ 
ಕಂಡು: ಕಾದಂಸಂ, ೨. ೩೫ ವ) 

ಉಪಾರ್ಜಿತ - ಸಂಪಾದನೆಮಾಡಿದ (ನೀನತೀತ ಭವದೊಳ್‌ 
ಉಪಾರ್ಜಿತ ಊರ್ಜಿತಪುಣ್ಯನೆಯಾಗಿ ಸೌಧರ್ಮಕಲ್ಲದೊಳ್‌ 
ದೇವನಾದ: ಶಾಂತಿಷು, ೬. ೮೫ ವ) 

ಉಪಾರ್ಜಿಸು - ಸಂಪಾದಿಸು (ತಪದಿ೦ ಗುಣದಿ೦ ಪುಣ್ಯಮಂ 
ಉಪಾರ್ಜಿಪರ್‌ ಪಲಬರ್‌: ನೇಮಿನಾಪು, ೧. ೧೦೮) 

ಉಪಾಲಂಭ - ದೂಷಣೆ (ನೃಪಸುತನೆಂದಂ ಉಪಾಲಂಭನಿಭ 
ಗಭೀರೋಕ್ತಿಗಳಂ: ಲೀಲಾವತಿ, ೪. ೫೮) 

ಉಪಾಲಂಭನ - ವ್ಯಂಗ್ಯೋಕ್ತಿ (ನಿಷ್ಕರುಣಿಯಾದೆ ಎಂದು 
ಓರೊರ್ಮೆ ಸಂಭ್ರಮದಿ೦ ಉಪಾಲಂಭನಂ ಮಾಡಿಯುಂ .. 
. ದುಃಖಪ್ರಸೂತೆಯುಂ ಆದೆಂ: ಕಾದಂಸಂ, ೪. ೯೬ ವ) 


೧೯೬ 


ಉಪಾಲಂಭಂಗೆಯ್‌ - ನಿಂದಿಸು (ಮೇಲಾದ ಪಾಂಡುಸುತರಂ 
ಉಪಾಲಂಭನಗೆಯ್ಯುತಿರ್ಪ ದುರ್ಯೋಧನನಂ ಲೀಲೆಯೆ 
ನುಂಗುವ ಮೃತ್ಯುವ ನಾಲಗೆಯೆನೆ ನೆಗೆದುವುರಿಯ ನಾಲಗೆ 
ಪಲವುಂ: ಪಂಪಭಾ, ೩. ೬) 

ಉಪಾಶ್ರಯ - ದೂರಸರಿಸುವುದು (ಅಪಾಕರಣ೦ ನಿರಸನಂ 
ಉಪಾಶ್ರಯಂ ಸಂಶ್ರಯಣಂ: ಅಭಿಧಾವ, ೨. ೨. ೨೪) 

ಉಪಾಶ್ರಯಂಬಡೆ - ಆಸರೆಯನ್ನು ಹೊಂದು (ಬಹುವಿಧ 
ಅರ್ಚನೆಗಳಿಂದರ್ಚಿಸಿ ಧರ್ನಚಕ್ರಚ್ಛತ್ರತ್ರಿತ್ದಯಂಗಳಂ 
ಬಳಸಿಯು೦ ಉಪಾಶ್ರಯಂಬಡೆಯಿ: ಆದಿಷು, ೧೫. ೧೬ 
ವ) 

ಉಪಾಶ್ರಯವಿಶೇಷ - ವಿಶೇಷ ಅವಲಂಬನ, ನೃತ್ಯಗೀತ 
ಮುಂತಾದ ಅವಲಂಬನ (ದೋಷದೊಳ ತೊಡರ್ವದುಂ 
ಒಂದು ಉಪಾಶ್ರಯವಿಶೇಷದೊಳ್‌ ಒಳ್ಳನೆ ತಾಳ್ದುದಾಗದೇ; 
ಪಂಪಭಾ, ೪. ೯೧) 

ಉಪಾಶ್ರಿತ - ಆಶ್ರಯಪಡೆದ («ಆಶ್ರಿತ ನಾಭಿನಂದನ೦ ಉಪಾಶ್ರಿತ 
ಭವ್ಯಜನಾಭಿಧೇಯನುಂ: ಆದಿಷು, ೧. ೪೦) 

ಉಪಾಸಕ - [ಜೈನ] ಶ್ರಾವಕ (ಧವಳಾತಪವಾರಣಕಕುಧ 
ವಿಭೂತಿಯನುಟೆದು ನೆಗಟ್ಟು ಉಪಾಸಕನಾದಂ: ಆದಿಪು, ೬. 
೬) 

ಉಪಾಸಕವ್ರತ - [ಜೈನ] ಜೈನ ಗೃಹಸ್ಥನ ಹನ್ನೆರಡು ವ್ರತಗಳು: 
ಐದು ಪುನ ದಿಗ್ವತ, ದೇಶವತ, 
ದಂಡವಿರತಿವತ, ಎಂಬ ಮೂರು ಸೌಮಯಿಕ ವ್ರತಗಳು 
ಹಾಗೂ ಸಾಮಾಯಿಕವತ, ಪ್ರೋಷಧವತ, ಅತಿಥಿಸಂಗ್ರಹ, 


ಸಲ್ಲೇಖನಾ, ಎಂಬ ನಾಲ್ಕು ಶಿಕ್ಷಾವತಗಳು (ಗೃಹೀತ 
ಉಪಾಸಕವುತಂ  ಅನಶನಂ  ಅವಮೋದರ್ಯಾದ್ಯಾಚರಣ 
ಪರಿಣತಂ ಯಥೋವಿಧಿಯಿ೦ದಾಯುರವಸಾನದೊಳೆ: 


ಆದಿಪು, ೨. ೧೯ ವ) 

ಉಪಾಸಕಾಧ್ಯಯನ - [ಜೈನ] ಶ್ರಾವಕರ ಕರ್ತವ್ಯ ತಿಳಿಸುವ ಶಾಸ್ತ್ರ 
(ಅರ್ಹದರ್ಚನಾಶೇಷ ಫೃತತಿಳಾಜ್ಯಾಹುತಿಗಳಿ೦ 
ಉಪಾಸಕಾಧ್ಯಯನಗದಿತ ಸಮಸ್ತಪ್ರಕಾರ ಪಿಪೀಲಿಕಾಜಾತ್ಯಾದಿ 
ಮಂತ್ರಂಗಳಿಂ ಕ್ರಿಯಾಯುಕ್ತಮಾಗೆ ಪೇಟ್ಟು: ಆದಿಷು, ೧೫. 
೧೬ ವ) 
ಪಾಸನೆ - ಸೇವೆ (ಸೇವೆಯುಪಾಸನೆ: ಅಭಿಧಾವ, ೧. ೧೧. 
೫೮) 

ಉಪಾಸಾಸ್ತವ - 
ಶ್ರೀಪ್ರಾಭವಂ 
ಶಾಂತಿಪು, ೭. ೨೫) 

ಉಪಾಸ್ತಿ - ಧರ್ಮಬುದ್ಧಿ. ಆರಾಧನೆ (ಉಪಶಮದಿಂ ಆಸ್ತಿಕ್ಕದಿಂ 
ಉಪಾಸ್ಸಿಸಂಯೋಗದಿಂ  ದಯಾಳುತೆಯಿಂದಂ 
ಸಮ್ಯಕ್ತ್ವಂ: ವರ್ಧಮಾಷು, ೬. ೩೫) 

ಉಪಾಸ್ಯಮಾನ -  ಅಭ್ಯಸಿಸುತ್ತಿರುವ (ಜಿತಕಂದರ್ಪಂ 
ಪರಿಹೃತಸಪ್ತವ್ಯಸನ೦ ನಿರಂತರ ಉಪಾಸ್ಕಮಾನತಾಸ್ತ್ರವ್ಯಸನಂ: 
ಪಂಚತಂತ್ರ, ೭೩) 

ಉಪಾಹಿತ - ಹತ್ತಿರವಿರಿಸಿದ (ವಿವೇಕಪರಾಯಣಂ ಪ್ರಕಟಿತೋಕ್ತಿ 
ವಿವಿಕ್ತ ಕಳಾಕಳಾಪ೦ ಉಪಾಹಿತ ಸಾಹಿತ್ಯ ವಿದ್ಯೆಯೊಳ್‌: 
ಕವಿರಾಮಾ, ೩. ೨೧೮) 

ಉಪೇಂದ್ರ - ವಿಷ್ಣು (ಸತ್ಯೇಂದ್ರನರೇಂದ್ರಂ ಉಪೇಂದ್ರವಂದ್ಯನಂ 
ಆರಾಧಿಸುತ್ತಮಿರೆ: ರಾಜಶೇವಿ, ೪. ೧೨೧ ವ); ಕೃಷ್ಣ 


ಸ್ತುತಿ, ಸ್ತೋತ್ರ (ನಿನಗೀ ಪರಾರ್ಧ್ಯನಿಲಯಂ 
ಜೈನಪಾದದುಪಾಸಾಸ್ತವದಿ೦ಂದಮಾದುದು: 


(ಅನಿಂದಿತ ರೂಪ ರುಗ್ಮಿಣೀಹರಣ೦ ಉಪೇಂದ್ರ ಚಿತ್ತಹರಣಂ೦ 
ಜಯ ಸಿಂಹರಣಕ್ಕೆ ಕಾರಣಂ: ಹರಿವಂಶ, ೭. ೭೧) 
ಉಪೇಕ್ಷಾದೋಷ - ಉದಾಸೀನ ಮಾಡುವ ದೋಷ (ರಾವಣಂ 
ನೆಲನೆಲ್ಲಂ ಪಟಿವನ್ನಂ ಅನ್ಯವಧುವಂ ದುರ್ಮೋಹದಿಂ 
ಬಾಟ್‌ಗೆಯ್ಯಲ್‌ ಅದ೦ ಬಾರಿಸಲದೆ ಒಯ್ಯನಿಪುರ್ದದು 
ಉಪೇಕ್ಷಾದೋಷಮೇನಾಗದೇ: ಪಂಪರಾ, ೧೧. ೭೭) 
ಉಪೇಕ್ಷಾಸಂಯುತ ದ ಜಿತೇಂದ್ರಿಯ (ಜಿತಮದರ್‌ 
ಜ್ಞಾನರ್ಧಿಸ೦ಪನ್ನರ್‌ ಉರ್ವೀಚಕ್ರಸ್ತುತಪಾದಪಂಕಜರ್‌ 
ಉಪೇಕ್ಷಾಸಂಯುತರ್‌: ಸುಕುಮಾಚ, ೧. ೧೭) 


ಉಪೇಕ್ಷಿಸು - ಅಲಕ್ಷಿಸು (ಹರಿಯುಂ ತಾನುಂ ಭರಂಗೆಯ್ದು ತನ್ನ 


ಎಸಕಂ ಕಾಯದೆ ಅಧರ್ಮಯದ್ಧದೆ ನರಂ ಕೊಲ್ಪಲ್ಲಿ ಕಂಡು 
ಇಂತು ಉಪೇಕ್ಷಿಸಿ ನೀಮುಂ ನಡೆ ನೋಡುತ್ತಿರ್ದಿರಿ ಎನೆ 
ಮತ್ತಿನ್ನಾರಂ ನಂಬುವೆಂ: ಪಂಪಭಾ, ೧೧. ೮೩) 


ಉಪೇಕ್ಷೆ - ಅವಜ್ಞೆ (ಅದು ನಿಮ್ಮುಪೇಕ್ಟೆಯೆಂದಜೆಯೆಂ ಇದೆನ್ನ 


ಕರ್ಮವಶಮೆಂದಣಿವೆಂ: ಗದಾಯು, ೪. ೪೯) 

ಉಪೇತ - ಕೂಡಿದ (ಆತನ ಸಾರೆ ಕಮಂಡಲು ಕೇತನಂ 
ಅಂಬರಮಂ ಅಡರೆ ಚತುರಂಗಬಲ ಉಪೇತಂ 
ಅತಿಧವಳರಥ೦ ಅಭಿಜಾತ೦ ಕ್ಷತ್ರಿಯಂ ಉಣದೆ. ಕಲಿ 
ಕೃಪನಾತಂ: ಪಂಪಭಾ, ೧೦. ೫೫) 


ಉಪೇಶ್ವರ - ಉಪಪತಿ, ಮಿಂಡ (ಪುಷ್ಪಮಾಲಾಯುತೆಯಾಗಿ 
ರಾಗದಿಂ ಉಪೇಶ್ವರನೊಳ್‌ ನೆವ ಅಟ್ಕಳೆಂ 
ಪ್ರಸೂನಾಯುಧತಾಪತಪ್ಪೆ ಹರಿಣಾಕ್ಷಿ: ಪಂಚತಂತ್ರ, 
೧೨೯) 


ಉಪೋಷಿತೆ - ಉಪವಾಸವತವನ್ನು ಆಚರಿಸುವವಳು (ಕಲ್ಯಾಣ 
ಅಭ್ಯುದಯ ದಿವಸ೦ಗಳೊಳ್‌ ತಪ್ಪದೆ ಉಪೋಷಿತೆಯಾಗಿ 
ದರ್ಭಶಯನದೊಳಿರ್ಪಳ್‌: ಪುಷ್ಪದಂಪು, ೩. ೧೧೩) 

ಉಪ್ಪಟ - ವಸ್ತ್ರ ಬಟ್ಟೆ (ಐವರುಮಂ ಕುಳ್ಳಿರಿಸಿ 
ಉಪ್ಪಟಮನುಡಿಸಿಮೆಂದು ಎಣ್ಣೆಯೊಳ್‌ ನಾಂದಿದ ಘಟ್ಟಿಗಳಂ 
ತರಿಸಿ: ಹರಿವಂಶ, ೧೪. ೫೫ ವ) 

ಉಪ್ಪಯಣಂಗೆಯ್‌ - ಪಯಣದ ನಡುವೆ ತಂಗು 
(ಕಳಿಂಗರಾಜಂಗೆ ಕೋಶೋಪನತವೃತ್ತಿಯನಿತ್ತು ಸರ್ವಸ್ವಮಂ 
ಕೊಂಡಾಜ್ಞಾವಿಧೇಯಮಂ ಮಾಡಿ ಮಹೇಂದ್ರ 
ಉಪಕಂಠದೊಳ್‌ ಮೂಳು ಉಪ್ಪಯಣಂಗೆಯ್ದು: ಶಾಂತಿಷು, 
೧೦. ೧೬೫) 

ಉಪ್ಪರ -  ಕತ್ತಿಕಾಳಗದ ಒಂದು ವರಸೆ (ಆಗಳಿರ್ವಲದ 
ಕಡಿತಲೆಕಾಅರ್‌ ಅಲಗಿನೊಳ್‌ ಪಳಂಚೆ ತಾಗಿ ನಿರ್ಫಾತ 
ಉಪ್ಪರಂ೦ ತಾಳವಟ್ಟಂ ಅವಿತಂ ಉಟಿತಂ ಎಂಬ ಪಲವುಂ 
ತೆಣದದ ಇಟೆವ " ಬಿನ್ನಣದೊಳ್‌ ನೆಜ್‌ದು ತಾಳುಂತಟ್ಟುಂ 
ಪೊಯ್ಯೆ: ಪಂಪರಾ, ೧೩. ೫೪ ವ) 

ಉಪ್ಪರವಟ್ಟ - ಮೇಲುಮಟ್ಟ (ಕರ್ವುವಿಲ್ಲೆ ಅದೇಂ ನಿಲ್ಲದೆ ಕಂತು 
ಮಾಡಿದನೊ  ತೋಮರದ ಉಪ್ಪರವಟ್ಟದ ಒಪ್ಪಮಂ: 
ಆಚವರ್ಧ, ೨. ಶಿ; ಮೇಲ್ಕಟ್ಟಿನ ಬಟ್ಟೆ (ಮದನಂಗೆ 
ಉಪ್ಪರವಟ್ಟವಾಗದ ತಳಿರ್‌ ಕಾಮಂಗೆ ಕೋದಂಡವಾಗದ 
ಕರ್ವು .. .. ಮಜೌದು ಆಗವು ಎಂಬ ವಿವಿಧೋದ್ಯಾನಂಗಳ್‌: 
ನೇಮಿನಾಪು, ೧. ೬೪) 

ಉಪ್ಪರವೊಯ್ಲು - ಮೇಲಿನ ಹೊಡೆತ (ಕಡುಗದ ಪೊಯ್ದ್ಲಿಂದಂ 
ಕಾಲಡಿಗಳ್‌ ಕಡಿಯಾಗೆ ನೀಡಿದ ಉಪ್ಪರವೊಯ್ಲಿಂ ಪೊಡವಿಗೆ 
ಬೀಲ್‌ರೆ ತಲೆಸೊರ್ಕಡಗದೆ ಕೆಲರಿಜಿದು ಬೀರಸಿರಿಯೊಳ್‌ 
ನೆರೆದರ್‌: ಕಬ್ಬಿಗಕಾ, ೨೧೨) 


೧೯೭ 


ಉಪ್ಪವಡ - ಉದಯರಾಗ, ನಿದ್ದೆಯಿಂದ ಎಚ್ಚರಿಸುವ ಹಾಡು 
(ಎಂದು. ಉಪ್ಪವಡಮಂ೦ ಪಾಡುವ ರಾಗಾಧರೆಯರ 
ರಾಗರಸಪೂರಂ: ರಾಜಶೇವಿ, ೧೩. ೪೫ ವ) 

ಉಪ್ಪವಡಿಸು - ನಿದ್ದೆಯಿ೦ದ ಎಚ್ಚರಗೊಳ್ಳು (ಉಪ್ಪವಡಿಸಿ ಮಜ್ಜನ 
ಮಂಡನವಿಧಿಯಂ ಲತಾಂಗಿ ನಿರ್ವರ್ಶಿಸಿ 
ಭೂಮಂಡಳಪತಿಗಣಿಪಿದೊಡೆ: ಆದಿಪು, ೭. ೨೮) 

ಉಪ್ಪಳ - (ಉತ್ತಲ) ನೈದಿಲೆ (ಕೆಳೆಯೆ೦ದು ಉಪ್ಪಳಮಂ ಚಂದ್ರಂ 
ಅಬ್ಬಮಂ೦ ರವಿಬಿಂಬಂ ಒಪದಪಿರೆ: ಲೀಲಾವತಿ, ೭. ೧೦೮) 


ಉಪ್ಪಾಗು - ಅಲಕ್ಷಕ್ಕೊಳಗಾಗು (ಎಲ್ಲರು೦ ಒಪ್ಪಿ ಕೃತಿಯಂ 
ಕುತಕೇ ಪಳಿದೊಡೆ ತನಗೇ೦ ಉಪ್ಪಾದುದೆ ಸೊಪ್ಪಾದುದೆ: 


ಧರ್ಮಮಧು, ೧. ೬೦) 


ಉಪ್ಪಿಕ್ಕಿದೊಡೆ ತುಪ್ಪದ ಮೆಟ್ಟಡಿತು - ಉಪ್ಪು ಹಾಕಿದರೆ ತುಪ್ಪಕ್ಕೆ 
ಕೇಡು ಎಂಬ ಗಾದೆ (ಭೀಮಸೇನಂ ಧರ್ಮಪುತ್ರಂಗೆಂದಂ 


ಉಪ್ಪಿಕ್ಕಿದೊಡೆ ತುಪ್ಪದ ಮೆಟ್ಟಡಿತೆಂಬಂತೆ ನಮ್ಮ 
ಕೆಮ್ಮನಿರ್ಪಿರಿದೇ ಕಾರಣಂ: ಪಂಪಭಾ, ೭. ೧೬ ವ) 
ಉಪ್ಪಿಕ್ಕು - ಉಪ್ಪು ಹಾಕು (ಉಪ್ಪಿಕ್ಕಿದೊಡೆ ತುಪ್ಪದ 


ಮೆಟ್ಟಡಿತೆಂಬಂತೆ ನಮ್ಮ 
ಪಂಪಭಾ, ೭. ೧೬ ವ) 
ಉಪ್ಪುಂಗಾಯ್‌ - ಉಪ್ಪಿನ ಕಾಯಿ (ಉಪ್ಪುಂಗಾಯ್ಗಳನಾಗಲ್‌ 
ಸೇವಿಸಲ್ಕೆ ಭೀತಂ ಜೈನಂ: ಸಮಯಪ, ೬. ೯) 
ಉಬ್ಬಟೆ - ಅಧಿಕವಾದ (ಅಳಿಕೆಯ ರೂವಿಲ್ಲದ ನಿನ್ನೆಜ್‌ಯಂಗೆ 
ಉಬ್ಬಟೆಯು ಬೀರಮುಂಟೆಂದುದ್ದಂ ಜಜುಚಿದೆ ಕೇರಿಲ್ಲದೆ 


ಕೆಮ್ಮನಿರ್ಪಿರವಿದು ಏಕಾರಣಂ: 


ಕಣ್ನೆಜೌವಿನೆಗಂ ಕರ್ಬು ಗಡ ಬಿಲ್ಲಿದೇನಚ್ಚರಿಯೋ: ಕಬ್ಬಿಗಕಾ, 
೧೪೨) 
ಉಬ್ಬದಿಗ - ಅತಿಶಯ, ಆಧಿಕ್ಯ (ಸಾರ್ಜ್ಚಿದಗಲೈಯೊಳಿಂತು 


ಬೇಟದ ಉಬ್ಬದಿಗಮನಾ೦ತ ನಲ್ಲಳ ಮುಖಾಂಬುಜಮಂ ನಡೆ 
ನೋಡಿ ನೋಡಿ: ಆದಿಪು, ೧೨. ೨೫) 


ಉಬ್ಬರ - [ಶತ್ರುಗಳ] ಆವೇಶ?) (ಉಬ್ಬರಮೆಂಬಿವನಜೆದು 
ಇಣಟೆದರ್‌ ಪೆಣಬಣಂಬೆಗಳ್‌ ನೆಗೆವಿನೆಗಂ: ಪಂಪಭಾ, ೧೦. 
೮೨) 

ಉಬ್ಬರಂಬರಿ - ಉಕ್ಕಿ ಹರಿ ion 


"ಶಾಂತರಸಾಮೃತಮೆಯ್ದ ತಣ್ಣನೆ ತಣಿದಂತೆ: ಚಂದ್ರಪ್ರಪು, 
೧೧೨) 

ಉಬ್ಬರಮುರಿ - ಅತಿಶಯ ಗರ್ವದಿಂದ ಕೂಡಿರು (ಬಿರುದರಂ 
ಅದಟಿನೊಳ್‌  ಉಬ್ಬರಮುರಿವರ೦ ಆಯ್ದಜಸಿಕೊಂಡುವು 
ಅರಿಗನ ಕಣೆಗಳ್‌: ಪಂಪಭಾ, ೧೨. ೧೧೪) 


ಉಬ್ಬರವರಿ -. ಉಕ್ಕಿ ಹರಿ (ಉಬ್ಬರವರಿದ ಸೊಬಗಿಂಗೆ 
ಸಂತೋಷಂಬಟ್ಟು: ನೇಮಿನಾಪು, ೫. ೨) 

ಉಬ್ಬರಿಕೆ — ಅತಿಶಯ, ಉಬ್ಬರ (ಖರಕೋಪಾದಿ 
ಕಷಾಯದುಬ್ಬರಿಕೆಯಿಂ ಚಾರಿತ್ರಮೋಹಾಸ್ರವಂ 


ದೊರೆಕೊಳ್ಳುಂ: ಸುಕುಮಾಚ, ೮. ೧೯) 

ಉಬ್ಬರಿಸು - ಮೇಲೇಳು (ಗಗ್ಗರಿಪ ಕೊರಲೊಳ್‌ ಉಬ್ಬರಿಸಿ 
ಪೊರೆದ ಸೆರೆಗಳೊಳಂ: ಆಚವರ್ಧ, ೯. ೬೦ ವ); ಗರ್ವಿಸು 
(ಸುರಲೋಕಂ ಮರ್ತ್ಯಲೋಕಂ ಫಣಿಪತಿಭುವನಂ ಪೂಜ್ಯಂ 
ಎಮ್ನಿಂದಮೆಂಬಂತಿರೆ ಮುನ್ನಾರ್‌ ನೋಂತರೆಂದುಬ್ಬರಿಸಿ 
ಕೊನೆದು: ಧರ್ಮಾಮೃ, ೮. ೧೨೦) 


ಉಬ್ಬಸ - ತೊಂದರೆ (ಪರಪಕ್ಷಂ ಉಳ್ಳಿನಂ ತನಗೆ ಇರವು 
ಉಬ್ಬಸಂ: ಕವಿರಾಮಾ, ೩. ೧೫೦); ಭಯ (ಕಸವೇಂ 
ಕಸವರಮೇಮೆಂಬುಬ್ಬಸಮಂ ಬಸಮಲ್ಲದಿರ್ದು 
ಮಾಡುವರೆಲ್ಲಂ: ಕವಿರಾಮಾ, ೩. ೧೭೭) 

ಉಬ್ಬಸಂಬಡು - ಉಸಿರಾಡಲು ಕಷ್ಟಪಡು 
ಉಚ್ಚ್ವಾಸನಿಗ್ರಹೇ: ಶಬ್ದಮದ, ಧಾ, ೨೭೭) 

ಉಬ್ಬಾಳಿ - ಉಬ್ಬುವ ಸ್ವಭಾವದವನು (ಬೆಸಗಲಿಗಳುಮಂ 
ಉಬ್ದಾಳಿಯಳವಿಯ ಲೆಕ್ಕಕ್ಕಿಚೆದು ಬೆಸಕೆಯ್ದ ಪಣಗಲಿಗಳು೦ 
ಅಳವನಟಿದು ಬೇಗಿಸುವ ಬಲ್ಲಲಿಗಳುಮಂ: ಗದಾಯು, ೯. 
೩೪ ವ) 

ಉಬ್ಬಿನಂ - ಶ್ರೇಷ್ಠ (ಬಾಸಿಗ೦ಗಟ್ಟುವ೦ತು ಕಟ್ಟುವುದು ಕಬ್ಬಮಂ 
ಉಬ್ಬಿನಂ ಆಗೆ ಕಬ್ಬಿಗಂ: ಲೀಲಾವತಿ, ೧. ೬೨) 

ಉಜ್ಜಿಗ - [ಉದ್ವೇಗ] ದುಃಖ, ಚಿಂತೆ (ಇನಿತು ಉಬ್ಬೆಗಂ ಮೊಗಂ 
ಬಾಡೆ ತಗುಳ್ಳು ಸೂಚಿಸಿದುವಾ ದಿವಿಜಂಗವಸಾನಕಾಲಮಂ: 
ಆದಿಪು, ೩. ೩) 

ಉಭಯಕವಿ - ಕನ್ನಡ ಮತ್ತು ಸಂಸ್ಕೃತಗಳಲ್ಲಿ ಕಾವ್ಯ 
ರಚಿಸುವವನು (ಚಾಳುಕ್ಕರಾಜ್ಯದೊಳ್‌ ನೆಗಟ್ಟಂ ಉಭಯಕವಿ 
ಕವಿರತ್ನಂ: ಅಜಿತಹು, ೧೨. ೪೨) 


(ಉಬ್ಬಸಂಬಡು- 


ಉಭಯಕುಲ - ತಂದೆ ಮತ್ತು ತಾಯಿಯರ ಕುಲ 
(ಉಭಯಕುಲವಿಶುದ್ಧರ್‌ ನ್ಯಾಯವಂತರ್‌ ಜಿತಾತ್ಮರ್‌: 
ಶಾಂತಿಪು, ೩. ೭೩) 

ಉಭಯಗಿರಿ - [ಪೂರ್ವ ಪಶ್ಚಿಮಗಳ ಎರಡೂ ಪರ್ವತ 
(ಆಚಂದ್ರಾರ್ಕಪ್ರತೀತ ಉಭಯಗಿರಿಶಿಖರಾತ್‌ 
ಸ್ಟೋದಯಸ್ಕೈಕಹೇತೋಃ ಪಂಪಭಾ, ೧೪. ೨೭) 

ಉಭಯತಟ - [ನದಿಯ] ಎರಡೂ ದಡಗಳು 
(ಮಹಾನದ್ಯುಭಯತಟ ಮೃದುಮೃತ್ಸ್ನಾವಿಲಸಿತ 


ವೇದಿಕಾವಿರಾಜಮಾನದೊಳ್‌: ಆದಿಪು, ೮. ೬೭ ವ) 

ಉಭಯಪರಿಗ್ರಹ -. ಇಹಪರಗಳಲ್ಲಿ ಸಾಧಿಸುವ ಗಳಿಕೆ 
(ಉಭಯಪರಿಗ್ರಹಮಂ ನೆರಪಿ ತಣಿಯದೆ ಎಲ್ಲಾ ಹೊಲ್ಬುಂ 
ವ್ಯಗ್ರಮನನಾಗಿ ಚಿಂತಿಸುವ ಉಗ್ರಂಗೇನುಭಯ 
ಜನ್ಮದೊಳಮುಂಟೆ ಸುಖಂ: ಸಮಯಪ, ೫. ೭೫) 

ಉಭಯಬಲ - ಎರಡೂ ಕಡೆಗಳ ಸೈನ್ಯ (ಸುಭಟರ್‌ 
ಸುಭಟರೊಳ್‌ ಉಅದಿದಿಜದುಭಯ ಬಲಂ ಮೊಟ್ಟನಾದೊಡೆ: 
ಶಾಂತಿಪು, ೬. ೮೨) 

ಉಭಯಭವ - ಇಹ ಮತ್ತು ಪರ (ಉಭಯಭವಕ್ಕಂ ಶ್ರುತದಿಂದೆ 
ಹಿತಕರಂ ಪೆಳತುಂಟೇ: ಅಜಿತಪು, ೧. ೧೨) 

ಉಭಯಲೋಕ - ಉಭಯಭವ (ಉಭಯಲೋಕಹಿತದೊಳ್‌ 
ನೆಗಟಿ* ಜನಂ ಪಟೆಗೆ ಪೊಗಟ್ಸ್‌ ತನಗೇನದಅಳ್‌: 
ಕವಿರಾಮಾ, ೩. ೧೭೯) 

ಉಭಯವ್ಯಾಕರಣ - ಕನ್ನಡ ಮತ್ತು ಸಂಸ್ಕೃತಗಳ ವ್ಯಾಕರಣ 
(ವಚೋವಿಭವಂ ಒಡನೆಸೆಯೆ ರಂಜಿಪ೦ ಉಭಯವ್ಯಾಕರಣ 
ಪರಿಣತಂ ಕವಿರತ್ನಂ: ಅಜಿತಪು, ೧೨. ೪೩) 

ಉಭಯಾಜಬ್ಧಿ -  (ಪೂರ್ವ-ಪಶ್ಚಿಮಗಳಲ್ಲಿರುವ) 
ಸಮುದಗಳು (ಉಭಯಾಬ್ದಿವರವದಿಂ 
ಶಾಂತಿಪು, ೬. ೮೨) 


ಎರಡು 
ಇಟೆದು: 


೧೯೮ 


ಉಭಯೋಪಧಾನ - ಎರಡೂ ಕಡೆಯ ದಿ೦ಂಬುಗಳು 
(ದುಕೂಲೋಪಪು್ರಚ್ಛಾದಿತ ವಿಚಿತ್ರ ನೇತ್ರ 
ಉಭಯೋಪಧಾನಶಯ್ಯಾತಳದೊಳ್‌: ಆದಿಪು, ೫. ೨೨ ವ) 

ಉಮಾವರ - ಉಮೆಯ ಗಂಡ, ಶಿವ; ಕೀರ್ತಿವಂತ (ವಿದಿತ 
ಉಮಾವರನಾತ್ರಭುಜ೦ಗನಲ್ಲನೀ ಭೂಪಾಲಂ: ಕವಿರಾಮಾ, 
೩ ೧೧೨) 

ಉಮುಟಕ್‌ - ಉಗುಳು (ಉಮುಟ್ಟು ಇಭಮದಕರ್ದಮಮಂ 
ಕ್ರಮದೊಳೆ ಕಾನೀಕಜಾನುದಪ್ಪ್ನಮನೆ: ನೇಮಿನಾಷು, ೩. 
೮೬); ಮುಕ್ಕುಳಿಸು 

ಉಮ್ಮಚ್ಚ - [ಉನ್ನತ್ರ] ಕೋಪ, ಅಸಮಾಧಾನ (ಮಜ”"ವುದು 
ಮನದ ಉಮೃ್ಮಚ್ಚಮಂ ಅಜ್ಜ ನಿಮ್ಮಂ ಎರೆಯಲೆ ಬಂದೆಂ: 
ಪಂಪಭಾ, ೧೨. ೫೪); ದಿಗ್ಭಮೆ (ನಚ್ಚುವುದೀ ಅರಸನಂ 
ಉಮ್ಮಚ್ಚಂ ಮಿಗಿಲಂಜಿ ತನುಜನಂ ತಟಿನಿಯೊಳ್‌ ಅಂದು 
ಅಚ್ಚರಿಯಾಗಿಕ್ಕಿದ ಬೆಳ್ಕುರ್ಜೆಯಂ: ಕರ್ಣನೇಮಿ, ೧೧. 
೧೦೨) 

ಉಮ್ಮಚ್ಚರ - ತೀವ್ರ ಕೋಪ (ಮದ್ರರಾಜ೦ ಉಮ್ಮಚ್ಚರದೊಳ್‌ 
ಉಮ್ಮನೆ ಬೆಮರ್ತು ಕನಿಸಿ ಕಿಂಕಿರಿವೋಗಿ: ಪಂಪಭಾ, ೧೨. 
೯೧ ವ) 

ಉಮ್ಮನೆ ದ ಬಿಸಿಬಿಸಿಯಾಗಿ (ಆ ಮಾತಿಂಗೆ 
ಮಜುಮಾತುಗುಡಲಜಿಯದೆ ಪಂದೆಯಂ ಪಾವಡರ್ದಂತೆ 
ಉಮ್ಮನೆ ಬೆಮರುತ್ತುರ್ದ ಕರ್ಣನಂ ದುರ್ಯೋಧನಂ ಕಂಡು: 
ಪಂಪಭಾ, ೨. ೮೨ ವ) 

ಉಮ್ಮಳ - ದುಃಖ (ಸಿಡಿಲವೊಲ್‌ ಎಣಗುವ ನರಗನ ಪಡೆಗೆ 
ಅಗಿದು ಉಮ್ಮಳದಿಂ ಉಂಡೆಡೆಯೊಳ್‌ ಉಣ್ಣದೆಯುಂ 
ಕೆಡೆದೆಡೆಯೊಳ್‌ ಕೆಡೆಯದೆಯು ನಿಂದೆಡೆಯೊಳ್‌ ನಿಲ್ಲದೆಯುಂ 
ಓಡಿದಂ ಮಹೀಪಾಲಂ: ಪಂಪಭಾ, ೧. ೩೭) 

ಉಮ್ಮಳಿಕೆ - ಉಮ್ಮಳ (ನೀರೊಳ್‌ ಮುಟುಂಗಿದರ್‌ ಅಂತುಮ್ಮನೆ 
ಬೆಮರುತ್ತುಂ ಉಮ್ಮಳಿಕೆವಂದು ಬೆಚ್ಚನೆ ಸುಯ್ಲೊಡೆ: ಪಂಪಭಾ, 
೪.೬೪ ವ) 

ಉಮ್ಮಳಿಸು - ದುಃಖಸು. (ಅತ್ತ ಮನುಜಮನೋಜನುಂ 
ಮದನಪರಿತಾಪಕ್ಕಾಣದೆ ಉಮ್ಮಳಿಸಿ ಮಧುಮಥನನ ಕಣ್ಣಂ 
ಬಂಚಿಸಿ . . ವನಮಂ ಎಯ್ದೆವಂದು: ಪಂಪಭಾ, ೫. ೧೦ 
ವ); ಚಿಂತಿಸು (ತಮ್ಮ ಬಲಮಿಣಿವಿನಂ ಕರಮುಮೃಳಿಸಿ 
ಕಡಂಗಿ ಕಾದಲ್‌: ಹರಿವಂಶ, ೧೧. ೧೧೨) 

ಉಮ್ಮಾರ್ಗ — ವಿರುದ್ಧಮಾರ್ಗ (ಕರಂ ರಭಸದೆ ನಾವುಮ್ಮನ್ನಮೆ 
ಬಿನ್ನವಿಸುವುದು ಉಮ್ಮಾರ್ಗಮಿದಲ್ತು ನಾಡೆ ನೀತಿವಿರುದ್ಧಂ: 
ಪಂಚತಂತ್ರ, ೨೭೯) 

ಉಯ್‌ - ಕರೆದುಕೊಂಡು ಹೋಗು (ಸಭಾಲಯಮಂ 
ನಿಜರಾಜಲೀಲೆಯೊಳ್‌ ಕೂಡಿ ಯುಧಿಷ್ಠಿರಪ್ರಭುಗೆ ತಾನೆ 
ಸುಯೋಧನಂ ಉಯ್ದು ತೋಣಿದಂ: ಪಂಪಭಾ. ೬. ೬೯); 
ನಿರ್ಬಂಧಿಸು (ಉಯ್‌-ನೀಯಮಾನೇ: ಶಬ್ದಮದ, ಧಾ 
೫೧೭); ಧಾನ್ಯದ ಹೊಟ್ಟು (ಪಾಪಹೇತುಗಳೊಳ್‌ ತೊಡರ್ದು 
ಪರತ್ರೆಯೊಳ್‌ ಸುಖಮಂ ಬಯಸುವಾತಂ ಬಿಡದು 
ಉಯ್ಯಂ ಕುಟ್ಟ ಪದೆದಕ್ಕಿಯನಅಸುವ ಬೆಳ್ಳನುಮಂ 
ಪೋಲ್ಗುಂ;: ಧರ್ಮಾಮೃ. ೬. ೧೧೫ ವ) 

ಉಯ್ಯಲ್‌ - ಉಯ್ಯಾಲೆ (ಉಣ್ಣುವ ಉಯ್ಯಲ ಪೊಸಗಾವರಂ 
ಪುಗಿಲೊಳ್‌ ಏಂ ಎಸೆದತ್ತೋ ಬಸ೦ತಮಾಸದೊಳ್‌: 
ಪಂಪಭಾ, ೨. ೧೨) 


ಉಯ್ಯಲಾಡು -ಉಯ್ಯಾಲೆಯಾಡು (ಮದನೋದ್ಯಾನದೊಳ್‌ 
ಉಯ್ಯಲಾಡುತ್ತಿರ್ದೊಳಂ - ~ ಕ೦ಡು: ವಡ್ಡಾರಾ, ಪು. ೫೪. 
ಸಾ. ೯); ಅನಿಶ್ಚಿತತೆಯಲ್ಲಿ ಹೊಯ್ದಾಡು (ಲತಾಲಲಿತೇ 
ನಾವಿರ್ವರುಂ ಉಯ್ಯಲಡೆ ಮನಂ ಉಯ್ಯಲಾಡೆ: ಶಾಂತಿಷು, 
೪. ೯೬) 

- ಎದೆ (ಮೃಗಕುಲಂ ಆಸೆಗೆಯ್ವ ಮೃಗತೃಷ್ಟಿಕೆಯಂ 
ಜಲಮೆಂದು ತೃಷ್ಣೆಯಿಂ ಪಗಲಿಟಿವನ್ನೆಗಂ ಪರಿದು ಗಂಟಲ್‌ 
ಉರಂಬರಂ ಆಜ ಪಂಪರಾ, ೭. ೯೩) 
ಉರಃಸ್ಥಲ - ಎದೆಯ ಪ್ರದೇಶ (ಕ್ಷಮಾಂಗನಾಲಿಂಗಿತನಪ್ಪ 

ಮಹಾಮುನಿಯಂ ಮಲರ್ಜಿ ಪಟ್ಟಿರಿಸಿಯುರಃಸ್ಮಲಮಂ 

ನಾಭಿವರೆಗಂ ವಿದಾರಿಸಿ ಪಂದೊವಲ್‌ ಪೊರೆತಾಪಿನೆಗಂ .. .. 
ಕಾಯ್ದ ಕರ್ಬೊನ್ನ ಕೀಲ್ಗಳ೦ .. . ಇಟೆದೊಡೆ: ವಡ್ಡಾರಾ, 

ಪು ೫೧ಸಾ ೨೯) 
ಉರಗ - ಎದೆಯಿಂದ ಚಲಿಸುವಂಥದು, ಹಾವು (ಮಂತ್ರಪದಕ್ಕೆ 

ಉರಗಂ೦ ಸುಗಿವಂತೆವೊಲ್‌ ಅಗಿದು ಸುಗಿದು ತಲೆಗರೆದಿರ್ಪಂ: 

ಪಂಪಭಾ, ೭. ೪೩) 
ಉರಗಗೇಹ ದ ಹುತ್ತ (ನೇಟಿಲ ಮರದಿಂ 

ಮೂಡಲುರಗಗೇಹಮಾದೊಡೆ ಜಲಮಿರ್ಪುರುರುಷ 

ಪ್ರಮಾಣದದ್ಳುತಮಕ್ಕುಂ: ಲೋಕೋಪಕಾ, ೫. ೧೪) 
ಉರಗಪತಾಕ - ಸರ್ಪಧ್ವಜ, ದುರ್ಯೋಧನ (ನೀರೊಳಗಿರ್ದುಂ 

ಬೆಮರ್ತನುರಗಪತಾಕಂ: ಗದಾಯು, ೭. ೨೨) 
ಉರಗಪರಿವೃಢ — ಉರಗಪತಿ, ಆದಿಶೇಷ (ಅಂತು 

ಬಂದುರಗಪರಿವೃಢಂ ಪ್ರಸಾರಿತ ಫಣಸಹಸನಾಗಿ: ಜಗನ್ನಾವಿ, 

೩&೯ ವು 
ಉರಗಮಥನಾರೂಢ ದ ಗರುಡವಾಹನ, ವಿಷ್ಣು 

(ಆಕಾಶಕ್ಕೊಗೆದಂ ಉರಗಮಥನಾರೂಢಂ: ಜಗನ್ನಾವಿ, ೧೨. 

೧) 
ಉರಗರಾಜ - ನಾಗರಾಜ, ವಾಸುಕಿ (ರಸೆಯಿಂದಮೊಗೆದು 

ಪೆಡೆಗಳ್‌ ಪೊಸಮಾಣಿಕದ ಎಳವಿಸಿಲ್ಲಳೊಳ್‌ 

ಹೊಸದಳಿರೊಳ್‌ ಮುಸುಕಿದ ತೆಜಅದಿಂದೆಸೆದಿರೆ ಪೊಸತೆನೆ 

ನಡೆ ನೋಡಲ್‌ ಉರಗರಾಜ೦ ಬಂದಂ: ಪಂಪಭಾ, ೧೨. 

೧೪೧) 
ಉರಗವನಿತೆ - ನಾಗಕನ್ನಿಕೆ (ಉರಗವನಿತೆಯಂತೆ ಕೋಳ್ಸಪ್ರಿ 

ಮುಳಿದಿರ್ದಳಂ: ಶಾಂತಿಪು, ೮. ೮೩ ವ) 
ಉರಗಿ - ಹೆಣ್ಣು ಹಾವು (ಉರಗಿಯಂ ಎಯ್‌ ಪಿಡಿದೊಡೆ ಅದಂ 

ಕುರಗರಿಪು ಬೆಕ್ಕು ಕೊಕ್ಕನಂ ತವೆ ಪಿಡಿವಂತಿರೆ ಪಿಡಿದುದು: 

ಯಶೋಧಚ, ೩. ೪೬) 
ಉರಗೆಜ್ಜೆ - ಎತ್ತುಗಳ ಕೊರಳಿಗೆ ಕಟ್ಟುವ ಗೆಜ್ಜೆ (ಛೋರ್ಗರೆದುಲಿವ 

ಘಮಟೆಯಯುಮಂ ಉರಗೆಜ್ಜೆಯುಂ ಅಂದಂಬಡೆಯಿ: 

ಜಗನ್ನಾವಿ, ೪. ೮೦ ವ) 
ಉರಗೌಘ - ಹಾವುಗಳ ಸಮೂಹ (ಮೇಘಮುಖರೆನಿಸಿ ಸಂದ 

ಉರಗೌಘನಂದೋಫಘಮೇಘಮಾದೊಡೆ ಮಲ್‌ ಶೌರ್ಯಾಘಾತಂ 

ನೆಗಟ ಆದಿಹು, ೧೪. ೭೧) 
ಉರಚಲ್ಲಿ - ಎದೆಗೆ ಕಟ್ಟಿಕೊಳ್ಳುವ ಕನ್ನಡಿ (ಅಮರಿ ನರ್ತಿಸೆ ಜೆಲ್ವಂ 

ಪುದಿದು ಉರಚಲ್ಲಿಯೊಳೆಸೆದುದು ತತ್‌ ಉರೋಜ 

ಸರೋಜಮುಕುಳ ಯುಗಸಂಚಳನಂ: ಆದಿಪು, ೭. ೧೯) 


ಉರದೆಡೆ - [ಉರದ--ಎಡೆ] ಎದೆಯ ಪ್ರದೇಶ (ನರನ ರಥಮಂ 
ಪಡುವು ಎಣ್ಣಾವುದುವರ೦ ಸಿಡಿಲ್ಲಿನಂ ಎಚ್ಚು ಅಚ್ಚುಡಿಯೆ 


ಉರ 


೧೯೯ 


ಭುಜಬಲದ ಹರಿಯ ಉರದೆಡೆಯಂ ಬಿರಿಯೆಚ್ಚು ಮೆಜ್‌ದಂ 
ಅಳವಂ ಭೀಷ್ಮಂ: ಪಂಪಭಾ, ೧೧. ೨೦) 


ಉರಭ್ರ - ಮೇಕೆ (ಪೆರ್ವುಣ್ಣೊಡಯುತ್ತುಮಿರ್ಪ ಪಣೆ 
ಅದ್ಭುತಮಾದುದು ಉರಭ್ರಯಗ್ನದಾ: ನೇಮಿನಾಪು, ೪. 
೧೧೯) 

ಉರರೀಕರಿಸು -  ಸ್ಟೀಕರಿಸು (ಧರೆಯೊಳ್‌ ಸದ್ದುಧಂ 
ಉರರೀಕರಿಸಿದ ಸತ್ಯೃಶಿಯಂ ಅಧಮಂ ನೆಗೆಯ್ದನೋ: 
ಶಬರಶಂ, ೧. ೧೪) 

ಉರವಣಿ - ಆನೆಯ ಎದೆಯ ಮೇಲುಭಾಗ (ಭೋರೆಂದು 


ಕೊಳುವ ಪೆರ್ಮಬ್‌ಗೆ ಕರಿ ಕರಿಣಿಯಂ ತನ್ನ ಉಪರಿಯ 
ಉರವಣಿಯೊಳಿಕ್ಕಿತ್ತು: ಅನಂತಪು, ೯. ೧೬೮) 

ಉರವಣಿಸು - ವೇಗವಾಗಿ ಮುನ್ನುಗ್ಗು (ಪರಧನಹರಣನ 
ಹರಣಮಂ ಹರಿಯಿಪ ಪರಿಣತೆಯಿ೦ ಉರವಣಿಸಿ ಜೆನ್ನೊಳೆ 
ಪರಿದು: ಆಚವರ್ಧ, ೨. ೪೮ ವ) 

ಉರವಣೆ - ಶೀಘ್ರತೆ (ಬಿರಯಿಗಳನೆಲ್ಲರಂ ಮುಳಿದು 
ಉರವಣೆಯಿಂ ಮೆಟ್ಟುವೆಡೆಯೊಳ್‌ ಉಚ್ಚಳಿಸುವ ನೆತ್ತರೊಳ್‌ 
ಒಂದಿದಂತೆ ಬಂದುಗೆಯರಲ ತೊಡರ್‌ 
ಕಾಲೊಳೇನೊಪ್ಪಿದುದೋ: ಕಬ್ಬಿಗಕಾ, ೧೧೩); ರಭಸ 
(ಉರವಣೆಯಿ೦ ವಿರಹಿ ಮೃಗೋತ್ಕರಮ೦ ವಿದಳಿಸಿದ 
ಮದನ ಶಾರ್ದೂಲದ ಭೀಕರ ರದನಸಮಿತಿಯಿನೆ: 
ಕುಸುಮಾಕಾ, ೫. ೯೨); ದಿಟ್ಟತನ (ಹರಿಹರಹಿರಣ್ಯಗರ್ಭರಂ 
ಉರವಣೆಯಿಂ ಗೆಲ್ಲ ಕಾಮನಂ ದೀಪ್ರ ತಪೋಭರದಿಂದ 
ಉರಿಪಿದರ್‌ ಎನೆ ಬಿತ್ತರಿಸದರಾರ್‌ ವೀರಣಂದಿ 
ಸೈದ್ಧಾಂತಿಕರಂ: ಪಂಪರಾ, ೧. ೨೭) 

ಉರವರಿಸು - ವೇಗವಾಗಿ ಮುನ್ನುಗ್ಗು (ಉರವಣಿಸಿ ಬಂದಂ ಆ 
ಧೀವರನಾಯಕ೦ ಇಭ್ಯಕೇತು ಭೂನಾಯಕಂ: ನೇಮಿನಾಷು, 
೪.೩) 

ಉರಸಿಜ - ಮೊಲೆ (ಎಡಗೆಯ್ಕಿಂ ನೀವಿಯಂ ಸಾರ್ಚುತುಂ 
ಉರಸಿಜದ ಒತ್ತಂಬದಿಂ ಬಳ್ಳುತುಂ.. ..ಅಸತಿಯರ್‌ 
ಪೋದರ್‌ ಇಂತು ಅತ್ತಂ ಇತ್ತಂ: ಶಾಂತೀಶ್ವಪು, ೧೧. ೨೩) 


ಉರಸ್ಕಂ - ಎದೆಯುಳ್ಳವನು (ಶ್ರೀರಾಮಾಲಂಗಿತ ವಿಪುಳ 
ಉರಸ್ಕಂ ಭಾಸ್ಕರ ಪ್ರತಾಪ೦ ... .. ಹರಿಗಂ: ಪಂಪಭಾ, ೧೪. 
೧) 

ಉರಸ್ತಟ - ಎದೆಯ ಪ್ರದೇಶ (ಜಟಮಟಿಸಿಕೊಂಡು ನಿಮ್ಮೀ 


ಘಟಿಯಿಸುವ ಈ ಸಂಧಿ ಕೌರವರ್ಕಳೊಳ್‌ ಎನ್ನಿಂ ಘಟಿತ 
ಜರಾಸಂಧ ಉರಸ್ತಟ ಸಂಧಿವೊಲ್‌ ಒಂದೆ ಪೊಲ್ತಜಸಳ್‌ 
ವಿಘಟಿಸದೇ: ಪಂಪಭಾ, ೯. ೨೩) 

ಉರಸ್ಥಳ - ಎದೆಯ ಪ್ರದೇಶ ಅರಳಿದ (ಸಾಲಪ್ರಾಂಶು ವಿಶಾಲ 
ಲೋಲನಯನಂ ಪ್ರೋದ್ಯತ್‌ ವೃಷಸ್ಥಂಧಂ ಉನ್ಮೀಲತ್‌ 
ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸೃಳಂ: ಪಂಪಭಾ, ೧. 
೬೮) 

ಉರಾವುರೇ - ಬಾಪುರೇ ಎಂಬಂತಹ ಉದ್ಗಾರ (ಚತುರಾಸ್ಕಂ 


ಇಂದ್ರಾದಿ  ದಿಗ್ವರರು೦. ಮುಂದೆ ಉರಾವುರೇ ಎಂದು 
ಮೆಯ್ಯಾಂತು: ಗಿರಿಜಾ, ೭. ೭೨ ವ) 
ಉರಿ - ದಹನ, ಸುಡು (ಉರಿ-ದಹನೇ, ತರುವಿಶೇವೇ ಚ: 


ಶಬ್ದಮದ, ಧಾ, ೫೪೮); ಸಂಕಟಪಡು (ವಿರಹಾನಳನಳುಆ* 
ಕ ಕಾಯ್ದಿಂದುರಿಯುತ್ತುಂ ಬೆಯ್ದ ಶೈಲಮಿರ್ಪಂತಿರ್ದಂ: 


ಧರ್ಮಾಮೃ, ೩, ೧೬); ಜ್ವಾಲೆ (ಉರಿ ಮುಟ್ಟಿದರಳೆಯಂತೆ 
ಅಂತಂಬರಂ ಉರಿದತ್ತು: ಪಂಪಭಾ, ೧೦. ೩೫ ವ) 

ಉರಿಗಣ್‌ - ಉರಿಕಾರುವ ಕಣ್ಣು, ಕೋಪದ ಸ್ಥಿತಿ (ಕೊರಲ ಕಣ್‌ 
ಶಿರದ ಪೆಜೌ್‌ ನೊಸಲ ಉರಿಗಣ್‌: ಗದಾಯು, ೯. ೨) 


ಉರಿಗಣೆ - ಉರಿಯುವ ಬಾಣ; ಆಗ್ನೇಯಾಸ್ತ (ಕೃತಾಂತನೆಚ್ಚ 
ಉರಿಗಣೆಯಂತಿ ಬಂದುದು ಲಯಾನಿಳಕಲ್ಲನಿದಾಘಜಾಳನಿಂ: 
ನೇವಿನಾಪು, ೪. ೬೪) 


ಉರಿಗೇಸಂ - ಉರಿಯಂತಹ ಕೇಶವುಳ್ಳವನು (ಕಾರಿರುಳ ತಿರುಳ 
ಬಣ್ಣ ಕೂರಿದುವೆನೆ ತೊಳಪ ದಾಡೆ ಮಿಳಿರ್ವ ಉರಿಗೇಸಂ 
ಪೇರೊಡಲ್‌ ಎಸೆದಿರೆ ಪುಟ್ಟಿದ೦ ಆರು೦ ಅಗುರ್ವಿಸೆ ಮ್ಲಂ 
ಘಟೋತ್ಕಚನೆಂಬಂ: ಪಂಪಭಾ, ೩. ೨೦) 

ಉರಿದತ್ತು - ಉರಿದುಹೋಗುತ್ತದೆ (ಕೀಲೊಳೆ ಕಿರ್ಚು ಪುಟ್ಟಿ 
ಭೋರ್ಗರೆದುರುವಂತೆ ನಿನ್ನ ಮಗನಿಂದ ಉರಿದತ್ತು: 
ಪಂಪಭಾ, ೭. ೧೬) 

ಉರಿದೇಟಕ್‌ - ಕೆರಳು (ಚರನ ನುಡಿಗೇಳ್ಬು ಕೋಪದಿಂದ 
ಉರಿದೆಟ್ನಂ: ಆಚವರ್ಧ, ೮. ೧೮) 

ಉರಿಪು - ಸುಡು (ಉರಿಪು-ಅಗ್ನಬಾಧೇ: ಶಬ್ದಮದ, ಧಾಥು, 
೪೫೧) 

ಉರಿಮಾಲೆ - ಉರಿಯುವ ಹಾರ (ಸುತ್ತುಲುಮುರಿಮಾಲೆಗಳೆನೆ 
ಪೊತ್ತಿಸಿದವೊಲಳುರೆ ತಪನಕಿರಣಾಳಿ ಮುನೀಂದ್ರೋತ್ತಮ 
ಗುರು ಕಲ್ಲೆನೆ ನಿಂದೆತ್ತಿದ ಬೆಳ್ಗೊಡೆಯ 
ನೆಟಲೊಳಿರ್ಪಂತಿರ್ದಂ: ಆದಿಪು, ೬. ೩೧) 

ಉರಿವರಿ - [ಉರಿ೬ಪರಿ] ಉರಿ ಹಬ್ಬು (ಉರುವರಿವ ಬಿಸಿಲ್‌ 
ಸುಡೆ ಸೀಕರಿವೋದುವಿವೆನಿಸಿ ತುಂಬಿಯುಂ ಕೋಗಿಲೆಯುಂ 
ಮರಗಲೆಲೆವಜೌ್‌ಗಳೊಳ್‌ ಮೆಯ್ಸರೆದುವು ಪಡಿನೇಸಜಪ್ಪಿನಂ 
ಬೇಸಗೆಯೊಳ್‌: ಪಂಪರಾ, ೭. ೮೯) 

ಉರಿವುರಿ -. [ಉರಿ--ಪುರಿ] ಉರಿಯ ಹುರಿ (ಏಂ 
ಮಾಳವಮಂ ಪಾಜೇಟ್‌* ತಗುಳ್ಳಿಜೆದು ನರಗನುರಿಪಿದೊಡೆ 
ಕರಿಂ ಕೇಟೆಸಿದಂ ಆತನ ತೇಜದ ಬೀಟಲಂ೦ಂ 
ಅನುಕರಿಪುವಾದುವೊಗೆದು ಉರಿವುರಿಗಳ್‌: ಪಂಪಭಾ, ೧. 
೩೫) 

ಉರಿಸು - ಉರಿಯುವ ಹಾಗೆ ಮಾಡು (ಉರಿಸುವುದೋ ನರಕದ 
ಕಡುದುಃಖ: ಆದಿಷು, ೫. ೧೬) 

ಉರು - ಕಠಿಣ (ಪೊಕ್ಕು ಉಡಿವೆಂ ಪಿಂಗಾಕ್ಷನ ಊರುದ್ವಯಮಂ 
ಉರು ಗದಾಘಾತದಿ೦ ನುಚ್ಚು ನೂಜಾಗೆ ಒಡೆವೆಂ 
ತದ್ರತ್ನರಶ್ಲಿಪಕಟಮಕುಟಮಂ: ಪಂಪಭಾ, ೭. ೧೩) 

ಉರುಗಜ್ಜ ದ [ಉರು- ಕಜ್ಜ! ದೊಡ್ಡ ಕೆಲಸ (ತನಗೆ ಉರುಗಜ್ಜಕ್ಕೆ 


ಪಾಕಶಾಸನನರ್ಧಾಸನಮನೇಖೆಸಿನೀರೇಜೆಸಿ ಮನುಜಂಗಂ 
ಮಾನ್ಯಮಂ ಮಾಡಿದನೇ: ಗದಾಯು, ೩. ೪೦) 
ಉರುಗುರ — ಅಮೇಧ್ಯ (ತಳ್ಳಗಲದ ನಲ್ಲಳೆತ್ತ 


ಉರುಗುರಕ್ಕೊಲೆದೆತ್ತುವ ಪಂದಿಯಿತ್ತ: ಹರಿವಂಶ, ೪. ೫) 
ಉರುಟು - ಅತಿಕ್ರಮಣ (ಉರುಟು-ಅತಿಕ್ರಮಣೇ: ಶಬ್ದಮದ, ಧಾ, 
೨೩೩) 
ಉರುಡಾಡು - ಪ್ರತಿಭಟಿಸು (ನೀನಿರ್ಪ ಇರವುಂ ಪರಿಭಾವಿಪೊಡೆ 
ಒಡೆಯರೊಳ್‌ ಇರದೆ ಉರುಡಾಡುವ ಪಾಮಗಿದಲೆ: 
ಕರ್ಣನೇಮಿ, ೧೧. ೯೭) 


೨೦೦ 


ಉರುತರ - ವಿಶೇಷ, ಅತಿಶಯ ಯ(ಉರುತರಭಕ್ತಿರಸಭರದ 
ಉರವಣೆಯಿಂದಂ ಕರಂಗುತಿರ್ಪ ತನ್ನ ಪಾಲನಂ 
ಅಪಾರಕೃಪಾಕರನಪ್ಪ ಶಮಕರಂ ಕಂಡು: ಉದ್ಭಟಕಾ, ೧೨. 
೧೩೮ ವ) 

ಉರುಪಾರ - ದೂರತೀರ (ಪರಮಗುಣಪರೀತ ಕಾವ್ಯರತ್ನಾಕರದ 
ಉರುಪಾರಮನೆಯ್ದುಗುಂ ಮಹಾತ್ಮಂ: ಕವಿರಾಮಾ, ೩. 
೨೩೦) 

ಉರುಪು - ಸುಡು, ದಹಿಸು (ಉರುಪಿದಪುದೆನಲ್‌ ಪತಿವಿಯೋಗ 
ಖಿದ್ಧತ್‌ ವನಿತಾ ಹೃದಂಗಳೊಳ್‌: ಕಾದಂಬ, ೧. ೧೪) 

ಉರುಸರ - ಗಟ್ಟಿಯಾದ ದ್ವನಿ (ಆತಂ 
ಉರುಸರದಿನಿನಿಸಾಕೂತಮ೦ ಆಂ ಜಡನಣಅದೆ೦ ಎಂದೊಡೆ: 
ಶಾಂತಿಪು, ೨. ೬೦) 

ಉರುಳ್‌ - ಕೆಳಕ್ಕೆ ಬೀಳು (ಉರುಳ್‌-ನಿಮ್ನ ಪತನೇ: ಶಬ್ದಮದ, 
ಧಾ, ೯೪೩): ಹಾಳಾಗು (ಅಂಸೃತಿವಾರ್ಧಿಯಲ್ಲಿ ಬಿರ್ದು 


ಉರುಳದೆ ವೀರವೃತ್ತಿಯನೆ ಪಾಟಿಸಿ ಮೋಕ್ಷಸಯುಖಕ್ಕ 
ಚಿತ್ತಮಂ ತಿರಿಪುತಮಿರ್ದ ಜೈನಮುನಿಪುಂಗವರಿಂ 
ಮಿಗಿಲಾರೊ; ಧರ್ಮಾಮೃ: ೧೨. ೩೭) 

ಉರುಳಿ - ಉಂಡೆ (ತಳತಳಿಸಿ ಪೊಳೆವ ಮಾವಿನ 


ತಳಿರ್ಗಳಶೋಕೆಗಳ ಮಿಸುಪ ಲತೆಗಳ ನೆಲೆ ಬಳ್ಳಳ ಬಳೆದ 


ಬೇಟದುರುಳಿಯ ಬಳಗಂ ಇದೆಂದು ಎಳೆಯಳೆಳಸಿ 
ತಳೆವೆಳಗಾದಳ್‌: ಪಂಪಭಾ, ೫. ೩) 

ಉರುಳಿಗುರುಳ್‌ - ಗುಂಗುರು ಕೂದಲು (ಸುರ್ಕಟಿದ 
ಉರುಳಿಗುರುಳ್‌ ನಸುಸುರ್ಕಿದ ಕುಚಚೂಚುಕಂ 
ಬೆಳರ್ತಧರಂ: ಆದಿಹು, ೧೧. ೧೪೯) 

ಉರುಳಿಗೊಳ್‌ - ಗುಂಡಗೆ ಆಗು, ಉಂಡೆಯಾಗು; 
ಸುರುಳಿಯಾಗು (ನಗುವಂತೆ ಇರ್ದಪ್ಪುದೀ ವದನಂ 
ಉರುಳಿಗೊಂಡಿರ್ಪುದೀ ಕೇಶಂ ದೃಗಯುಗಳಂ 


ಕರ್ನೆಯ್ದಿಲಂತಿರ್ದಪುದು: ಕಾದಂಸಂ, ೭. ೫೪) 

ಉರುಳೆವರಿ - ಉರುಳಿಕೊಂಡು ಹೋಗು (ಆರೆಳೇದೊಡಂ 
ಉರುಳೆವರಿದು ಪುರುಳೀಲ್ಲದೆ ಅಹಂಕಾರದೊಳೆ ಬಾತು 
ಲೀಲಾವತಿ, ೧. ೨೪) 

ಉರುಳೆವಾಯ್‌ ದ 
ಉರುಳಿವಾಯ್ದಗುರ್ವಿಸಿ 
ಲೀಲಾವತಿ, ೫. ೧೩೩ ವ) 

ಉರೋಜ - ಮೊಲೆ (ಕುರಂಗನಾಭಿಯ೦ ಉರೋಜಕೆ ಲೇಪಿಸಿ 
ಪಲ್ಲವ೦ಗಳಂ೦ ಜೋಡಿಸಿ ಕಟ್ಟಿ: ರಾಜಶೇವಿ, ೫. ೧೦೭) 

ಉರೋಜಸರೋಜಮುಕುಳ - ಮೊಲೆ ಎಂಬ ತಾವರೆ ಮೊಗ್ಗು 
(ಅಮರಿ ನರ್ತಿಸೆ ಚೆಲ್ವಂ ಪುದಿದು ಉರಚಲ್ಲಿಯೋಳೆಸೆದುದು 
ತತ್‌ ಉರೋಜಸರೋಜಮುಕುಳಯುಗಸಂಚಳನಂ: ಆದಿಪು, 
೭.೧೯) 

ಉರೋದಫಘ್ನ - ಎದೆ ಮುಳುಗುವುದು (ಆದಲೆ ನೀರ್‌ ಗುಂಡಿತ್ತು 
ಎಂದು ಈದಲೆಯೊಳೆ ನಿಂದು ಸತಿಗೆ ಹರಿಗಂ ತೋಳುತ್ತ 
ಆದರದೆ ಜಾನುದಘಫ್ನಂ ಉರೋದಫ್ನಂ ಕಂಠದಘ್ನಮೆಂಬ 
ಅಳವಿಗಳಂ: ಪಂಪಭಾ, ೫. ೫೩) 

ಉರೋಮಣಿ - ಆನೆಯ ಗಂಟಲು ಎದೆ ಇವುಗಳ ನಡುವಣ 
ಭಾಗ (ನಾಭಿಕಪೋಳ ಉರೋಮಣಿಯುಂ 


ಉರುಳೆವರಿ 
ಪರಿವ 


ನೆರವಿಯಂ 
ಕರ್ಬಸುಗಲಿಗಳುಂಂ: 


ಹಪೀನಾಯತಾಮ್ರಪಲ್ಲವಕೋಶಸುಕೋಶಮೇಹನನುಂ: ಆದಿಪು, 
೧೨. ೫೬ ವ) 

ಉರೋರುಹ - ಉರೋಜ (ಏಳಿಸೆ ಪುರ್ವ ದೂರ್ವೆಯಂ 
ಉರೋರುಹ೦ ಉಜ್ಜ್ವಲ ಕುಂಭಶೋಭೆಯಂ: ಚಂದ್ರಪ್ರಷು, 
೧೦. ೫) 

ಉರ್ಕಳಿ - ಧೈರ್ಯಗುಂದು (ಉರ್ಕಳಿದರ್‌ ದಿಗ್ವರರ್‌ ಅಂಜಿದರ್‌ 
ದಿವಿಜರ್‌ .. .. ಗ್ರೀಷ್ಠದೊಳ್‌: ರಾಜಶೇವಿ, ೫. ೩೬) 

ಉರ್ಕಾಳು - ಶೂರ (ಕಿರಾತರಾಜರ್‌ ತಮ್ಮ ಉಳ್ಳಾಳುಮಂ 
ಉರ್ಕಾಳುಮ೦ ಒಳ್ಳಾಳುಮ೦ ಒಡಗೊಂಡು ಬಂದು 
ತಾಗಿದರಾಗಳ್‌: ಜೀವಸಂ, ೩. ೪೦) 

ಉರ್ಕು - ಹಿಗ್ಗು (ಅನಿತೊಂದುರ್ಕಿನೊಳ್‌ ಉರ್ಕಿ ಕೌರವಖಳರ್‌ 


ಪಾಂಚಾಳರಾಜಾತ್ನಜಾನನಪದ್ಧ ಗ್ಲಪನಕಾರಣಪರರ್‌ 
ತಾಮಾಗೆಯುಂ: ಪಂಪಭಾ, ೭. ೯); ಉತ್ಸಾಹ (ಉರ್ಕು 
ಅಳಿದರ್‌ ದಿಗ್ವರರ್‌ ಅಂಜಿದರ್‌ ದಿವಿಜರ್‌ .. . ಆ 


ಗ್ರೀಷ್ಠದೊಳ್‌: ರಾಜಶೇವಿ, ೫. ೩೬); ದರ್ಪ (ಪರಪಕ್ಷ 
ದೂಷಣಾಲೋಕನದ ಉರ್ಕು ತರ್ಕದೊಳ್‌ ಅಭುಜ್ಞತೆ ದ 
ಶದುದು ತಜ್ಞರ೦ಜನಂ: ನೇಮಿನಾಪು, ೨. ೩೪); ಕೆಚ್ಚು 
(ಅಶನಿ ಹರಿ ದಿನಪೋದಯಮೆನಿಸಿದುದು ವಿದ್ಯೆಯೊಂದು 
ಉರ್ಕು ಅವರಾ: ಆದಿಷು, ೩. ೭೫); ಏಳಿಗೆ (ತನ್ನೈಕಿಲ್ಲಳಂ 
ನಾಂದಿ ಸಂಚಳನ೦ ಮಾಡಿ ತದಾಪ್ತನ ಉರ್ಕ ಮುಟಿದೇಂ 
ಪರ್ಬಿತ್ತೊ ಹೈಮಾಗಮಂ: ರಾಜಶೇವಿ, ೯. ೭); ಹದ 
ಮಾಡಿದ ಕಬ್ಬಣ (ಓದಿದೊಡೆ ಕಲ್ಲಮಾಲೆಯನಾದಂ 
ಕರ್ಬೊನ್ನ ಕಡಲೆ ವಾದಿಸೆ ರಸಮ೦ ಸೋದಿಸೆ ಉರ್ಕಿನ 
ಪುಡಿ ಎನಿಪಾ ದುಷ್ಕವಿತೆಗಳಂ ಎಣಿಸಲೇಕೀ ಕೃತಿಯೊಳ್‌: 
ಗಿರಿಜಾಕ, ೧. ೨೨) 

ಉರ್ಕುಂದೊಳ್‌ - ಉಕ್ಕಿ ಹರಿಯುವ ನದಿ (ದಕಾರಕ್ಕೆ - 
ಕುಡುಕುಂದಳೆ, ಉರ್ಕುಂದೊಆ್‌ ತೂಗುಂದೊಟ್ಟಲ್‌: 
ಶಬ್ದಮದ, ೧೮೧, ಪು 

ಉರ್ಕುಗಿಡು - ಎದೆಗುಂದು (ಕವಿದುವು ಸಪ್ಪಸಾಗರಜಲಂಗಳ 
ಲೋಕಮಂ ಎಂಬಿನ೦ ಕವಿದು ಮುಗಿಲ್ಲಳಲ್ಲಿ ಕಜಿ*ಯುತ್ತಿರೆ 
ಪಾವಕಂ ಉರ್ಕುಗೆಟ್ಟು ಇದೆಂತುವೊ ತೊದಳಾಯ್ತು ದಾನಂ 
ಎನೆ ಮಾರುತಬಾಣದೆ ಮೇಘಮಾಲಿಕಾನಿವಹಮಂ ಎಚ್ಚು 
ಕೂಡೆ ಶರಪಂಜರಮಂ ಪಡೆದಂ ಗುಣಾರ್ಣವಂ: ಪಂಪಭಾ, 
೫.೯೬) 

ಉರ್ಕುಡಿ - ಪರಾಕ್ರಮಶಾಲಿ (ಕನ್ನಡಿಯ ಚೆನ್ನಡಿಯ 
ಅಡ್ಡಣವೆಡ್ಡಮಾಗೆ ಮೂದಲಿಸಿ ಪೊಡರ್ಪು ಪೆರ್ಚಿ ಕೆಲರ್‌ 
ಉರ್ಕುಡಿಗಳ್‌ ತಜೆಸಂದು ಕಾದಿದರ್‌: ಕಬ್ಬಿಗಕಾ, ೨೧೧); 
[ಉರ್ಕು-ಉಡಿ] ಗರ್ವವನ್ನು ಮುರಿಯುವಂತಹ (ಕಿಡಿಗಳ್‌ 
ಜಾತಿಜರಾದಿಗಳ್ಲೆ ದುರಘವ್ರಾತಾದಿಗಳ್ಲೆ  ಅಳ್ಳದುರ್ಕುಡಿಗಳ್‌ 
ಪುಣ್ಯದ ಬೀಡು ಬಿಟ್ಟ ಗುಡಿಗಳ್‌ 
ಗುಣಭದ್ರದೇವರಡಿಗಳ್‌: ಕಾವ್ಯಾವಲೋ, ೮೯) 

ಉರ್ಕುಡಿಸು - ಗರ್ವವನ್ನು ಮುರಿ (ಕಣ್ಣಡೆ ಕುಡಿಮಿಂಚಂ 


ಉರ್ಕುಡಿಸಲಾರ್ಪುದು ಶುಭಾವಹ 
ಭಾವಭವಾಧಿದೇವಿಯಾ: ರಾಜಶೇವಿ, ೭. ೬೧) 
ಉರ್ಕುಡುಗು - ಧೈರ್ಯಗುಂದು (ಉರ್ಕುಡುಗಲ್‌ 


ಕುಮುದಂಗಳ್‌ ಸೊರ್ಕೊಗೆಯಲ್‌ ಕಮಳ 
ಅರ್ಕನುದಯಿಸುವಾಗಳ್‌: ಗಿರಿಜಾಕ, ೮. ೬) 


೨೦೧ 


ಉರ್ಕೆ - ಉದ್ರೇಕ, ಉತ್ಸಾಹ (ಕೂಡಿದ ಕೂಟದಿಂದ ಒಲಿಸಿದ 
ಇರ್ವರುಮಂ ಸಮಪಾತವಾರಿಯಿ೦ ಕೋಡೆ ಸರಾಗದೊಳ್‌ 
ಮುಖುಗಿ ಮೂಡೆ ಮೃಗಾಂಕಕರಂ ಪಯೋರಸಂ೦ ತೋಡುವ 
ತಂಬೆಲರ್‌ ಮನದೊಳ್‌ ಉರ್ಕೆಗಳ೦ ಸುರತಾವಾಸದೊಳ್‌ 


ಮಾಡೆ ರತಕ್ಕೆ ಮತ್ತೆ ಬಗೆದಂದುದು ದಂಪತಿ 
ಸೌಧಕೂಟದೊಳ್‌: ಶಾಂತಿಪು, ೮. ೧೦೦) 

ಉರ್ಗಿವಳೆದೆಣ್ಣೆ — ಉರಿಯುತ್ತಿರುವ ಎಣ್ಣೆ 
(ಉರ್ಗಿವಳೆದೆಣ್ಣೆಯೆಂದು ಉರಿವೆಣ್ಣೇ: ತಬ್ದಮದ, ಪ್ರಸಾ, 
೨೯) 

ಉರ್ಚಿಕೊಳ್‌ -  ಒರೆಯಿಂದ ಅಥವಾ ಬತ್ತಳಿಕೆಯಿಂದ 
ಸೆಳೆದುಕೋ (ತನಗೆ ವಿನಾಯಕಂ ದಯೆಯಿನಿತ್ತ 
ಜಯಾಸ್ತಮಂ ಉರ್ಚಿಕೊಂಡು ಭೋಂಕೆನೆ 
ಶರಾಸನೆದೊಳಾಂತು ಅದನಾಗಡೆ ಪೂಡಿ ಎಚ್ಚೊಡೆ 


(ಪಂಪಭಾ, ೧೨. ೧೬೮) 

ಉರ್ಚಿಪಾಯ್‌ -. ರಭಸದಿಂದ ನುಗ್ಗು, ಭೇದಿಸಿಕೊಂಡು 
ಮುನ್ನುಗ್ಗು (ಭುಗಭುಗನೆ ಉರ್ಚಿಪಾಯ್ವ ಬಿಸುನೆತ್ತರ 
ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳ್‌ ಉಗಲೀಯದೆ ಅವ್ಧಳಿಸಿ 
ಪೀರ್ವಿನಂ ಒರ್ಮೆಯೆ ಪೊಯ್ವ ಪೊಯ್ಲಳಿಂ ನೆಗೆದು 
ಮುಗಿಲ್ಗಳ್‌ ಇಟ್ಟಿಡೆಗಳೊಳ್‌ ತಲೆಗಳ್‌ ತೊಡರ್ದಿರ್ದು ಜೇನ 
ಪುಟ್ಟಿಗಳೆನೆ ಪೋಲ್ತುವು ಏಂ ಕಲಹ೦ ಅಚ್ಚರಿಯಾಯ್ತೊ 
ತುರಂಗಸೈೆನ್ಕದೊಳ್‌: ಪಂಪಭಾ, ೧೦. ೮೦) 

ಉರ್ಚಿಹೋಗು - ಭೇದಿಸಿಕೊಂಡು ಹೋಗು (ಕೆಚ್ಚುವಿರ್ದ 
ಮಚ್ಚುಮಂ ಉರ್ಚಿಪೋದ ಮೇಳಮುಮಂ 
ಅಳವಿಗಟೆದಲಂಪುಮಂ: ಆದಿಪು, ೪. ೫೨ ವ) 


ಉರ್ಚಿಮುಕ್ಕು - ಕಿತ್ತು ತಿನ್ನು (ಒಣಗಿದುದೊ೦ದು ಪೆರ್ವಿದಿರ 
ಪೆರ್ನ್ವೊದಟಿಂ ಮೊರೆದು ಉರ್ವಿದ ಆಶುಶುಕ್ಷಿಣಿಯವೊಲ್‌ 
ಆಂತ ಖಟ್ಲನಿವಹಕ್ಕೆ ರಥಕ್ಕೆ ದಟಕ್ಕೆ ಮತ್ತವಾರಣನಿವಹಕ್ಕೆ 
ತಕ್ಕಿನ ಅಭಿಮನ್ಯುವ ಕೂರ್ಗಣೆ ಪಾಯ್ಬು ನುಂಗಲುಂ 
ನೊಣೆಯಲು೦ ಉರ್ಚಿಮುಕ್ಕಲು೦ ಇದೇಂ ನೆಜ್‌ ಕಲ್ತುವೊ 
ಯುದ್ಧರಂಗದೊಳ್‌: ಪಂಪಭಾ ಪರಿಷತ್ತು ೧೧. ೯೪) 

ಉರ್ಚು - ಹೊರಕ್ಕೆ ತೆಗೆ (ಮುಳಿದು ತಳಮಳಿಸಿ ತಳರದೆ 
ತೊಳಗುವ ಕರವಾಳ೦ ಉರ್ಚಿ ಮೆಯ್ವೆರ್ಚಿ ಪೊದಳ್ಳ ಅಳವು 
ಅಮರೆ ಪಿಡಿದು ರಥದಿಂದೆ ಇಳೆಗೆ ಇಟಿದು ಅವಂ 
ಅವನಿಪತಿಯಂ ಅಣುಗಿಜೆ ಪೊಯ್ದಂ: ಪಂಪಭಾ, ೧೩. 
೪೭); ಚುಚ್ಚು (ಇಡಿದಿರೆ ರೋಮಕೂಪದೊಳಗೆ ಉರ್ಚಿದ 
ಸಾಲ ಸರಲ್ಲಳುಂ ತೆಜಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ 
ನೆಅಲ್ಜಿರೆ ಬಿಟ್ಟಂ  ಏನೆಸೆದನೋ ಶರಶಯ್ಕೆಯೊಳ್‌ 
ಅಂದು ಸಿಂಧುಜಂ: ಪಂಪಭಾ, ೧೩, ೬೨); ಹೊರಕ್ಕೆ ಚಾಚು 
(ವಿಜಯಾರ್ಧಮಂ ಉರ್ಚಿ ಬರ್ಪಳವಿದೇಂ ಸಾಮಾನ್ಯಮೇ: 
ಆದಿಷು, ೧೩. ೫೭); ಪೀಡಿಸು (ಅವಯವದಿಂದ ಅಂದು 
ಉರ್ಚುವ ಭವಭಯಮುಂ ಶಿಥಿಲ ಮಾದುದು: ಶಾಂತಿಪು, 
೬. ೪೧); ಮಲವಿಸರ್ಜನೆಯಾಗು (ಉರ್ಚು- 
ಭೇದನೇ ಚ: ಶಬ್ದಮದ, ಧಾ ೧೬೫) 

ಉರ್ದು - ಉಜ್ಜು. ತಿಕ್ಕು (ಕೆಲರಂ ಗುರ್ದಿಯು೦ ಉರ್ದಿಯುಂ 
ತಿರುಪಿಯು೦ ತೇದು೦ ಭುಜಾದಂಡದಿಂ: ಗದಾಯು, ೩. 
೧೨) ಉದ್ದಿನ ಕಾಳು, ಬೇಳೆ (ಪುಟ್ಲೆಯೆಂದು ಉರ್ದು 
ತೊವರಿ ಹೆಸಜು ಮೊದಲಾದವವನಿಕ್ಕಿ ಅಟ್ಟ ಕೂಟ: ಶಬ್ದಮದ, 
೩೩ ವೃತ್ತಿ, ಒಂದರ್ಥಕ್ಕೆ, ೮೫) 


ಉರ್ಬಟೆ - ಶೌರ್ಯಾತಿರೇಕ (ಇನಿತೊಂದು ಉರ್ಬಟೆಯೇಂ 
ಪುಳಿಂದ ಬಿಡು ನಿನೀಬಿಂಕಮಂ: ಶಬರಶಂ, ೪. ೬೫) 

ಉರ್ಬಿ - ಉರ್ವಿ. ಭೂಮಿ (ಪರ್ಬಿಸಿಲರ್ಬಿಸಿತು ಉರ್ಜಿ 
ನಿದಾಘಂ ಉರ್ಬಿಯೊಳ್‌: ಜಗನ್ನಾವಿ, ೧೭. ೭೬) 


ಉರ್ಬು - ಉಬ್ಬು (ಅಂಬರಾಂಭೋನಿಧಿಯೊಳ್‌ ನೆಗೆದುರಿವ 
ದೌರ್ವಾನಳನ ಉರ್ಬುಗಳೆನಲುಂ ನೆಗೆದುವು 
ಅಹಿಮಹಿಮಕರಬಿಂಬಂ: ಆದಿಹು, ೬. ೫೨) 

ಉರ್ಬುಗುಂದು - ಉಬ್ಬುವಿಕೆ ಕುಂದು (ಪುಲಿ ಪೊರಳ್ಳು ಹೋದ 
ತಾಣದೊಳ್‌ ನಿಂದು ಗರ್ಬಿಂಗೆ ಅಗಿದು ಉರ್ಬುಗುಂದಿ 
ಹಮ್ಮಂದಂಬೋದ ಹರಿಣಂಗಳಿಂ: ರಾಜಶೇವಿ, ೫. ೫೫ ವ) 

ಉರ್ಬೇಟೆಸು - ಹಿಗ್ಗಿಸು (ಒರ್ಮೆಯೆ ಮುಟ್ಟೆವಂದುದು .. .. 


ಮಹೀರಂಗವಂ ಕೆಲೆದು ಉರ್ಬೇಟಿಸುತ ಅಂಗವಂ 
ಮೊನೆಯಿಡುತ್ತುಂ ಶೃಂಗವಂ ಪುಂಗವಂ: ಜಗನ್ನಾವಿ, ೫. 
೩೬) 

ಉರ್ವರಾಪಾಳ - ಭೂಮಿಯನ್ನು ಪಾಲಿಸುವವನು, ರಾಜ 


(ಉರ್ವರಾಪಾಳನಿನಿಟ್ಟ ವಾಸರ ಚತುಸ್ತಿಕ ಮಾತ್ರದೊಳ್‌ 


ಆವುಪಾಯದಿಂ ಮೇಳೀಸಿ ತಂದುಕೊಂಡು ಕುಡುವೆಂ: 
ಸುಕುಮಾಚ, ೭. ೯) 

ಉರ್ವರಾಶ್ರೀ - ಭೂಮಿಯೆಂಬ ಲಕ್ಷ್ಮಿ (ನೀ ತಲೆವೀಸದೆ 
ಉರ್ವರಾಶ್ರೀಯಂ ಇದಾಗದೆನ್ನದೆ ಒಳಕೊಳ್‌ 


ಪರಮೋತ್ಸವದಿಂ ಗುಣಾರ್ಣವಾ: ಪಂಪಭಾ, ೧೪. ೧೭) 


ಉರ್ವರೆ - ಭೂಮಿ (ಕೆಂಬಣ್ಣದ ಕುದುರೆಗಳೊಳ್‌ ಒಡಂಬಡೆ 
ನಿಜರಜತರಥ೦ ಅಗುರ್ವು ಉರ್ವರೆಯಂ ತಿಂಬೆ: ಪಂಪಭಾ, 
೧೦. ೫೪) 

ಉರ್ವರೇಶ್ವರ - ಭೂಮಿಯ ಒಡೆಯ, ರಾಜ, ಕ್ಷತ್ರಿಯ 
(ಇರ್ಪತೊಂದು ಉರ್ವರೇಶ್ಚರರಂ ನೀಂ ತಣಿದೊಟ್ಟಿದೈ 
ಪರಶುರಾಮಾಕಾರದಿಂದಚ್ಚುತಾ ಜಗನ್ನಾವಿ, ೧. ೬೦) 

ಉರ್ವಿ - ಭೂಮಿ (ತೋಡುವೆ೦ ಒರ್ವನ ಒಳ್ಳರುಳ೦ ಉರ್ವಿಗೆ 
ನೆತ್ತರನೆತ್ತಿ ಪೀರ್ದು ವಿರ್ದಾಡುವೆ೦ ಒರ್ವನ ಊರುಗಳಂ 
ಎನ್ನ ಗದಾಶನಿಘಾತದಿಂದೆ ನುರ್ಗಾಡುವೆಂ: ಪಂಪಭಾ, ೯. 
೨೪) 

ಉರ್ವಿನಂ - ಅತಿಶಯ, ಹೆಚ್ಚಿಗೆ (ಆನೆಯುಳ್ಳರ್‌ ಆನೆಯಂ 
ಕಟ್ಟಿಯಾಲರೆ ನಿಮ್ಮ ಮಗನುರ್ವಿನಂ ನಾಡಿಂ ಪೊಣಗೆ 
ಎಂದೊಡೆ: ಹರಿವಂಶ, ೬. ೧೫ ವ) 

ಉರ್ವಿಸು - ಉಜ್ಬಿಸು, ಹೆಚ್ಚಿಸು (ಆಯುಧಾವಲಿಯಿಂದ 
ಉರ್ವಿಸುವ ಇಂದ್ರಜಾಲಿಗನವೋಲ್‌: ಶಾಂತಿಷು, ೭. ೮೯) 

ಉರ್ವೀಜ - ಭೂಮಿಯಲ್ಲಿ ಹುಟ್ಟಿದುದು, ಗಿಡಮರ (ವನದೊಳ್‌ 
ಮದೀಯ ಪಿತೃಗೆಂತುಂ ವೈರಮು೦ ಉರ್ವೀಜರಾಜಿಗಳೊಳ್‌: 
ಪಂಪರಾ, ೧೧. ೧೨೬) 

ಉರ್ವೀತಳ - ಭೂಪ್ರದೇಶ (ಮತ್ತ ಮಾತಂಗ ಪದನಖ ಖರ್ವಿತ 
ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 


೧೩೨ ೫೧) 
ಉರ್ವೀಧರ — ಬೆಟ್ಟ (ಉರ್ವೀಧರನಿರುದ್ಧಂಗಳಪ್ಪ 
ಖರ್ವಡಂಗಳುಮಂ: ಆದಿಷು, ೮. ೬೩ ವ); ಭೂಮಿಯನ್ನು 
ಹೊತ್ತಿರುವ (ಸಮಸ್ತ  ಉರ್ವೀಧರ ಅಶೇಷ ಶೇಷ 


೨೦೨ 


ಮಹಾನಾಗ ಫಣಾದ್ಯುತಿಯನೇಂ ಖದ್ಯೋತದೊಳ್‌ ಕಾಣ್ಣರೇ: 
ಪಂಪಭಾ, ೫. ೭೬) 

ಉರ್ವಿೀಧರವೈರಿ - ಇಂದ್ರ (ಎನಗೆ ಉರ್ವೀಧರವೈರಿ ಬಂಧು 
ಜಯದರ್‌ ದೇವರ್ಕಳ್‌: ನೇಮಿನಾಪು, ೧. ೫೬) 

ಉರ್ವೀಧ್ರ - ಬೆಟ್ಟ (ಶೇಷನಂ ತಂದು ಉರ್ವೀಧಕ್ಕುರ್ವಿ 
ಸುತ್ತುತ್ತೊಡನೆ ಕಡೆಯೆ ದೇವಾಧಿದೇವರ್‌: ರಾಜಶೇವಿ, ೩. 
೧೦೩) 

ಉರ್ವೀಪತಿ - ಜಗದೊಡೆಯ, ಪರಮ (ಸರ್ವಸ್ವಮುಮಂ 
ಕುಡದಿರಲುರ್ವೀಪತಿ ಬಂದೊಡೆ ಆಗದು ಎಂದು ಅತಿಭಕ್ತರ್‌ 
ಖರ್ವಡನಿವಾಸಿಗಳ್‌: ಆದಿಪು, ೯. ೧೨೮), ಭೂಮಿಯ 
ಒಡೆಯ, ರಾಜ (ಆ ಪ್ರಸ್ತಾವದೊಳ್‌ ತನ್ನ ದೋರ್ವಲದ 
ಅಗುರ್ವಿನೊಳ್‌ ಉರ್ವೀಪತಿಯಂ ಇಂತೆಂದಂ: ಪಂಪಭಾ, 
೧೦. ೩೮ ವ) 

ಉರ್ವೀಭರ - ರಾಜ್ಯಭಾರ, ಭೂಮಿಯ ಭಾರ (ಒರ್ವಂ 
ಶ್ರೀವಿಜಯಂ ನೀನೊರ್ವಯ್‌ ಖಚರೇಶ ಪೊತ್ತು ನಿಂದಿರ್‌ 
ದೊರೆವೆತ್ತು ಉರ್ವೀಭರಂ೦: ಶಾಂತಿಷು, ೫. ೮೪) 


ಉರ್ವೀಭಾರ - ರಾಜ್ಯಭಾರ, ರಾಜ್ಯದ ಹೊಣೆಗಾರಿಕೆ 
(ನಿಜತನೂಜ೦ ಅಜಿತಂಜಯಂಗೆ ಜಯಜಯನಿನಾದ 
ಪೂರ್ವಕಂ ಉರ್ವೀಭಾರಮಂ ಕೊಟ್ಟು: ಆದಿಪು, ೩. ೬೫ 
ವ) 

ಉರ್ವೀಭ್ಯತ್‌ - ಬೆಟ್ಟ (ವಿಚಾರಿಸದೆ ಈ ದಿಗ್ವಿಜಯ 
ಪ್ರಘಟ್ಟಕದೊಳ್‌ ಉರ್ವೀಭೃತ್ನಮಾಜಕ್ಕೆ ನೋಯಿಸಿದಂ 


ನಿರ್ನೆರಮೆನ್ನೆಂದು ಮೊರೆಯಿಟ್ಟಂತಾಯ್ತು ರೂಪ್ಯಾಚಳಂ: 
ಶಾಂತಿಪು, ೧೧. ೪೦) 

ಉರ್ವೀಮಂಡಲ - ಭೂಮಂಡಲ (ಜಾಣ್ತನಕ್ಕೆ ಎಅವಟ್ಟು 
ಒಳ್ಳುಡಿಗೆ ಆಣ೦ ಆಯತಿಗೆ ಅಡರ್ಪು ..ಸತ್ಯಕ್ಕೆ 
ಅಧಿಷ್ಠಾನಂ ಎಂದಣಿತಂ ಕೈಮಿಗೆ ಕೂರ್ತು ಕೀರ್ತಿಸುವುದು 
ಉರ್ವೀಮಂಡಲಂ ದುರ್ಗನಂ: ಪಂಚತಂತ್ರ, ೫೨) 

ಮಣ - ರಾಜ (ಉರ್ವೀರಮಣ ದುರ್ಬಲಸ್ಯ ಬಲೋ 
ರಾಜಾ ಎನ್ನದೆ ಇವರ್ಗೆ ಮುಳಿವುದೆ ಮರುಳೇ: ಯಶೋಧಚ, 
೪. ೪೭) 


ಉರ್ವೀರುಹ -.. ಮರಗಿಡ (ಮಳಯೋರ್ವೀರುಹ 
ಕುಂಕುಮದ್ರವಯುತ೦ .. .. ಗಂಧೋದಕಂ: ಅಜಿತಪು, ೪. 
೭೨) 

ಉವರ್ವೀಲೇಖ - ಬ್ರಾಹ್ಮಣ (ತತ್ಸಮಯದೊಳ್‌ ಒರ್ವಂ 


ಉರ್ವೀಲೇಖಪ್ರಮುಖಂ ಆತ್ಮೀಯ ಯುವತಿ ವಸುದೇವ 
ನಿರೀಕ್ಷಣಕ್ಷಣದಿಂ: ಕರ್ಣನೇಮಿ, ೩. ೧೨೭ ವ) 

ಉರ್ವು - ಉಬ್ಬು, ಗರ್ವಿಸು (ಮಕ್ಕಳನೊರ್ವಗೊವರನೆ ಪಡೆದಳ್‌ 
ಅಮರರ್ಗೆ ಎಂದಿಂತು ಉರ್ವುವರ್‌ ಅರೆಬರ್‌: ಸಮಯಪ, 
೧೦. ೧೫೮) ಮೇಲೇಳು (ಒಣಗಿದುದೊಂದು ಪೆರ್ವಿದಿರ 
ಪೆರ್ವೊದಣಜೆ೦ ಮೊರೆದು ಉರ್ವಿದ ಆಶುಶುಕ್ಷಿಣಿಯವೊಲ್‌ 
ತ ಉರ್ಚಿಮುಕ್ಕಲು೦ಂ ಇದೇ೦ ನೆಜ್‌.  ಕಲ್ತುವೊ 
ಯುದ್ಧರಂಗದೊಳ್‌: ಪಂಪಭಾ ಪರಿಷತ್ತು ೧೧. ೯೪); 
ಮಿತಿಮೀರು ಉರ್ವಿ ಕೊರ್ವಿ ರಿದ ಮವಿರ೯ಂದೆ 
ಗರ್ವಿಸುತ್ತೆ: ಗಿರಿಜಾಕ ೨. ೧೦೫ ವ); ಸಂತೋಷಪಡು 
(ಪರಿಜನಮುರ್ವೆ ಬಂಧುತತಿ ಕೊರ್ವೆ ಯಶೋಲತೆ ಪರ್ವೆ: 
ಪುಷ್ಪದಂಪು, ೧೨. ೧೧೦); ಏಳಿಗೆ, ಆಧಿಕ್ಕ (ಅನುಪಮ 
ನಾಳಿಕೇರಫಳಸ೦ಕುಳ೦ ಒಳ್ಳೆಳೆನೀರಂ ಆ೦ತುದು ಇಂಪಿನ 


ರಸದ ಉರ್ವನಾಳ್ಬು ನಯವೇಣಿದುದು: ಶಾಂತೀಶ್ಚಪು, ೧೨. 
೭೪); ರೊಚ್ಚು (ಪೂರ್ವಭವ ಬದ್ಧಕ್ರೋಧದಿಂ ಬಾಲನಂ 
ಸುರಂ ಉರ್ವಿಂ ಪಿಡಿದುಯ್ದಂ ಅಯ್ಯ ತೆಅದಿ೦ ಸ್ವರ್ಭಾನು 
ಬಾಲಾರ್ಕನಂ: ಪಂಪರಾ, ೪. ೧೬) 

ಉರ್ಮೇಟಕ್‌ - ಮೇಲಕ್ಕೆ ನೆಗೆ ತಲೆದೋರು (ಗೋತ್ರಶೈಲಂ 
ತಳರ್ದು ಮಸಕದಿಂ ತಾಗಲ್‌ ಉರ್ವೇಟ್ಟುವೋ 
ವಾರ್ಧಿಗಳುಂ ದ್ವೀಪಂಗಳುಂ: ಆಚವರ್ಧ, ೮. ೪೫) 

ಉಲಿ - ಧ್ವನಿ ಮಾಡು (ರತ್ನನೂಪುರಕಲಾಪ ಕಲದ್ದನಿಗೆ 
ಅಂಚೆವಿಂಡು ತಂಡದಿ೦ ಉಲಿಯುತ್ತಿರಲ್‌ .. . ಏಣೆದಳ್‌ 
ತರುಣಿ ಕನ್ನೆಮಾಡಮಂ: ಕಾದಂಸಂ, ೭. ೮೪); 
ಮಾತನಾಡು (ಉಲಿವ ಜನದ  ಕಳಕಳರವಮುಮಂ 
ಮೊಬಗುವ ಪಜ್‌ಗಳುಮಂ ಬಾರಿಸಿ: ಪಂಪಭಾ, ೨. ೭೪ 
ವ); ಹೇಳು (ನಿಲಿಸಲೊಲ್ಲದೆ ಮಾಣ್ಬುಚೆದಿರ್ದೆನಪ್ಪೊಡಂ 
ನಿಜೆಸದ ಕಷ್ಟನೆಂದು ಉಲಿವರ್‌: ಧರ್ಮಾಮೃ. ೪. ೬೭) 

ಉಲಿಷು - ದ್ವನಿ, ಕೂಗು (ಬೇಲಿಯ ಕೆಲದೊಳಲ್ಲದೆ ಪೆಜಗಣ 
ಉಲುಪಿ೦ಗ೦ ಉಳ್ಳೊಳಕ್ಕಂ ಗೆಂಟಾಗಿ ಬೀಡ೦ ಬಿಡಿಸಿ: 
ಪಂಪಭಾ, ೫, ೪೭ ವ) 

ಉಲಿಷುಗೇಳ್‌ - ಧ್ವನಿಯನ್ನು ಕೇಳು (ಜಲವಿಹಗಂಗಳೊಳ್‌ 
ಉಲಿಪುಗೇಳ್ದು: ಕುಸುಮಾಕಾ, ೧. ೪೧) 

ಉಲುಕು - ನಡುಗು, ಅದುರುವಿಕೆ (ಉಲುಕು-ಶರೀರಸ್ಪುರಣೇ: 
ಶಬ್ದಮದ, ಧಾ, ೧೦) 

ಉಲೂಕ - ಗೂಬೆ (ಉಲೂಕಂ ಪಿಂಗಲಿ ನಿಶಾಟನ೦ ತಾನಕ್ಕುಂ: 
ಅಭಿಧಾವ, ೧. ೯. ೧೫) 


ಉಲೂಖಲ - ಒರಳು (ಗೋಪಿ... 
ಕಟ್ಟಿ: ಜಗನ್ನಾವಿ, ೩. ೩೬) 

ಉಲುಪು - ಉಲಿಪು (ಸಂಬಳಿಗೋಲಿಂದ ಒಗೆದ ಉಲುಪಿಂಗೆ 
ಅತ್ತಲೆ ಮೊಗಮಾದುದು ಭೋಂಕನೆ ಅಖಿಳರಾಜಕದಂಬಂ: 
ಕಾದಂಬ, ೧. ೩೨) 

ಉಳೂಕ - ಗೂಬೆ (ಕಾಕೋಳುಕಸೃಗಾಳ ಬಳಾಕೋಷ್ಟ ಚಮೂರು: 
ಸುಕುಮಾಚ, ೧೧. ೪೧ ವ) 

ಉಲೂಖಲ - ಒರಳು (ಉಲೂಖಲಂಗಳೊಳ್‌ ಚಂದದ 
ನಿಗ್ಗವಂಗಳ ಲಸನ್ಮಂಗಳನಾಂತು ಪಾಡುತುಂ: ಉದ್ಭಟಕಾ, ಬು 
೯೦) 

ಉಲ್ಪಾ[ಲ್ಕ] — ಕೊಳ್ಳಿ, ಆಕಾಶದಿಂದ ಬೀಳುವ ಹೊಳೆಯುವ ವಸ್ತು 
(ಮಹಾಪ್ರಳಯ ಉಲ್ಕೋಪಮ ಮತ್‌ ಗದಾಹತಿಯಿಂ 
ಅತ್ಯುಗ್ರ ಆಜಿಯೊಳ್‌ ಮುನ್ನಂ ಈ ಖಳ ದುಶ್ವಾಸನನಂ 
ಪೊರಳ್ಳಿ ಬಸಿಣಂ ಪೋಟ್ಟಿಕ್ಕಿ ಬಂಬಲ್ಗರುಳುಗಳ೦ ಆನಲ್ತೆ 
ವಿಳಾಸದಿ೦ ಮುಡಿಯಿಪೆಂ ಪಂಕೇಜಪತ್ರೇಕ್ಷಣೇ: ಪಂಪಭಾ, ೭. 
೧೨) 

ಉಲ್ಫಾಪಾತ - ಉಲ್ಕೆಯು ಆಕಾಶದಿಂದ ಕೆಳಕ್ಕೆ ಬೀಳುವುದು 
(ಉಲಾಪಾತಮಂ ನಿಜಪ್ರತಾಪಾನಲಸ್ಫುಲಿ೦ಗಗಳೆಂದುಂ: 
ಪಂಪರಾ, ೧೪. ೧೨೮ ವ) 

ಉಲ್ಬಣ - ಬಲವಾದ (ಪೊಗಟ್ಟ ತೆಗಚ್ಬಿ ಸುಜನನ ಖಳನ 
ಉಲ್ಬಣರಸನೆಗ೦ ಇಂತಿದು ಲಕ್ಷಣಂ ಇರ್ವರ್ಗಂ: ಶಬರಶಂ, 
೧. ೨೧); ರಾಶಿ (ತೊವಲ್ಲಳ ಸಾಲ್ಲಳ್‌ ಅಂಗದ ಅಂಗಡಿ 
ಪೊಸಕಂಡದ ಇಂಡೆ ನೆಣದ ಉಲ್ಬಣ: ರಾಜಶೇವಿ, ೬. ೭೯) 


ಸ ದೃಢವಾಗಲುಲೂಖಲದಲ್ಲಿ 


೨೦೩ 


ಉಲ್ಲುಕ - ಕೊಳ್ಳಿ (ಆನಳರಾಶಿಯೆಸೆದುವು ಅಂತರ್ಜ್ವಳದ 
ಉಲ್ಲುಕಂ ಒಟ್ಟಿ ಪೋಗೆ ಪಧಿಕರ್‌ ಪಥದೊಳ್‌: ಲೀಲಾವತಿ, 
೯. ೯) 

ಉಲ್ಲಂಘನ - ದಾಟುವುದು (ಪಾಜೆಯಲ್ತು ಪಿತೃವಾಕ್ಕೋಲಂಘನಂ 
ರಾಘವಾ: ಪಂಪರಾ, ೬. ೮೨) 

ಉಲ್ಲಂಘಿಸು - ಮೀರು (ಗುರುವಚನಮಂ 
ಚರಿಯಿಸಲಣಮಾಗದು: ಧರ್ಮಾಮೃ, ೫. ೧೦೧) 

ಉಲ್ಲಟಿಸು - ತಲೆಕೆಳಗುಮಾಡು (ಒಂದು ಮೂರ್ತಮುಂ ಸಲ್ಲದ 
ಬೇ೦ಟ೦ ಉಲ್ಲಟಿಸಿ ಮಿಂಚುವ ಮಿಂಚು: ಲೀಲಾವತಿ, ೧. 
೬೧); ಚಂಚಲಗೊಳ್ಳು (ಸಲ್ಲದ ಬೇ೦ಟ೦ ಉಲ್ಲಟಿಸಿ 
ಮಿಂಚುವ ಮಿಂಚು: ಲೀಲಾವತಿ, ೧. ೬೧) 

ಉಲ್ಲವ - ಮೇಲ್ಕಟ್ಟು (ಪಲವುಂ ನೇತ್ರದ ಪಟೆ ಉಲ್ಲವಂಗಳ್‌ 
ಧ್ವಜಪತಾಕೆಗಳುಮಂ ಎತ್ತಿಸಿ: ವಡ್ಡಾರಾ, ಪು. ೮೩, ಸಾ. ೨೭) 

ಉಲ್ಲಸತ್‌ ದ ಹೊರಸೂಸುವ (ವಿರಚಿತೋದ್ದಾಮ 
ಸುರಪತಿಧನುಬ್ರಾತಮಂ ಸುರುಚಿರಾ೦ಂಶೂಲ್ಲಸತ್‌ 
ರತ್ನಸಂಘಾತಮಂ: ಆದಿಪು, ೭. ೨೭ ರಗಳೆ) 

ಉಲ್ಲಸಿತ - ಕಾಂತಿಯುಕ್ತವಾದ (ಕರತಳಪಲ್ಲವ ಉಲ್ಲಸಿತ 
ಹೇಮಚಾಮರ ಪವನವಿಲೋಲ ದುಕೂಲವಸನಪರಿವೃತ: 
ಆದಿಪು, ೨. ೨ ವ); ಗುರಾಣಿ (ವಸುವಂದಂ ಖೇಟಕಂ 
ಉಲ್ಲಸಿತ: ಅಭಿಧಾವ, ೧. ೧೪. ೨೧) 

ಉಲ್ಲಾಘ -  ರೋಗರಹಿತನಾದವನು 
ಉಲ್ಲಾಘಂ: ಅಭಿಧಾವ, ೧.೧೨. ೩೨) 

ಉಲ್ಲಾಸ - ಸಂತೋಷ, ನಲಿವು (ವಿಕಾಸೋಲ್ಲಾಸದಿಂ 
ತಮ್ಮತಿಪರಿಮಳದಿ೦ .. .. ಸಂಪತ್ತುವೆತ್ತಿರ್ದದು: ಜಗನ್ನಾವಿ, 
೪. ೬೫) 

ಉಲ್ಲಾಳ - ಒಂದು ನಾಟ್ಯ ಭಂಗಿ (ತಾಳಾನುಗತಮೆನಿಪ್ಪ 
ಉಲ್ಲಾಳಂ ಮೊದಲಾಗಿ ಸೊಗಯಿಸುವ ಪದಿನಾಜುಂ 
ಪಾಳಕಳೆಯಿನಮರ್ದಂ ವಿಧುಲೀಲೆಯಿನವಂ 
ಬಾಜಿಸಿದಂ: ಪಾರ್ಶ್ವಪು, ೧೨. ೧೮) 

ಉಲ್ಲಿ - ನಡುವೆ. (ಅಲ್ಲಿ ಇಲ್ಲಿ ಉಳ್ಲಿ ಎಂದು 
ಸ್ಥಳವಿಶೇಷದೊಳಮೀ ಶಬ್ದಮೊಳವು: ಶಬ್ದಮದ, ೧೨೯, ಪ್ರ 
೨) 

ಉಲ್ಲುಳಿತ - ಚಲಿಸುವ (ಜಳರುಹನಾಭನ ನಾಭಿಯ 
ಜಳಬುದ್ದುದದೊಳಗೆ ಸುರಭಿಪರಿಮಳಮಿಳಿತ ಉಲ್ಲುಳಿತ ಅಳಿ 
ಜಲಜಮಾಯ್ತು ಆ ಜಳಜದೊಳಗೆ ಒಗೆದಂ ಹಿರಣ್ಯಗರ್ಭಂ: 
ಪಂಪಭಾ, ೧. ೫೯) 

ಉಲ್ಲೇಖನಂಗೆಯ್‌ - ಬರೆ, ಲಿಖಿಸು (ಹರನನುಜ್ಞೆಯಿಂ 
ಸ್ಥಂಡಿಲಮನಲಂಕರಿಸಿಮೆಲ್ಲಮೆಲ್ಲನೆ ಉಲ್ಲೇಖನಂಗೆಯ್ದಗ್ನಿಯಂ 
ಪ್ರತಿಷ್ಠೆಯಂ ಮಾಡಿ: ಗಿರಿಜಾಕ, ೧೦. ೯೫ ವಮ) 

ಉಲ್ಲೋಲ - ದೊಡ್ಡ ಅಲೆ (ರತ್ನಾಕರಂ ಉಲ್ಲೋಲಂಗಳಿಂದಂ 


ಉಲ್ಲಂಘಿಸಿ 
೧೧೨ 


(ರೋಗವಿಮುಕ್ತನಪ್ಪಂ 


ಮಣಿಯಿಸಿ . . ಈ ವಾಜಿಯಂ ಕೊಟ್ಟಂ: ಕಾದಂಬ, ೩. 
೧೦) 

ಉಲ್ಲೋಳ - ರಭಸ (ಮಾಗಧರವಂಭೋರಾಶಿ 
ಉಲ್ಲೋಳದಿಂತವನಿಭಾಗದೊಳ್‌ ಉಣ್ಮಿಪೊಣ್ಮಿದುದು: 


ವರ್ಧಮಾಪು, ೧೧. ೭೦) 
ಉವಿ - ಹೊಟ್ಟು ಸಿಪ್ಪೆ (ಉವಿಗುಟ್ಟಿ ಕೆಯ್‌ ಲುಗುಟನಾಣತುದು 
ಎಂಬಂತೆ: ಪಾರ್ಶ್ವನಾಪು, ೧೫. ೧೮) 


ಉಷ - ಬೆಳಗಿನ ಜಾವ (ಅಂತು ಸುಖಶಯ್ಯೆಯೊಳಿರ್ದುಂ 

ಉಷದ ಸಮಯಂ ಸಮನಿಸಿತಾಗಳ್‌: ಕುಸುಮಾಕಾ, ೧. ೫೧ 

ವ) 

ಉಷಃಕಾಲ - ಬೆಳಗಿನ ಹೊತ್ತು (ಬಸಂತಮಾಸದೊಳ್‌ ಒಂದು 
ವಾಸರದ ಉಷಃಕಾಲದೊಳ್‌ ಉಮಾಕಾ೦ತನ೦ ಪೂಜಿಸಿದ 
ನಂತರಂ: ರಾಜಶೇವಿ, ೯. ೭೬ ವ) 

ಉಷರ್ಬುಧ - ಬೆಂಕಿ, ಅಗ್ನಿ (ನಿಷ್ಣುರಜಿಪ್ತಂ ಉಷರ್ಬುಧಂ 

ಅಂತಿರೆ ದುರ್ಬುಧನಾರೊಳೋಂದಿ ಪಡೆಯಂ ನೋವಂ: 

ಚಂದ್ರಪ್ರಷು, ೧. ೪೨) 

- ಬೆಳಿಗ್ಗೆ ಹೊತ್ತು (ಅಂಧಕಾರಮಂ ರವಿ ಕಳೆದಿಕ್ಕೆ ತನ್ನ 

ಕರಪಲ್ಲವದಿಂದ ಉಷೆ ಪಿಂಗೆ: ಪಂಪರಾ, ೧೩. ೯೫) 

ಉಷ್ಣ - ಒಂಟೆ (ವಾನರ ವಾರಣ ಉಪ್ಪ ಖರ ಮತ್ತ ಕಳೇವರ 
ಪೂತಿಗಂಧಮೇನೇನೊಳವುಳ್ಳುವೊಂದೆಡೆಗೆ ಬಂದುಂ 
ಅವಂದಿರ ಮೆಯ್ಯ ಗಂಧದುದ್ದಾನಿಗೆ ವಾರದು: ಆದಿಷು, ೫. 
೯೦) 

ಉಷ್ಣಕರ - ಸೂರ್ಯ (ಕಸುಗಾಯ್ದು ಕಣ್ಣೊಳ್‌ ಉಟ್ಬುವ 
ಉಷ್ಣಕರನ ಬಿಸುರ್ಗದಿರ್ಗಳೆಯ್ದೆ ಮೆಯ್ದೆಗೆದುವೋ 
ಬನದೊಳಿರ್ದುವೊ.. .. ಈಕ್ಷಿಸಲ್‌: ಆಚವರ್ಧ, ೬. ೨೩ ವ) 

ಉಷ್ಣದೀಧಿತಿ - ಬಿಸಿಯಾದ ಕಾಂತಿ (ಹಿಮಕರಂ ಆತ್ಮ 
ಶೀತರುಚಿಯಂ ದಿನನಾಯಕ೦ ಉಷ್ಪದೀಧೀತಿಯಕ್ರಮಮಂ 


ಉಷೆ 


ಅಗಾಧವಾರಿಧಿಯೆ ಗುಣ್ಣಂ ಇಳಾವಧು ತನ್ನ ತಿಣ್ಣಂ 
ಬಿಸುಬ್ಬಾಡಂ; ಪಂಪಭಾ, ೧. ೮೩) 

ಉಷ್ಣಾಂಶು — ಸೂರ್ಯ (ಉಷ್ಣಾಂಶುವಿನ 
ಊರ್ಧ್ವಗಾಂಶುನಿವಹಂ ಮೆಯ್ಕಿಟ್ಟು ಅಲರ್ಚುತ್ತುಂ 


ಇರ್ಪುದು: ಪಂಪಭಾ, ೪. ೨೨) 
ಉಪ್ಪೀಷ - ಪಾಗು, ಶಿರಸ್ತಾಣ (ಧವಳಹಯಂ ಧವಳರಥಂ 


ಧವಳ ಉಷ್ಟೀಷಂ ಶಶಾಂಕಸಂಕಾಶ ಯಶೋಧವಳಿತ 
ಭುವನಂ ತಾಗಿದಂ ಅವಯವದಿಂ ಬಂದು ಧರ್ಮತನಯನ 
ಬಲದೊಳ್‌: ಪಂಪಭಾ, ೧೧. ೩೯); ಕಿರೀಟ 
(ದೇವೇಂದುಷ್ಟೀಷಸಮಂಚಿತ ಅಂಘಿಕಮಲಂಗೆ 
ಆದ್ಯಂತಶೂನ್ಯಂಗೆ ಅರ್ಪಿಸಿದ೦ಂ ಧೂಪಮಂ: 
ಉದ್ಭಟಕಾ, ೧೧. ೮೭) 

ಉಷ್ಟೇತರಕಿರಣ - ಬಿಸಿಯಲ್ಲದ ಕಿರಣವುಳ್ಳವನು, ಚಂದ್ರ 
(ಕರಮೊಪ್ಪಿತು ಉಷ್ಟೇತರಕಿರಣಂ೦ ವರ್ಷಾಂತಸಮಯ 
ಜಳಧರಪಥದೊಳ್‌: ಕವಿರಾಮಾ, ೩. ೭೬) 

ಉಪ್ಕ - (ಅನಲ ಉಷ್ಕಾವಳಿಯಿಂ ಮಹೋಗಮೆನೆ 
ಕಾಯ್ದುಷ್ಠಾತಪಜ್ಜಾಲೆಗಳ್ಳಿ: ಕುಸುಮಾಕಾ, ೮. ೧೪೪) 

ಉಸಿಕೆ - ಸುಮ್ಮನೆ, ಮೌನದಿಂದ (ತನ್ನಧುರಾಧರ 
ರಾಗಮಿಶ್ರಿತಜ್ಞಳ೦. ಅರುಣಾ೦ಬುವೆ೦ದು ಉಸಿಕನಿರ್ಪದಂ 


ಈಕ್ಷಿಸಿ ನಕ್ಕೊಡೆ: ರಾಜಶೇವಿ, ೨. ೨೩) 

ಉಸಿರ್‌ - ಉಸಿರು, ಶ್ವಾಸೋಚ್ಛ್ವಾಸ (ಎಳವಳ್ಳಿಮಾವಿನ 
ಕುಳಿರ್ವೋವರಿಯಲರ ಪಸೆಯೊಳ್‌ ಉಸಿರ್ದರ್‌ ಕೆಲಬರ್‌: 
ಆದಿಪು, ೧೧. ೮೦); ಹೇಳು (ಉಸಿರ್‌-ಭಾಷಣೇ: 
ಶಬ್ದಮದ, ಧಾ, ೫೪೯) 

ಉಸಿರ್‌ ತವು - ಉಸಿರು ನಿಲ್ಲು, ಪ್ರಾಣ ಹೋಗು (ತನ್ನುಸಿರ್‌ 


ತವೆ ಪಂಕಪ್ರಭೆಯೊಳ್‌ ದಶಾಬ್ಬ್ಯುಪಮೆಯಿಂ 
ದುಃಖಾಗ್ನಿಯೊಳ್‌ ಬೆಂದು ಮತ್ತವನಲ್ಲಿಂ ಪೊಣಮಟ್ಟು: 
ಆದಿಪು, ೫. ೪) 


೨೦೪ 


ಉಪಿರದಿರಿಂ - ಮಾತಾಡಬೇಡಿ (ನೀಮಣಿೆಯಿರಿ ಉನಸಿಅದಿರಿ೦ 
ಅದರ್ಕೆ ತಕ್ಕ ಸವಕಟ್ಟಂ ಮಾಡಿಂ: ಪಂಪಭಾ, ೩. ೨೬ ವ) 
ಮಾತನಾಡುವುದಕ್ಕೂ (ಅಂತು 
ಪರಶುರಾಮಂ ಕಾದಿ 
ಮೂರ್ಛೆವೋಗಿರ್ದನಂ 


ಉಸಿರಲಷ್ಟೊಡಂ - 
ಗಾಂಗೇಯನೊಳ್‌ 
ಬಸವಟೆದುಸಿರಲಪ್ಪೊಡಮಾಣದೆ 
ಕಂಡು: ಪಂಪಭಾ, ೧. ೮೦ ವ) 

ಉಸಿರೊತ್ತು - ಉಸಿರ ಒತ್ತಡ (ಉಸಿರೊತ್ತಿಂ ತಿದಿಯಂತಿರೆ ಒತ್ತಿದ 
ಬಸಿ೫* ಪೋತಂದ ಕಣ್‌ ಬಿಟ್ಟ ಬಾಯ್‌ ಮಸಕಂಗುಂದಿದ 
ಮೆಯ್‌: ಪಂಪಭಾ, ೧೨. ೧೫೧) 

ಉಸಿರ್ಪತ್ತು - ಉಸಿರಾಟ (ಶಾರೀರ ಮಾನಸ 
ಪರಸ್ಪರೋದೀರಿತ  ದನುಜೋದೀರಿತಂಗಳೆಂಬ ಅಯ್ದುಂ 
ತೆಣದ  ದುಃಖಂಗಳೊಳರ್ದು ನಿಮಿಷಮಾತ್ರಮಪ್ಲೊಡಂ 
ಉಸಿರ್ಪತ್ತಂ ಪಡೆಯಂ: ಆದಿಷು, ೫. ೮೮ ವ) 

ಉಸಿರ್ವ ತಾಣಂ - ಉಸಿರು ನಿಲ್ಲಿಸುವ ಜಾಗ, ಯತಿ 
(ಯತಿಯೆಂಬುದು ಉಸಿರ್ವ ತಾಣಂ: ಕವಿರಾಮಾ, ೧. ೭೧) 

ಉಸುರ್ವು — ಹೆಚ್ಚಳ (ಮನಮಂ ತಹೋಧನರ 
ಪಾದಾಂತಿಕೆದೊಳ್‌ ನಿಣೆಸಿ ವ್ಯಾಮೋಹದ ಉಸುರ್ವಂ 
ಪತ್ತುವಿಡೆ ನುಡಿದು: ಶಾಂತಿಷು, ೪. ೮೨ ವ) 

ಉಳ್‌ - ಹೊಂದು (ಊಳ್‌ ಧಾತುವಿನ ಉಳ್‌-ಸತ್ತಾಯಾಂ 
ಎಂಬ ಸತ್ತಾರ್ಥದ ಧಾತುವಿನ: ಶಬ್ದಮದ, ೨೫೫ ಟೀಕೆ) 

ಉಳನೆ - [ಸೇನೆಯ] ಮಧ್ಯದಲ್ಲಿ (ಪಿಂಗಾಕ್ಷ ನೀನೇಕೆ ಮಿಳ್ಳಿಳ 
ನೋಡುತ್ತ ಉಳನೆ ಇರ್ದೆ ಎಂದು ಅದಟರಂ ಭೀಮಂ 
ಪಳಂಚಟಳ್ಳಿದಂ: ಪಂಪಭಾ, ೧೨. ೧೫೦) 

ಉಳಿ - ಅವಿತುಕೊ (ಇಂದೆ ಹಳಿಯುಂ ಗಡ ಕೂಡುವಂ ಆತನಂ 
ಗೆಲಲ್‌ ಬಂದಪುದೇ ಬಟೆಕ್ಕ ಅದುವೆ ಕಾರಣಮಾಗಿ 
ಉಳಿದಿರ್ದಂ ಅಂಧರಾಣ್ನಂದನಂ: ಪಂಪಭಾ, ೧೩. ೭೫); 
ಕಲ್ಲು ಕತ್ತರಿಸುವ ಸಾಧನ (ವಜಕೀಟಂಗಳ್‌ ಕರ್ಣನೆರಡುಂ 
ತೊಡೆಯುಮಂ ಉಳಿಯನೂಟೆ ಕೊಡತಿಯೊಳ್‌ ಬೆಟ್ಟಿದಂತೆ 
ಅತ್ತಂ ಇತ್ತಂ ಉರ್ಜಿಪೋಗೆಯುಂ: ಪಂಪಭಾ, ೧. ೧೦೪ 
ವ) 

ಉಳಿನಯ - ವಂಚನೆಯ ನಯ (ತಂದೆಯ ಲೆಕ್ಕಮೆಂದು 
ಉಳಿನಯಂಬೆರಸು ಆಂ ಬೆಸಕೆಯ್ವೆಂ: ಹರಿವಂಶ, ೨. ೮) 

ಉಳಿಸೆಂ ಡು - ಚೆಂಡನ್ನು ಬಚ್ಚಿಟ್ಟು ಆಡುವ ಆಟ 
(ಒಡನಾಡಿಯುಂ ಒಡನೋದಿಯುಂ ಒಡವಳೆದುಂ 
ಗುಳ್ಳೆಗೊಟ್ಟಿ ಬಟ್ಟು ಉಳಿಸೆಂಡು೦ ಪೊಡೆಸೆಂಡು ಇವಂ 
ಆಡುತ್ತ ಒಡವಳೆದರ್‌ ತಮ್ಮೊಳಳಸೆ ತ೦ತಂಗೆಡೆಗಳ್‌: 
ಪಂಪಭಾ, ೨. ೩೦) 

ಉಳುಕ - ಉಲ್ಕೆ (ಮಾಗಧಾವಾಸದೊಳ್‌ ಬಂದುಳುಕಂ ಬೀಟ್ಟಂತೆ 
ಬಿರ್ದತ್ತಡಿಚಯದಮಿಳಾವಲ್ಲಭೋನುಕ್ತಬಾಣಂ: ವರ್ಧಮಾಷು, 
೯. ೯) 

ಉಳೂಕ - ಗೂಬೆ (ಉಳೂಕವೃಂದಕೆ ಉಬ್ಬಸವೇಜ್‌ .. 
ವಸಿರುಹಮಿತ್ರಂ ಉದಯಪರ್ವತಮಂ೦ ಭರದಿ೦ಂದಮೇಜೆದಂ: 
ಧರ್ಮಪ, ೩. ೧೨೨) 

ಉಳ್ಳ - ಉಲ್ಕೆ (ಶೌರ್ಯಾಂಬುನಿಧಿ 
ತೊಟ್ಟಿಸಲೊಡಮಿರದಂಬರದಿಂದ ಉಳ್ಳುವುಳ್ಳಮಂ ಪೋಲ್ತು 
ಶರಂ: ಆದಿಹು, ೧೨. ೯೦) 


ಕೇತಜ 
ಯದು 


ಉಳ್ಳು ದ ಪ್ರಕಾಶಿಸು (ಶೌರ್ಯಾಂಬುನಿಧಿ 
ತೊಟ್ಟಿಸಲೊಡಮಿರದಂಬರದಿಂದ ಉಳ್ಳುವುಳ್ಳಮಂ ಪೋಲ್ತು 
ಶರಂ: ಆದಿಷು, ೧೨. ೯೦); ಹಿಮ್ಮೆಟ್ಟು (ಸುರರ್‌ ಆ 
ಕಿನ್ನರರ್‌ ಉಳ್ಳಿದರ್‌ ದಿಗಧಿಪರ್‌ ಬೆಳ್ಳುತ್ತರ್‌: ಕರ್ಣನೇಮಿ, 
೧೨. ೧೬೮); ಮುರಿ (ಭ೦ಗುರ೦ ಉಳ್ಳುವಂತೆ ನರಜನ್ಮಂ 
ಅದಂ ಬಗೆದು೦ ವಿವಾಹಕಾರ್ಯಂಗಳ ಕಾಮಸೇನೆಗಳ .. . 
ಆದರದೊಳ್‌ ಮನಮಂ ತೊಡರ್ಜಿ ಮಾಣದು 
ಮರುಳ್ಳನಮಲ್ರೆ: ಅಜಿತಪು, ೬. ೪೭); ಪ್ರವಾಹವಾಗಿ ಹರಿ 
(ಜನಪತಿ ಕುಂಕುಮವಾರಿಯಂ ಅನುನಯದಿಂ ಪೊಯ್ಯೆ 
ರಯ್ಯಮಾಗಿರ್ದಳ್‌ ದೇವಿ ನಿಜಸ್ವಾಂತದೊಳ್‌ ಉಳ್ಳಿದ 
ಅನುರಾಗಂ ತನುವಿನಲ್ಲಿ ತಲೆದೋಜೆದವೊಲ್‌; ಶಾಂತೀಶ್ವಪು, 
೧೦. ೧೭೪) 

ಉಳ್ಳರುಳ್‌ - ಒಳ ಕರುಳು (ತೋಡುವೆ೦ ಒರ್ವನ ಒಳ್ಳರುಳಂ 
ಉರ್ವಿಗೆ ನೆತ್ತರನೆತ್ತಿ ಪೀರು ವಿರ್ದಾಡುವೆ೦ ಒರ್ವನ 
ಊರುಗಳ೦ ಎನ್ನ ಗದಾಶನಿಘಾತದಿಂದೆ ನುರ್ಗಾಡುವೆಂ: 
ಪಂಪಭಾ, ೯. ೨೪) 

ಉಳ್ಳು - ಉಳು (ನೊರೆವಿಂಡಂ ಮೀನು೦ ಉಳ್ಳಂತಿರೆ..... 
ಚಂದ್ರೋದಯಮಂ ಅಬಲೆಯರ್‌ ಕಂಡು ಸೋಲ್ತಪ್ಪರ್‌: 
ಲೀಲಾವತಿ, ೧೨. ೩೨) 

ಉಳ್ಳಂಜಿಸು - ಅಂಜಿಸು, ಭಯವುಂಟುಮಾಡು (ಪಲವುಂ ವಿದ್ಯೆ 
ಕೈಸಾರ್ಜಿ ಉಳ್ಳಂಜಿಸಿದೆಂ ದಿಕ್ಬಾಲರಂ: ಪಂಪರಾ, ೯. ೧೭೭) 

ಉಳ್ಳ ಮಾಜಕ್ತಿ - ಇರುವ ರೀತಿ, ಇದ್ದುದು ಇದ್ದಂತೆ (ಕುಂಜರಂ 
ಮಡಿದುದೆದು ಮಹೀಭುಜ೦ ಉಳ್ಳ ಮಾಲ್‌ಯಿಂ ಪುಸಿಯದೆ 
ಪೇಟಸ್ಬೊಡಂ ಕಿಚಿದು ನಂಬದೆಯುಂ: ಪಂಪಭಾ, ೧೨. ೨೯) 

ಉಳ್ಳರೆಮುಗುಳ್‌ - ಒಳಗೆ ಅರ್ಧ ಮುಚ್ಚಿಕೊಳ್ಳು (ಲೋಚನಂಗಳ್‌ 
ಉಳ್ಳರೆಮುಗುಟ್ಟೆಂಬುವೆತ್ತಿರೆ ಕರದ್ವಯಪಲ್ಲವಮಂಕದೊಳ್‌ 
ಮರಲ್ಟಿರೆ: ಆದಿಷು, ೧೦. ೧೪) 

ಉಳ್ಳಲರ್‌ - ಚೆನ್ನಾಗಿ ಅರಳು (ಅಲರ್ದಂಭೋರುಹಷಂಡಂ 
ಉಳ್ಳಲರ್ದ ಚೆನ್ನೆಯ್ದಿಲ್ಲೊಳಂ: ಆದಿಷು, ೧. ೬೭); ಅರಳಿದ 
ಹೂವು (ಪೊದಳ್ಳ ಪೂಗುಡಿ ಪಯೋಜಿನಿಗೆ ಉಳ್ಳರಲ್‌ 
ಇಂಪುವೆತ್ತ ಸಂಪಗೆಗೆ ಆಗೆ ಬಂದಂ 
ಮನೋಜ್ಯಮಾಧವಂ: ರಾಜಶೇವಿ, ೧೦. ೩) 

ಉಳ್ಳಾಯ ೬... [(ಉಳ್ಳಿಆಯ] ಇರುವ ಸಾಮರ್ಥ್ಯ 
(ಶ್ರೀಯುವತಿಯಂ ಆ ವೀರಶ್ರೀಯುವತಿಗೆ ಸವತಿ 
ಮಾಖ್ಲೌನೆಂದು ಅರಿನೃಪರಂ ಉಳ್ಳಾಯವೆರಸು 
ಎಲೌದುಕೊಂಡು ಧರಾಯುವತಿಗೆ ನೆಗಟ್ಟ ಹರಿಗನೊರ್ವನೆ 
ಗಂಡಂ: ಪಂಪಭಾ, ೧೧. ೧) 

ಉಳ್ಳಾಳು - ದಂಡಿನಲ್ಲಿರುವ ಶೂರ (ಕಿರಾತರಾಜರ್‌ ತಮ್ಮ 
ಉಳ್ಳಾಳುಮಂ ಉರ್ಕಾಳುಮಂ ಒಳ್ಳಾಳುಮಂ ಒಡಗೊಂಡು 
ಬಂದು ತಾಗಿದರಾಗಳ್‌: ಜೀವಸಂ, ೩. ೪೦) 

ಉಳ್ಳಿ - ಬೆಳ್ಳುಳ್ಳಿ (ಮಲ”ದಪ್ಲೊಡ೦ ಉಳ್ಳಿಯನಾಸ್ದಾದಿಸಿದೊಡೆ 
ಪಾತಕನಕ್ಕುಮಾತನೆಂಬರ್‌ ತಕ್ಕರ್‌: ಸಮಯಪ, ೧೪. ೧೪೨) 

ಉಳ್ಳುಡೆ - ಒಳ ಉಡುಪು (ಅವಯವದಿಂದಮೆ ದೇವಾಂಗವಸ್ತದ 
ಉಳ್ಳುಡೆಯಂ ಆಕೆಯೋಸರಿಸುವ ಸೂಸುವ 
ಹಾರಲತೆಯನಳವಡಿಸುವ: ಆದಿಪು, ೯. ೩೬) 

ಉಳ್ಳೊಳ - ಗದ್ದಲ (ಬೇಲಿಯ ಕೆಲದೊಳಲ್ಲದೆ ಪೆಜಗಣ 
ಉಲುಪಿ೦ಗ೦ ಉಳ್ಳೊಳಕ್ಕಂ ಗೆಂಟಾಗಿ ಬೀಡ೦ ಬಿಡಿಸಿ: 
ಪಂಪಭಾ, ೫, ೪೭ ವ) 


೨೦೫ 


ಉಳ್ಳೋಳ - ಕೋಲಾಹಲ, ಕ್ಷೋಭೆ (ದಳ್ಳಿಸಿ ಕುಕಿಲುತ್ತಂಬುಧಿಯ 
ಉಳ್ಳೋಳಂ ನೆಗಟೌ ಆದಿಷು, ೧೩. ೫೩) 

ಉಜಅದರ್‌ - ಕಡಿಮೆಯಾದವರು (ನಿಮಗೆ ಅವರ್‌ ಏತಜೆಂದ 
ಉಳದರ್‌ ಎಂದು ಇಳಿಕೆಯ್ದಿರೊ ವಂಶವೀರ್ಕದಿಂ 
ಸಮನವರ್ಗಾರುಮಿಲ್ಲ: ಪಂಪರಾ, ೫. ೨೫) 

ಉಳದವರ್‌ - [ಉಣ]  ಹೊಂದಿಕೊಳ್ಳದವರು, 
ಹುದುವಾಗದವರು (ಅಣಿಯರಂ ಒದವಿದ ಮುಳಿಸಿನೊಳ್‌ 
ಅಣ೦. ಉಜದವರ್‌ ಎಂದು ರಣದೆ ಜಯಿಸಲ್‌ 
ನಾರಾಯಣನೊಳ೦ ಉದಾತ್ತನಾರಾಯಣನೊಳ೦ ಇಂತು 
ಎತ್ತಿಕೊಂಡ ಗಂಡರುಂ ಒಳರೇ: ಪಂಪಭಾ, ೧೦. ೧೧) 

ಉಜದೆ - Noe] ಲಕ್ಷ್ಯ್ಕಮಾಡದೆ (ಏವನೆಮಗೆಂಬ 
ಶೌರ್ಯಾವಷ್ಟಂಭದೊಳ್ಳಂದಿರಿಂತು ಉಣದೆ ಇರೆ: ಆದಿಷು, 
೧೪. ೨೯) ವಿಚಾರಮಾಡದೆ (ಕುಲಜರಂ ಉದ್ದತರಂ 
ಭುಜಬಲಯುತರಂ ಹಿತರಂ ಈ ಸಭಾಮಧ್ಯದೊಳ್‌ 
ಅಗ್ಗಲಿಸಿದ ಮದದಿಂ ನಾಲಗೆ ಕುಲಮಂ ತುಬ್ಬುವವೊಲ್‌ 
ಉಣಜದೆ ನೀಂ ಕೆಡೆನುಡಿವೈ: ಪಂಪಭಾ, ೧೦. ೨೦); ಹೆಚ್ಚಾಗಿ 
(ಆಮೆ ಮುಖ್ಯ ನಾಯಕರ್‌ ಎನುತ್ತ ಆರಿ೦ ಮುನ್ನಂ ಸೆರಗಂ 
ಪಾರದೆ ಹಸ್ತಪ್ರಹಸ್ತರ್‌ ಉಣದೆ ಒಡ್ಡಿರ್ದರ್‌: ಪಂಪರಾ, ೧೩. 
೧೨) ಗಮನಿಸು (ಅಬ್ಬಿಯೊಳ್‌ ಮಣ್‌ದು ನೀಂ 
ಉಣದಿರ್ದೊಡೆ ಬಲ್ಲೌಂ: ಕರ್ಣನೇಮಿ, ೧೧. ೯೫) 

ಉಣಿಸು - ಸಹಿಸಿಕೊ (ಉಜೆಸು-ಸಹನೇ: ಶಬ್ದಮದ, ಧಾ, 
೬೮೨); ಮುಟ್ಟು (ತರುಣಾಖು ಶಬಕಂಧರಮಂ 
ನಖಮುಖದಿ೦ ಉಜಿಸಿ ತುಜೆಸಿದವೊಲವಿಂ: ಪುಷ್ಪದಂಪು, 
೧೪. ೧೯) 

ಉಜು — ತಕ್ಕುನಾದುದು (ಎಟ್‌ವ 
ತೊಜ್‌ಯನಿದಿರಿಸುವುದದೆಲ್ಲಿಯ ಗಾ೦ಪು ಚಕ್ರವರ್ತಿ ಯೊಳ್‌ 
ಅಯಸಂ ನಮಗುಅದು ಬೇಗಮೆಅಗದೊಡುಖುಗುಂ: 
ಆದಿಪು, ೧೨. ೧೦೮) [ಪಣದ್ರವ್ಯ] ಹೆಚ್ಚಾಗು, ಜಾಸ್ತಿ 
ಮಾಡು (ಮಡಿಮಡಿಗುಳುವುದುಂ ಒಂದು ಪತ್ತೆಂಟು 
ಪಲಗೆಯಂ ಮೆಟ್ಟಡಿಸಲೆಂದು ಸೋಲ್ತು 
ಸೋಲದೊಳೇವಯಿಸಿಯಿನ್ನೊಡ್ಡಂ ಕೊಳ್ಳಿಂ ಎಂದು: 
ಪಂಪಭಾ, ೬. ೭೧ ವ); ಹೊಂದು (ನೀಂ ಇಂತಣೆಯುತ್ತುಂ 


ಪೆಣರೊಡಮೆಯಂ  ಉಳ್‌  ಸೆಜ್‌ವಿಡಿದಿರ್ಪಿರಿ ಇನ್ನರ್‌ 
ಉರ್ವಿಯೊಳ್‌ ಒಳರೇ: ಪಂಪಭಾ, ೮. ೧೮); ಇರು 
(ಉತ್ಕಚದಿಂ ಉಣದೆ ಫಟೋತ್ಕಚನಂ ಬಿಟ್ಟು 


ಮೂರ್ಛೆವೋಪಿನಂ ಎಚ್ಚಂ: ಪಂಪಭಾ, ೧೧. ೮); ಒಪ್ಪು 
ಶೋಭಿಸು (ತನಗೆ ಉಜು ಅಂತುಟಾಗೆ ಕಡುನನ್ನಿಯ 
ಪೆಂಪುಮನಾಂತು ಭೂಭುಜರ್‌ ತನಗಿನಿತು ಊನಮಾಗೆ 
ಮಖಜ್‌ದಾ ಭುಜವೀರ್ಯಮನಾಂತು ಮಾಖುದೇಂ: ಪಂಪಭಾ, 
೧೨. ೧೯೭) ಸಾಧ್ಯ (ಕಲಹಂ ಅಪಾಯಬಹುಳಂ ಇನ್ನುಂ 
ನಯದತ್ತ ಎಅಗುವೊಡೆ ಸಂಧಿ ಹರಿಗನೊಳ್‌ ಉಹುಗುಂ: 
ಪಂಪಭಾ, ೧೩. ೨೩); ಪರಿಗಣಿಸು (ನಿಮ್ಮಂ ಎಮ್ಮರಸಂ 
ತನಗಾಳಾಗಿ ಸುಖಮಿರ್ಪುದೆಂದು ಬೆಸಸಿ ಅಟ್ಟಿದಂ ಇದು 
ನಿಮಗೆ ಉಜುವ ಕಜ್ಜಂ: ಪಂಪರಾ, ೮. ೧೭ ವ) 

ಉಜುಂಬು - ದಂಡೆತ್ತಿಹೋಗು (ಉಜುಂಗು-ಯುದ್ಧಕ್ರಮಗಮನೇ: 
ಶಬ್ದಮದ, ಧಾ, ೪೭೭) 

ಉಜುಗಿಸು - ಬಾಗಿಸು (ಉರ್ಬುತೆ ಪುರ್ಬನೇಜೆಸುತ್ತ ಉಜುಗಿಸಿ 
ನೋಡಿ ದಾಂಟಲನುಗೇಯ್ಯುತೆ: ಗಿರಿಜಾಕ, ೫. ೨೦) 


ಉಜಖುಗು - ಬಾಗು, ವಕ್ರವಾಗು (ಭಯಮಜೆಯದ ಕಲಿಯುಂ 
ಚಾಗಿಯುಂ ಎನಿಸದೆ ನಾಡೆ ಲೋಭಿಯುಂ ಪಂದೆಯುಂ 
ಆಗಿಯೆ ಬಾಟ್ಜಂಗಲ್ಲದೆ ಸೂಳಿಯ ಕಣ್‌ ಪಾಸಗೆಯ ಕಣ್ಣುಂ 
ಏಂ ಉಅಗುಗುಮೇ: ಪಂಪಭಾ, ೬. ೭೩) 

ಉಜವಮಿಕೆ - ಸಾಮರ್ಥ್ಯ (ನಿನ್ನ ಸುತನೊಳೆನ್ನಯ ಸುತೆಯಂ 
ಕಟುಪಿ ಕೂಡಿರ್ದಾ ನಿನ್ನುಜುಮಿಕೆಯ೦ ತೋಚಯಿದೈ: 
ಕರ್ಣನೇಮಿ, ೪. ೪೨) 

ಉಣುಮಾಜು - ಅವಿವೇಕ (ದಿವ್ಯದ್ಧ್ದನಿ ಸಾರಮಂ ಬಿಸುಟನಪ್ಪೊಡೆ 
ಉಹುಮಾಜಲ್ತೇ: ಶಾಂತಿಷು, ೧೧. ೯೦) 

ಉಜಖವಣಜಿವಂ - ವಿಶೇಷ ಜ್ಞಾನಿ (ದುರಿತದ ಬೇರೊಳ್‌ ನೆಜ್‌ 
ಬೆನ್ನೀರಂ ಪೊಯ್ದವ೦ ಉಳುವಣಿವಂ: ಸಮಯಪ, ೧೫. 
೮೭) 

ಉಜುವಾಲು - ವಕ್ರವಾಗಿ ಹಾರು; ವಿನಿಮಯ (ಕರಂ 
ಉಣುವಾಣು ದುಗ್ಧ ಜಲ ವಿಕ್ರಯದಿ೦ ದೊರೆಕೊಂಡುದೀ 
ಜಿನೇಶ್ವರನಳಕಂಗಳೆಂಬ ಹರಿನೀಲಚಯಂಗಳ ಲಾಭಂ: 
ಅಜಿತಪು, ೬. ೧೨೮) 

ಉಜುವಾಟಕ್‌ - ಈಗಿನ ಬದುಕು (ಅಟ್ಟ 
ಬೀಜಭೋಜಿಗಳವೊಲಪ್ಪುದು ಉುವಾಟ"ಮಗೆ ಎಂಬುದುಂ: 
ಕರ್ಣನೇಮಿ, ೧೨. ೩೧) 

ಉಜುವೆಸ - ಹಿತವಾದ ಉಪಚಾರ 
ಜಿನಾಂಬಿಕೆಗೆ ಉಜುವೆಸಂಗೆಯಲ್ಕೆ 
ಕರ್ಣನೇಮಿ, ೮. ೮೨ ವ) 

ಉಖುಸೆಅಿಕಿಗೆಯ್‌ - ಬಲವಾದ ಕಟ್ಟು (ಮೇಲುದಳ ಸೆಣಂಗಂ 


(ಅಜುವರುಮಂ೦ 
ನಿಯಮಿಸಿಯುಂ: 


ಉಜುಸೆಉೌಗೆಯ್ದು ಪೊಅಪೊಣ್ಮುವ ಅಪರಭಾಗ 
ಶರೀರಕಾಂತಿ: ಮಲ್ಲಿನಾಪು, ೪. ೬೪ ವ) 
ಉಜ್‌ - ಅತಿಶಯವಾಗಿ (ಕಾಯ್ವ. ಅಟಲ್‌. ಉಜ್‌ 


ಜತುಗೃಹದೊಳಗೆ ಅಯ್ದರುಮಂ ಮಂತ್ರಬಲದೆ ಸುಟ್ಟೊಡಂ 
ಅವರಂ ದೆಯ್ವಬಲಮೊಂದೆ ಕಾದುದು ದೆಯ್ವಮಂ ಆರಯ್ಕೆ 
ಮೀಣೆ ಬಾಟಲ್‌ ನೆಜ್‌ವರ್‌: ಪಂಪಭಾ, ೪. ೩) 

ಉಟಕ್‌ - ನೇಗಿಲಿನಿಂದ ಅಗೆ. ಉಳು (ಕುಡುಗೋಲಂ 
ಕೂಜೆಗೆಯಂ ಕೊಡಲಿ ಕುರುಂಜಿಗೆಯಂ ಉಟುವ ಪರಗುವ 
ಕಣುಪಿ೦ ಬಿಡದೆಯಗುಲ್ಬೂ ಮುಟ್ಟಂ ಕುಡರ್‌ ಎರವಂ 
ಪೆಅರ್ಗೆ: ಸಮಯಪ, ೫. ೧೭) 

ಉಟಿ - ಬಿಡು (ಭವದಾನನಕ್ಕೆ ಸೋಲ್ತು ಆತ್ಮವಿಲಾಸಮಂ ಉಟಿದ 
ತೆಅದೆ ರುಚಿಗೆಟ್ಟು ದಿಗಂತ ವಿಲಂಬಿಬಿಂಬಂ 
ಅಂಬುರುಹವೈರದಿಂದ ಉಡುಪಂ ಉಡುಪನಾದಂತಾದಂ: 
ಶಾಂತಿಪು, ೫. ೮೮); ಹೊರತಾಗು (ಪಲಂಬರ್‌ ಪರದರ್‌ 
ಸತ್ತರ್‌ ಉಟೆದರೆಲ್ಲಂ ಓಡಿ ಕೆಟ್ಟೊಡೆ: ವಡ್ಡಾರಾ, ಪು. ೭೬, 
ಸಾ. ೧೩); ಮೀರು (ಮನನಿಸದೆ ತಂದೆಯಂ ಹೊಟಲಂ 
ನೆಟ್‌ ಕಾಡುತ್ತುಂ ಅಟಲಿಸುತ್ತುಂ ದೂರ್ತಿದಂ ನೃಪಸುತನಿರೆ 
ಮತ್ತಂ ತನ್ನಾಣೆಯ೦ ಉಟೆದುದರ್ಕೆ ಮುಳಿದು ನರೇಂದಂ: 
ಧರ್ಮಾಮೃ, ೨. ೫೯) ಬದುಕಿರು (ಭೂಪೋತ್ತಮನ 
ಆಜ್ಞೆಯಂ ತಲೆಯೊಳಾಂತು ಪದಾನತನಾಗಿ ಕಪ್ಪಮಂ ತೆತ್ತು 
ಉಟ, ಗ೦ಡುಗೆಯ್ಯದೆ ಇಣೆವಿಟ್ಟಿಗೆ ಜಟ್ಟಿಗನಾಗಿ ಬಾಟ್ದುದು 


ಅತ್ಯುತ್ತಮ ಪಕ್ಷಂ: ಪಂಪರಾ, ೮. ೨ಬ); ಬಿಟ್ಟದ್ದು, 
ಲಾಭವಾದುದು (ನಾಲ್ಕರ್ಥಕ್ಕೆ: ಉಟಿದುದೆಂದು ಬಿಟ್ಟುದು: 
ಶಬ್ದಮದ, ೩೩ ವೃತ್ತಿ, ೧೭೭); ಶಕುನದ ಹಕ್ಕಿ 


(ಅದಲ್ಲದೆಯು೦ ಪ್ರಯಾಣಶಕುನದೊಳ್‌ ಉಟೆಯನೊಂದಂ 


೨೦೬ 


ಕಂಡಂತೆ ಕಳಿಯೆ ತಡೆಯದೆ ಗರವೊಡೆದಂತೆ 
ಮೇಲ್ವಾಯ್ದೆವಪ್ಪೊಡೆ, ತಮ್ಮ ಮೇಲೆ ತಾವೆ 
ಮರಂಗಡಿದರೆಂಬ೦ತಕ್ಕುಂ: ಪಂಚತಂತ್ರ, ೨೮೦ ವ) 

ಉಟಿಕು - ಉಳಿದದ್ದು (ಒಂದರ್ಥಕ್ಕೆ ಉಟೆಕು, ಉಟಿವು. ಕಟೆವು 
ಎಂಬಿವು ಭಾವವಾಚಿಗಳ್‌: ಶಬ್ದಮದ, ೩೩ ವೃತ್ತಿ ೧೫) 

ಉಟಿಗಿರ್‌ - ತಪಸ್ಸುಮಾಡು (ಪರಿದು ವಿಮಾನದ ಓವರಿಗಳೊಳ್‌ 
ಪಡಿಗೆತ್ತು ಉರಿಗಿರ್ಪೆನೋ ಏತೆಅದಿಂದೆ ವಂಚಿಪೆಂ: 
ಆಚವರ್ಧ, ೧೦. ೫೭) 

ಉಟಿತ - ಕತ್ತಿಕಾಳಗದ ಒಂದು ವರಸೆ (ಆಗಳಿರ್ವಲದ 
ಕಡಿತಲೆಕಾಅರ್‌ ಅಲಗಿನೊಳ್‌ ಪಳಂಚೆ ತಾಗಿ ನಿರ್ಫಾತ 
ಉಪ್ಪರಂ ತಾಳವಟ್ಟಂ ಅವಿತಂ ಉಟೆತಂ ಎಂಬ ಪಲವುಂ 
ತೆಳದದ ಇಣಿವ ಬಿನ್ನಣದೊಳ್‌ ನೆಜ್‌ದು ತಾಳುಂತಟ್ಟುಂ 
ಪೊಯ್ಯೆ: ಪಂಪರಾ, ೧೩. ೫೪ ವ) 

ಉಟಿದ - ಬೇರೆಯ, ಮಿಕ್ಕ (ಮತ್ತಮಾ ವೃಷಭನಾಥಂ ಉಟಿದ 
ಅಪತ್ಯವರ್ಗಕ್ಕೆಲ್ಲಂ ಇಳಾತಳವಿಭಾಗಮಂ ಪಚ್ಚುಕೊಟ್ಟು; 
ಆದಿಪು, ೯. ೭೨ ವ) 

ಉಟಿದರ್‌ - ಮಿಕ್ಕವರು (ಮಣಿಮಾಳಿಯಂ ಕಂಡು ಜಾತಿಸ್ಮರನಾಗಿ 
ಮಣಿಮಾಲೆಯಲ್ಲದೆ ಉಟಿದರ್‌ ಆರುಮಂ ಸಾರಲೀಯದೆ: 
ಆದಿಷು, ೨. ೧೫ ವ) 

ಉಟೆದುದು - ಇತರ (ಕಿವಿಯಿಂ ಬಗೆವುಗುವೊಡೆ ಕೊಂಕುವೆತ್ತ 
ಪೊಸನುಡಿಯೆ ಪುಗುಗು೦ ಉಟೆದುದು ಬಗೆಯಂ 
ಮುಟ್ಟುಗುಮೇ: ಆದಿಷು, ೧. ೧೮) 

ಉಟಿಯೆ ಹೋಗು - ಹಿಂದೆ ಹಾಕಿ ಹೋಗು, ದಾಟಿ ಸಾಗು 
(ನಾಕಿನಿಕಾಯಂ ಜ್ಯೋತಿರ್ಲೋಕಮನವಯವದಿನುಟಿಯೆ 
ಪೋಗೆ: ಆದಿಪು, ೭. ೬೦) 

ಉಟಿಪು - ಇರುವಂತೆ ಮಾಡು; ಬದುಕಿಸು; ಮುಚ್ಚುಮರೆ 
ಮಾಡು (ಏಕುಟೆಪಿ ಪೇಟ್ಟ್‌ ಮಗಳೇ ಪ್ರಾಕಟಮಾಗಜೆಯೆ 
ಪೇಟ: ಕರ್ಣನೇಮಿ, ೮. ೬೫) 

ಉಟಿವು - ಉಳಿಯುವಿಕೆ (ಎಮ್ಮ ಸಾವುಂ 
ದೈವೇಚ್ಛೆಯಾಯ್ರಾಗದೇ: ಪಂಪಭಾ, ೨. ೮೯) 

ಉಟಿಸು - ಸಹಿಸು (ಉಟೆಸು-ಸಹನೇ: ಶಬ್ದಮದ, ಧಾ, ೬೮೨) 

ಉಟಗ - ಶಕುನದ ಹಕ್ಕಿ (ಉಟುಗನೆಂದು ಶಕುನದ ಹಕ್ಕಿ: 
ಒ೦ದರ್ಥಕ್ಕೆ: ಶಬ್ದಮದ, ೩೩ ವೃತ್ತಿ ೧೬) 


ಉಟಿವುಂ 


ಉಟುಗಿದಂ - ಪ್ರೀತಿಸಿದವನು.. ೯ಉಟಗುದನೆಂದನೆಂದು 
ಕೂರ್ತಂ: ಶಬ್ದಮದ, ಪ್ರಸಾ, ೩೫) 
ಉಲುಗಿಸು - ಒಲಿಸು (ನಿನ್ನಂ ಉಟುಗಿಸಲು೦ ಆಜಿಯೊಳ್‌ 


ಎನ್ನಂ ಬೆಂಕೊಂಡು ಕಾದಲು೦ ಬಂದು ಈಗಳ್‌ ಬಿನ್ನನೆ 
ಮೊಗದಿಂ ಬೀರರ್‌ ಬೆನ್ನಿತ್ತದಂ ಇನಿಸು ನೋಡ 
ಸರಸಿಜಮುಖೀ: ಪಂಪಭಾ, ೩. ೭೩) 

ಉಲುಗು ದ ಪ್ರೀತಿಸು (ಬೊಟ್ಟೆಯನುಟುಗಿಸಲ್‌ 
ಅಳವಡಿಸೊಲಿಯಿಸಿ ಪಾಜನದಿರ್ಪಲ್‌: ವರ್ಧಮಾಷು, ೮. 
೯೪) ಪ್ರೀತಿ (ಉಳುಗು ಎಂದು ಬೇಟಂ: ಒಂದರ್ಥಕ್ಕೆ: 
ಶಬ್ದಮದ, ೩೩ ವೃತ್ತಿ ೧೫) 

ಉಲುಮೆ - ಉಳುವ ಕೆಲಸ, ಬೇಸಾಯ (ಕೆಯ್ಯುಟುಮೆಯಂತೆ 
ಕೆಯ್ಯೊಳ್‌ ಪದಂಬಡೆದಂತೆ ಬಿತ್ತಣದಂತೆ ರಾಶಿಯಂತೆ: 
ಧರ್ಮಾಮೃ, ೧೨. ೧೪ ವ) 


ಉಜಕ್ಕಿ - ಉಟುಮೆ (ಉಲಿ ಎಂದು ಉಟ್ಟ ಭಾವಂ: ಶಬ್ದಮದ, 
೩೩, ವೃತ್ತಿ, ಒಂದರ್ಥಕ್ಕೆ ೧೯) 

ಉಟ್ಗೆ - ಒಂದು ನೋಂಪಿ (ಉಲ್ಲೆ [ಉಗಿ] ಎಂದೊಂದು 
ನೋಫಿ, ಶಬ್ದಮದ, ಪ್ರಸಾ, ೩೪) 

ಉಲಟ್ಲು - ಅನುರಾಗಿಸು (ತನ್ನ ಮೇಳದಾಕೆಗಳಂ ಬೆಸಗೊಂಡೊಡೆ 
ಆಕೆಗಳ್‌ ಆಕೆಯ ಪತ್ತಿದ ಕಣ್ಣುಮಂ ಉಲ್ಲೆದ ಮನಮುಮಂ 
ಜೋಲ್ಬ ನಾಣುಮಂ ನೀಳ್ದ ಸರಮುಮಂ ಅಲೆದು: ಪಂಪಭಾ, 
೪. ೪೦) 


ಊ 


ಊಟ — ಆಹಾರ ತಿನ್ನುವುದು 
ಊಟಮೇನೊಪ್ಪುಗುಮೇ: ಅಜಿತಪು, ೬. ೯೩) 

ಊಡು - ಫಲ ನೀಡು (ಮುನ್ನೆರಪಿದುಭಯಕರ್ಮಂ ತನ್ನಂ 
ಪಿಡಿದೂಡುತಿರ್ಕು೦ ಇ೦ ಜೋಯಿಸವೇಕೆ: ಸಮಯಪ, ೪. 
೮); ತಿನ್ನಿಸು (ಮುನ್ನಿನ ದಿವಸದೊಳಗಣ ಪರಿಜನಮೆಲ್ಲಮಂ 
ಪಾರ್ವರ೦ ಊಡುವ ನೆವದೊಳೆ ಪೊಳಮಡಿಸಿ: ಪಂಪಭಾ, 
೩. ೪ ವ); ಲೇಪಿಸು (ಆ ನೃಪರೂಪಚಂದ್ರನಂತರದೊಳ 
ಮಾಡಿ ಕೇಸಡಿಗಳಂ ಹರಿಚಂದನದಿಂದಂ ಊಡಿ ಕೇಸರದ 
ತುಜುಂಬನಿಕ್ಕಿ: ಕಾದಂಸಂ, ಕ್ರ ೫೨); ಆಧಾರ 
(ಭೋಜನಕ್ರಿಯಾಯಾಂ ಆಧಾರೇಚ (ಶಬ್ದಮದ, ಧಾ, ೨೭೮) 

ಊಡುಗೊಳ್‌ - ಮರೆಮಾಚು (ನೀಡು೦ ಊಡುಗೊಂಡೋಡಿ 
ತತ್‌ ಪಿತೃವನಾಭ್ಯಂತರದೊಳಿರ್ದ  ಭೂರುಹಮನೇಜೇ: 
ಕರ್ಣನೇಮಿ, ೩. ೧೬೧ ವ) 

ಊಣ - ಊನ, ಕೊರತೆ (ಜಡಮತಿಯೊಳೆನ್ನೊಳ್‌ 
ಆವುದಮೂಣಂ ನೋಡದೆ: ಪುಷ್ಪದಂಪು, ೫. ೧೦೩) 

ಊದು - ಬಾಯಿಂದ ಗಾಳಿ ಹೊರಬೀಳಿಸು, ಗಾಳಿ ಬೀಸು 
(ಸೊಡರ್ಗುಡಿ ಒಯ್ಯನಾಗೆ ಪೊಸಮಲ್ಲಿಗೆ ಕಂಪುನಾಜ್‌ 
ತಣ್ಣಿಡಿದ ಎಲರ್‌ ಊದೆ ಗಾವರದ ಮೆಲ್ಲುಲಿ ತುಂಬಿಯ 
ಗಾವರಂಂಗಳ ಗೆಡೆಗೊಳೆ: ಪಂಪಭಾ, ೪. ೧೧೦) 


ಊನ - ಕೊರತೆ (ತನಗಿನಿತು ಊನಮಾಗೆ ಮೆಜ್‌ದಾ 
ಭುಜವೀರ್ಯಮನಾಂತು ಮಾಣ್ಣುದೇಂ: ಪಂಪಭಾ, ೧೨. 
೧೯೭) 

ಊನತ್ವ - ನ್ಯೂನತೆ, ಕೊರತೆ (ಸಾಹಸದ ನಿಮ್ಮಯ್ದರುಂ 
ಮಕ್ಕಳಾಗಿರೆಯು೦ ನಿಚ್ಚಲುಂ ಇಂದನೋಲಗದೊಳ್‌ ಅಂತಾ 
ಪಾಂಡುರಾಜಂಗೆ  ನಿರ್ನೆರಮಪ್ಪ್ತ ಒಂದಪಮಾನದಿಂದಂ 
ಇನಿತೊ೦ದು ಊನತ್ವಮಪ್ಪಂತುಟೇ: ಪಂಪಭಾ, ೬. ೧೭) 

ಊರ್‌ - ವಾಸಿಸುವ ಸ್ಥಳ (ತನಗದಂದೊಂದು ಊರ್‌ 
ನಾಮದೊಳಂ ವೆಂಗಿಪಟು: ಪಂಪಭಾ, ೧೪. ೪೦) 

ಊರಟುವು - ಊರಿನ ನಾಶ ಊರಿಗೆ. ಊರೇ 
ಸೂರೆಗೊಳ್ಳುವುದು  (ತುಣುಗೋಳೊಳ್‌ ಪೆಣ್ಣುಯ್ಯಲೊಳ್‌ 
ಎಆೌವೆಸದೊಳ್‌ ನಂಟನ ಎಡಉೊಳ್‌ ಊರಟುವಿನೊಳ೦ 
ತಜೆಸಂದು ಗಂಡುತನಮನೆ ನೆಜುಪದವ೦ ಗ೦ಡನಲ್ಲಂ 
ಎಂತು೦ ಷಂಡಂ: ಗದಾಯು, ೨. ೨೪) 

ಊರಾವು - ಊರಿನ ಹಸು (ಕಾಟ್ವಲಸುಂ ಊರ ಪಲಸುಂ 
ಕಡಾವು೦ ಊರಾವುಂ: ಧರ್ಮಾಮೃ, ೯. ೪೧ ವ) 


(ಘೃತಮಿಲ್ಲದ 


೨೦೭ 


ಊರಿಚ - ದಡ್ಡ ಅಸಂಸ್ಕೃತ (ಇದೇಕೆ ಬಿಕ್ಕಿ ಬಿರಿದು ಅಟ್ರಪೆ 
ಎಂದಂ ಅದೊರ್ವಂ ಊರಿಚಂ: ಲೀಲಾವತಿ, ೨. ೧೧೯) 

ಊರು - ತೊಡೆ (ತೋಡುವೆಂ ಒರ್ವನ ಒಳ್ಗರುಳ೦ ಉರ್ವಿಗೆ 
ನೆತ್ತರನೆತ್ತಿ ಪೀರ್ದು ವಿರ್ದಾಡುವೆ೦ ಒರ್ವನ ಊರುಗಳಂ 
ಎನ್ನ ಗದಾಶನಿಘಾತದಿಂದೆ ನುರ್ಗಾಡುವೆಂ: ಪಂಪಭಾ, ೯. 
೨೪) 


ಊರುಕ್ಷತ - ತೊಡೆಯ ಗಾಯ  (ಅತಿವಿಶದವಿಶಾಲ 
ಊರುಕ್ಷತದಿಂದೊಟ್‌ದನಿತು ಜಡೆಯುಮಂ ನಾಂದಿ 
ಮನಕಕ್ಷತದೊಡನೆ ಎಟ್ಟರಿಸಿದುದು ಉತ್ಕಿತಮಾ 


ವಂದಸಮಿಶ್ರಗಂಧಂ ಮುನಿಯಂ: ಪಂಪಭಾ, ೧. ೧೦೫) 

ಊರುದಫ್ನ - ತೊಡೆ ಮುಳುಗುವಷ್ಟು ಮಟ್ಟ (ಪೆಣ್ಣಡೆ ನಿಂದುದು 
ಜಾನುದಘ್ನ್ನು ಊರುದರ್ಫನ ಕಟಿದಫ್ನ ನಾಭಿದಘ್ನ 
ಸ್ಥಳದೊಳ್‌: ಜಗನ್ನಾವಿ, ೧೪. ೯೫) 

ಊರುದ್ದಯನ - ತೊಡೆ ಮುಳುಗುವಷ್ಟು ಮಟ್ಟ (ಲಾವಣ್ಯರಸಂ 
ತೆಕ್ಕನೆ ತೀವಿದ ತಿಳಿಗೊಳನ ಪಯಸ೦ ಉಊರುದ್ವಯನಂ: 
ಅನಂತಪು, ೭. ೩೫) 

ಊರುಬ್ಬೆ - ಊರಿಗೆ ಬಂದ ತೊಂದರೆ (ಊರುಬ್ಬೆಯಾದ ತಮ್ಮನ 
ಅಗುರ್ವಿನ ಅಗುರ್ವಿಂಗೆ ಉಬ್ಬೆಗ೦ಬಟ್ಟು 
ಮೆಲ್ಲನಿಂತೆಂದಂ: ನೇಮಿನಾಹು, ೫. ೨ ವ) 

ಊರುಭಂಗ - ತೊಡೆ ಮುರಿಯುವಿಕೆ (ಕೃಷ್ಣೆಗಿಂದು ಧಮ್ಮಿಲ್ಲಮಂ 
ಇಂಬಿನಿಂ ಮುಡಿಸಿ ಕೌರವನಾಯಕನ 
ಊರುಭಂಗಮೊಂದಲ್ಲದೆ ಎಲ್ಲಮ೦ ನೆಜ್‌ಪಿದೆಂ ಗಡಂ 
ಓಳಿಯೆ ಕೇಳಿ೦ ಎಲ್ಲರುಂ: ಪಂಪಭಾ, ೧೨. ೧೬೧) 

ಊರುಯುಗ - ಊರುದ್ದಯ, ಎರಡು ತೊಡೆಗಳು (ಭವತ್‌ 
ಊರುಯುಗಂಗಳಂ ಆಜಿರಂಗದೊಳ್‌ ಗಿಜಿಬಿಜಿಮಾಡಲೆಂದು 
ಅವನ ಪೂಣ್ಣುದು ನಿಕ್ಕುವಂ ಆಗದಿರ್ಕುಮೇ: ಪಂಪಭಾ, ೯. 
೫೨) 

ಊರುಯುಗ್ಮ - ಎರಡು ತೊಡೆಗಳು 
ಆಜಾನುಪಲಂಬ ಪಬಲಭುಜಯುಗಂ೦ 
ಯುಗ್ಗಂ: ಆದಿಷು, ೮. ೫೧) 

ಊರೆಳ್ಳು - ಬೇಸಾಯದಿಂದ ಬೆಳೆದ ಎಳ್ಳು (ಕಾಡೆಳ್ಳುಂ 
ಊರೆಳ್ಳುಂ ಎಂತು ಲೋಕದೊಳ್‌ ಒಳವು: ಧರ್ಮಾಮೃ, ೯. 
೪೧ ವ) 


(ವ್ಯೂಢವಕ್ಷಸ್ಸ್ಮಳಂ 
ಚಾರುವೃತ್ತೋರು 


ಊರೇಳು - ಬೇರೆ ಊರಿಗೆ ವಲಸೆ ಹೋಗು (ಊರೇಜಲ್‌ 
ಮನೆ ಮಾಡಲ್ಕೆ ಆರಂಬಂಗೆಯ್ಯಲೈಟ್ತು: ಕಾವ್ಯಾವಲೋ, 
೨೧೫) 

ಊರ್ಜ - ಕಾರ್ತಿಕ ಮಾಸ (ಏವೊಗಟ್ಟ್‌ಂ ಊರ್ಜಶ್ರೀಯ 
ಬೆಳ್ಳಿಂಗಳಂ: ಜಗನ್ನಾವಿ, ೪. ೭೪) 

ಊರ್ಜಿತ - ಹೆಚ್ಚಿದ (ವಿಕ್ರಮಪುರವೆಂಬುದು೦ ಅಗ್ರಹಾರ 
ಸಂಪತ್ಚದವಿಗಳೊಳಂ ಅಗ್ರಗಣ್ಯಂ ಊರ್ಜಿತಪುಣ್ಯಂ: 
ಪಂಪಭಾ, ೧೪. ೪೧) 

ಊರ್ಜಿತತೇಜ - ಹೆಚ್ಚಿನ ತೇಜಸ್ಸುಳ್ಳವನು (ಲಳಿತೆಯ 
ಗರ್ಭದೊಳಗಿರ್ದಂ ಊರ್ಜಿತತೇಜಂ: ಪುಷ್ಪದಂಷು, ೯. 
೧೧೫) 

ಊರ್ಡಂಗುರ - ಊರಿನಲ್ಲಿ ಹಾಕುವ ಡಂಗುರ (ಮಜ ಯಂ 
ಕಾಲನಿದೇಕೆ ಮೈಮಣವಿರೆಂದು ಊರ್ಡಂಗುರಂ 


ಪೊಯ್ದವಲ್‌ ಪಜೆಪೊಯ್ದು: ಅನಂತಪು, ೯. ೨೧) 


ಊರ್ಣನಾಭ - ಜೇಡರ ಹುಳು (ಲೂತಾಹ್ವಯಂ 
ಊರ್ಣನಾಭಂ: ಅಭಿಧಾವ, ೧. ೯. ೮) 

ಊರ್ಣೆ - ಹುಬ್ಬಿನ ಕೂದಲು (ಪೆಜ್‌ನೊಸಲೊಳ್‌ ಬಿಸತಂತುವ 
ತೆಅದಿ೦ ಮಿಣುಗುವುದು ಊರ್ಣೆ: ಕಾದಂಬ, ೨. ೧೦೯) 

ಊರ್ಧ್ವಗ - ಮೇಲೆ ವ್ಯಾಪಿಸಿದ (ವಾಸುದೇವ ಬಲದೇವರೊಳ್‌ 
ಒರ್ವಂ ಅಧೋಗಂ ಒರ್ವಂ ಊರ್ಧ್ವೋಗಂ ಆದೊಂ: 
ಶಾಂತಿಷು, ೪. ೧೧೧) 

ಊರ್ಧ್ವಗಾಂಶು - ಮೇಲೆ ಹರಡುವ ಕಿರಣ (ಉಷ್ಣಾಂಶುವಿನ 
ಊರ್ಧ್ವಗಾಂಶುನಿವಹಂ ಮೆಯ್ಕಿಟ್ಟು ಅಲರ್ಚುತ್ತುಂ 
ಇರ್ಪುದು: ಪಂಪಭಾ, ೪. ೨೨) 

ಊರ್ಧ್ವಜ್ಜಲನ - ಮೇಲ್ಮುಖವಾಗಿ ಉರಿಯುವುದು (ಎಜಿಗುವುದು 
ಊರ್ಧ್ವಜ್ವಲನಮೆ ತೆಜನೆನಿಸುವ ದೀಪವರ್ತಿ ನಿಧಿಗೆ: 
ಪಂಪರಾ, ೬. ೧೩೫) 

ಊರ್ಧ್ವಬಾಹುವು್ರತಿ - ಕೈಗಳನ್ನು ಮೇಲೆ ಎತ್ತಿ ಹಿಡಿದುಕೊಂಡು 
ತಪಸ್ಸು ಮಾಡುವವನು (ಸಂಸಾರಸಾಗರಮನೀಯಂದದಿಂ 
ದಾಂಟುವುದೆಂದು  ತೋಣುವಂದದಿಂದೊಂದೆ ಕಾಲೊಳ್‌ 
ನಿಂದಿರ್ದೇಕಪಾದ ವ್ರತಸ್ಥರುಮಂ: ಪಂಚತಂತ್ರ, ೧೯೦ ವ) 

ಊರ್ಧ್ವಯಾನ ದ ಗಗನಯಾನ (ಮಹೀತಳಂ 
ಅಹಿಲೋಕದಂತೆಸೆದುದಾ ಜಗತೀಪತಿಗೆ 
ಊರ್ಧ್ವಯಾನದೊಳ್‌: ನೇಮಿನಾಪು, ೬. ೩) 

ಊರ್ಧ್ವರೇತ - ವೀರ್ಯವನ್ನು ತಡೆಗಟ್ಟಿರುವವನು (ನೆರೆದು 
ಊರ್ಧ್ವರೇತದೊಳ್‌ ಪುರುಹಿರಣ್ಯರೇತೋತಿತೀವ್ರದೊಳ್‌ .. 
ಮುನಿವರನೊಳ್‌: ಕವಿರಾಮಾ, ೧. ೬೩) 

ಊರ್ಧ್ವಲೋಕ - ಮೇಲಿನ ಲೋಕ; [ಜೈನ] ಮೇಲುಗಡೆಯ 


ಸ್ಪರ್ಗಗಳಲ್ಲಿ ಕೊನೆಯದು (ಮಧ್ಯಲೋಕಮೆಸೆದಿರ್ದಾ 
ಚೂಳಿಕಾಭಾಗದಾದಲೆಯೊಳ್‌ ನಿಂದಪುದು 
ಊರ್ಧರ್ವಲೋಕಮೆನೆ ಮೂಲೋಕಕ್ಕೆ ಪೆಂಪಿಂದ 


ಅಂಗುದಲೆಯಾಗಿರ್ದುದು: ಆದಿಷು, ೧. ೫೦) 

ಊರ್ಮಿ - ದೊಡ್ಡ ತೆರೆ, ಅಲೆ (ಇದಿರೊಳ್‌ ನಿಂದೊಡೆ ವಜ್ರಿ 
ಸೈರಿಸಂ ಇರಲ್ವೇಡ ಎಮ್ಮೊಳೊಳ್ಳೊಕ್ಕು ನಿಲ್ದುದು ನೀಂ ಎಂದು 
ಕಡಂಗಿ  ಕಾಲ್ವಿಡಿವವೋಲ್‌ ತನ್ನೂರ್ಮಿಗಳ್‌ ಬಂದುವು: 
ಪಂಪಭಾ, ೪. ೨೪) 

ಊರ್ಮಿಕಾ[ಕೆ] - ಉಂಗುರ (ರತ್ನಯುಕ್ತ ಊರ್ಮಿಕಾಬಂಧುರಂ 
ಈ ವಕ್ತೇಂದುಬಿ೦ಬ೦ ಮೆಉೌವುದು ಅರಿದೇ: ರಾಜಶೇವಿ, ೮. 
೪೧); `ವಿಷಾದ 

ಊರ್ಮಿಮಾಳಿನಿ - ಅಲೆಗಳ ಮಾಲೆಯುಳ್ಳದ್ದು. ನದಿ (ಮೆಲ್ಲನುಗೆ 


ತೇಂಕುವ ಹೂವಿನ ಸಂಕರಂಗಳಂ ನೂಂಕುವುವು 
ಊರ್ಮಿಮಾಳಿನಿಯ ತುಂಗತರತ್ತರಳೋರ್ಮಿಮಾಲೆಗಳ್‌: 
ಆದಿಹು, ೧. ೬೧) 


ಊರ್ಮೆ - ಆಧಿಕ್ಯ, ಶ್ರೇಷ್ಠತೆ (ಸೊಗಯಿಸುವ ತಮ್ಮ ಜವ್ವನದ 
ತಮ್ಮ ವಿಭೂತಿಯ ತಮ್ಮ ತಮ್ಮ ಚೆಲ್ವುಗಳ ವಿಲಾಸದ 
ಊರ್ಮೆಗಳೊಳ್‌ ಆವೆವು ಆಗಿಪೆವು: ಪಂಪಭಾ, ೧. ೧೦೬) 

ಊರಲಿ - ಊರ ಸುತ್ತಣ ಬೇಲಿ (ರೇಫೆಗೆ ದ್ವಿತ್ವಂ: ನೀರ್ಗ್ಗಿಚ್ಚು 
ಊರ್ವೇಲಿ, ನೀರ್ವ್ವಾನಸೆ: ಶಬ್ದಮದ, ೧೯೫, ಪ್ರ 

ಊಷರ - ಬಂಜರುಭೂಮಿ (ಆ ಪೊಟ್‌ರೆಯೊಳ್‌ ಕಣ್ಣೆರೆದತ್ತು 
ಊಷರ ಶಯ್ಯಾಧೂಮ್ರ ರೋಮಹರಿಣಸಮೂಹಂ: 
ಕಾದಂಬ, ೧. ೧೨೫) 


ಊಷ್ಮ - ತಾಪ, ಬೆಂಕಿ (ಕುಲಕ್ರಯಾತಪ್ರಕಾಪ ಊಷ್ನ್ಠಮಂ 
ಪತ್ತುವಿಡುವರಾತಿಗಳ ಸಂಖ್ಯೆಯೊಳಂ: ಆದಿಷು, ೧೪. ೮೪ 
ವ) 

ಊಳ್‌ - ಗಟ್ಟಿಯಾಗಿ ಶಬ್ದಮಾಡು (ತಳಿರೊಳ್ಗೊಂಬಿನೊಳ್‌ 
ಊಳ್ಳ ಕೋಕಿಳಕುಳ೦ ಪೂಗೊಂಬಿನೊಳ್‌ 
ಪಾಡುತಿರ್ಪಳಿವೃಂದಂ: ಆದಿಪು, ೧೧. ೯೬); ನಾಯಿನರಿಗಳ 
ಧ್ವನಿ (ನೆತ್ತರಂ ಪಡೆಯದೆ ಆಕಾಶಕ್ಕೆ ಬಾಯಂ ತೆಜ್‌ದು ಊಳ್ವ 
ಬಳ್ಳುಗಳುಮ೦ ನರವುಮ೦ ಬರಿಯುಮಂ ಪತ್ತಿ ತೆಗೆದು 
ಪೆಡಸಾರ್ವ ನರಿಗಳುಮಂ ತಾನೆ ಸೋದು: ಪಂಪಭಾ, ೧೩. 
೫೬ ವ); ನಿಂದಿಸು (ಅದನಜ್ಜಾನಿ ಜನ೦ಗಳ್‌ ಪದೆದೂಳ್ಸರ್‌: 
ಕರ್ಣನೇಮಿ, ೭. ೮೧) 

ಊಳಿಕ್ಕು - ಕೂಗಿಕೊ (ಅಸಿತಪತ್ರವನದೊಳ್‌ ಊಉಳಿಕ್ಕೆ 
ಗುರ್ದುವುದುಂ: ಸುಕುಮಾಚ, ೧೧. ೪೭ ವ) 


ಊಳಿಗವಾಗು - ಒಡೆತನದಲ್ಲಿರು (ಅರಸರ ಕಾಪಿನ ಪೊಲನಂ 


ಪೊಕ್ಕುವೆಂದು ಉಂಡಿಗೆಯೊತ್ತಿಕೊಳುತ್ತುಂ 
ಊಟಿಗವಾದೆಡೆಗಳೊಳ್‌ ರುಾಳೆಯಂಗೊಳುತ್ತುಂ: 
ಸುಕುಮಾಚ, ೭. ೩೫ ವ) 

ಊಳಿಡು -  [ನಾಯಿನರಿಗಳು] ಬೊಗಳು (ಊಳಿಡು- 


ಶ್ಲಾನಜಂಬುಕದ್ದನೌ: ಶಬ್ದಮದ, ಧಾ, ೨೭೯) 

ಊಟೆ ಸಾಜು - ಒತ್ತಿ ಹೇಳು (ಇದಂ ಪುಗಲಿಂ ಗಡಿಂ ಎಂದು 
ಬೇಟಕಾಣರಂ ಇರದೆ ಊಜೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ಧ್ವನಿ 
ನಂದನಂಗಳೊಳ್‌: ಪಂಪಭಾ, ೨. ೧೩) 

ಊಣಿಸು ದ ಚುಚ್ಚಿಸು, ಇರಿಯುವಂತೆ ಮಾಡು 
(ಪೆರ್ನೊಣಗಳಿಂತಗುಳ್ಳೂಜಿಸಿಯುಂ ಕಾವಲಿಯೊಳಿಕ್ಕಿ 
ವಾಟಿಸಿಯುಂ; ಧರ್ಮಾಮೃ, ೩. ೪೩ ವ) 

ಊಹು - ನೆಲೆಯಾಗಿ ನಿಲ್ಲು (ಊಹು-ಸತ್ವೇ: ಶಬ್ದಮದ, ೮೪೧); 
ಸ್ಥಾಪಿಸು (ತೊಳಪ ಹರಿನ್ನಣಿಕುಟ್ಟಮತಳದೊಳ್‌ ತಳಮಾರೆ 
ತಳಮನೂಣೆ ಬೆಡಂಗಂ ತಳರ್ನಡೆ ನಡೆವೆಡೆಯೊಳ್‌: 
ಸುಕುಮಾಚ, ೧೦. ೩೯); ಕೆತ್ತು (ಕರ್ಣನ ಎರಡುಂ 
ತೊಡೆಯುಮ೦ ಉಳಿಯಂ  ಊಜೆ ಕೊಡಂತಿಯೊಳ್‌ 
ಬೆಟ್ಟದಂತೆ ಅತ್ತಂ ಇತ್ತಂ ಉರ್ಚಿಪೋಗೆಯುಂ: ಪಂಪಭಾ, 
೧. ೧೦೪ ವ); ಬಾಗು (ಅವರೆ ಕೂರ್ತೆಣಗಿದೊಡೆ ಆ 
ಭಾರಕ್ಕೆ ತಲೇಉ೦ ಊಹುವರಾರುಂ ಪುರುಷರ್‌: ಲೀಲಾವತಿ, 
೧೪. ೧೧೫) 

ಊಟಿಗ — ಕಾರ್ಯ (ಊಟೆಗವಾದೆಡೆಗಳೊರ್ಳ 
ರುಾಳೆಯಂಗೊಳುತ್ತುಂ: ಸುಕುಮಾಚ, ೭. ೩೫ ವ) 


ಯ 


ಯಕ್ಕು - ಯಗ್ಯೇದಮಂತ್ರ, ವೇದಮಂತ್ರ (ಉತ್ಪಂಬೆರೆಸಿದ ದ್ವಿತ್ವಕ್ಕೆ: 
ಸಂತ್‌-ಸಂಯತ್ತು, ಯಕ್‌-ಯಕ್ಕು,  ಯಜುಸ್‌-ಯಜುಸ್ಸು: 
ಶಬ್ದಮದ, ೯೬, ಪ್ರ 

ಯಕ್ಷ - ಕರಡಿ (ವಟವಿಟಪಿಯ ಕೆಟಗೆ ತರುಣ ಹರಿಣ ವೃಕ 
ವರಾಹ ಯಕ್ಷ ತರಕ್ಷು ಪಮುಖನಿಖಿಲಮೃಗಗಣ ಪರಿವೃತನುಂ 
ಆಗಿ: ಪಂಚತಂತ್ರ, ೮೧ ವ); ಒಂದು ಜಾತಿಯ ಮರ 


(ಸ್ರೋತಸ್ಸುರುಚಿರಪುಷ್ಕರಂ ಆತತ ಖಯಕ್ಷಂ ಗುಹಾನ್ಹಿತಂ 
ಪ್ರಿಯವಂಶ ಉಪೇತಂ ತುಂಗ ಉತ್ಸಂಗಮೇತಂ 
ಕರಿರಾಜನೆನಿಸುಗುಂ ಗಿರಿರಾಜಂ: ಅಜಿತಪು, ೯. ೨೯); ನಕ್ಷತ್ರ 
(ಯಕ್ಷಚಯದೊಳ್‌ ಚಂದ್ರಂ ಪಿರಿದೆಸೆವಂತಿರೆ ಭಕ್ತರ 
ನೆರವಿಯೊಳ್‌ ಅಂದಲ್ಲಿ ಸೌಂದರಂ ಕುಳ್ಳಿರ್ದಂ: ತ್ರಿಷಷ್ಟಿಪು, 
೩. ೧೮) 

ಯಕ್ಷರಾಜ -  ಚೆಂದ್ರ (ನಭಮಂ 
ನಾಗಕದಂಬಾನಂತವಿಭ್ರಾಜಿತಮಹಿಪುರಮಂ: 
೨೯) 

ಯಕ್ಷಾಕೀರ್ಣ - ನಕ್ಷತ್ರಗಳಿಂದ ಕೂಡಿದ, ಕರಡಿಗಳಿಂದ ಕೂಡಿದ 
(ಆ ಮಹಾವನಂ ಗಗನಮಂಡಲದಂತೆ 
ಯಕ್ಷಾಕೀರ್ಣಮುಂ: ಚಂದ್ರಪ್ರಪು, ೫. ೫೨ ವ) 

ಯಚ - ಮಂತ್ರ (ನಾಲ್ಕು ವೇದಂಗಳೊಳ್‌ ನಾಲ್ಕುಂ ಯಚಂಗಳಂ 
ಪೇಟ್ಟು ಸಿತ ದೂರ್ವಾಂಕುರವಿಮಿಶ್ರಂಗಳಪ್ಪ ಶೇಷಾಕ್ಷತೆಗಳಂ 
ಕೊಟ್ಟು ಮುಂದೆ ನಿಂದನಂ ನಿಮಗೆ ಬಾಟೌಯಪ್ಪುದಂ 
ಬೇಡಿಕೊಳ್ಳಿಂ ಎನೆ: ಪಂಪಭಾ, ೫. ೭೦ ವ) 


ಯಕ್ಷರಾಜಾನ್ವಿತಂ 
ಶಬರಶಂ, ೩. 


ಯಚೆ - ಯಚ (ಅಂತು ಸೊಗಯಿಸೆ ಪಾಡುವ 
ಮಂಗಳರವಂಗಳುಂ ಓದುವ ಯಖುಚೆಗಳು೦ ಪರಸುವ 
ಪರಕೆಗಳುಂ ಎಸೆ ಪಸೆಯೊಳಿರ್ದು: ಪಂಪಭಾ, ೩. ೭೬ 
ವ) 


ಯಜು - ಸರಳವಾದ (ಆತ್ಮವಲ್ಲಭನೊಳಾದ ಅನುರಕ್ತತೆಯಂ 
ಮಹತ್ತ್ವಮ೦ ಸಮದ ಪತಿವತಾಚರಣಮಂ ಯಜುವೃತ್ತಿಯಂ 
ಅಂದು ಭಾವಿಸುತ್ತ ಒಂದುಮಂ ಎಂದಳಿಲ್ಲ: ಕಾದಂಸಂ, ೮. 
೬೮); ಒಂದು ವಸ್ತುವನ್ನು ನೋಡುವ ವಿವಿಧ ಕೋನಗಳು 
(ಕೆಲರಾಗಳ್‌ ಯಜುವಿಂದಂ ಅರ್ಧಳಯಜುವಿಂದಂ 
ಸಾಚಿಯಿಂದಂ ಕೆಲರ್‌ ಪಲವು ಭಂಗಿಯಿನಿರ್ದ ಜಾನಕಿಯ 
ರೂಪಾಶ್ಚರ್ಯಮ೦ ನೋಡಿ.. ನಿಷ್ಠಂದರಾಗಿರ್ಮದುಂ: ಪಂಪರಾ, 
೫. ೬೫) 

ಯಜುಗುಣ - ನೇರ ಸ್ವಭಾವ (ಈ ಯಜುಗುಣಕ್ಕೆ ಆರ್‌ ಕೂರರ್‌: 
ಕಾದಂಸಂ, ೫. ೪೬) 

ಯಜುಮತಿ - [ಜೈನ] ಯಜು ಬುದಿ (ಕಮದಿಂ 
ಯಜುಮತಿಯುಂ ವಿಪುಲಮತಿಯುಂ ಎಂಬದಣಳ ಭೇದಂ 
ಇರ್ತೆಜನಕ್ಕುಂ: ಚಂದ್ರಪ್ರಷು, ೧೪. ೫೭) 

ಯಜುಮಾರ್ಗ - ನೇರ ಮಾರ್ಗ, ನೇರ ನಡವಳಿಕೆ (ಪಿರಿಯಾತ೦ 
ಸ್ವಭಾವದಿ೦ ಯಜುಮಾರ್ಗವೃತ್ತಿಯಂ ತಳೆದು: ಸುಕುಮಾಚ, 
೨.೫೭ ಪ 

ಯಜುರೋಹಿತ - ಕಾಮನಬಿಲ್ಲು (ಅಂತಾ ಯಜುರೋಜಹಿತಂ 
ತಿರೋಹಿತಮಾಗೆ ಸಂಸ್ಕೃತಿಯ ಅನಿತ್ಯತೆಗಿದುವೆ 
ನಿದರ್ಶನಂ: ಚಂದ್ರಪ್ರಪು, ೪. ೫೧ ವ) 

ಯಜುವೃತ್ತಿ - ನೇರ ನಡವಳಿಕೆ (ಯಜುವೃತ್ತಿಯಂ ಅಂದು 
ಭಾವಿಸುತ್ತ ಒಂದುಮನಂ೦ದಳಿಲ್ಲ: ಕಾದಂಬ, ೧೦. ೮೯) 

ಯಜ್ಞಾಗತ - ನೇರವಾಗಿ ನಿಲ್ಲುವಿಕೆ (ಯಜ್ಞಾಗತದೊಳ್‌ ಬೆರೆಸಿರೆ 
ತನ್ನಯ ನಿಲವು ಯೋಗಿಸಂಸ್ತವಯೋಗ್ಯಂ: ಪಾರ್ಶ್ವನಾಪು, 
೧೫. ೯೬), ನೇರ ಮಾರ್ಗ (ಎಸೆಗುಂ ಖಜ್ಜಾಗತಂ 
ಕಣ್ಗೊಳಿಸುಗು೦ ಅಳವಟ್ಟಿರ್ದ ಖಯಜ್ಞಾಗತಂ: ಅಜಿತಪು, ೨. 
೪೫) 

ಯಣಂಗುಡು - ಸಾಲ ಕೊಡು (ಉಪದೇಶಂಗೊಟ್ಟರ್‌ 
ಯಣಂಗೊಟ್ಟರ್‌ ಎಂಬ ನಾಣ್ಣುಡಿಯುಂಟು: ಧರ್ಮಾಮೃ, ೬ 
೧೩೯ ವ) 


೨೦೯ 


ಯಣಸಂಬಂಧ - ಕರ್ಮಾಧೀನ ಬಾಂಧವ್ಯ (ಅಂಬಿಗನೊಳ್‌ 
ಆದುದು ಯಣಸಂಬಂಧಂ೦ ನಿನಗೆ ಅಮೋಘಂ: ಪಂಪಭಾ, 
೧೩. ೨೬) 

ಯತ - ಸತ್ಯ (ಯತಮೆಸೆದಿರ್ಪ .. . ಮತವಿರ್ಪೆಡೆಯೊಳ್‌ .. .. 
ಪುಸಿಯಿರ್ಪ . ಕುತ್ಸಿತಮತಮಿರ್ಪುದಲ್ರು: ನೇಮಿನಾಪು, 
೧. ೫೯) 

ಯತವಚನ - ಸತ್ಯದ ಮಾತು (ಯತಿಪತಿ ಮುಖಾರವಿಂದೋದ್ಗತ 
ಯತವಚನಮಂ ಸ್ಪಕೀಯಹೃದ್ಲೋಚರಮಾಗೆ: ಸುಕುಮಾಚ, 
೯. ೧೧೨) 

ಖಯತವಾಕ್ಕ -  ಯತವಚನ (ಅನುಪಮ ವಿಕ್ರಮಕ್ರಮಂ 
ಉದಾರಗುಣ೦ ಖತವಾಕ್ಕಂ ಎಂಬ ಪೆಂಪೆನಲಿವು ಮೂಖ 
ನಾಲ್ಕೆ ಗುಣಂ: ಪಂಪಭಾ, ೧೨. ೯೩) 

ಯತು - ಎರಡ ತಿಂಗಳ ಕಾಲ (ಆಗಳ್‌ ಆಜಣುಂ ಯತುಗಳ 
ಪೂಗಳಂ ಒಂದುಮಾಡಿ ಪೂವಿನಂಬುಗಳಂ ಪಣ್ಣಲೆಂದು 


ಕಾಮದೇವಂ ಮಾಡಿದ ಓಜನ ಸಾಲೆಯಿರ್ಪಂತಿರ್ಪ 
ಪೂವಿನ ಸಂತೆಯೊಳ್‌: ಪಂಪಭಾ, ೪. ೮೦ ವ) 
ಯತುಕಾಲಪ್ರಾಪ್ತೆ -  ಯತುಮತಿಯಾಗು (ಯತುಕಾಲ 


ಪ್ರಾಪ್ತೆಯಾಗಿರ್ದ ನಲ್ಲಳಲ್ಲಿಗೆ ಬರಲ್‌ ಪಡೆಯದೆ ಆಕೆಯಂ 
ನೆನೆದು ಇಂದ್ರಿಯಕ್ಷರಣೆಯಾದೊಡೆ: ಪಂಪಭಾ, ೧. ೬೮ ವ) 

ಯತುಪ್ರತಾನ - ಯತುಸಮೂಹ (ಯತುಪ್ರತಾನಾವಯವಂಗಳನೆ 
ವಿದೂಷಕಂ ಮದೋಪಕ್ರಮಂ ಮಾಡಿ: ಶಾಂತಿಷು, ೮. ೮೮ 
ವ) 

ಯತುಮತಿ - ರಜಸ್ವಲೆಯಾದವಳು (ಅವಿ ರಾತ್ರೆಯಿ ಮಲಿನಿಕೆ 
ಪುಷ್ಪವತಿ ರಜಸ್ತಲೆ ಉದಕ್ಕೆ ಖುತುಮತಿ: ಅಭಿಧಾವ, ೧. 
೧೧. ೧೪) 

ಯತುವಿಮಾನ - [ಜೈನ] ಅರವತ್ತಮೂರು ಇಂದ್ರಕಗಳಲ್ಲಿ 
ಮೊದಲನೆಯದು (ಇದು ಯತುವಿಮಾನಮೋ ಮೇಣಿದು 
ಅಹೀಂದನ ರುಂದ್ರರಮ್ಯಹರ್ಮ್ಯಮೋ: ಕರ್ಣನೇಮಿ, ೧೧. 
೪) 


ಯತುಸಾರ್ವಭೌಮ - ಯತುಗಳ ಸಮ್ರಾಟ, ವಸಂತಖಯತು 
(ವಸಂತಂ ಯತುಸಾರ್ವಭೌಮಂ ವಿಭವಂ ಮೆಯ್ವೆತ್ತು 
ಅದೇ೦ ಬಂದುದೋ: ಚಂದ್ರಪ್ರಹು, ೭. ೩೭) 

ಯತ್ತಿಜ - ಯಾಗದಲ್ಲಿ ಯಜಮಾನನಿಗೆ ಸಹಾಯ 
ಮಾಡುವವರು, ಯಜ್ಞಪುರೋಹಿತ (ಅಗ್ನೀಧ್ರ 
ಮೈತ್ರಾವರುಣ ಅಗ್ನಿಪರಿಚಾರಕ ಉದ್ಗಾತೃ ನೇತೃ ಹೋತೃ 
ಜಮದಗ್ನಿ  ಆದಿಗಳಪ್ಪ ಷೋಡಶರ್‌ ಯುತ್ತಿಜರ್ಕಳಿಂ: 


ಪಂಪಭಾ, ೬. ೩೩ ವ) 

ಯದ್ಧ — ವೃದ್ಧಿ ಹೊಂದಿದ (ಮೃಗಭೂ ಯದ್ದ ವಿಳಾಸಿನೀ 
ಕಬರಿಕಾಬಂಧಗಳಂ೦ ಪೊತ್ತು ಮಲ್ಲಿಗೆಯೊಳ್‌ ಭಾವಿಸಿ 
ಧೂಪದೊಳ್‌ ಪೊರೆದು ತತ್ಕಾಂತಾ ರತಿಸ್ವೇದಬಿ೦ದುಗಳೊಳ್‌ 
ನಾಂದು ಕುರುಳ್ಗ್ಳಳೊಳ್‌ ಸುಟಿದು ಮುಂದೊಂದಿರ್ದ 
ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ ಪಳಂಚಿ ಸುಟೆದತ್ತು 
ಅಂದೊಂದು ಮಂದಾನಿಳಂ: ಪಂಪಭಾ, ೪. ೮೦) 

ಯದ್ಧಿ -  ಕೈಗೂಡುವಿಕೆ, ಸಿದ್ದಿ (ಪಲವುಂ ಯದ್ದಿಗಳಿಂ 
ಕೂಡಿದೊರೆಲ್ಲಾ ಯಷಿಸಮುದಾಯಮುಮಂ 
ಪ್ರತಿಪಾಳಿಸುತ್ತುಂ: ವಡ್ಡಾರಾ, ಪು. ೭೫, ಸಾ. ೨); [ಜೈನ] 
ತಪಸ್ಸಿನಿಂದ ಪ್ರಾಪ್ತವಾಗುವ ಮಹಿಮೆ: ಬುದ್ಧಿ, ಕ್ರಿಯಾ, 
ವಿಕ್ರಿಯಾ, ತಪ, ಬಲ, ಔಷಧಿ, ರಸ, ಅಕ್ಷೀಣ ಎಂಬ 


ಯದ್ದಿಗಳು ಯದ್ದಿ ಸಮನ್ವೀತಂ 
ವ್ರತನಿಯಮಯುಕ್ತ್ಯಗಭಸ್ಥೀಭೂತಂ: ತಾಂತಿಷು, ೯. ೧೧೨) 

ಯದ್ಭಿಪ್ರಾಪ್ತ — ಯದ್ದಿಯನ್ನು ಹೊಂದಿದವನು (ಧರಣೀಪಾಲಕ 
ಮುನಿಪರ್‌ ಪಂಚಮಕಾಲದೊಳಣ೦ ಆಗರಲ್ತೆ ಯದ್ದಿಪ್ರಾಪ್ತರ್‌: 
ಆದಿಷು, ೧೫. ೪೧) 

ಯಷಭ - ಎತ್ತು (ವೃಷ ಸೌರಭೇಯ ಗೋಪತಿ ಯಷಭ; 
ಅಭಿಧಾವ, ೧. ೧೫. ೧) 

ಯಷಿ - ತಪಸ್ವಿ (ದಂಡಕಂ ಕಡುಮುಳಿದ೦ ಖಷಿಯರ್ಗೆ: 
ಪಂಪರಾ, ೯. ೯) 

ಖಷಿನಿವೇದಕ - ಮಹರ್ಷಿಗಳ ಆಗಮನವನ್ನು ಸಾರುವ ದೂತ 
ಯಪಷಿನಿವೇದಕಂ ಇಂತೆಂದು ಬಿನ್ನಪಂಗೆಯ್ದಂ: ಶಾಂತಿಷು, ೮. 
೧೫೩ ವ) 

ಯಷಿರೂಪಕ - ಯಷಿಯ ರೂಪ, ಯಷಿದೇಹ (ಪಟ್ಟರ್ದ 
ಯಷಿರೂಪಕಮಂ ಕಂಡು ಶಬಮೆಂದೆ ಸಾರ್ದು ತಾನೊಂದು 
ಕಾಲಂ ತನ್ನೆರಡು ಮಜೆಗಳೊಂದು ಕಾಲಂ ಕೂಡೆ ತೋಡಿ 
ಸೀಳ್ಸು ತಿಂದಾಗಳ್‌: ಸುಕುಮಾಚ, ೧೨. ೨೪ ವ) 


(ಸಪ 


b 


ಎ 


ಎಂಜಲ್‌ - ತಿಂದ ಮೇಲು ಉಳಿಯುವುದು (ನೀನೆ 
ಜಾತಿದೇವತೆಯಪ್ಪೊಡೆ ಎನ್ನೆಂಜಲನೆಂತು ತಿಂಬೆ: ಪಂಪಭಾ, 
೮. ೪೩ ವ) 

ಎಂಜಲಗುಟಕ್‌ - ತಿಂದು ಉಳಿದ ಅಗುಳು (ಕೂಲ್ದಿಡೆಯದೆ 
ಪೊಟಲೊಳಗೆ ಎ೦ಂಜಲಗುಟ೦ ಆಯ್ದು ಅಲಸಿ ಕುಖುಕುತ್ತುಂ: 
ಧರ್ಮಾಮೃ: ೮. ೯೬ ವ) 

ಎಂಜಲಿಸು - ಎ೦ಜಲುಮಾಡು. ಸವಿನೋಡು (ಅಮೃತಮಿರೆ 
ನಂಜನೆಂಜಲಿಸುವುದೇ: ಸಮಯಪ, ೧೧. ೧೫೩) 

ಎಂಜಲೆವುಟು - ಎಂಜಲ ಅಗುಳು (ತಾವಿರ್ಬರುಂ ತಿರಿದು 
ತಂದಿಕ್ಕಿದೆ೦ಜಲೆವುಟುಮಂ ತಿಂದು ಪೆಸರುಮಿಲ್ಲದೆ 
ನಿರ್ನಾಮಿಕೆಯೆಂದು ಪೆಸರಾಗಿ ಬಳೆಯೆ: ಆದಿಪು, ೩. ೩೪ 
ವ) 

ಎಂಟಡಿ - ಶರಭ (ದ್ವಿಶರಂ ತಾಯ್ದಪ್ಪಿ ಪಾಯ್ದ ಎಂಟಡಿಗೆ 
ಕುಟುಕ೦ ಒಲ್ಬು ಊಡುಗುಂ: ಶಬರಶಂ, ೨. ೬೫) 

ಎಂಟುಂ ಕೆಲ್ಲಿಷ೦ಗಳ್‌ ದ ಜ್ಞಾನಾವರಣೀಯ, 
ದರ್ಶನಾವರಣೀಯ, ಅಂತರಾಯ, ಮೋಹನೀಯ ಎಂಬ 
ನಾಲ್ಕು ಘಾತಿ ಕರ್ಮಗಳು ಹಾಗೂ ವೇದನೀಯ, ಆಯು, 
ನಾಮ, ಗೋತ್ರ ಎಂಬ ನಾಲ್ಕು ಅಘಾತಿ ಕರ್ಮಗಳು 
(ಪೆಣೆದೆಂಟುಂ ಕಿಲ್ಲಿಷಂಗಳ್‌ ಕಿಡೆ ಕಿಡದ ಗುಣಂ ಪೊರ್ದೆ 
ಬಂದು ಎ೦ಟುಂ: ಆದಿಹು, ೧. ೨) 

ಎಂಟುಂ ಕೂಟಂಗಳ್‌ - [ಜೈನ] ರುಚಕಾಚಳದ ಉತ್ತರ ದಿಕ್ಕಿನ 
ಎಂಟು ಶಿಖರಗಳು (ತದ್ದಿರೀಂದ್ರೋತ್ತರ ಕಕುದ್ದೇಶದ ಸ್ಪಟಿಕ 
ಅಂಜನ ಕಾಂಚನ ರಜತ ರುಚಕ ಕುಂಡಳ ರುಚಿರ 
ಸುದರ್ಶನಂಗಳೆಂಬ ಎಂಟು ಕೂಟ೦ಗಳೊಳ್‌: ಆದಿಪು, ೭. 


& ವ) 
ಎಂಟುಂ ತೆಅದ ಪೂಜೆ. - [ಜೈನ] ಇಜೈೆಗಳು, ಕಲ್ಪದ್ರುಮ, 
ಚತುರ್ಮುಖ, ಸರ್ವತೋಭದ್ರ, ಐ೦ಧ್ರದ್ವಜ, ಅಷ್ಟಾಬ್ನಕ, 


ಬಲಿ, ಸವನ, ತ್ರಿಸಂಧ್ಯಾಸೇವೆ ಎಂಬ ಎಂಟು ಬಗೆಯ 


೨೧೦ 


ಪೂಜೆಗಳು (ಎಂಟುಂ ತೆಅದ ಪೂಜೆಯುಮಂ 
ಅರ್ಕಪೂಜೆಯುಮಂ ಮನ್ನಿಸಿ: ಆದಿಷು, ೧೫. ೧೩ ವ) 

ಎಂಟುಗೆಯ್‌ - ಎಂಟು ಭಾಗ ಮಾಡು (ದಕ್ಷಿಣೋತ್ತರ 
ತಟಂಗಳೊಳ್‌ ಒಂದೊಂದಉೊಳ್‌ ಎ೦ಟುಗೆಯ್ದು: 
ಮಲ್ಲಿನಾಹು, ೨. ೮) 

ಎಂಟೆರ್ದೆ - ತುಂಬ ಧೈರ್ಯ (ಉರ್ಬಿನೊಳಾಂತು ಸೆಣಸಿ 
ಕಾದುವ ಜನಪಂಗೆ ಎಂಟೆರ್ದೆಯಿ: ಧರ್ಮಾಮೃ. ಲ 

ಎಂತಪ್ಪ - ಎಂತಹ, ಎಂಥ (ವಿರಾಟನ೦ ಕಂಡು 
ದುಷ್ಟಾಶ್ವಂಗಳಂಮನೇಜಲುಂ ತಿರ್ದಲು೦ ಬಲ್ಲೆಂ 
ಪಂಪಭಾ, ೮. ೫೪ ವ) 

ಎಂತಷ್ಲೊಡಂ - ಹೇಗಾದರೂ (ಪುರುಷಕಾರದ 
ಚಿಂತಿಸಿ ತರಿಸಿ ಮಹೀಶನಂ ಎಂತಪ್ಲೊಡಂ 
ಪುರುಷಭಿಕ್ಷಮನಿಕ್ಕಿಂ: ಪಂಪಭಾ, ೭. ೩೪) 

ಎಂತಾನು೦ - ಅರೆಮನಸ್ಸಿನಿಂದ (ಮೆಯ್ಯಲಸಿದಂತೆ ಎಂತಾನುಂ 
ಎಟ್ಟೆರ್ದು ಕೇಸರಿಪೀಠಾಗ್ರದಿ೦ ಅಪ್ಪಿಕೊಂಡು: ಪಂಪಭಾ, ೯. 
೩೧); ಹೇಗಾದರೂ, ಯಾವುದೇ ರೀತಿಯಲ್ಲಿಯಾದರೂ 
(ಅನ್ನೆಗಂ ಇತ್ತ ಸ೦ಸಪ್ತಕ ನಿಕುರುಂಬದೊಳಗೆ ಒರ್ವರುಮಂ 
ಕಿಜುವೀಟಲೀಯದೆ. ರಸಮ೦ ಕೊಲ್ಲಂತೆ ಎಂತಾನುಂ 
ಕೊಂದು: ಪಂಪಭಾ, ೧೨. ೧೨೦ ವ); ಅಂತೂ, ಕೊನೆಗೆ 
(ಅನ್ನೆಗಂ ಅತ್ತ ದುರ್ಯೋಧನಂ ಅತಿಸ೦ಭ್ರಮಾಕುಳಿತ 
ಪರೀತಜನ ಉಪನೀತ ಚಂದನಕರ್ಪೂರಮಿಶ್ರಿತ ಹಿಮಶಿಶಿರ 
ಧಾರಾಪರಿಷೇಕದಿಂದ ಎಂತಾನುಂ  ಮೂರ್ಛೆಯಿಂದೆಟ್ಟತ್ತು: 
ಪಂಪಭಾ, ೧೩. ೨ ವ) 

ಎಂತು - ಹೇಗೆ, ಯಾವ ರೀತಿ (ಜಡರ೦ ಕಣ್‌ದು ತಿಳಿಪಲ್‌ 
ಎಂತು ಎನೆ ಖರಕರನಂ ಗೂಗೆಗೆಯ್ದು ರ್ತೋಂತಕ್ಕುಂ: 
ಧರ್ಮಾಮೃ, ೧. ೪೩) 

ಎಂತು೦ - ಹೇಗಾದರೂ (ಇಂತೀ ಪೇಲ್ಬ ವಿಭಕ್ತಿಗಳ್‌ ಎಂತುಂ 
ಪಲ್ಲಟಿಸುಗುಂ: ತಬ್ದಮದ, ೧೪೫) 

ಎಂತುಗೆ - ಹೇಗೆ (ಈ ಎಡೆಯೊಳ್‌ ಎಂತುಗೆ ಸೈರಿಸಿದೈ 
ಮನಃಪ್ರಿಯೆ: ಲೀಲಾವತಿ, ೧೪. ೬೦) 

ಎಂತುಟು - ಹೇಗೆ (ಸುಯೋಧನಂಗೆ ರಣಭೂಮಿಯೊಳ್‌ 
ಎಂತುಟವಸ್ಥೆ: ಯೋ: ಪಂಪಭಾ, ೧೨. ೬೩) 

ಎಂದಂದೆ - ಎಂಬುದರಿಂದ (ಸಂಸರಣಾಂಭೋರಾಶಿಯಂ 
ದಾಂಟುವ ಬಗೆಯನೆ ಕಯ್ಕೊಂಡಂ ಎಂದಂದೆ ಮಾವಂ 
ಚರಿತಾರ್ಥಂ: ಆದಿಪು, ೪. ೮೯) 

ಎಂದಿಂಗಂ - ಎಂದಿಗೂ (ಚಕ್ರೇಶ ಸಿಗ್ಗನುಟೆ ಮುಳಿಸಂ 
ನೀನೆಂದಿಗಂ ಬಿಸುಡು ಈ ತಮ್ಮಂದಿರೊಳಿಂತಿಂತು 
ಕಡ್ಡುವರ್ಪುದು ಪೆಂಪೇ: ಆದಿಷು, ೧೪. ೧೨೮) 

ಎಂದುಂ - ಯಾವಾಗಲೂ (ಕಾಣದಂತೆ ಎಂದುಂ ಕಣ್ಣಳ್‌ 
ಕಾಡಿಗೆಯಂ: ಕವಿರಾಮಾ, ೧. ೪೫) 

ಎಂದುದನೆನ್ನು - [ಎ೦ದುದ೦-ಎನ್ನು] ಹೇಳಿದ್ದನ್ನು ಕೇಳು, 
ಹೇಳಿದಂತೆ ಅನುಸರಿಸು (ಇನಂ ಮಂತಣದಿಂದೆ 
ಬಾರಿಸೆಯು೦ ಎಂದುದನೆನ್ನದೆ ಮೀಜೆ ಕೊಟ್ಟಂ ಓರಂತು 
ಜಸಕ್ಕೆ ನೋಂತು ನೆರ್ದೊಡಲೊಳ್‌ ತೊಡರ್ದಾ ತನುತ್ರಮಂ: 
ಪಂಪಭಾ, ೯. ೬೨) 

ಎಂಬ - ಎನ್ನುವೆಯಾ? (ಉದಗ್ರ ಮೃಗರಾಜನುಮಂ 
ಮದವದ್ವಿರೋಧಿ ಭೇದನಕರಮಪ್ಪ ಶೌರ್ಯಮದದೆನ್ನುಮಂ 
ಒಂದೊಡಲ್‌ ಎಂಬ ಸಂಜಯಾ: ಪಂಪಭಾ, ೧೩. ೫೧) 


ಎಂಬಿವರ್‌ - ಇತ್ಯಾದಿ, ಮುಂತಾದುವು (ಬಗ್ಗಿಸುವ ಕೋಗಿಲೆ 
ಕೋಗಿಲೆಯಿರ್ಕೆದಾಣದೊಳ್‌ ಜಿನುಗುವ ತುಂಬಿ 
ತುಂಬಿಯೊಳ್‌ ಅರಲ್ಪ ಅರಲ್‌ ಎಂಬಿವಣೆಂ: ಆದಿಷು, ೧. 
೬೫) 

ಎಂಬುಕೆಯ್‌ - [ಎಂಬುದಂ+ಕೆಯ್‌] ಅಂಗೀಕರಿಸು (ದೇವರ 
ಸಮ್ಮವಾವುಗೆಗಳಂ ಪಿಡಿದು ಎಂಬುದಂ ಎಂಬುಕೆಯ್ವ 
ಸದ್ಭಾವಮೆ ಸಾಲ್ಲುಂ: ಪಂಪರಾ, ೭. ೬೮) 

ಎಂಬುದನೆನಿಸು - ಎಂಬ ಹಾಗೆ (ೆದಣಿದಪುದು 
ದೆಸೆದೆಸೆಗಮೃತದ ಪನಿಯನಿದೊಂದು ಮುನಿಪಮುಖ 
ಚಂದಮಂ ಎಂಬುದನೆನಿಸೆ: ಆದಿಷು, ೫. ೩) 

ಎಕ್ಕಛಾಯ - ಇಂದ್ರನೀಲ (ವರ್ಗದ್ವಿತೀಯಕ್ಕೆ: 
ಎಕ್ಕಛಾಯಂ, ಠಾವು: ಶಬ್ದಮದ, ೨೫, ವೃತ್ತಿ) 

ಎಕ್ಕಟಿ - ಗುಪ್ತವಾಗಿ, ಗುಟ್ಟಾಗಿ (ಕಣ್ಣನ್ನೆಗೆಯ್ದುದುಂ ಆಕೆಗಳ್‌ 
ಆತನಂ ಎಕ್ಕಟಿಗಜೌದು: ಲೀಲಾವತಿ, ೧೪. ೨೬ ವ) 

ಎಕ್ಕಟಿಗಾಳೆಗ - ದ್ವಂದ್ವಯುದ್ಧ (ಪುದುವೆತ್ತು ಎಕ್ಕಟಿಗಾಳೆಗಂ 
ಸಮನಿಸಿತ್ತು ಎಮ್ಮೀ ಗದಾಯುದ್ಧಮ೦ ತ್ರಿದಶರ್‌ ನೋಡಲೆ 
ಕೌತುಕಂಬೆರಸಿ ಬಂದಿರ್ದರ್‌: ಗದಾಯು, ೭. ೬೯) 

ಎಕ್ಕತಕ್ಕು - ಸಮಾನಯೋಗ್ಯತೆ, ಅರ್ಹತೆ (ಕರಿಯಂ ಬೇಡುವ 
ಬಾಯ್ಲಿದೊ೦ದಲಗಿನಂಬೊಲ್ಹೇಜುವಂಗಕ್ಕೆ ಭಾಸುರ 
ಭಲ್ಲಾಸ್ತಮಿದು ನೀಡಿ ಬಿಡದಿಕ್ಕಲ್‌ ಎಕ್ಕತಕ್ಕುಳ್ಳ ತೋಳೆರಡಕ್ಕುಂ: 
ಅನಂತಪು, ೧೪. ೧೮) 

ಎಕ್ಕತಳ - ನಿಯಮಿತ ಜಾಗ (ಎಕ್ಕಕ್ಕೆ: ಏಕಪತ್ರಂ-ಎಕ್ಕವತ್ತಂ, 
ಏಕಸ್ಥಲಂ; ಎಕ್ಕತಳಂ, ಏಕಸ್ಯೂಲಂ-ಎಕ್ಕತುಳಂ: ಶಬ್ದಮದ, 
೩೦೫, ಪ) 

ಎಕ್ಕತಾಳ - ಏಳು ಬಗೆಯ ತಾಳಕ್ರಮಗಳಲ್ಲಿ ಒಂದು (ಧ್ರವ 
ಮಟ್ಟೆಯಂ ಪಡಿಮಟ್ಟೆಯ೦ ಅಟ್ಟತಾಳ ಎಕ್ಕತಾಳ ರೂಪಕಂ 
ರಚ್ಜಿಯ ಎಂಬ ಏಟು೦ ತೆಅದ ತಾಳಕ್ರದಿಂದ: ಧರ್ಮಪ, ೨. 
೨೦ ವ) 


ಛಪಿಸಿದಂ, 


ಎಕ್ಕತುಳ - [ಏಕತುಲ] ದ್ವಂದ್ವಯುದ್ಧ (ಅ೦ತು ಮುಳಿಸಿನ 
ಮೋಷಿನ ಗಂಡಮಚ್ಚರದ ಮೆಚ್ಚವಣಿಗೆಯ ಅಂಕಕಾಅರ್‌ 
ಎಕ್ಕತುಳಕ್ಕೆ ಎಕ್ಕೆಯಿಂ ಸೂಯೌಜೆಜೆವಂತೆ ಒರ್ವರ್‌ 
ಒರ್ವರೊಳ್‌ ಕಾದೆ: ಪಂಪಭಾ, ೧೨. ೭೬ ವ); ಸಾಹಸ 
(ಸಿಂಗಮ೦ ಹಓವದೆ ಎಕ್ಕತುಳದಿಂ ತವೆ ತೂಟ್ಟಿಯ 
ಸಿಂಧುದೇಶದಿಂ ಪಿಂಗಿಸದಂ ಮಹಾಭಯಮಂ: ಶಾಂತೀಶ್ವಪು, 
೩. ೨೮); ಸಮಾನ (ರಾವಣನೊಳ್‌ ಅಡುರ್ತು 


ಎಕ್ಕತುಳಮಿಣಿದು: ಪಂಪರಾ, ೯. ೧೦೫) 

ಎಕ್ಕತುಳಂ - ಅತಿಶಯವಾಗಿ (ಕಡೆಗಣ್ಣ ಕಾಂತಿಗಳೊಳ್‌ ಎಕ್ಕತುಳಂ 
ಇಕ್ಕಿಯುಂ: ಆಚವರ್ಧ, ೬. ೩೨ ವ) 

ಎಕ್ಕಬಾಗೆ - [ಏಕಭೋಗ್ಯೆ] ಒಂದೇ ಪಾಲುಳ್ಳವಳು (ಎನಗೆ 
ಎಕ್ಕಬಾಗೆ ನೋಡೀಗಳ್‌ ಈ ಇಳಾಲತಾಂಗಿ ಪುದುವಲ್ಲಳ್‌ 
ಅದೆಂತೆನೆ ಮುನ್ನ ನೂಲ ತೋಡಾಗದೆ ಕೆಟ್ಟು ಪೋದವರಂ 
ಇಂ ಮಗುಬ್ಬುಂ ನಿಣಿಪಂತು ಬೆಳ್ಳನೇ: ಪಂಪಭಾ, ೯. ೪೬) 

ಎಕ್ಕಮದ್ದಳೆ - ಒಂದು ಬಗೆಯ ಚರ್ಮವಾದ್ಯ (ಎಕ್ಕಮದ್ದಳೆಯ 
ಕೊಟಲ ರುಂಕಾರದ ಪಣಿಗಳ್‌ ಮುಂದೆ ಬಾಜಿಸುತ್ತಂ: 
ವಡ್ಡಾರಾ, ಪು. ೮೦, ಪು. ೧೨) 

ಎಕ್ಕಲ — ಕಾಡು 
ತನ್ನಗೇಂದಕಂದತಮೃಗರಾಜಿಯಂ 
ಸೊರ್ಕಿದ ಎಕ್ಕಲಂ: ಶಬರಶಂ, ೪. ೫) 


ಹಂದಿ (ಬೆರ್ಚಿಸಿ 
ಜವದನೇಟ್ತಂದುದು 


೨೧೧ 


ಎಕ್ಕಲಗಾಣ ದ ಒಂಟಿ ಹಾಡುಗಾರ (ನುಣ್ಣರದಿಂ 
ಆಣತಿಮಾಡಿದುದು ಉನ್ಮದಾಳಿ ತಾವರೆಯೊಳಗಿರ್ದ ಲಕ್ಷ್ಮಿಯ 
ಮನಂಬಡೆವ ಎಕ್ಕಲಗಾಣನೆಂಬಿನಂ: ಮಲ್ಲಿನಾಪು, ೬. ೬೯) 

ಎಕ್ಕಲದೇವಿ - ಒಂದು ಕ್ಷುದ್ರ ದೇವತೆಯ ಹೆಸರು (ಎಕ್ಕಲದೇವಿಗಂ 
ಆ ಮಾಲಕ್ಕನಿಗಂ ಬನದ ಬಳರಿಗಂ ಮೈಲಾರಂಗೆ ಅಳದೆ 
ಜಾತ್ರೆಯ ಮಾಟ್ಬಂ .. . ಆತ೦ ಕೌಳಂ: ಸಮಯಪ, ೪. 
೧೨೩) 

ಎಕ್ಕಲವಿರಿ - ಎಲ್ಲಮ್ಮ ರೇಣುಕಾದೇವಿ (ಎಕ್ಕಲವಿರಿಗಣನಂ ಆ 
ಲಕ್ಕಣಿಗರ ಬನದ ಬಳರಿಗಂ ಮೈಲಾರಂಗೆಯ್ದೆ ಜಾತ್ರೆ 
ಮಾಟ್ಬಂ ಒಕ್ಕಲಿಗಂ: ಸಮಯಪ, ೪. ೧೨೫) 

ಎಕ್ಕಲಾವಣ - ಅಸದೃಶ (ಇದಿರನೆ ಬಂದು ಮೇಲೆವಾಯ್ದೊಡೆ 
ತೀವಿರ್ದಲಂಗಿಂದ ಎಕಲ್ಕNಲನ೦ಂ ಕೊಲೆ ಕಲಿತನವಾಯ್ತು 
ಎಕ್ಕಲಾವಣಂ ಲುಬಕನೊಳ್‌: ಪಾರ್ಶ್ವನಾಪು, ೧೨. ೮೦); 
ಏಕ ನೆಲೆ (ಅಭಿಮಾನಕ್ಕೆ ಅಧಿಷ್ಠಾನಮು೦ ಲಾವಣ್ಯಕ್ಕೆ 
ಎಕ್ಕಲಾವಣಮು೦ ಆಗಿ: ವರ್ಧಮಾಪು, ೧೦. ೧ ವ) 

ಎಕ್ಕವಡ - ಎಕ್ಕಡ, ಪಾದರಕ್ಷೆ (ತೊಟ್ಟ ಎಕ್ಕವಡ೦ ಮರವಿಲ್‌ 
ಕಟ್ಟದ ಪಣೆಕಟ್ಟು ಬೇಂಟೆವಜೆ ದೊರೆಯೊಳ್‌ ಒಡ೦ಬಟ್ಟ 
ಅಸಿಯ ಸುರಗಿ ದಳಿವದ ತೊಟ್ಟ ಅಂಗಿಗೆ ತನ್ನೊಳ್‌ ಅಮರೆ 
ಬೇಂಟೆಯನೊರ್ವಂ; ಪಂಪಭಾ, ೫. ೩೬) 

ಎಕ್ಕವತ್ತ - ಒಂಟಿ ಎಲೆಯಿರುವ, ಒಂದೆಲಗ (ಎಕ್ಕಕ್ಕೆ: ಏಕಪತ್ರಂ- 


ಎಕ್ಕವತ್ತಂ, ಏಕಸ್ನಲಂ-ಎಕ್ಕತಳಂ, ಏಕಸ್ಥೂಲಂ-ಎಕ್ಕತುಳಂ: 
ಶಬ್ದಮದ, ೩೦೫, ಪ್ರ 

ಎಕ್ಕಸಕ್ಕ - ಅಸ್ತವ್ಯಸ್ತತೆ (ಹಣಿಗವಿಗಳ ಕಬ್ಬಂಗಳ 
ಹೊಳಗಟಿಯಕ್ಕರದ ಹೊಲಿಗೆ ಬಿರ್ಜಿದೊಡೆಲ್ಲಂ ಬಜೆ 


ತಾಜೆಗಬೀಜೆಗ ಎತ್ತಜ ತತ್ತಜ ಎಕ್ಕಸಕ್ಕಂ ಅಸ್ತವ್ಯಸ್ತಂ: ಗಿರಿಜಾಕ, 
೧. ೨೩); ಅಸಂಬದ್ಧ ನುಡಿ (ಎಮ್ಮ ನುಡಿಗುತ್ತರಮಂ 
ಕಾಣದೆ ಏನಾನುಂ ಎಕ್ಕಸಕ್ಕಂ ಗಟಪಿದೆಯಾದೊಡಂ: 
ಧರ್ಮಾಮೃ, ೯. ೮೨ ವ); ಹರಟೆಗಾರ (ಅತಿಮಾರ್ಗಂ 
ಎಕ್ಕಸಕ್ಕಂ ಸಿತಗಂ ಚಳಬಳಗಂ: ಸಮಯಪ, ೩. ೫೫) 

ಎಕ್ಕಸಕ್ಕಂಗೆಡೆ - ಅಸಂಬದ್ಧವಾಗಿ ಮಾತಾಡು (ತಮ್ಮಾಯುಂ ದಲ್‌ 
ತಮ್ಮ ಭವಿಷ್ಯಂ ಕು೦ದಲು೦ ಅಂದಾಗಳ್‌ ಎಕ್ಕಸಕ್ಕಂಗೆಡೆವರ್‌: 
ಸಮಯಪ, ೧೩. ೪೦) 

ಎಕ್ಕಸಕ್ಕತನ - ನಿಂದೆ-ಪರಿಹಾಸ (ಎಂಬುದುಂ ದ್ರೋಣಾಚಾರ್ಯಂ 
ಮುಗುಳ್ನಗೆ ನಕ್ಕು ವಿಕ್ರಮಾರ್ಜುನಂ ಇಳಿಸಿ ನುಡಿವ ನಿನ್ನ 
ಏಣಗೋಣಂಗಳುಂ ಎಕ್ಕೆಸಕ್ಕತನಂಗಳುಂ ಎತ್ತವೋದುವು: 
ಪಂಪಭಾ, ೧೧. ೧೩೮) 

ಎಕ್ಕಸರ - ಒಂಟಿ ಎಳೆಯ ಸರ (ಸುರಪನ ವಜ್ರಮುಂ ಹರಿಯ 
ಕೌಸ್ತುಭಮು೦ ಹರನಿಂದುಲೇಖೆಯು೦ ವರುಣನ ಮುತ್ತಿನ 
ಎಕ್ಕಸರಮು೦ .. .. ಬೆಲೆಗೆ ಬಿಣ್ಣಿದುವಲ್ಲಂ: ಪಂಪರಾ, ೧. 
೧೨೧); ಒಂದೇ ಬಾಣ (ಎಕ್ಕಕ್ಕೆ ಏಕಶರಂ-ಎಕ್ಕಸರಂ 
ಏಕಪತ್ರಂ- ಎಕ್ಕವತ್ತಂ: ಶಬ್ದಮದ, ೩೦೫ ಪ್ರ 


ಎಕ್ಕಪಿರ್ಕ - ರೋಷ, ಉದ್ರೇಕ (ಕಲ್ಲಿಷಿಕವಾಗಿ ತನ್ನೊಕ್ಕಳ್ಳಕ್ಕಳ್‌ 
ಎಕ್ಕಸಿರ್ಕಮಾದೊಡೆ ಪಾರ್ವಂ ಮಲಲನೆ ಮುಗಿ 


ಕೂಡೆಯೊಡಲ್ಲಸಿಯಪ್ಪಿನೆಗಂ ಎಯ್ದೆ ಬೆದವೆದ ಬೆಂದಂ: 
ಸುಕುಮಾಚ, ೨. ೧೦) 

ಎಕ್ಕಳವಟ್ಟ — ಏಕವಸ್ತ್ರ ಉಡುವ ಹೊದೆವ ಒಂದೇ ಬಟ್ಟೆ 
(ಎಕ್ಕಳವಟ್ಟದಿ೦ದಜೆಯೆ ಬರ್ಪರ್‌ ಪೋಪರ್‌: ಶಾಂತಿಷು, ೮. 
೭೫) 


ಎಕ್ಕಾವಳಿ - ಏಕಾವಳಿ, ಒಂದೆಳೆಯ ಸರ (ತನ್ನೊಳ್ನೆರೆಯಲಿದು 
ಜಯಶ್ರೀಯ ಮುಂದಟ್ಟದ ಎಕ್ಕಾವಳಿಯೆಂಬತಿರ್ದುದು: 
ಆದಿಪು, ೧. ೭೬) 

ಎಕ್ಕು - ಹಿ೦ಜು, ಬಿಡಿಸು, ಬೇರ್ಪಡಿಸು (ತನು ಪಂಜಿಯವೊಲ್‌ 
ಬೆಳತಿರ್ಪೆನೆಗಂ ಹಿಮಮೆಕ್ಕಿದ ಎರಲೆವೋಲ್‌ ಪುದಿದಿರೆಯುಂ: 
ಆದಿಪು, ೬... ೩೩); ಬಭೇದಿಯಾಗು (ವಿಭಜನೇ 
ಪ್ರವಾಹಿಕಾಯಾಂ ಚ: ಶಬ್ದಮದ, ಧಾ, ೧೨) 

ಎಕ್ಕೆ -. ಒಟ್ಟಿಗೆ ಸಂಗಡ (ನಿರುಪಮದೇಹದೀಪ್ತಿಗಳೊಳ್‌ 
ಎಕ್ಕೆಯಿನೆಯ್ದೆ ಪಳಂಚಿ ಮಿಂಚುವಾಭರಣದ ಮಿಂಚು: 
ಆದಿಷು, ೨. ೫); ರಾಶಿ (ಮುದಮಂ ಜಪಾಪಸವ 
ರಕ್ತಾಶೋಕಬಂಧೂಕಶೋಣ ಮಣಿಜ್ಯೋತಿಗಳ್‌ ಎಕ್ಕೆಯಿಂ 
ಕುಡೆ: ಆದಿಪು, ೧೬. ೩); ಒಂದು ಜಾತಿಯ ಗಿಡ, ಎಕ್ಕೆ 
ಗಿಡ ಅರ್ಕ (ಪುಲುಗಿಲು೦ ಉತ್ತರಣೆಯುಮಂ ಅಂತೆ 
ಲೊಕ್ಕಿಯುಂ ಮತ್ತೆ ಮುತ್ತಂ ಆ ಎಕ್ಕೆಯುಮಂ ಕೊಲೆಯುಂ 
ಬನ್ನಿಯ ಮರನಂ ಕುಲದೆಯ್ದಮಿದೆಂದು ಕೊಂಡುಕೊನೆವರ್‌ 
ಮೂಢರ್‌: ಸಮಯಪ, ೯. ೫೭); ಮಂಚದ ಚೌಕಟ್ಟು 
(ಒಂದು ಮಂಚದೆಕ್ಕೆಯಂ ಕೊಂಡು ಬರುತ್ತಿರೆ ಕಂಡು ಆ 
ತಗರಂ ಕೊಟ್ಟು ಮಂಚದೆಕ್ಕೆಯಂ ಕೊಂಡು: ಜೀವಸಂ, ೧೧. 
೨೮ ವ); ಮನೆ 

ಎಕೈಕ್ಕೆ - ಮೇಲೆ ಮೇಲೆ (ದೀವಿಗೆಗಳ್‌ ಜಲಕ್ಕನೆ ಎಕೈಕ್ವೆಯಿನಿಟ್ಟಳಂ 
ಬೆಳಗುತಿರ್ದುವು: ಪಂಪಭಾ, ೧೨. ೫), ಒಟ್ಟಾಗಿ (ಅತ್ತ 
ಲಕ್ಷ್ಮೀಮಹಾದೇವಿಯುಂ ಎಕೈೆಕ್ಕೆಯೊಳೆ ಮಂಡಳಿಕ 
ಮಹಾಸಾಮಂತ ಮಂತ್ರಿಮಂಡಳ ಅಂತಃಪುರಾಂಗನಾನಿಕರಕ್ಕೆ: 
ಆದಿಪು, ೪. ೩೪ ವ); ಅಧಿಕ ಸಾಮರ್ಥ್ಯ (ಎಕೈಕ್ಕೆಯಿಂ 
ನಭಮಂ ದಿಕ್ಕುಮಂ ಒಕ್ಕಲಿಕ್ಕಿ ಪೊಣರ್ದರ್‌ 
ಚಾಣೂರಚಕ್ರಾಯುಧರ್‌: ನೇಮಿನಾಪು, ೮. ೯೨) 

ಎಕೈೆಗುಟ್ಟು -  ಗೊಣಗುಟ್ಟಿಕೊ (ತಂದೆಯ ಕಾಯ್ದಿನೊಳ್‌ 
ಎಕ್ಕೆಗುಟ್ಟುವ ಅಕ್ಕನ ಪಡಪೆತ್ತಿ ಬಯ್ವ ಕಿಜುದಂಗೆಯ: 
ಶಾಂತಿಷು, ೮. ೧೦೫) 

ಎಕ್ಶೆವಾಜು - ಒಂದೇ ಹಾರು (ಎರಡು೦ ಬಲದ ಕಡಿತಲೆಯ 
ನಾಯಕರ್‌ ಕೆಯ್ಕೊಂಡು ಬಳ್ಳುಗೆಡೆದು ಎಕ್ಕೆವಾಖುವಾಜಿ 
ಪಲಗೆವಾಟಿ ಗೂಳಿಸೊರ್ಕಿ ಮಾರ್ಕೊಂಡು ಕಾದೆ: ಪಂಪಭಾ, 
೧೦. ೮೦ ವ); ಒಂದೇ ಸಮನೆ ಮಿಡಿಯುತ್ತಿರು (ಬೆಳ್ಳೇಜೆ 


ಬಾನಲ್ಗೊಂಡ ವದನಮಂಡಲಮುಂ ಎಕ್ಕೆಪಾಜುಎ 
ಅಳ್ಳೆರ್ದೆಯುಂ: ಕುಸುಮಾಕಾ, ೧೩. ೪೬ ವ) 
ಎಗ್ಗ - ಮೂಢ, ಗಾಂಪ (ಆ ಸುದತಿಯ ರೂಪನಿಂ 


ಪೆಅತನೆಂದೊಡೆ ಚಿಃ ಕರಂ ಎಗ್ಗನಾಗೆನೇ: ಆದಿಷು, ೨. ೭೪) 
ಎಗ್ಗತನ - ಹೆಡ್ಡತನ (ಕಪಟಹೃದಯನಂ ಧೂರ್ತನಂ 
ತೊಜಿ*ಯದುದು ಎಗ್ಗತನಮಲ್ಲೇ: ರಾಜಶೇವಿ, ೧೧. ೯೨) 
ಎಗ್ಗಿಕೆ - ಹೆಡ್ಡತನ (ಸಂಸಾರಮಂ ನಂಬಿ ದರ್ಶನಮುಮಂ 
ವ್ರತಮುಮಂ ಕೆಡಿಸುಉದ ಎಗ್ಗಿಕೆಯೆಂದು: ಧರ್ಮಾಮೃ, ೩. 
೯೩ ವ) 

ಎಗ್ಗು — ದಡ್ಡತನ (ಕಾಂತಾನೀಕದ ಮರುಳ್ಳುದಂ 
ಮದನಾಕುಳತೆಯಂ ಉಂತೆ ಪೇಟ್ಟುದೊಂದು ಎಗ್ಗಲ್ಲೇ: 
ಆದಿಪು, ೮. ೫೨); ಬಿಕ್ಕಳಿಸು (ಎಗ್ಗುವೊಡೆ ತಿರಿಗಿ ಕೆಡೆವೊಡೆ 
ಮೆಯ್‌ ರೋಪಿಸುವೊಡೆ 4 ಮಿಗೆ 
ರಾಸ್ನಾದಿತೋಯಮಮ ಕುಡೆ ತೀರ್ಗುಂ: ಲೋಕೋಪಕಾ, 
೯. ೨೩೯); ನಾಚಿಕೆ (ಕಡುಜೆಲ್ವಿಂ ರತಿಗೆಗ್ಗಂ ಪಡೆದು 
ವಿಲಾಸಕ್ಕೆ ದೇಸಿವಡೆದವನೆನಿಪನೊಳ್‌ ಪಡೆದು 


೨೧೨ 


ಪಿರಿಯರಸಿತನಮಂ ಪಡೆದಳ್‌ ತನಯರಂ 
ದಶರಥರಂ: ಪಂಪರಾ, ೨. ೭೨) 

ಎಚ್ಚ - ಹಕ್ಕಿಗಳ ಹಿಚಿಕೆ (ವಾಯಸಂ ಎಚ್ಚಮನಿಕ್ಕಿದೊಡೆ 
ವಾರ್ಧಿಗಕ್ಕುಮೆ ಭಂಗಂ: ಸಮಯಪ, ೧೩. ೫೧) 

ಎಚ್ಚನುಂ - [ಬಾಣದಿಂದ] ಹೊಡೆಯುವವನು (ಆ 
ಸರಲ್ಲಳಿಂದಾತನ ಮನೆಯ ಮುಂದೆ ನಭದೊಳ್‌ 
ನಲಿನಲಿದಾಡುವ ಜಂತ್ರದ ಮೀನೆಚ್ಚನುಮಾಕೆಗೆ ಗ೦ಡನಕ್ಕುಂ: 
ಪಂಪಭಾ, ೩. ೩೨ ವ) 

ಎಚ್ಚು — ಬಳಿ, ಲೇಪಿಸು (ಕಡಕುಂ ಪರಲ್ಗಳುಂ 
ಮೆಲ್ಲಡಿಗಳನೆಡೆಯುಡುಗದೊತ್ತಿದೆಡೆಯಿ೦ ನೆತ್ತರ್‌ ಬಿಡದೆಚ್ಚು 
ಪಾಯೆ ಸಂಯಮಿ ನಡೆದು ಮಹಾಕಾಳದೊಳಗನಾಗಳ್‌ 
ಪೊಕ್ಕಂ: ಸುಕುಮಾಚ, ೧೨. ೧೮) 

ಎಚ್ಚುಪಾಯ್‌ - ಚಿಮ್ಮಿ ಹರಿ (ಉಣ್ಮಿಪೊಣ್ಮೆ ಕಣ್ಮಲರ್ಗಳಿಂ 
ಎಚ್ಚುಪಾಯ್ದುವು ಅರಲಂಬುಗಳಂತೆ ವಿಲೋಚನಾಂಬುಗಳ್‌: 
ಪಂಪಭಾ, ೪. ೧೦೮) 

ಎಟ್ಟು - ನಿಲುಕು, ಕೈಗೆ ಸಿಕ್ಕು (ಎಟ್ಟು-ಊರ್ಧ್ವಗತವಸ್ತುಗ್ರಹಣೇ: 
ಶಬ್ದಮದ, ಧಾ ೨೩೪) 

ಎಡಂಬಡ - ದ್ವೇಷ (ಮಾಗಧ ಪೆಜತಂ ಬಗೆಯದಿರ್‌ ಆಗದು 
ಚಕ್ರಿಯೊಳ್‌ ಎಡಂಬಡಂ ನೆಗಟಲ್‌ ನೀನೀಗಟ್‌ ಪೂಜಿಸು 
ಶರಮಂ: ಆದಿಷು, ೧೨. ೧೦೭); ಎಡವಟ್ಟಾದ ಮಾತು 
(ಇನಿಯಂ  ನೋಯ್ಲುಂ ಎಡಂಬಡಂ ನುಡಿದೊಡೆ 
ಎಂದಪ್ಲೊಡಂ ನಿನ್ನೊಳೆಳ್ಳನಿತುಂ 
ದೋಷಮನುಂಟುಮಾಡದಿರೆಯುಂ: ಪಂಪಭಾ, ೪. ೯೩) 
ಬಾಧೆ (ಬೆಸಸಿದ ನಿನ್ನ ಮಾತಿನಂತುಟಿ ಗೆಲ್ಲವು 
ಪಾಂಡುಪುತ್ರರಂ ಬಸನದ ಎಡಂಬಡಂ: ಪಂಪಭಾ, ೬. 
೬೮); ಕೀಟಲೆ (ಸಾಹಸಾಭರಣನೊಳ್‌ ಏನಾನುಂ 
ಎಡಂಬಡಂ ಮಾಡಿ ಮಾಯಾಯುದ್ಧದೊಳ್‌ ಆತನ 
ಸಾಹಸದ ಚಲದ ಬಲದ ಬಿಲ್ಲಾಳನದ ಅಳವಿಗಳನಳೆದು 
ನೋಡಿ ವರದನಪ್ಪೆಂ: ಪಂಪಭಾ, ೮. ೧೩ ವ) 

ಎಡಂಬಡಮಾಗು - ಹೊಂದಿಕೆಯಾಗು (ಅಧರೋತ್ತರಂಗಳೊಳ್‌ 
ಮಿಸುಪ ರಸಾಂತರಂಗಳಿಂ ಎಡಂಬಡನಾಗದೆ ತನ್ನೊಳಿಂತು 
ಪೋಲಿಸುವೊಡೆ ಪೋಲಿಸಲ್ಕೆ. ದೊರೆ ವೀಣೆಯನಾ 
ಸುರತಪ್ರವೀಣೆಯಂ: ಆದಿಷು, ೨. ೭೭) 

ಎಡಂಬಡು - ಅಸಮಾಧಾನ (ಪಿರಿದು೦ ಕಾಯ್ದಿನೊಳ್‌ ಎಯ್ದೆ 
ಕಾಯ್ವ ಸಮಕಟ್ಟಿಂ ದೋಷಮಲ್ತು ಅಕ್ಕ ಮಚ್ಚರಮುಂ 
ಮೋಘಂ ಎಡ೦ಬಡು೦ ಕಲುಷಮುಂ ಮುನ್ನುಳ್ಳುದು .. 
ನಿಷ್ಕಾರಣಂ ಕಾಯ್ದರೇಂ: ಪಂಪಭಾ, ೭. ೩೫); ಎಡವಟ್ಟು 
(ಗ್ರಾಮ ನಗರ ಖೇಡ ಖರ್ವಡ ಮಡಂಬಗಳೊಳ್‌ 
ಎಡಂಬಡಿಲ್ಲದೆ ಚರ್ಯಾಮಾರ್ಗದೊಳ್‌ ನಡೆವಲ್ಲಿ: ಆದಿಷು, 
೯. ೧೨೪ ವ) 

ಎಡಂಬಡೆನಿಸು - ಕ್ರಮದಪ್ಪು (ನಡೆವ ನುಡಿವ ಉಣ್ಬ ಕೊಳ್ಳ 
ಇಡುವೆಡೆಯೊಳ್‌ ತಾಂ ಕಾಯಮಲಮನುಗುಲ್ಧ್‌ಡೆಯೊಳ್‌ 
ಎಡಂಬಡೆನಿಸದೆ: ಆದಿಪು, ೬. ೨೮) 

ಎಡಗ - ಕೆಲಸಕ್ಕೆ ಬಾರದವನು (ಈ ಬೇಂಟೆಯ ಬಿನದದೊಳ್‌ 


ಎಡಗನನಾಂ ಕಂಡೆ೦ ಎಂದು ಕಡುಮುಳಿಸಿಂದಂ ಬಿಡೆ 
ನಾಯ್ಗಳಂ: ಪುಣ್ಯಾಸ್ರ್ಯ, ೩. ೫೪) 


ಅನಂತರಥ 


ಎಡಗಲಿಸು - ಮೀರು (ಅಂತು ತಮ್ಮ ಮನದೊಳೊಡಂಬಟ್ಟಂತೆ 


ಮನಮಂ ಎಡಗಲಿಸಿ ಪರಿವ ಜಾತ್ಯಶ್ವಂಗಳೆಲ್ಲಂ 
ಅಟೆಗಾಳೆಗದೊಳ್‌ ಸತ್ತೊಡೆ: ಪಂಪಭಾ, ೮. ೯೪ ವ) 
ಎಡಚತನ - ಎಡಗೈಯನ್ನೇ ಬಳಸುವುದು, ಅಪಸವ್ಯ 


(ಪೊಅಗೆಡೆಯ ರಂಗದೊಳ್‌ ಲಿಂಗವೆಡಚತನದಿಂದಿರ್ಕುಂ: 
ಸಮಯಪ, ೨. ೬೮) 
ಎಡಪು - ಎಡವು, ತೊಡರಿ ಬೀಳು (ಭುಜಲತೆಗಳೊಳ್‌ 
ಪಸರಿಸಿಯು೦ ಘನಸ್ಕ್ತನಂಗಳೊಳ್‌ ಎಡಪಿಯುಂ: ಆದಿಪು, ೭. 
೧೨೬. ವ); ತಪ್ಪು ಮಾಡು (ಬೆಸಗೊಳ್ಳದೆ ಎಡಪದೆ 
ಅನುಮಾನಿಸದೆ ಉಚಿತಮೆನಿಪ್ಪ ವಚನದಿಂದೆಸೆದಿರೆ: 
ಪಾರ್ಶ್ವನಾಷು, ೨. ೪೯) 
ಎಡರ್‌ - ಅಡಚಣೆ, ಕಷ್ಟ (ಬಲಲ್ಜಿರೆ ಕಂಡಿರೆ ನಿಮ್ಮಳವಂ 
ನಿಮಗಂ ಈ ಎಡರಾಯ್ತೇ: ಪಂಪಭಾ, ೭. ೩೯) 
ಎಡವಕ್ಕ - ಎಡದ ಭಾಗ, ಮಗ್ಗುಲು (ಬಲವಕ್ಕದ ಎಡವಕ್ಕದ 
ಅ೦ಗರಕ್ಕರ ನೆರವಿಯುಮಂ ಈಕ್ಷಿಸುತ್ತುಂ: ಆಚವರ್ಧ, ೯. 
೬೦ ವ) 
ಎಡವೆಗಲ್‌ - ಎಡಭಾಗದ ಹೆಗಲು ಪೊನ್ನ ಬತ್ತಳಿಕೆಯಂ 
ಬೆನ್ನೊಳಳೆದು ತರಕಸಮಂ ಎಡವೆಗಲೊಳ್‌ ತೊಡರ್ಚಿ: 
ರಾಜಶೇವಿ, ೬. ೧೧ ವ) 
ಎಡಜಕ್‌ - ಬಡತನ (ಸಿಡಿಲ್ಲೊಡೆದವೊಲಟ್ಟಿ ಮುಟ್ಟ 
ಕಡಿದಿಕ್ಕಿದುದಾದುದೆಡಜ೦ ನಿರಂತರಂ ಕಡಿಕಡಿದಿತ್ತ ಪೊನ್ನೆ 
ಬುಧಮಾಗಧವಂದಿಜನಕ್ಕೆ ಕೊಟ್ಟ ಕೋಡು: ಪಂಪಭಾ, ೧. 
೯೯); ಕೇಡು (ಎನ್ನಂ ಬಂಚಿಸಿ ಪೋದುದಯಳ್‌ ನಿನಗೆ 
ಪಗೆವರಿ೦ದ ಇನಿತೆಡಳಾಯ್ದು; ಪಂಪಭಾ, ೧೩. ೧೦೪) 
ಎಡಜಕ್‌ ಹೋಗು - ಬಡತನ ನಿವಾರಣೆಯಾಗು (ಆ 
ದೀನಾನಾಥರ್ಗೆ ವೃದ್ಧದ್ಧಿಜಮುನಿನಿಕರಕ್ಕೆ ಅಂದು ಎಡಲು 
ಹೋಪಿನಂ ಕಃ ಕೇನಾರ್ಥೀ ಕೋ ದರಿದ್ರಃ ಎನುತುಂ 
ಅನಿತುಮಂ ಧರ್ಮಜಂ ಸೂಣಿೆಗೊಟ್ಟಂ: ಪಂಪಭಾ, ೬. 
೪೦) 
ಎಡಳು - ಪ್ರತಿಭಟಿಸುವ (ಎಡಳುವ ಅಹಿತರಂ ಚಕಮೆ 
ಸಾಧಿಸಿದಪುದು: ಆದಿಪು, ೧೪. ೬೧); ಬಡತನ (ಎಡಜು 
ಅಜೆದು ಈವ ಕಲ್ಪತರುವೆಂದು ವನೀಪಕಕೋಟಿ 
ಸಂತಸಂಬಡೆ ಪೊಡೆವ ಒಂದಕಾಳವಿಳಯಾಶನಿ ಎಂದು 
ವಿರೋಧಿಗಳ್‌ ಮನಂಗಿಡೆ: ಪಂಪಭಾ, ೨. ೯೮); ಸಂಕಷ್ಟ 
(ಸಂಧಿಯಂ ಮಾಡಲೊಲ್ಲದೆ ಸುಹೃದ್ಧಲಮೆಲ್ಲಮನಿಕ್ಕಿ 
ಯುದ್ಧಮಂ ಮಾಡಿದ ಜಾತಿಬೆಳ್‌ ನಿನಗೆ ಅದೇವಿರಿದು ಈ 
ಎಡಳ್‌ ಎಂದು ಮುಂದೆ ಬಂದು ಐಏಡಿಸುವಂತಿರೆ 
ಆಡಿದುದೊಂದು ಮರುಳ್‌ ಫಣಿರಾಜಕೇತುವಂ: ಪಂಪಭಾ, 
೧೩. ೫೪) 
— ಸ್ಥಳ (ನಾಯ್ದುಗದೆಡೆಯೆಲ್ಲಮುಂ ಪುಗಿಸಿ: ಸುಕುಮಾಚ, ೨. 
೬೩); ಸಂದರ್ಭ (ಗೆಡೆವಚ್ಚಿರ್ವರ್‌ ಮನಗೊಂಡು 
ಒಡನೊಡನೆ ಓರಂತು ತಗುಳ್ಳು ರುಂಕರಿಸಿದೊಡೆ 
ಎಲ್ಲಡಗಾಗೆ ಮೋದಲೆಂದಿರ್ದ ಎಡೆಯೊಳ್‌ ಗುರು ತನ್ನ 
ಮಗನಂ ಎಡೆವುಗವೇಟ್ನಂ: ಪಂಪಭಾ, ೨. ೭೩); ಜೊತೆಗಾರ 
(ಒಡವರೆಯದ ತನ್ನ ಎಡೆಗಳ್‌ ಎನಿಬರ್‌ ಪಸಾಯಂಬಡೆವ 
ಅರಸರ ಮಕ್ಕಳೆನಿಬರ್‌ ಅನಿಬರು೦ ಎಟ್ಟರ್‌: ಶಾಂತಿಷು, ೮. 


ಎಡೆ 


೧೧); ಮಧ್ಯೆ (ಅನ್ನೆಗಂ ಎಡೆಯೊಳರಸನ 
ಪುರೋಹಿತಸೋಮಶರ್ಮನೆಂಬೊಂ: ವಡ್ಡಾರಾ, ಪು. ೧೨. 
ಸಾ. ೩); ಹತ್ತಿರ (ಅದಲ್ಲದೆಯುಂ ಪಲತೆಐದ 


೨೧೩ 


ಪಣಿಗಳೆಡೆಯೊಳ್‌ ಬಾಜಿಸುವ ಪದಿರಪಜ್‌ಗಳುಂ ಒತ್ತಾದ 
ಸನ್ನಗಾಳೆಗಳುಂ: ಕಾದಂಬ, ೩. ೨೨ ವ); ಊಟ (ಬಾಡಿದ 
ಮೊಗಮಂ ದಯೆಯಿ೦ ನೋಡಿ ಕರಂ ಪಸಿದ ರೂಪಣೆದು 
ಉಣಲೆಡೆಯಂ ಮಾಡುವರ್‌ ಆರ್ಹತರ್‌: ಸಮಯಪ, ೪. 
೮೩) ಹೆಚ್ಚಾಗಿ (ನಾಡೆ ಎಡೆ ಆವಗಂ ನೆಜ್‌ ನೀಡುಂ ಕರಂ 
ಆದಂ ಎಯ್ದೆ ನೂಳದುಪಿರಿದುಂ ನೀಡು ಮಿಗೆ ಕೆನ್ನಂ ಎಲ್ಲಂ 
ರೂಢಿಯನುಳ್ಳುದು೦ ಇವು ಅವ್ಯಯದೊಳ್‌ ಅಧಿಕಾರ್ಥಂ: 
ಶಬ್ದಮದ, ೩೧೯) 

ಎಡೆಗಟ್ಟು - ಕಟ್ಟುಪಾಡು, ನಿಯಮ (ಪರಿವ ಮನಕ್ಕೆ ಪಗ್ಗಮಿಲ್ಲಂ 
ನೋಡುವ ಣ್ಣಳ್ಳೆಡೆಗಟ್ಟಿಲ್ಲಂ: ಅನಂತಪು, ೧೧. ೬೨ ವ); 
ಭೇದ (ದೇವರ್‌ ಎನಗಿತ್ತೊಡಂ ವಸುಧಾವಲಯಮಂ ಆಳ್ವರ್‌ 
ಎನ್ನ ತಮ್ಮಂದಿರೆ ಚಿಂತಾ ವಿಷಯಮಲ್ತು ಭರತಂಗೀವುದು 
ವಸುಮತಿಯಂ ಎಮ್ಮೊಳ್‌ ಎಡೆಗಟ್ಟುಂಟೇ: ಪಂಪರಾ, ೬. 
೧೧೯) 

ಎಡೆಗಲಿಸು - ಜೊತೆಗೂಡಿಸು (ಗಾಳಿಯನೆಡೆಗಲಿಸಿದುದು 
ವಿನೀಳಘನಾಘನಮನಳಳಆ್‌ ಪಣಿದುದು: ಆದಿಷು, ೪. ೮೫) 

ಎಡೆಗಾಳ  - ಮಧ್ಯಮ ಗಾತ್ರದ ಗಾಳ (ಗಾಳಕ್ಕೆ ಗಳಗಾಳಂ, 
ಸನ್ಹಗಾಳಂ, ಎಡೆಗಾಳಂ: ಶಬ್ದಮದ, ೩೧೩, ಪು 

ಎಡೆಗಿಡಿಸು - ನೆಲೆ ತಪ್ಪಿಸು (ಕಷ್ಟತರಮ೦ ಕಷಾಯಚತುಷ್ಣಯದ 
ಎಡೆಗಿಡಿಸಿ ದೇವ ಕಿಡಿಸಿಯೆ ಭವಚಾತುಷ್ಟಯಮಂ: ಅಜಿತಪು, 
೬ ೭) 

ಎಡೆಗಿಡು - ಸ್ಥಳಾಂತರ ಹೊಂದು; ನೆಲೆಗೆಡು (ನಭಂ ಮುಟ್ಟಿ 
ಸಿಡಿಲು ಎಡೆಗಿಡುವಿನಂ ಒಟ್ಟಿದ ಕೈದುಗಳ ಮೇಲೆ ಬಿದ್ದನಂ: 
ಆದಿಹು, ೫. ೮೪) 

ಎಡೆಗಿಟಿ — ತುಂಬಿಕೊ (ಎಡೆಗಿಜೆದ ಅಬಲೆಯ 
ಮೊಲೆಯಿಟ್ಟೆಡೆಯೊಳ್‌ ಕೆಳೆಗೊಂಡು ನಿಂದುವಲ್ಲದೆ ನುಸುಳಲ್‌ 
ಪಡೆಯವು ಮದನಾಸ್ತಂಗಳ್‌: ನೇಮಿನಾಹು, ೩. ೨೩); 
ಆಕ್ರಮಿಸು (ಎಡೆಗಿಜೆದೆತ್ತಲುಂ ನಡೆವ ದಂತಿಘಟಾಳಿಯಿಂ: 
ಆದಿಹು, ೧೨. ೬೨) 

ಎಡೆಗುಡು - ಆಸ್ಪದ ನೀಡು (ಕಳ್ಳರ್ಗೆಡೆಗುಡುವುದುಂ ಅದು 
ಕಳ್ಳತನಬ್ರತದ ಹಾನಿಯೆಂಬಂ ಜೈನಂ: ಸಮಯಪ, ೫. ೪೪) 

ಎಡೆಗೆಯ್‌ - ಜಾಗ ಕೊಡು, ಅವಕಾಶ ಕೊಡು 
(ಮಹಾಪ್ರತಿಜ್ಞೆಯೊಳ್‌ ತೊಡರ್ದನುಂ ಆನೆ ಭೂತಳಂ 
ಅದಿರ್ಕೆ ಎಡೆಗೆಯ್‌ ಗೆಲಲ್‌ ಆರ್ತರ್ಗೆ ಎರಟ್ನುಡಿಯದಿರ್‌ 
ಎಂದು ಒಡಂಬಡಿಸಿದಂ ಹಳಿಯಂ ನಯದಿಂ ವೃಕೋದರಂ: 
ಪಂಪಭಾ, ೧೩. ೯೧) 

ಎಡೆಗೊಳ್‌ - ಅವಕಾಶ ಕಲ್ಪಿಸು (ಬೀರವಟ್ಟಮಂ ಆನಿರೆ ನೀಂ ಈ 
ಸೂತಸುತಂಗೆ ಎಡೆಗೊಂಡು ಕೈವಾರದಿಂದ ಒಸೆದು 
ಇತ್ತೊಡ೦ ಏನಾಯ್ತು: ಪಂಪಭಾ, ೧೨. ೪೩); ಹೊಂದು 
(ಮಹಾವಿವಾಹಮಂಟಪಮಂ ಪುಗುತಿರ್ಪಾಗಳ್‌ ಕಂಡು 
ಹರುಷಮಂ ಎಡೆಗೊಂಡು: ಗಿರಿಜಾಕ, ೧೦. ೭೭ ವ) 

ಎಡೆಗೋ - ನಡುವೆ ಸೇರಿಕೊ, ತೂರಿಕೊ (ಎಡೆಗೋದಿರದಿರಿಂ 
ಉದ್ದಂ ನುಡಿಯದಿರಿಂ ನೃಪತಿ ನುಡಿಯೆ ನುಡಿಯಿಂ: 
ಆದಿಪು, ೯. ೬) 

ಎಡೆದೆಳಪು - ನಡುವಣ ಅವಕಾಶ, ಬಿಡುವು (ತೆನೆಯ ತುಜುಗಲ 


ಎಡೆದೆಅಪುಗಳಿ೦ ಸೊಗಯಿಸಿದುವು ಭಗಣಂ: 
ಲೀಲಾವತಿ, ೭. ೪) 
ಎಡೆನುಡಿ - ನಡುವಣ ನುಡಿ (ಎಡೆಯ ನುಡಿಇಎಡನುಡಿ: 


ಶಬ್ದಮದ, ೧೭೩ ಪು 


ಎಡೆನೆಜಕಿ - ಜಾಗ ಸಾಕಾಗು (ಎಡೆ ನೆಜ್‌ಯದು ಭುವನತಳಂ 
ನಡೆವ ಚತುರ್ಬಲಕೆ: ಆದಿಪು, ೧೧. ೩೪) 

ಎಡೆಮಡಗು - ತಡಮಾಡು (ತುಡು ಪಾಶುಪತಮನೆನೆ 
ನರನೆಡೆಮಡಗದೆ ತುಡೆ ದಿಶಾಳಿ ನಡುಗಿದದು: ಪಂಪಭಾ, 
೧೧. ೧೫೨); ಅವಕಾಶ ಕೊಡು (ಎಡೆಮಡಗದೆ ಸಂದಿಸಿ 
ಮೀವ ಉಡುವ ತುಉುಂ೦ಂಬುವ ಜಲಾಂಬರಸಕ್ತತಿಯಿಂ 
ನಡೆದರ್‌  ಮಜ್ಜನವಳ್ಳರ ಮಡಿವಳ್ಳರ ಮಾಲೆಗಾಜರಂದದೆ 
ದಿವಿಜರ್‌: ಅಜಿತಪು, ೫. ೯೩); ದಾಕ್ಷಿಣ್ಯ ತೋರಿಸು 
(ಪಡೆದರ್‌ ತಾಯು೦ ತಂದೆಯು೦ ಒಡಲಂ ಪ್ರಾಣಮುಮಂ 
ಅವು ಅವರವು ಕೆಯ್ಕೆಡೆಯಂ ಕುಡುವುದು ಅರಿದಾಯ್ತೆ ನೀಂ 


ಎನಗೆ ಎಡೆಮಡಗದೆ ಬೆಸಪ ತೊಲ್ತುವೆಸನ೦ ಬೆಸಸಿಂ: 
ಪಂಪಭಾ, ೯. ೮೧) 

ಎಡೆಮಾಡಿಸು - ಊಟ ಬಡಿಸು (ಬಂದಳೆ ದೇವಿ 
ಪಂಕ್ತಿಗೆಡೆಮಾಡಿಸಿದಪ್ಪಳೆಚಂಡಶಾಸನಂ ಬಂದನೆ: ಅನಂತಪು, 
೧೧. ೬೪) 

ಎಡೆಮಾಡು - ಅವಕಾಶವೊದಗಿಸು (ಆತನ ಪಡೆಗೆ 
ನಡೆಯಲೆಡೆಮಾಡಿದಂತೆ ಬಳ್ಳಳಾದ ದೆಸೆಗಳುಂ: ಆದಿಷು, 


೧೧. ೫ ವ); ಒಪ್ಪಿಸು (ಪರಚಕ್ರಕ್ಕೆಡೆಮಾಡಿ ಭೂವಲಯಮಂ 
ಭಂಡಾರಮಂ ಬಾಲವೃದ್ಧರನೀಡಾಡಿ ತಪಕ್ಕೆ ಪೋಪುದು 
ಅನಯಂ: ಪಂಪರಾ, ೨. ೩೨) 

ಎಡೆಯ - ದನಗಾಹಿ (ಎಡೆಯಂ ಅರಸಾದೊಡೆ ಕೊಡೆಯ ಕಾವು 
ಮೇಗಾದುದೆಂಬಂತೆ: ಧರ್ಮಾಮೃ: ೨. ೭೯ ವ) 

ಎಡೆಯಟೆ - ಅವಕಾಶ ಅರಿತುಕೊ (ಒಳಗು ಪೊಳಗು ಬಲಂ 
ಎಡಣ ಎಂಬೀ ಎಡೆಯಣೆಚಿದು: ಗದಾಯು, ೮. ೧೬) 


ಎಡೆಯಾಗು - ಕಡಿದುಹೋಗು (ವಯೋಧಿಕರ್‌ ಈಗಳುಂ 
ಆಗಳುಂ ಅಣೆವರಾದೊಡ೦ ಇನಿಸು ಎಡೆಯಾಗಿರ್ದ 
ಸಂಬಂಧಮಂ ನೀನಿರ್ದು ಪೊಸಯಿಸುವುದು: ಶಾಂತಿಪು, ೨. 
ಕ ವ) 

ಎಡೆಯಾಡು - ಓಡಾಡು, ತಿರುಗಾಡು (ಪೆಣ್ತಂಡಂ 
ಇಂದ್ರಾಣಿಯೆಂದುದನೆಂದೆಂದು ಎಡೆಯಾಡುತಿರ್ಪುದು: 
ಆದಿಷು, ೮. ೨೨) 

ಎಡೆಯಿಡು - ಅವಕಾಶ ನೀಡು (ಅವಧಿಯನೊಂದು 


ತಿಂಗಳೆಡೆಯಿಟ್ಟನಿಯಂ ತಡೆದಿರ್ಪನಲ್ಲಂ ಎಂಬವಸರದೊಳ್‌: 
ಆದಿಹು, ೧೨. ೪೩) 

ಎಡೆಯುಡುಗು - ವಿಚ್ಛೇದಗೊಳ್ಳು ಕೊಂಡಿ ತುಂಡರಿಸು (ನಿನಗೆ 
ಎಡೆಯುಡುಗದೆ ಕುಡುಗು೦ ಉಚಿತಮುಕ್ತಿಶ್ರೀಯಂ: ಆದಿಷು, 
೫. ೫೦) 

ಎಡೆಯೊತ್ತು - ನರ್ತನದ ಗತಿ (ತಡದಡವಾರದೆ ಗತಿಯೊಳ್‌ 
ತೊಡರದೆ ರಂಜಿಸಿದರ್‌ ಅಮರಲಂಜಿಕೆಯರ್‌ ಜಾಣ್ಣಿಡಿದಾಡಿ 
ಮೊದಲ ತಾಣದೊಳ್‌ ಎಡೆಯೊತ್ತಿನೊಳೆಸೆವ ಕಡೆಯ ತಾಳದ 
ಯತಿಯೊಳ್‌: ಅಜಿತಪು, ೫. ೪೧) 

ಎಡೆಯೊಳ್‌ - ಮಧ್ಯದಲ್ಲಿ (ಶರಪರಿಣತಿಯಂ ತಾಂ ತೋರ್ಪಂ 
ಎನಗೆ ಎನುತ್ತಿರದೆ ಅಂತನಿತುಮುಂ ಒಡನೆ ಕಡಿದಂ 
ಎಡೆಯೊಳೆ ಚಿತ್ರಂ: ಪಂಪಭಾ, ೧೨. ೬೩) 

ಎಡೆವಗಲ್‌ - ನಡುಹಗಲು (ಪೊಸ ಮುತ್ತಿನ ಮೊತ್ತದ ಬೆಳಗು 
ಚಂದನಾಲೇಪದ ಪದನಂ ಕುಡುವುದು ಅಲೆವ ರವಿಗೆ 
ಎಡೆವಗಲೊಳ್‌: ಯಶೋಧಚ, ೧. ೨೯) 


೨೧೪ 


ಎಡೆವಟ್ನಲ್‌ -. ಊಟದ ತಟ್ಟೆಯ ಜೊತೆಗಿನ ಬಟ್ಟಲು 
(ಎಡೆವಟ್ಟಲ್ಲೆ ಅಡ್ಡಣಿಗೆಗೆ ಪಡಿಗಕ್ಕೆ ತಗುಳ್ಳ ಪಟೆಯ ಬಿತ್ತರಿಗೆಗೆ 
ತಕ್ಕಡೆಯಜೇದು ಪಂತಿಕಾಅರ ನೆಡೆಯಚೆದು 
ವಿಲಾಸದಿಂದಮಿರಿಸಿದಾಗಳ್‌: ಸುಕುಮಾಚ, ೧೧. ೨೬) 


ಎಡೆವಳಿ - ನಡುವಣ ಬರ[ಗಾಲ] (ಎಡವಳದೊಳ್‌ ಎಅಗಿ 
ಬಅಸಿಡಿಲ್‌ ಇಡುಮುಡುಕನೆ ಪೊಡೆದುದೆನಿಸಿ ಪಾಂಡ್ಕನ 
ರಥದ ಅಚ್ಚು  ಉಡಿದು ಅಟ್ಲಿತಟ್ಲ್‌  ಕೊಂಡುವು 


ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌: ಪಂಪಭಾ, 
೧3 ೮5) 

ಎಡೆವಟಿ - ಮಧ್ಯೆ ತುಂಡರಿಸಿಹೋಗು (ಹಿರಣ್ಯಗರ್ಭಬ್ರಹ್ಮರಿಂ 
ತಗುಳ್ಳು ಅವ್ಯವಚ್ಚೆನ್ನಮಾಗಿ ಬಂದ ಸೋಮವಂಶಂ ಈಗಳ್‌ 
ಎಮ್ಮ ಕುಲಸಂತತಿಗಂ ಆರುಮಿಲ್ಲದೆ ಎಡವಳೆದು 
ಕಿಡುವಂತಾಗಿರ್ದುದು: ಪಂಪಭಾ, ೧. ೮೪ ವ) 

ಎಡೆವಜಿಯದೆ - ಮಧ್ಯೆ ಜಾಗ ಬಿಡದೆ (ಸಭಾಮಂಟಪದೊಳ್‌ 
ಒಡ್ಡೋಲಂಗೊಟ್ಟು ಎಡೆವಜೆಯದೆ ಅವರವರವರ ಪಡೆದ 
ಪ್ರತಿಪತ್ತಿಗಳ೦ ಅಣಜಿದು ಇಕ್ಕಿದ ಲೋಹಾಸನ೦ಗಳೊಳಂ .. .. 
ಕುಳ್ಳಿರಿಸಿ: ಪಂಪಭಾ, ೯. ೨೮ ವ) 

ಎಡೆವಾತು - ನಡುವಣ ಮಾತು (ನಿನ್ನ ಪತಿಯಂ ಬರವೇಟ್‌ 
ಎಡೆವಾತನಟ್ಟಲೇಂ ಕದನದೊಳಾನೆ ಪೇಲ್ಬಪೆಂ: ಚಂದ್ರಪ್ರಪು, 
೬. ೨೪) 

ಎಡೆವಾಯ್‌ - ಮಧ್ಯೆ ಬರು (ಕರಡಿಯಂತೆ ಪಿರಿಯರ ನುಡಿಗೆ 
ಎಡೆವಾಯದೆ: ಧರ್ಮಾಮೃ, ೫. ೬೪ ವ) 


ಎಡೆವಿಡಿಸು - ಜಾಗ ಕೊಡು (ಸರಲೆನಿತು ಅನಿತುಮಂ ಎಡೆವಿಡದೆ 
ತಣೆದು ತಲೆಯಂ ತಣಿಯಾ: ಪಂಪಭಾ, ೧೨. ೧೬೭) 

ಎಡೆವುಗು - ಮಧ್ಯೆ ಪವೇಶಿಸು (ಗೆಡೆವಚ್ಚಿರ್ವರ್‌ ಮನಗೊಂಡು 
ಒಡನೊಡನೆ  ಓರಂತು ತಗುಳ್ಳು ರುಂಕರಿಸಿದೊಡೆ 
ಎಲ್ವಡಗಾಗೆ ಮೋದಲೆಂದಿರ್ದ ಎಡೆಯೊಳ್‌ ಗುರು ತನ್ನ 
ಮಗನಂ ಎಡೆವುಗವೇಲ್ದಂ: ಪಂಪಭಾ, ೨. ೭೩); 

ಎಡೆವೆಜು — ಸ್ಥಳವನ್ನು ಪಡೆ, ಅವಕಾಶ ಪಡೆ 
(ಎಡೆವೆತ್ತೊರ್ಮೆಯೆ ಮುಪ್ಪು ಕುತ್ತದೊಳಡಂಬಟ್ಟೊತ್ತೆ ಮತ್ತಲ್ಲಿ 
ಮೆಬ್‌ಡದೆ ಆರ್ತಣ್ಮೆ ತಪಕ್ಕೆ ಪೋಪ ಪದದೊಳ್‌; ಆದಿಪು, 
೨. ೩೮) 

ಎಡೆವೇಡು - ಜಾಗಕ್ಕಾಗಿ ಬೇಡು (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಣುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಯ್ಮೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟಿರ್ದನಂ: ಪಂಪಭಾ, ೩. ೩೧ ವ) 

ಎಡೆವೇಟಕ್‌ - ಕಾರಣವನ್ನು ತಿಳಿಸು (ನನಗೆ ಎಡೆವೇಟದೆ ಪೇಟ್‌ 
ಆರ್ಗೆ ಪೇಟ್ಟೌಂ: ಪಂಪಭಾ, ೪. ೬೧) 


ಎಡೆವೊತ್ತು - ಅದುಮು (ಮಸಗಿ ಬೆಸದಿರ್ದು 
ವಿವರಮನಸಿಯದಣಡೆವೊತ್ತಿ ಪೊಕ್ಕು ಕೆಲನಂ 
ಕೊರ್ಬುತ್ತೆಸೆದು ಬಿದಿರ್ದಾದೇಟ್ಲೀಟ್ಸ್‌ ಸಮಂಜಸನಿಕ್ಕಿ 
ಮಿಕ್ಕನರಿವಾಹಿನಿಯಂ: ಕವಿರಾಮಾ, ೧. ೬೬) 

ಎಡೆವೋಗು - ಸಂಕೇತಸ್ಥಾನಕ್ಕೆ ಹೋಗು (ಅಲರ್ಗಣ್ಣೊಳ್‌ 
ಸ್ಮರನಿರ್ದಪನಕ್ಕುಂ ಎಡೆವೋಪಾ  ಜೋಡೆ ಕಾಮಂಗೆ 


ಕಾದಲೆಯಕ್ಕುಂ: ಪಂಪಭಾ, ೪. ೮೪) 

ಎಡ್ಡ - ಸುಂದರ (ಭ್ರೂಲಾಸ್ಯಮ೦ ನೀಳ್ಬಪಾಂಗದ ಬೆಳ್ಳಿಂಗಳಂ 
ಎಡ್ಡಮಪ್ಪ ಕಬರೀವಿಸ್ತಾರಮ೦ ತೋಣಿದಳ್‌: ಆದಿಷು, ೧೧. 
೧೭) 


ಎಡ್ಡಮಾಗು - ಸುಂದರವಾಗು, ಶೋಭಿಸು (ನಾನಾಶಕ್ತಿಯರ್‌ 
ಬೇಡಿತಿಯರ ಎಸಕಮಂ ತಾಳ್ಪು ಕಣ್ಣೆಡ್ಡಮಾದರ್‌: ಶಬರಶಂ, 
ಸಿ 

ಎಡ್ಡಮಿಂಡಿ - ಚೆಲುವೆ ಹೆಣ್ಣು ಮೆಲ್ಲನೆ ಮರಳ್ಳು ಮಜ*ದೊಣಗಿದ 
ಎಡ್ಡಮಿಂಡಿಯರ ಮೇಲುದು ಸೆಳೆದು ಕುಸಿದು ಕೆಲಕ್ಕೆ 
ಎಟ್‌ದು: ಲೀಲಾವತಿ, ೩. ೨೦ ವ) 

ಎಣ್‌ - ಸಮಾಸವಾಗುವಾಗ ಎಂಟು ಎಂಬುದಕ್ಕೆ ಬರುವ ರೂಪ 
ನರನ ರಥಮಂ ಪಡುವು ಎಣ್ಣಾವುದುವರಂ ಸಿಡಿಲ್ಲಿನಂ ಎಚ್ಚು 
ಅಚ್ಚುಡಿಯೆ ಭುಜಬಲದ ಹರಿಯ ಉರದೆಡೆಯಂ ಬಿರಿಯೆಚ್ಚು 
ಮೆಜ್‌ದಂ ಅಳವಂ ಭೀಷ್ಮಂ: ಪಂಪಭಾ, ೧೧. ೨೦); 
ಎಣಿಕೆಮಾಡು (ಎಣ್‌ ಎನೆ ಲೆಕ್ಕಿಪುದುಂ: ರನ್ನ ನಿಘಂಟು, ೬) 

ಎಣಿಕೆ - ಲೆಕ್ಕ ಅಂದಾಜು (ಅಳತೆಗೆ ತೂಕಕ್ಕೆ ಎಣಿಕೆಗಂ 
ಒಳಗಾದುವು ಸಕಳವಸ್ತುಗಳ್‌ : ಆದಿಷು, ೧೦. ೫೫) 

ಎಣಿಕೆಗಟೆ - ಲೆಕ್ಕಕ್ಕೆ ಮೀರಿದ (ಎಣಕೆಗಟೆದ ಕರಿ ತುರಗ ವರೂಥ 
ಪದಾತಿಗಳುಮಂ ನೋಡಿ: ಆದಿಪು, ೧೪. ೨ ವ) 

ಎಣಿಕೆದಪ್ಪು - ಲೆಕ್ಕಾಚಾರ ತಪ್ಪು (ಕೆಳದಿಗೆ ಏವೆನೆಂಬುದುಂ 
ಅವಳ್‌ ಎಣಿಕೆದಪ್ಪಿಂದಕ್ಕೆ ತಕ್ಕುದಂ ಇಂತೆಂದಳ್‌: ಚಂದ್ರಪ್ರಪು, 
ಲ. ೭೪) 

ಎಣಿಕೊಳ್‌ - ಲೆಕ್ಕಹಾಕು (ಎಣಿಕೊಂಡ ಕಸವರಂ ತವನಿಧಿಯಂತೆ 
ತವದಿರ್ದ್ದಪ್ಪುದೆ. ನಿನ್ನ ಕೈಯಿಂದಂ ಕೊಳ್ಳೆ ಪೋಗಬ್ಬಾ: 
ವಡ್ಡಾರಾ, ಪು. ೧೭, ಸಾ, ೪) 

ಎಣಿಲ್‌ - ಸುಂದರಿ, ವೇಶ್ಯೆ (ಇರುಳ್‌ ತೋಟಲ್ಟು ಎಣಿಲ್ಲೆ 
ಒತ್ತೆಯಿಟ್ಟು ಪಟ್ಟಾತಂ: ಸುಕುಮಾಚ, ೭. ೨೭ ವ) 

ಎಣಿಸು - ಲೆಕ್ಕಹಾಕು (ಭುವನಜನಕ್ಕೆ ಅಳೆಯಲ್‌ ತೂಗಲ್ಕೆ 
ಎಣಿಸಲ್ಕೆ ಅಳುಂಬಮೆನಿಸಿದುವು ನಿನ್ನ ಗುಣಗಣಮರ್ಹಾ: 
ಆದಿಪು, ೧೦, ೫೪); ಪರಿಗಣಿಸು (ರಸಮಂ 
ಸೋದಿಸೆಯುರ್ಕಿನ ಪುಡಿಯೆನಿಪಾ ದುಷ್ಕವಿತೆಗಳನೆಣಿಸಲೇಕೆ 
ಈ ಕೃತಿಯೊಳ್‌: ಗಿರಿಜಾಕ, ೧. ೨೨) 

ಎಣೆ - ಸಮ (ಭೃಂಗೀನಿವಹದ ಗಣೆ ಗಣಿಗೆಣೆಯೆನೆ ಗವಾಕ್ಷಂ 
ಅಂಗಜನ ದೊಣೆಗೆ ತೊಣೆಯೆನಿಸಿರ್ಕಂ: ಆಚವರ್ಧ, ೧. 
೬೨) 

ಎಣೆಗಂ ತೊಣೆಗಂ - ಸರಿಸಮಾನಕ್ಕೆ (ಅಜೆಯದೆಯುಂ 
ವಿಚಾರಿಸದೆಯು೦ ನೃಪ ನೀಂ ನೆಗಟ್ಟನ್ನನಲ್ಲಯ್‌ ಆನಣಿವೆಂ 
ಅದಂತೆ ಕರ್ಣನ ಎಣೆಗಂ ತೊಣೆಗಂ ನೃಪರಾರುಮಿಲ್ಲ: 
ಪಂಪಭಾ, ೧೨. ೧೦೦) 

ಎಣೆಗೊಳ್‌ - ಸಮನಾಗು (ಗರ್ಜಿಸುತ ಅಣಿಯರಂ ಎಣೆಗೊಂಡ 
ಇಭಂಗಳಿಂ ಭರಿಕೈಗಳ್‌ ಪೆಣೆದಿರೆ ಕಾದಿಸಿ: ರಾಜಶೇವಿ, ೧೩. 
೮೬) 

ಎಣೆಬಲ - ಸಮಬಲ (ತಮದ ತೊಜ್‌ಯುಕ್ಕುವಂತೆ ಎಣೆಬಲಂ 
ನಡೆಯೆ: ಹರಿವಂಶ, ೧೧. ೬೨ ವ) 

ಎಣೆವಕ್ಕಿ - ಜೋಡಿಹಕ್ಕಿ, ಚಕ್ರವಾಕ (ಬಿರಯಿಗಳೆಂಬ 
ಎಣೆವಕ್ಕಿಗಳಂ ನಿರಂತರಂ ಮಖುಗಿಸುವಂತು ಕಟ್ಟಿಲೆಯನೀವ 
ಎಲೆವಳ್ಳಿಗಳೆತ್ತ ನೋಟೊಡ್ಬಂ: ಲೀಲಾವತಿ, ೬. ೧೧೨) 

ಎಣ್ಣಾವುದು - ಎಂಟು ಗಾವುದ (ನುಡಿವಳಿಗೆ ನರನ ರಥಮಂ 
ಪಡುವು ಎಣ್ಣಾವುದುವರ೦ ಸಿಡಿಲ್ವಿನಂ ಎಚ್ಚು ಅಚ್ಚುಡಿಯೆ 
ಭುಜಬಲದ ಹರಿಯ ಉರದೆಡೆಯಂ ಬಿರಿಯೆಚ್ಚು ಮೆಜ್‌ದಂ 
ಅಳವಂ ಭೀಷ್ಮಂ: ಪಂಪಭಾ, ೧೧. ೨೦) 

ಎಣ್ಣಾಸಿರ್ವರ್‌ - ಎಂಟು ಸಾವಿರ ಮಂದಿ (ಎಲ್ಲರುಮಂ 
ಆಚಾರ್ಕರ್‌ ಮಾಡಿ ದವಿಬವಿಷಯಕ್ಕೆ ಪೋಗಿಂ ಎಂದು 


೨೧೫ 


ವಿಶಾಖಾಚಾರ್ಕರೊಡನೆ ಎಣ್ಸಾಸಿರ್ವರ್‌ ರಿಸಿಯರಂ ಅಟ್ಟಿದರ್‌: 
ವಡ್ಡಾರಾ, ಪು ೮೮, ಸಾ ೨೨) 
ಎಣ್ಣೆಸೆ - ಎಂಟು ದಿಕ್ಕು (ಎಲ್ಲಿದಂ ಭೀಮಂ ಎಂದು ಎಣ್ಣೆಸೆಯಂ 


ನೋಡುತ್ತೆ ನಿಜಭುಜಗದೆಯಂ ತೂಗಿದಂ 
ಧಾರ್ತರಾಷ್ಟ್ರಂ: ಗದಾಯು, ೭. ೩೦) 

ಎಣ್ಣತ್ತು - ಎಂಬತ್ತು (ಎಂಟರ್ಕೆ: ಎಣ್ಣತ್ತು. ಎಣ್ಣಾಸಿರಂ, ಎಣ್ಣೆಸೆ: 
ಶಮ್ಹಮದ, ೨೦೦, ಪು 

ಎಣ್ಣಿತ್ತುನಾಲ್ಲರ್‌ -  ಎಂಬತ್ತನಾಲ್ಕು ಮಂದಿ (ಎಂಬ 
ಎಣ್ಣ್ಬತ್ತುನಾಲ್ವರ್‌ ಗಣಧರದೇವರುಂ 
ನಾಲ್ಪಾಸಿಜದೇಟ್ಲೂಜಯ್ದದಿಂಬರ್‌  ಸಕಳಪೂರ್ವದೇವರುಂ: 


ಆದಿಪು, ೧೬. ೪೦ ವ) 

ಎಣ್ಣತ್ತುನಾಲ್ದಾಸಿರದೆಣ್ಣತ್ತನಾಲ್ಲರ್‌  - ಎಂಬತ್ತುನಾಲ್ಕು ಸಾವಿರದ 
ಎಂಬತ್ತು ನಾಲ್ಕು ಮಂದಿ (ವಾದಿಗಳುಂ ಮೊದಲಾಗಿ 
ಎಣ್ಣತ್ತುನಾಲ್ಸಾಸಿರದೆಣ್ಬತ್ತುನಾಲ್ವರ್‌ ಮುನಿಪತಿಗಳುಂ: ಆದಿಷು, 
೧೬. ೪೦ ವ) 

ಎಣ್ಣರ್‌ - ಎಂಟು ಮಂದಿ (ವಾಯು ಯಕ್ಷೇಶನ ಕ್ರಮದಿಂ 
ಅವರ್‌ ಎಣ್ಬರ್‌ ಅಂತುತ್ತಮನೈ: ಕವಿರಾಮಾ, ೩. ೯೬) 

ಎಣ್ಣೆರಲ್‌ - ಎಂಟು ಬೆರಳು[ಗಳಷ್ಟು ಅಗಲವಾದ] (ನಿನ್ನ 
ದಯೆಗೆಯ್ದ ವೀರವಟ್ಟಮೆಂಬುದು ಎನಗೆ ಎಣ್ಣೆರಲ ಪಟ್ಟಂ 
ಎಂಬುದುಂ ಬದ್ದವಣಂ ಬಾಜಿಸಿ ಕರ್ಣನಂ 
ಕನಕಪೀಠದೊಳ್‌ ಕುಳ್ಳಿರಿಸಿ: ಪಂಪಭಾ, ೧೨. ೫೧ ವ) 

ಎತ್ತ - ಎಲ್ಲಿ, ಯಾವ ಕಡೆ (ಈ ಗಣಿದಮಂ ಎತ್ತಜೆಗು೦ ಅಶ್ರುತ 
ಪ್ರಕೃತಿಜನಂ: ಕವಿರಾಮಾ, ೧. ೮) 

ಎತ್ತಂ - ಎಲ್ಲೆಡೆಯೂ (ನಡೆದರ್‌ ಎತ್ತಂ 
ಪಾಡಿಯೊಳ್‌: ಕಬ್ಬಿಗಕಾ, ೨೫೩) 

ಎತ್ತಕ - ಸತ್ತಿಗೆ ಮರ (ಬೊಬ್ಬುಲಿ ಮಾವು ಅಂಬಟೆ ಕಕ್ಕೆ ಬಕ್ಕೆ 
ಬಕುಳಂ ಬೇವು ಎತ್ತಕ೦ ಕಿಂಶುಕಂ: ರಾಜಶೇವಿ, ೫. ೫೬) 

ಎತ್ತಣ - ಎಲ್ಲಿಯ (ಇನ್ನೆಲ್ಲಿಯ ಧೃತರಾಷ್ಟ್ರಂ ಎತ್ತಣ ಗಾಂಗೇಯಂ 
ಎಲ್ಲಿಯ ಸಂಧಿಕಾರ್ಯಂ: ಗದಾಯು, ೨. ೮ ವ) 

ಎತ್ತಣ೦ - ಎಲ್ಲಿಯವನು (ಎಲ್ಲಿದಂ ಎತ್ತಣ೦ ಎಂದು ಕರ್ಣನ 
ಕಳೇವರಮಂ ನೋಡಿ ನೋಡಲಾಜದೆ ಕಣ್ಣಳ೦ ಮುಚ್ಚಿ: 
ಪಂಪಭಾ, ೧೩. ೫೮ ವ) 

ಎತ್ತಣದು - ಎಲ್ಲಿಯದು (ಚದುರಿದು ಎತ್ತಣದು ಆಕೆಗೆ ಎಂದು 
ಕಣ್ಣೊಂಡ ವಿಲಾದಿಂ: ಅಜಿತಪು, ೬. ೧೧೭) 

ಎತ್ತಲ್‌ - ಎಲ್ಲಿ, ಎಲ್ಲ ಕಡೆಯೂ (ಶಂಖನಿಸ್ತನದಿಂದ ಅತ್ತಲುಂ 
ಇತ್ತಲು೦ ಸೊಗಯಿಸುಗು೦ ಸೊಗಯಿಸುಗುಂ: ಸುಕುಮಾಚ, 
೯. ೫೯) 

ಎತ್ತಜಿತತ್ತಜ - ಅಸ್ತವ್ಯಸ್ತತೆ (ಹಜಗವಿಗಳ ಕಬ್ಬಂಗಳ 
ಹೊಜಗಳಿಕಗಕರದ ಹೊಲಿಗೆ ಬಿರ್ಚಿದೊಡೆ ಎಲ್ಲಂ ಬಜೆ 
ತಾಜೆಗ ಬೀಜೆಗಂ ಎತ್ತಣ ತತ್ತಣ ಎಕ್ಕಸಕ್ಕಂ ಅಸ್ತವ್ಯಸ್ತಂ: 
ಗಿರಿಜಾಕ, ೧. ೨೩) 

ಎತ್ತಾನುಂ - ಯಾವಾಗಲಾದರೂ (ಆ೦ ಬದರಿಕಾಶ್ರಮದ 
ಉಪವನದೊಳಿರ್ಪೆ೦ ಅಲ್ಲಿಗೆ ಎತ್ತಾನುಂ ಬಂದಿರಪ್ಪೊಡೆ 
ಎನ್ನಾರ್ಪ ಶಕ್ತಿಯಿಂ ಭಕ್ತಿಗೆಯ್ದೆಂ: ಪಂಚತಂತ್ರ, ೧೭೯ ವ) 

ಎತ್ತಿಸು - ಮೇಲೆ ಹಿಡಿಸು (ದ್ವಜಪತಾಕೆಗಳನೆತ್ತಿಸಿ: ವಡ್ಡಾರಾ, ಪು. 

೮೩. ಸಾ. ೨೭) 

- ದಾಳಿ ಮಾಡು (ಉಸುರದೆ ಎತ್ತು ಅರಿಸೈನ್ಯದ ಮೇಲೆ 
ಪಾರ್ಥ ಬಂಧುಗಳೆನವೇಡ: ಸಮಯಪ, ೧೦. ೧೬೩) 


ಬೀರರ್‌ ಆ 


ಎತ್ತು 


ಎತ್ತುಂಗೋಲಂ - ಹರಿತವಾದ ಬಾಣದಂತೆ ಅಪಾಯಕಾರಿ 


(ಇವನೆತ್ತುಂಗೋಲ೦ ನೀಮಿವನ೦ ನಂಬದಿರಿಂ ಎಂದು 
ಕ೦ಡವರ್ಗಳ್ಗಾಜುವರ್‌: ಸಮಯಪ, ೫. ೪೧) 

ಎತ್ತೆತ್ತ - ಏನೇನು (ಮನದೊಳ್‌ ಮುಂ ಪುದಿದಿರ್ದ 
ಕೋಪಮನಿತುಂ ತೂಳ್ಜಾಗಳ್‌ ಎತ್ತೆತ್ತ ಗೆಯ್ದೆನಿದಂ 
ತಮ್ಮನೊಳ್‌ ಎಂಬುದೊಂದುಪಶಮಂ ಕೈಗಣ್ಣಿ ಆದಿಷು, 
೧೪. ೧೩೨) 


ಎದೆಗುದಿಪ - ಎದೆಗುದಿತ, ಹೃದಯ ವೇದನೆ (ಒದೆವಡೆದ 
ಅಸುಗೆ ತಳಿರ್ತ ಎದೆಗುದಿಪಮ೦ ಒದವಿಸುವೊಡೆ ಆರೊ 
ಬಾರಿಪರ್‌: ಲೀಲಾವತಿ, ೧೧. ೪೮) 

ಎನ್‌ - ಮಾತಾಡು (ಎನ್‌-ಭಾಷಣೇ: ಶಬ್ದಮದ, ಧಾ, ೪೩೧); 
ಆಗಿದ್ದೇನೆ (ಕವಿ ಕೇಶವನೆಂ ಯೋಗಿಪ್ರವರ ಮಲ್ಲಿಕಾರ್ಜುನ 
ಸುತನೆಂ: ಶಬ್ದಮದ, ೨) 

ಎನತು - ನನ್ನದು (ನೀನೀಯೆ ಬಂದುದೆನಗೆ ಇದಂ ಎನತು 
ಎಂದು ಏಂ ನಿನಗೆ ಬಗೆಯಲಪ್ಪುದೆ: ಆದಿಪು, ೧೪. ೧೪೪) 

ಎನತ್ತು - ನನ್ನದು (ದ್ವಿರ್ಭಾವಕ್ಕಕೆ: ಮುನಿಸಿದು ನಿನತ್ತು ಸೈರಣೆ 
ಎನತ್ತು ಕೆಳದಿಗೆ ತನನತುಸಂದೆಸುವೆಸಕಂ: ಶಬ್ದಮದ, ೧೫೮ 
ಪ್ರ ೨) 

ಎನಸು೦ - ಎಷ್ಟೋ, ತುಂಬ (ಕುರುರಾಜ೦ ವಿದ್ಯಾಧರಕರಣದೆ 
ನೆಗೆದು ಅಂಬರಕ್ಕೆ ಗದೆಯಂ ಕ್ರಮದಿಂ ತಿರುಪೆ ಧರಾಚಿಕ್ರಂ 
ಕೋವರಚಕ್ತಂ ತಿರಿವ ತೆಜದೆ ತಿರಿದತ್ತು ಎನಸುಂ: ಗದಾಯು, 
೮. ೨೪) 

ಎನಿತಾನುಂ - ಎಷ್ಟೆಷ್ಟೋ, ಹಲವು ಬಗೆಗಳಲ್ಲಿ (ಎಂದು 
ಎನಿತಾನುಂ ತೆಳದೊಳ್‌ ಅಳಿಪಿನ ಲಲ್ಲೆಯ ಜೆಲ್ಲದ ಪುರುಡಿನ 
ಮುಳಿಸಿನ ನೆವದ ಪಡೆಮಾತುಗಳಂ ನುಡಿದುಂ ಕಾಲ್ವಿಡಿದುಂ 
ಅಚಳಿತಧೈರ್ಯನ ಮನಮಂ ಚಲಿಯಿಸಲಾಣದೆ: ಪಂಪಭಾ, 
೭೯೪ ವು 


ಎನಿತು - ಎಷ್ಟು (ಆಗಳಾ ತಾರಾಗಣಂಗಳ್‌ ದಿಶಾವನಿತೆಯರ 
ಮಕುಟಮಾಣಿಕಂಗಳಂತೆ ಎನಿತು ಬೆಳಗಿಯು೦ ಕಟ್ಟಲೆಯಂ 
ಅಲೆಯಲಾಅವಾದುವು: ಪಂಪಭಾ, ೪. ೪೯ ವ) 

ಎನಿತ್ತು - ಎಷ್ಟು (ಎನಿತ್ತೆನಿತ್ತಂಬುಜಪತ್ರನೇತ್ರೆಯಾ ಘನಸ್ತನಂಗಳ್‌ 
ಬಳೆಗುಂ ಕಿರಾತೆಯಾ: ಕಾವ್ಯಾವಲೋ, ೩೫೯) 

ಎನಿಬರಾನು೦ - ಎಷ್ಟೋ ಜನ (ನ೦ಟರಪ್ಪ ಅಶ್ವಗೀವ ವಿದ್ಯುನ್ಮಾಲಿ 
ನೀಲಾದಿಗಳಪ್ಪ ಪ್ರಭೃತಿಗಳ್‌ ಎನಿಬರಾನು೦ ಮುರಾಂತಕನಂ 
ಬಂದು ತಾಗಿದೊಡೆ: ಪಂಪಭಾ, ೬. ೬೪ ವ) 

ಎನಿವಿರಿದು - ಎಷ್ಟು ದೊಡ್ಡದು (ಕುಸುಮಕೋಮಳೆಯ ಈ 
ವಿರಹಾಗ್ನಿಯಿಂದಂ ಇನ್ನೆನಿವಿರಿದಪ್ಪ ಅವಸ್ಥೆಯುಮಂ 
ಎಯ್ದುಗುಮೋ: ಆಚವರ್ಧ, ೪. ೪೦) 

ಎನಿಸು - ಎನ್ನುವಂತೆ ಮಾಡು, ಅನ್ನಿಸು (ನೆಗಣ್ಟಾದಿ 
ಕ್ಷತ್ರಿಯರೊಳ೦ ಇಲ್ಲೆನಿಸುದುದೀ ತ್ರಿಜಗದೊಳ್‌ ಎಸಗಿದ 
ಎಸಕ೦ ಅರಿಕೇಸರಿಯಾ: ಪಂಪಭಾ, ೧. ೨೧); ಎಷ್ಟು 
(ಎನಿಸು ಶಕ್ತಿಯುಳ್ಳೊಡಂ ಔಷಧಂ ತಜಂಟುದಲೆಯೊಳ್‌ 
ರೋಮಮಂ ಪುಟ್ಟಿಸಲಾರದು: ಧರ್ಮಾಮೃ, ೭. ೩೯ ವ) 

ಎನು - ಹೇಳು (ಎಂದು ತನ್ನ ಮನಮನಣಿದು ಮುಟ್ಟಿ ನುಡಿದ 
ಕೆಳದಿಯ ನುಡಿಗೆ ಪೆಅತೇನುಮ೦ ಎನಲಜೆಯದೆ: ಪಂಪಭಾ, 
೪. ೬೪ ವ) 


೨೧೬ 


ಎನೆ - ಎನ್ನಿಸುವಂತೆ, ಎಂದು ತೋರುವಂತೆ (ಪುಸಿ ಎನೆ 

ರಥಮಂ ಹರಿ ಚೋದಿಸುವಂತೆವೊಲಿರ್ದು ಅದೆಂತು ನರನಂ 

ಗೆಲಿಪಂ ವಿಸಸನದೊಳ್‌: ಪಂಪಭಾ, ೧೨. ೯೧) 

ಎನೆಯೆನೆ - [ಎನೆ*ಎನೆ] ಎಂದು ಹೇಳಲು (ಎನೆಯೆನೆ 
ಬಾಷ್ಟವಾರಿ ಪುಳಕಂಬೆರಸು ಒರ್ಮೆಯೆ ಪೊಣ್ಮೆ ಮುನ್ನೆ 
ನೀವೆನಗಿದನೇಕೆ ಪೇಟ್ಟೆರೊ: ಪಂಪಭಾ, ೯. ೬೮) 


ಎನ್ನ - ಎನ್ನುವೆಯಾ? (ಅರರೀಪುಟಮೆರಡು೦ ಜೀರ್ಗರೆದು 
ಮರಲ್ಪಂದಮೆಂತುಟಾಯ್ತು ಎನ್ನ ಭಯಂಕರ 
ದಂಡರತ್ನಹತಿಯಿಂ ಗಿರಿ ನೊಂದು ನರಳ್ಳ 


ಮಾಟ್‌ಯಂತಾಯ್ರಾಗಳ್‌: ಆದಿಷು, ೧೩. ೩೭); ನನ್ನ 
(ಅಸದಾಗ್ರಹಮ೦ ಬಿಸುಡುವುದೊರ್ಮೆಗೆ ಮಜ"ವುದು ಎನ್ನ 
ದುರ್ವಿಳಸನಮಂ: ಆದಿಪು, ೧೪. ೧೩೧) 

ಎನ್ನಂ - ಎಂತಹುದು (ಪತಿವ್ರತಾಗುಣದಿ೦ ಅಗ್ಗಳಮಾವುದುಂಟಿ 
ಜಾನಕೀದೇವಿಗೆ ರಾವಣಂ ಮುಳಿದು ಮಾಟ್ಬ ಉಪಸರ್ಗಂ 
ಎನ್ನಮಾದೊಡಂ ಬೇವಸಮಂ ಮನಕ್ಕೆ ತರಲಾಜವೆ: 
ಪಂಪರಾ, ೧೧. ೧೬೭) 

ಎನ್ನ ಗೆಯ್ದ - ನಾನು ಮಾಡಿದ (ಎನ್ನ ಗೆಯ್ದ ಕಾಮಾಕ್ರಾಂತಕ್ಕೆ 
ಕಾಮಕೃತಮೇಂ ಪಿರಿದಲ್ಲು: ಪಂಪಭಾ, ೧. ೧೧೨ ವ) 

ಎನ್ನನ್‌ - ಎಂಥವನು (ಪರಮಾತ್ಮಂ ಎನ್ನನ್‌ ಎಂದೊಡೆ 
ಚರಮಾಂಗಪ್ರಮಿತಂ ಅಖಿಲಲೋಕ ಸಮಾನಂ ನಿರವಯವಂ 
ನಿತ್ಯಂ: ಯಶೋಧಚ, ೪. ೨೯) 

ಎನ್ನನಾದೊಡಂ -. ಎಂತಹವನಾದರೂ 
ಅಚೆವಿರಪ್ಪುದಜೆಂ ಎನ್ನನಾದೊಡಂ 
ಪಂಚತಂತ್ರ, ೮೭ ವ) 

ಎನ್ನರ್‌ - ನನ್ನವರು (ಅಣಿದೆಂ ಸೋದರರೆಂದು ಪಾಂಡವರಂ 
ಇನ್ನೆಂತು ಎನ್ನರಂ ಕೊಲ್ವೆಂ: ಪಂಪಭಾ, ೯. ೭೧) 


(ರಾಜನೀತಿಯಂ 
ಮನ್ನಿಸವೇಟ್ಟುದು: 


ಎನ್ನರುಂ - ಎಂತಹವರೂ (ಎನ್ನರು೦ ತೀವಿ ತಳ್ತಿವಳೀ 
ಕುಚಂಗಳಂ ಅಟ್ಕಜೆಂದ ಅಮರ್ದಷ್ಟಿ ಪೋಗು ಆವ 
ಉಪಾಯದೊಳಾದೊಡಂ ನೆರೆದಲ್ಲದಿನ್ನಿರೆನೀಕೆಯೊಳ್‌: 


ಪಂಪಭಾ, ೮. ೬೩); ಯಾರೂ (ನಿನ್ನ ಉತ್ಪತ್ತಿಯಂ 
ಇಂತೆಂದು ಎನ್ನರುಂ ಅಣಂ ಅಜೆಯರ್‌ ಅಜೆವೆನಾಂ 
ಸಹದೇವಂ ಪನ್ನಗಕೇತು ದಿನೇಶ೦ ನಿನ್ನಂಬಿಕೆ ಕೊಂತಿ 
ಇಂತಿವರ್‌ ನೆಜ್‌ ಬಲ್ಲರ್‌: ಪಂಪಭಾ, ೯. ೬೬) 

ಎನ್ನರೊಳಂ - ಎಂಥವರಲ್ಲೂ (ಸವಿಯೊಳ್‌ ನಿನ್ನಂ ಮೆಚ್ಚಿಪೆಂ 
ಎಡಣಿದೊಡೆ ಎನ್ನರೊಳ೦ ಮಲ್ಲಂ ಒರ್ವ ವಲ್ಲಲನೆಂಬೊಂ: 
ಪಂಪಭಾ, ೮. ೫೪) 

ಎನ್ನಿರ್ಪ - ನಾನಿರುವ (ನಿನ್ನೆಂದಂತುಟಿ ಮೋಕ್ಷಕ್ಕೆ ಎನ್ನಿರ್ಪಿರವು 
ಅಘಟಮಾನವೈಹಿಕದ ತೊಡರ್ಪು ಎನ್ನಿರವಿನೊಳುಂಟು: 
ಪಂಪಭಾ. ೮. ೪) 

ಎನ್ನೆಗಂ - ಎಲ್ಲಿಯವರೆಗೆ (ಇದು ಸಹಜಂ, ಅನ್ನೆಗಂ ಎಯ್ದುಗುಂ 
ಎನ್ನೆಗಮುದಾತ್ರಮುಕ್ತಿಶ್ರೀಯಂ: ಆದಿಷು, ೯. ೫೨) 

ಎನ್ನೆವರಂ - ಎನ್ನೆಗಂ (ಗಕಾರ ಲೋಪಕ್ಕೆ: ಎನ್ನೆವರಂ ಸಿರಿ 
ತಮಗುಂಟನ್ನೆವರಂಸೇವ್ಯರಲ್ತೆ ಖಳರುಂ: ಶಬ್ದಮದ, ೨೫೯, 
ಪ್ರ ೧) 

ಎನ್ನೊಂದಿಗರ್‌- ನನ್ನಂಥವರು (ಆತ೦ ಕೇಳ್ದಪಂ 
ಸದ್ಭಾವಂಬೆತ್ತು ಉಪದೇಶಮಂ ಕೆಳೆಯ 
ಎನ್ನೊಂದಿಗ೦ ಕೇಳ್ವನೇ: ಕಾದಂಸಂ, ೪. ೬೬) 


ನನ್ನ 


ಪೇಟ್‌ 


ಎಬ್ಬಟ್ಟು - ಬೆನ್ನಟ್ಟು (ಇರದೂರೂರ ಪೊಲಂಗಳೊಳ್‌ ಸುಟೆವರಂ 
ಸೀಟ್ಟಿಕ್ಕುತುಂ ಬಟ್ಟೆವೋಪರಂ ಎಬ್ಬಟ್ಟಿ ಕೊಲುತ್ತುಂ ಆಂತ 
ಭಟರಂ ತುತ್ತೆತ್ತುತಂತಿರ್ದ ಸಿಂಧುರವಿದ್ದಿಡ್ಕಯದಿಂದ 
ಸಿಂಧುವಿಷಯಂ ಪಾಟಾಗೆಯುಂ: ಶಾಂತೀಶ್ನಷು, ೩. ೭) 

ಎಮ - ಒಪ್ಪಿಗೆ ಸೂಚಕ ಪ್ರತ್ಯಯ (ಅಂಗೀಕಾರಾರ್ಥದ ಎಮ 
ಶಬ್ದಕ್ಕಂ ಗಡಾರ್ಥಕ್ಕಮಾದೇಶಮಾದ ಅಕಾರಕ್ಕಂ ಸ್ವರಂ 
ಪರಮಾಗೆ ಸಂಧಿಯಿಲ್ಲ: ಶಬ್ದಮದ, ೬೭, ವೃತ್ತಿ; ಹಾರೈಕೆ 
ಸೂಚಕ (ನಿಮಗಕ್ಕೆಮ ಅಬ್ದ್ಬಗರ್ಭನಾಯು೦ ಶ್ರೀಯುಂ: 
ಶಬ್ದಮದ, ೬೭, ಪ್ರ, ೫) 

ಎಮೆ - ಎವೆ, ಕಣ್ಣುರೆಪ್ಪೆ (ಮದನ ದವಾನಲಾರ್ಜಿ ತನುವಂ 
ಸುಡೆ ತಳ್ಳ ಎಮೆಯೊಳ್‌ ಪಳಂಚಿ ಬೀಗಿದ ಬೆಳರ್ವಾಯೊಳ್‌ 
ಉಚ್ಚಳಿಸಿ .. .. ಎಯ್ದಿದುವು ನೇತ್ರಜಲಬಿಂದುಗಳ್‌ ಆಕೆಯ 
ನಿಮ್ನನಾಭಿಯಂ: ಪಂಪಭಾ, ೫. ೯) 

ಎಮೆದುಣುಗಲ್‌ -  ರೆಪ್ಲೆಗೂದಲ ಸಾಲು (ತುಂಬಿದ 
ಪೆಜ್‌ಯಿನೊಗೆದ ನೆಯ್ದಿಲಂತೆ ಎಮೆದುಜುಗಲ್‌ ಎಜಿಗೆ: 
ಲೀಲಾವತಿ, ೧೦. ೮೦ ವ) 

ಎಮೆಯಿಕ್ಕು - ರೆಪ್ಪೆ ಮಿಟುಕಿಸು (ಎಮೆಯಿಕ್ಕದೆ ನೀಡು೦ ನೋಡಿ: 
ಆಚವರ್ಧ, ೧. ೯೭) 

ಎಮೆವೊಟ್‌್‌ - ರೆಪ್ಪೆಯ ಭಾರ (ಕಣ್ಣೀರಪೂರದೊಳ್‌ ಮುಳುಗಿದ 
ಎಮೆವೊಜಟ್‌ಯಂ ಆನಲ್‌ ಆಣದೆ ಅಳವಚಿದ ಕಣ್ಣಳಿಂ: 
ಆಚವರ್ಧ, ೯. ೬೬ ವ) 

ಎಮ್ಮಂದಿಗರ್‌ - ನಮ್ಮಂಥವರು (ಎಮ್ಮಂದಿಗರ್‌ ಪ್ರಣಾಮದೊಳೆ 
ಪುಣ್ಯಮಂ ಪಡೆವರ್‌: ಆದಿಷು, ೧೩. ೯೦) 

ಎಮ್ಮಾಳ್ವ - ನಾವು ಆಳುವ (ರಪಣಮಂ ತೋಟೆಯುಂ ಒತ್ತೆಯಂ 
ಉಗ್ಗಡಿಸಿಯು೦ ಆಡಿಂ ಎನೆ ಪೆಅತೇನುಪಾಯಮಿಲ್ಲದೆ 
ಎಮ್ಮಾಳ್ವ ನೆಲನೊತ್ತೆಯೆಂದೊಡೆ: ಪಂಪಭಾ, ೭. ೩ ವ) 

ಎಮ್ಮುಳ್ಳದು - ನಮ್ಮಲ್ಲಿರುವುದು (ಎಮ್ಮುಳ್ಳುದಂ ನೆಜ್‌ ಕೊಂಡು 
ಎಮ್ಮಯ ಬಾಟ್ಸ್‌ಯೊಳ್‌ ನಿಜೆಸುವಂ ನೀಂ ಎಂದು ತಂದಿತ್ತು 
ಕೆಯ್ದೆಜ್‌ಯಿ೦ ಕೊಟ್ಟು ಅಳವಟ್ಟ ಸಾರಧನಮಂ: ಪಂಪಭಾ, 
೬. ೩೦) 

ಎಮ್ಮೆವೋಜೆ - [ಎಮ್ಮೆೇ-ಪೋಿ] ಕೋಣ 
(ಎರಡೆಮ್ಮೆವೋಟೆಯೊಳ್‌ ಪೂಡಿದ ಪನ್ನಿರ್ಕಂಡುಗದಕ್ಕಿಯ 
ಕೂಟುಮಂ ಅದರ್ಕೆ ತಕ್ಕ ಪರಿಕರಮುಮಂ ಒರ್ವ ಮಾನಸಂ 
ಕೊಂಡು ಪೋಪಂ: ಪಂಪಭಾ, ೩. ೨೫ ವ) 

ಎಯ್‌ - ಮುಳ್ಳುಹಂದಿ, ಎಕ್ಕಲ (ಪೊಳೆದು ಪರಿವ 
ಪೊಳೆವುಲ್ಲೆಗಳುಮಂ ತಲೆಯಂ ಕುತ್ತಿ ವಿಶಾಲಂಬರಿವ 
ಕರಡಿಗಳುಮ೦ ಅಡಂಗಿ ಪರಿವ ಪುಲಿಗಳುಮ೦ ಸೋಂಕಿ 
ಪರಿವೆಯ ಎಯಳುಮಂ ತಡಂಮೆಟ್ಟಿ .. ಪಲವನೆಚ್ಚು: 
ಪಂಪಭಾ, ೫. ೪೮ ವ) 

ಎಯ್ತರ್‌ - ಐತರು, ಬರು, ಹತ್ತಿರ ಬರು (ರಕ್ಷಿಸವೇಟ್ಕುಂ ಆವ 
ತೆಣದಿಂದಸುವಂ ನಿನ್ನಲ್ಲಿಗಾತಂ ಎಯ್ತರ್ಪಿನೆಗಂ: ಕಾದಂಸಂ, 
೪. ೧೧೦) 


ಎಯ್ದಿಸು -.. ತಲುಪುವವಂತೆ ಮಾಡು (ತನ್ನ 
ದುಸ್ಪಹಾವಸ್ಥಾಂತರಮನಣೆಪಿ ನೀನೆನ್ನಂ ನಿನ್ನ 
ಗಗನಗಾಮಿನೀವಿದ್ಯೆಯಿಂ ಉತ್ತರಕುರುವನೆಯ್ದಿಸು 


ಎಂದು ನಿಜನಂದನಂಗೆ ಪೇಲ್ಟೊಡೆ: ಆದಿಷು, ೨. ೧೪ ವ); 
ಸಾಗಿಸು (ಆಯ್ದನೆಯ ಜಲಧಿವರಮಿರದೆಯ್ದುವ ಮೊಗೆವಂತೆ 
ಮೊಗೆದುಂ ಓರೊರ್ಬರ ಕೈಗೆಯ್ದಿಸುವ ಬೇಗಮಂ: ಆದಿಷು, 
೭೮) 


೨೧೭ 


ಎಯ್ದು - ಪ್ರಾಪ್ತವಾಗು (ಇದು ಸಹಜಂ, ಅನ್ನೆಗಂ ಎಯ್ದುಗುಂ 
ಎನ್ನೆಗಮುದಾತ್ರಮುಕ್ತಿಶ್ರೀಯಂ: ಆದಿಪು, ೯. ೫೨); 
ಸಮರ್ಥವಾಗು (ಪದೆದು ನಿರೀಕ್ಷಿಸಲ್‌ ಪೊಗಟಲ್‌ ಎಯ್ದವು 
ತಮ್ಮಯ ನೇತ್ರಜಿಷ್ಟೆಗಳ್‌: ಶಾಂತೀಶ್ವಪು, ೧. ೧೦೪) 

ಎಯ್ದೆ - ಐದೆ, ಚೆನ್ನಾಗಿ (ಧರಾತಳಮಂ ಒಲ್ಲಣಿಗೆಯಂ ಪಿಟಿವಂತೆ 
ತಳಂ ಎಯ್ದೆ ಸುರುಳ್ದಿನಂ ಮುಯ್ಕೇಟು ಸೂಟ್‌ ಪಿಟೆದ 


ಸಾಹಸಮುಂ: ಪಂಪಭಾ, ೧೨. ೪೮ ವ); ಅಯ್ದೆ 
[ಸುಮಂಗಲಿ] (ತಳಿರ್ಗಳಸಂ ಮುಕುಂದ ರವಂ ಎತ್ತಿದ 
ಮುತ್ತಿನ ಮಂಟಪಂ ಮನಂಗೊಳಿಪ ವಿತಾನಪಚ್ಚೆ_ 


ಪಸುರ್ವಂದಲೊಳ್‌ ಒಲ್ಬು ಎಡೆಯಾಡುವ ಎಯ್ದೆಯರ್‌: 
ಪಂಪಭಾ, ೧. ೧೦೭) 


ಎಯ್ದೆ ಪಾಯ್‌ - ಮುಟ್ಟುವಂತೆ ನುಗ್ಗು (ದೆಸೆಗೆತ್ತಂ 
ಗಜಜುತ್ತುಮಿರ್ಪ ಪುಲಿಯಿ೦ ನೀಳಾಭ್ರಮಂ ದಂತಿಗೆತ್ತು 
ಸಿಡಿಲ್ಬು ಆಗಸಕೆ ಎಯ್ದೆ ಪಾಯ್ವ ಪಲವುಂ 
ಸಿ೦ಗ೦ಗಳಿಂದೆತ್ತಗುರ್ವಿಸಿ: ಪಂಪಭಾ, ೭. ೨೬) 

ಎಯ್ದೆವರ್‌ - ಸಮೀಪಿಸು (ಗ೦ಂಗಾಜಲಕ್ರೀಡಾಸಕ್ತಚಿತ್ತನಾಗಿ 


ತತ್ತರಿಸರಪ್ರದೇಶಮಂ ಎಯ್ದೆವಂದು: ಆದಿಷು, ೧೧. ೧೩೯ 
ವ) 

ಎಯ್ಯಮೃಗ - ಮುಳ್ಳುಹಂದಿ (ಶಲಲಿ ಶಲ್ಯಕನೆಯ್ಯಮೃಗಮಕ್ಕುಂ: 
ಯಶೋಧಚ, ೩. ೪೬) 

ಎರ - ಎಲಚಿ ಮರ (ನೇಳಲ್‌ ಎರಂ ಪಾದರಿ ತಾಜ್‌ ತಂಡಸು 
ಬಿಳಿಲ್‌ ಬಲ್ಮತ್ತಿ ಬೇವತ್ತಿ ಸೆಳ್ಳೆಲವಂ ಸಂಪಗೆ ತುಂಬುರಂಬಡೆ 
ಒವು೦ಗು ಇಮ್ಮಾವು ಕಕ್ಕಿಮ್ಮರಂ: ಪಾರ್ಶ್ವನಾಪು, ೧೨. ೫೮) 

ಎರಂಗುಡು - ಕಡಕೊಡು (ಎಟಕುಳಿಗೊಳ್ಳಂಗೆ 
ಎರಂಗೊಟ್ಟಂತಾಯ್ತು: ನೇಮಿನಾಪು, ೬. ೭೦ ವ) 

ಎರಕ - ಅಚ್ಚು (ಎರಕಕ್ಕೆ ಬಿಟ್ಟ ಕರುವಿನಂತೆ ಮಖುಗುವಂತೆ 
ಇರ್ದು: ಧರ್ಮಾಮೃ, ೧. ೧೨೫ ವ) 

ಎರಡಂ ನುಡಿ - ಎರಡು ಮಾತನ್ನಾಡು, ಮಾತಿಗೆ ತಪ್ಪು 
(ಕಿಡುಗುಮೆ ರಾಜ್ಯಂ ರಾಜ್ಯದ ತೊಡರ್ಪದೇವಾಟ್‌ ನನ್ನಿಯ 
ನುಡಿಯಂ ಕಿಡೆ ನೆಗಟ್‌ ನಾನುಮೆರಡಂ ನುಡಿದೊಡೆ 
ಹರಿಹರಹಿರಣ್ಯಗರ್ಭರ್‌ ನಗರೇ: ಪಂಪಭಾ, ೧. ೮೨) 

ಎರಡಟಿ - ಕಪಟವರಿ (ತನಗೆರಡಚೆಯದೆ ಒಲ್ಬ ನಲ್ಲಳಂ 
ಏತಜಸಳಪ್ಲೊಡಂ ಏವಮಂ ಮಾಡದೆ: ಪಂಪಭಾ, ೪. ೯೨ 
ವ) 

ಎರಡಿರು - ಇಬ್ಬಗೆಯಾಗು, ದ್ರೋಹ ಬಗೆ (ಮಹಜುಗುವೆನಾನಿವಳ್ಗೆ 
ಇವಳ್‌ ಅವಂಗೆರಡಿಲ್ಲದೆ ನಲ್ಲಳ್‌: ಆದಿಷು, ೧೨. ೨೯) 

ಎರಡು - ಕಾರ್ಯ ಅಕಾರ್ಯ ಅಥವಾ ಪಾಪ ಪುಣ್ಯ 
(ಪರಿಕಿಪುದು ಒಂದಳೆಂದೆ ಎರಡಂ ಶತುಕೊಳ್ಳುದು 
ಮೂಜ್ದಿಂದೆ ನಾಲ್ಕರಿದಜೆದು ಅಯ್ದಣೆಂದೆ ನೆಜ್‌ ಕಲ್ಪುದು 
ನಿರ್ಣಯಂ ಆಉಯೊಳ್‌ ಪರಿಣತನಪುದು ಏಟಉಖೊಳಂ 
ಒಂದದೆ ನಿಲ್ವುದು: ಪಂಪಭಾ, ೧೩. ೬೬) 

ಎರಡುಂ ಕಾಲ - [ಜೈನ] ಮಧ್ಯಮಖಂಡದಲ್ಲಿನ ಮುಖ್ಯ ಮತ್ತು 


ವ್ಯವಹಾರ ಎಂಬ ಎರಡು ಬಗೆಯ ಕಾಲಗಣನೆ 
(ಭರತಕ್ಷೇತ್ರಮಧ್ಯ ಮಧ್ಯಮಖಂಡದೊಳ್‌ ಮುಖ್ಯ 
ವ್ಯವಹಾರಮೆಂಬೆರಡು ಕಾಲದೊಳಗೆ ಆದಿಮಧ್ಯಾವಸಾನ 


ವಿರಹಿತಮುಂ: ಆದಿಪು, ೬. ೪೮ ವ) 
ಎರಡುಗೇಳು - ಒಂದೇ ಸಲ ಹೇಳಲು ಅವಕಾಶವೀಯದೆ 
(ವಿದ್ಯಾಧರರರ್ಗೆಲ್ಲಂ ಬಟೆಯನಟ್ಟುವುದುಂ ಎರಡುಗೇಳದೆ 


ತಂತಮ್ಮ ಮಹಾವಿಭೂತಿಯಿಂದೊದವಿ: ಧರ್ಮಾಮೃ, ೮. 


೧೧೧ ವ) 

ಎರಡುಗೊಳ್‌ — ಎರಡನೆಯದನ್ನು ತೆಗೆದುಕೊ 
(ದರ್ಪಕ್ಕೊಂದುಗೊಳ್‌ ಮತ್ಸಹೋದರರಂ ಕೋಪದೆ 
ತಿಂದುದರ್ಕೆ ಎರಡುಗೊರ್ಳ: ಗದಾಯು, ೮. ೧೮) 
ಎರಡನ್ನು ತೆಗೆದುಕೊ. (ಮತ್ತಹೋದರರಂ ಕೋಪದೆ 


ತಿಂದುದರ್ಕೆ ಎರಡುಗೊಳ್‌: ಗದಾಯು, ೮. ೧೮) 

ಎರಡುವರೆ ದ್ವೀಪ. - ಜಂಬು, ಧಾತಕಿ, ಮತ್ತು ಪುಷ್ಕರಾರ್ಧ 
ಎಂಬ ದ್ವೀಪಗಳಲ್ಲಿ ಮಾತ್ರ ಮಾನವರು ಜೀವಿಸುತ್ತಾರೆ 
(ಎರಡುವರೆದ್ವೀಪ೦ ವ್ಯಂತರ ಮಾನವ ರ್ತಿರ್ಯಗಾಲಯಂ 
ತತ್ವಮಿತಂ ವರಸಿದ್ಧಕ್ಷೇತ್ರಂ; ಶಾಂತಿಪು, ೧೨. ೧೦) 

ಎರದ - ಯಾಚಕ, ಬೇಡುವವನು (ಎರದರ್ಗಿಲ್ಲೆನ್ನದೆ ಈವ 
ಅಗ್ಗಳಿಕೆ ಮಣ್‌ೌಗೆ ಬಂದಾತನಂ ಕಾವ ಪೆಂಪು: ರಾಜಶೇವಿ, 
೬. ೧೩೬) 

ಎರಲೆ - ಜಿಂಕೆ (ಎರಲೆಗೆ ಪಾಡುವ ಗೋರಿಯಂ ಅರಣ್ಯದೊಳ್‌ 
ಮೃಗವಿರೋಧಿಗ೦ ಪಾಡುವುದೇ: ಆದಿಷು, ೧೪. ೮೦) 
ವಿಷಕ್ರಿಮಿ (ಅರಗಿನ ಮನೆಯೊಳ್‌ ಪಾಂಡವರ್‌ ಉರಿದು 
ಅಟ್ಲೆದರ್‌ ಅಕ್ಕಟ ಅಯ್ಯೊ ದುರ್ಯೋಧನನೆಂಬ ಎರಲೆಯಿಂ 
ಎಂದು ಅಟುತು೦ ತತ್ಪುರಜನ೦ಂ ಅಟಲ್‌ ಒದವೆ ಪರಿದು 
ನೋಡಿತ್ತಾಗಳ್‌: ಪಂಪಭಾ, ೩. ೮) 

ಎರಲೆಧೀಂಕು - ಜಿಂಕೆಯ ಹಾಗೆ ನೆಗೆಯುವ ಒಂದು ಆಟ 
(ಎರಲೆಧೀ೦ಕನಾಡಲೆಂದು ಇರ್ಬರ್‌ ಒಂದಾಗಿರೆ 
ಪಚ್ಚಾಡುವಲ್ಲಿ: ಜಗನ್ನಾವಿ, ೪. ೫೨ ವ) 

ಎರಲೆವಣೆ — "ಜಿಂಕೆಯ ಮರಿ (ಅಲ್ಲಿ ಪಟ್ಟಿರ್ದ ಎರಲೆವಣೆ 
ಲಸಲ್ಲಕ್ಷ್ಮಮಂ ಪೋಲ್ತು: ಪುಷ್ಪದಂಪು, ೩. ೭೬) 

ಎರವಣ್ಣು - ಎಲಚಿಹಣ್ಣು (ಸರಕ್ತೋಡುವಂ ಬೇಡವೆಣ್‌ 
ಕೊಯ್ಯಲೈಳಸುವಳ್‌ ಎರವಣ್ಣೆಂದು 
ಶೋಣಾಂಶುಮನ್ನಂಡಳಮಂ ತಾಳೀಫಳಂಗೆತ್ತು ತುಡುಕುಗುಂ 
ಬಾಲಶಾಖಾಚರಂಗಳ್‌: ರಾಜಶೇವಿ, ೬. ೨೦) 

ಎರವಿಗೊಳ್‌ - ಬೇಡಿಕೊ (ವೇದನೆಯ ಸಮಾಪ್ತಿಯೊಳ್‌ 
ಎರವಿಗೊಳ್ಳದೊಡೆ ನುಂಗುವಳೇ: ಸಮಯಪ, ೯. ೧೦೮): 
(ಅಂತು ಎರವುಗೊಂಡು .. .. ದುಃಖಾಕ್ರಾಂತಂ: ಕಾದಂಬ, 
೫. ೧೯೬) 

ಎರವು - ಎರವಲು, ಸಾಲ (ಕುಡುಗೋಲಂ ಕೂಳೆಗೆಯಂ 
ಕೊಡಲಿ ಕುರುಂಜಿಗೆಯಂ ಉಟುವ ಪರಗುವ ಕಣುಪಿ೦ 
ಬಿಡದೆಯಗುಲ್ಲಾ ಮುಟ್ಟಂ ಕುಡರ್‌ ಎರವಂ ಪೆಣರ್ಗೆ: 
ಸಮಯಪ, ೫. ೧೭) 

ಎರಳೆ - ಜಿಂಕೆ (ತರುಣಿಯ ಬೆನ್ನೊಳ 
ಅಂಗಭಂಗವನಾಡಿಸಿದಂದದೊಳಾಡಿ ಗೋರಿಗೊಂಡ 
ಎರಳೆವೊಲಾಗಿ ಹೋದನೊ: ಕಾದಂಸಂ, ೪. ೫೩) 

ಎರಳ್ಳಾಡು - ಎರಡಾಗಿ ಮಾಡು (ಶರಾಗದೆ ಖಂಡಿಪಂತೆ 
ಎರಳ್ಳಾಡುವ ಪೊದಳ್ಳ ಲೋಹದೊಳ್‌ ಜೋಡನಡುರ್ತು 
ತುಂಡಿಪ: ರಾಜಶೇವಿ, ೬. ೬೭) 

ಎರಟ್ಟಂಡ - ಎರಡು ತುಂಡು (ಅದ೦ ಎರಟ್ಟಂಡಮಪ್ಪಿನಂ 
ಆಖಂಡಳತನಯಂ ಇಸುವುದುಂ ತನ್ನ ಬಾಲಂಬೆರಸು 
ಉರಿಯೊಳ್‌ ಮಿಡುಕುತಿರ್ದ ಜನನಿಯಂ: ಪಂಪಭಾ, ೫. 
೯೯ ವ) 


೨೧೮ 


ಎರಟ್ಟಿಂಡ - ಎರಡು ತಂಡ ಅಥವಾ ಸೈನ್ಯಗಳು (ಎನ್ನನೆ ನಚ್ಚಿದಂ 
ಅನುವರಕೆ ಎನ್ನನೆ ಪೂಣಿಸಿದಂ ಎನಗೆ ಎರಟ್ಟಂಡಮುಂ 
ಓರನ್ನರೆ: ಪಂಪಭಾ, ೧೦. ೧೨) 

ಎರಬ್ನುಡಿ - ಎರಡು ನುಡಿ, ಮಾತಿಗೆ ತಪ್ಪು (ಮಹಾಪ್ರತಿಜ್ಞೆಯೊಳ್‌ 
ರ ಆನೆ ಭೂತಳಂ ಅದಿರ್ಕೆ ಎಡೆಗೆಯ್‌ ಗೆಲಲ್‌ 
ಆರ್ತರ್ಗೆ ಎರಟ್ನುಡಿಯದಿರ್‌ ಎಂದು ಒಡಂಬಡಿಸಿದಂ 
ಹಳಿಯಂ ನಯದಿಂ ವೃಕೋದರಂ: ಪಂಪಭಾ, ೧೩. ೯೧) 

ಎರಟ್ಟಿಗಿ - ಎರಡು ಭಾಗ (ಆ ಪಡೆ ಕಣ್ಣಡೆದಂತೆ 
ಸೋಪಾನಾಂತರದೊಳ್‌ ಇಟಿದು ಎರಟ್ಟಗಿಯಾಗಿ 
ಸಿಂಧುವಿನೆರಡು೦ ತಡಿಯೊಳಂ: ಆದಿಪು, ೧೩. ೫೦ ವ) 

ಎರೆ - ಬೇಡು (ನಿರಪೇಕ್ಷನಂ ಏಕೆ ಎರೆವಿರ್‌ ಪುರುದೇವನಂ: 
ಆದಿಷು ೯. ೧೦೪); ಕಪ್ಪು ಭೂಮಿ (ಎರೆಯುಳ್ಳುದೊಂದು 
ಭೂಮ್ಯಂತರಮದು ತಾಂ ಕೃಷ್ಣಭೂಮಿಯಕ್ಕುಂ: ಅಭಿಧಾವ, 
೧. ೫. ೪); ಪ್ರಾಣಿಗಳಿಗೆ ಹಾಕುವ ಆಹಾರ (ಅಡಸುವ 
ಕಾಳದಂಡಂ ಎರೆಗೊಳ್ಳ ಅಸಿತೋರಗಮೆಂಬ ಶಂಕೆ 
ನೂರ್ಮಡಿಸಿರೆ: ಕಾದಂಸಂ, ೧. ೫೫); ಕವಣೆ (ಬಡಿಗೋಲ್‌ 
ತುಪಾಕಂ ಇಡುಗಲ್‌ ಎರೆ ಪೆರ್ಬಲೆ . . ಇವಂ ಪಿಡಿದು 
ಬೇಂಟೆಗೆ ಸಂದ ಪುಳಿಂದರೆಯ್ದಿದರ್‌: ರಾಜಶೇವಿ, ೫. ೫೨); 
ಪರದೆ (ಸೊಗಯಿಪ ಸಸಿ ಶರದದ ಬೆಳ್ಳುಗಿಲೊಳ್‌ 
ಪೊರೆಯಿಂದಮೆಯ್ದೆ  ಮುಸುಕಿರ್ದುದೆನಲ್‌  ಸೊಗಯಿಪ 
ದುಗುಲದ ಸೆಣಗಮ ಮೊಗಕ್ಕೆ ತೆಗೆದಾಗಳಿರದೆ ಗೋಳಿಟ್ಟಟ್ಟಳ್‌: 
ಕಾದಂಬ, ೫. ೧೯೯) 

ಎರೆಗೆಯ್‌ ಪೊರೆಯನ್ನು ಬಿಡು (ಉರಗಕೇತನಂಎರೆಗೆಯ್ದ 
ಉರಗರಾಜನಂತೆ ಬೆನ್ನನೆ ಬರೆ: ಕರ್ಣನೇಮಿ, ೧೨. ೧೮೭ 
ವ); ಎರೆ [ಕಪ್ಪು] ಕಛ (ಕೋಮಲ ನಖರೇಖೆಯಂತಿರೆ 
ಎರೆಗೆಯ್ಗಳೊಳಾದುವು ಕೂಡೆ ಬೀಡೆಗಳ್‌: ಜಗನ್ನಾವಿ, ೧೪. 
೭) 

ಎರೆಗೊಳ್‌ ದ ತಿನ್ನುತ್ತಿರು (ಮುನ್ನ ಎರೆಗೊಂಡ 
ಆಮಿಷಖಂಡಸಂಹತಿ ತಮೋವಿಭ್ರಾಂತಿಯಿಂದಳ್ಳೆ ಭಾಸ್ಕರಂ 
ಏಳ್ವರ್ಪುದ೦ ಖಂಡಿಸಿ ಖಗೇಶಂ ರಕ್ಷಿಸಿತ್ತರ್ಕನಂ: ರಾಜಶೇವಿ, 
೫. ೬೮) 

ಎರೆದಂ - ಬೇಡಿದವನು (ಎರೆದನ ಪೆಂಪುವೇಟಸ್ಥಾಡೆ ಅನಲಂ 
ಪೊಣರ್ವಾತನ ಪೆಂಪುವೇಟಸ್ಟಾಡೆ ಆ ಸುರಪತಿ ಕೊಟ್ಟ 
ತಾಣದೆಡೆವೇಟಸ್ಳಾಡೆ ಯಮುನಾನದೀತಟಾ೦ತರಂ: ಪಂಪಭಾ, 
೫. ೭೩) 

ಎರೆಯಿಕ್ಕು - [ಹಾವು] ಪೊರೆ ಬಿಡು 
ಎರೆಯಿಕ್ಕುತಿರ್ಪ ಪದದೊಳ್‌.. 
ಕೃಷ್ಣೋರಗನಂ: ಸುಕುಮಾಚ, ೫. ೪೫) 

ಎರೆವಚ್ಚಾಡು - ಎರಡು ಗುಂಪಾಗಿ ಮಾಡಿ ಆಡು ೯ 

ಎರೆವಚ್ಚು -. ಎರಡಾಗಿ ವಿಭಾಗಿಸು (ಎರಲೆಧೀಂಕನಾಡಲೆಂದು 
ಇರ್ಬರ್‌ ಒಂದಾಗಿರೆ ಪಚ್ಚಾಡುವಲ್ಲಿ: ಜಗನ್ನಾವಿ, ೪. ೫೨ 
ವ) 

ಎರೆವವಂ - ಬೇಡುವವನು (ಮುಂಚುವುದು ಎರೆವವಂ .. . 
ಚಲದಿನೀವುದಲ್ಲದೊಡೇಂ ಚಾಗಮೇ: ಲೀಲಾವತಿ, ೬. ೫೮) 

ಎರ್ದೆ — ಎದೆ, ಹೃದಯ (ಮಲಯಾನಿಲಮುಂ 
ಮಲಯಜಜಲಮುಂ ಶಶಿಕಿರಣಮುಂ ವಿಯೋಗಿಗಳ 
ಎರ್ದೆಯೊಳ್‌ ನಲಸಿರ್ದುವು: ಕವಿರಾಮಾ, ೩. ೩೨) 


(ಇದಿರೊಳ್‌ ಪಟ್ಟು 


ಕೊಂಡುದು ಆ 


ಎರ್ದೆ ಕರಗು - ದುಃಖವಾಗು (ನರರ ಐಶ್ವರ್ಯದ ಪೊದಳ್ಳೆಗಳ್‌ 
ಕರಗುವವೋಲ್‌ ಶರದಂಬುಧರಂ ಭೋಂಕೆನೆ ಕರಗಿದೊಡೆ 
ಎರ್ದೆ ಕರಗಿ ಕೊರಗಿದಂ ಧರಣೀಶಂ: ಆದಿಪು, ೪. ೬೪) 

ಎರ್ದೆಗಂ ಬರು - ಹೃದಯವನ್ನು ಮುಟ್ಟು (ಬೀರಮಂ ಚಾಗದ 
ಪೆಂಪುಮಂ ಪೊಗಟ್ಟ ಸಂಗಡವರ್ಪವರೊಳ್ಳಿನಿಂದೆ 
ಮೆಯ್ವೋಗದಳುಂಬಮಪ್ಪ ಬಿಯಂ ಆರ ಎರ್ದೆಗಂ ಬರೆ 
ಬರ್ಪ ಪಾಂಗು: ಪಂಪಭಾ, ೪. ೮೭) 

ಎರ್ದೆಗಾ - [ಎರ್ದೆ೬ಕಾ] ಮನಸ್ಸನ್ನು ವಶದಲ್ಲಿಟ್ಟುಕೊ (ಅಂತು 
ತೋಡುಂ ಬೀಡುಂ ಕಾಣಲಾಗದೆ ಎರ್ದೆಗಾಯಲ್‌ ಎಕ್ಕೆಯಿಂ 
ಎಂಬತ್ತು ನಾಲ್ಕು ಲಕ್ಕ ಬಂಡಿಯೊಳ್‌: ಪಂಪಭಾ, ೧೧. ೧೯ 
ವ) 

ಎರ್ದೆಗಿಡು - ಎರ್ದೆಗುಂದು (ಸಿಡಿಲಿಂ ಮಿಂಚಿಂ ಮೊಬಗಿಂ 
ಪಡೆಗುಳ್ಳಂ ಪಡೆವಹೀಂದ್ರ್‌ ಎರ್ದೆಗಿಡುವಿನೆಗಂ: ಆದಿಷು, 
೧೩. ೬೨) 

ಎರ್ದೆಗೊಳ್‌ - ಹೃದಯಂಗಮವಾಗು (ಏನೆರ್ದೆಗೊಂಡು 
ಬೇಟದತ್ತಳಗಮಂ ಉಂಟುಮಾಡಿದುದೋ ಕಾಮನ 
ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 

ಎರ್ದೆಗೊಳಿಸು - ಮನಸೆಳೆ ಆಕರ್ಷಿಸು (ಜಳಕೇಳಿಯೊಳ್‌ 
ಅಧಿಪನನೆರ್ದೆಗೊಳಿಸಿದುವು ಅಂತಃಪುರೀಜನಂ೦ಗಳ 
ಲೀಲಾಕಿಳಕಿಂಚಿತ ಲಲಿತವಿಹೃದ್ವಿಳಾಸವಿಚ್ಛೆತ್ತಿವಿಭ್ರಮಾದಿ 
ಗುಣಂಗಳ್‌: ಆದಿಷು, ೧೧. ೧೪೨) 

ಎರ್ದೆದೆಜ್‌ - ಎದೆಬಿರಿವಂತೆ ಅಳು (ಪಟಯಿಸುವ ಮಾದ್ರಿಯ 
ಸರಮಂ ಕುಂತಿ ಕೇಳ್ದು ಭೋಂಕನೆರ್ದೆದೆಜ್‌ದು: ಪಂಪಭಾ, 
ಶ್ರ ಶಶಿ ಸಮು) 

ಎರ್ದೆದೋಜು - ಧೈರ್ಯ ತೋರಿಸು (ಏಅನೆ ಸೂಜ್‌ೌಗೊಂಡು 
ನುಡಿವೀ ನುಡಿಯಲ್ಲದೆ ಮತ್ತಂ  ಆಸನಂದೋುವ 
ಬಲ್ಬುದೋಜುವ ಎರ್ದೆದೋಜುವ ಕಯ್ದೆಸರಂಗಳ್‌ ಎಮ್ಮಂ 
ಉಂತೆ ಏಅವು: ಪಂಪಭಾ, ೮. ೨೦) 


ಎರ್ದೆಮುಟ್ಟು - ಎದೆ ಸೋಂಕು (ಸೂರ್ಯತನಯಂ 
ತೇಜೋಗ್ಲಿಯಿಂದಂ ದ್ವಿಷದ್ದಲಮಂ ಸುಟ್ಟಂ 
ಉದಾತ್ತಪುಣ್ಯನವಂ ಚೈತಾಗ್ನಿಯಿ೦ ಸುಟ್ಟೆನಿಲ್ಲ ಒಲವಿಂದ 
ಇಂದಿಂತು ಎರ್ದೆಮುಟ್ಟಿ ಕೂರ್ತನೊಳನೇ ಕರ್ಣಂಗೆ 
ದುರ್ಯೋಧನಂ: ಪಂಪಭಾ, ೧೩. ೬೦) 

ಎರ್ದೆಯಾಣ್ಮ ದ ಪ್ರಿಯಕರ (ಇಚ್ಚೆಯಾಣ್ಮನೆಲ್ಲಿದಂ 
ಎರ್ದೆಯಾಣ್ಮನೆನ್ನರಸಂ ಎಲ್ಲಿದನೋ: ಆದಿಪು, ೩. ೧೫) 

ಎರ್ದೆಯಾರು - ಮನವಾರು, ಹೃದಯಕ್ಕೆ ತೃಪ್ತಿ ತರು 
(ಭೂಪಕುಸುಮಾಯುಧಂ ಇಂತೆರ್ದೆಯಾರೆ ನೋಡಿದಂ: 
ಕುಸುಮಾಕಾ, ೧೩. ೭೬) 

ಎರ್ದೆಯಾಜು ದ ಶಾಂತಮನಸ್ಕರಾಗು (ನಲ್ಲರ 


ದೆಸೆಯಿಂದಮಲ್ಟಿವರೆ ಕೋಗಿಲೆಯಕ್ಕೆ ಎಲರಕ್ಕೆ ತುಂಬಿಯಕ್ಕೆ 
ಅರಗಿಳಿಯಕ್ಕೆ ಬಂದೊಡಂ ಒಅಲ್ಬೆರ್ದೆಯಾಜುವರೆಂದೊಡೆ: 
ಆದಿಪು, ೩. ೮೬) 

ಎರ್ದೆಯುರಿ - ಎದೆ [ವಿರಹದಿಂದಾಗಿ] ಉರಿ (ಅಜೆಮರುಳಂತುಟೆ 
ಸೊರ್ಕಿನ ತೆಜನಂತುಟಿ ಮನಮೊಜಲ್ಲು ಎರ್ದೆಯುರಿವುದು 
ಮೆಯ್ಯೆಜಗುವುದು ಪದೆವುದು ಆನಿದನಜೆಯನಿದೇಕೆಂದು ಕನ್ನೆ 
ತಳವೆಳಗಾದಳ್‌; ಪಂಪಭಾ, ೪. ೭) 


೨೧೯ 


ಎರ್ದೆಯೆಅಕ -  ಮನದಿಚ್ಚೆ ಪೀತಿ (ಎರ್ದೆಯೆಅಕದೆ 
ಪೊಗಟ್ಟ್‌ಖಿಳಭುವನಜನನಿಯನಾಗಳ್‌: ಆದಿಷು, ೭. ೪೫) 

ಎರ್ದೆಯೊಡೆ - ಧೈರ್ಯಗುಂದು (ಮರಣದಿನಾದ ಖೇದದಿಂದ 
ಎರ್ದೆಯೊಡೆದಂತಿರೆ: ಪಂಪರಾ, ೭. ೮೮) 

ಎರ್ದೆವಟಲ್‌ - ಎದೆಯ ಅಳಲು (ಉಪದೇಶಂಗೆಯ್ದು ಕಳೆದಂ 
ಅವರರೆರ್ದೆವಟಲಂ: ಪಂಪರಾ, ೧. ೭೨) 

ಎರ್ದೆವುಗು - ಎದೆಯನ್ನು ಹೊಗು, ಮನಸ್ಸನ್ನು ಸೇರು 
(ಪುರುಳು೦ ಲಕ್ಕಣಮು೦ ಮಯ್ದ್ಬಿರಿಯುಂ ತಳ್ತೆಸೆವ 
ರನ್ನದಂತೆ ಎರ್ದೆವುಗದೇ: ಕಬ್ಬಿಗಕಾ, ೬) 

ಎರ್ದೆವೇಟಕ್‌ - ಎದೆಬಿಚ್ಚಿ ಹೇಳು (ನುಡಿವೊಡೆ ಲಲ್ಲೆಯೆಂಗುಂ 
ಎರ್ದೆವೇಲ್ದೊಡೆ ಕೈತವಮೆಂಗುಂ: ಆದಿಷು, ೧೨. ೪೨) 

ಎರ್ಬಟ್ಟು - ಬೆನ್ನಟ್ಟು (ಭೀತರಂ ಎರ್ಬಟ್ಟಿ ಪೊಟಲಂ ಪೊಕ್ಕು 
ಸಾರವಸ್ತುಗಳಂ ಕೊಂಡು: ಹರಿವಂಶ, ೮. ೨೭ ವ) 

ಎರ್ಮೆ - ಎಮ್ಮೆ (ಇರ್ಮಡಿ ಕೋಡುಳ್ಳ ಆಡು ಎರ್ಮೆಗೆ 
ತಾನುಮೊಲ್ಲು ಪೊಡೆವಡುಗೆ ಫಲಂ: ಸಮಯಪ, ೯. ೭೧) 


ಎರ್ಮೆವೋರಿ - ಎಮ್ಮೆಯ ಹೋರಿ, ಕೋಣ (ತಗರಂ 
ಕೋಟೆಗಳಂ ಲಾವಗೆಗಳಂ ಎಸೆವ ಎರ್ಮೆವೋರಿಯಂ 
ಪಾಪಿಷ್ಠರ್‌ .. . ಪೋರಿಪರ್‌: ಸಮಯಪ, ೫. ೧೫) 

ಎಲಗೆ - ಲೇ [ಸ್ತ್ರೀ ಸಂಬೋಧನೆ]  (ನಿವೇದಿಸು 


ನಿಜಾಂತರಂಗಗತಮಪ್ಪುದ೦ ನೀನಿದ೦ ವಿವೇಕವಿಕಳರ್ಕಳಂತೆ 

ಎಲಗೆ ಚಿತ್ತದೊಳ್‌ ತಾಳ್ಗುವೋ: ಆದಿಪು, ೩. ೩೨) 
ಎಲರ್‌ - ಗಾಳಿ (ಆ ದೆಸೆಯಿಂ ಬರ್ಪ ಎಲರುವುಂ ಆ 

ದೆಸೆಯಿಂದೆಸೆವ ಕುಸುಮ ಪರಿಮಳಮುಮಂ ಅಂತು ಆ 

ದೆಸೆಯಿಂ ಎಸೆವ ವಿಹಗನಿನಾದಮುಮಂ ವಾರ್ರೆಗೇಳಲ್‌ ಆಂ 

ಒಡರಿಸಿದೆಂ; ಕಾದಂಸಂ, ೪. ೩೦) 
ಎಲರ್ಚು - ಚೇತನಗೊಳ್ಳು (ಆ ಸತಿಯಿಕ್ಕಿದ ಕಣ್ಣ ನೀರ 

ಧಾರೆಗಳೂಳೆ ನಾಂದು ಎಲರ್ಚಿ ಪೊದಳ್ಳು ಒರ್ಮೆಯೆ 

ಪಾಣೆದುವು ಉನ್ಮದಾಳಿಗಳ್‌: ಪಂಪಭಾ, ೫. ೧೦) 
ಎಲರ್ವೊಯ್ಲು - ಗಾಳಿಯ ಹೊಡೆತ (ಎಲರ್ವೊಯ್ಲಿಂದಂ 

ಅಲ್ಲೊಕ್ಕ ನವ್ಯಾಮಳ ಪುಷ್ಪಂಗಳ್‌: ಕುಸುಮಾಕಾ, ೧. ೧೦೩) 
ಎಲವ - ಬೂರುಗ, ಶಾಲ್ಕಲೀ (ಎಲವ೦ ಮಡಲ್ಲುದೆನೆ ಎಲೆ 

ಕೆಲಕೆಲವಾಗಿರ್ದುಂ ಎಲೆಯ ಪುದುವಿಂದವೆ 

ಕಟ*ಲಿಸಿದವೊಲಿರ್ದ೦ಂದಗ್ಗಲಿಸಿದ ಗಿಳಿವಿಂಡುಗಳ ಪೊದಳ್ಳ 

ಪಸುರ್ಪಿಂ: ಕಾದಂಸಂ, ೧. ೪೧) 
ಎಲವೊ - ತಿರಸ್ಕಾರ-ಕೋಪದಿ೦ಂದ ಕೂಡಿದ ಸಂಬೋಧನೆ 

ಪೆಜರಂ ಪೊಗಟ್ಟಪೆ ಎಮ್ಮಂ ಕಿಚೆಯಂ ಮಾಡಿದಪೆ ಎಲವೊ: 

ಗದಾಯು, ೩. ೫೬) 
ಎಲುವಡೆ - ಹೊಳಪು ಹೊಂದು (ಹಿಮಸಮಯದೊಳಧಿಪಂ 
ತಾ ಹಿಮದಿಂದೆಲುವಡೆಯೆ ಬೆಳ್ಳಿವಾಸದೊಳಿರ್ದಂ: 
ಅಜಿತಪು, ೧೨. ೩) 

- ಎಲುಬು, ಮೂಳೆ (ಮಹಾವತಿಗಳೇವೆಂದು ಎಲುವಂ 
ತೀವೆ ತೊಟ್ಟು ಸುತ್ತಿಯೊಳಮುಂಡಪರ್‌ ತತ್ಪಥದಿಂ: 
ಸಮಯಪ, ೧೪. ೪೯) 
ಎಲುವು - ಮೂಳೆ (ಕಡಿದು ಕಿಚೆಕಿಚಿದಂ ಎಲುವಂ ಪುಡಿಗುಟ್ಟಿಸಿ 

ತೊವಲನುಗಿದು ಕರುಳ ತೊಡಂಕಂ ಬಿಡಿಸಿ ನಡೆ ನೋಟ್‌ಂ 

ಒಳಗೆಲ್ಲಡಗಿರ್ಮ್ಪದು ಜೀವಂ ಎಲ್ಲಿಗೆ ಪೋದಂ: 

ಯಶೋಧಚ, ೪. ೧೯) 


ಎಲು 


ಎಲೆ - ಆಶ್ಚರ್ಯಸೂಚಕವಾದ ಅವ್ಯಯ (ಎಲೆ ತಾರಾಗಂ ಹರಂ 
ಕಣ್ಣಿಟಡೆ ಕರಗಿದುದು: ಕಾದಂಸಂ: ೩. ೨); ಮರಗಿಡಗಳ ಪತ್ರ 
(ಬೇರನಚೆವರ್ಗೆಲೆಯಂ ತೋಣೆದರೆಂಬಂತೆ: ಧರ್ಮಾಮ್ಮ, ೮ 
೨೭ ವ); ಸಂಬೋಧನಾಸೂಚಕಾವ್ಯಯ (ಎಲೆ ಭಾವ! ಏಂ 
ಬಡವಾದಿರೆನೆ; ಪಲವು ದಿವಸಮಾಹಾರಂಬಡೆಯದೆ 
ಬಡವಾಗಿ ನಿನ್ನಲ್ಲಿ ಆಸೆಪಟ್ಟು ಬಂದೆನೆಂಬುದು: ಪಂಚತಂತ್ರ, 
೯೩ ವ) 

ಎಲೆಗೆ - ಹೆಂಗಸನ್ನು ಸಂಬೋಧಿಸುವ ರೀತಿ (ಮನೆಯೊಳ್ಳಯ್ಮೆಗೆ 
ಬಾತುಕೊಂಡು ಸಿರಿಯೊಳ್‌ ಕಣ್ಗಾಣದೆ ಒಡ್ಡಯ್ಸುವಂದಿನ 
ನೀಮಾರ್ಗೆ ಎಲಗೆ ನಿಮ್ಮನಾವಜೆಯೆಂ: ಸುಕುಮಾಚ, ೪. 
೨೬) 

ಎಲೆಮಿಡುಕು - ದಿಗ್ಗಮೆ, ಸ್ತಬ್ಧತೆ (ಜಿನರಾಜನಾಜ್ಞೆಯನೆ ಮೀಜೆ 
ನಿಲಲ್‌ ನೆಗಟಲ್‌ ಆಗದೆಂದು ಎಲೆಮಿಡುಕಲ್ಕೆ ಸಲ್ಲದುದಜೆಂ 
ಜಿನವಾಕ್ಕಮೆ ಮುಖ್ಯಂ: ಸಮಯಪ, ೩. ೯) 

ಎಲೆಯಿಕ್ಕು - ಚಿಗುರು (ಪೊಲ೦ ಉಡುಗಿ ಬಂದುದು 
ಉಡಿದುದು ಪುಲ್‌ ಕಾಡುಂ ದಲ್‌ ಎಲೆಯಿಕ್ಕಿ ಘಳಿಲೆನೆ 
ನಿಂದುವು ತಣಿದುವು ಮೃಗಂಗಳ್‌ ಎತ್ತಲುಮೀಗಳ್‌: 
ಪಂಪಭಾ, ೫. ೩೭) 

ಎಲೆವಸರ -.. [ಎಲೆ-ಪಸರ] ಎಲೆಯ ಅಂಗಡಿ 
(ಎಲೆವಸರದವೊಲ್‌ ಕಡುಚೆಲ್ವಂ ಪಡೆದು ತೋರ್ಪುವು ಈ 
ಬನದೆಡೆಯೊಳ್‌: ಕಬ್ಬಿಗಕಾ, ೧೦೭) 

ಎಲೆವಳ್ಳಿ - ವೀಳ್ಯದೆಲೆಯ ಬಳ್ಳಿ (ಸೊಗಯಿಸಿ ಬಂದ ಮಾಮರನೆ 
ತಳ್ಳ ಎಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ವ 
ಕೋಗಿಲೆಯೆ ಪಾಡುವ ತುಂಬಿಯಿ: ಪಂಪಭಾ, ೪. ೨೮) 

ಎಲೆವಾಡು - ಸೊಪ್ಪಿನ ತರಕಾರಿ (ಮಟ”ಗಾಲದೊಳ್‌ ಎಲೆವಾಡಂ 
ಪಟೌಯಳ್ಳಂ ಪಿಟೆದ ತೈಲಮಂ ಸೇವಿಸಲ್ಕೆ ಭೀತಂ 
ಜೈನಂ: ಸಮಯಪ, ೬. ೯) 

ಎಲೊ - ತಿರಸ್ಕಾರದಿಂದ ಗಂಡಸನ್ನು ಸಂಬೋಧಿಸುವ ಬಗೆ 
(ಎಲವೆಲವೊ ಚಚ ನಿಲ್ಲೆಲೊ: ಭಗ ವಿ, ೬. ೪) 

ಎಲ್ಲಂದ - ಎಲ್ಲ ಬಗೆಗಳು ಛಲದ ಬಗೆದಾಗಳ್‌ 
ಅರಸರೊಳೆಲ್ಲ ಕೇಳ್‌ ನೀಂ ಬಲ್ಲೆ ಬೇಂಟೆಕಾಜರೊಳೆಲ್ಲವಾನೆ 
ಬಲ್ಲೆಂ: ಪಂಪಭಾ, ೫. ೪೩) 

ಎಲ್ಲದು - ಎಲ್ಲ ಸಮಸ್ತ (ಅದುವು ಇದುವು ಉದುವು ಆವುದುವು 
ಎಲ್ಲದು ಪೆಣತೇನ್‌ ಪೆಜದೆನಿಪ್ಪ ಶಬ್ದಂಗಳ್‌: ಶಬ್ದಮದ, ೮೮) 

ಎಲ್ಲಿತು - ಎಲ್ಲಿಯದು, ಎಲ್ಲಿರುವುದು (ಪೆತ್ತವರು೦ ಎಲ್ಲಿದರಾ 
ಧನಂ ಎಲ್ಲಿತು ಇಂದ್ರಜಾಲದ ಸಿರಿಗೇಕೆ ಮೆಟ್ಟಡುವಿರ್‌: 
ಗದಾಯು, ೧. ೩೫) 

ಎಲ್ಲಿದಂ - ಎಲ್ಲಿಯವನು (ಪೆತ್ತವರು೦ ಎಲ್ಲಿದರಾ ಧನಂ ಎಲ್ಲಿತು 
ಇಂದ್ರಜಾಲದ ಸಿರಿಗೇಕೆ ಮೆಟ್ಟಡುವಿರ್‌: ಗದಾಯು, ೧. ೩೫) 

ಎಲ್ಲಡಗಾಗು - [ಎಲ್ಬು*ಅಡಗು*ಆಗು] ಮೂಳೆ ಮಾಂಸವಾಗು, 
ಅಂದರೆ ಜಜ್ಜಿ ಹೋಗು (ಗೆಡೆವಚ್ಚಿರ್ವರ್‌ ಮನಗೊಂಡು 
ಒಡನೊಡನೆ ಓರಂತು ತಗುಳ್ಳು ರುಂಕರಿಸಿದೊಡೆ 


ಎಲ್ಲಡಗಾಗೆ ಮೋದಲೆಂದಿರ್ದ ಎಡೆಯೊಳ್‌ ಗುರು ತನ್ನ 


ಮಗನಂ ಎಡೆವುಗವೇಲ್ದಂ: ಪಂಪಭಾ, ೨. ೭೩) 


ಎಲ್ವು - ಎಲುಬು, ಮೂಳೆ (ಬಿಸುನೆತ್ತರ್‌ ನೆಣ೦ ಅಡಗು ಎಲ್ವು 


ಸಮಸ್ತಂ ಸುರಿಯೆ ಕೈಗೆ ತೊವಲ್‌ ಉಟಿಯಲ್‌ 
ಅಗುರ್ವಿಸಿದುದು ತೀವಿದ ಗುಳ್ಳೆಯ ಪಸುಂಬೆಯ 
ಸೋರ್ಚಿದಂತೆ ತನು ಕೀಚಕನಾ: ಪಂಪಭಾ, ೮. ೭೭) 


ಎವಗೆ ಆಗಿಪೆವು - ನಮ್ಮ ವಶಮಾಡಿಕೊಳ್ಳುತ್ತೇವೆ (ಸೊಗಯಿಸುವ 
ತಮ್ಮ ಜವ್ವನದ ತಮ್ಮ ವಿಭೂತಿಯ ತಮ್ಮ ಚೆಲ್ಬುಗಳ 
ವಿಲಾಸದ  ಊರ್ಮೆಗಳೊಳ್‌ ಆವು ಎವಗೆ ಆಗಿಪೆವು: 
ಪಂಪಭಾ, ೧. ೧೦೬) 

ಎವುಟಕ್‌ - ಎಂಜಲು (ಎವುಟೌಂದು ಎಂಜಲ್‌: ಶಬ್ದಮದ, ಪ್ರಸಾ, 
೩೮) 

ಎಸಕ - ಕಾಂತಿ (ನಮಗೀಗೆ ಅತ್ಯಂತಸೌಖ್ಯಾಸ್ಪದಮಂ ಒಸೆದು .. 

ಆತ್ಮತೇಜಃಪ್ರಸರದ ಎಸಕದಿಂ ವಿಶ್ರುತಂ 

ಮೋಕ್ಷಲಕ್ಷಿ £ರಮಣಂ: ಸಮಯಪ, ೧. ೨); ವೈಭವ 
(ಅಂತು 'ವಸುಷೇಣನಾ ಲೋಕಾಂತಂಬರಂ ಅಳವಿ ಬಳೆಯೆ 
ಬಳೆದ ಎಸಕಂ ಅದು ಓರಂತೆ ಜನಂಗಳ ಕರ್ಣ 
ಉಪಾಂತದೊಳ್‌ ಒಗೆದೆಸೆಯೆ ಕರ್ಣನೆಂಬನುಂ ಆದಂ: 
ಪಂಪಭಾ, ೧. ೯೮) ಕೆಲಸ (ಧರ್ಮಮ್‌ 
ಅಮರೇಂದಗತಿಯಂ ಅಧರ್ಮಂ ಅಧೋಗತಿಯಂ ಎಸಗುವ 
ಎಸಕದೊಳೀಗುಂ ಧರ್ಮಾಧರ್ಮ ಕ್ರಿಯೆಗಳಂ: ಆದಿಪು, ೫. 
೭೮); ಪ್ರತಾಪ (ಮಕ್ಕಳ್‌ ಒಸಗೆಯಂ ಈವುದು ನಿನ್ನೆಸಕದ 
ಮಸಕಮನೆ ಪೋಲ್ವ ಮಗನ೦ ಮಫವಾ: ಪಂಪಭಾ, ೧. 
೧೩೯); ಕರ್ತವ್ಯ (ವಿಷಯ ಗೃಹಾಮಾತ್ಕ 
ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ ತಳವರ 
ಹಾಸ್ಕಾದಿ ತಂತ್ರಾಳಿಪಾಳಾವಳಿ ರಾಜಶ್ರೇಷ್ಠಿ ಸೇನಾಪರಿಕರಣ 
ಪುರೋಧೋಧಿಕಾರ ಅಂಗರಕ್ಷಾವಳಿ ಮುಖ್ಯಂಬೆತ್ತ 
ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: ಶಾಂತೀಶ್ವಪು, 
೧೫. ೯೦), ವ್ಯವಹಾರ (ಆಜಿ ದರ್ಪದ ಕೂರ್ಪೇಜೆರೆ 
ಬೇಜದೊಂದೆಸಕಮಂ ಕೈಕೊ೦ಂಡ೦ ಅಬ್ದೋದರಂ: ಜಗನ್ನಾವಿ, 
೧೮. ೬) 

ಎಸಕಂಗಾಯ್‌ - ಕರ್ತವ್ಯಪಾಲಿಸು (ಹರಿಯುಂ ತಾನುಂ 
ಭರಂಗೆಯ್ದು ತನ್ನ ಎಸಕಂ ಕಾಯದೆ ಅಧರ್ಮಯದ್ಧದೆ 
ನರಂ ಕೊಲ್ಲಲ್ಲಿ ಕಂಡು ಇಂತುಪೇಕ್ಟಿಸಿ ನೀಮುಂ ನಡೆ 
ನೋಡುತ್ತಿರ್ದಿರಿ ಎನೆ ಮತ್ತಿನ್ನಾರಂ ನಂಬುವೆಂ: ಪಂಪಭಾ, 
೧೧. ೮೩ 

ಎಸಗು - ಮಾಡು (ಎಸಗು-ಉದ್ಯೋಗೇ: ಶಬ್ದಮದ, ಧಾ ೯೩): 
ರಥ ನಡೆಸು (ಹಿಂದೆ ಕಡಂಗಿ ತೇರಂ ಎಸಗು ಎಂಬವಂ 
ಅಂಬಿಗ೦ ಆಜಿರಂಗದೊಳ್‌ ಮುಂದೆ ಸಮಾನನಾಗಿ ಬೆಸದೆ 
ಇರ್ಪವನುಂ ತುಜುಕಾಜನಾಗೆ ಮತ್‌ 
ಸ್ಯಂದನಚೋದನಕ್ರಮಮದು೦ ಪೊಲೆಯಂಗೆ ಅಮರ್ದು 
ಇರ್ಕುಂ: ಪಂಪಭಾ, ೧೨. ೯೪), ಗಾಳಿ ಬೀಸು 
(ಪೊಸಪೂವಿನ ಸರಿ ಪರಿದಾಯ್ತಸದಳಂ ಎಸಪ 
ಎಲರದೊಂದು ಮೇಲ್ವಾಯ್ಬಾಗಳ್‌: ಆದಿಷಪು, ೧೦. ೨); 
ಮಾಡು (ಲೋಕದ ಪಟಿ ಪೊರ್ದದೆ ಮಾಣೆ 
ಧರ್ಮಯುದ್ಧದೊಳ್‌ ಎಸಗಿಂ: ಆದಿಷು ೧೪. ೧೦೨); ದ್ವನಿ 
ಕೇಳಿಸು (ಮೊದಲೊಳ್‌ ತತ್‌ ಕಿನ್ನರ ದ್ವಂದ್ವದ ಬಳಿಸಲ್ಪುದು 
ಎತ್ತಾನುಂ ಅಚ್ಛೋದಮಂ ಸಾರ್ವಡು ಎತ್ತ 
ಅಂತಲ್ಲಿಗೊಂದಿರಂ ಎಸಗುವುದು ಎತ್ತ ಆ ಮಹಾಶ್ವೇತೆಯಂ 
ಕಾಣ್ಣುದು: ಕಾದಂಸಂ, ೬. ೨೦); ಕೈಗೊಳ್ಳು 
(ತಪದೊಳೆಸಗಿದಂ ಸೂರ್ಯಮಿತ್ರ ಬತೀಂದಂ: ಸುಕುಮಾಚ, 
೪.೧೭) 

ಎಸಡಿ ದ ಏಡಿ (ಮೀನಾದಂ ಎಸಡಿಯಾದಂ 
ಮಾನವಕೇಸರಿಯುಂ ಆಗಿ ಪಂದಿಯುಂ ಆದಂ: ಸಮಯಪ, 
೮. ೧೩೬) 


ಎಸಡಿಯೋಡು - ಏಡಿಯ ಮೈಜಚಿಪ್ಪು (ಬಳೆಯ ಪೇಅ೦ ಆನೆ 
ಮೆಟ್ಟಿದಂತೆ ಎಲುವೆಲ್ಲಂ ನುರ್ಗುನುರ್ಗಾಗೆ ಮೆಯ್ಯ ತೊವಲ್‌ 
ಆಗೆ ಎಸಡಿಯೋಡುಗಳಂ ತೀವಿದ ಅವಲ ಚೀರ೦ಗಳ೦ 
ಈಡಾಡಿದಂತೆ ಈಡಾಡಿದ ಚಾಣೂರಮಥನನ ಮೇಲೆ: 
ನೇಮಿನಾಪು, ೮. ೧೧೬ ವ) 

ಎಸಡು - ಏಡಿ (ಈಗಳ್‌ ಕಪ್ಪೆಗಳು೦ ಎಸಡುಗಳು೦ ಇಲಿಗಳುಂ 
ಒ೦ತಿಗಳು೦ ಮೊದಲಾಗೊಡೆಯ ಜೀವರಾಶಿಗಳ೦ ಕೊಂದು 

. ನರಕಂಬುಗಲಾಟಿಸಿದಪುಯ್‌: ವಡ್ಡಾರಾ, ಪು ೧೪೦, 

ಸಾ ೪); ಆಮೆ 

ಎಸಪಂ - ನಡೆಸುವವನು, ಸಾರಥಿ (ತೇರ್ಗೆ ಒಂದೆ ಗಾಲಿ 
ಎಸಪಂ ಪೆಬವಂ ಕೇಡಿನ್ನಲಸಿದೊಡಕ್ಕುಮೆ: ಲೀಲಾವತಿ, ೧೦. 
೧೭) 

ಎಸರ್ಗೊಳ್‌ - ಕುದಿಯಲು ತೊಡಗು (ಸಂಸಂದ ಔರ್ವಾನಳಂ 


ಪರ್ಬಿದವೊಲ್‌  ಉದಧ ಕಾಯ್ದುರ್ಕಿಎಸರ್ಗೊಂಡುದು: 
ಕುಸುಮಾಕಾ, ೮. ೧೧೯) 

ಎಸರ್‌ - ಎಸರು, ಅಡಿಗೆಗೆಂದು ಕುದಿಯುವ ನೀರು 
(ಎಸರನಿಡುವ ಅಕ್ಕಿಗರ್ಚುವ ಬೆಸನಂ .. .. ಆರಿತ್ತರೆಲವೊ: 
ಗದಾಯು, ೭. ೩೭) 

ಎಸರ್ಮುಚ್ಚೆ - ಅಡುಗೆಯ ಪಾತ್ರೆಯ ಮುಚ್ಚಳ (ಕುಲನೌಘಂ 


ನುರ್ಗಿದತ್ತು ಆನೆ ಮೆಟಿದ ವೆಸರ್ಮುಚ್ಚೆವೊಲಾಗಿ 
ಕೂರ್ಮನೊಡೆದಂ: ಜಗನ್ನಾವಿ, ೧. ೩೦) 

ಎಸಟರಕ್‌ - ಎಸಳು, ಹೂವಿನ ಪಕಳೆ (ತಾವರೆಯ ನೀಳ್ದೆಸಲೊಳ್‌ 
.ಹೆದುಂಬಿ ಪಾಯ್ದು ಒಡಂಬಡನೊಳಕೊಂಡು: ಪಂಪಭಾ, ೪. 
೭೮) 

ಎಸಟಿಕ್ವಾಸು - ಹೂವಿನ ಹಾಸು (ಕಟಲ್ಲ ಪದ್ಮದಳಸಂಕುಳದಿಂದ 
ಎಸಟ್ಟಾಸನೊತ್ತಿ: ಅನಂತಪು, ೭. ೬೧) 

ಎಸಲಸ್ಟೊರೆ - ಹೂವಿನ ಹೊರೆ ಎಳ್ಳೆಸಲ್ವೊರೆಯೊಳ್‌ ಅಡಂಗಿ 
ನುಣ್ಣರದಿಂ ಆಣತಿಮಾಡಿದುದು ಉನ್ಮದಾಳೀ: ಮಲ್ಲಿನಾಹು, 
೬. ೯೮) 

ಎಸೆ - ಬಾಣ ಪ್ರಯೋಗಿಸು; ಬಿಸುಡು; ಶೋಭಿಸು 
(ಮಂಗಳತೂರ್ಯನಾದಂ ಎಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ 
ಕೆಯೀರ್‌ ಎಆೌದಂ ಗುಣಾರ್ಣವ ಮಹೀಪಾಲಂಗಂ ಆ 
ಕನ್ನೆಯಂ: ಪಂಪಭಾ, ೫. ೨೫); ಹಾಡು (ಮಿಡಿವಂ 
ಬೀಣೆಯನಿವಂ ಇವಳ್‌ ಒಡನೆ ಎಸೆವಳ್‌ ಬೆರಲ ಕೊರಲ 
ಕೂಟಂ ಬೆರಲಂ ಮಿಡಿಯಿಸಿದುದೆನಿಸಿ: ಆದಿಪು, ೯. ೧೧೭); 
ಧನಿ ಕೇಳಿಸು (ಇದು ಮನುಜರ್ಗೆ ಅಗೋಚರಮೆನಿಪ್ಪ 
ಹರಾದ್ರಿಯ ತಟ್ಟಲ್‌ ಇಲ್ಲಿ ಗೇಯದ ದನಿ ನುಣ್ಣುವೆತ್ತು 
ಎಸೆಯುತ್ತಿರ್ದಪುದು: ಕಾದಂಸಂ, ೩. ೨೦) 

ಎಹಗೆ - ಹೇಗೆ (ತಿಬ್ಬಂ ಮಾಡಿದಂ, ತಿಬ್ಬ ಎಹಗೆ ಅಹಗೆ 
ಮಾಡಿದಂ: ಶಬ್ದಮದ, ೧೫೫ ಪು 

ಎಳ್‌ - ಎಳ್ಳು, ತಿಲ ಬೆಳೆದೆಳ್ಳಂ ಬಿರ್ಚಿ ರಾಶಿಸ್ಥಿತಿಯನಿರಿಸಿ: 
ಸುಕುಮಾಚ, ೫. ೩೪) 

ಎಳಕ - ಅಲುಗಾಟ (ಕಲಶದ ತೆಳುವೆಳಗಿನ ಎಳಕದಿ೦ ಎಳನೀರ 
ಪೊನಲೊಳ್‌ ಮುಯುಗಿಸುವಂತೆಯುಂ: ಅನಂತಪು, ೫. ೭೧ 
ವ) 

ಎಳಗಂದಿ - ಈದು ಕೆಲವೇ ಕಾಲವಾಗಿರುವ ಹಸು, ಎಮ್ಮೆ 
(ತಾಯ ಶಿಶುವಿನಂತೆ ಕರುವಿನೆಳಗಂದಿನಂತೆ: ಧರ್ಮಾಮ್ಸ, 
೫. ೮೩ ವ) 


೨೨೧ 


ಎಳಗಂಪು - ನವಿರು ವಾಸನೆ (ನನೆಯ ಎಳಗಂಪನೆತ್ತಿಯುಂ 
ಅಣ೦ ನನೆನಾಅದೆ ಅರಲ್ಬ ಅನೇಕ ಕೋಕನದವನ೦ಗಳೊಳ್‌ 
ಸುಟಿದು ತಣ್ಣಸಮಾಗದೆ: ಪಂಪಭಾ, ೫. ೩೪) 

ಎಳಗಾರ್‌ - ಮುಂಗಾರು, ಮಳೆಗಾಲದ ಆರಂಭ (ಮುಕ್ಕುಳಿಸಿದ 


ಎಳಗಾರ ಕಿಣುಮುಗಿಲ ಜವಳಿಗಳಿವೆನಿಸಿ: ಆಚವರ್ಧ, ೫. 
೬೩ ವ) 
ಎಳಗಾವು -. [ಎಳ ಕಾವು] ಎಳೆಯ ದಂಟು (ಬಿಳಿಯ 


ತಾವರೆಯ ಎಳಗಾವಿನ ಅಸಿಯ ನೂಲೊಳ್‌ ಕೋದ 
ತೋರವಲ್ಲಿಗೆಯ ಬಿರಿಮುಗುಳ ಸರಿಗೆಯುಮಂ: ಪಂಪಭಾ, 
೫. ೬ ವ) 

ಎಳಗೆಯ್‌ - ಎಳೆಯ ಪಯರಿರುವ ಹೊಲ (ಪರಿಯಿಸೆ 
ಮಾರ್ಬಲಂ ಎಳಗೆಯ್ಯ ಮೆಲೆ ಕಾಟ್ದುರದ ತೊಳ” ಪರಿದಂತೆ: 
ಹರಿವಂಶ, ೧೨. ೧೭ ವ) 

ಎಳಗೊಂಬು - ಎಳೆಯ ಕೊಂಬೆ (ಮಾಮರಂಗಳಂ ಅಡರ್ದು 
ತೊಡರ್ದು ಎಳಗೊಂ೦ಬುಗಳ್ವಿಡಿದು ದಾಂಗುಡಿವಿಡುವ 
ಮಾಧವೀಲತೆ: ಪಂಪಭಾ, ೨. ೧೨ ವ) 

ಎಳಜವ್ವನೆ - ಎಳೆಯ ಹರೆಯದವಳು ನಳಿನೀಕುಟ್ಕಲಕುಚಂಗಳ 
ಎಳಜವ್ಪನೆಯರ್‌: ಜಗನ್ನಾವಿ, ೪. ೧೨೧) 

ಎಳಜೊನ್ನ -. ನಸು ಬೆಳದಿಂಗಳು ಪಗಲಿರುಳ್‌ ಎಳಜೊನ್ನಂ 
ಕಾಳಮೆಂಬುಕ್ತಿ ಚಿತ್ತಂಬುಗೆ: ಅಜಿತಪು, ೧೦. ೨೦) 


ಎಳತೆ - ಚಾಂಚಲ್ಯ (ಮೀಂಬೊಣರ್ಗಣ್ಣ ನಿಮಿರ್ಕೆ ಸೊರ್ಕುಗಣ್ಣ 


ಅಸತೆ ಪುಲ್ಲೆಗಣ್ಣ ಎಳತೆ ಬೆಳಸಿನ 
ಸುಗ್ಗಿಗಾಣಲಣಮಾಯ್ತು: ಪುಷ್ಪದಂಪು, ೫. ೨೪) 
ಎಳೆದಳಿಸು - ಎಳವೆಯಿಂದ ಹೊಳೆ (ಪೊಳೆವೆಳೆದರಿಳೊಳೆ 


ಪುದಿದು ಎಳದಳಿಸಿ ಕುಳಿರ್ಕೋಲ್ಟ್‌ ಸೋನೆಯ ಸೊನೆಯನೆ 
ಪುದುಂಗೊಳಿಸಿದುದು: ಆದಿಪು, ೧೧. ೮೦) 

ಎಳದಿಂಗಳ್‌ - ಎಳೆಯ ಚಂದ್ರ, ಬಾಲಚಂದ್ರ (ಗಂಗೆಯುಮಂ 
ಜೆಡೆಯೊಳ್‌ ಎಳದಿಂಗಳುಮಂ ತಾಳಿ ರುದನಿರ್ಪಂ ಗಡ: 
ಸಮಯಪ, ೧೦. ೭೨) 

ಎಳೆದು - ಎಳೆಯ, ಕೋಮಲವಾದ (ಪೊಸತು ಪಟದು ಎಳದು 
ಪೊಜಗು ಒಳಗು ಸಮಂ ಎನಿಪುವಜಳಂ ಅತ್ವಂಂತಕ್ಕೆ: 
ಕಾವ್ಯಾವಲೋ, ೨೩೯); ಅಲುಗಾಡು (ಮನಮೆಳದಾಗೆ 
ವೈರಿಗೆ ಮನೀಷಜನ೦ ಮನಮೀಯೆ: ಪಂಪರಾ, ೩. ೯) 

ಎಳದೆಂಗು - ಎಳೆಯ ತೆಂಗು, ಎಳನೀರು ಕಾಯಿ (ಎಳದೆಂಗಿನ 
ಎಳೆಯೆಲೆಯನಮರ್ಕೆವಡೆಯೆ ಪೆಣೆದು: ಚಂದ್ರಪ್ರಪು, ೭. 
೯೫ ವ) 

ಎಳನೀರ್‌ - ಸೀಯಾಳ (ಎಳನೀರೊಳೊತ್ತಿನೊಳೊತ್ತಿ ಬರ್ಪ 
ಪೊನಲೊಳ್‌: ಆದಿಪು, ೧. ೬೪) 

ಎಳನೀಲ - ರಾಜಾವರ್ತ ಎಂಬ ರತ್ನ (ರಾಜಾರ್ತಮೆಂದು 
ಎಳನೀಳಂ; ಶಬ್ದಮದ, ಪಸಾ ೨೧೦) 

ಎಳನೇಸಅಕ್‌ ಎ. ಬಾಲಸೂರ್ಯ (ಎಳನೇಸಅತೇಜದೊಳ್‌ 
ಓರಂತಪ್ಪನಂ: ವಡ್ಡಾರಾ, ಪು. ೪೪, ಸಾ. ೨೩) 

ಎಳೆಲ್‌ - ಜೋತಾಡು (ನರರ ನರಮಾಲೆ ಮಾಲೆ 
ಸರಪಳಿಯಂತೆ ಬಳ್ಳಿಗರುಳ್ಳಿಂಗಾಲೊಳೆಳಲ್ಲು ಬರೆ: ರಾಜಶೇವಿ, 
೬. ೮೬ ವ) 

ಎಳಲೆವಿಡು -  ಜೋತಾಡು (ಪರಿಸರದೊಳ್‌ ನಿಜಿವಿಡಿದು 
ಎಳಲೆವಿಟ್ಟ ತಳಿರ್ವಟ್ಟೆಯ ಚಿತ್ರಾವಳಿಯ: ರಾಜಶೇವಿ, ೮. ೫ 
ವ) 


ಎಳವಾಳೆ - ಬಾಳೆಯ ಮೀನು (ಮಿಳಿರ್ವ ಜಳದೊಳಗೆ 
ಹೊಳೆವೆರಡು ಎಳವಾಳೆಯಂ: ಆದಿಪು, ೭. ೨೭ ರಗಳೆ) 

ಎಳವಾಲ್‌ - ಎಳೆಯ ಬಾಳೆಗಿಡ (ನೇರಿತು ಎಳವಾಟ್‌ಗಂಬಮಂ 
ಓರಂತಿರೆ ನುಣುವೆತ್ತು ಸೋಲಿಪ ಚೆಲ್ವಿಂ ಬಾರಿಸಿ 
ಸೊಬಗಿಂಗೆತ್ತಿದ ತೋರಣಗಂಬಂಬೊಲಿರ್ದುದುವು ಆಕೆಯ 
ತೊಡೆಗಳ್‌: ಕಬ್ಬಿಗಕಾ, ೬೧) 

ಎಳವಿದಿರ್‌ - ಎಳೆಯ ಬಿದಿರು (ಎಳವಿದಿರ ಬಣ್ಣಮೊಳ್ನಡು 
ಕಳಶಮನವ್ವಳಿಪಮೊಲೆ: ಆದಿಪು, ೪. ೪೪) 

ಎಳವಿಸಿಲ್‌ - ಎಳೆಯ ಬಿಸಿಲು (ರಸೆಯಿ೦ದಮೊಗೆದು ಪೆಡೆಗಳ್‌ 
ಪೊಸಮಾಣಿಕದ ಎಳವಿಸಿಲ್ಲಳೊಳ್‌ ಹೊಸದಳಿರೊಳ್‌ 
ಮುಸುಕಿದ ತೆಜದಿಂದೆಸೆದಿರೆ ಪೊಸತೆನೆ. ನಡೆ ನೋಡಲ್‌ 
ಉರಗರಾಜಂ ಬಂದಂ: ಪಂಪಭಾ, ೧೨. ೧೪೧) 


ಎಳವು - ಆಜ್ಞೆಮಾಡು (ಕಡೆಗಣ್ಗಳಿಂ ಮೊಗಮ೦ ಎಳವಿ 
ಬಿಭಾಧರಮಂ ಮಾಯಿಂದಮಡಿಸಿ ಪಿಡಿದಾಗಳ್‌: ಲೀಲಾವತಿ, 
೧೪. ೧೦೫ ವ); ಸರಿಪಡಿಸು (ಸುಚಿದುದು 


ಬಾಟ್‌ನುಣ್ಣೊಡೆಯನಪುತೆ ಕಂಪನಮಂ ಸಾರ್ದು ಎಳವಿ 
ಸುಗುಚ್ಛಮೆಂಬ ಮೊಲೆಯಂ: ಶಬರಶಂ, ೨. ೫೦) 


ಎಳವುಟೆಲ್ಲಾಣ - ಎಳೆಯ ಮರಗಳ ತೋಪಿನ ಜಾಗ 
(ಎಳವುಟೆಲ್ದಾಣ೦ಗಳಿಂ ಕಣ್ಣೆವಂದಿರೆ ಶಿಪ್ರಾನದೀ 
ತಟಸ್ಥಲಿಗಳೊಳ್‌ .. ನಡೆಪಾಡುತಿರ್ದಂ: ಕಾದಂಬ, ೮. 
೬೦) 

ಎಳವೆ - ಬಾಲ್ಯ (ಸಕಲ ಧರಿತ್ರೀತಳಮಂ ಎಳಗಿದಿದಂ 


ಎಳವೆಯೊಳ್‌ ಇಳೆ ಬಣ್ಣಿಸೆ ದಶರಥಂ ಭಗೀರಥ ಚರಿತಂ: 
ಪಂಪರಾ, ೩. ೨) 

ಎಳವೆಅಕಿ - ಎಳೆಯ ಚಂದ್ರ (ಆ ದೇವಿಯ ಜಾತ್ರೆಗೆ ಮೊಳೆವೋದ 
ಎಳವೆಜ್‌ ಸಿರದ ಗಾಳ೦ ಉರಿ ಉಯ್ಯುಲೆ ಆಗೆ 
ಬಂದುದಂದು ವಸಂತಂ: ಯಶೋಧಚ, ೧. ೩೬) 

ಎಳವೇಟ - ಪ್ರೇಮಾಂಕುರ (ಮೊಳೆ ಎಳವೇಟಮಂ ಅಲರ್ಚಿ 
ಸುಸಿಲೆಸರಿ೦ದ೦ ಬಳೆಯಿಪುದುಗೆಟ್ಟು ಮಾನಿನಿ ಮೊಳೆಯೊಳ್‌ 
ಮುರುಟಿಪುದೆ: ಲೀಲಾವತಿ, ೧೪. ೩೫) 

ಎಳಸು - ಆಸೆಪಡು (ಎಳಸಿ ಸುರಸಮಿತಿ ಕಲ್ಪಂಗಳ ದೆಸೆಯನೆ 
ಬಿಸುಟು ರಮಿಯಿಸುತ್ತುಂ: ಆದಿಷು, ೭. ೬೩); ವ್ಯಾಪಿಸು, 
ಆವರಿಸು (ಎಳವಿಸಿಲು೦  ಬೆಳ್ಳಿಂಗಳುಂ ಎಳಸಿದುವೆನೆ 
ರಮ್ಯಹರ್ಮ್ಯಶಿಖರ ಸ್ಥಳಿಯೊಳ್‌ ಪೊಳೆದುವು ಪೊ೦ಗಳಸಗಳ 
ಹೊಳೆಪುಂ ಕೇತನ ದುಕೂಲ ಚಾಲಾಂಚಲಮುಂ: ಪಂಪರಾ, 


೩ ೧೧೩) 

ಎಳೆಮು - ಹೆದರು (ಓವೋವೆಂದು ಎಳಳ್‌ ಜನಂ 
ದಾವಾನಲದಂತೆ ಸುಡುವನಿರುಳು೦ ಪಗಲುಂ: ಧರ್ಮಾಮ, 
೨.೩೯) 

ಎಳೆ - ಇಳಾ, ಭೂಮಿ (ಎಳೆಯೊಳ್‌ ತೋಣೆದ ರೂಪನಾಗಳೆ 
ನಭೋಭಾಗಾಗದೊಳ್‌ ತೋರ್ಪನಾಗಳೆ: ಆದಿಪು, ೭. 
೧೨೨) 

ಎಳೆದೇರ - ಭೂಮಿಯನ್ನೇ ರಥವಾಗುಳ್ಳವನು, ಈಶ್ವರ 


(ಬಲ್ಲೆಯನಿಬ್ಳುಳಿಗೊಂಡು ಬೇಗದಿ೦ ಕದಕದಪಂ ತೊಡರ್ಜಿಂ 
ಎಳೆದೇರನ೦ ಓಡಿಪೆನೆಂದು ಪೂಸರಂ: ಕಬ್ಬಿಗಕಾ, ಪರಿಷತ್ತು 
೧೫೩) 

ಎಳೆವಾಸೆ - ಹಾವಸೆ, ಪಾಚಿ (ಎಳೆವಾಸೆಯಾಂತಂ 
ಅಂಬುಜದೆಳೆವಾಸೆಗೊಂಡ ಪುಳಿನದೆಡೆಗನವೀಶಂ: ರಾಜಶೇವಿ, 
೧೦. ೯೮) 


೨೨೨ 


ಎಳ್ಲರ - ಅಟಾಟೋಪ, ಆಡಂಬರ (ಸಿಡಿಲ ಕಡುಗಾಯ್ತು ಸಿಂಗದ 
[ಒಡ[ರ್ಣ ಭೈರವನ ಬಲ್ಬು ಮಾರಿಯ ಮಸಕಂ ಕಡೆಗಾಲದ 
ಕವನೆಟ್ತರಂ ಒಡರಿಸೆ ಲಕ್ಷಂ ಅಡುರ್ತು ಕಾದುತ್ತಿರ್ದಂ: 
ಪಂಪರಾ, ೯. ೭೦) 

ಎಳ್ಳನಿತುಂ -  ಏಳ್ಳಿನಷ್ಟು ಸ್ವಲ್ಪವೂ (ಮನಿನ್ನೊಳೆಳ್ಳನಿತುಂ 
ದೋಷಮನುಂಟುಮಾಡದಿರೆಯುಂ: ಪಂಪಭಾ, ೪. ೯೩) 

ಎಳ್ಳುನೀರೆಜಕಿ - ಎಳ್ಳುನೀರು ಬಿಡು, ತ್ಯಜಿಸು (ಗರತಿಯಲ್ಲದೆ 
ಗೃಹಮೆಲ್ಲಿತ್ತೆಂದು ಗಾರ್ಹರ್ಸ್ಯಕ್ಕೆ ಎಳ್ಳುನೀರೆಆೌದು: 
ನೇಮಿನಾಪು, ೫. ೩ ವ) 

ಎಅಂಕೆ - ರೆಕ್ಕೆ (ಭೋಂಕನೆ ಪಾಯ್ಬು ಎಅಂಕೆ ನಾಂದೊಡೆ 
ಜಿನುಂಗಿ ನೆಲಸಿದುದು ವಿಕಚಕನಕಾಬ್ದಿನಿಯೊಳ್‌: ಆದಿಷು, 
೧೧. ೬೨) 

ಎಅಂಕೆವೆಟ್ಟು — ರೆಕ್ಕೆಯುಳ್ಳ ಬೆಟ್ಟ (ಕರಿಗಳ್‌ 
ಎಅಂಕೆವೆಟ್ಟುಗಳವೋಲ್‌ ನಡೆತಂದುವು ವಾಜಿರಾಜಿಗಳ್‌ 
ತೆರೆಗಳ ತೆರ್ಕೆಯಂತೆ ಕವಿತಂದುವು: ಪಂಪರಾ, ೪. ೫೫) 

ಎಜಿಕ - ಪ್ರೀತಿ (ಭರತನ ಕಣ್ಣೆ ಎಅಕಮನೆ ಪಡೆದು ಚೆಲ್ಟಿಂ 
ಮಜಸಿದುವು ಉದ್ಯಾನಲತೆಗಳಂ ವನಲತೆಗಳ್‌: ಆದಿಷು, 
೧೧. ೯೫); ನಮಸ್ಕಾರ, ಬಾಗುವಿಕೆ (ಚಲದಿ೦ ಎಜಿಗಿಸಲಿರೆ 
ಭರತಂಗೆ ಎಜಗುವ ಎಅಕ೦ ಅಂಜುಮೆಯಲ್ಲೇ: ಆದಿಷು, 
೧೪. ೭೫) 

ಎಣಕಂಬೆರು - ಎರಕ ಹೊಯ್ಯ (ಇನ್ನಿಲ್ಲಿ ಪೆಂಪು ಎಅಕಂಬಿತ್ತಿರೆ 
ಕಾವೆನೆನ್ನ ನುಡಿಯಂ ಕೆಯ್ಕೊಂಡ ಕಟ್ಟಾಯಮಂ: ಪಂಪಭಾ, 
೧೨. ೧೯೮) 

ಎಕೆ - ರೆಕ್ಕೆ (ಎಅಕೆಗಳ೦ ಮೆಲ್ಲನೆ ಉರ್ಚುತ್ತೆ ನಿಂದು ಒಯ್ಯನೆ 
ಸಾರ್ದು ಆ ತ್ರೋಟಿಯಿಂದಂ ತೊಡೆದು ಗಜೆಗಳಂ 
ನುಣ್ಣವಿರ್‌ ಬಿರ್ಚಿ ಮೆಯ್ಯಂ ತೊನೆದು ಉದ್ದಂ ನೀಡಿ 
ಗೋಣ೦ ನವ ದಿನಮುಖದೊಳ್‌ ಕುಕ್ಕುಟ೦ ಕೂಗಿತಾಗಳ್‌: 
ಶಾಂತೀಶ್ವಪು, ೧೧. ೯೬) 

ಎಣಿಗಿಸು - ನಮಸ್ಕರಿಸುವಂತೆ ಮಾಡು 
ಭರತನನೆಮಗವಯವದೆ ಎಅಗಿಸುವ 
ದಯೆಗೈ: ಆದಿಷು, ೧೪. ೩೭) 

ಎಜಿಗು - ನಮಸ್ಕರಿಸು (ಎಆಗು-ಪ್ರಣತೇ: ಶಬ್ದಮದ, ಧಾ ೯೨); 
ಪ್ರೀತಿಯಿಂದ ಸೇರು (ಎಜಗದೆ ಪೂತ ಚಂಪಕವನಕ್ಕೆ 
ನಮೇರು ಮಹೀರುಹಕ್ಕೆ ಬಂದೆಕಗುವ ಚ೦ಚರೀಕದವೋಲ್‌ 
ಆಕೆಯ ಕೇಕರಂ ಅನ್ಯರಾಜಕಕ್ಕೆ ಎಅಗದೆ ರಾಘವಂಗೆಅಗೆ 
ಕಂಚುಕಿ ಕಣ್ಣಜೆದು ಆ ಲತಾಂಗಿಗೆ  ಅಟ್ಕ್‌ಳ್‌ 
ಅಭಿವರ್ಣಿಸಲ್‌ ಬಗೆದಳ್‌: ಪಂಪರಾ, ೫. ೭೧); ಮೇಲೆ 
ಬೀಳು (ಎಡವಳದೊಳ್‌ ಎಅಗಿ ಬಅಸಿಡಿಲ್‌ ಇಡುಮುಡುಕನೆ 
ಪೊಡೆದುದೆನಿಸಿ ಪಾಂಡ್ಕನ ರಥದ ಅಚ್ಚು ಉಡಿದು ಅಲ್ಲೆತಲ್ಲ್‌ 
ಕೊಂಡುವು ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌: 
ಪಂಪಭಾ, ೧೨. ೮೨); ಬಾಗು (ಗಜೆಸನ್ನೆಗೆಯ್ದು ತೆಗೆನೆಜ್‌ದು 
ಎಅಗಿ ಪರಂಕಲಿಸಿ ಪರ್ವಿ ಕೂಕಿಚಿದು ಇಸೆ ಕೆಂಗಜೆಯ 
ಮೊನೆಯಂಬುಗಳ್‌ ಕಣ್ಣೆಜ್‌ಯಿಸಿದುವು ಪೊಣರ್ವ ಬಿಲ್ಲ 
ಕಡುವಿತ್ತೆಗರಂ; ಪಂಪಭಾ, ೧೦. ೭೩) 

ಎಅಗುಹ — ಮೇಲೆ ಬೀಳುವಿಕೆ 
ಪಕ್ಕಯೆಅಗುಹಂ: ಶಬ್ದಮದ, ಪ್ರಸಾ, ೧೦೭) 

ಎಜಿಚು - ಚೆಲ್ಲು (ತಣ್ಣನಿರ್ಪ ನೀರಂ ಪೊಕ್ಕಿರಲು೦ ಮೇಲೆ 
ಎಣಚೆಕೊಳಲು೦ ಮನಮಾಗಿ ವಿರಹಾನಳನಿಂದಿರಲಾಣದೆ: 
ಧರ್ಮಾಮೃ, ೧೩. ೬೪) 


(ಭವಭಯಹರ 
ತಪಮನೀಗಳೆ 


(ತೆಂಗುಹಮೆಂದು 


ಎಜಿಪು. - ಬಾಗು (ಒಲ್ಬು ಎಅಪಂತೆ ತಳ್ಳ ಪೂವಿನ 
ಹೊಸಗೊಂಚಲಿಂ ಮರನಿದೇನೆಸೆದಿರ್ದುವೊ: ಪಂಪಭಾ, ೧. 
೧೧೬); ಮೇಲೆ ಬೀಳು  (ಬಅಸಿಡಿಲ್‌ ಎಅಪಂತಿರೆ 


ಬಂದೆಳಗಿದರಂ ತಳ್ಳು ಬಾಳ ಕೀಟಸ್ಕಾನೆಯಿಂ ತಳ್ತಳದಟೆದು: 
ಪಂಪಭಾ, ೧೦. ೮೨) 


ಎಣವಟ್ಟು - ಆಶ್ರಯ (ಜಾಣನಕ್ಕೆ ಎಜವಟ್ಟು ಒಳ್ಳುಡಿಗೆ ಆಣ್ಮಂ 
ಆಯತಿಗೆ ಅಡರು ಸತ್ಯಕ್ಕೆ ಅಧಿಷ್ಠಾನಂ ಶರ 
ಕೈಮಿಗೆ ಕೂರ್ತು ಕೀರ್ತಿಸುವುದು ಉರ್ವೀಮಂಡಲಂ 


ದುರ್ಗನಂ: ಪಂಚತಂತ್ರ, ೫೨) 

ಎಜವಿಜನಾಗು - ಅಸ್ತವ್ಯಸ್ತಗೊಳ್ಳು. ಚೆದುರಿ ಹೋಗು (ಬಂಬಲ 
ಬಾಡಿದ ತನುಲತೆಗಳು೦ ಎಅವಿಅನಾದ ತಲೆದುಡುಗೆಗಳುಂ 
ಬಾಡಿದ ಪೂಮಾಲೆಯೊಡನೆ: ಆದಿಷು, ೧೧. ೭೦ ವ) 

ಎಜವಟ್ಟು - ಆಶ್ರಯ (ಮಿಸುಪ ಕೊಸಗಿನ ಚೆಲ್ವೇಂ 
ಪುಟ್ಟಿಸಿದುದೊ ಪೊಸಸಿರಿಗೆ ಎಜವೆಟ್ಟಿನೆ ಪೂಗಣೆಯನಿರ್ಪ 
ನೆಲೆಮಾಡದವೋಲ್‌: ಕಬ್ಬಿಗಕಾ, ೮೬) 

ಎಜಕಿ - ಮೀರು (ಇನಿಸು ಹೊಟ್ಟುಂ ತನ್ನಂ ಮಖ”ದಿರಲಕ್ಕುಮೆ 
ತಳರದೆ ತಜೆಸಲದೆ ಇನ್ನೆಜ್‌ದುಂ ಅಜಿದುಂ ಇರ್ಪುದೆ 
ಚದುರಂ: ಆದಿಷು, ೪. ೭೬); ಆಧಿಪತ್ಯ (ನನೆಯಂಬನೆ 
ಕರ್ಚಿ ಪಾಜೆದಪುದೋ ಶೃಂಗಾರವಾರಾಶಿ ಭೋಂಕನೆ 
ಬೆಳ್ಳಂಗೆಡೆದತ್ತೊ ಕಾಮನ ಎಆ್‌ ಮೆಯ್ದೆರ್ಚಿತ್ತೊ ಪೇಟ್‌ 
ಈಕೆಗೆ ಎಂಬಿನಂ: ಪಂಪಭಾ, ೪. ೪೨), ಸುರಿ 
(ಮಂಗಳತೂರ್ಯನಾದಂ ಎಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ 
ಕೆಯ್ನೀರ್‌ ಎಜ್‌ದಂ ಗುಣಾರ್ಣವ ಮಹೀಪಾಲಂಗಂ ಆ 
ಕನ್ನೆಯಂ: ಪಂಪಭಾ, ೫. ೨೫) 

ಎಜಕಿಹು - ಹೇಳು (ಪಡಿಯಜ೦ ಬಂದು ಆ ಮಾಟ್ಡ್‌ಯೊಳ್‌ 
ಎಜೌಪೆ ದ್ರೋಣಂ ಒತ್ತಂಬದಿ೦ದ ಒಳಗಂ ಪೊಕ್ಕು: 
ಪಂಪಭಾ, ೨. ೪೭ ವ) 


ಎಜಕಿಯ - ಒಡೆಯ, ಪ್ರಭು (ಅಜೆಯದೆ ತಂದೊಡಮೇಂ ಎಮ್ಮ 
ಎಆಯಂಗೆ ಅದಂ ಎಮ್ಮ ಕೆಯ್ಕೊಳಟ್ಟಿಂ ನೀಂ 
ಇಂತಣಜೆಯುತ್ತುಂ ಪೆಣರೊಡಮೆಯಂ ಉಣ 


ಸೆಜ್‌ೌವಿಡಿದಿರ್ಪಿರಿ ಇನ್ನರ್‌ ಉರ್ವಿಯೊಳ್‌ ಒಳರೇ: ಪಂಪಭಾ, 
೮. ೧೮) ಪ್ರೀತಿಪಾತ್ರ (ತನ್ನೆಜೌಯನೊಳೂಲ್ಲು ಕೋಪಿಸುವ 
ಕಾಮಿನಿಗೀ ಮುನಿಸೊಂದೆ ಸಾಲದೇ: ಗಿರಿಜಾಕ ೪. ೧೪೮) 

ಎಜಿಕಿಯಿಸು - ಸುರಿಸು, ಹುಯ್ಕಿಸು (ಎಮ್ಮ ಮಾವಂ 
ಬೈಕಂದಿರಿದು ತಂದ ಕೂಲ್ಡ್‌ ನೆರಂ ಎಣ್ಣೆಯನಕ್ಕೆ ಉಪ್ಪನಕ್ಕೆ 
ಕಟೆಯನಕ್ಕೆ ಎಂದೊಪ್ಪೊಡಂ ಎಆೌಯಿಸಿಯಜೆಯಂ: 
ವಡ್ಡಾರಾ, ಪು ೪, ಸಾ ೧೪) 

ಎಜಕಿವಟ್ಟು.. - ಆಶ್ರಯ (ಅಂತು ಶೋಭೆಗೆ ಎಜ್‌ವಟ್ಟಾದ 
ತುಖುವಟ್ಟಿಯಂ ವಿಸ್ಮಯಂಬಟ್ಟು ನೋಡುತ್ತುಂ: ಲೀಲಾವತಿ, 
೫. ೧೦೮ ವ) 

ಎಅಕಿವಿಡಿ - ಆಶ್ರಯ ಪಡೆ (ತೊಜ್‌ದು ಪರೀಷಹತತಿಯಂ 
ಪಣೆವಜಿಯಾದ ಒಡಲಂ೦ ಆತ್ಮನಿರಪೇಕ್ಷತೆಯಿ೦ ನಿಜೆಸಿ 
ದುರಿತಾರಿಯೊಡಮಡಿದೆಟಿವಿಡಿದು ಅಘಹರಂ 
ಅಚ್ಯುತೇ೦ದ್ರನೆನಾದೆಂ: ಶಾಂತಿಪು, ೭. ೮೪) 

ಎಅಕಿವಿಅನಾಗು - ಎದ್ರಾಬಿರ್ರಿಯಾಗು (ಬಂಬಲ ಬಾಡಿದ 
ತನುಲತೆಗಳು೦ ಎಉೌಐಅನಾದ ತಲೆದುಡುಗೆಗಳುಂ: ಆದಿಪು, 
೧೦. ೭೦ ವ); 


೨೨೩ 


ಎಜಕಿವೆಸ - ಸ್ವಾಮಿಕಾರ್ಯ (ತುಜುಗೋಳೊಳ್‌ ಪೆಣ್ಣುಯ್ಯಲೊಳ್‌ 
ಎಆೌವೆಸದೊಳ್‌ ನಂಟನ ಎಡಉೊಳ್‌ ಊರಟುವಿನೊಳ೦ 
ತಜೆಸಂದು ಗಂಡುತನಮನೆ ನೆಜುಪದವ೦ ಗ೦ಡನಲ್ಲಂ 
ಎಂತು೦ ಷಂಡಂ: ಗದಾಯು, ೨. ೨೪) 

ಎಟಕುಳಿ - ಸೆಳೆತ್ತ ಆಕರ್ಷಣೆ (ತಳವೆಳಗಾದ೦ ವನಿತಾತಿಳಕದ 
ನೊಸಲ ರೋಚನಾ ತಿಲಕದ ಚೆಲ್ವು ಎಟಿ'ಕುಳಿಗೊಳೆ 
ಸಮ್ಮೋಹನತಿಳಕದವೋಲ್‌ ಮನಮನವನಿಪಾಲಕ ತಿಲಕಂ: 
ಪಂಪರಾ, ೫. ೬೧) 

ಎಟತೆ - ನೇತಾಡುವಿಕೆ (ಪಾಪಂ ವ್ಯೋಮದಿಂದಂ ತಡೆಯದೆ 
ಎಲತೆಯೊಳ್‌ ಇಕ್ಕಿದಂತೆಲ್ಲಿಯುಂ . .. ಮಲ್‌ ಭೊರೆಂದು: 
ಧರ್ಮಾಮೃ, ೧೧. ೧೩೬) 

ಎಟಲ್‌ - ಜೋಲು ಬೀಳು (ಮರದ ತುತ್ತತುದಿಯೊಳಿರ್ದು 
ಎಟಲ್ವ ಗುಂಡಿಗೆಯಂ ಕಂಡು ಗುರುಗಳ್ಗಿಂತೆಂದಂ: ವಡ್ಡಾರಾ, 
ಪು... ೯೧, ಸಾ ೧೨); ಜೋತುಬೀಳು, ಬಳಲು 
(ಎರಡರ್ಥಕ್ಕೆ: ಎಬಲ್ಲನೆಂದು ಜೋಲ್ಡನು೦ ಬಲಲ್ಬನುಮಕ್ಕುಂ: 
ಶಬ್ದಮದ, pe ವೃತ್ತಿ ೧೩೪) ಜೋಲಾಡು (ಸಾನಾರ್ಥಂ 


ಒಂದು ಕಳಶಮಂ ನಿಯಮನಿಧಾನಂ ಎಲಲೆ ಪಿಡಿದು 
ಅಮಳಿನ ಗಂಗಾನದಿಗೆ ವಂದು ಸುರತನಿಧಾನಿ 
ಅಮರೇಂದಗಣಿಕೆಯಂ ಮುನಿ ಕಂಡಂ: ಪಂಪಭಾ, ೨. 


೪೧); ಬಳಲು (ಪೆಸರಜೆಯದಮರತೂರ್ಯಪು್ರಸರಂಗಳ 
ಜತಿಗೆ ತೊಡರದೆ ಇನಿಸು ಎಬಲದೆ: ಆದಿಪು, ೯. ೩೧) 
ಎಣಲಿಕ್ಕು - ನೇತು ಹಾಕು (ರಥಾಂಗಂ ಎಲಲಿಕ್ಕಿದ ಮುತ್ತಿ 
ಸೂಸಕ೦ಗಳ೦ ಬಾಳಮೃಣಾಳಮೆಂದು ಕರ್ದುಕಲ್‌ ಬಗೆಗುಂ 
ಕಲಹಂಸ ಪೋತಕಂ: ಪಂಪರಾ, ೧. ೧೨೭); ತೂಗು ಹಾಕು 
(ಎಲಲಿಕ್ಕಿದ ಮುಕ್ತಾದಾಮಶೋಭೆ ಲಕ್ಷ್ಮೀಲಲನಾ ದರಹಾಸ 
ಶೋಭೆ: ಆದಿಷು, ೪. ೩೦ ರಗಳೆ) 

ಎಟಲೆವಿಡು - ನೇತುಹಾಕು (ಮುತ್ತಿನ ಸರಮಂ ಎಲಲೆವಿಟ್ಟಂತೆ 
ಅಡಿಗಡಿಗೆ ಬಿಂದುಮಾಲೆಯಂ ಬಿಡುವ 
ಧಾರಾಗ್ಯಹ೦ಗಳ ಸುತ್ತಲುಂ: ಲೀಲಾವತಿ, ೧೧. ೫೬ ವ) 

ಎಟಲ್ಲು - ಎಲಲಿಕ್ಕು ” (ಕೈಯನೆಬಲಿಕ್ಕ ಅರ್ಧಗಪ್ಪಡಮನೆಡದ 
ಮುಯ್ದಿನ ಮೇಗಿಕ್ಕಿ: ವಡ್ಡಾರಾ, ಪು. ೯೨, ಸಾ. ೧೬) 

ಎಲವಾಡು - ನೇವರಿಸು (ಮಣಿಮುದಿಕೆಯಂ ಕಳೆದು ನೀಡಿ ನಿಡಿ 
ಎಟವಾಡಿ ಮಖ್‌ೌದೀಡಾಡಿ ಹೋಪುದುಂ: ನೇಮಿನಾಪು, ೪. 
೮೪ ವ) 

ಎಲಿವಿಸು - ಎಟವಾಡು (ಕರತಲದಿ೦ ಲಲಿತಾಮಗಮನೆ ಎಲಐವಿಸಿ 
ಕೋಮಲ ಹಸ್ತಮನೆತ್ತಿ: ಕುಸುಮಾಕಾ, ೧೦. ೪೫) 

ಎಟಿವು - ನೇವರಿಸು (ಪರೆದಿರ್ದ ಕುರುಳ್ಗ್ಳಳ೦ ಓಸರಿಸಿ 
ಕದಂಪುಗಳ೦ ಒಯ್ಯನೆ ಎಟವುತ್ತ ಅಂದು ಆಳ್‌ ಅರಸೆಂಬ 
ಭೇದಂ ಎಮ್ಮಿರ್ಬರೊಳಂ ಪಲ್ಲಿಟಿಸಿತು: ಕಾದಂಸಂ, ೪. ೪೧) 

ಎಟ್‌ - ಬರಸೆಳೆದುಕೊ. ನೂಲು (ಒಂದರ್ಥಕ್ಕೆ: ಎಟ್‌ಯೆಂದು 
ನೂಲೆಟ್‌ಯೊಳಂ ಬರಸೆಳೆವುದಳೊಳ್‌ ಅಲಂ; 
ಭೂಮ್ಯರ್ಥದೊಳ್‌ ಕುಳಂ: ಶಬ್ದಮದ, ೩೩, ವೃತ್ತಿ, ೧೩೫) 

ಎಟಕಿಕುಳಿಗೊಳ್‌ - ಆಕರ್ಷಿಸು (ಪೆಜೌನೊಸಲ ರೋಚನಾ 
ತಿಲಕದ ಜೆಲ್ವು ಎಟಿಕುಳಿಗೊಳೆ: ಪಂಪರಾ, ೫. ೬೧) 

ಎಲಕಿಗೋಣ - [ಬಲಿಗಾಗಿ] ಎಳೆದು ತಂದ ಕೋಣದ ಸಾವು 
(ಅಂತು ದ್ರೋಣಂ ಎಟ್‌ಗೋಣಸಾವಂ ಸಾವುದುಂ 
ಭೋರ್ಗರೆದಾರ್ದ ಪಾಂಡವ ಪತಾಕಿನಿಯುಮಂ ಒಂದು 
ತಲೆಯಾಗೋಡುವ ಕೌರವ್ಯದ್ದಜಿನಿಯುಮಂ ಬೇಜಸೂಂದು 
ಮೊನೆಯೊಳ್‌ ಕಾದುತಿರ್ದ ಅಶ್ವತ್ಥಾಮಂ ಕಂಡು: ಪಂಪಭಾ, 


೧೨. ೩೦ ವ - "ಎಟ್‌ಗೋಣಸಾವು' ಎಂಬುದು ಡಿ.ಎಲ್‌. 
ಎ೦ ಸ್ವೀಕರಿಸಿರುವ ಪಾಠ, ದೀಪಿಕೆ ೪೪೬) 


ಎಜಕಿದಿಕ್ಕು - ತಂತಿಯನ್ನು ಎಳೆ (ಪದಕೊರಲ್‌ ಇಂಪಂ 
ಅಪ್ಪುಕೆಯೆ ಕೊಂಕು ನಯಂ ಗಮಕಂಗಳಿಂ ಪೊಡರ್‌ 
ಕೊದಳ್‌ ಎಬ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ 


..ಮೇನಕೆ ಸರಸ್ಪತಿ ಬಾಯ್ದೆ೫ೌದಂತೆ ಪಾಡಿದಳ್‌: ಪಂಪಭಾ, 
೭. ೮೮) 

ಎಲಕಿದು ಕೊಳ್‌ -  ಸೆಳೆದುಕೋ 
ಚೆಲ್ಪನೇನೆಟ್‌ದುಕೊಂಡುದೋ 
ಆದಿಹು, ೧೩. ೬) 

ಎಟಕಿಯಿಸು - ಎಳೆಯುವ ಹಾಗೆ ಮಾಡು (ಆತನನಟ್ಟಿ ಕಳೆಯಿಂ 
ಎಂದಟ್ಟಿದನೆಂದು ಪೇಟ್ದು ಪಡಿಯಜನಿಂದ೦ ಎಟ್‌ಯಿಸಿ 
ಪೆಡತಲೆಯಂ ಹಿಡಿದು ನೂಂಕುತ್ತಂ: ವಡ್ಡಾರಾ, ಪು. ೧೮೬. 
ಸಾ. ೨) 

ಎಟಿಕಿಸು - ಎಟ್‌ೌಯಿಸು (ಲುಜೆಯಂ ಕೊಲ್ವಂತಿರೆ ಕೊಂದು 
ಪೊಲೆಯರಿಂ ಚಚ್ಚರಂ ಎಟಿಸುವರ್‌ ಅಟ್ಟಿ ದೂಖುವರ್‌ 
ಪೆರ್ವಡಿಯೊಳ್‌: ಧರ್ಮಾಮೃ, ೬. ೯೨) 

ಎಟ್ಟಿತ್ತಿರು - ಎಚ್ಚರಿಕೆಯಿಂದಿರು (ದೇವರ ಮುಂದೆ ಆನಜೆಯೆಂ 
ಪಿರಿದುಂ  ಗಟಿಪಲ್‌ ಮಜಸೊಂದಿದನಿಲ್ಲಂ ಅಹಿತಂ 
ಎಟ್ಟತ್ತಿರ್ದ೦: ಪಂಪಭಾ, ೭. ೪೪) 

ಎಟ್ಟಿಜಕ್‌ - ಎಚ್ಚರಗೊಳ್ಳು (ಬಣ್ಣವುರಂ ತೀವಿದ ಮಾಟ್ಕೆಯಾಯ್ತು ನವಿಲಿಂ 
ಕುಂದಂಗಳಿಂದ ಇಂದ್ರಗೋಪ ವಿಳಾಸ೦ಗಳಿ೦ ಆಲಿಕಲ್ಲ ಪರಲಿಂ 
ಕಾರೊಳ್‌  ಮಹೀಮಂಡಲಂ: ಪಂಪಭಾ ೭.೧.೧. ೨೪) 
ಜಾಗರೂಕತೆಯಿಂದಿರು (ಪರಿಜನ ಸಂಬ್ರಮಕೃತ 
ಹಿಮಕರಣದನೆಟ್ಟಿಖುತುಂ ಅಕಟ ಇದೇನಂ ನೆಗಟ್ಟೆಃ ಆಚವರ್ಧ, ೯. 
೬೨) ನಿದ್ರೆ ತಿಳಿದೇಳು ರೋಗದಿಂದ ಚೀತರಿಸಿಕೊಳ್ಳು ಹಾಗೂ 
ನೆನಪಿಸಿ (ಮೂರರ್ಥಕ್ಞಿ ಎಳ್ಲತ್ತನೆಂದು ನಿದ್ರೆತಿಳಿದನುಂ 
ಕುತ್ತಮೊಹರಿದಿದನುಂ ಮಜವಿ ಪಿಂಗಿದನುಮಕ್ಕುಂ: ಶಬ್ದಮುದ, ೩೩ 
ವೃತ್ತಿ ೧೬೪) 

ಎಟ್ಟಜೆಸು - ಎಬ್ಬಿಸು, ಎಚ್ಚರಗೊಳಿಸು (ಇಜೆಯೆಂ ಬಿಟ್ಟನನೆಂಬೀ 
ಬಿಜುಬಿ೦ದಂ ಬೀಸೆ ಗದೆಯ ಗಾಳಿಯ ಕೋಳೆಟ್ಟಚೆಸಿದುದು 
ಭೀಮನಂ: ಗದಾಯು, ೮. ೩೨) 

ಎಲ್ಲಿಯಿಗೆಡು - ಎಚ್ಚರ ತಪ್ಪು ಮೂರ್ಚೆ ಹೋಗು (ಪಟದ 
ಪೆಣ್ಣಂ ನೋಡಿ ಸೋಲ್ತು ಅಂಗದೆಟ್ಟಜುಗೆಟ್ಟಂ ಗಡ ದೇವ: 
ಕುಸುಮಾಕಾ, ೯. ೮೨) 

ಎಟ್ಟಿರ್‌ - ಸಮೀಪಿಸು, ಬರು (ಆ೦ ಎಟ್ಟಂದ ಬಟೆಕ್ಕೆ 
ಚಿತ್ರರಥರಾಜಾವಾಸದೊಳ್‌ ವಾರ್ತೆಯೇ೦ ನೀರೇಜದಳಾಕ್ಷಿ: 
ಕಾದಂಸಂ, ೫. ೮೩) 

ಎಟ್ಟಿರ - ಆಧಿಕ್ಕ (ಕಟವಿ೦ ಪೊಲ್ಲಮೆ ಪೆಜತೊಳವೆ ಪಾಪದ 
ಎಟ್ಟರಮಲ್ತೇ: ಧರ್ಮಾಮ್ಮ, ೧೨. ೧೪೮), ಏಳಿಗೆ, 
ಅಗ್ಗಳಿಕೆಕೀರ್ತಿಲಕ್ಷ್ಮಿ ಬಿಡುಗು೦ ಕೆಡುಗು೦ ಕಡುಪೆಂಪಿನೆಟ್ಟರಂ: 
ಪುಷ್ಪದಂಪು, ೭. ೬೮) 

ಎಟ್ಟರಂ - ಅಭ್ಯುದಯ (ಆಗುಳಿಸುವ ಬಾಯ ಕೆಂಪಂ 
ಉದಯಂಗೆಯೆ ಪೊಣ್ಮುವ ಕೆಂಪು ಪೋಲ್ಡಿನಂ ತಳರೆ 
ಬೆಡಂಗಿನೊಳ್‌ ಪುದಿದು ಎಟ್ತರ೦ ಉದ್ಗತಚಂದ್ರಸಿಂಹದಾ: 
ಆದಿಷು, ೧೨. ೫) 


(ರಾಜರಾಜನ ಪಡೆ 
ಬಂದ ಬಸಂತರಾಜನಾ: 


೨೨೪ 


ಎಟ್ಟಿರವು - ಬರುವಿಕೆ (ಈ ಮದದಂತಿಯ ಎಟ್ಟರವುಂಈತನ 
ಶೌರ್ಯಮಿಂ ಈ ಮಹೋಗ್ಯ್ರಸಂಗ್ರಾಮದೊಳ್‌ ಎನ್ನುಮಂ 
ಚಳಿಯಿಸಲ್‌ ಬಗೆದಪುದು: ಪಂಪಭಾ, ೧೨. ೮೪) 


ಎಟ್ರು - ಎತ್ತು. ಗೂಳಿ (ಪಲಂಬರ್‌ ಪರದರ್‌ ಸತ್ತರ್‌ 
ಉಟಿದರೆಲ್ಲರುಂ ಕೆಟ್ಟೋಡೆ ಬಂಡಮುಂ ಎಲ್ಲುಗಳುಂ 
ಮೊದಲಾಗೆಲಮ್ಲಂ ಕಳ್ಳರ್‌ ಕಳ್ಳರ್‌ ಕೊಂಡು ಪೋದರ೯್ಶ,; 
ವಡ್ಡಾರಾ, ಪು ೭೬, ಸಾ ೧೪), ಮಂಚದ ಹಗ್ಗ 
(ಮೂರರ್ಥಕ್ಕೆ ಎಲ್‌೦ದು ಗೂಳಿಯು೦ ಅನಡ್ಡನುಂ 


ಹೊರಸಿನ ನೆಯ್ಗೆಯ ಊಕೆಯ ನುಲಿಯುಮಕ್ಕುಂ: ತಬ್ದವುದ, 
೩೩ ವೃತ್ತಿ ೧೬೫) 

ಎಟಿಕ್ಲಾಡು - ಎದ್ದು ನರ್ತಿಸು (ಕರಿಯ ಸೀಳ್ಬು ಈಡಾಡುವನೆ 
ಬಿರ್ಚಿ ಜೆಡೆಯಂ ಎಲಟ್ಸಾಡುವನೇ: ಸಮಯಪ, ೮. ೬೯) 

ಎಟ್ಟಿತ್ತಿರ್ಭಾಸಿರ - ಎಪ್ಪತ್ತೆರಡು ಸಾವಿರ (ಎಟ್ಟತ್ತಿರ್ಭಾಸಿರ 
ಪೊಲಲ್ಲಳುಂ ತೊಂಬತ್ತಾರು ಕೋಟಿ ಗ್ರಾಮಂಗಳುಂ: 
ಆದಿಹು, ೧೫. ೩ ವ) 

ಎಲ್ಲಿಡು - ಅಟ್ಟಿಸಿಕೊಂಡು ಹೋಗು (ಕೆಲಬರೆಮ್ಮಂ ಎಲ್ಲಟ್ಟಿ 
ಪಿಡಿದುಕೊಳ್ಳುಮೆಂದು ಮಗುಟಗ್ಸಿ ನೊಡುತ್ತುಂ; ಆದಿಪು, ೯. 
ತಡ )). 

ಎಟ್ಟೆಸು - ಎಚ್ಚರಗೊಳಿಸು (ಎರಡರ್ಥಕ್ಕೆ: ಎಲ್ಲೆಸಿದನೆಂದು 
ನಿದ್ರೆತಿಳಿತಿಳಿಯಿಸಿದನು೦. ಎತ್ತಿ ಕಳೆದನುಮಕ್ಕುಂ: ಶಬ್ದಮದ, 
೩೩ ವೃತ್ತಿ, ೧೩೭) 

ಎಲು - ಮೇಲೆಬ್ಬಿಸು (ಎಲ್ಲರು೦ ಮರಲುಂದಿದ ಬಟೆಕ್ಕಂ ಆ 
ಕಳ್ಳನಂ ಎಲ್ಲೆ ಏಕಾಂತದೊಳ್‌ ಇಂತೆಂದಂ: ವಡ್ಡಾರಾ, ಪು. 
೧೭, ಸಾ ೧೭) 


ಏ 


ಏಂ - ಏನು ಕಾರಣ, ಏಕೆ (ಇಜೆವಂತು ನಿನಗೆ ಮನದೊಳ್‌ 
ತಣೆಸಲವುಂಟಪ್ಲೊಡೆ ಎಲವೊ ದೇವೇಶನಂ ಏಂ ಸೆಜೌವಿಡಿದೆ: 
ಪಂಪಭಾ, ೧೦. ೧೨೧) 

ಗಳ - ಏನಪ್ಪಾ! ಹಾಗಲ್ಲವೇ (ಪಸಿವನಾಮೇಗೊಂಡು ಏಂ 


ಗಳ ಗೆಯ್ದೆವು: ಆದಿಪು, ೭. ೭೩) 


ಏಂ 


ಏಂ ಪಿರಿದೋ - ಏನು ದೊಡ್ಡದೋ! (ಕೊಡಗೂಸುತನದ 
ಭಯದಿಂ ನಡುಗುವ ಕನ್ನಿಕೆಯ ಬೆಮರ ನೀರ್ಗಳ 
ಪೊನಲೊಟ್ಕುಡಿಯಲ್‌ ಒಡಗೂಡೆ ಗಂಗೆಯ ಮಡು 


ಕರೆಗಣ್ಣಿದುದು ನಾಣ ಪೆಂಪೇಂ ಪಿರಿದೋ: ಪಂಪಭಾ, ೧. 

೯೨) 

- ಸಮಾನವಿಲ್ಲದ, ಶ್ರೇಷ್ಠ (ಏಕಂ ಕೂಟಸ್ಥಂ ನಿನ್ನಾಕಾರ 

ತ್ರಿತಯವಾದ ವಿಭುತೆ ಸಮಗ್ರಂ: ಜಗನ್ನಾವಿ, ೪. ೮೦) 

ಏಕಕ - ಒಬ್ಬಂಟಿ (ರಾಜವ್ರಜಪರಿಷತ್‌ ಪರಿವೃಷ್ಟಿತ ಪ್ರಭುವೇಕೆ 
ತೊಟ್ಟನೆ ಏಕಕನಾದಂ: ಕರ್ಣನೇಮಿ , ೧೪. ೮೭) 

ಏಕಕುಂಡಲ - ಬಲರಾಮ (ಆರ್ಪಿನ ತಣಜೆಸಲದಂ ಕಂಡಂ 
ಏಕಕುಂಡಲನೆ ವಲಂ: ಪಂಪರಾ, ೬. ೧೩೫) 

ಏಕಗ್ರಾಹಿ - ಒಂದೇ ಪಟ್ಟು ಹಿಡಿದವನು (ಆಗಳ್‌ ಅಂಗರಾಜಂಗೆ 
ಶಲ್ಯಂ ಕಿನಿಸಿ ಮುಳಿಸಿನೊಳೆ ಕಣ್ಗಾಣದ ಇಂತಪ್ಪ ಏಕಗ್ರಾಹಿಗಂ 


ಏಕ 


ಒಅಂಟಂಗಂರಥಮಂ ವಎಸಗೆ೦ ಎಂದು ವರೂಥದಿಂದ 
ಇಟೆದು ಪೋಗೆ: ಪಂಪಭಾ, ೧೨. ೨೦೫ ವ) 
ಏಕಚಕ್ರ - ಒಬ್ಬನೇ ರಾಜನ ಆಳ್ವಿಕೆಗೊಳಪಟ್ಟದ್ದು (ತದ್ಭೂಪತಿಗೆ 
ಅಖಿಳಧರಾಚಕ್ರ೦ ಆಯ್ತು ಏಕಚಕ್ರಂ: ಸುಕುಮಾಚ, ೯. ೭೩) 
ಏಕಚ್ಛತ್ರಚ್ಛಾಯೆ - ಒಂದೇ ಕೊಡೆಯ ನೆರಳು, ಒಬ್ಬ ರಾಜನ 


ಆಳ್ವಿಕೆ (ಅಂತು ಭರತಂ ಭರತಮಂಡಲಮಂ 
ಏಕಛತ್ರಚ್ಛಾಯೆಯಿಂದಂ ಪ್ರತಿಪಾಲಿಸುತ್ತಮಿರೆಯಿರೆ: ಆದಿಷು, 
ಆ ಷು 


ಏಕಚ್ಛತ್ರೀಕೃತ - ಒಂದೇ ಆಳ್ವಿಕೆಗೊಳಪಡಿಸಿದ (ಅತೆ ಏಕಚ್ಛತ್ರೀಕೃತ 
ಭರತವರ್ಷನುಂ: ಚಂದ್ರಪ್ರಪು, ೭. ೩೫ ವ) 
ಏ ಕಜ್ಜಂ -  ಆಗಬೇಕಾದುದೇನು, ಏನು ಉಪಯೋಗ? 


(ರವಿರಶ್ಮಿಗಳ್‌ ಪುಗಲೆವೇಡ ಈ ರಶ್ಲಿಗಳ್‌ ಸಾಲ್ಗು೦ ಇಂತೇ 
ಕಜ್ಜ೦ ಬೆಳಗು: ಆದಿಪು, ೬. ೧೦೪) 


ಏಕಕಾರ್ಯಾಳೋಚನಪರ - ಒಂದೇ ಕಾರ್ಯದ ಬಗ್ಗೆ 
ಆಸಕ್ತರಾದ[ವರು] (ಎಂದು ತಮ್ಮೊಳ್‌ ಅಯ್ದರುಂ 
ಏಕಕಾರ್ಯಾಳೋಚನಪರರಾಗಿ ದ್ವೈತವನದೊಳ್‌ 


ಅದ್ವೈತಸಾಹಸರಿರ್ಪನ್ನೆಗಂ: ಪಂಪಭಾ, ೭. ೩೦ ವ) 

ಏಕಗ್ರಾಹಿ - ಒಂದೇ ಪಟ್ಟು ಹಿಡಿದವನು. ಹಟಮಾರಿ (ಕಣ್ಗಾಣದ 
ಇಂತಪ್ಪ ಏಕಗ್ರಾಹಿಗಂ ಒಜ೦ಟ೦ಗ೦ ರಥಮಂ ಎಸಗೆಂ 
ಎಂದು ವರೂಥದಿಂದ ಇಟೆದು ಪೋಗೆ: ಪಂಪಭಾ, ೧೨. 
೨೦೫ ವ) 

ಏಕಚ್ಛತ್ರಚ್ಛಾಯೆ - ಒಂದೇ ಕೊಡೆಯ ನೆರಳು, ಒಬ್ಬ ರಾಜನ 
ಆಳ್ವಿಕೆ (ಅಂತು ಭರತಂ ಭರತಮಂಡಲಮಂ 
ಏಕಛತ್ರಚ್ಛಾಯೆಯಿಂದಂ ಪ್ರತಿಪಾಲಿಸುತ್ತಮಿರೆಯಿರೆ: ಆದಿಪು, 
೫.೪ವ) 

ಏಕತ್ವ - ಷೋಡಶಭಾವನೆಗಳಲ್ಲಿ ಒಂದು (ಮಮತ್ವಮಂ ಬಿಸುಟು 
ನೀನೇಕತ್ಸ್ಲಮಂ ಭವ್ಯ ಭಾವಿಸು ನಿನ್ನೀ ತನುವಂ 
ತಪೋವನವನಕ್ರೀಡಾಸುಖಕ್ಕೊಡ್ಡು: ಆದಿಷು, ೨. ೪೭) 

ಏಕತ್ವವಿತರ್ಕವಿಚಾರ - [ಜೈನ] ಎರಡನೆಯ ಶುಕ್ಷಧ್ಯಾನ, 
ಮೋಹಕರ್ಮಸಹಿತವಾಗಿ ಜ್ಞಾನಾವರಣೀಯ, 
ದರ್ಶನಾವರಣೀಯ ಮತ್ತು ಅಂತರಾಯ ಎಂಬ ಮೂರು 
ಕರ್ಮಗಳ ನಾಶವಾಗಿ ಕೇವಲಜ್ಞಾನಪ್ರಾಪಿಗೆ 
ಎಡೆಮಾಡಿಕೊಡುವಂಥದು (ವೀತರಾಗದ್ವೇಷಭಾವನಾಭಾವಿತ 
ಯಥಾಖ್ಯಾನಚಾರಿತ್ರಕ್ಷೀಣ ಕಷಾಯ ವೀತರಾಗಚ್ಛದ್ದ 
ಗುಣಸ್ಥಾನಂ ಏಕತ್ವವಿತರ್ಕವಿಚಾರಾಭಿಧಾನಧ್ಯಾನಪರಿಣತಂ: 
ಆದಿಷು, ೧೦. ೧೪ ವ) 

ಏಕದಂಡಿ - ಒಂದು ದಂಡ ಧರಿಸಿದ ಸನ್ಯಾಸಿ (ಗುಣವಿಲ್ಲದ 
ಪಾರ್ವನುಂ ಏಕಂಡಿಯುಂ ಗೊರವನುಂ ಎಂತು 
ಪೂಜ್ಯರೊ; ಸಮಯಪ, ೧೧. ೧೩೯) 

ಏಕದಂತ - ವಿಘ್ನೇಶ್ವರ (ಜಗದೊಳ್‌ ಪತಿಹಿತದೆಡೆಯೊಳ್‌ ನೆಗಟ್ಟ 
ಇನಜನಿಂ ಏಕದ೦ತನಿ೦ ಪವನಜನಿ೦ ಖಗರಾಜನಿಂ ದುರ್ಗಂ 
ದ್ರಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: ಪಂಚತಂತ್ರ, 
೫೫) 

ಏಕಪದಿ - ದಾರಿ, ಮಾರ್ಗ (ಅಯನಂ ಮಾರ್ಗಂ ಸೃತಿ ಸರಣಿ 
ಅಧ್ವಂ ಏಕಪದಿ: ಅಭಿಧಾವ, ೧. ೧೦. ೨) 


ಏಕಪಾದ - ಒಂಟಿ ಕಾಲಲ್ಲಿ ನಿಂತು ಮಾಡುವ ತಪಸ್ಸು 
(ತೊಡರ್ದು ಏಕಪಾದದೊಳ್‌ ಬಲಿದುಪವಾಸದೊಳ್‌ 
ನಮೆದು ನೋಂಪಿಗಳೊಳ್‌ ನಿಯಮಕ್ರಮಂಗಳಂ 


೨೨೫ 


ಸಲಿಸಿದರಿಂತು  ನೋನದೆ ಗುಣಾರ್ಣವನಂ 
ತೀರ್ಗುಮೇ: ಪಂಪಭಾ, ೧. ೧೩೬) 

ಏಕಪಾದತಪ - ಒಂಟಿಕಾಲಲ್ಲಿ ನಿಂತು ಮಾಡುವ ತಪಸ್ಸು 
(ಏಕಪಾದತಪದೊಳ್‌ ನಿಲೆ ಗೀರ್ವಾಣನಾಥಾತ್ಮಜನಲ್ಲಿಗೆ 
ಗುಹನಂ ಅಹಿಭೂಷಣನ ಅಂಬಂ ಬೇಡಿ ಅಟ್ಟಿದೊಡೆ: 
ಪಂಪಭಾ, ೮. ೧೬ ವ) 

ಏಕಪಾದವ್ರತಸ್ಥ - ಒಂದೆ ಕಾಲ ಮೇಲೆ ನಿಂತು ತಪಸ್ಸು 
ಮಾಡುವವನು (ಸಂಸಾರಸಾಗರಮನೀಯಂದದಿಂ 
ದಾಂಟುವುದೆಂದು  ತೋಉಣುವಂದದಿಂದೊಂದೆ ಕಾಲೊಳ್‌ 
ನಿಂದಿರ್ದೇಕಪಾದ ವ್ರತಸ್ಥರುಮಂ: ಪಂಚತಂತ್ರ, ೧೯೦ ವ) 

ಏಕ ಪುಂಸಾ ನ ಗಂತವ್ಯಂ - [ಕಾಡಿನೊಳಗೆ] ಒಬ್ಬನೇ 
ಎಲ್ಲಿಗೂ ಹೋಗಬಾರದು (ಕಾನೊಳಗೇಕಪುಂಸಾ ನ 
ಗಂತವ್ಯಂ ಎಂದೀ ನಡೆದಪುದೆ ತಿಮಿರದೊಳೆನಿಪುವು 
ನಾನಾಹಿ ಮಸ್ತಿ ಮಣಿದೀಪಂ: ನೇಮಿನಾಪು, ೩. ೩೮) 

ಏಕಭುಕ್ತ - ಒಂದೇ ಹೊತ್ತು ಊಟ ಮಾಡುವ ವತ 
(ದೇಹದೊಳ್‌ ಲಮಂ ಅನಾರತಂ ತಳೆದು 
ಉಪವಾಸಕವಾಸದೊಳ್‌ ಏಕಭುಕ್ತಮಂ ಸಲಿಸುವ 
ಘೋರವೀರತಪಂ: ಸುಕುಮಾಚ, ೩. ೨೯) 

ಏಕಮತ - ಒಂದೇ ಅಭಿಪ್ರಾಯ (ತಿಜಗದೇಕಮತಂ 
ತ್ರಿಜಗದೀಶನುತ೦ ಕಥೆ ಶಾಂತಿನಾಥನಾ: ಶಾಂತಿಷು, ೧೨. 
೫೫) 

ಏಕವರ್ಣ - ಒಂದೇ ಬಣ್ಣ ಅಥವಾ ವರ್ಣ (ಜಗಜ್ಜನಕನೊಟ್ಟಿದ 
ಪೊನ್ನ ರಾಶಿಗಳಂ ಜಗಜ್ಜನಕಿತ್ತು ತತ್ಕನಕವರ್ಣದಿಂ 
ಏಕವರ್ಣಮೆ ಮಾಡಿದ೦ ಜಗಮೆಲ್ಲಮಂ: ಆದಿಷು, ೮. ೬೫) 

ಏಕವಿಂಶತಿ - ಇಪ್ಪತ್ತೊಂದು (ಕ್ಷಿತಿಯೊಳಗುಳ್ಳ ಭೂಭುಜರ ಬಿತ್ತು 
ಮೊದಲ್ಲಿಡೆ ಮುನ್ನ೦ ಏಕವಿಂಶತಿ ಪರಿಸಂಖ್ಯೆಯಿಂ ತವಿಸಿ: 
ಪಂಪಭಾ, ೨. ೪೫) 

ಏಕವಿಹಾರಿ - [ಜೈನ] ಒಂಟಿಯಾಗಿ ಸಂಚರಿಸುವುದು (ಪನ್ನೆರಡು 
ತಪದೊಳ್‌ ನೆಜ್‌ದಿರ್ಪತ್ತೆರಡು ಪರೀಷಹಂಗಳಂ ಗೆಲ್ಲು 
ಗಣಧರಗಣಮಂ ಬಿಟ್ಟು ಏಕವಿಹಾರಿಯಾಗಿ: ಆದಿಪು, ೬. 
೩೩ ಮ) 

ಏಕವೃತ್ತಿ -.. ಏಕಪ್ರಾಕಾರ 
ಯಥೋಚಿತಪ್ರದೇಶಂಗಳೊಳ್‌ 
ಆದಿಪು, ೮. ೬೩ ವ) 

ಏಕಸಂಧಿ - ಒಂದು ಬಾರಿ ಕೇಳಿ ನೆನಪಿನಲ್ಲಿರಿಸಿಕೊಳ್ಳಬಲ್ಲವನು 
(ಇವಂ ಕಪಿಲನೆಂಬೊ೦ ಏಕಸಂಧಿಯಪ್ಪುದಜೆಂ ನಾನುಂ 
ಮತ್ತಿನ ಮತ್ತನಯರ್ಕಳಂ ಓದಿಸೆ ಮತ್ತಿವ೦ ಅಕ್ಷೇಶದಿಂ ಶ್ರುತಿ 
ಸ್ಮತಿ ಶಾಸ್ತೋಪಾತ್ರಮುಖನಾಗೆ: ಶಾಂತಿಷು, ೬ ೬೨ ವ 
ಮತ್ತು ೬೩). 

ಏಕಸಟೆ - ಅಖಂಡಶಿಲೆ (ಇತ್ತ ಭದ್ರಬಾಹು ಭಟ್ಟಾರರ್‌ ಕಟ್ಟಪ್ಪು 
ನಾಡ ಅಡವಿಯ ಬೆಟ್ಟದ ಮೇಗಣ ಏಕಸಚೆಯ ಮೇಗಿರ್ದು.. 
..ಸಂನ್ಯಸನ೦ಗೆಯ್ದರ್‌: ವಡ್ಡಾರಾ, ಪು ೮೮, ಸಾ ೨೭) 

ಏಕಸ್ಥ - ಒಟ್ಟಾಗಿ, ಒಂದಾಗಿ (ಪನ್ನೆರಡು ಮಾಸದೊಳಾದ 
ದಿಗ್ವಿಜಯಪ್ರಪಂಚಮುಮಂ ಸುಭದ್ರಾಹರಣಮುಮಂ 
ಪುರುಷೋತ್ತಮನ ಪರಮಮಿತ್ರತ್ವಮು೦ ಅಣಿದು: ಪಂಪಭಾ, 
೫. ೨೩ ವ) 


ಪಡೆಯಲ್ಕೆ 


(ಅವಳ ಬಳೆಸಿಯುಂ 
ಏಕವೃತ್ತಿಪರಿವೃತಂಗಳುಂ: 


ಏಕಾಂಗವಿಜಯ - ಒಬ್ಬನೇ ಯುದ್ಧಮಾಡಿ ಪಡೆಯುವ ಗೆಲವು 


(ಗೋಗ್ರಹಣದ ಕಲಹದೊಳ್‌ ಏಕಾಂಗವಿಜಯನಾದಂ 
ವಿಜಯಂ: ಗದಾಯು, ೨. ೩೯) 
ಏಕಾಂತ - ಒಬ್ಬನೇ ಇರುವುದು (ತನ್ನಲ್ಲಿಒಗೆ ವಂದೊಳಂ 


ಏಕಾಂತಂ ಸಮನಿಸಿದೊಡೆ: ವಡ್ಡಾರಾ, ಪು. ೧೭. ಸಾ. ೧೩); 
ಒಬ್ಬನೇ ಇರುವ ಜಾಗ (ಅಂತು 
ತಂದೆಯ  ಮನೋಗ್ಲಾನಿಯಂ 
ಸುಕುಮಾಚ, ೭. ೯ ವ) 
ಏಕಾಂತಮಂದಿರ - ಗುಪ್ತ ಸಮಾಲೋಚನೆಯ ಕೋಣೆ 
(ಒಪ್ಪುವುವಲ್ಲಿ ಶಸ್ತ್ರಕುಟಿ ಕೋಶಾಗಾರಂ ಏಕಾಂತಮಂದಿರಂ 
ಅಭ್ಯಾಸನಿಕೇತನಂ ಫಚನಧಾಮಂ ಸ್ನಾನಸದ್ಮಂ ಮನೋಹರ 
ಶಯ್ಯಾವಸಥಂ ವಿಭೂಷಣಗೃಹಂ ದೇವಾರ್ಜನಾವಾಸಂ 
ಅಂಬರವೇಶ್ವಂ ವರ ಭೋಜನೌಕಂ 
ಅವರೋಧಸ್ತೀನಿವಾಸಾಸ್ಥದಂ: ಶಾಂತೀಶ್ಚಪು, ೧. ೧೩೭) 
ಏಕಾಗ್ರಚಿತ್ತ - `ದೇ ವಿಷಯದ ಮೇಲೆ ಗಮನವಿರುವವನು 


ಪಣಿೆಪಡೆ ನುಡಿದು: 


(ಮನದಿಂ ತನುವಿಂ ವಚನದಿಂ ಏಕಾಗ್ರಚಿತ್ತನಾಗಿ 
ಪೊಡವಟ್ಟಂ: ಶಾಂತಿಷು, ೧೦. ೫೬) 

ಏಕಾದಶನಿಳಯ - ಶ್ರಾವಕರ ಹನ್ನೊಂದು ನೆಲೆಗಳು: 
ಸಮ್ಯಗ್ಬರ್ಶನ, ಅಣುವುತ, ಸಮತ್ವೀಭಾವ, 
ಪ್ರೋಷಧೋಪವಾಸ, ಹಸಿಯ ಹಣ್ಣು ಹೂ ಮುಂತಾದವನ್ನು 
ಸ್ವೀಕರಿಸದಿರುವುದು [ಸಚಿತ್ತವಸ್ತುತ್ಕಾಗ], ಹಗಲು 
ಸ್ತೀಸಂಗವರ್ಜನೆ, ಬ್ರಹ್ಮಚರ್ಯ, ಆರಂಭತ್ಕಾಗ, ಪರಿಗಹತ್ಯಾಗ, 
ಅನುಮತಿತ್ಕಾಗ ಮತ್ತು ಉದಯತ್ಕಾಗ [ಉದ್ದಿಷ್ಟತ್ಯಾಗ] 
(ಭೂಭುವನದೊಳಂ ಪರೆದ ಏಕಾದಶನಿಳಯಂ ಅರಸಂ 


ಅನುಕ್ರಮದಿನಿನಿತುಮಂ ಕೈಕೊ೦ಡಂ: ಆದಿಷು, ೬. ೧೧) 
ಏಕಾದಶರುದ್ರ - ಮೃಗವ್ಯಾಧ, ಸರ್ಪ, ನಿರ್‌ಯತಿ, ಅಜೈಕಪಾತ್‌, 
ಅಹಿರ್ಬುದ್ಧ ಪಿನಾಕಿ, ದಹನ, ಈಶ್ವರ, ಕಪಾಲಿ, ಸ್ಥಾಣು 
ಮತ್ತು ಭವ ಎಂಬ ಹನ್ನೊಂದು ಮಂದಿ ರುದ್ರರು 
(ಏಕಾದಶರುದ್ರರೊಳಗೆ ತುತ್ತತುದಿಯ ರುದ್ರನು೦ ರೌದ್ರನುಂ 
ಅಪ್ಪ ಅಶ್ವತ್ಥಾಮಂ ಏವದೊಳ್‌ ಕಣ್ಗಾಣದೆ ಮಾರ್ಕೊಂಡು 
ವಿಕಮಾರ್ಜುನನಂ: ಪಂಪಭಾ, ೧೩. ೩೯ ವ) 


ಏಕಾದ್ಯೇಕೋತ್ತರದಶಾಂತಂಬರಂ - ಒಂದರಿಂದ 
ಹನ್ನೊಂದರವರೆಗೆ (ಪದ್ಮನಿಧಿಯೆಂಬ ನಿಧಿಯಂ ತರಿಸಿ 
ತಪನೀಯಸೂತ್ರದೊಳ್‌ ಏಕಾದ್ಯೇಕೋತ್ತರದಶಾ೦ತಂಬರ೦ .. 
. ಯಜ್ಞೋಪವೀತದಿ೦ ಪವಿತ್ರಗಾತ್ರರ್ಮಾಡಿ: ಆದಿಷು, ೧೫. 
೧೧ ವ) 

ಏಕಾಯತಮಾನಸ -.. ಏಕಾಗ್ರಚಿತ್ತ (ವಸುಧೆಯಂ 
ಏಕಾಯತಮಾನಸಮನಜಿವಿಂ ನೆಜ್‌ದು 


ರಾಜಧರ್ಮದಿನಭಿರಕ್ಷಿಸೆ: ಶಾಂತಿಪು, ೬. ೬೯) 


ಏ ಕಾರಣಂ - [ಸ] ಯಾವ ಕಾರಣದಿಂದ (ನಗೆಗಣ್‌ ಸೋರ್ವ 
ಕದುಷ್ಣವಾರಿಚಯದಿ೦ಂ ಬಿಂಬಾಧರಂ ಸುಯ್ಯ ಬೆಂಕೆಗಳಿಂ 
ನಾಡೆ ಬೆಡಂಗುಗೆಟ್ಟ ಇರವು ಇದಿಂತೇಕಾರಣಂ: ಪಂಪಭಾ, 
೪. ೬೮) 

ಏಕಾರ್ಣವ - ನೀರಿನಿಂದ ತುಂಬು (ಸೋನೆಯಿ೦ ಸರಿಗಳಿಂ 

ತಂದಲ್ಲಳಿಂದಂದು ಭೂತಳಂ ಏಕಾರ್ಣವಮಾಗೆ ಚಕ್ರಿಯ 

ಬಲಕ್ಕಾತಂಕಮ೦ ಮಾಡಿದರ್‌: ಆದಿಷು, ೧೩. ೫೯) 

- ಏಕೆಲೆ, ಏಕೆಯೋ (ಮೃಗಪದಪತ್ರಲೇಖೆಗಳಂ ಏಕೆಗೆ 
ತಾಳ್ಗಿರದಾದುವು ಈ ಕದಂಪುಗಳ್‌ ಉರಮೇಕೆ 


ಏಕೆಗೆ 


ಏಕಾಂತದೊಳ್‌ ತಮ್ಮ 


ಬು] ಸ 


ಹಾರಮಣಿಮಂಜರಿಯಿಲ್ಲದೆ ಬಿನ್ನಗಿರ್ದುದು: 
೬೨) 

ಏಕೈಕಕಾರಣಪರರ್‌  - ಏಕೈಕ 
(ಅನಿತೊಂದುರ್ಕಿನೊಳ್‌ ಉರ್ಕಿ 
ಪಾಂಚಾಳರಾಜಾತ್ಮಜಾ ಆನನಪದ್ಮ 
ತಾಮಾಗೆಯುಂ: ಪಂಪಭಾ, ೭. ೯) 

ಏಕೋತ್ತರದಶ - ಹನ್ನೊಂದು 
ಏಕಾದ್ಯೇಕೋತ್ತರದಶಾಂತಂಬರಂ ಅವರವರ ನೆಲೆಗಳೊಳ್‌ 
ಬ್ರಹ್ಮಸೂತ್ರಾಭಿಧಾನ ಯಜ್ಞೋಪವೀತದಿಂ 
ಪವಿತ್ರಗಾತ್ರರ್ಮಾಡಿ: ಆದಿಷು, ೧೫. ೧೧ ವ) 

ಏಕೋತ್ತರವೃದ್ಧಿ - ಒಂದೊಂದಾಗಿ ಹೆಚ್ಚುವಿಕೆ (ಇರ್ಪತ್ತೊಂದು 
ದೆವಸಂ ಏಕೋತ್ತರವೃದ್ಧಿಯಿಂ ಮನಂ ತವದೆ ತನು ತವೆ 
ನೋನುತ್ತಿರ್ಪಿನಂ: ಶಾಂತಿಪು, ೪. ೬೭ ವ) 

ಏಕೋನಪಂಚಾಶತ್‌ - ನಲವತ್ತೊಂಬತ್ತು (ಜಗತ್ತಯಾಂತಸ್ಥಿತ 
ಏಕೋನಪಂಚಾಶನ್ನರಕಪ್ರಸರ ಭವನವ್ಯಂತರಾವಾಸ 
ಅಸಂಖ್ಯಾತದ್ವೀಪ: ಆದಿಷು, ೧೦. ೬೩ ವ) 

ಏಗಂ - ನಿಶ್ಚಿತವಾಗಿ (ತಂದೆಗೆ ತಾಯ್ಗೆ 
ಮಗನೋದ್ಯಮನಾಗಲೆವೇಟ್ಕುಂ ಅಲ್ಲದಿರ್ದಂದು 
ಎಘುಂ ಅನುತಾಪಪರಂಪರೆ: ಕಾದಂಸಂ, ೬. ೨೪) 

ಏಗಳ್‌ - ಯಾವಾಗ (ನೀಮೊಂದಂ ಮುನ್ನೇಗಳ್‌ ಕಂಡಿರಿ: 
ಶಾಂತಿಪು, ೯. ೦೧ ವ) 


ಏಗಳುಂ - ಯಾವಾಗಲೂ (ಕರಮೆಸೆವ ಕಾವ್ಯಮುಕುರದೊಳ್‌ 
ಜೆರಂತರಂ ಏಗಳು೦ ತೋಣುವರೀ ಧರೆಯೊಳ್‌ ಸಮರ್ಥರ್‌: 
ಆಚವರ್ಧ, ೧. ೧೭) 

ಏಗು - ಏನು ಮಾಡು, ಏನುಪಯೋಗ (ಮುನ್ನಂ ಎನ್ನ 
ಮಾಡಿದ ಪಾಪ ಫಲಂ ಈ ನೆವದಿ೦ ಫಲಮನೀಯಲೆಂದು 
ಬಂದುದಕ್ಕೆ ನೀವೇಗುವಿರಿ: ಧರ್ಮಾಮೃ, ೭. ೬೯ ವ) 

ಏಗೆಡು - ಏನು ಕೆಡು, ಹಾಳೇನಾಗು (ಎನಗರಸಿಯಾಣೆ 
ನಿನ್ನೊಡನೆನಗೆ ಏಗೆಟ್ಟಪುದೆ೦ದು ಊೋಡಾಡಲ್‌: ಪಂಪಭಾ, 
೮. ೬೮) 

ಏಗೆಯ್ದುಂ - ಏನುಮಾಡಿದರೂ (ತನ್ನ ನುಡಿದ ಪ್ರತಿಜ್ಞೆಯಂ 
ಏಗೆಯ್ದುಂ ತಪ್ಪಿದನಿಲ್ಲ: ಪಂಪಭಾ, ೧, ೮೩ ವ) 

ಏಗೆಯ್ದುದು - ಏನು ಮಾಡಬೇಕು (ಕೃಷ್ಣದ್ವೈಪಾಯನನಂ ನೆನೆದು 
ಬರಿಸಿದೊಡೆ ವ್ಯಾಸಮುನೀ೦ದ್ರನೇಗೆಯ್ವುದೇನಂ 
ತೀರ್ಚುವುದೆಂದೊಡೆ ಸತ್ಯವತಿಯಿಂತೆಂದಳ್‌: ಪಂಪಭಾ, ೧. 
೮೪ ವ) 

ಏಗೆಯ್ದುದೊ -. ಏನನ್ನು ಮಾಡಬೇಕಾಗಿದೆ (ಬೆಸನೇಂ 
ಏಗೆಯ್ವುದೊ ನಿನಗೊಸೆದೇನಂ ಕುಡುವುದು ಎಂದೊಡೆ 
ಅವಳ್‌ ಮಕ್ಕಳ ಒಸಗೆಯನೆನಗೀವುದು ನಿನ್ನೆಸಕದ 
ಮಸಕಮನೆ ಪೋಲ್ವ ಮಗನಂ ಮಘವಾ: ಪಂಪಭಾ, ೧. 
೧೩೯) 

ಏಗೊಳ್‌ - ಒಪ್ಪು, ಸಮ್ಮತಿಸು (ನಿಮ್ಮಡಿ ನೀಮೀ ಚಾತುರ್ಮಾಸಂ 
ಇಲ್ಲಿರ್ಪನ್ನೆಗಂ ಸ್ವಾಧ್ಯಾಯ ಅನುಷ್ಠಾನ ನಿಯಮದಿಂ 
ಮೋನಗೊಂಡಿರ್ಪುದು ಇದಂ ನಿಮ್ಮನಾ೦ ಕಯ್ಯನೊಡ್ಡಿ 
ಬೇಡಿದೆನೆಂಬುದುಂ ಮುನೀಶ್ವರರ್‌ ಏಗೊಂಬುದುಂ: 
ಸುಕುಮಾಚ, ೧೧. ೩೮ ವ) 


ಪಂಪಭಾ, ೪. 


ಕಾರಣವಾದವರು 
ಕೌರವಖಳರ್‌ 
ಗ್ಲಪನೈಕಕಾರಣಪರರ್‌ 


[ಒ೦ದೇ] 


(ತಪನೀಯಸೂತ್ರದೊಳ್‌ 


ಪೇಟು 
ಎ 
ಅಕ್ಕುಂ 


ಏಡ - ಕಿವುಡ (ಕವಿತಾರಹಸ್ಯಮಂ ಸತ್ಯವಿಯಜೆಗುಮ್‌ 
ಅನೇಡಮೂಕ೦ ಏಡ೦ ಜಡಂನೆಂಬವನಣಜಿಗುಮೆ: ಆದಿಪು, 
೧. ೨೦) 

ಏಡಿಸು — ಹಾಸ್ಕಮಾಡು (ತುಂಬಿಗಳ ಬಟಿಎಡಿದು 
ಬನದೊಳೆಡೆಯಾಡುವ ಸಬರಿಯರ ನಡೆಯಂ ಏಡಿಸುವಂತೆ 
ಮೆಲ್ಲಡಿಯಿಡುವ ಪೆಣ್ಣಂಚೆಗಳ: ಕಬ್ಬಿಗಕಾ, ೧೭ ವ) 

ಏಡು - ಕೊಳೆ (ಮೆಯ್ಯೊಳ್‌ ಆವೆಡೆಯೊಳಂ ಏಡು ಕೂಡೆ: 
ಕರ್ಣನೇಮಿ, ೩. ೧೧೨) 

ಏಣ - ಜಿಂಕೆ (ಏಣ ಶಾಬತತಿ ನೀರುಣೆ ಕಣ್ಣೊಳಿಪ 
ಆಳವಾಳಮಂಡಳದಿಂ ಅದೊಂದು ಮುಂದೆಸೆದು 
ತೋಟೆದುದು ಆಗಳ್‌ ಅಶೋಕಭೂರುಹಂ: ಕಾದಂಸಂ, ೧. 
೭೩) 

ಏಣಗೋಣ - ಗರ್ವ, ವಕ್ರತೆ (ಎ೦ಬುದುಂ ದ್ರೋಣಾಚಾರ್ಕಂ 
ಮುಗುಳ್ನಗೆ ನಕ್ಕು ವಿಕ್ರಮಾರ್ಜುನ೦ ಇಳಿಸಿ ನುಡಿವ ನಿನ್ನ 
ಏಣಗೋಣಂಗಳುಂ ಎಕ್ಕೆಸಕ್ಕತನಂಗಳುಂ ಎತ್ತವೋದುವು: 
ಪಂಪಭಾ, ೧೧. ೧೩೮ ವ); ಕೊಂಕು ಮಾತುಗಾರ 
(ಏಣಗೋಣಂ ಮೂರ್ಪಂ ಸತವಜೆಯನೆನಿಪ್ಪಂ 
ಜಿನಮತಮಂ ಕೇಳ್ಬಾಗಳ್‌  ಅನಘನಕ್ಕುಂ ಅಭವ್ಯಂ: 
ಸಮಯಪ, ೩. ೫೪) 

ಏಣಗೋಣತನ -  ಕೊಂಕುತನ (ಏಣಗೋಣತನದಿ೦ 
ಮಾತಾಡುತುಂ ರಾಗದಿಂ ಸುಟಿವುತ್ತಿರ್ಪವರ್‌: ಸಮಯಪ, ೬. 
೩೯) 


ಏಣಗೋಣಸಾವು - ದುರ್ಮರಣ (ಅಂತು ದ್ರೋಣಂ 
ಏಣಗೋಣಸಾವಂ ಸಾವುದುಂ: ಪಂಪಭಾ, ೧೨. ೩೦ ವ) 
[ಏಣಗೋಣ' ಎಂಬುದರ ಬದಲು ಡಿಎಲ್‌ಎನ್‌ 


“ಎಟ್‌ಗೋಣ' ಎಂದು ಪಾಠವನ್ನು ಪರಿಷ್ಕರಿಸಿ “(ಬಲಿಯಾಗಿ) 
ಎಳೆದು ತಂದ ಕೋಣನ ಸಾವು” ಎಂದು ಅರ್ಥ ನೀಡುತ್ತಾರೆ 
- “ದೀಪಿಕೆ ಪು, ೪೪೬) 

ಏಣವಾಹನ - ಜಿಂಕೆಯ ವಾಹನದವನು, ವಾಯು (ಅಂತು 
ಬಂದು ಅಭಿಮುಖದೊಳಿರ್ದ ಏಣವಾಹನನಂ 
ಮನಂಗೊಂಡು: ಜಗನ್ನಾವಿ, ೭. ೩ ವ) 

ಏಣಾಂಕ - ಜಿಂಕೆಯ ಗುರುತುಳ್ಳವನು, ಚಂದ್ರ (ಅಂಗಕಾಂತಿಯಂ 
ತಾಂ ಕುಡುಕಿಕ್ಕುವಂ ಯುವತೀನೇತ್ರಚಕೋರಚಯಕ್ಕೆ 
ಭೋಂಕನೆ ಏಣಾಂಕನ ಕೆಯ್ತದಿ೦ .. .. ನರೇಂದ್ರಚಂದ್ರಮಂ: 
ನೇಮಿನಾಪು, ೪. ೧೩೬) 

ಏಣಾಕ್ಷಿ - ಜಿಂಕೆಯಂತಹ ಚಂಚಲ ಕಣ್ಣುಳ್ಳವಳು (ಪೊರ್ದಿದೊಡೆ 
ಏಣಾಕ್ಷಿಯರಂ ಸರಾಗಮಾಗದುದುಂಏ: ಪುಷ್ಪದಂಪು, ೭. 
೨೮) 

ಏಣಿ - ಹೆಣ್ಣು ಜಿಂಕೆ (ರೂಪಂ ಲತೆಗೆ ವಿರುತಮಂ 
ಕೋಕಿಲಶ್ರೇಣಿಗೆ ಆಲೋಕಿತಮಂ ಕೊಟ್ಟು ಏಣಿಗೆ: ಲೀಲಾವತಿ, 
೧೪. ೭೧); ನಿಚ್ಚಣಿಕೆ 

ಏತ - ಮೇಲೇರುವುದು (ಜು, ದು ಎ೦ಬ ಅಂತ್ಯಾಕ್ಷರ ಲೋಪಕ್ಕೆ: 
ಏಜುತಕ್ಕೇತಂ, ಓದಿಂಗೋತಂ: ಶಬ್ದಮದ, ೨೨ ಪು; 
ನೀರೆತ್ತುವ ಸಾಧನ (ಜಳಜಾತದ್ವಯ೦ ಏತಂ ಎತ್ತಿದಪುವು 
ಅಂಭೋಜಾಳಿಗೆಂಬಂಥೆ: ಅನಂತಪು, ೭. ೩೬) 

ಏತಜಿಕ್‌ - ಏನು, ಏಕೆ (ವೇದಂ ಇನ್ನೇತಜ್‌ ಕಾಟ್ಫೆಚ್ಚಿಂಗೆ ಗಾಳಿ 
ನೆರವೆನೆ ಮೆಚ್ಚಿದ ತೆಜದಿ೦ಂದೆ ಜಗಮನುರಿಪರೆ ಪಾರ್ವರ್‌: 
ಸಮಯಪ, ೧೪. ೧೨೧) 


೨೨೬ 


ಏತಣಳೊಳಂ - ಯಾವುದರಲ್ಲಿಯೂ (ಈಶ್ವರಂ ನೀನುದಾರ 
ಮಹೇಶ್ವರನಪ್ಪುದಜೆಂ ನಿನಗಂ ಎನಗಂ ಏತಉೊಳಂ 
ವಿಕಲ್ಪಮುಂ ಎಚ್ಛಿನ್ನಮುಂ ಇಲ್ಲ ಎಂದಂ: ಪಂಪಭಾ, ೫. 
೧೦೩ ವ 

ಏತರ್ಕೆ ಬಾರ್ತೆ - ಯಾವ ಪ್ರಯೋಜನಕ್ಕೆ [ಬರುವವನು] 
(ಅದಟಂ ಕೊಂಡಾಡದೆ. ಬೇಡಿದರ್ಗೀಯದೆ ಮಜಗೆ 
ವಂದರಂ ಕಾಯದೆ ನೀಳ್ಬೊದವಿದ ಜಸಮನುಪಾರ್ಜಿಸದ 
ಅಧಮಂ ಅದೇತರ್ಕೆ ಬಾರ್ತೆ ಜೀವನ್ಮತಕ೦: ಆದಿಪು, ೧೨. 
೯೭) 

ಏತೊದಳ್‌ - ಯಾವ ಸುಳ್ಳು (ನೀಂ ಇನಿಸು ಕಾಲ 
ಇರ್ದೆಯಪ್ಪೊಡೆ ಏ ತೊದಳೊ ಸರೋವರಾಂಬುವನಿತಂ 
ತವೆ ತುಳ್ಳಿ ರಸಾತಳಂಬರ೦ ಬೆದಕಿಯು೦ ಎಂತುಂ ಅಪ್ಪಳಿಸಿ 
ಕೊಂದಪೆಂ: ಪಂಪಭಾ, ೧೩. ೮೦) ತಡವರಿಸಲೇಕೆ 
(ಭೂಭುಜನ ಆಜ್ಞೆಗೆ ಮಾಣ್ಟೆಂ ಅಲ್ಲದಂದು ಏ ತೊದಳ್‌ ಈ 
ತ್ರಿಇಕೂಟ ಕುಧರಂಬೆರಸು ಅಂಬಿಕೆ ನಿಮ್ಮನುಯ್ಯೆನೇ: 
ಪಂಪರಾ, ೧೧. ೧೧೨) 

ಏದೊರೆತು ದ ಯಾವ ಬಗೆಯದು, ಎಂತಹುದು 
(ಎಮ್ಮನ್ವಯಕ್ಸ್ಟಾಪರ್‌ ಆವ ವಿಳಾಸಂಗೊಳ್‌ ಇರ್ಪರ್‌ 
ಏದೊರೆತು ತಾಂ ಎಮ್ಮಯ್ಯನೈಶ್ವರ್ಯಂ ಇಂತು ಇವನೆಲ್ಲಂ 
ತಿಳಿವಂತುಟಾಗಿ ಬೆಸಸಿಂ ಪಂಕೇಜಗರ್ಭಾತ್ಮಜಾ: ಪಂಪಭಾ, 
೬. ೧೫) 

ಏದೊರೆಯಂ - ಯಾರು ಸಮರ್ಥ (ಪೆಜರಾತಿತೀರ್ಥಕರನಂ 
ನಿಣೆಸಲ್ಕೆ ಏದೊರೆಯರ್‌: ಆದಿಷು, ೧೦. ೧); ಎಂಥವನು 
(ಏದೊರೆಯಂ ಯಮನಂದನಂ ಏದೊರೆಯಂ ಭೀಮಸೇನಂ 
ಏದೊರೆಯಂ ಕಂಜೋದರನ ಮೈದುನಂ ತಾಮೇ 
ದೊರೆಯರ್‌ ಅಮಳ್ಗಳ್‌: ಪಂಪಭಾ, ೭. ೧೭) 


ಏದೊರೆಯದು - ಎಂಥದ್ದು (ಬರಿಸಿದ ಕಾರಣಮಾವುದೊ 
ತರುಣಿ ಮುನೀಶ್ವರನ ಮಂತ್ರಮೇದೊರೆಯೆಂದಾಂ 
ಮರುಳಿಯಿನೆ ಅಜೆದುಮಣಿಯದೆ ಬರಿಸಿದೆನಿನ್ನೇಟೆಂ 


ಎಂದೊಡಾಗದು ಪೋಗಲ್‌: ಪಂಪಭಾ, ೧. ೯೩) 

ಏನ - ಪಾಪ (ತಾನಂದುವರೆಗ೦ ಒವಿಸಿದ ಏನಂಗಳ್ಗೆ ಅಳ್ಳಿ .. .. 
ನರಪಿ ಬಟಿಕೆ ದೀಕದಷೆಯಂ ಕೈಕೊಂಡಂ: ಯಶೋಧಚ, ೪. 
೭೬) 


ಏನಂ ತೀರ್ಚುವುದು - ಏನನ್ನು ಬಗೆಹರಿಸಬೇಕು 
(ಕೃಷ್ಣದ್ವೈಪಾಯನನಂ ನೆನೆದು ಬರಿಸಿದೊಡೆ 
ವ್ಯಾಸಮುನೀ೦ದ್ರನೇಗೆಯ್ವುದೇನಂ ತೀರ್ಚುವುದೆಂದೊಡೆ 


ಸತ್ಯವತಿಯಿಂತೆಂದಳ್‌: ಪಂಪಭಾ, ೧. 

ಏನಸ್ಪಂತಾನ - ಪಾಪಸಮೂಹ (ಏನಸ್ಪಂತಾನಂ ಎಂಟುಂ ಕಿಡೆ 
ನಿಜಗುಣಮೆಂಟುಂ  ಮೊಗಂದೋಜ್‌ ಸಿದ್ದರ್‌ 
ಆತ್ಯಂತಿಕಸುಖ ಪದವೀಸಿದ್ಧಿಯಂ ನಮ್ಮೊಳ್‌: 
ಪಂಪರಾ, ೧. ೨) 

ಏನಾನುಮಂ - ಏನಾದರೂ ಅದನ್ನು (ನನೆಯಂಬಂ ತೆಗೆದೆಚ್ಚಂ 
ಅಂಗಜನ ತಪ್ಪು ಏನಾನುಮಂ ತೋಜ್‌ ಕಾಣ್ಣನಿತಂ ಮಾಡದೆ 
ಪದ್ಧಜ೦ ಮದನನಂ ಬೈದಂತುಟೇ: ಪಂಪಭಾ, ೪. ೬೯) 

ಏನುಂ ಮಾಣದೆ - ಸ್ವಲ್ಪವೂ ತಡಮಾಡದೆ (ಅಂತು ತನ್ನ 
ಬಲಮೆಲ್ಲಮ೦ ಜವನಂತೆ ಒಕ್ಕಲಿಕ್ಕಿ ಕೊಲ್ವ ಕಳಶಕೇತನನಂ 
ಯಜ್ಞಸೇನಂ ಏನುಂ ಮಾಣದೆ ಆತನ ಮೇಲೆ ಬಟ್ಟಿನಂಬಿನ 


ಡಿ 
ಮಾಟ 


ಬೆಳ್ಳರಿಯುಮುಂ ಕೆಲ್ಲಂಬಿನ ತಂದಲುಮಂ ಪಾರೆಯಂಬಿನ 
ಸೋನೆಯುಮಂ ಸುರಿಯೆ: ಪಂಪಭಾ, ೧೨. ೨೧ ವ) 

ಏನೋಜೀವ - ಪಾಪ ಮಾಡಿದ ಜೀವ (ಅನಂತಕಾಲಮುಂ 
ನಮೆವ.. ಏನೋಜೀವ೦ಗಳ್‌ ಅರುಹಪದವಿಮುಖಂಗಳ್‌: 
ಸಮಯಪ, ೧೫. ೭೩) 

ಏನೋದಾವಂ - ಪಾಪವೆಂಬ ಕಾಳ್ಗಿಚ್ಚು (ಆಚಾರ್ಕರ್‌ ಇನ್ನೆಮ್ಮಂ 
ಏನೋದಾವಂ ತಳಟ್ಟ್‌ದಂತೆ ಓಸರಿಸಿ ಕಳೆಗೆ 
ಸಮಸಾರಕಾಂತಾರದಿಂದಂ: ಆದಿಪು, ೧. ೩) 

ಏನೋವಶ - ಪಾಪವಶ (ಏನೋವಶದಿಂದ ಆತ್ಮಂ ತಾನೆಂತಪ್ಪಲ್ಲಿ 
ಪುಟ್ಟಿದೊಡಮ ಅಮಳನೆ ಸುಜ್ಜಾನಿಯೆ; ಸಮಯಪ, ೧೧. 
೧೩೯) 

ಏನೋಹೀನಂ — ಪಾಪರಹಿತವಾದ (ಏನೋಹೀನಂ 
ನಿರ್ಮಳವಾನಂದಾವಹಮಿದೆನಿಸಿ ಕೇಳ್ವಂ: ಸಮಯಪ, ೩. 
೧೧) 

ಏಪಚ್ಚು - ಏನು ವಿಭಾಗ, ಪಾಲು (ಆಪೋಶನಮಂ ಪಿಡಿದಿರ್ದು 
ಓಪಳಂ ಬೇಡಿ ಕುಡಲೆವೇಖಸ್ಳಿಂ ಪಾರ್ವಂ ಏಪಚ್ಚೋ 
ಕುಡುದೊಡಾಗಳ್‌ ಪೋಪಂ ನರಕಕ್ಕೆ: ಸಮಯಪ, ೧೧. 
೯೬) 

ಏಹೊತ್ತುಂ - ಎಲ್ಲ ವೇಳೆಯಲ್ಲೂ (ನಿಕ್ಷೇಪದ ಪೊನ್ನಂ 
ಕೈಕೊಂಡು ಏಪೊತ್ತುಂ ನೋಡುತಿರ್ಪ ಪಾವಿನ ತೆಜದಿಂ: 
ಧರ್ಮಾಮೃ, ೨. ೭೩) 

ಏ ಬಂಡಂ - [ಭಾಂಡ] ಯಾವ ದವ್ಯ, ಏನು ಪ್ರಯೋಜನ 
(ತಪೋರಾಜ್ಯಾಯತ್ತಂ ಎನ್ನ ಚಿತ್ತಂ 

ನ್ಯಾಯಾರ್ಜಿತಮಲ್ಲದೆನಿಪ ಧನಂ ಏ ಬಂಡಂ: ಪಂಪರಾ, ೬. 

೧೨೬) 


ಏಬಾರ್ತೆ - ಏನು ಪ್ರಯೋಜನ 
(ಭವವಿಷಾವೇಶವಿಧ್ವಂಸನಂಗೆಯ್ದುವೆ ಮೋಹಧ್ವಾಂತಮಂ 
ತೂಳ್ಳಿದುವೆ ಬಗೆವೊಡೆ ಏ ಬಾರ್ತೆ ಪಾಷಾಣರೂಪಂ: 


ಮಲ್ಲಿನಾಪು, ೧. ೬); ಏನು ಗತಿ (ಈತನಿಲ್ಲದೆ ಪೇಟ್‌ 
ಮಾನಸವಾಟ ಮೋಹಮೆನಗಿನ್ನು ಏಬಾರ್ತೆ 
ಎಂದುಗಶೋಕದಿನಾಕಂದಿಸಿದೆಂ: ಆದಿಷು, ೩. ೫೨) 

ಏ ಭಂಡಂ - ಏನು ಪ್ರಯೋಜನ (ದೇವೇಂದವಿಭವಮೆಂದುಂ 
ಭವ್ಯಂಗೆ ಏ ಭಂಡಮೊ ರತ್ನತ್ರಯ ಲಾಭಮೆ ಲಾಭಂ: 
ಸಮಯಪ, ೪. ೨೪) 

ಏರ್‌ - ನೊಗ-ಎತ್ತುಗಳನ್ನು ಕಟ್ಟದ ನೇಗಿಲು (ಕುರುಧರೆಯಂ 
ನೀಜೋಗ್ರದೆಯೇರ್ಗಳಿ೦ ಉತ್ತು ಉಗಿಯುತ್ತೆ: ಗದಾಯು, 
೧೦. ೪) 

ಏರಂಡ - ಔಡಲ ಗಿಡ (ಆಗಳ್‌ ಆ ವಿಷಮ ಕೋದಂಡಮಂ 
ಏರಂಡ ಕಾಂಡಮಂ ಬಗೆವಂತೆ ಬಗೆದು: ಪಂಪರಾ, ೫. ೮೬ 
ವ) 

ಏರಣಿಗ - ಅಕ್ಕಸಾಲೆ, ಚಿನಿವಾರ (ವಾಸವದಿಕ್ಕಟ೦ ಸಮೆದ 
ಮೂಷೆ ತಮಂ ಸುರಿದಿರ್ದಲಬ್ಧಸಂವಾಸಿ  ಸಮೀರಂ 
ಏರಣಿಗನಾಗೆ: ಅಜಿತಪು, ೬. ೭೦) 

ಏರ್ಪೆಯು - ಗಾಯಗೊಳ್ಳು (ಏರ್ಪೆತ್ತರ್‌ ಏರ್ಪೆತ್ತರಂ ಪದುಳಂ 
ಮಾಟ್ಬುದು ಚಿತ್ರಂ: ಶಬ್ದಮದ, ೭೬ ಪ್ರ ೯) 

ಏರ್ವಡೆ - ಏರ್ಪೆಜು (ಬಡವೊಡಲಂತೆ ಜೋಲದು ಏರ್ವಡೆದ 
ಪಂದೆಯಂತೆ ತಲ್ಲಣಿಸಿ: ಧರ್ಮಾಮೃ, ೧. ೧೨೯ ವ) 


೨೨೮, 


ಏರ್ವೆಸನ - ಯುದ್ಧಕಾರ್ಯ, ಯುದ್ಧ ಪ್ರಯತ್ನ 
(ಎಸೆವುಗ್ರರಣಾನಕ ರೌದ್ರಘೋಷಂ ಏರ್ಮೆಸನಮಂ 
ಉಂಟುಮಾಡಿದುದು ಪಂದೆಗಮಂದಿನ ವೀರಗೋಷ್ಠಿಯೊಳ್‌: 
ಆದಿಷು, ೧೪. ೯೦) 

ಏಲೆ - ಏಲಕ್ಕಿ (ರತಿಪತಿಯ ವಿವಾಹಗೇಹಮೆನಿಸಿ ಪೊಸದಳಿರ 
ಪಸರದಿಂ ಒಪ್ಪುವ ಏಲಾಲತೆಗಳುಮಂ 
ಅರಸನವಳೋಕಿಸುತ್ತಿರ್ಪುದುಂ: ಮಲ್ಲಿನಾಪು, ೬. ೧೪ ವ) 

ಏವ - ಬೇಸರ, ವ್ಯಥೆ (ಏವದ ಮುಳಿಸಿನ ಕಾರಣಮಾವುದೊ; 
ಪಂಪಭಾ, ೨. ೮೨); ಮತ್ಸರ (ಏವದಿ೦ ಅಟ್ಟಪಳ್‌ ಪಿರಿದುಂ 
ಅಬ್ದಿನಿಯೆ೦ಬವೊಲ್‌: ಪಾರ್ಶ್ವನಾಪು, ೧೦. ೮); ತಿರಸ್ಕಾರ 


(ತನಗೆರಡಜೆಯದೆ ಒಲ್ಬ ನಲ್ಲಳಂ ವಏತಜಸಾಳಪ್ಲೊಡಂ 
ಏವಮಂ ಮಾಡದೆ ಬೇಟಮಂ ಸಲಿಸುವುದರ್ಕೆ 
ಸಂತಸಂಬಟ್ಟು; ಪಂಪಭಾ, ೪. ೯೨ ವ); ದ್ವೇಷ 


(ಏಕಾದಶರುದ್ರರೊಳಗೆ ತುತ್ತತುದಿಯ ರುದನುಂ ರೌದನುಂ 
ಅಪ್ಪ ಅಶ್ವತ್ಥಾಮಂ ಏವದೊಳ್‌ ಕಣ್ಗಾಣದೆ ಮಾರ್ಕೊಂಡು 
ವಿಕಮಾರ್ಜುನನಂ: ಪಂಪಭಾ, ೧೩. ೩೯ ವ); ನಾಚಿಕೆ 
(ಯುಧಿಷ್ಠಿರಂ ತಲೆಗವಿವನಲ್ಲದೆಯುಂ ಏವದೊಳ್‌ 
ತಲೆಗವಿದು ಸಿಗ್ಗಂ ಕೊಂಡಾಡಿ ನೆತ್ತಮನಾಡಿ: ಪಂಪಭಾ, ೭. 


೨ ವ) ನಾಚಿಕೆ (ಚೀಮಧಿಸುವ ಚಿಂತೆಯೊಳತಿಬಲ 
ನೃಪನಾಶ್ಠಾಯಿಕೆಯೊಳ್‌ ಪುಲಿಂ ನೊಚ್ಚಿದರಾದೆವೆಂದು 
ಏವದೊಳ೦ ತಮ್ಮನುಜ್‌ ಸೆಜ”ಗೆಯ್ದು: ಸುಕುಮಾಚ, ೨. ೩೨ 
ವ್ರ ದೋಷ (ಏವಮಂ ಬಗೆಯದಂತಿರೆ ಪೇಟ್ದ 
ಸಮಿಚ್ಚಯೋದ್ಧಾವಕ್ರಮವಿಚಾರದೆ ದೋಷಮಿದಗ್ಗಳಂ: 
ಕವಿರಾಮಾ, ೧. ೧೩೨) 

ಏವಂ - ಏನು ಮಾಡುತ್ತಾನೆ (ಏವನೆಮಗೆಂಬ 
ಶೌರ್ಯಮದಾವಷ್ಟಂಭದೊಳ್‌ ಅವಂದಿರಿಂತುಣದಿರೆ 
ಪೇಟಾವುದೊ ಬಾಯ್ಕೇಟೆಸಿಯುಂ ಇದೇವುದೊ 


ಷಟ್ಟಂಡಮಂಡಿತಂ ಭೂವಳಯಂ: ಆದಿಷು, ೧೪. ೨೯) 

ಏವಂಗೊಳ್‌ - ಸಿಟ್ಟು ಮಾಡಿಕೊ (ನೀಮು೦ ಮನದೊಳ್‌ 
ಏವಂಗೊಳ್ಳದೆ ಕ್ಷಮಿಯಿಸಿಂ ಎಂದು ನುಡಿದು: ವಡ್ಡಾರಾ, ಪು. 
೯೧. ಸಾ. ೨೦) 

ಏವಂಬಡೆ - ಮಾತ್ಸರ್ಯಹೊಂದು (ಧರಣೀನಾರಿಗೆ ಪಾಂಡುವಿಂ 
ಬಟೆಯಂ ಇಲ್ಲಾರುಂ ಪೆಜರ್‌ ಗಂಡರ್‌ ಅಂತಿರಲ್‌ 
ಏವಂಬಡೆದಿರ್ದೊಡೆ ಅಟ್ಟು ಕಿಡುಗುಂ: ಪಂಪಭಾ, ೪. ೮) 

ಏವಣ್ಣಿಸು - ಏನು ತಾನೆ ವರ್ಣಿಸು (ಕೃತಿಯಂ ವಿರಚಿಸಿದಂ 
ಅಲಂಕೃತಿಯಂ ಕವಿರತ್ನನೆಂದೊಡೆ ಏವಣ್ಣಿಪುದೋ: 
ಗದಾಯು, ೧. ೩೨) 

ಏವಯಿಸು - ನೋಯು (ಜನಪದ ಪಟೆಗೆ ಏವಯಿಸಿ ನೀವು ಆ 
ಪರಮೇಶ್ವರಿಯ ಗರ್ಭದೊಳಿರ್ದಂದು ತೊಜ್‌ದು.. ತನ್ನ 
ಪಡೆವಳನಂ ಕರೆದು ಪೋಗಿ ಅರಣ್ಯದೊಳ್‌ ಈಡಾಡಿ ಬಾ 
ಎಂದು ಪೇಟ್ವುದುಂ: ಪಂಪರಾ, ೧೬. ೭ ವ); ಹೇಸಿಕೆಪಡು 
(ಎಂದಾ ಮಹಾನುಭಾವನಾ ಜವ೦ಜವವಿಭಾವಕ್ಕೆ 
ಏವಯಿಸಿವಜ್ರಜ೦ಗನೊಳ್‌ ಆತ್ಮೀಯಧರಾಭಾರಮಂ೦ ನಿಜಿಸಿ: 
ಆದಿಪು, ೪. ೬೭ ವ) 

ಏವಯ್ಸು - ಜಿಗುಪ್ಸೆ ಪಡು (ಪೊಲೆಗೆ ಏವಯ್ಸರ್‌ ತೊಗಲಿನೊಳ್‌ 
ಅಲಸದೆ  ನೀರ್ಗುಡಿಯುತಿರ್ಪರ್‌ ಅಡಗ೦ ತಿ೦ಬರ್‌: 
ಸಮಯಪ, ೧೪. ೯೬) 


ಏವರ್‌ - ಏನು ಬರು; ಏನು ಮಾಡುವರು? (ಎಚ್ಚು ಏವರ್‌ 
ಎಂದು ಉಣದಿ೦ ಒರ್ವಂ೦ಂ ಅಗುರ್ವ ಪರ್ವಿರೆ ದೇವರಂ: 
ಪಂಪಭಾ, ೫. ೯೪) 

ಏವಾಳ್ತೆ - ಏನು ಪ್ರಯೋಜನ (ದಿನಮಣಿಯೆನ್ನೊಳಗಿರೆ ಮತ್ತಿನ 
ಮಣಿ ಏವಾಳೆ: ರಾಜಶೇವಿ, ೧೧. ೩೯) 

ಏವಾಟಿಕಿ - ಏನು ಪ್ರಯೋಜನ (ಕಿಡುಗುಮೆ ರಾಜ್ಯಂ ರಾಜ್ಯದ 
ತೊಡರ್ಪು ಅದೇವಾಟ್‌ ನನ್ನಿಯ ನುಡಿಯಂ ಕಿಡೆ ನೆಗಟ್‌ೌ 
ನಾನುಂ ಎರಡಂ ನುಡಿದೊಡೆ ಹರಿಹರಹಿರಣ್ಯಗರ್ಭರ್‌ 
ನಗರೇ: ಪಂಪಭಾ, ೧. ೮೨) 

ಏವಿರಿದು - ಏನು ದೊಡ್ಡದು, ಯಾವ 
(ಅವರಿರ್ಪೆಡೆಯು೦ ವಿರಾಟನಿರ್ಪ ಅಜೆಕೆಯ 
ನಮಗೇವಿರಿದಪ್ಪುದು: ಪಂಪಭಾ, ೮. ೮೯) 

ಏವುದು - ಏನು ಮಾಡುವುದು (ಪೋ ಬಿಡು ಕಟಿಸೂತ್ರಮಂ 
ತೊಡೆಯ ಬಿಣ್ಣು ಪದಾಂಬುರುಹಕ್ಕೆ ತಿಣ್ಣಂ ಎಂತು 
ಉಡಿಸುವುದಕ್ಕ ನೂಪುರಮಂ ಈ ತೊಡವು ಏವುದೋ 
ರೂಪ ಸಾಲದೇ: ಪಂಪಭಾ, ೩. ೪೬); ಏನು ಪ್ರಯೋಜನ 
(ಅರಮನೆಯು೦ ಅವಂತಿಯು೦ ಉರ್ವರೆಯುಂ ರಾಜ್ಯಮು 
ಇಬೆಲ್ಲಂ ಏವುದೊ ಕಾದಂಬರಿಯಿಲ್ಲದಂದು: : ಕಾದಂಸಂ, ೬. 
೧) 

ಏವಿರಿಯ - ಏನು ದೊಡ್ಡವನು, ಏನು ಮಹಾ ಆದವನು 
(ಕೊಂದೆವಿಲ್ಲವಿನ್ನುಂ ಬಳವತ್‌ ಕ್ರೂರಾರಾತಿಯಂ 
ಉಪಸಂಹಾರಿಪೆವು ಏವಿರಿನಾದಂ ಎಂಬುದುಂ: ಪಂಪಭಾ, 
೧೨. ೧೨೮) 

ಏವುದು - ಏನು ಮಾಡುವುದು (ಪೋ ಬಿಡು ಕಟಿಸೂತ್ರಮಂ 
ತೊಡೆಯ ಬಿಣ್ಣು ಪದಾಂಬುರುಹಕ್ಕೆ ತಿಣ್ಣಂ ಎಂತು 
ಉಡಿಸುವುದಕ್ಕ ನೂಪುರಮಂ ಈ ಕೊಡವ ಏವುದೋ 


ಮಹತ್ತದು 
ವದ 
ಪಟ್ಟಣಂ 


ರೂಪ ಸಾರ ಪಂಪಭಾ, ೩. ೪೬); ಏನು ಪ್ರಯೋಜನ 
(ಭೂವಲಯಮನಯ್ಯನಿತ್ತುದುಮಂ ಆಂ ನಿನಗಿತ್ತೆಂ 
ಇದೇವುದಣ್ಣ ನೀನೊಲಿದ ಲತಾಂಗಿಗ೦ ಧರೆಗಂ 


ಆಟಿಸಿದಂದು ನೆಗಲ್‌ೌ ಮಾಸದೇ: ಆದಿಪು, ೧೪. ೧೩೦); 
ಯಾವುದು, ಏತಕ್ಕೆ (ಮಾರೀಚಿ ತೊಡರ್ಪುಳಿಂದೆ ಸರದಿಂ 
ಕಂಪಿಲ್ಲ ಚಿ೦ತಾಮಣಿಗೇವುದಕ್ಕ ದಳಮಿಲ್ಲ ಈ 
ಕಕ್ಕರಕ್ಕಿಂತುಟಪ್ಪುದು  ಕಳ್ಳಪ್ಪುದು ತಪ್ಪದೆಂದು ಕುಡಿದರ್‌ 
ಕಾಮಾಂಗಮಂ ಕಾಂತೆಯರ್‌: ಪಂಪಭಾ, ೪. ೮೮) 

ಏವೆಸಗೊಳ್‌ - ಏನೆಂದು ಕೇಳುವುದು (ಇನ್ನು ಏವೆಸಗೊಳ್ಳುದೊ 
ಕಡುವೇಗದಿಂ ಅಸಕಟೆದುದು ಮನಮುಮಂ 
ತುರಂಗಮರತ್ನಂ: ಆದಿಷು, ೧೩. ೩೯) 

ಏವೇಟಕ್‌ - ಏನು ಹೇಳು, ಏನೆಂದು ವರ್ಣಿಸು (ಏವೇಖ್ದ್‌ನವನ 
ಚಾಗದ ಪೆ೦ಪಂ: ಶಬ್ದಮದ, ಪ್ರ. ೪) 

ಏವೇಬ್ದುದು - ಏನು ಬೇಕೋ ಅದು (ಹೂಜಿಸಿದವರ್ಗೆ 
ಏವೇಟ್ಟುದಂ ಆ ಜನ್ಮದೊಳೀವ ದೆಯ್ದಮುಳ್ಳೊಡೆ ಬಟಿಯಂ 
ರಾಜಾಶ್ರಯಂ ಏವುದೋ: ಸಮಯಪ, ಸ್ಯ ೯೦) 

ಏವೈಸು - ದುಃಖಪಡು (ಕೌರಬಲಪ್ರಧಾನನಾಯಕನಪ್ಪ ಚಿತ್ರಸೇನಂ 
ಕೃತವರ್ಮನ ಕೆಯ್ಯೊಳ್‌ ಅತೀತನಾದುದರ್ಕೆ ಏವೈಸಿ: 
ಪಂಪಭಾ, ೧೨. ೬೧ ವ) 

ಏಷಣಾಸಮಿತಿ - [ಜೈನ] ಸಾಧಕನು ರತ್ನತ್ರಯಭಾವನೆಯಿಂದ 
ಪ್ರಾಸುಕಾಹಾರವನ್ನು ತೊರೆದು ಸಮಚಿತ್ತದಿಂದ 
ಊಟಮಾಡುವುದು (ಭಟಾರರೃಷಿದೆ ಕಿತ್ತಯ್ಯಂಗಳ್ಗೆ 


೨೨೯ 


ಏಷಣಾಸಮಿತಿ ಮೊದಾಗೊಡೆಯ ಬ್ರತಂಗಳಂ 
ಸಂಕ್ಷೇಪದಿಂ ಪೇಟ್ಟು: ವಡ್ಡಾರಾ, ಪು, ೭೯, ಸಾ. ೨೬) 

ಏಸಾಡು - ಬಾಣ ಪ್ರಯೋಗಮಾಡು (ಅನಿತುಂ ಬಲಮಂ ಮುತ್ತಿ 
ಚಿಳಾತಾವರ್ತರ್‌ ಸುತ್ತಲು೦ ಏಸಾಡಿ ಪಿರಿದು ತಿಣಿಕಂ 
ತಂದರ್‌: ಆದಿಷು, ೧೪. ೭೦) 

ಏಸು - ಎಷ್ಟು (ಒಲ್ಬವರೊಳ್‌ ನವಭೋಗದುಜ್ಞುಗಂ ಮೊಳೆತುವು 
ಕಾಮಂ ಏಸು ಗುಜಿಗಂಡುದು ತಂಡದೆ ನಿಂದ ನಂದನಂ 
ತಳೆದುದು: ಗಿರಿಜಾಕ್ಕ ೭. ೩೯); ಬಾಣಪ್ರಯೋಗದ ಹೊಡೆತ 
(ಒಂದೆ ಕೆಲ್ಲಂಬಿನಿ೦ ಮೆಲ್ಲಗೆ ಪಾರ್ದು ಆರ್ದು ಎಚ್ಚಂ ಏಸಿಂ 
ತಲೆ ಪಜೆದು ಸಿಡಿಲ್ಲತ್ತ ಬೀಟ್ವನ್ನಮಾಗಳ್‌: ಪಂಪಭಾ, ೧೨. 
೧೮) 

ಏಸುವೆಸ - ಬಾಣಪ್ರಯೋಗ (ವಿವಿಧ ವಿಚಿತ್ರದ ಏಸುವೆಸದೊಳ್‌ 
ಪಿರಿದುಂ ಪರಿಭಾವಿಸಲ್ಕೆ: ಕುಸುಮಾಕಾ, ೭. ೬೫) 

ಏಸುವೆಸನ - ಬಾಣಪ್ರಯೋಗ (ನೂಪುರೋಲ್ಲಪನ ವ್ಯಾಜದಿಂ 
ಆಗಳೇಸುವೆಸನ೦ ಕಾಮಂಗೆ ಪೇಟ್ವಂದದಿಂ: ಚಂದ್ರಪ್ರಸು, ೫ 
೧೧೪) 

ಏಸುವೆಜು - ಬಾಣದಿಂದ ಗಾಯಗೊಳ್ಳು (ಪಲಕಾಲಕ್ಕೇಸುವೆತ್ತಂ 
ದಶಮುಖಂ ಎನುತು೦ ಮನ್ಮಥಂ ಮಾನದೆಚ್ಚಂ: ಪಂಪರಾ, 
೯.೮೩ 

ಏಹಿ - ಹೋಗು (ಮನದೊಳ್‌ ನಿಷ್ಕಾರಣಂ 
ಪರಚಿಂತಾಕರ ಏಹಿ ಎಂಬ ನುಡಿಯಂ 
ಕೇಳ್ಬೆನಿಲ್ಲಾಗದೇ: ಪಂಪಭಾ, ೭. ೩೫) 

ಏಳಕ - ಟಗರು (ಅವಿ ಮೇಷ ಉರಭ್ರ೦ ಮೇಂಡವದೇಳಕ: 
ಅಭಿಧಾವ, ೧. ೧೫. ೧೧) 

ಏಳಾ - ಏಲಕ್ಕಿ (ನೆಗಟ್ಟೇ ಕರ್ಪೂರ 
ಮಳಯಮಹೀಜಂಗಳ್‌ ಏಳಾಲತಾಳೀ ಸ್ಥಗಿತಂಗಳ್‌ 
ಕಣ್ಣೆವಂದಿರ್ದುವಂ ಇವನೆ ವಲಂ ಕೊಂಬುಗೊಂಡ 
ಅಂಗಜ೦ .. .. ಎಚ್ಚು ಮೆಚ್ಚಂ ಸಲಿಸುವಂ: ಪಂಪಭಾ, ೪. 
೨೩) 

ಏಳಾಗಂಧ - ಏಲಕ್ಕಿಯ ವಾಸನೆ ಮುನ್ನಿನ ಸಪ್ಪಚ್ಛದಗಂಧದಿಂ 
ಏಳಾಗಂಧದಿಂ ವಿಸೆವುದು ದೇವ: ಪುಷ್ಪದಂಪು, ೫. ೬೩) 

ಏಳಾವನ - ಏಲಕ್ಕಿ ತೋಟ ಚೂತ ಸಪ್ತಚ್ಛದ ಏಳಾವನಸುರಭಿ .. 
.. ಆಶಾಚಕ್ರ೦ ಗಂದೇಭಚಕ್ರಂ: ಆದಿಷು, ೧೧. ೩೦) 

ಏಳಿದ - ತಿರಸ್ಕಾರ ಹುಟ್ಟಿಸುವ (ಕುಲಜನು೦ ಅಲ್ಲಂ ನಣ್ಣಿನ 
ಬಲಮುಂ ತನಗಿಲ್ಲ ಕಣ್ಣಂ ಏಳಿದಂ: ಕವಿರಾಮಾ, ೩. 
೧೭೨); ಅವಮಾನ (ದೂತರಂ ಅಟ್ಟಿದೊಡೆ ಏಳಿದವಾತಂಗೆ: 
ಜಗನ್ನಾವಿ ೯. ೧೮) ನಿಕೃಷ್ಟ (ಪಾದಮಾರ್ಗದಿಂ 
ಜಾನಕಿಯುಂ ಬಲಾಚ್ಯುತರುಂ ಏಳಿದರಂದದೆ 
ಬರ್ಪದಾವುದೋ: ಪಂಪರಾ, ೬. ೧೭೯) 

ಏಳಿದಂಗೆಯ್‌ - ತಿರಸ್ಕಾರ ಮಾಡು (ಏಟೆದಂಗೆಯ್ದು ನುಡಿದ 
ಕಪರ್ದಿಯ ಕಟೂಕ್ತಿಯಂ ಕೇಳ್ದು: ಶಬರಶಂ, ೪. ೩೦ ವ) 

ಏಳಿದಂಬಗೆ - ತಿರಸ್ವಾರದಿಂದ ಕಾಣು (ಶಲ್ಯನಂ ಅಂದು 
ಅಶಲ್ಯನಂ ಬಗೆವವೊಲ್‌ ಏಳಿದಂಬಗೆದು ದಂತಿಯಂ ಆಗಡೆ 
ತೋಜೆಕೊಟ್ಟು ತೊಟ್ಟಗೆ ರಥಮಂ ಪಡಲ್ವಡಿಸಿ ಪೂಲ್ಬಂ 
ಅರಾತಿಯಂ ಅಸ್ತಕೋಟಿಯಿಂ: ಪಂಪಭಾ ಪರಿಷತ್ತು. ೧೦. 
೧೧೧) ಹ 

ಏಳಿದಂಮಾಡು - ಏಳಿದಂಗೆಯ್‌ (ಎನ್ನನೇಳಿದಂ ಮಾಡಿ 
ಮೂಗನರಿದು ಕನ್ನಡಿಯಂ ತೋಹಖುವಂತೆ: ಧರ್ಮಾಮೃ. ೯, 
೧೪ರ ಪು 


ಮತ್ತಂ 


ಕಾಯ್ದರೇಂ 
ಮುಂ 


ಕಾಳಾಗರು 


ಏಳಿದವಾಗು - ತಿರಸ್ಕಾರಯೋಗ್ಯವಾಗು (ಉತ್ತಮಕುಲಶೈಲಂ 
ಉನ್ನತಿಯಂ ಐಏಳಿದವಾಗೆ ಬಿಸಲ್ಲೊಡಂ ಬಿಸುಲ್ಳ್‌ಮ 
ಬಿಸುಡೆ೦ ಮದೀಯ ಪುರುಷವ್ರತಮೊಂದುಮಂ: ಪಂಪಭಾ, 
೧. ೮೩) 

ಏಳಿದಿಕೆ - ತಿರಸ್ಕಾರ (ಕಂದಿದುದು ಒಪ್ಪುವ ಮೆಯ್‌ ಕರಂ 
ಒಂದಿದುದು ಏಳಿದಿಕೆ: ಹರಿವಂಶ, ೨. ೨) 

ಏಳಿದಿಕ್ಕೆ - ಅವಜ್ಞೆ ತಿರಸ್ಕಾರ (ಪಾ೦ಚಾಲರಾಜತನೂಜೆ ಪಗೆವರ 
ಕಟ್ಟುವಟ್ಟರ್ದ ಏಳಿದಿಕ್ಕೆಗೆ ಸಂತಸಂಬಟ್ಟು ಸೈರಿಸಲಾಣದೆ 
ಇಂತೆಂದಳ್‌: ಪಂಪಭಾ, ೭. ೩೮ ವ) 

ಏಳಿಸು - ತಿರಸ್ಕಾರಮಾಡು, ಅವಹೇಳನಗೈ (ದಿವಮ೦ ಏಳಿಪಂತು 
ಮಿಳಿರ್ವ ವವಿಧಕೇತನ೦ಗಳಿಂ ಸದಾನಿಕೇತನಂಗಳಿಂ: 
ಪಂಪಭಾ, ೧. ೫೮) 

ಏಳ್ಗೆ - ಎತ್ತರ, ಔನ್ನತ್ಯ (ಪಟೀರದ ಏಳ್ಗೆಯ ಕಪೋತದ ಬೊಟ್ಟಿನ 
ಕೆ೦ಡದಜ್ಬಿನೀವರನಭೀಧಾನಮಂ ತಳೆದ ಭೂರುಹಂ 
ಒಪ್ಪುಗುಂ ಆ ವನಾಂತರದೊಳ್‌: ರಾಜಶೇವಿ, ೫. ೫೭) 

ಏಜರ್‌ - ಏಟು, ಹೊಡೆತ (ಒಡವಂದಂಕದ ಕೌರವರ್‌ ದ್ರುಪದನ 
ಅಂಬ ಏಣೆಂಗೆ ಮೆಯ್ಯೊಡ್ಡದೆ ಒಡ್ಡುತಿರೆ ಸೂಸೆ 
ತಲೆಗಳ್‌ ಸೂಲ್ಬಟ್ಟಂ: ಪಂಪಭಾ, ೨. ೬೨); 
(ತಣೆಸಂದು ಲಾಟದೊಳ್‌ ತಳ್ಲಿಚಿದ ಏಂ ಪೇಟ್‌ ಕೇಳ್ದು: 
ಪಂಪಭಾ, ೧. ೩೩); ಗಾಯ (ಏಆೌಂಬುಉ 
ನೆಲೆವಾಡದೊಳ್‌ ಮಡಿಯೆಂಬುದು ಮರುಗದ ತಾಣದೊಳ್‌ 


ಮೊಲ್‌ಯೆಂಬುದು ನಂಟರೊಳ್‌ ಅಲ್ಲದೆ ಇಲ್ಲ: 
ಕಬ್ಬಿಗಕಾ, ೨೩ ವ) 
ಏಅಲ್‌ ತರಿಸು - [ಏರಲು] ಕುಳಿತುಕೊಳ್ಳಲು ಪೀಠ ತರಿಸು 


(ತಾಪಸಾಶ್ರಮದೊಳ್‌ ಸತ್ಯಂತಪರೆಂಬ  ದಿವ್ಯಜ್ಞಾನಿಗಳಂ 
ಕಂಡು ಪೊಡೆವಟ್ಟ ಇರ್ವರುಮಂ ಪರಸಿ ನಿನಗೆ ಮುನ್ನಂ 
ಏಅಲ್‌ ತರಿಸಿದೊಡೆ: ಪಂಪಭಾ, ೯. ೬೬ ವ) 
ಏಜಲಿಕ್ಕು - ಪೀಠ ನೀಡು (ಅಪರಾಜಿತ ಮಹಾದೇವಿ ಕಂಡು 
ಇದಿರೆಟ್ಟು ಏಜಲಿಕ್ಕಿ ಬಟೆಯಂ ಇಚ್ಛಾಕಾರಂಗೆಯ್ದುದುಂ: 
ಪಂಪರಾ, ೧೫. ೧೩ ವ) 
ಏಅನೂಂಕು - ಮೇಲಕ್ಕೆ ನೂಕು (ಕರಾಂಭೋಜದಿಂದ 
ಏಜನೂಂಕುತ್ತ ಒಡನೆ ಉತ್ತುಂಗಸ್ತನಾಗಕ್ಕಿಳಿವ 
ಮುಡಿಯನೌಂಕುತಂ: ರಾಜಶೇವಿ, ೩. ೫೪) 
- ಏರಿ, ಕಟ್ಟೆ (ಪ್ರಸ್ತಾವದೊಳ್‌ ಸೀತಾದೇವಿ ತದಗ್ನಿಕುಂಡದ 
ಏಣೆಯಂ ಮೆಟ್ಟಿ .. .. ನುಡಿದಳ್‌: ಪಂಪರಾ, ೧೬. ೨೫ ವ 
ಮತ್ತು ೨೬) 
ಏಜೆಸು - ಮೇಲಕ್ಕೆ ಹತ್ತಿಸು; ಹೆದೆಯೇರಿಸು; ಹೆಚ್ಚು ಮಾಡು; 
ಸ್ವೀಕರಿಸು 
ಸಮೃಕ್ಷ್ಕಪೂರ್ವಕಮಪ್ಪ ವ್ರತಂಗಂ ಏಜಿಸಿಕೊಂಡು: ವಡ್ಡಾರಾ, 
ಪು ೧೨೮, ಸಾ ೨) 

ಏಜು - ಗಾಯ, ಹೊಡೆತ (ಕಿವಿಯಂ ಪಳಂಚೆ 
ಕುಮುದೋತ್ತಂಸಕ್ಕೆ ಎಅಪ ಅಳಿಗಳ ದನಿ 
ನೋವಳೆಗಜೆಯಿಂದುಡಿವ ಏಣಜಿನೊಳಗಂ ಎಳವುವ ತೆಅದಿಂ: 
ಆಚವರ್ಧ, ೪. ೩೭); ಅಡರು (ಏಅನೆ ಸೂಖ್‌ಗೊಂಡು 
ನುಡಿವೀ ನುಡಿಯಲ್ಲದೆ ಮತ್ತಂ ಆಸನಂದೋುವ 
ಬಲ್ಲುದೋಳುವ ಎರ್ದೆದೋಜುವ ' ಕಯ್ದೆಸರಂಗಳ್‌ ಎಮ್ಮಂ 
ಉಂತೆ ಏಅವು: ಪಂಪಭಾ, ೮. ೨೦); ಮೇಲಕ್ಕೆ ಹತ್ತು ಮತ್ತು 


ಏಜೆ 


ಬೀಟ್ವ 
ಯುದ 
ದಿ 


(ನಿಶ್ಶಂಕಾದ್ಯಷ್ಟಗುಣ೦ಗಳಿಂ ಕೂಡಿದ ಶುದ್ಧಮಪ್ಪ 


೨೩೦ 


ಗಾಯವಡೆ (ಏಜು-ಆರೋಹಣೇ 
ಶಬ್ದಮದ, ಧಾ ೮೪೬) 

ಏಣುಂಜವ್ಪನ - ಹೆಚ್ಚಾಗುತ್ತಿರುವ ಯೌವನ (ಏಜು೦ಜವ್ಹನದೊಳ್‌ 
ಸೊಕ್ಕೇಣಿದ ನೀಜ್‌ ಯರ: ಶಬ್ದಮದ, ೧೮೧, ಪ್ರ ೫); ಹೊಸ 
ಹರೆಯ (ಅಂಗಜಲಕ್ಷ್ಮಿಗಿದುವೆ ಪುದಿದ ಏಖು೦ಜವ್ಹನ: 
ಪುಷ್ಪದಂಪು, ೮. ೭೯) 

ಏಲುಗಾಣ್‌ - ಗಾಯ ಹೊಂದು (ವಾರಿಜಾಕ್ಷೋಜ್ವಳ 
ಪದತಳದಾದ ಏಣುಗಂಡಳ್ಳೆ: ಕರ್ಣನೇಮಿ, ೧೪. ೯೭) 

ಏಜುವೇಟಕ್‌ - ಯುದ್ಧಗಳನ್ನು ಹೇಳುವ (ಭಗವತಿಯ 
ಏಣುವೇಟ್ಟ ತೆರದಿಂ ಕಥೆಯಾಯ್ತು ಇವರೇಜು: ಪಂಪಭಾ: 
೧೦. ೧೬) 

ಏಜಕಿಗೊಳ್‌ - ಆವರಿಸು (ಎಂದು ತನ್ನಂ ಏಜ್‌ಗೊಂಡ 
ಮುಳಿಸಿನೊಳ್‌ ನೆಣನಲ್ಲದುದಂ ಮಾಡಿ ನೆಜನೆತ್ತೆ: ಶಾಂತಿಷು, 
೭. ೬೦ ವ) 

ಏಟಕ್‌ - ಎದ್ದು ನಿಲ್ಲು (ಏಟ್‌ ಉತ್ಸಾಪನೇ: ಶಬ್ದಮದ, ಧಾ, 
೯೧೮) ಎಚ್ಚರಗೊಳ್ಳು (ಕಟೆದವರ್ಗೆ ಅಟ್ಟುದು ಅಲ್ರ್ತೊಡೆ 
ಅವರೇಟ್ಛರೇ: ಆದಿಪು, ೩. ೫೩); ಒಂದು ಸಂಖ್ಯೆ 
(ಪಥಮಾದಿ ಭೇದ ನಿರ್ಧಾರಣದಿಂದದಂ ಪಿಡಿದು ನಿಲ್ವ 
ವಿಭಕ್ತಿಗಳ್‌ ಏಚ್‌ನಿಕ್ಕುಂ: ಕವಿರಾಮಾ, ೧. ೧೧೪) 

ಏಟಿಗೆ - ಏಳಗ, ಟಗರು (ತನ್ನ ಕೀರ್ತ್ಯಂಗನೆಯ ಏಟಗಮಂ 
ಒಸೆದೇಜೆ. ಮಿಗೆ ಬಂಧುಗಳುಮವುಂ ಆ ತಂದೆಯೊಡನೆ 
ಪೊರೆಯೇಜೆಸಿದಂ: ಪಾರ್ಶ್ವನಾಪು, ೭. ೯೪) 

ಏಲಡಿ - [ಆಪ್ತರೊಡನೆ ಇಡುವ] ಏಳು ಹೆಜ್ಜೆ (ನೀನಾವ 
ಪ್ರಾಣಿಗಾದೊಡ೦ ಮುನಿವಲ್ಲಿ ಪೆಜಗೆ ಏಟಡಿಯಂ ಹಿಂಗಿ 
ಬಟೆಕ್ಕಂ ನಿನ್ನ ಮೆಚ್ಚಿದಂತೆ ಮಾಡು ಎಂಬುದುಂ: 


ಬ 
ಧರ್ಮಾಮೃ, ೨. ೧೨೮ ವ) 


ಏಟಿದಂ - ತಿರಸ್ಕಾರಗೊಳ್ಳು (ದಿಗಂಬರ ರಾಜಹ೦ಸಸಂಕುಳ೦ 
ಇತರಾರ್ಥಯುಕ್ತಸಮಯಂ ಕರಂ ಏಟೆದಮಾಗೆ: 
ಪಾರ್ಶ್ವನಾಪು, ೪. ೬೩) 

ಏಟಿದಿಕೆ - ತಿರಸ್ಕಾರ (ವನಿತಾವಶ್ಶಾಂಜನಕ್ಕೆ 
ಅಬಲೋನ್ಮಾದಚೂರ್ರನಕ್ಕೆ ಸತ್ಕೀರ್ತನಮಂ 
ಉತ್ಪಾದಿಸುವುದು ನೃಪರೂಪಂ: ಮಲ್ಲಿನಾಹು, ೩. ೨೮) 

ಏಟಿಸು - ಗೇಲಿ ಮಾಡು (ೆಂದಳದೊಂದು ಕೆಂಪು 
ಕಿಸುಸಂಜೆಯನಂಜಿಸೆ ಕರ್ಪುವೆತ್ತ ಕೇಸಂದಳವಾದ 
ಕಟ್ಟಲೆಯಂ ಏಣಟಿಸೆ: ಕಬ್ಬಿಗಕಾ, ೧೦೩); ಎಬ್ಬಿಸು, ನಿರ್ಮಿಸು 
(ದೇವನಿಳಯಂಗಳಂ ಏಟೆಸಿ ರೂಢಿವೆತ್ತನುಂ 
ಪರವಧುಗಾಸೆಗೆಯ್ಯೆ ಕೆಡುಗುಂ: ಸಮಯಪ, ೫. ೬೭) 

ಏಟು - ಸ್ತೀ ದ್ಯೂತ, ಬೇಟೆ, ಮದ್ಯಪಾನ, ವಾಕ್ಚಾರುಷ್ಠ, 
ದಂಡಪಾರುಷ್ಕ, ಅರ್ಥದೂಷಣ ಎಂಬ ಏಳು ವ್ಯಸನಗಳು 
(ಪರಿಕಿಪುದು ಒ೦ದಜೆಂದೆ.. ಎರಡ೦ ಒಓತುಕೊಳ್ಳುದು 
ಮೂಜ್ದೆಂದೆ ನಾಲ್ಕರಿದಣಿದು ಅಯ್ದಣೆಂದೆ ನೆಜ್‌ ಕಲ್ವುದು 


ಸಮಗತ್ತೇ ಕತೇ ಚ: 
ಲವ [x 


ಏಚೆದಿಕೆಯಂ 


ಸ್ಕೀ 
ಮೆ 


ನಿರ್ಣಯಂ ಆಹ್ಚೊಳ್‌ ಪರಿಣತನಪುದು  ಏಟಉಖಳಂ 
ಒ೦ದದೆ ನಿಲ್ವುದು: ಪಂಪಭಾ, ೧೩. ೬೬) 
ಏಟುಂ ಮಾಲ - ಮಾಲವದೇಶದ ಏಳು ಭಾಗಗಳು (ಏಟು೦ 


ಮಾಟಮುಮಂ೦ ಪಾಟ್‌ ತಗುಳ್ಳಿಜೆದು ನರಗನುರಿಪಿದೊಡೆ 
ಕರಿಂಕೇಟಿಸಿದಾತನ ತೇಜದ ಬೀಟಲನನುಕರಿಪುವಾದುವು 
ಒಗೆದುರಿವುರಿಗಳ್‌: ಪಂಪಭಾ, ೧. ೩೫) 


ಏಟು೦ ಸಮುದ್ರಂಗಳ್‌ - (ಉಪ್ಪು ನೀರು, ಹಾಲು, ಕಬ್ಬಿನ ರಸ, 
ಮೊಸರು, ಜೇನುತುಪ್ಪ ತುಪ್ಪ, ರುಚಿಯಾದ ನೀರುಗಳಿಂದ 
ಕೂಡಿದ ಸಮುದ್ರಗಳು (ಕ್ಷಾರ ಕ್ಷೀರ ಇಕ್ಷು ದಧಿ ಮಧು ಘೃತ 
ಸ್ಥಾದೂದಕಂಗಳೆಂಬ ಏಟು೦ ಸಮುದ್ರಂಗಳ ಚತುರ್ದಶ 
ಮಹಾನದಿಗಳ ನೀರುಮಂ: ಪಂಪಭಾ, ೧೪. ೧೭ ವ) 

ಏಟು ಜನಪದ - ಏಳು ಜನಸಮುದಾಯ (ಆ ತಿರ್ಯಗ್ಲೋಕದ 
ನಟ್ಟ ನಡುವೆ ಲವಣಜಲಧಿಪರಿವೃತಮಾಗಿ ಭರತ ಹೈಮವತ 
ಹರಿವರ್ಷ ವಿದೇಹ ರಮ್ಯಕ ಹೈರಣ್ಯವತ ಐರಾವತಂಗಳೆಂಬ 
ಏಟು ಜನಪದಂಗಳಿಂದಂ: ಆದಿಪು, ೧. ೪೮ ವ) 


ಏಟಿಮಂಬುಧಿ - ಏಳು ಸಮುದ್ರಗಳು, ಪೌರಾಣಿಕವಾದ 
ಸಪ್ತಸಮುದ್ರಗಳು (ಕುಡಿವುದಂ ಏಟುಮಂಬುಧಿಯುಮಂ 
ಕುಲಶೈಲಕುಳ೦ಂಗಳು೦ ತಗುಳ್ದಡರ್ವುದನೊಂದಿ ಬಾಳರವಿ 


ತನ್ನಯ ಸೋಗಿಲ ಮೇಗೆ ರಾಗದಿಂ ಪೊಡರ್ವುದಂ: 
ಪಂಪಭಾ, ೧. ೧೪೦) [ಲವಣ, ಇಕ್ಷು, ಸುರಾ, ಸರ್ಪಿಸ್‌, 
ದಧಿ, ಕ್ಷೀರ, ಮತ್ತು ಜಲಸಮುದ್ರಗಳು] 

ಏಚಿಕಿಲೆವಾಟಕಿ - ಏಳು ಎಲೆಗಳುಳ್ಳ ಬಾಳೆ (ಎಲೆವಳ್ಳಿಯ ತಳ್ಳಿಂದ 
ಏಟೌಲೆವಾೆಯ ಪರಪಿನಿಂದ ಅಶೋಕೆಯ ಹೊದಳೆಂ: 
ಕಾವ್ಯಾವಲೋ, ೩೨೦) 

ಏಟ್ಕಟ್ಟು - [ಏಟು--ಕಟ್ಟು]) ವರ್ಷಗಳ ಅವಧಿಯ ಕಟ್ಟುಪಾಡು 
(ಏಬ್ಬಟ್ಟಿನೆಟ್‌ದು ನಿಮ್ಮಂ ನಾಲ್ದಡೆಗಟಿೆದೊಡೆ ಮದೀಯ 
ನಾಥಂ ಬೇರಂ ಬಿಟ್ಕ್‌ಯನೆ ತಿಂದ ದೆವಸದೊಳ್‌ ಅಬ್ಕಾಡಿದ 
ಬೀರಮೀಗಳೇಂ ಪೊಸತಾಯ್ತೇ: ಪಂಪಭಾ, ೧೨. ೧೭೮) 

ಏಟಕಿ  - ಅಭಿವೃದ್ಧಿ (ಶೌಚದೇಟ್ಸ್‌ ಪಟೆಯೊಳ್‌ ಕೆಳೆಗೊಳ್ಳದು 
ಕೀರ್ತಿ ಕಲ್ಮಷಕ್ಕೆಡೆಗುಡದು: ಸಮಯಪ, ೬. ೨) 

ಏಟಕಿವಾಡಿವ - [ಏಲ್‌ *ಪಾಡಿವ, ಚಂದ್ರ ಬೆಳೆಯುವ ಕಾಲದ, 
ಅಂದರೆ ಶುಕ್ಷಪಕ್ಷದ ಪಾಡ್ಯ] (ಅಯ್ದರ್‌ ಕೂಸುಗಳುಂ 
ಏಟ್ಲ್‌ವಾಡಿವದ ಚಂದನಂತೆ ಉತ್ತರಾಭಿವೃದ್ಧಿಯೊಳ್‌ 
ಸೊಗಯಿಸಿ ಬಳೆಯೆ: ಪಂಪಭಾ, ೨. ೩) 

ಏಟಿಕ್ಕಿವೆಜು. - ಏಲ್ದೌವಡೆ (ವಿಶ್ವಜಗಜ್ಜನ ಕೀರ್ತನಾರವ೦ಗಳಿ೦ 
ಇನಿಸು ಏಖ್ಲೌವೆತ್ತು .. .. ಪುಗುತ೦ದ೦ ಅಚ್ಯುತಂ: ಜಗನ್ನಾವಿ, 
೧೦. ೧೩೧) 

ಏಟ್ಪರ್‌ - ಹೊರಟು 
ಕನಸುವೇಟ್ಲಪುದು ಎಂದು 
ಪೇಟ್ಟು: ಆದಿಪು, ೯. ೧೩೦) 

ಏಟ್ಟಿರ - ಆಡಂಬರ (ವದನ ವಿಕಾಸದಿ೦ ಬರವಿನ 
ಏಟ್ಟಿರದಿಂದಮೆ ಕಾರ್ಯಸಿದ್ದಿಯಾದುದು: ಪಂಪರಾ, ೧೧. 
೧೬೨) 

ಏಲಕ್ಟೋಗು - ಎದ್ದು ಹೋಗು (ಏಟ್ಟೋಗು ದೂತನಪ್ಪನ ಬೇಟ್ಟನ 
ನುಡಿಗೇಟ್ಟು  ಮುಳಿಯಲಾಗದು ನೀನುಂ ಮೆಬ್ಬಟ್ಟು 
ವಿದುರನೆಂಬೀ ತೊಟ್ಟುಟ್ಟಿಯ ಮನೆಯ ಕೂಲ್‌ ನುಡಿಯಿಸೆ 
ನುಡಿದೆ: ಪಂಪಭಾ, ೯. ೫೮) 


ಬಾ ೧ (ಆದಿಬ್ರಹ್ಮನೆಬ್ರರ್ಹದನೆ 


ಅಗಜಂಗೆ ಆದರದಿ೦ಂದವು 


೨೩೧ 


ಐ -ಏ ಮತ್ತು ಆಕಾರಗಳು ಖಡಿ ಆದ ಒಂದು ಸಂಧ್ಯಕ್ಷರ 
(ಅಕಾರಮುಂ ಏಕಾರಮುಂ ಕೂಡಿ ಸಂಧಿಯಾಗೆ ಐಕಾರಂ 
ಪುಟ್ಟುಗುಂ: ಶಬ್ದಮದ, ೨೦, ವಿಚಾರಂ) 


ಐಂದವ - ಇಂದು ಅಥವಾ ಚಂದನಿಗೆ ಸಂಬಂಧಿಸಿದ; 
ಬೆಳುದಿಂಗಳು (ಅಂಚೆ ಸಂಚಳಿಪನಂಗನ ಜ೦ಗಮಕಲ್ಪವಲ್ಲಿ 
ಮಂಜುಳಕರಪುಂಜವಂ ಕೆದಜುವೈಂದವ 
ಕೋರಕಜಾಲಮೆಂಬಿನಂ: ಅನಂತಪು, ೨. ೨೦) 

ಐಂದವಬಿಂಬ ದ ಚಂದ್ರಬಿಂಬ (ಐಂದವಬಿಂಬ 
ರೌಪ್ಯಕುಂಭಗತಸುಧಾಮರೀಚಿಜಳಮಂ ಸುರಿದಂ ಸಲೆ 
ಕಾಲಪಾಮರಂ: ರಾಜಶೇವಿ, ೧೧. ೬೮) 

ಐಂದ್ರ - ಇಂದ್ರಾಸ್ತ್ರ (ಕೆಳರ್ದು. ಅಂದುಗರಣಾಗ್ರಹ 


ಪ್ರಣಯದಿಂದಾಗಳ್‌ ಕುರುಕ್ಷೇತ್ರಮ೦ ಕಳವೇಟ್ಟು ಇರ್ವರುಂ 
ಐಂದ್ರ ವಾರುಣದೆ ವಾಯವ್ಯಾದಿ ದಿವ್ಯಾಸ್ತಸಂಕುಳದಿಂದ 
ಒರ್ವರಂ ಒರ್ವರ್‌ ಎಚ್ಚು: ಪಂಪಭಾ, ೧. ೭೯) 

ಐಂದ್ರದಿಶೆ - ಇಂದದಿಕ್ಕು ಪೂರ್ವ (ಆ 
ಐಂದದಿಶಾಭಾಗದೊಳ್‌: ಚಂದ್ರಪ್ರಷು, ೧. ೭೫) 

ಐಂದ್ರಬಾಣ -  ಇಂದ್ರಾಸ್ತ್ರ (ಜ್ವಳನಪತತ್ರಿಯಂ 
ವಾರುಣಪತ್ರಿಯಿಂ ಐಂದ್ರಬಾಣಮಂ 
ಸಮೀರಣಾಸ್ತದಿಂ ಭೂಭುಜರೆಲ್ಲರಂ 
ಪಂಪಭಾ, ೧೧. ೪೩) 

ಐಂದ್ರಿ - ಇಂದ್ರನ ಮಡದಿ, ಶಚೀದೇವಿ (ಚಿಂದಲೇಖೆ ಚಂದ್ರ 


ನಗೇಂದದ 


ಕಡಿದು 
ಕಳೆದು 
ಭಯಂಗೊಳಿಸಿ: 


ಆದಿತ್ಯಪ್ರತಿಮರ್‌  ಐಂದ್ರಿಯವೋಲ್‌ ಅಪ್ರತಿಮಪ್ರಭರಂ 
ಪ್ರಸಿದ್ಧರಂ ಬಧು ಪಡೆದಳ್‌: ಪಂಪರಾ, ೧೦. ೭೦) 

ಐಂದ್ರಿಯ - ಇಂದ್ರಿಯಗಳನ್ನು ಹೊಂದಿದಂತಹ (ಬಂದುದು 
ಉನ್ಮದೇಭದ ತೆಐದಿಂ ಹಿಮೋದಿತ ಮಹಾರುತಂ 
ಐಂದ್ರಿಯದೊಂದು ಮಾರುತಂ: ಕುಸುಮಾಕಾ, ೭. ೨) 

ಐಂದ್ರಿಯಕ -  ಇಂದ್ರಿಯಗೋಚರವಾದ, ಪ್ರತ್ಯಕ್ಷವಾದ 
(ಐಂದ್ರಿಯಕ೦ ಪ್ರತ್ಯಕ್ಷಂ ಅತೀಂದ್ರಿಯಮಪ್ಪುದು ಪರೋಕ್ಷಂ: 
ಅಭಿಧಾವ, ೧. ೧೨. ೨೪) 

ಐಂದ್ರೀತನೂದರಿ -  ಪೂರ್ವದಿಕ್ಕು (ದಿವಸಶ್ರೀದೇವಿಗೆ 


ಐಂದ್ರೀತನೂದರಿ ತಂದುತ್ತವದಿಂದೆ ತೋರ್ಪ ಅರುಣರತ್ನ 


ಆದರ್ಶಮೆಂಬಂತೆ .. . ಭನುಬಿಂಬಂ: ಕುಸುಮಾಕಾ, ೪. 
೭೯) 

ಐಂದ್ರೀದಿಶಾ - ಪೂರ್ವದಿಕ್ಕು (ಐಂದ್ರೀದಿಶಾ ಅವನಿಭೃತ್‌ 
ಚೂಳಮನೇಜೆ ತನ್ನಮಳಹೃತ್ತೀಠಾಗ್ರಮಂ ಖೇಚರ 
ಅವನಿಭೃನ್ನಂದನೆ ಆ ಸ್ವಯಂಪ್ರಭೆ ಅರ್ಚಿಸಿದಳ್‌: 
ಶಾಂತೀಶ್ವಪು, ೨. ೧೪) 

ಐಂದ್ರೀನಾರಿ - ಪೂರ್ವ ದಿಗಂಗನೆ (ದರಸ್ಮೇರಾನನೆಯಾದ 


ಐಂದ್ರೀನಾರಿಯ ನಗೆಯಂತೆ ನೆಗೆದುವು ಇಂದುಕರಂಗಳ್‌: 
ಲೀಲಾವತಿ, ೬. ೯೦) 

ಐಕಿಲ್‌ - ಚಳಿ, ಹಿಮ (ಬಿಸಿಲ್‌ ಕಿಲ್‌ ಪಸಿವು 
ಉಗ್ರದಂಶಮಶಕವ್ಯಾಬಾಧೆ ನೀರಲಿ: ಆದಿಷು, ೬. ೩೪) 

ಐಕಿಲಣುಗಿ - ಪಾರ್ವತಿ (ಐಕಿಲಣುಗಿ ಸರಸತಿ ಸಿರಿ ತೊಡೆ 
ಬಾಯ್‌ ಎರ್ದೆಯೊಳಿರ್ದು ತಮ್ಮೆಜ್‌ಯರಂ ಒಲ್ಲು ಇರುಳುಂ 
ಪಗಲುಂ ಕಾದಿರ್ಪರ್‌: ತ್ರಿಷಷ್ಟಿಷು, ೭. ೩೦) 

ಐಕ್ಷವರಸ - ಕಬ್ಬಿನ ರಸ (ಸುಧೆ ದಧಿ ಫೃತಂ ಮಧು ಸತ್‌ 
ಐಕ್ಷರಸಂಗಳ೦ಂ ಮಧುರತರ ಭಸಿತಮಿಶ್ರಿತ ಜಳಂಗಳಂ: 
ರಾಜಶೇವಿ, ೧೩. ೫೧ ರಗಳೆ) 


ಐನಸ - ಪಾಪ (ವಿನುತವಿಶೋಧಿ ನಾಡೆ ನೆಲವೆರ್ಚಿ ಮಹಾ 


ನಸರಾಜವ್ಯೂಹಮಂತವಿವೃತ್ತಿ ಸೂಕ್ಷ್ಮಪರಿಣಾಮವಿಶೇಷ 
ವಿನಷ್ಟಮಾಗೆ: ಶಾಂತೀಶ್ವಪು, ೧೬. ೧೭) 
ಐನೋಬಂಧನ - ಪಾಪದ ಸೆರೆ (ಸುಜನಸಂಂ ಅಖಿಳ 


ಐನೋಬಂಧನಮಂ ಬಿಡಿಪಂತಿರೆ ಬಂಧುಗಳಂ ಬಿಡಿಸಿ ತಪಕೆ 
ತಣೆಸಂದಿರ್ದಂ: ಪಾರ್ಶ್ವನಾಷು, ೧೫. ೭೧) 

ಐರಣಿ - ಶುಭಸೂಚಕ ಚಿತ್ರ ಬರೆದ ಗಡಿಗೆ (ಅರ್ಚಿಸಿದೈರಣಿ 
ಚಂದನ ಚರ್ಚೆಯ ತಳಿರ್ಗೆಂಪಂ: ವರ್ಧಮಾಪು, ೩. ೯೦) 

ಐರಣಿಕ - ಅಕ್ಕಸಾಲಿಗ (ಐರಣಿಕ೦ ಕುರುಕುರುಕಾರ೦ ತದಧ್ಯಕ್ಷಂ 
ಭೌರಿಕನೆನಿಕುಂ: ಅಭಿಧಾವ, ೧. ೧, ೮೦) 

ಐರದಾಳಿ - ಮುತ್ತೈದೆಯರ ಮಾಮಗಲ್ಯಸೂಚಕ ತಾಳಿ 
(ಆಳಾಪಂ ಮಿಗೆ ಮೇಳಯ್ಲಿದರ್‌ ಐರದಾಳಿಯಂ 
ಬಾಳಕಿಯರ್‌: ಗಿರಿಜಾಕ, ೧೦. ೩೮) 

ಐರಾದೇವಿ - (ಕಮನೋದ್ದುದ್ಧತೆವೆತ್ತು ನಿತ್ಯಮೆಸೆವ ಐರಾದೇವಿಯ 
ಆಸ್ಕಾರವಿಂದಮ೦ಂ ಆ ಪೋಲ್ತಪೆಂ: ಶಾಂತೀಶ್ವಪು, ೧೩. 
೧೮೧) 

ಐರಾವಣ - ಇಂದ್ರನ ಆನೆ (ಐರಾವಣದಯೆ ಪೆಣಗನೆ 
ವಾರಣಗಣವಾಸೆಯಿಂದೆ ಬರ್ಪಂತಿರೆ 
ಮಲ್ಲರ್ವಂದರ್‌: ನೇಮಿನಾಪು, ೮. ೭೧) 

ಐಲಬಿಲ - ಕುಬೇರ (ಅಳಕಾನಗರದಂತೆ ಅಗಣ್ಯಪುಣ್ಯಜನ 


ಮುಖ್ಯರಪ್ಪ 


ಮಿಳಿತಮುಂ ಧನಸನಾಥ ಐಲಬಿಲೋಪಯುಕ್ತಮುಂ: 
ರಾಜಶೇವಿ, ೨. ೨೮ ವ) 
ಐಶ್ವರ್ಯ - ಅಧಿಕಾರ, ಶಕ್ತಿ (ಉಮಾಕಾಮಿನೀಜೀವಿತೇಶಂ 


ಪರಮೈಶ್ವರ್ಯಸ್ಪದಂ ರಕ್ಷಿಸುಗೆ ವಸುಧೆಯಂ: ಜಗನ್ನಾವಿ, 61 
೩); ಭಾಗ್ಯ (ಪುತ್ತಕಳತ್ರಪರಿಗ್ರಹಗಾತ್ರ ಧನೈಶ್ವರ್ಯಮಂಜಿವು 
ಆರ್ಗಂ ಅನಿತ್ಯಂ: ಪುಷ್ಪದಂಪು, ೧೩. ೨೭) 

ಐಸರ - ಐದೆಳೆಯ ಸರ (ಕಟ್ಟಿದ ಐಸರಂ ಅದೊಂದು ಬೆಡಗಿನ 
ಸೇತುಮಾಲೆ: ಆದಿಷು, ೧೨. ೧೨); ಪಂಚಶರ, ಮನ್ನಥನ 
ಐದು ಬಾಣಗಳು (ಅಸಮಾಸ್ತ್ರಂ ಐಸರಂಗಳಿಗಿಸದೆ ಈಗಳ್‌ 
ಈ ನೆಗಟ್ಟ ನಾಲ್ಲರದಿರಿದಿಸುವಂ ವಿಯೋಗಿಯಂ: 
ಮಲ್ಲಿನಾಪು, ೫. ೨೫) 

ಐಸರಲ - ಪಂಚಬಾಣ, ಮನ್ನಥ (ಪಿರಿದು ಮಾತಿನೊಳೇಂ 
ಐಸರಲಂಗೆ ಪೊಡರ್ಪಿನೆಟ್ಲೌಯುಂಟಾದೊಡೆ ಚೆಚ್ಚರದಿಂದೆತ್ತಿಸಿ 
ತಂದಿರ್ವರ ಬಲ್ಲಂ ಬಟೆಕೆ ನೋಡು ನೀಂ ಕಾಳೆಗದೊಳ್‌: 


ಕಬ್ಬಿಗಕಾ, ೧೪೫) 
ಐಸಾಸಿರ್ವರ್‌ - ಐದು ಸಾವಿರ ಮಂದಿ 
(ನಿಜತನೂಭವರೈಸಾಸಿರ್ವರ್‌ ಪದಿನಾಜುಸಾಸಿರ್ಬರ್‌ 


ಮಕುಟಬದ್ಧರ್‌ ನಿಜಲತಾಂಗಿಯರ್‌ ಅಯ್ದತ್ತು ಸಾಸಿರ್ವರ್‌: 
ಆದಿಪು, ೬. ೨೭) 

ಐಹಿಕ ದ ಇಹಲೋಕಕ್ಕೆ ಸಂಬಂಧಿಸಿದ, ಇಹಲೋಕದ 
(ನಿನ್ನೆಂದಂತುಟೆ ಮೋಕ್ಪಕ್ಕೆನ್ನಿರ್ಪಿರವು ಅಘಟಮಾನವೈಹಿಕದ 
ತೊಡರು ಎನ್ನಿರವಿನೊಳುಂಟು: ಪಂಪಭಾ. ೮. ೪) 

ಐಳಬಿಳ - ಕುಬೇರ (ಹರಿ ಶಿಖಿ ಯಮ ನಿರುತಿ ಜಳಾಕರಪತಿ 
ಮರುತ್‌ ಐಳಬಿಳ ಹರ ಅಹಿಪ ಶಶಿ ಭಾಸ್ಕರರರಂ 
ಸೌಧರ್ಮೇಂದಂ ನಿರವಿಸಿದಂ ದಶದಿಶಾಳಿಯೊಳ್‌ 
ಬಲಸಹಿತಂ: ಶಾಂತೀಶ್ಚಪು, ೧೪. ೧೦೯ 


೨೩೨ 


ಐಳಾವನ - ಏಲಕ್ಕಿಯ ತೋಟ (ತಳರ್ದುದೆತ್ತಂ ಚೂತಸಪ್ತಚ್ಛದ 
ಏಳಾವನಸುರಭಿಮದಾಸಾರಾಸ: ಆದಿಷು, ೧೧. ೩೦) 


ಒ 


ಒಂತಿ - ಓತಿಕೇತ (ಈಗಳ್‌ ಕಪ್ಪೆಗಳು೦ ಎಸಡುಗಳುಂ ಇಲಿಗಳುಂ 

ಒಂತಿಗಳು೦ ಮೊದಲಾಗೊಡೆಯ ಜೀವರಾಶಿಗಳ೦ಂ ಕೊಂದು 
.. ನರಕಂಬುಗಲಾಟಿಸಿದಪ್ಪಯ್‌: ವಡ್ಡಾರಾ, ಪು ೧೪೦, 

ಸಾ ೪) 

ಒಂದಲ್ಲದುದು -. ಒಂದನ್ನು (ಕೌರವನಾಯಕನ 
ಊರುಭಂಗಮೊ೦ದಲ್ಲದುದೆಲ್ಲಮಂ ನೆಅಪಿದೆಂ ಗಡಂ 
ಓಳಿಯೆ ಕೇಳಿಮೆಲ್ಲರುಂ: ಪಂಪಭಾ, ೧೨. ೧೬೧) 

ಒಂದವಿಂದ - [ಒಂದು] ಅಸ್ತವ್ಯಸ್ತತೆ (ತೆಅನಜೆಯದೆ 
ಒಂದವಿಂದಂ ಜಅಚುವುದುಂ ಅಅಗುಲಿಯಪವಂಗೆ 
ಸಹಜಮಿವಿನಿತುಂ: ಸಮಯಪ, ೧೩. ೫೮) 4 

ಒಂದವಿಂದಿ - ಒಂದು ಗುಂಪಿಗೆ ಸೇರಿದ (ಪೊಂದಳಿರೊಳ್‌ 
ಒಂದವಿಂದಿಯಲ್ಲದದೊ೦ದು ನಾಡೆಯು೦ ಅಂದಂಬಡೆದು 
ಹೊಳೆವ ಪೊಂದಳಿರುಂ: ಆದಿಪು ನರಸಿಂ, ೪. ೪೧ ವ); 
ಹೊಂದಿಕೆ, ಸರಿದೊರೆಯಾಗು (ಮಹಾತ್ಮರಪ್ಪ ಪುರುಷರ್ಕಳ 
ವೃತ್ತಿಯಂ ಒಂದವಿಂದಿಯಪ್ಪಂತು ತಗುಳ್ಳಿ ಪೇಟ್ವ 
ಕಥೆಯಂತಿರೆ: ಹರಿವಂಶ, ೧. ೩೦) 

ಒಂದಿಗೆ - ಜೊತೆಯವನು (ಕಿಉುಕುಳನಪ್ಪ ಎನ್ನೊಂದಿಗನಳ್‌ 
ಅನುಚಿತಮಿದ೦ ನಿಮ್ಮಡಿ ಬೆಸಸಿ ಕಳೆಯಮತ್ಸಂಶಯಮಂ: 
ಶಾಂತಿಪು, ೫. ೯) 

ಒಂದಲ್ಲದುದು -. ಒಂದನ್ನು (ಕೌರವನಾಯಕನ 
ಊರುಭಂಗಮೊ೦ದಲ್ಲದುದೆಲ್ಲಮಂ ನೆಅಪಿದೆಂ ಗಡಂ 
ಓಳಿಯೆ ಕೇಳಿಮೆಲ್ಲರುಂ: ಪಂಪಭಾ, ೧೨. ೧೬೧) 

ಒಂದಿ ನಿಲ್‌ - ಸೇರಿ ನಿಲ್ಲು ಸಜ್ಜಾಗಿ ನಿಲ್ಲು (ಇತ್ತ ತಪದೊಳ್‌ 
ನರಂ ಇಂತು ಒಂದಿ ನಿಲೆ ತಪದ ಬಿಸುಪಿಂ ಬೆಂದಟೆದುದು 
ವನದೊಳುಳ್ಳ ತಪಸಿಯರ ತಪಂ: ಪಂಪಭಾ, ೮. ೧೦) 


ಬಿಟು 
ಬ 


ಬಿಟು 
ಬ 


ಒಂದಿ ಬಾರದಂ ದ ಕೂಡಿ ಬರದವನು 
(ಅಖಿಳಶಾಸ್ತ್ರವಿಶಾರದನಪ್ಪನುಂ ಗೆಲಲ್ಕರಿಯನುಂ  ಒಂದಿ 
ಬಾರದನುರೆ ಅಂಕದ ಕರ್ಣನೆ: ಪಂಪಭಾ, ೯. ೬೧) 

ಒಂದಿನಿಸು - ಒಂದಿಷ್ಟು ಕೊಂಚ (ಪವನಸುತಂಗೆ 


ಪಾಸಟಿಗಳೊರ್ವರು೦ ಇಲ್ಲದಟೆಂದಂ ಆಂತ ಕೌರವಬಲದ 
ಉರ್ಕನೊಂದಿನಿಸು ಮಾಣಿಸಿ ಪೋಪಂ: ಪಂಪಭಾ, ೧೨. 
೧೨೧) 

ಒಂದಿಸು - ಕೂಡಿಸು, ಜೋಡಿಸು ಕೆಂದಾವರೆಯ ಸಲರ್ದ 
ಅಲರೊಳ್‌ ಒಂದಿಸುವಂತೆ ಅಳಿಕುಳ೦ಗಳಂ: ಕರ್ಣನೇಮಿ, 
೧೩. ೭೭) 

ಒಂದು - ಕೂಡು, ಸೇರು (ಮುತ್ತಿನ ಪಚ್ಚೆ ಮಾಣಿಕದ ವಜದ 
ಕೇಟಿಯೊಳ್‌ ಒಂದಿ ಸಾಂದಿನೊಳ್‌ ಕತ್ತುರಿಯೊಂದು 
ಕೋಟ್ಸೌಸಲೊಳ್‌ ಓಕುಳಿ ಚಂದನ ಗಂಧವಾರಿಯೊಳ್‌ 


ಸುತ್ತಲುಂ ಅಟ್ಟ್‌ಅಂ ಪಡೆವ ಗೇಯದ ಪೆಂಪಿನ ಅಲಂಪಂ 
ಆರ್ಗ೦ ಆರ್ತಿತ್ತುದು ಪಟ್ಟಬಂಧ ಮಹೋತ್ಸವಂ ಆ 
ಪಡೆಮೆಚ್ಚಿ ಗಂಡನಾ: ಪಂಪಭಾ, ೧೪. ೨೦) ಪಡೆ, 
ಹೊಂದು (ವಿನೋದಕೇಳಿಯಂ ತೊಲ್‌ವಾತಮ 
ಪಂದೆಯವನೆಂಬ ನಿಂದೆಯನೊಂದುವನಿದು 
ರಾಜಧರ್ಮಮೇ: ರಾಜಶೇವಿ, ೩೩. ೨೦); ಒಂದು ಸಂಖ್ಯೆ 
(ಒಂದುಂ ಎಡಂಬಡುಂ ಪೊರೆಯುಂ ಇಲ್ಲ ಅವರ್ಗೆ 
ಎಂಬುದಂ ಎಯ್ದೆ ನಂಬಿ ನಾಡಂ ದಯೆಗೆಯ್ದು ನೀಂ 
ಕುಡುವಿನಂ: ಪಂಪಭಾ, ೯. ೪೩) 

ಒಂದುಗುಂದು - ಒಂದೂ [ಸ್ವಲವೂ] ಕಡಿಮೆಯಾಗದೆ 
(ಪ್ರಯತ್ನದೆ ಬಿಗಿದಿರ್ದ ಎರಟ್ಟೊಣೆ ಮಿಸುಪ್ಪ ಅಸಿ ಖೇಟಕಂ 
ಇಂತಿವು ಒಂದುಗುಂದದೆ ನಿಲೆ ನೋಟ್ಟ ನೋಟಕರ್ಗೆ 
ಸೌಮ್ಯಭಯಂಕರನಾದಂ ಅರ್ಜುನಂ: ಪಂಪಭಾ, ೭. ೭೯) 


ಒಂದು ತಲೆಯಾಗೋಡು - ಒಂದೆ ದಿಕ್ಕಿಗೆ ತಲೆಶಿರುಗಿಸಿಕೊಂಡು 
ಓಡು (ಅಂತು ದ್ರೋಣಂ ಎಟ್‌ಗೋಣಸಾವಂ ಸಾವುದುಂ 
ಭೋರ್ಗರೆದಾರ್ದ ಪಾಂಡವ ಪತಾಕಿನಿಯುಮಂ ಒಂದು 
ತಲೆಯಾಗೋಡುವ ಕೌರವ್ಯದ್ವಜಿನಿಯುಮಂ ಬೇಖೊಂದು 
ಮೊನೆಯೊಳ್‌ ಕಾದುತಿರ್ದ ಅಶ್ವತ್ಥಾಮಂ ಕಂಡು: ಪಂಪಭಾ, 
೧೨. ೩೦ ವ) 

ಒಂದುತ್ತರಂ - ಒಂದಿಷ್ಟು ಅಧಿಕವಾಗಿ (ರಥಮ೦ ಬಂದೇಜೆ 
ಮಗನ ಮನಕತಂ ಒಂದುತ್ತರಮೆರ್ದೆಯನಲೆಯೆ 
ನರನಿಂತೆಂದಂ: ಪಂಪಭಾ, ೧೧. ೧೧೪) 

ಒಂದು ಪತ್ತೆಂಟು ಪಲಗೆ - ಒಂದು ಹತ್ತೆಂಟು ಆಟ, ಅಂದರೆ 
ಕೆಲವು ಆಟಗಳು (ಮಡಿಮಡಿಗುಜುವುದು೦ ಒಂದು ಪತ್ತೆಂಟು 
ಪಲಗೆಯಂ ಮೆಟ್ಟಡಿಸಲೆಂದು ಸೋಲ್ತು ಸೋಲದೊಳ್‌ 
ಏವಯಿಸಿಯಿನ್ನೊಡ್ಡಂ ಕೊಳ್ಳಿಂ ಎಂದು: ಪಂಪಭಾ, ೬. ೭೧ 
ವ) 

ಒಂದುಮಾಡಿಕೊ - ಒಟ್ಟಾಗು (ತಂತಮ್ಮ ಚತುರ್ವಲಂಗಳಂ 
ಒಂದುಮಾಡಿಕೊಂಡು ಕಾಲಾಗ್ನಿಯಂ ಕೀಡಿ ಸುತ್ತುವಂತೆ 
ಕರ್ಣನಂ ಸುತ್ತಿ ಮುತ್ತಿಕೊಂಡು: ಪಂಪಭಾ, ೧೨. ೧೧೮ ವ) 

ಒಂದೆ ಗಡ - ಒಂದೆ ಅಲ್ಲವೆ, ಒಂದು ವಿಷಯ (ಒಂದೆ ಗಡ 
ಹರಿಯ ಪೇಲಸ್ದೊಂದಂದದೆ. ನರನೆಸಗುವಂತೆ ಕರ್ಣನುಂ 
ಎನ್ನೆಂದ ಒಂದೋಜೆಯೊಳ್‌ ಎಸಗದೊಡೆ: ಪಂಪಭಾ, ೧೨. 
೧೦೧) 

ಒಂದೆ ಪಸೆಯೊಳಿರಿಸು - ಒಂದೇ ಹಸೆಯ ಮೇಲೆ ಕುಳ್ಳಿರಿಸು, 
ಒಟ್ಟಿಗೆ (ಅಂತು ಸ್ವಯಂಬರದೊಳ್‌ ನೆಜ್‌ದರಸುಮಕ್ಕಳೊಳ್‌ 
ಅಪ್ಪುಕೆಯ್ದ ಕುಂತಿಯೊಡನೆ  ಮದ್ರರಾಜನ ಮಗಳ್‌ 
ಶಲ್ಯನನೊಡವುಟ್ಟಿದ ಮಾದ್ರಿಯುಮನೊಂದೆ ಪಸೆಯೊಳಿರಿಸಿ: 
ಪಂಪಭಾ, ೧. ೧೦೬ ವ) 

ಒಂದೆ ಮೆಯ್‌ - ಏಕಾಕಿ (ಅತ್ತ ವಿಜಯಕಟಕಜನಂ 
ಅಂಬುಧಿತಟದೊಳಿರ್ದ ಅರಸನೊಂದೆ ಮೆಯ್ಕೊಳ್‌ ಪೋಗಿ 
ಬಾರದೆ ತಡೆದುದರ್ಕೆ ಕಟ್ಟುಕಡೆದು: ಆದಿಷು, ೧೨. ೧೨೪ 
ವ) 

ಒಂದೆವಸ - ಒಂದು ದಿವಸ (ಇಂದುವಿಮಾನಂ ಒಂದೆವಸ 
ರಾಹುವಿಮಾನಂ ಅದೊರ್ಮೆಗೊರ್ಮೆ ಸಾರ್ತಂದಿರೆ 
ಚಂದನುಂ ಕ್ರಮದೆ ತೋಜುವಂ: ಸಮಯಪ, ೧೧. ೪೨) 

ಒಂದೆವಜ್‌್‌ಗುಟ್ಟು - ಒಂದೇ ತಮಟೆಯನ್ನು ಹೊಡೆ (ಎನ್ನುಮಂ 
ಈತನಂತೆ ಪೆಡಂಗಯ್ಯಡಿಯೆ ಕಟ್ಟಿ ಒಂದೆವಜ್‌ಗುಟ್ಟಿ ನೀಮೆಲ್ಲ 


೨೩೩ 


ನಂಟರ್‌ ನೋಡೆ ಶ್ಶಶಾನಕ್ಕುಯ್ದು ಸೂಲದೊಟೆಕ್ಕಿ ಕೊಲ್ವರ್‌: 
ವಡ್ಡಾರಾ, ಪು ೧೪, ಸಾ ೧೨) 


ಒಂದೆವಿಂದೆ - ಒಂದು ಗುಂಪಾಗಿ ಅಲ್ಲದೆ, ಬೇರೆ ಬೇರೆಯಾಗಿ 
(ಅತಿರಥ ಸಮರಥ ಮಹಾರಥ ಅರ್ಧರಥರ್‌ 
ಒಂದೆವಿಂದೆಯಲ್ಲದೆ ಒಂದೊರ್ವರೊಳ್‌ ಸಂಧಿಸಿ 


ಗೊಂದಣಿಸಿ ನಿಂದಾಗಳ್‌: ಪಂಪಭಾ, ೧೧. ೧೪೬ ವ) 

ಒಂದೆಸೆ - ಒಂದು ದೆಸೆ, ದಿಕ್ಕು ಕಡೆ (ಅಸುರರ್‌ ಅಲ್ಲಿರದೆ 
ಏನೊಂದೆಸೆಯೊಳ್‌ ಹೋಗಿರ್ದರೆ: ಸಮಯಪ, ೮. ೧೪೩) 

ಒಂದೊಡಲ್‌ - [ಒಂದು೬ಒಡಲ್‌] ಒಂದೇ ದೇಹ, ಏಕಾಂಗಿ 
(ಉದಗ್ರ ಮೃಗರಾಜನುಮಂ ಮದವದ್ದಿರೋಧಿ 
ಭೇದನಕರಮಪ್ಪ ಶೌರ್ಯಮದಮದೆನ್ನುಮ೦ ಒಂದೊಡಲ್‌ 
ಎಂಬ ಸಂಜಯಾ: ಪಂಪಭಾ, ೧೩. ೫೧) 

ಒಂದೊರ್ವರ್‌ - ಒಬ್ಬರೊಬ್ಬರು (ಒಂದೊರ್ವರಂ ಅಗಲ್ಲಿಂ 
ಬಟೆಯಮಾದ ಸುಖದುಃಖಗಳ೦ ಅನ್ಯೋನ್ಯನಿವೇದನಂ 
ಗೆಯ್ದು; ಪಂಪಭಾ, ೯. ೮ ವ) 

ಒಂಬತ್ತು ನಿಧಿ - [ಜೈನ] ಚಕ್ರವರ್ತಿಯ ಬಳಿಯ ನವನಿಧಿಗಳಲ್ಲಿ 
ಒಂದು (ಕಾಳ ಮಹಾಕಾಳ ಪದ್ಮ ಪಾಂಡುಕ ನೈಸರ್ಪ 
ಮಾಣವಕ ಪಿಂಗಳ ಶಂಖ ಸರ್ಪರತ್ನಂಗಳೆಂಬೊಂಬತ್ತು 
ನಿಧಿಗಳುಮ೦ ಅನುಕ್ರಮದೊಳರ್ಚಿಸಿ: ಚಂದ್ರಪ್ರಷು, ೬. ೧೦೨ 
ವ) 


ಒಂಬೈಸಾಸಿರ - ಒಂಬತ್ತು ಸಾವಿರ 
(ನಾಲ್ಲಾಸಿರದೈನೂಜಯ್ವದಿ೦ಬರ್‌ ಶಿಕ್ಷಕರುಂ 
ಒಂಬೈಸಾಸಿರರವಧಿಜ್ಞಾನಿಗಳುಂ: ಆದಿಪು, ೧೬. ೪೦ ವ) 

ಒಕ್ಕಣ - ಒಕ್ಕುವ ಕೆಲಸ (ಒಕ್ಕಣದಂತೆ ರಾಶಿಯಂತೆ 
ಮಿರ್ಥಯಾದೃಷ್ಟಿ ಸಾಧನ ಸಮೃಗ್ಗ ಷ್ಟಿ ಸಂಯಕ್‌ 
ಮಿಥಾ ದೃಷ್ಟಿ: ಧರ್ಮಾಮೃ, ೧೨. ೧೪ ವ); ಒಂದು 
ಆಯುಧ (ಭಲ್ಲೆ ಹ ಸೀಸಕಂ ಕವಚ ಅಡಾಯುಧ 


ಒಕ್ಕಣಿವುದ್ದುವಾರೆಯುಂ: ಸೂಕ್ತಿಸು, ೧೮. ೨೮) 

ಒಕ್ಕಲ್‌ - ಮನೆತನ (ಮಲೆಪರ್‌ ಮಂಡಳಿಕರ್‌ ಕಜುಂಬರ್‌ 
ಅದಟರ್‌ ವೀರರ್ಕಳು೦ ತಮ್ಮ ಬಾಟಏ್ಬಲೆಯಂ ಬೇಡಿದ 
ವಸ್ತುವಾಹನಮುಮಂ ಮುಂದಿಟ್ಟು ಮೂವಿಟ್ಟಿಯ 
ಒಕ್ಕಲವೋಲ್‌ ಇಂ ಬೆಸಕಯ್ಯೆ ಸಂತಮಿರುತುಂ: ಪಂಪಭಾ, 
೯. ೧೦); ಬೇಸಾಯಗಾರ (ಪಿರಿದು ತೆತ್ತ ಒಕ್ಷಂತೇ 
ಗಂಡನೊಲ್ಲದ ಸ್ತೀಯಂತೆ: ಧರ್ಮಾಮೃ, ೫. ೮೩ ವ) 

ಒಕ್ಕಲಿಕ್ಕು - ಒಕ್ಕಣ ಮಾಡು, ಬಡಿ (ಅಂತು ತನ್ನ ಬಲಮೆಲ್ಲಮಂ 
ಜವನಂತೆ ಒಕ್ಕಲಿಕ್ಕಿ ಕೊಲ್ವ ಕಳಶಕೇತನನಂ: ಪಂಪಭಾ, ೧೨. 
೨೧ ವ); ಧ್ವಂಸಮಾಡು (ನಿಂದ ತುಟೆಲಾಳ್ಗಳನಾಂ ತಣಿದು 


ಒಕ್ಕಲಿಕ್ಕದಿರ್ದೊಡೆ ಕ ನಚ್ಚಿನ ನಿನ್ನ ಲೆಂಕನೇ: ಕಬ್ಬಿಗಕಾ, 
೧೮೭) 
ಒಕ್ಕಲಿಗ — ಬೇಸಾಯ ಮಾಡುವವನು (ಮಲೆ 


ತಲೆದೋಣದೆಂದುದನೆ ಕೊಟ್ಟುದು ಡಂಗಮಡಂಗಿ ಬಂದುದು 
ಒಕ್ಕಲಿಗವೆಸರ್ಗೆ ಪೂಣ್ಣುದು: ಪಂಪಭಾ, ೨. ೯೦); ರೈತ 
(ಒರ್ವಂ ಒಕ್ಕಲಿಗಂ ಒಂದು ಪೇಜು ಮಣ್ಣಂ ತಂದು 
ಶ್ರೀಪರ್ವತದ ಮೇಗೊಟ್ಟದೊಡೆ: ವಡ್ಡಾರಾ, ಮ ೧೮೭, ಸಾ 
೨೩) 

ಒಕ್ಕಲಿಸು - ವ್ಯಾಪಿಸು (ದಿವಿಜರ ಕಿವಿಯಂ ಜಕ್ಕುಲಿಸಿ ನೆಗೆದು 
ಭುವನಮಂ ಒಕ್ಕಲಿಸಿದುದು ಆ ಗಭೀರಭೇರೀ ನಿನಾದಂ: 
ಕರ್ಣನೇಮಿ , ೧೧. ೮೪) 


ಒಕ್ಕಳ - [ಒರ್‌+ಕಳ] ಒಂದು ಕೊಳಗ (ಉಪ್ಪಿಲ್ಲದೆ ಕೇಳ್‌ ಒಕ್ಕಳ 
ತುಪ್ಪವನೆಉೌದುಣ್ಣೆನೆಂಬೊಡೆ ಉಂಬ ಉಣಿಸೇ೦ ಸ್ವಾದಪ್ಪುದೇ: 
ಧರ್ಮಾಮೃ, ೧. ೫೦) 

ಒಕ್ಕು - ಹೊರಕ್ಕೆ ಸುರಿ (ತಿಸುಳದೊಳ್‌ ಉಚ್ಚಳಿಪ್ಪ ಪೊಸನೆತ್ತರೆ 


ಕೆಂದಳಿರಾಗೆ ಕಣ್ಗೆ ಅಗುರ್ವಿಸುವಿನಂ ಒಕ್ಕು ನೇಲ್ವ 
ಕರುಳೋಳಿಯೆ ಬಾಳಮೃಣಾಳಮಾಗೆ ಮಿಕ್ಕಸುರರ 
ಮೆಯ್ಕೊಳಾದ ವಿರಹಾಗ್ನಿಯಂ ಆಟೆಸುತಿಂತೆ ತನ್ನ 
ಕೂರಸಿಯೊಳ್‌ ಅಡರ್ತು ಕೊಂದಸಿಯಳ್‌ ಇರ್ಕೆ 
ಅಸಿಯೊಳ್‌ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧. ೬); 
ಬೆಳೆಯಿಂದ ಕಸ ಬೇರ್ಪಡಿಸು, ಒಕ್ಕಣ ಮಾಡು ಹಾಗೂ 
ಶಕುನ ಹೇಳು (ಒಕ್ಕು-ಖಲಕರಣೇ ಶಕುನೇಚ: ಶಬ್ದಮದ, ಧಾ 
೧೩) 

ಒಕ್ಕೈಸು - ಸೇರು, ಒಂದುಗೂಡು (ಉಭಯಕಟದ 


ಕ ತೆರ್ಕೆಗಡಲ್ಗಳ್‌ ಒಕ್ಕೈಸಿ ಜಗಮನಿಕ್ಕಲೆಂದು : 
ಅನಂತಪು, ೧೨. ೩೦ ವ) 

ಒಖ್ಹಾಣಿಸು - ವ್ಯಾಖ್ಯಾನಿಸು (ಕವಿಮಾರ್ಗದೊಳ್‌ ಒಖ್ಹಾಣಿಪ 
ಠವಣಿಪ ಕಮ್ಮೈಸುವ ಎಡೆಯೊಳ್‌ ವಖ್ಹಾಣಿಸಲುಂ 
ಠವಣಿಸಲುಂ ಕಮ್ಮೈಸಲು೦ ಇವನಂತಾರ್‌ ಬಲ್ಲರ್‌ ಎನಿಸಿದಂ 
ಕವಿರತ್ನಂ: ಅಜಿತಪು, ೧. ೮೨) 

ಒಗಂಟುವೇಟಿಕ್‌ - ಅರ್ಥ ತಿಳಿಯದಂತೆ ಮಾತಾಡು, ಒಗಟು 
ಹೇಳು (ಅರ್ಥಮಂ ಪ್ರಕಟಸಿ ಪೇಟದೆ 
ಒಗ೦ಟುವೇಟ್ಟಕವಿಯುಂ ಕವಿಯೇ: ಪಾರ್ಶ್ವಪಷು, ೧. ೭೫) 

ಒಗಂಟೆ - ಒಗಟು, ಅರ್ಥ ತಿಳಿಯದ ಹೇಳಿಕೆ (ಒಗಂಟೆ ತಾಂ 
ಪ್ರಹೇಳಿಕೆಯಕ್ಕುಂ: ಅಭಿಧಾವ, ೧. ೧೩. ೩೬) 

ಒಗಸುಗಂ - ಅತಿಶಯವಾಗು (ನೆಗಟ್ಟಮರಾಂಗನಾಜನದ 
ರೂಪುಗಳೆಲ್ಲಂ ಈಕೆಯೊಂದು ಮೆಲ್ಲಿನ 
ತೊದಳ್ನುಡಿಗಪ್ಟೊಡಮೆಯ್ದೆ ವಾರವೇಂ ಒಗಸುಗಂ ಎಂದು 
ತಳೆಗಲನಾಕೆಯಂ ಲಲಿತಾಂಗವಲ್ಲಭಂ: ಆದಿಷು, ೨. ೭೫) 

ಒಗು - ಹೊರಸೂಸು; ಹೊಮ್ಮುವಿಕೆ; ತ್ಯಜಿಸು (ಆಳ್ಬನ ಕಜ್ಜಮಂ 
ಒಕ್ಕು ಸತ್ತರಂ ನೆಸುವಪೊಬಿರ್ದಂ ಅಂಗಪತಿ ನೆಮ್ಮೀ 
ನಿಜೋನ್ನತ ಕೇತುದಂಡಮಂ: ಗದಾಯು, ೫. ೧೦) 

ಒಗುಮಿಗು - ಆಧಿಕ್ಯ (ನೆನೆದುರಿವ ತಲೆಯ ಕಿಚ್ಚಿನೊಳೊಗುಮಿಗೆ 
ನೆಯ್ವೊಯ್ವ ತೆಜದೆ ಪೊಣ್ಮಿದ ಮುನಿಸಿಂ ಭುಗಿಲನುರುದೆಟ್ಟು: 


ಕಬ್ಬಿಗಕಾ, ೧೧೮) 
ಒಗೆ - ಹುಟ್ಟು ಕಾಣಿಸಿಕೊ (ಕಮಲೋದ್ಭವನ ಅಮಳಿನ 
ಹೃತ್ಯಮಲದೊಳ್‌ ಜಒಗೆದರ್‌ ಸುರೇಂದ್ರಧರಕರ್‌ ಆ 


ವಾಗಮಳರ್‌ ನೆಗಟ್ಲೆರ್ದರ್‌ ಪುಲಹ ಮರೀಚಿ ಅತ್ರಿ 
ಅಂಗಿರಸ್‌ ಪುಳಸ್ತ್ಯ ಕ್ರತುಗಳ್‌: ಪಂಪಭಾ, ೧. ೬೦); 
ವಸ್ತಪ್ರಕ್ಷಾಲನ, ಬಟ್ಟೆಯನ್ನು ಶುದ್ಧಗೊಳಿಸು (ಒಕ್ಕು - ೬ 
ವಸ್ತಪ್ರಕ್ಷಾಳನಯೋ: ಶಬ್ದಮದ, ಧಾ ೯೪) 

ಒಗೆತರ್‌ - ಕಾಣಿಸಿಕೊ, ಹುಟ್ಟಿ ಬರು (ಅ೦ಬುಜಮುಖಿ ಪುತ್ರನೆನ್ನ 
ದೊರೆಯಂ ನಿನಗಕ್ಕೆ ಎಂಬುದುಂ ಒದವಿದ 
ಅ೦ಬುಜಮಿತ್ರನನೆ ಪೋಲ್ವ ಮಗಂ ಒಗೆತಂದಂ: ಪಂಪಭಾ, 
೧. ೯೪); ಉಂಟಾಗು (ಪೇಳ್ಗಳ್‌ ಮುದಮೊಗೆತರೆ ತಾಂ 
ಕಂಡ ಕನಸೆಲ್ಲಮಂ: ರಾಜಶೇವಿ, ೪. ೨೭) 


ಒಗ್ಗಡಿಸು - ಒಂದಾಗು (ಒಡೆದು ಕಟವೆರಡು೦ ಒಗ್ಗಡಿಸದೆ 


ಮದವುಣ್ಮಿ ಪೊಣ್ಣಿರಲ್‌ .. . ವಿಜಯ ಗಜಮಂ ಕಂಡಳ್‌: 
ಸೂಕ್ತಿಸು, ೭. ೩೬) 


ಜು. 


೨೩೪ 


ಒಗ್ಗುಗೆಡು - ಬೇರೆಯಾಗು (ಮೊಗ್ಗರ೦ಬೊಯ್ದು ಅಗಲಿಸಿ ನಡೆದು 
ಬಗ್ಗಿಸಿ ಬಯ್ದು ಒಗ್ಗುಗೆಡದೆ ಮುಂಕಣಿಸಿ: ಗಿರಿಜಾಕ ೬. ೬೬ 
ವ) 

ಒಚ್ಚತ - ಸಂತೋಷ (ಬಿಚ್ಚುಮಂ ವಿದ್ಯೆಗಳೊಳೆಲ್ಲಂ ಒಚ್ಚತಂ 
ನೋಡಿದೊಡೆ ಒಂದೊಂದರ್ಕೆ ಮಚ್ಚರಿಸಿದಂತೆ ಪಚ್ಚು 
ಪಸರಿಸಿ ನಿಚ್ಚಯ್ಸಲ್‌: ಸುಕುಮಾಚ, ೩. ೬ ವ); ಒಂದೇ 
ಸಮನೆ (ಮೆಯ್ಗೆ ಮೆಚ್ಚಿದಂತೆ ಒಚ್ಚತಂ೦ ಕಾದಂಬರಿಯೊಳ್‌ 
ನೆರೆದು .. . ನೆಗಳುತ್ತಮಿರ್ಪೆಂ: ಕಾದಂಬ, ೯. ೧೧ ವ); 
ವಿಶಿಷ್ಟ (ಅಮರ್ದಿಂಗೊಚ್ಚತಮಲ್ತು ಮತ್ತಿವರ ವಾಕ್ಷೀಯೂಷ 
ಪೂರಕ್ಕಮುಂಟು ಸೌಖ್ಯಂ .. . ಎನಿಪರ್‌ ಈಗೊಳ್ಳಂ 
ಕವೀ೦ದ್ರೋತ್ತಮರ್‌: ನೇಮಿನಾಹು, ೧. ೩೨) 

ಒಚ್ಚತಂಗೊಳ್‌ - ಪೆಡೆದುಕೊ ಪೂವಿನ ಬಿಲ್ಲನೊಚ್ಚತಂಗೊಂಡು 
ಅರ್ಚಿಸುತ್ತಿರ್ಪ ನಿಡುವುರ್ವಿನ ನೀಜ್‌ ಯರಿಂ: ಗಿರಿಜಾಕ, ೭. 
೧೧ ವ) 

ಒಜ್ಜರಂಬರಿ - ರುರಿಯಂತೆ ರಭಸದಿಂದ ಹರಿ (ಗುಜ್ಜರ 
ಮಂಡಲದೊಳ್‌ ಬಒಜ್ಜರಂಬರಿದು ಮಣುಮಂಡಲದೊಳ್‌ 
ಪರೆಪುವಡೆದು: ಅನಂತಪು, ೧೪. ೪೭ ವ) 

ಒಟ್ಟ - (ಓಷ್ಟು ತುಟಿ (ತೋಳತಳ್ಳನಾಳಿಸುವ ಇರದೆ ಒಟ್ಟಂ ಸವಿವ 
ಬಾಯ್ದಿಡುತಂದೊಡಮೆಟ್ಟಿದಂತೆ ಚುಂಬಿಸುವ: ಚಂದ್ರಪ್ರಪು, ೮. 
೭೭) 

ಒಟ್ಟಜ - ಕಪ್ಪ ಕಾಣಿಕೆ (ತಾನೊತ್ತೆಯಿಡಲ್‌ ಪೋದಡೆ 
ನೀನಿನ್ನಮಗೆಮ್ಮ ತಂದೆಯ್ಯೆಯೊತ್ತಗೆ ಕಯ್ಯಾನೆಮೆನೆ ಮೆಚ್ಚಿ 
ಸುಲಇವಂ ಮಾನಿನಿರಜ್ಜನೊಟ್ಟಜಮಂ ಮಚ್ಚಿದವೊಲ್‌; 
ಅಜಿತಪು, ೨. ೯೯) 

ಒಟ್ಟಜೆ - ಅತಿಶಯ (ತನ್ನ ನಣ್ಣಂ ಒಟ್ಟಜೆಯಿಂ ತೋಜೆ 
ವಜ್ರಬಾಹುಮಹೀಪತಿಯಂ ಕರೆದುಂ: ಆದಿಷು, ೪. ೫೨ ವ); 
ಅತಿಶಯತ್ವ (ಪುಟ್ಟಿದೊಡೆ ಆತನೊಳ್‌ ಅಟೆವು 
ಒಡವುಟ್ಟಿದುದು ಅಣಿವಿಂಗೆ ಪೆಂಪು ಪೆಂಪಿನೊಳ್‌ ಆಯಂ 
ಕಟ್ಟಾಯದೊಳ್‌ ಅಳವು ಅಳವಿನೊಳ್‌ ಒಟ್ಟಜೆ ಪುಟ್ಟಿದುದು 
ಪೋಲ್ಡರಾರ್‌ ಬದ್ದೆಗನಂ: ಪಂಪಭಾ, ೧. ೨೪); ಸಮೂಹ 
(ರಸದೊಳ್‌ ಅಮರ್ಕೆ ಬಿನ್ನಣದೊಳ್‌ ಒಟ್ಟಜೆ ಮಾತಿನ 
ರೀತಿಯೊಳ್‌ ಚಲಂ ಎಸೆದಿರೆ ಪೇಟ್ಟು ರಂಜಿಸದೆ: 
ಸುಕುಮಾಚ, ೧. ೪೪); ಪರಾಕ್ರಮ (ವಿಜಿಗೀಷುತ್ಚದೊಳ್‌ .. 
.. ರಣದೊಳ್‌ ಭೂಭಾಗಮಂ ನೆಟ್ಟನೆ ಒಟ್ಟಜೆಯಿ೦ದ ಅಂಜಿಸಿ 
ಕೊಳ್ಳದಿರ್ಪರೆ: ಪಂಪಭಾ ಪರಿಷತ್ತು ೯. ೪೭); ರಾಶಿ 
(ಖಂಡದಿಂಡೆಯಂ ತೆಗೆತೆಗೆದಿಟ್ಟುದು ಒಟ್ಟಜೆಯಂ ಒಟ್ಟಿದುದು: 
ರಾಜಶೇವಿ, ೫. ೧೧೭) 

ಒಟ್ಟಜೆಕಾಅ - ಪರಾಕ್ರಮಿ (ಆ೦ತು ಪರಿವ ಒಟ್ಟಜೆಕಾಖರುಮಂ 
ಇಟ್ಟಿಯನೆತ್ತಿ ಪರಿವ ಜಟ್ಟಿಗರುಮಂ: ಲೀಲಾವತಿ, ೫. ೧೩೪) 


ಒಟ್ಟಜೆಗಿಡು -  ಚದುರಿಹೋಗು (ಒಟ್ಟಜೆಗಿಡದೆ ತಳ್ಲಿಜಿದು 
ಪಾಟೆಯಂ ಅಸಕಟೆಯದೆ ಅಟಿಯೆ: ಪಂಪರಾ, ೧೩. ೧೦೯ 
ವ) 

ಒಟ್ಟಜೆಗೆಡು — ಗುಂಪು ಚೆದುರು (ಬೆದಚೆದುದು 
ಅಭ್ರಮೂರಮಣ೦ ್ಹಇಒಟ್ಟಜೆಗೆಟ್ಟುದು ಪುಂಡರೀಕಂ: 
ಪುಷ್ಪದಂಪು, ೫. ೮) 

ಒಟ್ಟಯಿಸು -.. ಕೂಡಿಹಾಕು  (ಪಾರ್ವರ ಪರದರ 
ಒಳ್ಳೆಂಡಿರ್ಕಳೆಲ್ಲರುಮಂ ಎಲ್‌ದು ತಂದು ಬಗ್ಗಿಸಿಯುಂ 


ಒಟ್ಟಯಿಸಿಯುಂ: ವಡ್ಡಾರಾ, ಪು ೧೬೬, ಸಾ ೯) 


ಒಟ್ಟಲ್‌ - ರಾಶಿಹಾಕು (ವಿಸಸನದೊಳ್‌ ವಿರೋಧಿನೃಪರಂ 
ತಣೆದೊಟ್ಟಲುಂ ಅರ್ಥಿಗರ್ಥಮಂ ಕಸವಿನ ಲೆಕ್ಕಮೆಂದು 
ಕುಡಲುಂ: ಪಂಪಭಾ, ೧. ೧೧೭) 

ಒಟ್ಟಯ್ದು - ಅಡಗಿಸು (ವಿನಯಪ್ರಾಗ್ಗರದಿಂ ಮಾನಗರ್ವಮಂ 
ಒಟ್ಟಯ್ದು; ಜೀವಸಂ, ೯. ೬) 

ಒಟ್ಟಳ - ಗಲಿಬಿಲಿ ಕೋಲಾಹಲ 
ಕೋಂಟೆಗಾಳಗಂ: ಚಂದ್ರಪ್ರಪು, ೫. ೧೦೫) 

ಒಟ್ಟಿಲ್‌ - ರಾಶಿ (ಚಂದನಂ ಹೃದಯದೊಳ್‌ ಒಟ್ಟಲಾಯ್ತು 
ಬಿನದಕ್ಕಿರಲಾದುದೆ ಮನ್ಮಥಾಗ್ನಿಗಾಣದೆ ಪುಗಲಾಯ್ತು 
ಪಲ್ಲವಲತಾಗ್ಯಹ೦ ಈಗಳ್‌ ಅವಳ್ಗೆ ಭೂಪತೀ: ಆಚವರ್ಧ, 
೪. ೪೪) 

ಒಟ್ಟಿಸು — ಒಟ್ಟಯಿಸು, ರಾಶಿಮಾಡು, (ಪರಿದುಂ 
ಗೊಬ್ಬರಮನೊಟ್ಟಿಂ ಎಂದು ಪಕ್ಕದಿರ್ದು ಒಟ್ಟಸಿ: ವಡ್ಡಾರಾ, 
ಪು. ೧೯೨, ಸಾ. ೧) 

ಒಟ್ಟು - ರಾಶಿಮಾಡು (ನೆರೆದ ವಿರೋಧಿನಾಯಕರಂ 
ಆಹವದೊಳ್‌ ತಣಿದು ಒಟ್ಟಲ್‌: ಪಂಪಭಾ, ೧೧. ೫೧); 
ರಾಶಿ (ಈಶಾನ್ಯದಿಶಾಭಾಗದೊಳ್‌ ಬೆಳಗಿಲೊಟ್ಟಿನಂತೆ ದಿಟ್ಟಿ 
ಕೋರೈಸುವ ಜಿನಭವನಮಂ ಕಂಡು: ಪುಣ್ಯಾಸ್ತ, ೮. ೯ ವ) 

ಒಟ್ಟೆ ಎ [ಉಷ್ಣ] ಒಂಟೆ (ಪಡೆವಳ್ಳಂ ಗಡಂ ಆ ಬಲಕ್ಕೆ ದಲೆ 
ದೃಷ್ಟದ್ಯುಮ್ನನೆಂಬ ಒಳ್ಳೆ ಆ ಪಡೆಯೊಳ್‌ ಗಂಡನುಂ ಆ 
ಮೊಲಂ ದುಪದನುಂ ಪೇರೊಟ್ಟೆ ಆ ಮತ್ತನುಂ ಗಡಂ: 
ಪಂಪಭಾ, ೧೦. ೪) 

ಒಟ್ಟೆಗುತ್ತ - ಅಡವಿಟ್ಟ ವ್ಯಕ್ತಿ (ಎಳ್‌ ಬಂದೊಡೆ ಕೊದಳಿಯಂ 
ಬೆಳಸು ಬಂದೊಡೆ ನೆಲನಂ ಸಾಲಂ ಬಂದೊಡೆ ಒಟ್ಟಿಗುತ್ತನಂ 


(ಒಟ್ಟಳವಾದುದು 


ಕಟ್ಟಿದ  ಕೂಳನುಂಡೊಡೆ  ಪುಲ್ಲಿಗೆಯಂ ಬಿಡುವಂತೆ: 
ಧರ್ಮಾಮೃ, ೧೪. ೯೬ ವ) 
ಒಟ್ಟೈೆಸು -  ಆಕಮಿಸು (ಜರೆ ಬಂದು ಒಟ್ಟೈಸೆ 


ಮಾಣ್ಬಿರ್ದಳಿಪೆನಗಿದೆ ಮುಂ ಸಾಲದೇ: ಆದಿಪು, ೨. ೪೯) 
ನೂಕು, ತಳ್ಳು, ಜಾರು (ಮೇಲುದನೊಟ್ಟೈಸಿ ಕುಚ೦ ಕದಕ್ಕದಿಸೆ 
ಮುಗ್ಧಾಲೋಕನಂ ಲಜ್ಜೆಯಂ ಪದೆಪಂ ಮುಂದಿಡೆ .. .. ಸತಿ 
ಪುಷಪಚಾಮ ಚತುರಂಗಂ ಮೀಲೆ ಮೇಲೇಟ್ಟವೋಲ್‌: 
ಪಂಪರಾ, ೩. ೭೮); ಒಗ್ಗೂಡು, ದಟ್ಟವಾಗು (ವೈಶಂಪಾಯಂ 
ತನ್ನಯ ಮಗಂ ಸ್ನೇಹಂ ಒಟ್ಟೈಸೆ ತಮ್ಮಿರ್ದೆಡೆಗೀಗಳ್‌ 
ಮುಕ್ತಶಾಪ೦ ನಿಜತನುವೆರಸು ಆನಂದದಿಂ ಬಂದಂ: 
ಕಾದಂಸಂ, ೮. ೬೦) 

ಒಡಂಗೊಳ್‌ - ಜೊತೆಯಲ್ಲಿ ಸೇರಿಸಿಕೊ (ಪೃಥಾತನೂಜರಂ ನಿನ್ನ 
ಬಲ್ಲ ಮಾಲ್ಕ್‌ಯಿಂ ನುಡಿದು ಒಡಂಗೊಂಡು ಬರ್ಪುದು: 
ಪಂಪಭಾ, ೪. ೩ ವ) 

ಒಡಂಬಡಂ - ಒಪ್ಪಿಗೆ (ತದ್ವ್ವಂತ್ತಾಂರಮೆಲ್ಲಮಂ ಅಣೆಪಿ ಹಿಡಿಂಬೆ 
ಡಂಬಮಿಲ್ಲದೆ ಭೀಮಸೇನಂಗೆ ಒಡಂಬಡಂ ನುಡಿಯೆ: 
ಪಂಪಭಾ, ೩. ೧೮ ವ); ಹೊಂದಿಕೆ (ವರ್ಣಕಂ ಕತೆಯೊಳ್‌ 
ಒಡಂಬಂಡಂಬಡೆಯೆ ಪೇಲ್ಸೊಡೆ ಪಂಪನೆ ಪೇಲ್ಗುಂ; 
ಪಂಪಭಾ, ೧. ೧೧) 

ಒಡಂಬಡಂ ನುಡಿ - ಒಪ್ಪುವಂತೆ ಹೇಳು (ತದ್ದೃತ್ತಾಂತಮೆಲ್ಲಮಂ 
ಅಜೆಪಿ ಹಿಡಿಂಬೆ ಡಂಬವಿಲ್ಲದೆ ಭೀಮಸೇನಂಗೆ ಒಡಂಬಡ೦ 
ನುಡಿಯೆ: ಪಂಪಭಾ, ೩. ೧೮ ವ) 


೨೩೫ 


ಒಡಂಬಡಂ ಪಡೆ -  ಜೋಡಿಸಲ್ಲಡು (ಮಿಜುಮಿಉುಗುವ 
ತಲೆದುಡುಗೆಯುಂ ತಲೆದುಡುಗೆಯೊಳ್‌ ಒಡಂಬಡಂ ಪಡೆದು 
ಮಿಳಿರ್ದು ಪೊಳೆವ ಪೊಂದಳಿರುಂ: ಆದಿಪು, ೪. ೪೧ ವ) 

ಒಡಂಬಡಂಬಡೆ - ಹೊಂದಿಕೆಯಾಗು, ಸೇರಿಕೊ (ವರ್ಣಕಂ 
ಕತೆಯೊಳ್‌ ಒಡಂಬಂಡಂಬಡೆಯೆ ಪೇಟಸ್ವೊಡೆ ಪಂಪನೆ 
ಪೇಟ್ಗುಂ; ಪಂಪಭಾ, ೧. ೧೧) 

ಒಡಂಬಡನೊಳಕೊಳ್‌ - ಒಪ್ಪಿಗೆಯನ್ನು ಪಡೆ (ಉಡಮೊಗಮೆಂಬ 


ತಾವರೆಯ ನೀಳ್ಬೆಸಳೊಳ್‌ ಮಜೆದುಂಬಿ ಪಾಯ್ದು 
ಒಡಂಬಡನೊಳಕೊಂಡು ಕಣ್ಮಲರ ಬೆಳ್ಳುಗಳ್‌ ಆಲಿಯ 
ಕರ್ಪಿನೊಳ್‌ ಪೊದಳ್ಳು; ಪಂಪಭಾ, ೫. ೭೮) 

ಒಡಂಬಡಿಸು - ಸಮನ್ವಯಗೊಳಿಸು (ಎಂದು ಅಪರಾಜಿತ 


ಅನಂತವೀರ್ಯರ ಮಾತಂ ಒಡಂಬಡಿಸಿಟ್ಟು ರಹಸ್ಯದೊಳ್‌ 
ನಿಶ್ಚಯಿಸಿದ ಬಹುಶ್ರುತನ ಮಂತ್ರನಿಯಮುಮಂ೦ .. .. ಮಚ್ಚಿ 
ಶಾಂತಿಪು, ೨. ೭೦ ವ) 

ಒಡಂಬಡು - ಒಪ್ಪುವ (ತೊಟ್ಟ ಎಕ್ಕವಡ೦ ಮರವಿಲ್‌ ಕಟ್ಟಿದ 
ಪಣೆಕಟ್ಟು ಬೇಂಟಿವಜಿ ದೊರೆಯೊಳ್‌ ಒಡ೦ಬಟ್ಟ ಅಸಿಯ 
ಸುರಗಿ ದಳಿವದ ತೊಟ್ಟ ಅಂಗಿಗೆ ತನ್ನೊಳ್‌ ಅಮರೆ 
ಬೇಂಟೆಯನೊರ್ವಂ; ಪಂಪಭಾ, ೫. ೩೬); ಅನುಮತಿ 
ನೀಡು (ನುಡಿಗಳೊಡಂಬಡಲ್‌ ಬಗೆದವೊಲ್‌ ಬಗೆಯಂ 
ಮಿಗಲೀಯದೊಂದೆ ನಾಟ್ನುಡಿಯ ಬೆಡಂಗೆ ಕನ್ನಡದ 
ಮಾತಿನೊಳ್‌: ಕವಿರಾಮಾ ೧. ೧೪೯; ಒಪ್ಪಿಕೆ 
(ನೆಗರ್ಟತೆಯ ಕಬ್ಬದೊಳ್‌ ಒಡಂಬಡಂ ಮಾಡಿದರ್‌ 
ಮುನ್ನಿನ ಕವಿಗಳ್‌: ಕವಿರಾಮಾ, ೧. ೩೨) ಹೋಲಿಕೆ 
ಳ್ನುಡಿಯಿ೦ ನಡೆಯಂ ನೋಟ್ಟಂದು ಒಡಂಬಡಂ ಇಲ್ಲ ಎನಿಸಿ 
ನೆಗಟ್ಟುದು ಆರ್ಹತ ಭಕ್ತರ್‌: ಸಮಯಪ, ೫. ೧೫೭) 

ಒಡಂಬಿ - ಶರೀರ (ಒಡಂಬಿಯೆಂದು ಶರೀರಂ: ಶಬ್ದಮದ, ಪ್ರಸಾ, 
೪೦) 

ಒಡಗಚ್ಚು - ಪ್ರತಿಯಾಗಿ ಕಚ್ಚು (ನಾಯ್‌ ಕಚ್ಚಿದೊಡೆ ಒಡಗಚ್ಚಲ್‌ 
ಬೊಗುಟ್‌ ಬೊಗುಟಲೇಂ ಬಂದಪುದೇ: ಧರ್ಮಾಮೃ, (೯. 
೧೨೪) 

ಒಡಗಲಸು - ಸೇರು, ಜೊತೆಗೂಡು (ಪೊಲೆಯರ ಒಡಗಲಸೆ 
ದಿವ್ಯಾರ್ಚನೆಯಂ ಸಕಳ ಸುರೇಂದ್ರಾರ್ಜಿತಚರಣಕ್ಕೆ ಕೊಟ್ಟು 
ಪಡೆವುದು ಸುಖಮಂ: ಸಮಯಪ, ೯. ೧೨೪) 

ಒಡಗಳೆ - ಜೊತೆಯಲ್ಲಿ ಬಿಡು (ತೋಳ೦ ಸಡಿಲಿಸದಾ 
ಪ್ರಾಣವಲ್ಲಭರ್‌ ಪ್ರಾಣಮ೦ ಅಂದು ಒಡಗಳೆದರ್‌: ಆದಿಷು, 
೫. ೨೪) 

ಒಡಗಾಣ್‌ — ಜೊತೆಜೊತೆಗೆ 
ಪೊಸಮಾಣಿಕದ ಎಳವಿಸಿಲುಮಂ 
ಆಸ್ಥಾಯಿಕೆಯೊಳ್‌: ಆದಿಪು, ೯. ೫) 

ಒಡಗೂಡು -  ಜೊತೆಗೂಡಿಸು, 
ಭೂಪಟಲಮನಾ೦ ತೊಟಲ್ಲು ಅಸಿ 
ನಿಜೇಶನಂ ಯಶಃಪಟಹನಿನಾದಮಂ ಪರಪುವೆಂ 
ದೆಸೆಯಂತುವರಂ: ಆದಿಪು, ೩. ೪೫); ಜೊತೆಗೆ ಸೇರು 
(ಕನ್ನಿಕೆಯ ಬೆಮರ ನೀರ್ಗಳ ಪೊನಲೊಟ್ಕುಡಿಯಲ್‌ 
ಒಡಗೂಡೆ ಗಂಗೆಯ ಮಡು ಕರೆಗಣ್ಣಿದುದು ನಾಣ ಪೆಂಪೇಂ 
ಪಿರಿದೋ: ಪಂಪಭಾ, ೧. ೯೨); ಸಂಭೋಗಿಸು (ಸನ್ನತದಿಂ 
ರತಕ್ಕೆಳಸಿ ನಲ್ಲಳೊಳೋತು ಒಡಗೂಡಿದೆನ್ನನಿಂತು ಅನ್ನೆಯಂ 
ಎಚ್ಚುದರ್ಕೆ ಪೆಚತಿಲ್ಲದು ದಂಡಂ: ಪಂಪಭಾ, ೧. ೧೧೨); 


ಕಾಣು (ಮಿಸುಗುವ 
ಒಡಗಾಣಲಾದುದು 


ಸೇರಿಸು (ಸಮಸ್ತ 
ನಿನ್ನನೊಡಗೂಡಿ 


ಐಕ್ಕವಾಗು (ಕರ್ಣನೊಡಲಿಂದಾಗಳ್‌ ನಡೆ ನೋಡೆ ನೋಡೆ 
ದಿನಪನೊಳಗೂಡಿದುದು ಒಂದು ಮೂರ್ತಿ ತೇಜೋರೂಪಂ: 
ಪಂಪಭಾ, ೧೨. ೨೧೫) 

ಒಡನಟಿ - ಜೊತೆಯಲ್ಲಿ ನಾಶವಾಗು (ಸೊಡರೊಳ್‌ ಬತ್ತಿಯುಂ 
ಎಣ್ಣೆಯುಂ ಒಡನಟಿೆದವೊಲ್‌ ಆಯುವುಂ ಶರೀರಮುಂ 
ಅಮಳಂ: ಶಾಂತಿಪು, ೯. ೧೧೮) 

ಒಡನಾಟ - ಸಹವಾಸ, 
ದುರ್ಜನರೊಡನಾಟಮ೦ ಮಾಣ್ಣುದು ಎನ್ನಾಣೆ: 
ಬಡು ಇ). 

ಒಡನಾಡಿ - ಜೊತೆಗಾರ (ತನ್ನ ಒಡನಾಡಿಯಪ್ಪ ಕೆಳೆಯಂ 
ದ್ರುಪದ೦ ಛತ್ರಾವತಿಯೊಳ್‌ ಅರಸುಗೆಯ್ದಪನೆಂದು ಕೇಳ್ದು ಆ 
ಪೊಲಲ್ಲೆ ವಂದು: ಪಂಪಭಾ, ೨. ೪೬ ವ) 

ಒಡನಾಡಿಗ - ಒಡನಾಡಿ (ಒಡನಾಡಿಯು೦ ಒಡನೋದಿಯುಂ 
ಒಡವಳೆದುಂ ಗುಳ್ಳೆಗೊಟ್ಟಿ ಬಟ್ಟು ಉಳಿಸೆಂಡು೦ ಪೊಡೆಸೆಂಡು 


ಧರ್ಮಾಮೃ. 


ಇವಂ ಆಡುತ್ತ ಒಡವಳೆದರ್‌ ತಮ್ಮೊಳೆಳಸೆ ತ೦ತಂಗೆಡೆಗಳ್‌: 
ಪಂಪಭಾ, ೨. ೩೦) 

ಒಡನಾಡು — ಜೊತೆಯಲ್ಲಿ ಆಡು, ಸ್ನೇಹಮಾಡು 
(ಒಡನಾಡಿಯುಂ ಒಡನೋದಿಯುಂ ಒಡವೆಳದುಂ: 


ಪಂಪಭಾ, ೨. ೩೦) 

ಒಡನೀಗು - ಜೊತೆಯಲ್ಲಿ ಕಳೆ (ಅಟಲ್‌ ನಿನತಲ್ತು ಕೇಳ್‌ ಎನತು 
ತಂದೆಯ ಶೋಕಮಂ ಇರ್ವೆಮು೦ಂ ಮುನಿವರಂ ತವೆ 
ಕೊಂದು ಒಡನೀಗುವಂ: ಪಂಪಭಾ, ೧೨. ೩೬) 

ಒಡನುಣ್ಣು - ಜೊತೆಗೆ ಊಟಮಾಡು, ಸ್ನೇಹದಿಂದಿರು 
(ಪಾಟಿಸುವೆ೦ ಒಯ್ಯನೆ ಮುಳ್ಳೊಳೆ ಮುಳ್ಳಂ ಎಂದು ತಾನೀ 
ನಯದಿಂದೆ ಪೆರ್ಜಿ ಪೊರೆದು ಅಟ್ಕಜಸಾಳ್‌ ಅಂದು 
ಒಡನುಂಡನಲ್ಲನೇ: ಪಂಪಭಾ, ೯. ೬೭) 

ಒಡನೆ - ಜೊತೆಗೆ (ಸಹಾರ್ಥಂ ಒಡನೆ ಎನೆ: ಶಬ್ದಮದ, ೩೨೪); 
ತಕ್ಷಣ (ಕಲ್ತು ಒಡನೆ ಓದುವುವಲ್ತೆ ಗಿಳಿಗಳುಂ ಪುರುಳಿಗಳುಂ: 
ಕವಿರಾಮಾ, ೧. ೧೦) 

ಒಡನೆ ವರ್‌ - ಜೊತೆಯಲ್ಲಿ ಬರು (ಮುನಿಗಣೇಶ್ವರರೊಡನೆ 
ದಾಳಿವೂಗೊಯ್ದೊಡನೆ ವರ್ಪ ಗೋಳಾಂಗೂಳಂಗಳುಮಂ 
ನೋಡಿ ತಪೋವನದ ತಪೋಧನರ ತಪಃಪ್ರಭಾವಕ್ಕೆ 
ಜೋದ್ಯಂಬಟ್ಟು: ಪಂಪಭಾ, ೧. ೧೧೫ ವ) 

ಒಡನೊಡನೆ -.. ಜೊತೆಜೊತೆಯಾಗಿ 
ಮನಗೊಂಡು ಒಡನೊಡನೆ 
ರೋಂಕರಿಸಿದೊಡೆ ಎಲ್ಲಡಗಾಗೆ 
ಎಡೆಯೊಳ್‌ ಗುರು ತನ್ನ ಮಗನಂ 
ಪಂಪಭಾ, ೨. ೭೩) 

ಒಡನೋಡುವಡು - ಜೊತೆಯಲ್ಲಿ ನೋಡಲ್ಪಟ್ಟ (ಕಣ್ಮಲರ 
ಬೆಳ್ಳುಗಳ್‌ ಆಲಿಯ ಕರ್ಪಿನೊಳ್‌ ಪೊದಳ್ಳು ಒಡನೋಡುವಟ್ಟ 


(ಗೆಡೆವಚ್ಚಿರ್ವರ್‌ 
ಓರಂತು ತಗುಳ್ಬು 
ಮೋದಲೆಂದಿರ್ದ 
ಎಡೆವುಗವೇಲ್ಬಂ: 


ಎನಗೆ ಸಂತಸಮಂ ಮಜುಕಕ್ಕೆ ಮಾಣ್ಣೊಡೆ: ಪಂಪಭಾ, ೪. 
೭೮) 

ಒಡನೋದಿ - ಜೊತೆಯಲ್ಲಿ ವಿದ್ಯಾಭ್ಯಾಸ ಮಾಡುವವನು 
(ಒಡನಾಡಿಯುಂ ಒಡನೋದಿಯುಂ ಒಡವಳೆದುಂ 
ಗುಳ್ಳೆಗೊಟ್ಟಿ ಬಟ್ಟು ಉಳಿಸೆಂಡು೦ ಪೊಡೆಸೆಂಡು ಇವಂ 
ಆಡುತ್ತ ಒಡವಳೆದರ್‌ ತಮ್ಮೊಳಳಸೆ ತ೦ತಂಗೆಡೆಗಳ್‌: 


ಪಂಪಭಾ, ೨. ೩೦) 


ಸ್ನೇಹ (ಪಾಪಾನುರಾಗಂ ಪತ್ತುವಿಟ್ಟು 


೨೩೬ 


ಒಡನೋದಿದಂ - ಒಡನೋದಿ, ಸಹಪಾಠಿ (ಎನ್ನೊಳೆ ಮುನ್ನೆ 
ಮಚ್ಚರಿಪನೇ ಒಡನೋದಿದ೦ ಎ೦ಬ ಮೇಳದಿಂದ: ಪಂಪಭಾ, 
೧೨. ೨೩) 

ಒಡಮೆ - ಧನ, ಒಡವೆ (ನೀಮಿಂತು 
ಪೆಣರೊಡಮೆಯಂ  ಉಜ್‌ ಸೆಬ್‌ವಿಡಿದಿರ್ಪಿರಿ 
ಉರ್ವಿಯೊಳ್‌ ಒಳರೇ: ಪಂಪಭಾ, ೮. ೧೮) 

ಒಡರಿಸು — ಉಂಟುಮಾಡು (ಜ್ಯೋತಿರ್ಲೋಕಂ 
ಇದೊಂದುಂಟೆಂಬ ವಿವೇಕಮಂ ಒಡರಿಸಿದುದು 
ಅಮರಸಮಿತಿಯ ಮನದೊಳ್‌: ಆದಿಷು, ೭. ೯೪); 
ಪ್ರಯತ್ನಿಸು (ಅವಧರಿಸಿ ಮನದೊಳ್‌ ಏನಾನುವನಾಗಳ್‌ ಕನ್ನೆ 
ನುಡಿಯಲ್‌ ಬಒಡರಿಸಿ ನಿಷ್ಠಂಪವೆನಿಪ್ಪ ತಾರೆಗಳ್ಳರಸು 
ಎವೆಯಿಕ್ಕದೆ ನೋಡುತಿರ್ದಳ್‌ ಎನ್ನಯ ಮೊಗಮಂ: 
ಕಾದಂಸಂ, ೬. ೫); ಒಟ್ಟುಗೂಡಿಸು (ಅಮೃತ ಕಳಾಳಿಗಳ್‌ 
ಒಡರಿಸಿ ಶಶಿಕಾಂತಮೊಸರ್ವುದೊಂದಚ್ಚರಿಯೇ: ನೇಮಿನಾಪು, 
೮. ೨೧) 


ಒಡರ್ಚು - ತೊಡಗು, ಆರಂಭಿಸು (ಅಗ್ರತನೂಜೋತ್ತತ್ಯುತ್ತವಕ್ಕೆ 
ಒಡರ್ಚುವ ಪದದೊಳ್‌: ಆದಿಷು, ೧೧. ೪); ಪ್ರಯತ್ನಿಸು 
(ಕಂಪಿನೊಳ್‌ ಪೊರೆವ ವಸಂತದ ಒಳ್ಳುಗುಳ ತಣ್ತೊಡವಂ 
ತುಡಿಸಲ್ಕೆ ಒಡರ್ಚಿದಳ್‌: ಕಾದಂಸಂ, ೮. ೫೨); 
ಉಂಟುಮಾಡು (ಉರುತರ ಸಿದ್ದಲಿಂಗಯತಿತುಂಗಂ 
ಒಡರ್ಚುಗೆ ಸಜ್ಜನೇಷ್ಟಮಂ: ರಾಜಶೇವಿ, ೧. ೧೪) 

ಒಡಲ್‌ - ಶರೀರ (ಪಡೆದರ್‌ ತಾಯುಂ ತಂದೆಯುಂ ಒಡಲಂ 
ಪ್ರಾಣಿಮುಮಂ ಅವು ಅವರವು ಕೆಯ್ಯೆಡೆಯಂ ಕುಡುವುದು 
ಅರಿದಾಯ್ತೆ ನೀಂ ಎನಗೆ ಎಡೆಮಡಗದೆ  ಬೆಸಪ 
ತೊಟ್ಟುವೆಸನಂ ಬೆಸಸಿಂ: ಪಂಪಭಾ, ೯. ೮೧) 

ಒಡಲಳವಿ - ಒಡಲ ಅಳವಿ, ದೇಹದ ಅಳತೆ (ಕುಲಗಿರಿ 
ಕೆಡೆವಂತೆ ಅಯ್ಗಾವುದು ನೆಲಂ ಒಡಲಳವಿಯಾಗೆ ಬಿಟ್ಟೆರ್ದ 
ಘಟೋತ್ಕಚನ ಸಾವಿಂಗೆ ಕರಮಣಲ್ಲು;: ಪಂಪಭಾ, ೧೨. ೧೫ 
ವ) 

ಒಡಲುರಿ ಎ [ವಿರಹತಾಪದಿಂದ] ಮೈ ಸುಡು (ಅತ್ತ 
ಸುಭದೆಯುಂ ಒಡಲುರಿಯುತ್ತಿರೆ ಮರವಟ್ಟು 
ವಿಜಯನಿರ್ದತ್ತಲೆ ನೋಡುತ್ತಿರೆ: ಪಂಪಭಾ, ೪. ೫೪) 

ಒಡವಡೆ - [ಒಡಂ ಪಡೆ] ಕೂಡಿಯೇ ಪಡೆ (ಪಡೆದೊಡೆ 
ಕಂಪಂ ಬಣ್ಣಬಡೆಯವು ಬಣ್ಣಮನೆ ಪಡೆದುವಪ್ಪೊಡೆ ಕಂಪಂ 
ಪಡೆಯವು ಉಲಿದ ಅಲರ್ಗಳ್‌ ಎರಡುಮಂ ಒಡವಡೆದ ಈ 
ಚಂಪಕಕ್ಕೆ ಪೂಗಳ್‌ ದೊರೆಯೇ: ಆದಿಷು, ೧೧. ೧೧೮) 

ಒಡವರ್‌ - ಜೊತೆಯಲ್ಲಿ ಬರು (ಒಡವಂದಂಕದ ಕೌರವರ್‌ 
ದ್ರುಪದನ ಅಂಬ ಏಣೆಂಗೆ ಮೆಯ್ಕೊಡ್ಡದೆ ಒಡ್ಡುತಿರೆ ಸೂಸೆ 
ಬೀಟ್ವ ತಲೆಗಳ್‌ ಸೂಲ್ಲಟ್ಟಂ: ಪಂಪಭಾ, ೨. ೬೨) 

ಒಡವರಿ - ಜೊತೆಯಾಗಿ ಹರಿ (ನೆತ್ತರ ತೊಜ್‌ಗಳ್‌ 
ಸುಲಇಸುಟಿದು ಒಡಬರಿದುವು: ಪಂಪಭಾ, ೧೧. ೩೬) 

ಒಡವರೆಯ - ಒಂದೇ ಪ್ರಾಯ, ಸಮ ವಯಸ್ಸು (ಒಡವರೆಯದ 
ತನ್ನ ಎಡೆಗಳ್‌ ಎನಿಬರ್‌ ಪಸಾಯಂಬಡೆವ ಅರಸರ 
ಮಕ್ಕಳೆನಿಬರ್‌ ಅನಿಬರು೦ ಎಟ್ಟರ್‌: ಶಾಂತಿಷು, ೮. ೧೧) 

ಒಡವಳೆ — ಜೊತೆಯಾಗಿ ಬೆಳೆ (ಒಡನಾಡಿಯುಂ 
ಒಡನೋದಿಯು೦ ಒಡವಳೆದು೦  ಗುಳ್ಳೆಗೊಟ್ಟಿ ಬಟ್ಟು 
ಉಳಿಸೆಂಡು೦ ಪೊಡೆಸೆಂಡು ಇವಂ ಆಡುತ್ತ ಒಡವಳೆದರ್‌ 
ತಮ್ಮೊಳೆಳಸೆ ತಂತಂಗೆಡೆಗಳ್‌: ಪಂಪಭಾ, ೨. ೩೦) 


ಅಜೆಯುತ್ತುಂ 
ಇನ್ನರುಂ 


ಒಡವಾಜು - ಜೊತೆಗೆ ಹಾರು (ಮುಳಿಸಿ೦ಂದಿನಲೊಡವಾಜುವ 
ಶಿಳೀಮುಖಂಗಳೆ ಶಿಳೀಮುಖಂ: ಜಗನ್ನಾವಿ, ೭. ೫೫) 

ಒಡವಾ[ವ]ಟಿಕ್‌ - ಕೂಡಿ ಬಾಳು 
ಪೆಂಡತಿ ಮೊದಲಾಗಿ ಪೊರ್ದಲಣಮೀಯಳೆ 
ಮಿತ್ರಜನ೦ಗಳೆಲ್ಲಮುದ್ಧತನಿವನೆಂದು ಮನ್ನಿಸರೆ: ಸುಕುಮಾಚ, 
ರು) 

ಒಡವುಗು - ಕೂಡಿ ಹೊಗು (ಒಡವುಗುವ ಅರಸಿಯರ ನೆಲಲ್‌ 
ಬೆಡಂಗುವೆತ್ತಿರ್ದುವು: ಶಾಂತಿಷು, ೮. ೨೭) 

ಒಡವುಟ್ಟಿದರ್‌ - ಸೋದರರು (ಒಡವುಟ್ಟಿದವರಂ ಕೊಂದವರ 
ಅಡಗ೦ ತಿಂದು ಅವರ ನೆತ್ತರಂ ಬೆಸಲೆಗಯೊಳ್‌ ಕುಡಿವ: 
ಗದಾಯು, ೩. ೨೮) 


ಒಡವುಟ್ಟಿದಳ್‌ - ಜೊತೆಗೆ ಹುಟ್ಟಿದವಳು 
ಮುಳಿಸೆಂಬೆರಡುಂ ಗಡ ಕಾಳಕೂಟಂ ಅಮರ್ದಿನ 
ಕಾಳಕೂಟದೊಡವುಟ್ಟಿದಳೆಂದೆಪನೆನ್ನ ನಲ್ಲಳಂ: ಆದಿಷು, ೧೨. 
೨೭) ಸೋದರಿ (ಮದುವೆಯಂ ಮಾಡಲೆಂದು 
ಧೃತರಾಷ್ಟಂಗೆ ಗಾಂಧಾರರಾಜ ಸೌಬಲನ 
ಗುಂಧಾಶಿಯಲ ಶಕುನಿಯೊಡವುಟ್ಟಿದಳಂ 
ಪಂಪಭಾ, ೧, ೮೭, ವ) 

ಒಡವುಟ್ಟು - ಒಂದೇ ತಾಯ ಹೊಟ್ಟೆಯಲ್ಲಿ ಹುಟ್ಟು; ಜೊತೆಯಲ್ಲೇ 
ಹುಟ್ಟಿದ (ತಿದಿ ಉಗಿದು ಕೊಟ್ಟೆಂ ಒಡವುಟ್ಟಿದ ಕವಚಮಂ 
ಅಮರಪತಿಗೆ: ಪಂಪಭಾ, ೧೨. ೧೦೯) 


ತಂದುಕೊಟ್ಟು: 


ಒಡವೋಗು — ಜೊತೆಗೇ ಹೋಗು (ಪಾಪಿಗಳಂ 
ಪೊರೆದಂದೊಡವೋಪರೆ ಪೋಗಿರ್ದು ಬರ್ಪರೇ: 
ಸಮಯಪ, ೫. ೧೫೧) 

ಒಡಸಲ್‌ - ಜೊತೆಯಲ್ಲಿ ಸಲ್ಲು ಸೇರು (ಏ ಮಾತೊ 


ನಿರ್ವಾಣಮಾರ್ಗದೊಳ್‌ ಒಡಸಲ್ವೆಂ: ಪಂಪರಾ, ೨. ೭೫) 

ಒಡಸಾಯ್‌ - ಜೊತೆಯಲ್ಲಿ ಮರಣಹೊಂದು (ಬಿಡದೆ ಹೊಗೆ 
ಸುತ್ತೆ ತೋಳ೦ ಸಡಿಲಿಸದೆ ಆ ಪ್ರಾಣವಲ್ಲಭರ್‌ ಪ್ರಾಣಮಂ 
ಅಂದು ಒಡಗಳೆದರ್‌ ಓಪರ್‌ ಓಪರೊಳ್‌ ಒಡಸಾಯಲ್‌ 
ಪಡೆದರ್‌ ಇನ್ನವೇಂ ಸೈಪು ಒಳವೇ: ಆದಿಷು, ೫. ೨೪) 

ಒಡೆ - ಭಾಗವಾಗು, ಚೂರಾಗು (ಪನ್ನೆರಡು ತಲೆಯ ಪಾವುಮಂ 
ಚಂದನೊಡೆದುದುಮಂ .. .. ಕನಸುಗಳ ಕಂಡು: ವಡ್ಡಾರಾ, 
ಹು. ೮೫, ಸಾ. ೨೭); ಚೂರುಮಾಡು ಕುಮಾರನ ಎರಡುಂ 
ಕಣ್ಗಳುಮಂ ಒಡೆದು ಕುರುಡನ೦ ಮಾಡಿದ: ವಡ್ಡಾರಾ, ಪು. 
೭೫, ಸಾ. ೨೩) 


ಒಡೆಬೀಟಿಕ್‌ - ಒಡೆದು ಬೀಳು (ಪುರುಷಂ ನುಡಿಯದುದು 
ಏನಾಗಸದಿಂದ ಒಡೆಬಿರ್ದೊಡೆ ವೇದಮನಣೆವರ್‌ 
ತಿಳಿಯಿಮಿದಂ: ಸಮಯಪ, ೧೧. ೪) 

ಒಡೆಯ - ಪ್ರಭು; ಯಜಮಾನ (ಒಡೆಯನ ಮನೆಗೆ ಬಂದ 
ಬಂಟರಂತೆ: ಧರ್ಮಾಮೃ, ೧೦. ೨೬ ವ); ಉಳ್ಳ ಅಥವಾ 
ಹೊಂದಿದ ಎಂಬರ್ಥದ ಪ್ರತ್ಯಯ (ಅರಸನಂ 
ಇರುಳಿನ ಜಾವದೊಳ್‌ ಉದ್ಯಾನವನಕ್ಕೊಡಗೊಂಡು ಪೋಗಿ 
ಗು೦ಡಿತಪ್ಪುದೊದು ನಾಡೆ ಕೆಸಳನೊಡೆಯ ಪಟವಾವಿಯ 
ತಡಿಯೊಳ್‌ ಇಟೆದು ಕೊಂದು: ವಡ್ಡಾರಾ, ಪು ೧೮೦, ಸಾ 
೨೩): ಹಣವಂತ (ಸ್ವಾಮಿ ಭೃತ್ಯಸಂಬಂಧಮುಮಂ ಒಡೆಯ 
ಬಡವರೆಂಬ ದೇಶಭಾಷೆಯುಮಂ: ಸುಕುಮಾಚ, ೧೧. ೩೪ 
ವ) 


(ಮುನ್ನೊಡವಟ್ಟು ತನ್ನ 


(ಆಗಲ್ಕೆ 


ಮಗಳಪ್ಪ 


ಬಯ್ದು 
M 


೨೩೭ 


ಒಡೆಯದು - ಉಳ್ಳುದು (ಇಂದ್ರನೀಲ ಮಾಣಿಕದೊಳ್‌ ಓರಂತಪ್ಪ 
ಬಣ್ಣಮಂ ಒಡೆಯದು ಮಲಯಸುಂದರನೆಂಬ 
ಆನೆಯುಂಟು: ವಡ್ಡಾರಾ, ಪು. ೩೪, ಸಾ. ೧೯) 

ಒಡೆಯಿಕ್ಕು - ಚೂರುಮಾಡು (ತನ್ನನೆತ್ತಿಕೊಂಡು ಆಗ್ರಹಮಂ 
ಒಡೆಯಿಕ್ಕುವಂತೆ ಇಕ್ಕಿ ಪೋಪುದುಂ: ಚಂದ್ರಪ್ರಹು, ೫. ೪೧ 
ವ) 

ಒಡೆಯಿಡು - ಒಡೆಯಿಕ್ಕು (ಕನಲ್ಲು ಒಡೆಯಿಟ್ಟೊಡೆ ಒಂದು 
ಹೋಟ್‌ ಅನಿತಣಯೊಳ್‌ ಇರ್ದುದೊಂದು ಕಡಿ ಪೀಠದೊಳ್‌ 
ಇರ್ದಪುದೆಂಬರೆಲ್ಲರುಂ: ಸಮಯಪ, ೯. ೭) 

ಒಡ್ಡ - ರಾಶಿ, ಸಮೂಹ (ವಿಳಾಸದ ಒಡ್ಡವಿನಿತುಂದಿವದಿಂದ 
ಒಡವಂದುದುಬನಿತ್ತಾದುದು ರೂಪು: ಆದಿಷು, ೩. ೧೦); 
ಜೂಜಿನ ಪಣದ್ರವ್ಯ (ನಾಟವಾಸಗೆಗಳ೦ ಅರಸಾಳಂತೆ 
ಕಣ್ಣಣಿದು ಮೆಟ್ಟಿ ಮಟ್ಟಮಣೆದು ಇಕ್ಕುವಾಗಳ್‌ ಒಡ್ಡಮಂ 
ಪೇಟೆಮೆನೆ: ಪಂಪಭಾ, ೬. ೭೧ ವ) 

ಒಡ್ಡಣ - ಗುಂಪು (ಮಿಸುಪ ಅಸಿಧೇನು ಮೀನಿವಹಂ ಪೊಳೆವ 
ಅಡ್ಡಣದ ಒಡ್ಡಣ೦ ವಿರಾಜಿಸುವುದು: ಆಚವರ್ಧ, ೮. ೧೨); 
ಸೈನ್ಯ (ಶ್ವೇತನ ಗಂಗಾಜಾತನ ಮಾತನೆ ಪಾರ್ದು ಎರಡು 
ಒಡ್ಡಣ೦ ಕಾದಲ್ಕೆಂದೀ ತೆಅದಿನೊಡ್ಡಿ ನಿಂದುವು 
ಭೂತಳವಳ್ಳಾಡೆ ಕೆಸಳ ಕಡಿತದ ತೆಐದಿಂ: ಪಂಪಭಾ, ೧೦. 
೫೩); ವ್ಯೂಹ (ಪಲವುಂ ತೆಜದಾಯುಧಂಗಳಿಂ ಪಲವು 
ವಿಧಂಗಳಿಂ ಪಲವುಂ ಒಡ್ಡಣದಿ೦ ಪಲರು೦ ಪೊಗಟ್ಟೆನಂ .. 

ಅದ್ಭುತಮಾಯ್ತು ಆಹವಂ: ಪಂಪರಾ, ೧೪. ೯); 

ಯುದ್ಧರಂಗ (ತಟತಟ. ನೇಸಜ್‌. ಮೂಡುವುದುಂ 
ಒಡ್ಡಣಕೆಳ್ಲಂದರ್‌: ಪಂಪಭಾ, ೧೧. ೬) 

ಒಡ್ಡಯ್ದು - ಸೋಲಿಸು, ಪ್ರತೀಕಾರ ಮಾಡು (ಮನೆಯೊಳ್ಳಯ್ಕೆಗೆ 
ಬಾತುಕೊಂಡು ಸಿರಿಯೊಳ್‌ ಕಣ್ಣಾಣದೆ. ಒಡ್ಡಯ್ಸುವಂದಿನ 
ನೀಮಾರ್ಗೆ ಎಲಗೆ ನಿಮ್ಮನಾವಜೆಯೆಂ: ಸುಕುಮಾಚ, ೪. 
೨೬) 

ಒಡ್ಡವಣೆ -  ಒಡ್ಡಣ, ಸಿದ್ಧತೆ (ಲಗ್ಗೆಯ ದೆಸೆಯ 
ದಿವಸಸದರನಿದರಮುಮಂ ಜಂತ್ರದ ಒಡ್ಡಣೆಗಳುಮಂ .. .. 
ವಸುಷೇಣ೦ ಬಳಸಿ ನೋಡುತ್ತುಂ: ಅನಂತಪು, ೧೧. ೮೨ 
ವ) 

ಒಡ್ಡಯಿಸು - ಒಡ್ಡುವಂತೆ ಮಾಡು (ಅರಣ್ಯದೊಳ್‌ ತಿರಿತರುತಿರ್ದ 
ಕಣ್ಬಡಿಗರಂ ಮಗುಟ್ಟುಂ ಬಿಣುತು ಓಡಿ ಬೇಡರೊಳ್‌ 
ನೆರೆದಿರಲ್‌ ಒಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ಕೆ 
ತೀರ್ಗುಮೋ: ಪಂಪಭಾ, ೮. ೮೫) 


ಒಡ್ಡಟೆ - ಸತ್ವಗುಂದು (ನಿನಗಪ್ಪುದು ಈ ಅಟೆನುಡಿ ಬರ್ಕೆ ನಿನ್ನ 


ಪಿರಿಯಣ್ಣನೆ ಪಣ್ಣನೆ ನೋಟ್ದಂ ಆತನ ಒಡ್ಡಚೆಯದ 
ಗಂಡವಾತಂ: ಪಂಪಭಾ, ೩. ೧೬) 
ಒಡ್ಡಿಸು — ಮೀರಿಸು (ವನಧಿಧ್ದಾನಮನೊಡಿಸುತ್ತಿರೆ 


ನದದ್ದಂಭೀರಭೇರೀಬ್ದ ಹದ್ದನಿ ನಾನಾವಿಧಮಂಗಳಾನಕರವಂ 
ಕೈಗಣೈ ಆದಿಷು, ೧೪. ೧೪೯); ಒಡ್ಡಯಿಸು, ಒಡ್ಡವಿಸು, 
ಒಡ್ಡುವಂತೆ ಮಾಡು (ಕಾಣಲುಂ ಕಾಣಿಸಲುಂ ಕಡಂಗಲುಂ 
ಕಡಂಗಿಸಲುಂ ಅಡ೦ಗಲು೦ ಅಡಂಗಿಸಲು೦ ಒಡ್ಡಲುಂ 
ಒಡ್ಡಿಸಲುಂ ಎ... ಆನೆ ಬಲ್ಲೆಂ: ಪಂಪಭಾ, ೫. ೪೩ ವ); 
ಪ್ರತಿಭಟಿಸು, ಎದುರಿಸು (ಒಡ್ಡಿಸೆ ಕಾದಂ ಆಗಳ್‌ ಅರ್ವಿಸೆ 
ತೆಗೆದೆಚ್ಚ ವೈಷ್ಣವಮಂ ಒಡ್ಡಿಸಿ ವೈಷ್ಣವದಿಂ ಮುರಾಂತಕಂ; 
ಪಂಪಭಾ, ೧೨. ೩೨); ಹೊಂಚು ಹಾಕು 


(ನಿನಗಪ್ಪಪಾಯಮಂ ನೆನೆದು ಮದೇಭರೂಪಮನೆ ತೋಜಿೆ 
ನಿಜಾಶ್ರಮದಿಂದಗಲ್ಲಿ ನಿನ್ನನುಜರಂ ಈ ಉಪಾಯದೊಳೆ 
ಕೀರ್ತಿಗೆಯೊಡ್ಡಿಸೆ ಕಾದೆನಾಂ: ಪಂಪಭಾ, ೮. ೪೮); ಒದಗಿಸು 
(ಬಿಸುಟಾ ಧರಾಧಿಪತಿಯಂ ನಾರಾಯಣಾದೇಶಂ ಒಡ್ಡಿಸೆ 
ಪಾಂಡುಪ್ರಿಯಪುತ್ರರೊಳ್‌ ನೆರೆಯಲೆಂದಿಂತೀಗಳಾಂ 
ಪೋದಪೆಂ: ಪಂಪಭಾ, ೧೩. ೧೦೦) 

ಒಡ್ಡು - ಸೈನ್ಯ (ಬಹುವಿಧ ವ್ಯೂಹರಚನೆಇನೊಡ್ಡಂ ಬಲಿದು 
ನಿಲ್ಲಿನಂ: ಆಚವರ್ಧ, ೮. ೩೯ ವ); ಸೈನ್ಯವನ್ನು ಯುದ್ಧಕ್ಕೆ 
ನಿಲ್ಲಿಸು (ಅದಿರದಿದಿರ್ಜಿ ತಳ್ದಿಜಯಲ್‌ ಈ ಮಲೆದೊಡ್ಡಿದ 
ಚಾತುರಂಗಬಲಮೆಂಬುದು ನಿನಗೊಡ್ಡಿ ನಿಂದುದು ಇದಂ 
ಓವದೆ ಕೊಲ್ಲೊಡೆ ನೀನುಂ ಎನ್ನ ಕಜ್ಜದೊಳೆಸೆಗು ಎಂದು 
ಸೈತು ಅಜಿತಂ ಆದಿಯ ವೇದರಹಸ್ಯದೊಳ್‌ .. .. ನೆಜ್‌ಯೆ: 
ಪಂಪಭಾ, ೧೦. ೬೪); ಪಣವಾಗಿ ಮುಂದಿಡು (ಪಲಗೆಗೆ 
ಪತ್ತು ಸಾಯಿರಮೆ ಗದ್ಯಣಂ ಎಂದಿರದೆ ಒಡ್ಡಿ ತಾಮ್‌ 
ಎರಟ್ವಲಗೆಯಂ ಆಡಿ ಸೋಲ್ವೊಡೆ: ಪಂಪಭಾ, ೬. ೭೨); 
ಸ್ವರೂಪ, ಮುದ್ರೆ (ಸುಕರತರಂ ವಚೋನಿಚಯಂ ಆರಯೆ 
ದುಷ್ಕರಂ ಅರ್ಥವಾರ್ತಂ ಅತಿ ಅಕುಟಿಲಂ ಆಸ್ಕದ ಒಡ್ಡು. 
..ಅನಂತವೀರ್ಯನಾ: ಶಾಂತಿಪು, ೨. ೫೨): ಎದುರಿಸು 
ಮತ್ತು ವ್ಯೂಹ (ಒಡ್ಡು-ಪ್ರತೀಕಾರೇ ವ್ಯೂಹೇ ಚ; ಶಬ್ದಮದ, 
ಧಾ ೨೮೧) 

ಒಡ್ಡುಂಗಲ್‌ - ಜಾಚುಗಲ್ಲು (ಕಲ್ಲೆನ್ನದೆ ಬೆಳೆದ ಪಸುರ್ವಲ್ಲೆಂದು 
ಆಸೆಯೊಳ್‌ ಸಾರ್ದು ಮರಕತದ ಒಡ್ಡುಂಗಲ್ಲನೆ ಕಾರ್ದು 
ಮೃಗ೦ಗಳ್‌ ಕಲ್ಲನೆ ಕನಲುತ್ತುಮಿರ್ಪುವು ಆ ಖಗನಗದೊಳ್‌: 
ಅಜಿತಪು, ೯. ೨೩) 

ಒಡ್ಡುಂಗಾಡಿ - ಒಟ್ಟಾರೆ. ಸೌಂದರ್ಯ (ಬಲ್ಲಾಳಿಕೆಯಿಂ 
ಬಣ್ಣವಿಟ್ಟಂತೆ ತಿಣ್ಣಮಾದೊಡೆ ಒಡ್ಡುಂಗಾಡಿ ಸಭೆಯ ಕಣ್ಗಳಂ 
ಕವ್ಪರೆಗೊಳಿಸೆ: ಅನಂತಪು, ೨. ೨೬ ವ) 

ಒಡ್ಡುಗಟ್ಟು - ಗುಂಪಾಗಿ ಸೇರು (ಗುಡಿ ತೋರಣ೦ ಸಸಿ ಮೊಸರ್‌ 
ಪಸೆ ಸೇಸೆ ವಿಳಾಸಿನೀಜನ೦ ಚದುಕಮಿದು ಒಡ್ಡುಗಟ್ಟೆ: 
ನೇಮಿನಾಪು, ೨. ೩೯) 

ಒಡ್ಡುವಲಗೆ - ಗುರಾಣಿ (ಮುಗಿಲೊಳ್‌ ಪಳಂಚುವ ಪಳವಿಗೆಯ 
ಸುವರ್ಣದ ಒಡ್ಡವಲಗೆಯ ನೆಗಪಿ: ರಾಜಶೇವಿ, ೬ ೧೧ ವ) 


ಒಡ್ಡೋಲಗ - ರಾಜನ ಆಸ್ಥಾನ, ಸಭೆ (ಸುಯೋಧನನ 
ಒಡ್ಡೋಲಗ೦ ಇಂದ್ರನ ಓಲಗಮುಮಂ ಕೀಲಗ್ಮಡಿ 
ಕಣ್ಣೊಪ್ಪುಗುಂ: ಪಂಪಭಾ, ೯. ೨೯) 

ಒಡ್ಡೋಲಗಂಗೊಡು - [ರಾಜ] ಸಭೆ ನಡೆಸು 
(ಸಭಾಮಂಟಪದೊಳ್‌ ಒಡ್ಡೋಲಗಂಗೊಟ್ಟು ಎಡೆವಜೆಯದೆ 
ಅವರವರವರ ಪಡೆದ ಪ್ರತಿಪತ್ತಿಗಳಂ ಅಜಿದು ಇಕ್ಕಿದ 
ಲೋಹಾಸನ೦ಗಳೊಳ೦ಂ .. .. ಕುಳ್ಳಿರಿಸಿ: ಪಂಪಭಾ, ೯. ೨೮ 
ವ) 

ಒಣಗಿಕ್ಕು - ಒಣಗುಹಾಕು (ಗಾವಿಲನೊರ್ವ ಪಾರ್ವಂ 
ದೋವತ್ತಿಯಂ ಪಿಳಿದು ನಭದೊಳ್‌ ಒಣಗಿಕ್ಕಿದೊಡೆ: 


ಸಮಯಪ, ೧೨. ೩೨) 
ಒಣಗಿಲ್ಲುಂದು - ಕಿರಿದುಗೊಳ್ಳು, ಸಂಕುಚಿಸು (ವೇದಂ ಅನಂತಂ 


ಗಡ ಮುನ್ನ ಬಟೆಕಂ ಒಣಗಿಲ್ಲುಂದಿರ್ದಂತವು ಮಜಾದುವೆ 
ಪೇಟ್‌: ಸಮಯಪ, ೧೧. ೧೨) 


೨೩೮ 


ಒಣಗು - ಹಸಿತನ ಹೋಗಿರುವುದು (ಒಣಗು ಪಸಿ ಜೀವನಿಕರಂ 
ಪೆಣನೆನ್ನದೆ ಸುಡುವುದು ಆಪ್ತನೆಂಬರ್‌ ಕಿರ್ಚಂ: 
ಸಮಯಪ, 

ಒಣರ್‌ - ಭಾವಿಸು, ತಿಳಿ (ಸಂತತ ವ್ಯಸನೋದ್ರೇಕದ ಕುಂದಂ 
ಒಣರನೋ ಶಕ್ತಿಕ್ಷೆಯಂಗಾಣನೋ: ಆದಿಷು ೨. ೪೫); 
ಕೂಡು, ಅನ್ವಯಿಸು (ಕ್ಷಣಿಕಪ್ರತಿಜ್ಞೆ ಜೀವನೊಳ್‌ ಒಣರದು 
ವಂಧ್ಯಾಸ್ತನಂಧಯಪ್ರತಿಮಂ ಅದಂ ಗುಣಿ ದೂಷಿಸೆ 
ಯುಕ್ತಿಗಳಿ೦ ಕ್ಷಣಾರ್ಧಮುಂ ನಿಲ್ಲದಿಲ್ಲದಕ್ಕೆ ಅನುಮಾನಂ: 
ಶಾಂತಿಪು, ೮. ೧೪೪); ಹೇಳು (ಎಮ್ಮ ಪಿತಾಮಹಂ 
ಜಗಕ್ಕೀಶ್ವರನಾದಂ ತತ್ವಭುತೆಯಂ ಆಂ ಶಾಸ್ತ್ರಾಂತರಮಂ 
ಪೇಟ್ದು ಪಡೆದೆನೆಂಬಿದಂ ಒಣರ್ದಂ: ಆಚವರ್ಧ, ೧೦. ೪೮) 

ಒಣರ್ಚು - ಸೇರಿಸು, ಒಂದುಗೂಡಿಸು (ದೊಣೆಗಳಿಂ ಉರ್ಚುವ 
ತಿರುವಾಯ್‌ ಒಣರ್ಚಿ ತೆಗೆನೆಖ್‌ವ ಬೇಗಮಂ ಕೂರ್ಗಣೆಗಳ 
ಪಂದರನೆ  ನಭೋಂಗಣದೊಳ್‌ ಕಂಡತ್ತು ದೇವಗಣಂ 
ಇನಸುತನಾ: ಪಂಪಭಾ, ೧೨. ೧೮೪) 

ಒಣವಸಿಜಿಕ್‌ - ಸಣ್ಣಗಾದ ಹೊಟ್ಟೆ (ಪೆಡತಲೆಯೊಳ್‌ ಪೊಕ್ಕ ಕಣ್‌ 
ತೋರ್ಪ ಕೆಯ್ಕಾಲ್‌ ಸೆರೆ ಪಾತಾಳಕ್ಕೆ ಪೊಕ್ಕಿರ್ದ ಒಣವಸಿಆ್‌: 
ನೇಮಿನಾಹು, ೭. ೧ ವ) 

ಒತ್ತಂಬ - ಒತ್ತಾಯ, ಬಲಾತ್ಕಾರ (ನೂಂಕು ಅಂಪತಪ್ಪನಂ 
ಅಜೆಯೆಂ ಎಂದು ಸಭೆಯೊಳ್‌ ನುಡಿದುದಂ 
ಪಡಿಯಣಂ ಬಂದು ಮಾಟ್ಕ್‌ಯೊಳ್‌ ಅಜಿಪೆ ದ್ರೋಣಂ 
ಒತ್ತಂಬದಿಂದ ಒಳಗಂ ಪೊಕ್ಕು ದ್ರುಪದನ೦ ಕಂಡು: 
ಪಂಪಭಾ, ೨. ೪೭ ವ); ಗಾಢ (ಪುಳಕಪ್ರೋದ್ದೇದ 
ಘರ್ಮೋದಕವಿಸರಮಂ ಒತ್ತಂಬದಿ ತಾಗೆಯುಂ: ಆದಿಷು, 


೪. ೫೧) ಸಮೂಹ ಯಛ(ಪತ್ತುದು ಪೂರ್ಣಶಶಾಂಕರ 
ಮೊತ್ತಮಂ ಎನೆ ಮಧುಪಮಿಳಿತಸಿತಸರಸಿಜದೊಂದು 
ಒತ್ತೆಂಬದಿಂದಂ ಎನಸುಂ ಬಿತ್ತರಿಸುತ್ತಿರ್ದುದು ಆ 


ಸರೋರುಹಷಂಡಂ: ಶಾಂತೀಶ್ವಪು, ೧೦. ೧೦೦) ಭಾರ 
(ಎಡಗೆಯ್ಕಿಂ  ನೀವಿಯಂ ಸಾರ್ಚುತು೦ ಉರಸಿಜದ 
ಒತ್ತಂಬದಿ೦ ಬಳ್ಳುತು೦ .. .. ಅಸತಿಯರ್‌ ಪೋದರ್‌ ಇಂತು 
ಅತ್ತಂ ಇತ್ತಂ: ಶಾಂತೀಶ್ವಪು, ೧೧. ೨೩) 

ಒತ್ತಂಬರಿ - ಮೇಲೆ ಬೀಳು (ಇವು ಮುನ್ನಾರಾರ ಬಲ್ಲಂ 
ನೆಲೆಗಿಡಿಸವು ಇವು ಆರಾರ ತಕ್ಕಂ ನೆಲಕ್ಕಿಕ್ಕವು ಇವು ಆರಾರ 
ಉರ್ಕಂ೦ ಒತ್ತಂಬರಿದು ಕಿಡಿಸವು: ಕಬ್ಬಿಗಕಾ, ೨೩೭) 

ಒತ್ತರ - ಒಂದೇ ಬಗೆ, ರೀತಿ (ಒತ್ತರದಿ೦ ಎತ್ತಿ ನಡವೆಡಯೊಳಂ 
ಅರಿರಾಯರ ಗುಹೆಗಹ್ಪರಂ: ಗಿರಿಜಾಕ್ಕ ೨. ೧೦೫ ವ) 

ಒತ್ತರಂ - ಒಂದೇ ಸಲ (ಆಗಳದ೦ ಕಂಡು ಉತ್ತರಂ ಒತ್ತರಂ 
ಒತ್ತಿದಂತೆ ಬೆರ್ಚಿ ಬೆಗಡುಗೊಂಡು: ಪಂಪಭಾ, ೮. ೯೯ ವ) 

ಒತ್ತರಿಸು - ಒಂದೆಡೆಗೆ ತಳ್ಳು (ಘೂರ್ಣಿತ ಅರ್ಣವಮಂ 
ಒತ್ತರಿಸಿತ್ತು ಚತುರ್ಬಲ ಆರ್ಣವಂ: ಪಂಪಭಾ, ೧೦. ೨೮); 
ಮೀರು, ಅವಜ್ಞೆ ಮಾಡು (ಘೂರ್ಣಿತಾರ್ಣವಮನೊತ್ತರಿಸಿತ್ತು 
ಚತುರ್ಬಲಾರ್ಣವಂ: ಪಂಪಭಾ, ೧೦. ೨೮); ನಿವಾರಿಸು; 
ಹಬ್ಬು, ಆಕ್ರಮಿಸು (ಪತಂತಂ ಪಶ್ಚಿಮಾಬ್ಧಿಯೊಳಿಳಿದಂ .. .. 
ಕಳ್ತಲೆಯೊತ್ತರಿಸಿತ್ತು: ಗಿರಿಜಾಕ, ೪. ೧೦೩ ವ) 

ಒತ್ತಿಡು - ಒತ್ತೆ ಇಡು (ಒತ್ತಿಟ್ಟು ಇರುಳ್‌ ಒರ್ವಳ ಕೆಯ್ತಕಂಜಿ 
ಪೊಳಮಟ್ಟಿರ್ದಂ೦: ಸೂಕ್ತಿಸು, ೮. ೪೪೯) 


ಒತ್ತಿ ಪುಗು - ಆಕ್ರಮಿಸು (ವಿಜಯಾದ್ರೀಂದ್ರಮನುರ್ಚಿ ಬರ್ಪ 
ಅಳವಿದೇಂ ಸಾಮಾನ್ಯಮೇ ದೇಶಮಂ ಭುಜವಿಕ್ರಾಂತದಿಂ 
ಒತ್ತಿ ಪೊಕ್ಕದಟದೇನಾಶ್ಚರ್ಯಮಲ್ತೇ: ಆದಿಷು, ೧೩. ೫೭) 

ಒತ್ತು - ಆಕ್ರಮಿಸು ಮತ್ತು ನದೀ ತೀರ (ಓಒತ್ತು-ಆಕ್ರಮಣೇ 
ನದೀತೀರೇ ಚ: ಶಬ್ದಮದ, ಧಾ ೩೮೨); ಚುಚ್ಚು, ತಿವಿ, 
ನಾಟು (ಕಡಕುಂ ಪೆಟ್ಟೆಯುಂ ಒತ್ತೆ ಮೆಲ್ಲಡಿಗಳ೦ ಬಳ್ಳುತ್ತುಂ 
ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ ಕುಳುತ್ತುಂ ಏಲುತಿರೆ: 
ಪಂಪಭಾ, &. ೯); ಬಲವಾಗಿ, ಜೋರಾಗಿ (ಪಗೆವರ 
ಗಂಟಲನೊತ್ತುವಂತೆ ಪೌಂಡವೆಂಬ ಶಂಖಮನೊತ್ತಿ 
ಪಂಪಭಾ, ೧೦. ೯೭); ನೂಕು, ಸೋಲಿಸು (ಧರಿತ್ರಿಯಂ 
ಜೀಯ ಎನೆ ಬೇಡಿ ಕೊಳ್ಳದೆ ವಿರೋಧಿನರೇಂದ್ರರಂ ಒತ್ತಿ 
ಕೊಂಡುಂ: ಪಂಪಭಾ, ೧.೧); ಸಂಗಿತದ ಕಾಲ, ತಾಳ 
(ಒಂದೊತ್ತಂ ನಡೆಯಿಸುವುದು ಅದೊಂದೊತ್ತಿನ ಲಯಕೆ 
ಲಕ್ಕೆತೆಜನಾಡುವುದು: ಆದಿಷು, ೯. ೩೩); ಬಳಿದುಕೊ 
(ಕೊಡುವ ಬಾಡಕ್ಕಂ ಜೀವಧನ೦ಗಳ್ಗಂ ಬಿಡುವೆಣ್ಣಂ 
ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ ಕೊ೦ಡಾಡಿದ೦ ಬಲ್ಲಹನಜೆಯೆ 
ಗುಣಾರ್ಣವಂ ಕವಿತಾಗುಣಾರ್ಣವನಂ: ಪಂಪಭಾ, ೧೪. 
೫೫); ಸಹಾಯ (ಆರ್ಹತದ ಒತ್ತುಳ್ಳಂದು ಅನ್ಯಸಮಯಿ 
ದೇವನೆನಿಕ್ಕುಂ: ಸಮಯಪ, ೧೫. ೩೬); ಮಗ್ಗುಲು (ಬೇಡಂ 
ಪಿಳುಕೊತ್ತಿನ ತಾಯೋಡಲ್‌ ಬಿಟ್ಟಲ್ಲಿ ಕೊಂಡು ಬಂದು 
ಪಿಳುಕ೦ ಬೇಡಿತಿಗೆ ಸಲಹಲಿತ್ತೊಡೆ: ಯಶೋಧಚ, ೩. ೩೬) 


ಒತ್ತುಂಗರಡೆ - ಒಂದು ಬಗೆಯ ಕರಡೆ, ಚರ್ಮವಾದ್ಯ 
(ಪರುಷತರನಿಮಕ್ಕುಂ ಒತ್ತುಂಗರಡೆಯ ಮದ್ದಳೆಯ 
ಜರ್ಮುಯ ಧ್ವನಿಗಳವೋಲ್‌: ಕವಿರಾಮಾ, ೧. ೫೩) 

ಒತ್ತುಂಬಲ - ಒತ್ತಾಯ (ಚೂಡಾಸ್ಥಳಿಗೆ ಪರಿಯಿಸಿದರ 
ಒತ್ತುಂಬಲದಿಂದದು ಕಂತುಯಂತ್ರಸೂತ್ರಿತಮಕ್ಕುಂ: 
ಆಚವರ್ಧ, ೭. ೧೫) 

ಒತ್ತುಂಗೊಳ್‌ - ಆಶ್ರಯಿಸು (ಪಲವು ದಿನಂಗಳ್‌ ಅಸ್ಕತ್‌ 
ಅಧಿನಾಥನ ಸತ್ಯವಂ ಒತ್ತುಗೊಂಡು ಮಾರ್ಮಲೆವ 


ಅದಟರ್ಕಳ್‌: ಕರ್ಣನೇಮಿ , ೧೧. ೩೪) 


ಒತ್ತುಗೊಳ್‌ - ಆಶ್ರಯಿಸು, ಮರೆಯಾಗು (ಕೆಲಬರ್‌ ಕಂಡೊಡೆ 
ಕರೆಗುಂ ಎಂದು ಕೆಲದ ಮರಂ೦ಗಳ೦ ಒತ್ತುಗೊಂಡುಂ: 
ಆದಿಪು, ೯. ೯೨ ವ) 

ಒತ್ತೆ - ಅಡವು (ಒತ್ತೆಯ ಗೂಂಟಂ ಸೊಡರಿಟ್ಟೇಜುವಂತೆರವಿನ 


ಸಿರಿಯನಚಟೆದು: ನೇಮಿನಾಹು, ೫. ೨ ವ); ಜೂಜಿನ 
ಪಣದವ್ಯ  (ರಪಣಮಂ ತೋಜೆಯುಂ ಒತ್ತೆಯಂ 
ಉಗ್ಗಡಿಸಿಯು೦ ಆಡಿಂ ಎನೆ ಪೆಜತೇನುಪಾಯಮಿಲ್ಲದೆ 


ಎಮ್ಮಾಳ್ವ ನೆಲಂ ಒತ್ತೆಯೆಂದೊಡೆ: ಪಂಪಭಾ, ೭. ೩ ವ); 
[ಸೂಳೆಯರಿಗೆ] ಭೋಗಕ್ಕಾಗಿ ಕೊಡುವ ಹಣ (ಒತ್ತೆಯದೇನೆನೆ 
ಲೋಕಮಿತ್ರ .. .. ಮತ್ತದಿಗ್ದಾರಣಸತ ಎನಲು೦ ಮಗುಳ್ಳುಂ 
ತಲೆದೂಗೆ ತದ್ದಿಟಂ: ತ್ರಿಷಷ್ಟಿಪು, ೨೪. ೧೭೯) 

ಒತ್ತೆಗೊಡು - [ಸೂಳೆಯರಿಗೆ] ನೀಡು 
(ಅನಂಗಸೌಂದರಿಯೆಂಬ ಸೂಳೆಯಂ ಕಂಡು 
ಕಣ್ಣೇಟಂಗೊಂಡು ಒತ್ತೆಗೊಟ್ಟು: ಧರ್ಮಾಮೃ. ೨. ೭೨ ವ) 

ಒತ್ತೆಗೊಳ್‌ - ವಿಟರಿಂದ ಮುಂಗಣ ಹಣ ಪಡೆ, ವಶವಾಗು 
(ನಿಜಿಗಳನಿಕ್ಕಿ ದಾಂಟಿಸದೆ ದುಂಡಿಸುವಾಕೆಯಂ 
ಒತ್ತೆಗೊಳ್ಳದಂತೆಜ್‌ಯದೆ ತೇಪೆಗುಳ್ಳ ಬಳಿ ನೀರ್ಗಳನಗ್ಗದ 
ಪೆಣ್ಣೆ: ಲೀಲಾವತಿ, ೨. ೯೩) 


ತ್ತೆ 


೨೩೯ 


ಒತ್ತೆಯಿಡು - ಅಡವಿಡು (ಸಮಂತಾವಗಂ ತಲೆಯಂ 
ಮೂಗುಮಂ ಒತ್ತೆಯಿಟ್ಟು ನೆರೆವಂತುಟೇನವರ್‌ ಗಾಂಪರೇ: 
ಪಂಪಭಾ, ೪. ೮೪) 

ಒತ್ತೆವಿಡಿ - ಒತ್ತೆಯಾಗಿ ಸ್ವೀಕರಿಸು (ನಿನ್ನ ನನ್ನಿಯೊಳಂ 
ವರ್ಷಾವಧಿಯೊಳಲ್ಲದೆ ನೆಲನಂ ಒತ್ತೆವಿಡಿಯೆ೦ ಎಂದೊಡೆ; 
ಪಂಪಭಾ, ೭. ೩ ವ) 

ಒತ್ತೆವಿಡಿಸು - ಒತ್ತೆಯಿ೦ದ ಬಿಡಿಸು (ಸುಣ್ಣದೆಲೆಯಂ ಒತ್ತೆಯಿಟ್ಟು 
ಮದದಾನೆಯುಮ೦ ಮಾಣಿಕಮುಮಂ ್ಛಒತ್ತೆವಿಡಿಸಲಟ್ಟುವ: 
ಪಂಪಭಾ, ೪. ೮೭ ವ) 

ಒತ್ತೆಮೋಗು - ಒತ್ತೆಯಾಗಿ ಹೋಗು (ದಾಯಿಗಂಗೆ ನೆಲಂ 
ಜೂದಿನೊಳ್‌ ಒತ್ತೆವೋಗೆ: ಪಂಪಭಾ, ೮. ೫) 

ಒದವಿಸು - ಉಂಟುಮಾಡು (ಅಶೇಷ ಭವ್ಯಸಸ್ಯಸಂಪತ್ತಿಯಂ 
ನಿತಯಂ ಒದವಿಸುತ್ತುಂ ಒರ್ಮೆ ಸಕಳಸಂಪದುತ್ತರಮೆನಿಸಿ 
ಉತ್ತರ ಮಧುರೆ: ಆಚವರ್ಧ, ೩. ೧ ವ) 

ಒದವು - ಉಂಟಾಗು (ಅರಗಿನ ಮನೆಯೊಳ್‌ ಪಾಂಡವರ್‌ 
ಉರಿದು ಅಟ್ಲೆದರ್‌ ಅಕ್ಕಟ ಅಯ್ಯೊ ದುರ್ಯೋಧನನೆಂಬ 
ಎರಲೆಯಿ೦ ಎಂದು ಅಲುತುಂ ತತ್ಪುರಜನ೦ ಅಟಲ್‌ ಒದವೆ 
ಪರಿದು ನೋಡಿತ್ತಾಗಳ್‌: ಪಂಪಭಾ, ೩. ೮); ವಯಸ್ಸಿಗೆ ಬರು 
(ಒದವಿದ ಲತೆಗಂಕುರ ಗರ್ಭದ ಚಿಹ್ನ೦ ಮೂಡುವಂದದಿಂ 
ದೇವಕಿಗುರ್ವಿದ ಗರ್ಭದ ಚಿಹ್ನ೦ ಮೂಡಿದುದಾ ಕಂಸಂಗೆ 
ಮಿಟ್ಟು ಮೂಡುವ ತೆಅದಿಂ: ನೇಮಿನಾಪು, ೭. ೩೭); 
ತೋಡು (ಒದವಿದರೆ ಬಿಳಿದೆನಿಪ ಬರಿವದಣೆಯ ಕಿಖದೆಂಗು 

ನೀರಕ್ಕುಂ: ಲೋಕೋಪಕಾ, ೫. ೧೭) ಏಳಿಗೆ 

ಹೊಂದು, ಅಧಿಕವಾಗು (ಪದೆಪಿ೦ ತನ್ನಯ ಸಾರ್ಗೆ ವಂದ 
ಸುತೆಯೊಂದಾಶ್ಚರ್ಯ ಸೌಂದರ್ಯಸಂಪದಮಂ 
ಶ್ರೀಜಿನಪಾದಭಕ್ತಿಯ ಒದವ೦ ಕಂಡು: ಶಾಂತೀಶ್ವಪು, ೨. 
೨೦); ಅಭಿವೃದ್ಧಿ (ಮದೀಯ ಮನೋಗತ ಕಾಮಸಾಗರದ 
ಒದವಿಂಗೆ ನಲ್ಲಳ ವಿಲೋಚನಚಂದಿಕೆಯೊಂದೆ ಸಾಲದೇ: 
ಪಂಪಭಾ, ೫. ೧೧); ಸಾಧಿಸು (ಶ್ರೀವಿಜಯನೊಳಂ 
ಉರ್ವರಾಸ್ಯ ತಿಲಕನೊಳ೦ ಅನಿಬರ್‌ ನೆರೆದು೦ ಕಾದಿಯುಂ 
ಒದವಲಾಐದುದಣೆಂ: ಶಾಂತಿಪು, ೬. ೩ ವ) 

ಒದವುಗೆ - ಉಂಟಾಗಲಿ (ಒದವುಗೆ ನಿನ್ನ ಸಂತತಿಗೆ ನೂರ್ವರ್‌ 
ಉದಗ್ರ ಸುತರ್ಕಳ್‌ ಒಂದೆ ಗರ್ಭದೊಳ್‌ ಎನೆ ಕೆಮ್ಮನಿಂತು 
ಪೊಸೆದಿಕ್ಕಿದೆ ಪೊಲ್ಲದುಗೆಯ್ದೆ: ಪಂಪಭಾ, ೧, ೧೩೧) 

ಒದವೇಜು - [ಒದ-ಪೇಣು] ಬಹಳವಾಗಿ ತುಂಬಿಕೊ (ಪಸರಿಸಿ 
ದುಗ್ಧಾಬ್ಬಿಜಳಪ್ರಸರಂನೊದವೇಜೆ ಬಂದು ಕಜ್‌ವುವು 
ಮೇಘಪಸರಂಗಳ್‌: ಆದಿಹು, ೧. ೫೯) [ಎಲ್‌. ಬಸವರಾಜು 
ಅವರು ಸ್ವೀಕರಿಸಿರುವ ಪಾಠ] 

ಒದಲು - ಭುಜ ಅಥವಾ ತೊಡೆಯನ್ನು ತಟ್ಟು (ಗಿರಿಶನಂ 
ಆರಾಧಿಪ ದೈತ್ಯರೆ ಗಿರಿಶನೊಳ್‌ ಒದಣೆ ಕಾದುತಿರ್ಪರ್‌: 
ಸಮಯಪ, ೧೦. ೬೬); ಕೊಡಹು; ಕಿರುಚು (ನಾಗ೦ಗಳ್‌ 
ಪಡೆಗಳನೆತ್ತಿ ನಾಲಗೆಗಳ೦ ಪೊಳೆಯಿಸುತ್ತುಂ ಬಂದೊಡೆ ನೀಂ 
ಒದಣೆ ಅವಂ ಬಗ್ಗಿಸಿದೊಡೆ: ವಡ್ಡಾರಾ, ಪು ೧೦೦, ಸಾ ೮) 

ಒದೆ - ಕಾಲಿನಿಂದ ತುಳಿ (ಕಾಲಿಂದಂ ತಲೆಯನೊದೆದು: 
ವಡ್ಡಾರಾ, ಪು. ೮. ಸಾ. ೧೭) 

ಒದೆವಡೆ - ಒದೆತವನ್ನು ಪಡೆ; ಏಟು ತಿನ್ನು (ಲಲನೆಯರಿಂದ 
ಅಂದು ಒದೆವಡೆದಾ ನಲವಂ ತಳೆದ: ಕುಸುಮಾಕಾ, ೫. 
೪೩) 


ಒದ್ದೆ - ರಾಶಿ (ಬದ್ದವಣದ ಪಜ್‌ಗಳ್‌ ಕಿವಿ ಸದ್ದಂಗಿಡೆಮೊಟಗೆ 
ದೇವದುಂದುಭಿರವ೦ ಒಂದು ಉದ್ದಾನಿ ನೆಗಟ್‌ ಮುಗುಳ 
ಅಲರ ಒದ್ದೆ ಕರಂ ಸಿದ್ಧಮಾದುದು ಅಂಬರತಲಡದೊಳ್‌: 
ಪಂಪಭಾ, ೧೨. ೨೧೮); ನೆನೆದಿರುವುದು (ದೇವದುಂದುಭಿ 
ರವದೊಂದುದ್ದಾನಿ ನೆಗಟ* ಮುಗುಳಲರೊದ್ದೆ ಕರಂ 


ಸಿದ್ಧಾದುದು ಅಂಬರತಲದೊಳ್‌: ಪಂಪಭಾ, ೧೨. ೨೧೮) 


ಒನಕೆ - ಕುಟ್ಟುವ ಸಾಧನ; ಮುಸಲ (ದಂತದ ಒನಕೆಯನೆತ್ತು 


ನುಣ್ಣನಿಯ ಸುವ್ವಿಯ ಗಾವರದೊಳ್‌ ತೊಡರ್ಚಿ: ಲೀಲಾವತಿ, 
೮. ೩೦) 

ಒನಕೆವಾಡು ದ ಕುಟ್ಟುವಾಗ ಹೇಳುವ ಹಾಡು 
(ಎನಿತೋದನೋದಿಯುಂ ಮನದನಿತೆ ವಲಂ ಬುದ್ಧಿಯಕ್ಕುಂ 
ಎಂದು ಸಮಸ್ತಾವನಿಯ ಜನಂ ಒನಕೆವಾಡಪ್ಪಿನೆಗಂ ಸಲೆ 
ನುಡಿದ ನುಡಿ ಯಥಾರ್ಥಂ ನಿನ್ನೊಳ್‌: ಪಂಚತಂತ್ರ, ೬೮) 

ಒನಲ್‌ - ಕ್ರೋಧಗೊಳ್ಳು (ಬಿರಿಯಿಸೆ ಬೇಟದೊಳ್‌ ಬಿರಿದ 
ನಲ್ಲರಗಲ್ಲು ಕನಲ್ಲು ಒನಲ್ಲು ನಲ್ಲರ ದೆಸೆಯಿಂದಂ ಅಟ್ಟಿವರೆ: 
ಆದಿಪು, ೩, ೮೬) 

ಒನಲಿ - ಜರಡಿ (ಒನಲಿಯಂತೆ ಪೊಲ್ಲಮೆಯಂ ಪಿಡಿಯದೆ 
ಕೋಣನಂತೆ ಕದಡದೆ ಬಕನಂತೆ ಧೂರ್ತನಾಗದೆ: 
ಧರ್ಮಾಮೃ, ೧. ೧೩೮ ವ) 

ಒನಲಿಸು - ಕೆರಳಿಸು (ಆವಡವಿಗಳೊಳ್‌ ಪಣ್ಣಲಂ ಆವಗಂ 
ಒಳವು ಅಲ್ಲಿಗಳಸಿ ಪರಿಪರಿದು ಕರಂ ತಾವಡಿಗೊಳ್ಳ ಈ 
ಭೀಮನ ಬೇವಸಮಿದು ನಿನ್ನ ಮನಮಂ ಒನಲಿಸಿತಿಲ್ಲಾ: 
ಪಂಪಭಾ, ೭. ೪೬) 

ಒನೆ - ಧಾನ್ಯವನ್ನು ಮೊರದಲ್ಲಿ ಶುದ್ಧಗೊಳಿಸು 
ಶೂರ್ಪಕರಣೇ: ಶಬ್ದಮದ, ಧಾ ೪೩೨) 

ಒಪ್ಪಂ - ಒಪ್ಪಿಗೆ (ಕರ್ವುವಿಲ್ಲೆ ಅದೇಂ ನಿಲ್ಲದೆ ಕಂತು 
ಮಾಡಿದನೊ  ತೋಮರದ ಉಪ್ಪರವಟ್ಟದ ಒಪ್ಪಮಂ: 
ಆಚವರ್ಧ, ೨. ೬); ಅಚ್ಚುಕಟ್ಟು (ಅಂಧಲಾವುಕನ್ಯಾಯದೆ 
ಭಾವಮೊಂದೆರಡು ಲೇಸೆನೆ ಹೇಟ್ಬುಅದಿರ್ಷದೊಪ್ಪಮೇ: 
ಚಂದ್ರಪ್ರಪು, ೧. ೪೮) ಕಾಂತಿ (ಗಣಿಕಾಜನಂ ಸರಣ 
ದೀವದ ಪುಲ್ಲೆಯೊಲಿರ್ದುದುದೊಪ್ಪದಿಂ: ಧರ್ಮಾಮೃ, ಲ್ಲ 
೪. ೮೬) 

ಒಪ್ಪಂಗಿಡು - ಕಾಂತಿಹೀನವಾಗು (ಧಾತ್ರೀತಳಂ ಬಿನ್ನಗಾದವೊಳ್‌ 
ಒಪ್ಪಂಗಿಡೆ ವಲ್ಲಭಾವಿರಹಿತಂ ಬೆಂದಿರ್ದನುರ್ಮ್ವೀಶ್ವರಂ: 
ಲೀಲಾವತಿ, ೧೪. ೫೩) 

ಒಪ್ಪಂಗುಂದು - ಅಂದ ಕೆಡು (ಬಾಳ ಬಾಯ್ದಾರೆಯ 
ಸೋಂಕೆಂದು ಕದಳೀದಳ ಸ್ಪರ್ಶನಕ್ಕೆ  ದರ್ಪಂಗೆಟ್ಟು 
ಒಪ್ಪಂಗುಂದುತ್ತುಂ: ಗಿರಿಜಾಕ, ೪. ೧೧೯ ವ) 

ಒಪ್ಪಂಬಡೆ - ಅಂದಗೊಳ್ಳು (ನುಡಿ ನೆರೆದ ಜೀವಕದಂಬ೦ಗಳ್ಗೆ 


(ಒನೆ- 


ಅಭಯಮೆಂಬ ಡಂಗುರದವೊಲ್‌ ಒಪಂಬಡೆಯೆ: 
ಯಶೋಧಚ, ೪. ೭೧) § 
ಒಪ್ಪಂಬೂಸು - ಒಪ್ಪವನ್ನು ಲೇಪಿಸು, ಮೆರುಗು ನೀಡು 
(ಒಪ್ಪಂಬೂಸಿದವೋಲ್‌ ತೆಆಂಬೊಳೆವ ಕೊಂಕಂ 
ಪಾಲೊಳೊಂದಿರ್ಪವೋಳ್‌ ಒಪ್ಪಂಬೆತ್ತಿನಿದಾದ 
ಬರ್ದುನುಡಿಯಂ ತಳ್ತು .. .. ಕೊರಲ್ಗೊಳ್ಳದೇ: ಕಬ್ಬಿಗಕಾ, ೫) 
ಒಪ್ಪಂಬೆಹು - ಅಂದವನ್ನು ಪಡೆ (ಒಪ್ಪಂಬೂಸಿದವೋಲ್‌ 
ತೆಅಂಬೊಳೆವ ಕೊಂಕಂ ಪಾಲೊಳೊಂದಿರ್ಪವೋಳ್‌ 


೨೪೦ 


ಒಪ್ಪಂಬೆತ್ತಿನಿದಾದ ಬರ್ದುನುಡಿಯಂ 
ಕೊರಲ್ಲೊಳ್ಳದೇ: ಕಬ್ಬಿಗಕಾ, ೫) 

ಒಪ್ಪಕಾಣ - ಓರಣಗೊಳಿಸುವವನು 
ಚಪರಿಸುವ ಒಪಕಾಣರ ಕರೆವ ಪರಿಕಾಅರ .. .. 
ಅನಂತಪು, ೨. ೨೯ ವ) 

ಒಪ್ಪವಿಡಿ - ಒಪ್ಪ ಹಾಕು (ಕೈರವದ ಸಬಳಮಂ೦ ಒಪ್ಪವಿಡಿದ 
ಕುಮುದಾಕ್ಷಿಯರಿಂ: ಗಿರಿಜಾಕ, ೭. ೧೧ ವ) 

ಒಪ್ಪಸಲಗೆಯಿಡು - ಒಪ್ಪವಿಡುವ ಸಲಾಕಿಯಿಂದ ತೀಡು 
(ಮಲಯರುಹದ ಒಪ್ಪಮಂ ಅಲರ್ಗಣೆಗಳಿಂ ಒಪ್ಪಸಲಗೆಯಿಡೆ 
ನಡೆತಂದಳ್‌: ಅನಂತಪು, ೪. ೧೦೮) 

ಒಪ್ಪಳ - ಒಂದು ಪಲ ಅಥವಾ ಮೂರು ತೊಲ ತೂಕ, ಒಂದು 
ಹಿಡಿ (ಜಗದೀಶ್ವರಪೂಜೆಗೆ ತಪಸಿಗೆ ಎಂದೊಡೆ ಒಪ್ಪಳಮಂ 
ಇಕ್ಕರ್‌ ಅಜಗುಲಿವೆಂಡಿರ್‌: ಸಮಯಪ, ೫. ೧೦೨) 

ಒಪ್ಪಿಡಿ - ಒಂದು ಹಿಡಿ (ಅದಣಿಂ ಕುಲಂ ಒಪ್ಪಿಡಿ ತವುಡುಂ 
ಇರದು ಚರಿತಂ ಅಮೂಲ್ಯಂ: ಸಮಯಪ, ೧೦. ೧೩೭) 

ಒಪ್ಪಿಸು - [ಮರಳಿ] ವಶಕ್ಕೆ ಕೊಟ್ಟುಬಿಡು (ಮಗನ ಕರೆದು 
ಒಪ್ಪಿಸವೇಟ ಯುಧಿಷ್ಠಿರಂಗೆ ಮುನ್‌ ಗೆಲ್ಲ 
ವಸ್ತುವಾಹನಚಯಮಂ: ಪಂಪಭಾ, ೬ ೭೬) 

ಒಪ್ಪು -  ಅಂದವಾಗು (ಕಳಹಂಸನಾದರಮಣಿೀಯತರಂ 
ಮದದಂತಿದಾನಗ೦ಧೋತ್ಕಟಂ ಒಪ್ಪುಗುಂ . ಎ ಆ 
i ಆದಿಪು, ೧. ೬೩) 

ಒಪ್ಪುಗೊಳ್‌ - ಹಿಸಿಕೊ (ತನುವನಿನ್ನೊಪ್ಪುಗೊಳ್‌ 
ಮುನ್ನಮಿನ್ನುಂ ರ ನಿನ್ನ ವಾಕ್ಯಂ ನಿಜಮತಮೆ 
ಮತಂ: ಆದಿಷು, ೨. ೪೯) "ಓಪ್ಪಿಸಿಕೊ (ಒಪ್ಪುಗೊಳ್ಗೆ 
ತನ್ನಳಿಯನಂ ಎಯ್ದಿ ಪಾಲಿಸುಗೆ “ಬಂದಿದಂ ಈಗಳ್‌ 
ಅನಾಥಯೂಥಮಂ: 'ಅದಿಪು, ೪. ೮೪) 

ಒಪ್ಪುವೆಜು - ಅಂದವನ್ನು ಹೊಂದು (ಸೂಸಕಂಗಳಿಂ ಒಪ್ಪುವೆತ್ತ 
ಉನ್ನತಧ್ವದೋಳಿಯಿಂ ಬಿಡುಮುತ್ತಿನಿ೦. ಕಡುಶಫಭೆವೆತ್ತು: 
ಧರ್ಮಾಮೃ, ೬. ೩೧) 

ಒಬ್ಬಳ - [ಒರ್‌*ಬಳ] ಒಂದು ಬಳ್ಳ (ಕಣೌವುವು ಗೋಸಹಸ್ತಂ 
ಒಳವಾದೊಡಂ ಒಬ್ಬಳ ಪಾಲೆ: ಸಮಯಪ, ೫. ೭೯) 


ತಳ್ಳು 


(ಗಜಜುವ ಗಳೆಕಾಅರ 
ನೆರವಿಗಳಂ: 


ಒಬ್ಬುಳಿ ದ ರಾಶಿ (ನಿಬ್ಬರಗುವಟ್ಟು ಸೌಂದರಿ 
ಒಬ್ಬುಳಿಗೊಂಡಳದಣ್ಯದಿನೀಕ್ಷಿಸಿ ನೃಪನಂ: ಉದ್ಭಟಕಾ, ೧೧. 
೨೩) 

ಒಬ್ಬುಳಿಕ್ಕು - ಕೂಡಿಡು (ಅದೃಶ್ಯಾಕಾರದಿ೦ ಕೊಯ್ದು ಒಬ್ಬುಳಿಕ್ಕಳ್‌ 


“ಅದರ ವಿಪ್ರಂ ಕಂಡು: ತ್ರಿಷಷ್ಟಿಪು, ೫೬. ೧೦ ವ) 


ಒಮ್ಮು - ಅನುಸರಿಸಿ ನಡೆ (ಒಮ್ಮು-ಅನುವರ್ತನೇ: ಶಬ್ದಮದ, 
ಧಾ ೪೯೯) 
ಒಮ್ಮುಕ್ಕುಳ್‌ -. ಒಂದು ಮುಕ್ಕು, ಬಾಯಿ ಹಿಡಿಯುವಷ್ಟು 


(ತಮಮೆಂಬ ತಮಕ್ಕೆ ಒಮ್ಮುಕ್ಕುಳಾದುದು ಜಗದ್ದಿಧುಬಿ೦ಬಂ: 
ಲೀಲಾವತಿ, ೧೪. ೧೦೪) 
ಒಮ್ಮೊಲ - ಒಂದು ಮೊಳ (ಮಜ್‌ದುಂ ಸಾವದ್ಯಮೆಂದೊಡಂ 


ಒಮ್ಮೊಟಿ ಪಾವಿಂಗೆ ಅಂಜದುದಂ ಅಂಜುವರ್‌ ಸಲೆ ಜೈನರ್‌: 
ಸಮಯಪ, ೫. ೯) 
ಒಯ್‌ - ತೆಗೆದುಕೊಡು ಹೋಗು (ಕನಕಶ್ರೀಯಂ 


ಗಗನಗಾಮಿನೀವಿದ್ಯೆಯಿ೦ ಒಯ್ದು: ಶಾಂತಿಷು, ೩. ೬೦ ವ) 


ಒಯ್ಯನೆ - ನೇರವಾಗಿ (ನೆಆೌಯೆ ಧನುರ್ವಿದ್ಯೆಯ ಕಣ್ಣೆಜ್‌ವಿನೆಗಂ 
ಕಲ್ತ ನಿಮ್ಮ ಮಕ್ಕಳ ಮೆಯ್ಕೊಳ್‌ ಮೆಜ್‌ದಪ್ಪೆಂ ಎನ್ನ ವಿದ್ದೆಯಂ 
ನೆರೆದು ನೋಟ್ಟುದನಿಬರುಮೀಗಳ್‌: ಪಂಪಭಾ, ೨. ೬೫) 

ಒಯ್ಯನಾಗು - ಕ್ಷೀಣವಾಗು, ಕಾಂತಿಹೀನವಾಗು (ಸೊಡರ್ಗುಡಿ 
ಒಯ್ಯನಾಗೆ ಪೊಸಮಲ್ಲಿಗೆ ಕಂಪುನಾಜ* ತಣ್ಣಿಡಿದ ಎಲರ್‌ 
ಊದೆ ಗಾವರದ ಮೆಲ್ಲುಲಿ ತುಂಬಿಯ ಗಾವರಂಂಗಳ 
ಗೆಡೆಗೊಳೆ: ಪಂಪಭಾ, ೪. ೧೧೦) 

ಒಯ್ಯನೆ - ಮೆಲ್ಲನೆ, ಮೃದುವಾಗಿ (ಎಂದು ಒಯ್ಯನೆ ಇಟಿಪೆ 
ನೆಲದೊಳ್‌ ದುಂದುಭಿರವದೊಡನೆ.. ವಿಜಯಘೋಷಣೆ 
ನೆಗಟ್ಟತ್ತು. ಆದಿಪು, ೧೪. ೧೧೩); ಸಾವಕಾಶವಾಗಿ 
(ಎಅಕೆಗಳ೦ ಮೆಲ್ಲನೆ ಉರ್ಚುತ್ತೆ ನಿಂದು ಒಯ್ಯನೆ ಸಾರ್ದು 
ಆ ತ್ರೋಟಿಯಿಂದಂ ತೊಡೆದು ಗಜೆಗಳಂ ನುಣ್ಣವಿರ್‌ ಬಿರ್ಚಿ 


ಮೆಯ್ಯಂ ತೊನೆದು ಉದ್ದಂ ನೀಡಿ ಗೋಣಂ ನವ 
ದಿನಮುಖದೊಳ್‌ ಕುಕ್ಕುಟಂ ಕೂಗಿತಾಗಳ್‌: ಶಾಂತೀಶ್ವಪು, 
೧೧. ೯೬); ಕ್ರಮವಾಗಿ (ಮುನಿಪತಿ ವಾಚನೆಯಿಂ 


ಪೃಚ್ಛನೆಯಿಂ ಅನುಪ್ರೇಕ್ಷೆಯಿಂ ತದಾಮ್ನಾಯದಿಂ ಒಯ್ಯನೆ 
ಧರ್ಮಕಥನದಿಂದಂ ವಿನುತಸ್ವಾಧ್ಯಾಯಮೆ೦ಂಬ ತಪಮಮಂ 
ತಳೆದಂ: ಸುಕುಮಾಚ, ೪. ೧೮) 

ಒಯ್ಯನೊಯ್ಯನೆ - ನಿದನಿದಾನವಾಗಿ (ಅಮರ್ದ ಲೀಲೆಯಿಂ 
ಪೆಂಡವಾಸದೊಳ್‌ ಪೆಂಡಿರೊಯ್ಯನೊಯ್ಯನೆ  ನಡೆದರ್‌: 
ಆದಿಷು, ೧೧. ೪೧) 

ಒಯ್ಯಾರ - ಒನಪು, ಬೆಡಗು (ಮಲ್ಲಿಗೆಯ ಮುಗುಳ ಹಾರಕ್ಕೆ 


ಒಯ್ಯಾರಮಪ್ಪ ಪಚ್ಚಿಸಾರಮಂ ಸಮೆಯಲೆಂದು: 
ಪಾರ್ಶ್ವನಾಷು, ೯. ೪೬ ವ) 

ಒರಲ್‌ - ಒರಳು, ಕುಟ್ಟಲು ರುಬ್ಬಲು ಬಳಸುವ ಸಾಧನ 
(ಕೊರಲಸತ್ವಮಿಲ್ಲದೆ ಒರಲಂ ನುಂಗಿದರೆಂಬ 


ನಾಟ್ಗ್ಗದೆಯಂತೆ: ಧರ್ಮಾಮೃ, ೭.೧೦೮ ವ) 

ಒರಸು - ಉಜ್ಜು. ಘರ್ಷಿಸು (ಬೆರಲೊಳ್‌ ಬೀಣೆಯ ತಂತಿಗಳ್‌ 
ಒರಸಿದ ಕೆ೦ಗಲೆಗಳ್‌ ಅಕ್ಷಮಾಲೆ: ಪಂಪಭಾ, ೬. ೧೦) 

ಒರೆ - ತಿಳಿಸು, ಹೇಳು (ಈ ಪುಟ್ಟಿನೊಳ್‌ ದೊರೆಕೊಳ್ಳಂತದು 


ತಾನೊಡರ್ಚು ಮುಖುವುಟ್ಟಲ್ಲಾದೊಡಂ ನೀನೆ ಎಂದು 
ಒರೆವನ್ನಂ ಬಿರಿದತ್ತು ಭೋಂಕನೆರ್ದೆ 
ತದ್ರಾಜೇಂದ್ರಚಂದ್ರಾರ್ಕನಾ: ಕಾದಂಸಂ. ೭. ೨೫); 


[ಚಿನ್ನವನ್ನು] ಒರೆಗೆ ಹಚ್ಚು ಪರೀಕ್ಷಿಸು (ತಮ್ಮ ಮತಮಂ 
ಮತ್ತಾ ಚರಿತದೊಡನೆ ಓಜೆಯಿಂ ನಿಜಚರಿತಮಂ ಒರೆದೆಯ್ದೆ 
ನೋಡುವುದೆಗ್ಗೇ ಸಮಯಪ, ೧೩. ೫); ಸಮಾನತೆ 
(ಕಾಗಿಣಿಗೆ ಮರ೦ ಬೀಟಲ್ಹೋಗಿರ್ಕುಂ ಕಡಲ ಕಡೆವರಂ 
ನಿಮಿರ್ದ ಮಹೀಭಾಗಮ೦ ಅನುಜಂಗಿತ್ತಂ ಭಾಗಿಗಳಾರ್‌ 
ಸೀರಪಾಣಿಯ ಒರೆಗಂ ದೊರೆಗಂ: ಪಂಪರಾ, ೬. ೧೩೪) 

ಒರೆಗಲ್‌ - ಚಿನ್ನವನ್ನು ಪರೀಕ್ಷಿಸುವ ಉಜ್ಜುಗಲ್ಲು (ಪರುಸದ 
ಒರೆಗಲ್‌ ಸುವರ್ಣದ ಒರೆಪಕ್ಕೆ ಎಡೆಯಾಗಿ ತೋರ್ಪವೊಲ್‌: 
ಚಂದ್ರಪ್ರಷು, ೧. ೪೬) 

ಒರೆಪ - ಉಜ್ಜುವಿಕೆ (ಪರುಸದ ಒರೆಗಲ್‌ ಸುವರ್ಣದ ಒರೆಪಕ್ಕೆ 
ಎಡೆಯಾಗಿ ತೋರ್ಪವೊಲ್‌: ಚಂದ್ರಪ್ರಪು, ೧. ೪೬) 

ಒರೆಯಿಡು - ಹೋಲಿಸು (ಹರಿಗಂ ನಿನಗಂ ಹರಿಗಂ ಹರಿಣಂಗಂ 
ಹರಿಗಮುಡುಗಮೊರೆಯಿಡಲ್‌ ಎಂತು ಅಂತಿರೆ: ಜಗನ್ನಾವಿ, 
೧೭. ೩೦) 


೨೪೧ 


ಒರ್ಕುಡಿತೆ - ಒಂದು ಬೊಗಸೆ (ತೃಷ್ಣೆಗೆ ಒರ್ಕುಡಿತೆಯಿಂ ಕೊಂಡು 
ಅಚ್ಚವೆಳ್ಚಿಂಗಳಂ ಕುಡಿಯಲ್‌ ಬರ್ಕುಮೇ: ನೇಮಿನಾಹು, ೧. 
೩೧) 

ಒರ್ಕೊೋಲ್‌ - ಒಂದು ಕೋಲು, ದೂರ ಅಳೆಯುವ ಪ್ರಮಾಣ 
ಒರ್ಕೋಲ್‌ ಪೊರಜೆಗೆ ಬಗೆವೊಡೆದಿರ್ಕುಂ ನಟ್ಟುಗಿಯೆ 
ಗಣಪನ೦ತಭಪತಿ ಕುಳ್ಳಿರ್ಕುಂ: ಶಾಂತಿಷು, ೩. ೨೭) 

ಒರ್ಗು - ಗುಂಪು (ಬೇಡರ ಒರ್ಗಿನಿಂ ನಗರಮದೊಂದು ಸಂದ 
ಪೆಸರಿಂದೆ ಪುಳಿಂದಪುರಂ: ರಾಜಶೇವಿ, ೫. ೨೮); ಸಂಬಂಧ 


(ಅಬ್ಬರಾವದ ಒರ್ಗು ಒಡೆಯದೆ ಮೇಲೆ ಸೂಸುವ 
ಸುಲಾಜೆಗಳೊಳ್‌ ಸಜೆಯಾಗೆ ಬಂದು: ರಾಜಶೇವಿ, ೧೩. 
೯೪) 

ಒರ್ಗುಡಿಸು — ಓಲು, ಓರೆಯಾಗು (ಇಡಿದಿರೆ 
ರೋಮಕೂಪದೊಳಗೆ ಉರ್ಜಿದ ಸಾಲಸರಲ್ಲಳುಂ 
ತೆಜಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ ನೆಜಲ್ಲಿರೆ .. .. ಬಿಲ್ಬಂ 
ಏನೆಸೆದನೋ ಶರಶಯ್ಕೆಯೊಳ್‌ ಅಂದು ಸಿಂಧುಜಂ: 


ಪಂಪಭಾ, ೧೩, ೬೨) ಕುಸಿ (ಉರ್ವರೆಯೊರ್ಗುಡಿಸಿತ್ತು 
ಸಾಗರಂ ವೇಳೆಯಿನುರ್ಕಿ ಸೂಸಿದುದು ತೊಟ್ಟು ಕಬಲ್ಲವು: 
ಅನಂತಪು, ೧೧. ೫೮) 

ಒರ್ಗೇಣ್‌ - ಒಂದು ಗೇಣು ಉದ್ದ (ಎರಡು೦ ಮಡಂಗಳೆಡೆ 
ನಾಲ್ವೆರಳ್‌ ಉಂಗುಷ್ಠಂಗಳೆರಡಹ್‌ೌಡೆ ಒರ್ಗೇಣಾಗಿರೆ: 
ಸುಕುಮಾಚ, ೮. ೫೮) 

ಒರ್ಗೊಡೆ - [ಒರ್ಗು+ಒಡೆ] ಜೆಲ್ಲಾಪಿಲ್ಲಿಯಾಗು (ನಡೆ ನಡೆ 
ಇದಿರ್ಚು ಇದಿರ್ಚಿ ಒರ್ಗೊಡೆಯದಿರ್‌: ರಾಜಶೇವಿ, ೫. 
೧೨೧) 

ಒರ್ಚರ - [ಒರ್‌.-ಸರ] ಒಂದೆಳೆಯ ಸರ (ನುಣ್ಮುತ್ತಿನ 
ಒರ್ಚರಮಂ ಪೆರ್ಮೊಲೆ ಚುನ್ನವಾಡೆ: ಕಬ್ಬಿಗಕಾ, ೬೯) 

ಒರ್ಚವಡಿ - ಒಂದು ಪದರ, ಒಳಗೊಂದು ಹೊರಗೊಂದು 
ಪದರವುಳ್ಳ (ಒಪ್ಪಿಸಿ ಮನಮಂ ಮಾನಿನಿಗೆ ಒಪ್ಪಿಸಿ ತನುವಂ 
ತಪಕ್ಕೆ ಮುನಿ ಮನಸಿಜನಿಂ ಸೊಪ್ಪಾಗಿರ್ದು ಒರ್ಚವಡಿಯ 
ಕುಪ್ಪಪಮಂ ಪೋಲ್ತು ಪೊಣಗೆ ನೇರಿದನಾದಂ: ಪಂಪರಾ, 
೪. ೧೩) 

ಒರ್ಬಳೆಸು - ಒಂದು ಸುತ್ತು (ವನದಹನ೦ ವನಾಂತರಮಂ 
ಒರ್ಬಳಸಾಗಿರೆ ಮುತ್ತಿ ಸುತ್ತಿ ನಡುವಿರ್ದಂ ಆ 
ಮರನನಟ್ಟಿದುದು: ಆದಿಷು, ೯. ೫೯) 

ಒರ್ಬುಳಿ - ಗುಂಪು, ರಾಶಿ (ಪುಣ್ಯತತಿಯೋ 
ಒರ್ಬುಳಿಯೋ ಶಿವಜ್ಞಾನಮೊ 
ತಾಸವೀಥಿಯೊಪ್ಪುಗುಂ: ಗಿರಿಜಾಕ, ೧. ೫೯) 

ಒರ್ಬುಳಿಗೊಳ್‌ - ಒಟ್ಟುಗೂಡು (ಶಿವನ ಗುಣ೦ ಪುರಾಂತಕನ 
ವಿಕ್ರಮಂ ಒಂದುಕಳಾಕಪರ್ದನ ಉತ್ಸವಂ 
ಒರ್ಬುಳಿಗೊಂಡು ಪುಟ್ಟಿದಂತೆವೊಳ್‌: ರಾಜಶೇವಿ, ೧. ೬೧) 

ಒರ್ಬುಳಿಸು - ಒಟ್ಟುಗೂಡು (ಸರ್ವಬಲಂ ಒರ್ಬುಲಿಸಿ ಬೊಬ್ಬಿಟ್ಟು 
ಅಬ್ಬರಿಸಿ ಪರ್ಬಿ ಪರೆದು ಶರ್ವನ 
ಸಮಾಧಿಪರ್ವತಮನೊತ್ತರಿಸಿ: ಗಿರಿಜಾಕ, ೮. ೮೮) 

ಒರ್ಮಡಿ - ಒಂದು ಸಲ (ಒರ್ಮಡಿಗಿರ್ಮಡಿ ಬಂದೊಡಂ 
ಸುಧಾರಸಮನೆ ತೀವಿದ ಒಳ್ಳಸದ ಮಾವಿನ ಪಣ್ಣಳ್‌: 
ಜಗನ್ನಾವಿ, ೧೭. ೮೨) 


ಪ್ರಭೆಯ 
ಪೇಳೆನೆ 


ಒರ್ಮನ - ಒಂದೇ ಮನಸ್ಸು, ಏಕಾಗ್ರತೆ (ಶಿವನಿಳಯದ ಚೆಲ್ವಂ 
ನಿರೀಕ್ಷಿಸಲ್‌ ಒರ್ಮನದಿ೦ದ ಇಟೆದಂ: ಕುಸುಮಾಕಾ, ೧೧. 
೧೮೪) 


ಒರ್ಮಾನಂಗಳ್‌ವಾವು - ಒಂದು ಮಾನ ಹಾಲು ಕರೆಯುವ 
ಹಸು (ಒರ್ಮಾನಂ೦ಗಣ್‌ವಾವಿಂಗೆ ಒರ್ಮೆಯುಂ 
ಎಜಿಗುತ್ತುಮಿರದೆ  ಕೊಡವಾಲ್ಲಜ್‌ವಾ ಎಮೇಗೆಜಗುವುದು 
ಫಲಮೀಗುಂ: ಸಮಯಪ, ೯. ೭೦) 

ಒರ್ಮೆ - ಒಂದು ಬಾರಿ (ಎಜಗಿಯುಂ ಒರ್ಮೆ 
ದಿವ್ಯಮುನಿಗಾರ್ತು ಉಪವಾಸಮನಿರ್ದು ಒರ್ಮೆ: ಪಂಪಭಾ, 
೧. ೧೩೫) 

ಒರ್ಮೆಗೆ - ಒಂದು ಸಲಕ್ಕೆ (ಅಸದಾಗ್ರಹಮಂ ಬಿಸುಡುವುದು 
ಒರ್ಮೆಗೆ ಮಜ್‌ವುದೆನ್ನ ದುರ್ವಿಳಸನಮಂ: ಆದಿಷು, ೧೪. 
೧೩೧) 


ಒರ್ಮೆ ನುಡಿ - ಒಂದು ಬಾರಿ ಹೇಳು (ರಂಗತ್ತರಂಗ 
ವಾರ್ಧಿಚಯಂಗಳ್‌ ತಂತಮ್ಮ ಮೇರೆಯಂ ದಾಂಟುವೊಡಂ 
ಗಾಂಗೇಯನುಂ ಪ್ರತಿಜ್ಞಾಗಾಂಗೇಯನುಮೊರ್ಮೆ ನುಡಿದುದಂ 
ತಪುವರೇ: ಪಂಪಭಾ, ೧. ೮೪) 

ಒರ್ಮೆಯುಂ - ಒಂದೇ ಸಮನೆ (ಗಗನದೊಳ್‌ ಒರ್ಮೆಯು೦ 
ತೊಳಲುತ್ತಿರ್ಪ ವಿಯಚ್ಚರಸಂಕುಲಕ್ಕೆ ನೆಟ್ಟಗೆ ಪರಿಪಕ್ಸಮಪ್ಪ 
ಫಲಸಾರಮನಿತ್ತು ನಿಜೋನ್ನತಿಕ್ಕೆಯಂ  ಪೊಗಳಿಸಿಕೊಳ್ಳೆಂ: 
ಶಾಂತೀಶ್ವಪು, ೧೦. ೯೧) 

ಒರ್ಮೆಯೆ - ಒಟ್ಟಿಗೆ, ಒಂದೇ ಬಾರಿಗೆ (ಆ ಸತಿಯಿಕ್ಕಿದ ಕಣ್ಣ 
ನೀರ ಧಾರೆಗಳೊಳೆ ನಾಂದು ಎಲರ್ಜಿ ಪೊದಳ್ಬು ಒರ್ಮೆಯೆ 
ಪಾಣೆದುವು ಉನ್ಮದಾಳಿಗಳ್‌: ಪಂಪಭಾ, ೫. ೧೦) 

ಒರ್ಮೊದಲ್‌ - ಒಂದೇ ಬಾರಿಗೆ (ತಿದಶೇಂದ್ರಾಮರರ್‌ 
ಕಳಕಳಪುಧ್ವಾನದಿಂ ಶಾತಕುಂಭದ ಕುಂಭಂಗಳ ನೀರಂ 
ಒರ್ಮೊದಲೆ ಭೋರ್ಭೋರೆಂದು ಪೊಯ್ದಾಗಳ್‌: ಆದಿಪು: 
೭... ೯೭; ಮೊದಲಿಗೇ (ಅನಂಗನಿರ್ದೆಡೆವೇಟ್ವವೊಲ್‌ 
ಒರ್ಮೊದಲೆ ಗೀತವಾದಿತರವಂ ಏವೇಟ್ಟುದೊ ಸಭೆಯಂ 
ರಸದೊಳ್‌ ಪೂಲ್ಬವೊಲೆಸೆದತ್ತು: ಆದಿಪು, ೯. ೧೪) 

ಒರ್ಮೊರ್ಮೆ - ಒಂದೊಂದು ಬಾರಿ (ಕಡಕುಂ ಪೆಟ್ಟೆಯುಂ ಒತ್ತೆ 
ಮೆಲ್ಲಡಿಗಳಂ ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ 
ಕುಳುತ್ತುಂ ಏಲುತಿರೆ: ಪಂಪಭಾ, ೩. ೯) 

ಒರ್ಮೊಟ - ಒಂದು ಮೊಳ [ಉದ್ದ] ಸೊಗಯಿಸುವುದು 
ನಿರ್ಮಳಮ ಒರ್ಮೊಟದ ಶರೀರಮುದಾರಂ: ಶಾಂತಿಷು, ೯. 
೧೨೬) 

ಒರ್ವ - ಒಬ್ಬ (ಒರ್ವ ಗೋವಳಂ ಅನಿಬರ ಸಾವುಮಂ ಕಂಡು: 
ಪಂಪಭಾ, ೮. ೯೫ ವ) 

ಒರ್ವಗಲ್‌ — ಒಂದು ಹಗಲು (ದಶಧರ್ಮಮಂ 
ಒರ್ವಗಲಪ್ಪೊಡಂ ತಪ್ಪಲೀಯದೆ: ಧರ್ಮಾಮೃ, ೧. ೧೩೪ 
ವ) 

ಒರ್ವಟಿ - ಒಂದು ಕಡೆ (ಮುನ್ನೀರ ನೀರ ಒರ್ವಟೆಗೆ 
ತೆಗೆದೊಡಂ .. .. ತಾನೆ ಮೇಲ್ಸೈ ಎನಲೇಂ ಕೈಗೆಯ್ದುದೋ 
... ಜೈನಧರ್ಮಂ: ಸಮಯಪ, ೧೫. ೮೨) 

ಒರ್ವಾಗ - ಒಂದು ಭಾಗ, ಪಾಲು (ಏಗೆಯ್ದುಂ ಎನ್ನ ಧರೆಯ 
ಒರ್ವಾಗಮುಮಂ ನೀಮೆ ಬೆಸಸೆಯುಂ ಕುಡದೆ ಇನಿತಂ 
ಮೇಗಿಲ್ಲದೆ ನೆಗಟ್ಟು ಅಟೆದ೦ ನಾಗದ್ವಜನಯ್ಯ ನೀಮದರ್ಕೆ 
ಅಲಲದಿರಿಂ; ಪಂಪಭಾ, ೧೪. ೬) 


೨೪೨ 


ಒರ್ವುಳಿ - ಒಗ್ಗೂಡುವುದು (ತಮ್ಮನಿಬರುಮಂ ಅಂದು ಒರ್ವುಳಿ 


ನೆರೆದು... ಅತಿಲಲಿತರೋರ್ವೀಸುಖಮಂ ಉಣುತುಮಿರೆ 
ಪಲಕಾಲಂ: ಆದಿಪು, ೬. ೪) 
ಒರ್ವುಳಿಗೊಳ್‌ -  ಒಟ್ಟಾಗು (ಸೈತು ಒರ್ವುಟಿಗೊಂಡು 


ಸಾರ್ದುದಿರದಾಗಳೆ ಸಿ೦ಹಬಳ೦ ಅವನೀಶನಾ: ಕುಸುಮಕಾ, 
೧೧. ೪೭) 

ಒರ್ವುಟೆ - ಒಂದು ಜಾಗ (ಇರ್ವಿರ್ವರೆ ನವಮಾಸಾಂತದೊಳ್‌ 
ಒರ್ವುಟಿಯೊಳ್‌ ಅಮಳ್ಗಳಾಗಿ ಸಂಕ್ರಮಿಪರವರ್‌: ಶಾಂತಿಪು, 
೬ ೧೦೫) 

ಒರ್ವೆಸರ್‌ - ಒಂದೇ ಹೆಸರು, ಅದೇ ಹೆಸರು (ಹತೋಶ್ವತ್ಥಾಮಾ 
ಎನೆ ನೃಪಂ ಅಶ್ವತ್ಥಾಮನೆ ಗೆತ್ತು ಒಣರ್ದಂ ಒವಜಂ 
ಒರ್ವೆಸರಿಭಮಂ: ಪಂಪಭಾ, ೧೨. ೨೭) 

ಒಲ್‌' - ಮೋಹಗೊಳ್ಳು, ಪ್ರೀತಿಸು (ಸುಯೋಧನನ ರಾಜ್ಯಮಂ 
ಒಲ್ಲೊಡಂ ಶಲ್ಕನನೆ ಸಾರಥಿಮಾಡಿ ಕಾದುವುದು ಎಂದು 
ಪರಸಿ ಪೋಗೆಂಬುದುಂ;: ಪಂಪಭಾ, ೧೨. ೫೯ ವ); 
ಸಮ್ಮತಿಸು (ಉದೀಚ್ಯದುರುವಿಶೇಷಣಯುತಮಪ್ಪುದಂ 
ಒಲ್ಪರಿಂತು ಹೇಮಾಂಗದ ಲೀಲಾಂಬುಜ ವಿಚಿತ್ರ 
ಚಿತಾಧಿಕಮಂ: ಕವಿರಾಮಾ, ೨. ೮೧); ಬಯಸು 
(ಎರಡಟಿದೊಲ್ಲು ನಿನ್ನೊಳರಡಂ ನುಡಿಯಲಾಗದೆನಗೆ: 
ಪಂಪಭಾ, ೩. ೧೪ ವ) 

ಒಲವರ - ಪ್ರೀತಿ, ಮೋಹ (ಎಲೆ ನೀನಾರ್‌ ಏಕಿಕ್ಕಿದೆ ಬಲೆಯಂ 
ಪೇಟಣ್ಣ ನಿನಗೆ ಮಾಂಸದೊಳಾದ ಒಂದು ಒಲವರಮೆ: 
ಕಾದಂಸಂ, ೮. ೨೯); ಪ್ರವೃತ್ತಿ, ಒಲವು (ಮೃಗದ 
ಒಲವರಮುಮಂ೦ ಅರಸನ ಬಗೆಯುಮಂ ಅಜೆದು ಅಲಸದೆ 


ಎಳಸಿ ಓಲಗಿಸಲ್‌ ನೆಟ್ಟನೆ ಬಲ್ಲನುಳ್ಳೊೂಡೆ ಅವನಲ್ತೆ 
ಗುಣಾರ್ಣವ ಬೇಂಟೆಕಾಅ೦ ಓಲಗಕಾಬಂ: ಪಂಪಭಾ, ೫. 
೪೨); ಪಕ್ಷಪಾತ (ಒಲಿದಿದನೊರ್ವಳ್ಗಿತ್ತಂದು 
ಒಲವರಮಾಗಿರ್ಕುಮೆಂದು ಸೊಸೆವಿರ್ಗೆಲ್ಲಂ ಸಲೆ 
ಚಮ್ಮವಾವುಗೆಯ ಲಲನೆ ಮಹೋತ್ಸಾಹದಿಂದೆ 
ಮಾಡಿಸಿಕೊಟ್ಟಳ್‌: ಸುಕುಮಾಚ, ೧೦. ೧೨೦) 
ಒಲವರಂಗೊಳ್‌ - ಪಕ್ಷಪಾತ ಮಾಡು (ಒಲವರಂಗೊಳ್‌- 


ಸ್ವಪಕ್ಷಸ್ವೀಕಾರೇ: ಶಬ್ದಮದ, ಧಾ ೯೪೫) 

ಒಲವು - ಪ್ರೀತಿ, ಮೋಹ (ಪಲವುಂ ದಿವಸಕ್ಕೆ ಕಂಡು ಒಗೆದ 
ಒಲವಿ೦ ಬಿಗಿಯಪ್ಪಿದಳ್‌ ಮಹಾಶ್ವೇತೆಯಂ: ಕಾದಂಸಂ, ೫. 
೨೩) 

ಒಲಿ - ಒಲ್‌, ಆಸೆಪಡು (ಕುಲಮೆಂಬುದುಂಟೆ ಬೀರಮೆ 
ಕುಲಮಲ್ಲದೆ ಕುಲಮನಿಂತು ಪಿಕ್ಕದಿರಿ೦ ನೀಂ ಒಲಿದಲ್ಲಿ ಪುಟ್ಟಿ 
ಬಳೆದಿರೊ ಕುಲಮಿರ್ದುದೆ ಕೊಡದೊಳಂ ಶರಸ್ತಂಬದೊಳಂ: 
ಪಂಪಭಾ, ೨. ೮೩) 

ಒಲೆ - ತೊನೆದಾಡು (ಶ್ರೀರಮಣಿ ತೋರಮುತ್ತಿನ ಹಾರದೊಳ್‌ 
ಒಲೆದುಯ್ಯಲಾಡೆ ನಿತ್ಯವಸಂತಂ ಪೇರುರಮಾಗಿರೆ 
ತಾಳ್ಗಿದರಾರೊ .. . ನೀನಲ್ಲದವರ್‌: ಯಶೋಧಚ, ೩. ೧) 

ಒಲೆ - ಅಡುಗೆ ಮಾಡುವ ಉರಿಯ ಸಾಧನ (ಒಲೆಯ ಕಿರ್ಜಿನ 
ಮೃದ್ಧಾಜನದ ಎಸರ ನಿರ ಬಾಣಸಿಗರ್‌ ಉರಿಪುವ ಗಾಳಿಯ 
ಸಮಯೋಗದೊಳ್‌ ಚೈತನ್ಯಮದೇಕೆ ಪುಟ್ಟದು: ಶಾಂತಿಷು, ೮. 
೧೩೭ ವ) 


ಒಲೆಗಲ್‌ - ಒಲೆಗೆ ಇಟ್ಟ ಕಲ್ಲು (ಒಲೆಗಲ್ವೋಲ್ಕಾಯ್ದುವು ಎಂಟು 
ದಿಗಿಭದ ಬಿದುಗಳ್‌ ಕಾಯ್ದ ಕರ್ಬೊನ್ನ 
ಪೆರ್ಗಾವಲಿವೋಲಾಯ್ತು ನೆಲಂ: ಜಗನ್ನಾವಿ, ೧೭. ೭೩) 

ಒಲ್ಬನಿಲ್ಲ - ಇಷ್ಟಪಟ್ಟವನಾಗಲಿಲ್ಲ, ಇಷ್ಟಪಡಲಿಲ್ಲ (ನಲ್ಲಳ 
ರತಿಶ್ರಮವಿಶ್ಲಢಕೇಶಪಾಶದೊಳ್‌ ಸವಸವನಾಗಿ 
ತೋಜಿದಪುದು ಎಂಬುದೆ ಕಾರಣದಿಂದಂ ಗುಣಾರ್ಣವಂ 
ಇಡಲ್‌ ಒಲ್ಬನಿಲ್ಲ: ಪಂಪಭಾ, ೫. ೫೧) 

ಒಲ್ಮೆ - ಒಲುಮೆ, ಪ್ರೀತಿ (ಸೊಬಗ೦ ಒಲ್ಮೆಯಂ ಧೈರ್ಯಮಂ: 
ವಡ್ಡಾರಾ, ಪು. ೩೦, ಸಾ. ೧೦) 

ಒಲ್ಲಂ - (ಓಲ್‌) ಪ್ರೀತಿಸನು (ಅಸಿಯಳ೦ ಒಲ್ಲುಂ ಒಲ್ಲಂ 
ಅಣ೦ ಎನ್ನದೆ ರೂಪನೆ ನೋಡಿ ಕೂಡಲಾಟಿಸಿ ಪರಿದೆಯ್ದಿ: 
ಪಂಪಭಾ, ೫. ೧೩) 

ಒಲ್ಲಣಿಗೆ - ಒದ್ದೆಯಾದ ಬಟ್ಟೆ ಸ್ನಾನವಸ್ತ್ರ (ಧರಾತಳಮಂ 
ಒಲ್ಲಣಿಗೆಯಂ ಪಿಟಿವಂತೆ ತಳ೦ ಎಯ್ದೆ ಸುರುಳ್ಳಿನಂ 
ಮುಯ್ಯೇಟು ಸೂಟ್‌ ಪಿಚಿದ ಸಾಹಸಮುಂ: ಪಂಪಭಾ, ೧೨. 
೪೮ ವ) 

ಒಲ್ಲದೆ - ಒಪ್ಪದೆ (ಒಲ್ಲದೆ ಉಟೆದು ಅಟ್ಟಿದೊಡೆ ಅಂದು 
ಕುಬೇರನಿತ್ತುದು: ಪಂಪಭಾ, ೪. ೮೬) 

ಒಲ್ಲನುಲಿ - ಮೆಲ್ಲನೆ ಸದ್ದುಮಾಡು (ಸುರಾಸುರ ನಿಕುರುಂಬವು 
ಅಂಬರದೊಳೊಲ್ಲನುಲಿಯೆ: ಕರ್ಣನೇಮಿ, ೧೨. ೪೯ ವ); 
ಒಕ್ಕೊರಲಿನಿಂದ (ತನ್ನ ನನ್ನಿಯ ಕಲಿತನದ ಚಲದ ಚಾಗದ 
ನೆಲೆವೆತ್ತ ಪಲವುಂ ಗುಣಂಗಳನೆ ನೆಲನೆಲ್ಲಂ ಒಲ್ಲನುಲಿದು 
ಪೊಗಟ* ಕರ್ಣನೇಮಿ, ೧೧. ೧೫೦ ವ) 

ಒಲ್ಲನೆ - ಮೆಲ್ಲನೆ, ನಿಧಾನವಾಗಿ (ಗೋಪಿಯರೆಲ್ಲಂ ಒಲ್ಲನುಲಿದು 
ಮಲೆದು ಬೆನ್ನಟ್ಟಿ ಕೃಷ್ಣನು೦ ಕಿಚೆನಗೆ ನಗುತ್ತುಂ: ನೇಮಿನಾಪು, 
೬ ೮೬ ವ) 

ಒಲ್ಲಮೆ - ಒಲುಮೆ (ಕೂರ್ಪರ ಒಲ್ಲಮೆಯಂತೆ ನಿದಿಗಂಡ 
ಬಡವನಂತೆ: ಧರ್ಮಾಮೃ, ೮. ೫೭ ವ) 

ಒವಜ - [ಉಪಾಧ್ಯಾಯ] ಗುರು (ಈ ಕೂಸುಗಳ್‌ 
ಯೋಗ್ಯರಪ್ಪುದ೦ ಇನ್ನೊಲ್ವೊಡೆ ಶಸ್ತ್ರವಿದ್ಯೆಗೆ ಒವಜಂ 
ನೀನಾಗು ಕುಂಭೋದ್ಧವಾ: ಪಂಪಭಾ, ೨. ೫೩) 

ಒವಜುಗೆಯ್‌ - ಪಾಠ ಹೇಳಿಕೊಡು (ಬವರದೊಳೇಂ ಬಲ್ಲಂ 
ಕರಂ ಒವಜುಗೆಯಲ್‌ ಪೆಐರ್ಗೆ ಕರಮೆ ತನಗೆ ಅಯಂ 
ಅದೆಂತುವೊ ನುಡಿ ತಪ್ಪದು ಕಮ್ಮಜೆಯೊವಜಂ ಬಿಲ್ಲೊವಜಂ 
ಎಂಬುದು ಮಾಡುವೆನೇ: ಪಂಪಭಾ, ೧೨. ೩) 

ಒಸಗೆ - ಶುಭ, ಮಂಗಳಕಾರ್ಯ (ಖರಕರಸಮಪ್ರಭ೦ 
ಚಕ್ರರತ್ನಮೊಡವುಟ್ಟೆ ಪುಟ್ಟಿದೆರಡು ಒಸಗೆಯೋಳಂ: ಆದಿಪು, 
೩ ೨೭); ಸತ್ತಾರ ಸಮಾರಂಭ (ಆರಾಧ್ಯ 
ಗೃಹಸ್ಥರಾದರೊಳಮಿನ್ಹಾರ್‌ ತಕ್ಕರ್‌ ಆರೈವೆನೊಯ್ಯನೆ 
ಉಪಾಯಾಂತರದಿಂದಂ ಎಂದು ಒಸಗೆಯಂ ತದ್ವಾಜದಿ೦ 
ಮಾಡಿದಂ: ಆದಿಪು, ೧೫. ೬); [ಸಂತೋಷ (ಮಕ್ಕಳ್‌ 
ಒಸಗೆಯಂ ಈವುದು ನಿನ್ನೆಸಕದ ಮಸಕಮನೆ ಪೋಲ್ವ 
ಮಗನಂ ಮಘವಾ: ಪಂಪಭಾ, ೧. ೧೩೯); ಶುಭ ಸಂದೇಶ 
(ಧನಂಜಯನ ಬರವಿನ ಸಂತಸದೊಸಗೆ ಪಡೆಮಾತಂ 
ಮುಂದುವರಿದಜೆಪುವಂತೆ: ಪಂಪಭಾ, ೪. ೩೨ ವ); ಕಾಣಿಕೆ 
(ನಿನಗೆ ಒಸಗೆ ಇದೇನ೦ ಕುಡುವುದೆಂದೊಡೆ ಎಂದಳ್‌ 
ಮಕ್ಕಳೊಸಗೆಯನೆನಗೀವುದು: ಪಂಪಭಾ, ೧. ೧೩೯) 


೨೪೩ 


ಒಸಗೆಮರುಳ್ಳೊಳ್‌ - ಸಂತೋಷದಿಂದ ಹುಚ್ಚೇರು (ಪರಿಜನಮುಂ 


ಪುರಜನಮುಂ ಒಸಗೆಮರುಳ್ಗೊಂಡು ನಿರ್ಭರಕ್ರೀಡಾ 
ರಸಪರವಶರಾದಾಗಳ್‌: ಆದಿಪು, ೭. ೧೧೨ ವ) 

ಒಸಗೆವರ್‌ — ಮಂಗಳವುಂಟಾಗು (ಭುವನಕ್ಕೆಲ್ಲಂ 
ಒಸಗೆವರ್ಪ-<ಂತೆ: ಬಂದ ವಸ೦ತದೊಳ್‌: ಪಂಪಭಾ, ೫. 
೩೫ ವ) 

ಒಸಗೆವಳ್‌ - ಮಂಗಳವಾದ್ಯ (ಅಮರರ್‌ ಒಸಗೆವಜ್‌ೌ 


ಬಾಜಿಪಿನಂ: ಜಗನ್ನಾವಿ, ೩. ೬೯) 

ಒಸಗೆವಾತು - ಸಂತೋಷ ಸಮಾಚಾರ (ಪಾಂಡವರಂ ಇಕ್ಕಿದ 
ಒಸಗೆವಾತುಗಳಂ ಈಗಳೆ ಕೇಳಿಸುವೆಂ ಎಂದು 
ಸರೋಜನಿಳಯೆ ಎನ್ನ ಬರ್ಪನ್ನಂ ಅರಸನಂ ಅಗಲದೆ 
ವಿಕಸಿತಶತಪತ್ರಾತಪತ್ರದ ತಣ್ಣೆಟಲುಮ೦ ಕು೦ದಲೀಯದಿರು 
ಎಂದು ನಿಯಮಿಸಿ: ಪಂಪಭಾ, ೧೩. ೧೦೫ ವ) 

ಒಸಡು - ಹಲ್ಲುಗಳ ಆಧಾರದ ಮಾಂಸಖಂಡ (ಪಲ್ಲಿಂಗೆ ಪಾಲಂ 
ಬಿಟ್ಟೊಡೆ ಒಸಡೆಲ್ಲಮಂ ದೈವಂ ತಿಂದುದೆಂಬಂತೆ: 
ಧರ್ಮಾಮೃ, ೨. ೫೯ ವ) 

ಒಸರ್‌ - ಜಿನುಗು, ಸ್ರವಿಸು (ಎರಡು೦ ಬಂಚಂಗಳಿಂದ ಇಂಚರಂ 
ಒಸರ್ವಿನೆಗಂ ಕಿನ್ನರದ್ವ೦ಂದ್ವ೦ ಒತ್ತುತ್ತಿರೆ .. .. ಕಾದಂಬರಿಯಂ 
ಅವನಿಪಂ ಕಂಡನಾಗಳ್‌: ಕಾದಂಸಂ, ೫. ೬೬); 
ಜಿನುಗುವುದು (ಆತಂಗೆ ಅಪರಾಜಿತನೆಂದಿಟ್ಟಮರ್ದಿನೊಸರಂ 
ಪೆಸರಂ: ನೇಮಿನಾಪು, ೨. ೨೮) 

ಒಸರಾಜು - ಹಸಿತನ ಆರಿಹೋಗು (ಸವನಿಸೆ ಹಮ್ಮದಂ 
ನಡುಪಕಾಲ್‌ ಬೆವರಂ ಬಿಡುತಿರ್ಪ ಗಲ್ಲಂ ಉಣ್ಮುವ ನವಿರ್‌ 
ಎಚ್ಚು ಪಾಯ್ವ ಕಡೆಗಣ್‌ ಒಸರಾಜುವ ಬಾಯ್‌ ಜಗಟ್ಟು 
ತೋಹುವ ಪೊಜವಾಯೌೊಳುಚ್ಚಳಿಪ ತೆಳ್ಳದಂ ಇರ್ವರೊಳೊಪ್ಪೆ 
ನೋಡಿದರ್‌ ತವಕಿಪ ಕಣ್ಮಲರ್‌ ಸುಸಿಲನೊಪ್ಪಿಸೆ ಕಾವನುಂ 
ಇಚ್ಛೆಗಾರ್ತಿಯುಂ: ಕಬ್ಬಿಗಕಾ, ೨೫೯) 

ಒಸರ್ಚು - ಜಿನುಗು (ಚಂದಕಾಂತಕಲಶಂಗಳಂ 
ಮುಖಚಂದಸ್ನೇರ ಚ೦ದ್ರಿಕೆಯಿ೦ ಒಸರ್ಚಿ: ಚಂದ್ರಪ್ರಷು, ೧೧. 
೧೪೫ ವ) 

ಒಸರ್ತರ್‌ -  ಒಸರ್ಚು (ರಸಮೊಸರ್ತಪ್‌ ಪಣ್ಗಳ್‌ 
ಸಮಂತಿಟ್ಟಳಮಪ್ಪ ಆಮ್ರಪ್ರತಾನಂ ಬನದೊಳವಿರಳಂ 
ಶೋಭಿಸುತಿರ್ಪುದೆತ್ತಂ: ಕುಸುಮಾಕಾ, ೧. ೮೯) 

ಒಸರ್ದಾಣ - ನೀರುಕ್ಕುವ ಜಾಗ, ಒರತೆ (ಬೀಡೆವೋಗಿರ್ದ 
ತನ್ನೀರೊಸೆರ್ದಾಣಂ ಬಾವಿಯಾದತ್ತು: ಜಗನ್ನಾವಿ, ೧೭. ೬೨) 

ಒಸೆ - ಪ್ರೀತಿಸು (ಪೊಗಟೌಯನಾ೦ತಳ್‌ ಆವಳ್‌ ಆ ಸರಸತಿ 
ಕೂರೈೆಯಿ೦ದ ಒಸೆದು ಮಾಡುಗೆ ಕಬ್ಬದ ಬರ್ದಿನೇಟೌೌಯಂ: 
ಕಬ್ಬಿಗಕಾ, ೩); ಅನುಗ್ರಹಿಸು (ಬೀರವಟ್ಟಮ೦ ಆನಿರೆ ನೀಂ ಈ 
ಸೂತಸುತಂಗೆ ಎಡೆಗೊಂಡು  ಕೈವಾರದಿಂದ ಒಸೆದು 
ಇತ್ತೊಡಂ ಏನಾಯ್ತು: ಪಂಪಭಾ, ೧೨. ೪೩); ಹಿಗ್ಗು 

(ಸಹಜಭಕ್ತಿಯ ಭರದಿ೦ ಸುರಪತಿಯ ಬೆಸೆದಿ೦ ಒಸೆದಂ 

ಧನದಂ: ಆದಿಷು, ೭. ೩); ಪೀತಿಯಿಂದ (ಪುಟ್ಟುವುದುಂ 

ಧರ್ಮಮೊಡವುಟ್ಟಿದುದು ಈತನೊಳ  ಧರ್ಮನಂಶದೊಳ್‌ 

ಈತಂ ಪುಟ್ಟಿದನೆಂದಾ ಶಿಶುಗೊಸೆದಿಟ್ಟುದು ಮುನಿಸಮಿತಿ 

ಧರ್ಮಸುತನೆನೆ ಪೆಸರಂ: ಪಂಪಭಾ, ೧. ೧೨೨); ಮೆಚ್ಚು 

(ಒಸೆದು ಅರ್ಜುನಂಗೆ ಮುಂ ಕಳಶಸಂಭವಂ 

ಮಾನ್ಯಪದವಿಯ೦ ಮಾಡಿದೊಡಂ ಬೆಸುಗೆಗಿಡೆ ಪಾಟಿಗಿಡೆ 

ತನ್ನಸುವಂ ತೆಲ್ಲಟಿಗೆಗುಡುವ ತೆಆದೊಳ್‌ ಕೊಟ್ಟಂ: ಗದಾಯು, 

ಜ.0೫) 


ಒಸೆಯಿಸು - ಒಲಿಸಿಕೊ (ಜಲಕೇಳಿಯ ಬಿನದದೊಳೆ 
ಸತಿಯನವರೊಸೆಯಿಸಿದರ್‌: ಪುಷ್ಪದಂಪು, ೯. ೮೨) 
ಸಂತಸಗೊಳಿಸು (ಅವಿಭಕ್ತಸ್ನೇಹೆಯಂ ರೋಹಿಣಿಯಂ 
ಒಸೆಯಿಸಲ್‌  ಸೋಮಲೋಕಕ್ಕೆ ಎಟ್ಟಿಂದು 


ರಾಜೇಂದ್ರಚಂದಂ: ಕಾದಂಸಂ, ೮. ೭೦) 


ಒಳೆಂ - ಇದೆ (ಪ್ರಿಯಸತಿಯಾನನೇಂದುವೊಳ೦ ಇಂದುವೊಳಂ 
ಬಿದಿ ಮುನ್ನಂ ಆವುದಂ ನಯದೊಳೆ ನೋಡಿ ಮಾಡಿದಂ: 
ಪಂಪಭಾ, ೪. ೭೦) 


ಒಳಕತ್ತರ - ಮದ್ದಳೆ ಬಾರಿಸುವ ಒಂದು ರೀತಿ (ಅಳಗಂ 
ಸುಳಿಯಳಗಂ ಬೊಟ್ಟಳಂ ಕತ್ತರಮುಂ ಎಸೆವ 
ಪೊಳಕತ್ತರವಗ್ಗಳಿಸಿರೆ ನಾನಾ ಭೇದಂಗಳ ಪಹರಣಿ 
ತುಡುಕುಮೋಡಿಯಂ ಬಾಜಿಸಿದಂ: ಧರ್ಮಪ, ೨. ೨೩) 

ಒಳಕೊಂಡಿರ್‌ - ತನ್ನ ಪಾಡಿಗೆ ತಾನಿರು (ಏನನೆಂಬೆಂ 
ಅಂದೊಳಕೊಂಡಿರ್ಪುದಜೆಂದಂ ಆದುದೆನಗೀ 


ವಾಚಂಯಮಂ ಸಂಯಮಂ: ಆದಿಪು, ೩. ೪೧) 
ಒಳಕೊಳ್‌ - ಸೇರಿಸಿಕೊ (ಪೊನಲ್ಲಳ ಕೆಂಪು ಪಸುರ್ಪು ಕರ್ಪು 
ಬೆಳ್ಳು ಒಳಕೊಳೆ ಶಕ್ರಕಾರ್ಮುಕವಿಳಾಸಮಂ ಏನೆರ್ದೆಗೊಂಡು 
ಬೇಟದತ್ತಳಗಮಂ ಉಂಟುಮಾಡಿದುದೋ ಕಾಮನ 
ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫); 
ಸ್ವೀಕರಿಸು (ನೀಂ ತಲೆವೀಸದೆ ಉರ್ವರಾಶ್ರೀಯನಿದಾಗದೆನ್ನದೆ 
ಒಳಕೊಳ್‌: ಪಂಪಭಾ, ೧೪. ೧೭); ಜೊತೆಗೂಡು (ಇಷ್ಟರ್‌ 
ಬಾರಿಸಿದೊಡಂ ಮಾಣದೆ ದುಷ್ಪರನೊಳಕೊಂಡು ಕೆಟ್ಟರ 
ಕಥೆಗಳಂ ಪೇಲ್ವೆಂ ಕೇಳಿಂ: ಪಂಚತಂತ್ರ ೧೯೩ ವ) 
ಉಂಟಾಗು (ಒಳಕೊಂಡ ಪಂಚವಿಂಶತಿ ಮಳದಿಂದಂ ಪಿಂಗಿ: 
ತತ್ವರುಚಿಯ೦ ತಾಳ್ಗುಜ್ಜಳಗುಣಗಣಂ೦ಗಳಿಂದಂ ಬೆಳಗುಗುಮೀ 
ತೆಣದೆ ನಿನ್ನ ದರ್ಶನರತ್ನಂ: ಸುಕುಮಾಚ, ೬. ೪೬) 
ಸಹಿಸಿಕೊ (ಬಂದು ನಲ್ಲಂ ಮುನಿಸನೊಳಕೊಂಡು 
ಮುಖಮಂ ಮುಗುಳಗೆವೆರಸು ನುಡಿದು ಗೆ೦ಟಾದಂ: 


ಆದಿಪು, ೧೨. ೨೯ ವ); ಹೊಂದು (ಶಾಂತರೂಪಂ ಬಿಟ್ಟು 
ಬಿಟ್ಟು 


ಕ್ರೂರ ರೂಪಂ ಕೈಕೊಂಡು ನಗೆಯಂ 
ಮುಳಿಸನೊಳಕೊಂಡು: ಧರ್ಮಾಮೃ, ೭. ೩೭ ವ) 
ಒಳಗಾಗು - ಪಕ್ಕಾಗು (ವಿತ್ರಸ್ತಕರ್ಮರಿಪುವ ಜಗತ್ತೆಯದೀಪನ 
ಕಾಣೆಗೊಳಗಾದುದು ಲೋಕತ್ರಯಂ: ಆದಿಪು, ಪ; ೪೭), 
ಸಿಕ್ಕಿಹಾಕಿಕೊ (ಅವಚಜದೊಂದೆ ಪದ್ಮದೊಳೆ ನೇಲ್ಬು ಒಳಗಾದ 
ಅಳಿಗೆ ಎಮ್ಮ ವೃತ್ತಿ ಸಂಭವಿಸದು: ಆದಿಷು, ೧೧. ೧೩೦) 
ಒಳಗು - ಒಳಗಡೆ, ಮರ್ಮ, ಮನಸ್ಸು (ಒಗೆದ ಸುತಶೋಕದಿಂದ 
ಆವಗೆಯಂತೆ ಒಳಗು ಉರಿಯ ಭೋಂಕನೆ ಎರ್ದೆ 
ತೆಜಯಲ್‌ ಹಾ ಮಗನೇ ಎಂದು ಅಶುಜಲಾರ್ದಗಂಡಂ ಆ 
ಗಂಡಿನೊಡನೆ ಬಿಸುಟಂ ಬಿಲ್ಲಂ: ಪಂಪಭಾ, ೧೨. ೨೮) 
ಒಳಗುಮಾಡು - ಸೇರಿಸಿಕೊ (ಸಲೆ ಪೂತ ಚೂತಲತೆಯಂ 
ಒಳಗುಮಾಡಿ ಬಳಸಿದ ಮಾಧವೀಲತೆಯ ಬಳ್ಳಿವಳ್ಳಿಯ 
ಬಳ್ಳಿಗಾವಣದ ಮುಂದೆ: ಆದಿಷು, ೧೧. ೭೩ ವ) 


ಒಳನ್‌ - ಇದ್ದಾನೆ (ದೇಹದೊಳಗೆ ಆತ್ಮನದೇಕಿಲ್ಲ ಕಿರುಡಂಗೆ 
ತೋಜಅದೊಡೆ ಇಲ್ಲಪ್ಪುದೇ ವಸ್ತು ಭೇದಿಪಂಗೆ ಆತ್ಮನೊಳಂ: 
ಯಶೋಧಚ, ೪. ೨೭) 

ಒಳಪುಗು 
ಬಳ್ಳಳ ನೀಳ್ದಿರ್ದ ದಿಶಾಳಿ: ಪಂಪಭಾ, ೭. ೭೧) 


- ಓಳಹೊಗು (ಮುಗಿಲ ಬೆಳ್ಳೊಳಪೊಕ್ಕು ತಳ್ತೊಯ್ಯೆ 


೨೪೪ 


ಒಳಹೊಯ್‌ - ವಶಪಡಿಸಿಕೊ, ಒಳಗೆ ಹಾಕಿಕೊ (ಒಳಪೊಯ್ಯಲ್‌ 
ನಿನ್ನನಾ ಕನ್ನೆಯ ತುಖುಗೆಮೆಗಳ್‌: ಆದಿಪು, ೪. ೨೧) 

ಒಳವಗೆ - ಒಳಗಿನ ಶತ್ರು ಅರಿಷಡ್ವರ್ಗ (ಓಲವಗೆಗಳಂ 
ಆಜುಮ೦ ಅದಿರ್ಪಿದೈೈ ದೇವ ಮಗುಟ್ಬುಂ ಅವು 
ಕೂಡದವೋಲ್‌: ಲೀಲಾವತಿ, ೪. ೪೪) 

ಒಳರ್‌ - ಇದ್ದಾರೆ (ನೀನುಳ್ಳೊಡೆ ಎಲ್ಲರು೦ ಒಳರ್‌ ಎಮಗೆ 
ಏನುಂ ಅಟಲ್‌ ಮನದೊಳಿಲ್ಲ: ಪಂಪಭಾ, ೧೩. ೧೧) 

ಒಳರೆನಿಸಂ - ಇದ್ದಾರೆ ಎನ್ನಿಸೆನು, ಎಂದರೆ ಉಳಿಸುವುದಿಲ್ಲ 
(ಮುಳಿದಿಂತು ಬೆಸಸೆ ನಿಮ್ಮಡಿಯೊಳೆ ಮಾರ್ಕೊಂಡು ಎಂತು 
ನುಡಿವೆ೦ಂ ಉಸಿರೆ೦ ನಿಮ್ಮಂ ಮುಳಿಯಿಸಿದ ಸುರಾಸುರರುಮಂ 
ಒಳರೆನಿಸೆಂ: ಪಂಪಭಾ, ೧೨. ೧೩೧) 

ಒಳರೇ - ಇದ್ದಾರೆಯೇ, ಇಲ್ಲ (ದಿವಿಜರ್‌ ವಾಯುಪಥದೊಳ್‌ 
ಶಿತಾಸ್ತಂಗಳಂ' ಪೊಂಕಂಗಿಡಿಸೆ ಸುಗಿದಂ ಭಾರ್ಗವಂ ಇದೇಂ 
ಪ್ರಶಿಜ್ಞೌಗಾಂಗೇಯಂಗೆ ಅದಿರದೆ ಇದಿರ್‌ ನಿಲ್ಲನ್ನರೊಳರೇ: 
ಪಂಪಭಾ, ೧. ೮೦) 

ಒಳವು. - [೪ಉಳ್‌] ಉಂಟು, ಇವೆ (ಇನಿತಾನುಂ ಮತ್ತಮೊಳವು 
ಶೈವಾಗಮದೊಳ್‌: ಸಮಯಪ, ೧೦. ೮೧) 

ಒಳವೊಗು - ಒಳಪುಗು (ಸುಯೋಧನಂ ಎನಗೆ ಒಳ್ಳಿಕೆಯ್ದ 
ಕೃತಮಂ ಪೆಣಗಿಕ್ಕಿ ನೆಗಟ್‌ ಮಾಸೆ ನಣ್ಣಿನ ನೆವದಿಂದೆ 


ಪಾಂಡವರ೦ ಆಂ ಒಳವೊಕ್ಕಡೆ ನೀಮೆ ಪೇಸಿರೇ: ಪಂಪಭಾ, 
೯. ೬೮) 

ಒಳೆಸಾರ್‌ - ಒಳಹೊಗು (ಆಕುಳವ್ಯಾಕುಳರಾಗಿ ನಾಣಿ 
ಜಗುಟ್ಲೆರ್ವರುಂ ಅಂದು ಒಳಸಾರ್ದು ಪೋಪುದುಂ: 
ಆದಿಪು, ೩. ೮೯) 

ಒಳಸೋರ್‌ - ಕೈವಶವಾಗು; ಹಿ೦ಜರಿ (ಎಂತು ಇದಿರಾಂತೆ 


ಅಂತೆ ಕಲಿಯಾಗು ಒಳಸೋರದಿರ್‌ ಎಂದು ಭೀಮಂ 
ಓರಂತೆ ಕನಲ್ಲು ತಿಣ್ಣಂ ಇಸೆ: ಪಂಪಭಾ, ೧೦. ೯೮); ಜಾರು, 
ಕುಂದು (ನೆಚ್ಚಿನ ಎಲರ್‌ ಒಯ್ಯನೆ ಜಾಅದೆ ಬಂದ ಮಾವು 
ಬೀತು ಒಅಗದೆ ಗಂಡುಗೋಗಿಲೆಯ ಸೊರ್ಕು ಒಳಸೋಣದೆ 
ಸೈತೆ ಪೋಕುಮೇ: ಕಬ್ಬಿಗಕಾ, ೧೮೧); ಮರೆಯಾಗು, ಅಡಗು 
(ಕುಣಿವಿಂಡನೆಯ್ದಿ ಮೆಯ್ವಸ೦ ಒಳಸೋರ್ವಿನ೦ ಹಿಡಿದು 
ಗುಕ್ಕಿಸಲಾಅಳೆ: ಸಮಯಪ, ೯. ೧೧೩) 

ಒಳಜು. - ಕಿರಿಚು, ಅರಚು (ಉರಿ ಕೊಳೆ ದೆಸೆಗಾಣದೆ 
ದೆಸೆವರಿವರಿದು ಕುಜಂಗಳಂ ಪಡಲ್ವಡಿಸಿ ಭಯಂಬೆರಸು 
ಒಳೆಯ ನೆಗೆದುದಾ ವನ ಕರಿ ಶರಭ ಕಿಶೋರಕಂಠಗರ್ಜನೆ 
ಬನದೊಳ್‌: ಪಂಪಭಾ, ೫. ೯೧) 

ಒಳೆಂ - ಇದ್ದೇವೆ (ಇಟೆವೊಡೆ ನೆರವು ಒಳೆ೦ ಇನಿಬರುಂ ಇಳಿ 
ಕಲಹಮಪಾಯಬಹುಳಂ ನಯದತ್ತೆಅಗುವೊಡೆ ಸಂಧಿ 
ಹರಿಗನೆಳುಜುಗುಂ: ಪಂಪಭಾ, ೧೩. ೨೩) 

ಒಳ್ಳೆ - ಸುರತಕ್ರೀಡೆ (ಮಸೆವುದು ಮಾಸಲಿರ್ದ ಪಟವೇಟಮಂ 
ಇಚ್ಛೆಯ ಬಿಚ್ಚತಿಕ್ಕೆಯಂ ಹೊಸೆಯಿಪುದು ಒಳ್ಳೆಮಂ 
ನಡಪುತಿರ್ಪದು- 'ಧಾತುವಂ ಒಳ್ಳಿತೆಯ್ದೆ ಪಾಟಿಸುವುದು 
ಕೂಟದೊಳ್‌ ಕುಶಲನಪ್ಪುದು: ಶಾಂತಿಷು, ೮. ೯೧) 

ಒಳ್ಗಲಿ - [ಒಳ್‌--ಕಲಿ] ಒಳ್ಳೆಯ ಶೂರ (ಕಲಿಯನೆ ಪಂದೆ ಮಾಟ್ಬ 
ಒಳ್ಳಲಿಯಂ ಕಡುವಂದೆ ಮಾಲ್ಟ ತಕ್ಕನಂ ಪೊಲೆಯನೆ ಮಾಲ್ಪ 
ಮುಂ ಪೊಲೆಯನಂ ನೆಟ್‌ ತಕ್ಕನೆ "ಮಾಲ: ಪಂಪಭಾ, ೧೨. 
೯೨) 


ಒಳ್ಳುಡಿ - ಒಳ್ಳೆಯ ಬಾವುಟ (ಓಳಿದೋರಣಮಾಯ್ತು ಹಾರದ 
ಪಚ್ಚೆಸಾರದ ಮಾಲೆ ಸೌಧಾಳಿಯ ಒಳ್ಳುಡಿಯಾಯ್ತು ಚೀನದ 
ಸೂಯಿಯಾಣದ ಬಟ್ಟೆ: ಪಂಪಭಾ, ೧೪. ೧೫) 

ಒಳ್ಳುರುಳ್‌ ದ ಮಟ್ಟಸವಾದ ಕೂದಲು 
(ಮಂದರೋಪವನಸಂಭವಂ ನಯದಿನಾಡಿಸಿತ್ತಾಗಳ್‌ 
ಅಪ್ಸರಃಪ್ರಕರದ ಒಳ್ಗುರುಳ್ಳಳನದೊ೦ಂದು ಮಂದಾನಿಳಂ: 
ಪಂಪಭಾ, ೧೪. ೧೫) 

ಒಳ್ಳುಲ - [ಒಳ್‌+ಕುಲ] ಸತ್ಕುಲ, ಒಳ್ಳೆಯ ವಂಶದಲ್ಲಿ ಹುಟ್ಟಿದ 
(ಶಂಖದೊಳ್‌ ಪಾಲೆಆೌದಂತಿರೆ ಮಲಿನಮಿಲ್ಲದ ಒಳ್ಳುಲದ 
ಅರಸುಗಳಿರೆ ನೀನು೦ ಅಗಪೂಜೆಯಂ ಆಂಪಾ: ಪಂಪಭಾ, 
೬. ೫೦) 

ಒಳ್ಳೊಡೆ - ಒಳ ತೊಡೆ (ಒಡ್ಡಿದ ಪೆರ್ಮೊಲೆ ತೆಳ್ಪಸಿಜ್‌ ಕರಂ 
ನೆಜ್‌ದ ನಿತಂಬ ಇಂಬುವಡೆದ ಒಳ್ಳೊಡೆ ನೆಕ್ಕರವದ್ದೆ ತಾನೆ 
ಪೋ ಕಿಖದೊಡೆ ಎಂದು ಧಾತ್ರಿ ಪೊಗಟ್ಲುಂ: ಪಂಪಭಾ, ೧. 
೧೦೮) 

ಒಳ್ಳುಡಿ - ಒಳ್ಳೆಯ ಮಾತು (ಒಳ್ನುಡಿಗೇಳ್ಬೊಡ೦ ಇಂಪನಾಳ್ಪ 
ಗೇಯಂ ಕಿವಿವೊಕ್ಕೊಡಂ ..... ನೆನೆವುದೆನ್ನ ಮನಂ ಬನವಾಸಿ 
ದೇಶಮಂ: ಪಂಪಭಾ, ೪. ೩೦) 

ಒಳ್ಳುಡಿಕಾಣ - ಒಳ್ಳೆಯ ಮಾತುಗಾರ (ಕಾಜಕ್ಕೆ: ನಡೆವಳಿಕಾಜಂ 
ನೀಣ೦ ಪಗೆಕಾಅ೦ ಪಾಟಕಾಅಂ ಒಳ್ಳುಡಿಕಾಣಂ: ಶಬ್ದಮದ, 
೨೧೦ ಪ್ರ ೧) 

ಒಳ್ಳನಾಳ್‌ - ಒಳ್ಳೆಯತನ ಅಥವಾ ಸೊಗಸನ್ನು ಹೊಂದು 
(ಅಪೂರ್ವ ಶುಭಲಕ್ಷಣ ದೇಹದೊಳ್ಳನಾಳ್ಬು ಸಂದ ಅಹಿಕಟಕ 
ಪ್ರಸಾದದೆ ಮನೋಜನುಮಂ ಗೆಲೆವಂದನಾಗಳುಂ: ಪಂಪಭಾ, 
೧.೪) 

ಒಳ್ಳು - ಒಳ್ಳೆಯದು (ವಂಚನೆಯೆಲ್ಲಿಯು೦ ಒಳ್ಳು ಮಾಡದು 
ಕಡೆಯೊಳ್‌: . ಯಶೋಧಚ, ೩. ೧೧) ಚೆಲುವು 
(ಪಿಡಿದೆಡಗಯ್ಯ ಚಾಮರದದಕ್ಷಿಣಹಸ್ತದ ಪದ್ಮದ ಒಳ್ಳು ಒಡಂ 
ಬಡೆ: ಪಂಪಭಾ, ೩. ೯೯); ಒಳಿತು (ಅವನೀನಾಥನ ಗೆಯ್ದ 
ಪೊಲ್ಲಮೆಗ೦ ಎನ್ನ ಒಳ್ಳಿ೦ಂಗ೦ ಇಂ ಸಕ್ಕಿಯಾಗಿ ಅವಂ 
ಈವಂತುಟಂ ಅದಂ ಬಲ್ಲಂತು ಕಾಲ್ಗುತ್ತಿ ನೋಡು: ಪಂಪಭಾ, 
೯. ೨೬) ಸಾರ, ತಿರುಳು (ಕನ್ನಡದೊಳಿನ ನುಡಿಯಂ 
ಮುನ್ನಿದಳೊಳೆ ನೋಡಿ ತಿಳಿದುಕೊಳ್ಳುದು ಚದುರಂ: 
ಕಬ್ಬಿಗಕಾ, ೭); ಮೇಲ್ಮೆ (ಚಕ್ರವರ್ತಿಯುಮಂ ಪೆರ್ಚಿಸಿದೊಳ್ಳು 
ನಿನ್ನೊಳೆಸೆಗುಂ ಶ್ರೀದಾನಚಿಂತಾಮನೀ: ಅಜಿತಪು, ೧೨. 
೧೧) 

ಒಳ್ಳುಗೊಳ್‌ - ಒಪ್ಪಿಕೊ (ಅನ್ನೆಗಂ ಮುನ್ನಮೆ ರಾಜ್ಯಮಂ 
ಒಳ್ಳುಗೊಳ್ಗ ಬಟೆಕ್ಕೆ ಕಳಿಪುವೆನೆನೆ: ಕರ್ಣನೇಮಿ, ೪. ೧೧೩ 
ವ) 

ಒಳ್ಳೊಗ - ಚೆಲುವಾದ ಮುಖ (ಸೊಗಯಿಸಿ ಬಂದ ಮಾಮರನೆ 
ತಳ್ಳ ಎಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ಪ 
ಕೋಗಿಲೆಯೆ ಪಾಡುವ ತುಂಬಿಯೆ ನಲ್ಲರ ಒಳ್ಳೊಗಂ 


ನಗೆಮೊಗದೊಳ್‌ ಶಪಳಂಚಲೆಯೆ ಕೂಡುವ ನಲ್ಲರೆ 
ನೋಟಾಡೆ: ಪಂಪಭಾ, ೪. ೨೮) 
ಒಳ್ಳರಕೆ -  [ಒಳ್‌*ಪರಕೆ] ಒಳ್ಳೆಯ ಆಶೀರ್ವಾದ 


(ರಜಂಬೊರೆದಳಿಮಾಲೆ ಮಾಲೆಯನೆ ಪೋಲೆ ಪಯೋಜಜ 
ಪಾರ್ವತೀಶರ ಒಳ್ಳರಕೆಯನಾಂತು: ಪಂಪಭಾ, ೧೨. ೨೨೧) 


೨೪೫ 


ಒಳ್ಳರಿಜು - [ಒಳ್‌-+ಪರಿಜು] ಒಳ್ಳೆಯ ಆಕಾರ, ಸುಂದರ ದೇಹ 
(ಬಾನ್ನವಿರಂ ಒಳ್ಳರಿಜಂ ತಳೆದೊಪ್ಪಿ ತೋಜೆದಂ: ಶಬರಶಂ, 
೫. ೯) 

ಒಳ್ಳಾತು - ಒಳ್ಳೆಯ ಮಾತು (ಅಕ್ಕರಗೊಟ್ಟಿಯುಂ ಚದುರರ 
ಒಳ್ಳಾತು೦ ಕುಳಿರ್‌ ಕೋಟ್ಟ ಜೊಂಪಮುಂ ಏವೇಟ್ಟುದನುಳ್ಳ 
ಮೆಯ್ಸುಕಮುಂ: ಪಂಪಭಾ, ೪. ೩೧) 

ಒಳ್ಳೆಂಡಿರ್‌ - ಸುಂದರ ಹೆಣ್ಣು (ಕುಡುಮಿಂಚಂ ಮಸೆದನ್ನರಪ್ಪ 
ಪಲರ್‌ ಒಳ್ಳಂಡಿರ್‌ ಮನಂಗೊಂಡು ಬಂದೊಡಮಾ 
ರಾಜಕುಮಾರನೊಲ್ಲದೆ: ಆದಿಷು, ೩. ೧೨) 

ಒಳ್ಳೆಸ - ಚೆನ್ನಾದ ಸೇವೆ (ಪತ್ತಿದಂಗನೆಯರ ಒಳ್ಳೆಸಕೆಯ್ವ 
ಅಮರೇಂದ್ರ ರಾಗಸಂಪತ್ತು ಮನಂಗೊಳುತ್ತುಮಿರೆ: ಆದಿಪು, 
೮. ೬೧) 

ಒಳ್ಳೊಕ್ಕು ನಿಲ್‌ - ಬಲವಾದ ಆಶ್ರಯ ಪಡೆದಿರು (ಇದಿರೊಳ್‌ 
ನಿಂದೊಡೆ ವಜ್ರಿ ಸೈರಿಸಂ ಇರಲ್ವೇಡ ಎಮ್ಮ ಒಳ್ಳೊಕ್ಕು ನಿಲ್‌ 
ನೀನೆಂದು ಕಡಂಗಿ ಕಾಲ್ವಿಡಿವವೊಲ್‌: ಪಂಪಭಾ, ೪. ೨೪) 

ಒಳ್ಳಕ್ಕರಿಗ - ಶ್ರೇಷ್ಠ ವಿದ್ವಾಂಸ (ಭಾವುಕರ್‌ ಏಕಜೆದು ಮಾಣರ್‌ 
ಒಳ್ಳಕ್ಕರಿಗರ್‌: ಸಮಯಪ, ೯. ೭೪) 

ಒಳ್ಳನುರಿ - [ಗಾಯ] ಭಗಭಗ ಉರಿ (ಒಳ್ಳನುರಿವ ಪುಣ್ಗಳೊಳ್‌ 
ಕ್ಲಾರವಾರಿಗಳನೆಜ್‌ದೊರಸಿ ಕರ್ಚುವರುಂ: ಆದಿಷು, ೫. ೮೫ 
ವ) 

ಒಳ್ಳನೆ - ಸುಮ್ಮನೆ (ಒಳ್ಳನುರಿವ ಪುಣ್ಗಳೊಳ್‌ ಕ್ಷಾರವಾರಿಗಳಂ 
ಎಆೌದೊರಸಿ ಕರ್ಚುವರುಂ: ಆದಿಹು, ೫. ೮೫ ವ) 

ಒಳ್ಳರ್ಚನೆ - ಉತ್ತಮ ಪೂಜಾಸಾಮಗ್ರಿ (ಕೂಸಿಂಗೆ ಕುತ್ತವಾದೊಡೆ 
ದೇಶದ ಬಳರಿಯರ್ಗೆ ಕುಡುವರ್‌ ಒಳ್ಳರ್ಚನೆಯಂ: 
ಸಮಯಪ, ೫. ೯೯) 

ಒಳ್ಳಲಗು - ಹರಿತವಾದ ತುದಿ (ಅಣ್ಮು ಅಣ್ಮು ಎ೦ದು ಒಳ್ಳಲಗಿನ 
ಶರತತಿಯಿ೦ ಕೊಳ್ಳ ಕೊಳ ಎಂದು ಅ೦ಗರಾಜ೦ ಅಸುರನಂ 
ಎಚ್ಚಂ: ಪಂಪಭಾ, ೧೨. ೧೨) 

ಒಳ್ಳಾನೆ - ಒಳ್ಳೆಯ ಆನೆ (ಪಟ್ಟಂಗಟ್ಟಿದ ಇಳಾಧಿನಾಥರೆ 
ಪಯಿಂಛಾಸಿರ್ವರ್‌ ಒಳ್ಳಾನೆಗಳ್‌ ಪಟ್ಟಂಗಟ್ಟಿದುವು ಒಂದು 
ಲಕ್ಕ ತುರಗಂ ಪತ್ತೆಂಟು ಲಕ್ಕಂ: ಪಂಪಭಾ, ೧೦. ೧೧೭) 

ಒಳ್ಳಾರ - ಒಳ್ಳೆಯ ಮಾಲೆ (ಚಂಪಕದ ಒಳ್ಳಾರಂಗಳಂತೆ 
ದೀಪಿಕಾಸಹಸ್ರಂಗಳ್‌ .. . ಮಾರ್ಪೊಳೆಯುಂ: ಕಾದಂಬ, ೩. 
೫೧ ವ) 

ಒಳ್ಳಾಳ್‌ - ಒಳ್ಳೆಯ ಶೂರ (ಕಿರಾತರಾಜರ್‌ ತಮ್ಮ ಉಳ್ಳಾಳುಮಂ 
ಉರ್ಕಾಳುಮ೦ ಒಳ್ಳಾಳುಮ೦ ಒಡಗೊಂಡು ಬಂದು 
ತಾಗಿದರಾಗಳ್‌: ಜೀವಸಂ, ೩. ೪೦ 

ಒಳ್ಳಿಕೆಯ್‌ - ಒಳಿತನ್ನು ಮಾಡು (ಘೋರವೀರ ತಪಮೆಂಬಿನಂ 
ನೆಗಟ್ಟು ತತ್ಸಚಿವೋತ್ತಮ೦ ಒಳ್ಳಿಕೆಯ್ದಂ: ಆದಿಷು, ೨. ೬೧) 

ಒಳ್ಳಿದ - ಒಳ್ಳೆಯವನು (ಮದೆವಳ೦ ಪೋಗಲ್ವೇಟ್ಟು ಪೂಜಿಸಿ 
ಕಟೆಪಿದೊಡೆ ಆಕೆಯುಂ ತನ್ನ ಮನೆಗೆ ಪೋದಳ್‌ ಇಂತು 
ಅವರ್‌ ಒಳ್ಳಿದರಾದರ್‌: ವಡ್ಡಾರಾ, ಪು ೧೭, ಸಾ ೬) 

ಒಳ್ಳೆ - ವಿಷವಿಲ್ಲದ ಹಾವು (ಪಡೆವಳ್ಳಂ ಗಡಂ ಆ ಬಲಕ್ಕೆ ದಲೆ 
ದೃಷ್ಟದ್ಯುಮ್ನನೆಂಬ ಒಳ್ಳೆ ಆ ಪಡೆಯೊಳ್‌ ಗಂಡನುಂ ಆ 
ಮೊಲಂ ದುಪದನುಂ ಪೇರೊಟ್ಟಿ ಆ ಮತ್ತನುಂ ಗಡಂ: 
ಪಂಪಭಾ, ೧೦. ೪) 


ಒಅಂಟ - ಒರಟ, ಗಡುಸಾದವನು (ಆಗಳ್‌ ಅಂಗರಾಜಂಗೆ 
ಶಲ್ಯಂ ಕಿನಿಸಿ ಮುಳಿಸಿನೊಳೆ ಕಣ್ಗಾಣದ ಇಂತಪ್ಪ ಏಕಗ್ರಾಹಿಗ೦ 
ಒಅಂಟಂಗಂ ರಥಮಂ ಎಸಗೆ೦ ಎಂದು ವರೂಥದಿಂದ 
ಇಟೆದು ಪೋಗೆ: ಪಂಪಭಾ, ೧೨. ೨೦೫ ವ) 

ಒಅಂಟು - ಮೊಂಡುತನ (ನೀನೆ ಜೆಟ್ಟಿಗನೈ ಮುನ್ನಿನ 
ಒಳಿಂಟುವೇಡ ಮಗನೇ  ಕೈಕೊಳ್‌ ಧರಾಭಾರಮಂ: 
ಪಂಪಭಾ, ೧. ೮೧) 

ಒಅಂಟುತನ - ಒರಟುತನ, ಬಿರುಸು (ನಿನ್ನ ಒರಂಟುತನಂ 
ಕೈಗಟೆವಾಯ್ತು ಅದಪ್ಪೊಡೆ ಮಹಾಭಾರಾವತಾರ೦ 
ರಣೋದ್ಯತನಾಗು ಎಂಬುದ೦ ಎಮ್ಮಂ ಅನ್ಯರವೊಲೇಂ ನೀಂ 
ಪ್ರಾರ್ಥಿಸಲ್ವೇಟ್ಟುದೇ: ಪಂಪಭಾ, ೧೦. ೧೦) 

ಒಜ೦ತೆ - ಒರತೆ, ನೀರ ಬುಗ್ಗೆ (ದೂರ ಪೆರ್ಬಾವಿಯ ಒಅಂತೆ 
ತೋಡುವಿನೆಗಂ ತಳಕೋಡಿದುದಾ ನಿದಾಘದೊಳ್‌: ಸೂಕ್ತಿಸು, 
೧೦. ೯೦) 

ಒಛಿಗು - ಮಲಗು (ಅಂತು ಶರಪ೦ಜರದೊಳ್‌ ಒಅಗಿಯುಂ 
ಒಡಲಿಂ ಪತ್ತುವಿಟ್ಟು ಪೋಪ ಜೀವಮಂ ಪೋಗಲೀಯದೆ: 
ಪಂಪಭಾ, ೧೧. ೪೭ ವ): ನಿದ್ದೆ ಹೋಗು (ಒಅಗು- 
ಸುಪೌ: ಶಬ್ದಮದ, ಧಾ ೯೬) 

ಒಳತೆ - ಚಿಲುಮೆ (ಮಿಜುಗುವ ಬೆಳತಿಗೆಗಣ್ಣೊಣರ್‌ 
ಒಅತೆಯ ಜಲದೊಳಗೆ ಪೊಳೆಯೆ: ಲೀಲಾವತಿ, ೬. ೪೩) 

ಒಅಲ್‌ - ಪ್ರೀತಿಸು (ಇಂದನರೇಂದ್ರವಂದ್ಯನ೦ ಒಅಲ್ಬು 
ಎತ್ತಾನುಮೋರೊರ್ಮೆ ಚಿಂತಿಸಿದೊ೦ಗ೦ ಪವಣಿಲ್ಲ ಪುಣ್ಯಂ: 
ಆದಿಪು, ೧. ೩೭); ಸ್ನೇಹ ತೋರು (ಒಜಲ್ದು ಮಜುಗಿ 
ಕಾತರಿಸುತ್ತುಂ ಮನದೊಳ್‌ ಸೈರಿಸಲಾಜ”ಂ: ಕವಿರಾಮಾ, ೨. 
೮೩); ಕೂಗು (ಅವಿರಳಮಾಗೆ ಕಾಂತಮಣಿದರ್ಪಣಮಂ 
ಬೆಳಪಂದದಿಂ ಮಹಾಕವಿಗಳ್‌ ಒಜಲ್ಬು ತಿರ್ದುಗೆ 
ವಚೋವನಿತಾಕಚಬಂಧಮಂ: ಮಲ್ಲಿನಾಪು, ೧. ೨೪) 

ಒಣಲ್ಲು - ಧ್ವನಿಮಾಡು (ಮಣಿಕಂಠನಾದಂ ಒಲ್ಲೆ ಸೇಸೆಯಂ 
ತಳಿದರ್‌ ಅನಂಗಜಂಗಮಲತಾಲಲಿತಾಂಗಿಯರ್‌: ಪಂಪಭಾ, 
೪, ೫೯) 

ಒಿಲ್ಲಂ - ಪ್ರೀತಿಸಿದವನು (ಒಐಲ್ಲನೆಂದು ಕೂರ್ತಂ: ಶಬ್ದಮದ. 
ಪ್ರಸಾ, ೪೧) 

ಒಣದಬ್ಕಿರ್ತು - ಮುದ್ದಿನಿಂದ (ಬಾಲಾರ್ಕನಂ ಪೋಲ್ತು 
ಭಾಸುರತೇಜೋಧಿಕನಪ್ಪ ಬಾಳನಂ ಒಅಿಲ್ಬಟ್ಟರ್ತು 
ನೋಡುತ್ತುಂ: ಆದಿಷು, ೭. ೪೪) 

ಒಳಿವು - ಊಟೆ, ಒರತೆ (ಮೇರುವ ಪೊಂ ಕಲ್ಪಾಂಫ್ರಿಪದ 
ಆರವೆ ರಸದ ಒಅವು ಪರುಸವೇದಿಯ ಕಣಿ 
ಭಂಡಾರದೊಳ್‌ ಉಂಟಿನೆ ಕುಡುವ ಅನಿವಾರಿತ ದಾನಕ್ಕೆ 
ಪೋಲ್ಡರಾರ್‌ ಬದ್ದೆಗನಂ: ಪಂಪಭಾ, ೧. ೨೮) 

ಒಜವುಗಣಜ* - ಬುಗ್ಗೆಯಂತೆ ಚಿಮ್ಮು (ಭೂಗೆ ಒಲ್ಲು 
ಒಳಿವುಗಳ್‌ಯಲ್‌ ಆ ಗೋಸ್ತನಿ ನಾಮಂ .. .. ಸದ್ರಸಮನೆ 
ಸುರಿಯುತ್ತಿರ್ಪ ಪಣ್ಣೊ೦ಚಲಂ: ಕುಸುಮಾಕಾ, ೧. ೯೩) 

ಒಜವುದೋಡು - ಒರತೆಯನ್ನು ತೋಡು (ಸುಧಾಂಬುಧಿ 
ದೊರೆಕೊಂಡೊಡೆ ಏಂ ಒಐವುದೋಡುವರೇ: ನೇಮಿನಾಪು, 
೧. ೪೯) 

ಒಅಕಿ - ಸ್ರವಿಸು (ಸೋಂಕಿನೊಳ್‌ ಒಜ್‌ವ ಇಂದುಕಾಂತ 
ಮಣಿಪುತ್ತಿಕೆಯಂದದಿಂ ಒಪ್ಪಿ ತೋಟಿದಳ್‌: ಆದಿಹು, ೪. 
೪೯); ಕತ್ತಿಯ ಕವಚ (ಪಿಡಿಕೆಯ್‌ ತೀವಿದ ಕೂರ್ಗಣೆ 


ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಲ” ಕರ್ಪಿಡಿದ 
ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳೆ ಧನುರ್ಧರರ್‌ 
ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧) 

ಒಜಕಿಗಾಜಿ - ಒಳ*ಯನ್ನು ತಯಾರಿಸುವವನು (ವಾದಿ ವಾಗ್ಮಿ 
ಪಾಠಕ ಸುಭಟ ಶ್ರೇಣಿಗಳ ಒಜ್‌ಗಾಣರ್‌ ಅವರ್‌ ಸಾಣೆಯಂ 
ಮೊದಲಾದ ಶಿಲ್ಲಿಗಳ್‌ ಪೊಣಮಟ್ಟರ್‌: ಸೂಕ್ತಿಸು, ೧೮. ೨೬) 

ಒಣಅಕಿದುರ್ಚು - ಒಲೆ ಸ್ರವಿಸು (ಮಹೋರಗನೆಯ್ದೆ 
ಪಲ್ಗಳರ್ದೊಡೆ ಕಿಡಿವೀಟ್‌. ನೆತ್ತರ್‌ 
ಕೊಂಡುದು ತತ್ತಪಸ್ಥಿಯಂ: ಆದಿಷು, ೨. ೪೦) 

ಒಳಿಕಹು - ಸ್ರವಿಸುವಿಕೆ (ನಿಚ್ಚಂ ಪಗಲ್‌ ಇನಕಾಂತದಕಿಚ್ಚಂ 
ಇರುಳ್‌ ಚಂದಕಾಂತದ ಒಆೌಪಮ ಪಡೆದು: ಅಜಿತಹು, ೯. 
ಬಬ! 

ಒಅಕಿವಾಯ್‌ - ಜೊಲ್ಲು ಸುರಿಸುವ ಬಾಯಿ (ಪಣೆದಲೆ 
ಕುಟೆನೊಸಲ್‌ ಅಟೆಗಣ್‌ ಒಆೌವಾಯ್‌ ಹಪ್ಪಳಿಕೆ ಮೂಗು: 
ಯಶೋಧಚ, ೨. ೩೮) 

ಒಅಕಿವೋಗು - ಸೋರಿಹೋಗು (ಮೇರೆಗಟೆದ ಬಜೆಕಾರ 
ಸೈರಣೆಯು೦ ಒಜ್‌ವೋಗದಿರವು: ಅನಂತಪು, ೧೧. ೩೨ ವ) 

ಒಬ್ಕು - ಪ್ರವಹಿಸು, ಹರಿದು ಹೋಗು (ಜಲಜಲನೆ ಒಟ್ಕುತಿರ್ಪ 
ಪರಿಕಾಲ್‌ ಪರಿಕಾಲೊಳ್‌ ಅಳುರ್ಕೆಗೊಂಡ ನೈದಿಲ ಪೂ... 
ಸಿರಿ ನೋಡುಗುಮಾ ವನಾಂತರಾಳದೊಳ್‌: ಪಂಪಭಾ, ೧. 
೫೨) 

ಒಟ್ಕುಡಿಯದ - [ಒಟ್ಕು-ಉಡಿಯದ] ನಿಲ್ಲದ (ಬಿಡದೆ ಅಟಲ್ವ 
ಬಂಧುಜನದ ಒಟ್ಕುಡಿಯದ ಕಣ್ಣೀರ ಪೂರಂ ಆ ಪ್ರೇತಮಂ 
ಓಗಡಿಸದೆ ಸುಡುವುದು ಗಡ೦ ಇನ್ನುಡುಗುವುದೀ ಶೋಕಮಂ 
ಸರೋಜದಳಾಯತಾಕ್ಷೀ: ಪಂಪಭಾ, ೨. ೨೮) 

ಒಟ್ಕುಡಿವೋಗು - [ಒಟ್ಕು-ಉಡಿ-ಪೋಗು] ಪ್ರವಾಹ ನಿಲ್ಲು 
(ಸಮಸಂದ ಅಟ್ಟಆ್‌ ಅಲಂಪನೀಯೆ ಶಯನಂ 
ಘರ್ಮಾಂಬುವಿಂ ನಾನೆ ಮುನ್ನಮೆ ನಾಣೊಲ್ಕುಡಿವೋಗಿ 
ಸೂಸುವ ಪದಂ ಗ೦ಗಾ೦ಬುವ೦ ಪೋಲೆ: ಪಂಪಭಾ, ೪. 
೧೦೯) 

ಒಲ್ಲು - ಗುಂಪು ಸೇರು (ಒಟ್ಲು-ಸಮ್ಮೇಲನೇ: ಶಬ್ದಮದ, ಧಾ 
೯೭) 


ಒಳ್‌ದುರ್ಚುಗೆ 


ಓ 


ಓ - ಪ್ರೀತಿಸು (ಧರಾಭರಮನಶೇಷಮಂ ನಿಜತನೂಭರ್ಗೆ ಓವದೆ 
ಪಚ್ಚುಕೊಟ್ಟು; ೯. ೭೫); ಓ ಎಂದು ಉತ್ತರಿಸು; ಸಲಹು 
(ಆವ ಅಲರುಂ ಪಣ್ಣುಂ ಬೀತು ಓವುವು ಗಡ ಬೀಯವಲ್ಲಿ 
ಮಲ್ಲಿಗೆಗಳು೦ ಇಮ್ಮಾವುಗಳು೦ ಎಂದೊಡೆ ಇಂ ಪೆಜತಾವುದು 
ಸಂಸಾರಸಾರಸರ್ವಸ್ವಫಲ೦: ಪಂಪಭಾ, ೧. ೫೫); 
ಉಪಚರಿಸು (ವಿಕ್ರಾಂತತುಂಗ೦ ಇರ್ಪನ್ನೆಗಂ ಇತ್ತಲ್‌ 
ಎರಡುಂ ಪಡೆಯ ನಾಯಕರ್‌ ಅಟಿಯೆ ನೊಂದ ತಮ್ಮ 
ಅಣುಗಾಳ್ಗ್ಳಳ  ಕೊಂಡಾಟದಾನೆಗಳ ನಚ್ಚಿನ ಕುದುರೆಗಳ 
ಪುಣ್ಗಳಂ ಉಡಿಯಲು೦ ಓವಲು೦ ಮರ್ದುಬೆಜ್ಜರುಮಂ 
ಅಟ್ಟುತ್ತುಂ: ಪಂಪಭಾ, ೧೧. ೨ ವ) 

ಓಂಕಾರ - ಪ್ರಣವಾಕ್ಷರ (ಕಾಲಾಂತಕಂ ಶಂಕರನೋಂಕಾರಂ: 
ರಾಜಶೇವಿ, ೧೪. ೧೫೩): ಆರಂಭಮಂಗಳ ಮತ್ತು 


ಅಂತ್ಯಸೂಚಕೆ (ಆರಂಭಮಂಗಳಾದಿಯೊಳ್‌ ಓರಂತೆ 
ಓಂಕಾರಂ: ಅಭಿಧಾವ, ೩. ೧. ೧೧೨) 
ಓಂತಿ - ಓತಿಕೇತ (ನರಿ ನಾಯ್‌ ಬೆಕ್ಕು ಓಂತಿ .. .. ಕಾಲ್ಕ್ಯೋಟೆ 


ಎಂಬ ತಿರಿಕವ್ರಾತಂಗಳೊಳ್‌ ಸಂಭವಿಸಿ; ಧರ್ಮಾಮೃ, ೧೩. 
೧೦೩) 
ಓ ಹಿ - ಕಾಪಾಡಿ ಕಾಪಾಡಿ (ಆವರಿಸಿತ್ತೊ 
ನಭೋಂತರ್ಭೂವಿವರಮಂ ಅಮರ್ದಿನೆಸಕಂ ಎನೆ 
ಬಿರಯಿಗಳ್‌ ಓ ಓ ಇದು ಮದನನ ಸೋದನದೀವಿಗೆಯಿನೆ 
ತೊಳಗಿ ಬೆಳಗಿದುದು ತುಹಿನಕರಂ: ಪಂಪಭಾ, ೪. ೫೨) 
- ಆಶ್ರಯ, ಮನೆ (ಎಲೆ ವಿದ್ಯಾಧರನಾಥ ದೇವಿ ಪಡೆದಳ್‌ 
ಭೂಭಾನುವಂ ಸೂನುವಂ ಲಲಿತಾಗಣ್ಯವರೇಣ್ಯ 
ಲಕ್ಷಣಮಣಿವ್ರಾತ ಓಕನಂ ತೋಕನಂ: ಶಾಂತೀಶ್ವಪು, ೪. 
೪೪); ಸ್ಥಾನ (ಓಕಂ ಸ್ಥಾನಮುಂ ಆಗರಮುಂ ತಾನಕ್ಕುಂ: 
ಅಭಿಧಾವ, ೩. ೧. ೨೦) 


ಓಕ 


ಓಕರಿಸು - ಕಾರು, ವಾಂತಿಮಾಡು (ಓ ಎಂದು ಓಕಟಿಸಿ 
ನರೇ೦ದ್ರನ ಮೇಲೆ ಕಾಣಿದನಾಗಳ್‌: ಧರ್ಮಾಮ್ಮ, ೪. ೧೦೦) 

ಓಕಃಪ್ರಾಂಗಣ - ಮನೆಯ ಅಂಗಳ (ಮಣಿಹರ್ಮ್ಯಶ್ರೇಣಿ 
ಕೇಳೀವನವಿಳಸಿತ ಮಾನವ್ಯಪುಷ್ಟೋಹಾರೋಲ್ಬಣ 
ಓಕಃಪ್ರಾಂಗಣ೦ ಸಸ್ಮಿತ ಸರಸಿಜ ಕಾಸಾರಂ: ಶಾಂತೀಶ್ವಪು, 
೧೩. ೧೬೧) 

ಓಕುಳಿ - ಬಣ್ಣದ ನೀರು (ಮುತ್ತಿನ ಪಚ್ಚೆ ಮಾಣಿಕದ ವಜ್ರದ 
ಕೇಟಿಯೊಳ್‌ ಒಂದಿ ಸಾಂದಿನೊಳ್‌ ಕತ್ತುರಿಯೊಂದು 
ಕೋಟ್ಸೌಸಲೊಳ್‌ ಓಕುಳಿ ಚಂದನ ಗಂಧವಾರಿಯೊಳ್‌ 


ಸುತ್ತಲು೦ ಅಟ್ಕ್‌ಜಂ ಪಡೆವ ಗೇಯದ ಪೆಂಪಿನ ಅಲಂಪಂ 
ಆರ್ಗ೦ ಆರ್ತಿತ್ತುದು ಪಟ್ಟಬಂಧ ಮಹೋತ್ಸವಂ ಆ 
ಪಡೆಮೆಜ್ಜೆ ಗಂಡನಾ: ಪಂಪಭಾ, ೧೪. ೨೦) 

ಓಗಂಬಾಡು - ಸುಪ್ರಭಾತ ಹಾಡು (ನಿನಗೆ ಓಗಂಬಾಡುವ 
ಯುವತಿನಿಕಾಯದ ದನಿಗೆ ಸೆಣಸುವಂತೆವೊಲ್‌ 
ಮೊರೆವುವಳಿಗಳ ಬಳಗಂ: ಆದಿಪು, ೧೨. ೫೦) 

ಓಗಡಿಸು - ಹಾಳಾಗು (ಮೂರ್ಯಜಡಜನಾರಣ್ಯದೊಳ್‌ ಇಂಪು 
ಓಗಡಿಸಿದ ಕವಿಶಬ್ದಮದು ಏಗೆಯ್ದುದು  ಅರಣ್ಯರುದಿತಂ 
ಬಗೆವಾಗಳ್‌: ಆದಿಷಪು, ೧. ೨೩); ಬೇಸರ ತೋರು 
(ಪೂಮಾಲೆಯಂ ಓಗಡಿಸದೆ ಕುಡುವಮರಿ ಕಲ್ಲಲತೆಯಂ 
ಪೀಲ್ತಳ್‌: ಆದಿಪು, ೭. ೧೧); ಹಿ೦ಜರಿ (ನಡೆಯೆ ಚಟುಳತೆಗೆ 
ಕಣೆಯಂ ಸಡಿಲ್ದೊಡೆ ಅದಂ ಎಡದ ಕೆಯ್ಯೊಳ್‌ ಓಸರಿಸುತ್ತುಂ 
ನಡೆದು ಗವಾಕ್ಷಂಬರಂ ಓಗಡಿಸದೆ ನವವರನಂ ಅಬಲೆ 
ನೋಡಿದಳೊರ್ವಳ್‌: ಶಾಂತಿಷು, ೬. ೯); ಅಸಹ್ಯಪಡು 
(ಬಿಡದೆ ಅಟಲ್ವ ಬಂಧುಜನದ ಒಟ್ಕುಡಿಯದ ಕಣ್ಣೀರ 
ಪೂರಂ ಆ ಪ್ರೇಶಮಂ ಓಗಡಿಸದೆ ಸುಡುವುದು ಗಡಂ 
ಇನ್ನುಡುಗುವುದೀ ಶೋಕಮ೦ ಸರೋಜದಳಾಯತಾಕ್ಷೀ: 
ಪಂಪಭಾ, ೨. ೨೮) 

ಓಗರ - ಅನ್ನ (ನೀಮಿಂದು ಬಂದೊಡೆ ಅವು ನೆಆೌಯವಾಗಿ 
ಮುತ್ತಿನೋಗರದ ಅಕ್ಕಿಯಂ ಬೆರಸಿ ಬಾಗಿದ ಕಾರಣದಿಂ .. 
..ಪುಷ್ಪವಾಸನೆಯಕ್ಕಿಯಯ ಕೂಟನುಣ್ಣುಂ ಉಚಿೆದಕ್ಕಿಯ 
ಕೂಟ೦ ಉಗುಳುತಿರ್ಕ್ಯುಂ: ಸುಕುಮಾಚ, ೧೧. ೩೫ ವ) 

ಓಗರಗಂಪು - ಬೆರಕೆ ಗಂಧ, ಸಮ್ಮಿಶ್ರಗಂಧ (ಅಗರುವ ಮೆಚ್ಚು 
ಅಚ್ಚ ಸಿರಿಕಂಡದೊಳ್‌ ಅಗ್ಗಲಿಸಿತ್ತು ಸೂಡುಶಯ್ಕೆಗಳ ಬಯಕ್ಕೆ 


5 
ಜೊಂಪಲರ್ದವು  ಪಾಸುಗಳೊಳ್‌ ನೆಲಸಿತ್ತು. ಪೂತ 


೨೪೭ 


ಗೊಜ್ಜಗೆಗಳ ಸಿಂದುರಂಗಳೊಳಗೆ ಓಗರಗಂಪನೆ ಬೀಳುತ್ತ 
ಪಂಪಭಾ, ೫. ೩೦) 
ಓಗರವೂ - ಬೆರಕೆ ಹೂ (ಓಗರವೂಗಳ ಬಂಡಂ ಎಯ್ದೆ ಪೀರುತ್ತ 
ಒಡವಂದುವು ಇಂದ್ರವನದಿ೦ ಮಜೆದುಂಬಿಗಳ್‌; ಪಂಪಭಾ, 
೧೧. ೮೧) 

- ಗುಂಪು (ಬಂದಿಸುವೆಂ ಪ್ರೀತಮನಂ೦ ನಿಖಿಲ ಗಣಧರ 
ಓಫ್‌ ಉತ್ತಮನಂ: ಆಚವರ್ಧ, ೧. ೯); ಪ್ರವಾಹ 
(ಅಂಬುಪ್ರವಾಹಮು೦ ವೃಂದಮುಂ ಅಂತವು ಓಫಂ: 
ಅಭಿಧಾವ, ೩. ೧. ೪೬) 
ಓಫಪ್ರತೀತ - ಪರಂಪರೆಯಲ್ಲಿ ಪ್ರಸಿದ್ಧವಾದ (ಅತನುರಸೋಪೇತ 

ವಿಳಂಬಿತ ಮಧ್ಯ ದ್ರುತಲಯಂಗಳೊಳ್‌ ಲಕ್ಷಣಸಂಯುತ 


ಓಘ 


ತತ್ತ್ವಾನುಗತೌಘಪ್ರತೀತವಾದ್ಯಂಗಳೆಸೆದುವು: ಆದಿಷು, ೯. 
೨೩) 

ಓಫಮೇಘಮಾಗು ದ ಧಾರಾಕಾರ ಮಳೆ ಸುರಿ 
(ಮೇಘಮುಖರೆನಿಸಿ ಸಂದುರಗೌಘದಿನಂದು 


ಓಫಮೇಘಮಾದೊಡೆ ಮಟ ಆದಿಪು, ೧೪. ೭೧) 

ಓಜ - ಒವಜ [ಉಪಾಧ್ಯಾಯ] ಗುರು (ಮತ್ತುಟೆದ ವಿದ್ಯೆಗಳ್‌ 
ಓಜರೆ ಚಟ್ಟರ್‌ ಎಂಬಿನ೦ ನೆರೆದುವು ಗಳ ತನ್ನೊಳಾರ್‌ 
ದೊರೆ ಗುಣಾರ್ಣವನಂತು ಕುಶಾಗ್ರಬುದ್ಧಿಗಳ್‌: ಪಂಪಭಾ, ೨. 
೩೪); ಪರಾಕ್ರಮ (ನೇಜೆಯದಿಂದಿಜಿದೆತ್ತಿ ನಿಜ ಓಜಮನೆ 
ಬಿಡೌಜಸರ್ಗೆ ತೋರ್ಪಂತೆ: ರಾಜಶೇವಿ, ೬. ೬೫) 

ಓಜನ ಸಾಲೆ - ವಾಜರಶಾಲೆ, ಕಮ್ಮಾರನ ಸಾಲೆ (ಆಗಳ್‌ ಆಳುಂ 
ಯತುಗಳ ಪೂಗಳ೦ ಒಂದುಮಾಡಿ ಪೂವಿನಂಬುಗಳಂ 


ಪಣ್ಣಲೆಂದು ಕಾಮದೇವಂ ಮಾಡಿದ ಓಜನ 
ಸಾಲೆಯಿರ್ಪಂತಿರ್ಪ ಪೂವಿನ ಸಂತೆಯೊಳ್‌: ಪಂಪಭಾ, ೪. 
೮೦ ವ) 

ಓಜಾಯಿತ - ಶ್ರೇಷ್ಠ ಶಿಲ್ಪಿ (ಓಜಾಯಿತರೋಜೆಯೊಲವಜಿದ 
ಭೂಮನಕ್ಕಂ ಸಕ್ಕಸಮನಾಗಿ ತೂಗಿದಂತೆ: ಅನಂತಪು, ೨. 
ಕೂತು 


ಓಜಾಯಿಲ - ಬಡಗಿ (ಮರನುಮಂ ಓಜಾಯಿಲನಾಗಿ ಪೊಸೆಯೆ 
ಕಿರ್ಚಕ್ಕುಂ: ಧರ್ಮಾಮೃ, ೮೨ ವ); ಹೊಂಚುಹಾಕುವವನು 
(ಪುಲಿಯಂತೆ ಓಜಾಯಿಲನುಂ ಅತ್ತಿಯ ಪಣ್ಣಳಂತೆ 
ಒಳಗಶುದ್ಧನುಂ: ಧರ್ಮಾಮ್ಯ, ೬. ೩೮ ವ) 

ಓಜೆ - ಕ್ರಮ (ಯಥಾ ರಾಜಾ ತಥಾ ಪ್ರಜಾ ಎಂಬವೊಲ್‌ 
ಓಜೆಗೊಂಡು ಧರ್ಮಪ್ರಿಯರಾದರ್‌ ಪ್ರಜೆಗಳುಂ: ಆದಿಪು, 
೧೬. ೪೦); ಧಾಟಿ (ತಂದೆಯ ಚೆಲ್ವೆ ತಂದೆಯೊಂದಂದಮೆ 
ತಂದೆಯೊಂದು ನಿಡಿಯ ಓಜೆಯೆ ತನ್ನೊಳಮರ್ಕೆವೆತ್ತುದು: 
ಆದಿಷಪು, ೮. ೪೩), ತಾಳ, ಲಯ (ಪೊಲೆಯರ್ಬಡಿವ 
ಪಣ್‌ ಯೋಜೆಗಾಡುವ ಪಗರಣಗರ೦ ಕಂಡರ್‌ ನಗುವರಲ್ಲದೆ 
ವರಾಟಕ್ಕೆ ಲಕ್ಷಣಮಂ ನೋಡರ್‌: ಧರ್ಮಾಮೃ, ೫. ೬೭ ವ) 

ಓಜೆಗೊಳ್‌ - ಕ್ರಮ ಅನುಸರಿಸು (ಯಥಾ ರಾಜಾ ತಥಾ ಪ್ರಜಾ 
ಎಂಬಪೊಲ್‌ ಓಜೆಗೊಂಡು ಧರ್ಮಪ್ರಿಯರಾದರ್‌ ಪಜೆಗಳುಂ: 
ಆದಿಪು, ೧೬. ೪೦) 

ಓಜೆವಿಡಿ - [ಓಜೆ--ಪಿಡಿ] ಪಳಗಿಸಿದ ಜೋಡಿ ಹೆಣ್ಣಾನೆ (ಎರಡುಂ 
ಪಕ್ಕದೆ ಪಣ್ಣಿದ ಓಜೆವಿಡಿಯಂ ಕೈಗೆಯ್ದು ಬಂದೇಜೆ 
ಕಾಲ್ಲಾಪಿನೊಳ್‌ ಬರೆ ಬಂದಂ ಧವಳಾತಪತ್ರದಡಿಯೊಳ್‌: 
ಪಂಪರಾ, ೨. ೧೧) 

ಓಜೆವೆಬು - ಕ್ರಮಬದ್ಧ (ಓಜೆವೆತ್ತ ಗಾಯಿನಿಯರ ಸೀಯನಪ್ಪ 
ರಸಗೇಯಮನಾಲಿಸುತಿರ್ಪಳ್‌: ಪಂಪರಾ, ೩. ೧೦೭) 


ಓಟ - ಓಡುವಿಕೆ (ಕೆಲರ್‌ ನೋಡೆ ನೋಡೆ ತಮ್ಮ ಓಟಕ್ಕೆ ತಾವೆ 
ನಾಣ್ಣಿದರ್‌: ಶಾಂತಿಷು, ೪. ೩೦ ವ) 

ಓಡ - ತೆಪ್ಪ ದೋಣಿ (ಸಾಸಿರ್ವರ್‌ ಏಜೆದೊಡಲ್ಲದೆ ಈ ಓಡಂ 
ನಡೆಯದು ಎಂಬುದುಂ ಆಂ ಅನಿಬರ ಒಬಿಣುಮಪೆಂ 
ಏಚೆಸೆಂದೊಡೆ ಗೆಯ್ವೆಂ ಎಂದೊಡಂ ಏಳಿಸಿ ನಡೆಯಿಸುವಲ್ಲಿ: 
ಪಂಪಭಾ, ೧. ೬೮ ವ) 

ಓಡು - ವೇಗವಾಗಿ ಹೋಗು ಹಾಗೂ ಮಡಕೆಯ ಚೂರು 
(ಓಡು-ಪಲಾಯನೇ ಭಾಂಡಶಕಲೇ ಚ: ಶಬ್ದಮದ, ಧಾ 
೨೮೪); ಬೋಕಿಬಿಂಚು (ಓಡಿನಗೆಯಲ್ಲಿ ಬೆಳೆಗಳಂ ಆಡಿನ 
ಕ೦ಠಸ್ತನ೦ಗಳೊಳ್‌ ಸವಿವಾಲಂ ನೋಡುವ 
ಪೆರ್ಮರುಳರಂತಿರೆ: ತ್ರಿಷಷ್ಟಿಪು, ೩೩. ೧೦೧); ಮಡಕೆ 
(ಎಮ್ಮೆಯ ಪೆಸರ್‌ ಮಹಾದೇವಿಯೆಂದಂತೆ ಓಡಿನ ಪೆಸರ್‌ 
ಮಂಗಳಮೆಂಬಂತೆ: ಧರ್ಮಾಮೃ, ೮. ೧೦೩ ವ); ತಲೆಯ 
ಚಿಪ್ಪು (ವಜ್ರಮುಷ್ಟಿಯ ಪೊಯ್ಗೊಳಂ ಬಾಳ ಕೋಳೊಳಮ್‌ 
ಉಚ್ಚಳಿಸಿದ ಕಪಾಲದ ಓಡುಗಳಂ ಗಂಗೆಗಟ್ಟುತ್ತುಂ: ಪಂಪಭಾ, 
೧೧. 3 ವ); ಹುರಿಯುವ ಹೆಂಚು 
(ಹುರಿಗಡಲೆಯಂತಾನುಂ ಕಾಯ್ದಾಜದ ಓಡಿನ ಜೋಳದೊಳ್‌ 
ಮರಲ್‌ ಅಲರುವಂತಾನುಂ ಕಾರ್ಗೆಯ್ಯ ಮೇರೆಯೊಳಿಟ್ಟ 
ಕೆಕ್ಕರಿಕೆ ಬಿರಿವಂತಾನುಂ: ಶಾಂತಿಷು, ೨. ೯೨) 

ಓಣಿಯೋಗು - ಕೊರಕಲಾಗು (ಅಂತು ಚಕ್ರಹತಿಯಿಂದ 
ಓಣಿಯೋದ ರಣಕ್ಷೋಣೆಯಂ: ಪಾರ್ಶ್ವನಾಷು, ೩. ೧೨೧ 
ವ) 

ಓತ - ಓದು; ಒಲಿದ (ಓತರ ಗೆಯ್ತದಂತೆ ರಸಭಾವಮೊಡಂಬಡೆ 

. ಪೇಟ್ಟಾತನಾರೊ ನಾನಜೆಯೆಂ: ಲೀಲಾವತಿ, ೧. ೮೨) 

ಓತಿ -. ಓತಿಕೇತ (ಮೋಹದಾಕೆ ಓತಿಯಾದಳೆಂಬಂಥೆ: 
ಧರ್ಮಾಮೃ, ೨. ೫೧ ವ) 

ಓದನ - ಓಗರ, ಅನ್ನ (ಆಯುವಿಲ್ಲದಂಗೆ ಅಂತುಂ ಓದನ 
ನಂಜಲ್ರೇ: ಕರ್ಣನೇಮಿ, ೧೪. ೭೮) 


ಓದಣಿವ - ವಿದ್ಯಾವಂತ (ಓದಣಿವರ ಪೇಟ್ಟನೋಮಪಿಗಳಂ 
ಒರ್ಮ ಪಲರ್ಮೆಯು೦ .. .. ನಮೆದರ್‌: ಪಂಪಭಾ, ೧. 
೧೩೫) 

ಓದಾಳಿ - ಓದುಗಾರ (ಮಾರಾಳಿಯುಂ ಓದಾಳಿಯುಂ 
ಏಜಾಾಳಿಯುಂ ಅಪ್ಪನಾಗಿ ಪಡೆಪಾಳಿಯೆ ಕೇಳ್‌: 
ಕಾವ್ಯಾವಲೋ, ೩೫೩) 

ಓದಿ ಓದಿ - ಮತ್ತೆ ಮತ್ತೆ ಉಚ್ಚರಿಸಿ (ಜ್ಞಾನದಿನಿರ್ದು ನಿಟ್ಟಿಪೊಡೆ 
ದಿವ್ಯಮುನೀಂದ್ರಂ ಕೊಟ್ಟ ಮಂತ್ರಸಂತಾನಮನೋದಿಯೋದಿ 


ಯಮರಾಜನನದ್ಭುತತೇಜನ೦ ಸರೋಜಾನನೆ ಜಾನದಿಂ 
ಬರಿಸೆ: ಪಂಪಭಾ, ೧. ೧೧೯) 
ಓದಿದರ್‌ - ಓದಿದವರು (ಪೊಸವೇಟದ ಅಲಂಪುಗಳೆಲ್ಲ 


ಓದಿದರ್ಗೆ ಇದಣ ಅನುಯಾಯಿಗಳ್ಗೆ ಎಸೆವ ಉದಾರಗುಣಂ: 
ಪಂಪಭಾ, ೧೪. ೬೩) 

ಓದಿಸು - ಕಲಿಸು, ಶಿಕ್ಷಣ ನೀಡು, ಹೇಳಿಕೊಡು (ಎಂದು 
ತನ್ನುಕ್ಕೆವತನದಿನೋದಿಸಿದ ವೃತ್ತಾಂತಮಂ ಆದ್ಯಂತಮಜಿಯೆ 
ಪೇಟ್ಟು: ಸುಕುಮಾಚ, ೨. ೬೨ ವ) 

ಓದು - ಹೇಳು (ಕಾಗೆಯು೦ ನಾಯು೦ ಮುಟ್ಟಿದುದು ಅದನೆ 
ಶುದ್ಧಮಂ ಮಾಲುದೆಂದು ಓದಿದರ್‌ ಪರೋಹಿತರೆಲ್ಲರ್‌: 
ಯಶೋಧಚ, ೩. ೫೮); ವಿದ್ಯೆ ಕಲಿ (ನಾಮೆಲ್ಲಂ ಒಂದೆ 
ಗರಡಿಯೊಳ್‌ ಓದಿದ ಮಾನಸರೆವು: ಪಂಪಭಾ, ೯. ೪೮ ವ); 


೨೪೮ 


ಲೆಕ್ಕಹಾಕು (ಕರಣಂ ರೇಚಕ೦ ಅಂಗಹಾರಂ ಇನಿತೆಂದು 
ಓದುತ್ತುಂ ಇರ್ಪ ಓದು ಅದತ್ತಿರಲಿ ಈ ನಾಟ್ಯರಸ೦ ಸಮಸ್ತ 
ಸುರವೃಂದಾಧೀಶನಿಂದಂ ಪೊನಲ್ವರಿದತ್ತು. ಆದಿಷು, ೭. 
೧೨೦); ಪಠಿಸು, ಹೇಳು (ಅಂತು ಕಂಡು 
ಮುನಿಕುಮಾರರೋದುವ ವೇದನಿನಾದದಿಂ ವಿಗತನಿದ್ರೆಯಾಗಿ 
ಪಾಂಡುರಾಜ೦ಗ೦ ಅಲ್ಲಿಯ ಮುನಿಜನ೦ಗಳ್ಗಂ ಅಜೆಪಿದೊಡೆ 
ಅವರಾ ಕನಸುಗಳ್ಗೆ ಸಂತೋಷಂಬಟ್ಟು: ಪಂಪಭಾ, ೧. ೧೪೦ 
ವ); ವಿದ್ಯೆ (ಉಳ್ಳ ಓದುಗಳೊಳಗೆ ಎನಿತಜೆವುಳ್ಳರ್ಗಂ 
ತಿಳಿಪಲರಿಯದೆನಿಪ ಎಡೆಗಳುಮ೦ ತೆಳ್ಳಿಗಿರೆ ತಿಳಿಪುಗುಂ 
ಬೆಸಗೊಳ್ಳ ಗುಣಾರ್ಣವನ  ಲೆಕ್ಕಮಂ ಪೊಕ್ಕಮುಮಂ: 
ಪಂಪಭಾ, ೨. ೩೫); ಜ್ಞಾನ (ಓದಂ ತಡೆಯದೆ ಕಲ್ಲುಂ 
ಗುರೂಪದೇಶಕ್ರಮದಿಂ: ಕವಿರಾಮಾ, ೧. ೧೦) 

ಓದುಂಗಾಜ. - ಓದುವವನು, ವಿದ್ಯಾರ್ಥಿ 
ಪಾಡುಂಗಾಜಂ ಅಲಸುಂಗಾಜಂ 
ಓದುಂಗಾಳಂ: ಶಬ್ದಮದ, ೨೧೧ ಪ್ರ) 

ಓದುವೇಟಿಕ್‌ - ಓದಿಸು (ಅಂತೇವಾಸಿಗಳ್ಗೆ ಓದುವೇಟ್ದುವು .. .. 
ಕೇಳೀ ಶುಕಸಾರಿಕಾತತಿಗಳ್‌: ಜಗನ್ನಾವಿ, ೯. ೧೧೫) 

ಓದುಳ್ಳ - ಓದಿದವನು, ವಿದ್ವಾಂಸ (ಉಳ್ಳ ಪ್ರತ್ಯಯಕ್ಕೆ - ಓದುಳ್ಳಂ, 
ಗುಣಮುಳ್ಳ೦ ತೇಜಮುಳ್ಳಂ: ಶಬ್ದಮದ, ೨೧೭ ಪ್ರ) 

ಓದೊಡೆಯ - ಓದುಳ್ಳ (ಸಿರಿಯೊಡೆಯನಾಗಿಯುಂ ದರ್ಪರಹಿತಂ 

ಓದೊಡೆಯನಾಗಿಯು೦ ವಿಗಳಿತಮತ್ಸರಂ: ಶಾಂತಿಷು, ೬. 

೮೬) 

- ಪ್ರಿಯಕರ (ಅತ್ತಲ್‌ ಓಪನು೦ ಇದನಿಂತೆ ಕೇಳ್ಪೊಡೆ 

ನಿರಾಶೆಯೊಳ್‌ ಅಕ್ಕಟ ಸಾಗುಂ: ಕಾದಂಸಂ, ೪. ೭೬) 

ಓಪರ್‌ - ಪ್ರಿಯ-ಪ್ರೇಯಸಿಯರು (ಬಿಡದೆ ಹೊಗೆ ಸುತ್ತೆ ತೋಳಂ 
ಸಡಿಲಿಸದೆ ಆ ಪ್ರಾಣವಲ್ಲಭರ್‌ ಪ್ರಾಣಮ೦ ಅಂದು 
ಒಡಗಳೆದರ್‌ ಓಪರ್‌ ಓಪರೊಳ್‌ ಒಡಸಾಯಲ್‌ ಪಡೆದರ್‌ 
ಇನ್ನವೇಂ ಸೈಪು ಒಳವೇ: ಆದಿಷು, ೫. ೨೪) 

ಓಪಳ್‌ - ನಲ್ಲೆ (ಅದ೦ ಒಂದು ಕದಳೀಪತ್ರದೊಳ್‌ ಪುದಿದು ತನ್ನ 


(ಬಿಂದುಗೆ - 
ಜೂದುಂಗಾಅ೦ 


ಓಪ 


ನಡಪಿದ ಗಿಳಿಯ ಕೈಯೊಳ್‌ ಓಪಳಲ್ಲಿಗೆ ಅಟ್ಟದೊಡೆ: 
ಪಂಪಭಾ, ೧. ೬೮ ವ) 

ಓರಂಡಲ - ಏರುಪೇರು (ಅಂತು ವಿಜಯಾರ್ಧಕಟಕಕ್ಕಂ 
ಓರಂಡಲಮಾಗೆ ಕಟಕಮಂ ಬಿಡಿಸಿ: ಪಾರ್ಶನಾಹು, ೧೧. 
೧೯ ವ) 

ಓರಂತೆ - ಒಂದೇ ಸಮನಾಗಿ (ಚಿಂತಾಶೋಕವಿಷಾದ 


ಭ್ರಾಂತಿಸಮುದ್ಧೂತದುಃಖದಿಂ ನರಕದೊಳ್‌ ಓರಂತೆ ವಲಂ 
ಮಾನಸಗತಿ: ಆದಿಹು, ೯. ೪೯) 

ಓರಂದ - ಒಂದೇ ಕ್ರಮ, ಏಕಪ್ರಕಾರ (ಭುವನಪಸ್ತುತ್ಕರ್‌ 
ಓರಂದದೆ ತಪದೊಳೆ ಕರಕ್ಷಯಂ ಗೆಯ್ದು 
ಮೂಲೋಕವಿದೆಲ್ಲಂ ಕಯ್ಯೊಳಿರ್ದ ಆಮಳಕಫಳಮೆನಲ್‌ 
ಕಾಣ್ಣ ಯೋಗೀ೦ದ್ರರ್‌: ಕಾದಂಸಂ, ೧. ೭೬) 

ಓರಗೆ - ಸಮವಯಸ್ಯ ೯ತನ್ನ ಓರಗೆಗಳಪ್ಪ ಪಲಂಬರ್‌ 
ಮಾಣಿಗಳ್ಳೆರಸು ಪೊಜವೂರೊಳ್‌ ಬಟ್ಟಾಡುತ್ತಿರೆ: ವಡ್ಡಾರಾ, 
ಪು. ೭೩, ಸಾ. ೨೧) 

ಓರಗೆವೂ - ಬಗೆಬಗೆಯಾದ ಹೂ ಓರಗೆವೂಗಳನಾಯ್ದು 
ಕೊಯ್ದು ಅಳಂಕಾರಮನಾ ಲತಾಂತತತಿಯಿಂ ಸಮೆದು: 
ಜಗನ್ನಾವಿ, ೧೦. ೬೭) 


ಓರಡಿ - ಒಂದು ಅಡಿ, ಒಂದು ಹೆಜ್ಜೆ (ಕಡಕುಂ ಪೆಟ್ಟೆಯುಂ ಒತ್ತೆ 
ಮೆಲ್ಲಡಿಗಳ೦ ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ 
ಕುಳುತ್ತುಂ ಏಟುತಿರೆ: ಪಂಪಭಾ, ೩. ೯) 

ಓರಣ - ಸಾಲು, ಪಂಕ್ತಿ (ಓರಣದೊಳ್‌ ಪೆಣಂಗಳ 
ಬಣಂಬೆಗಳೊಟ್ಟಿದವು ಆಜಿರಂಗದೊಳ್‌: ತ್ರಿಷಷ್ಟಿಪು, ೨೪. 
೩೨೧) 

ಓರಣಿಕೆ - ಓರಣವಾಗಿರುವಿಕೆ (ಸಾರಮಾರಿಯ ಒಒಯ್ದೊಳ್‌ 
ಓರಣಿಕೆಗೆಡೆಯುಂ ತೆತ್ತಿಸಿದ ಗಾಣದೊಳ್‌ ಎತ್ತಿದ 
ಪಾಪೆಯಂತೆರಲೆಯುಂ: ಅನಂತಪು, ೧೧. ೮೪ ವ) 

ಓರನ್ನ - ಒಂದೇ ತೆರ (ವಾರಾಶಿಯೊಳಿನ್ನವು ಮುತ್ತು ಓರನ್ನವು: 
ಆದಿಷು, ೧೨. ೧೧೮) 

ಓರನ್ನರ್‌ - ಒಂದೇ ಬಗೆಯವರು (ಎನ್ನನೆ ನಚ್ಚಿದ೦ ಅನುವರಕೆ 
ಎನ್ನನೆ ಪೂಣಿಸಿದ೦ ಎನಗೆ ಎರಟ್ಟಂಡಮು೦ ಓರನ್ನರೆ: 
ಪಂಪಭಾ, ೧೦. ೧೨) 


ಓರನ್ನವು - ಒಂದೇ ಬಗೆಯವು, ಒಂದೇ ಪ್ರಮಾಣದವು 
(ವಾರಾಶಿಯೊಳಿನ್ನವು ಮುತ್ತೋರನ್ನವು 
ಪಡೆಯಲಾಗವತಿತರಳತರತ್ತಾರಾಹಾರಂ:  ಆದಿಪು, ೧೨. 
೧೧೮) 


ಓರನ್ನೆ - ಸಮಾನಳು (ಶ್ರೀದೇವತೆಯರೊಳ್‌ ಓರನ್ನೆಯರಂ .. .. 

ಶುಭಮುಹೂರ್ತದೊಳ್‌ ನೋಡಿ ಮುದಿಕಾಪದಾನಂ ಮಾಡಿ: 

ಸುಕುಮಾಚ, ೧೦. ೬೫ ವ) 
- ಓರಗೆ (ಅಂತು ತನ್ನ ಒರೆಗಳ್ಳೆರಸು ದುಢುಮ್ಮಿಚೆದು 

ಓಲಾಡುವಲ್ಲಿ: ಶಾಂತಿಷು, ೮. ೨೮ ವ) 

ಓರೆಂಜಲ್‌ - ಜೊತೆಗೆ ಊಟಮಾಡುವವರು (ಓರೆಂಜಲ್‌ 
ಒರ್ಪಂತಿಗೆ ವಾರದ ಖಳರೊಡನೆ ಬೆರಸಿ 
ಮೇಳಂಗೊಂಡುಂದು ಆರು೦ ಲಘುವಪ್ಪರ್‌: ಕಾವ್ಯಾವಲೋ, 
೨೫೯) 

ಓರೆವೋಗು - ಒಂದು ಕಡೆಗೆ ಓಲು (ಇಂಬಾಗಿರೆಯುಂ 
ಮಕುಟಮದಂ ಬಿಣಿನೊಳ್‌ ಓರೆವೋದೊಡೆ ಓಸರಿಪವೊಲ್‌ 
ಒರ್ವಂ ಬಹಳ ನಖಮಯೂಖ ಕದಂಬಕಮಂ ಕರಮಂ 
ಉತ್ತಮಾಂಗಕ್ಕೊಯ್ದಂ: ಶಾಂತಿಷು, ೫. ೧೦೨) 

ಓರೊಂದು - ಪರಸ್ಪರ (ಪದಿನಾಲ್ಕುಮ೦ ಓರೊಂದನೆ ತೋಜ್‌ 
ನಿಜಾದರದಿಂ ಭರತೇಶ್ವರಂಗೆ ದಿವಿಜಂ ಕೊಟ್ಟಂ; ಆದಿಪು, 
೧೩. ೩೧); ಒಂದೊಂದು (ಓರೊಂದಉಾಳಗೆ 
ನಾಡುಗಳೀರೆ೦ಟುಗಳಾಗೆ ಕೂಡಿ ಮೂವತ್ತೆರಡುಂ ರಾರಾಜಿಸೆ 
ಸೊಗಯಿಪ್ಪುದು ಇಳಾರಮಣೀರಮ್ಯಗೇಹಂ ವಿದೇಹಂ: 
ಪುಷ್ಪದಂಪು, ೨. ೨) 

ಓರೊರ್ಮೆ - ಒಂದೊಂದು ಬಾರಿ (ಪೆಸರ್ಗೊಂಡು 
ಇಂದ್ರನರೇಂದ್ರವಂದ್ಯನನೊಲ್ಲೆತ್ತಾನುಂ ಓರೊರ್ಮೆ 
ಚಿಂತಿಸಿದೊಂಗಂ ಪವಣಿಲ್ಲ ಪುಣ್ಯಂ: ಆದಿಷು, ೧. ೩೭) 


ಒರೆ 


ಓರೊರ್ವ - ಒಬ್ಬೊಬ್ಬ (ಓರೊರ್ವರ್‌ ಐಯ್ನೂರ್ವರ್ಗಂ 
ನಾಯಕರಾಗಿ ಪರದೇಶದೊಳ್‌ ಕಳ್ಳು: ಧರ್ಮಾಮೃ. ಜಿ 
೧೦೭ ವ) 


ಓರ್ಗುಡಿಸು - ಕುಪ್ಪೆಹಾಕು (ಪೊಡವಿ ನಿಲಲಾಣದೆ ಒಲೆದು 
ಓರ್ಗುಡಿಸುಗುಂ ಎಂದಲ್ಲಿ ಬೆಟ್ಟನಿಟಾರ್ಪಿಂ ದಂ 
ಪಿಡಿದೆಣ್ಣೆಸೆಯಾನೆಗಳಂ ಕಡುನಲವಿಂದೇಜೆ ಬರುತುಮಿರ್ದರ್‌ 
ಕೆಲರ್‌: ಕಬ್ಬಿಗಕಾ, ೧೯೬) 

ಓಲಗ - ರಾಜಸಭೆ (ಅಂತು 
ಓಲಗದೊಳಿರ್ದನಾಗಳ್‌ ಹರಿಗಂ: 


ಪಸೆದು ಅನ್ನವಾಸದ 
ಪಂಪಭಾ, ೩. ೮೦); 


೨೪೯ 


ರಾಜಸೇವೆ (ಈ ಭವಗೆಡಿಸುವ ಓಲಗಕ್ಕೆ ಅಭವ ಬೇಸಲ್‌ಂ: 
ಆದಿಪು, ೧೩. ೮೭) 
ಓಲಗಂಗುಡು - ರಾಜಸಭೆ ನಡೆಸು (ಈತಂ ಓಲಗಂಗೊಟ್ಟಿರೆ 
ಸಪ್ತಾಂಗದ ರಾಜ್ಯದ ತೇಜ೦ ಅಸುಂಗೊಳಿಸುವುದು 
ಅನ್ಯಮಂಡಲಾಧೀಶ್ವರರಂ: ಶಾಂತಿಷು, ೫. ೧೨೮) 
ಓಲಗಕಾಜ - ಸೇವಕ ಮೃಗದ ಒಲವರಮುಮಂ ಅರಸನ 
ಬಗೆಯುಮಂ ಅಜೆದು ಅಲಸದೆ ಎಳಸಿ ಓಲಗಿಸಲ್‌ ನೆಟ್ಟನೆ 


ಬಲ್ಲನುಳ್ಳೊಡೆ ಅವನಲ್ಲೆ ಗುಣಾರ್ಣವ ಬೇಂಟೆಕಾಣಂ 
ಓಲಗಕಾಅಂ: ಪಂಪಭಾ, ೫. ೪೨) 
ಓಲಗವುರುಡು - ರಾಜಸಭೆಯಲ್ಲಿ ನಡೆಯುವ ಸ್ಪರ್ಧೆ 
(ಚಲದಿನೆನ್ನೊಳೆ ಹೊಂಗಿ ಪೊಡರ್ಪುದೋರ್ಪಂ 
ಓಲಗವುರುಡಿಲ್ಲ ಮೆಚ್ಚವಣಿಗಿಲ್ಲ: ಆದಿಷು, ೧೨. ೩೩) 
ಓಲಗಶಾಲೆ - ರಾಜನ ಸಭಾಮಂಟಪ (ಓಲಗಶಾಲೆ 
ಪೂಗಿಡುಗಳೋಳಿಗೆ ಜೀವಣಶಾಲೆ ಮುಕ್ತ ಭೃಂಗಾಳಿಗೆ: 


ಪುಷ್ಪದಂಪು, ೨. ೫೦) 

ಓಲಗಿಸು - ಸೇವೆಮಾಡು (ಮಗಮಗಿಪ ಜಾದಿ ಪೊಂಗೇದಗೆ 
ಮಲ್ಲಿಗೆಯೆಂಬ ಪಲವು ಪೂಮಾಲೆಗಂ ಬಗೆಯಣಳೆದು 
ಓಲಗಿಪುದು: ಆದಿಷಪು, ೫. ೩೬). ಅರ್ಪಣೆಮಾಡು 
(ಸುರವಧು ಒರ್ಬಳ್‌ ದೇವಿಯ ಚರಣಕ್ಕೆ ಓಲಗಿಸೆ ಪೊಳೆವ 
ಹರಿನೀಳದ ನೂಪುರಂ ಅದು ನೆನೆಯಿಸಿದುದು ಷಟ್ಟರಣಾವಳಿ 
ಬಳಸಿದ ಅರುಣಸರಸಿಜದ ಇರವಂ: ಶಾಂತೀಶ್ವಪು, ೧೩. 


೨೧೪) 

ಓಲಾಡಿಸು - ಸಂತಸಪಡಿಸು (ಪೊರ್ಕುಖಿಂಬ ತಿಳಿಗೊಳಂ 
ಕಮ್ಮಂಗೋಲನೆಂಬ ಜಕ್ಕವಕ್ಕಿಯಂ ಓಲಾಡಿಸೆಯುಂ: 
ಕಬ್ಬಿಗಕಾ, ೧೨೩); ಮುಳುಗಿಸು (ಅತಿಪ್ರಮೋದ 


ರಸಪ್ರವಾಹದೊಳ್‌ ಮನಮಂ ಓಲಾಡಿಸಿ: ಮಲ್ಲಿನಾಪು, ೪. 
ರ್ಳ ವ) 

ಓಲಾಡು - ಜಲಕೇಳಿಯಾಡು (ನಂದೆ ಅಪರನಂದೆ ಅಶ್ವಿನಿ 
ಮಹಾನಂದೆ ಎಂಬ ತೀರ್ಥಜಲ೦ಗಳೊಳ್‌ ಓಲಾಡುತ್ತುಂ 
ಉದ್ದತ್ತ ರಿಪು ನೃಪತಿಗಳ೦ ಏಸಾಡುತ್ತುಂ ಅಲ್ಲಿಂ ತಳರ್ದು: 
ಪಂಪಭಾ, ೪. ೧೮ ವ) 

ಓಲೆ - ತಾಳೆಗರಿ; ಪತ್ರ (ಇರ್ವರ್‌ ಪರಿವೊಟ್ಟೆಯವರ್‌ ಓಲೆಯಂ 
ಕೊಂಡು ಬಂದು ಅರಸನ ಮನೆಯ ಬಾಗಿಲೊಳ್‌ ನಿಂದು 
ಪಡಿಯಅಂಂಗೆ ಪೇಲ್ಟೊಡೆ: ವಡ್ಡಾರಾ, ಪು ೧೩೦, ಸಾ 
೧೮); ಕಿವಿಯ ಆಭರಣ (ನೀನೆನ್ನೋಲೆಯ ಕಡಗದಟಿವನೇಂ 
ನೋಡಿದಪಾ: ಪಂಪಭಾ, ೧೦೧ ೧೨೩) 

ಓಲೆಗುಡು - ಪತ್ರ ಕಳಿಸು (ಮಾವಿನೊಳ್‌ ಮಸಗುತುಮಿರ್ಪ 
ಬಲ್ಲೊನೆಯ ಸೋನೆಗೆ ಕಾಂತನ ಕೇತಕೀ 
ನವಪ್ರಸವದಳಂಗಳ್‌ ಓಲೆಗುಡೆ: ಶಬ್ದಮದ, ೭೮ ಪ್ರ ೧೧) 

ಓಲೆಯ ಕಡಗದ ಅಟಿವು - ಓಲೆ ಬಳೆಗಳ ನಾಶ, ಮುತ್ತೈದೆತನದ 
ನಾಶ (ಅಟೆಯಲ್‌ ನಿನ್ನಯ ಮಯ್ದುನನಂ ಅರ್ಜುನಂ 
ಪೂಣ್ಬಂ ಎನ್ನ ಓಲೆಯ ಕಡಗದ ಅಟೆವನೇಂ 
ನೋಡಿದಪಾ: ಪಂಪಭಾ, ೧೧. ೧೨೩) 

ಓಲೆಯಡಕು - ಪತ್ರ ತಲುಪಿಸು (ಓಲೆಯಡಕುವ ವಿಶಾಖನಂದಿ 
ಗಣಿಕಾವಾಟದೊಳ್‌ ಸುಟೆಯುತ್ತಿರ್ದು: ಶಾಂತಿಷು, ೭. ೫೯ 
ವ) 

ಓಲೆಯೊಯ್‌ -  ಓಲೆಯಡಕು ಯಇತ್ತರ೦ಂದುಅದಾತಂಗಿರದೆ 
ಓಲೆಯೊಯ್ವ ಬೆಸನಂ ಭೀರುತ್ವಂ ಏಗೆಯ್ಯದೋ: ಶಾಂತಿಪು, 
೭. ೫೯) 


ಓಲೆವಾಗ್ಯ - ಓಲೆಯ ಭಾಗ್ಯ, ಮುತ್ತೈದೆತನ (ನಾಳೆ ಮಗುಟ್ಟು 
ಬಂದು ಎನ್ನೊಳ್‌ ನೆರೆವೆ ಎಂದು ಪೇಟ್‌ ನಿನಗಜೆವುಂಟೆ 
ಎಂದು ಪೇಳೆ ಎನ್ನ ಓಲಗೆವಾಗ್ಯಮು೦ಟು ಎಂದಳ್‌: 
ಪಂಪಭಾ, ೧೦. ೪೪ ವ) 

ಓಲೈಸು - ಸೇವೆಮಾಡು (ಎನ್ನಂ ಕಂಡು ಪಿಡಿದು ಉಯ್ದು 
ತಾರಾಪೀಡನರೇಂದ್ರಂಗೆ ಓಲೈಸೆ ತದೀಯ ನಂ೦ದನನೆನಿಸಿದ .. 

ಚಂದ್ರಾಪೀಡಂಗೆ ನಿನ್ನಂ ಕಾಣಿಸಲೆಂದು 

ತಂದಂ: ಕಾದಂಸಂ, ೭. ೪೮ ವ) 

ಓವನಿಗೆ - ಒಂದು ಬಗೆಯ ಹಾಡುಗಬ್ಬ (ಪಾಡುವರಾದರ್‌ 
ಓವನಿಗೆವಾಡುವರುಂ ನೃಪ ನಿನ್ನ ಗೀತಮಂ: ಆಚವರ್ಧ, ೪. 
೩೬) 

ಓವದೆ - ಓ-ಅದೆ] ಲಕ್ಷ್ಮಮಾಡದೆ ತಮ್ಮ ತಪಃಪ್ರಭಾವದಿಂ 
ಮದಯುತರಪ್ಪ ವಾದಿಗಳ ದರ್ಪಮಂ ಓವದೆ 
ಭುವನಪ್ರಸಿದ್ಧಿಗಾಸ್ಪದರೆನಿಸಿರ್ದರ್‌: ಪಂಪರಾ, ೧. ೨೨) 

ಓವರಿ - ಕೋಣೆ (ತಳಿರ್ಗಳ ಕಂಡವಡಂಗಳೆ ತಳಿರ್ಗಳ 
ಪಾಸುಗಳೆ ತಳಿರ್ಗಳ ಓವರಿಗಳೆ: ಆದಿಪು, ೧೧. ೭೯); ಒಳ 
ಮನೆ (ಅವನೆರ್ದೆ ಪಡಿದೆಜ್‌ವಿನಂ ಓವರಿಯ ಪಡಿಯಂ ಆ 
ಸತಿ ಕೆತ್ತಳ್‌: ಪಂಪರಾ, ೧೦. ೮) 

ಓವು - Nh] 
ಜೀವಮನಡಕಂಬೆರಸು 
ನೆಗಟ್ಟಂ: ಆದಿಷು, ೬. ೨೮) 

ಓವೊಲವು - ಒಲಿಯುವ ಪ್ರೇಮ (ನಾಟ್ದುಡಿಯೆನೆ 
ಕೇಳ್ದೆನಿನ್ನೆವರಂ ಓವೊಲವೆಂಬುದಿದಂತುಟಾಗದೇ: ಆದಿಷು, 
೧೨. ೪೦) 

ಓವೋ - ಆಶ್ಚರ್ಯ-ದುಃಖಸೂಚಕ ನಿಪಾತಾವ್ಯಯ (ಓವೋ 
ಲಂಪಳರ್‌ ಎಮ್ಮೊಂದಿಗರಂ ಬಗೆವಂದದೆಕೊಂದಿಕ್ಕವೆ 
ಸಕಳವಿಷಯವಿಷಮವಿಷಂಗಳ್‌: ಆದಿಪು, ೪. ೭೩); ಓವೋ 
ಪೆಜತೇನೋ ನೀನೆ ಭುವನಕಕಾರಾಧ್ಯನೈ: ಆದಿಷು, ೧೧. 
೯೮) 

ಓಷಧ - ಓಷಧಿ (ಪ್ರಕೃತಿಯನಿಚ್ಛೆಯಿಂ ಗಹಗಣಂಗಳಿ೦ ಅಬ್ಕಿಜೆಂ 
ಓಷಧಂಗಳಿಂ: ವರ್ಧಮಾಪು, ೮. ೯೩) 

ಓಷಧಿ - ವನಸ್ಪತಿ, ಮೂಲಿಕೆ (ನವರತ್ನವ್ರಾತ ಸರ್ವ 
ಓಷಧಿಫಲಮಿಳಿತ ಅಂಭೋಧಿತೀರ್ಥ ಆಪಗಾವಾರಿ 
ವಿರಾಜಚ್ಚಂದ್ರಕಾಂತೋಪಲಕಲಶ: ಕಾದಂಸಂ, ೨. ೫೭) 

ಓಷಧಿದ್ರುಮ - ಔಷಧವೃಕ್ಷ (ದಿವದಿನಿಟೆದೋಷಧಿದ್ರುಮಂ 
ಅವನೀತಳಮನುಜಮರಣಜನ್ಮಜರಾಸಂಭವಭಯಮಂ ಕಿಡಿಸಿ: 
ಆದಿಪು, ೧೬. ೪೨) 

ಓಷಧೀಶ್ವರ - ಸಸ್ಯಾಧಿಪತಿ, ಚಂದ್ರ (ಉರೆ ಚಿಂತೆಯಂ 
ಆಳ್ವಂತೆವೊಲ್‌ ಓಷಧೇಶ್ವರಂ ಕಳೆಗೆಟ್ಟಂ: ರಾಜಶೇವಿ, ೧೨. 
೧೩) 


ಓವಿ 
ಮುನಿ 


ಕಾಪಾಡು (ಬಡನೆನಿಸದೆ 
ಅಯ್ದುಸಮಿತಿಯೊಳ್‌ 


ಓಷ್ಠ - ತುಟಿ (ಅಂದು ಅಪಗತ ತಾಲು ಓಷ್ಠಸ್ತಂದನಂ 
ಅಸ್ಪಶ್ಯಕರಣವರ್ಣಂ ಜಗದಾನಂದಕರಂ ಜಳಧರರವ 
ಸೌಂದರಂ: ಆದಿಪು, ೧೦. ೬೩) 

ಓಷ್ಠಪುಟಸಂದಂಶ ದ ಹಲ್ಲುಮುಡಿ ಕಚ್ಚುವುದು 
(ಉದಾರವೀರಚರಿತನಿರತಕದನಕರ್ಕಶಕ್ಷತ್ರಿಯಂಗೆ ಕ 
ನಿರರ್ಥಕ ನಿಷ್ಠುರ ಓಷ್ಠಪುಟಸಮದಂಶಮುಂ 


ನಿರಾಲಭನವಾಗಾಡಂಬರಮುಂ ತಕ್ಕುದಲ್ಲ: ಆದಿಷು ೧೪. 
೮೧ ವ) 


೨೫೦ 


ಓಸರಿಗೆ - ಮನೆಯ ಮುಂದಣ ಅಥವಾ ಹಿಂದಣ ಅಂಗಳ 
(ಓಸರಿಗೆಯೊಳ್‌ ತೊಟ್ಟಿಲೊಳ್‌ ಇರ್ದ ಅವ್ಯಕ್ತ ಕಿಜುಗೂಸು 
ಬೋಳಹ ಬೋಳಹ ಭಟ್ಟಾರಾ ಎಂದತ್ತು: ವಡ್ಡಾರಾ, ಪು 
೮೫, ಸಾ ೧೨) 

ಓಸರಿಗೊಳ್‌ - ಪಕ್ಕಕ್ಕೆ ಸರಿದು ಹೋಗು (ಮೆಯ್ದೋಜುವುದಿಲ್ಲಿ 
ಸಲ್ಲದು ಎನಗೆ ಎ೦ಂಬವೋಲ್‌ ಓಸರಿಗೊಂಡು ಪೋಗುತಂ: 
ಪುಷ್ಪದಂಪು, ೧೪. ೨೬) 

ಓಸರಿಸು - ಓರೆ ಮಾಡು, ಓರೆಯಾಗು (ಕರ್ಣಪೂರ 
ಪಾರಿಜಾತಸ್ತಬಕಮಂ ಓಸರಿಸುವ ವಿಳಾಸಮುಂ: ಆದಿಪು, ೪. 
೯ ವ); ಹಿ೦ಜರಿ (ಮಟ* ಮಂಜು ಕಾಳಗತ್ತಲೆ ಎಂದು 
ಓಸರಿಸದೆ ಮನವೊಲ್ಲಾಗಳ್‌ ನೆರೆಯಲ್‌ ದೊರೆಕೊಳ್ಳ ವ್ರತಮೆ 
ಸಂಕಲ್ಲರತಂ: ಕಾದಂಬ, ೮. ೩೬); ನೇರ್ಪಡಿಸು, ಸರಿಪಡಿಸು 


(ಇಂಬಾಗಿರೆಯುಂ ಮಕುಟಮದಂ ಬಿಣ್ಣಿನೊಳ್‌ 
ಓರೆವೋದೊಡೆ ಓಸರಿಪವೊಲ್‌ ಒರ್ವಂ ಬಹಳ 
ನಖಮಯೂಖ ಕದಂಬಕಮಂ ಕರಮಂ 


ಉತ್ತಮಾಂಗಕ್ಕೊಯ್ದಂ: ಶಾಂತಿಪು, ೫. ೧೦೨); ಸಾವರಿಸು, 
ಹಿಡಿದುಕೊ (ನಡೆಯೆ ಚಟುಳತೆಗೆ ಕಣೆಯಂ ಸಡಿಲ್ದೊಡೆ 


ಅದಂ ಎಡದ ಕೆಯ್ಯೊಳ್‌ ಓಸರಿಸುತ್ತುಂ ನಡೆದು 
ಗವಾಕ್ಷಂಬರಂ ಓಗಡಿಸದೆ ನವವರನಂ ಅಬಲೆ 
ನೋಡಿದಳೊರ್ವಳ್‌: ಶಾಂತಿಪು, ೬. ೯) 

ಓಸಟೆ - ಶಕುನ, ನಿಮಿತ್ತ (ಓಸಜೆಯಂ ಕೇಳ್ವೊಡೆ 


ಸಂಧ್ಯಾಸಮಯ೦ ಮೂಜು೦ ಉತ್ತಮಂ: ಲೋಕೋಪಕಾ, 
೧೨. ೫೦) 

ಓಸಣಿಗೇಲಕ್‌ - ಶಕುನ ವಿಚಾರಿಸು (ನೀರಪೊಟ್‌ ಪಾಡುವೆಡೆ 
ಹೊಲಗೇರಿ ಪರೇತವನ ಅಸಗವನೆ ಸಭೆ ದೇವಾಗಾರಂ 
ಚೌವಟಂ ಎಸೆದಿರ್ಪ ಆರವೆಂಬೆಡೆಗಳ್‌ ಉಚಿ ಓಸಣಜಿಗೇಳಲ್‌: 
ಲೋಕೋಪಕಾ, ೧೨. ೫೬) 

ಓಹರಿಸಾಹರಿ - ತಂಡೋಪತಂಡವಾಗಿ (ಅಂತು 
ಓಹರಿಸಾಹರಿಯಾಗಿ ಕಾದುವರ೦ ಕಲಿ ಕಾಮದೇವಂ ಕಂಡು 
ಕೋಪಮಂ ತಾಳ್ದಾಗಳ್‌: ತ್ರಿಷಷ್ಟಿಪು, ೫. ೯ ವ) 

ಓಳ್‌ - ಸಂಭೋಗಿಸು (ಓಳ್‌-ನಿಧುವನೇ: ಶಬ್ದಮದ, ಧಾತು 
೯೪೬) 

ಓಳಿ - ಸಾಲು, ಸಮೂಹ (ಎರಡು ಓಳಿಯೊಳಂ ಮೊದಲೊಳ್‌ 


ಭರತೇಶ್ವರಬಾಹುಬಲಿಗಳಿರೆ ಮತ್ತಿನ ಪುತ್ರರು ಅವರ 
ಕೆಲದೊಳಿರೆ: ಆದಿಪು, ೯. ೩); ಓರಣ, ಕ್ರಮ (ಕೃಷ್ಣೆಗಿ೦ದು 
ಧಮ್ಮಿಲ್ಲಮ೦ ಇಂಬಿನಿಂ ಮುಡಿಸಿ ಕೌರವನಾಯಕನ 


ಊರುಭಂಗಮೊಂದಲ್ಲದೆ ಎಲ್ಲಮ೦ ನೆಆ್‌ಿದೆಂ ಗಡಂ 
ಓಳಿಯೆ ಕೇಳಿಮ್‌ ಎಲ್ಲರುಂ: ಪಂಪಭಾ, ೧೨. ೧೬೦) 
ಓಳಿಗೊಳ್‌ - ಸಾಲುಗೊಳ್ಳು (ಓಳಿಗೊ೦ಡು ಮಂದಯಿಸಿ ನಿಂದ 
ಬಲವಕ್ಕದ ಎಡವಕ್ಕದ ಅಂಗರಕ್ಕರ 
ನೆರವಿಯುಮನೀಕ್ಷಿಸುತ್ತುಂ: ಆಚವರ್ಧ, ೯. ೫೬ ವ) 
ಓಳಿದೋರಣ - ಸಾಲು ತೋರಣ (ಓಳಿದೋರಣಮಾಯ್ತು 
ಹಾರದ ಪಚ್ಚೆಸಾರದ ಮಾಲೆ ಸೌಧಾಳಿಯ ಒಳ್ಗುಡಿಯಾಯ್ತು 
ಚೀನದ ಸೂಯಿಯಾಣದ ಬಟ್ಟೆ: ಪಂಪಭಾ, ೧೪. ೧೫) 
ಓಳಿವಡು - ಗುಂಪುಗೂಡು 4ತೆರೆಗಳ ಬಂಬಲಂ ಮಿಳಿರ್ವ 
ಕೇತನರಾಜಿಗಳ ಓಳಿವಟ್ಟ ಬೆಳ್ನೊರೆಗಳ ಪಿಂಡನೆತ್ತಿಸಿದ 
ಬೆಳ್ಳೊಡೆಗಳ್‌: ಪಂಪಭಾ, ೩. ೬೮) 
ಓಳಿವಡೆ - ಸಾಲುಗಟ್ಟು (ನೆಲೆಮಾಡಂಗಳೊಳ್‌ ಓಳಿವಟ್‌ 
ಗುಡಿಗಳ್‌: ಆದಿಷು, ೭. ೧೧೩) 


ಓಳಿವೀಡು - ಸಾಲು ಮನೆ (ಬಂದು ಮಚ್ಚಜೆದು ಲೂಡೆ 
ವಿನಿರ್ಮಿಸಿದ ಓಳಿವೀಡು ನಂದನಚಯಮಲ್ಲಿ ರಾಜಿಪುವು: 
ಶಾಂತಿಪು ೭. ೧೩೦) 


ಓಣಕಿಯಾವು - ಕರಾವು, ಕರೆಯುವ ಹಸು (ಇವಂ 
ಸರಿಗೊಂಡಂತೆ ಅಜಮೂತ್ರದೊಳರೆದು ಎಚ್ಚುಗೆ 
ನೀಜೇಚ್ಛೆಯಿಂದ ಓಆ್‌ಯಾವು ಮಟ್ಟಂ ಕಣ್‌ಗುಂ: 
ಲೋಕೋಪಕಾ, ೯. ೧೯೩) 
ಔ 
ಔಂಕು ದ ಅಮುಕು (ಚಕ್ರರತ್ನಮಂ ಮುಂದಿಟ್ಟು 


ಮಧ್ಯಮಖಂಡಮುಮಂ ಡಿಂಕಿ ಪೂಟ್‌ ಪೊಕ್ಕವಷ್ಟಂಭಿಸಿ 
ನಿಂದಾಗಳ್‌: ಆದಿಪು, ೧೩. ೫೬ ವ) 

ಔಂಡುಗರ್ಚು - ಔಡು ಕಚ್ಚು, ತುಟಿ ಕಚ್ಚು (ಹುಂಕೃತಿಯಂ 
ಮಾಡುತು೦ ಔಂಡುಗರ್ಚಿ ಕಿಸುಗಣ್ಣಿಟ್ಟಚ್ಕುತಂ ರಂಜಿಕುಂ: 
ಜಗನ್ನಾವಿ, ೩. ೬೧) 

ಔಫಘ - ಗುಂಪು (ನೀರಂ ಕುಡಿದು ಪದ್ಮಪಶ್ರೌಘಂಗಳಿ೦ 
ತಮ್ಮಣ್ಣಂಗೆ ನೀರಂ. ತೀವಿಕೊಂಡು ಸರೋವರದಿಂದ 
ಪೊಳಿಮಟ್ಟು; ಪಂಪಭಾ, ೮. ೩೯ ವ) 

ಔಡು - ತುಟಿ (ಕರ್ಚಿದ ಓಡು ಉರ್ಜೆದ ಬಾಳ್‌ 
ಇಣೆಯಲನುಗೆಯ್ದ ಕೈ: ಗದಾಯು, ೪. ೨೭) 

ಔಡೊತ್ತು - ತುಟಿ ಕಚ್ಚು, ಹಲ್ಲುಮಡಿ ಕಚ್ಚು (ಸ೦ಂಗರಸಮುತ್ಸಾಹ 
ಫಲಮಂ ಆಸ್ಥಾದಿಪಂತಿರೆ ಓಡೊತ್ತುವ ನಾಳೆ ಕಾಳೆಗದೊಳ್‌ 
ಎಮ್ಮ ಕಲಿತನಕ್ಕೆ ನೀನೆ ಸಕ್ಕಿ ಆಚವರ್ಧ, ೭. ೪೧ ವ) 

ಔದಲೆಗಾಣ್‌ - ಅಡಗು, ಗುಪ್ತವಾಗು (ಕೂರಿಸಿ ಕೂರ್ತ ನಿನ್ನ 
ಮೆಯ್‌ ಕಸವರ೦ ಎನ್ನಂ ಇನ್ನುಸಿರದೆ ಓದಲೆಗಾಣ್ಣಿನಂ: 
ಕಾವ್ಯಾವಲೋ, ೩೦೪) 

ಔದಾರಿಕತನು - ಮನುಷ್ಯ ಮತ್ತು ತಿರ್ಯಕ್‌ ಶರೀರವೇ ತನು 
(ಔದಾರಿಕತನು ನೆಟಲಂತಿರೆ ನೆಲಕೆ ವಂದುದು 
ಅಘಟನವಿಘಟನದಿಂ: ಶಾಂತಿಷು, ೧೨. ೩೩) 

ಔದಾರಿಕವಹು - ಸ್ಥೂಲದೇಹ (ಸಹಜಸುರಭಿಗಂಧಬಂಧುರ 
ಔದಾರಿಕವಪುವಂ: ಆದಿಹು, ೭. ೧೦೬ ವ) 

ಔದಾರಿಕಶರೀರ - ಔದಾರಿಕವಪು (ಪಂಚಾಷ್ಟಧನುಃಪರಿಮಿತ 
ಉತ್ಸೇಧಮುಂ ದಶಶಾಳಲಕ್ಷಣೋಪಜೀವಿತಮುಂ.. .ಔದಾರಿಕ 
ಶರೀರಮಂ ತಳೆದು ಶಾಂತಿಕುಮಾರಂ: ಶಾಂತೀಶ್ವಪು, ೧೫. 
೧೭ ವು 

ಔದುಂಬರ - ಉದುಂಬರ ಮರದಿಂದ ಹುಟ್ಟಿದ್ದು; ಅತ್ತಿಯ ಮರ 
(ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ ನ್ಯಗ್ರೋಧ ಶಮಿ 
ಅಪಾಮಾರ್ಗ ಖದಿರ ಆದಿ ಶುಷ್ಕಸಮಿತ್ತುಗಳುಮಂ ಕುಶ 
ಅಶ್ವಲಾಯನ ವಿಶ್ವಾಮಿತ್ರಾದಿ ದೂರ್ವಾಂಕುರ 
ಪವಿತ್ರವಸ್ತುಗಳುಮಂ ಕೊಂಡು: ಪಂಚತಂತ್ರ, ೧೯೦ ವ) 

ಔದುಂಬರಕುಷ್ಠ - ಮೈ ಹುಳಬೀಳುವ ಕುಷ್ಠರೋಗದ ಬಗೆ 
(ಔದುಂಬರಕುಷ್ಠಂ ನೆಗೆದೌದಾರ್ಯಕಳೇವರಂ 
ಪಳಾಳಂಬಿತಮಾದ ಔದುಂಬರಮೆನಿಪಂತೆವೊಲಾ 
ದೊರೆಯಂಗಾಯ್ತು ಖಳಕಳಂಕಾತಂಕಂ: ಸುಕುಮಾಚ, ೫. 
೧೧) 


೨೫೧ 


ಔಪರಿಷ್ಟಕ - ಮೇಲ್ಭಾಗ (ಚಳದಳಿಕಾಳಿ ನಿನ್ನ ವದನಾ೦ಬುಜಮ೦ 
ನಡೆ ನೋಡಲೀಯದೆ ಅವ್ವಳಿಸುವ ಔಪರಿಷ್ಟದೊಳೆನ್ನನಿವು: 


ಆದಿಷು, ೪. ೧೨); ಒಂದು ಬಗೆಯ ರತಿಕ್ರೀಡೆ 
(ಮಧುರಸೀತ  ತನಾದದೊಳುಣ್ಣಿ  ಪೊಣ್ಣಿಚೂಷಿಕಮಂ 
ಔಪರಿಷ್ಟಕರತ೦ಗಳ ಭೇದದೊಳೊಂದಿದ ಆಮ 


ಚೂಷಿಕನಾಮಪಕ್ವಫಲದೊಳ್‌: ಆದಿಪು, ೧೧. ೯೯) 

ಔಮೀನ - ಅಗಸೆ ಹೊಲ (ಏನೆಸೆವುವೊ ಕೌದ್ರವೀಣದ ಔಮೀನದ 
ತೈಳಿನದ ಮಾಷೀಣದ ಮೌದ್ಗೀನದ ಬಹುಪಾಳ ಸಸ್ಯಸಕಳ 
ಫಳ೦ಗಳ್‌: ಪುಷ್ಪದಂಪು, ೨. ೧೨) 

ಔಮ್ಯ - ಅಗಸೆ ಹೊಲ ಪರಿಪಾಲಿಸಿದುವು ಕಣ್ಣೆ ನಾಡೆ ಮೌದ್ಗಂ 
ಮಾಷ್ಯಂ ಶಾಲೇಯಂ ವೈಹೇಯಂತೈಲೀನಂ ಕೌದ್ರವೀಣಂ 
ಔಮ್ಯಂ ಯವ್ಯಂ: ಚಂದ್ರಪ್ರಪು, ೧. ೯೧) 

ಔರಸತನುಜ - ಸ್ವಂತ ಮಗ (ತನಗೆ ಗುಣವಂತಂ ಔರಸತನುಜ೦ 
ಪುಟ್ಟಿದೊಡೆ ... .. ಸಗ್ಗಕ್ಕೊಯ್ವನೆ೦ಂದು೦ ಊಳ್ಟರ್‌ ಪಾರ್ವರ್‌: 
ಸಮಯಪ, ೧೧. ೩೨) 

ಔರ್ವ - ಬಡಬಾಗ್ನಿ (ಮಹಾಭಂಗಮಂ ತಾಳ್ಗೆನೆಂದು ಒಳಗೆ 
ಅ೦ಭೋರಾಶಿ ಚಿ೦ತಾಗ್ನಿಯನೆ ತಳೆದವೊಳ್‌ 
ಔರ್ವಣಂತಸ್ಥಮಿರ್ಕುಂ: ರಾಜಶೇವಿ, ೧. ೧೦೨) 

ಔರ್ವಜ್ಯಲನ - ಸಮುದ್ರದ ಬೆಂಕಿ, ಬಡಬಾಗ್ನಿ (ಔರ್ವಜ್ವಲನ 
ಜ್ಞಾಳಾಕಳಾಪೋದ್ಲಮಮನನುಗುಣ೦ ಮಾಡುತುಂ 
ಬೆಳಗಿದುದು ದಿಶಾಚಕ್ರಮ೦ ಚಕ್ರರತ್ನಂ: ಆದಿಷು, ೧೧. ೨) 

ಔರ್ವವಹ್ಲಿ - ಬಡಬಾನಲ (ಕೌರವಬಲದ ಉರ್ಕನೊಂದಿನಿಸು 


ಮಾಣಿಸಿ ಪೋಪಂ೦ ಇಳೇಶನಲ್ಲಿಗೆ ಎಂದು ಅವನತವೈರಿ 
ವೈರಿಬಲವಾರಿಧಿಯಂ ವಿಶಿಖ ಔರ್ವವಹ್ನಿಯಿಂ ತವಿಸಿ: 
ಪಂಪಭಾ, ೧೨. ೧೨೧) 

ಔರ್ವಾಗ್ನಿ - ಬಡಬಾಗ್ನಿ (ಕಾನನದುರ್ಗಕ್ಕೆ ಮಹಾದವಾಗ್ನಿ 
ಜಲದುರ್ಗಕ್ಕೆ ಉರ್ವಿದ ಔರ್ವಾಗ್ನಿ: ಪುಷ್ಪದಂಪು, ೫. ೫೦) 

ಔರ್ವಾನಲ — ಬಡಬಾಗ್ನಿ (ದ್ವಿಷದುರ್ವೀಪಾಲ 
ಸೈನ್ಯಾಂಬುಧಿದಹನಕರ ಔರ್ವಾನಲ ಉಗ್ರಪ್ರತಾಪಂ: 
ಸುಕುಮಾಚ, ೯. ೭೬) 

ಔರ್ವಾನಳ - (ಪುದಿದು ಔರ್ವಾನಳಂ ಅಬ್ಬಿಯಂ 
ಸುಡುವವೋಲ್‌ ಶಸ್ತ್ರಾಗ್ನಿಯಿಂ ತೀವಕೋಪದಿಂ 
ಉದ್ದತ್ತಬಳಾಬ್ಬಿಯಂ ಸುಡೆ: ಪಂಪಭಾ, ೧೨. ೩೫) 

ಔವಳಿಸು - ಹಾರು, ಜಿಗಿ (ಚಾದಗೆ ಕಾರ್ಗಾಲದ 
ಪನಿಯೆಂದೀಮಟಲ್‌ ಮೇಲಂಗೌವಳಿಸಿ ನಗಿಸಿದವು: 
ಧರ್ಮಪ, ೨. ೧೭) 


ಔಷಧ - ಮದ್ದು (ಮನಸಿಜನ ಅಂಗನಾಜನವಶೀಕರಣ ಔಷಧಂ 
ಅಂಗಜನ್ನನಂಬಿನ ಮದಶಕ್ತಿ ಮೋಹನಯಂತ್ರಂ ಇದಪುದು: 
ಆದಿಪು, ೪. ೪೧) 

ಔಷಧಿ - ಸಸ್ಯ[ಗಳ] ಸಾರ (ಪಂಚರತ್ನಗರ್ಭವಿವಿಧೌಷಧಿಸಂದರ್ಭ 
ಶಾತಕುಂಭಕುಂಭ ಸಂಭೃತ ಮಂಗಳಜಳಂಗಳಿಂದಂ: ಆದಿಪು, 
೪. ೩೫ ವ); ಸಸ್ಯ (ವಿರಳಫಳಂಗಳಾದುವು ಅಖಿಳೌಷಧಿಗಳ್‌ 
ರಸವೀರ್ಯಪಾಕಮು೦ ವಿರಳಮೆ ವೃಕ್ಷಜಾತಿಗಳ್‌: ಆದಿಷು, ೮. 
೬೨) 


ಕ - ನಾನಾರ್ಥಗಳು (ಅವಸರ ಶರ ಕುತ್ಸಾ ವಾರ ವಾರ್ವಾಚಿ 
ಕಾಂಡಂ ಪವನಜಲಜಜಾತಾಂಭಃ ಶಿರೋಕ್ತಂ ಕಶಬ್ಬಂ: 
ಅಭಿಧಾವ, ೩. ೧. ೧೦೫ 

ಕಂ - ನೀರು (ಅಂಸಂ ಕಂ ಅಮೃತಂ ಪಾನೀಯಂ ಎಂದಿಂತು .. 
. ನೀರ್ಗೆ ಪೆಸರಂ ಪರ್ಯಾಯದಿ೦ ವಾಗ್ದಿದರ್‌: ಅಭಿಧಾವ, 
ಇತ್ರ. 

ಕಂಕ - ಚಿಮಟ್ಟ ಇಕ್ಕು (ಮದಂಫಿಸಂಸ್ಪರ್ಶನಮುಂ 
ಸಂಗತಮಲ್ತು ಎನಲಿದೆ ಕಂಕಂಗೆ ಅರುವನೆ ಎನಲ್‌: 
ಉದ್ಭಟಕಾ, ೧೧. ೧೦೯); ಕರೀ ಹದ್ದು (ಚರಣಾಯುಧಂ 
ಶಕುನಿ ಕಂಕಂ ತೊಂಡಿಗಂ ಸೋರೆ ತಿತ್ತಿರೆ ಕೋಕಂ .. . 
ರತ್ನಖಗಮಿರ್ಕುಂ ತದ್ದನಾಗೌಘದೊಳ್‌: ರಾಜಶೇವಿ, ೫. 
೫೯) 

ಕಂಕಟ -.. ಕವಚ 
ತುರಂಗಮಾರೂಢಂ ಉದ್ಗಾಢ 
ನಿಶಾಹತಿಯುಂ ಉದೀಣ್‌ 
ವರ್ಧಮಾಪು, ೪. ೬೪ ವ) 

ಕಂಕಣ - ಬಳೆ (ರತ್ನದ ಕಂಕಣಮೆಂಬಂತೆ ಕೈಗೆ ವಂದುದು 
ಚಕ್ರಂ: ಪಂಪರಾ, ೧೪. ೧೦೫) 

ಕಂಕಣವಾರ - ಬಳೆಗಳ ಸಾಲು [ಕ೦ಕಣ--ಆರ-ಕಂಕಣ ಮತ್ತು 
ಹಾರ] (ಮೆಲ್ಲನೆ ವಕುಲ ಆಳವಾಳತಳದೊಳ್‌ ಸುರಿದ 
ಅಂ೦ಬುಜಸೂತ್ರದಿಂದೆ ಮತ್ತನಿತಜಳಾಳಂ ಮುಗುಳ್ಗರಿಗೆ 
ತೋಳ್ಗಳೆ ಕಂಕಣವಾರಮೆಂದು ಬೇಬ್ದನಿತನೆ ಮಾಡಿ: 
ಪಂಪಭಾ, ೨. ೧೬) 

ಕಂಕಪತ್ರ - ಹದ್ದಿನ ಗರಿ[ಗಳುಳ್ಳ ಬಾಣ] (ಚಪಳ ಚಾಪನುಂ 
ಕರತಳಕಲಿತ ಕಂಕತ್ರನುಂ ಆಗಿ ಮೃಗಯಾವಿನೋದದಿಂ 
ತೊಟಲುತಿರ್ಪಾಗಳ್‌: ನೇಮಿನಾಹು, ೩. ೬೦ ವ) 

ಕಂಕರಿ - ಒಂದು ವಾದ್ಯ (ಕಂಕರಿಯ ಸಿವಿಅ ಪೆಂಪಿನ ರುಂಕಟ 


(ಆಗಳ್‌ ಅತಿ ಮನೋಜವ 
ಕಂಕಟನುಂ ಉತ್ಥಿತ 


ಕ್ರೋಧಾನಳನು೦ ಆಗಿ: 


ಬೊಂಬುಟೆಯ ಭ್ರ ಕ ಉಲಿ ನೆಗಟ್ಟು 
ಕರ್ಣಾಮೃತಸಮುದ್ರಘೂರ್ಣನಮಾಯ್ತೋ: ಪುಷ್ಪದಂಪು, 
೧೨. ೨೭) 

ಕಂಕಾಳಿ - ಕೈಲಾಸದ ದಂಡಧಾರಿಯಾದ ಒಬ್ಬ ಸೇವಕ 


(ಪೊಂಬೆತ್ತಮನೆತ್ತಿ ಪೋ ಸಾರ್‌ ತೊಲಗು ಎಂದು ನಿವಾರಿಸಿ 

ಸಮುಚಿತಸ್ಥಾನದೊಳ್‌ ಇಂಬುಕೆಯ್ದುವ ಭೀಮ 

ಕಂಕಾಳಿಗಳೆಂಬ ವೇತ್ರಧರರಿಂ; ಶಬರಶಂ, ೧. ೭೯ ವ) 
ಕಂಕಾಳಿಕೆ - ಎಲುಬು ಗೂಡು (ಬರಿಯೆಲ್‌ ಬೇಜ್‌ರ್ದ ಕಂಕಾಳಿಕೆ 


ಪೆಡತಲೆಯ ಪೊಕ್ಕ ಕಣ್‌ .. .. ಗಿಟಿಗಿಟಿಜಂತ್ರಂಬೊಲಾಗಿರ್ದ 
ಮೈ: ನೇಮಿನಾಪು, ೭. ೨) 

ಕಂಕೆಲ್ಲಿ -  ಅಶೋಕದ ಮರ (ಸಲ್ಲತಾಭವನಂಗಳೊಳಂ 
ಜಲಂಗಳೊಳಂ ಸಹಕಾರ ಕಂಕೆಲ್ಲಿ ಪಲ್ಲವರಾಜಿತ 


ಶೈತ್ಯಸ್ಥಾನದೊಳಂ: ಸುಕುಮಾಚ, ೨. ೪೬) 

ಕಂಕೇಲಿ - ಕಂಕೆಲ್ಲಿ (ಪುಣ್ಕಾಂಬುಪೂರ್ಣಕುಂಭಾಗ್ರಮುಚಿತ 
ಕಂಕೇಲಿಪಲ್ಲವೋಲ್ಲಾಸರಚಿತ: ಆದಿಷು, ೪. ೩೦ ರಗಳೆ) 

ಕಂಗನೆ - ಬಹಳವಾಗಿ (ಮುನಿಸಿನೊಳ್‌ ಆದಂ ಏವಯಿಸಿ 
ಸೈರಿಸದೆ ಅದವಟಲೊಳ್‌ ಕನಲ್ಲು ಕಂಗನೆ ಕನಲುತ್ತುಂ 
ಉಮ್ಮಳಿಸಿ: ಪಂಪಭಾ, ೪. ೧೦೬) 

ಕಂಗು - ನವಣೆ (ಕಳಮ ಷಷ್ಟಿಕಾ ವ್ರೀಹಿ ಯುವ ಯಾವನಾಳ 
ಗೋಧೂಮ ಕಂಗು ವಿವಿಧ ಧಾನ್ಯಭೇದಂಗಳುಂ: 
ಆದಿಪು, ೬. ೭೨ ವ) 


೨೫೨ 


ಕಂಚಗಾಣ - ಕಂಚು ಮುಂತಾದ ಲೋಹದ ಕೆಲಸ 
ಮಾಡುವವನು (ಬೆಳ್ಳೆಳಗುಂ ಬಿದಿರುತ್ತೆ ಕಂಚಗಾಅರ ಪಸರಂ 
ಪೊದಳ್ಳೆಸೆವುದು: ಕುಸುಮಾಕಾ, ೨. ೧೦೪) 

ಕಂಚೀಳೆ - ಕಂಚಿನಿಂಬೆ, ಈಳೆ ಜಾತಿಯ ಒಂದು ಹಣ್ಣು 
(ಪೇರೀಳೇಯ ನಾರಂಗದ ಕಂಛೀಳೆಯ ತನಿವಣ್ಣನಿಕ್ಕೆ ಮೆಲ್ಬು: 
ಧರ್ಮಾಮೃ, ೧. ೧೨೦) 

ಕಂಚು - ಪಾತ್ರೆ (ಸತ್ತರ್‌ .. . ಸೇಲೆಯಂ ಕಂಚುಮಂ ಬಒಲ್ಲಿತ್ತೊಡೆ 
ನಭಕ್ಕೆ ಪೋಪರ್‌: ಸಮಯಪ, ೧೧. ೧೧೭) 

ಕಂಚುಕ - ಅಂಗಿ (ಒರ್ವಂ .. -ಕಾರ್ಯವಿಜ್ಞಾಪನೋತ್ಸುಕಚಿತ್ತಂ 
ಧವಲೋತ್ತರೀಯವಸನಂ ಸಿತಕಂಚುಕಂ ತ್ವರಿತದಿಂ 
ಬಂದಂ ಪ್ರತೀಹಾರಕಂ: ಪಂಪರಾ, ೨. ೨) 

ಕಂಚುಕಿ - ರಾಣಿವಾಸದ ಅಧಿಕಾರಿ (ಕಂಚುಕಿ ಬಂದು ಕಂಡ೦ 
ಅನುರಾಗದಿ೦ ಆ ಮನುಜೇಂದ್ರಚ೦ದ್ರನಂ: ಕಾದಂಬ, ೧. 


೭೧) 

ಕಂಚುಕಿತ — ಹೊಂದಿದ (ಹರ್ಷೋತ್ಕರ್ಷಚಿತ್ತನುಂ 
ರೋಮಾಂಚಕಂಚುಕಿತ ಶರೀರನುಮಾಗಿ: ನೇಮಿನಾಪು, ೩. 
೧೮ ವ) 

ಕಂಚುಕೀಂದ್ರ - ಹಾವುಗಳ ರಾಜ, ಆದಿಶೇಷ (ಗರುಡ ಚಂಚುವಂ 
ಕಂಡ ಕಂಚುಕೀಂದನಂತೆಯುಂ ಭಯಂಗೊಂಡು: 


ಪುಷ್ಪದಂಪು, ೧೩. ೨೬ ವ) 
ಕ೦ಂಚುಗರ್ಚು - ಕಂಚಿನ ತಟ್ಟೆ ತೊಳೆ (ಬೆಸನಂ ಕೆಯ್ಗೆಜ್‌ವ 


ಕಂಚುಗರ್ಚುವ ಬೆಸನ೦ ಬೆಸನಲ್ಲದೆ ಆರಿತ್ತರೆಲವೊ 
ನಿನಗೀ ಬೆಸನಂ: ಗದಾಯು, ೭. ೩೭) 

ಕಂಚುಗಾಅ... - ಕಂಚಿನ ಕೆಲಸ ಮಾಡುವವನು (ನಿರ್ಮಳ 
ಪಾತ್ರೋತ್ಸರದಿಂದಂ  ತೊಳತೊಳಗುತ್ತಿರ್ಪ ಕಂಜುಗಾಜರ 


ಪಸರಂ: ಗಿರಿಜಾಕ, ೨. ೯೨) 

ಕಂಚುಗಾಅಗೇರಿ - ಕಂಚುಗಾರರ ಬೀದಿ (ಭಯದಿಂ ಬಿಟ್ಟು 
ಪೋಗೆ ಕಂಚುಗಾಣಗೇರಿಯಂ ಪೊಕ್ಕು: ಧರ್ಮಾಮೃ, ೨ 
೧೬ ವ) 

ಕಂಚುವಳ್‌ - ಕಂಚಿನ ಹರೆ, ತಮಟೆ (ಪೊಲೆಯರ 
ದನಿಯಪ್ಪೊಡಂ ಕೇಳದಂತು ಕಂಚುವಲ್‌ವೆರಸು ಲೇಸುನುಡಿ 
ಲೇಸುನುಡಿಯೆಂಬ ಮಹಿಮೆಯಿಂದುಣ್ಣರ್‌: ಧರ್ಮಾಮೃ, ೯. 
೬೭ ವ) 

ಕಂಚುಳಿಕೆ - ರವಿಕೆ (ತೊಡರ್ಚಿದ ಉಡೆಗಂಟೆಯ ಕಿರ್ಗಟ್ಟಿನ 
ಸುರಿಗೆಯ ಕಟ್ಟಿದ ಚಿಂದಿಯ ತೊಟ್ಟ ಕಂಚುಳಿಕೆಯ: ಗಿರಿಜಾಕ, 
೬, ೫೫ ವ) 

ಕಂಜ - ಕಮಲ (ತೋಿತ್ತು ಕೊಳಂ ಪರಿವಿಕಸಿತ ಕನಕ ಕಂಜ 
ಪಿ೦ಜಲ್ಯಪು೦ಜಪಿ೦ಜರಿತಜಳಂ: ಪಂಪಭಾ, ೮. ೩೮) 

ಕಂಜಕಿಂಜಲ್ಕ -. ತಾವರೆಯ ಕೇಸರ (ಕಂಜ ಕಿಂಜಲ್ಕ 
ಪುಂಜಪಿಂಜರಿತಾಚ್ಛೋದಕಪರಿಪೂರ್ಣತಟಾಕ: ಆದಿಪು, ೧. 
೫೮) 

ಕಂಜಜ - ತಾವರೆಯಲ್ಲಿ ಜನಿಸಿದವನು, ಬ್ರಹ್ಮ (ಉಡುರಾಜಿ 
ಲತಾಂತಮದಾಗೆ ಕಂಜಜಂ ಪೂಜಿಪ ಹೇಮಲಿಂಗಮೆನೆ 
ರಾಜಿಸಿತಂದು ಸುವರ್ಣಭೂಧರಂ: ಉದ್ಭಟಕಾ, ೧. ೪೦) 

ಕಂಜಜಾತಾಕರ - ತಾವರೆಯ ಕೊಳ (ಕಂಜತಾಕರದಲ್ಲಿ ವಲಂ 
ಜನಿಸಿದ ಸುಟೆಯ ಮಧ್ಯದೊಳ್‌ ಮಿಸುಪ ರಜಃಪು೦ಜ೦: 
ಉದ್ಭಟಕಾ, ೫. ೬೧) 


ಕಂಜಪ್ರಿಯ - ಸೂರ್ಯ ಮಂಜಿನ ಮಲೌಯೊಳ್‌ ಮಸುಳ್ಳಿರೆ 
ಕಂಜಪ್ರಿಯಕುಮುದಬಂಧುಗಳ್‌: ಆದಿಪು, ೬. ೬೧) 


ಕಂಜವಕ್ತೆ - ತಾವರೆಯ ಮುಖದವಳು ಅಟಲ್ದೆರೆದೊಂದಿದ 
ಲುಂದುಗಳ್ಗೆ ನೀರ್ಗುಡಿದವೊಲಾದುದುಚ್ಚಳಿಸಿ ಸೂಸುವ ಕಣ್ಣನಿ 
ಕಂಜವಕ್ತೆಯಾ: ಆದಿಪು, ೧೨. ೨೬) 

ಕಂಜಾತ - ತಾವರೆ (ತದ್ದುರು ಕರಕಂಜಾತ ಜಾತನೆನಿಸಿದಂ 
ಈತಂ: ರಾಜಶೇವಿ, ೧. ೬೪) 

ಕಂಜಾಸನ - ಬಹ್ಮ (ನೀನಿತು ಅಂಜಿದೊಡಂ ಕುಂಜರಾರಿ ಕೊಲ್ಲದೆ 
ಮಾಣಂ ಕಂಜೋದರನುಂ ಹರನುಂ ಕಂಜಾಸನನುಂ ಕಡಂಗಿ 
ಕಾವೊಡಮೀಗಳ್‌: ಪಂಚತಂತ್ರ, ೨೩೧) 

ಕಂಜಾಸ್ತ್ರ - ಮನ್ನಥ (ಕಂಜಾಸ್ತ ಸ್ತನಂ ನಗುವಂತೆ ಒಪ್ಪುವನಂ 
ಮ್ಮೈಗಾಕ್ಷಿ ನಡೆ 'ನೋಡುತ್ತಿರ್ದಳಾ ಭೂಪನಂ: ರಾಜಶೇವಿ, ಲ 
೨೦) 

ಕಂಜೋದರ - ಹೊಕ್ಕುಳಲ್ಲಿ ತಾವರೆಯನ್ನು ಹೊಂದಿದವನು, 
ವಿಷ್ಣು (ನೀನಿತು ಅಂಜಿದೊಡ೦ es ಕೊಲ್ಲದೆ 
ಮಾಣಂ ಕಂಜೋದರನುಂ ಹರನುಂ ಕಂಜಾಸನನುಂ ಕಡಂಗಿ 
ಕಾವೊಡಮೀಗಳ್‌: ಪಂಚತಂತ್ರ, ೨೩೧) 

ಕಂಟ - ತಾಳೆಗರಿಯ ಮೇಲೆ ಬರೆಯಲು ಬಳಸುತ್ತಿದ್ದ ಸಾಧನ 
(ಕ೦ಟಮೊನೆ ಬಾಳ್ಕೊನೆಯಾಗಿರೆ: ಅನಂತಪು, ೨. ೨೪) 

ಕಂಟಕ - ಮುಳ್ಳು (ಸಕಳೋರ್ವೀತಳಪೂಜ್ಯಮಪ್ಪ ಭವದೀಯ 
ಪ್ರಾಜ್ಯರಾಜ್ಯಕ್ಕೆ ಕ೦ಟಕನಾದ೦ ಕ್ರಮದಿಂದೆ: ಪಂಚತಂತ್ರ. 


೧೬೦); ಪುಲಕ (ಅನುಜನ ಭುಜಪ್ರತಾಪಕ್ಕೆ ಅನುರಾಗಮೆಯ್ದಿ 


ತಡೆಯದೆ ಅನುರಾಗಮಂ ಇತ್ತುದ೦ ಉದಗ್ರ ಕಂಟಕಾಂಚಿತ 
ಘನಭುಜದಿಂದಪ್ಪಿ ಭುಜಬಲಂ ಬಲದೇವಂ: ಶಾಂತೀಶ್ವಪು, 
೮. ೧೧೯); ತೊಂದರೆ ಮಾಡುವವನು (ದಶಕಂಠನಂ 
ತ್ರಿದಶಕಂಟಕನಂ ಕೊಲಲೆಂದು ರಾಮನಾದಂದಿನ ಸಾಹಸಂ 
ಮನದೊಳ್‌ ಆವರಿಸಿತ್ತು ಅಕಳಂಕರಾಮನಾ: ಪಂಪಭಾ, ೪. 
೧೯) 

ಕಂಟಕಗುಲ್ಮ - ಮುಳ್ಳುಪೊದೆ (ಕ೦ಟಕಗುಲ್ಮ ವಿಷವಲ್ಲೀಸಂಘಾತ 
ಭೀಷಣ೦ಗಳು೦ ಜಾನುಭಂಜಿನಿಶೂಲಪ್ರಕರ ಪರಿವೃತಂಗಳುಂ: 
ಆದಿಪು, ೧೩, ೫೭ ವ) 

ಕಂಟಕಾಂಕುರ - ಪುಲಕವು೦ಟಾಗು (ಪಥಿಕರ ಪಪದತಳಹತಿಯಂ 
ಹತಕ೦ಟಕಾಮಕುರ೦ ಮಾಡುವವೊಲ್‌: ಲೀಲಾವತಿ, ೧. 
೩೬) 

ಕಂಟಣಿಪು - ಹಿಗ್ಗು (ಕಂಟಣಿಪಿಂ ಅಮಲರಿಸಿದಂ ಕುಂಟಣಿಯರ 


ಕೊರಡುಗೊಂಡ ಮನಮಂ೦ ಮದನಂ: ನೇಮಿನಾಹು, ೪. 
೧೪೮) 
ಕಂಟಣಿಸು - ಕುಗ್ಗು (ಎನ್ನಂ ಹಿಡಿದುಕೊಂಡು 


ದಕ್ಷಣಾಭಿಮುಖನಾಗಿ ಪೋಪುದುಂ ಬೇಡವಟ್ಟಮಂ ಕಂಡು 
ಕ೦ಟಣಿಸುತ್ತುಂ ಬರುತಿರೆ: ಕಾದಂಸಂ, ೮. ೩೫ ಮತ್ತು ೩೫ 
ವ); ಪುಲಕಗೊಳ್ಳು ಹೇಸಿಗೆಪಡು (ಅಂತದ೦ ಕಂಡು 
ಕಂಟಣಿಸುತ್ತುಂ ಎನ್ನೊಳಿಂತೆಂದಂ: ಕಾದಂಬ, ೧೦. ೪೨ ವ) 


ಕಂಟವಲಗೆ - (ಬಂಧೂಕದ ಬಾರವಟ್ಟಿಗೆಳಿಂ ಕೇತಕಿಯ 
ಕಂಟವಲಗೆಗಳಿಂ ಕುರುವಕದ ಕೀಟ್ವಿದುವಂಗಳಿಂ: 
ಕುಸುಮಾಕಾ, ೧೨. ೧೫೭ ವ) 

ಕಂಟಳಿಸು -  ಅಸಹ್ಯಪಡು (ಪೇಸದೆ ಕಂಟಳಿಸದೆ 
ಬಿಜುತೋಸರಿಸದೆ ಮಾಂಸಸೇವೆಗೆಯ್ವನೆ ವೇದಮಂ 
ದೋಷಿಸಿದಂ: ಸಮಯಪ, ೧೪. ೧೪೬); ನಿರ್ಬಂಧಿಸು 


೨೫೩ 


(ಪೀರ್ದ ಪಟನೀರ್ಗಳ೦ ಅಟ್ಟೆಸಲಾಜದೆ ಎಯ್ದೆ ಕ೦ಟಳಿಸಿ 
ಮಗುಳ್ಬಿದಪ್ಪುದೆನಲ್‌ ಉಮ್ಮೆನೆ ಕಾಮಿನಿಯೇಂ ಬೆಮರ್ತಳೋ: 
ಲೀಲಾವತಿ, ೧೨. ೩೮) 

ಕಂಟಿಯ ಬಾರ - ಮುಳ್ಳು ತುಂಬಿದ ಬಾಗಿಲು (ಆ ರಾಜಗೇಹದ 
ಸೀಯದರದ ಕಂಟಿಯ ಬಾರದ ಅಂತರಾಳದಲ್ಲಿ: ಅನಂತಪು, 
೧. ೧೧೭ ವ) 

ಕಂಟಿಸು - ಪೀಡಿಸು (ಕರೆಯದೆ ಕಾಡಿ ಕಂಟಿಸುವ 
ಕೂಂಟಣಿಯಂ ನೊಣೆಗಬ್ಬೆ ತಿಂಗೆ: ಲೀಲಾವತಿ, ೨. ೧೦೬) 

ಕಂಠಗತವಾಯು - ಕೊರಳಲ್ಲಿ ಉಸಿರು ಸಿಕ್ಕಿಹಾಕಿಕೊಂಡವನು, 
ಮರಣೋನ್ಮುಖ (ಅಂತು ಬಿಟ್ಟು ಜಟಾಯು 
ಕಂಠಗತವಾಯುವಾಗೆ ದಶಕ೦ಠನುಯ್ವ ಸಮಯದೊಳ್‌: 
ಪಂಪರಾ, ೯. ೧೦೬ ವ) 

ಕಂಠಗತಾಸು - ಕಂಠಗತವಾಯು (ಅಗಧರ ನಿನ್ನಂಘ್ರಿ ಭರಮಂ 


ಕ್ಷೀಣಬಲೋರಗನೆಂತು ಸೈರಿಪಂ ಕ೦ಠಗತಾಸುವಕ್ಕುಂ 
ಏಕಕ್ಷಣದಿಂ: ಜಗನ್ನಾವಿ, ೩. ೧೧೦) 
ಕಂಠಗ್ರಹಂಗೆಯ್‌ - ಕತ್ತು ಹಿಸುಕು (ಅಂತಕಂ ಕಡುಪಿಂ 


ಕಂಠಗ್ರಹಂಗೆಯ್ಯದೆ ಇಂ ತಡೆಯಂ: ಆದಿಷು, ೧. ೭೯) 

ಕಂಠದಫ್ನ್‌ - ಕಂಠ ಮುಳುಗುವುದು (ಆದಲೆ ನೀರ್‌ ಗುಂಡಿತ್ತು 
ಎಂದು ಈದಲೆಯೊಳೆ ನಿಂದು ಸತಿಗೆ ಹರಿಗಂ ತೋಳುತ್ತ 
ಆದರದೆ ಜಾನುದಫ್ನಂ ಉರೋದಫ್ನಂ ಕಂಠದಘ್ನಮೆಂಬ 
ಅಳವಿಗಳಂ೦: ಪಂಪಭಾ, ೫. ೫೩) 

ಕಂಠರವ - ಧ್ವನಿ (ವಿಭಮಮಂ ಕಂಠರವಕ್ಕೆ ತಾಡನರವಂ 
ತಂದೀಯೆ ತತ್ಸೌಧದೊಳ್‌ ಸಮಸತ್ವಂಬಡೆವಂತಿರೆ ಆಯ್ತು 
ಸುರತಪ್ರಾರಂಭಕೋಳಾಹಳಂ: ಪಂಪಭಾ, ೪. ೧೦೯) 

ಕಂಠರುತಿ — ಕ೦ಠದ್ದನಿ (ಶಕುನಿರವಕ್ಕೆ 
ಕಂಠರುತಿಕೂಟದೊಡ೦ಬಡಿನೊಳ್‌ ನಿಮಿರ್ಚೆ 
ಗಾಯಕತೆಯಂ: ಶಾಂತಿಪು, ೮. ೧೦೧) 

ಕಂಠಲುಂಠ -] ಕೊರಳ ಅಲುಗಾಟವುಳ್ಳವನು (ಭಾರ್ಗವಂಗೆ ತಾನೆ 
ಭಾರ್ಗವನಾಗಿ ಯುವರಾಜಕಂಠಿಕಾಪರಿಕಲಿತ 
ಕಂಠಲುಂಠನುಂ ಆಗಿ: ಪಂಪಭಾ, ೧. ೬೮ ವ) 

ಕಂಠಸ್ಥ - ಕೊರಳಿನಲ್ಲಿರುವ (ಕ೦ಠಸ್ಥ ನಕ್ಷತ್ರಮಾಲೆಯಿಂ 
ಉದ್ಭಾಸಿಸಿದ೦ ಸ್ವಯಂವರದೊಳ್‌: ಶಾಂತಿಷು, ೫. ೧೬೧) 

ಕಂಠಿಕಾ - ಹಾರ, ಸರ, ಏಕಾವಳಿ (ಲೋಕದ ಚೆಲ್ಪೆಲ್ಲವುಂ 
ಒಳಕೊಂಡು ರೇಖೆಗೊಂಡ ಲಾಟೀಲಲಾಮನ ಪರಿಣದ್ದ 
ಕಂಧರಂ ಯುವರಾಜ ಕಂಠಿಕಾಭರಣಮಂ ಕಟ್ಟುವುದರ್ಕೆ 
ನೋಂತು: ಪಂಪಭಾ, ೨. ೩೯ ವ) 

ಕಂಠಿಕಾಪರಿಕಲಿತ - ಹಾರದಿಂದ ಕೂಡಿದ (ಭಾರ್ಗವಂಗೆ ತಾನೆ 
ಭಾರ್ಗವನಾಗಿ ಯುವರಾಜಕಂಠಿಕಾಪರಿಕಲಿತ 
ಕಂಠಲುಂಠನುಂ ಆಗಿ: ಪಂಪಭಾ, ೧. ೬೮ ವ) 

ಕಂಠಿಕಾಬಂಧನ - ಕೊರಳ ಆಭರಣವನ್ನು ತೊಡಿಸುವುದು 
(ಸಮ್ಯಗೃರ್ಶನಮೆಂಬ ಕಂಠಿಕೆಯ೦ ಕಂಠಿಕಾಬಂಧನಮಂ 
ಮಾಡಿ : ಆದಿಹು, ೫. ೬೩ ವ) 

ಕಂಠೀರವ - ಸಿಂಹ (ಕಾದಂಬರೀ ವಿರಹೋತ್ಕಂಠಿತಚಿತ್ತಂ ಅಂದು 
ತಳರ್ದಂ ವೈರೀಭ ಕಂಠೀರವಂ: ಕಾದಂಬ, ೭. ೫೬) 

ಕಂಠೀರವವಾಹನೆ - ಸಿಂಹವಾಹನೆ, ದುರ್ಗೆ (ಕೂರಸಿಯೊಳ್‌ 
ನೆಲಸುಗೆ ಕಂಠೀರವವಾಹನೆ ಚಳುಕ್ಕಕಂಠೀರವನಾ: ಗದಾಯು, 
೧. ೫) 

ಕಂಠೀರವಾಸಂದಿ - 
(ಸೌಂದರಾನೇಕಮಣಿ 


[ಕಂಠೀರವ--ಆಸಂದಿ] ಸಿಂಹಾಸನ 
ರುಚೆಜಳಸ್ಸ ಸೈಂದಿಯಂ 


ಮಂದರೋತ್ತುಂಗ ಕಂಠೀರವಾಸಂದಿಯಂ: ಆದಿಪು, ೭. ೨೭ 
ರಗಳೆ) 
ಕಂಠೋಷ್ಟಂಬರ೦ - ಕತ್ತು ತುಟಿಯವರೆಗೆ (ಭಕ್ಷ್ಯರಾಶಿವೆರಸು ಆ 
ಕಂಠೋಷ್ಟಂಬರ೦ ಉಂಡು ಒಯ್ಯನೆ ಪಾರ್ವ೦ ಬಂದು: 
ಪಂಚತಂತ್ರ, ೨೫೪) 
- [ಖಂಡ] ಮಾಂಸಖಂಡ (ವಿನತಾಪುತ್ರನ ವಜ್ರ ತುಂಡ 
ಹತಿಗಂ ಮೆಯ್ಯಾಂತು ಕಂಡಂಗಳುಳ್ಳಿನಂ ಅಂಗ೦ಗಳ೦ ಒಡ್ಡಿ 
ಒಡ್ಡಿ ತನುವಂ ಕೊಟ್ಟಂತು: ಪಂಪಭಾ, ೪. ೨೬) 
ಕಂಡಣಿಸು - ಕೆತ್ತು ಕಂಡರಿಸು (ಮಾಣಿಕ್ಯದಿ೦ ಕಡೆದು ಕಂಡಣಿಸಿ 
ಕೆತ್ತಿಸಿದ  ತೆನೆಗಳಿಂ ಕಣ್ಣೆ ಮಂಗಳವಿನಿಸಿ 
ಸೊಗಯಿಸುತಿರ್ಪುದು: ಧರ್ಮಪ, ೧. ೫೪ ವ) 

ಕಂಡದಿಂಡೆ - ಮಾಂಸಖಂಡದ ರಾಶಿ (ತಲೆಗಳ ಬಟ್ಟಲಿಂ 
ಮೊಗೆದು ನೆತ್ತರನಾಗಳೆ ಈಂಟಿಯೀಂಟಿ ಮೆಯ್ದಲಿಗಳ 
ಕಂಡದಿಂಡೆಗಳ ಬಕ್ಕಣಮಂ ತವೆ ಮೆಲ್ಲು ಮೆಲ್ಟು: ಕಬ್ಬಿಗಕಾ, 
೨೨೧) 

ಕಂಡಪಟ - ತೆರೆ, ಪರದೆ (ತೊಡಂಬೆಯ ಮೂಡಿಗೆಯ 
ಕದಳಿಕೆಯ ಕಂಡಪಟಂಗಳುಮಂ: ಪಂಪಭಾ, ೫. ೪೭ ವ) 

ಕಂಡರಣೆಗೆಯ್‌ ದ ಕೆತ್ತನೆಯ ಕೆಲಸ ಮಾಡು 
(ಬಳ್ಳಿಮಿಂಚಿನೊಳ್ಳುಡಿಯನೆ ಕೊಂಡು ಕಂಡರಣೆಗೆಯ್ದರೊ 
ಪೇಟ್‌ನೆ: ಅನಂತಪು, ೬ ೧೯) 

ಕಂಡರಿಸು - ಕೆತ್ತು ಕಂಡರಣೆಗೆಯ್‌ (ಎಸಳ್ಗಳನೆಯ್ದೆ ಕಂಡರಿಸಿ 
ಸುವರ್ಣಚೂರ್ಣಮಂ ಪಸರಿಸಿ: ಆದಿಹು, ೧೧. ೧೧೬) 

ಕಂಡವಡ - ಕಾಂಡಪಟ (ತಳಿರ್ಗಳ ಕಂಡವಡಂಗಳೆ ತಳಿರ್ಗಳ 
ಪಾಸುಗಳೆ ತಳಿರ್ಗಳೋವರಿಗಳೆ: ಆದಿಪು, ೧೧. ೭೯) 

ಕಂಡಣಿ - [ಕಂಡು ಅಣಿ] ನೋಡಿ ತಿಳಿ 
(ಸೃಂದನಬಂಧನವೆಂಬುದನಿದಂ ಇಂದೀ 
ವೃಷಸೇನನಿಂದಮಣೆದೆಂ ಇದಂ ಮುನ್ನೆಂದು೦ ಕಂಡಜೆಯೆಂ: 
ಪಂಪಭಾ, ೧೨. ೧೬೬) 

ಕಂಡಿ - ನುಸುಳುವ ರಂಧ್ರ ಜಾಗ (ಮೃಗಮಂ 
ಗಾಳಿಯನಿರ್ಕೆಯಂ ಪಕ್ಕೆಯಂ ಗಣಿದಮಂ ಕಂಡಿಯಂ 
ಮಾರ್ಕಂಡಿಯಂ ಪುಗಿಲಂ ಪೋಗಂ: ಪಂಪಭಾ, ೫. ೪೩) 

ಕಂಡಿಕೆ - ತುಂಡು (ಕಡಿದಿಕ್ಕಿದ ಬೆರಲ ಕಂಡಿಕೆಗಳಿಂ 
ಪಸಿಯರಸಿನದ ಕೊಂಬನುಡಿದು ಸುಣ್ಣಂದೊಡೆದು 
ಈಡಾಡಿದಂತಾಗೆ: ನೇಮಿನಾಹು, ೫. ೨ ವ) 

ಕಂಡು - ನವೆ (ಕಂಡು ಕಂಡೂತಿ ಖರ್ಜುಗಳ್‌ ತಾನಕ್ಕುಂ: 
ಅಭಿಧಾವ, ೧. ೧೨. ೩೬)) 

ಕಂಡುಗ - ಖಂಡುಗ, ಒಂದು ಅಳತೆ (ಗೋಮಂಡಳದೊಳ್‌ 
ಒಳ್ಳಿದುವಪ್ಪ ಪತ್ತು ಪಯನುಮಂ ಮೂಸಾಸಿರ ಕಂಡುಗ 
ಬತ್ತಮುಮಂ ಪ್ರಮಾಣಂ ಮಾಡಿ ಕೊಟ್ಟೊಡೆ: ವಡ್ಡಾರಾ, ಪು 
೨೨ ಸಾಜ) 


ಕಂಡ 


ಕಂಡುವೋಗು - ತುಂಡಾಗು (ಕಡಿಕಂಡಮಾದ ಮೆಯ್ಯುಂ 
ಕುಣಿಲ್ವಾಜುವ ಮುಂಡಮು೦ಂ ಮುಂಡುವೋದ ಕಯ್ಯುಂ 
ಕಂಡುವೋದ ತೊಡೆಯುಂ ಪಿಸುಲ್ಪಿ ಕಿಲ್ಪೊಡೆಯುಂ 
ಕಣೆವೋದ ಕಣಕಾಲುಂ ದೊಣೆವೋದ  ಮೇಗಾಲುಂ: 


ಪಂಪರಾ, ೧೩. ೫೪ ವ) 
ಕಂಡೂತಿ - ನವೆ (ಕಟಕ೦ಡೂತಿ ನಿವಾರಣೈಕಮತಿ ಮತ್ತೇಭೌಘ 
ಸಂಘೃಷ್ಟ ತತ್ಯಟದಾನದ್ದರಚಿಹ್ನ: ರಾಜಶೇವಿ, ೫. ೫೫) 


೨೫೪ 


ಕಂಡೂಯ - ನವೆ, ತುರಿಕೆ (ದೋರ್ದಂಡಕಂಡೂಯ 
ದುರ್ದಮವೈರಿದ್ವಿರದೇಂದ್ರಕೇಸರಿರವಂ: ಆದಿಷು, ೧೧. ೧೦); 
(ದೋರ್ದಂಡ ಕಂಡೂಯಮಾನಮಂ ಚಂಡಾಸಿ 
ಸಂಘಟ್ಟದಿ೦ ಒಗೆವುರಿಯಿ೦ ಮಟ್ಗೆಪೆಂ: ಪಂಪರಾ, ೧೨. ೭೩) 

ಕಂಡೂಳ - ನವೆ, ಕಜ್ಜಿ (ಮದಪಯಃಕಂಡೂಳಗಂಡಸ್ಥಳ 
ದ್ವಿರದೋದ್ಧಷ್ಟ ಘನಸ್ರವತ್ಸರಳಸಾರಾಮೋದಂ: ಆದಿಹು, ೧೩. 
€) 

ಕಂಡಹರಣ ದ ನವೆಯನ್ನು ಹೋಗಲಾಡಿಸುವುದು 
(ನಿಜಭುಜಾದಂಡಕಂಡೂಹರಣ ನಿಘರ್ಷಣ ಕುತೂಹಳಂ 
ಹಳಧರನೆಟ್ಟು ನಿಂದಿರ್ದು: ಆಚವರ್ಧ, ೭. ೬೧ ವ) 

ಕಂಡೂಹೃತಿ - ನವೆಯನ್ನು ಹೋಗಲಾಡಿಸುವುದು (ಎನ್ನಯ 


ಭುಜಕಂಡೂಹೃತಿಯಂ ನೆಗಳ್ಳೆಂ ತೋರ್ಪೆನೆನ್ನ 
ಸಾಹಸದಿರವಂ: ರಾಜಶೇವಿ, ೫. ೧೩೨) 
ಕಂತಿ - ಜೈನಸನ್ಯಾಸಿನಿ (ಶಾಂತಿಸುಲಕ್ಷಣ ಕಂತಿಯರ ಸಾರೆ 


ತಪಮಂ ಕೈಕೊಂಡು: ಚಾವುಂಪು, ೩೦೪, ಸಾ. ೪) 

ಕಂತಿಕೆ - ಕಂತಿ (ಪ್ರಭಾವತಿ ಕಂತಿಕೆಯರಲ್ಲಿ ಧರ್ಮಮಂ ಕೇಳ್ದು 
ಬಂದಿಸಿ ತಪಂಬಟ್ಟೊಳ್‌: ಚಾವುಂಪು, ಪು. ೨೧೪. ಸಾ. 
೧೯) 

ಕಂತು - ಮನ್ಮಥ (ಕಂತು ಪುಷ್ರಾಂಜಳಿಯಂ ಸೂಸಿದ ಪದದೊಳ 
ಸಭೆಗಂ ಸೂಸಿದನೊಡನೊಡನೆ ನನೆಯ 
ಮೊನೆಯಂಬುಗಳಂ: ಆದಿಪು, ೯. ೨೧) 

ಕಂತುಕ - ಆಟದ ಚೆಂಡು (ಪಲ್ಲಿಲಿವಾಯೊಳ್‌ ಕ್ರೀಡಾಕಂತುಕಮಂ 
ತೂತಂತಿ ಕಾಲ್ದುಡುಗೆಯಂ ಕಳೆದೀಡಾಡಿ: ನೇಮಿನಾಪು, ೫. 
೨೫) 

ಕಂತುಚಾಪ - ಕಾಮನಬಿಲ್ಲು (ಚಂದ್ರಿಕೆ ಚಂದಿಕೆಯಂ ಪಳಂಚೆ 
ಗೇಯದ ರುತಿ ಕಂತುಚಾಪರುತಿಯೊಳ್‌ ತಡಮಾಗೆ: 
ಜಗನ್ನಾವಿ, ೧೬. ೧೧೩) 

ಕಂತುಚೇತ - ಕಾಮಾಸಕ್ತಿ (ಕಂತುಚೇತಂ ತೊಟಲಲ್‌ ಅವಿರತಂ 
ಚಕವಾಕಂ ಪರಾಕಂ: ಚಂದ್ರಪ್ರಷು, ೮. ೧೦) 

ಕಂತುಮನ - ಕಾಮಾಪೇಕ್ಷೆ (ಕೊಂತಿ ಕ೦ತುಮನದೊಳ್‌ ತಾಂ 
ರಚ್ಚೆಯೊಳ್ಳುಟ್ಟಿ ಪೆತ್ತೆನ್ನಂ ಕೃತಬೂಲೋಕರ್ಣನಂ 
ಕರ್ಣನಂ: ನೇಮಿನಾಪು, ೪. ೯೯) 

ಕಂತುಶರ - ಕಂತುಚಾಪ; ಮನ್ಮಥನ ಬಾಣ (ಅಂತು ಕಂತುಶರ 
ಪರವಶನಾಗಿ ಧೈರ್ಯಕ್ಷರಣೆಯು೦ ಇಂದ್ರಿಯಕ್ಷರಣೆಯುಂ 
ಒಡನೊಡನಾಗೆ: ಪಂಪಭಾ, ೨. ೪೨ ವ) 

ಕಂತೆ - ಚಿಂದಿ ಬಟ್ಟೆ (ಥಕಾರಕ್ಕೆ ತಕಾರ೦ - ಕಥೆ-ಕತೆ, ಕಂಥಾ- 
ಕಂತೆ: ಶಬ್ದಮದ, ೨೬೯, ಪ್ರ 

ಕಂತೆಗ - ಚಿಂದಿ ಬಟ್ಟೆ ಧರಿಸಿದವನು, ವಿರಾಗಿ (ಗಪ್ರತ್ಯಯಕ್ಕೆ - 
ಮಾತುಗಂ ಬೂತುಗ೦ ಕಂತೆಗ೦ ಬೊಂತೆಗಂ: ಶಬ್ದಮದ, 
೨೧೨, ಪು 

ಕಂತೆವೊರೆ - [ಕಂತೆ-ಒರೆ] ಕೆಲಸಕ್ಕೆ ಬಾರದ ಮಾತಾಡು 
(ಅವರಿವರಂ ಕನಲ್ಲು ಬಿಉುವಾತುಗಳಿ೦ ಜಜ್‌ದು ಆನೆ 
ಲೋಕದೊಳ್‌ ಕವಿಯೆನುತ ಉಂತೆ ಕಂತೆವೊರೆದಂತೆ: 
ಧರ್ಮಮಧು, ೧. ೬೬) 

ಕಂದ - ಮೋಡ (ಧರಾಳೀವಕ್ತಮಂ ವೀಕ್ಷಿಪಾತುರದಿ೦ ವೇಷ್ಟಿತ 
ಕಂದ ಕಾಡಪಟಮಂ ನೂಕಿರ್ದಳೋ ವ್ಯೋಮಸೌಂದರಿ 
ಎಂಬಂತೆ ಪಟಚ್ಚನಾಯ್ತು ಗಗನಂ ಮೇಘಬ್ರಜ೦ 
ಪೋಗೆಯುಂ: ಶಾಂತೀಶ್ವಪು, ೧೨. ೬೨); ಹಣೆಯ ಮೂಳೆ 


(ಇಡೆ ಪಣೆಯಂ ಅಡಸಿ ಕಂದಮಂ ಒದಡೆದುಜ್ಚಳಿಸಿರೆ 
ಸರೋಷಮತಿ ಮಗುಳ್ಳು; ರಾಜಶೇವಿ, ೫. ೯೧), ಭುಜ 
(ಕರಖೇಟಕಮಂ ಪೊಡೆದಿಕ್ಕಿ ಸೀಸಕ೦ ಪುಡಿಪುಡಿಯಪ್ಪಿನಂ 
ಕಡಿದು ಕಂದಮಂ ಇರ್ಕಡಿಗೆಯ್ದು: ರಾಜಶೇವಿ, ೬. ೬೨); 
ನಾಲ್ಕು ಸಾಲಿನ ಚಿಕ್ಕ ಪದ್ಯಜಾತಿ, ಫಲ (ಕಂದಂಗಳ್‌ 
ಅಮೃತಲತಿಕಾಕಂದಂಗಳ್‌: ಗಿರಿಜಾಕ ೧. ೧೨) ಮಗು 
(ಪಾಲ್ವೊರೆದ ನುಣ್ಣೆರಲಂ ಮೊಲೆಗಿತ್ತು ಪೀರ್ದು ಕಣ್ಣೆಜ್‌ಯದ 
ಕಂದನೆಂದೆನಗೆ ಕಣ್ಣೆಜೌಯಿಪ್ಪನೊ ಮಂದಹಾಸಮಂ: 
ನೇಮಿನಾಪು, ೧. ೧೦೦); ಚಿಕ್ಕವರನ್ನು ವಾತ್ಸಲ್ಯದಿಂದ 
ಸಂಬೋಧಿಸುವುದು (ಕಂದ ನಿಜಾನುಜರೆಲ್ಲಿದರ್‌: ಗದಾಯು, 
೩. ೭೬); ಗೆಡ್ಡೆ (ಕರಹಾಟಂ ಕಂದಂ: ಅಭಿಧಾವ, ೧. ೪. 
೨೧) 

ಕಂದಮೂಲ — ಗೆಡ್ಡೆ ಗೆಣಸು (ಈ ಬನದ 
ಕಂದಮೂಲಫಲಂಗಳಂ ತಿಂದುಂ ಅರವಿಂದಮಕರಂದ 
ಗರ್ಭಸಂದರ್ಭಸರೋವರಜಲಂಗಳಂ: ಆದಿಪು, ೯. ೯೨ ವ) 

ಕಂದರ - ಗುಹೆ (ದರಿ ಕಂದರಂ ಬಿಲಂ ಗಹ್ವರಂ: ಅಭಿಧಾವ, ೧. 
೬. ೩) ಕಣಿವೆ (ತತ್‌ ಗಿರೀಂದ್ರ ಕಂದರ ಕನಕಾಚಳಂಗಳಂ 
ಇಂತುಟನಿತಂ ತವೆ ಹೇಮರೇಣುಗಳ್ಳೆರಸು ಕಡಂಗಿ ಪೊತ್ತು 
ನಡೆದತ್ತು ಘಟೋತ್ಕಚರೌದ್ರಸಾಧನಂ: ಪಂಪಭಾ, ೬. ೩೨) 

ಕಂದರೋದರ - ಕಂದರಗಳನ್ನು ಒಳಗೊಂಡುದು (ಸಂದರ 


ಮಂದರಾಚಳಂ ಕಂದರೋದರಂ ಕಿನ್ನರಾಮರ ಸ್ತೀರ್ಯಂ: 
ಅಜಿತಪು, ೨. ೨) 
ಕಂದರ್ಪ - ಮನ್ನಥ (ಆ ಮಹಾರ್ಣವಂ .. .. ಕಂದರ್ಪನಂತೆ 


ಶಂಬರ ಮದವಾರಣೋದಾರಮಂ: ಜಗನ್ನಾವಿ, ೧. ೪೪ ವ) 

ಕಂದರ್ಪಸಾಯಕ - ಕಾಮಬಾಣ (ವಿಲಾಸವತಿ ನರ್ತಿಸಿದಳ್‌ 
ಕಂದರ್ಪಸಾಯಕ ಗಾಯಕಂ ನರ್ತಿಪವೋಲ್‌: ಮಲ್ಲಿನಾಪು, 
೮. ೩೩) 

ಕಂದಲ್‌ - ಮೊಳಕೆ, ಚಿಗುರು (ಬೇಟದ ಕಂದಲ್ಲಳಂತೆ ಚಿತ್ರಾಂಗದ 
ವಚಿತ್ರವೀರ್ಯರೆಂಬ ಮಕ್ಕಳ್‌ ಪುಟ್ಟಿ: ಪಂಪಭಾ, ೧. ೭೩ 
ವ); ಚಿಕ್ಕ ಪಾತ್ರೆ (ನೆಲಹಿನ ಪಾಲು೦ ಬರ್ದುಂಕದೆಲೆ ಕಣೌವೀ 
ಕಂದಲ ಪಲು೦ ಮುಂ ಬರ್ದುಕದು: ನೇಮಿನಾಪು, ೭. ೮೦) 

ಕಂದಲು - ಮಣ್ಣಿನ ಗಡಿಗೆ (ಕಂದಲಂ ಒಸಿ ತೊಳೆ 
ತಗುಳ್ಳೊದೆವಾವಂ ತುಜಿಸು ಎಂಬ ಸರಮೆ 
ತುಖಗಾರ್ತಿಯರಾ: ಲೀಲಾವತಿ, ೫. ೧೦೪) 


ಕಂದಳ - ಒಂದು ಬಗೆಯ ಹೂ (ದೇಹದೀಪ್ತಿ ಹಾರದ 
ನೆವದಿಂದಮೋಲಗಿಸೆ ತಾರಗೆಯಂ ನಿಜಕಂಠ ಕಂದಳಂ: 
ಪಂಪರಾ, ೬. ೭೮) 

ಕಂದಳಿ — ಮೊಳಕೆ, ಜಿಗುರು (ವಿಷಮವಿಷದ್ರುಮ 


ಕ೦ದಳಿಯುಮಿಂದ್ರಿಯಲುಬ್ಬಕಸ್ವಚ್ಛಂದವಿಹಾರಗಹನಭೂಮಿಯ 
ಖಂ: ಆದಿಷು, ೧೪. ೧೨೨ ವ) 

ಕಂದಳಿತ - ಅರಳಿದ (ತತ್‌ ಪದಾಂಬುಪ್ರಸಾದಾಸ್ವಾದಾನಂದ 
ಕಂದಳಿತಹೃದಯರುಂ: ರಾಜಶೇವಿ, ೪. ೨೬ ವ) 

ಕಂದಳಿಸು - ಕುಡಿಯೊಡೆ (ಮುಕ್ತಾಲತೆ ಮುಂದೆ ಕಂದಳಿಸೆ 
ಕಣ್ಮಲರಂ ಶ್ರವಣಾನತೋತ್ಪಳಂ ಲಾಲಿಸೆ ಬಾಲೆ 
ಬಂದೆಅಗಿದಳ್‌ ನಿಜತಾತನ ಪಾದಪೀಠದೊಳ್‌: ಆಚವರ್ಧ, 
೯. ೩೫) 

ಕಂದಿಸು - ಬಾಡುವಂತೆ ಮಾಡು (ಪಿರಿದು೦ ಸುಯ್ವಂಕೆಯಿಂ 
ಪಂಕಜೋತ್ಕರಮಂ ಕಂದಿಸುತುಂ: ಶಾಂತೀಶ್ವಪು, ೧೧. ೧೨) 


೨೫೫ 


ಕಂದು - ಕಾಂತಿಹೀನವಾಗು (ಕಂದ-ಗತಕಾಂತೌ: ಶಬ್ದಮದ, ಧಾ 
೪೦೦); ಕೆಂಪು ಮಿಶ್ರ ಕಪ್ಪು ಬಣ್ಣ (ಅವಳ ಮೆಯ್ದಿರಿ 
ಸವನಿಸದೆನೆಗೆ ಎಂದು ಕಂದನೆರ್ದೆಯೊಳ್‌ ತಾಳ್ಚಂ 
ಹಿವಗದಿರನೆಂದೊಡೆ ಪೊಗಟಲಾರ್ಪರ್‌ ಆಕೆಯ 
ಮೊಗಮಂ: ಕಬ್ಬಿಗಕಾ, ೯೭); ಸಾರಸದ ಗಡ್ಡೆ (ಕಂಪು ತಿಳಿದ 
ಕಂದುಗಳಂ ಕೆಂದಳಂಗಳಿಂದ ಔಂಕಿ 
ಪಸುರ್ಮಣಿಯಸುವೆಯೊಳಂ: ಲೀಲಾವತಿ, ೧೨. ೬೭ ವ): 
ರುಬ್ಬುಗುಂಡು (ಹಿಮಚೂರ್ಣಮಂ ತಳಿದು ಕಂದುಗಳಿಂ 
ಪಿಡಿದೌಂಕಿ ನೂಂಕಿದರ್‌ ದೆಸೆದೆಸೆಗೆಲ್ಲ ಕಂಪೆಸೆಗೆ ಗಟ್ಟಿ 
ಮುಗುಳ್ಳುತೆ ಗಟ್ಟಿವಳ್ಲಿಯರ್‌: ಗಿರಿಜಾಕ, ೨. ೮೯) 

ಕಂದುಕ - ಚೆಂಡು (ಇಂದುವ ಬಿಂಬಂ .. .. ಸೌಂದರಿಯ ಕಯ್ಯ 
ಕೇಳಿಯ ಕಂದುಕದಂತಿರ್ಪುದು: ನೇಮಿನಾಪು, ೩. ೧೧೪) 

ಕಂದುಕಕೇಳಿ - ಚೆಂಡಾಟ (ಡೋಳಾಕೇಳಿಯ ಕಂದುಕಕೇಳಿಯ 
. ಬಿನದದೊಳೆ ಸತಿಯನವರ್‌ ಒಸೆಯಿಸಿದರ್‌: ಪುಷ್ಪದಂಪು, 
೯. ೮೨) 

ಕಂದುಕಕ್ರೀಡೆ - ಕ೦ದುಕಕೇಳಿ (ತನ್ನ ವಿಭವಮುಮಂ 
ವಿಳಾಸಮುಮಂ ಪಾಂಡವರ್ಗೆ ಮೆಜ್‌ದು ಕಂದುಕಕ್ರೀಡಾದಿ 
ನಾನಾವಿನೋದಂಗಳಿಂ ಕೆಲವು ದಿವನಸಮನಿರ್ದು: ಪಂಪಭಾ, 


೬ ೬೯ವ) 

ಕಂಧರ - ಕೊರಳು (ಲೋಕದ ಚೆಲ್ಪೆಲ್ಲಮ೦ಂ ಒಳಕೊಂಡು 
ರೇಖೆಗೊಂಡ ಲಾಟೀಲಲಾಮನ ಪರಿಣದ್ದ ಕಂಧರಂ 
ಯುವರಾಜಕಂಠೀಕಾಭರಣಮಂ ಕಟ್ಟುವುದರ್ಕೆ ನೋಂತು: 
ಪಂಪಭಾ, ೨. ೩೯ ವ) 

ಕಂಧರದ್ದಯಸ - ಕೊರಳು ತಾಕುವವರೆಗೆ (ಪರಿಕಿಸೆ 
ಕಂಧಕದ್ವಯಸಮಾಯ್ತು ವಿಭಾಸುರ ಕೇಸರಾಳಿಯೊಳ್‌: 


ಚಂದ್ರಪ್ರಪು, ೭. ೬೪) 

ಕಂಧರಬಂಧ - ಹೆಗಲು (ಗಂದೇಭ ಕಂಧರಬಂಧಪ್ರವಿಭಾಸಿಯಪ್ಪ 
ಅರಿಗನಂ ಕಾಣುತ್ತೆ ಕಣ್ಸೋಲ್ತು: ಪಂಪಭಾ, ೪. ೩೮) 

ಕಂಧರಸಂಧಿ - ಕೊರಳ ಕೀಲು (ಧಾತ್ರಿ ತಿಜ್ಜನೆ ತಿರಿವನ್ನೆಗಂ 
ತೆಗೆದು ಕಂಧರಸಂಧಿಯಂ ಎಯ್ದೆ ನೋಡಿ ತೊಟ್ಟನೆ ನರಂ 
ಎಚ್ಚೊಡೆ: ಪಂಪಭಾ, ೧೨. ೧೬೮) 

ಕಂಪ - ಜೇಡಿಮಣ್ಣು (ಮದಮಂ ಗಂಡಸ್ಥಳೋದೀರ್ಣ 
ಕಂಪದೊಳಂಸೇವಿಸಿ ತುಂಬಿಗಳ್‌ ತಣಿದುವು: ಪುಷ್ಪದಂಪು, 
೧೦. ೧೧) ನಡುಕ (ರಂಭೋರುವ ಕಂಪಂ ಅಟ್ಲದೆ 
ನಿಜೋಷ್ಠಸ್ತಂದನ ಸ್ಫೂರ್ತಿ ಮಾಣದೆ: ಸೂಕ್ತಿಸುಧಾ, ೮. 
೧೬೫) 

ಕಂಪಂಗೊಳ್‌ - ನಡುಗು (ಜಳದಾಕಾರದೊಳೆಯ್ದೆ ಪರ್ಬಿ 
ಸಕಳಾಶಾಚಕ್ರಮಂ ವ್ಯೋಮಮಂಡಳಮುಂ ಕರ್ಗಿ ಕಣಂಗಿ 
ತೋಜ್‌ ಸಿಡಿಲಿಂ ಮಿಂಚಿಂ ಘನಧ್ವಾನದಿಂದಿಳೆ ಕಂಪಂಗೊಳೆ: 
ಆದಿಷು, ೧೩. ೫೯) 

ಕಂಪಣ - ಒಂದು ಆಯುಧ (ಕಣೆಯ ಕಂಪಣ ಮುಸಲ 
ಮುಸುಂಡಿ ಭಿಂಡಿವಾಳ ತೋಮರ ಮುದ್ಧರ ಮಹಾ 
ವಿವಿಧಾಯುಧಂಗಳೊಳಿಟ್ಟುಂ ಇಣೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ) 

ಕಂಪನ - ಒಂದು ಆಯುಧ, ಕಂಪಣ (ಮುಸಲ ಕಣಾಯ 
ಕಂಒನ ಮುಸುಂಡಿ . . ಶಸ್ತ್ರಾಸ್ತಂಗಳೊಳ್‌ ಎಚ್ಚು: ಪಂಪರಾ, 
೧೩ ೭೬ ವು 

ಕಂಪನಾಳ್‌ ದ 
(ಮಗಮಗಿಸುತ್ತುಮಿರ್ಪ 


ಕಂಪನ್ನು ಹೊಂದು, ಸೂಸು 
ಮೃಗನಾಭಿಯ ನೀರ್ದಳಿವಲ್ಲಿ 


ಕಂಪನಾಳ್ಸು ಉಗುಟ್ಲಿಲರುತ್ತುಮಿರ್ಪ ಪದದೊಳ್‌: ಪಂಪಭಾ, 


ಪ್ರಲಯ) 
ಕಂಪಲ್‌ - ಕೆಸರು (ಜಳರಾಶಿಶ್ರೇಣಿ ಕಂಪಲ್‌ ಮಸಗೆ 
ಬಲಪದೋದೂತ ಧೂಳಿವುಜವ್ಯಾಕುಳದಿಂ ದಿಗ್ಮಾಳೆ 


ಚಂದ್ರಾತಪವಿಸರದ ಅಗುರ್ವಾಗೆ.. 
ಪ್ರತಾನಂ: ಶಾಂತೀಶ್ವಪು, ೧೨. ೭) 

ಕಂಹು - ಬಂಡು, ಮಕರಂದ (ಕಂಪ೦ ಕೊಳಲ್ಬರ್ಪ 
ಭೃಂಗನಿಕಾಯಂ ಕವಿದಲ್ಲಿ ಮೆಲ್ಲನುಗೆ ತೇಂಕುವ ಪೂವಿನ 
ಸಂಕರಂಗಳಂ: ಆದಿಪು, ೧. ೬೨) 

ಕಂಪುಗು - ಸುಗಂಧ ಸೂಸು (ಸಂಪಗೆ ಕರಂ ಮಿಗೆ ಕಂಉಗೆ 
ನಂದನಂಗಳೊಳ್‌: ಕರ್ಣನೇಮಿ, ೧೩. ೧೭) 

ಕಂಪುಗೊಳ್‌ - ಮೂಸಿನೋಡು (ಕಂಪುಗೊಳಲ್ಕೆ ಉಸಿರ್ಧ 
ಉಸುರಿನಿಸಂ  ಹೊಳಮಟ್ಟೆಸಟ ತುದಿಯನೆಯ್ದಲೊಡಂ: 
ಆದಿಷು, ೧೧. ೧೧೫) 

ಕಂಪುನಾಜು - ಕಂಪಿನಿಂದ ಗಮಗಮಿಸು (ಸೊಡರ್ಗುಡಿ 
ಒಯ್ಯನಾಗೆ ಪೊಸಮಲ್ಲಿಗೆ ಕಂಪುನಾಜ್‌ ತಣ್ಣಿಡಿದ ಎಲರ್‌ 
ಊದೆ ಗಾವರದ ಮೆಲ್ಲುಲಿ ತುಂಬಿಯ ಗಾವರ೦೦ಗಳ 
ಗೆಡೆಗೊಳೆ: ಪಂಪಭಾ, ಲ ೧೧೦); ದುರ್ನಾತ 
(ೆಂಡಂಗಳೊಳ್‌ ಸುಟಿದು ಬೇವ ಪೆಣ೦ಗಳ್‌ 
ಕಂಪುನಾಉುವುದರ್ಕೆ ಸೈರಿಸಲಾರದೆ ಕೋಳ್ದಾಂಟಿನೊಳ್‌ 
ಕೊಳುಗುಳವಂ ಕಟೆದು ಪೋಗಿ: ಪಂಪಭಾ, ೧೩. ೭೧ ವ) 

ಕಂಬ — ಧಾನ್ಯವನ್ನಳೆಯುವ ಒಂದು ಅಳತೆ 
(ಒಕ್ಕಲಮಗನದೊಂದು ಕಂಬಮನೊಯ್ದಿಟ್ಟು ಆ ಊರಿನ 
ಬಾದುಬ್ಬೆಗೆ. ಸಾಯಿರಮ೦  ಬೆಳೆದನೆಂದು ನುಡಿವರ್‌ 
ಮೂಢರ್‌: ಸಮಯಪ, ೯. ೪೧) 

ಕಂಬಳ - ಕಂಬಳಿ, ಉಣ್ಣೆಯ ಹೊದಿಕೆ (ರತ್ನದ್ವೀಪದಿಂದೊರ್ವ 
ಪರದಂ ಸರ್ವರತ್ನ ಕಂಬಳಂಗಳಂ ಲಕ್ಷ ದೀನಾರಂಗಳ್‌ 
ಬೆಲೆಯಪ್ಪವ೦  ಉಜ್ಜೇನಿಗೆ ಮಾಜಲ್ಕೊಂಡು ಬಂದಂ: 
ವಡ್ಡಾರಾ, ಪು ೨೫, ಸಾ ೨೦) 

ಕಂಬಳತೀರ್ಥ - ಒಂದು ಕ್ಷೇತದ ಹೆಸರು (ಅಲ್ಲಿಂದಿತ್ತ 
ಕಂಬಳತೀರ್ಥವೆಂಬುದಾದುದು: ವಡ್ಡಾರಾ, ಪು ೯೩, ಸಾ 
೧೯) 

ಕಂಬಿ - ಹೆಗಲ ಕಲ್ಲಿ (ಚಮರ೦ ಜತು ಪೇರುಡು ಹೀಲಿ 
ಎಂಬಿವಂ ತುಂಬಿದ ಕಂಬಿಯಂ ತಳೆದು ಅದೇಂ ತಳರ್ದತ್ತೊ 
ಪುಳಿಂದಸಂಕುಳಂ: ರಾಜಶೇವಿ, ೫. ೧೧೪), ಕುದುರೆ 
ಬಾಯಲ್ಲಿನ ಲೋಹದ ತುಂಡು (ಕಂಬಿಯ ಕಡಿಯಣದ 
ಕೀಲಣದ ಹೋರಟೆಯ ಘಾರಾಘಾರಿಯೊಳ್‌ ಜೋಳಿಸುವ 
ಲಾಲಾಜಲಂ ಖುರಹತಿಯಿಂ ನೆಗೆದ ದೂಳ್ಗೆ ಚಳಿಯಂಗುಡೆ: 
ಗಿರಿಜಾ, ೬ ೫೫ ವ); ಭಾರ ಹೊರುವ ಅಡ್ಡೆ 
(ಜಾಲಮನೊಪ್ಪಿರೆ ಮಾಟ್ಬ ಕಲ್ಲಿಯಂ ಕಾಸಿನ ಕಂಬಿಯಂ 
ಸಮೆವ ಮಾರ್ಫಣನುಮಂ ಗಚೆಗಟ್ಟುತಿರ್ಪ 
ವನೇಚರರು: ಜಗನ್ನಾವಿ, ೧೬. ೧೬); ಸೌಟು (ಕಂಬಿ ಕದ್ರು 


ನಡೆದುದು ಭೂಪಸೇನಾ 


ತಾಂ ದರ್ವಿ ದಾರುಹಸ್ತಕಮೆನಿಪ್ಪುದದು ಖಿಜಿಕಾಖ್ಯಂ: 
ಅಭಿಧಾವ, ೧೧೦. ೩೩) 
ಕಂಬು - ಶಂಖು (ಅಗಲದೆ ರೇಖಾತ್ರಯದಿಂದಗಲದೆ 


ಪೊಗರ್ವಟ್ಟ ಬಂಧುರಚ್ಛವಿಯಿಂ ಕಂಬುಗಳಂ ನಗುವಂತಿರೆ 
ಕಂಬುಗಳಲ ಕರಮೆಸೆಗುರ ಆ ವಣಿಕೃತಿಸ ತಿಯಾ: ಸುಕುಮಾಚ, 
೯. ೮೯) 


೨೫೬ 


ಕಂಬುಕಂಧರ - ಶಂಖುವಿನಂತಹ ಕೊರಳು (ಇದು 
.ಮದನಕಂದಳ೦ ಸಂದಯಮೇನೆನೆ ಸುದತಿಯ 
ಕಮನೀಯ ಕಂಬುಕಂಧರಮೆಸೆಗುಂ: ಮಲ್ಲಿನಾಹು, ೩. ೫೮) 

ಕಂಬುಕಮ್ರಶಿರೋಧರೆ - ಶಂಕದಂತೆ ಸುಂದರ ಕತ್ತುಳ್ಳವಳು 
(ಬಿ೦ಬಾಧರೆಯ ಕಂಬುಕಮ್ರಶಿರೋಧರೆಯ 
ಬೆಡಂಗನಾರುಮೇನುಯ್ದುವರೇ: ಆದಿಷು, ೪. ೪೬) 

ಕಂಬುಗಳ -  ಶಂಖುವಿನಂತಹ ಕೊರಳು (ಅಗಲದೆ 
ರೇಖಾತ್ರಯದಿಂದಗಲದೆ ಪೊಗರ್ವಟ್ಟ ಬಂಧುರಚ್ಛವಿಯಿಂ 
ಕಂಬುಗಳ೦ ನಗುವಂತಿರೆ ಕಂಬುಗಳಂ ಕರಮೆಸೆ ಗುಂ ಆ 
ವಣಿಕ್ಠತಿಸತಿಯಾ: ಸುಕುಮಾಚ, ೯. ೮೯) 

ಕಂಬುಗೀವೆ - ಶಂಖುವಿನಂತಹ ಕೊರಳುಳ್ಳವಳು (ಕಂಬುಗ್ರೀವೆಯ 
ಜಾನಕಿಯ ಸುದ್ದಿಗಾತಂ ಬ೦ದಂ: ಪಂಪರಾ, ೧೧. ೧೧೪) 

ಕಂಬುಲತಾ - ಶಂಖದ ಬಳ್ಳಿ (ಕಂಬುಲತಾಸುಲಲಿತ 
ಲವಣಾಂಬುಧಿಪರಿಧಾನಮಾಗೆ ಜೆಲ್ವಂ ಪಡೆದೀ 
ಜ೦ಬೂದ್ವೀಪಪು್ರಭುಗೆ: ಆದಿಷು, ೭. ೬೨) 

ಕಂಬುಲತೆ - ಶಂಖದ ಬಳ್ಳಿ (ಪೆಂಪನಾಳ್ಗುದು ಫಲಭಾರ 
ಕಂಬುಲತೆ ತೆಂಬೆಲರ್ವೊಯ್ಲಿನ ಲೋಲವೃತ್ತಿಯಿಂ: 
ಕುಸುಮಾಕಾ, ೯. ೨೪) 

ಕಂಭ - ಕಂಬ (ಕ೦ಭ೦ಗಳೊಳ೦ ಕೇರ್ಗಳೋಳ೦ ಆಸ್ಟೋಟಸಿ 
ತಾಟಿಸಿದಾಗಳ್‌: ಪಂಪಭಾ, ೮. ೭೬ ವ) 

ಕಂಭಗಟ್ಟು - ಕಂಬದ ಸುತ್ತ ಮಾಡಿದ ಅಲಂಕಾರ (ದಿಟ್ಟಿಗೆ 
ದೇವಾಂಘದ ಮೇಲ್ಕಟ್ಟುಂ ಕಂಭೆಯದ ಕಂಭಗಟ್ಟುಂ ಜೆಲ್ವಂ 
ನೆಟ್ಟನೆ ಕುಡೆ: ಪಾರ್ಶ್ವನಾಪು, ೧೪. ೬೬) 

ಕಂಭನಿಜುಗೆ - ಕಂಬ ಸ್ಥಾಪಿಸುವುದು (ಕ೦ಭನಿಜುಗೆಯಿಲ್ಲದೆ 
ಜಿನಭವನಮಂ ಮಾಟ್ಬ: ಧರ್ಮಾಮೃ, ೧೨. ೧೪ ವ 

ಕಂಭಶಕ್ತಿ - ಬೆಂಬಲ ಶಕ್ತಿ "ಮಕುಟಭಂಗಂ ಮಾಡಲ್‌ ನುಡಿದೆನಗೆ 
ಮಕುಟಬದ್ದರುಂ ಒಡನಿರ್ದರುಂ ಅವರ ಕಂಭಶಿಕ್ತಿಗಳಾದರ್‌: 
ಗದಾಯು, ೧. ೬೮) 

ಕಂಭೆಯ - ಒಂದು ಬಗೆಯ ವಸ್ತ್ರ (ದಿಟ್ಟಿಗೆ ದೇವಾಂಘದ 
ಮೇಲ್ಕಟ್ಟುಂ ಕಂಭೆಯದ ಕಂಭಗಟ್ಟುಂ ಚೆಲ್ಪಂ ನೆಟ್ಟನೆ ಕುಡೆ: 
ಪಾರ್ಶ್ವನಾಪು, ೧೪. ೬೬) 

೦ಸಧ್ಧಂಸಿ - ಕಂಸನನ್ನು ಕೊಂದವನು, ಶ್ರೀಕೃಷ್ಣ (ವೀರನಂ 
ವೀರಶ್ರೀಯೊಳ್‌ ನೆರಪುವಂತೆ ಉತ್ತರೆಯೊಳ್‌ ನೆರಪ 
ಕಂಸದ್ವಂಸಿಯಂ ದ್ವಾರಾವತಿಗೆ ಕಟೆಪಿ: ಪಂಪಭಾ, ೯. ೯ ವ) 

ಕಂಸಸೂದನ - ಕಷ್ಟ (ಉಗ್ರಸೇನ ಭಯಭೇದನಂ ಉದ್ದತ 
ಕಂಸಸೂದನಂ: ಜಗನ್ನಾವಿ, ೨. ೮೪) 

ಕಂಸಾಂತಕ - [ಕಂಸ--ಅ೦ತಕ] ಕಂಸನನ್ನು ಕೊಂದವನು, ಕೃಷ್ಣ 
(ಅ೦ತಪ್ಪದಟನ೦ ಆಜಿಯೊಳ್‌ ಎಂತು ಇದಿರಾಂತು ಗೆಲ್ಲಿರ್‌ 
ಎನೆ ನೃಪನಂ ಕಂಸಾಂತಕನೆಂದಂ: ಪಂಪಭಾ, ೧೨. ೧೨೮) 

ಕಂಸಾರಿ - ಕಂಸನ ಶತ್ರು ಶ್ರೀಕೃಷ್ಣ (ನೀಂ ಬರೆ ಪೆಣತೇಂ 
ಕಂಸಾರೀ ಯುಷ್ನತ್‌ ಪದಪಾಂಸುಗಳಿಂದೆ ಆಂ 
ಪವಿತ್ರಗಾತ್ರನೆಂ ಆದೆಂ: ಪಂಪಭಾ, ೯. ೩೨) 

ಕಂಸಾರಿಸಖ - ಕೃಷ್ಣನ ಗೆಳೆಯ, ಅರ್ಜುನ (ಕಂಸಾರಿಸಖಂ 
ಪರಿಧ್ವಂಸಿತರಿಪುನೃಪಸಮೂಹಂ ಒಡ್ಡಿದನಾಗಳ್‌ 
ಹಂಸವ್ಯೂಹಮಂ: ಪಂಪಭಾ, ೧. ೧೧೦) 

ಕಂಸಾಳ - [ಕಾಂಸ್ಕ-ತಾಳ] ಕಂಚಿನ ತಾಳ (ಸುಗತಿಯನುಗುಳ್ಳ 
ಕರಡೆಗಳ ಮೇಳೈಪ ಕಂಸಾಳದ ಗರ್ಗರಿಸಪ ಗಿರ್ಗಟೆಗಳ: 
ಗಿರಿಜಾಕ ೧೦. ೭೭ ವ) 


ಕಃ ಕೇನಾರ್ಥಿ ಕೋ ದರಿದಃ - ಯಾರು ಏನನ್ನು ಬೇಡುತ್ತಾನೆ, 
ಯಾರು ಬಡವ (ಆ ದೀನಾನಾಥರ್ಗೆ ವೃದ್ಧದ್ದಿಜಮುನಿನಿಕರಕ್ಕೆ 
ಅಂದು ಎಡಜು ಪೋಪಿನಂ ಕಃ ಕೇನಾರ್ಥೀ ಕೋ ದರಿದ್ರಃ 


ಎನುತುಂ ಅನಿತುಮಂ ಧರ್ಮಜಂ೦  ಸೂಜ್‌ಗೊಟ್ಬಂ: 
ಪಂಪಭಾ, ೬. ೪೦) 
ಕಕುದ - ಗೂಳಿಯ ಹಿಣಿಲು (ಧವಳಾತಪ ವಾರಣಕಕುದ 


ವಿಭೂತಿಯನುಚಿದು ನೆಗಟ್ಟುಪಾಸಕನಾದಂ: ಆದಿಪು, ೬. ೬); 
ಶಿಖರ, ಶ್ರೇಷ್ಠ (ನೃಪಕಕುಧಮ೦ ಸ್ಫೀತಚ್ಛತ್ರಾದಿ ಭೂತಿ 
ವಿಭೂತಿಯಂ: ವರ್ಧಮಾಪು, ೭. ೫೨) 

ಕಕುದ್ಮತ್‌ - ಎತ್ತು (ಕಕುಭಂ ಮುಂಗಾಲ್‌ ಕಕುದ್ಧತ್‌ ಅತಿ ವಿಷಮ 
ವಿಷಾಣಂ ಹರಿಗೆ ಮುನಿದು ಬರ್ಪಂತೆ 

ಬಂದತ್ತಿಭೇಂದ್ರಂ: ನೇಮಿನಾಪು, ೮. ೮೨) 
ಕಕುಭ - ದಿಕ್ಕು (ಕಕುಭಾವಳಯಂ ಮುಸುಕಿದ ಮೇಘಂಗಳ 

ಮೊರ್ಬುಂ ಪರ್ಬಿದತ್ತು ಧರಣೇತಳಮಂ: ತ್ರಿಷಷ್ಟಿಪು, ೩೭. 

೭); ಮತ್ತಿಯ ಗಿಡ (ಕಕುಭ ಅಶೋಕ ಕದಂಬ ಲುಂಗ 

ಲವಲೀ ಭೂರ್ಜ ಆರ್ಜುನ ಅನೋಕಹ ಪ್ರಕರಂ: ಪಂಪಭಾ, 

೫. ೮೦); ವೀಣೆಯ ಬುರುಡೆ  (ಶೃಂಗಾರಾರ್ದಂ 

ಕಕುಭಜನಿತಂ .. .. ಸರಿಗಮಪಧನ್ಯುತ್ತರಾಭೋಗವಧ್ವಂಗಂ: 

ಲೀಲಾವತಿ, ೨. ೩೦) 
ಕಕ್ಕಂಬು - ಒ೦ದು ಬಗೆಯ ಬಾಣ, ಮುಳ್ಳಿನ ಬಾಣ (ನೆಜನರಿವ 

ಕಣೆ ಗೆಲೆಯಂಬು ಕಕ್ಕಂಬು ಕೆಲ್ಲಂಬು ಮೊನೆಯಂಬು ತೀವೆ 

ಕಣ್ಣಂ: ಪಂಪಭಾ, ೧೩. ೩೯) 
ಕಕ್ಕಡವಂದಿ - ದೊಡ್ಡ ಹಂದಿ (ಕೆಡೆದಿರ್ದ ಶಬರನಂ 

ಕೃಡವ೦ದಿಯನೀಕ್ಷಿಸುತ್ತೆ ಶಬರಸಮೂಹಂ: ಗಿರಿಜಾಕ, ೧. 

೧೧೦) 
ಕಕ್ಕಡೆ - ಗರಗಸದಂತೆ ಬಾಯುಳ್ಳ ಒಂದು ಬಗೆಯ ಆಯುಧ 

(ನಡುವ ಸರಲ್ಲೆ ಮೆಯ್ಕೊಳ್‌ ಅಡಂಗುವ ಸಂಕುಗೆ 

ದಿಂಕುಗೊಳ್ಳ ಕಕ್ಕಡೆಗೆ ಇದಿರ್‌ ಉರ್ಚುವ ಇಟ್ಟಿಗೆ 

ಪಂಪಭಾ, ೧೦. ೯೪) 
ಕಕ್ಕರ - ಒಂದು ಬಗೆಯ ಮದ್ಯ (ಈ ಕಕ್ಕರಕ್ಕಿಂತುಟಪ್ಪುದು 

ಕಳ್ಳಪ್ಪುದು ತಪುದೆಂದು ಕುಡಿದರ್‌ ಕಾಮಾಂಗಮಂ 

ಕಾಂತೆಯರ್‌: ಪಂಪಭಾ, ೪. ೮೮) 
ಕಕ್ಕರಗೆಯ್ದ - ಕಕ್ಕರವೆಂಬ ಮದ್ಯದ ಪ್ರಭಾವ, ಅಮಲಿನಿಂದ 

ಮಾಡುವ ಚೇಷ್ಟೆ (ಅಂತು ಕುಡಿಯೆ ಕಕ್ಕರಗೆಯ್ದದಿಂ 

ತುದಿನಾಲಗೆಯೊಳ್‌ ತೊದಲಳ್ಲೆರಸು ನುಡಿದ ನುಡಿಗಳುಂ: 

ಪಂಪಭಾ, ೪. ೮೮ ವ) 
ಕಕ್ಕರವಟಯಿಗೆ - ಮಾಸಲು ಬಣ್ಣದ ಬಟ್ಟೆ (ಕಾರೋಹಣದ 
ಕಕ್ಕರವಟಯಿಗೆಯ ಚಿತ್ರಾವಳಿಯ: ಆದಿಪು, ೪. ೩೪ ವ) 

- ಕರ್ಕಶ, ಕಠಿಣ (ಆಗಳೆ ಪೂಣಿಸಿ ಪೋಗವೇಟ್ಟು 
ಮಚ್ಚರದೊಳೆ ಮಾಣದೆ ಒಡ್ಡಿದ೦ ಅಸುಂಗೊಳೆ ಕಕ್ಕಸರ್‌ 
ಅಂಜೆ ಸಂಜೆಯೊಳ್‌: ಪಂಪಭಾ, ೧೧. ೮೫) 
ಕಕ್ಕಸ೦ಬೆಜು - ಚಡಪಡಿಸು (ಆ ರಕ್ಕಸ೦ ಕಕ್ಕಸಂಬೆತ್ತು ಒಳಯುತ್ತುಂ 

ಬಿಳ್ಳು: ಶಬರಶಂ, ೨. ೧೫) 
ಕಕ್ಕಸಜವ್ಹನ - ಕರ್ಕಶ ಯೌವನ, ಬಲಿತ 

(ಕರ್ಕಶಯೌನ-ಕಕ್ಕಸಜವ್ವನ: ಶಬ್ದಮದ, ೩೦೪ ಪು 
ಕಕ್ಕಳಗಟಲ್‌ - ಚೂರುಚೂರಾಗು (ಎನಿತಂ ಕುಕ್ಕುಟಗುದಿದಪೆ 

ಎನಿತ೦ ಕಕ್ಕಳಗಟಲ್ಬಪಯ್‌ ಜೀವನೆ ನೀನೆನಿತಂ ಮಲ್ಕಲ 


ಕಕ್ಕಸ 


ಯೌವನ 


೨೫೭ 


ಮಹುಗುವೆ ಎನಿತ೦ ಸಂಸಾರದೊಳಗೆ ತಿಜ್ಜನೆ ತಿರಿವಯ್‌: 
ಅಜಿತಪು, ೨. ೬೧) ` 

ಕಕ್ಕು - ವಾಂತಿಮಾಡಿಕೊ (ಕರೀಂದ್ರನೊಳ್‌ ಸುರೇಂದ್ರನ 
ಕರೀಂದಮಮಾದೊಡಂ ಕೈಯಿಕ್ಕಿದೊಡೆ ಕೃಕಕ್ಕದಿರದು ಎಂದು: 
ಕುಸುಮಾಕಾ, ೧೪. ೧೪೪ ವ); ಗರಗಸದ ಹಲ್ಲು (ಕಕ್ಕಿನ 
ಪವಳದ ಮಣಿಗಳನಿಕ್ಕುವವರ್ಪಲರೊ ಮುತ್ತಿನೈಸರಮಂ 
ಕೇಳಿಕ್ಕುವರ್ಪಲರೊ: ಧರ್ಮಾಮೃ, ೧. ೧೫೦) 

ಕಕ್ಕುಂದಜೆ - ಹಲ್ಲುಗಳಿರುವ ಆಯುಧ, ಗರಗಸ (ಬಾಟ್ಟೀಲಿಯ 
ಕೇಸರದ ಕಕ್ಕುಂದಣೆಯ ಕಾಪಿನ ಕಂಪಿನ ಕೋಶಮಿರ್ಪಂತೆ: 
ಲೀಲಾವತಿ, ೮. ೫೧ ವ) 

ಕಕ್ಕುಂಬ - 7? ಈ ಶಬ್ಧವನ್ನು ಮುಳಿಯ ತಿಮ್ಮಪ್ಪಯ್ಯನವರು 
“ಕುಕ್ಕಂಬ' ಎ೦ದು ತಿದ್ದಿ ಅದಕ್ಕೆ ಡೇರೆಯ ಕಿರುಗಂಬಗಳೆಂಬ 
ಅರ್ಥ ಹೇಳುತ್ತಾರೆ (ಮೂಡಿಗೆ ಕಕ್ಕುಂಬ ಸುಟೆಸಿ ಜೊಂಪಂ 
ಬೀಡುಬಿಡುವಿಂಬು: ಪಂಪಭಾ, ೫. ೪೧) 

ಕಕ್ಷವಡ — ಮಲ್ಲಯುದ್ದದ ಒಂದು ವರಸೆ (ಎಸೆವ ಮುಹಗ್ಗಳಂ 
ಠಡಕಿ ಕಕ್ಟವಡಂ ಎನಿಪ್ಪ ಜೆಟ್ಟಗನ ಬಿನ್ನಣಮೊಪ್ಪೆ 
ಕಾದಿದರ್‌: ಚಂದ್ರಪ್ರಪು, ೫. ೭೮) 

ಕಕ್ಷ - ಕಂಕುಳು (ನಿಚ್ಚಲಿ ಕಾರಿರುಳೊಳ್‌ ಪೊಜಪಚ್ಛಮಂ 
ಉಟ್ಟರ್ದು ಇಜುಂಕಿ ಕಕ್ಷದೊಳಾ ಪಾಟಚ್ಚರ ಭಯದಿಂದುಟ್ಟು 
ಪಟಚ್ಚರಮಂ೦ ಮನೆಗೆ ವಂದು ನಿಂದು ಅಂಗಣದೊಳ್‌: 
ಶಾಂತಿಪು, ೬. ೬೫); ಪಕ (ಆಗಳ್‌ 
ಮದಗಜಕಕ್ಷದ್ವಜವಿರಾಜಿತಮಪ್ಪ ತನ್ನ ಪೊನ್ನ ರಥಮಂ 
ಮದರಾಜನಂ ಏಜಲ್ವೇಟ್ಟು: ಪಂಪಭಾ, ೧೨. ೧೦೯) 

ಕಕ್ಷಪಾಳಿಕೆ - ಬಗಲ ಚೀಲ (ಕಕ್ಷತಳದೊಳ್‌ ಇಜಖುಂಕಿದ 
ಪೊಂಬುಲಿಯ ಚರ್ಮದ ಕಕ್ಷಪಾಳಿಕೆಯೊಳ್‌ ಅಳವಟ್ಟ 
ನಿಗ್ಗವದ ಕರಂಡಕದೊಳಗೆ: ರಾಜಶೇವಿ, ೫. ೨೫ ವ) 

ಕಕ್ಷಪುಟ - ಕಕ್ಷ (ಮಾಟ್ಬುದು ಕಂಪಿನ ಸೊಂಪಿನ ಪೊಗರಿಂದಂ 
ವನಿತೆಯ ಕಕಷ್ಟುಟ೦ ಈಕ್ಷಣ೦ ಆಕರ್ಷಣಂ: ಪುಷ್ಪದಂಪು, 
೩ ೩೮ 

ಕಕ್ಷಮೂಲ - ಕಕ್ಷ (ಕೌಂಕುಳೆಂದು ಕಕ್ಷಮೂಲಂ: ಶಬ್ದಮದ, ೩೩ 

ಒಂದರ್ಥಕ್ಕೆ, ೪೧) 
- ಅಂತಸ್ತು (ಧೃತದೇವೇಂದವಿಮಾನ ರುಂದಮಹಿಮಂ 

ಶ್ರೀಸಪ್ತಕಕ್ಷಾಸಮನ್ವಿತಂ: ಆದಿಷು, ೬. ೧೦೭) 
- ಮನೆಯ ತೊಟ್ಟಿ (ಚಿತ್ರರಥ ರಾಜಧಾನಿಯಂ ಪೊಕ್ಕು 
ಸಪ್ತಕಕ್ಷ್ಯಾಂತರಂಗಳ ಕಾಂಚನಮಯ ತೋರಣಂಗಳಂ 
ನುಸುಳ್ಳು ಕನ್ಯಾಂತಃಪುರಮಂ ಎಯ್ದಿವರ್ಪಾಗಳ್‌: ಕಾದಂಸಂ, 
೫. ೧೫ ವ) 
ಕಗ್ಗು - ಕಪ್ಪಗಾಗು (ನೆಲನೆಲ್ಲಂ ಪಸುರೇಆ್‌ ಕಗ್ಗಿ ನಿಲೆ 
ದಿಗ್ಗಾಗಂಗಳ್‌ ಆಕಾಶಮಂಡಳಂ ಅಂಬೋಧನಿಕೀರ್ಣಮಾಗೆ: 
ವರ್ಧಮಾಪು, ೯. ೩೯) 

ಕಚ - ತಲೆ ಕೂದಲು (ಏಳಸುತ್ತಿರ್ಕು೦ .. .. ಬಹಿರ್ಕಣಭರೆಯರ್‌ 
ಕೇಳಿಮೇಳಕ್ಕೆ ನಿಚ್ಚಂ: ನೇಮಿನಾಪು, ೧. ೬೫); ಆನೆಯ 
ಜಘನಸ್ಥಳದ ಒಂದು ಭಾಗ (ಅಪೂರ್ವಲಾಂಗೂಲನಂ 
ಕಚಕಿಲೀ ಸಂವರ್ತಕನಂ: ಶಾಂತಿಷಹು, ೧೧. ೧೪೨ ವ) 

ಕಚಗ್ರಹ - ಕೂದಲನ್ನು ಹಿಡಿಯುವಿಕೆ (ಸಂಗ್ರಾಮಭೂಮಿಯ 
ನಡುವೆ ಧೃಷ್ಟದ್ಯುಮ್ನ ಕಚಗ್ರಹವಿಲುಳಿತಮೌಳಿಯುಂ ತದೀಯ 
ಕೌಕ್ಷೇಯಕಧಾರಾವಿದಾರಿತಶರೀರನುಂ ಆಗಿ ಬಿಟ್ಲೆರ್ದ 
ಶರಾಚಾರ್ಯರಂ ಕಂಡು: ಪಂಪಭಾ, ೧೩. ೫೫ ವ) 


ಕಕಾ 
[0Y 


ಕ್ಯ 


ಕಚಬಂಧ - ಮುಡಿ, ತುರುಬು (ಮಹಾಕವಿಗಳ್‌ ಒಳಲ್ಲು 
ತಿರ್ದುಗೆ ವಚೋವನಿತಾ ಕಚಬ೦ಧಮಂ: ಮಲ್ಲಿನಾಹು, ೧. 
೨೪) 

ಕಚಭಾರ - ಕೇಶರಾಶಿ (ಕಚಭಾರಂ ಕೊರಲ್ಲಬಲೆಯ 
ಕಚಕುಚಭರ೦ ಅಸಿಯ ನಡುಗೆ: ಅಜಿತಪು, ೨. ೪೩) 

ಕಚರಿ - ಅರಿದಾಳ (ತಳಗು ಕಲೆ ಕಚರಿ ಜರ್ಶ್ಥ್ಭುರಿ ಪುಳಕಂ 
ತಿಳಿಗಾರೆ ತಿರವಿ ವರ್ಣಮಣಂ೦ ಸಂಗಳಿಸದೆ ಪಳುಕಿನ ಕುಟ್ಟಿಮ 
ತಳಮದು ತಳತಳಿಸಿ ತೊಳಗುವುದು ತನಿವೆಳಗಿಂ: 
ಕುಸುಮಾಕಾ, ೧. ೧೧೫) 

ಕಚಾಕಚಿ - ಪರಸ್ಪರ ಕೂದಲು ಹಿಡಿದೆ ಎಳೆದಾಡು (ಜೆಟ್ಟಗರೊಳ್‌ 
ಶಸ್ತಾಶಸ್ತಿಯುಂ ಖಡ್ಗಾಖಡ್ಗಿಯು೦ ದಂಡಾದಂಡಿಯುಂ 
ಕಚಾಕಚೆಯುಂ ಆಗಿ: ಅನಂತಪು, ೧೧. ೮೩ ವ) 

ಕಚಾವಳಿ - ಕೇಶರಾಶಿ (ಈ ವಧು ಗರ್ವದ ಗಾಳು 
ವಸ್ತಭೂಷಾವಳಿಯಂ ಕಚಾವಳಿಯಂ ಇತ್ತರನಲ್ಲದೆ 
ಪೊರ್ದಲೀವಳೇ: ಪಂಪರಾ, ೨. ೧೯) 

ಕಚೋದ್ದಂಧ - ಕೇಶರಾಶಿ (ತನು ಮೃದು ಕುಚಂ ಸ್ತಬ್ಧಂ ಶೀಲಂ 
ಕರಂ ರುಜು ಪುಷ್ಪಕೇತನನಿಭಕಚೋದ್ಧಂಧಂ . ಎಂಬ 
ಪೆಂಪಿನ ತನೂಜೆಯಂ ಕೊಟ್ಟಂ ಶಾಂತೀಶ್ವರಂಗೆ ನಭಶ್ಚರಂ: 
ಶಾಂತಿಪು, ೧೧. ೬೯) 

ಕಚ್ಚಟೆ - ಬಿರುದಿನ ಬಳೆ (ಕಚ್ಚಚೆಯೆಂದು ಬಿರುದಿನ ಬಳೆ: 
ಶಬ್ದಮದ, ಪ್ರಸಾ, ೪೨) 

ಕಚ್ಚುಟ - ಕೌಪೀನ (ತಿರಿದು೦ಡು ಕಚ್ಚುಟಮನುಟ್ಟು ರಚ್ಚೆಯೊಳ್ಳಟ್ಟು 
ಮುಟ್ಟುಗೆಟ್ಟು ಉಬ್ಬೆಗಮುಬ್ಬರಿಸಿ ನಮೆದುದನದ೦ ಮಣ್‌ದಿರೆ 
ಮಾವಂ ದೇವನಾದೊನೇ ನಮಗೀಗಳ್‌: ಸುಕುಮಾಚ, ೪. 
೩೦) 

ಕಚ್ಚೆ - ಪಂಚೆ ಅಥವಾ ಸೀರೆಯ ಚುಂಗು (ಪಿಡಿಕೆಯ್‌ ತೀವಿದ 
ಕೂರ್ಗಣೆ ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಜ್‌ 
ಕರ್ಪಿಡಿದ ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳೆ 
ಧನುರ್ಧರರ್‌ ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧) 

ಕಚ್ಚೆಯಂ ಕಟ್ಟು - ಸಿದ್ಧವಾಗು (ಎನ್ನ ಮಾತಂ ಕೇಳದೆ ಕಲಹಕ್ಕೆ 
ಕಚ್ಚೆಯಂ ಕಟ್ಟುವ ನಿನಗೆ ಕಚ್ಚಪ ಕಥೆಯಾಗದೆ ಹೋಗದು: 
ಪಂಚತಂತ್ರ, ೨೧೬ ವ) 

ಕಚ್ಚೆಯೊಳಿಡು - ಕಚ್ಚೆಯಲ್ಲಿ ಇಡು, ಅಂಕೆಯಲ್ಲಿಡು (ಆವ 
ಗಂಡರುಮ೦  ಕಚ್ಚೆಯೊಳಿಟ್ಟು ಕಟ್ಟುವೆಂ ಎನುತಿರ್ಪಾಕೆ 
ಗಂಧೇಭಕಂಧರಬಂಧಪ್ರವಿಭಾಸಿಯಪ್ಪ ಅರಿಗನಂ ಕಾಣುತ್ತೆ: 
ಪಂಪಭಾ, ೪. ೩೮) 

ಕಚ್ಚೆವಾಸು -  ಸಿದ್ದವಾಗು (ಕಲಹಕ್ಕೆ ಕಚ್ಚೆವಾಸುವ 
ಜಗಳವಾಡುವವನುಂ ನಿರ್ಮಲನಕ್ಕುಂ ಕೇಳಲೊಡನೆ 
ಜೈನಾಗಮಮಂ: ಸಮಯಪ, ೩. ೫೫) 

ಕಚ್ಛ - ಕಚ್ಚೆ (ಯಮುನಾ ಕಚ್ಚಂಬಿಡಿದು ಏಟ್ಟರುತ್ತುಂ 
ಒ೦ದವಸರದೊಳ್‌: ಜಗನ್ನಾವಿ, ೩. ೭೮) 

ಕಚ್ಚಪ - ಆಮೆ (ಘನಪಂಕೋದರಮಗ್ಗ 
ಶಾಂತೀಶ್ವಪು, ೧೨. ೨೯) 

ಕಚ್ಚಹೋಪಾಯ - ಆಮೆ ತನ್ನ ಚಿಪಿನಲ್ಲಿ ಹುದುಗುವಂತೆ 
ಮಾಡಿಕೊಳ್ಳುವ ಆತ್ಮರಕ್ಷಣೆ (ವಾಯಸದಂತೆ ನೋಡು 
ಬಕದಂತಿರೆ ಮೆಲ್ಲನೆ ಮೆಟ್ಟು ಕಚ್ಛೋಪಾಯದಡಂಗಿ ನಿಲ್‌: 
ಕಾವ್ಯಾವಲೋ, ೪೦೨) 


ಕಚ್ಛಪಕುಲಂ: 


೨೫೮ 


ಕಚ್ಛಾವಾಲ - ಕಚ್ಚಿಯ ತುದಿ (ಎಯ್ದೆವಂದ ಕಚ್ಛಾವಾಲಮಂ 
ಕೈದುಡುಕಿ ಪಿಡಿದನಂ ನೋಡದಂತಿರ್ದ ಪಾಂಗಿಂ 
ಪೊಜಕೈಯೊಳ್‌ ಮೋದಿ: ಜಗನ್ನಾವಿ, ೬. ೯೪) 

ಕಜ್ಜ - ಕಾರ್ಯ (ಅವಸ್ತುಭೂತನೆಂದಾದಮೆ ಭೂತಳಂ ಪಟಿಯೆ 
ತೇಜಮೆ ಕೆಟ್ಟಮದು ಇಂತಿದಕೇ ಪದ್ಮೋದರ ನೀನೆ ಪೇಟ್‌ 
ಬಗೆದು ಕಜ್ಜಮನೀಗಳೆ ದಿವ್ಯಚಿತ್ತದಿಂ: ಪಂಪಭಾ, ೯. ೧೮) 

ಕಜ್ಜಗಲಿ - ಕೆಲಸದಲ್ಲಿ ಗಟ್ಟಿಗ (ಕಜ್ಜಮ೦ ಕಾಲಮಂ ಪಾರ್ವ 
ಕಜ್ಜಗಲಿಗಳುಮಂ .. . ನೋಡಿ: ಗದಾಯು, ೮. ೩೪ ವ) 

ಕಜ್ಜಲ - ಕಣ್ಣಿನ ಕಾಡಿಗೆ (ಕಣ್ಣೆ ಕಜ್ಜಲವಿಳಾಸವಿನ್ನೇವುದು 
ಎಮೆಗವೇಗೆಯ್ದಪುವೋ: ಅಜಿತಪು, ೬. ೧೦೬) 

ಕಜ್ಜಳ - ಕಜ್ಜಲ (ಕಸ್ತೂರಿಯಂ ಪುಲ್ಲೆ ಕಜ್ಜಳಮಂ ದೀಪಿಕೆ .. .. 


ಪಡೆದವೋಲ್‌ ಪಡೆದಳ್‌ ಕಂಸೋಷ್ಟನಂ ಕೃಷ್ಣನಂ: 
ನೇಮಿನಾಪು, ೭. ೪೩) 
ಕಟ - ಆನೆಯ ಗ೦ಡಸ್ಥಳ; ದವಡೆ (ಅಲ್ಲಘಾಟನುಂ 


ಉನ್ನತಶಿಖನು೦ ಪೀನಮಾಂಸಕಟ್ಲಿಷ್ಠನುಂ: ಆದಿಷು, ೧೨. 
೫೬ ವ) 

ಕಟಕ - ಸೈನ್ಯ (ಇಭಖಡ್ಗಿವ್ರಾತಾನಾನಾಹರಿಮಯ ಕಟಕಬ್ರಾಜಿತಂ: 
ಆದಿಪು, ೧೩. ೪೬); ಗುಂಪು (ನಂದಗೋಪಂ .. .. ನಿಖಿಲ 
ಗೋಪಕಟಕಂಬೆರಸು ಕತಿಪಯ ಪ್ರಯಾಣ೦ಗಳಿ೦ ಪೋಗಿ: 
ಜಗನ್ನಾವಿ, ೩. ೬೫ ವ); ತಪ್ಪಲು (ಉದಯಗಿರಿ ಕಟಕ 
ಕುಹರ ಪರಿಕರ ನಿಶಾಕರಂ ಹರಿದಳಿತ ನಿಜಹರಿಣ 
ರುಧಿರನಿಚಯ ನಿಚಿತಮಾದಂತೆ ಲೋಹಿತಾಂಗನಾಗೆ: 
ಪಂಪಭಾ, ೪. ೪೯ ವ); ಕೈಬಳೆ (ಎರಡು ಪಕ್ಕಂಗಳೊಳ್‌ 
ಕಾಂಚನ ಕಟಕಖಲೀನಾಗ್ರ ಸ೦ಲಗ್ನರಿರ್ವರ್‌ ಭರದಿಂದಂ 
ಕೀಟ ನೇಣ ತೆಗೆದು ಬರೆ: ಕಾದಂಸಂ, ೨. ೩೯); ರಾಜಧಾನಿ 
(ಮತ್ತಮಾ ಕಟಕ ನಾಗರಕ ವಿಟಜನ೦ಗಳೊಂದೆಡೆಯೊಳ್‌ 
ನೆರೆದು ನಿಂದಲ್ಲಿ: ವರ್ಧಮಾಷು, ೮. ೯೨ ವ); ಬಿಲ್ಲಿನ ಹೆದೆ 
(ಡೊಣೆಯಿಂ ಕಣೆಯಂ ತೆಗೆದಾರ್ದು೦ ಬಿಲ್ಲದಂ ಪೂಡಿ 
ಪೊಡರ್ಪುವೆತ್ತು ಕಟಕಾನುಮುಖದಿಂ ಸೆಳೆದು: ಶಬಶಂವಿ, ೩. 
೫೨) 


ಕಟಕಟಫಾತ - ಕಟಕಟವೆಂಬ ಹೊಡೆತ 
(ರುಧಿರಫಪ್ಲವಲಂಪಟಸಂಕಟೋತ್ಕಟಂ ಕಟಕಟಘಾತ 
ನಾಕತಟಸಂಕಟ ಸ೦ಗರರಂಗಭೂಮಿಯೊಳ್‌: ಪಂಪಭಾ, 
೧೧. ೧೪೬) 

ಕಟಕತ್ವ - ಸೇನಾಧಿಪತ್ಯ (ಸೊಗಯಿಸುಗು೦ ಕಟಕತ್ವಮಂ 


ಸಮರ್ಥಬಲಂ: ಕವಿರಾಮಾ, ೨. ೧೫೨) 

ಕಟಕೋಪಾಧ್ಯಾಯ ಎ ಶಸ್ತ್ರವಿದ್ಯಾಗುರು (ಜನನಾಥ೦ ಜಗದೇಕಂ 
ಅಲ್ಲಿ ಕಟಕೋಪಾಧ್ಯಾಯಂ ಆ ನಾಗವರ್ಮಂ: ಅನಂತಪು, 
೧. ೩೪) 

ಕಟಕಾಚಾರ್ಯ — ಸೇನೆಯ ತರಬೇತಿದಾರ 
ಸುಮನೋಭಾಣನ ಯಾದ ಕಟಕಾಚಾರ್ಯನ 


ದೌಹಿತ್ರನೆ ನಾಂ ಕವಿ ಕೇಶವನೆಂ: ಶಬ್ದಮದ, ೨) 
- ಅಪಹಾಸ್ಯ (ಕಟಕಿಯಿದೇ೦ ಪುಳಿಂದ ಬಿಡು ನಿನ್ನ 

ದುರುಕ್ತಿಯಂ: ಶಬರಶಂ, ೪. ೩೩) 

ಕಟಕೋಪಾಧ್ಯಾಯ ಎ. ಕಟಕಾಚಾರ್ಯ  (ಜನಾಥ೦ 
ಜಗದೇಕಮಲ್ಲನಲ್ಲಿ ಕಟಕೋಪಾಧ್ಯಾಯಂ ಆ ನಾಗವರ್ಮಂ: 
ಅನಂತಪು, ೧. ೩೪) 


(ಕವಿ 
ಎಸೆವ 


ಕಟಕಿ 


ಕಟತಟ - [ಆನೆಯ] ಕುಂಭಸ್ಥಲ, ಕಪೋಲ (ದಿಕ್ಕರಿ ಕಟತಟಕ್ಕೆ 
ಮದಲೇಖೆಯಿರ್ಪಂತೆ ಕೈಟಭಾರಾತಿಯ ವಿಶಾಲೋರುಸ್ಥಳಕ್ಕೆ 
ಕೌಸ್ತುಭಮಿರ್ಪಂತೆ ಸೊಗಯಿಸುತಿರ್ದುದು: ಪಂಪಭಾ, ೧. 
೫೭ ವ) 

ಕಟವಾಯ್‌ - ಬಾಯ ಕೊನೆ (ಕಲ್ಲ ಪೊಗರೊಳಂ ನೆಮ್ಮಿ ಪುಲಿ 
ಸಮಣಿದುವು ಕಟವಾಯ ಸವಿಗಳಂ: ಅನಂತಪು, ೯. ೧೬ 
ರಗಳೆ) 

ಕಟಾಕ್ಷ - ಕುಡಿನೋಟ (ಕಡುವೆಂಕೆಯಿಂ ಕಟಾಕ್ಷಂಬಿಡಿದಿಟಿವ 
ಲಲಾಟಕುಂಕುಮಸ್ವೇದಜಳಂ: ಆದಿಷು, ೧೧. ೫೪) 


ಕಟಾಕ್ಷಮಾಲಾ - ಕುಡಿನೋಟದ ಸಾಲು (ಏನೆಸೆದುದೊ 
ಕಟಾಕ್ಷಮಾಲಾಪ್ರಸರಂ ಭ್ರೂಲಾಸ್ಯಸೌಂದರ೦ ನರ್ತಕಿಯಾ: 
ಆದಿಪು, ೯. ೩೪) 

ಕಟಾಕ್ಷವಿಕ್ಷೇಪ - ಕುಡಿನೋಟ, ಕಣ್ಣ ಸಂಜ್ಞೆ (ಕರಂ ಚೆಲ್ವೆನೆ 
ಮೆಖ್‌ವ ಕುಮುದಕುವಳಯವನಂಗಳ್‌ ಆಕೆಯ 
ಕಟಾಕ್ಷವಿಕ್ಷೇಪಂಗಳ್‌: ಆದಿಪು, ೬. ೮೩) 


ಕಟಾಕ್ಷೇಕ್ಷಣ - [ಕಟಾಕ್ಷ-ಈಕ್ಷಣ] ಕಡೆಗಣ್ಣಿನ ನೋಟ (ಇದೆ 
ಮದನಭವನಂ ಇಂತಿದೆ ಮದನಾಮೃತಂ ಇದುವೆ 
ಮದನಸಾಯಕಂ ಪೋ ಮದನಮಹೋತ್ಸವಪದಂ 


ಎನಿಸಿದುದು ಕಟಾಕ್ಷೇಕ್ಷಣಂ ವಿಲೋಲೇಕ್ಷಣೆಯಾ: ಪಂಪಭಾ, 
೮. ೬೧) 

ಕಟಾರ - ಕಿರುಗತ್ತಿ (ಭಟ್ಟಗುತ್ತನ ಕಟಾರದವೊಲ್‌: ಅನಂತಪು, 
೧೪. ೨೦) 

ಕಟಾಹ -. ಕಡಾಯಿ (ಮುನ್ನೆ ಪೂಟ ಸುವರ್ಣಪೂರ್ಣ 
ಕಟಾಹ೦ಗಳಂ೦ ತೋಣಿದಾಗಳ್‌: ಆದಿಪು, ೫. ೧೧ ವ) 

ಕಟಾಹಪತಿತ ಲಾಜಃಪುಂಜ - ಬಾಣಲೆಯಲ್ಲಿ ಬಿದ್ದ ಅರಳಿನ 
ಸಮೂಹ (ಸಿತಕರ್ಷಪಂಗಳನಿಚಿಯೆ ಸುರಿವುದುಂ 
ತಪ್ತಾಯಃಕಟಾಹಪತಿತ ಲಾಜಃಪುಂಜದಂತೆ ದೆಸೆದೆಸೆಗೆ 
ಚಳಿಲ್‌ ಚಳಿಲೆನೆ ಸಿಡಿಲ್ದು: ಅಜಿತಪು, ೧೦. ೫೩ ವ) 

ಕಟಿ - ಸೊಂಟ (ರಂಜಿಸಿದುದು ಪೊನ್ನಾಯುಗದ ಪೊನ್ನ ಬಜ್ಜರಿ 
ಕಟಿಯೊಳ್‌: ಅನಂತಪು, ೬ ೫೦) 

ಕಟಿತಟ - ಸೊಂಟ ಪ್ರದೇಶ (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬ೦ದು ಕಣ್ಮುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಕೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟರ್ದನಂ: ಪಂಪಭಾ, ೩. ೩೧ ವ) 

ಕಟಿದಫ್ನ್ನ - ಸೊಂಟದವರೆಗೆ ಮುಳುಗುವ (ತರುಣಿಯರಿದೆ 
ಕಟಿದರ್ಧನದ ಸುರಚಾಪ ತರಂಗಿಣೀ ಪ್ರವಾಹಾಂತರದೊಳ್‌ 
ಬರುತಿರ್ದರ್‌: ಅನಂತಪು, ೨. ೩೮) 

ಕಟಿವ - ಕಟಿ (ಕಡಿ ಕಟಿವಮಂ ಉಡಿ ತೊಡೆಯಂ ನಡನಡ 
ನಡುಗುವಿನಮಡಸಿ ತಡೆಯದೆ ಖಳನ೦ ್ಛಹಿಡಿದುಡಿಯೆ: 
ವಡ್ಡಾರಾ, ಪು. ೧೨೭, ಸಾ. ೫) 

ಕಟಿಸೂತ್ರ - ಕಟಿಬ೦ಧ, ಉಡಿದಾರ (ಪೋ ಬಿಡು ಕಟಿಸೂತ್ರಮಂ 
ತೊಡೆಯ ಬಿಣ್ಣು ಪದಾಂಬುರುಹಕ್ಕೆ ತಿಣ್ಣಂ ಎಂತು 
ಉಡಿಸುವುದಕ್ಕ ನೂಪುರಮ೦ ಈ ತೊಡವು ಏವುದೋ 
ರೂಪ ಸಾಲದೇ: ಪಂಪಭಾ, ೩. ೪೬) 

ಕಟೀಸೂತ್ರ - ಕಟೀಸೂತ್ರ (ಕರೆವೆರಸಿದ ಪೊಸದುಗುಲದ 
ತೆರಳ್ಳವೆತ್ತುಡೆ ಹಟತ್ಯಟೀಸೂತ್ರ ಪರಿಸ್ಫುರಿತದೊಳಂ ಕಟ್ಟಿದ 
ಪೊಂಜುರಿಗೆಯೊಳಂ: ಆದಿಪು, ೪. ೩೬) 


೨೫೯ 


ಕಟು - ಕಾರವಾದ (ಮಧು ಸೀಧು ಕಟು ಸೀಧು ಪೋ ಪುಳಿತ 
ಕಳ್ಳಲ್ತುಂ ಕರಂ ಕಯ್ತುಬರ್ಪುದು: ಪಂಪಭಾ, ೪. ೮೮, 
“ಮಧು ಸೀಧು' ಡಿಎಲ್‌ಎನ್‌ ಒಪ್ಪಿದ ಪಾಠ) 

ಕಟುಕ - ಕಟುರಿಚಿಯ ಪದಾರ್ಥ (ಮೊದಲೊಳ್‌ ಕಟುಕಂ 
ಪರಿಣಾಮದೊಳ್‌ ಅಮೃತಸಮಾನಮಪ್ಪ ಜೈನಬ್ರತ: 
ಸಮಯಪ, ೧೫. ೫೭) 

ಕಟುಕತ್ರಯ -  ಕಟುತ್ತಯ 
ಮಧುರಪ್ರಯೋಗದಿಂ 
ಪಾರ್ಶ್ವನಾಪು, ೨. ೪೨) 

ಕಟುಕಫಲ - ಕಹಿಫಲ (ನಿನ್ನಂ ಘಾತಿಸಿ ಬಿಡದಲೆದು ಪಿಟೆದು 
ಪಿಂಡಿದ ದುಃಖವ್ರಾತಮಿದು ಮಗಳೆ ನಿನ್ನ ಪುರಾತನ 
ದುಷ್ಕರ್ಮ ವಿಟಪಿ ಕಟುಕಫಲ೦ಗಳ್‌: ಆದಿಷು, ೩. ೩೮) 

ಕಟುತ್ರಯ - ಶುಂಠಿ, ಮೆಣಸು, ಹಿಪ್ಪಲಿಗಳ ಮಿಶ್ರಣ (ಗಿರಿಕರ್ಣಿಕೆ 
ಕಟುತ್ರಯ೦ ಅರಿಸಿನ೦ ಉತ್ತರಣೆ ಎಕ್ಕೆ ಮಧುವೆಂಬಿವಜೆಂ 
ಎರಚಿಸಿದ ಗುಳಿಗೆ: ಲೋಕೋಪಕಾ, ೯. ೧೨೨) 

ಕಟುತ್ರಿಕ - ಕಟುತ್ರಯ (ದೇವನೇಂ ನರುಷ್ಕರ ಗುಡಮೋ ವಿಶುದ್ಧ 
ರಸಭಸ್ಮಮೊ ವರ್ಮ ಕಟುತ್ರಿಕಾದಿಯೋ: ಸಮಯಪ, ೯. 
೪೮) 

ಕಟ್ಟಂಕ - ಬಿರುಸಾದ ಕಾಳಗ (ಅಂಕಕ್ಕೆ: ಮೃಗಾ೦ಕಂ, ವೃಷಾಂಕಂ, 
ಕಟ್ಟಂಕಂ, ಮಾಅ೦ಕಂ: ಶಬ್ದಮದ, ೩೧೩, ಕ್ರಮಪ್ರಯೋಗಂ) 

ಕಟ್ಟಂಕದಲ್ಲಟ - ದೊಡ್ಡ ಶೂರರನ್ನೂ ತಲ್ಲಣಗೊಳಿಸುವವನು 
(ತತ್ಸಮಸಮಾಸಕ್ಕಂ ದೇಸಯಕ್ಕಂ ಸಮಾಸಂ: 
ಸಬಳಗದ್ಯಾಣದೆಜ್‌, ಕಟ್ಟಂಕದಲ್ಲಟಂ: ಶಬ್ದಮದ, ೩೧೪ ಪ್ರ) 

ಕಟ್ಟಣಕ - ಸುಂದರ, ಅದ್ಭುತ (ಮಂಗಳದ ಬೊಟ್ಟಿನ ಕಟ್ಟಣಕದ 
ಸಿ೦ಗರ೦ಬೆರಸಿ ಬೀರ ಸಿರಿಯಂ ಬೀಟೆ: ಗಿರಿಜಾಕ ೬. ೫೫ 
ವ) 

ಕಟ್ಟಳಿಪರ್‌ - ಅತ್ಯಾಸೆಗಾರರು (ಕಟ್ಟಳಿಪರಾಗಿ ಶಿಷ್ಯಂ ಕೊಟ್ಟುದಂ 
ಒಲ್ಲು ಈಸಿಕೊಳ್ಳರ್‌: ಸಮಯಪ, ೧೪. ೨೧) 

ಕಟ್ಟಳಿ - [ಕಡಿದು ಅಳಿ] ಅತಿಯಾಶೆ (ಕಟ್ಟಳಿಪಿ೦ದ ಒಳ್ಳುಣಮಂ 
ಬಿಟ್ಟುಂ ಲಘುಪಾತ್ರನಾಗಿ ನೆಟ್ಟನೆ ಬಿಣ್ಣಿದನೆನಿಕ್ಕುಂ: 
ಸಮಯಪ, ೧೫. ೩೫) 

ಕಟ್ಟಳೆ - ಚಿನ್ನರತ್ನಗಳನ್ನು ತೂಗುವ ಒಂದು ಅಳತೆ (ಒಟ್ಟಿದ 
ಪೊನ್ನ ಬೆಟ್ಟುಗಳನೀವೆಡೆಗೇವುದೊ ತೂಕಮೆನ್ನ ಕೆಯ್ಸಟ್ಟಳೆ 
ಕೊಳ್ಳಿಂ: ಪಂಪಭಾ, ೬. ೩೯) 

ಕಟ್ಟಚೆಕೆ - ಪ್ರಸಿದ್ಧಿ (ಕುಣಿವಾನಿಸನಾನೆ ಕುಬುದ್ದಿಯಾನೆ ಕಟ್ಟಜಿಕೆಯ 
ದುಷ್ಪನಾನೆ: ಶಬರಶಂ, ೪. ೧೯) 

ಕಟ್ಟಲಕ್ಕಿ - ಜತ್ತಾಗಿರುವುದು (ಟಕಾರಕ್ಕೆ: ಕಟ್ಟಾಯಂ, ಕಟ್ಟೇಲ್ಸೌ, 
ಕಟ್ಟ್‌ ಶಬ್ದಮದ, ೧೯೧, ಪು 

ಕಟ್ಟಾಣಿ ಮುತ್ತು - ಅಮೂಲ್ಯವಾದ ಮುತ್ತು (ಕಟ್ಟಾಣಿಯ ಮುತ್ತಿನ 
ಸರವಾಂತು ಏಣಾಕ್ಷಿಯ ನುಣ್ಣೊರಲ್‌ ವಿರಾಜಿಪುದರಸಾ: 
ಉದ್ಭಟಕಾ, ೬. ೧೦೦) 

ಕಟ್ಟಾನೆ - ಶಕ್ತಿಶಾಲಿಯಾದ ಆನೆ (ಕಟ್ಟಾನೆಯುಮಂತುಟಲ್ಲ ಸರಿ 
ದಿಕ್ಕರಿಯೊಳ್‌: ಅನಂತಪು, ೧೩. ೧೭) 

ಕಟ್ಟಾಯ - ಖಂಡಿತವಾದ ಮಾತು ನಿಮ್ಮ ಮಂತಣಕ್ಕೆ 
ಅವಸರಮಲ್ತು ಉಸಿರದಿರಿ೦ ಎಂದು ಮಂತ್ರಿಗಳ೦ ಜಡಿಯೆ 
ರಾವಣನ ಕಟ್ಟಾಯಕ್ಕೆ ಮಯಂ ವಿಸ್ಮಯಂಬಟ್ಟು: ಪಂಪರಾ, 
೧೪. ೭೯ ವ); ಮಹಾ ಪರಾಕ್ರಮ (ಇನ್ನಿಲ್ಲಿ ಪೆಂಪು 
ಎಅಕಂಬೆತ್ತಿರೆ ಕಾವೆನೆನ್ನ ನುಡಿಯಂ ಕೆಯ್ಕೊಂಡ 


(ಕಟುಕತ್ರಯದಿಂದಲ್ಲದೆ 
ಕಫವನಾವನುಪಶಮಿಸಿದಂ: 


ಕಟ್ಟಾಯಮಂ: ಪಂಪಭಾ, ೧೨. ೧೯೮) ಕಠಿಣ ಸಂದರ್ಭ 
(ಇಜೆವಾಳ್‌ ರಣಕ್ಕೆ ತುಟಿಲಾಳ್‌ ಕಟ್ಟಾಯದೊಳ್‌: ಗದಾಯು, 
೫. ೩೫) 

ಕಟ್ಟಾಯಕಾಜ - ಮಹಾ ಪರಾಕ್ರಮಿ (ನಸರ್ಗಶೂರನುಂ 
" ಕಟ್ಟಾಯಕಾಅನುಂ ಅಪ್ಪುದಚೆಂ: ಶಾಂತಿಷು, ೪. ೮ ವ) 

ಕಟ್ಟಾಯತ - ಚೆನ್ನಾದ ಸಿದ್ಧತೆ (ಸುವ್ರತಸೂತ್ರಂ ಮೆಟ್ಟಿದ ಕೆರ್ಪ .. 
ತ ಕಟ್ಟಾಯತನಾಗಿ ಚೆಳಯದಿಂ ಪೊಅಮಟ್ಟಂ: ಅನಂತಪು, 
೧೦. ೫೬) 

ಕಟ್ಟಾಳ್‌ - ಮಹಾ ಶೂರ (ಒಂದಕ್ಷೋಹಿಣಿಬಲಂ ಎರಡುಂ 
ದೆಸೆಯೊಳಂ ಉಟಿದುವು ಅಂತೆ ಭಾರತಂ ಎಮಗೆ ಇಂದು 
ಉಜ್ಜವಣೆ ದಲ್‌ ಎಂದು ಅದಟೊಂದುತ್ತರಮಾಗೆ ಕಾದಿದರ್‌ 
ಕಟ್ಟಾಳ್ಗಳ್‌: ಪಂಪಭಾ, ೧೩. ೩೬) 

ಕಟ್ಟಿಕೊಳ್‌ - ಸಂಪಾದಿಸು (ಪೂಜೆಗಳ೦ ಕೊಟ್ಟು ಕಟ್ಟಿಕೊಳ್ಳುದು 
ಪೊನ್ನಂ: ಸಮಯಪ, ೯. ೯೦) 

ಕಟ್ಟಿಗೆಗಾಅ - ದಂಡಧಾರಿ, ಪ್ರಶೀಹಾರಿ (ಕಟ್ಟಿಗೆಗಾಅರ್‌ ಉಫೇ 
ಉಘೇ ಎನುತ್ತಿರೆ ನೃಪಲೀಲೆಯಂ ಪಡೆದಪೆಂ: ಧರ್ಮಾಮೃ. 
೬. ೧೦೭) 

ಕಟ್ಟಿದಿರ್‌ ದ ಸರಿಯಾಗಿ ಎದುರು 
ಪೇರಡವಿಯೊಳ್‌ ಬರೆ ಕಟ್ಟಿದಿರಾಗಿ ತಾಗೆ ಬೆನ್ನನೆ ಪರಿತರ್ಪ 
ಪೆರ್ಬುಲಿ: ಸಮಯಪ, ೧. ೧೯) 

ಕಟ್ಟಿದುದು - ವಿಧಿಯ ಕಟ್ಟುವಿಕೆ (ಕಟ್ಟಸಿಕೊಂಡಂ ಶಲ್ಯಂ 
ಕಟ್ಟಿದುದಂ ಕಳೆಯಲಾರ್ಗಮೇಂ ತೀರ್ದಪುದೇ: ಪಂಪಭಾ, 
೧೩. ೩೦) 


ಕಟ್ಟಿದುದೆ ಸುರಿಗೆ ಮುಟ್ಟಿದುದೆ ಕಳ೦ - ಕಟ್ಟಕೊ೦ಡದ್ದೇ ಕತ್ತಿ 
ಮೆಟ್ಟದ್ದೇ ಯುದ್ಧರಂಗ, ಯುದ್ಧಕ್ಕೆ ಸದಾ ಸಿದ್ಧ ಎಂಬ 
ಅಭಿಪ್ರಾಯ (ನೀಮಿನಿತಂ ನುಡಿದಿರ್‌ ಮೂದಲಿಸಿದಿರಿ ಇಂ 
ತಡೆವೆನೆ ಕಟ್ಟಿದುದೆ ಸುರಿಗೆ ಮೆಟ್ಟದುದೆ ಕಳಂ: ಆದಿಪು, ೩. 
೭೨) 

ಕಟ್ಟಿಸಿಕೊ - ಬಂ೦ಧನಕ್ಕೊಳಗಾಗು (ಕಟ್ಟಿಸಿಕೊಂಡಂ 
ಕಟ್ಟಿದುದಂ ಕಳೆಯಲಾರ್ಗಮೇಂ ತೀರ್ದಪುದೇ: 
೧೩. ೩೦) 

ಕಟ್ಟಿಜುಂಪೆ - ಕಟ್ಟಿರುವೆ, ಗೊದ್ದ (ಸುಡುವ ಉದರಾಗ್ನಿಯುಂ 
ಒಡಲಂ ಮಿಡುಕುವಿನಂ ಕಡಿದ ಕಟ್ಟಿಹುಂಪೆಗಳುಂ: ಆದಿಪು, 
೫. ೧೩) 

ಕಟ್ಟು - ಬಂಧಿಸು (ಕಟ್ಟು-ಬಂಧನೇ: ಶಬ್ದಮದ, ಧಾ ೨೩೭); 
ತಡೆ ಹಾಕು (ತೃಷ್ಣೆಯೆಂಬ ತೊಜ್‌ಯಂ ಕಟ್ಟುವುದು; 
ಗುರುಗಳಲ್ಲಿ ವಿನಯಂ ಗೆಯ್ದುದು; ಸರ್ವಪ್ರಾಣಿಗಳಲ್ಲಿ 
ದಯೆಯನೆ ಮಾಬ್ಬುದು ಇಷೆಲ್ಲಮೆಲ್ಲಾ ಶಾಸ್ತ್ರಂಗಳಲ್ಲಿ 
ಸಾಧಾರಣಂ: ಪಂಚತಂತ್ರ, ೧೧೭, ಶ್ಲೋಕ ೩೩ ಕಿ 
ಧರಿಸು (ಕಟ್ಟಿದುದೆ ಸುರಿಗೆ ಮೆಟ್ಟಿದುದೆ ಕಳಂ: ಆದಿಪು, ೩. 
೭೨); ರಸವಾದಿ ಪಾದರಸವನ್ನು ಉಂಡೆ ಮಾಡುವುದು 
(ದುರ್ಯೋಧನಂ ಬಂದಿಕಾಅನಂತೆ ಸೆಜ್‌ಗೆಯ್ದುಂ 
ವಣವೈದ್ಯನಂತೆ ಕೊಡಸಾರಿಯಂ ಪಿಡಿದುಂ ಸೂಳೆಯಂತೆ 
ಕಟಿವು ಉಟಿವನಜೆದುಂ ರಸವಾದಿಯಂತೆ ಕಟ್ಟಿಯುಂ 
ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ಬು: ಪಂಪಭಾ, ೬. ೭೨ 
ವ); ಬೆಂದಿರುವ ಧಾನ್ಯದ ರಸ (ಕಟ್ಟು-ಬಂಧನೇ ಪಕ್ವ ಧಾನ್ಯ 
ರಸೇಚ : ಶಬ್ದಮದ, ಧಾ ೨೩೭); 


ಶಲ್ಯಂ 
ಪಂಪಭಾ, 


(ವನಗಜಮುಳ್ಳ 


೨೬೦ 


ಕಟ್ಟುಂಗವಳ - ಬುತ್ತಿ (ಸೇನಾನಿಗೆ ಕೆಯ್ಸಾರೆ ಜಯಲಕ್ಷ್ಮಿ 
ನೃಪಘಟೆಗಾರಾಜಕಮಾದದುದಂದು ಕಟ್ಟುಂಗವಳಂ: 
ಶಾಂತಿಷು, ೧೦. ೧೬೪) 

ಕಟ್ಟುಂಜುರಿಗೆ - ಸೊಂಟದಲ್ಲಿ ಕಟ್ಟಿಕೊಂಡ ಸುರಿಗೆ (ಜಕಾರಕ್ಕೆ: 
ಅಟ್ಟುಂಜಗಳಂ, ಕಟ್ಟುಂಜುರಿಗೆ: ಶಬ್ದಮದ, ೧೮೧, ಪ್ರ ೪) 

ಕಟ್ಟುಕಡಹ - ಕಟ್ಟುಕಟ್ಟಳೆ (ನಿಮ್ಮ ಕಟ್ಟುಕಡಹಮಂ ಕಳೆವಂದು 
ಮಹಾವಿಭೂತಿಯಿಂದರಮನೆಗೆ ವಂದು: ಧರ್ಮಾಮೃ. ೭. 
೬೯ ವ) 


ಕಟ್ಟುಕಡೆ - ಆತಂಕಪಡು (ಮುನ್ನಂ ಮೈತ್ರೇಯರ್‌ ಕೊಟ್ಟ 
ಊರುಭಂಗ ಶಾಪಮಂ ನೆನೆನೆನೆದು ಮನದೊಳ್‌ 
ಕಟ್ಟುಕಡೆದು: ಗದಾಯು, ೪. ೪೩ ವ); ಮರುಗು 
(ಅರಸನೊಂದೆ ಮೆಯ್ಕೊಳೆ ಪೋಗಿ ಬಾರದುದರ್ಕೆ 
ಕಟ್ಟುಕಡೆದು: ಆದಿಷು, ೧೨. ೧೨೪ ವ); ಮರ್ಯಾದೆ 
ಮೀರು, ಕೋಪಗೊಳ್ಳು (ಭರತಂ ಕ್ರಮಂದಷ್ಪಿ 
ಸಾಕೇತಸಾಮ್ರಾಜ್ಯಪಟ್ಟಮನೊಡಂಬಟ್ಟುದರ್ಕೆ ಲಕ್ಷ್ಮಣಂ 


ಕಟ್ಟುಕಡೆದು: ಪಂಪರಾ, ೬. ೧೩೭) 

ಕಟ್ಟುಪಡು - ಬಂಧಿಸು (ಕಿಸುಗುಳನಪ್ಪ ಬೈಕು೦ಗುಳಿಯುಮಂ 
ಕಟ್ಟುಪಟ್ಟ ಕಳ್ಳನುಮ೦ ಕಂಡು : ಜೀವಸಂ, ೩. ೧೫ ವ) 

ಕಟ್ಟುವಂಜರ - ಬಲವಾದ ಪಂಜರ, ನಾಗವೇದಿಕೆ (ತಮ್ಮಯ್ಯಂ 
ಪೇಟ್ನಗಾಹೆಯಂ ಕಟ್ಟುವಂಜರದ ನಡುವಣ 
ನಾಗವೇದಿಕೆಯೊಳ್‌ ವಿನೋದದಿಂ ಬರೆದಿಟ್ಟಂ: ಪಂಚತಂತ್ರ, 
೨೬೪ ವ) 

ಕಟ್ಟುವಗ್ಗ - ಕಟ್ಟುವ ಹಗ್ಗ 
ಕಟ್ಟುವಗ್ಗಮನದಂ ಪಣೆದಿಕ್ಕುವ 
ಮತರಾಕ್ರಮಂ: ಶಬರಶಂ, ೪. ೧೩೫) 

ಕಟ್ಟುವಡು - ಕಟ್ಟನಿಂದ ಬಿಗಿ (ಪಾಂಚಾಲರಾಜತನೂಜೆ ಪಗೆವರ 
ಕಟುವಟ್ಟಿರ್ದ ಐಳಿದಿಕ್ಕೆಗೆ ಸಂತಸಂಬಟ್ಟು ಸೈರಿಸಲಾಣದೆ 
ಇಂತೆಂದಳ್‌: ಪಂಪಭಾ, ೭. ೩೮ ವ) 

ಕಟ್ಟುವರ್‌ - ಕಠಿಣವಾಗು (ಮುಳಿಸ೦ ನೀನೆಂದಿಂಗಂ ಬಿಸುಡು ಈ 
ತಮ್ಮಂದಿರೊಡನೆ ಕಟ್ಟುವರ್ಪುದು ಆದಿಪು 
ನರಸಿಂ, ೧೪. ೧೨೮) 

ಕಟ್ಟೆ - ಜಗಲಿ, ವೇದಿಕೆ (ಧನ್ಯ್ಮಕುಮಾರನಂ ಕಟ್ಟೆಯೊಳು ಕುಳ್ಳಿರಿಸಿ: 
ಪುಣ್ಯಾಸ್ರ ೧೨. ೧೪ ವ) 

ಕಟ್ಟೆಗಟ್ಟು - ಅಣೆಯನ್ನು ಕಟ್ಟು (ಲಾವಣ್ಯರಸದ ಬರಿವೊನಲಂ 
ಕಟ್ಟೆಗಟ್ಟಿ ಕಡೆಗೋಡಿವಿಟ್ಟಂತಿರೆ: ಆಚವರ್ಧ, ೭. ೯ ವ) 

ಕಟ್ಟೇಕಾಂತ - [ಕಡಿದು ಏಕಾಂತ] ತುಂಬ ರಹಸ್ಯ (ಕರ್ಣನಂ 
ಕರೆದಾಳೋಚಿಸಿ ತಮ್ಮಯ್ಯನಲ್ಲಿಗೆ ಪೋಗಿ ಪೊಡೆಮಟ್ಟು 
ಕಟ್ಟೇಕಾಂತದೊಳ್‌ ಇಂತೆಂದಂ: ಪಂಪಭಾ, ೨. ೮೮ ವ) 

ಕಟ್ಟೇವ - ಕಡು ಬೇಸರ; ತಿರಸ್ಕಾರ (ಕಟ್ಟೇವಮುಂ ಕಡುಮುಳಿಸುಂ 
ಅಳವಿಗಟೆಯೆ ಸಿಗ್ಗಾಗಿ ಸೈರಿಸಲಾಣದೆ ಅಭಿನವ 
ನಾರಸಿಂಹಾಡಂಬರಂ ಅಗುರ್ವುಂ ಅದ್ಭುತಮಾಗೆ: 
ನೇಮಿನಾಪು, ೮. ೧೧೬ ವ) 

ಕಶೋರ - ಬಿರುಸು, ಉಗ್ರ 
ಮೃಗರಾಜಕಿಶೋರ ಕಠೋರ 
ಪಂಪಭಾ, ೯. ೪೨) 

ಕಡ - ಸಾಲ (ನದಿಯನೊಸರ್ವ ಎಳನೀರಿಂದಂ ಬೆಳಯಿಸೆ 
ತೆಂಗೊಪಿದುವು ಅವಿರಳಮಂ ಒಂದಅ ಕಡವನೊಂದು 
ನೀಗುವ ತೆಅದಿಂ: ಪಾರ್ಶ್ವನಾಷು, ೯. ೧೦) 


(ಆತ್ಮರಂ ಆತ್ಮಪಾಶದಿಂ 
ಮಹಾತ್ಮನೊಳಪ್ಪುದೆ 


ಪೆಂಪೇಂ: 


(ಕರಿಕಳಭ 
ಘೋರ 


ಪ್ರಚಂಡ 
ಹೂಂಕರಣ: 


ಕಡಂಗಿಸು - ಉತ್ಸುಕಗೊಳಿಸು (ಕಾಣಲು೦ ಕಾಣಿಸಲುಂ 
ಕಡಂಗಲು೦ ಕಡಂಗಿಸಲು೦ ಅಡ೦ಗಲು೦ ಅಡಂಗಿಸಲುಂ 
ಒಡ್ಡಲುಂ ಒಡ್ಡಿಸಲುಂ ಪುಗಿಸಲು೦ ಮಿಗಿಸಲುಂ: ಪಂಪಭಾ, 
ಜ.೪೩ ವು 

ಕಡಂಗು — ಉತ್ಸುಕಗೊಳ್ಳು (ಪಗಲಿರುಳೆನ್ನದೆನ್ನೊಳೆ 
ಕಡಂಗುವನೆನ್ನೊಳೆ ಬಲ್ಬುದೋರ್ಪಂ: ಆದಿಷು, ೧೨. ೩೩); 
ಆವೇಶಗೊಳ್ಳು (ಪಂದೆ ಕಡಂಗಿ ತೇರಂ ಎಸಗು ಎಂಬವಂ 
ಅಂಬಿಗ೦ ಆಜಿರಂಗದೊಳ್‌: ಪಂಪಭಾ, ೧೨. ೯೪) 

ಕಡಂಗೊಳ್‌ - ಸಾಲ ತೆಗೆದುಕೊ (ಶಾರ್ಜಧರಂ ಕಡಗೊಂಡೊಂ 
ಕುಡುವಂತೆ ಮಗುಟ್ಹಿದಂ ಕೊಂಡಿಡೆ: ಶಾಂತಿಷು, ೫. ೬೩) 

ಕಡಂದುಜು - ಒಂದು ಕೀಟ, ಕಣಜದ ಹುಳು (ಸೊಗಯಿಸುವ 
ಕಬ್ಬಮ೦ ಕಬ್ಬಿಗರಲ್ಲದೆ ಮೆಚ್ಚರ್‌ ಉಟಿದರೇನ್‌ ಅಜಿವರೆ 


ತುಂಬಿಗಳಲ್ಲದೆ ಪೂವೊಳ್‌ ಮಗಮಗಿಸುವ ಕಂಪಂ 
ಕಡ೦ದುಉು ಏನಜೆದಪುದೇ: ಕಬ್ಬಿಗಕಾ, ೮) 

ಕಡಂಮಾಡು — ಕಡಂಗೊಳ್‌ (ಪೆಣರ ಬಿನ್ನಣಮಂ 
ಪೆಣರೊಡವೆಯಂ ಕಡಂಮಾಡುವ ಕರ್ಳವ ಕೊಲ್ವ 


ಖಳರಿರ್ಕೆಮ: ಶಾಂತಿಪು, ೧೨. ೭೭) 

ಕಡಕು - ಚೂರು ಕಲ್ಲು (ಕಡಕುಂ ಪೆಟ್ಟೆಯು೦ ಒತ್ತೆ ಮೆಲ್ಲಡಿಗಳಂ 
ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ ಕುಳುತ್ತುಂ 
ಏಟುತಿರೆ: ಪಂಪಭಾ, ೩. ೯) 

ಕಡಗದುಡಿ — ಲೋಹದ 
(ಕಡಗದುಡಿಯಂತಿರಿದೋಡೆ 
ಪೂರ್ಣನಾದೊಡಂ ಪೌರ್ಣಮಿಯೊಳ್‌: 
೪೨) 

ಕಡದೊಂಟಿ - ಒಂದು ಆಟ (ನೆತ್ತಂ ಚದುರಂಗಂ ಬಾರ್‌ಗುತ್ತಂ 
ಕಡದೊಂಟಿ ಗೊಟ್ಟಿ ಜೂದೆಂಬಿವಂ ಆಡುತ್ತುಮಿರಲಾಗದು: 
ಸಮಯಪ, ೬. ೪೮) 

ಕಡಲ್‌ - ಸಮುದ್ರ (ಕಡಲ ತಡಿಯೆಯ್ದೆ ನೆಲನಂ ಪಡೆದರ್‌ 
ಭವದೀಯ ಪುತ್ರರ್‌: ಆದಿಹು, ೯. ೯೮) 

ಕಡಲುರಿ - ಸಮುದ್ರದ ಬೆಂಕಿ, ಬಡಬಾಗ್ನಿ (ಕಡಲುರಿಯಂತೆ 
ಅಕಾಲಘರ್ಜನೆಯಂತೆ  ಸಮಸ್ತದಿಕ್ಷಟಮ ಪಿಡುಗುವಿನಂ 
ರಣಾನಕರವ೦ಗಳಸುಂಗೊಳೆ: ಪಂಪಭಾ, ೧೩. ೩೬) 

ಕಡಲೆ - ಚಣಕ (ಕಡಲೆಗಳಂ ತಿಂಬ ಮೊಗ್ಗು ಕಲ್ಗಳೊಳುಂಟೇ: 
ಧರ್ಮಾಮೃ; ೧. ೧೩೪) 

ಕಡಲ್ಲರಿ - ಕಡಲಿನಂತೆ ಅಗಾಧವಾಗು (ಅತಿ ನೂತ್ನ ಗೀತಪಾತನ 
ವಿಕಲಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದು: 
ಯಶೋಧಚ, ೨. ೩೨) 

ಕಡವಡ - ಡೇರೆ (ದಂಡಿಗಳಳ ದಂಡನಾಯಕರ 
ದಾನವಸೇನಾನಿಗಳ ಕಡವಡಂಗಳುಮಂ: ಅನಂತಹು, ೧೩. 
೯೦ ವ) 

ಕಡವರ - ನಿಧಿ, ಬಂಗಾರ (ಬಡವಂ ಕಡವರಮಂ ೦ಡಂತೆ 
ಆನಂದಮನೆಯ್ದಿ ಪೆರ್ಚಿ: ತ್ರಿಷಷ್ಟಿಪು, ೫೫. ೨೧ ವ) 

ಕಡವು - [ಕದಂಬ] ಕಡವಾಲದ ಮರ (ಕಡವಿನ ಕಂಪು 
ಅಡಂಗಿದುದು ಜಾದಿಯ ಕಂಪು ಒದವಿತ್ತು ಸೋಗೆಯ 
ಉರ್ಕು ಉಡುಗಿದುದು ಅಂಚೆಯುರ್ಕು ಪೊಸತಾಯ್ತು: 
ಪಂಪಭಾ, ೭. ೬೯) 

ಕಡಸು - ಕರು ಹಾಕದ ಹಸು (ಕಡುಗೊಬ್ಬಿನ ಕಡಸುಗಳಿಂ 
ಕಡೆಯೊಳ್‌ ಬರುತಿರ್ಪಧೇನು: ಲೀಲಾವತಿ, ೫. ೯೨) 


ಬಳೆಯ ಚೂರು 
ಪೊಡವಡುವರ್‌ 
ಸಮಯಪ, ೯. 


೨೬) 


ಕಡಾರ - ಕೊಪ್ಪರಿಗೆ (ಪಹೋಪಂ ಬಾ ಎಂದು ತನ್ನ ಮನೆಯ 
ಕಡಾರದ ಪೊನ್ನಂ ತಂದು ಮುಂದಿಟೆಪುವುದುಂ: 
ಸುಕುಮಾಚ, ೭. ೨೮ ವ) 
- ಕತ್ತರಿಸು (ಶರಮನಿದಂ ಕಡಿದುಡಿದು ಎರಡೆರಡಪ್ಪಂತು 
ತಣಿದು ರಿಪುಬಲಗಹನಾಂತರಮಂ ಸುಡಲೊಗೆವುದು 
ದುರ್ಧರ ಕೋಪಾಗ್ನಿ: ಆದಿಷು, ೧೨, ೧೦೨) 
ಕಡಿಕ - ಕಟುಕ (ನರಪತಿಯಣುಗ೦ ಸೊಣಕಡಿಕರುಮಂ 
ಪೊಲೆಯರುಮಂ ಓಲಗಿಪ್ಪುದೆ: ಸಮಯಪ, ೯. ೯೯) 

ಕಡಿಕಂಡ - ತುಂಡು ತುಂಡು (ಕಡಿಕಂಡಮಾದ ಮೆಯ್ಯುಂ 
ಕುಣಿಲ್ವಾಜುವ ಮುಂಡಮು೦ ಮುಂಡುವೋದ ಕಯ್ಯುಂ 
ಕಂಡುವೋದ ತೊಡೆಯುಂ ಪಿಸುಟ್ಟಿ ಕಿಲ್ಪೊಡೆಯುಂ 
ಕಣೆವೋದ ಕಣಕಾಲುಂ ದೊಣೆವೋದ ಮೇಗಾಲುಂ: 
ಪಂಪರಾ, ೧೩. ೫೪ ವ) 

ಕಡಿಕೆಯ್‌ - ಕಡಿಕಂಡಂಗೆಯ್‌ (ವೈರಿಯಾರ್‌ .. .. ಕಡಿಕೆಯ್ದು 
ಇದಿರಾಂತಂದು ಆತನ೦ ಆಜಿಯೊಳ್‌ ಅಂತಕಂಗೆ ಈವೆಂ: 


ಕಡಿ 


ಆಚವರ್ಧ, ೨. ೨೭); ರಭಸಗೊಳ್ಳು (ಕಡಿಕೆಯ್ದು 
ಇದಿರಾಂತಂದಾತನಂ ಆಜಿಯೊಳಂ ಅಂತಕಂಗೀವೆಂ: 
ಆಚವರ್ಧ, ೨. ೨೭) 

ಕಡಿಕೊಂಬು - ಕತ್ತರಿಸಿದ ಕೊಂಬೆ (ಶರಪಂಜರನಂ 


ಯಮಕುಂಜರಕ್ಕೆ ಕಡಿಕೊಂಬು ಮಾಡಿ: ಪಂಪರಾ, ೧೩. 
೧೦೮) 


ಕಡಿತ - ಪಗಡೆ ಚದುರಂಗಗಳ ಹಾಸು (ಕಡಿತಮಂ 
ಬಳಸಿಕೊಂಡಿರ್ಪ ಜೂದುಗಾಣರಂತೆ ಅಕ್ಕಡಮಂ 
ಬಳಸಿಕೊಂಡು ಕುಳ್ಳಿರಲೊಡನೆ: ನೇಮಿನಾಪು, ೮. ೭೧ ವ); 
ಕಡತ, ಲೆಕ್ಕದ ಪುಸ್ತಕ (ಪಡೆದ ಧನಕ್ಕೆ ಲೆಕ್ಕಮಿಡಲ್‌ 


ಇಂದನಗಂ ಬಳಪ೦ ಧರಾತಳಂ ಕಡಿತ೦ ಅಹೀಶ್ವರಂ ತಗುಳೆ 


ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: ಶಾಂತಿಹು, ೯. 
೧೪೭) 

ಕಡಿತಮಿಕ್ಕು - ಕಡತದಲ್ಲಿ ಬರೆ (ಕಡಿತಮಿಕ್ಕಿದಂತಿರ್ದ 
ಸಮಚತುರಶ್ರಂ ನಾಲ್ವತ್ತೆಣ್ಣಾವುದು. ಪರಿಪ್ರಮಾಣಮೆನಿಪ 


ಕುರುಕ್ಷೇತ್ರಮ೦ ಎಯ್ದೆವಂದು: ಪಂಪಭಾ, ೯. ೧೦೪ ವ) 

ಕಡಿತಲೆ - ಕತ್ತಿ (ಎರಡು೦ ಬಲದ ಕಡಿತಲೆಯ ನಾಯಕರ್‌ 
ಕೆಯ್ಕ್ಯೊಂಡು ಬಳ್ಳುಗೆಡೆದು ಎಕ್ಕೆವಾಖುವಾಜೆ ಪಲಗೆವಾಣಿ 
ಗೂಳಿಸೊರ್ಕಿ ಮಾರ್ಕೊಂಡು ಕಾದೆ: ಪಂಪಭಾ, ೧೦. ೮೦ 
ವ) 

ಕಡಿದೀ - [ಕಡಿದು ಈ) ಕತ್ತರಿಸಿ [ದಾನ] ಕೊಡು 
(ಸಿಡಿಲ್ಲೊಡೆದವೊಲಟ್ಟಿ ಮುಟ್ಟಿ ಕಡಿದಿಕ್ಕಿದುದಾದುದೆಡಣಂ 
ನಿರಂತರಂ ಕಡಿಕಡಿದಿತ್ತ ಪೊನ್ನೆ ಬುಧಮಾಗಧವಂದಿಜನಕ್ಕೆ: 
ಪಂಪಭಾ, ೧. ೯೯) 

ಕಡಿದೊಟ್ಟು - [ಕಡಿದು- ಒಟ್ಟು) ಕತ್ತರಿಸಿ ರಾಶಿಹಾಕು (ಈ 
ಪದದೊಳ್‌ ಕಡಿದೊಟ್ಟಿದಾಗಳ್‌ ಗೆಲಲಾಜ್‌ ಎಂದು ನುಡಿದ 
ಮುಕುಂದನ ನುಡಿಗೆ ಕೊಕ್ಕರಿಸಿ: ಪಂಪಭಾ, ೧೨. ೨೦೬ ವ) 

ಕಡಿಯಣ - ಕಡಿವಾಣ (ಕಡಿಯಣಕೆ ಬಾಯಂ ತೆಜ್‌ಯದಿರಿಂ: 
ನೇಮಿನಾಪು, ೬. ೫೪) 

ಕಡಿವಡಿ - ತುಂಡಾಗು (ಕಡಿವಡಿದುದೇ ಕಲ್ಲಾವನೀಜಮಿದು 
ವಿಧಿವಶದಿಂ: ರಾಜಶೇವಿ, ೧೩. ೧೧೩) 


ಕಡಿವೋಗು - ಕತ್ತರಿಸಿ ಹೋಗು (ಅರೆ ಮುಗಿದಿರ್ದ ಕಣ್ಣಳುಂ 
ಅಲರ್ದ ಮೊಗಂ ಕಡಿವೋದ ಕೆಯ್ಯುಂ: ಗದಾಯು, ೪. 
೫೩) 

ಕಡಿಹ - ಕತ್ತರಿಸುವಿಕೆ (ಕರ್ಬೊನ್ನದಂತೆ ಇಕ್ಕುಟೆಗೆ ವಂದು 
ಕಬ್ಬಿನಂತೆ ಕಡಿಹಕ್ಕೆ ವಂದು: ಧರ್ಮಾಮೃ, ೩. ೪೬ ವ) 

ಕಡು - ಹೆಚ್ಚಾಗಿ (ಪರೆದ ಉರಿಗೇಸ೦ ಅವ್ವಳಿಪ ನಾಲಗೆ 
ಮಿಂಚುವ ದಾಡೆ ಬಿಟ್ಟ ಕಣ್‌ ತಿರುಪಿದ ಮೀಸೆ ಕೊಂಕಿದ 
ಸಟಂ ಕಡು ನೆಕ್ಕ ಕದಂಪು ನೀಳ್ಬ ತಾಟ್ಮರದವೊಲಪ್ಪ ಒಡಲ್‌ 
ಕಹಕಹದ್ದನಿ ಕೌಳಿಕನಾದ೦ ಆದುದು ಆಸುರತರಮಾಗೆ 
ಬಂದು ಕವಿದತ್ತು ಘಟೋತ್ಕಚರೌದ್ರಸಾಧನಂ: ಪಂಪಭಾ, 
೧೨. ಲ) 

ಕಡುಂಬು - ಕಡುಬು, ಒಂದು ತಿಂಡಿ (ಕೆಲವು 
ಸ್ವಭಾವದಿ೦ ನಿತ್ಯಬಿಂದುಗಳಪುುವು ಅವರ್ಕೆ 
ಶಬ್ದಮದ, ೪೬, ವೃತ್ತಿ, ೧೦) 

ಕಡುಕೆಯ್‌ - ರಭಸಗೊಳ್ಳು (ಬಿಡದೆ ಕಡುಕೆಯ್ದ ದಿವ್ಯದ ನುಡಿಗೆ 
ಕಿವುಟ್ಕೇಳ್ಹು ಕುಡಿದು ನೀರಂ ಭೀಮಂ ಗದೆವೆರಸು 
ಭೋಂಕೆನೆ ಕೆಡದಂ ಗಿರಿಶಿಖರದೊಡನೆ ಕೆಡೆವಂತಾಗಳ್‌: 
ಪಂಪಭಾ, ೮. ೪೨); ಶೌರ್ಯ ತೋರು (ಶಡುಕೆಯ್ದಾನಿರೆ 
ಚಕ್ರವರ್ತಿವರೆಗಂ ಮೇಘಾಮರರ್‌ ಬರ್ಪರೆಂದೊಡಿದರ್ಕಂ 
ಮಿಗಿಲುಂಟೆ: ಆದಿಪು, ೧೩. ೬೬) 

ಕಡುಗಟ್ಟ - ಕಡು ಕಷ್ಟ ದೊಡ್ಡ ತೊಂದರೆ (ಪುಟ್ಟಿ ಮುಳಿಸು 
ಒಸಗೆಗಳೆ ಕಡುಗಟ್ಟಂ ಮುಳಿಸು ಒಸಗೆಯೆಂಬ 
ನೃಪತನಯನವ೦ ಮುಟ್ಟುಗಿಡೆ ಪಾರದರದೊಳ್‌ ಪುಟ್ಟಿದಂ: 
ಪಂಪಭಾ, ೧೨. ೧೩೩) 

ಕಡುಗಟ್ಟಲೆ - ದಟ್ಟವಾದ ಕತ್ತಲೆ (ಕಡುಗಟ್ಟಲೆ ತಲೆಯನೆತ್ತದೆ 
ಒತ್ತರಿಸದೆ ಅಣ೦ ಸೊಡರದೆಲೆ ಮಿಡುಕದಿರೆ: ಶಾಂತಿಷು, ೬. 
೧೧೮) 

ಕಡುಗಾಡಿ - ಬಹು ಚೆಲುವು (ಕಡುಗಾಡಿ ಕಣ್ಣಡರೆ ಮನಂ 
ಬೆರ್ಚೆ: ಕಾವ್ಯಾವಲೋ, ೩೦೦) 

ಕಡುಗಾಡಿವೆಳು - ಬಹಳ ಚೆಲುವನ್ನು ಪಡೆ (ಕಡುಗಾಡಿವೆತ್ತ 
ವಾಕ್ಸುಂದರಿ ಕೂರ್ತು ನಿಲ್ಕೆ ನಯಸೇನ ಮುನೀಂದ್ರ 
ಮುಖಾಬ್ದಷಂಡದೊಳ್‌: ಧರ್ಮಾಮೃ. ೧. ೮) 

ಕಡುಗಾಯ್ಬು - ಬಹಳ ಬಿಸಿ (ಬಿಸುಗದಿರನ ಕಡುಗಾಯ್ದಂ 
ಮಸುಳಿಸಿದುವು ತುಜುಗಿ ನೆಗೆದು ನಾಲ್ಕುಂ ದೆಸೆಯಂ 
ಮುಸುಕಿದುವು ಮುಳಿದರ೦ ಜಂಕಿಸಿದುವು ಬಿಡದಾರ್ದು 
ಕಾವನೆಚ್ಚಲರ್ಗಣೆಗಳ್‌: ಕಬ್ಬಿಗಕಾ, ೨೩೫) 

ಕಡುಗಾರ - ತುಂಬ ಉಪ್ಪುಪ್ಪು, ಕಟು (ಕಡುಗಾರಮಪ್ಪ ಕಡಲ 
ನೀರ್‌ ಅರೋಚಕಮಾಗೆ: ಲೀಲಾವತಿ, ೧೧. ೪೨ ವ) 

ಕಡುಗಾಳಿ - ಬಿರುಗಾಳಿ (ಉಸಿರ್ದೊಡೆ ಕಡುಗಾಳಿಯ 
ತರಗೆಲೆಗಳಮತೆ ಪಾಣಿದರಮರರ್‌: ಅಜಿತಪು, ೪. ೬೫) 

ಕಡುಗು - ಅತಿಶಯತೆ (ಕಡುಗೆನಿಸಿದವೋಲ್‌ ಗುಡುಗುಡಿಸೆ 
ಗಂಟುಗಂಟುಗಳೆಡೆಯಿಂ ರಸಮುಣ್ಮುವ ಇಕ್ಷುವಾಟಿಗಳೆಸೆಗುಂ: 
ಕುಸುಮಾಕಾ, ೧. ೧೦೦) 

ಕಡುಗುಣ್ಣು - ತುಂಬ ಆಳ (ಅವಳ ಕಡುಗುಣ್ಣಲಾಳ್ಳ ಪೊರ್ಕುಟ*: 
ಕಬ್ಬಿಗಕಾ, ೭೮) 

ಕಡುಗುತ್ತ - ತೀವ್ರವಾದ ಕಾಯಿಲೆ (ಕಡುಗುತ್ತದಿಂ ಬಡಪೆಟ್ಟನ 
ಒಡಲಂ ಬಿಡದೆ ನೋಡಿ ನಡನಡ ನಡುಗಿ: ಆಚವರ್ಧ, ೧೬. 
೫೬ ವ) 


ಪದಮಗಳ್‌ 
ಪ್ರಯೋಗಂ: 


೨೬೨ 


ಕಡುಗುದುರೆ - ಬಿರುಗುದುರೆ (ಘೋಳಾಯ್ದರ್‌ ಪೊಳೆಯಿಸೆ 
ಬಿಸಿಲ್ಲುದುರೆಗಳ್‌ ಹೊಳೆವಂತೆ ಹೊಳೆವ 
ಕಡುಗುದುರೆಗಳುಮಂ . ಒಡ್ಡಿ ನಿಂದಾಗಳ್‌: ಪಂಪಭಾ, 
೧೦. ೫೧ ವ) 


ಕಡುಗೂರ್ಮೆ - [ಕಡುಕೂರ್ಮೆ] ಆಳವಾದ ಪ್ರೀತಿ (ಇನ್ನುಂ ಈ 
ಒಡಲೊಳಿರ್ದುದು ನಾಣಿಲಿಜೀವ೦ ಎಂದೊಡೆ ಆವೆಡೆಯೊಳೆ 
ನಿನ್ನೊಳೆನ್ನ ಕಡುಗೂರ್ಮೆಯು೦ ಅಟ್ಕಜು೦ ಅಂಗವಲ್ಲಭಾ: 
ಪಂಪಭಾ, ೧೩. ೪) 

ಕಡುಗೆಯ್ಯ — ಕೈಚಳಕವುಳ್ಳವನು (ಕಡುಗೆಯ್ಯನಾಗಿ 
ಶೀಘ್ರಸ೦ಂಧಾನಮಿಸುವ ಅಶ್ವಗ್ರೀವನ ತಕ್ಕುಂ ಬೇಗಯ್ಯೆಯುಂ 
ಕಿಡೆ: ಶಾಂತಿಪು, ೫. ೬೦ ವ) 

ಕಡುಗೊರ್ಬು - ತುಂಬ ಕೊಬ್ಬು, ಸೊಕ್ಕು (ಅಂತು ತಳರ್ದು 
ನಡೆಗೊಂಡು ಮೊದಲೊಳ್‌ ಮಿಳಿಸುತ್ತಿಂಗೆ ಅಗ್ಗಳಮಾಗಿ 
ಕಡುಗೊರ್ಜಿಂ ಬಳೆದ ಪೆರ್ಮರಂಗಳ: ಕಾದಂಬ, ೮. ೦ ವ) 

ಕಡುನಳಿದಾಗು - ಅತಿಯಾಗಿ ಬಾಗು (ಅಭ್ರಮಂಡಲಂ 
ಕಡುನಳಿದಾದುದು ಈ ಬಲದ ಧೂಳಿಯೊಳೆಂಬಿನಂ: ಆದಿಷು, 
೧೨. ೬೨) 

ಕಡುನನ್ನಿ - ತೀರ ಸತ್ಯ (ಮುಂದೆ ಭಾರತದೊಳೊಡ್ಡುವುದಂ 
ಕಡುನನ್ನಿ ಮಾಟ್ಬವೋಲ್‌: ಪಂಪಭಾ, ೬, ೭೨); 
ಸತ್ಯಕಠಶೋರತೆ (ಕರ್ಣನೊಳಾರ್‌ ದೊರೆ ಕರ್ಣನೇಜು 
ಕರ್ಣನ ಕಡುನನ್ನಿ ಕರ್ಣನ ಅಳವು ಅಂಕದ ಕರ್ಣನ 
ಚಾಗಂ: ಪಂಪಭಾ, ೧೨. ೨೧೭) 

ಕಡುನಲ್ಲ - ಗಾಢ ಪ್ರಣಯಿ (ಮತ್ತಮೊಂದೆಡೆಯೊಳ್‌ ಅಂದೆ 
ಪೊಸವೇಟಕಾಜರಪ್ಪ ಕಡುನಲ್ಲರುಮಿರ್ವರುಮಿರೆ: ಆದಿಪು, 
೧೨. ೨೮) 

ಕಡುನಳಿದಾಗು - ಅತಿಯಾಗಿ ಬಾಗು (ಅಭ್ರಮಂಡಲಂ 
ಕಡುನಳಿದಾದುದು ಈ ಬಲದ ಧೂಳಿಯೊಳೆಂಬಿನಂ: ಆದಿಷು, 
೧೨. ೬೨) 

ಕಡುನಾಣ ಪುತ್ತು - ಹೆಚ್ಚಿನ ನಾಚಿಕೆಗೇಡಿನದು, ಲಜ್ಞಾಸದ (ಇದು 
ಕಡುನಾಣ ಪುತ್ತು ವಲಂ ಇಂ ನೆನೆಯುತ್ತಿರಿಂ 
ಎಮ್ಮನೆಂಬುದು ಆವುದು ಗುಣಂ ಎಮ್ಮೊಳಾಗೆ ನೆನೆದಷ್ಟಿರಿ: 
ಆದಿಷು, ೧೧. ೧೩೧) 

ಕಡುನೀಅ* - ಮಹಾ ಚೆಲುವೆ (ಕಡುನೀಜ್‌ಯರಂ ಲೋಗರ 
ಮಡದಿಯರಂ ಸೋಂಕಿ ಸೋಂಕಿ ಕುಳ್ಳಿರ್ಪನಿತಂ 
ಪಡೆಯದೊಡೆ: ಸಮಯಪ, ೫. ೫೩) 

ಕಡುಪಗಲ್‌ - ಏರಿದ ಹಗಲು (ಕಡುಪಗಲಾದುದು ಬೀಡಂ 
ಬಿಡಿಸುವುದು ಈ ಪುಣ್ಯನದಿಯ ತಡಿಯೊಳ್‌ ದೇವರ್‌ 
ನಡೆವುದು ವನಜಳಕೇಳಿಗೆ: ಆದಿಪು, ೧೧. ೬೯) 

ಕಡುಪು -. ಉಗ್ರತೆ (ಇನಿಯರಗಲೈಯೊಳ್‌ ಕಡುಪಿನಿಂ 
ಕೊಅಚಾಡಿದನೆಂದು ಕಂತುವ೦ ತನತನಗೆಯ್ದೆ ಮೂದಲಿಸಿ 
ಬಗ್ಗಿಸಲ್‌: ಶಾಂತೀಶ್ವಷು, ೧೦. ೧೨೩); ಪರಾಕ್ರಮ 
(ಕಡುಪಿದಹೋಲಪ್ಪೊಡೆ ಈಗಳೆ ಸುಡುವೆಂ 
ಬಾಣಾನಳಾರ್ಚಿಯಿ೦ ಮಾಗಧನಂ: ಆದಿಪು, ೧೨. ೮೭); 
ದರ್ಪ, ಗರ್ವ (ಸೋಗೆ ದನಿಯೆತ್ತದಿರು ಒಯ್ಯನೆ ಬಂದು 
ಕುಳ್ಳಿರು ಎಂದು ಗಿಳಿಗಳ್‌ ಕಡುಪಿ೦ ನಡೆತಂದು 
ಸುತ್ತಲುಂ ಪಡಿಯಜರಾಗಿ ಚಪ್ಪರಿಪವೋಲಗದೊಳ್‌ ಸಲೆ 
ಕರ್ವುವಿಲ್ಲನಾ: ಕಬ್ಬಿಗಕಾ, ೧೦೦); ಬಲಾತ್ಕಾರ (ಕರ್ಮಂ 
ಕಡುಪಿಂದೆ ಎಟ್‌ದೊಯ್ದು ನೂಂಕುಗುಂ ಸಂಸ್ಕೃತಿಯೊಳ್‌: 


ಸಮಯಪ, ೧೩. ೫೨); ತೀವ್ರತೆ, ರಭಸ (ಸಂಜೆ ಕರಂ 
ಕಡುಪಿನೊಳ್‌ ಅಪ್ಲೆ ನೆಗೆದ ರೋಮಾಂಚಂಗಳ್‌ ನೂಂಕಿ 
ಕಳೆದಂತೆ ಕೆಡೆದಂ ಪಂಕಜಸಖಂ ಜಳನಿಧಿಜಳದೊಳ್‌: 
ಲೀಲಾವತಿ, ೧೦. ೧೮) 

ಕಡುಬು ದ ಒಂದು ತಿಂಡಿ (ಕಡುಬಿಟೆಗುಮೆ 
ಗಂಜಿಯಿಟೆಯದೆನಲೇ೦ ಮರುಳೇ: ಕರ್ಣನೇಮಿ, ೧೧. ೯೮) 
ತಿಂಡಿ 

ಕಡುರಯ್ಯ - ತುಂಬ ಸುಂದರ 
ಕಡುರಯ್ಯಮಾಯ್ತು 
ವಿವಾಹಮಂಗಳಂ: ಆದಿಹು, ೪. ೫೩) 

ಕಡುವಂದೆ - [ಕಡು--ಪಂದೆ] ದೊಡ್ಡ ಹೇಡಿ (ಕಲಿಯನೆ ಪಂದೆ 
ಮಾಲ್ಟ ಕಡುವಂದೆಯಂ ಒಳ್ಗಲಿ ಮಾಟ್ಪ್ಬ ತಕ್ಕನಂ ಪೊಲೆಯನೆ 
ಮಾಟ್ಪ: ಪಂಪಭಾ, ೧೨. ೯೨) 

ಕಡುವಿಣ್ಣಿತ್ತು - [ಕಡು-ಬಿಣ್ಣಿತ್ತು] ತುಂಬ ಭಾರ (ತುಡುಗೆಗಳೊಳ್‌ 
ಸರಿಗೆಯುಮಂ ಕಡುವಿಣ್ಣಿತ್ತೆನಿಸಿ ನಡೆದುಂ ಓರಡಿಯನಣಂ 
ನಡೆಯಲು೦ ಆಜದೆ ಕೆಮ್ಮನೆ ಬಿಡದಾರಯ್ದನಿತುಮಾಗೆ 
ಬಳೆದುದು ಗರ್ಭಂ: ಪಂಪಭಾ, ೧. ೧೪೪) 

ಕಡುವಿಣ್ಣು - [ಕಡು-ಬಿಣ್ಣು] ಅತಿಶಯವಾದ ಭಾರ (ಮುಡಿಯ 
ಕುಚಯುಗದ ಜಘನದ ಕಡುವಿಣ್ಣಿಂ ಮಣಲೊಳ್‌ ಅಲ್ಬುಬರೆ 
ಮೆಲ್ಲಡಿಗಳ್‌: ಪಂಪಭಾ, ೭. ೮೫) 

ಕಡುವಿತ್ತೆಗ - ಬಹು ನಿಪುಣ (ಕೆ೦ಂಗಣೆಯ ಮೊನೆಯಂಬುಗಳ್‌ 


(ಬಂಧುಗಳ್‌ ಮನಂಬಡೆ 
ಅಮಿತತೇಜನೊಳಂದು 


ಕಣ್ಣೆಜ್‌ಯಿಸಿದುವು ಪೊಣರ್ವ ಬಿಲ್ಲ ಕಡುವಿತ್ತೆಗರಂ: 
ಪಂಪಭಾ, ೧೦. ೭೩) 

ಕಡುವಿನ್ನವಾಗು - ನಿಶ್ಚೇಷ್ಟಿತವಾಗು (ಆ ಸರಸಿಜಬಾಂಧವನ 
ಪಿ೦ಬಡಿನೊಳ್‌ ಕಡುವಿನ್ನನಾದುವಿಂತೀ ಸರಸೀರುಹ೦ಗಳ್‌ 
ಅವನೀಪದದೊಳ್‌: ಪಂಪಭಾ, ೪. ೪೭) ಬಾಡು, 


ಖಿನ್ನಗೊಳ್ಳು (ನಾರದಂ ಮನದೊಳೆ ಪೇಸುಗುಂ ಸುರಪಂ 
ನಗುಗುಂ ಕಡುವಿನ್ನನಕ್ಕುಂ ಅಯನ ಮುಖಂ: ಪಂಪಭಾ, ೬. 
೨೪ ವ) 

ಕಡುವಿಲ್ಲ - ಗಟ್ಟಗನಾದ ಬಿಲ್ಲುಗಾರ (ಎರಡುಂ ಬಲದ 
ಕಡುವಿಲ್ಲರ್‌ ಭೋರ್ಗರೆದು ಇಸೆ ಕೂರ್ಗಣೆಯೊಳ್‌ ಪಂದರ್‌ 
ಇಕ್ಕಿದಂತಾಯ್ತು ಗಗನಮಂಡಲಮೆಲ್ಲಂ: ಪಂಪಭಾ, ೧-. 
೭೨) 

ಕಡುವೆಂಕೆ - [ಕಡು-ಬೆಂಕೆ] ತೀವ್ರವಾದ ಶಾಖ (ಕಡುವೆಂಕೆಯಿಂ 
ಕಟಾಕ್ಷಂ ಬಿಡದಿಟೆವ ಲಲಾಟಕುಂಕುಮಸ್ಟೇದಜಳಂ 
ಕಿಡಿಸಿದುದು ಕದಪಿನೊಳ್‌ ಪೊಲ್ಪಡೆ ಬರೆದರಸಿಯರ 
ಪತ್ರಲೇಖಾವಳಿಯಂ: ಆದಿಹು, ೧೧. ೫೪) 

ಕಡುವೆರ್ಚು - [ಕಡು-ಪೆರ್ಚು] ಅತಿಶಯ ಹೆಚ್ಚಳ, ಪರಾಕ್ರಮ 


(ಬಗೆಯದೆ ಮೆಯ್ಸೊಕಮಂ ಬಗೆ ಪಗೆವರ ಕಡುವೆರ್ಚ೦ ಎನ್ನ 


ಪೂಣ್ಕೆಯಂ ಎರ್ದೆಯೊಳ್‌ ಬಗೆ ಮುನಿಯ ಮಂತ್ರಪದಮಂ: 
ಪಂಪಭಾ, ೭. ೬೭) 


ಕಡುವೆಳ್ಳು - [ಕಡು-ಬೆಳ್ಟು] ಅತಿಶಯವಾದ ಬಿಳಿ (ಆನನೇಂದುವ 
ಕಡುವೆಳ್ಳು ಕೂಸಿನ ನೆಗಟ್ಟ್‌ಯ ಬೆಳ್ಳುವೊಲಾಯ್ತು ಮುನ್ನೆ 
ಬಳ್ಳುವ ನಡು  ತೋರ್ಪ ಮೆಯ್ಯನೊಳಕೊಂಡುದು: 


ಪಂಪಭಾ, ೧. ೧೨೫) 
ಕಡುವೇಟಕಾಅ - ಪ್ರಣಯಾತುರನಾದವನು (ನಲ್ಲಳಗಲ್ಕೆಯಿಂದಂ 
ಆದ ಅದವಲಲಚ್ಚಿಗಂ ಮಜುಕಮೆಂಬಿವಹೆಂದೆ 


ಕನಲ್ಲು 


೨೬೩ 


ಮುನ್ನೆ ಬೇಟದ ಸವಿಗಂಡನಲ್ಲದಜೆಯಂ 


ಕಡುವೇಟಕಾಅರಾ: ಆದಿಪು, ೧೨. ೨೨) 
ಕಡುವೊಸತು -  [ಕಡು*ಪೊಸತು] 
(ಪೊಸತೆನಿಪ ಸುರಗೆವೆಕ್ಕಣಂ ಎಸೆದಿರೆ ಕಡುವೊಸತು 
ಬಣ್ಣರಸ೦ ಎಸೆದಿರೆ ನಿಪ್ಟೊಸತೆನಿಪ ದೇಸೆ ಮಾಸಅ೦ ಎಸೆದಿರೆ 
ಸಭೆ ಮೆಚ್ಚಿ ಪೊಚ್ಚಪೊಸತಾಯ್ತು ರಸಂ: ಅಜಿತಪು, ೫. ೩೩) 
ಕಡುಸಿಗ್ಗುಮಾಡು - ತುಂಬ ಅವಮಾನಿಸು (ಕುಂಭಸಂಭವನಂ ಆ 
ದ್ರುಪದಂ ಕಡುಸಿಗ್ಗು ಮಾಡಿದಂ: ಪಂಪಭಾ, ೨. ೪೮) 
ಕಡುಸೀ - ತುಂಬ ಸಿಹಿ (ನಾಯಕಸಾರವೊಲಿದು ಕಡುಸೀಯೆನೆ 
ಕುಡಿಯೆಂದು ತಂದು ಕುಡಿಯಿಸುವರ್‌ ತಪ್ತಾಯಸ ರಸಮಂ 
ಬಸನಿಗಪಾಯಂ ಭವಭವದೊಳ್‌ ಎಂದು೦ ಏಂ 
ಕುಂದುಗುಮೇ: ಶಾಂತಿಪು, ೭. ೯೭) 
ಡುಸೇದೆ — ತುಂಬ ಬಳಲಿಕೆ 
ಕಡುಸೇದೆಯೊಳಂ ಬಂದು ಎನ್ನ೦ 
ಒಂದಿಸಿದತ್ತು: ಕಾದಂಬ, ೧. ೧೫೭) 
ಕಡೆ - ಕಾಲಾನಂತರ (ಆತನ ಕಡೆಯೊಳ್‌ ಉಚಿತ 
ಮನ್ನಂತರವೃತಿಕಮದೊಳ್‌: ಆದಿಷು, ೬. ೬೩ ವ) 
ರಂಗೋಲಿ (ಕಡೆಯೊಳ್‌ ತಗುಳ್ಟ ರತ್ನದ ಬೆಡಂಗುವೆತ್ತೆಸೆವ 
ದೀಪ್ತಿವಳಯದ ಚೆಲ್ವಂ ಪಡೆದು: ಆದಿಪು, ೭. ೭೫); 
ಕಡೆಗೋಲಿಂದ ಮಥಿಸು (ಶ್ರೀರಮಣಿಯಂ ದ್ವಿಷದ್ಧಳ 
ಪಾರಾವಾರದೊಳುದಗ್ರ ಭುಜವಿಜಯ ಮಹಾಮೇರುವಿನೆ 
ಕಡೆದು ಪಡೆದಳವಾರುಮನಿಟಿಸಿದುದು ಉದಾತ್ತ 
ನಾರಾಯಣನಾ: ಪಂಪಭಾ, ೪. ೧); ತಿದ್ದು, ರೂಪಿಸು 
(ಅಮರ್ದಿಂದೆ ತೊಯ್ದು ಕಪ್ಪುರವಳುಕಿಂದಜ೦ ಕಡೆದು 
ಕಂಡರಿಪಂ ವಲಂ ಎನ್ನ ನಲ್ಲಳಂ: ಪಂಪಭಾ, ೫. ೧೬); 
ಅಂತ್ಯ, ಕೊನೆ (ಪರಪಿನ ನೀಳದ ಕಡೆಯ೦ ಮರುಳಂ ತವೆ 
ನೋಡಲಾಜದೆ ಅಂಬರತಳಮಂ  ಕರಿದೆಂಬಂತಿರೆ ನಿನ್ನಂ 
ನರನೆಂಬುದೆ: ಪಂಪಭಾ, ೬. ೨೦); ಮಥಿಸು ಹಾಗೂ ಕೊನೆ, 
ಸಾವು (ಕಡೆ-ಮಥನೇ ಅವಸಾನೇ ಚ: ಶಬ್ದಮದ, ಧಾ, 
೨೮೯); ಕೆತ್ತು ತಿದ್ದು (ಪೊಳೆವ ನವಚಂದಕಾಂತೋಪಳಮಂ 
ಕಂಡರಿಸಿ ಕಡೆದುಮಾಡಿದವೊಲ್‌: ಸುಕುಮಾಚ, ೧೨. ೪೭); 
ಕೆತ್ತನೆ (ಕತ್ತುರಿಯ ಕಾಲ್ವಳಿಗಳಿ೦ ಕಪ್ಪುರವಳಿಕಿನ ಕಡೆಗಳಿಂ 
ಕಮಲದ ಸರಂಗಳಿಂ: ಕುಸುಮಾಕಾ, ೧೨. ೧೫೭ ವ) 
ಕಡೆಗಣ್‌ - ಕಟಾಕ್ಷ ಕುಡಿನೋಟ (ಅಂತು ನೋಡಿ ಕಡೆಗಣ್ಣ 
ಜೆಲ್ಲಂಬೆರಸು ಸೂಸುವ ವಾಸ ಸವಸ್ತ್ರೀಯರ ಮುಖಾಬ್ದಾಸವ 
ಸಂಬಂಧಿಗಳಪ್ಪ ಶೇಷಾಕ್ಷತಂಗಳಂ "'ಈಶ್ವರನಂ ಗೆಲ್ಬ ಲಕ್ಕ 
ಸೇಸೆಗೊಳ್ಳಂತೆ "ಸೇಸೆಗೊಳ್ಳುತ್ತುಂ: ಪಂಪಭಾ, ೮. ೨೭ ವ) 
ಕಡೆಗಣಿಸು - ಅಲಕ್ಷ್ಯ ಮಾಡು (ನಿಮ್ಮಯ ಧರ್ಮದ ಮಕ್ಕಳೆವು 
ಎಮ್ಮಂ ಕಡೆಗಣಿಸಿ ನಿಮಗೆ ನೆಗಟ್ಟುದು ದೊರೆಯೇ: 
ಪಂಪಭಾ, ೧೧. ೧೨೮) 
ಕಡೆಗಣ್ಣು - ಕಡೆಗಣಿಸು (ಸೀತೆ ಕಡಂಗಿ ಕಾಯ್ದು 
ಕಡೆಗಣ್ಣಿದಳಪ್ಪೊಡೆ ಧಾತ್ರನಿಂ ತೊದಳ್ಳಾತಿನೊಳೇನೊ 
ಪಾಂಡವರ ಕೈಯೊಳೆ ನಿನ್ನ ನಿಸೇಕಮಾಗದೇ: ಪಂಪಭಾ. ೯. 
೪೯) 
ಕಡೆಗಾಣ್‌ - ಕೊನೆಗಾಣು (ಕ್ಷಯಮಣಮಿಲ್ಲ ಕೇಳ್ದು ಕಡೆಗಂಡವಂ 
ಆವನುಮಿಲ್ಲ ಎನಲ್‌: ಪಂಪಭಾ, ೧.೫) 
ಕಡೆಗೋಡಿವರಿಯಿಸು - ಕೋಡಿ ಬೀಳುವಂತೆ ಮಾಡು(ಕಣ್ಣ 
ತವಕಮಂ ಕಡೆಗೋಡಿವರಿಯಿಸುವ ರೂಪಿಂಗೆ 
ಅನುರೂಪಮಾಗಿ: ಅನಂತಹು, ೧೦. ೨೭ ವ) 


ಶ್ರಮಮಂ 


ಹೊಚ್ಚ ಹೊಸದು 


(ಬಿರ್ದದೊಂದು 
ಪರವಶತೆಯೊಳ್‌ 


ಕಡೆಗೋಲು - ಮಜ್ಜಿಗೆ ಕಡೆಯುವ ಕೋಲು (ಕಡೆನೇಣಾಗಿ 
ಫಣೀಂದ್ರಂ ಕಡೆಗೋಲ್‌ ಕನಕಾದ್ರಿಯಾಗೆ ಕಮಠಂ ತಾಳ್ಫಲ್‌ 
ಕಡೆದರ್‌ ಅಮರರ್‌ ಅಸುರರ್‌ ಪಾಲ್ಗಡಲಂ: ಸಮಯಪ, 
೧೦. ೧೦೧) 

ಕಡೆದೋಲು - ಕೊನೆಗಾಣು (ಕಡೆದೋಳುತ್ತಿಲ್ಲ ಎನಿಪ್ಪ ಆಗಸದ 
ನಡುವೆ ವಾಯುತ್ರಯಂ ಸುತ್ತೆ: ಪಂಪರಾ, ೧. ೪೨) 

ಕಡೆನೇಣ್‌ - ಕಡೆಗೋಲಿನ ಹಗ್ಗ (ಕಡೆನೇಣಾಗಿ ಫಣೀಂದ್ರಂ 
ಕಡೆಗೋಲ್‌ ಕನಕಾದ್ರಿಯಾಗೆ ಕಮಠ೦ ತಾಳ್ಗಲ್‌ ಕಡೆದರ್‌ 
ಅಮರರ್‌ ಅಸುರರ್‌ ಪಾಲ್ಗಡಲಂ: ಸಮಯಪ, ೧೦. ೧೦೧) 

ಕಡೆಪ - ಕಡೆಯುವಿಕೆ (ಅದು ಮೊಟಗು ಮಾಣ್ಣ ಕಾರ್ಗಾಲದ 
ಮುಗಿಲ್‌ ಅದು ಕಡೆಪ೦ ಉಡುಗಿದ ಅಂಬುಧಿ ಎಂಬಂದದಿಂ 
ಅಡವಿ ಮೂಗುವಟ್ಟಿರ್ದುದು: ಕಾದಂಸಂ, ೧. ೪೮) 

ಕಡೆಪಟ್ಟನ್‌ - ಅತ್ಯಂತ ಕನಿಷ್ಠ ವ್ಯಕ್ತಿ (ಉಟಿದರಂದದೆ 
ದಾನಂಗುಡಿಂ ಎಂದು ಬೇಡಲಣೆವನೆ ಕಡೆಪಟ್ಟನುಮಾಗಿ 
ಸಾವೊಡೆಂತುಂ ಜೈನಂ: ಸಮಯಪ, ೭. ೬೩) 

ಕಡೆಪಡು - ಕನಿಷ್ಠವಾಗು (ಗೊಟ್ಟಿ ಗಾಣರಿಲ್ಲದ ಕಡೆಪಟ್ಟ 
ಸೂಳೆವನೆಯಿಲ್ಲದವಿಲ್ಲವು ಸೂಳೆಗೇಜೆಯೊಳ್‌: ಮಲ್ಲಿನಾಹು, 
೨. ೪೫) 

ಕಡೆಯ - ರಂಗೋಲಿ (ಗುಡಿ ಪಸೆ ವೇದಿಕೆ ಪಂದಲ್‌ ಕಡಯವೆ 
ಭೃಂಗಾರಿ .. .. ಒಪ್ಪಿತು ಉದ್ದಾಹಗೃಹಂ: ತ್ರಿಷಷ್ಟಿಪು, ೩೫. 
೧೭) 

ಕಡೆಯಿಕ್ಕು - ರಂಗೋಲೆ ಹಾಕು, ಅಲಂಕರಿಸು (ಕಡೆಯಿಕ್ಕಿದ 
ಬಿಡುಮುತ್ತಿನ ಪೊಡರ್ದುಣ್ಮುವ ಬೆಳಗು: ಆದಿಷು, ೮. ೧೬) 

ಕಡೆಯೆಯ್ದು - ಮುಗಿ, ಕೊನೆಗೊಳ್ಳು (ಇಂತಿರ್ವರು೦ ಪೂಣ್ಣು 
ಅಲಂಪಿನೊಳುಂಡರ್‌ ಕಡೆಯೆಯ್ದೆ ಷೋಡಶ 
ನದೀನಾಥೋಪಮ ಆಯುಷ್ಯಮಂ: ಆದಿಷು, ೩. ೭೬) 

ಕಡೆವಾಯ್‌ - [ಕಡೆ-ಪಾಯ್‌। ಕೊನೆ ಮುಟ್ಟು, ಪಾರಾಗು 
(ಹಪಿಡಿಯಲೊಡರ್ಚಿ ಕಡೆದು ತೊಡಂಕಿ ತುಡುಂಕಿದ 
ಗೋವನಂ ಕೊಡಪಿ ಕೆಡಪಿ ಕಡೆವಾಯ್ದು ನಡುವೀದಿಗೆ 
ಕಡುಬೇಗದಿ೦ ಪರಿತಂದು: ರಾಜಶೇವಿ, ೬. ೧೧ ವ) 
ಕಟವಾಯಿ, ಬಾಯಿಯ ಕೊನೆ (ಹಸ್ತಾಗ್ರಮಂ ಕಡೆವಾಯೊಳ್‌ 


ನೆಜ್‌ಯಿಟ್ಟು . . ಇರ್ದುದೊಂದು ಮದೇಭಂ: ಗಿರಿಜಾಕ, ೯. 
೨೪) 

ಕಡೆವುಟ್ಟು - ಕಡೆಯಲ್ಲಿ ಹುಟ್ಟದ ಮಗು (ಕಡೆವುಟ್ಟಿದಾಕೆ 
ಹನುಮಂಗೆ ಅಸೃಜ್ಞನಕಂ  ದಧಿಮುಖ ನಗರೀಜನತಿ 


ಗಂಧರ್ವನೆಂಬ ಅಂಬರಗಮನಂ: ಪಂಪರಾ, ೧೧. ೬೨) 

ಕಡೆವೊನ್‌ - ಪುಟವಿಟ್ಟ ಚಿನ್ನ (ನೀಡಿದ ಪತಿಯ ನಿಡಿಯ 
ಕಯ್ದಾವರೆಗಾದಂ ನೀಡಿದಳ್‌ ಆ ಶಚಿ ಕಡೆವೊಂ 
ಎಸಕಮನಿಜೆಸಿ ಮಿಸುಪ ಜಿನಬಾಳಕನಂ: ಶಾಂತೀಶ್ವಪು, ೧೪. 
೬೩) 

ಕಡ್ಡ - ಮತ್ಸರ (ಒರ್ವರೊರ್ವರೊಳ್‌ ಮೂಗುದುಚೆಿಸಲಾಗದ 
ಕಡ್ಡಂ ಅವಗೆ೦೯೦ತು೦ ಒಡಂಬಡಾಗದು: ಪಂಪಭಾ, ೧೨. 
೧೦೩ ವ); ದಡ್ಡ (ಅಂತಪ್ಪಾತಂ ಕಿಉುಕುಳನು೦ ಕಡ್ಡುಂ 
ಆಗಲಾಗ: ಹರಿವಂಶ, ೧೧. ೧೦೪ ವ) 

ಕಡ್ಡಗೂಂಟಣಿ - ದಿಟ್ಟೆಯಾದ ಕುಂಟಣಿ (ಕಡಗೂಂಟಣಿ ಕಿಡಿಯಂ 
ಮೆಟ್ಟದಂತಾಗೆಚೌಕಿಗೆಯ ಬಾಗಿಲ್ಲೆ ಬದು: ಲೀಲಾವತಿ, ೨. 
೧೧೯ ವ) 


೨೬೪ 


ಕಡ್ಡವಣೆ - ಬರಸೆಳೆ (ಪುರುಡುವೆರೆಸಿದ ಕೊಂಕಿಂಗಂ 

ಕಡ್ಡವಣೆವೆರಸಿದ ಸೋಂಕಿಗಂ: ಪಂಪಭಾ, ೪. ೧೭ ವ) 
ಕಡ್ಡುಗೊಳ್‌ - ರೋಷಗೊಳ್ಳು (ಬೆಸನ೦ ಬೇಡುವ ಕಡ್ಡುಗೊಂಡು 

ನೆಲನಂ ಪೊಯ್ದಿತ್ತೆ ದೂತಂಗೆ ಘರ್ಜಿಸಿ ಸಂದೊಟ್ಟಜೆಗೊಳ್ಳ. 

ವರ್ಧಮಾಪು, ೪. ೧೬) 
ಕಡ್ಡುವರ್‌ - ಗಡ್ಡ ಬರು (ಅಂತು ಪೊಅಮಡುವ ಅರಾತಿ 

ಕಾಲಾನಲನ೦ ಕಂಡು ಕಡ್ಡುವಂದ ದೊಡ್ಡರೆಲ್ಲಂ ಮುಸುಆ* 

ಪಂಪಭಾ, ೩. ೬೧ ವ) 
ಕಡ್ಲೆ - ದುಷ್ಟೆ (ವೀರಾಂಗನೆ ಕಡ್ಡೆ ತೋಳ್ವಿಸುಗೆಯೊಳ್‌ ಮೇಳ್ಗಟ್ಟು 
ನಿಲ್ವನ್ನಳೇ: ಪಂಪರಾ, ೧೨. ೬೦) 

- ಗೆಣ್ಣು (ಎಲೆ ಸುಲಿದೆಡೆಗಳ ಕಣ್‌ ಕಣ್ಣೆಲೆಯೆಡೆ 
ಗಂಟೊಡೆದು ಮೊನಸಿ ನನೆಕೊನೆದು ಮುಗುಳಲರ್ದು: 
ಯಶೋಧಚ, ೪. ೫) 
ಕಣ - ಬಟ್ಟಿ, (ಪರಿವೆಡೆಯ ತುಳಿವೆಡೆಯ ನೆಳಲಪಾಣಿಯ ಬಣ್ಣದ 

ಕಣದ ಬಣ್ಣವಣ್ಣಿಗೆಯ ಜವಳಿಗಳನೆ ಮೊಗಂ ನೋಡದೆ 

ಸೂಸಿದಾಗಳ್‌: ಆದಿಹು, ೪. ೩೪ ವ) 
ಕಣಂ ಮಾಡು - ತೆನೆ ತುಂಬಿದ ಪೈರನ್ನು ಕಣದಲ್ಲಿ ಹರವು 

(ಸ್ತ೦ಬಕರ್ಯಾದಿ ನಾನಾವಿಧ ಧಾನ್ಯಂಗಳಂ 

ಪದನಣಿದುಡುಗುವ ಕಣ೦ ಮಾಡುವ ಒಕ್ಕುವ ಅಡುಕುವ 

ಬಯ್ತಿಡುವ ಅಕ್ಕಿ ಮಾಡುವ ವಿವಿಧ ಭಾಜನಂಗಳೊಳ್‌ 

ಅಡುವ: ಆದಿಷು, ೬. ೭೭ ವ) 
ಕಣಕ್‌ - ಒಂದು ಅನುಕರಣ ಶಬ್ದ (ಪೆಜ*ಯ ಮುಚೆಗಂ ಕಣಕೆನೆ 

ವೋಪಂಬು ಕವಲಂಬುವೆಂಬ ಅಂಕದ ಅಂಬು ಎತ್ತಲುಂ 

ತುಜುಗಿ: ಪಂಪಭಾ, ೧೩. ೩೯) 
ಕಣಯ - ನೀವಿಬಂಧ, ಸೀರೆಯ ಉಡಿಯ ಗಂಟು 

(ನಾರಿಯರ್ಕಳ ಜಘಫನಾಂಶುಕಗಂಥಿ ಕಣಯಂ೦ ಅಂತದು 

ನೀವಿಯೆಂಬುದಕ್ಕುಂ: ಅಭಿಧಾವ, ೧. ೧೩. ೨೧); ಒಂದು 

ಆಯುಧವಿಶೇಷ (ಅಸಿ ಮುಸಲ ಕಣಯ ಕಂಪಣ 
ಗದಾದಂಡ ತೋಮರ ಆದಿ ಆಮುಕ್ತಾಮುಕ್ತ ಪಾಣಿಮುಕ್ತ 
ಯಂತ್ರಮುಕ್ತಂಗಳಪ್ಪ  ನಿಜನಿಶಿತ ನಿಖಿಳಾಯುಧಂಗಳಂ: 

ಪುಷ್ಪದಂಪು, ೮. ೨೮ ವ) 
ಕಣಿ - [ಖನಿ] ಗಣಿ (ಕಣಿರತ್ನತ್ರಯಕ್ಕೆ ಇದೇಂ ಪಿಜೆದು ಎನಲ್‌ 

ರತ್ನಾಕರಂ: ಆದಿಷು, ೧೬. ೪) 
ಕಣಿಕೆ - ಚೂರು, ತುಂಡು (ಕವಿ ಕಾಂಚನಕಣಿಕೆಗೆ 

ಮಾಖುವನೇಕೆಯೊ ಬೆಲೆಯೆನಿಪ ಕೃತಿಯಂ 

ಅಮಳಾಕೃತಿಯಂ: ನೇಮಿನಾಪು, ೧. ೪೬) 
ಕಣಿತನ - ಧೈರ್ಯ (ನಾಭಿನಂದನನ ನಿಯಮದವಸಾನಮಂ 

ಬಲ್‌ ಕಣಿತನದಿಂ ಕೆಲವು ದೆವಸಂಬರಂ ಪಾರ್ದು: 

ಆಚವರ್ಧ, ೧೦. ೪೦ ವ) 
ಕಣಿಶ - ತೆನೆ (ಸರಸೋದ್ಯತ್‌ ಕಣಿಶಾವಳೀ ಫೃಣಿಮಯಂ 

ಕೇದಾರಜಾಲಂ ಲಸತ್‌ ಸರಸೀಜಾತಮಯಂ 

ಸರೋವರಚಯಂ: ಶಾಂತೀಶ್ಚಪು, ೧೩. ೧೩೬) 
ಕಣೆ - ಬಾಣ (ಎಡವಳದೊಳ್‌ ಎಳಗಿ ಬಖಸಿಡಿಲ್‌ 

ಇಡುಮುಡುಕನೆ ಪೊಡೆದುದೆನಿಸಿ ಪಾಂಡ್ಯನ ರಥದ ಅಚ್ಚು 

ಉಡಿದು ಅಟ್ಲಿತಟ್‌ ಕೊಂಡುವು ಕಡುಗೂರಿದುವೆನಿಪ 
ಗುರುತನೂಜನ ಕಣೆಗಳ್‌: ಪಂಪಭಾ, ೧೨. ೮೨); ಕೊನೆ 
ಮೊದಲ್‌ ನಡು ಕಣೆ ಎನ್ನದೆ ಇದು ಎಳವೆ ಜವ್ಹನಂ 

ಮುಪ್ಪೆನ್ನಂ: ಅನಂತಪು, ೩. ೭೧) 


ಕಣ್‌ 


ಕಣೆಕಾಲ್‌ - ಕಾಲಿನ ಕೆಳಭಾಗ (ಅಡಿ ತೊಡೆ ಪೊರ್ಕುಟು೦ 
ತೆಗಲೆ ಕೈ ಕಣೆಕಾಲ್‌ ಕೊರಲ್‌ ಎಂಬಿವು೦ ಬೆರಲ್‌ ನಡುವುರ 
ಬೆಂ ಬಸಿಜ್‌ ತೊಳಕು ಕರ್ಜಜ್‌ ಮುಯ್ದು. ..ಎಂಬೆಡೆಯನೆ 
ನಟ್ಟುರ್ಜಿದುವು .. . ಪಾರ್ಥನ೦ಬುಗಳ್‌: ಪಂಪಭಾ, ೧೧. 
೧೩೬) 

ಕಣೆಯ - ಬಾಣ (ಕಣೆಯ ಕಂಪಣ ಮುಸಲ ಮುಸುಂಡಿ 
ಭಿಂಡಿವಾಳ ತೋಮರ ಮುದ್ಗರ ಮಹಾ 
ವಿವಿಧಾಯುಧಂಗಳೊಳಿಟ್ಟುಂ ಇಟೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ); 
ಸೀರೆಯ ನಿರಿ (ಮೃಗೇಕ್ಷಣೆಯ ತೆಗೆದುಟ್ಟ ದುಗುಲದ 
ಕಣೆಯಕ್ಕೆಣೆ ಎನಿಸಿ ರಜತಗಿರಿ ಸೊಗಯಿಸುಗುಂ: 
ಪಾರ್ಶ್ವನಾಪು, ೬. ೧೦) 

ಕಣೆವೋಗು - ದಿಂಡು ತುಂಡಾಗಿಹೋಗು (ಕಡಿಕಂಡಮಾದ 
ಮೆಯ್ಯುಂ ಕುಣಿಲ್ಪಾಜುವ ಮುಂಡಮು೦ ಮುಂಡುವೋದ 
ಕಯ್ಯುಂ ಕಂಡುವೋದ ತೊಡೆಯುಂ ಪಿಸುಟ್ಟ 
ಕಿಬ್ಳಾಡೆಯುಂ ಕಣೆವೋದ ಕಣಕಾಲು೦ ದೊಣೆವೋದ 
ಮೇಗಾಲುಂ: ಪಂಪರಾ, ೧೩. ೫೪ ವ) 

ಕಣ್ಣೆತ್ತು -  ಕಣ್ಣುಸನ್ನೆ ಮಾಡು (ಜಯಾವತಿ 
ವಾರಿಸಿದೊಡೆ: ವಡ್ಡಾರಾ, ಪು. ೪೬, ಸಾ. ೧೬) 

ಕಣ್ಗಳ ಬಳೆಗಂ - ಕಣ್ಣುಗಳ ಗುಂಪು, [ಇಂದನ] ಸಾವಿರ 
ಕಣ್ಣುಗಳು (ನೆನೆವ ಮನಂ ಪೆಣಗುಟೆದತ್ತೆನೆ ಬೆಳಗುವ 
ರತ್ನದೀಪ್ತಿ ಸುರಧನು ನೆಗೆದತ್ತೆನೆ ನೆಯ್ದಿಲ್ಲೊಳನಲರ್ದತ್ತೆನೆ 
ಕಣ್ಗಳ ಬಳಗ೦ ಆಗಳ್‌ ಇಂದಂ ಬಂದಂ: ಪಂಪಭಾ, ೧೩೮) 

ಕಣ್ಗಾಣು - ನೋಡು, ವಿವೇಕ ತೋರಿಸು (ಇಂತಪ್ಪ ಏಕಗ್ರಾಹಿಗಂ 
ಒಅಂಟಂಗಂ ರಥಮಂ ಎಸಗೆಂ ಎಂದು ವರೂಥದಿಂದ 
ಇಟಿದು ಪೋಗೆ: ಪಂಪಭಾ, ೧೨. ೨೦೫ ವ) 

ಕಣ್ಗಾಪು - ಕಣ್ಣರಕೆ ಕಣ್ಣಿನ ಕಾವಲು (ಪುರೋಚನಂ ಪೆಜಗಣ 
ಕಾಪಂ ಕಣ್ಗಾಪಿನಲೆ ಕಾದಿರ್ಪನ್ನೆಗಂ: ಪಂಪಭಾ, ೩. ೪ ವ) 

ಕಣ್ಣಿಡು - ಕಂಗೆಡು ಗಾಬರಿಯಾಗು (ರಜಸ್ತಲೆಯಾಗಿರ್ದೆಂ 
ಮುಟ್ಟಲಾಗದು ಎನೆಯು೦ ಒತ್ತಂಬದಿ೦ದ ಒಳಗ೦ ಪೊಕ್ಕು 
ಪಾಂಚಾಳಿಯಂ ಕಣ್ಣಿಡೆ ಜಡಿದು: ಪಂಪಭಾ, ೭. ೪ ವ) 


ನ್‌ 
ಕಣ್ಣೆತ್ತು 


ಕಣ್ಣಿಳಿದಾಗು - ಕಣ್ಣಿಗೆ ಅಹಿತವಾಗು (ಅ೦ಗರುಚಿ ಕಣ್ಣಿಳಿದಾಯ್ತು 
ವಿಭೂಷಣ೦ಗಳೊಳ್‌ ತೀಡುವ ರಶ್ಮಿಗಳ್‌ ಮಸುಳ್ಳುವು: 
ಆದಿಪು, ೩. ೩) 


ಕಣ್ಣುಡಿತೆ - ಬೊಗಸೆಗಣ್ಣು (ಕಣ್ಣುಡಿತೆಗಳಿಂದಾಕೆ ಪವಣ್ಣಟೆದು ಆ 
ಬಾಷ್ಟವಾರಿಯಂ ಸುರಿಯುತ್ತುಂ: ಕಾದಂಬ, ೯. ೭) 

ಕಣ್ಣುಬ್ಬೆ - ಕಣ್ಣ ಗುಡ್ಡೆ (ಕಣ್ಣುಬ್ಬೆಯ ಗುಳ್ಳೆಯಂತೆ 
ಪೊಅಪಾಯ್ಪನಮಟ್ಟಳೆವೊಯ್ದೊಡೆ ಒರ್ವನಂ: ಸುಕುಮಾಚ, 
೭. ೬) 

ಕಣ್ಣೆಡಯು - ಕಣ್ಣ ನೋಟಕ್ಕೆ ಸಿಕ್ಕು (ನಸು ಮಾಸಿ ಪಾಡಚಿದ 
ರೂಪಿನೊಳ್‌ ಉಣ್ಮುವ ಗಾಡಿ ನಾಡೆ ಕಣ್ಣೆಡಜ* ಪಂಪಭಾ, 
೧೩. ೯೯) 

ಕಣ್ಳೆಡು - [ ದೃಷ್ಟಿಶಕ್ತಿ ಕುಂದು (ಕಟ್ಟದ ಪಟ್ಟಮೆ ಸರವಿಗೆ ನೆಟ್ಟನೆ 
ದೊರೆ ಹಿಡಿದ ಬಿಲ್ಲೆ ದಂಟಿಂಗೆಣೆ ಕಣ್ಣೆಟ್ಟ ಮುದುಪಂಗೆ: 
ಪಂಪಭಾ, ೧೦. ೧೭); ಗಾಬರಿಗೊಳ್ಳು (ಬನದೊಳ್‌ ಕೂಡೆ 
ತೊಟಲ್ಲು ಕಾಣದೆ ಕರಂ ಕಣ್ಣೆಟ್ಟು ಬಾಯ್ವಿಟ್ಟು ಬರ್ಪಿನೆಗಂ: 
ಕರ್ಣನೇಮಿ, ೩. ೧೫೨) 


೨೬೫ 


ಕಣ್ಣೆಡಜು 
ರೂಪಿನೊಳ್‌ ಉಣ್ಣುವ ಗಾಡಿ ನಾಡೆ 
೧೩. ೯೯) 

ಕಣ್ಣೆತ್ತು - ಕಣ್ಣು ಸಂಜ್ಞೆಮಾಡು (ಮೆಲ್ಲಮೆಲ್ಲನೆ ಕೆಲಕ್ಕೆ ವಂದು 
ಕುಂಚದ ಅಡಪದ ಡವಕೆಯ ಪರಿಚಾರಿಕೆಯರೆಲ್ಲರುಮಂ 
ಕಣ್ಣೆತ್ತಿ ಕಳೆದು: ಪಂಪಭಾ, ೪. ೬೧ ವ) 

ಕಣ್ಣೆಯ್‌ - ಕಣ್ಣು ಮುಚ್ಚು, ನಿದ್ದೆಮಾಡು (ಅರೆದುಜುಗಿರ್ದ 
ಬಯಲ್ಲಾವರೆಯ ಎಲಗೊಡೆಯಿಡುವಿನಲ್ಲಿ ಸುಖದಿಂ 
ಕಣ್ಣೆಯ್ದಿರೆ: ಕಾದಂಬ, ೮. ೧೧) 

ಕಣ್ಣೆವರ್‌ - ಚೆನ್ನಾಗಿ ಕಾಣು, ಆಕರ್ಷಿಸು (ನೆಗಟ್ಟೇ ಕರ್ಪೂರ 
ಕಾಳಾಗರು ಮಳಯಮಹೀಜಂಗಳ್‌ ಏಳಾಲತಾಳೀ 
ಸ್ಲಗಿತಂಗಳ್‌ ಕಣ್ಣೆವಂದಿರ್ದುವಂ ಇವನೆ ವಲಂ 
ಕೊಂಬುಗೊಂಡ ಅಂಗಜಂ... .. ಎಚ್ಚು ಮೆಚ್ಚಂ ಸಲಿಸುವಂ: 
ಪಂಪಭಾ, ೪. ೨೩) 

ಕಣ್ಗೊಳ್‌ - ಕಣ್ಣು ಸೆಳೆ, ಸುಂದರವಾಗಿ ಕಾಣು (ಕಣ್ಣೊಂಡು 
ಮನಂಗೊಂಡುಂ ಇಂದನೆ ಖೇಚರೇಂದನೆ ದಲೀ 
ಭೂಪೇಂದನೆಂಬನ್ನೆಗಂ: ಆದಿಷು, ೧೧. ೧೫೭) 

ಕಣ್ಣೊಳಿಸು - ಆಕರ್ಷಿಸು (ಕಣ್ಣೊಳಿಸುಗು೦ ಆಕೆಯ ವಿನೀಳ 
ಕಬರೀಭಾರಂ: ಸುಕುಮಾಚ, ೯. ೮೪) 

ಕಣ್ಣಲ್ಲ - ಜೆಲ್ಲುನೋಟ (ನೀನವನೊಳ್‌ ಕಣ್ಣಲ್ಲದೆ ಪೋಗಿ ನೆರೆದು 
ಮೆಲ್ಲನೆ ಬಂದೈ: ಪುಷ್ಪದಂಷು, ೮. ೧೧೫) 

ಕಣ್ಣ ಪಾಪೆ - ಕಣ್ಣ ಬೊಂಬೆ, ಕಣ್ಣ ಗುಡ್ಡೆ (ಸುಭದ್ರೆಯ ರೂಪ 
ಕಣ್ಣ ಪಾಪೆಯಂತೆ ಕಣ್ಣೊಳೆ ತೊಲಲೆ: ಪಂಪಭಾ, ೪. ೬೯ 
ವ) 

ಕಣ್ಣಲಾಗೆನೆ - ಕ್ಷಣ ಮಾತ್ರದಲ್ಲಿ (ಬೆಮರಿಂದೆ ಕಣ್ಣಲಾಗೆನೆ ನೆಜ್‌ 
ನಾಂದು ಪತ್ತಿದ ನಿಜಾಂಶುಕಮ೦ ಪುಳಕಂಗಳೆತ್ತೆ: ಕಾದಂಬ, 
೮. ೩೪) 

ಕಣ್ಣಲೆ - ಕಣ್ಣಿಗೆ ಬೀಳು (ಕವಿತೆಗೆ ಕಣ್ಣಲೆಯಾದುದು 
ಕವಿತಾವಿಳಾಸನ ಕಾವ್ಯಂ: ಧರ್ಮಮಧು, ೧. ೭೦) 

ಕಣ್ಣಣಿ - ಕಣ್ಣನ್ನು [ಅಭಿಪ್ರಾಯವನ್ನು] ತಿಳಿ (ಆ ರಮ್ಯನದಿಯ 
ಚೆಲ್ಪಂ ಇಳಾರಮಣ೦ ಅಟ್ಟೆಯಿಂ ನೋಡುವಿನಂ ಸಾರಥಿ 
ಕಣ್ಣಣಿದು: ಆದಿಷು, ೧೧. ೫೭) 

ಕಣ್ಣಾರ್‌ - ಕಣ್ಣಿಗೆ ತೃಪ್ತಿಯಾಗು (ಉಸಿರೊತ್ತಿಂ ತಿದಿಯಂತಿರೊತ್ತಿರೆ 
ಬಸಿಳ್‌ ಪೋತಂದ ಕಣ್‌ ಬಿಟ್ಟ ಬಾಯ್‌ .. . ಪುಡಿಯೊಳ್‌ 
ಪೊರಳ್ಳ ಪಗೆಯಂ ಕಣ್ಣಾರ್ವಿನಂ ನೋಡಿದಳ್‌: ಪಂಪಭಾ, 
೧೨. ೧೫೧) 

ಕಣ್ಣಾಲಿ - ಕಣ್ಣ ಗುಡ್ಡೆ (ನೋಡಿದರೆಲ್ಲರ 
ಸೊಗಯಿಸುವಳ್‌: ವಡ್ಡಾರಾ, ಪು. ೨. ಸಾ ೧೧) 

ಕಣ್ಣಿ - ಹಗ್ಗ ಕುಣಿಕೆ (ಆಡಿನ ಬಾಲಮಂ ಮುರಿದೊಡೇಂ 
ಮಿಳಿಯಕ್ಕುಮೆ ಕಣ್ಣಿಯಕ್ಕುಮೇ: ಸಮಯಪ, ೮. ೨೪೭) 

ಕಣ್ಣಿಡು - ದೃಷ್ಟಿಸಿ ನೋಡು (ಕೌಮುದಿ ಕಣ್ಣಿಡೆ ಕರಗುವ 
ಚಂದಕಾಂತಮಕಣಿಪುತ್ತಿಕೆವೊಲ್‌: ಯಶೋಧಚ, ೨. ೨೩) 

ಕಣ್ಣಿವಲೆ - ಕಣ್ಣಿಯ [ದಾರದ] ಬಲೆ (ಅವಳ ಪೆಲ್‌ನೊಸಲನಲೆವ 
ಬಳ್ಳಿಗುರುಳೊಳ್‌ ತೊಡಂಕಿದ ಕಣ್‌ ಕಣ್ಣಿವಲೆಯೊಳ್‌ ಕೆಡೆದ 
ಎರಲೆಯಂತೆ ಅಡಿಯಿಡಲಾರ್ತುವಿಲ್ಲ: ಕಬ್ಬಿಗಕಾ, ೬೩ ವ) 

ಕಣ್ಣೀರ್‌ - ಕಂಬನಿ (ಶೋಕಶಿಖಿಯನಾಜಿಸಿ ಕಣ್ಣೀರನಿತುಂ 
ಬತ್ತಿದುದು: ಆಚವರ್ಧ, ೯. ೮೦) 


- ಕಣ್ಣ ನೋಟಕ್ಕೆ ಸಿಕ್ಕು (ನಸು ಮಾಸಿ 


ಕಣೆಡಜ” 
M 


ಡಟಿದ 


ಪಂಪಭಾ, 


ತ್ರ 


ಕಣಾಲಿಗೆ 
[5] 


ಕಣ್ಣೀರ್ಗಳನಿಕ್ಕು - ಕಣ್ಣೀರು ಸುರಿಸು (ನಿಷ್ಕಾರಣ೦ ಕೆಯ್ದುವಿಕ್ಕುವ 
ಕಣ್ಣೀರ್ಗಳನಿಕ್ಕುವ ಈ ಎರಡುಮಂ೦ ನಿಮ್ಮಯ್ಯನೊಳ್‌ ಕಲ್ಪಿರೇ: 
ಪಂಪಭಾ, ೧೨. ೪೪) 

ಕಣ್ಣುರಿ - [ಶಿವನ] ಕಣ್ಣಿನ ಉರಿ (ಲಲಾಟದೊಳ್‌ ಮಿಜುಪ 
ಕಣ್ಣುರಿಯಂತೆ: ಶಬ್ದಮದ, ೨೪೩, ಪ್ರ ೬) 

ಕಣ್ಣುಳ್ಳು - ಕೋರೈಸು (ನೆರೆದುದಿರು ಕ್ಷಾತ್ರಂ ತೇಜಂ 
ಧರಾಧಿಪರೂಪದಿ೦ ಧರೆಗೆನುತು೦ ಆ ದೂತಂ ಕಣ್ಣುಳ್ಳ 
ನೋಡಿ ಕುಮಾರನಂ: ಆದಿಹು, ೧೪. ೪೪) 

ಕಣ್ಣೂಜು - ಗಮನ ನೀಡು (ಭವ್ಯಜನಮಂ ಕಣ್ಣೂಜೆ ಕಲ್ಪಿಪ್ಪ 
ಉಪಾಧ್ಯಾಯರ್‌ ಜ್ಯೋತಿಸುಗೆ ಎಮ್ಮ ಚಿತ್ತಗೃಹದೊಳ್‌ 
ರತ್ನತ್ರಯಜ್ಯೋತಿಯಂ: ಆದಿಷು, ೧. ೪) 


ಕಣ್ಣೆಂಜಲ್‌ — ಕೆಟ್ಟನೋಟದಿಂದಾಗುವ ಕೆಡುಕು, 
ದೃಷ್ಟಿಯಾಗುವುದು (ಲೋಕದ ಕಿಸುರು೦ ಕಣ್ಣೆಂಜಲುಂ 
ಒತ್ತುಗುಂ ಇನ್ನೆಂದುಂ ಮನೆಯ ಪೊಸಂತಿಲಂ 
ಪೊಅಮಡಲಾಗದು: ನೇಮಿನಾಪು, ೪. ೪ ವ) 

ಕಣ್ಣೆಮೆ - ಕಣ್ಣ ರೆಪ್ಪೆ (ಮನೆಯಾರ್ಣಮನ ಕಣ್ಣೆಮೆಯ 
ಕಾಂಡಪಟಮಾಗೆಯುಂ ಬಗೆಯಾಣ್ಣನ ಕಣ್ಣೆಮೆಯ 
ದೂದವಿಯಾಗೆಯುಂ: ಪಂಪಭಾ, ೪. ೮೧ ವ) 

ಕಣ್ಣೆಮೆಯಿಕ್ಕು - ರೆಪ್ಪೆ ಮಿಟುಕಿಸು ಕೆಡೆದಿರ್ದನಂ ಧರೆಗೆ 


ಕಣ್ಣೆಮೆಯಿಕ್ಕದೆ ನೋಡಿ: ನೇಮಿನಾಷು, ೩. ೧೪) 

ಕಣ್ಣೇಖಕ - ಕಣ್ಣಿಗೆ ಹಬ್ಬ; ದೃಷ್ಟಿ ಬೀಳುವುದು (ಸುತ್ತಣ ಸಭೆ 
ಕಣ್ಣೆಜಕಮೆ ಗೆತ್ತು ಪಲರ್‌ ನೆರೆಯೆ ನೋಡೆ: ಅಜಿತಪು, ೫. 
೫೬) 

ಕಣ್ಣೀವು - ಕಣ್ಣು ತುಂಬು, ತೃಪ್ತಿಯಾಗುವಂತೆ (ನಿಮ್ಮ ಸಿರಿಯಂ 
ಕಣ್ಣೀವಿ ನೋಡಿಯುಂ ನಿಮಗಪ್ಪ ಯೋಗಕ್ಷೇಮಂಗಳಂ 
ಆರೈದು೦ ಸುಖದೊಳಿರ್ಪೆಂ: ಪಂಚತಂತ್ರ, ೮೭ ವ) 

ಕಣ್ಣಣಿ - [ಕಣ್‌ತಣಿ] ಕಣ್ಣಿಗೆ ತೃಪ್ತಿಯಾಗು ಕಣ್ಣದಣಿಯದೆ 
ಅರ್ಭಕನ೦ ನಡೆ ನೋಡಿ ನೋಡಿ: ಮಲ್ಲಿನಾಹು, ೩. ೯೩) 

ಕಣ್ಣೆಣವಿ - ಕಣ್ಣು ತೆರೆಯುವುದು (ಜೆಲ್ಪಿಂಗೆ ಕಣ್ಣೆಣವಿಯಾದಂತೆ 
ತೆಅ೦ಬೊಳೆವ ದೀವದ ಹರಿಣಿಗಳ ಲೋಚನ 
ಪ್ರತಿಬಿ೦ಬಗಳೂಂ: ಪಂಪರಾ, ೩. ೭೫ ವ) 

ಕಣ್ಣೆಜ್‌ - ಕಣ್ಣು ತೆರೆ (ಕೆಂಗಚೆಯ ಮೊನೆಯಂಬುಗಳ್‌ 
ಕಣ್ನೆಜೌಯಿಸಿದುವು ಪೊಣರ್ವ ಬಿಲ್ಲ ಕಡುವಿತ್ತೆಗರಂ: 
ಪಂಪಭಾ, ೧೦. ೭೩) 

ಕಣ್ಣೊಡವು - ಕಣ್ಣ ಆಭರಣ 
ಕಣ್ಣೊಡವೆನೆ: ಪಂಪರಾ, ೩. ೩೯) 

ಕಣ್ಣಿಂತೆ ಸಲ್‌ - ನೋಟ ಹಿಂದಕ್ಕೆ ಹೋಗು, ಸರಿಯಾಗಿ 
ನೋಡದಿರು (ಇನಿಯಂ  ನೊಯ್ಲುಂ ಎಡಂಬಡಂ 
ನುಡಿದೊಡೆ ಎ೦ದಷ್ಟೊಡಂ ನಿನ್ನೊಳೆಳ್ಳನಿತುಂ 
ದೋಷಮನುಂಟುಮಾಡದಿರೆಯುಂ ಕಣ್ಣಿಂತೆ ಸಂದಪುದು: 
ಪಂಪಭಾ, ೪. ೯೩) 

ಕಣ್ಣೊಣರ್‌ - ಕಣ್ಣ ಜೋಡಿ (ಬೆರಲಿಂ ಕಣ್ಣೊಣರನೊತ್ತುವ 
ಆಕೆಯ ಮೊಗದಿ೦ ಸರಿದುದು ಕತ್ತುರಿನೀರ್‌: ಲೀಲಾವತಿ, 
೧೩. ೧೩೭) 


(ಆತನ ರೂಪಿದೊಂದು 


ಕಣ್ಣಡಿಗ - ಕಣ್ತಪ್ಪಿಸಿ ತಿರುಗುವವನು (ಅರಣ್ಯದೊಳ್‌ 
ತಿರಿತರುತಿರ್ದ ಕಣ್ಣಡಿಗರ೦ ಮಗುಲ್ಲುಂ ಬಿಖತು ಓಡಿ 


ಬೇಡರೊಳ್‌ ನೆರೆದಿರಲ್‌ ಒಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ವೆ 
ತೀರ್ಗುಮೋ: ಪಂಪಭಾ, ೮. ೮೫); ಮೋಸಗಾರ (ಈ 


೨೬೬ 


ಮೊಗಂಗುಡದ ಇರವು ಇಂತು 
ಮಾನಸರಪರ್‌: ಪಂಪಭಾ, ೮. ೭೬) 

ಕಣ್ಣಡು - ಆಸೆಪಡು (ಅಟ್ಟೆ ಬಚ್ಚೆ ಬೆಸೆಗೆಯ್ದು ಇಂತೇಕೆ ಕಣ್ಣಟ್ಟಪಂ 
ನೀಮಿಂ ಪೇಟೆ೦ ಅಮೋಘಂ; ಜೀವಸಂ, ೧೧. ೪೧) 

ಕಣ್ಣರಿ - ವಿವೇಕ (ಕಣ್ಣರಿಗೆಟ್ಟು ದಿವ್ಯಮುನಿಗಿತ್ತ ಅಪಮಾನದಿಂ 
ಆರ್ತರೌದದಿಂ ಪೆಣ್ಣುಲಿಯಾಗಿ ಪುಟ್ಟಿ ಸಹದೇವಿ ಬರುತ್ತಿರೆ: 
ಪಂಪರಾ, ೨. ೫೩); ನೋಟದ ಹರಹು (ತಣಿವಂ 
ಕಣ್ಣರಿಗೀವುದು ಉಚ್ಚಳಿತ ಗಂಗಾ ಸಿಂಧು ಸೌಗಂಧಿಕೋಲ್ಬಣ 
ಗಂಧಂ ವಿಜಯಾರ್ಧರತ್ನಕಟಕಂ: ಧರ್ಮಮಧು, ೨. ೧೦) 

ಕಣ್ಣರಿಗೆಡು - ವಿವೇಕವನ್ನು ಕಳೆದುಕೊ (ತಮ್ಮೊಳೊರ್ವೊರಂ 
ನಣ್ಣುಗೆ ಕಣ್ಣರಿಗೆಟ್ಟು ಇಜೆಯಿಚೆದು: ಕರ್ಣನೇಮಿ, ೩. ೭೦ 
ವ) 

ಕಣ್ಣರಿವು - ಕಣ್ಣಿನ ಹರವು (ಎಂತೆಂತು ಕಂಡೆ ಕಣ್ಣರಿವು 
ಎಂತೆಂತು ಏನೆಂದು ನುಡಿದಂ: ಕಾದಂಬ, ೫. ೮೨); 

ಕಣ್ಣಸ - ಕಣ್ಣಿನ ಅಪೇಕ್ಷೆ, ಬಯಕೆ (ನಾರದನ ಕಣ್ಣಸಿವು 
ಓಡಿದುದಿಂದು: ಜಗನ್ನಾವಿ, ೧೮. ೧೦೯) 

ಕಣ್ಣಸಿವು - ಕಣ್ಣಿನ ಹಸಿವು (ತಮ್ಮೊಳ್‌ ಭರದಿಂ ವನದೇವತೆಯರ 
ನೆರವಿಯ ಕಣ್ಣಸಿವು ನಿಸದ೦ ಒಸರಿಸುವಿನಂ: ಚಂದ್ರಪ್ರಪು, ೫. 
೭೯) 

ಕಣ್ಣೀಡು - ಕಣ್ಣು ಬಿಡುವಿಕೆ (ಕಡೆಗಣ್ಣಿಂದುಜ್ಜಳಿಪ ಕಡಗೆಂಪು 
ಕೌರವಕುಳಂಗೆ ಕಡುಮುಳಿವ ಜವನ ಕಣ್ಣೀಡಿನವೋಲ್‌: 
ಗದಾಯು, ೮. ೩೪) 

ಕಣ್ಣೀಲಿ - ಕಣ್ಣುಳ್ಳ ಪೀಲಿ, ನವಿಲ ಗರಿ (ಮೃಗನಾಭಿಯಂ ಆನೆಯ 
ಕೊಂಬುಗಳಂ ಪೆರ್ವಿದಿರ ತೋರಮುತ್ತಂ ಕಣ್ಬೀಲಿಗಳಂ 
ಮುಂದಿಟ್ಟು ಒರ್ವಂ ಪುಗುತಂದಂ ರಾಜಭವನದೊಳಗಂ 
ಶಬರಂ: ಪಂಪರಾ, ೪. ೧೧೬) 

ಕಣ್ಣೇಟ - ಕಣ್ಣೊಲುಮೆ, ಮೊದಲ ನೋಟದ ಪ್ರೇಮ 
(ಪಸುರ್ವಂದರ್‌ ಪಸೆ ವೇದಪಾರಗರವಂ ಕಣ್ಣೇಟದ 
ಉದ್ದಾನಿಯಂ ಪಸರಂಗೆಯ್ದವೊಲಪ್ಪ; ಪಂಪಭಾ, ೫. ೨೫) 

ಕಣ್ಣೇಟಂಗೊಳ್‌ ದ ನೋಟದಿಂದ ಮೋಹವಶನಾಗು 
(ಕಣ್ಣೊಲದೊಳ್‌ ತನ್ನಂ ಕಂಡು ಕಣ್ಣೇಟಂಗೊಂಡು 
ಸೋಲದಿಂದೆಳಸಿ ಸುಟೆಯಿಸುವ ಕಡೆಗಣ್ಣ ನೋಟದಿಂ: 
ಪಂಪರಾ, ೭. ೧೦೫ ವ) 

ಕಣ್ಣೇಹತನ ಎ... ನೋಟದಿಂದ ಉಂಟಾಗುವ ಬಯಕೆ 
(ಕಣ್ಣೇಹತನದಿಂ ತನ್ನಾರ್ಪನಿತಂ ಕಟ್ಟಿಕೊಂಡು ಪೋಪೆಂ; 
ಧರ್ಮಾಮೃ, ೧೨ ೪೪ ವ) 

ಕಣ್ಣೊಣರ್‌ - [ಕಣ್‌*ಪೊಣರ್‌] ಕಣ್ಣ ಜೋಡಿ (ಕಣ್ಣೊಣರ 
ಬೆಂಬಟೆಯೊಳ್‌ ಅಸವಸದಿಂ ಎಟ್ಟಿರುತ್ತುಮಿರ್ದಳ್‌: 
ಆಚವರ್ಧ, ೫. ೬೪ ವ) 

ಕಣ್ಣೊಲ - ಕಣ್ಣಿಗೆ ಕಾಣುವಷ್ಟು ದೂರ, ದೃಷ್ಟಿಪಥ 
(ಗಗನತಳಗಮನದೊಳಂದಾದ ಬೆಡಂಗಂ ನೋಡಿದರ್‌ 
ಆದರದಿ೦ ತಮ್ಮ ಕಣ್ಣೊಲಂಗಟಿವಿನೆಗಂ: ಆದಿಷು, ೫. ೬೫) 

ಕಣ್ಣೊಳೆಪು - [ಕಣ್‌*ಪೊಳೆಪು] ಕಣ್ಣ ಕಾಂತಿ (ತನ್ನನೆ ನಿಳ್ಳಿ 
ನೋಟ್ಟರ ಕಣ್ಣೆ ಕಣ್ಣೊಳೆಪು ತನ್ನಯ ಮೆಯ್ಯ ಬೆಳ್ಳಿನೊಳ್‌ 
ಅಟ್ಟು ನಿಂದೊಡೆ: ಪಂಪಭಾ, ೬. ೭) 

ಕಣ್ಮಲರ್‌ - ಹೂವಿನಂತಹ ಕಣ್ಣು (ಉಡಮೊಗಮೆಂಬ ತಾವರೆಯ 
ನೀಳ್ಬೆಸಳೊಳ್‌ ಮಣಿದುಂಬಿ ಪಾಯ್ದು 
ಒಡಂಬಡನೊಳಕೊಂಡು ಕಣ್ಮಲರ ಬೆಳ್ಳುಗಳ್‌ ಆಲಿಯ 
ಕರ್ಪಿನೊಳ್‌ ಪೊದಳ್ಳು; ಪಂಪಭಾ, ೫. ೭೮) 


ಕಣಡಿಗರಪರೆ 
ಬ [0 


ಕಣ್ಮಲೆ - ಕಣ್ಣು ಕೆರಳಿಸು (ಬನ್ನಮು೦ ಮುನ್ನಮೆ ಸೋಂಕಿ 
ಕಣ್ಮಲೆವ ಮಾತುಗಳ್‌ ಎಲ್ಲರ ಪೇಟ್ವ ಮಾತುಗಳ್‌: ಪಂಪಭಾ, 


ಪ್ತಿ ೫೫); ಮನಸಿಗೆ ಹೊಳೆ, ವೇದ್ಯವಾಗು 
(ನಂದನ೦ಗಳೊಳ್‌.. ಸುಖಇವ ಬಿರಯಿಯಿ೦ ಕಂಪು 


ಕಣ್ಮೆಲೆಯೆ ಪೂತ ಸುರಯಿಯಿಂ: ಪಂಪಭಾ, ೩. ೨೨) 

ಕಣ್ಮುಚ್ಚು - ಕಣ್ಣು ಮುಚ್ಚು (ಸುಭದ್ರೆಯ ರೂಪು ಕಣ್ಣಪಾಪೆಯಂತೆ 
ಕಣ್ಣೊಳೆ ತೊಟಲೆ ಕಣ್ಣುಚ್ಚದೆ ಚಂದನಂ ನೋಡಿ: 
ಪಂಪಭಾ, ೪. ೬೯ ವ); ನಿದ್ರಿಸು (ಒರ್ವ ಪಾರ್ವಂ 
ವಿಸ್ತೀರ್ಣ ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು 
ಕಣ್ಮುಚ್ಚಲ್‌ ಎಡೆವೇಡೆ ತನಗವರ್‌ ಪಾಸಲ್ಕೊಟ್ಟ ಕೃಷ್ಣಾಜಿನಮಂ 
ಪಾಸಿ ಪಟ್ಟಿರ್ದನಂ: ಪಂಪಭಾ, ೩. ೩೧ ವ) 

ಕಣ್ಣೋಲ್‌ - ಕಣ್ಣು ಸೋತುಹೋಗು, ಆಕರ್ಷಣೆಗೊಳ್ಳು 
(ಗಂದೇಭ ಕಂಧರಬಂಧಪವಿಭಾಸಿಯಪ್ಪ ಅರಿಗನಂ ಕಾಣುತ್ತೆ 
ಕಣ್ಸೋಲ್ತು: ಪಂಪಭಾ, ೪.೩೮) 

ಕಣ್ಸೋಲ - ಕಣ್ಣು ಆಕರ್ಷಣೆಗೊಳ್ಳುವ ಮೂಲಕ ಸೋಲುವುದು 
(ಪದೆಪಿಂದೀಕೆಯ ರೂಪನೀಕ್ಷಿಸಲೊಡಂ ಕಣ್ಣೋಲವೆನ್ನೊಳ್‌ 
ಪೊರಟ್ಟೆದವಿತ್ತು: ಜಗನ್ನಾವಿ, ೧೦. ೮೧) 

ಕತ - ಕಾರಣ, ನಿಮಿತ್ತ (ಕುಣೆಗಳ ಕತದಿ೦ ಜಗಮಂ ಬಣಿಕಯ್ಯದೆ 
ಮಾಣ್ಬರ್‌: ಸಮಯಪ, ೯. ೧೧೬) 

ಕತಕಬೀಜ - ಚಿಲ್ಲದ ಬೀಜ, ಕದಡುನೀರನ್ನು ತಿಳಿಗೊಳಿಸುವ 
ಬೀಜ (ಬಿನದಕೆ ಪಾಡುತ್ತಿರೆ ನುಣ್ಣನಿ ನಿದ್ರೆಗೆ 
ಕತಕಬೀಜಮಾಯ್ಕೆನೆ ಮೃಗಲೋಚನೆ ತಿಳಿದು: ಯಶೋಧಚ, 
ವ) 

ಕತಕಫಳ -  ಕತಕದ ಹಣ್ಣು (ಕತಕಫಳೋಪಮ ಶುಭ 
ಪರಿಣತಿಯಿಂದೆ ನಿಜಾಂತರಂಗವಿಪುಳಸರಸ್ಪಂ ಗತಸಪ್ತಪ್ರಕರತಿ 
ಕಳಂಕತೆ ತೊಲಗಿರೆ: ಪಾರ್ಶ್ವನಾಷು, ೫. ೪೦) 

ಕತಿಪಯ - ಕೆಲವು (ಕತಿಪಯತುರಂಗಬಲ ಪರಿವೃತನೊಳಪೊಕ್ಕು: 

ಆದಿಹು, ೧೩. ೩೫) 

- [ಕಥಾ] ನಿರೂಪಿತ ಘಟನೆ (ಕತೆ ಪಿರಿದಾದೊಡಂ ಕತೆಯ 

ಮೆಯ್ಗೆಡೆಯಲೀಯದೆ... .. ಪೇಟಳ್ಳಾಡೆ ಪಂಪನೆ ಪೇಲ್ಗುಂ: 

ಪಂಪಭಾ, ೧. ೧೧) 
- ಕತ್ತರಿಸಲು ಬಳಸುವ ಸಾಧನ (ಗಂಟಲ ಬಳೆಯಂ 

ಪತ್ತಿಸಿದ ಚಂದ್ರಕಾಂತದ ಕತ್ತರಿಯೆನೆ ತೊಳಗಿ ಬೆಳಗಿತೆಳೆವೆಜ್‌ 

ನಭದೊಳ್‌: ಸೂಕ್ತಿಸುಧಾ, ೮. ೨೫೬); ಕುಸ್ತಿಯ ಒಂದು 


ಕತೆ 


ಕತ್ತರಿ 


ಪಟ್ಟು (ಬಾಹುದಣೆ ಖಮ್ಮರಿ ಕತ್ತರಿ ಖೋಡ ಅಂಕುಶಂ 
ಸಸಿಕುವೆನಿಪ್ಪ ಜೆಟ್ಟಗನ ನೆಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌: 
ಚಂದ್ರಪ್ರಷು, ೫. ೭೪) 

ಕತ್ತರಿವಾಣಿ - [ಕರ್ತರಿ-ಪಾನೀಯ] [ಮುಟ್ಟಿದರೆ] ಕತ್ತರಿಸುವ 
ನೀರು (ದಶರಥಂ ಸಾಮಾನ್ಯನೆಂದು ಅನಿತುಂ 
ರಾಜಸಮಾಜ೦ ಆಜಿಗೆ ಉಣದೆಯ್ದಂದತ್ತು ನೀರ್ಗೆತ್ತು 
ಬೆಳ್ತನದಿಂ ಕತ್ತರಿವಾಣಿಯಂ ಜಡಜನಂ 


ಕೈಗುತ್ತಲೆಟ್ಟರ್ಪವೋಲ್‌: ಪಂಪರಾ, ೩. ೪೮) 

ಕತ್ತರಿವೆಸ - ಕತ್ತರಿಯ ಕೆಲಸ, ಕತ್ತರಿಸುವುದು (ಸುಯ್ಕಾಣವೆಸದ 
ಕತ್ತರಿವೆಸದ ಮಣಿವೆಸದ ಮೇಲ್ಗಟ್ಟಿನೊಳಂ: ಆಚವರ್ಧ, ೭. 
& ವ) 

ಕತ್ತರಿಸು - ನೇರವಾಗಿ ಮಾಡು, ನಿಮಿರಿಸು (ಕತ್ತರಿಸಿ ಕಿವಿಗಳಂ 
ನಸುಗುತ್ತುಂ ಮೆಯ್ಯ ಖಂಡಮಂ ಘುರುಘುರೆನುತ್ತೊತ್ತರಿಸೆ 


೨೬ ್ರಿ 


ಘೋಣ ಪವನಂ ಉದಾತ್ತಂ ಮಸಗಿತ್ತು ವಾಜಿ 
ಪೆರ್ಮಾರಿಯವೋಲ್‌: ಪಂಪರಾ, ೪. ೧೦೮) 

ಕತ್ತಳಿಕೆ - ಕಿರುಗತ್ತಿ, ಕಠಾರಿ (ಪೊಯ್ವ ಕತ್ತಳಿಕೆ ಕುತ್ತುವ ಕೊಂತಂ 
ಉರುಳ್ದುವ ಒಡ್ಡುಗಲ್‌: ಚಂದ್ರಪ್ರಹು, ೫. ೧೦೫) 

ಕತ್ತಿ - ಖಡ್ಗ (ಅನಿಷ್ಟಕ್ಕೆ: ಆತಂಗೆ ಕತ್ತಿಯಂ ಮಸೆದಂ: ಶಬ್ದಮದ, 
೧೪೧, ಪು 

ಕತ್ತಿಗೆ - [ಕರ್ತಿಕಾ] ಕೈ ಮಚ್ಚು ಕತ್ತಿ (ಕೃತಾಂತನಂತಾಕಾರಮಾಗಿ 
ತಟತಟಿಸಿ ಪೊಳೆವ ಕತ್ತಿಗೆಯಂ ಬೆರಸು ಪೊಳಮಟ್ಟು 
ಕೀರ್ತಿಗೆಯೆಂಬ ಉಗ್ರದೇವತೆ: ಪಂಪಭಾ, ೮. ೪೨ ವ) 

ಕತ್ತುರಿ - ಕಸ್ತೂರಿ, ಒಂದು ಸುಗಂಧ ದವ್ಯ (ಕತ್ತುರಿಬಿಯಮಂ 
ಮೆಲ್‌ದು ಕತ್ತುರಿಯೊಳ್‌ ಪೂಟ್ಟು ಕತ್ತುರಿಮಿಗದಂತಿರ್ಪ 
ಕತ್ತುರಿಬೊಜ೦ಗರುಂ: ಪಂಪಭಾ, ೪. ೮೭ ವ) 

ಕತ್ತುರಿಬಿಯ -. ಕಸ್ತೂರಿಯ ವೆಚ್ಚ (ಚಿಕ್ಕ ಪೋರ್ಕುಳಿ 
ಬೊಜಂಗರು೦ ಕತ್ತುರಿಬಿಯಮ೦ ಮೆಜ್‌ದು ಕತ್ತುರಿಯೊಳ್‌ 
ಪೂಟ್ಬು ಕತ್ತುರಿಮಿಗದಂತಿರ್ಪ ಕತ್ತುರಿಬೊಜ೦ಂಗರುಮಂ: 
ಪಂಪಭಾ, ೪. ೮೭ ವ) 

ಕತ್ತುರಿಬೊಜಂಗ - ಕಸ್ತೂರಿ ಲೇಪಿಸಿಕೊಂಡ ವಿಟ (ಚಿಕ್ಕ 
ಪೋರ್ಕುಳಿ ಬೊಜಂಗರುಂ ಕತ್ತುರಿಬಿಯಮಂ ಮೆಜ್‌ದು 
ಕತ್ತುರಿಯೊಳ್‌ ಪೂಲ್ಬು ಕತ್ತುರಿಮಿಗದಂತಿರ್ಪ 
ಕತ್ತುರಿಬೊಜ೦ಗರುಮಂ: ಪಂಪಭಾ, ೪. ೮೭ ವ) 

ಕತ್ತುರಿಮಿಗ - ಕಸ್ತೂರಿ ಮೃಗ (ಚಿಕ್ಕ ಪೋರ್ಕುಳಿ ಬೊಜಂಗರುಂ 
ಕತ್ತುರಿಬಿಯಮಂ ಮೆಣೌದು ಕತ್ತುರಿಯೊಳ್‌ ಪೂಟ್ಬು 
ಕತ್ತುರಿಮಿಗದಂತಿರ್ಪ ಕತ್ತುರಿಬೊಜಂಗರುಮಂ: ಪಂಪಭಾ, ೪. 
೮೭ ವ) 

ಕತ್ತುರಿಮೃಗಮದ - ಕಸ್ತೂರಿ ಮೃಗದ ಮದ, ಪರಿಮಳ 
(ಉತ್ತಮಮದಕರಿಕಟಭಿತ್ತಿಗಳಿ೦ ಸುರಿವ ಮದದ 
ಬಂಧುರಗ೦ಧ೦ ಕತ್ತುರಿಮೃಗಮದದೊಳ್‌ ಪುದಿದು: ಆದಿಷು, 
೯. ೧೨೦) 

ಕತ್ತುರಿಯಲ್‌ - ಕಸ್ತೂರಿಯಲ್ಲಿ (ಕತ್ತುರಿಯಲ್‌ ಬರೆದಂತಪ್ಪ 
ವಿಕ್ರಾಂತತುಂಗನ ಮೀಸೆಗಳ್‌ ಆಥನ ್ಛತೀವ್ರಪ್ರತಾಪಾನಳ 
ಧೂಮಲೇಖೆಯಂತಾದುವು: ಪಂಪಭಾ, ೨. ೩೯ ವ) 

ಕತ್ತುರಿವಣ್‌ - ಕಸ್ತೂರಿ ಪರಿಮಳದಂತಹ ಮಣ್ಣು, ಕಪ್ಪು ಮಣ್ಣು? 
(ಎಸಳ೦ ಮುಟ್ಟಲೊಡಂ ತನ್ನ ಸೌರಂಭಂಗೆಟ್ಟು ನೆಗಟ್ಟ 
ಕತ್ತುರಿವಣ್ಣ೦ ಮಸಿಗ೦ ಎಣೆಯಪುದೆನೆ ಬಣ್ಣಿಸುವ ಕೇದಗೆಯ 
ಕಂಪನೇವಣ್ಣಿಸುವೆಂ: ಆದಿಷು, ೧೧. ೧೨೧) 

ಕತ್ತುರಿವೆಕ್ಕು - ಪುನುಗಿನ ಬೆಕ್ಕು (ಕತ್ತುರಿವೆಕ್ಕಂ ಸಲ್ಲಕೀಪಲ್ಲವಮಂ 
ಇಭಶಿಶುವಂ ಕೊರ್ವಿಸೆ ಸೊಗಯಿಪುದೀ 
ಕಾನನೋದ್ದೇಶಂ: ಪುಷ್ಪದಂಪು, ೫. ೬೯) 

ಕಥಕ - ಕತೆ ಹೇಳುವವನು (ಸೂತ ನಟ ವಂದಿಮಾಗಧ 
ವೈತಾಳಿಕ ಕಥಕ ಪುಣ್ಯಪಾಠಕ ವಿಪ್ರ ಉದ್ಭೂತರವಂ ಎಸೆಯೆ: 

ಪಂಪಭಾ, [ಪುಟು ೧೦೬); ಒಂಟಿ (ಸೃಗಾಲ 
ಶಾರ್ದೂಲಕಾಕಂಗಳ್‌ ಕಥಕನ ಪೃಥುಶರೀರಮ೦ ಸೀಟ್ಟು 
ಸೀಜು೦ಬುಳಾಡಿ ಕೊಂದುವು: ಪಂಚತಂತ್ರ, ೨೧೧) 

ಕಥಕಶ್ರೇಣಿ - ಕತೆ ಹೇಳುವವರ ಗುಂಪು (ಬೀಣೆಯ ಕೊಟಲ 
ಬೆದಂಡೆಯ ಗಾಣರ ಬಣಚಿವಿಡಿದು ಸುಟಿದು ಕುಂದಿಂ 
ಕಥಕಶ್ರೇಣಿಯೊಡನೆಳಸಿ ಬಳಸುವ ನಾಣಿಲಿಗಳಂ ಈ 
ಬುಧಾಳಿಯೊಳ್‌ ಪುಗಿಸುವುದೇ: ಸುಕುಮಾಚ, ೨. ೨೪) 


ಕಥಾಂತರ - ಮತ್ತೊಂದು ಕತೆ (ಕೃಷ್ಣಂ ಆಟೆಗುಟ್ಟಿದೊಡೆ 
ಏನೆಂದುಂ ಮಾಣಿಸಲಜೆಯದೆ ಅದೊಂದು ಕಥಾಂತರದೆ 
ಗೋಪಿ ಮಾಣಿಪ ಬಗೆಯಿಂ: ಜಗನ್ನಾವಿ, ೩. ೫೯) 

ಕಥಾನಾಯಕ - ಕತೆಯ ಮುಖ್ಯ ಪಾತ್ರ (ವೈರಿನರೇಂದ್ರೋದ್ದಾಮ 
ದರ್ಪೋದ್ದಳನನೆ ಕಥಾನಾಯಕಂ ಮಾಡಿ ಸಂದ 
ಅರ್ಜುನನೊಳ್‌ ಪೋಲ್ವೀ ಕಥಾಭಿತ್ತಿಯ೦ ಅನುನಯದಿಂ 
ಪೇಟಲೆಂದೆತ್ತಿಕೊಂಡೆಂ: ಪಂಪಭಾ, ೧. ೫೧) 

ಕಥಾಪತಿ - ಕತೆಯ ನಾಯಕ (ಈ ಕೃತಿಗೆ ಕಥಾಪತಿ ಕೃಷ್ಣಂ: 
ಜಗನ್ನಾವಿ, ೧. ೨೧) 

ಕಥಾಭಿತ್ತಿ — ಕತೆಯ ಹಿನ್ನೆಲೆ, ಕತೆಯ ವಸ್ತು 
(ವೈರಿನರೇಂದ್ರೋದ್ಬಾಮ ದರ್ಪ್ಮೋದ್ಧಳನನೆ ಕಥಾನಾಯಕಂ 
ಮಾಡಿ ಸಂದ ಅರ್ಜುನನೊಳ್‌ ಪೋಲ್ಪೀ ಕಥಾಭಿತ್ತಿಯಂ 
ಅನುನಯದಿಂ ಪೇಟಲೆಂದೆತ್ತಿಕೊಂಡೆಂ: ಪಂಪಭಾ, ೧. ೫೧) 

ಕಥಾರಸ - ಕತೆಯ ಸ್ವಾರಸ್ಯ (ಪೆಂಪು ದೊರೆವೆತ್ತು ಕಥಾರಸಂ 
ಅತಿಶಯಮುಂ ಪೊಂಪುಟಿಯೋಳಿಯುಂ ಆಗೆ: ಶಾಂತಿಪು, 
೬. ೫೯ ವ) 

ಕಥಾರಾಧನೆ - ಆರಾಧನಾ ಕಥಾಕೋಶ (ಕೇಳ್ವುದು ಕೇಳದು 
ತಾನವಂ ತಿಳಿವುದು ಲೋಕದ ಕಥೆಗಳಂ ಕಥಾರಾಧನೆಯೊಳ್‌: 
ಸಮಯಪ, ೧೦. ೧೯೧) 

ಕಥಾವತಾರ - ಕತೆಯ ಆರಂಭ (ಕೃತಿ ಕಾದಂಬರಿಯೆನೆ 
ಸತ್ಯೃತಿಕಥಿತ ಕಥಾವತಾರಮೇ೦ ಕೇವಳಮೇ: ಕಾದಂಸಂ, ೧. 
೫) 

ಕಥಾಶ್ರುತಿ - ಕತೆ ಕೇಳುವುದು (ಅಗ್ಗಳದವಿವೇಕಿಗಳ್‌ 
ಕಥಾಶುತಿಗೇಕೆಯೊ ಚಿತ್ತವಿತ್ತಪರ್‌: ಸಮಯಪ. ೧೦. ೧೮೭) 

ಕಥಾಸಂಬಂಧ -  ಕಥಾಪುಬಂಧ, ಕಾವ್ಯ (ಕರಮಟ್ಯರ್ತು 
ಸಮಸ್ತಭಾರತಕಥಾಸಂಬಂಧಮಂ ಬಾಜಿಸಲ್‌ ಬರೆಯಲ್‌ 
ಕೇಳಲ್‌ ಒಡರ್ಚುವಂಗಂ: ಪಂಪಭಾ, ೧೪. ೬೫) 

ಕಥಿತ - ಹೇಳಲಾದ (ಬೇಳೊಂದು ಮೊನೆಯೊಳ್‌ ಕಾದುತ್ತಿರ್ದ 
ಅಶ್ವತ್ಥಾಮಂ ಕಂಡು ಮುಟ್ಟಿವರ್ಪನ್ನೆಗಂ 
ಶೋಣಾಶ್ವೋಪಲಕ್ಷಿತ ನಿಜಪಿತೃಸೂತಕೇತನ 'ಕಥಿತಮಾಗಿರ್ದ 
ರಥಮಂ ಉಪಲಕ್ಷಿಸಿ: ಪಂಪಭಾ, ೧೨. ೩೦ ವ) 

ಕಥಿಸು - ನಿರೂಪಿಸು (ಗುಣಧರಾದಿಗಳ್‌ ಉಳ್ಳುದ೦ ಉಳ್ಳ 
ಮಾಲ್ಕ್‌ಯಿಂ ಕಥಿಸಿದರ್‌: ಪುಷ್ಪದಂಪು, ೧. ೪೩) 

ಕಥೆ - ಕತೆ (ಮಹಾಪುರುಷರ್ಕಳ ಕಥೆಗಳಂ ಪೇಟ್ವಲ್ಲಿ: ವಡ್ಡಾರಾ, 
ಪು. ೧. ಸಾ. ೧೧) 

ಕಥೆವೇಟಕ - ನಿರೂಪಣೆ ಮಾಡು (ನನ್ನಿಯಾದುದು ಸುತಂಗೆ 
ಕಥೆವೇಟ್ವರೆಂಬ ನಾಣ್ಣುಡಿ ಜಗದೊಳ್‌: ಆದಿಷು, ೮. ೧೪) 

ಕದಂಪು - ಕೆನ್ನೆ, ಗಲ್ಲ (ಮೃಗೋದ್ಧವಪಂಕದೆ ಪತ್ರಭಂಗಮಂ 
ತೊಳಪ ಕದಂಪಿನೊಳ್‌ ಬರೆದುದಂ: ಆದಿಪು, ೪. ೧೨) 

ಕದಂಬ - ಈಚಲ ಮರ (ಕಕುಭ ಅಶೋಕ ಕದಂಬ ಲುಂಗ 
ಲವಲೀ ಭೂರ್ಜ ಆರ್ಜುನ ಅನೋಕಹ ಪ್ರಕರಂ: ಪಂಪಭಾ, 
೫. ೮೦); ಗುಂಪು, ಸಮೂಹ (ಅತಿಚತುರ ಕವಿಕದಂಬಂ 
ಸ್ತುತಿಯಿಸೆ.. .. ಕೃತಿಪ೦ ತಾಂ ಸುಖದಿನಿರ್ಕೆ: ಕಾದಂಬ, ೧೦. 
೯೭) 

ಕದಂಬಕ - ಗುಂಪು, ಸಮೂಹ (ಅತ್ಯಂತ ಸೌಂದರ 
ಶುದ್ಧಾಂತವಧೂಕದಂಬಕಮನೇಂ ಮೆಯ್ವೆರ್ಜಿಸಲ್ಕಾರ್ತುದೋ: 
ಆದಿಪು, ೧೧. ೪೨) 


೨೬೮ 


ಕದಂಬದಂಬುಲ - ಸುಗಂಧಭರಿತ ತ೦ಬುಲ (ನಿಡುಸುಯ್ದ ನಲ್ಲಳ 
ಮುಖಾಂಬುಜಸೌರಭದೊಳ್‌ ಪೊದಳ್ಳು ಅದೇಂ 
ಮಗಮಗಿಸಿತ್ತೊ ಕತ್ತುರಿಯ ಕಪ್ಪುರದೊಂದು 
ಕದಂಬದಂಬುಲಂ: ಪಂಪಭಾ, ೪. ೧೦೭) 

ಕದಂಬವೆಳಗು - ವಿವಿಧ ಬಣ್ಣಗಳ ಮಿಶ್ರ ಕಾಂತಿ (ಬಳ್ಳಳ ಬಳೆದ 
ಕದಂಬವೆಳಗೆಂಬ ಧವಳಾರುಣನೀಲ ನೀರರುಹವನಕ್ಕಿದಿರೇಟ್ವ 
ಲೋಚನಮರೀಚಿಗಳ್‌: ಅನಂತಪು, ೨. ೩೩ ವ) 

ಕದಕದಹು - ನಡುಕ (ಬೇಗದಿಂ ಕದಕದಪಂ ತೊಡರ್ಚಿ 
ಎಳೆದೇರನಂ ಓಡಿಪೆನೆಂದು ಪೂಸರಂ: ಕಬ್ಬಿಗಕಾ, ೧೯೫) 

ಕದಕದಿಸು - ನಡುಗು (ಕದಕದಿಸು-ಸಂಚಲತ್ವೇ: ಶಬ್ದಮದ, ಧಾ. 
೭೬೫) 

ಕದಕ್ಕದಿಸು - ಅಲುಗಾಡು (ತುಂಗಸ್ತನ೦ ಕದಕ್ಕದಿಸೆ ಕಣ್ಮಲರ್‌ 
ಪೊಳೆಯೆ: ಆದಿಹು, ೧೨. ೧೩) 

ಕದಡು - ಕಲಕು (ಕದಡಿದ ನೀರ್ಗಳನುಂಡು: ವಡ್ಡಾರಾ, ಪು. 
೧೫೬, ಸಾ. ೨೪); ರಾಡಿ, ಬಗ್ಗಡ (ರಮಣೀಯ 
ರಮಣೀಜನಂ೦ ಬೆರಸು ಪ೦ಚರತ್ನಂಗಳಿ೦ ಕೆದಚೆಸಿ ಸಾಂದಿನ 
ಸೌಸವದ ಕುಂಕುಮದ ಕತ್ತುರಿಯ ಕದಡಂ ಕದಡಿ: ಪಂಪಭಾ, 
೫. ೬೦ ವ) 

ಕಥೆವೇಟಕ - ನಿರೂಪಣೆ ಮಾಡು (ನನ್ನಿಯಾದುದು ಸುತಂಗೆ 
ಕಥೆವೇಟ್ವರೆಂಬ ನಾಣ್ಣುಡಿ ಜಗದೊಳ್‌: ಆದಿಷು, ೮. ೧೪) 

ಕದನಕ್ಷೇತ್ರ -  ಯುದ್ಧರಂಗ (ಕದನಕ್ಷೇತ್ರದೊಳಾಂತ ಶತ್ರು 
ಪಿಡಿಪಟ್ಟಂ ಕೂಡೆ ಕಣ್ಣೆಟ್ಟಂ ಓಡಿದ೦ ಅಬ್ಕಾಡಿದಂ: 
ಪುಷ್ಪದಂಪು, ೩. ೧೮) 

ಕದನತ್ರಿಣೇತ್ರ - ಯುದ್ಧದಲ್ಲಿ ರುದ್ರನಂತೆ ಪ್ರಚಂಡ (ತ್ರಿಣೇತ್ರನುಮಂ 
ಅಸುಂಗೊಳಿಸಿದ ಸಾಹಸದೊಳ್‌ ಕದನತ್ರಿಣೇತ್ರನುಂ: 
ಪಂಪಭಾ, ೧೪. ೩೭ ವ) 

ಕದನಪ್ರಾರಂಭಶೌಂಡ -  ಯುದ್ಧೋದ್ಯೋಗದಲ್ಲಿ ಆಸಕ್ತ 
(ಕದನಪ್ರಾರಂಭಶೌಂಡಂ ರಿಪುನೃಪಬಲದಾವಾನಲಂ 
ವೈರಿಭೂಭ್ಯತ್‌ ಮದವತ್‌ ಮಾತಂಗಕುಂಭಸ್ಥಳ 
ದಳನಖರೋಗ್ರಾಸಿಪಂಚಾಸ್ಕಧೈರ್ಯಂ: ಪಂಪಭಾ, ೬. ೭೭) 

ಕದನಾನಕ - ರಣಭೇರಿ (ದಿಗ್ಳಿತ್ತಿವಿಭೇದಿ ಪೆರ್ಜೆ ಕದನಾನಕ 
ರಾವಂ : ಪಂಪಭಾ, ೮. ೯೨) 

ಕದಪಂ ಕರ್ಚು - ಕೆನ್ನೆಯನ್ನು ಕಚ್ಚು ([ಮುದ್ದಿಸು] 
(ತೆಗೆದುತ್ತಂಗದೊಳಿಟ್ಟು ಒಯ್ಯಗೆ ಮೊಗಮಂ ನೋಡಿ ಕರ್ಚಿ 
ಕದಪಂ ನುಡಿದ೦ ಜಗದಧಿಪತಿ: ಆದಿಪು, ೮. ೫೭) 

ಕದಪು - ಕೆನ್ನೆ (ಕೆನ್ನೆಯ ನರೆಯಂ ಕದಪಿನೊಳ್‌ ಉನ್ನುನ್ನಂ 
ನೆಗೆದ ತೆರೆಯನೊಡ್ಡಿದ ಜರೆಯಂ ಕನ್ನಡಿಯ ನೋಡಿ 
ತಣೆಸಲೆ ಕನ್ನಡಿಕುಂ ವೃದ್ಧ ನೋಡ ನಿನ್ನಯ ಮೊಗಮಂ: 
ಅಜಿತಪು, ೨. ೯೬) 

ಕದರ್ಥನೆ - ಕಾಟ (ಎಮ್ಮ ನಣ್ಣಿಂ ಜನಿಯಿಸಿದೀ ಕದರ್ಥನೆಗೆ 
ಸೈರಿಪುದು ಇಲ್ಲಿಗೆ ಬರ್ಪುದು: ಕಾದಂಸಂ, ೫. ೮೦) 

ಕದರ್ಯ - ಜಿಪುಣ (ಕುಡದೊಡಲೊಳಗಬಸ್ಕಾಡುವ 
ಕುಬುದ್ಧಿಯೋದಿನ ಕೇಡಂ ಕಾನರೆ ಕದರ್ಯರ್‌: ಲೀಲಾವತಿ, 
೧. ೪೮) ದುಷ್ಟರು (ಆರ್ಕರ ಯಶಮಿದು ಖಳರ ಕದರ್ಕರ 
ದುರ್ಯಶಮಿದು ಎಂದು ತೋರ್ಪಲ್ಲಿಯೆ ತಾತ್ಸರ್ಯಂ 
ಎನಗೆ: ಲೀಲಾವತಿ, ೧. ೫೩) 

ಕದರ್ಥಿಸು - ಪೀಡಿಸು (ಭೂತಲಪತಿಯಂ ಕದರ್ಥಿಸಿದರ್‌ 

ಅಂಕದ ಷಷ್ಟಿಸಹಸ್ತನಂದನರ್‌: ಅಜಿತಪು, ೧೦. ೧೦) 


(x 


ಕದಲಿಕೆ - ಬಾವುಟ (ಬಿಟ್ಟುಳಿಯ ಕುಕ್ಕಂಬಂ೦ ತೊಡಂಬೆಯ 
ಮೂಡಿಗೆಯ ಕದಲಿಕೆಯ ಕಾಂಡಪಟಗಳುಮಂ ಪಲವುಂ 
ತೆಣದ ಪಲವುಂ ಪೊಜ್‌ಯಾಗಿ ಕಟ್ಟಿದ ಬಲೆಗಳುಮಂ: 
ಪಂಪಭಾ, ೫. ೪೭ ವ) 

ಕದಲೆಗದಿರ್‌ - ಪ್ರಖರ ಕಿರಣ (ಪೊದಜುಗಟ್ಟುವ ಕದಲೆಗದಿರಂ 
ಉರದಿರನುರವಣಿಸಿ ನೆತ್ತಿಯಿಂ ಪೊತ್ತು 
ನೆಗೆದುಚಂಚುವಿ೦ಚಲ್ಲೆವೊಯ್ದು: ಅನಂತಪು, ೭. ೮೦ ವ) 

ಕದಲೊಡೆ - ತೆನೆಬಿಡು (ಕದಲೊಡೆದ ಬೆಳೆದ ಕಟವೆಯ 
ಕದಿರ್ಗಂ೦ಪಿಂಗೆಐಗಿ ಪಣಮೆಗಳ್‌: ಅನಂತಪು, ೧. ೪೦) 

ಕದಳ - ಬಾಳೆ ಗಿಡ (ಶೇಷಕ೦ಠ ಕದಳ ಕಠಿನಾಸ್ತಿ ನುಲ್ಲೆದುದೊ 
ಗೋತ್ರನಗಂ ಪಿಳಿಗಿತ್ತೊ . . ಎನಲ್‌ ವಿಘೂರ್ಣಿಸಿದುದು 
ಇರ್ಬಲದೊಳ್‌ ಸಮರಾನಕ ಸ್ವನಂ: ಪಂಪರಾ, ೧೩. ೩೫) 

ಕದಳಿ - ಬಾಳೆ ಗಿಡ (ಮೂಡಿಗೆ ಕುಕ್ಕಂಬ೦ ಸುಟೆಸಿ ಜೊಂಪಂ 
ಬೀಡುಬಿಡುವ ಇಂಬು ಕದಳಿ ತೆಂಗಿನ ತಾಣ೦ ಜಾಣಿಂ 
ನೀರ್ದಾಣಮೆಂದು ಎಡೆಯಣಿೆದುಂ: ಪಂಪಭಾ, ೫. ೪೧) 

ಕದಳಿಕಾ -  ಕದಲಿಕೆ ಪತಾಕೆ (ಜಿನೇಂದರುಂದಸಿದ್ದ 
ಅಭ್ಯರ್ಚಿತಂಗಳುಂ ಕದಳಿಕಾ ಆತಪತ್ರ ಚಾಮರ 
ಕನಕಘಂಟಾಕಿಂಕಿಣೀಮನೋಹರಂಗಳುಂ: ಆದಿಷು, ೧೦. 
೩೪ ವ) 

ಕದಳೀಗರ್ಭಶ್ಯಾಮ —- ಬಾಳೆಯ ಮೋತೆಯ ಒಳಭಾಗದಂತೆ 
ನಸುಗಪ್ಪು ಬಣ್ಣ (ಕದಳೀಗರ್ಭಶ್ಕಾಮಂ 
ಮೃದುಕುಟಿಲಶಿರೋರುಹಂ: ಆದಿಪು, ೧. ೨೯) 

ಕದಳೀಘಾತ - [ಜೈನ] ಒಮ್ಮೆಲೇ ಬೀಳುವಂತೆ ಬಾಳೆಮರಕ್ಕೆ 
ಹೊಡೆದ ಏಟು, ಅಕಾಲಮರಣ, ಆಹಾರ ನೀರು 
ಬಿಡುವುದರಿಂದ ಆಗುವ ಆಯುಸ್ಲಿನ ಕಡಿತ (ಕದಳೀಘಾತಂ 
ಜೀವಕ್ಕೆ ದುರಿತದಿ೦ದಕ್ಕುಂ ಎಂಬುದರ್ಹನ್ನತಂ ಅಂತದು 
ಮಾಣ್ಣಿರೆ ಬೇರ್ವೆರಸಾದುದು ಜಿನನೀಘಾತಿಗಳ್ಗೆ 
ಕದಳೀಘಾತಂ: ಶಾಂತಿಪು, ೧೧. ೧೧೨) 

ಕದಳೀದಳೆ - ಬಾಳೆಯ ಎಲೆ (ಕದಳೀದಳ 
ಮಂದಮಾರುತಾಂದೋಳನದಿಂ 
ಮೂರ್ಛೆಯಿಂದೆಟ್ಟಜೆಸಿ: ಆದದಿಷು, ೩. ೨೩ ವ) 

ಕದಳೀಪತ್ರ - ಬಾಳೆಯ ಎಲೆ (ಅದ೦ ಒಂದು ಕದಳೀಪತ್ರದೊಳ್‌ 
ಪುದಿದು ತನ್ನ ನಡಪಿದ ಗಿಳಿಯ ಕೈಯೊಳ್‌ ಓಪಳಲ್ಲಿಗೆ 
ಅಟ್ಟಿದೊಡೆ: ಪಂಪಭಾ, ೧. ೬೮ ವ) 

ಕದಳೀವನ - ಬಾಳೆಯ ತೋಟ (ಕನಕ ಕದಳೀವನದೊಳಗಣ 
ಮಣಿಮಯಭವನದೊಳಗೆ ಪರಿಮಿತಜನಸಹಿತಂ ಎನ್ನ 
ಮನಮೊಲಲ್ವಿನೆಗಂ ಎನ್ನ ಸೋಂಕಿನೊಳ್‌ ಕುಳ್ಳಿರ್ದು: 
ಆದಿಹು, ೪. ೯ ವ) 

ಕದಳೀಷಂಡ - ಬಾಳೆಯ ತೋಟ (ಎಳೆನೀರಿ೦ ನಾಳಿಕೇರಂ 
ಬಳಯಿಸೆ ಕದಳೀಷಂಡಮಂಗೊಳದಿಂ ಪೂಗದ್ರುಮಂ 
ಬಲ್ಲಡಜ್‌ವಿಡಿಯೆ: ಮಲ್ಲಿನಾಷು, ೨. ೨೫) 

ಕದಿರ್‌ - ಕಿರಣ (ತೊಳಗುವ ಮುತ್ತಿನೋಲೆಗಳ ಬೆಳ್ವೆಳಗಿನ 
ಸುಲಿಪಲ್ಲ ಮಿಂಚಿನಿ೦ ಪೊಳೆವಲರ್ಗಣ್ಣ ನುಣ್‌ ಕದಿರ್ಗಳಿಂ 
ತಿಸರಂಗಳ ನೀಳ್ಬ ಡಾಳದಿಂ ಮಿಗೆ ಪೆರ್ಮೆವೆತ್ತು 
ಕಣ್ಣೊಳಿಸಿದಳ್‌: ಕಬ್ಬಿಗಕಾ, ೬೪); ತೆನೆ (ಪೂ ಕದಿರ್‌ ಮಿಡಿ 
ದೋರೆ ಪಕ್ವಫಲಸಂತತಿಯಿಂ ದೊರೆವೆತ್ತು ಮಾಮರಂ: 
ಪುಣ್ಯಾಸ್ರ, ೩. ೭೫); ನೂಲು ತೆಗೆಯುವ ಸಾಧನ (ಆ ಕದಿರ 
ಕಡ್ಡಿಯಂ ನೀರೊಳಿಕ್ಕಿ ಅರ್ದಿದಾಗಳ್‌: ಪುಣ್ಯಾಸ್ತ, ೩. ೩೧ 

ವ) 


ವ್ಯಜನ 
ಎಂತಾನುಂ 


೨೬೯ 


ಕದಿರ್ಗಂಹು - ತೆನೆಗಳ ನರುಗಂಪು (ಕದಲೊಡೆದ ಬೆಳೆದ 
ಕಟವೆಯ ಕದಿರ್ಗಂಪಿಂಗೆಐಗಿ ಪಣಮೆಗಳ್‌: ಅನಂತಪು, ೧. 
೪೦) 

ಕದಿರ್ಜೊನ್ನ - ಕಾಂತಿಯುಕ್ತ ಬೆಳುದಿಂಗಳು (ರಾಂತಕ್ಕೆ: 
ಅಲರ್ಜೊಂಪಂ, ಕದಿರ್ಜೊನ್ನಂ: ಶಬ್ದಮದ, ೫೩ ಪು 

ಕದಿರ್ದೊಂಗಲ್‌ -  ಕಿರಣಸಮೂಹ (ತಿಂಗಳ ತಣ್ಣನಪ್ಪ 
ಕದಿರ್ದೊಂಗಲೊಳ್‌ ಅಭ್ಯಸಿಸಿತ್ತೊ ಕಾಮಬಾಣಂಗಳ್‌: 
ಚಂದ್ರಪ್ರಷು, ೧. ೫೯) 

ಕದಿರ್ವರಿ - ಕಾಂತಿ ಹರಡು (ಉರಿದು ಕದಿರ್ವರಿದು 
ಅಬಲಾಸ್ಬುರಿತಾಕ್ಷಿ ರುಚಿಗಳ್‌ ಸೊಗಯಿಸುಗುಂ: 
ಲೀಲಾವತಿ, ೧೨. ೫) 

ಕದುಹು - ಗುಂಪು, ಹಿಂಡು (ಬನಕ್ಕಾಗಿ ನೆಗೆದು ಕದುಪಂ 
ಕೂಡಲ್‌ ಮ್ಹಜರಾಜಂ ನಡೆವಂದದೆ: ಚಂದ್ರಪ್ರಪು, ೯. ೧೮) 


ಕದುಷ್ಟ - ಉಗುರು ಬೆಚ್ಚಗಿರುವ ನಗೆಗಣ್‌ ಸೋರ್ವ 
ಕದುಷ್ಣವಾರಿಚಯದಿ೦ಂ ಬಿಂಬಾಧರಂ ನಾಡೆ 
ಬೆಡಂಗುಗೆಟ್ಟು: ಪಂಪಭಾ, ೪. ೬೮) 

ಕನಕ - ಚಿನ್ನ (ಎನೆಯೆನೆ ರತ್ನರಶ್ಲಿಜಟಿಳಂ ಮಕುಟಂ 


ಮಣಿಕುಂಡಳ೦ ಕನತ್‌ ಕನಕ ಪಿಶಂಗ ದೇಹರುಚಿ 
ಇಳಾಮರ೦ ಅಂದು ಅಮರೇಂದರೂಪಮಂ: ಪಂಭಾ, ೮. 
೭); ಉಮ್ಮತ್ತ ದತ್ತೂರಿ ಗಿಡ (ಕುಂದ ಮುಚುಕುಂದ 
ಮಂದಾರ ಇಂದೀವರ ನಂದ್ಯಾವರ್ತ ತ್ರಿಸಂಧ್ಯಾ ಬಂಧೂಕ 
ಕದಂಬ ಕನಕ ಕರವೀರ ಕರ್ಣಿಕಾರ ಕುಮುದವನವಕುಳ 
ಕುರವಕ ಕಮಲ ತಿಲಕ ಚ೦ಪಕ ಪಾಟಲಿ ಪಾರಿಜಾತ ಜಾತಿ 
ಪುನ್ನಾಗ ಮಲ್ಲಿಕಾದಿ ಅನೇಕ ಸುರಭಿಕುಸುಮಂಗಳಂ: 
ಪಂಚತಂತ್ರ, ೧೯೦ ವ) 

ಕನಕಕಂಜ - ಹೊಂದಾವರೆ (ಇದಿರೊಳ್‌ ತೋಚೆತ್ತು ಕೊಳಂ 
ಪರಿವಿಕಸಿತ ಕನಕಕ೦ಜಕಿ೦ಜಲ್ಯಪು೦ಜ್ಕಂಜರಿತಜಳ೦: 
ಪಂಪಭಾ, ೮. ೩೮) 

ಕನಕಕಮಳ - ಚಿನ್ನದ ತಾವರೆ, ಸೌಗ೦ಧಿಕಾಪುಷ್ಟ (ಭೀಮಸೇನಂ 
ದ್ರೌಪದಿಯ ಬಯಕೆಗೆ ಧನದನ ಕೊಳದೊಳಗಣ 
ಕನಕಕಮಳ೦ಗಳ೦ ತರಲೆಂದು ಪೋಗಿ: ಪಂಪಭಾ, ೮. ೩೦ 
ವ) 

ಕನಕಗಿರಿ - ಚಿನ್ನದ ಬೆಟ್ಟ ಮೇರು ಪರ್ವತ 
ಕನಕಗಿರಿಗಳಿಂದಂ: ಆದಿಪು, ೧. ೪೮ ವ) 

ಕನಕದ ಕಾಯ್‌ - ದತ್ತೂರಿ ಬೀಜ (ಕಳ್ಳಿಂ ಕನಕದ ಕಾಯಿಂ 
ಗುಳ್ಳದ ವಿಷದಿಂದಂ ಅಗ್ಗಳ೦ ಮಿಥ್ಯಾತ್ವಂ: ಸಮಯಪ, ೪. 
೧೫೩) 

ಕನಕನ ಬೇಕ್ವೆ ತಗುಳ್ಳುದು ಕನಕನಂ - ಕನಕನ ಮಾಟ ಕನಕನನ್ನೇ 
ಬೆನ್ನಟ್ಟತು (ಕನಕನ ಬೇಳ್ವೆ ತಗುಳ್ಳುದು ಕನಕನಂ ಎಂಬೊಂದು 
ಮಾತು ಧರೆಗೆಸೆಯೆ: ಪಂಪಭಾ, ೮. ೪೪) 

ಕನಕಪತ್ರಾಂಕಿತ - ಚಿನ್ನದ ರೇಕು ಹೊದಿಸಿದ (ಕನಕಪತ್ರಾಂಕಿತ 
ಕಾರ್ಮುಕಲತಾಲಂಬನ೦ಗಳು೦ ವಿಜಯೋತ್ಸವತೋರಣ 
ಸ್ತಂಭಂಗಳುಂ: ಆದಿಷು, ೧೪. ೪೬ ವ) 

ಕನಕಪದ್ಮ — ಹೊಂದಾವರೆ (ಸಂಚಳಿಸುವ ಚಾಮರಂ 
ಕನಕಪದ್ಮದ ಸೀಗುರಿ ತೊಟ್ಟ ಮಾಣಿಕಂಗಳ ಬೆಳಗು ಇಟ್ಟಳಂ 
ತನಗೊಡಂಬಡೆ: ಪಂಪಭಾ, ೪. ೪೦) 


(ಇನ್ನೂಯಿ 


ಕನಕಪಾತ್ರ - ಚಿನ್ನದ ಪಾತ್ರೆ (ಮಿಂದು ಕನಕಪಾತ್ರದೊಳ್‌ ತೆಕ್ಕನೆ 
ತೀವಿದ ಕನಕಕಮಳಂಗಳಿಂದ ಆದಿತ್ಯತೇಜಂ ಆದಿತ್ಯಂಗೆ 
ಅರ್ಫ್ಯಮೆತ್ತಿ: ಪಂಪಭಾ, ೯. ೭೨ ವ) 


ಕನಕಪಿಂಗಳ - ಹಳದಿ ಕೆಂಪು ಮಿಶ್ರ ಬಣ್ಣ (ಅಂತು 
ನೀಲಾಂಬುದಶ್ಯಾಮನುಂ ಕನಕಪಿ೦ಗಳ ಜಟಾಬಂಧ 
ಕಳಾಪನುಂ ದಂಡಕಪಾಳಹಸ್ತನುಂ ಕೃಷ್ಣ 


ಮೃಗತ್ತಕ್ಷರಿಧಾನನುಮಾಗಿ: ಪಂಪಭಾ, ೧. ೬೯ ವ) 
ಕನಕಪಿಶಂಗ - ಹೊಂಬಣ್ಣ ಮತ್ತು ಕೆಂಬಣ್ಣಗಳ ಮಿಶ್ರಣ (ಕನಕ 


ಪಿಶಂಗತುಂಗಜಟಿಕಾವಳಯಂ ಕುಡುಮಿಂಚಿನೋಳಿಯಂ 
ನೆನೆಯಿಸೆ: ಪಂಪಭಾ, ೭. ೫೯) 
ಕನಕಪೀಠ - ಚಿನ್ನದ ಪೀಠ (ನಿನ್ನ ದಯೆಗೆಯ್ದ 


ವೀರವಟ್ಟಮೆಂಬುದು ಎನಗೆ ಎಣ್ಣೆರಲ ಪಟ್ಟಂ ಎಂಬುದುಂ 
ಬದ್ದವಣ೦ ಬಾಜಿಸಿ ಕರ್ಣನ೦ ಕನಕಪೀಠದೊಳ್‌ ಕುಳ್ಳಿರಿಸಿ: 
ಪಂಪಭಾ, ೧೨. ೫೧ ವ) 

ಕನಕಭೃಂಗಾರ - ಚಿನ್ನದ ಕಳಶ (ತುಂಗಕನಕಭ್ಯೃಂಗಾರವಿರಾಜಿ 
ರಾಜನ್ಮರಕತಮಯಶುಕವಿರಾಜಿ: ಆದಿಷು, ೪. ೩೦ ರಗಳೆ) 

ಕನಕಮಣಿಕಿಂಕಿಣಿ - ಚಿನ್ನದ ಮಣಿಗಳ ಸಣ್ಣಗೆಜ್ಜೆ 
(ಕನಕಮಣಿಕಿಂಕಿಣೀಮೃದುನಿನದಂ ಕಟಿತಟದೊಳೆಸೆಯೆ: 
ಆದಿಷು, ೮. ೨) 

ಕನಕಯೂಪ - ಯಾಗದ ಚಿನ್ನದ ಕಂಬ, ಬಲಿಗಂಬ (ಇಕ್ಕಿದ 
ಆಹುತಿಗಳ ಗೊಂದಳದಿಂ ಒಡನೊಗೆದ ಪೊಗೆಗಳ್‌ 
ಬಳಸಿದುವೆಡೆವಿಡದೆ ಕನಕಯೂಪಮನಾಗಳ್‌: ಪಂಪಭಾ, ೬. 
೩೫) 

ಕನಕಯೋಗ - ಚಿನ್ನದ ಕೆಲಸ ಮಾಡಿದ 
(ಕನಕಯೋಗಾಳಂಕೃತಗಳಾಗಿ ಸೊಗಯಿಸುವ 
ಪಿರಿಯ ಮೆಯ್ಯ: ಆದಿಪು, ೪. ೫೪ ವ) 

ಕನಕರೇಣು - ಚಿನ್ನದ ಪುಡಿ, ಕಣ (ಗಾಂಡೀವದ ಕೊಪ್ಪುಗಳೊಳ್‌ 
ಖಂಡಿಸಿ ತತ್ತಟದ ಕನಕರೇಣುವ೦ ಅವನಾಖಂಡಲತನಯಂ 
ಅಸುಂಗೊಳೆ ಖಂಡಿಸಿದಂ: ಪಂಪಭಾ, ೬. ೩೧) 

ಕನಕಶಾಳ - ಚಿನ್ನದಿಂದ ಕೂಡಿದ ಕೋಟೆಯ ಗೋಡೆ 
(ಲವಣಜಲಧಿ ಬಳಸಿದಂತೆ ಬಳಸಿದಗಟ ನೀಳದಿಂದುದಗ್ರ 
ಕನಕಶಾಳದಿಂ: ಪಂಪಭಾ, ೧. ೫೮) 

ಕನಕಾಂಬೋಜ - ಹೊಂದಾವರೆ (ವನಭೃತ್ಕುಂತಳೆಯಾ 
ಶಿರೀಷಕುಸುಮಾಭಾಂಗಕ್ಕೆ ಕಂದಂ ಕನತ್‌ಕನಕಾಂಭೋಜ 
ನಿಭಾನನಕ್ಕೆ ಪಿರಿದು೦ ದೀನತ್ವಮಂ: ಪಂಪಭಾ, ೪. ೬೪) 

ಕನಕಾಚಲ — ಕನಕಗಿರಿ (ಗುರುಜನ೦ಂಗಳ್ಗೆ ಲಜ್ಜಿಸಿ 
ಮಾನಕನಕಾಚಲಂ ಶಿಶಿರೋಪಚಾರಂಗಳ್ಲ ಮೆಯ್ದೆರಲಾಣಅದೆ: 
ಕಾದಂಬ, ೮. ೫೭ ವ) 

ಕನಕಾಚಳ - ಚಿನ್ನದ ಬೆಟ್ಟ (ತದ್ಗಿರೀ೦ದ್ರಕಂದರ ಕನಕಾಚಳ೦ಗಳ್‌ 
ಎನಿತುಂಟು ಅನಿತಂ ತವೆ ಹೇಮರೇಣುಗಳ್ವೆರಸು ಕಡಂಗಿ 
ಪೊತ್ತು ನಡೆದಿತ್ತು ಘಟೋತ್ಕಚ ರೌದ್ರಸಾಧನಂ: ಪಂಪಭಾ, 
೬. ೩೨) 

ಕನಕಾದ್ರಿ - ಕನಕಗಿರಿ  (ನೆಗಟ್ಟ್‌ಮರನಗೇಂದನಾದಿಗಿಭೇಂದ್ರಂ 
ಪೊರ್ದಿದಲ್ಲಿ ಸುರತೂರ್ಯರವ೦ ನೆಗಟ್ಟೆನೆಗಂ ಕನಕಾದ್ರಿಗೆ 
ಖಗಾದ್ರಿ ಸಂತಸದೆ ಬಿರ್ದುವ೦ದಂತಿರ್ಕುಂ: ಅಜಿತಪು, ೪. 
೨೬) 


ಜೀನು 
ಕರಿಯ 


೨೭೦ 


ಕನಕಾಬ್ದನಿ ದ ಹೊಂದಾವರೆ (ವನಸುಮಸ್ತಬಕದ 
ನೆಆಲಿನಿಸಚ್ಛಾಂಬುವಿನೊಳೆಸೆಯೆ ಮಧುಕರಮದು ಭೋಂಕೆನೆ 
ಪಾಯ್ದು ಎಅಂಕೆ ನಾಂದೊಡೆ ಜಿನುಂಗಿ ನೆಲಸಿದುದು 
ವಿಕಚಕನಕಾಬ್ದಿನಿಯೊಳ್‌: ಆದಿಷು, ೧೧. ೬೨) 

ಕನಕಾವಳಿ - [ಜೈನ] ಒಂದು ವರ್ಷದಲ್ಲಿ ಎಂಬತ್ತಮೂರು ಬಾರಿ 
ಉಪವಾಸವಿರುವ ವ್ರತ (ಜಿನದತ್ತೆಯರೆಂಬ ವಿರತಿಯರಂ 
ಪೊರ್ದಿ ದೀಕ್ಷೆಯಂ ತಳೆದು ಕನಕಾವಳಿ ನೋಂಪಿಯ 
ನೋಂತು: ಕರ್ಣನೇಮಿ, ೧೪. ೨೨ ವ) 

ಕನತ್‌ ದ ಹೊಳೆಯುವ (ಕನತ್‌ 
ಮೌಕ್ತಿಕಸ್ತಂಭಮುಮಪ್ಪ ಸರ್ವತೋಭದಂ 
ಸಿವಿಗೆಯನೇಜೆಸಿ: ಪಂಪಭಾ, ೩. ೪೮ ವ) 

ಕನರ್‌ - ಒಗರು ರುಚಿ (ಎಳೆದಳಿರಂ ಕರ್ದುಂಕಿ ಕನರ್‌ ಒಂದಿದ 
ತದ್ರಸಮೀಂಟಿದತ್ತು ಕೋಕಿಳಂ: ರಾಜಶೇವಿ, ೧೦. ೨೯) 

ಕನರ್ಗಂಹು - ಒಗರು ವಾಸನೆ (ಕನರ್ಗ೦ಪ೦ ಪೊತ್ತುವೇ 
ಕೋರಕದ್ರವಮುಂ: ಲೀಲಾವತಿ, ೧೩. ೩೯) 

ಕನರ್ಗಾಯ್‌ - ಕಸಗಟ್ಟೆ ಕಾಯಿ (ನನೆ ಬಲ್ಲನೆ ಮೊಗ್ಗೆ ಅಲರ್‌ 
ಕನರ್ಗಾಯ್‌ ದೋರೆವಣ್ಣು ಪಣ್‌: ಶಾಂತೀಶ್ವಪು, ೫. ೧೦೦) 

ಕನರ್ಗೊನರ್‌ - ಎಳೆಯ ಚಿಗುರು (ಕನರ್ಗೊನರಿರ್ಕೆ ನುಣ್ಣಳಿರ 
ಬಾಲ್ಪನೆ ಕೆಂದಳಿರಿರ್ಪ್ಷ ಬೀಡು ಬಲ್ನನೆಯ ಪೊದಣ್‌: 
ಕಬ್ಬಿಗಕಾ, ೮೯) 

ಕನಲ್‌ - ಕ್ಷೋಭೆಗೊಳ್ಳು (ಪೊಳೆವಿನಕಿರಣ೦ ಮೆಯ್ಸಳನಳುರೆ 
ಕನಲ್ಲಗಿದು  ಸೋಗೆಯಂ ಪರಪಿ ನೆಲಲ್ಲಳನಾಸೆವಡೆ 
ಶಿಖಾವಳಕುಳತಾ೦ಡವಮೆಸೆದುದು ಶರತ್ಸಮಯದೊಳ್‌: 
ಆದಿಪು, ೧೧. ೫೧); ರೇಗು (ಮುಳಿಸಣಿದು ಅಂಜಿ 
ಬಾಟೌಯಣೆದಿತ್ತು ಮನಂಗೊಳೆಯು೦ ಕನಲ್ವುದರ್ಕಳವಿಯುಂ 
ಅಂತುಂ ಇಲ್ಲ ಪಂಪಭಾ, ೪. ೯೮); ಸಿಟ್ಟುಗೊಳ್ಳು, 
ಕೋಪಿಸಿಕೊ (ಎಂತು ಇದಿರಾಂತೆ. ಅಂತೆ ಕಲಿಯಾಗು 
ಒಳಸೋರದಿರ್‌ ಎಂದು ಭೀಮಂ ಓರಂತೆ ಕನಲ್ಲು ತಿಣ್ಣಿಂ 
ಇಸೆ: ಪಂಪಭಾ, ೧೦. ೯೮); ನಿಗಿ ನಿಗಿ ಉರಿ (ನೋಡಿ 
ಕನಲ್ವ ಕೆಂಡದ ಮೇಲೆ ಪಟೆಯ ಬೇವಿನೆಣ್ಣೆಯೊಳ್‌ 
ತೊಯ್ಬಿಕ್ಕಿದ ಬೆಳ್ಳುಳ್ಳಿಯ ಕಂಪಿನಂತೆ: ಪಂಪಭಾ, ೧೩. ೭೧ 
ವ) 

ಕನಲವೋರಿ - ಬಿರುಸು ಹೋರಿಗಳು (ಕವಿತರ್ಪ ನೆರವಿಯಂ 
ಕನಲವೋರಿಗಳ್ಳಂಡು ಬೆರ್ಚಿ ಕೆ೦ಂಗೋಲ್ಗೊಂಡೋಡುವುದಂ 
ಇದೇನೆಂದು ಕೊಡವಿ ಬೆಸಗೊಳೆ ನಾಗಶರ್ಮನ್‌ ಅದಂ 
ಅಣೆದು ಇಂತೆಂದಂ: ಸುಕುಮಾಚ, ೭. ೨) 

ಕನಲಿಸು - ಕೆರಳಿಸು, ಸಿಟ್ಟಿಗೆಬ್ಬಿಸು ಭೀಮಸೇನನ ನುಡಿಗಳ್‌ ತನ್ನ 


ಖಚಿತಮುಂ 
ಎಂಬ 


ಮನಮಂ ಒನಲಿಸೆಯುಂ ಎರ್ದೆಯಂ ಕನಲಿಸೆಯುಂ: 
ಪಂಪಭಾ, ೬. ೭೩ ವ) 
ಕನವನಿಪ - ಭಯಂಕರವಾದ (ಕನವನಿಪ ಕಾಳರಾತ್ರಿಯ 


ದನಿಯಂತೆ ಆ ನೃಪನ ಕಿವಿಗೆ ದುಸ್ನ್ಪಹಮಾಯ್ತು ಆ ವನಿತೆಯ 
ನುಡಿ: ಪಂಪರಾ, ೬. ೯೮) 

ಕನಲ್ಕೆ - ಕೋಪ ಯ(ಮತ್ಕುಲದ ಕರ್ವಿನ ಬಿಲ್ಲಂ 
ಅನಂಗನಿಂದಗಲ್ಲಿಸಿದರ್‌ ಈ ಪುರಾಂಗನೆಯರ್‌ ಎಂಬ 
ಕನಲ್ಕೆಯಿಂ: ಪುಷ್ಪದಂಪು, ೨. ೪೯) 

ಕನಲ್ಲಿಡಿ - ನಿಗಿನಿಗಿ ಕೆಂಡ (ಸೂಸುವ ಕನಲ್ಲಿಡಿ ಬೀಸುವ ಪಾಸ 
ಓಸರಿಯಿಂದಿಡುವಣೌಪೊಯ್ವ ಕತ್ತಳಿಕೆ: ಚಂದ್ರಪ್ರಪು, ೫. 
೧೦೫) 


೦ 


ಕನಸು - ಸ್ವಪ್ನ (ಇರುಳ್‌ ಕಂಡ ಕನಸುಗಳಂ ಪಗಲ್‌ ನೆನೆವಂತೆ: 

ಧರ್ಮಾಮೃ ೧. ೧೨೧ ವ); ಕಲ್ಪನೆ (ಮರುಳಕ್ಕ ಕನಸಿನ 

ತೊಲ್‌ಯೊಳ್‌ ನೀರ್ಗುಡಿದು “ತಣಿವನಅಸಿದರೊಳರೇ: 

ಶಾಂತಿಪು, ೪. ೯೮) 

- ಪ್ರಕಾಶಿಸು (ದನುಜೇಂದನ ಒಡ್ಡು ಕರ್ಗನೆ ಕನಿಯುತ್ತಿರೆ 

ನೋಡೆ ಕಂಡು ವಾನರಚಿಹ್ನರ್‌ ಮುನಿಸನುವಿಸೆ ಕಾದುವ 

ತಕ್ಕಿನೊಳ್‌  ಆಹವಭೂಮಿಗೆ ಎಕ್ಕೆಯಿ೦ ನಡೆತಂದರ್‌: 

ಪಂಪರಾ, ೧೩. ೨೧) 

ಕನೀಯ - ಕಿರಿಯ, ತಮ್ಮ (ಅಗ್ನಿಭೂತಿಯೆ ನಾನಗ್ರಜನೆಂ 
ಕನೀಯನೆ ಕಳಾಸಂಪನ್ನನೈ ವಾಯುಭೂತಿ: ಸುಕುಮಾಚ, ೫. 
೨೪); ನೀಚ 

ಕನ್ನ - ಗೋಡೆಯಲ್ಲಿ ಮಾಡುವ ರಂಧ್ರ (ಕನ್ನವನಿಕ್ಕುವೊಡೆ 
ಅವನೀಶೋನ್ನತ ನೆಲಗಟ್ಟು ವಜ್ರಮಯಮೇಜುವರಾರ್‌: 
ಧರ್ಮಾಮೃ, ೬. ೧೦); ರಂಧ್ರವಿಕ್ಕಿ ಮಾಡುವ ಕಳ್ಳತನ 
(ಕನ್ನದೊಳ್‌ ಸತ್ತ ಕಳ್ಳನ ತಾಯಂತೆ ಒಳಗೊಳಗೆ ಅಲುತೆ: 
ನೇಮಿನಾಪು, ೭. ೧೨ ವ) 

ಕನ್ನಗಳ್ಳ - ಕನ್ನ ಹಾಕಿ ಕದಿಯುವವನು (ಎಂಬುದು೦ ಆ 
ಪಂಡಿತಂ ಕನ್ನಗಳ್ಳನಂತೆ ಬಳಪಮಂ ತೆಗೆದು ಕಬ್ಬಿಗನಂತೆ 
ಗೋಮೂತ್ರವೃತ್ತಾಳಂಕೃತನಾಗಿ: ಸುಕುಮಾಚ, ೩. ೬ ವ) 

ಕನ್ನಡ - ಕನ್ನಡ ನುಡಿ (ಪರಮಾಚಾರ್ಯರವೋಲ್‌ 
ಸೈತಿರಲಚೆಯರ್‌ ಕನ್ನಡಕ್ಕೆ ನಾಡವರೋಜರ್‌: ಕವಿರಾಮಾ, 
೧. ೪೨); ಕನ್ನಡ ನಾಡು (ನಾಡದಾ ಕನ್ನಡದೊಳ್‌ 
ಭಾವಿಸಿದ ಜನಪದಂ ವಸುಧಾವಳಯವಿಲೀನ 
ವಿಶದವಿಷಯವಿಶೇಷಂ: ಕವಿರಾಮಾ, ೧. ೩೬) 

ಕನ್ನಡಂಗಳ್‌ - ಕನ್ನಡದ ವಿವಿಧ ಪ್ರಾದೇಶಿಕ ಪ್ರಭೇದಗಳು 
(ದೋಸಮಿನಿತೆಂದು ಕನ್ನಡಂಗಳೊರ್ಳ ಎಂದುಂ 
ವಾಸುಗಿಯುಂ ಅಜೆಯಲಾರಧೆ ಬೇಸಳುಗುಂ ದೇಶಿ 
ಬೇಜ"ವೇಜಪುದಟಿಂ: ಕವಿರಾಮಾ, ೧. ೪೬) 


ಕನಿ 


ಕನ್ನಡವಕ್ಕಿ - ಗಿಳಿ (ಬನಗಳೊಳ್‌ ತಾಣ೦ದರಮಾಗಿರ್ಪ ಕೆಂಗಣ್ಣಕ್ಕಿ 


ಅಲರ್ವಕ್ಕಿ ಕನ್ನಡವಕ್ಕಿ ಪೊಣರ್ವಕ್ಕಿ ಮೊದಲಾದ ದಟ್ಟಿಯ 
ಕೂರಾಳ್ಗಳುಂ: ಕಬ್ಬಿಗಕಾ, ೧೫೩ ವ) 

ಕನ್ನಡಿ - ಪ್ರತಿಬಿಂಬ ಕಾಣಿಸುವ ಸಾಧನ (ಸುವರ್ಣಪೂರ್ಣ 
ಕಳಸಮುಂ ಕನ್ನಡಿಯು೦ ಪೂವು೦ ಅಕ್ಕಿಯುಂ: ವಡ್ಡಾರಾ, 
ಪು. ೭೮.ಸಾ ೭) 


ಕನ್ನಡಿಗ - ಕನ್ನಡ ನಾಡಿನವನು (ವಿಕಸಿತಪುಷ್ಠದಂತರಳಿ 
ಕನ್ನಡಿಗರ್‌ ಕರೆವಂತೆ ಬನ್ನಿ: ಪುಣ್ಯಾಸ್ರ: ೧. ೯೩) 
ಕನ್ನಡಿಸು - ಕನ್ನಡದಲ್ಲಿ ಹೇಳು (ಆಕೃತಿ ಮುನ್ನಂ 


ಚಿಲ್ವಿಂಗಾಕರಮೆನಿಸಿರ್ದು ಮತ್ತೆ ಕನ್ನಡಿಸಿತ್ತು ಎನ್ನೀ ಕವಿತೆಯಿಂ 


ಪ್ರಗಲ್ಛತೆಯಾ ಕಾದಂಬರಿಯ ಸೊಬಗದೇನಚ್ಚರಿಯೋ: 
ಕಾದಂಬ, ೧. ೬) ಪ್ರತಿಫಲಿಸು (ಮನೋವಿಕಾಸಮಂ 
ಕನ್ನಡಿಸಿತ್ತು ಸೀತೆಯ ಮುಖಾಂಬುರುಹ೦ ದರಹಾಸ 


ಪೇಶಲಂ: ಪಂಪರಾ, ೧೧. ೮೭); ಹೋಲು (ಸಿರಿಗನ್ನಡಿ 
ಕನ್ನಡಿಪುದು ಇಂದುಶ್ರೀಯಂ: ಆದಿಷು, ೭. ೧೦) 

ಕನ್ನವಟ್ಟ - ಮದ್ದಳೆಯ ಚರ್ಮವಿರುವ ಭಾಗ ಕದಳಿ ಕನ್ನವಟ್ಟಂ 
ತಾನೆಂಬೆಡೆಯೊಳ್‌ ಪ್ರಹರಣ೦ ಇಂಪಂ ಪಡೆದಿರೆ ಸುರವಧು 
ಮೃದಂಗಮಂ ಬಾಜಿಸಿದಳ್‌: ಚಂದ್ರಪ್ರಷು, ೧೧. ೧೪೩) 

ಕನ್ನವಡ - ಕನ್ನಡಿ ಗೋಡೆ (ಬಳಸಿದ ಪೊನ ಕೋಂಟೆ 
ಪುರಲಕ್ಷ್ಮಿಯ ಕೈಗೆಯಲಿರ್ದ ತಾಣದೊಳ್‌ ಬಳಸಿದ 
ಕನ್ನವಡದಂತಿರೆ: ಆದಿಷು, ೧. ೭೧) 


೨೭೧ 


ಕನ್ನವುರ - (ಕರ್ಣಪೂರ) ಕಿವಿಯ ಆಭರಣ (ಎಳೆಯಳ 
ಕನ್ನವುರದ ನವನಳಿನಮನಲೆವಂತೆ ಕರಿಕರಂ ಕರಮೆಸೆಗುಂ: 
ಲೀಲಾವತಿ, ೪. ೧೧೯) 

- ಕನ್ಯ, ಮದುವೆಯಾಗದ ಹುಡುಗಿ (ಕೊಡಗೂಸುತನದ 
ಭಯದಿಂ ನಡುಗುವ ಕನ್ನಿಕೆಯ ಬೆಮರ ನೀರ್ಗಳ 
ಪೊನಲೊಟ್ಕುಡಿಯಲೊಡಗೂಡೆ ಗಂಗೆಯ ಮಡು 
ಕರೆಗಣ್ಣಿದುದು ನಾಣ ಪೆಂಪೇಂ ಪಿರಿದೋ: ಪಂಪಭಾ, ೧. 
೯೨) 
ಕನ್ನಿಕೆಯಾ ಕಾಲ - ಕನ್ಕೆಯಾಗಿದ್ದ ಕಾಲದಲ್ಲಿ (ಎನ್ನ ಕನ್ನಿಕೆಯಾ 
ಕಾಲದೊಳ್‌ ನಾನೆನ್ನ ಮಾವಂ ಕೊಂತಿಭೋಜನ 
ಮನೆಯೊಳ್‌ ಬಳೆವಂದು ದುರ್ವಾಸಮಹಾಮುನಿಯರೆಮ್ಮ 
ಮನೆಗೆ ನಿಚ್ಚಕ್ಕಂ ಬರ್ಪವರ್‌: ಪಂಪಭಾ, ೧. ೧೧೮ ವ) 

ಕನ್ಯೆ, ಮದುವೆಯಾಗದ ಹುಡುಗಿ 
ಕನಿಷ್ಟ ಎಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ 
ಕೆಯ್ದೀರ್‌ ಎಜೌದಂ ಗುಣಾರ್ಣವ ಮಭೀಪಾಲಂಗೆಂ ಆ 
ಕನ್ನೆಯಂ: ಪಂಪಭಾ, ೫. ೨೫) 
ಕನ್ನೆಗೋಸಾಸ - ಕನ್ಯಾಗೋಸಾಹಸ, ಕನ್ಯೆಯರ ಮೇಲೆ ಮತ್ತು 
ಗೋವುಗಳ ಮೇಲೆ ಮಾಡುವ ಸಾಹಸ 

(ಪರಹಿತವ್ಯಸನಿಗಳಲ್ಲದೆ ದುರ್ವ್ಯಸನಿಗಳಿಲ್ಲ ಗೋಸಾಸಮಲ್ಲದೆ 

ಕನ್ನೆಗೋಸಾಸಮಿಲ್ಲ: ಅಜಿತಪು, ೧. ೨೧ ವ) 
ಕನ್ನೆತನ ದ ಕನ್ಯಾವಸ್ಥೆ (ಮುನ್ನೆ ತನ್ನ ಕನ್ನೆತನದಿಂದೆತ್ತಿ ಕೊಂಡಾಡಿದ 

ಮತಾಪಿತೃಪಕ್ಷದ ಜನನೀಜನ೦ಗಳ್‌ ನೋಡೆ: ಶಾಂತಿಪು, ೬. 

೩೬ ವ) 
ಕನ್ನೆಮಾಡ - ಕನ್ನಿಕೆಯರ ವಾಸಸ್ಥಾನ, ಅ೦ತಃಪುರ (ತನ್ನ 

ಚೆಂಬೊನ್ನ ಕನ್ನೆಮಾಡದ ಓವರಿಯೊಳಗೆ .. . ಪವಡಿಸಿದ 

ನಿಶಾವಸಾನಸಮಯದೊಳ್‌: ಆದಿಪು, ೩. ೨೧ ವ) 
ಕನ್ನೆವಾಡ - ಕನ್ನೆವಾಡ (ನಾರದಂ ಗಗನವೀಧಿಯಿಂ ಮಿಧಿಲೆಗೆ 

ಬಂದು ಕನ್ನೆವಾಡದ ಬಾಗಿಲ್ವಾಡಮ೦ ಪುಗುವಾಗಳ್‌: 

ಪಂಪರಾ, ೪. ೮೧ ವ) 
ಕನ್ನೆವೇಟ - ಕನ್ಯೆಯ ಬೇಟ (ಎನ್ನ ಕಣ್ಣಳೊಳ್‌ ಸುಟೆದುವು 
ತಾಮೆ ಕನ್ನಡಿಸಿಪ್ಪುವು ಕನ್ನೆಯ ಕನ್ನೆವೇಟಮಂ: ಪಂಪಭಾ, ೪. 
೬೧) 

- ಕನ್ನೆ (ಪೀತಿಂಕರಂ ಗೂಢಪತ್ರಮನಟ್ಟುವುದುಂ ಕನ್ಯಕಿ 
ರಾಗಿಸಿ ಪೆಜರಜೆವರಕ್ಕುಮೆ೦ದು ಪತ್ರಮಂ ಸೀಳ್ಬು: ಚಾವುಂಪು, 
ಪು. ೪೮೯. ಸಾಲ) 
ಕನ್ಯಕೆ - ಕನ್ಯೆ (ಕನ್ಯಕೆ ವಜಬಾಹುಗೆ ಅನುರೂಪೆ ಗಡಂ: ಪಂಪರಾ, 

೨. ೭) 
ಕನ್ಯಾಧ್ಯಕ್ಷ - 

ಅಣೆದು ಬಾಣಾಸುರಂಗೆ ಪೇಟ” 

ವ) 
ಕನ್ಯಾಬ್ರತ - ಕನ್ನೆಯಾಗಿಯೇ ಉಳಿಯುವ ವ್ರತ (ಬಡನ೦ಟರ್‌ 

ಮದುವೆ ಮಾಡೆಯುಂ ಒಲ್ಲದೆ ಕನ್ಯಾಬ್ರತದೊಳ್‌ 

ಪತ್ತಿವೆಸಂಗೆಯ್ದು ಕಾಲಮಂ ಕಳೆವುತ್ತುಂ: ಶಾಂತಿಷು, ೪. ೬೬ 

ವ) 
ಕನ್ಯಾಭಾವ - ಕನ್ನೆಯ ಸ್ಥಿತಿ (ಸತ್ಯವತಿಗೆ ಪುನಃ ಕನ್ಮಾಭಾವಮಂ 

ದಯೆಗೆಯ್ದು ಪರಾಶರಂ ಪೋದಂ: ಪಂಪಭಾ, ೧. ೬೯ ವ) 
ಕನ್ಯಾವತ - ಕನ್ಯಾಬತ  (ಕನ್ಯಾವ್ರತಂ ಬಒಡನೆಜ್‌ದುದು 

ತದೀಯಗುರುಜನವಿನುತಂ: ಶಾಂತಿಪು, ೫. ೧೮) 


ಕನ್ನಿಕೆ 


ಕನ್ನೆ 


ಕನ್ಯಕಿ 


ಅಂತಃಪುರದ ಅಧಿಕಾರಿ (ಅದ೦ ಕನ್ಯಾಧ್ಯಕ್ಷಂ 
ಜಗನ್ನಾವಿ, ೧೭. ೧೨೪ 


ಕಪಟ - ಮೋಸ (ಕಪಟಂ ಕೂಟ೦ ವ್ಯಾಜ೦ ಅಪದೇಶಂ 
ಕೈತವಂ: ಅಭಿಧಾವ, ೨. ೨. ೬) 

ಕಪಟಪ್ರಪಂಚ - ತಂತ್ರಗಾರಿಕೆ (ಕಪಟಪ್ರಪಂಚದಿಂದೆ ಆತನುಮಂ 
ತನಗೆ ಮಾಡಿ ಬೀಡಿಂಗೆ ವಂದು: ಪಂಪಭಾ, ೯. ೬೦ ವ) 

ಕಪಟೋಪದೇಶ - [ಕಪಟ ಉಪದೇಶ] ಮೋಸದ ಉಪದೇಶ 
(ಆಗಳ್‌ ಯುಧಿಷ್ಠಿರಂ ನಾರಾಯಣಂ ಪೇಟ್ಜ 
ಕಪಟೋಪದೇಶದಿಂ ದ್ರೋಣನಂ ಕೆಯ್ದೆ ಮಾಡಲೆಂದು: 
ಪಂಪಭಾ, ೧೨. ೨೫ ವ) 

ಕಪರ್ದ - ಕವಡೆ (ಶರನಿಧಿಯಂತೆ ಕಪರ್ದ ಉದ್ದರಣರ್‌ 
ಕಾರ್ಗಾಲದಂತಿರೆ ಆಕಾಶ ಆಡ೦ಬರರಜನಂತೆ: ತ್ರಿಷಷ್ಠಿಪು, ೧. 
೫೭); ಜಡೆ (ಶಿವನ ಗುಣಂ ಪುರಾಂತಕನ ವಿಕ್ರಮಂ 
ಇಂದುಕಳಾಕಪರ್ದಂ ಉತ್ಸವಂ ಅಹೀರಾಜಭೂಷಣನ 
ಮೈಮೆ: ರಾಜಶೇವಿ, ೧. ೬೧) 

ಕಪರ್ದಿ - ಶಿವ (ಕೆ೦ದಳಿರೊ೦ದು ಅಲಗಿನಿಂ ಕಪರ್ದಿಯೊಳ್‌ 
ಬೆರಸು ಬಟೆಕ್ಕೆ ನೀಂ ಎನುತೆ ನೋಡಿದಂ ಅಂಗಭವಂ 
ವಸಂತನಂ: ಅನಂತಪು, ೬. ೮೭) 

ಕಪಾಲ - ತಲೆಬುರುಡೆ (ವಜ್ರಮುಷ್ಟಿಯ ಪೊಯ್ದೊಳಂ ಬಾಳ 
ಕೋಳೊಳಮ್‌ ಉಚ್ಚಳಿಸಿದ ಕಪಾಲದ ಓಡುಗಳಂ 
ಗಂಗೆಗಟ್ಟುತ್ತುಂ: ಪಂಪಭಾ, ೧೧. ೨ ವ) ರಾಜನು 
ಕೈಗೊಳ್ಳಬಹುದಾದ ಹದಿನಾರು ಬಗೆಯ ಸಂಧಿಗಳಲ್ಲಿ ಒಂದು, 
ಸಮಸಂಧಿ (ಸಮಸಂಧಿ ಕಪಾಲಮೆಂಬುದಕ್ಕುಂ: ಪಂಚತಂತ್ರ, 
೩೦೭ ವ) 

ಕಪಾಲಪಾಣಿ - ಶಿವ (ಶೂಲಿ ಕಪಾಲಪಾಣಿ ದಯೆಯಿಂ 
ಬಂದಿರ್ದಂ: ಪಂಪಭಾ, ೧೦. ೧೨೦) 

ಕಪಾಳ ದ ಭಿಕ್ಷಾಪಾತ್ರೆ (ನೀಲಾಂಬುಜಶ್ಕಾಮನುಂ 
ಕನಕಪಿಂಗಳಜಟಾಬಂಧಕಳಾಪನುಂ ದಂಡಕಪಾಳಹಸ್ತನುಂ 
ಕೃಷ್ಣಮೃಗತ್ವಕ್‌ಪರಿಧಾನನು೦ ಆಗಿ: ಪಂಪಭಾ, ೧. ೬೯ ವ); 
ತಲೆಬುರುಡೆ (ಅನೇಕ ನೃಪ ಶಿರಃ ಕಪಾಳ ಶಕಳ 
ಜರ್ಜರಿತಮು೦ ಪರಸ್ಪರ ಸಮರ ರಭಸ ಸಮುತ್ನಾರಿತಮುಂ: 
ಪಂಪಭಾ, ೧೩. ೫೧ ವ); 


ಕಪಿಂಜರ - ಜಾತಕ ಅಥವಾ ತಿತ್ತಿರಿ ಅಥವಾ ಲಾವುಗೆ (ಆ 
ಮಹಾವೃಕ್ಷದ ಕೆಲದಲ್ಲಿರ್ದ ಮಲ್ಲಿಕಾವಲ್ಲಿರೆಯೆ 
ತನಗರಮನೆಯಾಗೆ ಚತುರಕನೆಂಬುದೊಂದು 


ಕಪಿ೦ಜರನಿರ್ಕುಂ: ಪಂಚತಂತ್ರ, ೩೨೨ ವ) 
ಕಪಿಂಜಳೆ - ಚಾತಕ ಪಕ್ಷಿ (ಕಕರ ಕಪಿಂಜಳ ತಿತ್ತಿರಿ 
ಶಾರಿಕಾದಿಗಳ್‌ ವಿಹ೦ಗಜಾತಿಯಕ್ಕುಂ ಪಲವುಂ: ಅಭಿಧಾವ, 


೧. ೯. ೨೧) ಒಬ್ಬ ಖಷಿ ಕುಮಾರನ ಹೆಸರು (ಆ 
ಕಂಚುಕಿಯೊಡವರುತಿರ್ದ ಪುಕಪಿಂಜಳನಂ ಕಂಡು: 
ಕಾದಂಸಂ, ೪. ೪೬ ವ) 

ಕಪಿಕೇತನ -. ಅರ್ಜುನ (ಹರಿ ನಿಜಯೋಗದಿಂದಣಿದು 


ತನ್ನಳಿಯಂ ಲಯಮಾದುದಂ ಭಯಂಕರ ಕಪಿಕೇತನಂಗೆ 
ಅಣೆಪಲೊಲ್ಲದೆ: ಪಂಪಭಾ, ೧೧. ೧೧೦) 
ಕಪಿಕೇತು - [ಜೈನ] ಬಾವುಟದಲ್ಲಿ ಕಪಿ ಲಾಂಛನವುಳ್ಳ 
ಸುಗೀವಾದಿಗಳು (ಕಪಿಕೇತುವುದಾತ್ತಂ ಬಂದಂ ನಡೆವ 
ವರ್ಷಧರಶೈಲಮೆಂಬಿನಂ ಸುಗ್ರೀವಂ: ಪಂಪರಾ, ೧೦. ೩) 
ಕಪಿತ್ಥ - ಬೇಲದ ಹಣ್ಣು (ನೀಹಾರಶಕಲ ಪರಿಣತ 
ಕಪಿತೃಫಳಪರಿಮಳಮಧುರದಧಿಯುಮಂ: ಆದಿಷು, ೧೧. 
೨೬ ವು 


ವಿಶ 


ಕಪಿಧ್ದಜ - ಅರ್ಜುನ (ಕಪಿಧ್ದಜಂ ವನದಂತಿಯಂತೆ 
ಧ್ವಾಂಕ್ಷದ್ಧ್ದಜಮನುಡಿದು ಕೆಡವಿನಮೆಚ್ಚಾಗರ್ಳ: ಪಂಪಭಾ, ೧೨. 
೨೦೮ ವ) 


ಕಪಿಧ್ವಜಕುಲ - ಕಪಿದ್ದಜವನ್ನು ಹೊಂದಿದವರ ಕುಲ (ಕಿಷ್ಠಿಂಧ 
ನಗರಾಧಿನಾಥನು೦ ಕಪಿದ್ವಜನುಂ ಸುಗ್ರೀವಂ 
ನಿಮ್ಮನೋಲಗಿಸಲ್‌ ಬ೦ದಂ: ಪಂಪರಾ, ೧೦. ೨ ವ) 

ಕಪಿಪೃತನಾ - ಕಪಿಸೇನೆ (ನರಪತಿಯಂ ಕಪಿಪೃತನಾ ಪರಿವೃತನಂ 
ಜಲಧಿತಟದೊಳ್‌ ಅಣುವಂ ಕ೦ಡಂ: ಕವಿರಾಮಾ, ೨. ೮೯) 

ಕಪಿಶ - ನಸುಗೆಂಪು (ಪರಮೇಶ್ವರಂ ಅತಿ ಲಲಿತ ಕಪಿಶ 
ಕಿಸಲಯಂಗಳಿಂ ವಿದ್ರುಮಿರ್ಪಂತಿರ್ದು: ಅಜಿತಪು, ೬. ೧೨೩ 
ವ) 

ಕಪೋತ - ಪಾರಿವಾಳ (ಗೋಮೂತ್ರಚ್ಛವಿಯಂ ಮುದ್ಗಚ್ಛವಿಯಂ 
ಕಪೋತಚ್ಛವಿಯುವುಪ್ಪ ಘನೋದಧಿಯಂ ಘನಾನಿಳನುಂ: 
ಅಜಿತಪು, ೧೧. ೫ ವ) ಹಾಲುವಾಣದ ಮರ 
(ಪಟೀರದೇಳ್ಗೆಯ ಕಪೋತದ ಬೊಟ್ಟಿನ ಕೆಂಡದಬ್ಬನೀವರನ 
ಭಿಧಾವಮಂ ತಳೆದ ಭೂರುಹಂ: ರಾಜಶೇವಿ, ೫. ೫೭) 

ಕಪೋತಕ - ಪಾರಿವಾಳದ ಮರಿ (ಆತನ ಚಾಗ೦ ಪೆರ್ಮಟ್‌ 
ಜಾತಕಪೋತಕಮಂ ಅಲಸೆ ಕೊಳ್ಳವೊಲ್‌ ಅರ್ಥಿವ್ರಾತಮಂ 
ಅಲಸಿದುದು ಪೆರ್ಮಾತಿನ ತೊಡವಿ೦ ಮದಾಂಧಕರಿಯಿಂ 
ಹರಿಯಿಂ: ಶಾಂತಿಪು, ೯. ೧೫೪) 

ಕಪೋತಪಾಲಿಕೆ — ಪಾರಿವಾಳದ ಗೂಡು 
(ಕಪೋತಪಾಲಿಕೆಗಳೊಳ್‌ ಪಂತಿಗೊಂಡ ಕೃತ್ರಿಮ 
ಖಗಾವಳಿಗಳೊಳಗೆ ದನಿಗೆಯ್ದಡಗಲಾಅದಂತಿರ್ದ 
ಪಾರಾವತಂಗಳುಮಂ: ಲೀಲಾವತಿ, ೮. ೮೦ ವ) 

ಕಪೋತಲೇಶೈ - [ಜೈನ] ಕರ್ಮಸಂಬಂಧವಾದ ಬೂದುಬಣ್ಣ. 
ಆರು ಲೇಶೈಗಳಲ್ಲಿ ಒಂದು (ಮಹಾಬೀಭತ್ಸು 
ಕಯತ್ನಿತೋತ್ಪತ್ತಿಸ್ಠನಂಗಳೊಳುತ್ಶಷ್ಟ ಕೃಷ ನೀಲ 
ಕಪೋತಲೇಶ್ಯಾನುಬಂಧ ರೌದ್ರಪರಿಣಾಮ ಪರಿಣತರುಂ: 
ಸುಕುಮಾಚ, ೧೧. ೪೧ ವ) 

ಕಪೋತಿಕಾ[ಕೆ] - ನಾಟ್ಯದಲ್ಲಿ ಒ೦ದು ಹಸ್ತವಿನ್ಯಾಸ (ನಾಂದೀ 
ಪ್ರರೋಚನಾ ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ ವಿಷ್ಕಂಭ 
ಕಪೋತಿಕಾ ವ್ಯಾಳಿಕಾದಿ ಲಕ್ಷಣೋಪೇತಂಗಳಪ್ಪ 
ನಾಟಕ೦ಗಳೊಳಂ: ಪಂಪಭಾ, ೨. ೩೪ ವ) 

ಕಪೋಲ - ಕೆನ್ನೆ (ತಾಂಬೂಲಚರ್ವಣಭರಿತ ಕಪೋಲರುಂ: 
ಜಗನ್ನಾವಿ, ೪. ೮೦ ವ) 

ಕಪೋಲಪತ್ರ - ಮಕರಿಕಾ ಪತ್ರ; ಕೆನ್ನೆಯ ಮೇಲೆ ಬರೆದುಕೊಳ್ಳುವ 
ರೇಖೆಗಳು (ಮದವದರಾತಿಕಾಂತೆಯರ ಲೋಚನವಾರಿಗಳಿಂ 
ಕಪೋಲಪತ್ರದ ಸಿರಿಯಂ ವಿಮರ್ದಿಸದೆ; ಪಾರ್ಶ್ವನಾಷು, ೨. 
೧೭) 

ಕಪೋಳಪತ್ರ - ಮಕರಿಕಾ ಪತ್ರ, ಕೆನ್ನೆಯ ಮೇಲೆ ಬರೆದುಕೊಳ್ಳುವ 
ರೇಖೆಗಳು (ಸಿದ್ದಕಾಮಿನಿಯರ  ಕಪೋಳಪತ್ರದಿಂ 
ಮದನಕೇಳೀಯೊಳುದಿರ್ದ ಕನಕಕದಳೀದಳಪತ್ರಭ೦ಗ೦ಗಳಿಂ: 
ಮಲ್ಲಿನಾಹು, ೧೦. ೭೧ ವ) 


ಕಪ್ಪ - ರಾಜನಿಗೆ ಒಪ್ಪಿಬೇಕಾದ ಪೊಗದಿ (ಕುಬೇರನಿಂ 
ಕಪ್ಪಂಗೊಂಡು ಪೊನ್ನಂ ಜಕ್ಕರೆಕ್ಕೆಯಿಂ ಪೊತ್ತು ಬರೆ: 


ಪಂಪಭಾ, ೬. ೩೨ ವ) 

ಕಪ್ಪಂಗವಿ - [ಕಪ್ಪು*ಕವಿ] ಕತ್ತಲೆ ಕವಿ (ಅನ್ನೆಗ೦ ಕಪ್ಪಂಗವಿಯಾಗಿ 
ಕವಿವ ದ್ರುಪದವಿಳಯಾನಿಳನಂ ದ್ರೋಣಂ ಮಹಾದ್ರೋಣ 
ಪುಷ್ಧಾವರ್ತಕಂಗಳೆಂಬ ವಿಳಯಕಾಳನೀಳ 


ಜಳಧರವರ್ಷಂಗಳಿಂ ನಂದಿಸೆಯುಂ: ಪಂಪಭಾ, ೧೨. ೨೦ 
ವ) 

ಕಪ್ಪಂಗವಿಯಾಗು - ಕತ್ತಲೆ ದಟ್ಟೈಸು (ನಾಟ್ಕರಸಕೂಪಾರಂ 
ಮೇರೆದಪ್ಪಿ ಕಪ್ಪಂಗವಿಯಾಗಿ ಕವಿಯೆ: ಶಾಂತಿಷು, ೧೦. ೬೨ 
ವ) 

ಕಪ್ಪಂಗೊಡು - ಕಪ್ಪವನ್ನು ಕೊಡು. ಅಧೀನನಾಗಿರು 
(ತಂದೆಗೆಂತಪ್ಪೊಡಂ ಕೆಪ್ಪಂಗೂಡದ ಮಂಡಳಿಕರ್ಕರ ಮೇಗೆತ್ತಿ 
ಮೊಟ್ಟೊಯಿಸಿಟೆದು: ವಡ್ಡಾರಾ, ಪು. ೧೪೬, ಸಾ. ೪) 

ಕಪ್ಪ ಪ್ಪಂಗೊಳ್‌ - ಕಪ್ಪಸ್ತಿ ಸ್ನೀಕರಿಸು" (ಉತ್ತರ ದಿಕ್ಲಾಲಕನಪ್ಪ ಕುಬೇರನಂ 
ಅದಿರ್ಪಿ ಕಪ್ಪಂಗೊಂಡು ಬಂದು ಅಪ್ರತಿಮಪ್ರತಾಪನನಿಸಿದಂ: 
ಜಗನ್ನಾವಿ, ೧೫. ೫ ವ) 

ಕಪ್ಪಡ - [ಹರಕಲು] ಬಟ್ಟೆ (ಮಗನ ವಾರ್ತೆಯಂ ಕೇಳ್ದು ತಾನುಂ 
ತನ್ನ ಪೆಂಡತಿಯಪ್ಪ ಅನುಮತಿಯಂ ಸರಸೆಯ 
ತಾಯಪ್ಪುರಿಯುಂ ಕಪ್ಪಡಮಂ ಉಟ್ಟು 
ಅತಿಭೂತಿಯನಜಸುತ್ತಂ ಬಂದು: ಪಂಪರಾ, ೬. ೩೫ ವ) 

ಕಪ್ಪಡಿ - ಹರಕಲು ಬಟ್ಟೆ ತೊಟ್ಟವನು, ಜೋಗಿ, ತಿರುಕ (ಬಡ 
ಕಪ್ಪಡಿ ತನ್ನಿರ್ಪಾ ಗುಡಿಸಲ 'ಬಲ್ಲಿತ್ತು ಮಾಖಿಂ ಎಲ್ಲಂದದಿಂ 
ಎ೦ದೊಡೆ "ಡೀವನಗಲದಿರ್ಪ6: ಸಮೆಯಪ ಸ ೬೧) 

ಕಪ್ಪಡಿಗ - [ಕರ್ಪಟಿಕ] ಹರಕು ಬಟ್ಟೆ ಧರಿಸಿದವನು(ಬಾಜಿಸುವ 

ವಾದ್ಯಮಂ ತೊಟ್ಟನೆ ಕಂಡು ನಡೆ ನೋಡುತ್ತಿರ್ದ ನೋಡಿರೆ 

ಕಪ್ಪಡಿಗನಾಗಿಯುಂ: ಹರಿವಂಶ, ೫, ೧೩ ವ) 
- ಗುಂಡಿ, ಖೆಡ್ಡ (ಅವಳ ಬಟ್ಟಮೊಲೆಯಿಟ್ಟೆಡೆಯೊಳ್‌ 

ತೊಟ್ಟನೆ ಸಿಲ್ಕಿದ ಕಣ್‌ ಕಪ್ಪಿನೊಳ್‌ ಕೆಡೆದ ಮಜೆವುಲ್ಲೆಯಂತೆ 

ಮಿಡುಕಲಾರ್ತುವಿಲ್ಲ: ಕಬ್ಬಿಗಕಾ, ೬೩ ವ) 


ಇ. 
ಕಪ್ಪು 


ಕಪ್ಪುರ — ಕರ್ಪೂರ (ನಿಡುಸುಯ್ದ ನಲ್ಲಳ 
ಮುಖಾಂಬುಜಸೌರಭದೊಳ್‌ ಪೊದಳ್ಳು ಅದೇಂ 
ಮಗಮಗಿಸಿತ್ತೊ ಕತ್ತುರಿಯ ಕಪ್ಪುರದೊಂದು 


ಕದಂಬದಂಬುಲಂ: ಪಂಪಭಾ, ೪. ೧೦೭) 
ಕಪ್ಪುದಂಬುಲ - [ಪಚ್ಚ] ಕರ್ಪೂರ ಹಾಕಿದ ತಾಂಬೂಲ 
(ಕಪ್ಪುರದ೦ಬುಲಮ೦ ಮಾಣದೆ ಮೆಲ್ಹೊಡಂ ಅಳಿಪಿಲ್ಲದೆ 
ಪೂಜಿಸಿ ಇಂದ್ರವಂದ್ಯನ ಪದಮಂ; ಧರ್ಮಾಮೃ, ೬. ೧೦೦) 
ಕಪ್ಪರದೀವ - ಕರ್ಪೂರದೀಪ (ಬರ್ಪರ್‌ ಪೋಪರ್‌ ಆರ್ಗಂ 
ಮನಂಗೊಳಿಸಲ್‌ ಕಪ್ಪುರದೀಮವಿಟ್ಟು: ಶಾಂತಿಷು, ೮. ೭೫) 
ಕಪ್ಪುರವಚ್ಚ ದ ಕರ್ಪೂರದ ತಂಪು (ಬೀಸುವ 
ಪುಷ್ಪವೀಜನವಮರ್ಜುವ ಕಪ್ಪುರದಚ್ಚವಾಗಳು೦ಂ ಪೂಸುವ 
ಚಂದನಂ ಬಿಸುಪನಾಜಿಸಲರ್ತವು ಸತ್ಯಭಾಮೆಯಾ: 
ಜಗನ್ನಾವಿ, ೧೧. ೨೦) 
ಕಪ್ಪುರವಳುಕು - ಕರ್ಪೂರದ ಹರಳು (ಪೊಳೆವಲರಮರ್ದಿನ 
ಕಪ್ಪುರವಳುಕಿನ ಕತ್ತುರಿಯ ಕೊಟಿತ ದೂರ್ವಾಭರಣಂ: 
ಆದಿಷು, ೧೧. ೪೩) 
- ಮಂಡೂಕ (ಪಾವಿಲ್ಲದೆಡೆಯೊಳ್‌ ಕಪ್ಪೆಗಳ್‌ ತಮ್ಮ ಗಜಲ್‌ 
ಗಜಜಾಗಿರ್ಪ್ಮವು: ಧರ್ಮಾಮೃ, ೧. ೧೩೩ ವ) 
- ಶ್ಲೇಷ ದೇಹದ ಮೂರು ಧಾತುಗಳಲ್ಲಿ ಒಂದು (ವಾಯು 
ಸಮೀರಂ ಪಿತ್ತಮಾಯು ಕಫಂ ಶ್ಲೇಷ್ಠಂ ಎಂದೆನಿಕ್ಕುಂ 
ತತ್ತಯ್ಯಾಯತ್ತಂ ಬಹಿರಾತ್ಮಂ ಕಾಯಂ 
ಪ್ರತ್ಯುಪ್ತಸಪ್ರಧಾತುನಿಬದ್ಧಂ: ಅಭಿಧಾವ, ೧. ೧೨. ೨೬); 
ದಮ್ಮು ರೋಗ (ಕಟುಕತ್ರಯದಿಂದಲ್ಲದೆ 
ಮಧುರಪ್ರಯೋಗದಿಂ ಕಫಮನಾವನು೦ ಉಪಶಮಿಯಿಸಿದಂ: 
ಪಾರ್ಶ್ವನಾಷು, ೨. ೪೨) 


a 
೭೩ 


೨೭೩ 


ಕಬಂಧ - ಅಟ್ಟಿ, ತಲೆಯಿಲ್ಲದ ದೇಹ (ಸಂಗ್ರಾಮರಂಗದೊಳ್‌ 
ಅರಾತಿನಾಯಕರ ಕಬಂಧಪಾತ್ರಂಗಳಂ ಆಡಿಸುವುದಂ 
ಉದಾಹರಿಸುವಂತಿರ್ದಂ: ಪಂಪಭಾ, ೮. ೫೫ ವ); ನೀರು 
(ಪರಕಬಂಧ ಸಂಸಕ್ತ ಸರಕ್ತ ಶಿಳೀಮುಖಮಿಳಿತಮಶಾಗಿಯುಂ 
ಅಪ್ಕಟಿತಪ್ರಭವಮುಂ: ರಾಜಶೇವಿ, ೮. ೧೧೮ ವ) 

ಕಬಂಧನಾಟಕರಂಗಂ - ಅಟ್ಟಿಗಳು ಕುಣಿದಾಡುವ ರಂಗಸ್ಥಳ 
(ಸ್ಫುರಿತ ಶರನಿಕರಪಾತಿತ 'ನರೋತ್ತಮಾಗಂ ಕಬಂಧನಾಟಕ 
ರಂಗ೦ .. .. ವೀರಭಟರಣರಂಗಂ: ಪಂಪಭಾ, ೧೩. ೩೭) 

ಕಬರಿಕಾಬಂಧ - ಕಟ್ಟಿದ ಮುಡಿ (ಮೃಗಭೂ ಯದ್ಧ ವಿಳಾಸಿನೀ 
ಕಬರಿಕಾಬಂಧಗಳಂ೦ ಪೊತ್ತು ಮಲ್ಲಿಗೆಯೊಳ್‌ ಭಾವಿಸಿ 
ಧೂಪದೊಳ್‌ ಪೊರೆದು ತತ್ಕಾಂತಾ ರತಿಸ್ವೇದಬಿ೦ದುಗಳೊಳ್‌ 
ನಾಂದು ಕುರುಳ್ಗ್ಳಳೊಳ್‌ ಸುಟಿದು ಮುಂದೊಂದಿರ್ದ 
ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ ಪಳಂಚಿ ಸುಟೆದತ್ತು 
ಅಂದೊಂದು ಮಂದಾನಿಳಂ: ಪಂಪಭಾ, ೪. ೮೦) 

ಕಬರೀ - ತುರುಬು, ಹೆರಳು (ಕಬರೀಭಾರಾಲಸೆ 
ಬೆಳಂತಿಗೆಯೆನಿಸಿದಚ್ಚವೆಳ್‌ದಿಂಗಳೊಳಿರ್ದಬಲೆಯ 
ಸನ್ನಿಧಿಯೊಳ್‌: ಸುಕುಮಾಚ, ೧೦. ೨೪) 

ಕಬರೀಭರ - ಭಾರವಾದ ಮುಡಿ (ಪೊದಳ್ಳ ಕಬರೀಭರಂ ಪರೆದು 
ಪರ್ವೆ ತುಂಗಸ್ತನ೦ ಕದಕ್ಕದಿಸೆ: ಆದಿಷು, ೧೨. ೧೩) 

ಕಬರೀಭಾರ - ಕೂದಲ ರಾಶಿ (ಅಂತು ಕೃಷ್ಣೆಯ 
ಕೃಷ್ಣಕಬರೀಭಾರಮಂ ಮೇಗಿಲ್ಲದೆ ಪಿಡಿದು ತೆಗೆದು 
ಕೃಷ್ಣೋರಗಮಂ ಪಿಡಿದ ಬೆಳ್ಳಾಳಂತೆ ಉಮ್ಮನೆ ಬೆಮರುತ್ತುಂ 
ಇರ್ದ ದುಶ್ಕಾಸನನುಮಂ: ಪಂಪಭಾ, ೭. ೫ ವ) 

ಕಬರೀಭಾರೆ - ಭಾರವಾದ ತುರುಬುಳ್ಳವಳು (ಮತ್ತೊರ್ವಳ್‌ 
ಕಸ್ತೂರಿಕಾಕದಂಬಚುಂಬಿತಕಬರೀಭಾರೆ: ಆದಿಪು, ೧೧. 
೧೨೬ ವ) 

ಕಬರೀವಿಸ್ತಾರ - ಕೇಶರಾಶಿ (ಭ್ರೂಲಾಸ್ಕಮ೦ ನಿರ್ಳದಪಾಂಗದ 
ಬೆಳ್ಚಿಂಗಳಂ ಎಡ್ಡಮಪ್ಪ ಕಬರೀವಿಸ್ತಾರಮ೦ ತೋಣೆದಳ್‌: 
ಆದಿಹು, ೧೧. ೧೭) 

ಕಬಳ - ತುತ್ತು (ತತ್ಕಳಮಕಣಿಶ 
ಶುಕಪ್ರಕರಮೆಸೆಯೆ: ಶಾಂತಿಪು, ೧. ೬೦) 

ಕಬಳಂಗೊಳ್‌ - ತುತ್ತು ನುಂಗು, ತಿನ್ನು (ಮೃದು ಪಲ್ಲವಂಗಳಂ 
ಕಬಳಂಗೊಳುತ್ತುಂ: ವಡ್ಡಾರಾ, ಪು, ೩೬, ಸಾ. ೨೦) 

ಕಬಳನ - ತಿನ್ನುವಿಕೆ (ಸಕಳ ಕಳೋತ್ಕಳಿತ ಸರಸಸಹಕಾರ 
ಕೋರಕಕಬಳನಮದಮಧುರ ಕೋಕಿಳ ಕೋಳಾಹಳಾಕುಳಿತ 
ಕೃತಕಕೇಳೀಶೈಳಶಿಖರಂಗಳೇ: ಆದಿಷು, ೪. ೫೨ ವ) 

ಕಬ್ಬ ದ ಕಾವ್ಯ  (ಮೃದುಪಾದಮಾದ ವಾಕ್ಟೀಸುಭಗಂ 
ಕಳಾಕಳಿತಮೆಂಬ ನೆಗಟ್‌ಯನಾಳ್ಲ ಕಬ್ಬಮಂ ಫೊಸುಮಂ 
ಈವುದು ಈವುದರಿಕೇಸರಗಲ್ಲದೆ ಅವಸ್ತುಗೀವುದೇ: ಪಂಪಭಾ, 
೧೯) 

ಕಬ್ಬಳಿ - ಒಂದು ಬಗೆಯ ಬಳ್ಳಿ (ಸುಗಂಧಿ ಕಬ್ಬಳಿ ನಹುವಲ್‌ 
ಕುರುಟಿಗೆ ಪಾಗಲ್‌ ಗೆಳಸು ಈಶ್ವರಿ ಅಮರ್ದಿನವಳ್ಳಿ 
ವಿಪಿನದೊಳ್‌ ಪಿರಿದೆಸೆಗುಂ: ತ್ರಿಷಷ್ಟಿಪು, ೨೭. ೧೯) 

ಕಬ್ಬಿಗ - ಕವಿ, ಕಾವ್ಯರಚಕ (ಸೊಗಯಿಸುವ ಕಬ್ಬಮಂ ಕಬ್ಬಿಗರಲ್ಲದೆ 
ಮೆಚ್ಚರ್‌: ಕಬ್ಬಿಗಕಾ, ೮) 

ಕಬ್ಬಿಗಗಳ್ಳ - ಕೃತಿಚೌರ್ಯ ಮಾಡುವವನು (ಕಬ್ಬಿಗರಿಕೇಮ 
ಕಬ್ಬಿಗಗಳ್ಳರೆಂದು ಕೂಸಾಡಿಸಬಾರದು ಈ ರಾಜ್ಯದೊಳೀ 
ಕವಿಚಕ್ರವರ್ತಿಯಾ: ಶಾಂತಿಷು, ೧೨. ೭೭) 


ತೊಳಪ 


ಕಬಳ ಸಮುತ್ತ 


ಸ್ರ 


ಕಬ್ಬಿಗವಂದಿ - [ಕಬ್ಬಿಗ*ಮಂದಿ] ಕವಿಜನ (ರಂಜಿಸುವ 
ಎರ್ದೆಗೊಳ್ಳದ ಈಗಡಿನ ಕಬ್ಬಿಗವಂದಿಗಳೋಂದವಿಂದಿಗಳ್‌: 
ಶಾಂತಿಪು, ೧೨. ೭೬) 

ಕಬ್ಬಲ - ಬೇಡರವನು (ತನ್ನ ಮುಕ್ಕುಳಿಸಿದ ತೋಯದಿಂ ಮಿಸಿಸಿ 
ಪತ್ರೆಯನೊಟ್ಟುತುಮಿರ್ದ ಕಬ್ಬಿಲಂಗೆಳಸ ಸ್ವಯಂಭು: 
ಸಮಯಪ, ೧೦. ೭೯) 

ಕಮಂಡಲು - ಯತಿಯ ನೀರಿನ ಪಾತ್ರೆ (ಮಹಾಖಷಿಯ ತಳಿದ 
ಕನಕ ಕಮಂಡಲುವಿನ ತೀರ್ಥೋದಕಂಗಳಿಂದ ಅಯ್ದರುಂ 
ಪವಿತ್ರೀಕೃತ ಮಸ್ತಕರಾಗಿರ್ದು: ಪಂಪಭಾ, ೬. ೧೧ ವ) 

ಕಮಠ - ಆಮೆ (ಪಡೆದುವು ಎತ್ತಾನುಂ ದಿಶಾದಂತಿ ದಿಕ್ಕರಿಣೀ 
ಪೇಚಕ ಚುಂಬನೈಕ ಸುಖಮ೦ ಶೇಷೋರಗ೦ ಭೋಗಿನೀ 
ಪರಿರಂಭೋತ್ಸ್ವಮ೦ಂ ಪುರಾನ ಕಮಠ೦ ನಿದ್ರಾಂಗನಾ 
ಸಂಗಮಂ: ಪಂಪರಾ, ೬. ೮೪), ಕೂರ್ಮಾವತಾರ 
(ಕಮಠನುಂ ತೂಗಿದಂ ಹರ್ಷದಿಂದಂ: ಜಗನ್ನಾವಿ, ೩. ೪) 

ಕಮಠಾಧಿಪ - ಆದಿಕೂರ್ಮ, ವಿಷ್ಣುವಿನ ಕೂರ್ಮಾವತಾರ 
(ಕಿಡಿವಿಡೆ ಕರ್ಪರ೦ ಸುಗಿದು ಮೆಯ್ದೆಗೆದಂ ಕಮಠಾಧಿಪಂ: 
ಪಂಪರಾ, ೬. ೮೩) 

ಕಮನ - ಚೆಲುವಾದ (ಕಮನೋದ್ದುದ್ಧತೆವೆತ್ತು ನಿತ್ಯಮೆಸೆವ 
ಐರಾದೇವಿಯ ಆಸ್ಕಾರವಿಂದಮ೦ ಆ ಪೋಲ್ತಪೆಂ: 
ಶಾಂತೀಶ್ವಪು, ೧೩. ೧೮೧) 

ಕಮನೀಯ - ಮನೋಹರ (ಇದು ಮದನಕಂದಳಂ 
ಸಂದಯಮೇನೆನೆ ಸುದತಿಯ ಕಮನೀಯ 
ಕಂಬುಕ೦ಧರಮೆಸೆಗುಂ: ಮಲ್ಲಿನಾಷು, ೩. ೫೮) 

ಕಮನೀಯ ಮಾಧವ - ಸೌಂದರ್ಯದ ಅಧಿದೇವತೆ 
(ಕಮನೀಯ ಮಾಧವನೇ ಕೂರ್ಪಿಂದೋವು: ಉದ್ಭಟಕಾ, ೭. 
೬೩) 

ಕಮಲಕುಲೋದ್ಭವ - ಕಮಲದಲ್ಲಿ ಹುಟ್ಟಿದವನು. ಬ್ರಹ್ಮ 
(ಕಮಲಕುಲೋದ್ಧವ ಮಿಗೆ ವಿಷ್ಣುಮೂರ್ತಿ ರುದ್ರಾವತಾರಂ 
ಇಚೆವಬೆಡಂಗಂ: ಗದಾಯು, ೧. ೧೪) 

ಕಮಲಜಾಂಡ - ಬ್ರಹ್ಮಾಂಡ (ಕುಪಿತ ಮರುತ್ಸುತರವಕೆ ಅಳ್ಳಿ 


ಪಯಶ್ನರನಿಕರಸಂಭ್ರಮೋಲ್ಲಪರಿಕೆ ಭಾವಿಪೊಡೆ 
ಪಾಜುವಂತಾಯ್ತು ಕಮಲಜಾಂಡಂಬರಂ: ಗದಾಯು, ೭. 
೨೦) 

ಕಮಲಾ[ಲೆ] — ಲಕ್ಷ್ಮೀ (ಕಮಲೆಯಂ ಇನ್ನೆಗಂ 


ಕುರುಮಹೀಪತಿಯೊಳ್‌ ನೆಲಸಿರ್ದೆಂ: ಗದಾಯು, ೯. ೪) 
ಕಮಲಾಕರ - ಕೊಳ, ಸರೋವರ (ಯಮಿವೃಷಭ ನಿಮ್ಮ ಬೆಸಸಿದ 


ಕಮಲಾಕರದೊಳ್‌. ಸರೋಜಕುಟ್ಮಲದೊಳ್‌ ಸಂಕಮಿಸಿ 
ವಿರಾಜಿಸಿ ಬೆಳಗುತ್ತುಮಿರ್ದುದು ನೋಡಿ ಕಂಡೆಂ 
ಆನುಂಗುರಮಂ: ಸುಕುಮಾಚ, ೩. ೨೪) 

ಕಮಲಾಕ್ಷ - ವಿಷ್ಣು (ಗೋಪಿ ಬಂದು ತತ್‌ 


ಕಮಲಾಕ್ಷನನೆತ್ತಿಕೊಂಡು: ಜಗನ್ನಾವಿ, ೩. ೩೧) 


ಕಮಲಾಭಿರಾಮ - ತಾವರೆಯಂತೆ ಸಂತೋಷ ತರುವ ಸೊಬಗ 
(ಉದಿತೋದಿತನಂ ದಿಗಿಭಗಂಳೆಂಟುಂ ಒಳ್ಳೊಡರಿಸಿ 
ಮಜ್ಜನಂಬುಗಿಸೆ ಕಂಡುದಜೆಂ ಕಮಲಾಭಿರಾಮನಂ: 


ಪಂಪಭಾ, ೧. ೧೪೧) 

ಕಮಲಾಸನ - ತಾವರೆಯ ಪೀಠವುಳ್ಳವನು, ಬ್ರಹ್ಮ (ಎಂದು 
ಕಮಲಾಸನ೦ ಆಸೆದೋಆ್‌ ನುಡಿದುಳ್ಳುದನೆ ನುಡಿದೊಡೆ 
ಅಂತೆ ಗೆಯ್ದೆನೆಂದು: ಪಂಪಭಾ, ೫. ೧೦೨ ವ) 


೨೭೪ 


ಕಮಲೈಕಬಾಂಧವಂ -. ಸೂರ್ಯ ಯ(ಗುಣಾರ್ಣವಭೂಭುಜಂಗೆ 


ಬಟ್ಟೆದೋಜುವವೊಲಂದು ಒಗೆದಂ ಕಮಲೈಕಬಾಂಧವಂ: 
ಪಂಪಭಾ, ೪. ೧೧೧) 
ಕಮಲೋತ್ಸವಕಾರಿ - [ಕಮಲ] ತಾವರೆಗೆ 


ಹಬ್ಬವನ್ನುಂಟುಮಾಡುವವನು, ಸೂರ್ಯ, [ಕಮಲೆ] ಲಕ್ಷ್ಮಿಗೆ 
ಹಬ್ಬವುಂಟು ಮಾಡುವವನು, ವಿಷ್ಣು (ಆ ಘನಸಮಯ .. .. 
ವಿಧೃತಮದನಜನಕತ್ವಮಾಗಿಯು೦ ಕಮಲೋತ್ಸವಕಾರಿಯಲ್ವು: 
ಚಂದ್ರಪ್ರಹು, ೪. ೪೨ ವ) 

ಕಮಲೋದಯ - ವಿಷ್ಣುವಿನ ಹೊಕ್ಕುಳ ಕಮಲದಲ್ಲಿ ಜನಿಸಿದ, 
ಬ್ರಹ್ಮ (ಕಮಲೋದಯಂ ಅಖಿಲಮಹೀರಮಣಂ 
ಉಮಾಪ್ರಿಯಂ ಎನಿಪ್ಪ ಗುಣದುನ್ನತಿಯಿಂ: ಗದಾಯು, ೧. 
೧೪) 

ಕಮಲೋದ್ಧವ - ಬ್ರಹ್ಮ (ಕಮಲೋದ್ಧವನ ಅಮಳಿನ 
ಹೃತ್ಯಮಲದೊಳ್‌ ಜಒಗೆದರ್‌ ಸುರೇಂದಧಾರಕರ್‌ ಆ 
ವಾಗಮಳರ್‌ ನೆಗಟ್ಟೆರ್ದರ್‌ ಪುಲಹ ಮರೀಚಿ ಅತ್ತಿ 
ಅಂಗಿರಸ್‌ ಪುಳಸ್ತ್ಯ ಕ್ರತುಗಳ್‌: ಪಂಪಭಾ, ೧. ೬೦) 

ಕಮಳಕಾಮುಕ - ಕಮಲಗಳಿಗೆ ಪ್ರಿಯನಾದವನು, ಸೂರ್ಯ 
(ಕಮಳಕಾಮುಕನಂ ಕಂಡ ಕಮಳಿನಿಯಂತೆ 
ಮೊಗಮಲರ್ದಲರಂ ಕಂಡ ಅಳಿಯಂತೆ ಬಳಿಸಾರ್ದು: 
ರಾಜಶೇವಿ, ೧೧. ೧೪೦ ವ) 

ಕಮಳಗರ್ಭ — ಬಹ್ಮ (ಬಹುಕಳಾಕಮಳಗರ್ಭನಂ 
ಮೆಚ್ಚಿಸುವುದೆನಗೆ ವಿಷಯಮಲ್ತು ಎಂದು 
ಮನಮವನಲ್ಲಾಡುತ್ತುಂ: ಮಲ್ಲಿನಾಹು, ೫. ೨೮ ವ) 

ಕಮಳಸಂಭವನಂದನ - ತಾವರೆಯಲ್ಲಿ ಜನಿಸಿದ ಬ್ರಹ್ಮನ ಮಗ 
ನಾರದ (ಮುನೀಂದರೊಳ್‌ ಕಮಳಸಂಭವನಂದನಂ ಎಂದು 
ನೋಟಕರ್‌ ತಳವೆಳಗಾಗೆ ಸಾರೆವರೆ ನೀರದಮಾರ್ಗದಿನಂದು 
ನಾರದಂ: ಪಂಪಭಾ, ೬. ೬) 

ಕಮಳಾಕರ - [ಕಮಳ--ಆಕರ] ಕಮಲಗಳ [ನೆಲೆವನೆ] ಸರೋವರ 
ಆ ಕಮಳಾಕರಮ೦ ಪೊಕ್ಕು ಆಕಾಶಧ್ದನಿಯಂ ಉಜದೆ 
ಕುಡಿದು ಅರಿಭೂಪಾನೀಕಭಯಂಕರನುಂ ಗಡಂ 
ಏಕೆಂದಣೆಯೆಂ ಬಟಲ್ಲು ಜೋಲ್ಲಂ ಧರೆಯೊಳ್‌: ಪಂಪಭಾ, 
೮. ೪೧) 

ಕಮಳಾಪ್ತ - ಸೂರ್ಯ (ಕರಿಯಿ೦ ಭದ್ರಯುತ೦ ಸರೋಜದೆ 


ಗುಣಾಧಾರಂ ವೃಷಾಧೀಶನಿಂ ಹರಭಕ್ತಂ ಕಮಳಾಪ್ತನಿಂ 
ಪ್ರಬಳತೇಜೋಯುಕ್ತಂ: ರಾಜಶೇವಿ, ೪. ೨೯) 
ಕಮಳಾಯತನೇತ್ರೆ -  ಕಮಲದಳದಂತೆ ವಿಶಾಲವಾದ 


ಕಣ್ಣುಗಳುಳ್ಳವಳು (ಚಿತ್ತದೊಳಾದ ಬೇಸಅ೦ ನುಡಿವವೊಲಾಗೆ 
ಬರ್ಪ ಕಮಳಾಯತನೇತ್ರೆಯಂ ಇಂದುವಕ್ತೆಯಂ: ಪಂಪಭಾ, 
೧೩. ೯೯) 


ಕಮಳಾವಾಸ -. ತಾವರೆಯ ಕೊಳ (ಒಪ್ಪಿದುರ್ದದ್ದಿಳಾಸಂ 
ವಿಳಸಿತಕಮಳಾವಾಸ: ಆದಿಪು, ೧೧. ೪೬) 
ಕಮಳೆ - ಲಕ್ಷ್ಮಿ (ಕಮಳೆಯಂ ಅಶ್ವತ್ಥಾಮ೦ ಮುಂದಿಟ್ಟು 


ಕುರುಕುಟುಂಬ ಘಟಚೇಟಿಕೆಯಂ ತರ್ಪಂತೆ ತಂದು .. . 
ಕೌರವೇಶ್ವರನಂ ಎಯ್ದೆ ಪೋಗಿ: ಪಂಪಭಾ, ೧೩. ೧೦೨ ವ) 
ಕಮಳ್ಳೆಕಬಾಂಧವ - ಸೂರ್ಯ (ಪೊಲಸುನಾಜುವ ಮೆಯ್ಯನೆ 
ಕರ್ಚಲೆಂದು ಚೆಚ್ಚರಂ ಅಪರಾಂಬುರಾಶಿಗೆ ಇಟೆವಂತೆ 
ಇಟೆದ೦ ಕಮಳ್ಳೆಕಬಾಂಧವಂ: ಪಂಪಭಾ, ೧೧. ೫೧) 


ಕಮ್ಮಂಗಣೆ -  ಕಮ್ಮನೆಯ ಬಾಣ, ಹೂವಿನ ಬಾಣ 
(ಕಮ್ಮಂಗಣೆಯಿಂದೆಚ್ಚಪಂ  ಇಮ್ಮಾವಿನ ಪೊದಉೊಳಿರ್ದು 
ವಿರಹಿವ್ರಜಮಂ: ಶಬ್ದಮದ, ೧೮೭ ಪ್ರ ೨) 

ಕಮ್ಮಂಗಣೆಯ — ಹೂಬಾಣವುಳ್ಳವನು, ಮನ್ಮಥ 
(ಕಮ್ಮಂಗಣೆಯನೆಂದು ಕಾಮಂ: ಶಬ್ದಮದ, ಪ್ರಸಾ, ೪೭) 

ಕಮ್ಮಂಗಬವೆ - ಸುವಾಸನೆಯ ಅಕ್ಕಿ (ಭ್ರಮರಂಗಳ್‌ ಪಾಣಿ 
ಕಮ್ಮಂಗಟಿವೆಯ ಮಡಿಯೊಳ್‌ ಗಾಡಿವೆತ್ತಾಡುತಿರ್ಕುಂ: 
ಧರ್ಮಮಧು, ೨. ೩೦) 

ಕಮ್ಮಂಗೋಲ - ಕಮ್ಮಂಗಣೆಯ (ಪರಿವಡೆದ ಪೊಜವಾಜ್‌೦ಬ 
ತಿಳಿಗೊಳಂ ಕಮ್ಮಂಗೋಲನೆಂಬ ಜಕ್ಕವಕ್ಕಿಯಂ 
ಓಲಾಡಿಸೆಯುಂ: ಕಬ್ಬಿಗಕಾ, ೯೭ ವ) 

ಕಮ್ಮಕ - ಬಾಣ (ಕಮ್ಯಗಟವೆಗಳ್‌ ಅನಂಗನ ಕಮ್ಮಕದಂತೆಸೆದವು: 
*ಠೀಲಾವತಿ, ೫. ೫೧) 

ಕಮ್ಮಗಟವೆ - [ಕಮ್ಮಕಬವೆ] ಕಮ್ಮಗಡಲೆ ಅಕ್ಕಿ, 
ಸೂಸುವ ಅಕಿ (ಕಮ್ಮಗಟವೆಗಳ್‌ 
ಕಮ್ಮಕದಂತೆಸೆದವು: ಲೀಲಾವತಿ, ೫. ೫೧) 

ಕಮ್ಮಟ -. ಕುಲುಮೆ (ಮದನನ ಬಾಣಾವಳಿಯಂ ಕಾಸಲ್‌ 
ಚೈತ್ರೋಜ್ಜಳ ಕಾರುಕನಿಟ್ಟ ಕಮ್ಮಟಂಬೊಲದೆಸೆಗುಂ: ರಾಜಶೇವಿ, 
೨. ೫೬) 

ಕಮ್ಮಡು - ಕಪ್ಪಗೆ ಕಾಣುವ ಮಡು (ನರನಯನಾಳಿ 
ಮತ್ಯ್ಯತತಿಯಾಳಿಪ ಕಮ್ಮಡುವೋ ನಭಸ್ತಮಾಲ 
ರುಚಿರಪಲ್ಲವಾವಲಿಯೋ: ರಾಜತೇವಿ, ೧೧. ೨೧) 

ಕಮ್ಮನಪ್ಪ - ಗಮಗಮಿಸುವ, ಸುಗಂಧವುಳ್ಳ (ಕಮ್ಮನಪ್ಪ ತುಪ್ಪದ 
ಕೊಡದೊಳ್‌ ಸಮಂತು ಮಡಗಿಟ್ಟೊಡೆ: ಪಂಪಭಾ, ೧. 
೧೩೧) 

ಕಮ್ಮನೆ - ಸುಗಂಧವುಳ್ಳ (ಕಮ್ಮನಪ್ಪ ತುಪ್ಪದ ಕೊಡದೊಳ್‌ 
ಸಮಂತು ಮಡಗಿಟ್ಟೊಡೆ: ಪಂಪಭಾ, ೧. ೧೩೧) 

ಕಮ್ಮಯಿಸು - ಕಮ್ಮೈಸು, ಶೋಭೆಯುಂಟು ಮಾಡು (ರಂಜಿಸುವ 
ಎರ್ದೆಗಪಳ್ಳದ ಈಗಡಿನ ಕಬ್ಬಿಗವಂದಿಗಳೊ೦ದವಿಂದಿಗಳ್‌: 
ಶಾಂತಿಪು, ೧೨. ೭೬) 

ಕಮ್ಮರ - ಕಮರಿಕೆ ಎಂಬ ಹಣ್ಣು (ಬಾಳೆಯ ಮಾವಿನ ಕಮ್ಮರದ 
ಈಳೆಯ ತನಿವಣ್ಣಳಿಂದಂ ಅರ್ಚಿಸಿದಂ ಭೂಪಾಳಂ ನಿರ್ಭರ 
ಭಕ್ತಿಯ ಜಾಳಮೆನೆ ಮೆಯ್ಕೊಳೊಗೆದ ರೋಮಾಂಚಂಗಳ್‌: 
ಪಂಪರಾ, ೧೨. ೬) 

ಕಮ್ಮರಿ - ಪ್ರಪಾತ, ಕೊಳ್ಳ (ಧುರದೊಳ್‌ ಕಮ್ಮರಿಯೊಳ್‌ 
ಮದೋರ್ವಿರುದೊಳ್‌ ಸಪ್ತಾರ್ಚಿಯೊಳ್‌ ನೀರ್ಗಳೊಳ್‌ 
ಭರದಿಂ ದೇಹಮನಿಕ್ಕಿ: ಧರ್ಮಾಮೃ, ೫. ೧೫೩) 

ಕಮ್ಮರಿಯೊವಜ - ಕೆಲಸ ಮಾಡದವನು (ಕಮ್ಮರಿಯೊವಜಂ 
ಬಿಲ್ದೊವಜ೦ ನೆಣಬುದ೦ ಮಾಡುವೆನೇ: ಪಂಪಭಾ, ೧೨. 
೩); ನೋಡಿ, ಕಮ್ಮಜೆಯೊವಜ 

ಕಮ್ಮರಿಯೋಜ - ಕಮ್ಮರಿಯೊವಜ (ಒಡಲ್‌ ಅಧ್ರುವಂ ಅಶುಚಿ 
ಇದಂ ಬಿಡುವುದು ಧರ್ಮಮನೆ ಪಿಡಿವುದು ಆ ತೆಅದಿ೦ 
ನಡೆಯದೆ ಮಜ್‌ದೆನಾಂತಿರ್ದೊಡೆ ಕಮ್ಮರಿಯೋಜನೆಂಬ 
ನುಡಿಗೆಡೆಯಪ್ಪೆಂ: ಚಂದ್ರಪ್ರಹು, ೧೦. ೧೨೪) 

ಕಮ್ಮರಿವಾಯ್‌ -. ಕಮರಿಯಲ್ಲಿ ಬೀಳು (ಪಿರಿದು೦ ಕಂಸನ 
ಭೀತಿಯಿಂದೆ ವಸುದೇವಂ ಮುಂದುಗೆಟ್ಟಟಲ್ಲಿ 
ಕಮ್ಮರಿವಾಯ್ಬಂತಿರೆ ಪೊಕ್ಕಡಂಗೆ: ಜಗನ್ನಾವಿ, ೩. ೧೦) 


ಪರಿಮಳ 
ಅನಂಗನ 


೨೭೫ 


ಕಮ್ಮಣ - [ಕರ್ಮಕಾರ] ಕಮ್ಮಾರ (ವಿಚಿತ್ರ ಬೆಸುಗೆಗಳಂ ತತ್‌ 
ಕ್ಷಣದೆ ಗಣಿಯಿಸದೆ ಮಾಲ್ಪ ಏರಣಿಗರ ಕಮ್ಮಜರ ಸಾಲ್ಲಳ್‌ 
ಅಭಿರಾಜಿಸುಗುಂ: ಕುಸುಮಾಕಾ, ೨. ೧೦೮) 

ಕಮ್ಮಣೆತಿ - ಕಮ್ಮಾರ ಹೆಂಗಸು (ಸ್ಟರಲೋಪಕ್ಕೆ: ದೇಸಿಗಿತಿ, 
"ಕಮ್ಮಿ, ನಾವಿದಿತಿ. ಹಾದರಗಿತಿ: ಶಬ್ದಮದ, ೨೨೦ ಪ್ರ) 

ಕಮ್ಮಜಿಯೊವಜ -  ಕಮ್ಮರಿಯೋಜ (ಬವರದೊಳೇಂ ಬಲ್ಲಂ 
“ರಂ ಒವಜುಗೆಯಲ್‌ ಪೆಐರ್ಗೆ ಕರಮೆ ತನಗೆ ಅಜ*ಯಂ 
ಅದೆಂತುವೊ ನುಡಿ ತಪ್ಪದು ಕಮ್ಮಜೆಯೊವಜಂ ಬಿಲ್ಲೊವಜಂ 
ಎಂಬುದು ಮಾಡುವೆನೇ: ಪಂಪಭಾ, ೧೨. ೩) ಈ 
ಪ್ರಯೋಗಗಳಲ್ಲಿರುವ "ಅ? ಪ್ರಯೋಗ ತಪ್ಪೆಂದೂ, ಈ ಶಬ್ದವು 
'ಕರ್ಮಾರಿ-ಕರ್ಮಕ್ಕೆ ಶತ್ರುವಾದವನು, ಕೆಲಸ ಮಾಡದವನು” 
ಎಂಬ ಅರ್ಥವುಳ್ಳುದೆಂದೂ ಡಿಎಲ್‌ಎನ್‌ ಹೇಳಿಕೆ (ದೀಪಿಕೆ; 
ಪು. ೪೩೬] 

ಕಮ್ಮಜೆಯೋಜ - ಕಮ್ಮರಿಯೊವಜ (ಅ೦ತುಟು ಪೇಲ್ಪು ಕೆಮ್ಮಗಿರೆ 
ಗಮ್ಮನೆ ಕಮ್ಮಣೆಯೋಜನಾಗನೇ: ಆದಿಷು, ೨. ೬೧) 

ಕಮ್ಮಾಯಿಲ - ಕೆಲಸಗಾರ (ಚೈತ್ರದ್ಧಜಮನೆ ನಿಜೆಸಲ್ವೆಂದು 
ಬಂದಿರ್ದ ಕಮ್ಮಾಯಿಲನಂ ಪೋಲ್ತ್ಡಿರ್ದುದು ಆ ರಾಜನ 
ವಿಜಯಗಜಂ: ಪಾರ್ಶ್ವನಾಪು, ೬. ೧೨೯) 


ಕಮ್ಮಿತು -. ಸುಗಂಧಭರಿತವಾದ ಛ(ಕೀರ್ತಿವರ್ಮಂ೦ ನಿರುತಂ 
ಪೊನ್‌ ಕಮ್ಮಿತಾದುದುಎನಿಸಿದನಿಳೆಯೊಳ್‌: ಸಮಯಪ, ೧. 
೪೮) 


ಕಮ್ಮಿತಾಗು -. ಸುಗಂಧಭರಿತವಾಗು (ಧರಣಿಪತಿ ಕೀರ್ತಿದೇವಂ 
ನಿರುತಂ ಪೊನ್‌ ಕಮ್ಮಿತಾದುದೆನಿಸಿದನಿಳೆಯೊಳ್‌: ಸಮಯಪ, 
೧. ೪ಬ) 

ಕಮ್ಮಿಸು - ಗಮಗಮಿಸು (ಕಮ್ಮಿಪ್ಪ ಸುಭದ್ರೆ ಮಾಮಿಡಿ ಕರಂಜಿಕೆ 
ಅಂಬಟಿ ನಿಂಬೆ ನೆಲ್ಲಿಗಾಯ್‌ ಆದಿಯಾದ 
ಉಪ್ಪಿನಕಾಯ್ಗಳಿಂ: ಲೀಲಾವತಿ, ೫. ೭೧) 

ಕಮ್ಮು — "ಕಮ್ಮಿಸು' (ಕಮ್ಮ-ಗಂಧಶ್ವಾಸೇ: ಶಬ್ದಮದ, ಧಾ ೫೦೦) 


ಕಮ್ಮುಗಿಲು - ಕಪ್ಪು ಆಕಾಶ (ತಾರೆಗಳ ಬೆಳಗಿನಿ೦ ವಿಸ್ತಾರಿಪ 
ಕಮ್ಮುಗಿಲ ಸಿರಿಯ೦ ಅನುಕರಿಸಿರ್ಪಾ ಭೂರಮಣನ 
ನಖರುಚಿ: ಕುಸುಮಾಕಾ, ೧೫. ೧೩೯) 

ಕಮ್ಮೆ - ಒಂದು ನಾಡು (ಆ ಧರಣೀಪ್ರಿಯಾ ಕಟಾಕ್ಲ್ಯಾಧರ 
ವಿಭ್ರಮ ಭ್ರಮಣಂ ಅಗ್ಗಳ೦ ಅಗ್ಗದ ಕಮ್ಮೆನಾಡು: ಶಾಂತಿಪು, 
೧. ೪೩); ಒಂದು ವಂಶ (ಜನಕ೦ ಕಮ್ಮೆಕುಲಪುದೀಪಂ: 
ಪಂಚತಂತ್ರ, ೪೭) 

ಕಮ್ಮೆಣ್ಣೆ - ಸುವಾಸಿತ ಎಣ್ಣೆ (ಕಮ್ಮೆಣ್ಣೆಯಿ೦ ಮರ್ದನಂ ಮಾಡಿಸಿ 
ಪನ್ನೀರಿ೦ ಮಜ್ಜನ೦ಬುಗಿಸಿ: ಧರ್ಮಪ, ೨. ೫೨ ವ) 

ಕಮ್ಮೆಲರ್‌ — ಸುಗಂಧಭರಿತ ಗಾಳಿ (ಕಮ್ಮೆಲರುಣ್ಮೆ 
ಪುಷ್ಪವೀಜನತತಿಯಿಂದೆ ಬೀಸುವ: ಕುಸುಮಾಕಾ, ೯. ೧೦೧) 

ಕಮ್ಮೈಸು - ಶೋಭೆಗೊಳಿಸು (ಕವಿಮಾರ್ಗದೊಳ್‌ ಒಖ್ಹಾಣಿಪ 
ಠವಣಿಪ ಕಮ್ಮೈಸುವ ಎಡೆಯೊಳ್‌ ವಖ್ಹಾಣಿಸಲುಂ 
ಠವಣಿಸಲು೦ ಕಮ್ಮೈಸಲು೦ ಇವನಂತಾರ್‌ ಬಲ್ಲರ್‌ ಎನಿಸಿದಂ 
ಕವಿರತ್ನಂ: ಅಜಿತಪು, ೧. ೮೨) 

ಕಮ್ರ - ಪ್ರಿಯವಾದ (ವಿನಮಂ ಕಮ್ರ ಕಲ್ಯಾಣಮಂ 
ಭರದಿಂದಾದ್ಯಮನಿಂತು ಬಿತ್ರಿಸಿದ೦ ಸ್ಯಾದ್ದಾದ ವಿದ್ಯಾಪ್ರಿಯಂ: 
ಆಚವರ್ಧ, ೧೩. ೭೦) 

ಕಯ್ಯೊಳ್‌ - ಸ್ವೀಕರಿಸು (ಉಪಪತ್ತಿಯುಕ್ತಂ ಇದನಿಂ ಕಯ್ಕೊಳ್‌ 
ನಿನ್ನ ತಂದೆಯೆಂದುದನೆನೆ ಭೂಮಿಪನೆಂದಂ ನಿಮ್ಮಯ 


ಪೂರ್ವಪಕ್ಷಮೆಮಗಾದುದೇ ವಲಂ ಸಿದ್ಧಾಂತಂ: ಗದಾಯು, 
೪. ೮) 

ಕಯ್ಗಣ್ಮು - ಆವರಿಸು (ನಿಜಸ್ಕಂಧಾವಾರಮಂ ಕರಡು ಆ 
ಗಂಧರ್ವಕುಮಾರಂ ಮಗುಟ್ಟೆ ಕಟಕಜನಮಾನಂದಮುಂ 
ಅತಿಕೌತುಕಮುಂ ಕಯ್ಲಣೆ: ಕಾದಂಸಂ, ೫. ೭೪ ವ) 

ಕಯ್ಗಯ್‌ - ಅಲಂಕರಿಸು (ಜನನೀಜನಕರಿಂ ಕೃತ ಅನುಜ್ಞೆಯಾಗಿ 
ಕಾದಂಬರಿ ಕಯ್ಗಯ್ದಿ ಕೆಲಂಬರ್‌ ಆಪ್ತ 
ಪರಿಚಾರಿಕೆಯರ್ವೆರಸು .. . ವಂದು: ಕಾದಂಸಂ, ೭. ೨೬ 
ವ) 

ಕಯ್ಗಚಿ - ಕೈಮೀರು, 
ಶಬ್ದಮದ, ಧಾ ೯೧೯) 

ಕಯ್ಗೂಡು -  ಒಗ್ಗೂಡು, ಸೇರು (ಮಂದರಕ್ಷಾಧರದೊಳ್‌ 
ಕಯ್ಗೂಡಿ ಗೋತ್ತ್ಪಾದಿಗಳ ಘಟಾರೂಪದಿ೦ ತಾಗೆಯುಂ: 
ಆದಿಪು, ನರಸಿಂ. ೧೪. ೯೧) 

ಕಯ್ಗೆಮಾಡು — ಸ್ವಾಧೀನಪಡಿಸಿಕೊ 
ನಿಜಭುಜಶೌರ್ಯಾವಷ್ಟಂಭದೊಳೆ 
ಜಯಲಕ್ಷ್ಮೀವಲ್ಲಭನಿರ್ದಂ ಪೃಥ್ವೀವಲ್ಲಭಂ ಉದಿತಕೀರ್ತಿ 
ಸಾಹಸಭೀಮಂ: ಗದಾಯು, ೬. ೧), ಸೋಲಿಸು 
(ಹಲಾಯುಧ ಕೃಪ ಆಶ್ವತ್ಥಾಮರುಂ ನಾಗಕೇತನನೊಳ್‌ 
ನಾಳೆಯಿ ಕೂಡಿ ಬರ್ಪರ್‌ ಅವರಿನ್ನುಂ  ಬಾರದನ್ನಂ 
ಸುಯೋಧನನಂ ಮುನ್ನಮೆ ಕಯ್ಲೆಮಾಟ್ಬುದು ಬಟೆಕ್ಕಾರ್ಗಂ 
ಬರ್ಕುಮೇ: ಗದಾಯು, ೬. ೩೯) 

ಕಯ್ಗೆಯ್‌ - ಅಲಂಕರಿಸು (ಎಂದು ಬಗೆಗೆ ವಂದ ಪೂಗಳೊಳ್‌ 
ಪೂದುಡುಗೆಯ ಮಾಡಿ ವಸಂತಕಾಂತೆಯರಂತೆ ನೆಯ 
ಕಯ್ಗೆಯ್ದಾಗಳ್‌: ಆದಿಷು, ೧೧. ೧೨೮ ವ) 

ಕಯ್ತು - ಕಹಿಯಾಗಿರುವುದು (ಮಧು ಸೀಧು ಕಟು ಸೀಧು ಪೋ 
ಪುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು: ಪಂಪಭಾ, ೪. 
೮೮, “ಮಧು ಸೀಧು' ಡಿಎಲ್‌ಎನ್‌ ಒಪ್ಪಿದ ಪಾಠ) 

ಕಯ್ದು - ಸಾಧನ (ಕರ್ಣಭೂಷಾವಳಿ ಭೂಷಾವಳಿಯಾಗದೆ 
ಸೆಳೆದೊಡೆ ಸಾವಲ್ಲಿಗೆ ಕಯ್ದುವಾಯ್ತು: ಯಶೋಧಚ, ೨. 
೬೯) 

ಕಯ್ದಿಡಿ - ಕನ್ನಡಿ (ಮನಸಿಜನ೦ಬು ಮನ್ಮಥನ ಕಯ್ದಿಡಿ ಕಾಮನ 
ಕೈದು ಕಂತುರಾಜನ ಕರವಾಳ್‌: ಸುಕುಮಾಚ, ೫. ೫. ೫೪) 

ಕಯ್ದೆ - ಕಹಿ (ಕಯ್ದೆಯುಣ್ಣರಂ ರಸಮೆ ಜಾರಿಕುಂ ಕೆಮ್ಮನಿರಿಂ: 
ಶಾಂತಿಪು, ೬. ೭೭) 

ಕಯ್ದೆಸರಂ - ಕಠಿನೋಕ್ತಿ (ಏಜನೆ ಸೂಜ್‌ಗೊಂಡು ನುಡಿವೀ 
ನುಡಿಯಲ್ಲದೆ ಮತ್ತಂ ಆಸನಂದೋಜುವ ಬಲ್ಲುದೋಜುವ 
ಎರ್ದೆದೋಉುವ ಕಯೆಸರಂಗಳ್‌ ಎಮ್ಮಂ ಉಂತೆ ಏಜಿವು: 
ಪಂಪಭಾ, ೮. ೨೦) 

ಕಯ್ದೆಸೊರೆ - ಕಹಿ ಸೋರೆ (ಕೀರ್ತಿಪ್ರಸರದ ಕುಡಿ ಕಯ್ದೆಸೊರೆಯ 
ಕುಡಿವೊಲಕಕುಂ: ಯಶೋಧಚ, ೨. ೫೫) 

ಕಯ್ಬೊಯ್‌ - ಪ್ರತಿಜ್ಞೆಮಾಡು, ಚಪ್ಪಾಳೆ ತಟ್ಟು (ಕಯ್ಬೋೊಯ್‌- 
ಪ್ರತಿಜ್ಞಾಯಾಂ ಹಸ್ತತಾಡನೇ ಚ: ಶಬ್ದಮದ, ಧಾ ೫೨೩) 

ಕಯ್ಮಣಕಿ - ಬೆರಗಾಗು (ಕಯ್ಮಜ್‌-ವಿಸ್ನಯೇ: ಶಬ್ದಮದ, ಧಾ 
೮೫೧) 

ಕಯ್ಕಿಗು - ಹೆಚ್ಚಾಗು (ನೀಂ ಇಂತು ಅಜೆದೊಡ೦ ಸೌಧರ್ಮಿಕೆ 
ಮಿಕ್ಕು ಬರ್ಕುಮೆಂಬಂತೆ ನಿಮಗತಿಸ್ನೇಹಮುಂ 


ಅತಿಕ್ರಮಿಸು (ಕಯ್ಗಚೆ-ಅತಿಕ್ರಮಣೇ: 


(ಶ್ರೀವಧುವಂ 
ಕಯ್ಗೆಮಾಡಲ್‌ 


ಹತ್ತಿಸಿ 


ವ್ಯಾಮೋಹಮುಂ ಕಯ್ಲಿಕ್ಕು ಬಂದುದು: ಸುಕುಮಾಚ, ೫. 
೨೧ ವ) 

ಕಯ್ಯಿಕ್ಕು — ಕೈ ಇಳಿಬಿಟ್ಟುಕೊಂಡು ಕದಲದಿನಿರು 
(ಇನನಸ್ತಂಗತನಾಗೆ ತತ್ಸಮಯದೊಳ್‌ ಕೆಯ್ಯಿಕ್ಕಿ . .. ಪೇಟ್ಪ 
ಸೈರಣೆಯ ಮಾನುಷ್ಕರ್‌: ಸಮಯಪ, ೧. ೫) 

ಕಯ್ಯೇಯು - ಆನೆಯ ಸೊಂಡಿಲ ಹೊಡೆತ (ಕಯ್ಕೇಜೆನೊಳ್‌ 
ಬಿಬ್ಬಿರಿಬಿರಿದೊಡೆದ ಮುಕ್ತಾಪುಟ೦ಗಳೊಳ್‌: ಆದಿಷು, ೧೨. 
ರ೯ ವ) 

ಕಯ್ವಾಯ್‌ - ಸೆಣಸಾಡು (ದಿನಕರ ಕಾಂತಿಯುಮಂ ನೀವಿಂ 
ಪರಿಕ್ಸಿ ನೋಡಿ೦ ಎಂದು ಎಂದು ಸೂರ್ಯನೊಡನೆ 
ಕಯ್ವಾಯ್ದು ಮಧ್ಯಸ್ಥರಲ್ಲಿಗೆ ಬರ್ಪಂತೆ: ಧರ್ಮಾಮೃ, ೮. 
೧೧೬ ವ) 


ಕಯ್ದಾರ - ಹೊಗಳಿಕೆ (ಎನಸುಂ ಕಯ್ದಾರದಿಂದಿಲ್ಲದ 
ಗುಣಗಣಮಂ ರಾಗದಿಂ ಕೆಮ್ಮನೀ ಪಾಂಥನೊಳ್‌ 
ಅಧ್ಯಾರೋಪಂಗೆಯ್ದು ಎನಗನವರತಂ ್ಹಬಣ್ಣಸುತ್ತಿರ್ದಂ: 


ಕಾದಂಸಂ, ೫. ೧೦೩) 
ಕಯ್ದೇಸು - ಕೈಯನ್ನು ಬೀಸು, ಯುದ್ಧಾರಂಭಕ್ಕೆ ಸೂಚನೆ ಕೊಡು 
(ಕಯ್ದೀಸು-ರಣಾರಂಭಸೂಚನಹಸ್ತಸೂಚನಯೋಜ ಶಬ್ದಮದ, 
ಧಾ ೬೮೭) 
- ಕ್ರೈ ತೋಳು (ಕರಂ ದೋರ್‌ ಬಾಹ್ವಾಖ್ಯಂ: ಅಭಿಧಾವ, ೧. 
೧೨. ೭); ಆನೆಯ ಸೊಂಡಿಲು (ಐರಾವತ ಕರಲೂನ 
ಸಲ್ಲಕೀ ಶಬಳಮು೦ ಅಪ್ಪ ಉದಯಗಿರಿಯಿಂ ಸೊಗಯಿಸುವ 
ಮೂಡಣ ದೆಸೆಗೆ ವಂದು: ಪಂಪಭಾ, ೪. ೧೮ ವ); ಕಪ್ಪ 
(ಭೋಜರಾಜಂಗೆ ಕರಮಂ ತೆಅಲೆಂದು ಬಂದ 
ನಂದಗೋಪನಂ ಕಂಡು: ಜಗನ್ನಾವಿ, ೩. ೨೨ ವ) ಕಾಂತಿ, 
ಕಿರಣ (ಕರಂಗಳಡಂಗಿ ಕಿಲುಂಬುಗೊಂಡ 
ಕನ್ನಡಿಗೆಣೆಯಾಯ್ತು ಭಾನುವಳಯಂ೦ ದಿವಿಜಾಪಗೆ ನೋಡೆ 
ನೋಡೆ ಕರ್ಪಡರ್ದೆಣೆಯಾದುದು ಆ ಯಮುನೆಗೆ ಅಗ್ಗದ 
ಯಾಗದ ಧೂಮದ ಏಟ್ಲೌ್‌ಯೊಳ್‌: ಪಂಪಭಾ, ೬. ೩೬) 
ಕರಂ - ಹೆಚ್ಚಾಗಿ (ಎನ್ನಂ ಕರಂ ನಂಬಿದ ಅಂಬೆಯೊಳ್‌ ಎನ್ನಂಬ 
ವಲಂ ವಿವಾಹವಿಧಿಯಂ ಮಾಲ್‌ಂ ಪೆಣರ್‌ ಮಾಲ್ದರೇ: 
ಪಂಪಭಾ, ೧. ೭೭); ಅತಿಶಯವಾಗಿ (ಸುಟೆಯದು ಗಾಳಿ 
ಮೃಗಂ ಕೆಯ್ವಟೆಗಳ ಮೇತದೊಳೆ ತಣಿದಪುವು ಪಂದಿಗಳುಂ 
ಪಟನವಿರ್‌ ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 
ಕರಂಕ - ಭರಣಿ, ಸಣ್ಣ ಪೆಟ್ಟಿಗೆ (ವೈಶಂಪಾಯನನಂ 
ಮಹಾದೇವಿಯರ ಅರಮನೆಗೆ ಕಚಿಪಿಂ ಎಂದು ಆ 
ತಾಂಬೂಲಕರಂಕವಾಹಿನಿಗೆ ಬೆಸಸಿ: ಕಾದಂಸಂ, ೧. ೨೭ ವ) 
ಕರಂಕವಾಹಿನಿ - ಭರಣಿಯನ್ನು ಹೊತ್ತ ಪರಿಚಾರಿಕೆ (ಕಾವನ 
ಅಂಬು ಅವಜ ಬಿಣಿನೊಳ್‌ ಒಯ್ಯನೆ ಜೋಲ್ಡವೋಲೆ 
ತಾಂಬೂಲ ಕರಂಕವಾಹಿನಿಯ ಮೇಲೆ ನೆಜಲ್ಲಿರೆ ಬಾಲೆ 
ಲೀಲೆಯಿಂ: ಪಂಪಭಾ, ೪. ೪೩) 
ಕರಂಗು - ಕರಗಿ ಹೋಗು, ನೀರಾಗು (ಎಂದು ತನ್ನ ನಾಣ್ಗಾಪನೆ 
ಬಗೆದು ಅತನುಪರಿತಾಪಿತ ಶರೀರನುಮಾಗಿ ಶಂತನು ಕರಂಗಿ 
ಎರ್ದೆಗಿಡೆ: ಪಂಪಭಾ, ೧. ೭೧ ವ) 
ಕರಂಜ - ಹುಲುಗಿಲ ಮರ (ಪಕ್ಷ ಕದಂಬ ನಿಂಬ ಪನಸ 
ಅರ್ಜುನ ತಾಲ ಲವಂಗ ಲುಂಗ ರುದ್ರಾಕ್ಷ ತುರುಷ್ಕ ಮುಷ್ಕ 
ನಿಚುಳ ಆಮ್ರ ಕರಂಜ ವಟ ಆದಿ ಅನೇಕ ವೃಕ್ಷ: ಪಂಚತಂತ್ರ. 
೯೫) 


ಕರ 


ಕರಂಜಕ - ಒಂದು ಬಗೆಯ ಹುಳಿಯಾದ ಕಾಯಿ (ಫಲಿತ 
ರಸಾಲಂ ಒಪ್ಪುವ ಕಪಿತ್ಥ ಕರಂಜಕ ನೆಲ್ಲಿ ಮಟ್ಟೆ ಪಾಟಳಿ: 
ಉದ್ಭಟಕಾ, ೬. ೧೯) 

ಕರಂಡಕ - ಭರಣಿ (ಅವಳ ಕೈಯಿಂದ ಆ ಕರಂಡಕಮಂ 
ಕೊಂಡೊಡೆ: ಹರಿವಂಶ, ೨. ೫ ವ) 


ಕರಂಡಿಗೆ - ಕರಂಡಕ (ಭೂವನಿತೆಯ ಕರ್ಪುರದ ಕರಂಡಗೆ . 
ಪೊಸವೇಟದಿರ್ಕೆ ಸಯ್ದಿನ ತಾಣಂ: ಶಾಂತಿಪು, ೯. ೧೩೯) 
ಕರಂಬ - ಸಸ್ಯದ ದೇಟು, ಕಾವು (ದಕಾರಕ್ಕೆ ರೇಫಂ: ಕದಂಬ೦- 
ಕರಂಬಂ, ಕರಂಬಮೆ೦ದು ಹಸುರ ಶಾಕದ ಕಾವು: ಶಬ್ದಮ, 
೨೮೧ ಪು 

ಕರಂಬವಾಸಿಗ - ವಿವಿಧ ಹೂಗಳ ಬಾಸಿಗ (ಒಯ್ಯರಮಾದುದು 
ಆಯ್ದು ಕಟ್ಟಿದ ಕರಂಬವಾಸಿಗದಕುಸುಮವಿಸರದ ಪಸರಂ: 
ಅನಂತಪು, ೪. ೭) 

ಕರಕಂಜಾತಜಾತ - ಕರಕಮಲಜಾತ, ಶಿಷ್ಯ (ಜಡಜಜನೆನಿಸದೆ 
ತದ್ದುರು ಕರಕಂಜಾತಜಾತನೆನಿಸಿದನೀತಂ: ರಾಜಶೇವಿ, ೧. 
೬೪) 

ಕರಕ - ಆಲಿಕಲ್ಲು (ಸುರುಚಿರ ಮುಕ್ತೋತ್ಕರಮೆನೆ ಪರಿದಿರ್ದುವು 
ಅಮಳ ಕರಕಾವಳಿಗಳ್‌: ತ್ರಿಷಷ್ಟಿಪು, ೮. ೨೮); ಕರಗ, ಕಳಶ 


(ತರತರದೆ  ತರಳಗುರುತರ ಕರಕ ಅಂಬುಕಣಂಗಳ್‌ 
ಅಮರ್ದುವು: ಲೀಲಾವತಿ, ೧೧. ೨೯) 
ಕರಕರಿಸು - ಕೋಪಿಸು (ಮಕರದ್ದಜನಂ ಬಿಡೆ ಬೈದು 


ಚಂದನೊಳ್‌ ಕರಕರಿಸುತ್ತೆ ತೆಂಬಲರ್ಗೆ ಕಾಯ್ತುತೆ: ತ್ರಿಷಷ್ಟಿಪು, 

೨೪. ೨೦೦) 
ಕರಕಾಂಬು - ಕಳಶದ ನೀರು (ಕಪ್ಪುರದ ರಜಂಬೊರೆದ 

ಕರಕಾಂಬುವ ತಳಿದು: ಆದಿಹು, ೪. ೧೭) 
ಕರಕೆ - ಕಮಂಡಲು (ಮಠಮಂ ಪತ್ತುವಿಡದೆ ಪಿರಿಯದೊಂದು 

ಕರಕೆಯ ಕೂಟ ತಂದು ತಾನೊಂದು ಭಾಗಮಂ ಉಂಡು: 

ಪಂಚತಂತ್ರ, ೪೩೪ ವ) 
ಕರಕೋಪಲ - ಆಲಿಕಲ್ಲು 
ಮುಂಕಣ್‌ದವುದು ಮಿಂಚಂ 
ಕಣ್‌ದುವು: ಚಂದ್ರಪ್ರಪು, ೪. ೩೮) 

- ಗಡಿಗೆ, ಕಳಶ (ಸುತ್ತಿದ ಕರಗದ ನೀರುಮಂ ಎತ್ತಿದ 
ಬೋನಮುಮಂ ಇದಿರೊಳಿಟ್ಟು: ಆದಿಪು, ೯. ೧೨೬) 
ಕರಗಂಬೊಳು - ತಲೆಯ ಮೇಲೆ ಕರಗ ಹೊರು (ನೀನುಂ 

ದೇವಾ ಸುರಯದ್ಧಕ್ಕೆ ಕರಗ೦ಬೊತ್ತ ಡಾವರಡಾಕಿನಿಯೆನಿಸಿದ 

ಪಾಂಚಾಲಿಯುಂ ಬುದ್ದಿಮತಿಯೆಂಬ ಗಾಳುದೊಟ್ಟುಂ ಇಂತೀ 

ಮೂವರುಂ: ಗದಾಯು, ೨. ೮ ವ) 
ಕರಗದ ದಾರೆ - ಗಡಿಗೆಯ ನೀರ ಧಾರೆ (ಕುಡಿಯೆ ಕುಡಿಯ 

ಕರಗದ ದಾರೆಯಂ ಉಗಿದುಕೊಂಡೊಡೆ ಅರಸಣ ಆಕೆಯ 

ಮೊಗಮಂ ನೋಡಿ ಏಕೆ ಕಾಡುವೌ ಕೂಸೆ ಕಾಡದೆ 

ಕುಡಿಯಲೆಆೌಯಾ: ವಡ್ಡಾರಾ, ಪು ೧೧೧, ಸಾ ೩) 
ಕರಗವಳ - ಕೊಡದಿಂದ ನೀರು ತುಂಬುವ ಆಳು (ಬಿಕ್ಕೆ 


ಕಾಳಿಮಮಂ 
ಕರಕೋಪಲಮಂ 


(ಕಜ್‌ದುವು 
ಬಟೆಕ್ಕೆ 


ಕರಗ 


ಕರಗವಳನೆಆದ ಚಂದ್ರಕಾಂತದ ಹಿಮಶಿಶಿರ 
ಸುರಭಿವಾರಿಯಂ: ಸುಕುಮಾಚ, ೧೧. ೩೨ ವ) 

ಕರಗಸ - ಗರಗಸ (ಕರಗಸಗಳಿಂದಂ ಉದ್ದಂ ಹಿಡಿದು 
ಪೋಟ್ಟುದುಂ: ವಡ್ಡಾರಾ, ಪು. ೯೬, ಸಾ. ೩೦) 

ಕರಗಸಿಗ - ಗರಗಸದಿಂದ ಕೊಯ್ಯುವವನು (ಒಂದು 


ಗೋಲಾಂಗೂಲಂ ಬಂದು ಕರಗಸಿಗರೊಂದು ಭಾಗಂಬರಂ 


ವಿ೭ 


ಸೀಟ್ಜು ನೂಲ ತಲೆಯೊಳ್‌ ಕೀಲಂ ಬೆಟ್ಟರ್ದ ಮರನಂ 
ಕಂಡು: ಪಂಚತಂತ್ರ, ೮೪ ವ) 


ಕರಚಂಡ - ವಿಧ್ವಂಸಕ (ದುರ್ಧರ ಜಿನದೀಕ್ಷೆಯಂ 
ಅಘಕುಳಕರಚಂಡಂ ಮೂಖುಜಾವದೊಳ್‌ ಕೊಂಡಂ: 
ಆದಿಪು, ೯. ೭೯) 


ಕರಚಕ್ರ - ಕೈಯಲ್ಲಿನ ಚಕ್ರಾಯುಧ (ಒಂದು ದೆಸೆಯೊಳ್‌ ತಗುಳ್ಳ 
ಮುಕುಂದನ ಕರಚಕ್ರಂ ಒಂದು ದೆಸೆಯೊಳ್‌ ನರನೆಚ್ಚ ಒಂದು 
ಶರಂ ಒಂದು ದೆಸೆಯೊಳ್‌ ಕುಂದದೆ ದಹನಾರ್ಚಿ ಸುತ್ತಿ 
ಮುತ್ತುವ ಪದದೊಳ್‌: ಪಂಪಭಾ, ೫. ೯೮) 

ಕರಚರಣ - ಕೈಕಾಲು (ಪರಾಕ್ರಮಧವಳ೦ ಒಯ್ಯನೆ ಕೊಂಡು 
ಬಾಣಧಿಯೊಳಿಟ್ಟು ಪೋಗಿ ಪೂಗೊಳದೊಳ್‌ 
ಕರಚೆರಣಪುಕ್ಷಾಳನಂಗೆಯ್ದು; ಪಂಪಭಾ, ೮. ೧೬ ವ) 

ಕರಜ - ಕೈಯಲ್ಲಿ ಹುಟ್ಟಿದ್ದು, ಉಗುರು (ಕೈತ ಕೈದಳಮಂ 
ತುದಿಗೊಂಡು ಕರಜಮೊಪ್ಪಿದುದವಳಾ: ರಾಜಶೇವಿ, ೭. ೪೨) 

ಕರಟತಟ - ಆನೆಯ ಗಂಡಸ್ಥಳ (ಕರಟತಟಗಳಿತ 
ಮದರರುಚಿರಮುಖತೆಯಂ ಕಂಡು: ಆದಿಪು, ೭. ೨೭ 
ರಗಳೆ) 

ಕರಟಿ - ಗಂಡಸ್ಥಳವುಳ್ಳದ್ದು, ಆನೆ (ಬಳವದ್ದಿದ್ದಿಷ್ಟವಿದ್ಯಾಧರ 
ಕರಟಿಶಿರಶ್ಶುಕ್ತಿಸಂಭೂತಮುಕ್ತಾವಳಿಯೊಳ್‌: ಆದಿಷು, ೧. ೭೬) 

ಕರಟಿಕಟಷೀಕರಣ - ಆನೆಯ ಗ೦ಡಸ್ಥಳವನ್ನುಜ್ಜುವುದು (ಅ೦ತು 
ಪೊಳುಮಟ್ಟು ಅನೇಕ ಕರಟಿಕಟಷೀಕರಣ 
ನಿಶ್ಶೇಷಿತಾರಾತಿವನದುರ್ಗನುಂ: ಆದಿಷು, ೧೪. ೫೨ ವ) 

ಕರಟಿಘಟ - ಆನೆಗಳ ಹಿಂಡು (ಗಿರಿರಾಜೋದಗಸಿಂದೂರಿತ 
ಕರಟಿಗಟಾಟೋಮಂ: ಆದಿಹು, ೧೧. ೨೪) 

ಕರಡ - ಕಾಡು ಹುಲ್ಲು (ಕರ್ಮಂ ಕಿಚ್ಚುಪತ್ತಿದ ಕರಡದಂತೆ 
ಭಸ್ಮಮಕ್ಕುಂ: ಧರ್ಮಾಮೃ, ೧೪. ೭೪ ವ) 

ಕರಡಿ - ಭಲ್ಲೂಕ (ಕರಡಿಗಂಜಿ ಪುಲಿಯ ಗುಹೆಯಂ 
ಪೊಗುವಂತೆ: ಧರ್ಮಾಮೃ, ೬. ೧೨೦ ವ) 

ಕರಡಿಗೆ - ಕರಂಡಿಕೆ ಭರಣಿ (ಸುರರ ಶರೀರಂ ಪಳಿಕಿನ 
ಕರಡಿಗೆಯೆನೆ ನಿರ್ಮಳಿನಂ ತೆದ್ರುಚಿಯನಾಂತು 
ಕಣ್ಣೊಳಿರ್ಕುಂ: ಪಾರ್ಶ್ವನಾಷು, ೫. ೮೧) 

ಕರಡೆ - ಜರುರ ಎಂಬ ಚರ್ಮವಾದ್ಯ (ಕರಡೆಯ ತಾಳದ 
ಪಟವದ ಮದ್ದಳೆಯ ಮಿಕ್ಕವಾದ್ಯಮುಮೊಳವೇ: ಗದಾಯು, 
೩ ೪೯) 

ಕರಣ - ಕೆಲಸಗಾರ (ಅರಸನ ಕೋಷ್ಠಾಗಾರದ ಕರಣಂಗಳ 
ಕಾಪನೆಯ್ದೆ ಬಂಚಿಸಿ ಕಳ್ಳುಂ: ಆದಿಷು, ೫. ೧೫); ಅಧಿಕಾರಿ, 
ನಿಯೋಗಿ (ಕೊರಳೊಳ್‌ ಅಮರ್ದು ಇರ್ಕೆ ಕಂಠಾಭರಣಂ 
ಮತ್‌ ಅಧೀಶಗುಣವಿಭೂಷಣವು ಎರ್ದೆಯೊಳ್‌ ಸ್ಥಿರಮಿರ್ಕೆ 
ಎಂದು ಅಂದು ಅಧ್ಯಕ್ಷದ ಕರಣಂ ಬರೆ ದೂತನೊಡನೆ 
ಬಂದೋಲಗದೊಳ್‌: ಶಾಂತಿಪು, ೨. ೭೩); ಜ್ಞಾನೇಂದ್ರಿಯ 
(ಪರಿವಿಡಿಯಿ೦ದ೦ ತ್ವಕ್‌ ಚಕ್ಷು ರಸನೆ ಕಿವಿ ಮೂಗು 
ಇವೈದುಂ ಅಟಿಗೆ ಹೃಷೀಕಂ ಕರಣಂ: ಅಭಿಧಾವ, ೧. ೧೨. 
೨೩); ನಾಟ್ಯದ ಒಂದು ಭಂಗಿಕರಣ ಅಂಗಹಾರ ಮೃದುಪದ 


ಪರಿಕ್ರಮಂಗಳ ಬೆಡಂಗುಗಳ ಜತಿಯೊಳ್‌ 
ಅಳಮಕರಿಸಿದುದೆಂಬಿನಂ: ಆದಿಪು, ೬, ೧೮); 
ಮಲ್ಲಯುದ್ದದಲ್ಲಿ ತೋರುವ ಚಾತುರ್ಯ (ಕರಣಂಗಳ 


ಗಾಯಂಗಳ ಪರಿಣತಿಯಂ ಮೆಜಳ್‌ದು ಪೊಣರ್ದು: ಆದಿಪು, 
೧೪. ೧೧೦); ಕೆಲಸ (ನಿನ್ನಂ ಆಳ್ವೆನೆಂದು ಬಾಣಸಿನ ಕರಣಕ್ಕೆ 


ನಿರೂಪಣಂಗೆಯ್ದಂ: ಪಂಪಭಾ, ೮. ೫೪ ವ); ಕರಣಿಕ, 
ಲೆಕ್ಕಪತ್ರ ಇಡುವವನು (ಜವನುಂ ಕರಣ೦ಗಳು೦ ಆ 
ಜವದೂತರುಂ ಇರ್ಪ ತಾಣಂ: ಸಮಯಪ, ೧೦. ೧೨೭); 
ಸಾಧನ (ಸಾಧನಮೆನೆ ಸಿದ್ಧಸಾಧನಂ ತಾಮ ಕರಣಂ: 
ಅಭಿಧಾವ, ೩. ೧. ೯೮) 

ಕರಣಗಣ - ಇಂದ್ರಿಯ ಸಮೂಹ (ಕರಣಗಣಂ ಕುನುಂಗಿರೆ 
ಮನಂ ನೊಸಲಲ್ಲಿರೆ ಲೋಚನಂಗಳ್‌ ಉಳ್ಳರೆ 
ಮಗುಟ್ಟೆಂಬುವೆತ್ತಿರೆ: ಆದಿಪು, ೧೦. ೧೪) 

ಕರಣಗ್ರಾಮ - ಕರಣಗಣ (ಈ ಮನುಜರ ಅಖಿಳ 
ಕರಣಗ್ರಾಮಮಂ ಒಂದೊಡಲೊಳ್‌ 
ಎಂತೊಡಂಬಡಿಸಿದರೋ: ಆದಿಪು, ೪. ೭೨) 

ಕರಣಗ್ರಂಥ - [ಜೈ ೈನ] ಕರಣಾನುಯೋಗದ ಗಂಥ (ಲೋಗಾಣಿ 
ಸಂಗಾಣಿ ಮೊದಲಾಗೊಡೆಯ 
ಕರಣಗ್ರ೦ಥ೦ಗಳುಮನಿವೆಲ್ಲಮ೦ ಕಲ್ಲೊಡಲ್ಲದೆ ಪೇಟಲಾಗದು: 
ವಡ್ಡಾರಾ, ಪು. ೬. ಸಾಲಿ) 

ಕರಣತತಿ - ಇಂದ್ರಿಯ ಸಮೂಹ (ಕರಣತತಿ ವಾಯುವಿನೊಳ್‌ 
ಕುನಿದಿರೆ ಪದ್ಮಾಸನದೊಳ್‌ ತನುವಿರೆ ಯೋಗೀಂದಂ 
ಆತ್ಮಚಿಂತೆಯೊಳಿರ್ದಂ: ಯಶೋಧಚ, ೪. ೧೩) 

ಕರಣತ್ರಯ - ಮನ ವಚನ ಕಾಯ ಎಂಬ ಮೂರು ಕರಣಗಳು 
(ಕರಣತ್ರಯಶುದ್ಧನೆಂದಧೇ೦ ಸ್ತುತಿಯಿಸಿದತ್ತೊ 
ಪೌರಜನಂ: ಪುಷ್ಪದಂಪು, ೩. ೧೩೨): [ಜೈನ] ಅಧಃಕರಣ, 
ಅಪೂರ್ವಕರಣ, ಅನಿವೃತ್ತಿಕರಣ ಎಂಬ ಮೂರು ತತ್ವಗಳು 
(ಮುನ್ನಂ ಅಧಃಪ್ರವೃತ್ತಮಪೂರ್ವಮೆ೦ಬ ಕರಣತ್ರಯದಿಂ: 
ಮಲ್ಲಿನಾಪು, ೧೪. ೫೭ ವ) 


ಕರಣಲಬ್ಬಿ - (ಜೈ ೈನ] ಐದು ಲಬ್ಬಿಗಳಲ್ಲಿ ಒಂದು, ಕರಣ 


ಪರಿಣಾಮಗಳ ಪ್ರಾಪ್ತಿ (ಕಾಲಲಬ್ಬಿ ಕರಣಲಬ್ಭಿ ಉಪಶಮಲಬ್ಬಿ 


ಕ್ಷಯೋಪಶಮಲಬ್ಬಿ ಪ್ರಾಯೋಗ್ಯತಾಲಬ್ಬಿಯೆಂಬ 
ಲಬ್ಬಿಪಂಚಕಮುಮಂ: ಸುಕುಮಾಚ, ೩. ೩೯ ವ) 

ಕರಣೀಯ - ಮಾಡಬೇಕಾದುದು (ಸೌಹೃದಂ ಇಟೆದೆಂಬನ್ನನೆ 
ಕನ್ನೆಗೆ ಯೋಗ್ಯನೆಂ ಇನ್ನೆಂದುದೆ ಯೋಗ್ಯಮಲ್ಲದು ಇದು 
ಕರಣೀಯಂ: ಪುಷ್ಪದಂಪು, ೭. ೪೯) 

ಕರತನ - ಉಗ್ರತೆ ರೇಗುವಿಕೆ (ಖರಕಿರಣಂಗಳ ಕಾಯ್ದಿನ 
ಕರತನದಿ೦ ಚಂದ್ರಕಿರಣದಜ್ಜಳಿಕೆಯಿಂ: ಆದಿಷು, ೧೧. ೭) 

ಕರತರ್ಜನ - ಕೈಸನ್ನೆ ಮಾಡಿ ಹೆದರಿಸುವುದು ಅಥವಾ ಹೆದರಿಕೆ 
ಸೂಚಿಸುವುದು (ನಾಲಗೆಯ ಮಾತು ಕಣ್ಣೊಳ್‌ 
ಕರತರ್ಜನಮಡರೆ ನಿಮಿರ್ದ ಪುರ್ವಿನ ಕೊನೆಯೊಳ್‌: 
ಚಂದ್ರಪ್ರಷು, ೫. ೯೮) 

ಕರತಳ - ಅಂಗೈ (ಕರತಳದ್ವಯಂ ಬಿರಿಯೆಚ್ಚು ಕೆಯ್ದುವಂ ಪಿಡಿವ 
ಅದಟೆಲ್ಲಮಂ ಕಿಡಿಸಿ ತಾಂ ಕೊಲಲೊಲ್ಲದೆ ಭೀಮಂ ಆತನಂ 
ಮಡಿಪುವಂ ಎಂದ ಪೂಣ್ಯೆ: ಪಂಪಭಾ, ೧೧. ೧೩೯) 


ಕರತಳಾಮಲಕ - [ಕರತಳ--ಆಮಲಕ] ಅಂಗೈಯ ನೆಲ್ಲಿಕಾಯಿ, 
ಸುಸ್ಪಷ್ಟವಾದುದು (ಪರಮಾತ್ಮನಂತೆ ಲೋಕಾಲೋಕದ 
ವಸ್ತುಗಳುಮಂ ಕರತಳಾಮಲಕಮಾಗೆ ಅಟೆವುದಟೆಂ 


ನೃಪಪರಮಾತ್ಮನುಂ: ಪಂಪಭಾ, ೧೪. ೩೭ ವ) 
ಕರತಳಾಮಳಕ 
(ಆತನ ಪುರುಷಾರ್ಥದ ಪುರುಳುಂ ಶಕ್ತಿಯಳವುಂ ಕಲಿತನದ 
ಗುಣ್ಣುಂ ಪರಾಕ್ರಮದ ಬಿಣುಂ 
ಕರತಳಾಮಳಕಮಾಗಿರ್ದಷ್ಪುದು: ಪಂಚತಂತ್ರ, ೧೫೬ ವ) 4 


ಎ ಅಂಗೈ ಮೇಲಣ ನೆಲ್ಲಿಕಾಯಿಯಂತೆ ಸುಸ್ಪಷ್ಟ 


೨೭೮ 


ಕರದಸಿ - [ಕರದ ಅಸಿ] ಕೈಗತ್ತಿ (ಕರದಸಿಗಳ್‌ ಪಳಂಚೆ 
ಕಿಡಿವಿಟ್ಟೊಗೆಸಳ್ಳಿಡಿ ತಾರಕಾಳಿಯಂತಿರೆ ರಜಮೊಡ್ಡಿನಿಂದ 
ಮುಗಿಲಂತಿರೆ: ಪಂಪಭಾ, ೧೨, ೧೧೧) 


ಕರದೀಪಿಕೆ - ಕೈದೀವಿಗೆ (ಕರದೀಪಿಕಾನಿಕಾಯಂ ತರದಿಂದಂ 
ಮುಂದೆ ತೊಲಗಿಸುತ್ತಿರೆ: ಕಾದಂಬ, ೨. ೮೮) 

ಕರಪ ಟಶಾಸ್ತ್ರ — ಜೋರವಿದ್ಯೆ (ಕಳ್ಳರನಾರಯ್ವ ತೆಜನ೦ ಪೇಟ್ವ 
ಸುರಖೆಮಿಂಬ ಓದಂ 'ಕಲ್ತೊಂ ಆನುಂ ಕಳ್ತುಪಾಯಮಂ' 


ಪೇಟ್ವ ಕರಪಟಶಾಸ್ತಮಂ ಕಲಂ: ವಡ್ಡಾರಾ, ಪು “೨೮, ಸಾ 
೨೫) 
ಕರಪಾತ - ಕಿರಣಗಳ ಬೀಳುವಿಕೆ (ಉಲ್ಲಸಿತಂ ವಸುಧಾತಳಂ 


ಸುಧಾಕರ ಕರಪಾತ ಪಾಂಡುನಭಂ: ನೇಮಿನಾಪು, ೪. ೮೩) 
ಕರಪಾಳಿಕೆ. - ದೊಣ್ಣೆ (ಸಿರದೊಳ್‌ ಅಮರ್ದ ಓಲೆ ಕೌಂಕುಳ 
ಕರಪಾಳಿಕೆ ಮೆಟ್ಟಿದ ಎಕ್ಕಡಂ ತಲ್ಲೇಖವಾಹನ 
ಉನ್ನತದೇಹಂ: ಆಚವರ್ಧ, ೩. ೧೩) 
ಕರಪೀಡನ - ತೆರಿಗೆಯ ಭಾರ (ಸುರತಾಸಕ್ತೆಯ ಕುಚಂಗಳ್‌ 
ಎಂತು ಅಂತೆ ನಿರಾವರಣ೦ಗಳಾಗಿ ಪಣಿವುವು 
ಕರಪೀಡನದಿಂದಂ ಅಗಹಾರಚಯಂಗಳ್‌: ಅನಂತಪು, ೧೩. 
೩೦) 
- ಒಂಟೆ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ನರ 
ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಹು, ೯. 
೧೦೬); ಪ್ರಾಣಿಯ ಮರಿ (ತಲೆಯೆತ್ತಿದೊಡೇಂ "ಉತ್ತಮನೆ 
ಕುಕವಿ ಶರಭಕ್ಕೆ ಕರಭ೦ ಎಣೆಯೆನಿಸುಗುಮೇ: ಧರ್ಮಮಧು, 
೧. ೫೪) 
ಕರಭರಕ್ಷಮ - ಹೊರುವುದಕ್ಕಾಗುವಷ್ಟು ತೆರಿಗೆಗಳುಳ್ಳದ್ದು 
(ಕರಭರಮಪ್ಪ ನಾಡಂ ಬೇಡರಂತೆ ಪರಿಪರಿದು 
ನಿರವಶೇಷದಿಂ ಕಿಡಿಸಿಯುಂ: ಪಂಚತಂತ್ರ, ೮೧ ವ) 

ಕರಮೆ - ಹೆಚ್ಚಾಗಿ ವಿಶೇಷವಾಗಿ (ಕೀಚಕಂ ಕಾಮದೇವಂ 
ಮಾಡಿದ ಯಾಚಕನಂತೆ ಕರಮೆ ನಾಣ್ಗೆಟ್ಟು ಮನಂಗಾಪು 
ಅಟೆದು ಅಳಿಪಿ ನೋಡಿ: ಪಂಪಭಾ, ೮. ೫೯ ವ) 

ಕರರುಹರೇಖೆ - ಉಗುರಿನ ಗುರುತು (ಮಿಳಿರ್ವಸಿಯ ಪಸಿಯ 
ಪೊಸಬಾಸುಆ ಕರರುಹರೇಖೆ ತುಜುಗಿ: ಆದಿಪು, ೧೨. ೧೫) 

ಕರವತಿ - ಚರ್ಮದ ನೀರಿನ ಬುದ್ಧಲಿ, ಪಕಾಲೆ (ಬಿಡರಿನಿಸಂ 
ಜೇನೆಯ್ಯಂ ಬಿಡರೆನಿಸಂ ಮಾಂಸಸೇವನೆಯಂ ಕರವತಿಯಂ 

ಎ. ವೇದಜಡರ್‌: ಸಮಯಪ, ೧೪. ೧೫೧) 

ಕರವತಿಗೆ - ನೀರಿನ ಗಿಂಡಿ (ಕರವತಿಗೆಯ ಕೊಳೆ ನೀರ್‌ 
ಪಾರ್ವರಿಗ೦ ಭಗವರಿಗ೦ ಅಂತೆ ವ್ಯಾಧರಿಗಂ: ಸಮಯಪ, 
೬. ೧೩) 


ಕರಭ 


ಕರವತ್ತಿ - ಗರಗಸ (ತುರಿಪದೆ ಕೊಂಡು ಪೋಗಿ 
ಕರವತ್ತಿಯನೋತದನಿಟ್ಟುಬಾಸುವಂ: ಸಮಯಪ, ೧೪. ೨೬); 
ಚರ್ಮದ ನೀರಿನ ಬುದ್ಧಲಿ, ಪಕಾಲೆ (ಕರವತ್ತಿಯ 
ನೀರ್ಗುಡಿವಂಗೆ ನೋಡುವಂ ಉತ್ತಮೋತ್ತಮಂ: 
ಸಮಯಪ, ೧೪. ೧೧೭); (ತಾನುತ್ತಮನಲ್ಲಂ ದಲ್‌ 
ಕರವತ್ತಿಗೆ ಸಿದ್ದಿಗೆ ತದಂಗಮಂ ಬಿಡದನ್ನಂ: ಸಮಯಪ, ೬. 
ಖಿ 

ಕರವಳ - ಕತ್ತಿ ಹಿಡಿದವನು (ಅಂಗರಕ್ಕರುಂ ಕರವಳರುಂ 
ವಿಳಾಸಿನಿಯರುಂ೦ ನಗೆಕಾಣರುಂ ನಡೆತಂದರ್‌: 


ಪುಷ್ಪದಂಪು, ೮. ೪೨); ಮಲ್ಲಯುದ್ಧದ ಒಂದು ವರಸೆ (ಆಂ 


ಪಿಡಿದುದೆ ಕತ್ತರಂ ಕರವಳ೦ ಸೆರಪಟ್ಟಣಿ ಹತ್ತೆ ಡೊಕ್ಕರಂ: 
ಅನಂತಪು, ೨. ೨೭) 

ಕರವಳಯ - ಕೈಯ ಬಳೆ (ಮಯೂಖಲೇಖಾಮುದ್ರಿತ 
ಸಭಾವಳಯಮಪ್ಪ' ಕರವಳಯಾದಿ ನೂತ್ನ ರತ್ನಾಭರಣಂಗಳಂ 
ಬೇಜ್‌ವೇಜ್‌ ತೋಟೆ: ಪಾರ್ಶ್ವನಾಪು, ೨. "5a ಮ) 

ಕರವಾಳ - ಕತ್ತಿ (ಶರಚಾಪಜಕ್ರಭೀಕರ ಕರವಾಳಾಯುಧವಿರಾಜಿ 
ಮತ್ಕರಯುಗಮಿಂದೊರೆಗಿಡೆ: ಆದಿಷು, ೧೨. ೧೦೦) 


ಕರವಾಳಾಂಶು - ಕತ್ತಿಯ ಹೊಳಪು (ಕರವಾಳಾಂಶುಚಯ 
ಅಂಜನಂಗಳೊಳ್‌  ಅರಿಕ್ಲ್ಯಾಭೃತ್‌ ಜಯಶ್ರೀವಶೀಕರಣಂ 
ಮಾಡಿ: ಆದಿಷು, ೯. ೬೪) 

ಕರವಿಕ್ಷೇಪ - ಕೈಯ ತೂಗಾಟ (ಪಿರಿದುಮೆರ್ದೆ ಡವಕೆ 
ವಾಜಿಸುತಿರೆ ಭಂಗಂಬೆತ್ತು ಹಾರಲತೆ ಘನಕುಚದೊಳ್‌ 
ಕರವಿಕ್ಷೇಪದೆ ನರ್ತಿಸೆ ನರೇಂದ್ರನಂದನನನೊಲ್ಲು 


ನೋಡಿದಳೊರ್ವಳ್‌: ಕಾದಂಬ, ೩. ೨೮) 

ಕರವಿನ್ಯಾಸ - ಕೈಯ ಚಲನೆ, ಹಾವಭಾವ (ಆ ಸಭೆಯೊಳ್‌ ಹರಿ 
ಕರವಿನ್ಯಾಸಂಗಳ್‌ ನುಡಿಯಂ ಅಡಕುವಂತಿರೆ ನುಡಿದಂ: 
ಪಂಪಭಾ, ೯. ೩೪) 

ಕರವೀರ - ಕಣಿಗಲೆ (ಕುಂದ ಮುಚುಕುಂದ ಮಂದಾರ 
ಇಂದೀವರ ನಂದ್ಯಾವರ್ತ ತ್ರಿಸಂಧ್ಯಾ ಬಂಧೂಕ ಕದಂಬ 
ಕನಕ ಕರವೀರ ಕರ್ಣಿಕಾರ ಕುಮುದವನವಕುಳ ಕುರವಕ 
ಕಮಲ ತಿಲಕ ಚಂಪಕ ಪಾಟಲಿ ಪಾರಿಜಾತ ಜಾತಿ ಪುನ್ನಾಗ 


ಮಲ್ಲಿಕಾದಿ ಅನೇಕ ಸುರಭಿಕುಸುಮಂಗಳಂ: ಪಂಚತಂತ್ರ, 
೧೯೦ ವ) 

ಕರವೇಟಿ - ಬಲು ಹೇಡಿ (ಪುರುಷರ್‌ ಮೂವರೊಳ್‌ 
ಒರ್ವನೆಂಬರ್‌ ಅಂಬರಸುರಪ್ರದಧ್ವಂಸಿಯೆಂಬರ್‌ 
ಜಗದ್ಗುರುವೆಂಬರ್‌ ಪೆಅರ್ಗೇಕೆ ತೇರನೆಸಪಂ 
ಧರ್ಮಾನುಜಂಗೇಕೆ ಕಿಂಕರನಾದಂ ಕರವೇಟೆಯಾದಂ: 
ಗದಾಯು, ೩. ೪೩) 

ಕರಸಾಣೆ - ಖರಸಾಣೆ, ಮಸೆಗಲ್ಲು, ಸಾಣೆಗಲ್ಲು (ಮದನಾಸ್ತಂ 


ಖರಸಾಣೆಗಾಣಿಸಿದುದು ಎ೦ಬಂತಾಗೆ ನಿನ್ನೊಂದು ಕಂದಿದ 
ಮೆಯ್‌ ಎನ್ನಯ ತೋಳೊಳೊಂದೆ ಸಿರಿಯಂ ನೀನುಯ್ದು 
ತೊಟ್ಟಾಳ್ಳು ರಾಗದಿಂ ಎನ್ನೊಳ್‌ ಸುಕಮಿರ್ಪದು: ಪಂಪಭಾ 
ಪರಿಷತ್ತು ೮. ೬೬) 

ಕರಸ್ಥಿತಾಮಳಕ - ಅಂಗೈ ಮೇಲಿನ ನೆಲ್ಲಿ, ಬಹು 
(ಚತುರ್ಗತಿಯ ಬಟ್ಟೆಯಂ ನೆಜ್‌ಯೆ ಕಂಡರ್‌ ಎಂ 
ಕರಸ್ಥಿತಾಮಳಕ೦ ಎ೦ಬರ್‌: ಆದಿಪು, ೧೩. ೮೫) 

ಕರಹ - ಆಹ್ವಾನ (ಕರಹಂ ಪೆಂಡಿರದು ಎಯ್ದೆ ತನ್ನದುಚೆವಿಂ 
ಕಟ್ಟಾಯದೊಳ್‌ ನಿಂದನೇ: ಲೀಲಾವತಿ, ೨. ೬೯) 

ಕರಹಾಟ - ಗೆಡ್ಡೆ (ಕರಹಾಟ೦ ಕಂದಂ: ಅಭಿಧಾವ, ೧. ೪. ೨೧) 


2 
ge ಲ 


ಕರಾಂಕಯಷ್ಟಿ - ಕೈಕೋಲು (ಬಾಗಿದ ಬೆನ್‌ ಉಳ” ತೂಗುವ 
ಆನನಂ ಪಿಡಿದ ಕರಾಂಕಯಷ್ಟಿ ಮುಪ್ಪಡಸಿದ 


ತಾಪಸಾಕೃತಿಯಂ ಆಂತು: ತ್ರಿಷಷ್ಠಿಷು, ೮. ೪೬) 

ಕರಾಗ್ರ - ಹಸ್ತ, ಕೈ (ಕರಾಗಂ ತಾಂ ಹಸ್ತಂ ಶಯಸಮಭಿದಂ 
ಪಾಣಿ ಕರಮುಂ: ಅಭಿಧಾವ, ೧. ೧೨. ೭) 

ಕರಾತಳ - ಅಂಗೈ (ಜೂದಿನೊಳ್‌ ಉಕ್ಕೆವದಿಂದೆ ಗೆಲ್ಲ ನಿನ್ನಂ 
ಅವನಿತಳಂ ಕರಾತಳದವೋಲ್‌ ತನಗಂ ಬೆಸಕೆಯ್ಯೆ ಕೆಯ್ದೆ 
ಮಾಡುವ ನಯಂ ಆ ಬೃಹಸ್ಪತಿಯುಮಂ ಗೆಲೆವಂದುದು 
ಧಾರ್ತರಾಷ್ಟನಾ: ಪಂಪಭಾ, ೭. ೪೦) 


ವಿಕ: 


ಕರಾಲ - ಪ್ರಚಂಡ (ನಿರ್ಲಯ ಲಯಕಾಲ ಸಾಯುಧಕರಾಲ 
ಕರಾಲಸದ್ಭುಜಾ: ರಾಜಶೇವಿ, ೧೩. ೫೨) 

ಕರಾಲಂಬನ - ಕೈಯ ಆಸರೆ (ಕರಮೊಪ್ಪಿ ತೋರ್ಪುದು ಬನಂ 
ಲಕ್ಷ್ಮೀಕರಾಲಂಬನಂ: ಸುಕುಮಾಚ, ೧೦. ೬೧) 

ಕರಾಸ್ಥಾಳನ - ಚಪ್ಪಾಳೆ ಸೂಚನೆ (ತ್ರಿದಶಾನೇಕಾನಕಂಗಳ್‌ 
ಮೊಳಗಿದುವು ಕರಾಸ್ಥಾಳನಂ ದೇವರಿಂದಾಗದೆ ಮುಂ 
ಕಲ್ಪದ್ರುಮಂಗಳ್‌ ಪೊಸ ಸತಲರ್ದಲರಂ ತಾಮೆ ಸಾಲ್ವನ್ನೆಗಂ 
ಸೂಸಿದುವು: ಆದಿಪು, ೭. ೩೯) 

ಕರಾಹತಿ - [ಕರ ಆಹತಿ] ಕೈಯ ಹೊಡೆತ (ಅ೦ಭೋಧಿವೇಲೆ 
ಭೋರ್ಗರೆವವೊಲ್‌ ಒರ್ಮೊದಲೆಸೆದುವು ಘನಪಥದೊಳ್‌ 
ತಿದಶಕರಾಹತಿಯಿನೊಡನೆ ಸುರದುಂದುಭಿಗಳ್‌: ಪಂಪಭಾ, 
೧. ೧೪೬) 

ಕರಿ - ಸೀದುಹೋಗು; ಎಣ್ಣೆಯಲ್ಲಿ ಬೇಯಿಸು; ಕಪ್ಪು ಬಣ್ಣ 
(ಕರಿಯ ಮುಗಿಲ್ಲಳಿಂ ಗಗನಮಂಡಳಮೊಷ್ಪಿರೆ ಸೋಗೆಯಿರಿ 
ವನಾಂತರಂ ಎಸೆದು ಒಪ್ಪೆ ತೋರ್ಪ ಮೊಳೆವುಲ್ಲಳಿನೀ 
ಧರಣೀವಿಭಾಗ೦ ಒಪ್ಪಿರೆ: "ಪಂಪಭಾ, ೭. ೨೩) ಆನೆ 
(ದ್ವಿರರ೦ ದಂತಿ ಮತಂಗಗಜಂ ಗಜ೦ ಇಭಂ ಸ್ವ೦ಭೇರಮ 
ವಾರಣಂ ಕರಿ ವೇತಂಡಮ ಅನೇಕಪಂ ರದನಿ ಶುಂಡಾಳಂ 


ದ್ರಿಪಂ ಕುಂಭಿ ಸಿಂಧುರಂ ಎಂದಿಂತಿವು 
ಸಾಮಜಾಖ್ಯೆಯೊಳಭಿನ್ನಾ ಿರ್ಥಕಂಗಳಕ್ಕುಂ:  ಅಭಿಧಾವ, ೧. 
೧೪. ೩೧) 

ಕರಿಂಕುವರಿ - ಕರಿಕಾಗು, ಕಪ್ಪಾಗು (ಪರವಾದಿಗಳ ಮೊಗಗಂಗಳ್‌ 
ಕರಿಂಕುವರಿದಂತೆ ಕಂದಿ ಕುಂದಿರೆ ಖಚರೇಶ್ವರನೀಯೆ 
ಪಡೆದಂ ಅತ್ಕಾದರದಿಂ ಜಯಪತ್ರಮಂ ಸ್ವಯಂಬುದ್ಧ 


ಬುಧಂ: ಆದಿಪು, ೨. ೨೩) 
ಕರಿಂಕೇಟೆಸು - ಕರಿಕಾಗಿಸು (ಏಟು೦ ಮಾಳವನಮಂ ಪಾಲ್‌ 
ತಗುಳ್ಳಿಜೆದು ನರಗನುರಿಪಿದೊಡೆ ಕರಿಂಕೇಟೆಸಿದಾತನ ತೇಜದ 
ಬೀಟಲಂ ಅನುಕರಿಪುವಾದುವು ಒಗೆದುರಿಗಳ್‌: ಪಂಪಭಾ, ೧. 
೩೫) 

- ಕಪ್ಪು ಮೈಬಣ್ಣದವನು (ದೊರೆಕೊ೦ಡ ಕೃಷ್ಣಲೇಶ್ಯಾ 
ಪರಿಣಾಮಮೆ ಕೃಷ್ಣವರ್ಣಮ೦ ಪುಟ್ಟಿಸಿದಂತಿರೆ ಕರಿಕರ್‌ 
ಪೇಡಿಗಳ್‌ ಅತಿ ಪರುಷ ಸ್ವರಪರುಷ ನಯನಪರುಷಶರೀರರ್‌: 
ಆದಿಹು, ೫. ೯೧) 
ಕರಿಕದಳಿಕೆ - ಗಜಪತಾಕೆ (ಅಂಬರದೊಳಮರ ವೃಂದಂಗಳ್‌ 

ಬಿತ್ತರಿಸುವ ಪತಾಕರಗಳೆನಿಸುವ ಕರಿಕದಳಿಕೆಗಳುಮಂ: ಆದಿಪು, 

೧೩. ೪೪ ವ) 
ಕರಿಕರ್ಣತಾಳ - ಆನೆಯ ಕಿವಿಯ ಅಲುಗಾಟ (ಕರ್ಣನ 

ಒಡಲಿಂದೆಂತುಂ  ಹೋಗಲಜಿೆಯದೆ ಸಿರಿ ಕರಮಾಗಳ್‌ 

ಕರಿಕರ್ಣತಾಳಸಂಚಳೆಯಾದಳ್‌: ಪಂಪಭಾ, ೧೨. ೨೧೪) 
ಕರಿಕಲಭ - ಆನೆ ಮರಿ (ರಿಕಲಭಂಗಳ್‌ ಕರಿಕೇಸರಿಗಳ್‌ 

ವೈರಮನೆ ಬಗೆಯದೆ ಅಹಿ ನಕುಲಂಗಳ್‌ ಹರಿಣ 

ಚಮೂರಂಗಳ್‌ ಶಾಂತರೂಪದಿಂರ್ದುವು ಅಜಿತನಾಥನ 

ಕೆಲದೊಳ್‌: ಅಜಿತಪು, ೭. ೬) 
ಕರಿಕಳಭ - ಆನೆಯ ಮರಿ 

ಕಿಶೋರಕೇಸರಿಗಳಂ ತೆಗೆವ. ಕರಿಕಳಭಂಗಳುಮ೦ಲ ಆ 

ಪಟವಂಗಳಿಂದೆ ಪಾಯ್ದ ಪುಲಿಗಳ ಮಣಿಗಳೊಳ್‌ 

ಪರಿದಾಡುವ ತರುಣ ಹರಿಣ೦ಗಳುಮಂ: ಪಂಪಭಾ, ೧. 

೧೧೫ ವ) 


ಕರಿಕ 


(ತಮ್ಮೊಡನೆ. ನಲಿದಾಡುವ 


ಕರಿಕೃತ್ತಿ - ಆನೆಯ ಚರ್ಮ (ಕೆಜ್‌ಗೊರಲ್‌ ಕರಿಕೃತ್ತಿ ಮೃಗಾರಿ 
ಚರ್ಮದ ಒಳ್ಳುಡೆ . ೬ ವಿರಾಜಿಸೆ ರಂಜಿಸಿದಂ ಮಹೇಶ್ವರಂ: 
ರಾಜಶೇವಿ, ೧೪. ೯೫) 


ಕರಿಘಟೆ - ಆನೆಯ ಸೈನ್ಯ (ಬೆಂಕೊಳೆ ಕಳಿಂಗರಾಜನ ನೂಂಕಿದ 


ಕರಿಘಟೆಯಂ ಉಡಿಯೆ ಬಡಿಬಡಿದೆತ್ತಂ ಕಿಂಕೊಟ್‌ 
ಮಾಲ್ದುದುಂ ಉಜದೆಚ್ಚಂ ಕರ್ಣಂ ನಿಸಿತಶರದಿಂ ಎರಡುಂ 
ಕರಮಂ: ಪಂಪಭಾ, ೧೧. ೧೦೨) 

ಕರಿಣಿಗಣ - ಹೆಣ್ಣಾನೆಗಳಳ ಗುಂಪು (ಬಂದು ಸ್ವಚ್ಛ 


ವಿಚ್ಛಳಾಕಾರಮಪ್ಪ ಮಡುವಂ ಪೊಕ್ಕು ಮನೋಹಾರಿಗಳಪ್ಪ 
ಕರಿಣೀಗಣದೊಡನೆ ಕ್ರೀಡಿಸುವುದುಂ: ವಡ್ಡಾರಾ, ಪು ೩೬, 
ಸಾ ೨೧) 

ಕರಿತುವು -  ಕಪ್ಪಗಾದವು  (ಪೊಸವೇಟಕಾಜರ ಎರ್ದೆಗಳ್‌ 
ಹೊಸಕಾರ ಪೊಡರ್ಪಗಂಡದೇಂ ಕರಿತುವು ಅದೇಂ 
ಕಲಂಕಿದುದು ಅದೇಂ ಕುಟಿಗೊಡುವು ಅದೇ೦ ಕನಲ್ಲುವೋ: 
ಪಂಪಭಾ, ೭. ೨೩) ಕರಿದು - ಕಪ್ಪಾದುದು (ಪರಪಿನ 
ನೀಳದ ಕಡೆಯಂ ಮರುಳಂ ತವೆ ನೋಡಲಾಣಅದೆ 
ಅಂಬರತಳಮಂ  ಕರಿದೆಂಬಂತಿರೆ ನಿನ್ನಂ ನರನೆಂಬುದೆ: 
ಪಂಪಭಾ, ೬. ೨೦) 

ಕರಿದು - ಕಪ್ಪಾದುದು (ಪರಪಿನ ನೀಳದ ಕಡೆಯಂ ಮರುಳಂ 
ತವೆ ನೋಡಲಾಜದೆ ಅಂಬರತಳಮಂ ಕರಿದೆಂಬಂತಿರೆ ನಿನ್ನಂ 
ನರನೆಂಬುದೆ: ಪಂಪಭಾ, ೬. ೨೦) 

ಕರಿದು ಮಾಡು - ಕಪ್ಪಾಗಿ ಮಾಡು, ಕುಂದು ಮಾಡು 
(ವರದಿಗ್ವನಿತೆ೧೦೬ಗೆ ಮಾಟದ ಕುರುಳ್‌ ಆ 
ತ್ರೈಭುವನಕಾಂತೆಗಂ ದಲ್‌ ಕಂಠಾಭರಣಂ ಎನೆ ಪರೆದ 
ತನ್ನದ್ದರಧೂಮದೆ ಕರಿದು ಮಾಡಿದಂ ನಿಜಯಶಮಂ: 
ಪಂಪಭಾ, ೧೪. ೪೪) ("ಕರಿದು ಮಾಡಿದಂ' ಎಂಬುದರ 
ಬದಲು "ಕರಮೆ ಮಾಡಿದಂ' ಎಂದಿದ್ದಿರಬಹುದೇ ಎಂದು 
ಡಿಎಲ್‌ಎನ್‌ ಅನುಮಾನಿಸುತ್ತಾರೆ - “ದೀಪಿಕೆ, ಪು. ೫೭೧] 

ಕರಿಪುಗಾಲು - [ಕರಿಪು-ಕಾಜು] ಕಪ್ಪನ್ನು ವಾಂತಿಮಾಡಿಕೊ, 
ಕಪ್ಪಾಗು (ಅಜನ ಪದ್ಮವಿಷ್ಠರದ ಎಸಳ್‌ ಅಂದು ಅರೆಸೀದುವು 
ಅಖಿಳ ದಿಗ್ಗಿರದರದಂಗಳ್‌ ಕರಮೆ ಕರಿಪುಗಾಣಿದುವಾಗಳ್‌: 
ಪಂಪಭಾ, ೧೦. ೩೬) 


ಕರಿಮಕರ -  ಆನೆಯಂಥ ಮೊಸಳೆ, ತಿಮಿಂಗಿಲ 9 
(ತರಳತರಂಗತುರಂಗಂ ಕರಿಮಕರಕರೀದ್ರ೦ ಅಖಿಳಶಫರ 
ಪದಾತ್ಕುತ್ಕರಂ ಉಗಗ್ರಾಹರಥಂ ಭರತಂಗಿತ್ತುದು 


ಪಯೋಧಿಬಳವಿಳಸನಮಂ: ಆದಿಪು, ೧೨, ೭೮) 

ಕರಿಮುರಿ - ಸುಟ್ಟು ಮುರುಟಾದುದು (ಅರಗಿಳಿಯಂ ಮೃಗಾಕ್ಷಿ 
ಪಿಡಿದೋಲದಿಸಲಣ್ಮಳೆ ಸುಯ್ಯ ಬೆಂಕೆಯಿಂ 
ಕರಿಮುರಿಯಕ್ಕುಮೆ೦ದು ತೆಗೆದಪ್ಪಲುಮಣ್ಮಳೆ: ನೇಮಿನಾಪು, 
೩ ೧೦೮) 

ಕರಿಮುರಿಕ - ಸೀದು ಕಪ್ಪಾದ (ಉರಿಯಿಂ ಕರಿಮುರಿಕನಾದುವು 
ಉನ್ನದ ಪರಭೃತ ಷಟ್ಟರಣ ರಾಜಕೀರಕುಲ೦ಗಳ್‌: ಪಂಪಭಾ, 
೫. ೯೦) 

ಕರಿಮುರಿವೋಗು - ಸುಟ್ಟು ಮುರುಟಿಹೋಗು (ಸೊರ್ಕಿನ 
ಸೊವಡಿಂಗೆಅಗಿ ತುಜುಗಿದ ಪಣಮೆಗಳ್‌ ಕರಿಮುರಿವೋಗಿ: 
ಗಿರಿಜಾಕ, ೨. ೧೦೫ ವ) 


೨೮೦ 


ಕರಿಯೂಧಪತಿ — ಸಲಗ (ಕರಿಯೂಧಪತಿಗಳೆರಡುಂ 
ಸರಸೀಜಳಮಂ ವಿಳಾಸದಿ೦ ಪುಗುವವೊಲ್‌: ಆದಿಷು, ೧೪. 
೧೦೬) 

ಕರಿರಿಪು - ಆನೆಯ ವೈರಿ, ಸಿಂಹ (ಕರಿರಿಪು ಪಟ್ಟಿ ವಿಂಧ್ಯಗಿರಿ 
ತಾವರೆ ಪುಟ್ಟೆ ಸರೋವರಂ ಅಭಿಷ್ಟುತಮೊಪ್ಪಲ್‌: 
ಪುಷ್ಪದಂಪು, ೧೨. ೧೫) 

ಕರಿಸ - ಬಿಸಿಪು, ಬೆಂಕಿ (ಗಂಟಲುರಂಬಮಾಜ್‌ ಬೆಂದೊವಲ್‌ 
ತೆಗಳಿಗೆ ಬೀಟ್‌ ಬಾಯ್ಲೆ ಕರಿಸಂ ಬರೆ ನಾಲಗೆಗಿಟ್ಟು ನಟ್ಟ 
ದಿಟ್ಟಿಗಳೊಡನಳ್ಳೆ ಪೊಯ್ಯೆ ನಡೆಗೆಟ್ಟುವು ತೃಷ್ಣೆಯಿನಾರೊ 
ಬೇಯದರ್‌: ಪಂಪರಾ, ೭. ೯೩) 

ಕರಿಸಂಘಾತ -. ಆನೆಗಳ ಹಿಂಡು (ಕರಿಸಂಘಾತಮುಮಂ 
ಹಯವ್ರಜಮುಮಂ ಪಿಂತಿಕ್ಕಿ: ಆದಿಷು, ೧೨. ೬೮) 

ಕರಿಸೆ - ಬೆಂಕಿ (ಒಳವಾಯಿಂ ಕರಿಸೆಯುಗುಟ್ಟುವೆಯ್ದೆ ಮೃಗ೦ಗಳ್‌: 
ಜಗನ್ನಾವಿ, ೧೭. ೬೭) 

ಕರೀರ - ಬಿದಿರು (ಲಕುಚ ಅಶೋಕ ತಮಾಳ ಶಾಲ ಕದಳೀ 
ಸಪ್ತಚ್ಛದ ಆಕ್ಷೋಟ ಚಂಪಕ .. .. ಪಾದಪಂ ಕಣ್ಣೊಪುಗುಂ 
ಸುತ್ತಲುಂ: ವರ್ಧಮಾಪು, ೧. ೫೧); ಬಿದಿರ ಚಿಗುರು, ಕಳಲೆ 
(ಅವನ ಊರುದಂಡಮಂ ಕದಳೀಕಾಂಡಮಂ ಮುಜಿವಂತೆ 
ಮುಚಿದು ಅವನ ಭುಜಮಂ ಕರೀರಮಂ ಕಿಳ್ಳಂತೆ ಕಿಳ್ತು: 
ರಾಜಶೇವಿ, ೬. ೮೬ ವ) 

ಕರು - ಎರಕದ ಅಚ್ಚು (ಕರು ಕರುವಿಂಗೆ ಕಣ್ಣೆಜವಿ 
ಕಲ್ಲೆಸದೋಜೆಗೆನಚ್ಚಿನಚ್ಚು ಕಂಡರಣೆಎ: ಮಲ್ಲಿನಾಪು, ೨. 
೬೦); ಎರಕದ ಬೊಂಬೆ ವಿರಹದ ಕರುವಿನಂತೆ ಕರುಣದ 
ಹಾಹೆಯಂತೆ: ಗಿರಿಜಾಕ ೪. ೧೯ ವ); ಮೂಲಸ್ಥಾನ 
(ನರಕದ ನೆಲೆ ಪೇಸಿಕೆಗಳ ಕರು ಮಸಣದ ಪುಟ್ಟು: ಕಾದಂಬ, 
೧೦. ೪೨); ಗೋಡೆ (ಪುರವರದ ಸೌಧತಳದೊಳ್‌ ಕರುವಿನ 
ಚಿತ್ರದ ಬಿಡಾಲವಂ ಕಂಡೊಡೆ: ಪುಷ್ಪದಂಪು, ೨. ೭೨) 

ಕರುತ್ತು - ಗುರಿಯಿಟ್ಟು (ಪಳ೦ಚಲಿಸದೆ ಪೊಯ್‌ ಕರುತ್ತು ಇಣೆ 
ಎನಿಪ್ಪ ರವಂ ಪಿರಿದಾಯ್ತು ಬೇಡರೊಳ್‌: ಶಬರಶಂ, ೪. ೬) 

ಕರುಮಾಡ - ಉಪ್ಪರಿಗೆ (ಕರುಮಾಡದ ಕೆಲದ ಮಾಡದೊಳ್‌ 
ವಜ್ರಬಾಹುನ್ಶಪನನಿರಿಸಿ: ಆದಿಷು, ೪. ೨೫ ವ) 

ಕರುವಿಡು - ಎರಕ ಹೊಯ್‌ (ಮರುಳೇ ಗಾಂಡಿವಿ ಯಾರೆಂದು 


ಇಳಿಸಿ ನುಡಿವೈ ಗಂಧರ್ವರುಯ್ದಂದು ನಿನ್ನಂ 
ಕರುವಿಟ್ಟಂತಿರ್ದುದಿಲ್ಲಾ ನೆರದ ಕುರುಬಲಂ ತಂದವಂ 
ಪಾರ್ಥನಲ್ಲಾ: ಪಂಪಭಾ, ೯. ೫೫) 

ಕರುವೆಸ - ಎರಕದ ಕೆಲಸ (ನಿರ್ಗಮಕ್ಷಪಣೆಗಳನಳವಡಿಸಿ 


ಸುತ್ತುಗತ್ತರಿಗೆವರೆಗೊಯ್ದ ಕರುವೆಸ೦ ಇದೆನಿಸಿ: ಆಚವರ್ಧ, 
೭.೩ ವ) 

ಕರುಳ್‌ - ಅಂತ್ರ (ಅವನ ಕರುಳ ಪಿಣಿಲಿಂದೆನ್ನಂ ಮುಡಿಯಿಸುಗೆ 
ಆ ಮುಡಿಯಂ: ಪಂಪಭಾ, ೭. ೧೦) 

ಕರೆ - ಬರಹೇಳು, ಕೂಗು (ಮಗನಂ ಕರೆದು ಒಪ್ಪಿಸವೇಟ: 
ಪಂಪಭಾ, ೬. ೭೬); ಬಟ್ಟೆಯ ಅಂಚು (ಕರೆವೆರಸಿದ 
ಪೊಸದುಗುಲದ ತೆರಳ್ಳೆವೆತ್ತುಡೆ ಹಟತ್ಕಟೀಸೂತ್ರ 
ಪರಿಸ್ತುರಿತದೊಳಂ: ಆದಿಪು, ೪. ೩೬); ಕರಿಮೆಣಸು 
(ಎಳಮಾವಿನ ಮಿಡಿ ಮಾಗುಳಿ ಮೆಲಸಿನ ಕರೆ 
ಯಿಂದಳವಟ್ಟರೆ ಲಾವಣಕಂಗಳನಿಕ್ಕಿದರ್‌: ಸುಕುಮಾಚ, ೧೧. 
೩೦) 


ಕರೆಗಣ್ಮು - ದಡ ತೀಡಿ ಹರಿ, ತುಂಬಿ ತುಳುಕು (ಬಳ್ಳಳ ನೀಳ್ಬ 
ಕಣ್ಮಲರ ತಳ್ಳ್ತಮೆಯಿಂ ಕರೆಗಣ್ಮಿ ಬೆಳ್ಳಡಲ್ಲಳ್‌ ಪರಿಯಲ್ಕಂ: 
ಪಂಪಭಾ, ೭. ೬೮) 

ಕರೆಗೊಯ್‌ - [ಹೊಸ] ಬಟ್ಟೆ ತೊಡಲು ಸ್ಪಲ್ಪ ಅಂಚು 
ಕತ್ತರಿಸುವುದು (ಕರೆಗೊಯ್ದ ಸೀರೆಯಂತೆ ರಾಶಿಗೆ ಬಂದ 
ಆರಂಬದಂತೆ: ಧರ್ಮಾಮೃ, ೧೦. ೨ ವ) 


ಕರೇಣು - ಹೆಣ್ಣಾನೆ, ಪಡಿ (ಪುರಜನಸಕಳಾಂತಃಪುರ 
ಪರಿಜನಮದಕರಿಕರೇಣುಪರಿವೃತದೊಳ್‌: ಆದಿಪು, ೧೦. 
೫೨) 


ಕರೋಟಿ - ತಲೆಬುರುಡೆ ಖಜೆಗೊರಳ್‌ ಅಸ್ಥಿಮಾಲೆ ನೃ ಕರೋಟ 
ವಿಭೂತಿ .. .. ಮೆಜ್‌ವ ನಗಾತ್ಮಜರಮಣನಂ: ತ್ರಿಷಷ್ಟಿಪು, ೮. 
೬೫) 

ಕರ್ಕಂಬು - ಶ್ರೇಷ್ಠ ಬಾಣ (ಪಿಡಿದ ಕರ್ಕ೦ಬು ಅಮರ್ಕೆವೆತ್ತ 
ಪುಲಿದೋಲ ಪಟ್ಟಿಗೆಯುಂ: ವರ್ಧಮಾಷು, ೪. ೪೨ ವ) 

ಕರ್ಕಟಕ - ಏಡಿ (ಬದ್ಧಾಶ್ಶ ತತ್ಸಂಧಿರಂಧ್ರನಿಕಾಯೋಪಗತ ಆರ್ತ 
ಕರ್ಕಟಕಜಾಲಂ: ಶಾಂತೀಶ್ವಪು, ೧೨. ೨೯) 

ಕರ್ಕಡೆ - ಕಕ್ಕಡೆ, ಹಲ್ಲುಗಳಿರುವ ಒಂದು ಆಯುಧ 
(ಜವಮುಟೆದೊಂದು ಸೋಗೆನವಿಲ್‌ ಒಯ್ಯನೆ 
ಕರ್ಕಡೆಗಾಸಿಯಾಗಿ ಪಾಖುವುದುಂ: ಪಂಪಭಾ, ೫. ೫೧) 

ಕರ್ಕರ - ಪಾರಿವಾಳ (ಬಕ ಕಾಕ ಕೋಕಿಲ ಶುಕ ಚಕ್ರವಾಕ 
ಚಕೋರ ಕರ್ಕರ ಶ್ಯೇನ ಕಪೋತ ಹಂಸ ಕಾರಂಡ 
ಭೇರುಂಡಾದಿ ಸಮಸ್ತ ವಿಹ೦ಗಮಜಾತಿಗಳೆಲ್ಲಮಂ ನೆರಪಿ: 
ಪಂಚತಂತ್ರ, ೨೨೭ ವ) 

ಕರ್ಕೇತನ - ಒಂದು ಬಗೆಯ ರತ್ನ (ಇಂದ್ರನೀಲದ ಭದದೊಳಂ 
ಕರ್ಕೇತನದ ಜಾಳರಿಗೆಯೊಳ೦ ಪಳುಕಿನ ಚಿತ್ರಭಿತ್ತಿಯೊಳಂ 
ವಿವಾಹಗೇಹಮಂ ಸಮೆಯಿಸಿ: ಪಂಪಭಾ, ೩. ೩೪ ವ); ಬೆಳ್ಳಿ 
(ಕರ್ಕೇತನದ್ವಾರ ಶಾಖಾಂತರಮಂ ರತ್ನ ಸ್ಫುರತ್ತೋರಣಮೆಳಸೆ 
ಬೆಡಂಗಾದುದು ಉದ್ವಾಹಗೇಹಂ: ಪಂಪರಾ, ೫. ೧೧೨) 

ಕರ್ಕೊಳ - ಒಂದು ಬಗೆಯ ಸುಗಂಧದ್ರವ್ಯ (ಅಭಿಷೇಕಂಗೆಯ್ದು 
ಕರ್ಕೋಳ ಜಾತೀಫಲ ಜಾತೀಪತ್ರ ಗೋಶೀರ್ಷ ಚಂದನ 
ಲವಂಗ ಕುಂದುರುಷ್ಕಾದಿ ಸುಗಂಧದವೃಸಹಿತನಾಗಿ: ಅಜಿತಪು, 
೪.೭೦ ವ) 

ಕರ್ಗನೆ ಕನಿ - ಹೊಳೆಯುವ ಕಪ್ಪು ಬಣ್ಣದಿಂದ ಕೂಡು 
(ದನುಜೇ೦ದ್ರನ ಒಡ್ಡು ಕರ್ಗನೆ ಕನಿಯುತ್ತಿರೆ ನೋಡೆ ಕಂಡು 
ವಾನರಚಿಹ್ನರ್‌ ಮುನಿಸನುವಿಸೆ ಕಾದುವ  ತಕ್ಕಿನೊಳ್‌ 
ಆಹವಭೂಮಿಗೆ ಎಕ್ಕೆಯಿಂ ನಡೆತಂದರ್‌: ಪಂಪರಾ, ೧೩. 
೨೧) 

ಕರ್ಗು — ಕಪ್ಪಾಗು, ಕಪ್ಪಿಡು (ಸಕಳಾಶಾಚಕ್ರಮುಂ 
ವ್ಯೋಮಮಂಡಳಮುಂ ಕರ್ಗಿ ಕಜ೦ಗಿ ತೋ ಆದಿಪು. 
೧೩. ೫೯) 

ಕರ್ಗುಡಿವಡು - (ದೀಪದ) ಕಪ್ಪಾದ ಕುಡಿ (ದೀಪಿಕೆಯುಂ 
ಕರ್ಗುಡಿವಟ್ಟುದು ಎನ್ನಿಯ೦ ಇನ್ನುಂ ಬಾರನೇಕೆ: ಲೀಲಾವತಿ, 
೨. ೫೪) 

ಕರ್ಚಿ ಕಳೆ - ತೊಳೆದು ಪರಿಹರಿಸು (ಕಳಿಮಳಿನ ಕುಮತಸಂಗತ 
ಕಳಂಕಮ೦ ಕರ್ಚಿ ಕಳೆವೊಡೆ ಅಭವೋದಿತ ನಿರ್ಮಳ 
ವಾಕ್ಸುಧಾಪೂರಮೆ ಕಳೆಗುಂ: ಸಮಯಪ, ೩. ೪೫) 

ಕರ್ಚಿಸು - ಹಲ್ಲಿನಿಂದ ಕಚ್ಚುವಂತೆ ಮಾಡು (ಕಲಹಂಸೆಗಳ್‌ 
ಬಲ್ಲಿತಪ್ಪುದೊಂದು ದಕ್ಕಂ ತಂದದಉಖೆರಡು ಕಡೆಯುಮಂ 


೨೮೧ 


ತಾವಡಸಿ ಕರ್ಚಿ ನಡುವೆಯಾವೆಯಂ 
ಪಂಚತಂತ್ರ, ೨೨೪ ವ) 

ಕರ್ಚು - ತೊಳೆ, ಪ್ರಕ್ಷಾಲನ (ಇನ್ನಜೆದು ಜಿನೇಂದಧರ್ಮಜಳದಿಂ 
ಕಳೆ ಕರ್ಚು ಕಳಂಕಮಂ: ಆದಿಷು, ೩. ೪೦); ಹಲ್ಲಿನಿಂದ 
ಕಚ್ಚು (ನನೆಯಂಬನೆ ಕರ್ಚಿ ಪಾಜಿದಪುದೋ 
ಶೃಂಗಾರವಾರಾಶಿ ಭೋಂಕನೆ ಬೆಳ್ಳಂಗೆಡೆದತ್ತೊ ಕಾಮನ ಎಜ್‌ 
ಮೆಯ್ದೆರ್ಚಿತ್ತೊ ಪೇಟ್‌ ಈಕೆಗೆ ಎಂಬಿನಂ: ಪಂಪಭಾ, ೪. 
೪೨) 

ಕರ್ಚುಂಗಲ್‌ - ಸೂಜಿಗಲ್ಲು (ಉಕಾರಾಂತದೊಳ್‌ ಗಕಾರಂ 
ಪರಮಾದುದರ್ಕೆ: ಸುರ್ಕುಂಗುರುಳ್‌, ಕರ್ಚು೦ಗಲ್‌, 
ಚುರ್ಚುಂಗೊಳ್ಳಿ; ಶಬ್ದಮದ, ೧೮೧ ಪ್ರ ೧) 

ಕರ್ಚುಗೆ -. ತೊಳೆದುಹೋಗಲಿ (ಪೆರ್ಚುಗೆ ಭರತಕುಲಂ 
ನೆಲೆವೆರ್ಚುಗೆ ನಿಮ್ಮೆರಡು ತಂಡ೦ ಒದವಿದ ನಣ್ಣಿಂ ಕರ್ಚುಗೆ 
ಕಲುಷಂ: ಪಂಪಭಾ, ೧೩. ೬೭) 

ಕರ್ಜಜಅಕಿ - ದೇಹದ ಒಂದು ಭಾಗ (ಬೆರಲ್‌ ನಡುವುರ ಬೆಂ 
ಬಸಿಜ್‌ ತೊಳಕು ಕರ್ಜಟ್‌ೌ ಮುಯ್ವ .. .. ಎಂಬೆಡೆಯನೆ 


ಕರ್ಚಿಸಿಕೊಂಡು: 


ನಟ್ಟುರ್ಜಿದುವು .. . ಪಾರ್ಥನ೦ಬುಗಳ್‌: ಪಂಪಭಾ, ೧೧. 
೧೩೬) 
ಕರ್ಣ - ಮಹಾಭಾರತದ ಪ್ರಮುಖ ಪಾತ್ರಗಳಲ್ಲೊಂದು; ಇವನ 


ತಾಯಿ ಕನ್ಯೆಯಾಗಿದ್ದ ಕುಂತಿ, ಸಾಕು ತಂದೆ ತಾಯಿಯರು 
ಇವನಿಗಿಟ್ಟ ಹೆಸರು ವಸುಷೇಣ; ಆದರೆ ಇವನ ಪ್ರತಾಪದ 
ಕೀರ್ತಿ ಲೋಕದ ಎಲ್ಲರ ಕಿವಿಗೆ ಬಿದ್ದದ್ದರಿಂದ ಇವನಿಗೆ ಕರ್ಣ 


ಎಂಬ ಹೆಸರೂ ಬಂತು (ಅಂತು ವಸುಷೇಣನಾ 
ಲೋಕಾಂತಂಬರಮಳವಿ ಬಳೆಯೆ ಬಳೆದೆಸಕಮನೋರಂತೆ 
ಜನಂಗಳ ಕರ್ಣೋಪಾಂತದೊಳೊಗೆದೆಸೆಯೆ 


ಕರ್ಣನೆಂಬನುಮಾದಂ: ಪಂಪಭಾ, ೧. ೯೮); ಕಿವಿ (ಎಂದು 
ನುಡಿದ ಗುರುವಿನ ಕರ್ಣಕಠೋರವಚನಂಗಳ್ಗೆ ಕರ್ಣಂ ಕಿನಿಸಿ: 
ಪಂಪಭಾ, ೧೦. ೨೦ ವ) 

ಕರ್ಣಕುಂಡಲ - ಕಿವಿಯ ಆಭರಣ 
ಕರ್ಣಕುಂಡಲಂ ಕೊಪ್ಪು ಸರಿಗೆ 
ತಿಸರಮೆಂಬ ಭೂಷಾನಿಕರಮಂ 
ಕುಡುತಿರ್ಕುಂ: ಆದಿಪು, ೫. ೩೪) 

ಕರ್ಣಜಪ - ಚಾಡಿ ಮಾತು (ಶಾರ್ಜಧರನುಂ ಆ 
ಮಂತ್ರಿವರ್ಗಮು೦ ನೋಡಿ ರಾಗಿಸಿ ಕರ್ಣಜಪದೊಳ್‌ 
ಮೂರ್ಛಾವ್ಯಾಸಂಗಮಂ ಬೆಸಗೊಳೆ: ಶಾಂತಿಷು, ೨. ೨೫ 
ವ) 

ಕರ್ಣತಾಳ - ಕರ್ಣಚಾಲನ, ಕಿವಿ ಅಲ್ಲಾಡಿಸುವಿಕೆ (ಮದಾಮೋದ 
ಸುರಭಿಯುಂ ಮದಶೀಕರಾಸಾರ ಶಿಶಿರಮುಂ 
ಮದಾಮೋದಭರಮಂಥರಮುಂ ಅಪ್ಪ ಕರ್ಣತಾಳಾನಿಳನೆ: 
ಆದಿಹು, ೧೩. ೬ ವ) 

ಕರ್ಣದೂಷಿಕೆ - ಕುದುರೆಗೆ ಬರುವ ಒಂದು ರೋಗ (ಆನೆಗೆ 
ಕೂಟಪಾಕಳ೦ ಕುದುರೆಎ ಕರ್ಣದೂಹಷಿಕೆ ರಥಕ್ಕೆ ಸಿಡಿಲ್‌ 
ಭಟಮಂಡಲಕ್ಕೆ ಕೆಂಡದ ಮಲಟ್‌್‌ಯೆಂಬಿನಂ ಕಟೆದಂ ಅಂಬಿನ 
ಪೆರ್ಮಟಯಂ ಹಲಾಯುಧಂ: ಪಂಪರಾ, ೪. ೬೬) 

ಕರ್ಣಧಾರ - ಹಡಗಿನ ಚಾಲಕ (ವಿಪುಳಾರ್ಥಮಂತ್ರಮುಂ 
ಯಾನಪಾತ್ರಮುಂ ಭಿನ್ನಮಾದೊಡೆ ಅಟೆವರ್‌ ವಸುಧಾಧಿಪ 
ಕರ್ಣಧಾರರ್‌ ಇರ್ವರುಂ: ಪಂಚತಂತ್ರ, ೨೯೩) 


(ಮಕುಟಂ ಕೇಯೂರಂ 
ದುಸರಂ ಮಣಿಮುದಿಕೆ 
ಆ ಭೂಷಣಾಂಗತರು 


ಕರ್ಣಪತ್ರ - ಕಿವಿಯ ಆಭರಣ (ಪೊಡೆಮಟ್ಟ ಶಶಿಪ್ರಭೆಯಂ 
ಅಖಂಡಿತ ಕರ್ಣಪತ್ರ ಶೋಭಾಪಾತ್ರೆಯಾಗೆಂದು ಪರಸಿ: 
ಚಂದ್ರಪ್ರಪು, ೬. ೯೧ ವ) 

ಕರ್ಣಪರಂಪರೆ - ಕಿವಿಯಿಂದ ಕಿವಿಗೆ ಬರುವ ರೀತಿ 
ಗಗ್ಗರಿಕೆಗೊಳ್ಳ ಸರಮಂ ಕರ್ಣಪರಂಪರೆಯಿಂ ಕೇಳ್ದು 
ಸಿಂಹಬಲನ ಒಡವುಟ್ಟಿದರ್‌ ನೂರ್ವರ್‌ ಕೀಚಕರುಂ 
ಪರಿತಂದು ಮುಳಿಸಿನೊಳ್‌: ಪಂಪಭಾ, ೮. ೭೯ ವ) 

ಕರ್ಣಪಾಲಿಕೆ - ಕಿವಿಯ ಹಾಲೆ (ತಿಲೋಚನದ ಲಲನೆಗೆ 
ಕರ್ಣಪಾಲಿಕೆಯ ಕಾಮಿನಿಗೆ ಕಪೋಳದ ವಿಪಳೆಗೆ: ಗಿರಿಜಾಕ, 
೩೯೧5 

ಕರ್ಣಪೂರ - ಕಿವಿಯ ಆಭರಣ (ದಿಶಾಲಲನೆಯರ ವಕ್ತಂಡನ 
ವಿಲಾಸದೊಳ್‌ ನೆಗಲ್ಬ ಕರ್ಣಪೂರಶ್ರೀಯಂ: ಆದಿಪು, ೭. 
೯೫) 

ಕರ್ಣರಸಾಯನ - ಕಿವಿಗೆ ಹಿತವಾಗಿರುವ, ಕರ್ಣನ ಕತೆಯಿಂದ 
ಹಿತವಾಗಿರುವ (ಕರ್ಣನ ಪಡೆಮಾತಿನೊಳ್‌ ಪುದಿದು 
ಕರ್ಣರಸಾಯನಮಲ್ರೆ ಭಾರತಂ: ಪಂಪಭಾ, ೧೨. ೨೧೭) 

ಕರ್ಣಶೂಲ - ಕಿವಿಗೆ ನೋವು ತರುವ (ತದೀಯ 
ಪರುಷಭಾಷಿತ೦ ತನಗೆ ಕರ್ಣಶೂಲಮಾಗೆ: ಜಗನ್ನಾವಿ, ೩. 
೧೪ ವ) 

ಕರ್ಣಾಭ್ಯರ್ಣ - ಕಿವಿಯ ಹತ್ತಿರ (ರಣಪಟಹ ರವಂ ದಿಗ್ವಾರಣ 
ಕರ್ಣಾಭ್ಯರ್ಣಮಂ ಪಳಂಚಲೆಯೆ: ಪಂಪರಾ, ೧೧. ೫೧) 

ಕರ್ಣಾವಧಿ - ಕಿವಿಯವರೆಗೆ (ಪೂಗೆಗಳಯ್ದುಮಂ ಒರ್ಮೆಯೆ 
ಪೂಡಿಕೊಂಡು ಕರ್ಣಾವಧಿಯಾಗೆ ತೀವಿ ತೆಗೆದು: 
ಮಲ್ಲಿನಾಪು, ೧೪. ೨೭) 

ಕರ್ಣಿಕಾ[ೆ] - ತಾವರೆಯ ಮಧ್ಯಭಾಗ (ಇದು ಭೂಪದ್ಮದ 
ಕರ್ಣಿಕಾವಿಳಾಸ೦ ಮೇಣ್‌ ಇಂತಿದು ಆಕಾಶಪದ್ಮದ ಕಾವು 
ಎಂಬಿನಂ: ಅಜಿತಪು, ೧೧. ೬) 

ಕರ್ಣಿಕಾರ - ಬೆಟ್ಟದಾವರೆ (ಆರ್ದ್ರಕೇಸರಂಬೆರಸಿದ ಚೆಲ್ವು ತಳ್ತೆಸಳ್‌ 
ಅದೇನೆಸೆದಿರ್ದುದೊ ಕರ್ಣಿಕಾರದಾ: ಆದಿಪು, ೧೧. ೧೧೭) 

ಕರ್ಣಿಕಾರಕ - ಕರ್ಣಿಕಾರ (ಕೆ೦ದಳಿರುರ್ಚುತಿರ್ದುವು ಒತ್ತಿದುವೆಲೆ 


(ಎಂದು 


ಗ೦ಟಮೊತ್ತವಿಸಿ ಕೋರಕಮಂ ನವಕರ್ಣಿಕಾರಕಂ: 
ಲೀಲಾವತಿ, ೯. ೬೨) 
ಕರ್ಣಿಕೆ - ತಾವರೆಯ ಮಧ್ಯಭಾಗ (ಜಂಬೂದ್ವೀಪವೆಂಬ 


ಶುಂಭತ್‌ ಕನಕಾಂಭೋಜದ ಕರ್ಣಿಕೆಯೆನೆ ವಿಭ್ರಾಜಿಪುದು: 
ಕುಸುಮಾಕಾ, ೧. ೨೪) 

ಕರ್ಣೇಜಪ - ಜಾಡಿಕೋರ (ಆತಂ ಕರ್ಣೇಜಪರ ಮಾತಂ ಕೇಳ್ದು 
ಕೈಕೊಂಡಂ: ಪಂಚತಂತ್ರ, ೨೦೬ ವ) 

ಕರ್ಣೋತ್ತಂಸ - ಕಿವಿಯ ಆಭರಣ ನಮ್ಮ ಪುರೀಪುರಂಧ್ರಿಯರ 
ಕರ್ಣೋತ್ತಂಸಮಂ ನಾಡೆ ಕಾದಾತಂ: ಚಂದ್ರಪ್ರಹು, ೫. 
೧೧೩) 

ಕರ್ಣೋತ್ಸಲ - ಕನ್ನೈದಿಲೆ (ನೆಲಸಿ ಕಿವಿಯೊಳ್‌ 
ಹೊಳೆವುದೊಳನೆಂಬೀ ಕರ್ಣೋತಲಮುಮಂ: ಕವಿರಾಮಾ, 
೩ ೧೧೬) ” ¥ 

ಕರ್ಣೋಪಾಂತ - ಕಿವಿಯ ಬಳಿ (ಅಂತು ವಸುಷೇಣನಾ 
ಲೋಕಾಂತಂಬರಮಳವಿ ಬಳೆಯೆ ಬಳೆದೆಸಕಮನೋರಂತೆ 
ಜನಂಗಳ ಕರ್ಣೋಪಾಂತದೊಳ್‌ ಒಗೆದೆಸೆಯೆ 
ಕರ್ಣನೆಂಬನುಮಾದಂ: ಪಂಪಭಾ, ೧. ೯೮) 


೨೮೨ 


ಕರ್ತವ್ಯ - ಪ್ರಾಯಶ್ಚಿತ್ತ (ಇದರ್ಕೆ ಕರ್ತವ್ಯಮಾವುದೆಂದೊಡೆ 
ಹಿಮವತ್ತರ್ವತದೊಳ್‌ ತಪಶ್ಚರಣಪರಾಯಣರಾಗಿಂ: 
ಪಂಪಭಾ, ೧೩. ೧೦೭ ವ) 

ಕರ್ತಾರ - ಸೃಷ್ಟಿಕರ್ತ (ಕರ್ತಾರಂಗೆ ಎಜಗುವುದು ಅತಿವರ್ತಿತ್ವಂ 
ಪೊಲ್ಲದೆಂದು ಪುರುಸೂನುಗೆ ಮುಂ ಮಾರ್ತಲೆಯಾದ 
ಚಿಳಾತಾವರ್ತನರಂ ಅಂದು ಊಜೆ ಕಲ್ಲಿಪಂತಾಯ್ತು ನಗಂ: 
ಶಾಂತಿಷು, ೧೧. ೫೨) | 

ಕರ್ತೃ ಭೋಕ್ತೃ - ಮಾಡುವವನು, ಅನುಭವಿಸುವವನು (ಜೀವಂ 
ಕರ್ತೃ ಭೋಕ್ತೃ ಎಂಬೀ ಸೂಕ್ತಂ ಜಿನವಚನದೊಳಲ್ಲದೆ 
ಮತ್ತಿನ ಕುಮತದೊಳುಂಟೆ: ಸಮಯಪ, ೩. ೧೯) 

ಕರ್ತನ್ವಯಕ್ರಿಯೆ - [ಜೈನ] ಭವ್ಯಜೀವನಿಗೆ ಪ್ರಾಪವಾಗುವ ಏಳು 
ಕ್ರಿಯೆಗಳು (ಸಜ್ಜಾತಿ, ಸದ್ಗೃಹತ್ವ, ಪಾರಿವ್ರಾಜ್ಯ ಸುರೇ೦ದ್ರತ್ವ 
ಸಾಮ್ರಾಜ್ಯ ಪರಮಾರ್ಹಂತ್ಯ, ಪರಿನಿರ್ವಾಣಮೆಂಬೇಟುಂ 
ಪರಮಸ್ಕಾನನಾಮಕರ್ತ್ರನ್ಹಯ ಕ್ರಿಯೆಗಳಂ: ಆದಿಷು, ೧೫. 
೧೬ ವ) 

ಕರ್ದಮ — ಕೆಸರು, ನೀರಲ್ಲಿ ಕದರಿರುವುದು 
(ವೈಶ್ಯರಾಜಗೇಹಾಂಗಣಂ ಒಪ್ಪುಗುಂ ಕರಿಮದೋತ್ಕಟ 
ಕರ್ದಮ ದುರ್ದಿನಾಂಗಣಂ: ಸುಕುಮಾಚ, ೧೦. ೫೪) 

ಕರ್ದಮೋದಕ - ಸಂಭನಗಹನ; ನೀರಿನಿಂದಲೂ ಕೆಸರಿನಿಂದಲೂ 
ತುಂಬಿದ ಭೂಪ್ರದೇಶ (ಜಲಪರಿಪೂರ್ಣ ಜಲಾಶಯಮುಂ 


ದುರ್ದರಕರ್ದಮೋಪೇತಾತೀತಮಪುುದು ಕರ್ದಮೋದಕಂ 
ಎಂಬುದಕ್ಕುಂ: ಪಂಚತಂತ್ರ, ೨೯೭ ವ) 

ಕರ್ದಿಂಗಳ್‌ — ಅಮಾವಾಸ್ಯೆ (ಬಸಿರ್ಪೆ೦ಂಡತಿ 
ವೇಳಾಸ್ವಾಮಿನಿಯೆಂಬೊಳ್‌ ಕರ್ದಿ೦ಗಳಿರುಳೊಳ್‌ 


ಕಟ್ಟಿಲೆಯೊಳ್‌ ನಿರ್ಗಂಥಮಪ್ಪ ರೂಪಂ ಕಂಡು ಬೆರ್ಚಿದೊಡೆ: 
ವಡ್ಡಾರಾ, ೯೦. ಸಾ ೧೨) 

ಕರ್ದುಂಕು - ಕೊಕ್ಕಿನಿಂದ ಕುಟುಕು (ಪಸರಿಸಿದ ಪದ್ಮರಾಗದ 
ಹೊಸಗೆಂಪಂ ಮಾಂಸಮೆಂದು ಮುಂ ಕರ್ದುಕಲ್ಕೆ 
ಆಟಿಸಿಯುಂ: ಆದಿಹು ೧೨. ೧೨೨) 


ಕರ್ದುಕು - ಕರ್ದುಂಕು (ಮಯೂಖಶೈವಾಳಮಂ ಮರಾಳನಿಕರಂ 


ಕರ್ದುಂಕುವವೊಲ್‌ ಆದುವಾಗಳ್‌ ವಧೂ ಕರಾಂಬುರುಹ 
ಸಂಚಳದ್ದವಳಚಾಮರಶ್ರೇಣಿಗಳ್‌: ಮಲ್ಲಿನಾಹು, ೮. ೧೨) 


ಕರ್ನೆಯ್ಲಿಲ್‌ - ಕನ್ನೈದಿಲೆ (ಲತೆಯು೦ ಕರ್ನೆಯ್ಲಿಲುಂ 
ಸೋಗೆಯುಮ್‌ ಅತನುತನುಧನುರ್ಲೇಖೆಯತುಂ: ಆದಿಪು, 
೪. ೨೦) 


ಕರ್ಪಟ - ಬಟ್ಟೆ. ಹರಿದ ಬಟ್ಟೆ (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಮುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಕೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟರ್ದನಂ: ಪಂಪಭಾ, ೩. ೩೧ ವ) 

ಕರ್ಪಡರ್‌ - ಕಪ್ಪು ಹತ್ತು. ಮೆತ್ತಿಕೊ (ದಿವಿಜಾಪಗೆ ನೋಡೆ 
ನೋಡೆ ಕರ್ಪಡರ್ದೆಣೆಯಾದುದು ಆ ಯಮುನೆಗೆ ಅಗ್ಗದ 
ಯಾಗದ ಧೂಮದ ಏಟ್‌ಯೊಳ್‌: ಪಂಪಭಾ, ೬. ೩೬) 

ಕರ್ಪರ - ತಲೆಬುರುಡೆ (ಶೇಷಕಂಠ ಕಠಿನಾಸ್ಥಿಶ್ರೇಣಿ 
ನುರ್ಗಾಗದಿರ್ಪುದೆ ಕೂರ್ಮೋನ್ನತ ಕರ್ಪರಂ ನಳಿದು ಬೆನ್ನಂ 
ಪತ್ತದೇಂ ಮಾಣ್ದುದೇ: ಪಂಪರಾ, ೫. ೮೭) 

ಕರ್ಷಿಡಿ - ಕಪ್ಪಾಗು (ಪಿಡಿಕೆಯ್‌ ತೀವಿದ ಕೂರ್ಗಣೆ 
ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಜ್‌ ಕರ್ಪಿಡಿದ 


ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳೆ ಧನುರ್ಧರರ್‌ 
ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧) 

ಕರ್ಪು - ಕಪ್ಪು (ಪೊನಲ್ಲಳ ಕೆಂಪು ಪಸುರ್ಪು ಕರ್ಮ ಬೆಳ್ಬು 
ಒಳಕೊಳೆ  ಶಕಕಾರ್ಮುಕವಿಳಾಸಮಂ ಏನೆರ್ದೆಗೊಂಡು 
ಬೇಟದತ್ತಳಗಮಂ ಉಂಟುಮಾಡಿದುದೋ ಕಾಮನ 
ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫); ಭಂಗ 
(ಪಿರಿದು೦ ಬನ್ನದ ಕರ್ಪೆಸೆದುದು ತೊಣಿಗಿನ್ನುಂ ಹರಗಳ 
ತಮಾಳನೀಳಚ್ಛವಿಯಂ: ಪಂಪಭಾ, ೫. ೫೪) 

ಕರ್ಪೂರ - ಒಂದು ಸುಗಂಧಯುಕ್ತ ವಸ್ತು (ಸುದರ್ಶನಮೆಂಬ 
ಮಣಿಕುಟ್ಟಿಮಮಪ್ಪ ಬೊಡ್ಡಣ ಬಾವಿಯೊಳ್‌ ಕರ್ಪೂರ 
ಕಾಳಾಗರು ತುರುಷ್ಕ ಕುಂಕುಮ ಚಂದನಾದಿ ಸುಗಂಧ 
ದ್ರವ್ಯಂಗಳಿ೦ ಬೆರಸೆ: ವಡ್ಡಾರಾ, ಪು ೧೩೬, ಸಾ ೨೨) 

(ಸುರೇ೦ದಸಮಿತಿ 
ಗೋಶೀರ್ಷ 


ಕರ್ಪೂರಪಾಂಸು -  ಅಚ್ಛೆಕರ್ಪೂರ 
ಸುರತರುಪ್ರಸೂನ ಕರ್ಪೂರಪಾಂಸು 
ಚಂದನದ್ರವಪರಿಮಳಂ: ಆದಿಹು ೭. ೧೦೧ ವ) 

ಕರ್ಪೂರಪಾಳಿ - ಕರ್ಪೂರದ ಹಳುಕು (ಶುತಿಸೌಖ್ಯಾವಹ 
ವಲ್ಲಕೀಕ್ಷಣದೊಳ್‌ ಕರ್ಪೂರಪಾಳೀ 
ವಿಮಿಶ್ರಿತತಾ೦ಂಬೂಲರಸೋತ್ಕಟಪ್ರಮದದೊಳ್‌: ಆದಿಷು, ೯. 
೧೧೮ 

ಕರ್ಬಸು - ಕಪ್ಪು ಹಸು (ಅಗ್ಗದ ನಿಡುಗೋಡು ಮೇಡುವಂ 


ಅಮರುತ್ತುಂ ಇಲುಂಕಿದ ಕೆಚ್ಚಲ್‌ ಎತ್ತಮೆತ್ತಿ! ದ 
ಕುಡಿವಾಲಮಂದೆಸೆಯಿ ಕರ್ಬಸುಗಳ್‌ 
ಪರಿಗೊಂಡುವಾಜಿಯೊಳ್‌: ಪಂಪಭಾ, ೮. ೧೦೪), 


ಪಿತ್ತಕೋಶ (ಬಿಸುನೆತ್ತರ್‌ ತೊಗಲ್‌ ಎಲ್ವು ಕರ್ಬಸು ಕರುಳ 
ಹಿಂದೊಡೆ ಖಂಡ೦ ಮಿದುಳ್‌ ಬಸೆ ಶುಕ್ಷಂ ಕ್ರಿಮಿ ಕೀವು: 
ಪುಷ್ಪದಂಪು, ೧೩. ೪೯) 

ಕರ್ಬಾಳ — ಕಪ್ಪು ಬಾಳದ ಬೇರು, ಲಾವಂಚ 
(ಮದನರಾಗವರ್ಧನಕರಮೀ ಮರುವಂ ಕರ್ಬಾಳಮಮುಂ 
ಇರೆ: ಆದಿಹು, ೧೧. ೧೨೭) 

ಕರ್ಬುನ - ಕಬ್ಬಿಣ (ಕರ್ಬುನಮುಮಂ ಇತರಮುಮಂ 
ಅದೊಂದಿನಿಸಾನುಂ ಕ್ರಿಯೆಯಿ೦ ಆಗುಮಾಡುವ ತೆಜದಿಂ: 
ಸಮಯಪ, ೧೫. ೭೦) 

ಕರ್ಬುರ ದ ಬೂದುಬಣ್ಣ, ಶ್ಯಾಮಲವರ್ಣ 
(ಕರ್ಬುರಘನಕಾಂತಿಕಾಂತಕಬರೀಭರೆ ಮಾರುತಯಾನಯಾನೆ 
ಭಾಸುರ ಸುರಚಾಪ ಚಿತ್ರವಸನಾವೃತೆ ನೀರದಲಕ್ಷಿ ರಾಜಿಪಳ್‌: 
ಶಾಂತೀಶ್ವಪು, ೧೨... ೫೧); ಬಂಗಾರ (ಉಲಿವ 
ದಯಾತರಂಗಿಣಿಯ ಪಾವಸೆ ಕರ್ಬುರ ಕಾಯದೀಪ ಕಜ್ಜಲಂ: 
ನೇಮಿನಾಪು, ೧. ೮೭) 

ಕರ್ಬುರಿತ - ವಿವಿಧ ಬಣ್ಣಗಳು ಸೇರಿದ (ನವೀನ ಪ್ರಸೂನ ಮಧು 
ವಿಲೀನ ಮಧುಕರ ಪಟಲ ಕರ್ಬುರಿತ ರತ್ನ ಪಟಲಿಕೆಗಳಿಂ: 
ಪಂಪರಾ, ೧೨. ೨ ವ) 


ಕರ್ಬೂರ - ಕಪ್ಪು ಬಣ್ಣ (ಶ್ಯಾಮಳ೦ ಅಸಿತಂ ಕೃಷ್ಣಂ ಶ್ಯಾಮಂ 


ಕಾಲಂ ಶಿತಿಯೆ ನೀಳಂ ತಾನಂತಾ ಮೇಚಕರುಚಿ 
ಪಾಂಡುಶ್ಯಾಮಂ ಕಲ್ಮಾಷಮದುವೆ ದಲ್‌ ಕರ್ಬೂರಂ: 
ಅಭಿಧಾವ, ೨. ೧. ೬೩) 

ಕರ್ಬೊನ್‌ - ಕಬ್ಬಿಣ (ಕಾಯ್ದ ಕರ್ಬೊನ್ನ ಸೂಜಿಗಳಂ 


ಬೆರಲ್ಗಳೊಳ್‌ ಬೆಟ್ಟುವರುಂ: ಆದಿಷು, ೫. ೮೫ ವ) 


೨೮೩ 


ಕರ್ಬೊನ್ನ ಕಡಲೆ - ಕಬ್ಬಣದ ಕಡಲೆ, ತುಂಬ ಕ್ಲಿಷ್ಟಕರವಾದ 
(ಓದಿದೊಡೆ ಕಲ್ಲಮಾಲೆಯನಾದಂ ಕರ್ಬೊನ್ನ ಕಡಲೆ ವಾದಿಸೆ 
ರಸಮಂ ಸೋದಿಸೆ ಉರ್ಕಿನ ಪುಡಿ ಎನಿಪಾ ದುಷ್ಕವಿತೆಗಳಂ 
ಎಣಿಸಲೇಕೀ ಕೃತಿಯೊಳ್‌: ಗಿರಿಜಾಕ, ೧. ೨೨) 

ಕರ್ಮ - [ಜೈನ] ಜೀವವನ್ನು ಪರತಂತ್ರಗೊಳಿಸುವ ಪಾಪ- 
ಪುಣ್ಯಗಳು (ಅನಂತನಾಮಂ ಉದ್ದಾಮ ಅನಂತ 
ಕರ್ಮಜಯದಿಂ ದೊರೆವೆತ್ತುದು: ಅನಂತಪು, ೧. ೧) 

ಕರ್ಮಕಾರ - ಕೆಲಸ ಮಾಡುವವನು (ಒಂದು ದಿವಸಂ ಮಧ್ಯಾಹ್ನ 
ಸಮಯಮವಪ್ಪನ್ನೆಗಂ ಭರಂಬಟ್ಟು ಕೆಲಸಂಗೈದಲ್ಲಿಯ 
ಬಿನ್ನಣಿಗರು೦ ಕರ್ಮಕಾರರು೦ ತಮ್ಮ ತಮ್ಮ ಮನೆಗೆ ಉಣಲ್‌ 
ಹೋಪುದುಂ: ಪಂಚತಂತ್ರ, ೮೨ ವ) 

ಕರ್ಮಕ್ಷಯ - [ಜೈನ] ಇರುವ ಕರ್ಮಗಳನ್ನು ನಾಶಗೊಳಿಸುವುದು 
ಮತ್ತು ಬರುವ ಕರ್ಮಗಳನ್ನು ನಿವಾರಿಸುವುದು 
(ಪಾಯೋಪಗಮನದಿಉಂ ಸಂನ್ಯಸನಂ ಗೆಯ್ದು 
ಕರ್ಮಕ್ಷಯಂಗೆಯ್ದು ಮೋಕ್ಷಕ್ಕೆವೋದ: ವಡ್ಡಾರ, ಪು. ೧. 
ಸಾ. ೧೦) 


ಕರ್ಮನಿರ್ಜರೆ - [ಜೈನ] ಕರ್ಮಕ್ಷಯ (ತಚ್ಚರಿತಮಂ 
ಕಾವ್ಯಂಗಳೊಳ್ಳೂಡೆ ಬಣ್ಣಿಸಿ ಪೇಟ್ಸಾತನ 
ಕರ್ಮನಿರ್ಜರೆಯನಂತಿತಿಂತೆನಲ್‌ ಬರ್ಕುಮೇ: ಆದಿಹು, ೧. 
೩೭) 


ಕರ್ಮಪಾಕ - ಪೂರ್ವಜನ್ನದ ಕರ್ಮಗಳ 
ಕರ್ಮಪಾಕಾಧೀನ೦ಗಳ್‌ ಸ್ಥವರಂಗಳ್‌: 
ವ) 

ಕರ್ಮಫಳೋದಿತ - [ಕರ್ಮಫಳ- ಉದಿತ] ಕರ್ಮದ ಫಲದಿಂದ 
ಉಂಟಾದ (ಬಾದೇನ್‌ ಆ ಮದೀಯ ಕರ್ಮಫಳೋದಿತ 
ಸಂತಾಪರೂಪಪಾಪಕಳಾಪ ವಿಚ್ಛೇದನಕರಮಾಯ್ತು ಭವತ್‌ 
ಪಾದಪ್ರಕ್ಷಾಳನ ಉದಕದಿ೦ ಮುನಿನಾಥಾ: ಪಂಪಭಾ, ೬. 
೧೩) 

ಕರ್ಮಭೂಮಿ - [ಜೈನ] ಅವಸರ್ಪಿಣಿ ಕಾಲದ ಐದು-ಆರನೆಯ 
ವಿಭಾಗಗಳಿಗೆ ಸಂಬಂಧಿಸಿದ ಭೂಮಿ, ಭಾರತ ಮತ್ತು 
ಐರಾವತ  ಕ್ಷೇತ್ರಗಳೊಳಗಿನ್ನ ಆರ್ಯಖಂಡ (ಇದು 
ಕರ್ಮಭೂಮಿಯಂದಂ ಪೊದಳ್ಬು ತೋಟಿದುದು 
ಭೋಗಭೂಮಿಸ್ಥಿತಿ ಕುಂದಿದುದು: ಆದಿಷು, ೬. ೬೩) 

ಕರ್ಮವಶಭ್ರಾಮ್ಯತ್‌ ದ ಕರ್ಮಕ್ಕೆ ಸಿಲುಕಿ ತೊಳಲುವ 
(ವಿಯನ್ನಧ್ಯಸ್ಥಂ ಅ೦ತಸ್ಸ್ಮ ಕರ್ಮವಶಬ್ರಾಮ್ಯತ್‌ ಅನೇಕ 
ಜೀವನಿವಹಕ್ರೋಡೀಕೃತಾಭ್ಯಂತರಂ: ಆದಿಷು, ೧. ೪೩) 

ಕರ್ಮವಿಪಾಕ - [ಜೈನ] ಪೂವಾರ್ಜಿತ ಕರ್ಮದ ಫಲ 
(ನಾನಾವಿಧಕರ್ಮವಿಪಾಕವಿಚಯಮುಮಂ ಊರ್ಧ್ವ ಅಧೋ 
ಮಧ್ಯಗತಾಸಮಸ್ಥಿತಿಯ ಲೋಕಸ್ಥಿತಿ ಸ್ಮರಣ ಪರಿನತ 
ಸಂಸ್ಥಾನವಿಚಯಮುಮಂ; ಶಾಂತಿಪು, ೯. ೧೧೮ ವ) 

ಕರ್ಮಾಯತ್ತ - ಕರ್ಮವಶ (ಪುರಾತನ ಕರ್ಮಾಯತ್ತಮಲ್ತೆ 
ದೇಹಿಗಳೆಸಕಂ: ಪಂಪರಾ, ೯. ೯೬) 

ಕರ್ಮಾಷ್ಟಕ - [ಜೈನ] ಜ್ಞಾನಾವರಣೀಯ, ದರ್ಶನಾವರಣೀಯ, 
ಅಂತರಾಯ, ಮೋಹನೀಯ, ಆಯುಃಕರ್ಮ, ನಾಮಕರ್ಮ, 
ಗೋತ್ರಕರ್ಮ, ವೇದನೀಯಕರ್ಮ ಎಂಬ ಜೀವದ ಎಂಟು 
ಕಿಲ್ಲಿಷಗಳು (ಖಳಕರ್ನಾಷ್ಟಕಮ೦ ಪಡಲ್ವಡಿಸಿ ಸಂಸಾರಾಬ್ಧಿಯಂ 
ದಾಂಟಿ ನಿಶ್ಚಲಸೌಖ್ಯಾಸ್ಪದಮಂ ತ್ವದೀಯಜನಕಂ 
ಕೈಕೊಂಡೊಡೆ: ಆದಿಷು, ೧೬. ೫೫) 


ಫಲ (ಸ್ಥಾವರನಾಮ 
ಆದಿಪು, ೧೦. ೬೧ 


ಕರ್ಮೇಂಧನ - [ಕರ್ಮ- ಇಂಧನ] ಕರ್ಮವೆಂಬ ಉರುವಲು 
(ಅಪಗತಯೋಗಗುಣಸ್ಥಾನನುಂ ಚತುರ್ಥಧ್ಯಾನಾನಳದಗ್ಧ 
ಶೇಷಾಶೇಷ ಕರ್ಮೇಂಧನನುಮಾಗಿ: ಆದಿಪು, ೧೬. ೭೪ ವ) 

ಕರ್ವು - ಕಬ್ಬು (ಮದನಂಗುಪ್ಪರವಟ್ಟಮಾಗದ ತಳಿರ್‌ ಕಾಮಂಗೆ 
ಕೋದಂಡಮಾಗದ ಕರ್ವ ಮಣಿದು ಆಗವೆಂಬ 
ವಿವಿಧೋದ್ಯಾನಂಗಳ ಆ ದೇಶದೊಳ್‌: ನೇಮಿನಾಪು, ೧. 
೬೪) 

ಕರ್ವಗೋಲ್‌ - ಕಬ್ಬಿನ ಜಲ್ಲೆ (ಪರಿವ ಕಾಲ ಕರ್ವುಗೋಲ 
ಚೆಲ್ಲನಾಂತು ತೋರ್ಪ ಬನದ ನಡುವೆ: ಕಬ್ಬಿಗಕಾ, ೩೪೩) 

ಕರ್ವದೋಂಟ - ಕಬ್ಬಿನ ತೋಟ (ಈ ಕೆಂದಳಿರ ತುಣುಗಲ್‌ ಈ 
ಅಂಚೆ ಈ ಕರ್ವುದೋಂಟಂ: ಕಬ್ಬಿಗಕಾ, ೧೧೬) 

ಕರ್ವುವಿಲ್‌ - ಕಬ್ಬಿನ ಬಿಲ್ಲು, ಮನ್ಮಥನ ಬಿಲ್ಲು (ಕರ್ವುವಿಲ್ಲದೇಂ 
ನಿಲ್ಲದೆ ಕಂತು ಮಾಡಿದನೊ ತೋಮರದು 
ಉಪ್ಪರವಟ್ಟದೊಪ್ಪಮಂ: ಆಚವರ್ಧ, ೨. ೬) 

ಕರ್ವುವಿಲ್ಲ - ಮನ್ಮಥ (ಸೋಗೆ ದನಿಯೆತ್ತದಿರು ಒಯ್ಯನೆ ಬಂದು 
ಕುಳ್ಳಿರು... ಎ೦ದು ಗಿಳಿಗಳ್‌ ಕಡುಪಿ೦ ನಡೆತಂದು ಸುತ್ತಲುಂ 
ಪಡಿಯಅರಾಗಿ ಚಪ್ಪರಿಪವೋಲಗದೊಳ್‌ ಸಲೆ ಕರ್ವುವಿಲ್ಲನಾ: 
ಕಬ್ಬಿಗಕಾ, ೧೦೦) 

ಕರ್ವೆಟ್ಟು - ಕಪ್ಪು ಬೆಟ್ಟ ನೀಲಾಚಲ (ಜೀವಂಬಿಟ್ಟು ಬಾಯಂ 
ನಯನಯುಗಳಮಂ ಬಿಟ್ಟು ಕರ್ವೆಟು ಬೀಟ್ವಂತಿರೆ ಬಿಟ್ಟಂ 
ಭೂಮಿಯೊಳ್‌: ಪಂಪರಾ, ೧೩. ೧೨೮) 

ಕರ್ವೊನ್‌ - ಕರ್ಬೊನ್‌, ಕಬ್ಬಿಣ (ಅವಳೆಳಸಿ ಪೊಕ್ಕ ಪೂಗೊಳಂ 
ಕಾಯ್ದ ಕರ್ವೊನ್ನ ಪುತ್ಥಳಿಯನಿಕ್ಕಿದಂತಿರೆ ಉರ್ಕುವುದುಂ: 
ಆಚವರ್ಧ, ೪. ೫೮ ವ) 

ಕರ್ಶನ ದ ಸೊರಗುವಿಕೆ (ಕರ್ಶನಮಘಸವಮಿತಿಗೆ 
ಸದ್ದರ್ಶನದಿಂದಪುದಕ್ಕೆ ನಿಮಗಕ್ಕೆ ಪುನರ್ದರ್ಶನಂ: ಆದಿಷು, 
೫. ೬೪) 

ಕರ್ಷ - ಎಳೆಯುವಿಕೆ (ಈ 
ತಾನಿರ್ದಂದದ 
ಪುಷ್ಪದಂಪು, ೩. ೭೮) 

ಕರ್ಷಕ - ರೈತ (ಕೃಷಿಕಂ ಕ್ಷೇತಾಜೀವ೦ ಕೃಷೀವಳ೦ ಕರ್ಷಕಂ: 
ಅಭಿಧಾವ, ೧. ೧೧. ೬೭) 

ಕರ್ಷಣ - ಸೆಳೆತ (ದುಸ್ಪೃಪ್ನದರ್ಶನಕರ್ಷಣಾರ್ಥಮಾಗಿ 
ಶಾಂತಿಕ್ರಿಯೆಗಳಂ ನೆಗಟ್ಟು: ಆದಿಷು, ೧೫. ೪೮ ವ) 

ಕರ್ಪೋಪಲ — ಒರೆಗಲ್ಲು (ತಂಬೆಲರೆಂಬ 
ಪೊಂಬರದನಲರ್ಪೊನ್ನಂ ಪರ್ಣಕರ್ಷೋಪಲದೊಳ್‌ 
ಒರೆಯೆ ಸುರಿದು ಪರಿದ ಪೊಂಬುಡಿಯೆಂಬಂತೆ: ಶಬರಶಂ, 
ಜುಳು ತು 

ಕಲ್‌ - ಅಭ್ಯಾಸಮಾಡು (ಎಮ್ಮನ್ನರಪ್ಪ ಯಷಿರೂಪಕರ್ಗಲ್ಲದೆ 
ಕಲಲು೦ಂ ಕಲಿಸಲುಂ ಬಾರದು: ಸುಕುಮಾಚ, ೩. ೨೮ ವ); 
ಕಲ್ಲು, ಬಂಡೆ (ಅಂಜದೆ ಬಿಲ್ಲಂ ಕಲ್ಲೆಂಬುದುಂ 
ದ್ರೋಣಾಚಾರ್ಕರೊಳಾದ ಕಾರುಣ್ಯಕ್ಕೆ ಮೆಚ್ಚಿ: ಧರ್ಮಾಮೃ, 
೧೩. ೨೭ ವ) 


ಪರಮಕರ್ಷಮೋ ಪಲಕಾಲಂ 
ಚಿ೦ತಾಗ್ಲಾನಿಮನ೦ಬೊಕ್ಕುದರಸಿಗೆ: 


ಕಲ - ಪಾತ್ರೆ (ಕಲನೊಂದಂ ತೀವಿ ನೀರಂ ಪೊಸೆದು .. 
ಒಣಗಿದ ಭೂಜಕ್ಕೆ ನೀರ್ವೊಯ್ವುದುಂ ಜ್ಞ 
ನಿಷ್ಠರೋದ್ಯೋಗಂ: ಪಂಪರಾ, ೧೬. ೫೫) ಇಂಪಾದ 


(ಅರಳೆಲೆ ಹೊಂಗುನೂಲ್‌ ಪುಲಿಯುಗುರ್‌ ಮಣಿಕಿಂಕಿಣಿ 
ಗೆಜ್ಜೆ ರಕ್ಕೆ ಕುಂಡಲಯುಗ ಮುತ್ತು ಕಾಲ್ಲಡಗಂ ಅಂದುಗೆ 


೨೮೪ 


ಕಂಕಣ ಕಿಂಕಿಣೀಗಣ೦ ಕಲ 
ತನಗೊಡಂಬಡೆ: ಅಜಿತಪು, ೫. ೬೨) 

ಕಲಂಕು - ಕಲಕು, ಮಥನಮಾಡು (ಒದವಿ ತಗುಳ್ಬ ಗಗ್ಗರಿಕೆ 
ಸೂಸುವ ಕಣ್ಣನಿ ಕಣ್ಗಳೊಳ್‌ ಕಲಂಕಿದ ಬೆಳರ್ಗೆಂಪು: 
ಆದಿಷು, ೧೨. ೨೫) 

ಕಲಂಬಡೆ - ಶಕ್ತಿ ಹೊಂದು, ಆರೋಗ್ಯ ಪಡೆ (ಪಡೆಯದೆ 
ಮನುಷ್ಯಗತಿಯಂ ಪಡೆದುಂ ರತ್ನತ್ರಯಂಗಳಂ 
ಪಡೆಯದೊಡೇ ಪಡೆಮಾತೊ ಬೇಗಮರ್ದುಂಬಡೆದುಂ 
ಕಲಂಬಡೆಯದಂತೆ ನಿಷ್ಠಲಮಲ್ತೇ: ಸುಕುಮಾಚ, ೧೨. ೫೯) 

ಕಲಕಾಂಚಿ - ಇಂಪಾದ ಶಬ್ದಮಾಡುವ ಒಡ್ಕಾಣ (ಉಲಿಯೆ 
ಕಲಕಾಂಚಿ ಮುಡಿಯಿ೦ದಲರುಗೆ: ರಾಜಶೇವಿ, ೧೦. ೭) 

ಕಲಕಾಂಚೀದಾಮ — ಡಾಬು (ನಿತಂಬಂ 
ಕಲಕಾಂಚೀದಾಮಶೂನ್ಯಂ ಚರಣಯುಗಳಮುಂ 
ನೂಪುರಾಳಾಪಶೂನ್ಯಂ: ಆದಿಷು, ೩. ೧೩) 

ಕಲಡು - ಕೆಸರಾಗು (ಕಲಡು-ಕಲುಷೇ: ಶಬ್ದಮದ, ಧಾ ೨೯೨) 

ಕಲತ್ರ - ಹೆಂಡತಿ (ಅವರವರ ದೆಸೆಯೊಳ್‌ ಪರಿವಾರ ಕಲತ್ರ 
ಪುತ್ತರ ಶಸ್ತಸಮೇತಂ ಇರಿಸಿ: ಅನಂತಪು, ೫. ೫೪ ಮತ್ತು 
೫೫ 5 

ಕಲಧೌತ - ಚಿನ್ನ (ವಿರಾಜಿತ ಘಂಟ೦ ಕಲಧೌತತುಂಗಕಳಶಂ 
ಜೆಲ್ವಾಯ್ತು ರಾಜಾಲಯಂ: ಆದಿಷು, ೬. ೧೦೭) 

ಕಲಧೌತಸ್ಥಾಸಕ - ಚಿನ್ನದ ಲೇಪ (ಅತ್ಯಂತಧೌತ 
ಕಲಧೌತಸ್ಥಾಸಕಾಳಂಕೃತನಕ್ಷತ್ರಮಾಳಾಪರಿಕಲಿತಕರೀಂದಗಳೆ: 
ಆದಿಹು, ೧೩. ೬ ವ) 

ಕಲಂ - ಪಾತ್ರೆ (ಮದಗಜಕುಂಭಕೋಟಿಯ ಕಲಂ ಕರಿದಂತದಕೇ 
ತರಕ್ಷು ಚರ್ಮದ ತೆರೆಸುತ್ತು: ನೇಮಿನಾಷು, ೩. ೫೧) 

ಕಲಮಕ್ಷೇತ್ರ - ಬತ್ತದ ಗದ್ದೆ (ಮತ್ತಮಾ ವಿಚಿತ್ರಶೋಭೆಯಂ ತಳೆದ 
ಕಲಮಕ್ಷೇತ್ರಂಗಳೊಳ್‌; ಮಲ್ಲಿನಾಪು, ೨. ೧೪ ವ) 

ಕಲಲ - ಮಾಸಲು ಬಣ್ಣ (ಆ ನರಕಯೋನಿಯೊಳ್‌ ಪಿರಿದಾನುಂ 
ನಿರ್ಗಳಿತ ಪೂತಿಗ೦ಧವ್ರಾತಸ್ನಾನ೦ಗಳ್‌ 
ಕಲಲಪರಿಮ್ಲಾನಂಗಳ್‌ ಪೇಸುಪತದ ಸಂತಾನಂಗಳ್‌: 
ಶಾಂತೀಶ್ವಪು, ೯. ೭೬) 

ಕಲಶಜ - ದ್ರೋಣ (ಅಂತೆ ಗೆಯ್ವೆಂ ಎಂದು ಕಲಶಜ೦ ಅನಿಬರ 
ಮೊಗಮಂ ನೋಡಿ: ಪಂಪಭಾ, ೨. ೫೩ ವ) 

ಕಲಸುಗೂಳ್‌ - ಕಲಸಿದ ಅನ್ನ (ಕಲಸಗೂಳ್ಗಟ್ಟಿ ಮಹಾಚಳಕದಿಂ 
ಸತ್‌ ಶಕುನಂಗಳಿಂ ಬಒಲವಿಂ ನಡೆದತ್ತು ಪಾಂಥರ್‌ 
ಅರುಣೋದಯದೊಳ್‌: ತ್ರಿಷಷ್ಟಿಪು, ೨೪. ೨೨೦) 


ಕಲಹ - ಯುದ್ಧ (ಬಗೆವಾಗಳ್‌ ಈಗಳ್‌ ಈ ಕಲಹದೊಳ್‌ ಅಣ್ಣ 


ಮಣಿನೂಪುರಂ 


ನಿಮ್ಮ ಕುಲ ಆಕುಲಮಂ ನಿಮಗುಂಟುಮಾಡುಗುಂ: 
ಪಂಪಭಾ, ೧೦. ೨೧) 

ಕಲಹಕೃಪ್ಣಕ — ಜಗಳಗಂಟ (ಆಕೆಯ ಮನದ 
ಮಾತ್ಸರ್ಯಚೇಷ್ಟೆಯಂ ಕಲಹಕೃಷ್ಣಕಂ ನಾರದನಣಿದು: 
ಜಗನ್ನಾವಿ, ೧೨. ೬೬ ವ) 

ಕಲಹಲಂಪಟ — ಕಲಹಕೃಷ್ಣಕ (ಅಂಬರತಳದೊಳ್‌ 


ಕಲಹಲಂಪಟಂ ನಾರದನಾರ್ದಿರೆ: ಗಿರಿಜಾಕ, ೮. ೨೬) 
ಕಲಾಪ - ಸಮೂಹ (ಅಂತು ವಲ್ಕಲಾವೃತ ಕಟಿತಟನುಮಾಗಿರ್ದ 
ಜಟಾಕಲಾಪನು೦ ಆಗಿ ತಪೋವನಕ್ಕೆ ಪೋಪ ಭಾರ್ಗವಂ: 
ಪಂಪಭಾ, ೨. ೪೫ ವ); ಚಂದ್ರ (ಕರುಣಿಸು ಕಾಲಸಂಹರ 
ಕಲಾಪಕಲಾಧರ ಸಾರಸ್ತ್ಮಪಾಕರ: ಶಬರಶಂ, ೫. ೨೦) 


ಕಲಾಪತಿ 
ಸಂಜೆ 
೮೯) 

ಕಲಾಪಮಾಲೆ - ನವಿಲುಗರಿಗಳ ಕಟ್ಟು (ಬಲ್ಮುಡಿ ತೋಜ್‌ 
ಕಲಾಪಮಾಲೆ ಸಂಗಳಿಸೆ ಎಳರುತಿರ್ದರ್‌ 
ಅಮರ್ತ್ಯನಾರಿಯರ್‌: ಶಬಶಂವಿ, ೩. ೧೫) 

ಕಲಾಪಿನೀ - ಹೆಣ್ಣು ನವಿಲು (ಭೋರೆನೆ ಪೊಯ್ದುದು೦ ಆಜುಂ 
ಭೇರಿಗಳುಂ ಕನಕ ಕೋಣ ಹತಿಯಿಂದಂ ಬಂಭಾರವಮೇಂ 
ನೆಗೆದುದೊ ರಘುವೀರ ಕಲಾಪಿನೀ ಮೇಘರವಂ; ಪಂಪರಾ, 
೧೨. ೨೦) 

ಕಲಾಪಿವಾಹಿ - ನವಿಲನ್ನು ವಾಹನವಾಗಿಸಿಕೊಂಡವನು, ಷಣ್ಮುಖ 


- ಚಂದ್ರ (ಅಪರಾಶಾಪರ್ವತದಗ್ರದೊಳೆ ಕಲಾಪತಿ ಕಲೆ 
ಸರಿಯೆ ತೋರ್ಪವೊಲೆಸೆಗುಂ: ರಾಜಶೇವಿ, ೧೦. 


(ವೀತದಂಭ ಹೇರಂಭ ಕಲಾಪಿವಾಹಪಿತ 
ತುಂಬುರಕಂಬಲಗಾನಲೋಲ: ಶಬರಶಂ, ೨. ೫) 
ಕಲಾಪಿಸ್ತೀ - ಹೆಣ್ಣು ನವಿಲು (ಅಘದಿ೦ ಬೀಜಾವಾಪಮೆನೆ 


ಜನ್ಮಲತೆಗೆ ಕಲಾಪಿಸ್ತ್ರೀಯುದರದಲ್ಲಿ ವಿಂಧ್ಯದೊಳೊಗೆದಂ: 
ಯಶೋಧಚ, ೩. ೩೪) 

ಕಲಾಭಾಗ - ಆನೆಯ ಜಘನಪುದೇಶದ ಕೆಳಗಿರುವ ಭಾಗ 
(ಸಮಪಾರ್ಶ್ವನು೦ ಮಾಂಸಕಲಾಭಾಗನುಂ: ಅಜಿತಪು, ೪. 
೨೦ ವ) 

ಕಲಿ - ಶೂರ (ಕಲಿಯನೆ ಪಂದೆ ಮಾಟ್ಬ ಕಡುವಂದೆಯಂ ಒಳ್ಗಲಿ 
ಮಾಟ್ಪ: ಪಂಪಭಾ, ೧೨. ೯೨) 


ಕಲಿಕೆ - ಚಾತುರ್ಯ (ಅಂತು ಮುಂಬಗಲ್ವರಂ ತುಮುಟ್‌ 
ಕಾದುವ ಸಮರಭರಂ ಮನೋರಾಗಮಂ೦ ಮಾಡೆಯುಂ 
ಮಮ್ಮಟಿಸಿ ಪಾಂಡವಕೌರವಬಲದ ಕಲಿಕೆಯ 
ಪ್ರಧಾನನಾಯಕರ್ಕಳ್‌: ಪಂಪಭಾ, ೧೩. ೩೭ ವ) 

ಕಲಿಗಂಟು - ವೀರರ ಕೂದಲು ಗಂಟು (ಬೆನ್ನಪ್ಪಳಿಪ 
ಸೋರ್ಮುಡಿಯಂ ಕಲಿಗಂಟನಿಕ್ಕಿ: ಸೂಕ್ತಿಸುಧಾ, ೧೪. ೩೬) 

ಕಲಿಗೂಂಟಣೀ — ಗಟ್ಟಿಯಾದ ಕುಂಟಲಗಿತ್ತಿ 


(ಮತ್ತೊಂದೆಡೆಯೊಳ್‌ ಒರ್ವಳ್‌ ಸಜೆಯಂ ತಳ್ಳೈಸಿದಂತಪ್ಪ 
ಕಲಿಗೂ೦ಟಣಿ: ಲೀಲಾವತಿ, ೨. ೬೫ ವ) 

ಕಲಿಗೋಂಟೆ - ಭದ್ರವಾದ ಕೋಟೆ (ಹೋಗದ ಕಲಿಗೋಂಟಿ 
ಸಿಲ್ಕದ ವಿರೋಧಿ ಕುಟುಂಬಂ: ಪುಷ್ಪದಂಪು, ೫. ೫೫) 


ಕಲಿತನ - ಪೌರುಷ, ಬಂಟತನ (ಕಲಿತನದಿ೦ದ೦ ಲೀಗರ್‌ 
ಪುಲಿಯಂ ಪಿಡಿದೊಡೆ ಅದೇಂ ಬಿಡೆಂಬರ್‌: ಧರ್ಮಾಮ, 
೧. ೧೩೩) 

ಕಲಿದ್ರುಮ - ಕಲಿ ಸೇರಿಕೊಂಡ ಮರ, ತಾಳೆಯ ಮರ 
(ವಿಭೀತಕಮಕ್ಕುಂ ಕಲಿದ್ರುಮ೦ ಭೂತಗೃಹಂ: ಅಭಿಧಾವ, 
ದಶ] 

ಕಲಿಯುಗಾಭ್ಯರ್ಣ - ಕಲಿಯುಗದ ಹತ್ತಿರ 
(ಕಲಿಯುಗಾಭ್ಯರ್ಣದೊಳ್‌ ದ್ರವ್ಯಲೋಭಾತುರರ್‌ 
ಉನ್ಮಾರ್ಗೋಪದೇಶೋದ್ಯತಮತಿಗಳ್‌ ಅತಿಕ್ರೂರರಪ್ಪರ್‌ 


ದ್ವಿಜನ್ಮರ್‌: ಆದಿಷು, ೧೫. ೨೬) 

ಕಲಿಲ - ಕೊಳಕು (ಸಲಿಲಂ ಕಲಿಲಂಗಳಾಗವೆಂದು ದೇವರ್ಕಳಂ 
ಇಂದ್ರಂ ಹಸ್ತಸಂಜ್ಞೆಯಿ೦ ಬಾರಿಸಿದಂ: ಅನಂತಪು, ೫. ೭೨); 
ನಿಬಿಡವಾದ (ಕಲಿಲಘನಫೇನಬುದ್ದುದಾದಿ ಪರಿಣತಿಯಿಂ: 
ಆದಿಪು, ೫. ೪೧ ವ) 

ಕಲಿಸು - ಹೇಳಿಕೊಡು (ಎಮ್ಮನ್ನರಪ್ಪ ಯಷಿರೂಪಕರ್ಗಲ್ಲದೆ 
ಕಲಲುಂ ಕಲಿಸಲುಂ ಬಾರದು: ಸುಕುಮಾಚ, ೩. ೨೮ ವ) 


೨೮೫ 


ಕಲುಂಬು - ಕಲಕು; ಕೊಳೆ, ಕಿಲುಬು (ಈ ಎರಡುಂ 
ದುರ್ಣಯವೆನ್ನ ಕೀರ್ತಿಗೆ ಕಲು೦ಬ೦ ಮಾಡುಗುಂ: ಪಂಪರಾ, 
೬. ೧೧೫) 
ಕಲುವಾದರಿ - ಒಂದು ಬಗೆಯ ಪಾದರಿ ಹೂ (ಬೇಲ ಸೆಳ್ಳು 
ಸೀಗುರಿ ಒಡವರ ಬನ್ನಿ ಕಲುವಾದರಿ ಪಾದರಿ ಆದಿಯಾದ 
ಪೆರ್ಮರಗಳ: ಪುಣ್ಯಾಸ್ರ: ೩. ೭೩) 
ಕಲುಷ - ವೈರ (ಪಿರಿದು೦ ಕಾಯ್ದಿನೊಳ್‌ ಎಯ್ದೆ ಕಾಯ್ವ 
ಸಮಕಟ್ಟಿಂ ದೋಷಮಲ್ತು ಅಕ್ಕ ಮಚ್ಚರಮುಂ ಮೋಘಂ 
ಎಡ೦ಬಡು೦ ಕಲುಷಮುಂ ಮುನ್ನುಳ್ಳುದು .. .. ನಿಷ್ಕಾರಣ೦ 
ಕಾಯ್ವರೇಂ: ಪಂಪಭಾ, ೭. ೩೫); ರೋಷ, (ಕದಡು 
ಕೋಪಾಗ್ನಿ ಕೆಯ್ಗಣ್ಮೆ ಕಣ್ಮಲರೊಳ್‌ ಬಂದಿರೆ ನೋಡಿದಂ 
ಕಲುಷದಿ೦ ಗಾಂಡೀವಿ ಗಾಂಡೀವಮಂ: ಪಂಪಭಾ, ೭. ೭); 
ಕಳಂಕ (ನೆನೆಯದೆ ಕಲುಷವಶಂ ನಚ್ಚಿನ ವಿದ್ಯೆಗಳಂ ಕಡಂಗಿ 
ಕಾಯುವ ಪದದೊರ್ಳ: ಪಂಪರಾ, ೧೦. ೨೧೯) 
ಕಲುಷಕಂಪಿತಕಟ೦ - ಕೋಪದಿ೦ದ ನಡುಗುತ್ತಿರುವ ಕಟವಾಯಿ 
(ಕೋಪಗಹಗಸ್ತನಾಗಿ ಕಲುಷಕಂಪಿತಕಟ೦ ಮರ್ಕಟಂ ಆ 
ಪಕ್ಕಿಯಂ ಪಿಡಿದು ಕೊಂದಿಕ್ಕಿತ್ತು: ಪಂಚತಂತ್ರ, ೩೪೦ ವ) 
ಕಲೆಗಟ್ಟು -..ಗಾಯ ಮಾದು ಗುರುತು ಬೀಳು 
(ವಣಸಂದೋಹಿಣಿಯೆಂಬ ಪಘುಟಿಕೆಯ ಸಾಮರ್ಥ್ಯದಿಂ 
ಪುಣ್ಣೆಲ್ಲಂ ಕಲೆಗಟ್ಟಿ ಮೆಲ್ಲನೆ ಕಣ್ಣಂ ತೆಜ್‌ದು ನೋಡಿ: 
ಪುಣ್ಯಾಸ್ರ, ೪. ೧೩ ವ) 
ಕಲ್ಕಿ - ಕೊಳೆ, ಪಾಪ (ವ್ಯಪಗತರಜಃಲ್ಕಂ ಸಿಲ್ಮಿಲ್ಲದಾದ 
ವಿರೋಧಿಯಿಂದುಪಶಮಯುತಸ್ವಾಮತಂ: ವರ್ಧಮಾಪು, ೭. 
೫೨); ಕಳ್ಳು ಹೆಂಡ (ಮೈರೇಯಮಾಸವಂ ಮಧು ವಾರಂ 
ಮದ್ಯಂ ಪ್ರಸನ್ನೆ ಹಾಲಂ ಕಲ್ಯಂ (ವಾರುಣಿ ಕಾದಂಬರಿಯದು 
ಸೀರಿಪ್ರಿಯೆ ಸೀಧು ಮದಿರೆ ಸುರೆ ಜಗಳ೦ ಕಳ್‌: ಅಭಿಧಾವ, 
೧. ೧೬ ೫) 
- ಕಲಿಯಲಿ (ತನ್ನ ಕೃತಿ ಕಲ್ಬಾಂತಸ್ಥಾಯಿಯೆನಿಸುವೊಡೆ 
ಬಲ್ಲರ ಬಾಯಂ ಪೊಕ್ಕು ಓದಿ ಕಲ್ಲೆ ಕವಿ ಸಕಲಮುಮಂ: 
ನೇಮಿನಾಪು, ೧. ೩೪) 


ಲ್ಲೆ 


ಕಲ್ತುವಾಗದೇ - [ಕಲ್ತುವು-ಆಗದೇ] ಕಲಿತುವಲ್ಲವೇ (ಒಲ್ಲು 
ಎಅಪಂತೆ ತಳ್ತ ಪೂವಿನ ಹೊಸಗೊಂಚಲಿಂ 
ಮರನಿದೇನೆಸೆದಿರ್ದವೊ  ಕಲ್ಲುವಾಗದೇ ವಿನಯಮನೀ 


ತಪೋಧನರ ಕೈಯೊಳೆ ಶಾಖಿಗಳುಂ ನಗೇಂದ್ರದಾ: ಪಂಪಭಾ, 
೧. ೧೧೬) 

ಕಲ್ತೆಯಿಲ್ಲಾಗದೆ - ಕಲಿತವನಾಗಲಿಲ್ಲವಲ್ಲವೇ? (ನಾಲ್ಕುಂ 
ನೃಪವಿದ್ಯೆಯಂ ಆಡಲ್‌ ಕಲ್ಲುಂ ನೆಜ್‌ಯೆ ಕಲೆಯಿಲ್ಲಾಗದೆ 
ಸೋಲಲ್ಕೆ ದೊರೆಯೆ ನೆಲನಂ: ಪಂಪಭಾ, ೭. ೫೪) 

ಕಲ್ನೆಲೆ - [ಜೈನ] ಬೇಸಗೆಯಲ್ಲಿ ಕಲ್ಲ ಮೇಲೆ ನಿಂತು ಮಾಡುವ 
ತಪಸ್ಸು (ಪೊತ್ತ ನೆಲಂ ನೆಲದೊಡನಡೆಯೊತ್ತಿದಪುದು 
ಸೆಲೆಯ ಮೇಲೆ ಸೂರ್ಯಾಂಶುಗಳಟ್ಟುತ್ತುಮಿರೆ 
ನಿಯಮನಿಶ್ಚಲಚಿತ್ತಂ ಬೇಸಗೆಯೊಳಂದು ಕಲ್‌ನೆಲೆ ನಿಂದಂ: 
ಅಜಿತಪು, ೧೨. ೪) 


ಕಲ್ಲೆಲೆನಿಲ್‌ -  “ಕಲ್ಲೆಲೆ' ತಪಸ್ಸಿ ನಿಲ್ಲು (ನಿಂದುರಿವ 
ನಿದಾಘದೊಳ್‌  ಯಷಿಯರಂದದೆ  ಕಲ್ಲೆಲೆನಿಲ್ಲನಾವವಂ: 
ಸಮಯಪ, ೭. ೩) 


ಕಲ್ಪ - [ಜೈನ] ಸೌಧರ್ಮ, ಈಶಾನ, ಸನತ್ಕುಮಾರ, ಮಾಹೇಂದ್ರ, 
ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಯ, ಶುಕ್ರ, ಮಹಾಶುಕ್ರ, 


ಶತಾರ, ಸಹಸ್ರಾರ, ಆನತ, ಪ್ರಾಣತ, ಅರುಣ, ಅಚ್ಚುತ ಎಂಬ 
ಹದಿನಾರು ಬಗೆಗಳ ಸ್ವರ್ಗ (ಅನ್ನೆಗಮಿತ್ತ ನಾಲ್ಕನೆಯ ಕಲ್ಪದ 
ಅನಲ್ಲಮೆನಿಪ್ಪ ಸೌಖ್ಯಮ೦ .. .. ಪೀರ್ದು: ಕರ್ಣನೇಮಿ, ೨. 
೨); [ಜೈನ] ಉತ್ಸರ್ಪಿಣಿ ಅವಸರ್ಪಿಣಿಗಳ ಒಟ್ಟು ಕಾಲಾವಧಿ 
(ಉತ್ಸರ್ಪಿಣಿಯು೦ ಅವಸರ್ಪಿಣೀಯುಂ ಅವೆರಡುಂ 
ಕೂಡಿದೊಡೆ ಕಲ್ಲಮೆಂಬುದಕ್ಕುಂ: ಅಜಿತಪು, ೩. ೧೫ ವ) 

ಕಲ್ಪಕುಜ - [ಜೈನ] ಕಲ್ಪವೃಕ್ಷ ಬೇಕಾದ್ದನ್ನು ಕೊಡುವ 
ಬಗೆಯ ಕಲ್ಪವೃಕ್ರಗಳು (ಈಡಿತ ಜಿನವರ ಶಾಸನ 
ಚೂಡಾಮಣಿ ಬುಧರ್ಗೆ ಅನಲ್ಪ ಕಲ್ಪಕುಜ೦ ಕೆಯ್‌ ನೀಡಿದ 
ಬೇಟ್ಟರ ನೆರವಿಗೆ ನೀಡಿಲ್ಲದೆ ಕುಡುವ ಉದಾತ್ತಂ ಆ 
ಜಿನಚಂದ್ರಂ: ಶಾಂತಿಷು, ೧. ೩೨); ನೋಡಿ, "ಅಂಗಕಲ್ಲಕುಜ' 

ಕಲ್ಪಜ - ಕಲ್ಪದಲ್ಲಿ ಹುಟ್ಟಿದವನು, ದೇವತೆ (ತತ್ನಶಿಯಿಂದಂ ನೆಟ್ಟನೆ 
ಸಾರಮಾದುದು ಗಡಂ ತತ್ಕಲ್ಪಜ೦ಗೆ ಎಂದೊಡೆ ಆ 
ಜಿತವಿದ್ಯುತ್ತಭೆಯಂ ಸ್ವಯಂಪಭೆಯಂ ಇನ್ನೇವಣ್ಣಿಪಂ 
ಬಣ್ಣಿಪಂ: `ಆದಿಹು, ೨ ಲ 

ಕಲ್ಪಜಪತಿ - ದೇವೇಂದ್ರ (ಮನಂ ನಡುಗಿತ್ತೆ ಪೇಟ 
ಕಲ್ಲಜಪತಿಗೆಂದು ತಮ್ಮೊಳುಲಿದರ್‌ ಸುರರ್‌: ಚಂದ್ರಪ್ರಪು ಜಲ್ಲಿ 
೫೭) 

ಕಲ್ಪತರು - ಕಲ್ಪಕುಜ (ಎಡಣು ಅಜೆದು ಈವ ಕಲ್ಪತರುವೆಂದು 
ವನೀಪಕಕೋಟಿ ಸಂತಸಂಬಡೆ ಪೊಡೆವ ಒಂದಕಾಳ 
ವಿಳಯಾಶನಿ ಎಂದು ವಿರೋಧಿಗಳ್‌ ಮನಂಗಿಡೆ: ಪಂಪಭಾ, 
೨. ೯೮) 

ಕಲ್ಪದ್ರುಮ - ಕಲ್ಪವೃಕ್ಷ (ಪಯೋರುಹವಿಳಾಸಸ್ಥಾಪನೆಯಿಂ 
ಭೂವಧೂವರಂ ಅಜ್ದೇಕ್ಷಣೆ ಕಲ್ಪವೃಕ್ಷದಿ೦ ಇಳಾಲೋಕೈಕ 
ಕಲ್ಪದ್ರುಮಂ: ಆದಿಪು, ೮. ೨೭) 

ಕಲ್ಪನೋಕ್ತಿ ಕಷ್ಟ - ಕವಿಯ ಆಶಯವನ್ನು ತಿಳಯಲು 
ಕಷ್ಟವಾದಂಥದು, ಒಂದು ಕಾವ್ಯ ದೋಷ (ಶುತಿದುಷ್ಟಂ 
ಅರ್ಥದುಷ್ಟಂ ಶುತಿಕಷ್ಟಂ ಕಲ್ಪನೋಕ್ತಿಕಷ್ಟಂ ಎಂದೀ 
ನಾಲ್ಕುಮಿಲ್ಲಿ ಕೃತಿದೋಷಂಗಳ್‌: ಕವಿರಾಮಾ, ೧. ೬೨) 

ಕಲ್ಪಪಾರ್ಥಿವ - ಕಲ್ಪವೃಕ್ಷ (ಬೆಳ್ಳುತ್ತಿನಿಸಿರ್ದ ಪಾರ್ಥಿವರೊಳೇ೦ 
ದೊರೆಯಾದುದೊ ಕಲ್ಪಪಾರ್ಥೀವಂ: ಆದಿಪು, ೭. ೪೯) 

ಕಲ್ಪಭೂಜ - ಕಲ್ಪವೃಕ್ಷ (ನಡೆನುಡಿಗಲಿಯದ ಮುನ್ನಂ ಕುಡಗಲ್ಲಂ 
ಕಲ್ಪಭೂಜಮೆನೆ ಖಚರಸುತಂ: ಧರ್ಮಪ, ೧. ೭೨) 

ಕಲ್ಪಮಹೀಜ - ಕಲ್ಪವೃಕ್ಷ (ಕಲ್ಪಮಹೀಜದ ಪಕ್ಕದಿರ್ಕೆಲಂಬಿಡಿದು 
ಮಡಲ್ತು ತೋಜುವ ಲತಾವಳಿಗಳ್ಗೆಣೆಯಾಯ್ತು: ಆದಿಪು, ೨. 
೪) 

ಕಲ್ಪಲತೆ - ಕಲ್ಪಕುಜ (ಪೊಸ ಮದದದಾನೆಯಂ ನಸೆಯ 
ಪೆರ್ಬಿಡಿ ಜಂಗಮ ಕಲವೃಕ್ಷಮಂ ಮಿಸುಗುವ ಅನಲ್ಪ ಕಲ್ಪಲತೆ 
ನೀರದಮಂ ಕುಡುಮಿಂಚುಪೊರ್ದಿ ಶೋಭಿಸುವವೊಲ್‌; 
ಶಾಂತಿಪು, ೭. ೨೯) 

ಕಲ್ಪವಾಸಿಗ — [ಜೈನ] ಸ್ಪರ್ಗವಾಸಿ, 
(ನವಗಹಮಂಡಲಮಲ್ಲು ಕಲ್ಪವಾಸಿಗರ 
ಜನಕಂ ಬರುತಿರ್ದಪಂ: ಪಂಪರಾ, ೫. ೨೭) 

ಕಲ್ಪವೃಕ್ಷ - ಬೇಡಿದ್ದನ್ನು ನೀಡುವ ಮರ (ಪೊಸ 
ಮದದದಾನೆಯಂ ನಸೆಯ ಪೆರ್ಬಿಡಿ ಜಂಗಮ ಕಲ್ಪವೃಕ್ಷಮಂ 
ಮಿಸುಗುವ ಅನಲ್ಲಕಲ್ಲಲತೆ ನೀರದಮಂ 
ಕುಡುಮಿಂಚುಪೊರ್ದಿ ಶೋಭಿಸುವವೊಲ್‌; ಶಾಂತಿಷು, ೭. 
೨೯) [ಜೈನ] ಚಕ್ರವರ್ತಿಗಳು ಮಾಡುವ ಒಂದು ಪೂಜೆ; 


ದೇವತೆ 


ಹತ್ತು 


ವಿಮಾನಮಲ್ತು 


೨೮೬ 


ದೀಪಗಳನ್ನು ಒದಗಿಸುವ ಕಲ್ಪವೃಕ್ಷ; ಇದರಲ್ಲಿ ಹತ್ತು ವಿಧ: 
ಮದ್ಯಾಂಗ, ನನನ ವಸ್ತ್ರ ಕೊಡುತ, ಮಾಲ್ಯ, ಗೃಹ, 
ಭಾಜನ, ಭೋಜನ, ಜ್ಯೋತಿರ್‌, ದೀಪ (ಜಗಜ್ಜನಜಂಗಮ 
ಕಲ್ಪವೃಕ್ಷೆಂ ಕಲ್ಪವೃಕ್ಷಮೆಂಬ *ಮಹಾಮಹಿಮೆಯಂ ಪಹಾಪೂತ 
ಜಿನಾಲಯದೊಳ್‌ ಮುನ್ನಂ ಮಾಡಿ: ಆದಿಷು, ೩. ೩೦ ವ) 

ಕಲ್ಬಾಂಫ್ರಿಪ - ಕಲ್ಪಕುಜ (ಮೇರುವ ಪೊಂ ಕಲ್ಪಾಂಘ್ರಿಪದ ಆರವೆ 
ರಸದ ಒಅವು ಪರುಸವೇದಿಯ ಕಣಿ ಭಂಡಾರದೊಳ್‌ 
ಉಂಟಿನೆ ಕುಡುವ ಅನಿವಾರಿತ ದಾನಕ್ಕೆ ಪೋಲ್ಡರಾರ್‌ 
ಬದ್ದೆಗನಂ: ಪಂಪಭಾ, ೧. ೨೮) 

ಕಲ್ಬಾಂತ - ಕಲ್ಪದ ಕೊನೆ (ಕಲ್ಲಾಂತ ಕೃತಾಂತನಂತೆ ಮಾಮಸಕಂ 
ಮಸಗಿ ಪೊಡೆವ ಸಿಡಿಲಂತೆ ಸಿಡಿಲ್ಲು; ಪಂಪರಾ, ೧೧. ೧೪೩ 
ವ) 

ಕಲ್ಬಾಂತಕಾಲ - ಪ್ರಳಯಕಾಲ (ಕಲ್ಬಾಂತಾಲ೦ ನೆಗಟ್ಟುದು 
ಸಮರಂ ಭೀಮದುರ್ಯೋಧನೀಯಂ: ಗದಾಯು, ೮. ೨೦) 

ಕಲ್ಬಾಂತರ - ಚಿರಕಾಲ (ಶ್ರುತೋನ್ನತಿಯಿ೦ ಕಾವ್ಯಕಳಾವಿದಂಗೆ 
ಕವಿತಾಖ್ಯಾತಂಗೆ ಕಲ್ಲಾಂತರಸ್ಥಿತಿಯಪ್ಪಂತಿರೆ ಮಾಬ್ಬುದು: 
ಮಲ್ಲಿನಾಪು, ೧. ೪೬) 

ಕಲ್ಬಾಂತರಸ್ಥಾಯಿ - ಕಲ್ಲಾಂತರಗಳವರೆಗೆ ಇರುವ (ಪೂಣ್ಟ್ಬು 
ನಿಲ್ಲದಿಕೆಯಿಂ ಬಾಟ್ವಂತು ವಿಖ್ಯಾತ ಕೀರ್ತಿಯವೋಲ್‌ ಈ 
ಒಡಲ್‌ ಅಬ್ಬೆ ಪೇಟೆಮ್‌ ಎನಗೇಂ ಕಲ್ಲಾಂತರಸ್ಥಾಯಿಯೇ: 
ಪಂಪಭಾ, ೯. ೮೪) 


ಕಲ್ಬಾನಲ - [ಕಲ್ಲಃಅನಲ] ಪ್ರಳಯಕಾಲದ ಬೆಂಕಿ (ಕಲ್ಪಾನಲ 
ವಿಳಯಾಂತಕರೂಪನಾದಂ ಅಶ್ವತ್ಥಾಮಂ: ಪಂಪಭಾ, ೧೨. 
೭೫) 

ಕಲ್ಬಾಮರ - [ಜೈನ] ಕಲ್ಪಗಳಲ್ಲಿರುವ ದೇವತೆ (ಅದೇಂ 
ನಲಿದನೋ ಕಲ್ಪಾಮರಂ ಕಲ್ಪದೊಳ್‌: ಸುಕುಮಾಚ, ೯. ೩೫) 

ಕಲ್ಬಾವನಿಜ ದ [ಕಲ+ಅವನಿಜ] ಕಲ್ಪವೃಕ್ಷ (ತೇಜೋಬಳ 
ಆಯುರಾರೋಗ್ಯಸಮೇತಮಂ ಅಮೃತಾನ್ನಮನೊಲ್ಲೀಗುಂ 


ಆಗಳು೦ ಭೋಜನಾಂಗ ಕಲ್ಲಾವನಿಜಂ: ಆದಿಷು, ೫. ೩೯) 

ಕಲ್ಪಿ - ಕಲಿಯುವಿಕೆ (ದಾಯಿಗರತ್ತಣಿನಪ್ಪ ಅಪಾಯಕೋಟಿಗೆ 
ಪವಣಿಲ್ಲ ಕಲ್ಪಿಗೆ ಎಡೆಯಾವುದೊ ಪಾಟೆಯ ಬಟ್ಟೆದಪ್ಪಿ ಮುಂ 
ನೆಗಟ್‌ಡೆಯಿಲ್ಲ ಪೋಗು ಜಯಮಕ್ಕೆ ಶುಭಂ ನಿಮಗಕ್ಕೆ 
ಮಂಗಳಂ: ಪಂಪಭಾ, ೭. ೨೧); ವಿದ್ಯೆ, ಕಲೆ, ಕುಶಲವಿದ್ಯೆ 
(ತಂದೆ ಕಡಂಗಿ ಕಲ್ಪಿಸುವ ಕಲ್ಲಿಯನೊಲ್ಲದೆ ತಾಯ್ಗಗುಲ್ಲು 
ನಿರ್ವಂದದಿಂ ಎಯ್ದೆ ಬಗ್ಗಿಸುವ ಬಗ್ಗಣೆಗಳ್ಳದೆ: ಸುಕುಮಾಚ, 
ನ ಈ) 

ಕಲ್ಪಿಸು - ಕಲಿಸು, ಹೇಳಿಕೊಡು (ಮೆಲ್ಲಗೆ ನೀಂ ಕಲ್ಪಪ್ಪುದೆಮ್ಮಂ 
ನೆನೆದೆರ್ದೆಗಿಡದಂತಾಗೆ ಪಾಲಿಪ್ಪುದು: ಆದಿಷು, ೪. ೫೫) 

ಕಲ್ಮಾಷ - ಬೂದುಬಣ್ಣ (ಕಲ್ಮಾಷೋಲ್ವಣಜ್ಛಾಯೆ ಕಣ್ಣೆಸೆದಿರ್ದತ್ತು 
"ಿನಿರ್ಮಳಪ್ರಕೃತಿರೋದಂ ಶಾರದಂ ಶಾರದಂ: ವರ್ಧಮಾಪು, 
೯. ೪೮) 

ಕಲ್ಕೆಯ್‌ - ಕಲ್ಲಿನಂತಹ ಗಟ್ಟಿ ಮೈ (ಆರಾರ ಕಲ್ಕೆಯಳೊಳ್‌ 
ನಾಂಟವು ಎನುತ್ತಂತೆಲ್ಲಮಂ ಬಾಯ್ವಿಡೆ ಗಡಣದೆ 
ಪೋಗೋಲ್ಲಳ್ಳೆತಂದುವಾಗಳ್‌: ಕಬ್ಬಿಗಕಾ, ೩೦೩) 

ಕಲ್ಯಾಣ - ಚಿನ್ನ (ಕಲ್ಯಾಣಭೂಭ್ಯತ್‌ಸದನ ಧನದಮಿತ್ರಂ 
ಮಾರ್ಳಕೆ ಎಮಗೆ ಅನವರತಂ ನಂಧಿಕೇಶಂ ಮಹೇಶಂ: 
ರಾಜಶೇವಿ, ೧. ೧) 

ಕಲ್ಯಾಣಕ - ಹಿತಕರವಾದ (ಕೆಲಕೆಲ್ಲಂ ಭರತೇಶನಾರೋಗಿಸಿದಂ 


ಕಲ್ಯಾಣಕ ಆಹಾರಮಂ: ಆದಿಷು, ೧೧. ೨೭) 


ಕಲ್ಯಾಣಗರ್ಭ - ಹಿರಣ್ಯಗರ್ಭ, ಬ್ರಹ್ಮ (ಕಲ್ಯಾಣಗರ್ಭನಾಗಿಯುಂ 
ಅಜನಂತಿರೆ ಜಡಜಜನೆನಿಸದೆ ತದ್ಗುರು 
ಕರಕಂಜಾತನೆನಿಸಿದನೀತಂ: ರಾಜಶೇವಿ, ೧. ೬೪) 


ಕಲ್ಯಾಣದ್ದಯ - ಗರ್ಭಾವತರಣ ಮತ್ತು ಜನನಕಲ್ಯಾಣಗಳು 
(ಬಗೆದಂತಾಗೆ ಸುರೇಂದರಿಂ ಕ್ರಮದೆ ಕಲ್ಯಾಣದ್ವಯಂ 
ಜೀನದೀಕ್ಷೆಗೆ ಪೂಣ್ಬು: ಆದಿಷು, ೩. ೮೦) 

ಕಲ್ಯಾಣಪರಿಮಿತ - ಮದುವೆಯ ನಿರ್ಬಂಧ 
(ಮುಕ್ತಿಸಾಮ್ರಾಜ್ಯದೊಳ್‌ ಅತಿಪ್ರಾಜ್ಯ ಸಂ೦ಜನಿತನಿಸ್ಸಹನಂ 
ಅನವರತ ಕಲ್ಯಾಣಪರಿಮಿತದೊಳ್‌ ನಿಜೆಸುವುದುಂ: 
ಆದಿಹು, ೮. ೮ ವ) 

ಕಲ್ಲದ - ಕಲಿಯದ (ಇಜೆಯದ ಬೀರ೦ ಇಲ್ಲದ ಕುಲಂ 


ತಮಗಲ್ಲದ ಚಾಗಂ ಓದದ ಓದು ಅಜೆಯದ ವಿದ್ದೆ ಸಲ್ಲದ 
ಚದುರ್‌ ನೆಜ್‌ ಕಲ್ಪದ ಕಲ್ಪಿ: ಪಂಪಭಾ, ೪. ೯೫) 

ಕಲ್ಲನೆ ಕನಲು - ಬಹಳವಾಗಿ ಕೋಪಗೊಳ್ಳು (ಕಲ್ಲೆನ್ನದೆ ಬೆಳೆದ 
ಪಸುರ್ವುಲ್ಲೆಂದು ಆಸೆಯೊಳ್‌ ಸಾರು ಮರಕತದ 
ಒಡ್ಡುಂಗಲ್ಲನೆ ಕಾರ್ದು ಮೃಗ೦ಗಳ್‌ ಕಲ್ಲನೆ 
ಕನಲುತ್ತುಮಿರ್ಪುವು ಆ ಖಗನಗದೊಳ್‌: ಅಜಿತಹು, ೯. 
೨೩) 

ಕಲ್ಲವಿಲ - ಕೂಗಾಟ (ನುಡಿದೊಡೆ ಕಲ್ಲವಿಲವು೦ ಮಾಡಿ ಬಾಯ 
ಕೆಂಪಂ ಕೊಳ್ಗಳ್‌: ಲೀಲಾವತಿ, ೨, ೮೮) 

ಕಲ್ಲಸರ - ಕಠಿಣ ಮಾತು (ಆವುದುಮಂ ನಾನೆ ಬಲ್ಲೆಂ 
ನೀನುಸಿರದಿರ್‌ ಎಂದು ವಲ್ಲಭೆಯಂ ಕಲ್ಲಸರದಿ೦ ನುಡಿದು 
ಮಾಣಿಸುವುದುಂ: ಪಂಚತಂತ್ರ, ೨೨೫ ವ) 

ಕಲ್ಲಾಯ್ತ - ಕಲಿಸುವವನು, ಗುರು (ಅರಮನೆಯೊಳಗೆ ಪುಗುವ 
ಪೊಳಅಮಡುವ ರುಳಂಬಾಯ್ತರ ಸೂಟಾಯ್ದರ ಕಲ್ಲಾಯ್ದರ 
ಡಂಗಾಯ್ದರ ಅಚ್ಚುಳಾಯ್ತರ ರಭಸಂ: ತಮ್ಹಮದ, ೨೦೯, ಪ್ರ 
೨) 

ಕಲ್ಲಿ - ಹೆಣೆದ ಬಲೆ (ಕಲ್ಲಿ ಸುತ್ತಿದ ಪುಲಿವಾಲದ 
ತಲೆಸುತ್ತುಗಳೆಸೆಯಲ್ಕೆ ಅಧಟಿಂದಂ ಲುಬ್ಬಕರ್‌ ಬರುತಿರ್ದರ್‌: 
ತ್ರಿಷಷ್ಟಿಪು, ೨೭ ೪೪) 

ಕಲ್ಲಿಂ - ಕಲಿಯಿರಿ (ಮೆಯ್ಕೊಳ್‌ ಅತ್ತಂ ಇತ್ತಂ ತೆಜ್‌ದಿರ್ದ 
ಪುಣ್ಣಳ್‌ ಎಸೆವ ಅಕ್ಕರದಂತಿರೆ ನೋಡಿ ಕಲ್ಲಿಂ 
ಎಂಬಂತೆವೊಲಿರ್ದಂ: ಪಂಪಭಾ, ೧೧. ೪೬) 

ಕಲ್ಲುರಿಗ - ಇಟ್ಟಿಗೆ ತಯಾರಿಸುವವನು (ಲೋಲುಪನೆಂಬೊಂ 
ಕ್ಷಲುರಿಗನಾಗಿ ಪೊಟಲ ಬಸದಿಗೆ ಬಿಟ್ಟಿಟ್ಟಿಗೆಗಳಂ 
ಪೂರಿಗೆಯಂ ಕೊಟ್ಟು; ಚಾವುಂಪು, ಪು. ೧೮೦, ಸಾ. ೧೬) 

ಕಲ್ಲೆ - ಬೇಲಿ, ಎಲ್ಲೆ (ಆಕಾಶದ ಕವಿಯುಂ ನೆಲದ ಕಲ್ಲೆಯುಂ 
ಮುನ್ನಮೆ ಮೇರೆದಪ್ಪುವುದುಮಂ ತನ್ನೊಳ್‌ 
ಅಳವಡಿಸಿಕೊಂಡು ತಾಗಿದಾಗಳ್‌: ಪಂಪಭಾ, ೧೨. ೧೯ ವ) 

ಕಲ್ಲೆಯು೦ ಕವಿಲೆಯು೦ - ಅಲ್ಲೋಲ ಕಲ್ಲೋಲ (ಅಂತು 
ಸಮುದ್ರಂ ಬಹಿತ್ರಂ ಬೆದಳುವಂದು ತಿಟ್ಟನೆ ತಿಣಿದು 
ಸ್ಲೆಲಯುಂ ಕವಿಲೆಯುಂ ಆಗೆ: ಹರಿವಂಶ, ೪. ೧೪ ವ) 

ಕಲ್ಲೋಲ - ಅಲೆ (ಅನವರತ ನಿಹತ ನರ ಕರಿ ತುರಗ 
ನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನ ಅನೇಕ ನದ 
ನದೀ ಪ್ರವಾಹಬಾಹುಳ್ಳದುಸ್ತರಾವತರಣ  ಮಾರ್ಗಮುಂ: 
ಪಂಪಭಾ, ೧೩. ೫೧ ವ) 


೨೮೭ 


ಕಲ್ಲೋಲನಾದ - ಅಲೆಗಳ ಶಬ್ದ (ವಿಲಸತ್‌ ಕಲ್ಲೋಲನಾದಂ 
ನೆಗಟ್ಲಿರೆ ನಿಜಕೂಟಾಗ್ರದೊಳ್‌ ಪಾಯ್ವ ಗಂಗಾಜಲದಿಂ 
ಮೂರ್ಧಾಭಿಷೇಕೋನ್ನತಿ ನಿಲೆ: ಪಂಪಭಾ, ೪. ೧೪) 

ಕಲ್ಲೋಳ - ಅಲೆ, ತೆರೆ (ಸ್ಮೀಕುಚಕು೦ಭಕು೦ಕುಮರಜಃಕಲ್ಹ್ಲೋಳದಿಂ 
ಬಣ್ಣವಣ್ಣದ ಚೆಲ್ಪಂ ಗೆಡೆಗೊಂಡು: ಆದಿಪು, ೧೧. ೧೫೪) 

ಕಲ್ಪಟಿ - ಕಲ್ಲುಗಳಿರುವ ದಾರಿ, ಕಲ್ಲಿನ ಪ್ರದೇಶ (ನೆತ್ತರ ತೆರೆಗಳ್‌ 
ಸುಟೆಸುಟೆದು ಒಡವರಿದುವು ಕಲ್ಪಟಿಯೊಳ್‌ ಭೋರ್ಗರೆದು 
ಪರಿವ ತೊಜ್‌ಗಳ ತೆಐದಿಂ: ಪಂಪಭಾ, ೧೧. ೩೬) 

ಕಲ್ದಾರ - ಒಂದು ಬಗೆಯ ನೈದಿಲೆ, ಸೌಗಂಧಿಕಾ ಪುಷ್ಪ (ನಡೆ 
ನೋಡಿ ಕಂಜಮುಖಿಯರ್‌ ಮಂಜುಕುಂಜಮಂ ನಿಡುಗಣ್ಣ 
ನೀಜ್‌ಯರ್‌ ಕಲ್ಲಾರಪುಂ೦ಜಮಂ: ಉದ್ಭಟಕಾ, ೯. ೫೧) 

ಕವ ದ ಕ್ರಮ (ಕಣ್ಣಳೊಳ್‌ ಅಂಗನೆಯೆಚ್ಚಿಕೊಳ್ಳ 
ಕಾಡಿಗೆಯುದಿರ್ದಂತೆ ಕರ್ಪು ಕವದಿಂದ ಅಡಿಯಿಟ್ಟುದು 
ಭೃಂಗಭಾಸುರಂ: ನೇಮಿನಾಪು, ೨. ೨೩) 

ಕವಚಹರ - ಪ್ರಾಪ್ತವಯಸ್ಕನಾಗು (ಕವಚಹರನಾದ ತನಯನೊಳ್‌ 
ಅವನೀಭರಮೆಂಬ ಕನಕಮಣಿಮ೦ಂಡನ ಭಾರಮನಿಟಿಪ: 
ಯಶೋಧಚ, ೨. ೧೦) 

ಕವಡಿಕೆ - ಮೋಸ (ಭಂಡಾರಿಗನಂತೆ ಆಯಮಂ ಪಿಡಿದು 
ಜೂದುಗಾಳನಂತೆ ಕವಡಿಕೆಯಂ ತೆಗೆದು 
ತುರಗಾರೋಹಕನಂತೆ ಆರೂಢಕ್ರಮಮಂ ಅಣೆದು: 
ಸುಕುಮಾಚ, ೩. ೬ ವ); ಸಣ್ಣ ಕವಡೆ (ಬೂತಿಂಗೆ ದ್ರಮ್ಮಮಂ 
ಕೊಟ್ಟು ಒಡ೦ಬಡಿಸಿ ತಲೆಯಂ ಕಿರಿಸಿ ಕರಿಯ 
ಕೋವಣವನುಡಿಸಿ ಪಲ್ಲಳೊಳ್‌ ಕವಡಿಕೆಯಂ ಕಟ್ಟಿಸಿ 
ಕುಂಚಮಂ ಕೊಟ್ಟು: ವಡ್ಡಾರಾ, ಪು ೧೭೭, ಸಾ ೧೭) 

ಕವಚಹರ - ಕವಚ ತೊಡುವವನು, ಪ್ರಾಪ್ತವಯಸ್ಕ 
(ನಿಜಾಪ್ತವರ್ಗಮುಮ೦ ಸಾಮಂತವರ್ಗಮುಮಂ೦ ಬರಿಸಿ 

ಕವಚಹರನಾದ ನಿಜಸುತನತಿಬಳಕುಮಾರನಂ 
ರಾಜ್ಯಭಾರದೊಳ್‌ ನಿಜಿಸಿ: ಆದಿಷು, ೨. ೪೯ ವ) 

ಕವಣೆ - ಕಲ್ಲು ಹೊಡೆಯಲು ಬಳಸುವ ದಾರದಿಂದ ಮಾಡಿದ 
ಸಾಧನ (ಪುದಿದ ಅಸಿಘಟ್ಟನದಿಂ ಪುಟ್ಟಿದ ಕಿಡಿಯುಂ 
ಕವಣೆಗಲ್ಲಳ೦ ಕೆಯ್ಗಲ್ಲುಂ ಕೆಂಡದ ಕಲ್ಲ 
ಮಟಯನನುಕರಿಸಿರ್ಕುಂ: ಪಾರ್ಶ್ವನಾಪು, ೩. ೧೪೦) 

ಕವರ್‌ - ಸೂರೆ ಮಾಡು (ಇಳೆಯಂ ಫಾತಿಸಿ ತಕ್ಕರಂ 
ಕವರ್ದುಕೊಂಡು ಆದ ಅರ್ಥಮಂ ಪೂಟ್ಬು; ಆದಿಷು, ೨. 
೧೫); ಸೆರೆ ಹಿಡಿ, ಆಕರ್ಷಿಸು (ಕವರ್ದವರುಂ ಒಳರೆ 
ಕವಿಯಲ್ಲದರಂ: ಕವಿರಾಮಾ, ೧. ೧೨); ಕವಲು ಮರ, ಕವೆ; 
ರಥದ ಒಂದು ಭಾಗ (ಉಡಿದ ನೊಗಂ ಧ್ವಜಂ ಪಲಗೆ ಕೀಲ್‌ 
ಕವರ್‌ ಅಚ್ಚು ತುರಂಗಮಂ ರಥಂ ಕಿಡೆ ಕವರಿ೦ಂದಗುರ್ವ೦ 
ಒಳಗೊಂಡಿರೆ ತಳ್ಲಿಚೆದರ್‌ ಮಹಾರಥರ್‌: ಪಂಪಭಾ, ೧೧. 
೩೮) 

ಕವರ್ಗಟ್ಟು - (ಕಂಕೇಲ್ಲಿ ಕವರ್ಗಟ್ಟುಗಳಿಂ 
ನವಪದಂಗಳಿಂ ಚಂಪಕದ 
ಕುಸುಮಾಕಾ, ೧೨. ೧೫೭ ವ) 

ಕವರ್ತೆ - ಬಲಾತ್ಕಾರದಿಂದ ಕಿತ್ತುಕೊಳ್ಳುವುದು, ಲೂಟಿ 
(ಮನಮೆಲ್ಲವುಂ ಕವರ್ದಪಂ ತನುವ೦ ಬಡಮಾಡಿ ಕಡಿ 
ದಂಡಿಸಿದಪ೦ ಅ೦ಗಜನ್ಮನ ಕವರ್ತೆಯ ದಂಡದ ಪಾಂಗು 
ಇದೆಂತುಟೋ: ಪಂಪಭಾ. ೫. ೧೩) 


ನಂದ್ಯಾವರ್ತದ 
ಚಂಚುಲೋವೆಗಳಿಂ: 


ಕವರ್ತೆವೋಗು - ಕವರ್ತೆಪಡು, ಸುಲಿಗೆಗೆ ಒಳಗಾಗು (ಅರಸರ 
ದೆಸೆಯಂ ಮನೆಯುಂ ಕವರ್ತೆವೋಪುದುಂ: ಆದಿಪು, ೩. 
೩೪ ವ) 

ಕವರ್ದುಕೊಳ್‌ - ಬಲವಂತದಿಂದ ವಶಪಡಿಸಿಕೊ (ನಕುಳನುಂ 
ತೆಂಕಣ ದೆಸೆಯ ಮಲೆಪರ೦ ಮಂಡಳಿಕರುಮಂ ಅಸಿಯರಾಗೆ 
ಕವರ್ದುಕೊಂಡು ಲಂಕೆಯ ಮೇಗೆ ನಡೆದು: ಪಂಪಭಾ, ೬. 
೩೨ ವ) 

ಕವಲ್‌ - ಕೊಂಬೆ ಒಡೆ (ತೊಟ್ಟನೆ ಬೇರೂಜಿದುವೋ ಕವಲ್ತುವೊ 
ಚಳದ್ದಿದ್ಯುಲ್ಲತಾದೀಪ್ತಿಯೆ೦ಬಿನಂ: ಆದಿಪು, ೭. ೨೪); 
ಬೇರ್ಪಡು (ಅದುವೆ ಸಮ್ಯಗ್ಹಾನಕ್ಕವಕಾಶಮಕ್ಕುಂ ಅಂತದು 
ಕವಲ್ತು ಸಮೃಕ್ಷರಿತಮಂ ಪ್ರಕಟಿಸುಗುಂ: ಆದಿಷು, ೫. ೫೯); 
ಟಿಸಿಲು (ಆತ್ಮವಿಟತ್ವಮ೦ ಉಂಟೊಡೆತಾಗಿ ಮಾಡಿ 
ಬಾಂದೊಳ”ಯನೆ ಪೊತ್ತು ಗೌರಿಗೆ ಕವಲ್ಲೊಜ್‌”ಗೆಯ್ದಿದಂ ಈ 
ಪ್ರದೇಶದೊಳ್‌: ಪಂಪಭಾ, ೭. ೭೫) 

ಕವಲಂಬು - ಕವಲಾದ ಬಾಣ (ಪೆಜ್‌ಯಮುಟಿಗಂ ಕಣಕೆನೆ 
ವೋಪಂಬು ಕವಲಂಬುವೆಂಬಂಕದಂಬೆತ್ತಲುಂ: ಪಂಪಭಾ, 
೧೩. ೩೯) 

ಕವಲಿಟಿ - ಕವಲೊಡೆದು ಹಬ್ಬು (ರವಿಕರಕ್ಕೆ ಎಡೆಗುಡದೆ 
ಇಡಿದಿಡಿದು ಸುತ್ತಿಮುತ್ತಿ ಕವಲಿಚೆದು ಕವಿದ ಲತಾ೦ತಜಾಳದ: 
ಗಿರಿಜಾಕ, ೭. ೧೧ ವ) 


ಕವಲ್ಹೊಣಕಿ -  [ಕವಲ್‌೬ತೊಜ್‌] ಕವಲಾದ ನದಿ 
(ಕಜ್‌ಗೊರಲಾತಂ ಆತ್ಮವಿಟತತ್ತ್ವಮ೦ ಉಂಟೊಡೆತಾಗಿ 
ಮಾಡಿ ಬಾಂದೊೌಯನೆ ಪೊತ್ತು ಗೌರಿಗೆ 


ಕವಲ್ದೊಜ್‌ಗೆಯ್ಸಿದನೀ ಪ್ರದೇಶದೊಳ್‌: ಪಂಪಭಾ, ೭. ೭೫) 
- ಎಲೆಯಡಿಕೆ (ಕಪ್ಪುರದಿ೦ದಂ ಬೆರಸಿ ಮಿಸುಪ ನಿನ್ನಯ 

ತಂಬುಲದ ಈ ಕವಳದಿಂದೆ ಮುಚ್ಚುಗುಮಲ್ತೇ: ಪಾರ್ಶ್ವನಾಪು, 

೩. ೧೦೦) 

ಕವಳಿಗೆ - ಕಡತದ ಕಟ್ಟು (ಅಜಿತಂ ತನ್ನ ತಂದೆಗೆ 
ಪರಲೋಕಕ್ರಿಯೆಗಳಂ ಮಾಡಿ ಬಟೆಕ್ಕಂ ತಮ್ಮಯ್ಯಂ ಮಡಗಿಟ್ಟ 
ವಸ್ತುವಂ ನೋಟ್‌ನೆಂದು ಕವಳಿಗೆಯಂ ಬಿಟ್ಟು ನೋಟ್ಟನ್ನೆ ಗಂ: 
ಪಂಚತಂತ್ರ ೨೬೨ ವ); ಜೋಳಿಗೆ (ಒಂದು ಸುರಗಿಯಂ 
ಕವಳಿಗೆಯೊಳ್‌ ಸಲೆ ಬೈತು ಕಂಕುಳೊಳ್‌ ತಳೆದು: ತ್ರಿಷಷ್ಟಿಪು, 


ಕವಳ 


೨೫. ೧೩) 

ಕವಾಟ - ಬಾಗಿಲು (ಕವಿಗಳ್‌ ಉರಃಕವಾಟ ಕವಚಂಗಳ 
ಕಟ್ಟಲೆಯೊಳ್‌ ಬರುತಿರ್ದಪಳ್‌ ರಾಜ್ಯಲಕ್ಷ್ಮಿ 
ಕಾದಂಬ, ೧. ೧೩) 

ಕವಾಟಕ್ರಿಯೆ -. ಕೇವಲಿಯ ಆತ್ಮವು ಮೂಲಶರೀರದಿಂದ 
ಮೂರರಷ್ಟು ದಪ್ಪವೂ ಏಳು ರಜ್ಜು ಅಗಲವಾಗಿಯೂ 
ವ್ಯಾಪಿಸುವುದು (ದಂಡಕ್ರಿಯಾನಂತರಸಮಯದೊಳ್‌ 
ಪೂರ್ವೋಕ್ತ ಬಾಹುಲ್ಕದಿಂ ಲೋಕಾಕಾಶವ್ಯಾಪಕ 


ಕವಾಟಕ್ರಿಯೆಯಂ ನೆಜಪಿ: ಆದಿಷು, ೧೬. ೪೯ ವ) 
ಕವಾಟಪುಟವಿಘಟನ - ಬಾಗಿಲ ಕದವನ್ನು ಒಡೆಯುವ (ಇದಲ 
ಪೆಸರ್‌ ದೇವದತ್ತಮೆಂಬುದು ನಿನಗೆ ಅಭ್ಯುದಯಕರಂ 
ಶಂಖಂ ರಿಪುಹೃದಯ ಕವಾಟಪುಟವಿಘಟನ೦ ನೋಡರಿಗಾ: 
ಪಂಪಭಾ, ೬. ೪) 
ಕವಿ - ಆವರಿಸುವುದು 
೬೬೭); ತುಂಬು, 
ತೋರಮಾಗಿ 
೪೬ ವ); 


(ಕವಿ-ಆಚ್ಛಾದನೇ: ಶಬ್ದಮದ, ಧಾ 
ದಟಿವಾಗು (ಕವಿದ... ಪುರ್ವಂ 
ನಿರ್ಮಾಂಸಮಪ್ಪ ಕಾಲ್ಲಳುಂ: ಪಂಪಭಾ, ೫. 
ಮೇಲೆ ಬೀಳು ಮದುವೆಯ ನೆರವಿಯಂ 


೨೮೮ 


ಕಡಂದುಳು ಕವಿದಂತೆ: ಧರ್ಮಾಮೃ, ೨. ೪೨ ವ); ಧರಿಸು 

(ತನ್ನ ರತ್ನವಿಸುರಿತ ಕಿರೀಟಮಂ ಕವಿದು ತಾನೆ ನರಂಗೆ 

ಕಿರೀಚಿನಾಮಮರಿ ಸರಸದಿಂ ಆಗಳುಚ್ಚರಿಸಿ ಸಾಹಸಮಂ 

ಪೊಗಟ್ಟಂ ಸುರಾಧಿಪಂ: ಪಂಪಭಾ, ೫. ೧೦೩); ಮುಚ್ಚಳ 

(ಆಕಾಶದ ಕವಿಯು೦ ನೆಲದ ಕಲ್ಲೆಯು೦ ಮುನ್ನಮೆ 

ಮೇರೆದಪ್ಪುವುದುಮಂ ತನ್ನೊಳ್‌ ಅಳವಡಿಸಿಕೊಂಡು 

ತಾಗಿದಾಗಳ್‌: ಪಂಪಭಾ, ೧೨. ೧೯ ವ); ಕಬ್ಬಿಗ (ಕವಿ 

ಗಮಕಿ ವಾದಿ ವಾಗ್ಮಿ ಪ್ರವರರ ಪಂಡಿತರ ನೆಗಟ್ಟ 

ಸಬ್ಬವದವರೊಡನೆ.. ಅಂತು ಒಸೆದ  ಅನ್ನವಾಸದೊಳ್‌ 

ಇರ್ದನಾಗಳ್‌ ಹರಿಗಂ: ಪಂಪಭಾ, ೩. ೮೦); ನೀರ ಹಕ್ಕಿ, 

ಶುಕ್ರಾಚಾರ್ಯ (ಆ ಸಮುದ್ರಂ 

ಕುವಳಯಾನುವರ್ತಿಯು ದನುಜೇಂದ್ರ 

ಕವಿಘೋಷಭೂಷಣಮಾಗಿಯುಂ 

ಶಾಂತೀಶ್ವಪು, ೧. ೬೯ ವ) 
- ಕಡಿವಾಣ (ಕವಿಕೆ ಖಲೀನಂ: ಅಭಿಧಾವ, ೧. ೧೪. 

೨೫) 

ಕವಿತಾಗುಣಾರ್ಣವ - ಕಾವ್ಯದ ಗುಣಗಳ ಸಮುದ್ರ, ಪಂಪ 
ತನ್ನನ್ನು ವರ್ಣಿಸಿಕೊಳ್ಳುವ ರೀತಿ (ಪರಮಜಿನೇಂದ್ರ 
ಮುಖಚಂದ್ರ ವಾಕ್ಸಂದಿಕಪುಸಾದೋದೀರ್ಣ ಸೂಕ್ತಿಕಲ್ಲೋಲ 
ಮಾಲಾಕೀರ್ಣ ಕವಿತಾಗುಣಾರ್ಣವ ಪ್ರಣೀತಮಪ್ಪ: ಆದಿಷು, 
೧೬ ಆಶ್ವಾಸಾಂತ್ಯ ಗದ್ಯ) 

ಕವಿದುಪಡು - ದೊಪ್ಪನೆ ಬೀಳು (ಧರ್ಮಪುತ್ತಂ 
ನಿಜಾನುಜಸಹಿತಂ ಬಂದು ಬಲಗೊಂಡು ಕಾಲ ಮೇಲೆ 
ಕವಿದುಪಟ್ಟು: ಪಂಪಭಾ, ೧೧. ೪೭ ವ) 

ಕವಿಪದ - ಕವಿ ಪಟ್ಟ (ಕವಿಪದಮೀವ ಜನ್ನಿವರಮಂ 
ಬಲಮುಯ್ದಿನೊಳಿಕ್ಕಿ ನೋಟ್ಬ್ಟ ಕೆಟ್ಟವರೊಡಗೂಡುತಿರ್ಪ 
ಪೆಜನನ್ನಂ: ಸಮಯಪ, ೬. ೩೭) 

ಕವಿಲ್‌ - [ಕಪಿಲ] ಮಾಸಲು ಕೆಂಪು (ಸುರಿವಜರಪ್ರಸೂನ 
ರಜದಿಂ ಕವಿಲಾದ ಶಿರೋರುಹಂ: ಪಂಪಭಾ, ೧೨. ೨೨೧); 
ಮಾಸಲು ಕೆಂಪು ಬಣ್ಣವಾಗು (ಭೂತಾಂಗನಾನಿಕರಂ 
ಶೋಣಿತವಾರಿಯ೦ ಕುಡಿದು ಅಗುರ್ವಪ್ಪನ್ನೆಗಂ ಸೂಸೆ 
ನೋಡ ಕವಿಲ್ತಿರ್ದುದು ಕೂಡೆ ಸಂಜೆಗವಿದಂತಾ ದ್ರೋಣನಿಂ 
ಕೊಳ್ಳುಳಂ: ಪಂಪಭಾ, ೧೨. ೨೫), ಆವರಿಸು 
(ಬಿಸಿಗದಿರ್ಗಳ್‌ ದೆಸೆಗೆ ಕವಿಲ್ತೊಡನೆ ಸೂಸಿದುವಾದಮೆ 
ಸುಪ್ರಭಾತದೊಳ್‌: ಸೂಕ್ತಿಸುಧಾ, ೯. ೭೮) 

ಕವಿಲಾಗು - ಮಾಸಲು ಕೆಂಪು 2ಕ್ಕೆ ತಿರುಗು 
(ಸುರಿವಜರಪ್ರಸೂನ ರಜದಿ೦ ಕವಿಲಾದ ಶಿರೋರುಹಂ 
ರಜಂಬೊರೆದಳಿಮಾಲೆ: ಪಂಪಭಾ, ೧೨. ೨೨೧) 

ಕವಿಲೆ - [ಕಪಿಲೆ] ಹಸು (ಕಿರ್ಚು ಕವಿಲೆ ಮರಂ ಆಯುಧಂ 
ಎಂಬಿನಿತರ್ಕಂ ಪೊಡೆವಡುವುದು೦ ಅನೇಕಮಿವುಬಗೆಯಿ 
ದೇವತಾಮೂಢ೦ಗಳ್‌: ಸಮಯಪ, ೯. ೩) 

ಕವಿಲ್ಗೆಂಪು - ಮಾಸಲುಗೆಂಪು (ಸುತ್ತಂ ಸೂಸಿದೀಶಾನನ 
ಜಡೆಗಳವೊಲ್‌ ಕಾಯ್ದ ಪೊನ್ನೀರ್‌ ಕವಿಲ್ಲೆಂಪಿನ ಪೆಂಪಂ 
ಸಿಂಪಿಸುತ್ತಿರ್ದ ಹಿಮರುಚಿಗಳ೦ ತಿಗ್ಗರುಜ್ಞಾಲಿಬಿಂಬಂ: 
ಕಾದಂಬ, ೮. ೮. ೬೯) 

ಕವಿಯುಂ ಕಲ್ಲೆಯುಂ - ಅಲ್ಲೋಲ ಕಲ್ಲೋಲ (ಕವಿಯುಂ 
ಕಲ್ಲೆಯುಂ ಆಗಲಿರ್ದುದವನೀಭಾಗಂ ದಿಶಾದಂತಿಗಳ್‌ 
ದಿವಸಂ ತೂಳ್ಗಗಿದೊಡ್ಡಲಿರ್ದುದು: ವರ್ಧಮಾಷು, ೪. ೫೨) 


ಸಭೆಯಂತೆ 
ಆಗಿರ್ಪದು: 


ಕವಿಕೆ 


ಬಣಕ್ಕೆ 


ಕವಿಲ್ಗೆಂಪು -. ಮಾಸಲುಗೆಂಪು (ಕವಿಲ್ಲೆಂಪಿನ ಪೆಂಪಂ 
ಸಿಂಪಿಸುತ್ತಿರ್ದ ಹಿಮರುಚಿಗಳಂ ತಿಗ್ಗರುಜ್ಮಾಲಿಬಿಂಬಂ: 
ಕಾದಂಬ, ೮. ೬೯) 


ಕವುಂಕಟಿ - ಕೊಂಕುಳ (ಪಾಯ್ವ ಕುಚಂಗಳಂ ಮಿಡಿದು ನೋಡಿ 
ಕವುಂಕಟನೆತ್ತಿ ಕಂಪನಾಯ್ವುದುಂ .. .. ಕೈಗೆ ಸೆಳೆಯಂ ಸಖಿ 
ಕೊಟ್ಟಳ್‌: ನೇಮಿನಾಹು, ೨. ೧೦) 

ಕವುಂಗು - ಅಡಕೆ (ದೊರೆವೆತ್ತು ಮಡಲ್ತ ಬಳ್ಳಿಮಲ್ಲಿಗೆಗಳ 
ಬಳ್ಳಿಮಾವುಗಳ ಬಳ್ಳಿಗವುಂಗಿನ ಬಳ್ಳವಳ್ಳಿಯ 
ಒಂದಗಣಿತಲೀಲೆ: ಸುಕುಮಾಚ, ೧. ೭೨) 

ಕವುಂದಿ - ಕವುದಿ, ತುಂಡು ಬಟ್ಟೆಗಳಿಂದ ಹೊಲಿದ ಹಚ್ಚಡ 
(ಕಜಕ೦ ಕಂಥೆ ಕವುಂದಿ: ಅಭಿಧಾವ, ೧. ೧೦. ೩೧) 

ಕವೇರಜೆ - ಕಾವೇರಿ ನದಿ (ಫೇನದೊಬ್ಬುಳಿಯುಡೆಯಾಗೆ 
ಭೂನುತೆ ಕವೇರಜೆಯೊಪ್ಪುವಳ್‌: ತ್ರಿಷಷ್ಟಿಷು, ೨. ೨೪) 

ಕವ್ಪರೆಗೊಳ್‌ - ಸಡಗರಗೊಳ್ಳು (ಪುಲ್ಲವಡಿಗಿತಿಯರೆತ್ತಿ ಪಿಡಿದ 


ಮಾಲೆಪೂವಿನ ನಜುಗಂಪಿಂಗೆ ಕವ್ಪರೆಗೊಡು ಮುತ್ತಿ 
ಮುಸುಳಿ ಮೊರೆವ ಮಣಿದುಂಬಿಗಳ. ಇಂಚರದೊಳಂ: 
ಕಬ್ಬಿಗಕಾ, ೩೭ ವ) 


ಕಶಾ - ಚಾವಟಿ (ಕಶಾರವಂ ಬಳಸಿ ನಭೂಸ್ಥಲಕ್ಕೆ ಬಳೆಯುತ್ತಿರೆ 
ತಾಗಿದುದಾಜಿರಂಗದೊಳ್‌: ಗಿರಿಜಾಕ, ೬. ೭೦) 


ಕಶೆ - ಕಶಾದಂಡ (ಶೃಂಗಕರದಿಂ ಕಶೆಯಿ೦ ಕಡುಕಾಯ್ದು 
ಪೊಯ್ದವೋಲಿರೆ ಸೆಳೆಮಿಂಚು .. .. ಒಪ್ಪೆ: ರಾಜಶೇವಿ, ೧. 
೧೧೮) 


ಕಷಣ - ಉಜ್ಜುವಿಕೆ (ಮಾದ್ಯತ್‌ ಗಜಗ೦ಡಕಷಣ ಪ್ರೋದ್ಧೇದದಿಂ 
ಸಾರ್ದು ಬಂದು ಇದಿರೊಳ್‌ ಕೂಡುವುದಿಲ್ಲಿ ಚಂದನರಸಂ 
ಕೆಂಬೊನ್ನ ಟಂಕಂಗಳೊಳ್‌: ಪಂಪಭಾ, ೪. ೨೨) 

ಕಷಾಯ ನ ಸುವಾಸನೆಯಿಂದ ಕೂಡಿದ, ಸುಗಂಧ 
(ಕಮಳೋದ್ಧಾಮ ಕಷಾಯಸೌರಭಮಿಳನ್ನತ್ತಾಳಿನೀಗಿತ 
ಪಂಚಮಹಾಶಬ್ದವಿಜೃಂಭಿತ: ಆದಿಪು, ೧೨. ೪೮) [ಜೈನ] 
ಸುಖದುಃಖಗಳನ್ನುಂಟುಮಾಡುವ ನಾಲ್ಕು ಬಗೆಯ ದೋಷ: 
ಕ್ರೋಧ, ಮಾನ, ಮಾಯಾ, ಲೋಭಗಳು (ಕಷಾಯಭಟರಂ 


ಬೆನ್ನಟ್ಟರೊಪ್ಪಿ ಮಹಾವ್ಯವಸಾಯಂ ತಮಗಾಗೆ 
ಭವ್ಯಕಜನಕೆಲ್ಲಂ ಶಾಂತಿಮಿಚ್ಛಂತಿ ಸಾಧವ ಎಂಬುತ್ತಮ 


ಸಾಧುವರ್ಗಮೆನೆರಂ ಸ್ಪರ್ಗಾಪವರ್ಗಂಬರಂ: ಅಜಿತಪು, ೧. 
೫) 

ಕಷಾಯಕಂಠ - ಮಧುರದ್ದನಿಯ ಒಗರು ಕಂಠ (ಕಳಿಕೆಗರ್ಜಿದ 
ಕಷಾಯಕಂಠಮಾದ ಕಳಕ೦ಠದ ಕು೦ಠಕ೦ಠಮುಮಂ: 
ಮಲ್ಲಿನಾಪು, ೬. ೧೬ ವ) 

ಕಷಾಯಚತುಷ್ಟಯ - [ಜೈನ] ಸುಖದುಃಖಗಳನ್ನುಂಟುಮಾಡುವ 
ನಾಲ್ಕು ಬಗೆಯ ದೋಷ: ಕ್ರೋಧ, ಮಾನ, ಮಾಯಾ, 
ಲೋಭಗಳು (ಕಷ್ಟತರಮಂ ಕಷಾಯಚತುಷ್ಟಯದೆಡೆಗಿಡಿಸಿ 
ದೇವ  ಕಿಡಿಸಿಯೆ ಭವಚಾತುಷ್ಟಯಮಂ ಇನ್ನನಂತ 
ಚತುಷ್ಟಯಮಂ೦ ಪೊರ್ದು ಪೊರ್ದದಿರು ಸಂಸ್ಕೃತಿಯಂ: 
ಅಜಿತಪು, ೬. ೭೩) 

ಕಷಾಯಾಕ್ಷ - ಕೆಂಪು ಕಣ್ಣುಗಳುಳ್ಳವನು (ಮುನಿದೊಡನೆ ಕೆಳರ್ದು 
ನುಡಿದ ಅನುಜನ೦ ಕಷಾಯಾಕ್ಷನಂ: ಶಾಂತಿಷು, ೩. ೯೦) 

ಕಷಾಯಿತ - ಒಗರಾದ, ಕಹಿಯಾದ (ಅಂತು 
ಪುರೋಡಾಶಪವಿತ್ರೋದರನುಂ  ಸೋಮಪಾನ ಕಷಾಯಿತ 
ಉದರನು೦ ಆಗಿ ಮೂವತ್ತೆರಡು ದಿವಸದೊಳ್‌ ಕ್ರತುವಂ 


೨೮೯ 


ನಿರ್ವರ್ತಿಸಿ ಮಹಾದಾನಂಗೆಯ್ದು 
ಪಂಪಭಾ, ೬. ೩೮ ವ) 

ಕಷಾಯೋದಕ - ಐದು ಮರಗಳ ತೊಗಟೆಗಳಿಂದ ಕಾಯಿಸಿದ 
ನೀರು (ಅಯ್ದು ಕಷಾಯೋದಕದೊಳ್‌ ತೊಯ್ದು; ಶಾಂತಿಪು, 
೨. ೭) 

ಕಷೋಪಲ - ಒರೆಗಲ್ಲು (ಕನಕಾಬ್ದರಜ೦ ನಯದಿಂದೆ ಬರ್ಪ 
ನೀಳ್ದೆರೆಗೆರಗೊಂಡು ನಿಂದು ಸರಮೆಂಬ ಕಷೋಪಲದಲ್ಲಿ 
ವಾಸರೇಶ್ವರಕರಮೆಂಬ ಪೊನ್ನೊಜ"ವೊಲೊಪ್ಪಿರೆ: ರಾಜಶೇವಿ, 
೧೨. ೩೭) 

ಕಷ್ಟತಿಕೆ - ತೊಂದರೆ (ಲೋಕದೊಳ್‌ ದಾರಿದ್ಯದಿ೦ ಬಿಟ್ಟು 
ಕಷ್ಟತಿಕೆಯೊಂದುಮಿಲ್ಲ ಅದುವೆ ಲೋಕದೊಳ್‌ 
ಮಹಾಪಾತಕಂ: ವಡ್ಡಾರಾ, ೧೮೫, ೧) 

ಕಷ್ಟನ್‌ - ಕಷ್ಟ ಕೊಡುವವನು 
ಸನ್ನಾರ್ಪವಿಹೀನನಂ ಕಪಟನಂ 
ಸಮಯಪ, ೧೪. ೩೬) 

ಕಸಕಿಲ - ಕಸಪೊರಕೆ (ಕೆರದಲೆಯ ಕೈಯ ಕಸಕಿಲ ನಿರುತಂ 
ಕೊಳೆವಲ್ಲ .. . ದೂಸಕ ಸವಣರ್‌: ತ್ರಿಷಷ್ಟಿಪು೩೩. ೩೪) 

ಕಸರ್‌ - ಗಂಟಲು ಕೆರೆ (ಕಸರ್‌-ಗಲಕ೦ಡೂತೌ: ಶಬ್ದಮದ, ಧಾ 


ದಕ್ಷಿಣಾಕಾಲದೊಳ್‌: 


(ಯೋಗಿಯೆಂಬುದೆ 
ಪಾಪಿಷ್ಠನಂ ಕಷ್ಟನಂ: 


೫೫೮) 

ಕಸವರ - ಧನ, ಚಿನ್ನ (ಕಸವರಮೆಂಬುದು ನೆಜ್‌ 
ಸೈರಿಸಲಾರ್ಪೊಡೆ ಪರವಿಚಾರಮಂ ಧರ್ಮಮುಮಂ: 
ಕವಿರಾಮಾ, ೩. ೧೭೬) 

ಕಸವರಗಲಿತನ - [ಕಸವರ- ಕಲಿತನ] ದಾನಶೂರತೆ (ಕಲಿತನದ 
ನೆಗಟ್ಬ  ಕಸವರಗಲಿತನದ ಪೊದಳ್ಹ ಪರಮಕೋಟಿಗೆ 


ಪೆಜರಾರ್‌ ಸಲೆ ಕರ್ಣನಲ್ಲದೆ ಎನಿಸುವ ಕಲಿತನಮಂ ಹರಿಗೆ 
ಕವಚಮಿತ್ತುದೆ ಪೇಟ್ಗುಂ: ಪಂಪಭಾ, ೧೨. ೯೯) 

ಕಸವಿನ ಲೆಕ್ಕ -  ಕೆಸವೆಂಬ ಭಾವನೆ (ವಿಸಸನದೊಳ್‌ 
ವಿರೋಧಿನೃಪರಂ ತಣೆದೊಟ್ಟಲುಂ ಅರ್ಥಿಗರ್ಥಮಂ ಕಸವಿನ 
ಲೆಕ್ಕಮೆಂದು ಕುಡಲುಂ: ಪಂಪಭಾ, ೧. ೧೧೭) 

ಕಸವು - ಕಸ (ವಿಸಸನದೊಳ್‌ ವಿರೋಧಿನೃಪರಂ ತಣೆದೊಟ್ಟಲುಂ 
ಅರ್ಥಿಗೆ ಅರ್ಥಮಂ ಕಸವಿನ ಲೆಕ್ಕಮೆಂದು ಕುಡಲುಂ: 
ಪಂಪಭಾ, ೧. ೧೧೭); ಕೇಡಿಗ, ದುಷ್ಟ (ಕಸವಿಂಗಂ 
ಕಳುಚಿಂಗಂ ಡಸಿಕಿ೦ಗ೦ ದೂರ್ತವಡೆಗ೦ ಅತಿಚಪಳರ್ಗಂ 
ಪುಸಿರ್ವ್ವಂ ಸಿತಗರ್ಗಂ ವಸುಧೇಶ್ವರ ಕೇಳ ಕುಡುವನುರ್ಕಿ 
ಕುಮಾರಂ: ಧರ್ಮಾಮೃ, ೨. ೪೨) 

ಕಸಣೆಸು - ಅಸಹ್ಯಕರವಾಗಿಸು (ಬಸನಿಗಳ ಗೊಟ್ಟಿತನಗಾಗಿಸೆ 
ಸಂತಸದ ಒದವ೦ ಉತ್ತಮರ ಗೊಟ್ಟ ಕರಂ ಕಸಜಿಸಿದುದು: 
ಆಚವರ್ಧ, ೨. ೩೫) 

ಕಸೆ - ಚಾವಟಿ (ಕಸೆಯಂ ಇನಿಸಜಿಪಿ ಕುಡೆ ಲಂಫಿಸಿದುದು 

ಪನ್ನೆರಡುಯೋಜನನಂಬರಂ: ಆದಿಷು, ೧೩. ೩); 

ಅಂಗಿಯ ಲಾಡಿ (ಚಾಗದಪೆಮೇಯಿ೦ ಮೆ೫ೌವ 

ಬೊಜಂಗರಿಕ್ಕಿದ ಎಕ್ಕಸರದ ಕಸೆಯುಮಂ ಸೆಳೆದು: 

ಮಲ್ಲಿನಾಹು, ೭. ೨ ವ) 

- ಆವೇಶ (ಕಸ್ತಿಯೊಳ್‌ ಮುಳಿ ತಿಳಿ ಎಂಬ ದೂದವಿಯ 

ಜಾಣ್ಮೆಗೆ ಮೆಚ್ಚಿದಂ ಉರ್ವರೇಶ್ವರಂ: ೨೪. ೧೭೫) 


ಕಸಿ 
ಕಾವಿ 


ಕಸ್ತೂರಕಾಂಡಕ - ಕಸ್ತೂರಿಮೃಗದ ಬೀಜಕೋಶ 
(ಕಸ್ತೂರಿಕಾ೦ಡಕ೦ ಮನಹಸ್ತಿರದಂ ಹಸ್ತಿಮಸ್ತಕೋದ್ಭವ 


ಮುಕ್ತಾವಿಸ್ತಾರಂ ಎಂದು: ಆದಿಪು, ೧೨. ೬೭) 


ಕಹಕಹದ್ದನಿ - ಕಹಕಹ ಎಂಬ ಶಬ್ದ (ಪರೆದ ಉರಿಗೇಸಂ 
ಅವ್ವಳಿಪ ನಾಲಗೆ ಮಿಂಚುವ ದಾಡೆ ಬಿಟ್ಟ ಕಣ್‌ ತಿರುಪಿದ 
ಮೀಸೆ ಕೊಂಕಿದ ಸಟ೦ ಕಡು ನೆಕ್ಕ ಕದಂಪು ನೀಳ್ಬ 
ತಾಟ್ಮರದವೊಲಪ್ಪ ಒಡಲ್‌ ಕಹಕಹದ್ದನಿ ಕೌಳಿಕನಾದಂ 
ಆದುದು ಆಸುರತರಮಾಗೆ ಬಂದು ಕವಿದತ್ತು 
ಫಟೋತ್ಕಚರೌದ್ರಸಾಧನಂ: ಪಂಪಭಾ, ೧೨. ೭) 

ಕಹಕಹಹಸನ -. ಗಹಗಹಿಸುವ ನಗು (ಮೃತ್ಕುದೇವೀ 
ಕಹಕಹಹಸನಧ್ವಾನಂ ಎಂಬನ್ನೆಗಂ ಕೃಷ್ಣನಿನಾ 
ಕೋದಂಡಭಂಗದ್ದನಿ ನೆಗಟ್ಟುದು: ಜಗನ್ನಾವಿ, ೬. ೩೨) 

ಕಳ್‌ - ಕದಿ, ಕಳ್ಳತನಮಾಡು (ಕಳ್‌-ಸ್ತೇಯೇ: ಶಬ್ದಮದ, ಧಾ 

೯೪೯); ಮದ್ಯ, ಕಳ್ಳು (ಮಧು ಸೀಧು ಕಟು ಸೀಧು ಪೋ 

ಪುಳಿತ ಕಳ್ಳಲ್ತುಂ ಕರಂ ಕಯ್ತು ಬರ್ಪುದು: ಪಂಪಭಾ, ೪. 

೮೮, “ಮಧು ಸೀಧು' ಡಿಎಲ್‌ಎನ್‌ ಒಪ್ಪಿದ ಪಾಠ); ವಂಚಿಸು 

(ಪತಿಶೋಕೋದ್ಭೂತದುಃಖಾನಳಾಕ್ರಾಂತೆ ತದುಗ್ರಸೇನ 

ನೃಪನಂ ಕಳ್ಲೆಯ್ದಿದಳ್‌ ಪೋಗಿ: ಕರ್ಣನೇಮಿ , ೭. ೩) 

ದ ಯುದ್ಧರಂಗ (ಇಂ ತಡೆವೆನೆ ಕಟ್ಟದುದೆ ಸುರಿಗೆ ಮೆಟ್ಟದುದೆ 

ಕಳಂ: ಆದಿಪು, ೩. ೭೨), ಇಂಪಾದ (ಕಳಮಂಗಳ 

ಗೀತಂಗಳಂ ಅಳವಡೆ ಪಾಡುತ್ತುಂ ಆಡುತುಂ: ಪಾರ್ಶ್ವನಾಪು, 

೧೪. ೩೧) 

ಕಳಂಕ - ಕಲೆ, ದೋಷ (ನಿರ್ಮಳಮಪ್ಪ ನಿಜಾನ್ವಯಕ್ಕೆ ಕಳಂಕ 
ಪಂಕಾದ್ಯನೇಕ ಅಪವದವಾದುದು: ಸುಕುಮಾಚ, ೨. ೩೨ ವ) 

ಕಳಂಕಪಂಕ - ಪಾಪವೆಂಬ ಕೆಸರು (ಮುನ್ನಿನ ಗೆಯ್ದ 
ದೋಷಮಿನ್ನಜೆದು ಜಿನೇಂದಧರ್ಮಜಳದಿಂ ಕಳೆ ಕರ್ಚಿ 
ಕಳಂಕಪಂಕಮಂ: ಆದಿಪು, ೩. ೪೦); ಕರೆ ಎಂಬ ಕೆಸರು 
(ಆವುತಿಯ ಕಳಂಕಪಂಕದೊಳೆ ಪೆರ್ಚಿದ ಕಟ್ಟಲೆ 
ತೀವ್ರಶಸ್ತಸ೦ಹತಿಗಳ ದೀಪ್ತಿಯಿ೦ ಬಿಸುಗೆಯಾಗೆ: ಪಂಪಭಾ, 
೧೦. ೫೦) 

ಕಳೆಂಚು - ಮೋಸ (ಇಂಚೆಯ ಪಸವಿನ ಬಅದ ಕಳಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ 
ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡ ಊರ್ಗಳ್‌: 
ಪಂಪಭಾ, ೮. ೫೧) 

ಕಳಂಬ - ಬಾಣ (ಆ ಕಳಂಬಮನಿತಂ ನಿನ್ನಿಷ್ಠಮಾದಸ್ತಮಂ ತವೆ 


ಕಳ 


ನೋಡೆಂದವನಲ್ಲಿ ತೋಳುವವೊಲ್‌  'ಅತಂಗೆಚ್ಚಂ 
ಉಗಾಂಬಕಂ: ಶಬರಶಂ, ೪. ೫೨) 
ಕಳಂಬೇಲತ್‌ - ಕಳವೇಲ್‌, ರಣರಂಗವನ್ನು ಗೊತ್ತುಪಡಿಸು 


(ಒರ್ವ ಗಂಧರ್ವನೊಳೆ ಚಿತ್ರಾಂಗದಂ ದ್ವಂದ್ವಯುದ್ಧಮಂ 
ಪೊಣರ್ಚಿ ಕುರುಕ್ಟೇತ್ರಮಂ ಕಳಂಬೇಟ್ದು; ಪಂಪಭಾ, ೧. ೭೩ 
ವ) 

ಕಳಕಂಠ - ಇಂಪಾದ ದಧ್ವನಿಯುಳ್ಳುದು, ಕೋಗಿಲೆ (ಕಳಕಂಠಕ್ಕೆ 
ಅತನುಗೆ ಚಾಪಳತಾರೋಹಣವಿಕಾರವಳಿಗೆ ಆಮಕುಜಾವಳಿಗೆ 


ಮಧುವಿಕೃತಿ ಮಾನವಕುಳಕ್ಕೆ ಕನಸಿನೊಳ೦ ಇಂತಿವಿಲ್ಲಾ 
ನಾಡೊಳ್‌: ಮಲ್ಲಿನಾಪು, ೨. ೨೦) 
ಕಳಕಂಠಗೀತಂ - ನುಣ್ಣೊರಲ ಹಾಡು (ಕಳಕಂಠಗೀತಂ 


ಬಗೆಗೊಳೆಯುಂ ವೀಣಾಕ್ಟಣ೦ ಮನಂಗೊಳೆಯುಂ: ಆದಿಪು, 
೧೧. ೨೮) 

ಕಳಕಂಠಿ - ಇಂಪಾದ ಕಂಠವುಳ್ಳ ಹೆಣ್ಣು ಕೋಗಿಲೆ 
(ಸ್ಮರಶರಮೇವುವೆಂಬ ಶಿಶಿರಾಶುವ ತಣ್ಣದಿರೇವುವೆಂಬ 
ತೆಂಬೆರಲರಲೇವುವೆಂಬ ಕಳಕ೦ಠಿಯ ಬಗ್ಗಣೆಯೇವುವೆಂಬ.. 


೨೯೦ 


..ಬದ್ದರಂ ಅಜ್‌ಯಟ್ಟಿ ಸಂತಮಿರಲೀಯದೆ 
ಬಾಳಬಸಂತವಾರಣಂ: ಅಜಿತಪು, ೬. ೨೬) 

ಕಳಕಳ - ಗದ್ದಲ (ಆಗಳಾ ಕಳಕಳಕ್ಕೆ ಮಜಲುಂದಿದರಯ್ದರುಂ 
ಎಟ್ಟತ್ತು ಇದೇನೆಂದು ಬೆಸಗೊಳೆ: ಪಂಪಭಾ, ೩. ೧೮ ವ); 
ಸದ್ದು (ಮಂಗಳಪಟಹ೦ಗಳು೦ ಮಂಗಳಗೀತಿಗಳುಂ ಎಸೆಯೆ 
ಕಳಕಳಾವರ್ತಮಾಗೆ ಜಾಗರಮಿರ್ದು: ಪಂಪಭಾ, ೧೪. ೧೭ 
ವ) 

ಕಳಕಳಿಕ್ಕೆ - ಗಜಿಬಿಜಿ, ಕೋಲಾಹಲ (ಆ ವಿವಿಧ ಕಳಕಳಿಕ್ಕೆ 
ವನಾವಳಿಯಿಂ ಪಾಚಿ ಮೊಜ್‌ವ ಮಧುಪಶ್ರೇಣೀರಾವದ 
ಘೋಷಣೆ ಕಳೆದುದು ಇಳಾವಲ್ಲಭಸುತನ ಪಡೆಯ 
ಮಥನಶ್ರೀಯಂ: ಶಾಂತಿಷು, ೮. ೬) 

ಕಳಕಳಿಸು - ಗದ್ದಲಮಾಡು (ಕಳಕಳಿಪಮರಿಯರಂ 
ಬಗ್ಗಿಸುವಲ್ಲಿ ಕಾಮಕಾರ್ಮುಕಕರಸಂಚಳನಮನೆ 
ಕರಮೆರ್ದೆಗೊಳಿಸಿದುದಾಕೆಗಳ ವಿಭ್ರಮಭ್ರೂಭ೦ಗ೦: 
೭ ೧೫) 

ಕಳಕುಳ೦ - ಅಸ್ತವ್ಯಸ್ತ (ತಳದಳಿಪ ಮುಗಿಲ್ಗಳ್‌ ಕಳಕುಳಮಪ್ಪಿನಂ 
ಅಳರ್ದು ಜಯನ ಶರತತಿ ಕೊಳೆ: ಆದಿಪು, ೧೩. ೬೫) 

ಕಳಕ್ಕಳ  -  ಸಂಭ್ರಮಪಡು  (ಕಳಕ್ಕಳಿಸಿ ಸಂತಸವಾಶಿನ 
ಪೂರ್ಣಪಾತ್ರಮಂ ಕೊಳ್ಳವೊಲ್‌ ಈಟ್ಟುಕೊಂಡುವಳಿಗಳ್‌ 
ಸುಮನೋಮಕರಂದಮಂ: ಅಜಿತಪು, ೬. ೬೯) 

ಕಳಕ್ಕಣಿತ - ಇಂಪಾದ ಧ್ವನಿ (ಮದನಡಿಂಡಿಮ ರವಾಡಂಬರಂ 
ಆಳೋಳತುಳಾಕೋಟಿಕಳಕ್ವಣಿತಮೆ  ನಿಗಳಾಂದುಕಾರಮಾಗೆ: 
ಆದಿಪು. ೧೧. ೨೦ ವ) 

ಕಳಗೀತ - ಮಧುರಗೀತೆ (ಕಳಗೀತಂ ವಾದ್ಯಂ ನೃತ್ಯಲೀಳೆ 
ಪೆಣರ್ಗೊಪುದು ಈಕೆಗಲ್ಲದೆ: ಆದಿಷು, ೯. ೧೮) 

ಕಳಚಂ ಕೊಡಹು - ಕಳಚಿಕೊಂಡು ಬೀಳುವಂತೆ ಕೊಡಹು 
(ತಲೆಯಂ ಕಳಚಂ ಕೊಡಹಲ್‌ ಕಂಡು ಆಗಳೆ ಪಿಡಿ 
ಶುಂಡಮನೆ ಪಿಡಿದು ಬಿದಿರಿತ್ತಿಳೆಯೊಳ್‌: ತ್ರಿಷಷ್ಟಿಪು, ೨೭. 
೩೧) 

ಕಳತ್ರ - ಹೆಂಡತಿ (ಪೋಗು ಕೆಟ್ಟಪುದು ಮೋಹಮಯ ನಿಗಳಂ 
ಕಳತ್ರಮೆಂದಟಿಪದೆ ನಟ್ಟರುಳ್‌ ಮಣಿದು ಸಾರ್ಚಿದ ನಲ್ಲಳ 
ತಳ್ಳ ತೋಳ್ಗಳಂ: ಪಂಪಭಾ, ೪. ೧೨) 

ಕಳಧೌತ - ಚಿನ್ನ (ಚತುರ್ದಶ ಮಹಾನದಿಗಳ ನೀರುಮಂ 
ತಟತಟ ತೊಳಗುವ ಕಳಧೌತಕಳಶಂಗಳೊಳ್‌ ತೆಕ್ಸನೆ ತೀವಿ 
ತಂದ ವಾರವನಿತಾಜನಕ್ಕಂ: ಪಂಪಭಾ, ೧೪. ೧೭ ವ) 
ಬೆಳ್ಳಿ, ಬಿಳಿ ಬಣ್ಣ ಶ್ವೇತಂ ರಜತಂ ತಾಂ ಕಳಧೌತಾಖ್ಯಂ: 
ಅಭಿಧಾವ, ೧. ೬. ೮) 

ಕಳಧೌತಘಟ - ಚಿನ್ನದ ಬಿಂದಿಗೆ (ಕಳಧೌತಘಟಂ 
ಮುಕ್ತಾಫಳಾಂಚಿತಗೀವಂ  ಎಟ್‌ದುಕೊಂಡುದು 
ನವಸಂಧ್ಯಾಜಳದದ ಗಾಡಿಯಂ: ಆದಿಷು, ೭. ೮೪) 

ಕಳನೇಣು - ಯುದ್ಧಕ್ಕೆ ತೊಡಗು (ಗುಣಾರ್ಣವನಂ ಸೆಜ್ಜೆಗೆ 
ಬಿಜಯಂಗೆಯ್ಯಿಮೆನೆ ಕಾಮಂ ಕಳನೇಜುವಂತೆ ಸೆಜ್ಜೆಯನೇಆ* 
ಸೆಡೆದಿರ್ದ ನಲ್ಲಳಂ ನೋಡಿ: ಪಂಪಭಾ, ೩. ೮೧ ವ) 

ಕಳಭ - ಆನೆಯ ಮರಿ (ಕಳಭಂ ವನಪಥಮಂ ಯುಧಪತಿಗೆ 
ತೋರ್ಪಂತಕ್ಕುಂ: ಆದಿಷು, ೮. ೧೨) 

ಕಳಭಾಷಿಣಿ -. ಇನಿದನಿಯವಳು 
ಸುರಯೋಪಿನ್ನಿಕರಕ್ಕೆ 


ಕಣ್ಣೊಳೆ 
ಣ 
ಪೋಲು 
= 
ಆದಿಷು, 


(ಭೀಷಣರಮಣೀಯತೆ 
ಕಿಟ್ಟ ಬಾಳಿಂ 


ಭೂಷಾವೇಷದಿನಮರ್ದತ್ತೆನೆ ಕಳಭಾಷಿಣಿಗಮರಿಯರೆ ಬಳಸಿ 
ಮೆಯ್ಲಾಪಾದರ್‌: ಆದಿಷು, ೭. ೧೩) 

ಕಳಮ - ಬತ್ತದ ಪೈರು (ಪೂರ್ಣಕಳಶ ಕಳಮಾವೃತಕರ 
ಪಲ್ಲವೆಯರಪ್ಪ ಪುರಂದ್ರಿಯರಂ: ಪಂಪಭಾ, ೩. ೨ ವ) 

ಕಳಮ ಧವಳಾಕ್ಷತ -. ಅಕ್ಕಿಯ ಬಿಳಿಯ ಅಕ್ಷತೆ 
(ಕಳಮಧವಳಾಕ್ಷತಂಗಳ ಹೊಳೆವಲರ್ಗಳ 
ಚಂದನದ್ರವೋನ್ನಿಶ್ರಜಲಂಗಳ: ಆದಿಷು, ೭. ೮೦ ವ) 

ಕಳಮಕ್ಷೇತ್ರ — ಬತ್ತದ ಗದ್ದೆ (ಕಳಮಕ್ಷೇತ್ರದ 
ಉಪಾಂತನಂದನದೊಳ್‌: ಜಗನ್ನಾವಿ, ೨. ೬) 

ಕಳಮಾಕ್ಷತೆ - ಅಕ್ಕಿಯ ಕಾಳು, ಅಕ್ಷತೆ ಕಾಳು (ಸುಧೆ ಸಿರಿಗಂಪು 
ಕುಂಕುಮರಸ೦ ಕಳಮಾಕ್ಷತೆ ರತ್ನದರ್ಪಣಂ ವಿಧುಮಣಿಿ: 
ರಾಜಶೇವಿ, ೮. ೧೧) 

ಕಳಮೆವನ - ಬತ್ತದ ಗದ್ದೆ (ಕಳಮೆವನಕ್ಕಾಗಿ ತೆಜ೦ಬೊಳೆವ ಬಕಂ 
ಸುಟೆವ ಸೋಗೆ ಜಡಿವರಗಿಳಿಗಳ್‌ ಎಳಸಿತ ರವದಿ೦ ಪಾಂಥ 
ಪ್ರಬಲಮನೋರಥವಿಘಾತಮ೦ ಮಾಡುತ್ತುಂ: ಸುಕುಮಾಚ, 
೯. ೫೩) 

ಕಳರವ - ಸಪ್ಪುಳ (ಆಕೆಯ ಕಳರವದೊಡನೆ ಮಚ್ಚರಿಸಿ ಸೆಜ್‌ಗೆ 
ವಂದಂತಿರ್ದ ಪಂಜರ ಶುಕಶಾರಿಕೆಗಳುಂ 
ರಮಣೀಯಮಾಗೆ: ಮಲ್ಲಿನಾಹು, ೧೧. ೭೨ ವ) 

ಕಳರುತಿ - ಮಧುರ ಧ್ವನಿ (ಉನ್ಮತ್ತ ಅಳಿಕೀರಂಗಳ ಕಳರುತಿಯಂ 
ಪೋಲ್ಡಿನಂ ತನ್ನಿತಂಬಸ್ಥಳದೊಳ್‌ ತಾಳಿತ್ತು 
ಚಿತ್ರಾಂಬರವಿಳಸನಮ೦ ಭದ್ರಶಾಳ೦ ವಿಶಾಳಂ: ಮಲ್ಲಿನಾಹು, 
೧೨. ೫೯) 


ಕಳವಳಿಗ -.ವಿಷಯಲಂಪಟ, ಕಾತರಿಸುವವನು (ಅತಿ 
ಕಾಮಾಶುರನೆನಿಪಂ ಸಿತಗಂ ಕಳವಳಿಗಂ ಏಣಗೋಣಂ 
ಮೂರ್ಪಂ: ಸಮಯಪ, ೩. ೩೪) 

ಕಳವು - ಕಳ್ಳತನ (ಹಿಂಸೆ ಪುಸಿ ಕಳವು ರತಿರಾಗಂ 
ಸಕಳಪರಿಗಹಂಗಳೆಂಬುದಂ .. .. ತೊಜ್‌ವುವುದು: ಶಾಂತಿಪು, 
೬. ೪೯) 

ಕಳವೇಟಕ್‌ 


- ಯುದ್ಧರಂಗವನ್ನಾಗಿ ಮಾಡಿಕೊ (ಕೆಳರ್ದು 
ಅಂದುಗ್ರರಣಾಗ್ರಹಪ್ರಣಯದಿಂದಾಗಳ್‌ ಕುರುಕ್ಷೇತ್ರಮಂ 
ಕಳವೇಟ್ಟು ಇರ್ವರು೦ ಐಂದವಾರುಣದೆ ವಾಯವ್ಯಾದಿ 
ದಿವ್ಯಾಸ್ತಸಂಕುಳದಿಂದ ಒರ್ವರಂ ಒರ್ವರ್‌ ಎಚ್ಚು: ಪಂಪಭಾ, 
೧. ೭೯) 

ಕಳೆಶ - ಕೊಡ (ಸ್ನಾನಾರ್ಥಂ ಒಂದು ಕಳಶಮಂ 
ನಿಯಮನಿಧಾನ೦ ಎಣಟಲೆ ಪಿಡಿದು ಅಮಳಿನ ಗಂಗಾನದಿಗೆ 
ವಂದು ಸುರತನಿಧಾನಿ ಅಮರೇಂದಗಣಿಕೆಯಂ ಮುನಿ 
ಕಂಡಂ: ಪಂಪಭಾ, ೨. ೪೧) 

ಕಳಶಕೇತನ - ದ್ರೋಣ (ಅರಿನೃಪಕೋಟಿಯಂ ಆಟರಲೆಂದು 
ಆಸ್ಫೋಟಸಿ ನಿಶಿತಶರಕೋಟಿಯೊಳ್‌ ತಟೆಗೋಂಟೆಯನಿಕ್ಕಿ 
ವೀರರಸನಿಕೇತನನಾಗಿರ್ದ ಕಳಶಕೇತನನ೦ ನೋಡಿ ದುಪದಂ 
ಸೈರಿಸದೆ: ಪಂಪಭಾ, ೧೨. ೧೮ ವ) 

ಕಳಶಜ - ದ್ರೋಣ (ಸುರಸಿಂಧೂದ್ಧವನಿಂ ಬಚೆಕ್ಕೆ ಪೆಜರಾರ್‌ 
ಸೇನಾಧಿಪತ್ಯಕ್ಕೆ ತಕ್ಕರೆ ಲೋಕೈಕಧನುರ್ಧರಂ ಕಳಶಜ೦ ತಕ್ಕಂ: 
ಪಂಪಭಾ, ೧೧. ೫೩) 

ಕಳಶಪ್ರೋದ್ಧೂತ - ಕಲಶಜ, ದ್ರೋಣ; ಅಗಸ್ತ್ಯ (ಎನ್ನೊಳ್‌ 
ವಿಷಂ ಪುಟ್ಟಿತ್ತು ಎನ್ನಂ ಕಳಶಪ್ರೋದ್ಧೂತಂ ಅಂದು 


೨೯೧ 


ಈಂಟಿದ೦ ಅಕಟ ಎಂದು..... 
೧. ೧೦೨) 

ಕಳಶಭವ - ದ್ರೋಣ (ನೆಗಟ್ಟೆರೆ ಪುಣ್ಯಾಹಸ್ಟರಂ ಒಗೆದಿರೆ 
ಪಟುಪಟಹಕಾಹಳರವವಾಗಳ್‌ ಪುಗವೇಲ್ಬಂ 
ವಿವಿಧಾಸ್ತಪಗಲ್ಲರಂ ತನ್ನ ಚಟ್ಟರಂ ಕಳಶಭವಂ: ಪಂಪಭಾ, 
೨. ೬೯) 

ಕಳಶಯೋನಿ - ದ್ರೋಣ (ಆತನ ಮೇಲೆ ಬಟ್ಟಿನಂಬಿನ 
ಬೆಳ್ಳರಿಯುಮುಂ ಕೆಲ್ಲಂಭಿನ ತಂದಲುಮಂ ಪಾರೆಯಂಬಿನ 
ಸೋನೆಯುಮಂ ಸುರಿಯೆ ಕಳಶಯೋನಿ ಮುಳಿದು: 
ಪಂಪಭಾ, ೧೨. ೨೧ ವ) 


ಅಂಬೋರಾಶಿ: ರಾಜಶೇವಿ, 


ಕಳಶಸಂಭವ - ದ್ರೋಣ (ಒಸೆದು ಅರ್ಜುನಂಗೆ ಮುಂ 
ಕಳಶಸಂಭವಂ ಮಾನ್ಯಪದವಿಯಂ ಮಾಡಿದೊಡಂ 
ಬೆಸುಗೆಗಿಡೆ ಪಾಟಿಗಿಡೆ ತನ್ನಸುವಂ  ತೆಲ್ಲಟಿಗೆಗುಡುವ 


ತೆಣದೊಳ್‌ ಕೊಟ್ಟಂ: ಗದಾಯು, ೨. ೧೫) 


ಕಳಸ್ಸನ - ಇಂಪಾದ ಧ್ವನಿ (ಇಳಿವ ಜಡೆ ಬಳೆವ ವೀಣಾ 
ಕಳಸ್ತನಂ ಭಸಿತಗಾತ್ರ೦ .. .. ಒಪ್ಪೆ ನಾರದಂ ನಡೆತಂದಂ: 
ಗಿರಿಜಾಕ, ೪. ೩೮) 

ಕಳಹಂಸಿ - ಕಂದುಬಣ್ಣದ ರೆಕ್ಕೆಗಳಿರುವ ಹೆಣ್ಣು ಹಂಸ 
(ಬೆಡಗನು೦ಟುಮಾಡಿದ ಕಳಹಂಸಿಯಂತೆ 


ಉಭಯಪಕ್ಷವಿಶುದ್ಧಿಯಂ ಅಪ್ಪುಕೆಯ್ದು: ಮಲ್ಲಿನಾಷು, ೪. 
೯೫) 

ಕಳಯ - ಹೆದರು (ಕಳಜು ಪೆಳಜು ಮಹುಕುಳಿ ಅಳಿಯಂ 
ಕುಳಿಯಂ: ಶಬ್ದಮದ, ೩೬); ಸವಳು ನೆಲ (ನೆಳಳುಮಂ 
ಕಳಖುಮ೦ ಎಜುಗಲುಮಂ ಗಿಡದುಜುಗಲುಮಂ 
ಜಕಳೆದು ಪೋಗಿ: ಲೀಲಾವತಿ, ೧೬ ವ) 

ಕಳಾಂತರ - [ಹದಿನಾರು] ಕಲೆಗಳು (ಸುರರ್ಗೆ ಅಮೃತಮಂ 
ಉಂತೆ ಕಳಾಂತರದಿಂದಿತ್ತು ಅಸಿಯನಾದ ಚಂದ್ರನವೋಲ್‌: 
ಪಂಪಭಾ, ೭. ೬೨) 

ಕಳಾಕಳಿತ - ಕಲಾಕಲಿತ (ಮೃದುಪಾದಮಾದ ವಾಕ್ಟೀಸುಭಗಂ 
ಕಳಾಕಳಿತಮೆಂಬ ನೆಗಟ್‌ಯನಾಳ್ಸ ಕಬ್ಬಮ೦ ಕೂಸುಮಂ 
ಈವುದು ಈವುದರಿಕೇಸರಿಗಲ್ಲದೆ ಅವಸ್ತುಗೀವುದೇ: ಪಂಪಭಾ, 
೧.೯) 

ಕಳಾಪ - ಸಮೂಹ (ಔರ್ವಜ್ಞಳನ ಕಳಾಪೋದ್ಗಮನನುಗುಣ೦ 
ಮಾಡುತುಂ: ಆದಿಹು, ೧೧. ೨); ಡಾಬು (ಪಾರದೆ ಬರ್ಪ 
ದೂದವಿಯರಂ ತವಕದಿ೦ ತಲೆಮಿಕ್ಕು ನೀವಿಯಂ ಚಾರು 


ಕಳಾಪದೊಳ್‌ ನಿಲಿಸುತುಂ ಜಾರೆಯರೆಯ್ದುತಿರ್ದರ್‌ 
ಉಪಕಾಂತರನಾ ಬಹಳಾಂಧಕಾರದೊಳ್‌: ಶಾಂತೀಶ್ವಹಪು, 
೧೧. ೨೪); ನವಿಲುಗರಿ (ನವಿಲಿಂಗೆ ಕಳಾಪವರ್ಣಂ 
ಅಂತಮರ್ದ ಮುಗಿಲ್ಲೆ  ಶಕ್ರಧನುವೋಲ್‌ 


ರಾಜಸನುಗೆಸೆದತ್ತು ನವಯೌವನೋದಯಂ: ಕಾದಂಸಂ, ೨. 
೩೪) 

ಕಳಾಪಿ - ಹೆಣ್ಣು ನವಿಲು (ಆ ಪುರದ ರತ್ನಭವನ ಕಳಾಪದ್ಯುತಿ 
ನೆಗಟ್‌ ಗಗನತಳದೊಳ್‌ ಬಲಭಿಚ್ಚಾಪರುಚಿಗೆತ್ತು ಮತ್ತೆ 
ಕಳಾಪಿಗಳಾಡುವುದು ಮಧುರಕೇಕಾರವದಿಂ: ಅಜಿತಪು, ೨. 
೧೭) 

ಕಳಾಪಿನಿ - ಕಳಾಪಿ (ಕಳವಿಳಸತ್‌ ಕಳಾವಿನಿಗೆ .... 
ಗಡ೦೦ಗಜತಾಪಂ: ಲೀಲಾವತಿ, ೧೧. ೧೩) 


ಆದುದು 


ಪಾರಂಗತ 
ಆರ್ದ 


ಕಳಾಪ್ರವೀಣ - ವಿದ್ಯೆಯಲ್ಲಿ 
ಮದವನ್ಮಾತಂಗಕುಂಭ 


(ಉಗ್ರವೈರಿ 
ಮೌಕ್ತಿಕ 


ಲಗ್ಬೋಜ್ಪ ಲಬಾಣನಂ ಪ್ರವಿಲಸತ್‌ ಗೀರ್ವಾಣ ದಾತವ್ಯ 


ವವ 
ಸಾಯಕ ಸಂಪೂರ್ಣಕಳಾಪ್ರವೀಣನಂ 


ಅಕ್ಷೂಣನಂ: ಪಂಪಭಾ, ೧. ೧೩೪) 

ಕಳಾಭೃತ - ಚಂದ್ರ (ಅಭವಂ ಅತಿವೃದ್ಧಂ ಕಳಾಭೃತ್‌ ಕಳಂಕಂ 
ಹರಿ ಗೋಪ೦ ಮಾರುತಂ ಚಂಚಳಂ: ತ್ರಿಷಷ್ಠಿಪು, ೨೪. 
೧೪೪) 

ಕಳಾವಿದುರ - ಕಲಾಭಿಜ್ಞ 
ಕಳಾವಿದುರಂ ಧನದಂ 
ಪಾರ್ಶ್ವನಾಪು, ೧೬. ೮) 

ಕಳಾಸ - ನೃತ್ಯಭಂಗಿ (ನೇರು ಲಾಗು ಲವಣಿ ಅಡಪು ತಿರುಪು 
ಕೈಮಜ” ಕಳಾಸ ಕೂಟಮಾನಂಗಳಂ ಸಂಗಳಿಸಿ: ರಾಜಶೇವಿ, 
೫. ೧೯ ವ) 

ಕಳಿ - ಹರಿ, ಚಿಮ್ಮು (ಸುಖಜಳ೦ ಅಕ್ಷಿಗಳಿಂ ಕಳಿದಿಳಿದುದು 
ಮೆಲ್ಲಗೆ ಬೆಮರುಣ್ಣಿದುದು ಸಚಿವಸುತನೃಪಸುತರಾ: 
ರಾಜಶೇವಿ, ೪. ೯೮) 

ಕಳಿಂಕೆ - ಮೊಗ್ಗು ಚಿಗುರು (ವನತರುಗಳ ಪಣ್ಣೆಲೆಗಗಳ್‌ ಕಟಲೆ 
ಕಳಿಂಕೆಗಳ್‌ ತಾರಕೆಗಳಂತೆ ಒಗೆಯೆ: ಹರಿವಂಶ, ೫. ೫ ವ) 

ಕಳಿಂಚು - ಮೋಸ, ವಂಚನೆ (ಇಂಚೆಯ ಪಸವಿನ ಬಣದ 
ಕಳಂಚಿನ ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ 
ಪಿಂಚದೆ ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡ 
ಊರ್ಗಳ್‌: ಪಂಪಭಾ, ೮. ೫೧) 

ಕಳಿಂದಕನ್ಯೆ - ಯಮುನಾ ನದಿ (ದೇಸೆಗಾಯ್ತು ಕರ್ಪಿದಜಸೊಳ್‌ 
ಎನಲ್ಕೆ ದಾಂಟಿದುದು ಕೃಷ್ಣನ ಬೀಡು ಕಳಿಂದಕನ್ಯೆಯಂ: 
ಜಗನ್ನಾವಿ, ೧೬. ೭೧) 

ಕಳಿಂದಜಾ[ಜೆ] - ಕಳಿಂದಕನ್ಯ, ಯಮುನಾ ನದಿ (ಕಳಿಂದಜಾ 
ಅಂಬುವಿಸುರಿತಪದಾಂಬುಜಾತೆ ಕರಿರಾಣ್ಮುಖಷಣ್ಮುಖಮಾತೆ: 
ಶಬರಶಂ, ವಿ. ೨) 


ಕಳಿಂದನಂದನೆ -. ಯಮುನಾ ನದಿ (ಕಳಿಂದನಂದನೆಯ 
ತಟದೊಳ್‌ ಅಂಬಿಯದ ಪೊರ್ದುಗೆಯಿಂ 
ಹೊಬೌಯೊಳಿರ್ದಳ್‌: ಕರ್ಣನೇಮಿ, ೧೪. ೯ ವ) 

ಕಳಿಕ - ಜೋಳ (ನವಕಳಿಕಾಂಕುರಪ್ರಕರಮಂ ನವಕೋಕಿಲ 
ಕುಟ್ಮಲಂಗಳ೦ ಕ ಅಂಗಜಂಗೆ 
ಲೆಕ್ಕವಣಿಗೆದೋಖುವಂತೆಸೆದು ತೋಟಿದುವಂದಿನ ಬಂದ 
ಮಾವುಗಳ್‌: ಅಜಿತಪು, ೬. ೨೪) 

ಕಳಿಕಾ - ಮೊಗ್ಗು ಚಿಗುರು (ಸುತಮುಖನಿರೀಕ್ಷಣಸಮಯ 
ಸಮುಪಜನಿತಪುಳಕಕಳಿಕಾಕಳಿತ 
ನಾಭಿರಾಮಹೀಜಂ: ಆದಿಪು, ೭. ೧೧೦ ವ) 

ಕಳಿಕಾಕಳಿತ - ಹೂಗೊಂಚಲಿನಿಂದ ಕೂಡಿದ (ಫಳಲಲಿತಂ 
ವಿನೂತಕಳಿಕಾಕಳಿತಂ ಕಡುರಯ್ಕಮಾಯ್ತು ಕೋಮಲ 
ಲತೆಯೆಂಬಿನಂ: ಆದಿಹು, ೮. ೪೫) 

ಕಳಿಕೆ - ಚಿಗುರು (ತೆಂಬೆಲರಲೆಪಿ೦ ಕಳಿಕೆಯೊಳೆ ತುಜುಗಿ 
ತಳಿರೊಳೆ ತಳತಳಿಸಿದುದು: ಆದಿಷು, ೮. ೨೯); ಮೊಗ್ಗು 
(ತಳಮಿವು ತಳಿರಿವು ಬೆರಲಿವು ಕಳಿಕೆಗಳಿವು ನಖಮಿವು 
ಅಲರಿವು ಎಂದಜೆಯದೆ ಕೋಮಳೆ ಪೂಗೊಯ್ದೆಡೆಯೊಳ್‌ 
ಪಳಪಳಿಸಿದಳ್‌ ಅತಿಮುಗ್ಗೆ ಮಾವಿನೊಳ್‌ ಮತ್ತೊರ್ವಳ್‌: 
ಶಾಂತೀಶ್ಲಹು, ೧೦. ೧೨೬; ಸೊಡರ ಕುಡಿ 


ಇಳಾಭಾರಕ್ಷಮ 


ನೆಅಪಿ 
ಸಭೆಯಂ: 


(ನಾನಾ ವಸ್ತುಗಳಂ 
ಒಸೆದು ಸಮೆದಂ 


ಕಲ್ಪವೃಕ್ಷನಪ್ಪ 


೨೮೨ 


(ಬಾಷ್ಟಾಯಮಾನ ನಯನಪುಟ ಕೋಟಿಯೊಳ್‌ ಮಿಜುಗುವ 
ಅರುಣಿತ ಅಪಾಂಗ ಕಳಿಕೆಯುಂ: ಆಚವರ್ಧ, ೭. ೪೧ ವ) 
ಕಳಿಕೆಗರ್ಚು. - ಚಿಗುರ[ಮೊಗ್ಗ]ನ್ನು ಕಚ್ಚು (ಇಚ್ಚೆಯಂ ಸಲಿಸಿ 
ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ: ಆದಿಪು, ೨. 
€) 

ಕಳಿತ - ಕೂಡಿದ (ಅಧಿಕಬಳನಳಕರತಳಗಳಿತ ಕುಳಶೈಲಸಹಸ್ರ 

ಸಂತಾನ ಕಳಿತ ಸೇತುಬಂಧುರಮಪ್ಪ ದಕ್ಷಿಣಸಮುದದ 

ತಡಿವಿಡಿದುಬಂದು: ಪಂಪಭಾ, ೪. ೧೮ ವ) 

ಕಳಿತರ್‌ - ಹರಿದು ಬರು (ಕಳಿತಪ್ಪ ಕಣ್ಣ ನೀರ್ಗಡಲೊಳಂ 
ಆಅದಾಯ್ತು ಅಬಲೆಯ ಅಂಗಜತಾಪಂ: ಲೀಲಾವತಿ, ೧೧. 
೩೬) 

ಕಳಿಪಂ - ಕಳ್ಳತನ ಮಾಡಿಸುವವನು (ಕಳಿಪಂ ಕಳ್ಳಂ ಅಗುರ್ವು 
ಪರ್ವೆ ಕೊಲಿಪಂ ಕೊಲ್ವಂ ಪರಸ್ತ್ರೀಯರಂ ಕೊಳಿಪಂ ಕೊಳ್ಳಂ 
ಎನಿಪ್ಪ ಪಾಪಿಯುಂ: ಆದಿಪು, ಜಿ ೮೧) 


ಕಳಿಮಳಿನ - ಕಲಿಕಾಲದ ಕಳಂಕ (ಕಳಿಮಳಿನ ಕುಮತಸಂಗತ 
ಕಳಂಕಮಂ .. .. ದುರುಕ್ತಿಗಳ್‌ ಕಳೆದಪುವೇ: ಸಮಯಪ, ೩ 
೪೫) 


ಕಳಿಸು - ಕಳ್ಳತನ ಮಾಡಿಸು (ತುಜುವ೦ ಕಳಿಸುವ ಕೃಷ್ಣೆಯ 
ನಿಜೆಯಂ ಪಿಡಿದುರ್ಚವೇಲ್ಪ: ಗದಾಯು, ೬. ೧೦) 

ಕಳುಚು - ಮೋಸಗಾರ (ಕಸವಿಂಗಂ ಕಳುಚಿ೦ಗ೦ ಡಸಿಕಿಂಗಂ 
ದೂರ್ತವಡೆಗಂ ಅತಿಚಪಳರ್ಗಂ ಪುಸಿರ್ವ್ವಂ ಸಿತಗರ್ಗಂ೦ 
ವಸುಧೇಶ್ವರ ಕೇಳ ಕುಡುವನುರ್ಕಿ ಕುಮಾರಂ: ಧರ್ಮಾಮೃ. 
ಒಬ) 

- ಬಿಡು ಎಂಬ ತಿರಸ್ಕಾರ ಸೂಚಕ ಉದ್ಗಾರ (ಪೆಡೆಯಂ 
ಮುಡಿಯಲ್ಲಿ ತೋರ್ಪ ನಾಗಿಣಿಯರ ಕೆಯ್ದಮೇಂ ತೆ ಕಳೆ: 
ಆದಿಪು, ೪. ೪೭) ['ಕೆಯ್ದಮೇಂ ತೆ ಕಳೆ' ಎಂಬುದು ಎಲ್‌. 
ಬಸವರಾಜು ಸ್ವೀಕರಿಸಿರುವ ಪಾಠ]; [ಕಲೆ] ವಿದ್ಯೆ (ಅಜಿವಿಂಗೆ 
ಗುಜೆಯುಂ ಕಳೆಗೆ ಕುಲಭವನಮುಂ ಪ್ರತಾಪಕ್ಕಡರ್ಪುಮಾಗಿ 


ಕಳೆ 


ಬಳೆವನ್ನೆಗಂ: ಆದಿಪು, ೬. ೨೨ ವ); ಗುಡಿಸಿ ಹಾಕು 
(ರಾಗದಿಂ ಇನರಶ್ಮಿಯೆಂಬ ಕಸಮಂ ಕಳೆದು ಅಂಬರಮೆಂಬ 
ಪಾಟಂ ಏಣಿದುದು ಅಸಿತಾಂಬುವಾಹಕುಳಮೆಂಬ 
ಕುಟುಂಬಕೆದಂಬಕೋತ್ಕರಂ: ಆದಿಪು, ೬. ೭೧); 


ಹೋಗಲಾಡಿಸು (ನಲ್ಮೆಯೊಳಟ್ಟ ಕಣ್ಣ ನೀರ್ಗಳ ಪೊನಲಿಂದೆ 
ಕರ್ಚಿ ಕಳೆದಂತಿರೆ ಪೋದುದು ಕೋಪಮೋಪನಾ: ಆದಿಪು. 
೧೨. ೩೪); ಅಳಿಸಿಹಾಕು (ಬರೆಯಿಸಿದಂ ಪೂರ್ವಮಹೀಶ್ವರ 
ನಾಮಮಂ ಎಯ್ದೆ ಕಳೆದು ವೃಷಭಾಚಲದೊಳ್‌ ಭರತಂ 
ನಿಜನಾಮಮಂ: ಆದಿಹು, ೧೪. ೭೩) ಕಳುಹಿಸು 
(ಮೆಲ್ಲಮೆಲ್ಲನೆ ಕೆಲಕ್ಕೆ ವಂದು ಕುಂಚದ ಅಡಪದ ಡವಕೆಯ 
ಪರಿಚಾರಿಕೆಯರೆಲ್ಲರುಮಂ ಕಣ್ಣೆತ್ತಿ ಕಳೆದು: ಪಂಪಭಾ, ೪. 
೬೧ ವ); ಕಳಚಿಕೊ (ಕಟ್ಟಿಸಿಕೊಂಡಂ ಶಲ್ಯಂ ಕಟ್ಟಿದುದಂ 
ಕಳೆಯಲಾರ್ಗಮೇಂ ತೀರ್ದಪುದೇ: ಪಂಪಭಾ, ೧೩. ೩೦); 
ಹೋಗಲಾಡಿಸು (ಬರೆಯಿಸಿದ೦ ಪೂರ್ವಮಹೀಶ್ವರ 
ನಾಮಮಂ ಎಯ್ದೆ ಕಳೆದು ವೃಷಭಾಚಲದೊಳ್‌ ಭರತಂ 
ನಿಜನಾಮಮಂ: ಆದಿಷು, ೧೪. ೭೩); ಒಂದು ಕಾಲ 
ಪರಿಮಾಣ (ಹದಿನೆಂಟು ನಿಮೇಷದಿನಂತದೊಂದು ತಾಂ 
ಕಾಷ್ಟೆ ಕಾಷ್ಠೆ ಮೂವತ್ತಾಜೆಂದದು ಕಳೆ: ಅಭಿಧಾವ, ೧. ೨. 
೨) 


ಕಳೆ ಕಳೆ - ತೆಗೆ ತೆಗೆ, ಬಿಡು ಬಿಡು ಎಂಬ ತಿರಸ್ಕಾರ ಸೂಚಕ 
ಉದ್ಗಾರ (ಮಹಾಪಳಯಜಳಧಿನಾದದಿ೦ ಇರದೆ ಉಜ್ಚಳಿಸಿ 
ನುಡಿದಂ ತೆ ಕಳೆ ಕಳೆ ಗರಿಗೆತ್ತಿದ ಅನರ್ಫ್ಯದರ್ಫ್ಯಮಂ 
ಧರ್ಮಸುತಾ: ಪಂಪಭಾ, ೬. ೪೨) 

ಕಳೆಗೆಡು - ಕಾಂತಿಗುಂದು (ಉರೆ ಚಿಂತೆಯ೦ ಆಳ್ವಂತೆವೊಲ್‌ 
ಓಷಧೇಶ್ವರಂ ಕಳೆಗೆಟ್ಟಂ: ರಾಜಶೇವಿ, ೧೨. ೧೩) 

ಕಳೆದಿಡು - ಬಿಟ್ಟುಬಿಡು, ತ್ಯಜಿಸು (ಕಳೆದಿಡುವುದೆ 
ಭೂತಳರಾಜ್ಯವಿಮೋಹಂ ಅಚಿರರುಚಿರಸಂಚಳಂ: 
೧೪. ೧೨೧) 

ಕಳೆದುಕೊಳ್‌ - ತೆಗೆದುಕೊ (ಆ ಲೇಖನಮಂ ಕಳೆದುಕೊಂಡು 
ನಿಮಿರ್ಚಿ ನೋಟ್ಟ್‌ನ್ನೆಗಂ: ಕಾದಂಸಂ, ೪. ೩೬ ವ) 

ಕಳೇವರ - ಮೈ, ದೇಹ (ಧೃತರಾಷ್ಟ್ರನ ಬೆಸದೊಳ್‌ ವಾರಣಾವತಕ್ಕೆ 
ಹೋಗಿ ತದರ್ಧದಗ್ಗ ಕಳೇವರಂಗಳಂ ಸಂಸ್ಕರಿಸಿ 
ಜಳದಾನಾದಿ ಕ್ರಿಯೆಗಳಂ ಮಾಡಿ: ಪಂಪಭಾ, ೩. ೮ ವ) 

ಕಳೋನ್ನತ - ಕಲೆಗಳಿಂದ ವೃದ್ಧಿಗೊ೦ಡವನು, ಚಂದ್ರ (ತನ್ನಯ 
ತನಯನನಮಳ ಕಳೋನ್ನತಮಂ ನೋಡಿ ವಾರ್ಧಿ ಪೆರ್ಚುವ 
ತೆಣದಿಂ ತನ್ನ ತನಯನನಮಳ ಕಳೋನ್ನತಮ೦ ನೋಡಿ 
ಪೆರ್ಚುವಂ ನೃಪತಿಳಕಂ: ಚಂದ್ರಪ್ರಪು, ೫. ೨) 

ಕಳ್ಳುಡಿ - ಹೆಂಡ ಕುಡಿ (ಕಳ್ಗುಡಿದವರಂದಂ ಇಂತು ಸಿರಿ ಸಾರ್ತರೆ 
ಸಾರ್ವುದು: ಪಂಪಭಾ, ೨. ೪೯) 

ಕಳ್ಳುಡಿಕಿ - ಹೆಂಡ ಕುಡುಕ (ಕಳ್ಗುಡಿಕಿಗಳುಂ ನಿರ್ದಯರುಂ 
ಮಡದ ಪಾಪಮಿಲ್ಲ: ಧರ್ಮಾಮೃ. ೧೨. ೯೭ ವ) 

ಕಳ್ಳುಡಿಪಿ - ಹೆ೦ಡಕುಡುಕಿ (ಕೂಸ೦ ಕೊಂದು ಪೂಳ್ಸು ಕಳ್ಗೆ 
ಕೊಟ್ಟು ಕುಡಿದ ಕಳ್ಗುಡಿಪಿಯ ಗೆಯ್ದ ಕೃತ್ಯಮನ್‌ ಆಕೆಯ 
ಮಗನಿಂದಮಳಿದು : ಚಾವುಂಡಪುಚಂದ್ರ, ಪು. ೭೧. ಸಾ 
೨೮) 

ಕಳ್ಳುಡಿಹ - ಹೆಂಡಕುಡುಕ (ಶುಂಡಾಪನಂ ಕಳ್ಗುಡಿಹ: ಅಭಿಧಾವ, 
೧. ೧೬. ೬) 

ಕಳ್ಗೆ ಚಕ್ಕಣ - ಹೆಂಡಕ್ಕೆ ನಂಜಿಕೊಳ್ಳುವ ಪದಾರ್ಥ (ಲಯಕ್ಕೆ 
ಲಕ್ಕಲೆಕ್ಕದ ಜತಿ ನಾಟಕಾಭಿನಯಮಾಯಿನೆ ಗೇಯದೊಳೀಕೆ 
ಸೊರ್ಕನಿಕ್ಕಿದಳೆನೆ ಕಣ್ಗೆ ಚಕ್ಕಣಮೆನಿಪ್ಪುದು ಸಾಗೆನಿಸಲ್ಪೆ: 
ಪಂಪಭಾ, ೭. ೯೦) 

ಕಳ್ಚ೦ - ಕಳ್ಳತನ ಮಾಡುವವನು (ಕಳಿಪಂ ಕಳ್ಳಂ ಅಗುರ್ವು ಪರ್ವೆ 
ಕೊಲಿಪಂ ಕೊಲ್ವಂ ಪರಸ್ತೀಯರಂ ಕೊಳಿಪಂ ಕೊಳ್ಳಂ ಎನಿಪ್ಪ 
ಪಾಪಿಯುಂ: ಆದಿಪು, ೫. ೮೧) 

ಕಳ್ಳತನಬ್ರತ - ಅಸ್ತೇಯವ್ರತ (ಕಳ್ಗರ್ಗೆಡೆಗುಡುವುದುಂ ಅದು 
ಕಳ್ಳತನಬ್ರತದ ಹಾನಿಯೆಂಬಂ ಜೈನಂ: ಸಮಯಪ, ೫. ೪೪) 

ಕಳ್ಳದ - ಕಳ್ಳತನಮಾಡದ, ಅಸ್ತೇಯ (ಕೊಲ್ಲದ ಪುಸಿಯದ ಕಳ್ಳದ 
ಸ್ವದಾರ ಸಂತೋಷಂ ಪರಿಮಿತ ಪರಿಗ್ರಹ೦ ಇಂತು ಅಯ್ದು 
ಅಣುವ್ರತಂಗಳಂ: ವಡ್ಡಾರಾ, ಪು ೨೨, ಸಾ ೧೭) 

ಕಳ್ಳ ಬೆಳ್ಳಿವಟ್ಟಲ್‌ - ಕಳ್ಳು ತುಂಬಿದ ಬೆಳ್ಳಿಯ ಬಟ್ಟಲು (ಬೆನ್ನೊಳ್‌ 
ಬಿಚ್ಚಿರೆ ಮುಡಿ ಬಾಯೊಳ್‌ ಕಳ್ಳ ಬೆಳ್ಳಿವಟ್ಟಲ್‌ ಬೆಚ್ಚಂತಿರೆ: 
ಸೂಕ್ತಿಸುಧಾ, ೧೩. ೬) 

ಕಳ್ಳವತಿ - ಹೆಂಡ ಮಾಡಿ ಮಾರುವವಳು (ಕೌಶಂಬಿಯ ಕಳ್ಳವತಿ 
ಮಂಡೋದರಿಯ ಮಗನೆಂಬುದುಂ: ನೇಮಿನಾಪು, ೬. ೬೭ 
ವ) 


ತ್‌ 
ಕಷ್ಟಂ 
ಆದಿಪು, 


೨೯೩ 


ಕಳ್ಳವತ್ತಿಗೆ -  ಕಳ್ಳವತಿ (ನಿನ್ನಂ  ಚಕ್ರವರ್ತಿಚಕ್ಕನೆ ಪಿಡಿದು 
ತರವೇಟ್ಟನೆನೆ ಪಿಡಿವೆತ್ತ ಕಳ್ನಂತೆ ಕಳ್ಳವತ್ತಿಗೆ ತಳವೆಳವೋಗೆ: 
ನೇಮಿನಾಪು, ೬. ೬೯ ವ) 

ಕಳ್ಳವಳ - ಹೆಂಡ ಮಾಡಿ ಮಾರುವವನು (ಆ ಪೊಲಲ 
ಕಳ್ಳವಳನೊರ್ವಂ ಆ ವನದೊಳ್‌ ಏನಾನುಂ ನಿಮಿತ್ತದೆ 
ತೊಟಬಲ್ಲಂ: ಕರ್ಣನೇಮಿ, ೩. ೭೦ ವ) 

ಕಳ್ಳಸಿಗ - ಹೆಂಡ ಮಾಡುವವನು (ಒರ್ವಂ ಕಳ್ಳಸಿಗ೦ ಕಳ್ಳಂ 


ಕೊರ್ವಿಸುವ ಬೇರುಂ ಬಿಕ್ಕೆಯುಮಂ ಬೆರಂಟುಂತ್ತುಂ: 
ನೇಮಿನಾಪು, ೪. ೧೧೪ ವ) 

ಕಳ್ಳಸಿಗಗೇರಿ — ಹೆಂಡ ಮಾರುವವರ ಬೀದಿ 
(ಕಳ್ಳಸಿಗಗೇರಿಯೊಳಗಣ ಕಳ್ಳೆಲ್ಲಮ೦ ಎಜ್‌ದು ತರಿಸಿ: 


ಧರ್ಮಾಮೃ, ೨. ೧೮) 

ಕಳ್ಳಿ - ಎಲೆ ಕಿತ್ತರೆ ಮಂದ ಹಾಲು ಬರುವ ಗಿಡ (ಕಳ್ಳಿಯಂ 
ನಂಬಿ ಕೌಂಗಿನ ತೋಟವಂ ಕಡಿವ ತೋಂಟಿಗನುಮಂ: 
ಧರ್ಮಾಮೃ, ೮.೩೧ ವ) 

ಕಳ್ಳುಣಿ - ಹೆಂಡಗುಡುಕ (ಖಳನುಂ  ಕಳ್ಳುಣಿಯುಂ 
ಫಳುಮನಿಟೆಗುಂ ಶ್ವಭ್ರಾಂತಮಂ ತಾಪಿನಂ: ಆದಿಷು, ೫. 
೮೧) 


ಕಳ್ಳೊಡವುಟ್ಟು - [ಕಳ್ಳ*ಒಡವುಟ್ಟು] ಹೆಂಡದ ಜೊತೆಗೆ ಹುಟ್ಟು 
(ಕಳ್ಳುಡಿವರಂದಮಿಂತು ಸಿರಿ ಸಾರ್ತರೆ ಸಾರ್ವುದದರ್ಕೆ 
ಸಂದೆಯಂಬಡದೆ ಜಲಕ್ಕನೀಗಳಣಿದೆಂ ಸಿರಿ 


ಕಳ್ಳೊಡವುಟ್ಟಿತೆಂಬುದೇಂ: ಪಂಪಭಾ, ೨. ೪೯) 

ಕಳ್ಳೊಳಮರ್ದಿನೊಳ್‌ ಪುಟ್ಟದ ಪೆಂಡಿರ್‌ - ಹೆಂಡದಲ್ಲೂ 
ಅಮೃತದಲ್ಲೂ ಹುಟ್ಟಿದ ಹೆಂಗಸರು, ಸುರಾದೇವಿ 
(ಒಂದೆಡೆಯೊಳ್‌ ಕಳ್ಳೊಳಮರ್ದಿನೊಳ್‌ ಪಟ್ಟದ ಪೆಂಡಿರಂತೆ 
ಸೊಗಯಿಸುವ ಪಲರುಂ ಒಳ್ಳೆಂಡಿರ್‌: ಪಂಪಭಾ, ೪. ೮೭ 
ವ) 

ಕಜಿಂಗು - ಕಪ್ಪಾಗು (ಧೈರ್ಯಮಂ೦ ಪದುಂಗೊಳಿಸಿ ಸುರುಳ್ಳು 
ಕರ್ಗಿದ ಕಜಂಗಿದ ಖೇಚರನಂಗಮಂ: ಆದಿಪು, ೨. ೫೯) 


ಕಜಿಂಡು - ಒರಟು (ಮುಳಿಸಿನೊಳ೦ ಇಟೆಯಿಕ್ಕಿ ಕಾಡುವ 
ಕಜಮಡು ಬೊಜಗನಂ ಹಿಡಿದು: ಲೀಲಾವತಿ, ೨. ೧೦೯) 

ಕಣಮೆ - ಹುಣ್ಣು ಗಾಯ (ಬೆನ್ನೊಳ್‌ ನಾಳಿಬಿರ್ದು 
ಕಜಮೆಯಾಗಿ ಪುಚೆತು ನಮೆದು ಸತ್ತು ಮತ್ತಮಾ 
ಪೊಟಲೊಳ್‌ ಪೇಪಂದಿಯಾಗಿ ಪುಟ್ಟಿ: ವಡ್ಡಾರಾ, ಪು ೯, 
ಸಾ ೨) 

ಕಟು - ಮಗು, ಚಿಕ್ಕದು (ಪಗೆವಡೆಯೊಡ್ಡುಗಳಂ ಒಡೆಯಲ್ಕೆ 
ವೇಟ್ಲ್‌ರ್ದೆ ಧಗಮೆನೆ ಸೈರಿಸುವ ಉಪಾಯಮಾವುದು 
ಕಜುವೇ: ಪಂಪಭಾ, ೧೧. ೯೧); ಕೋಪಗೊಳ್ಳು. ಕೆರಳು 
(ಶರೀರಮಂ ಕಳುತ್ತು ಇನಿವಿರಿದೊಂದು ಘೋರತಪಕ್ಕೊಡ್ಡಿದೆ; 
ಕಾದಂಬ, ೫. ೨೦೧) 

ಕಜುಂಕೆ - ಗರಿಕೆ (ಅಲ್ಲಿಯ ಮಹಾನಾಗ೦ಗಳ ವಿಷಂಬೆರಸು 
ಸುಯ್ವ ಸುಯ್ಯ ಪೊಗೆಯೊಳಂ ಕಜಂಗಿ ಕಟ್ಲೆದ ಮೆಯ್ಕುಮಂ: 
ಪಂಪಭಾ, ೫. ೧೦೩ ವ) 

ಕಯುಂಗು - ಕಪ್ಪಾಗು (ಕಾರ್ಮುಗಿಲೆ ಪರ್ವಿದುದು ಎಂಬಿನೆಗಂ 
ಕಣಂಗಿ ಕಟ್ಟಲಿಪ ತಮಾಲಪಾದಪದ ಪಲ್ಲವಮಂ 
ನೋಡಿ: ಕಾದಂಸಂ, ೪. ೩೫) 

ಕಯುಂಬ - ಹೊಟ್ಟಿಕಿಚ್ಚಿನವನು (ಮಲೆಪರ್‌ ಮಂಡಳಿಕರ್‌ 
ಕಯಂಬರ್‌ ಅದಟರ್‌ ವೀರರ್ಕಳುಂ: ಪಂಪಭಾ, ೯. ೧೦) 


ಕಣು೦ಬು - ಕರುಬು, ಮತ್ನರಿಸು (ಕಜು೦ಂಬು-ಅಸೂಯಾಯಾಂ: 
ಶಬ್ದಮದ, ಧಾ ೪೭೯) 

ಕಣುಕೆ - ಗರಿಕೆ (ಕಣಜುಕೆ ತವೆ ಮುಗಿ ಮೊಗಮಂ ತುಜುಕುವ 
ಮೃಗಶಿಶುಗೆ ಕರದ ತಂಬುಲಮದೆಲೆಯಂ ಮಣ್‌ದಿತ್ತಪಂ: 
ಲೀಲಾವತಿ, ೪. ೨೦) 

ಕಳುಕೆಯೆಸಟಕ್‌ - ಗರಿಕೆಯ ಹುಲ್ಲು (ಕಜುಕೆಯೆಸಟೆಂ 
ಕಮಳನಾಳದಿನವಂ ಸುತ್ತಿ: ಲೀಲಾವತಿ, ೧೧. ೧೧) 

ಕುತ್ತು - ಕೋಪಿಸಿಕೊಂಡು (ತವೆ ಮಾಜಾಂತ ಬಲಂ 
ಕುತ್ತಿಜಿದು ತನ್ನಾಳ್ಲಂ ಕರಂ ಮೆಚ್ಚೆ ಗೆಲ್ಲವನಂ ಶ್ರೀವಧು 
ಪತ್ತುಗುಂ: ಪಂಪಭಾ, ೧೦. ೪೪) 

ಕಯಿಪು - ಅಸಹನೆ, ಕೋಪ (ಕಜುಪುಂ ಕಾಯ್ದುಮಂ 
ಉಂಟುಮಾಡಿ ನೆಲನಂ ದುರ್ಯೋಧನಂ ತಾಗಿ 
ತಳ್ಲಿಜೆದಂದಲ್ಲದೆ ಕೂಡಂ: ಪಂಪಭಾ, ೯. ೯೨), ರಭಸ 
(ಕುಡುಗೋಲಂ ಕೂಜಿಗೆಯಂ ಕೊಡಲಿ ಕುರುಂಜಿಗೆಯಂ 
ಉಟುವ ಪರಗುವ ಕಜುಪಿ೦ ಬಿಡದೆಯಗುಖ್ಲಾ ಮುಟ್ಟಂ 
ಕುಡರ್‌ ಎರವಂ ಪೆಣರ್ಗೆ: ಸಮಯಪ, ೫. ೧೭) 

ಕಣುಮೆ - ಹುಣ್ಣು (ಲಂಗಿಗರ ಮನೆಯೊಳ್‌ ಪೆಣ್ಣತ್ತೆಯಾಗಿ 
ಪಿರಿಯ ಪೊಳ್‌ಗಳಂ ಪೊತ್ತು ಪೋಗಿ ಬೆನ್ನೊಳ್‌ 
ಕಜುಮೆಯಾಗಿ ನಾಳಿ ಬಿರ್ದು: ವಡ್ಡಾರಾ, ಪು ೧೩, ಸಾ ೪) 

ಕಣಕ - ಹಾಲು ಹಿಂಡು (ಆಶ್ರಮಿಗಳ ಹೋಮವಕಾರ್ಯಕ್ಕೆ ಕಣೌವ 
ಕಾಮಧೇನುಗಳಂತೆ ಕಣುವ ಹೋಮಧೇನುಗಳಂ 
ಕಿಡಲೀಯದೆ ಕಾದು: ಪಂಚತಂತ್ರ ೧೯೦ ವ); ಸುರಿ 
(ಪೊಸಮಸೆಯಂಬು ಕಾರ ಮಟ್‌ವೊಲ್‌ ಕಜ್‌ಯುತ್ತಿರೆ: 
ಪಂಪಭಾ, ೧೧. ೧೩೫); ಕಪ್ಪು ಕಲೆ, ಕುಂದು (ಬಿನ್ನನೆ 
ಕುರುಳ ನೆಬಲ್ಲಳ್‌ ತನ್ನೊಳೆ ತಳ್ಹೊಯ್ದು ನೆಗಟ್ಟ ಕಳೆಯನೆ 
ಪೋಲ್ವು: ಆದಿಷು, ೭. ೧೦) 

ಕಣ್‌ಗಂದು - ಕಪ್ಪಾಗು (ಬಿರಯಿಗಳ ಮೆಯ್‌ ಸುಯ್ಯ ಬೆಂಕೆ 
ಸೋಂಕೆ ಕಜ್‌ಗಂದಿದಂತೆ: ಪುಷ್ಪದಂಪು, ೨. ೩೯ ವ) 

ಕಣಿಗಟ್ಟು — ಕಲೆಯಾಗು (ಪುಣ್ಗಳಿನೆಡೆಯುಡುಗದೆ 
ರುಧಿರಮೊಜ್‌ತು ಕಣೌಗಟ್ಟುವಿನಂ: ಸುಕುಮಾಚ, ೪. ೫೮) 

ಕಣಗರ್ಚು. - ಕಳಂಕವನ್ನು ತೊಡೆದುಹಾಕು (ಚರ್ಚಲ್‌ 
ಶಶಿಶಿಶುವಂ ಕಣಿೆಗರ್ಚಲ್‌ ಘನಘಟೆಯನುರ್ಚಲ್‌: 
ಕಾವ್ಯಾವಲೋ, ೫೫೬) 

ಕಣಗೊರಲ - ಕಪ್ಪು ಕೊರಳುಳ್ಳವನು, ಶಿವ (ಹರಿಸದೆ ಸಗ್ಗದ 
ಜತಿಗಳ್‌ ನೆರೆದಂತೆರಡು೦ ಕೆಲಂಗಳೊಳ್‌ ತರದಿಂ ಕುಳ್ಳಿರೆ 
ಕುಳ್ಳಿರ್ದಂ ನಡೆನೋಟ್ಟರ ಕಣ್ಗಳ ಹಬ್ಬಮೆಂಬಿನಂ 
ಕಣೆಗೊರಲಂ: ಕಬ್ಬಿಗಕಾ, ೧೩೧) 

ಕಣ*ಗೊರಲಾತ - ಕಪ್ಪು ಕೊರಳನ್ನುಳ್ಳವನು, 
(ಕಜ್‌ಗೊರಲಾತಂ ಆತ್ಮವಿಟತತ್ತ್ವ್ವಮ೦ ಉಂಟೊಡೆತಾಗಿ 
ಮಾಡಿ ಬಾಂದೊಖ್‌ಯನೆ ಪೊತ್ತು ಗೌರಿಗೆ 
ಕವಲ್ಲೊಖ್‌ಗೆಯ್ದಿದನೀ ಪ್ರದೇಶದೊಳ್‌: ಪಂಪಭಾ, ೭. ೭೫) 

ಕಣ್‌ದೊವಲ್‌ - ಹದಮಾಡಲು ಕಪ್ಪು ಬಣ್ಣ ಬಳಿದ ಚರ್ಮ 
(ಕಳ್‌ ದೊವಲ ಪಟ್‌ಯ ಕುಚೆಯಂ ತೆಳೌದಂದಂ ಮೆಯ್ಯ 
ನಾತಂ: ಯಶೋಧಚ, ೨. ೩೯) 

ಕಣಕಿಹ - ಹಾಲು ಕರೆಯುವಿಕೆ 
ಕುಂಟಣಿಯ ಕೂರ್ಮೆಯಂತೆ 
ಧರ್ಮಾಮೃ. ೭. ೭೧ ವ) 

ಕಟಕುಲಿ - ಅಸ್ತವ್ಯಸ್ತತೆ, ದಿಗ್ಭಾಂತಿ, ಅಲ್ಲೋಲಕಲ್ಲೋಲ (ಅಂತು 
ಗುರುನಂದನಂ ಮರುನ್ನಂದನವಿರಚಿತ ನಿಶಾತವಿಶಿಖ 


ನೀಲಕಂಠ, ಶಿವ 


(ಸೂಳೆಯ ಕರೆಹದಂತೆ 
ಪಶುವಿನ ಕಣಿಹದಂತೆ: 


೨೯೪ 


ಪಂಜರಮನಟೆದು ಕಟಕುಆ೦ ಮಾಡಿಯು೦ ಅನಿತಉಳ್‌ 
ಮಾಣದೆ: ಪಂಪಭಾ, ೧೨. ೬೮ ವ) 

ಕಟಕಟೆಸು — ಹೊಳೆ, ಪ್ರಕಾಶಿಸು 
ಕಟಿಕಟೆಸಿದನರ್ಕಂ೦: ಶಬ್ದಮದ, ೩೩ ವೃತ್ತಿ) 

ಕಟಮೆ - ಬತ್ತ (ಬೆಳೆದೊಳಗಿದ ಪೊಸ ಕಟಮೆಯ ಪೊಸತರಲ್ಪ 
ತಾವರೆಗಳ: ಆದಿಪು, ೧೧. ೬) 

ಕಟಲ್‌ - ಕಳಚು, ಜಾರಿ ಬೀಳು (ಪ್ರಣತಾರಿ ಘಟಿತ 
ಮುಕ್ತಾಮಣಿಗಣ೦ ಉತ್ತಂಸದಿ೦ ಕಟಲ್ಲುದು: ಕವಿರಾಮಾ, ೩. 
೧೮೦); ಸಡಿಲಗೊಳ್ಳು (ಕಟಲ್ಲುಂ ಪಳ೦ಚಲೆದು೦ ಮುಟ್ಟಿದ 
ಸೀಯನಪ್ಪ ದನಿಯುಂ: ಆದಿಹು, ೧೨. ೨೩); ಮಜ್ಜಿಗೆ 
(ಇದು ಬಾಟಸ್ಕೊಸ ರ್‌ ಇದು ಕಟಲ್‌ ಇಂತಿದು ರುಚಿವೆತ್ತಿರ್ದ 
ಪಾನಂ ಇದು ಮಜ್ಜಿಗೆ ತಾನಿದು ಶಿಖರಿಣಿ ಎನುತುಂ 
ತಿಂಬಿದಿಂಬಿ ತಂಡಜದರಬಲೆಯರ್‌ ಸಿರ್ಪುಗಳಿಂ: 
ಸುಕುಮಾಚ, ೧೧. ೩೧) ಕಾಲಂದುಗೆ (ಕಟಲ್‌೨ತನುತ್ವೇ 
ತಕ್ರಮ೦ಜೀರಯೋಃ: ಶಬ್ದಮದ, ಧಾ, ೬೨೪) 

ಕಲಲಿಸು - ಸಡಿಲಗೊಳಿಸು (ಮರಗಳೊಳ್‌ ಎಲೆಯಂ ಕಲಲಿಸದೆ 
ಪೂತ ಗಿಡುಗಳೊಳ್‌ ಅರಲಂ ಸಲೆ ಬಿರ್ಚದೆ ತಳ್ಳ 
ಲತಾವಳಿಯೊಳೊಳ್ಳುಡಿಯನೂದುಗುಂ ಗಂಧವಹಂ: 
ಚಂದ್ರಪ್ರಪು, ೧೪. ೨೨) 

ಕಟಿಲುಳಿ - ಕಾಲಂದುಗೆಯ ಧ್ವನಿ (ಮಜೆದುಂಬಿಗಳ ಗಾವರಕ್ಕೆ 
ಜತಿಯನುಗ್ಗಡಿಸುವಂತೆ ಕಟಲುಳಿಯನುಲಿವ ಪಾರಿವಂಗಳಂ: 
ಚಂದ್ರಪ್ರಹು, ೧೨. ೧೧ ವ) 

ಕಟಲೆ - ಮುಳ್ಳುಗಳಿಂದ ಕೂಡಿದ ಸಣ್ಣ ರೆಂಬೆ (ಒಂದರ್ಥಕ್ಕೆ: 
ಕಟಲೆಯೆಂದು ಮುಳ್ಳರಸಿದ ಗುಜುಣುಗೊಂಬು: ಶಬ್ದಮದ, 
೩೩ ವೃತ್ತಿ) 

ಕಣಲೆ ಬಗ್ಗಿಸು - ಗದರಿಸು, ಕಠಿಣವಾಗಿ ಮಾತಾಡು 
(ನೀನನಿಬರುಮ೦ ಕರಂ ಕಟಲೆ ಬಗ್ಗಿಸಿ ತನ್ನನುಗ್ರಮಪ್ಪ 
ಕಾಂಚನಹರಿಪೀಠದೊಳ್‌ ಮಿಸಿಸುವಂದಮನೆರ್ದುರಿ 
ನಂದುವಂದದಿಂ: ಆದಿಪು, ೨. ೪೩) 

ಕಟಿಲೆಬೀಟಕ್‌ - ಎಲೆಯುದುರಿ ಬರಲಾಗು 
ಸೀರುಡುಗಳ್‌ ಪೆರ್ಮರಂಗಳಲೆಯಿಕ್ಕಿ 
ತೊಣ್‌ೌಗಳ್‌ ಪರಿಗೆಟ್ಟುವು: ಪಂಪರಾ, ೭. ೮೬) 

ಕಟಿಲ್ಲು - ಸಡಿಲಿಸು, ಬಿಚ್ಚು (ಬಿರುದರಂ ಒತ್ತಿ ಬೀರರ೦ ಅಡಂಗಿಸಿ 
ಕೊಂಕಿಗರಂ ಕಬಲ್ಲಿ ಚೆನ್ನರಂ ಅಡಿಗೊತ್ತಿ ಮಂಡಳಿಕರಂ 
ಬೆಸಕ ಯ್ಸಿ.. , ಮಾಡಿರೆ ರಾಜಸೂಯಮರ: ಪಂಪಭಾ, ೭. 
೧೮); ಕಿತ್ತುಕೊ, ವಸೂಲು ಮಾಡು (ನಿನಗೆ ಎರಡಿಲ್ಲದೆ 
ಒಲ್ಲವಳೆ ನಾಂ ಪ್ರಿಯ ನಿನ್ನಯ ಸಂಗಸೌಖ್ಯಂ ಇಂತೆನಗೆ 
ಧನಂ ದಿಟಂ ಮನೆಯವರ್‌ ಸಲ್ಲರ್‌ ಅದಕ್ಕೆ ನೀನವರ್‌ 
ಮನಮೊಸೆದಿರ್ಪನ೦ ಕಿಚೆದು ವಸ್ತುವನಿತ್ತೊಡೆ ಸಾಲ್ವುದು 
ಎಂದು ಮೆಲ್ಲನೆ ನುಡಿದು ಅರ್ಥಮಂ ನೆಜ್‌ ಕಟಲ್ಲುವುದು 
ಆತನೊಳ್‌ ಅಂಬುಜಾನನೇ: ಶಾಂತೀಶ್ವಷು, ೧೧. ೭೬); 
ತೊಳೆಯುವುದು (ಚಾರು ಚರಿತ್ರ ತೀರ್ಥ್ಪಜಲದಿಂದೆ 
ಅಘಕರ್ದಮಮಂ ಕಲಲ್ಲಿ; ಮಲ್ಲಿನಾಹು, ೧. ೧೭) 

ಕಟವೆ - ಬತ್ತ (ಉಜ” ಕಾಯ್ವ ಬಿಸಿಲೊಳ್‌ ಎಮ್ಮಂ ಮಜ್‌ದುಂ 
ಕೊರಗಿಸದೆ ಪೊರೆದುದೆಂದೊಲವಿ೦ ಬಂದೆಳಗುವವೋಲ್‌ 
ತೆನೆಯಂ ಕಾಲ್ಲೆಅಗುವ ಕಟವೆಗಳವೆಲ್ಲಿಯು ಸೊಗಯಿಸುಗುಂ: 


(ಒಂದರ್ಥಕ್ಕೆ: 


(ಕರೆದುವು 
ಕಟಲೆಬಿಟ್ಟುವು 


ಕಬ್ಬಿಗಕಾ, ೨೨) 
ಕಟಿ - ಸಾಯಿ (ಕಚೆದವರ್ಗೆ ಅಟ್ಟುದು ಅಲ್ತೊಡೆ ಅವರ್‌ 
ಏಲ್ಯೊಡಂ ಅಂತವರಿಂ ಬಟಿಕ್ಕೆ ತಾಂ ಉಟೆವೊಡಂ: 


ಪಂಪಭಾ, ೨. ೨೭); ಹರಿದು ಹೋಗು (ಕಟೆದ ನೀರ್ಗೆ 
ಬಂದಪುದೆ ಬಟೆಕ ಜರೆಗ೦ ತಿರ್ದಲ್‌: ಅಜಿತಪು, ೨. ೫೯); 
ಗಂಜಿ (ಎಮ್ಮ ಮಾವಂ ಬೈಕಂದಿರಿದು ತಂದ ಕೂಲ್ಲೌ ನೆರಂ 
ಎಣ್ಣೆಯನಕ್ಕೆ ಉಪ್ಪನಕ್ಕೆ ಕಟೆಯನಕ್ಕೆ ಎಂದೊಪ್ಲೊಡಂ 
ಎಆೌಯಿಸಿಯಜೆಯಂ: ವಡ್ಡಾರಾ, ಪು ೪, ಸಾ ೧೪); ದಾಟು 
(ಅತಿಗಂಭೀರಂ ಭವಾಂಭೋನಿಧಿ ಕಲಇಯಲಣಂ ಬಾರದು: 
ಸಮಯಪ, ೧. ೧೧೯); ಗೂಟ (ಪಡುವಣ ವಾರ್ಧಿಯಲ್ಲಿ 
ನೊಗನಂ  ಕಟೆಯಂ ಗಡ ಮೂಡಣಬ್ಬಿಯಲ್ಲಿಡಿಕಿದೊಡೆ: 
ಜೀವಸಂ, ೧೧. ೨೪) 

ಕಟೆಪು - ದಾಟು (ಸಂಸಾರಸಮುದಮಂ ಉಪಾಯದಿಂ 
ಕಟೆಪುವುದು: ಧರ್ಮಾಮೃ, ೬. ೧೪೮ ವ); ಬೀಳ್ಕೊಡು 
ನಾಶಮಾಡು (ಧನಮೆಂಬುದು ಎಭುಗೆ 
ಯಶೋಧನಂದನಿಂತಳಿಪಿ ಕಟಿಪಿ ಕಿಡೆ ಮಾಡಿರ್ದಾತನ 
ಪಡೆದ ಧನಮದೇತಅ ಧನಂ: ಆದಿಪು, ೧೪. ೭೪); ಕಾಲ 
ಸರಿ (ಇಂದಿನಿಂದಿರುಳ೦ ಕಟೆಪು ನಾಳೆ ನಿಮ್ಮ ನಿಮ್ಮ 
ನೆಗಟ್ಟುದಂ ನೆಗಟ್ಟುದು: ಗದಾಯು, ೬. ೬ ವ); ಕಳಂಕ 
(ಕಟೆಪಂ ತಂದು ನಿಂಕಮಿಂ ಕಚಿಪಂ ಕಳಿವ೦ ಚಲ ಕಟೆಪಂ 
ಕಂಜನೇತ್ರ .. ಕಟೆಪ೦ ಬಟಿಕಾತಂ: ಕವಿರಾಮಾ, ೨. 
೧೩೧) ಕಳಪೆ (ಆ ರಾಜಕುಮಾರಂ ಬಟಿಕಾ ರೂಪಿನ 
ಪೆಂಡಿರಿಂತು ಕಟಿಪಾದೊಡೆ ಕೂರ್ಪ ಮಾತಂ ಮಾರಿಗೆ ಕುಡು 
ಸಿರಿಯನೊಟ್ಟಿ ಸುಡು ಹೋಗೆಂದಂ: ಯಶೋಧಚ, ೨. ೬೩) 

ಕಟೆಯಲರ್‌ - ಬಾಡಿದ ಹೂವು (ಕಟೆಯಲರಾದ ಸಂಪಗೆಯ 
ಬಣ್ಣದವೋಲೆ ಬೆಳರ್ತ ಬಣ್ಣದೊಳ್‌: ಪಂಪಭಾ, ೪. ೬೬) 

ಕಚೆಯುಣ್‌ - ಹೆಚ್ಚು ಊಟಮಾಡು (ಜೀವಶ್ರಾದ್ಧಕ್ಕುಟೆದಿರ್ದ 
ಮಾಜನ೦ಗಳ್‌ ಕಟೆಯು೦ಡು ಆಪೋಶಿಪಲ್ಲಿ ನೆನೆದುದು 
ತನ್ನಂ: ಯಶೋಧಚ, ೩. ೫೧) 

ಕಟೆಯೆ ನೋ - ಸಾಯುವಂತೆ ನೋವನುಭವಿಸು 
ಕರ್ಣನಿಶಿತವಿಕರ್ಣಹತಿಯಿಂದಂ ಅಸುರಾಂತಕಂ 
ನೊಂದು: ಪಂಪಭಾ, ೧೨. ೨೧೦ ವ) 

ಕಟೆಯೇಅಕ್‌ - ದೊಡ್ಡ ಗಾಯ (ಕಟೆಯೇಜ್‌ ಪೆತ್ತ 
ಇಭವೈರಿಯಂ ಎಟಕೆ ಶಿರ೦ ಮಾಟ್ಬವೋಲ್‌ ಅವಂ 
ಮುಳಿಯಿಸೆ ಕೆಯ್ದಟೆಯೆ ಮುನಿಪತಿಯ ಕಣ್ಗಳೊಳ್‌ 
ಇಟೆವೋದುವು ತೀವಿ ಕೋಪರಸದ ಪೊನಲ್ಗಳ್‌: ಶಾಂತಿಷು, 
೭. ೬೧) 

ಕಟೆಯೋದು - ಹೆಚ್ಚು ಓದು, ಪಂಡಿತನಾಗು (ಪಟಗಾಂಪರ ನುಡಿ 
ಮುತ್ತುಂ ಮೆಟಸುಂಗೋದುದಕ್ಕೆ ಭಾಷ್ಕಮಂ ಒರ್ವಂ 
ಕಟೆಯೋದಿದಾತನಲ್ಲದೆ ಬಟಿವಟೆಯಿಂ ಬಂದು 
ಬರೆಯಲಾಗದು ಅಗಣ್ಯಂ: ಶಾಂತಿಷು, ೧೦. ೧೮೧) 

ಕಚಿಲೆ - ಬಿದಿರ ಕುಡಿ (ನಿಡು ಕಟೆಲೆಯ ಮೊನೆಯುರ್ಚಿದ 
ಜಡಧರಮೆಸೆದುದು ನಗಾಹಿತಪ್ರಣೀಧಿಯಿದೆಂದು ಅಡರ್ದು 
ಅತಿರೋಷದಿಂ: ಶಬರಶಂ, ೩. ೩೭) 

ಕಚೆವಣ್‌ - ತೀರ ಮಾಗಿದ ಹಣ್ಣು (ಫಳವೆಂದುಂ 
ಕಟೆವಣ್ಗಳಗವಲರೆಂದು೦ ಬೀಯವು: ಜಗನ್ನಾವಿ, ೨. ೧೬) 


ಕಟಿವದ - [ಕಚಿ*ಪದ] ಹದವಾಗಿ ಮಾಗಿದ ಸ್ಥಿತಿ ಕಟಿವದನಾ 
ಮಚ್ಚು ಬೇಟದಿ೦ ಪಟೆದಟಿನಣ್ಣಿನೊಳ್‌ ತೊಡರ್ದು: 
ಸೂಕ್ತಿಸುಧಾ, ೮. ೩೯೪) 

ಕಟೆವು - ಸಾವು (ಕಟೆವುಟೆವುಂ ಕಾಪು೦ ಮೇಪು೦ ತೋಡುಂ 
ಬೀಡುಂ: ಪಂಪಭಾ, ೫. ೪೩ ವ); ಅಳಿವು 
(ದುರ್ಯೋಧನಂ ಬಂದಿಕಾಅನಂತೆ ಸೆಜ್‌ಗೆಯ್ದುಂ 


(ಅಂತು 
ಕಚಿಯೆ 


೨೯೫ 


ವಣವೈದ್ಯನಂತೆ ಕೊಡಸಾರಿಯಂ ಪಿಡಿದುಂ ಸೂಳೆಯಂತೆ 
ಕಟಿವು  ಉಟಿವನಜಿದುಂ ರಸವಾದಿಯಂತೆ ಕಟ್ಟಿಯುಂ 
ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ದು: ಪಂಪಭಾ, ೬. ೭೨ 
ವ); ಪರಾಭವ, ದುಸ್ಥಿತಿ (ಪರಶುರಾಮನಿ೦ ರಘುರಾಮನಿಂ 
ಸರಿತ್ರತಿ ಕುವರಾಂಕರಾಮನಿಂ ಇದೇಂ ಕಟೆವಾದುದೊ 
ಮೂಜು ಸೂಲೌಳಂ: ಗದಾಯು, ೧. ೨೪) 

ಕಟೆವುಟಿವು - [ಟಿವು೬ಉಟಿವು] ಸಾಯುವುದು ಉಳಿಯುವುದು 
(ದೀವದ ಬೇಂಟೆಯ೦ ಬಿನ್ನಪಂಗೆಯ್ವೊಡೆ ಗಾಳಿಯುಂ 
ಕಟಿವು೦ ಉಟಿವುಂ ಕಾಮ೦ ಮೇಪುಂ ತೋಡುಂ ಬೀಡುಂ: 
ಪಂಪಭಾ, ೫. ೪೩ ವ); ಹೋದದ್ದು ಉಳಿದದ್ದು 
(ಸೂಳೆಯಂತೆ ಕಟೆವು. ಉಟೆವನಣೆದು೦ ರಸವಾದಿಯಂತೆ 
ಕಟ್ಟಿಯು೦ ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ಟು: ಪಂಪಭಾ, 
೬ ೭೨ವ) 

ಕಟೆವೂ - ಬಾಡಿದ ಹೂ (ಎರಟ್ಟಡಿಯ ಪೂಮರದಿಂ 
ಕಟೆವೂಗಳತ್ತಮಿತ್ತ ಕವಿದಲ್ಲಿ: ಆದಿಷು, ೧. ೬೧) 

ಕಟ್ಕನೆ - ಇದ್ದಕ್ಕಿದ್ದಂತೆ (ಒಂದರ್ಥಕ್ಕೆ ಕಟ್ಕನೆಯೆ೦ದು ಆಕಸ್ಮಿಕಂ: 
ಶಬ್ದಮದ, ವೃತ್ತಿ, ೨೮) 

ಕಲ್ಲು - ಕಪ್ಪಾಗು, ಕಪ್ಪಿಡು (ಅಲ್ಲಿಯ ಮಹಾನಾಗಂಗಳ 
ವಿಷಂಬೆರಸು ಸುಯ್ವ ಸುಯ್ಯ ಪೊಗೆಯೊಳಂ ಕಜಂಗಿ ಕಟ್ಲೆದ 
ಮೆಯ್ಯುಮಂ: ಪಂಪಭಾ, ೫. ೧೦೩ ವ) 

ಕಟ್ಟಿಲಿಸು - ಕತ್ತಲೆಯುಂಟುಮಾಡು, ಕತ್ತಲೆಯಾಗು (ಇಮ್ಮಾವು 
ಕಲ್‌ಲಿಸಿರ್ದತ್ತು ಎಲೆವಳ್ಳಿ ಕಾಯ್ತು ಕರೆವಂತಿರ್ದತ್ತು: ಆದಿಪು, 
೧೧. ೬೮) 

ಕಟ್ಟಲೆ - ಕತ್ತಲೆ, ಮಬ್ಬು (ಒಂದರ್ಥಕ್ಕೆ: ಕಟ್ಟಲೆಯೆಂದು ಮರ್ವು: 
ಶಬ್ದಮದ, ವೃತ್ತಿ, ೨೯) 

ಕಟ್ಟಲೆವಕ್ಕಿ - ಕತ್ತಲೆಯ ಹಕ್ಕಿ, ಗೂಬೆ (ಇಕ್ಕಿದ ತತ್ತಿಗೆ ಕಟ್ಟಲೆವಕ್ಕಿ 
ಭಯಂಬಿಟ್ಟು ರವಿಕರಾಹಿಯ ದೆಸೆಯಿಂ ಪಕ್ಕದೆ 
ಪೊದೆಯಿಸುತು: ಲೀಲಾವತಿ, ೭. ೧೧೫) 

ಕಟಿ - ಕತ್ತೆ ರಾಸಭ (ಸಡಹುಡನಪ್ಪ ಕಟ್‌ ಕೊಡೆ ಸಂತಸದಿಂ 
ಪೆಣಗೇಜಿ ಬರ್ಪ ಕನ್ನಡಿವಿಡಿದಾಕೆ ಚಿನ್ನದ ಸವಂಗಂ 
ಅಪೂರ್ವದ ಮೊಚ್ಚೆಯಂ ಪವಣ್ಣೆಡದ ಸುವರ್ಣಪಾರಿವದ 
ಕುಪ್ಪಸಮೊಪ್ಪೆ: ಪಂಪಭಾ, ೯. ೧೦೩) 

ಕಟಿಕಕುಟಿಗ - ಕತ್ತೆ ಕಾಯುವವನು (ಕುಟಿಗ ಪ್ರತ್ಯಯಕ್ಕೆ: 
ಕಲ್ಕುಟಿಗಂ, ಮರಕುಟಿಗಂ, ನೀರ್ಕುಟಗಂ, ಕಲೌಕುಟಿಗಂ: 
ಶಬ್ದಮದ, ೨೧೨, ಪ್ರ 

ಕಟ್ಟೆಂಗಳ್‌ - ಕರ್ದಿ೦ಗಳ್‌, ಅಮಾವಾಸ್ಯೆ (ಇರುಳ್‌ ಕಟ್ಟಿಂಗಳ್‌ 
ಕಡುಗತ್ತಲೆಯೊಳ್‌ ಬಂದು ಕಿಚ್ಚಂ ತಗುಳ್ಳಿ ಪೋದೊಂ: 
ವಡ್ಡಾರಾ, ಪು ೧೫೬, ಸಾ ೯) 

ಕಟ್ಟಿಪ್ಪು - [ಕಟವಪ) ಶ್ರವಣಬೆಳುಗೊಳ (ಕಟ್ಟಪ್ಪು ನಾಡದನೆಯ್ದಿ 
ಪೋಗುತ್ತಂ ಭದ್ರಬಾಹು ಭಟ್ಟಾರರ್‌ ತಮ್ಮಾಯುಷ್ಕಪ್ರಮಾಣಂ 
ಅಜೆದಾಮಿಲ್ಲಿ ಸಂನ್ಯಸನಂ ಗೆಯ್ದಪ್ಪೆವು . ಎಂದು: 
ವಡ್ಡಾರಾ, ಪು ೮೮, ಸಾ ೧೭) 

ಕಟ್ಟು - ಕಪ್ಪು (ಚಂದ್ರಕಾಂತಘಟದೊಳ್‌ ತಂದಟ್ಟೆಯಿಂ 
ಪುಷ್ಟವಾಸನೆಗೆಂದಿಕ್ಕಿದ ನೀಳನೀರರುಹಮ೦ ಪೊೋಲ್ಡತ್ತು 
ಕಟ್ಟೆಂದುವಾ: ಪಂಪಭಾ, ೪. ೫೧) 

ಕಟಿಕೀಯು - 
ಪಸರಂಗೆಯ್ದನೊ 


ಕಪ್ಪುಬಣ್ಣವಾಗು 
ಶಂಭುವೆಂಬ 


(ಗಂಧೇಭಚರ್ಮಂ೦ಗಳಂ 
ಬಗೆಯಿ೦ ತಳ್ಳೊಯ್ದು 


ಕಟ್ಟೀಣಿ ಸೂಚಿಸಲಾರ್ಗಂ ವಶಮಾಗದಂತು 
ಉದ್ದಾಮಭೀಮಂ ತಮಂ: ಪಂಪಭಾ, ೪. ೪೯) 

ಕಾ - ಕಾಪಾಡು (ಏಮಾತೊ ತನ್ನನೆ ನಚ್ಚಿರ್ದುದು ಕಾಗುಂ ಎಂಬ 
ಬಗೆಯಿಂದಿಂತೀ ಮಹೀಮಂಡಲಂ: ಆದಿಷು, ೪. ೮೩) 
ಕಾಯಿಬಿಡು (ನವಕುಂದವೃಂದು ಒಲವಿಂದಂ ಪೂತುವು 
ನೇಣಿಲ ಮರಗಳ್‌ ಕಾತುವು ಕಾರ್ಗಾಲಮೆಯ್ಬಲ್‌: ತ್ರಿಷಷ್ಟಿಷು, 
೮. ೨೨) 

ಕಾಂಕ್ಷಿಸು - ಅಪೇಕ್ಷಿಸು (ಕಾಂಕ್ಷಿಸಿ ತನ್ನ ಮೆಚ್ಚಿದ ಆಹಾರಮುವಕ್ಕೆ 
ಬಂದೊಡರೆ: ಧರ್ಮಾಮೃ, ೪, ೫೪) 

ಕಾಂಕ್ಷೆ - ಬಯಕೆ (ಇನಿಯನ ರೂಪ ವಿದ್ಧಮಂ ಅದಂ 
ಬರೆದೀಕ್ಷಿಪ ಕಾಂಕ್ಷೆವೆತ್ತು ಭೋಂಕೆನೆ ಬಳಪಕ್ಕೆ ನೀಡೆ 
ಕರಪಂಕರುಹಂ: ಶಾಂತೀಶ್ಸಷು, ೫. ೧೧೮) 

ಕಾಂಚನ - ಚಿನ್ನ (ಧನದನ ಕಾ೦ಚಣ೦ ಇವರನನುದಿನಮೊರೆವ 
ಸುವರ್ಣರಜದ ತೂಕಕ್ಕೆ ವರಲ್‌ ಕನಸಿನೊಳ೦ ಆಜದು: 
ಪುಷ್ಪದಂಪು, ೨. ೮೭) 


ಕವಿದತ್ತು 


ಕಾಂಚನಕಮಳ - ಹೊಂದಾವರೆ, ಸೌಗಂಧಿಕ ಪುಷ್ಪ 
(ಅಳುವತ್ತುಕೋಟಿ ಧನದಾನುಚರರಂ ಅತಿರೌದ್ರ 
ಭಯಾನಕಮಾಗೆ ಕೊಂದು ಸೌಗಂಧಿಕ 


ಕಾಂಚನಕಮಳಹರಣಪರಿಣತನಾದಂ: ಪಂಪಭಾ, ೮. ೩೧) 

ಕಾಂಚನಗಿರಿ - ಚಿನ್ನದ ಬೆಟ್ಟ ಮೇರು (ಬೇಟ್ಟನ ಬೇಲ್ಲವಸ್ತು 
ಕಾಂಚನಗಿರಿಯಿಂದ ಅಗ್ಗಳ೦ ಎನಿಪ್ಲುದಾದೊಡಂ ಏನೊ: 
ಪಂಪಭಾ, ೫. ೭೭) 

ಕಾಂಚನದ ದಂಡ - ಚಿನ್ನದ ಹಿಡಿ (ಚೇಟಿಕೆ ಬೀಸುವ ಕುಂಚಂ 
ಎಯ್ದೆ ಮೆಯ್ಬೋಜುವ ಗಾಡಿ ಕಾಂಚನದ ದಂಡದ ಸೀಗುರಿ 
ನೋಟಾಡೆ ಆರುಮ೦ ಮಾಜ್‌ ಮನೋಜನ ಒಡ್ಡು 
ಎನಿಸಿದರ್‌: ಪಂಪಭಾ, ೯. ೧೦೦) 

ಕಾಂಚನದ್ದಾರ - ಚಿನ್ನದ ಬಾಗಿಲು (ಅಂದು ಎಯ್ತಂದಂ 
ಅಸಂಚಳ ಕಾಂಚನದ್ವಾರ ಬಂಧುರಬಂಧಗೃಹ ಉದ್ಯತ್‌ 
ದ್ವಾರಾವತೀಪುರಮ೦ ನರಂ: ಪಂಪಭಾ, ೪. ೩೨) 

ಕಾಂಚನಪದ್ಮ - ಹೊಂದಾವರೆ (ವಿಕಸತ್‌ ಕಾಂಚನಪದ್ಮಮಂ 
ವಿನಯದಿಂ ತಂದೊಂದಂ ಉದ್ಯಾನಪಾಳಕನಿತ್ತಲ್ಲಿ ತದಬ್ದಮಂ 
ನೃಪವರಂ ವಕ್ತಾಬ್ದದೊಳ್‌ ಸಾರ್ಜೆ: ಆದಿಷು, ೪. ೬೯) 

ಕಾಂಚನರೇಣು -. ಚಿನ್ನದ ದೂಳು (ಪೋಗಿ 
ಸುಪರ್ವಪರ್ವತದ ಕಾಂಚನರೇಣುಗಳಂ 
ಪರಾಕ್ರಮೋದ್ಯೋಗದಿ೦ ಎತ್ತಿ ತಂದು ನಿನಗಿತ್ತ ಅದಟಂ: 
ಪಂಪಭಾ, ೭. ೪೭) 

ಕಾಂಚಿ - ಡಾಬು (ವಳಿ ರತ್ನಕಾಂತಿಯಿಂದ ಓಸರಿಪಂತು 
ಕಾಂಚಿಯಂ ಅಮರ್ಚಿ ಮೃಗೋದ್ಧವದಿಂ ಕುಚಾಗ್ರಮಂ 
ಬಾಸೆಯನ್‌ ಅಣ್ಕೆಗೈದು; ಮಲ್ಲಿನಾಹು, ೧೧. ೯೦) 

ಕಾಂಚೀಕಳಾಪ - ಕಾಂಚಿ (ಬಳೆದ ನಿತಂಬದೆ ಕಾಂಚೀಕಳಾಪಮಂ 
ಕಟ್ಟಲಣಮೆ ನೆಜ್‌ಯದು ಎಂದಗ್ಗಳಿಸಿ ಕುಳಿಕೆಗಳಿನೇಂ 
ಕಣೊಳಿಸಿದುದೋ ಸುಭಗೆಯಾದ ಸುದತಿಯ ಗರ್ಭಂ: 
ಪಂಪಭಾ, ೧. ೧೪೩) 

ಕಾಂಚೀಲತೆ - ಒಡ್ಯಾಣ (ಈ ಸಡಿಲ್ವ ಕಾಂಚೀಲತೆ ಬೇಜ” ತಳ್ತು 
ತೊಡೆ ಸಂಕಲೆಯಾದಪುದು: ಪುಷ್ಪದಂಪಷು, ೫. ೨೯) 

ಕಾಂಡ - ದೇಟು (ಆಕೆಯ ಭರ್ತಾರಂ ನಿಜಮಂದಿರಕ್ಕೆ 
ಬಂದವರಂ ಕಂಡು ಇವರನೇಕಿಲ್ಲಿ ಪುಗಲಿತ್ತೆ ಎಂದು 
ಅರ್ಯ ಪಾನೀಯ ಪಲಾಶ ಕಾಂಡ ಕುಶಕುಸುಮ ಹಸ್ತಪ್ರಶಸ್ತಂ 


ಕಣ, 


೨೯೬ 


ಕೆಡೆನುಡಿಯೆ: : ಪಂಪರಾ, ೭. ೧೨೫ ವ) ಬಾಣ 
(ಎ೦ಬತ್ತುನಾಲ್ಕು ಲಕ್ಕ ಬಂಡಿಯೊಳ್‌ ತಡತಂಡದೆ ತೀವಿದ 
ಕಾಂಡಪ್ರಳಯಾನಳ ವಿಸುಲಿಂಗೋಪಮಾನಂಗಳಪ್ಪ 


ನಿಶಿತಕಾಂಡಂಗಳಿಂದ ಒಡ್ಡಿದ ಚತುರ್ಬಲಂಗಳ ಮೆಯ್ಯೊಳ್‌: 
ಪಂಪಭಾ, ೧೧. ೧೯ ವ) 


ಕಾಂಡಧಿ - ಬತ್ತಳಿಕೆ (ಕಾಂಡಧಿಯಿನೇಣವಾಹನ ಬಾಣಮಂ 
ತೆಗೆದು: ಜಗನ್ನಾವಿ, ೧೩. ೧೦೪) 

ಕಾಂಡಪಟ - ತೆರೆ, ಪರದೆ (ಬಳಸಿದ ಪೊನ್ನ ಕೋಂಟಿ 
ಪುರಲಕ್ಷ್ಮಿಯ  ಕೈಗೆಯಲಿರ್ದ ತಾಣದೊಳ್‌ ಬಳಸಿದ 


ಕಾಂಡಪಟದಂತಿರೆ: ಆದಿಷು ನರಸಿ೦, ೧. ೭೧); ವಧು- 
ವರರ ನಡುವಣ ತೆರೆ (ದುಗುಲದ ಕಾಂಡಪಟಮೆ 
ಚಂದಿಕಾಪಟಳಮಾಗೆಯುಂ ನಡೆತಂದು 
ತದ್ದಿವಾಹಮಂಡಪಮಂ ಪುಗುವನ್ನೆಗಂ: ಆಚವರ್ಧ, ೭. ೨ 
ವ) 

ಕಾಂಡಾಸನ - ಬಿಲ್ಲು (ಷಟ್ಟಿತಕಾಂಡಾಸನೋತ್ಸೇಧಶರೀರನುಂ: 
ಆದಿಪು, ೬ ೬೦ ವ್ರ 

ಕಾಂತ - ಮನೋಹರ (ತನಯಂ ಅಧಿಕ ತೇಜೋವಂತಂ 
ಇಳಾವಂತಂ ಇಂದುಮಂಡಳ ಕಾಂತಂ: ಪಂಪಭಾ, ೪. 
೧೮); ಪ್ರಿಯಕರ (ಕರಂ ಕಾಂತಂ ಕಾಲಂಗಳೊಳೆ 
ಸಲಿಲಾವರ್ತಶರದಂ: ಲೀಲಾವತಿ, ೫. ೨೦) 

ಕಾಂತಸಂಗ - ಇನಿಯನ ಕೂಟ (ದೀಪ್ತಕಂದರ್ಪ 
ದರ್ಪಕ್ಷುಭಿತಗಳನಿನಾದಂ ಪ್ರಸ್ಫುರತ್‌ ಘರ್ಮವಾರಿ ಪ್ರಭವಂ 
ಎಸೆದುದಂತಾ ಕಾಂತೆಗೆ ಆ ಕಾಂತಸಂಗಂ: ಪಂಪಭಾ, ೫. 
೨೮) 

ಕಾಂತಾತತಿ - ಹೆಂಗಸರ ಗು೦ಪು (ಯೌವನಶ್ರೀಧರಂ 
ಕಾಂತಾತತಿಗೆಲ್ಲಂ: ಜಗನ್ನಾವಿ, ೨. ೩) 

ಕಾಂತಾರ - ಕಾಡು (ಶಾ೦ಂತರಸಂ ಪೊಂಪುಟೆವೋದುದಾ 
ಮುನಿಪನಿಂ ತತ್‌ ಕಾ೦ತಾರದೊಳ್‌: ಆದಿಪು, ೯. ೯೭) 

ಕಾಂತಾರಚರ್ಯೆ - [ಜೈನ] ಕಾಡಿನಲ್ಲಿ ಭಿಕ್ಷೆಗಾಗಿ ಸ೦ಚರಿಸುವುದು 
(ಮಾಸೋಪವಾಸದ ಪಾರಣೆಯೊಳ್‌ ಕಾಂತಾರಚರ್ಯೆಗೆ 
ಬರ್ಪುದುಂ: ಪಂಪರಾ, ೮. ೭೭) 

ಕಾಂತಾರಭಿಕ್ಷೆ - ಕಾಂತಾರಚರ್ಯೆ (ಯೋಗ್ಯಫಲಾಪೇಕ್ಷೆಯಿಂ 
ಕಾಂತಾರಭಿಕ್ಷೆಗೆ ಬರುತಿರೆ: ಪಂಪರಾ, ೨. ೫೨ ವ) 

ಕಾಂತಿ - ತೇಜಸ್ಸು (ಶ್ರೀಮಚ್ಚಳುಕ್ಕವಂಶ ವ್ಯೋಮಾಮೃತ 
ಕಿರಣನೆನಿಪ  ಕಾಂತಿಯನೊಳಕೊಂಡೀ ಮಹಿಯೊಳಾತ್ಮ 
ವಂಶಶಿಖಾಮಣಿ ಜಸಮೆಸೆಯಿ ಯುದ್ಧಮಲ್ಲಂ ನೆಗಟ್ಟಂ: 
ಪಂಪಭಾ, ೧. ೧೫) 

ಕಾಂತೆ - ಸ್ತ್ರೀ (ಕಾಂತೆ ಪೊದಳ್ಳ ನಾಣ ಭರದಿಂದ: ಪಂಪಭಾ, ೩. 
೭೮) 

ಕಾಂತ್ಯಾಕರ -  [ಕಾಂತಿ-ಆಕರ] ಚಂದ್ರ (ಸರಸಿಜವಿರೋಧಿ 
ಕಾ೦ಂತ್ಕಾಕರಂ ಅಮೃತಮಯಂ: ಕವಿರಾಮಾ, ೩. ೧೦೨) 

ಕಾಂದಶೀಕ - 9 (ಇಂತೆಂದಾ ಕಾಂದಿಶೀಕನ ಮಾತುಗೇಳ್ದು 
ಮಹೀನಾಥಮನೋಜ೦ ದರಸ್ಮಿತ ಮುಖನೀರೇಜನಾಗಿ: 
ಕುಸುಮಾಕಾ, ೧೧. ೨೧ ವ) 

ಕಾಂಭೋಜಭೂಮಿಜ - ಕಾಂಭೋಜ ದೇಶದಲ್ಲಿ ಹುಟ್ಟಿದ (ಅಂತು 
ಕಾಳಿಂಗಾಂಗಸಂಭವಂಗಳಪ್ಪ ಮದಾಂಧ 
ಗಂಧಸಿಂಧುರಂಗಳುಮಂ ಕಾಂಭೋಜ 


ಸಲೆ 


ಅಜಾನೇಯ 


ಭೂಮಿಜ೦ಗಳಪ್ಪ ಜಾತೃಶ್ವಂಗಳುಮಂ: ಪಂಪಭಾ, ೬. ೭೨ 
ವ) 
ಕಾಂಸ್ಕ - ಕಂಚು (ಇಟ್ಟಳ೦ ಇಟ್ಟವೋಲಿರದೆ ಬಾಜಿಪ ಕಾಂಸ್ಕಂ 


ಉತ್ತಮೋತ್ತಮಂ: ಸಮಯಪ, ೧೪. ೧೧೭) 


ಕಾಂಸ್ಯತಾಳ -  ಕೆಂಚಿನ ತಾಳ ಯ(ಪೂರ್ವವದಾಂತ್ಯಕ್ಕೆ 
ದೀರ್ಥಮುಮುತ್ತರಪದದಾದಿಗೆ ಲೋಪಮುಮಾಗಿ 
ಧರ್ಮಪಾನೀಜಐಕ್ಕೆ ದಮ್ಮಾಣಿಯೆಂದಾಯ್ತು ಕಾಂಸ್ಕತಾಳಕ್ಕೆ 
ಕಂಸಾಳಮೆಂದಾಯ್ತು: ಶಬ್ದಮದ, ೩೦೮ ಪ್ರ 

ಕಾಂಸ್ಕಮಂಜೂಷೆ - ಕಂಚಿನ ಪೆಟ್ಟಿಗೆ (ಅರಸಂ 
ಲೇಖಪತ್ರಮಂಬೆರಸು ಕಾಂಸ್ಕಮ೦ಜೂಷೆಯೊಳಿಕ್ಕಿ 


ಜಗುನೆಯೊಳ್‌ ಬಿಡಿಸೆ: ಚಾವುಂಪು, ಪು. ೪೦೭. ಸಾ. ೧) 
- ಕಾಗೆ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ತ 
ಕೀಟಕ ಭಲ್ಲನಿಕರ 'ನಿಷ್ಕುರನಿನದರ್‌: ಶಾಂತೀಶ್ವಮು. ೯. ೧೦೬) 
ಕಾಕಕುಳ - ಕಾಗೆಯ ಬಳಗ ರಾಚ? ಕೌರವರೆಂಬ 
ಕಾಕಕುಳಕೆ ಎನ್ನೀಯೊಂದೆ ಬಿಲ್‌ ಸಾಲದೇ: ಪಂಪಭಾ, ೧೨. 
೧೩೫) 

ಕಾಕತಾಳೀಯ - ಅನಿರೀಕ್ಷಿತ ಘಟನೆ (ನುಡಿವ ಪೆಂಪು 
ವಿಚಾರಿಪೊಡಂತು ಕಾಕತಾಳಿಯಮೆ: ಪುಷ್ಪದಂಪು, ೧. ೭೮) 

ಕಾಕಪಕ್ಷ - ಜುಟ್ಟಿನ ಒಂದು ಶೈಲಿ (ಶಿಖೆ ಶಿಖಂಡಂ ಚೂಳಾಖ್ಯಂ 
ಕಾಕಪಕ್ಷಮೆಂಬುದದಕ್ಕುಂ: ಅಭಿಧಾವ, ೧. ೧೨. ೨೧) 

ಕಾಕಳಿ - ಇಂಪಾದ ದನಿ (ಜಿನುಗುವ ತುಂಬಿಯಿಂಚರಮೆ ಗಾಣರ 
ಕಾಕಳಿ ಕೂಡೆ: ಆದಿಪು, ೧೩. ೬) 


ಕಾಕ 


ಕಾಕಾಕ್ಷಿಗೋಳಕನ್ಯಾಯ - ಒಂದೇ ಕಣ್ಣನ್ನು ಹೊರಳಿಸಿ ಕಾಗೆ 
ಎಲ್ಲಡೆ ನೋಡಿವ ಬಗೆ, ಒಂದು ಯುಕ್ತಿಯಿಂದ ಹಲವು 
ಫಲಸಿದ್ಧಿಯಾಗುವುದು (ತನ್ನ ಮನಮಂ೦ ಎನ್ನರುಂ 


ಅಜೆಯದಂತು ಕಾಕಾಕ್ಷಿಗೋ ಲಕನ್ಯಾಯದಿಂದಿರ್ಪುದು೦ 
ದ್ವೈಧೀಭಾವಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 

ಕಾಕಿಣೀಮಣಿ - ಕಾಕಿಣೀರತ್ನ (ಚಮೂಪತಿ 
ಕಾಕಿಣೀಮಣಿಸ್ಯಂದನದಿಂದಂ ಇರ್ದೆಸೆಯೊ ಕೇರ್ಗಳೊಳಂ 
ಬರೆದು: ಶಾಂತಿಪು, ೧೧. ೪೬) 

ಕಾಕಿಣೀರತ್ನ - [ಜೈನ] ಒಂದು ಜೀವರತ್ನ ಉಜ್ಜಿದರೆ ಬೆಳಕು 
ಪೀ ರತ್ನ ಯ ಕಾಕಿಣೀರತ ಮುಂ... 
ಎಂದಿಂತು ಜೇವಾಜೀವರತ್ತಂ: ಆದಿಪು, ೧೧. ೩ ವ) 

ಕಾಕೋದರ - ಸರ್ಪ (ದಂಡಭೃತ್‌ ಚಂಡ ಕಾಕೋದರ 
ಮೇಘಜ್ಯೋತಿಪಂಚಾಕ್ಷರಂ ಇದು ಶಿವತಂತ್ರೋದಿತಂ 
ದಿವ್ಯಮಂತ್ರಂ: ರಾಜಶೇವಿ, ೪. ೯೨) 

ಕಾಕೋಳ - ಕಾಗೆ (ಮೌಕುಳಿ ಕೃಷ್ಣಧ್ವಾಂಕ್ಷಂ ಕಾಕೋಳಂ 
ದ್ರೋಣಂ ಇನತನೂಜನೆನಿಕ್ಕುಂ: ಅಭಿಧಾವ, ೧. ೯. ೧೫) 

ಕಾಗಿಣಿ - ನಾಲ್ಕು ವೀಸ ಬೆಲೆಯ ಒಂದು ನಾಣ್ಯ (ಕಾಗಿಣಿಗೆ 
ಮರಂ ಬೀಟಲ್ವೋಗಿರ್ಕುಂ ಕಡಲ ಕಡೆವರಂ ನಿಮಿರ್ದ 
ಮಹೀಭಾಗಮಂ೦ ಅನುಜಂಗಿತ್ತಂ ಭಾಗಿಗಳಾರ್‌ ಸೀರಪಾಣಿಯ 
ಒರೆಗಂ ದೊರೆಗಂ: ಪಂಪರಾ, ೬. ೧೩೪) 


ಕಾಗೆದೊಂಡೆ - ಗುಲಗಂಜಿ (ಕಾಗೆದೊಂಡೆ ಹಣ್ಣಿನಂತೆ 
ಒಳಗಶುಭವಂ  ಪೊಣಗೆ ರಮಣೀಯಮುಂ ಅಪ್ಪಂತು 
ನೆಗಟ್ಟು: ಧರ್ಮಾಮೃ, ೬. ೨೪ ವ) 

ಕಾಚ - ಗಾಜು (ನೆಟಲೇನಿದುವೊ ಕಾಚ 


ಕುಟ್ಟಿತಳಾಂತರ್ದೇಶದೊಳ್‌: ಲೀಲಾವತಿ, ೨. ೧೨೭) 


ದೀದಿ 


ಕಾಚಮೇಚಕ ೬. ಗಾಜಿನ ಮಿಶ್ರಣ 
(ಕಾಚಮೇಚಕಚಯಚ್ಛಾಯಾಂಬುವಿ೦ ಗುಣ್ಣಿನಿಂ 
ಪುದಿದಿರ್ದತ್ತು ಸರೋವರಂ ಬಕಬಲಾಕಾನೀಕ ರಾವಾಕುಳಂ: 
ಪಂಪಭಾ, ೧೩. ೭೨) 

ಕಾಚವಳೆಯ - ಗಾಜಿನ ಬಳೆ (ಗಾಂಧಾರವಿಷಯದೊಳ್‌ 
ಕಾಚವಳಯಂಗಳಂ ಕೊಮಡು ವೇತ್ರಪರ್ವತದ 
ಶಿಳಾಭೀಧಾನಗುಹೆಯೊಳಗನುರ್ಚಿ ಪೋಗಿ: ಹರಿವಂಶ, ೪. 
೩೨ ವ) 

ಕಾಜು - ಗಾಜು (ತುದಿಯೊಳ್‌ ಕಾಜು ಕಾಜೆ ಮಣಿ ಮಣಿಯೆ 
ವಲಂ: ಸಮಯಪ, ೮. ೨೪೪) 

ಕಾಜುವೀಟಕ್‌ - ಕರಗಿ ಬೀಳು (ಗ್ರಾವಸ್ಥಲಂ ಲೋಹವಾದುವು 
ರೇಣುಸ್ಥಲಿ ಕಾಜುವಿಟ್ಟುವು ನಿಧಾನದ್ರಾಘಿಮೋದ್ರೇಕದೊಳ್‌: 
ಪಂಪರಾ, ೭. ೯೭) 

ಕಾಟ - ಪೀಡೆ; ಒಂದು ಕ್ಷುದ್ರ ದೇವತೆ (ವರಮೀಗುಮೆ 
ಮೈಲಾರಂ ಕೇತ೦ ಕಾಟ೦ ಮಾರಿಗೆ ಮಸಣಿಗೆಯೆನಿಪ್ಪ 
ಕೊಟ್‌ದೆಯ್ದಂಗಳ್‌: ಸಮಯಪ, ೯. ೧೨೭) 

ಕಾಟಿ - ಒಂದು ಕ್ಷುದ್ರ ದೇವತೆ (ಹೂಂಕೃತಿಗೈವ ಭೈರವಂ 
ನೊಸಲುರಿಗಣ್ಣನಾಳ್ವ ಚೌಡೇಶ್ವರಿ ಕೂಂಕಿಟೆದಾರ್ವ 
ಕಾಟಿಯುಂ: ಪಾರ್ಶ್ವನಾಷು, ೧೫. ೧೧೩) 

ಕಾಡಿಗೆ - ಕಣ್ಣಿಗೆ ಹಚ್ಚುವ ಅಂಜನ (ನಗೆಮೊಗದೊಳ್‌ 
ಪರಕಲಿಸಿದ ಕಾಡಿಗೆವೆರಸಿ ಅರಿಕೇಸರಿ ತಾಯ ಮನಮಂ 
ಇಟ್ಕುಳಿಗೊಂಡಂ: ಪಂಪಭಾ, ೨. ೮) 


ಕಾಡೆರ್ಮೆ - ಕಾಡೆಮ್ಮೆ (ವನಲಕ್ಷ್ಮಿಯ ಗೋಮಂಡಲದಂತಿರ್ದ 


ಕಪ್ಪುನೀಲಿ 


ಕಡವಿನ ಕಾಡೆರ್ಮೆಯ ಪಿಂಡುಗಳಿಂದಂ:: ಪಂಪಭಾ, ೭. 
೨೯) 
ಕಾಡೊಡಮೆ - ಕಾಡಿನ ವಸ್ತು (ಕಾಡೊಡಮೆ ವೇಳೆ ಸಲೆ 


ಕಯ್ಗೂಡಿದುದು ಎನೆ: ಪಂಪಭಾ, ೫. ೪೦) 
- ಒಕ್ಕಣ್ಣ (ತತ್‌ ಕಾಣ೦ ತಿದಿಯಂ ಬಿಸುಟುಂ ಪೂಣಿಸಿ 
ತಗುಳ್ಬೆಯ್ದಿ ಮತ್ತೆ ತಿದಿಯಂ ಪಿಡಿಗುಂ: ಕರ್ಣನೇಮಿ , ೪. 
೧೦೭) 
ಕಾಣಿ - ಕಡಿಮೆ ಬೆಲೆಯ ನಾಣ್ಯ 
ಕುಲೀನಂಗಂ ಕೊಟ್ಟ ಕಾಣಿ ನೋವಂ ಮಾಟ್ಕುಂ: 
೭. ೬೯) 

ಕಾಣ್ಕೆ -  ಕಾಣುವಿಕೆ ನೋಟ (ವಿತ್ರಸ್ತಕರ್ಮರಿಪುವ 
ಜಗತ್ತಯದೀಪಕನ ಕಾಣ್ಯೆಗೊಳಗಾದುದು ಲೋಕತ್ರಯಂ: 
ಆದಿಕು, ೧. ೪೭); ಕಾಣಿಕೆ ಉಡುಗೊರೆ] (ಆ 
ಗಿರಿರಾಜವಿಲಾಸಮಟ್ಟೆಯಂ ತಂದುದು ಕಾಣ್ಕೆಯಂ ತನಗೆ 
ತರ್ಪವೊಲ್‌: ಶಾಂತಿಪು, ೫. ೨); ರಾಜರಿಗೆ ಕೊಡಬೇಕಾದ 


ಕಾಣ 


(ಜ್ಞಾನೇತರಂ ಕುದೃಷ್ಟಿ 
ಸಮಯಪ, 


ನಜರು (ಅಜೆವಂತು ಕಾಣ್ಕೆಯಂ ಕೊಟ್ಟೆಜಗಿಸೆ: ಕುಸುಮಾಕಾ, 
೧೨. ೧೩) 
ಕಾಣೈಮಾಡು - ಕಾಣುವಂತೆ ಮಾಡು (ತಾಮರೆಗಂ ಚ೦ದ್ರಂಗಂ 


ತಾಮಸಮಂ ಕಳೆದು ಕಾಣ್ಕೆಮಾಟ್ಪಂತೆವೊಲ್‌: ಆದಿಪು, ೭. 
€) 

ಕಾತರಕಾಪುರುಷ - ಉತ್ಕಂಠಿತನಾದ ಕೀಳುಮನುಷ್ಯ 
(ಪಾತಕಿಯೊಳ್‌ ಲಕ್ಷ್ಮಿಯೊಳ್‌ ಅತಿ ಕಾತರ 
ಕಾಪುರುಷಗಣನೆಯೊಳ್‌ ನೆರೆಯಲ್ಕಿಂತೀತನೆ ಬಗೆಗೆ: ಆದಿಪು, 
೧೪. ೧೨೩) 


ಕಾದ - [ಕಾಯ್ದ] ಕಾಪಾಡಿದ (ಜೀಮೂತವಾಹನನೆಂಬ ಅಂಕದ 
ಚಾಗಿ ನಿಚ್ಚಟಿಕೆಯಿಂದೀ ಶೈಳದೊಳ್‌ ಶಂಖಚೂಡನಾನಂದದೆ 
ಕಾದ ಪೆಂಪೆಸೆಯೆ ನಾಗಾನಂದಮಂ ಮಾಡಿದಂ: ಪಂಪಭಾ, 
೪, ೨೬) 

ಕಾದಂಬ - ಕಳಹಂಸ (ಕಳಹಂಸಂ ಕಾದಂಬಂ: ಅಭಿಧಾವ, ೧. 
೯. ೧೩)ಕದಂಬವೃಕ್ಷ (ಆ ಘನಸಮಯಂ 
ನಳಿನಭವಾಂಗದಂತೆ ಕಾದಂಬವಿತತಾಮೋದವಾಹಮುಂ 
.. ಎನಿಸಿರ್ದುದು: ರಾಜಶೇವಿ, ೮. ೧೧೮ ವ) 

ಕಾದಂಬರಿ - ಕಳ್ಳು, ಹೆಂಡ (ಮೈರೇಯಮಾಸವ೦ ಮಧು ವಾರಂ 
ಮದ್ಯಂ ಪ್ರಸನ್ನೆ ಹಾಲಂ ಕಲ್ಕಂ (ವಾರುಣಿ ಕಾದಂಬರಿಯದು 
ಸೀರಿಪ್ರಿಯೆ ಸೀಧು ಮದಿರೆ ಸುರೆ ಜಗಳ೦ ಕಳ್‌: ಅಭಿಧಾವ, 


೧. ೧೬. ೫) 

ಕಾದಂಬಿನಿ ದ ಮುಗಿಲು (ನಿತಂಬಿನಿ ಕಾರೊಳೆಸೆವ 
ಕಾದಂಬಿನಿಯಂದದೆ  ಮಂದಮಂದಗಮನದೆ ನಡೆದಳ್‌: 
ಕಾದಂಬ, ೨. ೭೭) 

ಕಾದಂಬಿನೀನಾಥ - ಮುಗಿಲಿನ ಒಡೆಯ, ಇಂದ್ರ (ಕೂಡು 
ನಲ್ಲನೊಳ್‌ ಸಾರ ಕಾದಂಬಿನೀನಾಥನಾ 


ಗೂಢಗುಣಧಾಮನೊಳ್‌: ಕವಿರಾಮಾ, ೨. ೧೨೨) 

ಕಾದಲ - ಪ್ರಿಯ, ನಲ್ಲ, ಇನಿಯ (ಆನನಾಂಬುಜಮನೊಯ್ಯನೆ 
ಬಾಗಿರೆ ಕಾದಲಂಗೆ ಸಯ್ತಂತಿರು ನಾಣ್ಣದೆ ಎಂದು 
ಅಣುಗೆಯರ್‌ ಪಿಡಿದು ಅಟ್ಕಜಸಾಳ್‌ ಎತ್ತಿ ಬುದ್ಧಿವೇಟ್ವಂತೆ: 
ಪಂಪಭಾ, ೩. ೭೮) 

ಕಾದಲಳ್‌ - ನಲ್ಲೆ (ಏಲೆ ಮಲಯಾವತಿ ಹಾ ಎನ್ನ ಕಾದಲಳೆ 
ನೀನೀಗಳ್‌ ಎಲ್ಲಿದೇ ಎಂದು ಪಾಡುವುದುಂ: ವಡ್ಡಾರಾ, ಪು 
೩೯, ಸಾ ೨೫) 

ಕಾದಲಿಸು - ಪ್ರೇಮಿಸು (ಕಣ್ಣಿಂದೆ ಕಾದಲಿಸುತ್ತ ಅಂತೆ 
ಅಬಲೆಯಾ ವಕ್ತಾಬ್ದಮಂ ಪೀರ್ದಂ ಅಂದು ಒಲವಿಂದೆ: 
ಲೀಲಾವತಿ, ೧೨. ೧೬೦) 

ಕಾದಲೆ - ಪ್ರಿಯೆ, ನಲ್ಲೆ (ಅಲರ್ಗಣ್ಣೊಳ್‌ ಸ್ಮರನಿರ್ದಪನಕ್ಕುಂ 
ಎಡೆವೋಪಾ ಜೋಡೆ ಕಾಮಂಗೆ ಕಾದಲೆಯಕ್ಕುಂ: ಪಂಪಭಾ, 
೪. ೮೪) 

ಕಾದಲ್ಲೆ - ಪ್ರೇಮ ಯಮೈಮಣ್‌ದೆಂ ಕಾಯ್ದು ಕಡಂಗಿ 
ಕೀರಮಿಥುನ೦ ಕೂಡಿತ್ತೊ ಕಾದಲ್ಮೆಯಿಂ: ಲೀಲಾವತಿ, ೬. 
೧೦೪) 

ಕಾದಿಗೆ - [ಖಾತಿಕಾ] ಅಗಳು, ಕಂದಕ (ಸಾರವಸ್ತುಗಳಿಂ ನೆಜ್‌ದ 
ಅಂಭೋರಾಶಿಯಿ ಕಾದಿಗೆ ಕಾವನುಂ ಸೀರಪಾಣಿ 
ವಿಳಾಸದಿನಾಳ್ಬಂ ಚಕ್ರಧರಂ: ಪಂಪಭಾ, ೪. ೩೨) 

ಕಾದು - ಹೋರಾಡು (ಅಂತು ಕಿಚೆದು ಪೊಲ್ತು ಕೆಯ್ದಾದು ಕಾದೆ 
ಸರಿತ್ಸುತನ ಸುರಿವ ಸರಲಮಟ್‌ಯೊಳ್‌ ಅಟಿದ 
ನಿಜವರೂಧಿನಿಯ ಸಾವು೦ ನೋವುಂ ಏವಮಂ ಮಾಡೆ: 
ಪಂಪಭಾ, ೧೧. ೧೮ ವ) 

ಕಾದುದು - [ಕಾ] ರಕ್ಷಿಸಿತು (ಕಾದುದು ಸರಣ್ಣೆ ವಂದರಂ 
ಆದುದು ಕಾಲಾಗ್ನಿ ಬಲವತ್‌ ಅರಿನೃಪತಿಗೆ ಕಾಪಾದುದು 
ನೆಲಕ್ಕೆ ತೋಳ್ವಲಂ: ಪಂಪಭಾ, ೭. ೨) 

ಕಾದ್ರವೇಯ - ಹಾವು (ಅದಿರದೆ ಇದಿರೇಖುವ ಎಕ್ಕಲವಂದಿಯಂ 
ಕಂಡು ಕಿಟಿ ಕಾದ್ರವೇಯಸೌಪರ್ಣಂ: ಲೀಲಾವತಿ, ೬. ೧೪ 
ವ) 


೨೯೮ 


ಕಾನಕಭವನ - ಚಿನ್ನದ ಮನೆ (ಕಾನಕಭವನ ವ್ಯಾಭಾಸಿಸತ 
ರತ್ನಚಯಂ ಶೋಭಾವತಿಎ೦ಂಬ ಪುರವರ೦ ರಂಜಿಸುಗುಂ: 
ಪಂಚತಂತ್ರ, ೨೫೧) 

ಕಾನನ - ಕಾಡು, ಅಡವಿ (ಖೇಚರಿಯೋ ಭೂಚರಿಯೋ 
ನಿಶಾಚರಿಯೋ ರೂಪು ಬಣ್ಣಿಸಲ್ಕೆ ಆರ್ಗಂ ಅವಾಗ್ಲೋಚರಂ 
ಈ ಕಾನನಮು೦ ಅಗೋಚರಂ ಇವಳ್‌ ಇಲ್ಲಿಗೇಕೆ ಬಂದಳೊ 
ಪೇಟೆಂ: ಪಂಪಭಾ, ೩. ೧೪) 

ಕಾನನಕಂಟಕಲಗ್ಗಪಾದ - ವನದ ಮುಳ್ಳುಗಳಲ್ಲಿ ಸಿಕ್ಕಿಕೊಂಡ 
ಪಾದ[ಕಿರಣ]ಗಳುಳ್ಳವನು (ತತ್ಯಮಳಕಾನನ 
ಕಂಟಕಲಗ್ನಪಾದನಾದವೊಲ್‌ ಉಡುಗುತ್ತುಂ ಆತ್ಮಕರಮಂ 
ರವಿ ಪೊರ್ದಿದಂ ಅಸ್ತಶೈಲಮಂ: ಪಂಪಭಾ, ೪. ೪೭) 

ಕಾನೀಕ - ಕಿವಿ (ಉಲುಟ್ಟು ಇಭಮದಕರ್ದಮಮಂ ಕ್ರಮದೊಳೆ 
ಕಾನೀನಜಾನುದಘ್ನಮನೆ ತುರಂಗಮ ಲಾಳಾಜಳದ ಪೊನಲ್‌ 
ತೆಮಳ್ಳಿ ತೊಳೆದಪುದು: ನೇಮಿನಾಪು, ೩. ೮೬) 

ಕಾನೀನ - ಕನ್ಯೆಯಲ್ಲಿ ಹುಟ್ಟಿದವನು, ಕರ್ಣ (ಆ೦ ಏಜೆಪೆನೆಂದು 
ಕಾನೀನ೦ ಬಂದೆತ್ತಿ ಬಿಲ್ಲನೇಜೆಸಿ ತೆಗೆಯಲ್‌ ತಾನಾರ್ತನಿಲ್ಲ : 
ಪಂಪಭಾ, ೩. ೬೦) 

ಕಾನೀನಸೂನು - ಕರ್ಣನ ಮಗ, ವೃಷಸೇನ ಆಗಳ್‌ 
ಕಾನೀನಸೂನು ವೃಷಸೇನ೦ ಏನು೦ ಮಾಣದೆ ಕಾದುತ್ತಿರ್ದಂ; 
ಪಂಪಭಾ, ೧೧. ೯೬ ವ) 

ಕಾಪನಿಡು - ಕಾವಲಿಡು (ಮತ್ತೊರ್ವಂ ತನಗೆರಡಜೆಯದೆ ಒಲ್ಬ 
ನಲ್ಲಳನೇತಖೊಳಪ್ಪೊಡಂ ಏವಮಂ ಮಾಡದೆ ಬೇಟಮಂ 
ಸಲಿಸುವುದರ್ಕೆ ಸಂತಸಂಬಟ್ಟು ಮುಂತಣ್ಣೆ ಕಾಪನಿಟ್ಟು: 
ಪಂಪಭಾ, ೪. ೯೨ ವ) 

ಕಾಪಿನ ಹೊಲ - ಮೀಸಲು ಹೊಲ (ಅರಸರ ಕಾಪಿನ ಪೊಲನಂ 


ಪೊಕ್ಕುವೆ೦ದು ಉಂಡಿಗೆಯೊತ್ತಿಕೊಳುತ್ತುಂ 
ಊಟೆಗವಾದೆಡೆಗಳೊಳ್‌ ರಭಾಳೆಯಂಗೊಳುತ್ತುಂ: 
ಸುಕುಮಾಚ, ೭. ೩೫ ವ) 

ಕಾಪಿನ ಬಂಟು - ಕಾವಲು ಭಟ (ತುರಗಮುಂ ಒಂದು 


ಸತ್ತಿಗೆಯು೦ ಒಂದಿರೆ ಕಾಪಿನ ಬ೦ಟು ಸುತ್ತಲು೦ ಬರೆ: 
ಆದಿಪು, ೧೧. ೪೬) 

ಕಾಪಿನವಂ - ಕಾವಲುಗಾರ (ಇರ್ವರ್‌ ಪದಿರಿನಿ೦ ನುಡಿವ 
ಸೂಲಸ್ಮಾತುಗಳಂ ಕಾಪಿನವರು೦ ಪೊಟಲ ಜನಮುಂ ಕೇಳ್ದು: 
ವಡ್ಡಾರಾ, ಪು ೧೨೫ ಸಾ ೧೦) 

ಕಾಪಿನಾಳ್‌ - ಅಂಗರಕ್ಷಕ (ಸೀಗುರಿ ಕಾಪಿನಾಳ್‌ ಕುಣಿದು ಮೆಟ್ಟುವ 
ವಜ್ಜರಿಗಟ್‌ ಬೀರಮಂ ಚಾಗದ ಪೆಂಪುಮಂ ಪೊಗಟ್ಟ 
ಸಂಗಡವರ್ಪವರ್‌: ಪಂಪಭಾ, ೪. ೮೭) 

ಕಾಪಿಶಾಯನ - ಮದ್ಯ (ಅ೦ತು ಪೀಯೂಷ ಕಾಪಿಶಾಯನಮಂ 
ಕಂಡಿನ್ನು ಅತಿಮಥನಮಪ್ಪದು ಎಂದದಂಮಾಣ್ಣು: ತ್ರಿಷಷ್ಟಿಷು, 
೧೬. ೨೨ ವ) 

ಕಾಪಿಷ್ಠ - ಜೈನ] ಹದಿನಾರು ಕಲ್ಲಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಜು೦ ಕಲ್ಪಂಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 

ಕಾಪಿಳಸಿದ್ಧಾಂತ - ಕಪಿಲಮುನಿಯಿಂದ ಪ್ರಣೀತವಾದ ಸಿದ್ಧಾಂತ, 
ಸಾ೦ಖ್ಯತತ್ವ (ನಿಜೋಪನ್ಯಸ್ತಮಪ್ಪ ಕಾಪಿಳಸಿದ್ಧಾಂತಮುಮಂ 


ಯೋಗಶಾಸ್ತಮುಮಂ ತೋಣೆ ಲೋಕಮಂ 
ಸಮ್ಯಕ್‌ಜ್ಞಾನಪರಾಜ್ಮುಖಂ ಮಾಡಿರೆ: ಆದಿಷು, ೯. ೯೩ ವ) 

ಕಾಪು - ರಕ್ಷಣೆ, ಕಾವಲು (ಅರಸನ ಕೋಷ್ಟಾಗಾರದ ಕರಣಂಗಳ 
ಕಾಪನೆಯ್ದೆ ಬಂಚಿಸಿಕಳ್ಳುಂ: ಆದಿಷು, ೫. ೧೫) 

ಕಾಪುಗಾಡು - ಕಾಯ್ದಿಟ್ಟ ಕಾಡು (ಕಾಪುಗಾಡಿನೊಳ್‌ ಸೋಹಿನ 
ಬೇಂಟೆಯ ಬಿನದದಿನೀರ್ವರ ರಥಮುಂ ಬೇಜ್‌ವೇಜಾದಲ್ಲಿ: 
ಅನಂತಹು, ೧೧. ೪೦ ವ) 

ಕಾಹುರುಷ - ಹೀನ ವ್ಯಕ್ತಿ (ಕಿನ್ನರರ್‌ ಇನ್ನಾರ ಮಜ್‌ಯಂ 
ಪುಗುವಮೆನೆಯುಂ ಕಿ೦ಪುರುಷರ್‌ ಕಾಪುರುಷರಂತೆ 
ಬಾಯಂಬಿಡೆಯುಂ: ಪಂಪಭಾ, ೫. ೮೮ ವ) 

ಕಾಪುವೇಟಕ್‌ -. ಕಾವಲಿಗೆ ನೇಮಿಸು  (ಮಜುದಿವಸ೦ 
ನೇಸರ್ಮೂಡೆ ಮಂಗಳಾಳಂಕರಣಾಳಂಕೃತನಾಗಿ ಪಡೆವಳ್ಳನಂ 
ಪಡೆಗೆ ಕಾಪುವೇಟ್ಟು: ಆದಿಪು, ೧೨. ೭೪ ವ) 

ಕಾಮ - ಮನ್ನಥ (ಆ ರತಿ ಪಾಪಮುಂ ಪಡಣಮುಂ ಪೋಪಂತೆ 
ಕಾಮಂಗೆ ಮಜ್ಜನಕೆ ಎಂದೆತ್ತಿದ ಚಂದ್ರಕಾಂತ ಘಟದೊಳ್‌ 
ತಂದು ಅಟ್ಟೆಯಿಂ ಪುಷ್ಪವಾಸನೆಗೆಂದಿಕ್ಕಿದ ನೀಳನೀರರುಹಮಂ 
ಪೋಲ್ಬತ್ತು ಕಟ್ಟೆಂದುವಾ: ಪಂಪಭಾ ಪರಿಷತ್ತು ೪. ೫೧); 
ಹಣ (ಅವರ ಕಾಮಂ ಇಮ್ಮಡಿಯಂ ಪಡೆದಲ್ಲದೆ ಬಪ್ಪೆನಲ್ಲೆಂ 
ಎಂದು ಕಪ್ಪಡಮಂ ಸೀಟ್ಸಾಗ: ಹರಿವಂಶ, ೪. ೭ ವ) 

ಕಾಮಕರ - ಗರ್ವಪಡುವವನು (ಇನೆಗಂ ಎಂಬುದರ್ಕೆ: 
ಕಾಮಕರಂ ಕರಮಡಂಗಿ ನುರ್ಗಪಿನೆಗಂ 
ಕಾಮದನಡಂಗೆವೊಯ್ದಂ: ಶಬ್ದಮದ, ಪ್ರ ೧) § 

ಕಾಮಕಾಂತೆ - ರತಿದೇವಿ (ಕಾಮಕಾಂತೆ ಬಟೆಯಂ ತನ್ನಿಚ್ಜೆಯಿಂ 
ಮೆಚ್ಚಿ ಬಣ್ಣವುರಂ ತೀವಿದ ಮಾಲ್ಕ್‌ಯಾಯ್ತು ನವಿಲಿಂ 
ಕುಂದಂಗಳಿಂ ಇಂದ್ರಗೋಪವಿಳಾಸ೦ಗಳಿ೦ ಆಲಿಕಲ್ಲ ಪರಲಿಂ 
ಕಾರೊಳ್‌ ಮಹೀಮಂಡಲಂ: ಪಂಪಭಾ, ೭. ೨೪); 

ಕಾಮಕಾಮಿನಿ - ವಿಷಯಾಸಕ್ತೆ (ಕಾಮಕಾಮಿನಿಯರ ಕಡೆಗಣ್ಣ 
ನೋಟದಿ೦ ಪುಳಕಿಸದ ತಿಳಕಮಿಲ್ಲ: ಪುಷ್ಪದಂಪು, ೯. ೨೧ 
ವ) 

ಕಾಮಕಾಂತೆ - ರತಿದೇವಿ (ಕಾಮಕಾಂತೆ ಬಟೆಯಂ ತನ್ನಿಚ್ಜೆಯಿಂ 
ಮೆಚ್ಚಿ ಬಣ್ಣವುರಂ ತೀವಿದ ಮಾಲ್ಥ್‌ಯಾಯ್ತು 
ಮಹೀಮಂಡಲಂ: ಪಂಪಭಾ, ೭. ೨೪); 

ಕಾಮಕಾರ್ಮಕ - ಮನ್ಮಥನ ಬಿಲ್ಲು (ಕಳಕಳಿಪಮರಿಯರಂ 
ಕಣ್ಣೊಳೆ ಬಗ್ಗಿಸುವಲ್ಲಿ ಕಾಮಕಾರ್ಮುಕಕರಸ೦ ಚಳನಮನೆ 
ಪೋಲ್ತು: ಆದಿಪು, ೭. ೧೫) 

ಕಾಮಕೃತ - ಸ್ವೇಚ್ಛಾಚಾರ (ಎನ್ನ ಗೆಯ್ದ ಕಾಮಾಕ್ರಂತಕ್ಕೆ 
ಕಾಮಕೃತಮೇಂ ಪಿರಿದಲ್ಲು: ಪಂಪಭಾ, ೧. ೧೧೨ ವ) 

ಕಾಮಚಾರಿ -.. ಬೇಕಾದ ಕಡೆ ಹೋಗಬಲ್ಲವನು 
(ಕಾಮರೂಪಿಯುಂ ಕಾಮಚಾರಿಯುಮಪ್ಪ 
ವಿಜಯಪರ್ವತಮೆಂಬ ಯಾಗಹಸ್ತಿರತ್ನಮುಂ: ಆದಿಷು, ೧೧. 
& ವ) 

ಕಾಮತಂತ್ರ - ಕಾಮಶಾಸ್ತ (ಬಾಹುಬಲಗೆ ಕಾಮತಂತ್ರ ಸಾಮುದ್ರಿಕ 
ಆಯುರ್ವೇದ ' ಧನುರ್ವೇದ ಹಸ್ತೃಶ್ವತಂತ್ರ 
ರತ್ನಪರೀಕ್ಷೆಗಳುಮಂ: ಆದಿಷು, ೮. ೬೦ ವ) 

ಕಾಮತತ್ತ್ವವಿದ - ಕಾಮಶಾಸ್ತ್ರವನ್ನು ಬಲ್ಲವನು (ಎಂದು 
ಬೇಟಮನೆ ವಸ್ತುಮಾಡಿಯೆ  ವಸ್ತುಕವಿತ್ವ ವರ್ಣಕವಿತ್ವ 
ಕಾಮತತ್ತ್ವವಿದನೆನಿಸಿದ ಅತಿವಿದಗ್ವಂ ಒರ್ವನಿಂತೆಂದಂ: 
ಆದಿಹು, ೧೨. ೨೨ ವ) 


ವ್‌ 


ಕಾಮದುಘ - ಬಯಸಿದ್ದನ್ನು ಕೊಡುವ ಹಸು. ಕಾಮಧೇನು 
(ಚ೦ದ್ರನಿಂದೊಸರ್ದ ಚಂದ್ರಾಕ್ಕು ಕಾಮದುಘಂ 
ಉದ್ಯತ್‌ ಕ್ಷೀರಮಂ ಕೆಚ್ಚಲಿಂ ಸುರಿಯಲ್‌: ರಾಜಶೇವಿ, ೧. 
೧೭) 

ಕಾಮದೇವ - ಮನ್ಮಥ (ಆಗಳ್‌ ಆಜುಂ ಯತುಗಳ ಪೂಗಳಂ 
ಒ೦ದುಮಾಡಿ ಪೂವಿನಂಬುಗಳಂ ಪಣ್ಣಲೆಂದು ಕಾಮದೇವಂ 
ಮಾಡಿದ ಓಜನ ಸಾಲೆಯಿರ್ಪಂತಿರ್ಪ ಪೂವಿನ 
ಸಂತೆಯೊಳ್‌: ಪಂಪಭಾ, ೪. ೮೦ ವ) 

ಕಾಮಧೇನು - ಕಾಮದುಘ (ಆ ಕಾಮಧೇನುವೆ ಕೈಸಾದೊಡಂ: 
ಅನಂತಪು, ೧. ೬೦) 

ಕಾಮಧ್ಧಂಸಿ - ಜಿತೇಂದ್ರಿಯ, ಶಿವ (ಕಾಮಧ್ಧಂಸಿಯಾಗಿಯುಂ 
ತ್ರಿಲೋಚನನಲ್ಲು: ಜಗನ್ನಾವಿ, ೮. ೧೦ ವ) 

ಕಾಮನ ಕಾರ್ಮುಕ - ಕಾಮನಬಿಲ್ಲು (ಪೊನಲ್ಲಳ ಕೆಂಪು 
ಪಸುರ್ಪು ಕರ್ಪು ಬೆಳು ಒಳಕೊಳೆ ಶಕಕಾರ್ಮುಕವಿಳಾಸಮಂ 
ಏನೆರ್ದೆಗೊಂಡು ಬೇಟದತ್ತಳಗಮಂ ಉಂಟುಮಾಡಿದುದೋ 
ಕಾಮನ ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 

ಕಾಮನಂಬು -. ಮನ್ಮಥನ ಬಾಣ (ಮಜ್ಜನಂಬುಗದೆ 
ಆರೋಗಿಸಲೊಲ್ಲದೆ ಇರ್ಪ ಇರವಿದೇ೦ ನಾಣಳ್ಕು ಇದೇಂ 
ಕಾಮನ೦ಬುಗಳ್‌ ಅತ್ತಿತ್ರೆಡೆಯಾಡೆ ಸೋಂಕವೆ ವಲಂ ನಿನ್ನಂ 
ಸರೋಜಾನನೇ: ಪಂಪಭಾ, ೪. ೬೮) 

ಕಾಮನಿರ್ಜರೆ - [ಜೈನ] ಕಾಮನಾಶವಾಗುವುದು (ತರದಿಂದೆ 
ಕಾಮನಿರ್ಜರೆ ಸರಾಗ ಸಂಯಮಗುಣಂ ಸ್ವಭಾವಮೃದುತ್ವಂ 

. ಆಸ್ರವಮಕ್ಕುಂ: ಸುಕುಮಾಚ, ೮. ೨೧) 

ಕಾಮಪಾಳ - ಬಲರಾಮ (ಬಲಭದ್ರಂ ಮುಸಳಿ ಕಾಮಪಾಳಂ 

ರಾಮಂ: ಅಭಿಧಾವ, ೧. ೧ ೨೫) 


ಕಾಮರ - ಕಾಡು ಮರ (ಸುಜನರ್ಗೆ ಅಭೋಜ್ಯಮಪ್ಪ 
ತಾಳಿಂಬೇರ್ಮೊದಲಾದ ಕಾಮರಂಗಳಂ: ತ್ರಿಷಷ್ಟಿಪು, ೭. ೬ 
ವ) 

ಕಾಮರೂಪಿ - ಬೇಕಾದ ರೂಪ ಧರಿಸಬಲ್ಲವನು 
(ಕಾಮರೂಪಿಯುಂ ಕಮಾಚಾರಿಯುಂ ಅಪ್ಪ 
ವಿಜಯಪರ್ವತಮೆಂಬ ಯಾಗ ಹಸ್ತಿರತ್ನಮಂ: ಆದಿಷು, 
೧೧. ೩ ವ) 

ಕಾಮರೂಪೆ - ಬೇಕಾದ ರೂಪ ಧರಿಸಬಲ್ಲವಳು (ಅಂತು 
ಒಂದಂಬುವೀಡಿನೆಡೆಯೊಳ್‌ ಕಾಮನ 
ಅಂಬುವೀಡಿಂಗೊಳಗಾಗಿ ತಾಂ ಕಾಮರೂಪೆಯಪುುದಣೆಂ 


ದಿವ್ಯಕನ್ಯಕಾಸ್ತರೂಪಮಂ ಕೆಯ್ಯೊಂಡು: ಪಂಪಭಾ, ೩. ೧೩ 
ವ) 

ಕಾಮವೃಷ್ಟಿ - [ಜೈನ] 
ಜೀವರತ್ನಗಳಲ್ಲೊಂದಾದ 
(ನಾಮಗಹಣಮಾತ್ರದಿಂದಮೆ ಸಮಸ್ತವಸ್ತು 
ವಿಸ್ತಾರಾಂತರ್ನಿಹಿತ ವಸ್ತುಸಮರ್ಪಣ ಪರಾಯಣನಪ್ಪ 
ಕಾಮವೃಷ್ಟಿಯೆಂಬ ಗೃಹಪತಿರತ್ನಮುಂ: ಆದಿಪು, ೧೧. ೩ 
ವ) 

ಕಾಮಶಿಳೀಮುಖ - ಕಾಮಬಾಣ (ಕಾಮಶಿಳೀಮುಖಕ್ಕೆ ಕೋಮಳೆ 
ಸುಗಿದಿರ್ದಳ್‌: ಪುಷ್ಪದಂಪು, ೬. ೩೯) 

ಕಾಮಾಂಗ - ಕಾಮ ಕೆರಳಿಸುವ ಮದ್ಯ (ಈ ಕಕ್ಕರಕ್ಕಿಂತುಟಪ್ಪುದು 
ಕಳ್ಳಪ್ಪುದು ತಪ್ಪದೆಂದು ಕುಡಿದರ್‌ ಕಾಮಾಂಗಮಂ 
ಕಾಂತೆಯರ್‌: ಪಂಪಭಾ, ೪. ೮೮) 


ಭರತ ಚಕ್ರವರ್ತಿಯ 
ಗೃಹಪತಿರತ್ನದ 


ಏಳು 
ಹೆಸರು 


ಕಾಮಾಂಧ - ಕಾಮದಿಂದಾಗಿ ವಿವೇಕವನ್ನು ಕಳೆದುಕೊಂಡವನು 
(ಕಂತುವೆ ಪರಮಾತ್ಮನಾಗೆ ತನ್ನತಮೆ ಸಿದ್ಧಾಂತಮಾಗೆ 
ಕಾಮುಕೀಕಾಮುಕರೆ ಸಧರ್ಮರಾಗೆ .. . ಕಾಮಾಂಧರಾಗಿ: 
ಶಾಂತಿಪು, ೭. ೧೦ ವ) 

ಕಾಮಾಕ್ರಾಂತ - ಕಾಮಕ್ತೀಡಾವಿಫ್ನ (ಎನ್ನ ಗೆಯ್ದ ಕಾಮಾಕ್ರಾಂತಕ್ಕೆ 
ಕಾಮಕೃತಮೇಂ ಪಿರಿದಲ್ಲು: ಪಂಪಭಾ, ೧. ೧೧೨ ವ) 


ಕಾಮಾಗ್ನಿ -  ಕಾಮವೆಂಬ ಬೆಂಕಿ (ಮನಂ ಆರಾಧಿತ 
ಹೋಮಭೂಮಿ ಪಶುಗಳ್‌ ಕಾಮಾತುರರ್‌ ಬಂದ 
ಮಾವನಿತುಂ ಸ್ಥಾಪಿತ ಯೂಪಕೋಟ ಬಳವತ್ಕಾಮಾಗ್ನಿ 


ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳನಾಳಮೆ ಪೊದಳ್ಳ 
ಇದ್ದ೦ಗಳ್‌ ಇಂತಾಗೆ ತಾನಿನಿತು೦ ಕಾಮನ ಬೇಕ್ವೆಯೆಂದು 
ಸುಗಿದಳ್‌ ತನ್ನಂಗಿ ಬೆಳ್ಳಿಂಗಳೊಳ್‌; ಪಂಪಭಾ, ೪. ೫೯) 

ಕಾಮಾತುರ - ಕಾಮಪೀಡಿತ (ಮನ೦ ಆರಾಧಿತ ಹೋಮಭೂಮಿ 
ಪಶುಗಳ್‌ ಕಾಮಾತುರರ್‌ ಬಂದ ಮಾವನಿತುಂ 
ಸ್ಥಾಪಿತಯೂಪಕೋಟ: ಪಂಪಭಾ, ೪. ೫೯) 

ಕಾಮಾನುರಾಗ - ಕಾಮವಾಂಛೆ (ತಪೋವನದ ಮುನಿಜನದ 
ಪರಮಾನುರಾಗಮಂ ಪೆರ್ಚಿಸಿ ಕಾಮಾನುರಾಗಮಂ ಬೆರ್ಚಿಸಿ 
ತದಾಶ್ರಮದೊಳ್‌ ಆಶ್ರಮಕ್ಕೆ ಗುರುವಾಗಿ 
ಪಾಂಡುರಾಜನಿರ್ಪನ್ನೆಗಂ: ಪಂಪಭಾ, ೧. ೧೧೬ ವ) 

ಕಾಮಾರ್ಥ — ಪುರುಷಾರ್ಥಗಳಲ್ಲಿ ಮೂರನೆಯದದು, 
ಇಂದ್ರಿಯಸುಖ (ಪಟುವಪ್ಪ ಇಂದ್ರಿಯವರ್ಗದಿಂ ತನಗೆ 
ಮುಂ ಕಾಮಾರ್ಥಂ: ಶಾಂತಿಪು, ೭. ೬೭) 

ಕಾಮಿಸು - ಬಯಸು (ನೃಪಕಾಂತೆಯಂ ಪದೆದು ಕಾಮಿಸಿ 
ನೋಡಿ ಪೊರ್ದುವ ಗಾಂಪನುಂ ಮರುಳಲ್ಲನೇ: ಧರ್ಮಾಮೃ, 
೬. ೬೪) 

ಕಾಮುಕ - ವಿಷಯಲಂಪಟ (ಕಾಮುಕೀಕಾಮುಕರೆ ಸಧರ್ಮರಾಗೆ 

. ಕಾಮಾಂಧರಾಗಿ: ಶಾಂತಿಪು, ೭. ೧೦ ವ) 

ಕಾಮ್ಯ - ಬಯಸುವ (ಸುತದೋಹಳಾನುಕೂಲಮಪ್ಪ ಶಿಲೀಮುಖ 
ಕಾಮ್ಯಫಲಜನ್ಮಾವಾಸಮ೦ ಉತ್ತರೋತ್ತರಮೆನೆ ನೆಗಟುತ್ತುಂ: 
ಮಲ್ಲಿನಾಪು, ೪. ೩೬ ವ) 

ಕಾಯ್‌ - ಬಿಸಿಯಾಗು (ಕಾಯ್ದ ಬೆನ್ನೀರ್‌ ಮನೆ ಸುಡದು 
ಎಂಬೊಂದು ನುಡಿಯವೋಲ್‌: ಪಂಪಭಾ, ೯. ೩೮) 
ಕಾಯಿಬಿಡು (ಇಡಿದಡರೆ ಕಾಯ್ತ ಚೂತಮನಡಸಿ ಸಿಡಿಲ್‌ 
ಹೊಯ್ದುದೆನಿಸೆ: ಆದಿಷು, ೩. ೩೪); ಕಾಯಿ ಬಿಡು (ತಳಿರ್ತು 
ಪೂತು ಕಾಯ್ದಲಸದೆ ಪಲ್ಪಪಾದಪದ ತಣ್ನೆಟಳಲ್ಲಿ: 
ನೇಮಿನಾಷು, ೧. ೯); ಕಾಪಾಡು (ಕಾಯ್ವ ಅಟಲ್‌ ಉಜ್‌ 
ಜತುಗೃಹದೊಳಗೆ ಅಯ್ವರುಮ೦ ಮಂತ್ರಬಲದೆ ಸುಟ್ಟೊಡಂ 
ಅವರಂ ದೆಯ್ವಬಲಮೊಂದೆ ಕಾದುದು ದೆಯ್ದಮಂ ಆರಯ್ಕೆ 
ಮೀಟಿ ಬಾಟಲ್‌ ನೆಜ್‌ವರ್‌: ಪಂಪಭಾ, ೪. ೩); ಕೋಪಿಸಿಕೊ 
(ಸಾಧುಸಂಕುಳಮ೦ ಕಂಡೊಡೆ ಕಾಯ್ದನುಂ ಪಟೆವನುಂ 
ಧರ್ಮಕೃತಿದ್ರೋಹನುಂ: ಆದಿಷು, ೫. ೮೧) 


ಕಾಯಕಂಪನ - [ಕೋಪದಿಂದ] ದೇಹ ನಡುಗುವುದು (ನಿಷ್ಕಾರಣ 


ಕಾಯಕಂಪನಮುಂ ನಿರಾಲಂಬನ ವಾಗಾಡಂಬರಮುಂ 
ತಕ್ಕುದಲ್ತು: ಆದಿಷು ೧೪. ೮೧ ವ) 
ಕಾಯಕ್ಷೇಶ — [ಜೈನ] ಬಾಹ್ಯತಪಸ್ಸುಗಳಲ್ಲಿ ಆರನೆಯದು 


(ಕಾಯಕ್ಷೇಷಮೆಂಬ ಆಅನೆಯ ತಪಮನೆತ್ತಿಕೊಂಡು: ಆದಿಷು, 
೬. ೩೦ ವ) 


೩೦೦ 


ಕಾಯಪ್ರವೀಚಾರ - ಮನುಷ್ಯರಂತೆ ದೇಹಸುಖ 
ದೇವತೆ, ಸುರತಾಸಕ್ತ ದೇವತೆ (ಸುರಭಿ 
ಕಾಯಪ್ರವೀಚಾರನುಂ ಅಪರಿಮ್ಹಾನ 
ದಿವಿಜಕುಸುಮಶೇಖರನುಮಾಗಿ: ಕರ್ಣನೇಮಿ, ೧. ೧೦೪ 
ವ); ಈಶಾನಕಲ್ಪದವರೆಗೆ ಅಮರರು ದೈಹಿಕವಾಗಿ ಮೈಥುನ 
ಸುಖವನ್ನುಭವಿಸುವರು, ಆ ಮೇಲಣ ಲೋಕಗಳವರು 
ಮನಃಪ್ರವೀಚಾರ - ಮನಸ್ಸಿನಿಂದ ಮೈಥುನಸುಖ - 
ಅನುಭವಿಸುವರು (ಅರ್ಧಮಾಸನಿರ್ಯತ್‌ ಸುರಭಿನಿಶ್ಚಾಸನುಂ 
ಕಾಯಪ್ರವೀಚಾರನು೦ .. .. ಆಗಿ: ಆದಿಷು, ೨. ೬೯ ವ) 

ಕಾಯಮಾನ - ಚಪ್ಪರ, ಮಂಟಪ (ವಿಳಾಸಿನೀವಾಟದೊಳ್‌ 
ಎಂದೆಡೆಯೊಳ್‌ ಒಂದು ಕಮನೀಯ  ಕಾಯಮಾನ 
ಅಭ್ಯಂತರ ಚಂಚತ್‌ ಕಾಂಚನಮಂಚೋಪಶೋಟಭಿತ 
ಮೃದುತಳ್ಳದೊಳ್‌: ಆದಿಪು, ೧೨. ೧೨ ವ) 

ಕಾಯಸ್ಥಿತಿ — [ಜೈನ] ದೇಹ ಕಾಪಾಡಲು ಮಾಡಬೇಕಾದ 
ಆಹಾರಸೇವನೆ (ಪತಿವಿಗಮದೊಳ್‌ ಅಸಿಧಾರಾವ್ರತಂಗಳ೦ 
ತಾಳಿ ಧರ್ಮಮಂ ಮಾಡುವ ಸಂತತಿಯಂ ಕಾಯುತೆ 
ಕಾಯಸ್ಥಿತಿಯಂ ತಾನತ್ತಿಮಬ್ಬೆ ಮಾಣ್ಣಳ ಮಾಣಳ್‌: ಅಜಿತಪು, 
೧. ೫೦) 

ಕಾಯಾಕಾರ - ದೇಹಾಕೃತಿ (ನಿಮ್ಮ ಮುನ್ನೆ ನುಡಿದ 
ಕಾಯಾಕಾಪರಿಣತಭೂತಸ್ವಭಾವಮೆ ಚೈತನ್ಯಂ: ಆದಿಷು, ೨. 
೧೦ ವ) 

ಕಾಯೋತ್ಸರ್ಗ - [ಜೈನ] ಕೈ ಇಳಿಬಿಟ್ಟುಕೊ೦ಡು ನೇರವಾಗಿ ಮತ್ತು 
ನಿಶ್ಚಲವಾಗಿ ನಿಂತಿರುವುದು (ಭರತ೦ ಕಾಯೋತ್ಸರ್ಗದೊಳಿರೆ 
ಚಿತ್ತನಿರೋಧದಿಂ ಸಡಿಲ್ದೊಡೆ ತನು: ಆದಿಷು, ೧೬. ೩೭) 

ಕಾಯ್ಗೊಂಡ — ನೀರು ಕಾಯಿಸುವ ಹಂಡೆ 
(ಸರೋವರಜಲಮೋರಂತಿರೆ ಕಾಯ್ಲೊಂಡದ ನೀರಂತಿರೆ 
ಕುದಿದತ್ತು: ಆದಿಷು, ೧೧. ೪೮) 

ಕಾಯ್ತ - ಕಾಯಿ ಬಿಟ್ಟ (ಬೇರಿಂದಂ ಕೊನೆಮುಟ್ಟಿ ಕಾಯ್ತ ಪಲಸು 

.. ಪಣ್ಮ ಚೂತತಿಯಿಂ ಜೆಲ್ಹಾದುದಾ ನಂದನಂ: ಧರ್ಮಪ, 

೧. ೪೮ 

ಕಾಯ್ದ ಪುಡಿ 


ಪಡೆಯಬಲ್ಲ 
ನಿಶ್ವಾಸನುಂ 


- ಕಾದ ಮಣ್ಣು (ಅಂತಾ ಬಾಲೆ ಕಾಯ್ದ 
ಪುಡಿಯೊಳಗೆ ಬಿಸುಟ್ಟ ಎಳವಾಳೆಯಂತೆ ಸುರತ 
ಮಕರದ್ವಜನೊಳಾದ ಬೇಟದೊಳ್‌ ಮಮ್ಮಲ 
ಮಹಖುಗುತಿರ್ದಳ್‌: ಪಂಪಭಾ, ೫. ೧೦ ವ) 

ಕಾಯ್ದ ಬೆನ್ನೀರ್‌ ಮನೆಸುಡದು _ ಕುದಿಯುವ ನೀರು 
ಮನೆಯನ್ನು ಸುಡಲಾರದು ಎಂಬ ಗಾದೆ (ನಿಮಗಂ ತಮಗಂ 
ಮುನಿಸುಂಟೆ ಕಾಯ್ದ ಬೆನ್ನೀರ್‌ ಮನೆಸುಡದು ಎಂಬೊಂದು 
ನುಡಿಯವೋಲ್‌ ಕುರುರಾಜಾ: ಪಂಪಭಾ, ೯. ೩೮) 

ಕಾಯ್ದುಜುಗಲ್‌ - ಕಾಯಿಗಳ ಗೊಂಚಲು 
ಧೂಮಲತಾಶಾಖೆಗಳೊಳ್‌ ಕಾಯ್ದುಜುಗಲೆಂದು 
ಮೊಗಸಿದುವು ಮಧುಕರಪ್ರಕರ೦ಗಳ್‌: ಪಂಪರಾ, ೧೨. ೯) 

ಕಾಯ್ದಾಜು - ಕಾವು [ಕೋಪ] ಕಡಿಮೆಯಾಗು (ವಯಲ್ಲೆ 
ಮೆಯ್ಬೋಜುವೆವೆಂಬ ಪೂಣಿಗರ್‌ ಅಡಂಗಿ ಕುನುಂಗಿ ಸಿಡಿಲ್ದು 
ಜೋಲ್ಬು ಕಾಯ್ದಾಹ್‌ ನಭಕ್ಕೆ ಪಾಜೆದುದು: ಪಂಪಭಾ, ೧. 
೧೦೯) 


(ಅಗರುವ 


ಕಾಯ್ದು - ಶಾಖ (ಅರ್ಕಬಿಂಬದಿಂ ಪೊಜಪೊಣ್ಮುತ್ತ 
ಒಂದೊಂದನೊರಸಿ ಕಿಡಿವಿಡುವಂದದೆ ಕಡುವಿಸಲ 
ಪೊಳೆಪುವಡೆದುದು ಕಾಯಂ: ಲೀಲಾವತಿ, ೫. ೩೫); 


ಕೋಪ, ಉಗ್ರತೆ (ಪಿರಿದುಂ' ಕಾಯ್ದಿನೊಳ್‌ ಎಯ್ದೆ ಕಾಯ್ವ 


ಸಮಕಟ್ಟಿಂ ದೋಷಮಲ್ತು ಅಕ್ಕ ಮಚ್ಚರಮುಂ ಮೋಘಂ 
ಎಡ೦ಬಡು೦ ಕಲುಷಮುಂ೦ ಮುನ್ನುಳ್ಳುದು .. .. ನಿಷ್ಕಾರಣ೦ 
ಕಾಯ್ವರೇಂ: ಪಂಪಭಾ, ೭. ೩೫) ತೀವ್ರತೆ (ಮದನನ 
ಕಾಯ್ದು ಮಾಣ್ಣೆ ಸರಸೀರುಹಜನ್ಮನ ಮೆಚ್ಚು ತೀರ್ಗೆ 
ಕೋಳ್ಗುದಿ ಮನದಿಂದಂ ಇಂದು ಪೊಳಮಾಲುಗೆ: ಪಂಪಭಾ 
ಪರಿಷತ್ತು ೫. ೧೮) 

ಕಾಯ್ದುಗೊಳ್‌ - ಗಾಬರಿಗೊಳ್ಳು (ಅಳಿನಿವಹದ ರುಂಕರಣಕ್ಕೆ 
ಕಾಯ್ದುಗೊಂಡು ಎಲ್ಲು ಅರಸ ತೋಟಲ್ಲಪುವು ನಿನ್ನ 
ವಿಜಯಗಜಂಗಳ್‌: ಆದಿಸು, ೧೨. ೫೧) 

ಕಾಯ್ದಂ -  ಕೋಷಿಸಿಕೊಳ್ಳುವವನು (ಪಾಪಿಯುಂ 
ಅತಿಕ್ರೂರಾತ್ಸ್ನನುಂ ಸಾಧುಸಂಕುಳಮಂ ಕಂಡೊಡೆ ಕಾಯ್ದನುಂ 
ಪಟಿೆವನುಂ ಧರ್ಮಕೃತಿದ್ರೋಹನುಂ: ಆದಿಷು, ೫. ೮೧) 

ಕಾಯ್ದಾತ - ಕೋಪಿಷ್ಠ (ಮಿತ್ರನಾದೊಡಮದೇಂ ಕಾಯ್ದಾತನಂ 
ಕೂರ್ಪರಾರ್‌: ರಾಜಶೇವಿ, ೫. ೪೮) 

ಕಾರ್‌ - ತಿನ್ನು (ಕಲ್ಲೆನ್ನದೆ ಬೆಳೆದ ಪಸುರ್ವುಲ್ಲೆಂದು ಆಸೆಯೊಳ್‌ 
ಸಾರ್ದು ಮರಕತದ ಒಡ್ಡುಂಗಲ್ಲನೆ ಕಾರ್ದು ಮೃಗ೦ಗಳ್‌ 
ಕಲ್ಲನೆ ಕನಲುತ್ತುಮಿರ್ಪ್ಮುವು ಆ ಖಗನಗದೊಳ್‌: ಅಜಿತಪು, 
೯. ೨೩); ಮಳೆಗಾಲ (ಕಾಮಕಾಂತೆ ಬಟೆಯಂ ತನ್ನಿಚ್ಜೆಯಿಂ 
ಮೆಚ್ಚಿ ಬಣ್ಣವುರಂ ತೀವಿದ ಮಾಟ್ಕ್‌ಯಾಯ್ತು ನವಿಲಿಂ 
ಕುಂದಂಗಳಿಂ ಇಂದ್ರಗೋಪವಿಳಾಸ೦ಗಳಿ೦ ಆಲಿಕಲ್ಲ ಪರಲಿಂ 
ಕಾರೊಳ್‌ ಮಹೀಮಂಡಲಂ: ಪಂಪಭಾ, ೭. ೨೪) ಮಳೆ 
(ಗೋದಾಮೆಗಂಡ ನವಿಲಂತಾದುದು ಕಾರ್‌ ಕಂಡ 
ಹಂಸನವೊಲಾದುದು: ಯಶೋಧಚ, ೩. ೧೦) 

ಕಾರಂಡ - ಬಾತುಕೋಳಿ (ಶುಕ ಕಾರಂಡ ಚಕೋರ ಸಾರಸ 
ಮಯೂರಾಕಾರದಿ೦ ವ್ಯಾಪ್ರ ಸಿಂಹ ಕುರಂಗಾಂಬುಜ ವಕ್ರ 
ಮತ್ಸ್ಯ ಮಕರೇಭಾಕಾರದಿ೦ ಚೆಲ್ವುವೆತ್ತು: ಸುಕುಮಾಚ, ೧೦. 
೫೩) 

ಕಾರಕ - ರಚಿಸುವವನು (ಕಾರಕ ಪೂರಕ ವಸ್ತುವಿಚಾರಕ 
ನಿಸ್ತಾರಕರ್ಕಳೋಳಿಯೆ ಸಭೆಗೊಟ್ಟೋರಂತೆ ನಾಲ್ವರಿರ್ದು 
ವಿಚಾರಂಬೇಟ್ಜಂತೆ ಪೇಬ್ದ ಕೃತಿಯು೦ ಕೃತಿಯೇ: ಅಜಿತಪು, 
EE 

ಕಾರಣ - ಆವಶ್ಯಕತೆ (ಕಾರಣಮಿಲ್ಲ ಜಗದ್ವಾಪಾರಂ ಪರಮಂಗೆ 
ನಿಮ್ಮ ಕಿತ್ತನಿವಮಿದೇಂ: ಆದಿಪು, ೯. ೧೦೨) 

ಕಾರಣಾಂತರ - ನಾನಾ ಕಾರಣ, ಬೇರೆ ಕಾರಣ (ನಿನಗೆ 
ವಧಾರ್ಥಮಾಗಿ ಪುಟ್ಗುವೆನಕ್ಕೆಂದು _ ಕೋಪಾಗ್ನಿಯಿಂದಂ 


ಅಗ್ನಿಶರೀರೆಯಾಗಿ ದ್ರುಪದನ ಮಹಾದೇವಿಗೆ ಮಗನಾಗಿ ಪಟ್ಟಿ 


ಕಾರಣಾಂತರದೊಳ್‌ ಶಿಖಂಡಿಯಾಗಿರ್ದಳ್‌: ಪಂಪಭಾ, ೧. 
೮೦ ವ) 

ಕಾರಣೆ - ಲೇಪನ (ಅನುಪಮಮಪ್ಪ ಕತ್ತುರಿಯ ಸಾರಣೆ ಮುತ್ತಿನ 
ರಂಗವಲ್ಲಿ ಘನಸಾರ ಕರ್ಪೂರದ ಕಾರಣೆ: ಧರ್ಮಪ, ೧. 
೫೯) 

ಕಾರಿರುಳ್‌ - ಮಳೆಗಾಲದ ರಾತ್ರಿ (ನಿಚ್ಚಲಿ ಕಾರಿರುಳೊಳ್‌ 
ಪೊಜಪಚ್ಚಮಂ ಉಟ್ಟರ್ದು ಇಣುಂಕಿ ಕಕ್ಷದೊಳ್‌ ಆ 
ಪಾಟಚ್ಚರ ಭಯದಿಂದುಟ್ಟು ಪಟಚ್ಚರಮಂ ಮನೆಗೆ ವಂದು 
ನಿಂದು. ಅಂಗಣದೊಳ್‌: ಶಾಂತಿಪು, ೬. ೬೫); ಕತ್ತಲೆ 
ತುಂಬಿದ ರಾತ್ರಿ (ಕಾರಿರುಳ ತಿರುಳ ಬಣ್ಣ ಕೂರಿದುವೆನೆ 
ತೊಳಪ ದಾಡೆ ಮಿಳಿರ್ವ ಉರಿಗೇಸ೦ ಪೇರೊಡಲ್‌ ಎಸೆದಿರೆ 


೩೦೧ 


ಪುಟ್ಟಿದಂ ಆರು೦ ಅಗುರ್ವಿಸೆ ಮಗಂ ಘಟೋತ್ಯಚನೆಂಬಂ: 
ಪಂಪಭಾ, ೩. ೨೦) 

ಕಾರಿರುಳ ತಿರುಳ್‌ - ಮಳೆಗಾಲದ (ರಾತ್ರಿಯ) ಕತ್ತಲೆಯ ಸಾರ 
(ಕಾರಿರುಳ ತಿರುಳ ಬಣ್ಣಂ ಕೂರಿದುವೆನೆ ತೊಳಪ ದಾಡೆ: 
ಪಂಪಭಾ, ೩. ೨೦) 

ಕಾರಿವ - ಸುಳ್ಳು ಕೃತಕ (ಕಾಣ್ಣುದಾವುದು? ಒಡಲಲ್ತು ಕಾರಿವಂ: 
ಆದಿಪು, ನರಸಿಂ, ೧೨. ೩೫) 

ಕಾರು -  ಕರ್ಮಕ, ಕೆಲಸ 

ಸ್ಪಶ್ಯಾಸ್ತಶ್ಯಕಾರುಗಳುಮೆಂದಿರ್ತೆಣದ 
ಶುಶ್ರೂಷಾನಿಯೋಗಂಗಳುಮಂ 
ಆದಿಪು, ೮. ೬೪ ವ) 

ಕಾರುಕ - ಕಮ್ಮಾರ (ಮದನನ ಬಾಣಾವಳಿಯಂ ಕಾಸಲ್‌ 
ಜೈತ್ರೋಜ್ಜಳ ಕಾರುಕನಿಟ್ಟ ಕಮ್ಮಟಂಬೊಲದೆಸೆಗುಂ: ರಾಜಶೇವಿ, 
೨1 ೫೬); ಬಡಗಿ, ಕೈಕೆಲಸಗಾರ (ಕರ್ಮದಿಂ 
ಕಾರುಕನಪ್ಪುದೊ೦ದು ಎಡೆಯೊಳ್‌ ಉತ್ತಮ ಜಾತಿಯುಮಾಗಿ 
ಪುಟ್ಟುಗುಂ: ಜೀವಸಂ, ೫. ೨೪) 

ಕಾರುಣಿಕ - ಕರುಣೆಯುಳ್ಳವನು (ಸದಯಂ ಫುಣಿ ಕಾರುಣಿಕಂ: 
ಅಭಿಧಾವ, ೨. ೧. ೧೮); ಒಂದು ಧಾರ್ಮಿಕಪಂಥದವನು 
(ಮತ್ತಂ ಅನೇಕ ಉಪಪತ್ತಿಗಳಿ೦ ಚಾರ್ವಾಕ ಕಾರುಣಿಕ 
ವಾವದೂಕನ೦ ಕರುಣರಸಾಸದಂ ಮಾಡಿ: ಶಾಂತಿಪು, ೮ 
೧೪೭ ವ) § 

ಕಾರುಣ್ಯ - ಕರುಣೆಯ ಭಾವ, ದಯೆ 
ಭಾವನಾಪರಂ ಸಕಳಶರೀರಗುಣಾಧಿಕ ದುಃಖಾರ್ದಿತ 
ಅವಿನೀತರೊಳ್‌ ಮೈತ್ರಿ ಪ್ರಮೋದ ಕಾರುಣ್ಯ 
ಮಾಧ್ಯಸ್ಥವೃತ್ತಿಗಳಂ ಭಾವಿಸುತ್ತುಂ: ಆದಿಪು, ೯. ೧೨೯ ವ) 

ಕಾರೊಅಕಿ - ಕಪ್ಪು ಬಣ್ಣದ ಒರೆ (ಮದನನಲ್ಲಿಯೆ ಸಾರ್ಚಿದ 
ಕಾರೊಟ್‌ಗಳಂತೆ ಪುರ್ಬುಗಳೆಸೆಗುಂ: ಲೀಲಾವತಿ, ೭. ೭೪) 


ಕಾರೋಹಣ - ಈ ಹೆಸರಿನ ಊರಿನಲ್ಲಿ ತಯಾರಾದ ವಸ್ತ 
(ಕಾರೋಹಣದ ಕಕ್ಕರವಳಯಿಗೆಯ ಚಿತ್ರಾವಳಿಯ .. -. 
ಜವಳಿಗಳನೆ ಮೊಗಂ ನೋಡದೆ ಸೂಸಿದಾಗಳ್‌: ಆದಿಪು, ೪. 
೩೪ ವ) 

ಕಾರ್ಕೋಳಿ - ಕಾಡು ಕೋಳಿ (ಕಪಿ ಕಾರ್ಕೋಳಿಯಂತೆ ಪಲ್ಲೆ 
ಕೈಲಾದಂತೆ: ಹರಿವಂಶ, ೨. ೩೮ ವ) 

ಕಾರ್ಗಾಲ - ಮಳೆಗಾಲ (ಕಾರ್ಗಾಲದ ಬರವಂ 
ಪಾರ್ವಂತೆ: ಪಂಪಭಾ, ೮. ೩೬ ವ) 

ಕಾರ್ಗೆಯ್‌ - ಮಳೆಗಾಲದಲ್ಲಿ ಸಾಗುಮಾಡುವ ಗದ್ದೆ (ಕಾರ್ಗೆಯ್ಯ 
ಮೇರೆಯೊಳಿಟ್ಟ ಕೆಕಕ್ಕರಿಕೆ ಬಿರಿವಂತೆ: ಶಾಂತಿಷು, ೭. ೯೨) 

ಕಾರ್ತಸ್ಟರ — ಚಿನ್ನ (ಅಲ್ಲಿಂದತ್ತೆ ಕಾರ್ತಸ್ಟರ 
ವೇದಿಕಾವಿಭೂಷಣ೦ಗಳು೦ ನಾಗದೌವಾರಿಕಾ 
ಅಭಿರಾಮ೦ಗಳುಂ: ಆದಿಹು, ೧೦. ೩೪ ವ) 

ಕಾರ್ತಸ್ಪರಗಿರಿ - ಮೇರುಪರ್ವತ (ದೂರಾಂತರದೊಳೆ ಕಂಡಂ 
ಕಾರ್ತಸ್ವರಗಿರಿಯ೦ ಪೋಲ್ತು ನಿಂದ ನಿಶ್ಚಳತನುವಂ: ಆದಿಷು, 
೯. ೧೦೦) 

ಕಾರ್ತಾಂತಿಕ — ಮೌಹೂರ್ತಿಕ (ಗಾಂಭಿರ್ಯಾದಿ 
ಗುಣಲಕ್ಷಣನುಮಪ್ಪ ಸಂಭಿನ್ನನೆಂಬ ಕಾರ್ತಾಂತಿಕೋತ್ತಮನಂ 
ಬರಿಸಿ: "ಅಚವರ್ಧ. ೩. ೭೦ ಎ) 

ಕಾರ್ತಿಕೇಯ - ಷಣ್ಮುಖ, ಕುಮಾರಸ್ವಾಮಿ, ಸ್ಕಂದ (ಎಂದು 
ಬಿನ್ನಪಂಗೆಯ್ದ ಬೇಂಟೆಯಾತಂಗೆ ಮೃಗವ್ಯಾಯಾಮ 


ಮಾಡುವವನು (ಮತ್ತಂ 
ಶೂದಸಂತತಿಗೆ 
ಉಪದೇಶಂಗೆಯ್ದು: 


(ಜಗತ್ಕಾಯಸ್ವಭಾವ 


ಚಾದಗೆ 


ಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು ತೊವಲನಿಕ್ಕೆಂದು 
ಮುಂದೆ ಪೇಟ್ಪಟ್ಟ ನಾರಾಯಣನುಂ ತಾನುಂ .. .. ಬೇಂಟೆಗೆ 
ಪೊಳಮಟ್ಟು; ಪಂಪಭಾ, ೫. ೪೭ ವ) 

ಕಾರ್ಪಾಸ - ಹತ್ತಿ (ಕುಸುಂಭ ಕಾರ್ಪಾಸ ಸರ್ಷಪ ಜೀರಕ 
ಧಾನ್ಯಕಾದಿ ವಿವಿಧ ಧಾನ್ಯಭೇದ೦ಗಳುಂ: ಆದಿಪು, ೬. ೭೨ 
ವ) 

ಕಾರ್ಪಾಸಚಾಪ - ಪತ್ತಿ ಹಿಂಜುವ ಬಿಲ್ಲು 
ಕಾರ್ಪಾಸಚಾಪೇ ಚ: ಶಬ್ದಮದ, ಧಾ ೭೦೮) 

ಕಾರ್ಬೊನ್‌ - ಕರಿಯ ಲೋಹ, ಕಬ್ಬಿಣ (ಕಾರ್ಬೊನ್ನಂ 
ತಿರುಗಿದಹುದು ಅಯಸ್ಕಾಂತಶಕ್ತಿ ಎಲ್ಲಿತ್ತದಹೊಳ್‌: ಕಾದಂಬ, 
೯. 6ಬ) 

ಕಾರ್ಮುಕ - ಬಿಲ್ಲು (ಕನಕಪತ್ರಾಂಕಿತ ಕಾರ್ಮುಕಲತಾ 
ಲಂಬನ೦ಗಳುಂ: ಆದಿಪು, ೧೪. ೪೬ ವ); [ಕಾರ್‌-ಮುಖ] 
ಮಳೆಗಾಲದ ಆರಂಭ (ಪೊನಲ್ಲಳ ಕೆಂಪು ಪಸುರ್ಪು ಕರ್ಪು 
ಬೆಳ್ಬು ಒಳಕೊಳೆ ಶಕ್ರಕಾರ್ಮುಕವಿಳಾಸಮಂ ಏನೆರ್ದೆಗೊಂಡು 


(ಬೆಸೆ-ಗರ್ವೇ 


ಬೇಟದತ್ತಳಗಮಂ ಉಂಟುಮಾಡಿದುದೋ ಕಾಮನ 
ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 
ಕಾರ್ಮುಕಗುಣ - ಬಿಲ್ಲಿನ ಹಗ್ಗ (ಇದಜ ದನಿ | 
ಮನೋಜಗುಣಕಾರ್ಮುಕನಾದದೊಳಂ ಸೆಣಸುವುದೆನೆ: 
ಆದಿಪು, ೭. ೨೦) 
ಕಾರ್ಮುಕಯಷ್ಟಿ ಬಿಲ್ಲಿನ ಕಾಂಡ (ಆ 
ಕಾಮಕಾರ್ಮುಕಯಷ್ಟಿಮುಷ್ಟಿಸಮಾಯತ ಜಫನೆಯರೊಳ್‌: 


ಆದಿಹು, ೮. ೨೩ ವ) 

ಕಾರ್ಮುಕವಿದ್ಯೆ -. ಬಿಲ್ವಿದ್ಯೆ (ಅದಟು೦ ಕಾರ್ಮುಕವಿದ್ಯೆಯುಂ 
ಭುಜಬಳಾವಷ್ಟಂಭಮು೦ ಸಂದು ನಿಂದುದು ಶಲ್ಕನೊಳ್‌: 
ಪಂಪಭಾ, ೧೩. ೩೧) 

ಕಾರ್ಮುಕಾಚಾರ್ಯ - [ಕಾರ್ಮುಕ-ಆಚಾರ್ಯ]; ಬಿಲ್ಲೋಜ, 
ಧನುರ್ವಿದ್ಯೆಯ ಗುರು, ದ್ರೋಣ (ಎನಗಲ್ತು ಆರ್ಗಂ 
ಅಸಾಧ್ಯನಲ್ತೆ ವಿಜಯಂ ನೀಂ ಆತನಂ ಗೆಲ್ವ ಮಾತಂ 
ಅಮೋಘಂ ಬಿಸುಡಿಂದೆ: ಪಂಪಭಾ, ೧೧. ೮೪) 

ಕಾರ್ಮುಗಿಲ್‌ - ಮಳೆಗಾಲದ ಮೋಡ, ಕಪ್ಪು ಮೋಡ (ಪೊಳೆವ 
ಅಮರೇಂದಗೋಪದ ಪಸುರ್ತೆಳವುಲ್ಲಳ ತಳ್ಳ ಕಾರ್ಮುಗಿಲ್ಲಳ 
ಕಿಜುಗೊಂಕುಗೊಂಕಿದ ಪೊನಲ್ಲಳ: ಪಂಪಭಾ, ೭. ೨೫) 


ಕಾರ್ಯಗತಿ - ಕಾರ್ಯಕಲಾಪ (ಏಂ ಮಹೀಪಾಳರೊಳಾದ 
ಕಾರ್ಯಗತಿಗಳ್‌ ಬಗೆಯಲ್ಕೆ ಬಹುಪ್ರಕಾರಮೋ: ಪಂಪಭಾ, 
೯. ೬) 

ಕಾರ್ಯವಶ — ಸ್ವಕಾರ್ಯಸಾಧನೆ (ಕಾರ್ಯವಶದಿ೦ 


ಕೂರ್ಪಂತೆವೋಲ್‌ ನಿನ್ನನಾ೦ ನೆಜ್‌ ಕೊಂದೆಂ: ಪಂಪಭಾ, 
೧೩. ೫) 

ಕಾರ್ಶ್ಯವಮ - ತೆಳ್ಳಗಾಗುವಿಕೆ (ಅಳಿಪು ಚಿಂತೆ ಸುಯ್ವು ತಾಪಂ 
ಎಯ್ದೆ ಕಾರ್ಶ್ಯಮಕ್ರಿಯಾವಳಿ: ಅನುಭವ, ೨೯) 

ಕಾರ್ಟ್‌ - ಕಪ್ಪು ಬಣ್ಣ (ಮೇಘಂ ಮುಸುಂಕುತ್ತೆ ಕಾರ್ಷ್ಸ್ವವಿಶಿಷ್ಟಂ 
ತಟಿದಂಕುರಾಲ್ಲರುಚಿಯಂ ಬೀಚೆತ್ತು: ರಾಜಶೇವಿ, ೮. ೯೯) 

ಕಾಲ್‌ - ಕಾಲುವೆ (ತೊಜ್‌ ಪೊರ್ದಿದ ಕಾಲ್‌ ತಾಂ ಕುಲ್ಕಾಹ್ವಂ: 
ಅಭಿಧಾವ, ೧. ೪. ೧೧); ಪಾದ (ನಿಮ್ಮ ಕಾಲಂ 
ತೊಳೆವೆಮೆಂದು ಮಹಾದೇವಿ ತಾನೆ ಕಾಲಂ ಕರ್ಚಿ: 
ವಡ್ಡಾರಾ, ಪು. ೭೮. ಸಾ. ೧೧) 

ಕಾಲಕುಶಲ - ಯಾವಾವ ಕಾಲದಲ್ಲಿ ಏನಾಗುವುದೆಂಬುದನ್ನು 
ಊಹಿಸಬಲ್ಲ ಕುಶಲತೆಯುಳ್ಳವನು (ಚಕ್ರಿ 


೩೦೨ 


ಕಾಲಕುಶಲನಪ್ಪುದಜೆಂ ಅಶ್ವತ್ಥಾಮನಿಂ ಅಪ್ಪ ಅನಾಗತ 
ಬಾಧಾವಿಘಾತಮ೦ ಮಾಡಲೆಂದು: ಪಂಪಭಾ, ೧೩. ೯೮ 
ವ) 

ಕಾಲಕ್ಷೇಪ - ತಡಮಾಡುವುದು (ಕಾಲಕ್ಷೇಪಂ ಮಾಡಿ ನೀನಿರೆ 
ದೈತ್ಯೇಂದಂ ಅಫಯಮಂ ನಿನಗೆ ಮಾಟ್ಕುಂ: ಪಂಪರಾ, ೧೧. 
೧೧೦) 

ಕಾಲಕ್ಷ್ಮೇಳ - ವಿಷಪೂರಿತ (ಜಗಮಂ ನುಂಗಲ್ಕೆ ಎಟ್ಟರ್ಪ 
ರೌದ್ರಾಕರ ಕಾಲಕ್ಷ್ಮೇಳಮ೦ ನೀಂ ತಳೆದು ಸಲುಪಿದಯ್‌ 
ವಿಶ್ವಮ೦ ವಿಶ್ವನಾಥಾ: ಶಬರಶಂ, ೨. ೧೦) 

ಕಾಲಜ್ಞಾನ ದ ಭವಿಷ್ಯಜ್ಞಾನ (ಕಾಲಜ್ಞಾನಮಂ ಕಾಲಜಯಮುಮಂ 
ಬಲ್ಲ ಪರಮಯೋಗಿಯಂತೆ ತನಗೆ ಆಸನ್ನಕಾಲಾಪಾಯಕ್ಕೆ 
ಜಯೋಪಾಯಮಂ ಮನದೊಳಗೆ ಬಗೆದು: ಪಂಚತಂತ್ರ, 
೧೪೪ ವ) 

ಕಾಲಡಿ - ಪಾದ (ಇವರ ಕಾಲಡಿಗಳಂ ಎಮ್ಮ ತಲೆಗಳೆಂಬ 
ತಾಮರೆಯ ಪೂಗಳಿಂದರ್ಚಿರ್ಚಿಸಿದೊಡಲ್ಲದೆ ಪಾಪಂ 
ಪಿಂಗದು: ವಡ್ಡಾರಾ, ಪು. ೯೯ ಸಾ. ೧೬) 

ಕಾಲತ್ರಯ - ಭೂತ, ವರ್ತಮಾನ, ಭವಿಷ್ಯತ್‌ ಕಾಲಗಳು 
(ಅಪಗತಕಾಲತ್ರಯ೦ ಅನಾಪ್ತಗತಗುಪ್ಪಿತ್ರಯಂ: ಪುಷ್ಟಂಪು, 
೧೪. ೧೫); ಮೂರು ಹೊತ್ತು (ಕಾಲತ್ರಯ ಖುತುಷಟ್ಕ 
ಉಚಿತಂಗಳಪ್ಪ ಫಲಪ್ರಸವ೦ಗಳೇಕ ಸಮಯ 
ಪ್ರಸವಮೆಂತಾದುದೆಂದು ವಿಸ್ಮಯಂಬಟ್ಟು: ಚಂದ್ರಪ್ರಪು, ೨. 
೭೮) 

ಕಾಲತ್ರಯವೇದಿ - ಕಾಲತ್ರಯಗಳನ್ನು ತಿಳಿದವನು, ತ್ರಿಕಾಲಜ್ಞಾನಿ 
(ವೇದವಿದಂ ಕಾಲತ್ರಯವೇದಿ ಬಹುಶ್ರುತ೦ .. . ಪರಹಿತಂ 
ಪುರೋಹಿತನಕ್ಕುಂ: ಸೂಕ್ತಿಸುಧಾ, ೧೬. ೫೩) 

ಕಾಲದಂಡ - ಯಮನ ದಂಡಾಯುಧ (ಕಾಲದಂಡಪ್ರಚಂಡಮಪ್ಪ 
ತನ್ನ ಗದಾದಂಡಮಂ ಭುಜಾದಂಡದೊಳ್‌ 
ಅಳವಡಿಸಿಕೊಮಡು: ಗದಾಯು, ೩. ೪೯ ವ) 

ಕಾಲದಂತಕ - ಪ್ರಳಯ ಕಾಲದ ಯಮ ಆಚಾರಿಸಿ 
ಬಾಳಾಗಮಮಂ ಅವತಾರಂಗೆಯಂತೆ. ಕಾಲದಂತಕನನೆ 
ಪೋಲ್ತು ಆರುತ್ತುಂ ಕವಿವ ಅದಟರಂ ಓರೊಂದೋರೊಂದೆ 
ಪೊಯ್ಬ್ದು ಕೊಂದರ್‌ ಪಲರಂ: ಪಂಪಭಾ, ೧೦. ೮೩) 

ಕಾಲದು - ಕಾಲಿರುವುದು (ತಲ್ಲೋಕಸುಖಾನುಭವಾಪೇಕ್ಷೆಯಿಂ 
ಐಹಿಕಸುಖವಿಮುಖನಾಗಿ ಶರೀರಾರ್ಥವ್ಯಯಂ ಮಾಡುವಾತಂ 
ಕಯ್ಯದ೦ ಬಿಟ್ಟು ಕಾಲದರ್ಕೆ ಎಜಗುವಾತನ೦ ಪೋಲ್ಗುಂ: 
ಆದಿಪು, ೨. ೯ ವ) 


ಕಾಲದ್ರವ್ಯ - [ಜೈನ] ಷಡ್‌ದವ್ಯಗಳಲ್ಲಿ ಒಂದು (ಜೀವದ್ರವ್ಯ 
ಪುದ್ಗಲದವ್ಯ  ಧರ್ಮದವ್ಯ ಅಧರ್ಮದವ್ಯ ಆಕಾಶದ್ರವ್ಯ 
ಕಾಲದ್ರವ್ಯಮೆಂಬ ಷಡ್ಜವ್ಯಂಗಳ: ಸುಕುಮಾಚ, ೩. ೩೯ ವ) 

ಕಾಲಪರಿವರ್ತನ - [ಜೈನ] ಉತ್ಸರ್ಪಿಣೀ - ಅವಸರ್ಪಿಣೀ 
ಕಾಲಗಳ ಎರಡು ಆವೃತ್ತಿಗಳಲ್ಲೂ ಮೊದಲಿಂದ ಕಡೆತನಕ 
ಜನನಮರಣ ಗಳನ್ನನುಭವಿಸುವುದು (ಪರಿವರ್ತಿಸುವ 
ಉತ್ಸರ್ಪಿಣಿ ಅವಸರ್ಪಿಣೀಕಾಲ೦ಗಳೊಳ್‌ ಔ 
ಸಮಯೋತ್ತರ ವೃದ್ಧಿಯಿಂ ಪರಿಸಮಾಪ್ತಮಾಗೆ 
ನೆಅಮೆಯ್ದಿಸುವುದು ಕಾಲಪರಿವರ್ತನಮೆಂಬುದು: 


ಸುಕುಮಾಚ, ೯. ೬ ವ) 

ಕಾಲಪುರುಷ - ಕಾಲಕ್ಕೆ ಅಧಿಪತಿಯಾದ ದೇವತೆ, ಯಮದೂತ 
(ಕಣ್ಟೊಲದೊಳ್‌ ಸುಚಟಿವ ಕಾಲಾಯಸ ಕಾಲಪುರುಷನಂ: 
ಪಂಪರಾ, ೧೪. ೧೨೦ ವ) 


ಕಾಲಮುಖ ದ ಯಮನ ಮೃತ್ಯುಮುಖ 
(ಪಲಗೆಗಳೆರಡು೦ ತೊಟ್ಟನೆ ಮರ್ಮಪ್ರದೇಶವಂ 
ಔಂಕುವುದುಂ ಆ ಬಲಿಮುಖಂ ಕಾಲಮುಖಮಂ ಎಯ್ಬಿತ್ತು: 
ಪಂಚತಂತ್ರ, ೮೨ ವ) 

ಕಾಲಮೇಘಸಮೂಹ - ಕಪ್ಪು ಮೋಡಗಳ ರಾಶಿ (ಮಸಿಯಿಂದಂ 


ಬಾಯಿ, 


ಜಗಮೆಲ್ಲಮಂ ದಿತಿಸುತಂ ಮುಂ ಪೂಟ್ಟನೋ 
ಕಾಲಮೇಘಸಮೂಹಂ ದೆಸೆಯೆಲ್ಲಮಂ ಕವಿದುದೋ: 
ಪಂಪಭಾ, ೪. ೪೯) 

ಕಾಲರಾಜ - ಕಾಲಪುರುಷ (ಕಾಲರಾಜನ ಜಗದ್ಗಹಪ್ರವೇಶಕ್ಕೆ 
ನಿಜೆಸಿದ ಕನಕ ಕಳಶಯುಗಳಮುಮಂ: ಆದಿಪು, ೬. ೫೧ 
ವ) 

ಕಾಲರೂಪ — ವಿನಾಶದ ಆಕೃತಿ, ಯಮಸ್ವರೂಪಿ 
(ಜಗತ್ತಯಮನೊರ್ಮೆಯೆ ನುಂಗುವ ಕಾಲರೂಪಮಂ 


ತೋತೆದಂ ಅಂತೆ ರೌದರೂಪಮಂ: ಪಂಪಭಾ, ೯. ೬೦) 

ಕಾಲಲಬ್ಧಿ — [ಜೈನ] ಲಬ್ಭಿಪಂಚಕಗಳಲ್ಲಿ ಒಂದು; ಆಧ್ಯಾತ್ಮಿಕ 
ಜೀವನದ ಆರಂಭಕ್ಕೆ ಪಕ್ಷವಾದ ಕಾಲ ಬರುವುದು (ನಿಮ್ಮ 
ಮನದಿಂ ಮಿಥ್ಕಾಕಳಂಕ೦ ತೆರಳ್ಳಿನಿತುಂ ಪೋಗದು ಕಾಲಲಬ್ಬಿ 
ದೊರೆಕೊಂಡಂದಲ್ಲದೇಂ ಪೋಕುಮೇ: ಆದಿಷು, ೨. ೨೨) 

ಕಾಲವಂಚನೆ - ಕಾಲವನ್ನು ನೂಕು ಅಥವಾ ಸಾವಿನಿಂದ 
ತಪ್ಪಿಸಿಕೊ (ಅಮರನದೀನಂದನ ಉಪದೇಶದಿಂದಾತಂ 
ಕೊಳನಂ ಪೊಕ್ಕು ಕಾಲವಂಚನೆಗೆಯ್ಯಲಿರ್ದನಕ್ಕುಂ: ಪಂಪಭಾ, 
೧೩. ೭೬ ವ) 

ಕಾಲಸಂಹರ - ಯಮನನ್ನು ಸಂಹರಿಸಿದವನು, ಶಿವ ಶಿವಾ... 
ಕಾಲಸಂಹರಾ: ಶಬರಶಂ, ೫. ೨೮) 

ಕಾಲಹರ — ಮರಣವನ್ನು 
(ಕಾಲಹರನುದಯಮಿದಳ್‌ೊಳ್‌ 
ಚಂದ್ರಪ್ರಪು, ೧೨. ೩೪) 

ಕಾಲಾಂತ - ಆಯುಸ್ಸಿನ ಕೊನೆ, ಮರಣ (ಪೊರ್ದಿದಂ ಉರ್ಕಿಂ 
ನಿಜ ತಾತ ದಿಗ್ವಿಜಯದೊಳ್‌ ನಿಂದು ಆಂತು ಕಾಲಾಂತಮಂ: 
ಪುಷ್ಪದಂಪು, ೫. ೬೧) 

ಕಾಲಾಂತಕ - ಕಾಲಸಂಹರ (ಆಗಳ್‌ ಕುರುಧ್ವಜಿನಿಯು೦ ಅನೇಕ 
ಶಂಖ ಕಾಹಳ ಭೇರೀ ಪಣವ ರುಲ್ಲರೀ ಮೃದಂಗ 
ತೂರ್ಯಂಗಳ್‌ ಅಂತ ಕಾಲಾಂತಕ ವಿಕಟಾಟ್ಟಹಾಸ೦ಗಳ್‌ 
ಎಂಬಂತೆ ಮೊ೦ಗೆ: ಪಂಪಭಾ, ೧೧. ೩೩ ವ) 

ಕಾಲಾಂತರ - ಕಾಲಕ್ರಮೇಣ (ದುಃಖದೊದವಿ೦ ಬಾಯಿಟ್ಟು 
ಗೋಳಿಟ್ಟು ಪೇಂಕುಳಿಗೊಂಡು ಆದ ವಿಷಾದದಿಂ ಪುಿತು 
ಸತ್ತು ಇತ್ತ ಅಂತೆ ಕಾಲಾಂತರದೊಳ್‌: ಸುಕುಮಾಚ, ೫. ೨೦) 

ಕಾಲಾಗರು - ಕರಿಯ ಅಗರು (ಕತ್ತುರಿ ಕಾಲಾಗರು 
ಎಂಬೀವನಾಂತರ ಸಂಜಾತಮಂ: ಪುಷ್ಪದಂಪು, ೫. ೧೦೨) 

ಕಾಲಾಗ್ನಿ - ಪ್ರಳಯಕಾಲದ ಬೆಂಕಿ (ಕಾಲಾಗ್ನಿಯಂ ಕೀಡಿ 
ಸುತ್ತುವಂತೆ ಕರ್ಣನಂ ಸುತ್ತಿ ಮುತ್ತಿಕೊಂಡು ಕಣೆಯ ಕಂಪಣ 
ಮುಸಲ ಮುಸುಂಡಿ ಭಿಂಡಿವಾಳ ತೋಮರ ಮುದ್ಗರ 
ಮಹಾ ವಿವಿಧ ಆಯುಧಂಗಳೂಳಿಟ್ಟುಂ ಇಜೆದುಂ: ಪಂಪಭಾ, 
೧೨. ೧೧೮ ವ) 

ಕಾಲಾಗ್ನಿರುದ್ರ - 
(ರಸೆಯೊಳ್‌ 
ಅಂಭೋಜನಾಭಂ 
ಅಜಾಂಡೋದರದೊಳ್‌ 
ಪಂಪಭಾ, ೮. ೮೬) 


ನಿವಾರಿಸುವವನು 
ಕಾಲಂಬಾರುತ್ತಿರಲ್‌; 


ಪ್ರಳಯಕಾಲದ ಬೆಂಕಿಯುಗುಳುವ ರುದ್ರ 
ಕಾಲಾಗ್ನಿರುದ್ರಂ ಜಲಶಯನದೊಳ್‌ 
ಪೊದಳ್ಳು ಆಗಸದಿ೦ ಸುತ್ತಿರ್ದ 
ಅಜಂ ಅಡಂಗಿರ್ಪವೋಲ್‌; 


೩೦೩ 


ಕಾಲಾಧ್ವ - ಆಗ್ನೇಯ (ಒಪುಗುಂ ಭೀಷ್ಮದ೦ಷ್ಟಂ ಅನಂತಂ 
ರುರುಭೈರವಂ ಹರಪುರೀ ಕಾಲಾಧ್ವ ದಿಗ್‌ದ್ವಾರದೊಳ್‌: 
ಶಬರಶಂ, ೧. ೫೮) 

ಕಾಲಾನಲ - ಪ್ರಳಯಕಾಲದ ಬೆಂಕಿ (ಅಂತು ಪೊಅಮಡುವ 
ಅರಾತಿ  ಕಾಲಾನಲನ೦ ಕಂಡು ಕಡ್ಡುವಂದ ದೊಡ್ಡರೆಲ್ಲಂ 
ಮುಸು೫* ಪಂಪಭಾ, ೩. ೬೧ ವ) 

ಕಾಲಾನುಭಾವ - ಕಾಲದ ಪ್ರಭಾವ (ಎಲ್ಲಿಯುಂ ನಿಲ್ಲದೆ ಬಂದು 
ಕಾಲಾನುಭಾವದಿ೦ ಯುಗಾರಂಭದ ವರ್ಷಾರಂಭದೊಳಂ: 
ಆದಿಷು, ೧೨. ೬೮ ವ) 

ಕಾಲಾಯಸ - ಕಪ್ಪು ಲೋಹ, ಕಬ್ಬಿಣ 
ವಿನಿರ್ಮಿಸಿದ ಕಂಠಿಕೆ ಕಾಂಚನ 
ಉಪಾದೇಯಮೆನಿಕ್ಕುಮೇ: ಪಂಪರಾ, ೧. ೩೭) 

ಕಾಲಾರಿ — ಶಿವ (ಕಾಶಿಗೆ ಕಾಲಾರಿಗೆ ಪೋಗಿ 
ಜಹ್ನುಜಾಮಬುಗಳಿಂದ೦ ತುಂಬಿ ಸಹಸ್ರಕುಂಭದಭಿಷೇಕಮಂ 
ಆಗಿಪೆಂ: ರಾಜಶೇವಿ, ೩. ೨೮ ಮತ್ತು ೨೯) 


(ಕಾಲಾಯಸದಿಂ 
ಮಾಲೆಯಂತೆ 


ಕಾಲಾವಧಿ - ಕಾಲದ ಗಡುವು (ಕೃತಶಾಸ್ತರ್‌ ಧ್ಯತಶಸ್ತರ್‌ 
ಅತಿಪ್ರಾಗಲಭ್ಯರೀಗಳ್‌ ಪೃಥಾಸುತರುದ್ಯೋಗಮನೆತ್ತಿಕೊಳ್ಳ 
ದೆವಸಂ ಬಂದುದು: 


ಸಾರ್ಚಿತ್ತು ಕಾಲಾವಧಿಸ್ಥಿತಿಯುಂ 
ಪಂಪಭಾ, ೮. ೮೭) 

ಕಾಲಾಹಿ - ಕೃಷ್ಣಸರ್ಪ (ಕಾಲಾಹಿ ಚ೦ದ್ರಬಿ೦ಂಬಂಮನಾಲಂಬಿಸಿ 
ತುಡುಕಿದಂತದೇನೊಪ್ಪಿದುದೋ: ರಾಜಶೇವಿ, ೧೦. ೭೮) 

ಕಾಲಾಳ್‌ - ಪದಾತಿ (ಕಾಲಾಳೊಳಂ ಕುದುರೆಯೊಳ೦ ಒಳಗಂ 
ಬರಲಾನೆ ಬಲ್ಲೆಂ: ಪಂಪಭಾ, ೫. ೪೩ ವ) 

ಕಾಲಿಕೆ - ಕಷ್ಕಲ (ಪ್ರಕೃತಿಗಳಗಲೈಯಿಂ ಶುಕ್ತಿಕೆಯಿ೦ ಪೊಳಮಟ್ಟ 
ಮೌಕ್ತಿಕಂ ನೀರದ ಮಾಲಿಕೆಯಿಂ ತೊಲಗಿದ ಶಶಿ ಕಾಲಿಕೆಯಿಂ 
ಬೇರ್ಪಟ್ಟ ಕನಕಮಿರ್ಪಂತಿರ್ದಂ: ಪಂಪರಾ, ೧೬. ೮೧) 

ಕಾಲುಡಿ - ಕಾಲುಮುರಿ (ಬಸವಂ ಕೆಯ್ಯಂ ಪೊಕ್ಕೊಡೆ ಬಸವನ 
ಕಾಲುಡಿಯೆ ಬಡಿದು ಕುಡಿಯ೦ ಬಯ್ಸಂ: ಸಮಯಪ, ೧೧. 
೧೨೮) 

ಕಾಲುರಿಚ - ಹಳ್ಳಿಗ ಮೂರ («ಅಳಿಗಬ್ಬಮಂ .. .. ಕೇಳಿಸುತ್ತೆ 
ಕಾಲುರಿಚರ ತೋರ್ಪ ದುಷ್ಕವಿ ಮಹಾಕವಿಮಧ್ಯದೊಳ್‌ 
ಒಪ್ಪಲಾರ್ಪನೇ: ರಾಜಶೇವಿ, ೧. ೨೩) 

ಕಾಲುಷ್ಯ - ಕದಡಿದ (ಕಾಲುಷ್ಯ ಸಂಭವಮೇನಲ್ಲವೆ ಮಾದ್ಯತ್‌ 
ಇಂದ್ರಿಯಗಜಕ್ರೀಡಾವನ೦ ಯವ್ವನಂ: ಲೀಲಾವತಿ, ೪. ೫೪) 

ಕಾಲೂರ್‌ - ಚಿಕ್ಕ ಹಳ್ಳಿ, ಕುಗ್ರಾಮ (ಕಾಲೂರ್ಗಳ ಗಂಡರ 
ಹೆಂಡಿರ ನಡೆಯ ಉಡೆಯ ನುಡಿಯ ಮುಡಿಯ ಗಾಂಪಿಂಗೆ 
ಮುಗುಳ್ನಗೆ ನಗುತ್ತುಂ ಅಲ್ಲಿಗಲ್ಲಿಗೆ ಒಡೆದ ಕೆಜ್‌ಗಂ ಅಟೆದ 
ಆಯತನಕ್ಕಂ ಧನಮನಿತ್ತು ಜೀರ್ಣೋದ್ಧಾರಂಗಳ೦ 
ಮಾಡಿಸುತ್ತುಂ: ಪಂಪಭಾ, ೨. ೯೭ ವ) 

ಕಾಲೂಖು - ನೆಲೆ ನಿಲ್ಲು (ಆ ವಾರಣದ ತೋರಹತ್ತಂ .. . 
ರೌದರಸಮಂ ಕಜ” ವ ಕಾರಮುಗಿಲೊಡ್ಡು 
ಕಾಲೂಜೆದಂತಿರ್ಪುದು: ಅನಂತಪು, ೧೩. ೨೦ ವ) 

ಕಾಲೆಡೆ - ಕಾಲಿನ ಬಳಿ (ಅಂತವರ ಕಾಲೆಡೆಗಳೊಳ್‌ 
ನುಗುಟ್ಟಗುಜ್ಜರಿ೦: ಅಜಿತಪು, ೪. ೭) 

ಕಾಲ್ಗರ್ಚು - ಕಾಲು ತೊಳೆ (ಮಿಂದು ಒಲ್ಲಣಿಗೆಯ 
ಪಿಟೆನೀರಿಂದ೦ ಕಾಲ್ಗರ್ಜಿ .. .. ಪಿತೃತುಷ್ಟಿಯನಿಕ್ಕುಮೆಂಬರ್‌ 
ಪಾರ್ವರ್‌: ಸಮಯಪ, ೧೧. ೧೨೬) 


ಕಾಲ್ಗಳ ಮೊದಲ್‌ - ಪಾದತಳ (ಬಳಗಂ ಬೆರಸರೆಬರ್‌ ಕಾಲ್ಗಳ 
ಮೊದಲೊಳ್‌ ಉದಶ್ರುಲೋಚನರ್‌: ಆದಿಪು, ೯. ೧೨೯) 

ಕಾಲ್ಗಾಪು — ಪದಾತಿ (ಆದಿತ್ಯಂ ಮಸುಳ್ವನ್ನೆಗಂ 
ಧ್ವಜಘಟಾಟೋಪಂಗಳಿಂದಂ ಲಯಾಂಭೋದಂಗಳ್‌ 
ಕವಿವಂತೆವೋಲ್‌ ಕವಿವುದು೦ ಕಾಲ್ಲಾಪು ಕಾಲ್ಲಾಪಿನೊಳ್‌ 
ಜೋದರ್‌ ಜೋದರೊಳ್‌.... ಅಗುರ್ವಪ್ಪನ್ನೆಗಂ: ಪಂಪಭಾ, 
೧೦. ೯೩); ಬೆಂಗಾವಲು (ಚಾಮರಮಂ ಕನ್ನೆಯರಿಕ್ಕೆ 
ಲೋಹಖುರವಾಹಂ ಸುತ್ತಿ ಕಾಲ್ಲಾಪಿನೊಳ್‌ ಬರೆ ಬಂದಂ 
ಧವಳಾತಪತ್ರದಡಿಯೊಳ್‌: ಪಂಪರಾ, ೨. ೧೧) 

ಕಾಲ್ಗುತ್ತು - ಕಾಲಿನಿಂದ ಕುಕ್ಕು, ಬೆದಕಿ ಪರೀಕ್ಷಿಸು (ಅವನೀನಾಥನ 
ಗೆಯ್ದ ಪೊಲ್ಲಮೆಗಂ ಎನ್ನ ಒಳ್ಳಿ೦ಗ೦ ಇಂ ಸಕ್ಕಿಯಾಗಿ ಅವಂ 
ಈವಂತುಟಂ ಅದಂ ಬಲ್ಲಂತು ಕಾಲ್ಗುತ್ತಿ ನೋಡು: ಪಂಪಭಾ, 
೯. ೨೬) 

ಕಾಲ್ಗೆಡು - ಶಕ್ತಿಗುಂದು (ಕಾಗೆಯಂತೆ ಮತಿಯಿಲ್ಲದೆ ರಂಡೆಯಂತೆ 
ಪತಿಯಿಲ್ಲದೆ ಕಾಲ್ಗೆಟ್ಟನಂತೆ ಗತಿಗೆಟ್ಟು; ಧರ್ಮಾಮೃ, ೨, ೬೭ 
ವ) 

ಕಾಲ್ಗೆಜಗು - ಾಲ್ಲೆ*ಎಅಗು] ಕಾಲಿಗೆ ಬೀಳು, ನಮಸ್ಕರಿಸು 
(ತಂದಿತ್ತು ಕೆಯ್ದೆಜ್‌ಯಂ ಕೊಟ್ಟು ಅಳವಟ್ಟ ಸಾರಧನಮಂ 
ಮೂವಿಟ್ಟಿಗಂ ಪೂಣ್ಣು ಕಾಲ್ಲೆಜಗಿತ್ತರಿಗಂಗೆ ಬೆರ್ಚಿ ಭಯದಿಂ 
ಗ್ರಾಮಂ ಕುಳ೦ ರಾಜಕಂ: ಪಂಪಭಾ, ೬. ೩೦); 

ಕಾಲ್ಗೋ - ಕಾಲುಜೊಡಿಸು (ನಿಜೆಸಿ ಕಾಲ್ಲೋದಂತೆಯುಂ 
ನೆರ್ಮಿದಂತೆಯು೦ ಇರ್ಕು೦ ಜಿನಬಾಲರೂಪಮೆರ್ದೆಯೊಳ್‌ 
ಮುಂಕಂಡಗಲ್ಬಿರ್ದರಾ: ಶಾಂತಿಷು, ೧೦. ೮೫); 
ವಾಹನವನ್ನೇರು (ಬಂದಂ ಧವಳಾತಪತ್ರದಡಿಯೊಳ್‌ 
ಕಾಲ್ಗೋದು ಗಂಧಾಂಧ ಸಿಂಧುರಮಂ ಮೆಯ್ಸಲಿ 
ವಜ್ರಬಾಹುಮಹಿಪಂ: ಪಂಪರಾ, ೨ ೧೧); ಹಿಂಬಾಲಿಸು 
(ವೈಹಾಳಿಯೊಳ್‌ ದಿಗ್ಗಜ೦ ಬೆ೦ಬಟೆಯೊಳ್‌ ಕಾಲ್ಗೋದೊಡೀ 
ಕಟ್ಟಣಕದ  ಮದದೊಳ್‌ ಕರ್ಬೊಲರ್ಕಾವ ರೂಪಂ 
ಸುಟೆದೋಡಿತ್ತಾದೊಡೆ: ಅನಂತಪು, ೨. ೩೦) 

ಕಾಲ್ವಟ್ಟೆ - ಕಾಲುದಾರಿ (ಕಾಡೊಳಿರ್ದ ಕಲ್ಪಟ್ಟೆಗಳೆಲ್ಲಂ ಎಯ್ದುವುವು 
ನೀರ್ನೆಲೆಯಂ: ಸೂಕ್ತಿಸುಧಾ, ೧೦. ೯೩) 

ಕಾಲ್ವಳ್ಳಿ - ಸಣ್ಣ ಹಳ್ಳಿ (ನೆಯ್ದಿಲ ಪೂವಿಂ ಪೊಲನೆತ್ತುವೆತ್ತ 
ಬೆಳಸಿಂದ ಊರೂರ ಕಾಲ್ವಳ್ಳಿಗಳ್‌ ನೆಲೆಮಾಡ೦ಗಳಿ೦ ಒಪ್ಪೆ 
ಬೇಳ” ನೆಲೆವೀಡಾಯ್ತು ಅಂಗಜಂಗೆ ಆ ನೆಲಂ: ಮಲ್ಲಿನಾಪು, 
೨. ೧೧) 

ಕಾಲ್ವಚಿ - ಸಾರಣೆ (ಪನ್ನೀರ ನೀರ್ದಳಿಪದಿ೦ ಕತ್ತುರಿಯ 
ಕಾಲ್ವಚೆಗಳಿಂ ಕಪ್ಪುರವಳುಕಿನ ಕಡೆಗಳಿಂ: ಶಾಂತೀಶ್ಚಪು, ೧೦. 
ದು 

ಕಾಲ್ವಚೆಗೊಳ್‌ — 
ರಂಗವಲಿಯಿಕ್ಕುವ 
ಆಚವರ್ಧ, ೭. ೩) 

ಕಾಲ್ಪಿಡಿ - ಕಾಲುಹಿಡಿ, ಬೇಡಿಕೊ (ಇದಿರೊಳ್‌ ನಿಂದೊಡೆ ವಜ್ರಿ 
ಸೈರಿಸಂ ಇರಲ್ವೇಡ ಎಮ್ಮೊಳೊಳ್ಳೊಕ್ಕು ನಿಲ್ದುದು ನೀಂ ಎಂದು 
ಕಡಂಗಿ  ಕಾಲ್ವಿಡಿವವೋಲ್‌ ತನ್ನೂರ್ಮಿಗಳ್‌ ಬಂದುವು: 
ಪಂಪಭಾ, ೪. ೨೪) 

ಕಾಲ್ದೊನಲ್‌ - ಕಾಲುವೆಯ ಪ್ರವಾಹ ೯ಕಣೀಶಾಗಭಾಗದಿಂ 
ಭೋರನೆ ಸೋರ್ವ ಪಾಲ್ಗೊನಲೆ ಕಾಲ್ವೊನಲಾಗೆ: 
ಕುಸುಮಾಕಾ, ೨. ೪೫) 


ಸಾರಣೆ ಮಾಡು 
ಕಾಲ್ವಚೆಗೊಳ್ಳ 


(ಪೂವಲಿಗೆಯ್ವ 
ಬಾಯಿನಂದೀವುವ: 


೩೦೪ 


ಕಾಲ್ದ್ಪೊಜಕಿ - ಕಾಲಿನ ಹೊರೆ, ಭಾರ (ಸೊರ್ಕಾನೆಗಳ ಕಾಲ್ವೊಣ್‌ಗೆ 
ನೆಲನೊಂದೆಸೆಗೊಲೆದು: ಕಬ್ಬಿಗಕಾ, ೨೮೮) 

ಕಾವ - [ಕಾಮ] ಮನ್ಮಥ (ಕಾವನ ಅಂಬು ಅವಣ ಬಿಣ್ಣಿನೊಳ್‌ 
ಒಯ್ಯನೆ ಜೋಲ್ಲವೋಲೆ ತಾಂಬೂಲ ಕರಂಕವಾಹಿನಿಯ 
ಮೇಲೆ ನೆಅಲ್ಟಿರೆ ಬಾಲೆ ಲೀಲೆಯಿಂ: ಪಂಪಭಾ, ೪. ೪೩) 

ಕಾವಂ - ಕಾಪಾಡುವವನು (ಕಾವರೆ ಕಣೆಗೊಳ್ಳೂಡೆ ಅಬ್ಬೆ 
ಬಾರಿಪರೊಳರೇ: ಯಶೋಧಚ, ೩. ೧೯) 

ಕಾವಡಿ - ಕಂಬಿ (ಕಡು ಮುದದಿಂ ಧೂಪದ ಕಾವಡಿಯಂ 
ಪೊತ್ತಿರದೆ ಚೆಚ್ಚರಂ ಬರೆ: ಉದ್ಭಟಕಾ, ೧೧. ೧೦೩) 

ಕಾವಡಿಗಾಜ - ಕಂಬಿ [ಅಡ್ಡೆ] ಹೊರುವವನು (ಕಾವಡಿಗಾಳನಂತೆ 
ಪಲ್ಲಂ ಸುಲಿವರಂತೆ ಮುನ್ನಿನ ದರ್ಶನಮುಂ 
ನಿಶ್ಶಂಕೆಯೆಂಬೆರಡುಮಂ ಲೇಸು ಮಾಡುವುದು: ಧರ್ಮಾಮೃ. 
೨.೨ ವ) 

ಕಾವಣ - [ಕಾಯಮಾನ] ಚಪ್ಪರ, 
ಕಾವಣದೊಳಗೆ ನೃಪೇಶ್ವರನ ಘರ್ಮಜಳಕಣಗಣಮಂ 
ಕಳೆದುದು... .. ಜಳಾರ್ದಸಮೀರಂ: ಆದಿಷು, ೧೧. ೭೪) 

ಕಾವನಂಬು - ಕಾಮಬಾಣ (ಕಾವನಂಬವಣ ಬಿಣ್ಣಿನೊಳೊಯ್ಯನೆ 
ಜೋಲ್ಲವೊಲೆ  ತಾಂಬೂಲಕರಂಕ ವಾಹಿನಿಯ ಮೇಲೆ 
ನೆಅಲ್ಜಿರೆ ಬಾಲೆ ಲೀಲೆಯಿಂ: ಪಂಪಭಾ, ೪. ೪೩) 

ಕಾವರ್‌ ಕಣೆಗೊಣ್ಣವೊಲ್‌ -. ಕಾಪಾಡುವವರೇ ಬಾಣ 
[ಆಯುಧ] ಹಿಡಿದ ಹಾಗೆ ಎಂಬ ಗಾದೆ (ಪತಿ ನುಡಿದಂ 
ದೇವರ್‌ ಕಲುಷಂಗೊಣ್ಣಾಗಳ್‌ ಕಾವರ್‌ ಕಣೆಗೊಣ್ಣವೊಲ್‌ 
ಎಂದೆಂಬ ಮಾತಿನಂತಾಗದೇ: ಪಂಪಭಾ, ೧೧. ೨೮) 

ಕಾವರಿಸು - ಕಾತರಿಸು (ಈಕಿಜುಗೂಸಂ ಪೆತ್ತ ತಾಯ್‌ 
ಕಾವರಿಸುವ ಇನಿಯಳಂ: ವರ್ಧಮಾಷಪು, ೩. ೭೩) 

ಕಾವಲಿ - ಬಾಣಲಿ, ಹುರಿಯುವ ಹೆಂಚು (ಸಾಗರಮೊಂದು 
ಕಂಕಣದಿಂ  ಉರ್ವರೆ ಕಾವಲಿಯಿಂ ಕರಂ 
ಕಿಜಿಯವಾದುವು ಕಣ್ಣೆ ಗುಣಾವಲೋಕನಂ: ನೇಮಿನಾಪು, ೬. 
೪) 

ಕಾವಳಗೊಳ್‌ — ಕತ್ತಲಲ್ಲಿ ಸೇರು, ಅಡಗಿಕೊ 
(ದಿವಸೋಳ್ಕಸಂಕುಳ೦ ತೊಟ್ಟನೆ ಬಿಟ್ಲುವು ಉಣ್ಣಿದುದು 
ಕಾವಳಗೊಂಡುವು ರಕ್ತವೃಷ್ಟಿಗಳ್‌: ಜಗನ್ನಾವಿ, ೧೨. ೪) 

ಕಾವು - ದಂಟು, ದೇಟು (ಇದು ಭೂಪದ್ಮದ ಕರ್ಣಿಕಾವಿಳಾಸಂ 
ಮೇಣ್‌ ಇಂತಿದು ಆಕಾಶಪದ್ಮದ ಕಾವು ಎಂಬಿನಂ: ಅಜಿತಪು, 
೧೧. ೬); ಹಿಡಿಕೆ (ಎಡದ ಕೆಯ್ಕೊಳ್‌ ಪೊಳೆಪ ಚೆಂಬೊನ್ನ 
ಕಾವಿನ ಚಾಮರಂ: ಪಂಪಭಾ, ೧೩. ೧೦೮) 

ಕಾವ್ಯ - ಕಬ್ಬ, ಕವಿತೆ (ಇರೆ ಶಬ್ದಾರ್ಥಂಗಳ್‌ ತತಪ್ರತೆಯಿನದು 
ಕಾವ್ಯಂ: ಕಾವ್ಯಾವಲೋ, ೪೩೦); ಶುಕ್ರಾಚಾರ್ಯ (ಕಾವ್ಯಂಗೆ 


ಹಂದರ (ಪೊಸದಳಿರ 


ವಾಚಸ್ಪತಿಗೆ ಸುಮತಿಯಂ ಕೂರ್ಮೆಯಿ೦ ನೀಲಕಂಠಾ: 
ಶಬರಶಂ, ೨. ೧೬) 
ಕಾವ್ಯಧರ್ಮ - ಕಾವ್ಯದ ರೀತಿ, ಅನುಭವದ ಮೂಲಕ ಬದುಕಿನ 
ಶೋಧನೆ (ನೆಗಟ್ಟ ಆದಿಪುರಾಣದೊಳ್‌ ಅಜಿವುದು 
ಕಾವ್ಯಧರ್ಮಮಂ ಧರ್ಮಮುಮಂ: ಆದಿಪು, ೧. ೩೮) 
ಕಾವ್ಯಪ್ರಯೋಗ — ಕಾವ್ಯರಚನೆ, ಕಾವ್ಯೋಕ್ತಿಗಳನ್ನು 


ಪ್ರಯೋಗಿಸುವುದು, ಉಲ್ಲೇಖಿಸುವುದು (ಕುಚೆತೋದದೆಯುಂ 
ಕಾವ್ಯಪ್ರಯೋಗಮತಿಗಳ್‌: ಕವಿರಾಮಾ, ೧. ೩೮) 


ಸಮಾಸದೊಳ್‌ 
ಕೃತಿಯೊಳ್‌: 


ಕಾವ್ಯಬಂಧ - ಕಾವ್ಯದ 
ಬಂಧುರಮಾಗದು 
ಕವಿರಾಮಾ, ೨. ೯೨) 
- ಕಾಂತಿ (ಶಂಖ ಶಾಂಕ ಕಾಶ ನಿಕಾಶ ಸುವಿನಿರ್ಮಳ 
ರುಚಿರವರ್ಣನಂ ಸಲೆ ತಳೆದಂ ಹಳಿ: ವರ್ಧಮಾಪು, ೩. ೮), 
ಜೊಂಡುಹುಲ್ಲು (ಆಗಳ್‌ ಉಭಯಪಾರ್ಶ್ವದೊಳಂ 
ಚಾಮರಗ್ರಾಹಿಣಿಯರ್ಕಳ್‌ ಕಾಶಕಣಿಶ೦ಗಳಿಂದೆಸೆವ 
ಶರಲಕ್ಷ್ಮಿಯಂ ನೆನೆಯಿಸೆ: ಪಂಪರಾ, ೩. ೮೩ ವ) 
ಕಾಶಾಂಬರ - ಕಾವಿಯ ಬಟ್ಟೆ (ಅಂಬರವಧು ಮಿತ್ರವಿಯೋಗಂ 
ಬೇಗದೊಳ್‌ ಆಗಲ್‌ ಆಗಳ್‌ ಉಬ್ಬೆಗದಿಂ ಕಾಶಾಂಬರಮಂ 
ತಳೆದುದು ತಾನೆಂಬಿನಂ ಆ ಸಂಜೆಗೆಂಪಿನಿಂ ರಂಜಿಸುಗುಂ: 
ಶಾಂತೀಶ್ವಪು, ೧೧. ೧೬) 
ಕಾಶ್ಮೀರ - ಕುಂಕುಮ ಕೇಸರಿ (ಏನಲೆದುದೊ ಬೈತುಗದಂತಿರೆ 
ತಲೆಗೇಜುವ ಕುಸುಮನಿಚಯಂ ಕಾಶ್ಮೀರಂ: ಆದಿಷು. ನರಸಿಂ, 
೧೧. ೧೨೬) 


ಕಾಶ್ಮೀರರಾಗ - ಕುಂಕುಮಕೇಸರಿಯ ಬಣ್ಣ (ಆ ಪ್ರಸ್ತಾವದೊಳ್‌ 


ಶಯ್ಯೆ(ಬೆರಸಿರೆ 
ಕಾವ್ಯಬಂಧಮೆಂದುಂ 


ಕಾಶ 


ಅಂತಃಪುರದ ಪೂಸಿದ ಕಾಶ್ಮೀರರಾಗಮುಂ ಉಟ್ಟ 
ಕೌಸುಂಭಾ೦ಂಬರರುಚಿಯುಂ: ಆದಿಪು, ೧೨. ೧ ವ) 
ಕಾಶ್ಯ - ಪ್ರಕಾಶ, ತೇಜಸ್ಸು (ತೇಜೋವಾಚಕಮಪ್ಪ ಕಾಶ್ಯಮಂ 


ಪಾಲಿಸುವುದಟಿಂ ಕಾಶ್ಚನುಂ: ಆದಿಷು, ೮. ೭೫ ವ) 
ಕಾಶ್ಯಪ - ಆದಿದೇವನ ಒಂದು ಹೆಸರು, ಪ್ರಕಾಶಮಾನನಾದವನು 

(ತೇಜೋವಾಚಕಮಪ್ಪ ಕಾಶ್ಯಮಂ ಪಾಲಿಸುವುದಳೆಂ 

ಕಾಶ್ಯಪನುಂ: ಆದಿಷು, ೮. ೭೫ ವ) 
ಕಾಶ್ಯಪೀ — ಭೂಮಿ (ಜಲಧಿವ್ಯಾವೃತ  ಕಾಶ್ಯಪೀ 

ಜನಮನೋಬ್ಲಾನಂದನಂ ಕಂದನಂ: ಕುಸುಮಾಕಾ, ೬. ೬೩) 
ಕಾಷ್ಟ - ಕಟ್ಟಿಗೆ (ತಜೆದೊಡೆ ಕಡಿದೊಡೆ ಸೀಳ್ದೊಡೆ 
ಪೊಜಮಡುವುದೆ ಕಿಚ್ಚು ಕಾಷ್ಠದಿಂ ಪೊಸೆಯಲೊಡಂ 
ಹೊಳಅಮಡುವುದು: ಯಶೋಧಚ, ೪. ೨೩) 

- ಒಂದು ಕಾಲ ಪರಿಮಾಣ (ಹದಿನೆಂಟು 
ನಿಮೇಷದಿನಂತದೊಂದು ತಾಂ ಕಾಷ್ಟೆ: ಅಭಿಧಾವ, ೧. ೨. 
೨) 
ಕಾಷ್ಠಾಂಬರ - ದಿಗಂಬರ (ಅಪ್ರೌಢರಂತಿರೆ ಕಾಷ್ಠಾಂಬರನಾಗಿ 

ಮುಟ್ಟುಗಿಡೆ ವಂಶಂಗೆಟ್ಟು ಸುಕಮಾಚ, ೬. ೪೭) 
ಕಾರ್ಪ್ಸೃ - ಕಪ್ಪು ಬಣ್ಣ (ನೀಂ ಪರಪುಟ್ಟನಾದೆ ನೋಡೀಗಳಿದರ್ಕೆ 

ನಿನ್ನ ತನುಕಾರ್ಟ್ಟ್ಯಮೇ ಸೂಚಕಂ: ಜಗನ್ನಾವಿ, ೧೭. ೪೧) 
ಕಾಸಟ - [ಕಾರ್ಪಾಸಪಟ] ಹತ್ತಿಯ ಬಟ್ಟೆ (ಸಾಸಿರ ಪೊಂಗೆಯ್ದುಂ 

ಚಿ ಕಾಸಟಮೆಂದು ಒಂದು ಲಕ್ಕಗೆಯ್ದುದಿದರ್ಕ೦ ಮಾಸರಂ 

ಉಡಲೆಂದು ಅಧಿಕ ವಿಳಾಸದಿಂದ ಉಡಲಿಕ್ಕಿ ನೆಜ್‌ಯೆ 

ಬಿಯಮಂ ಮೆಜ್‌ದಂ: ಪಂಪಭಾ, ೩. ೪೪) 
ಕಾಸರಪತಿ - ಕಾಡು ಕೋಣ (ನೀರಡಸಿದ ಕಾಸರಪತಿ ಕೇರೆಯಂ 

ಅಗದೊಸರೆಗೆತ್ತು ನೆಕ್ಕುವುದು: ನೇಮಿನಾಷು, ೩. ೪೫) 
ಕಾಸಾರ - ಕೊಳ (ಮುಂದೆ ಅಪ್ಸರೋನಿವಹ೦ ಮಾಡಿದುದು 

ಇಂದ್ರನಚ್ಚಿಗೆ ನಭಕಾಸಾರಮ೦ ಸಾರಮಂ: ಅನಂತಪು, ೫. 

೪೧) 
ಕಾಸು - ಬಿಸಿಮಾಡು, ಕರಗಿಸು (ಕಾಸು-ದಾಹೇ: ಶಬ್ದಮದ, ಧಾ 

೬೮೯); ತಾಮ್ರದ ನಾಣ್ಯ (ಹಾಸು - .. . ವಿವಧೇ ಚ: 

ಶಬ್ದಮದ, ಧಾ ೬೮೯); ಅಡ್ಡೆ, ಕಾವಡಿ (ಕೋಟಿಲಿಂಗಂಗಳಂ 


ಕಾ 


9೩ 


೩೦೫ 


ಅನವರತಂ ಕಾಸಿನೊಳ್‌ ಪೊತ್ತ ಬಾಣಾಸುರನೆಂಬಂ 
ಪ್ರೀತಿಯಿಂ ಪೂಜಿಸುತಿರೆ: ಸಮಯಪ, ೧೦. ೫೮) 

ಕಾಸೆ - ಕಚ್ಚೆ (ಇವನಾನುಟ್ಟಪೆನೆಂಬುವ ಮುನ್ನ ಉಳ್ಳುಟ್ಟುದುಮಂ 
ಸುಲಿದು ದೇಸೆಯಂ ಕಾಸೆಯುಮಂ: ನೇಮಿನಾಪು, ೮. ೭೮); 
ಕಾವಿ ಬಟ್ಟೆ (ಪೊಟಲಿಂ ಪೊಣಮಟ್ಟು ಪೋಗಿ ಪನ್ನೆರಡು 
ವರುಷದೊಳಗೆ ಮಹಾಪದ್ಮನಂ ಕಿಡಿಸಿದಲ್ಲದೆ ಕಾಸೆಗಳಂ 
ಕಳೆಯೆಂ: ವಡ್ಡಾರಾ, ಪು ೧೮೬, ಸಾ ೬) 


ಕಾಸ್ತ್ಯ - ಬಡವ (ತಮ್ಮೊಳ್‌ ಸಮಶ್ರೀಯಾಂತನಪ್ಪ ನಿಸ್ತಾರಮಪ್ಪ 
ಕಾಸ್ಕ್ರಮಂಗೆ ಕನ್ಯಾಭೂಮಿ ಸುವರ್ಣ ಹಸ್ತಿ ಅಶ್ವ 


ರತ್ನಾದಿಗಳಂ ಕುಡುವುದು: ಅಜಿತಪು, ೧೨. ೧ ವ) 

ಕಾಹಳ - ದೊಡ್ಡ ಭೇರಿ, ನಗಾರಿ (ಆಗಳ್‌ ಕುರುಧ್ವಜಿನಿಯುಂ 
ಅನೇಕ ಶಂಖ ಕಾಹಳ ಭೇರೀ ಪಣವ ರುಲ್ಲರೀ ಮೃದಂಗ 
ತೂರ್ಯಂಗಳ್‌ ಅಂತ ಕಾಲಾಂತಕ ವಿಕಟಾಟ್ಟಹಾಸ೦ಗಳ್‌ 
ಎಂಬಂತೆ ಮೊಗೆ: ಪಂಪಭಾ, ೧೧. ೩೩ ವ) 

ಕಾಹಳಿಕಾ - ಕಾಹಳ (ಕಳಕಂಠ ಕಾಹಳಿಕಾ ರವಂ ವಿಜೃಂಭಿಸೆ 
ಶುಕವಂದಿವೃಂದಂ ಹೊಗಟ”, ಶಬರಶಂ, ೨. ೪೨ ವ) 


ಕಾಹಳೌಘ - ಕಹಳೆಗಳ ಸಮೂಹ (ಕಿವಿಯಂ ಮುಟ್ಟಿತ್ತು 
ವಿವಿಧಗತಿಪ್ರೋಚ್ಚಳತ್‌ ಕಾಹಳೌಘಂ: ಆದಿಪು, ೧೪. ೯೪) 

ಕಾಹುರ — ಪ್ರವಾಹ (ಗಂಧರ್ವವಾಹಕಸಮೂಹದ 
ಸಾಹಸದಾಹವದ ಮೋಹರಮಂ ಕಾಹುರದ ಮೋಡಿಯಿ೦ 
ನೋಡಿ: ರಾಜಶೇವಿ, ೬. ೬೫ ವ) 

ಕಾಳಕೂಟ - ಕಡು ವಿಷ (ಅಗಲ್ಕೆ ಮುಳಿಸು ಎಂಬೆರಡುಂ ಗಡ 
ಕಾಳಕೂಟಂ: ಆದಿಪು, ೧೨. ೨೭) 

ಕಾಳರಕ್ಕಸ - ಕಪ್ಪುಬಣ್ಣದ ರಾಕ್ಷಸ (ಕಾರೋ ಮೇಣ್‌ 
ಕಾಳರಕ್ಕಸನೋ ಪೇಟ್‌ನೆ ಬಂದು ತಾಗೆ: ಪಂಪಭಾ, ೭. ೨೭) 

ಕಾಳಭಾಗ - ಆನೆಯ ಜಘನಭಾಗ (ಅ೦ಸಳ ಕಾಳಭಗನುಂ..... 
ಸಪ್ತದ್ವಾಸ್ಥಿತನುವುಮಪ್ಪ ವಿಜಯಪರ್ವತಗಜೇ೦ದ್ರಂ: ಆದಿಷು, 
೧೨. ೫೬ ವ) 

ಕಾಳರಾಜ - ಸಾವು (ಜರೆ ಬಂದೊಟ್ಟೈಸೆ ಮಾಣ್ಣಿರ್ದಳಿಪೆನಗಿದೆ 
ಮುಂ ಸಾಲದೇ ಕಾಳರಾಜ೦ ಬರೆಯು೦ ಮಾಣ್ಣಿರ್ಪೆನೇ: 
ಆದಿಪು, ೨. ೪೯) 

ಕಾಳರಾತ್ರಿ - ಮಾರಿ (ಕಡುಮುಳಿದು ಸೌಮಿತ್ರಿ ಲಯ ಸಮಯದ 
ಕಾಳರಾತ್ರಿಯಂತೆ ಸಾಗರಾವರ್ತಮಂ ಜೇವೊಡೆಯೆ: 
ಪಂಪರಾ, ೭. ೧೧೫ ವ) 

ಕಾಳವಟ್ಟ - ಕರ್ಣನ ಬಿಲ್ಲಿನ ಹೆಸರು (ಶಲ್ಕನಂ ರಥಮಂ 
ಎಸಗಲ್ವೇಟ್ಟು ದಿವ್ಯಾಸ್ತಂಗಳ ದೊಣೆಗಳಂ ಎರಡುಂ 
ದೆಸೆಯೊಳಂ ಬಿಗಿದು ಕಾಳವಟ್ಟದ ಬಿಲ್ಲಂ ಕೆಂದಳದೊಳ್‌ 
ಅಮರೆ ಪಿಡಿದು ನೀವಿ ಜೇವೊಡೆದಾಗಳ್‌: ಪಂಪಭಾ, ೧೨. 
೧೩೫ ವ); ಕತ್ತಿಯುದ್ಧದ ಒಂದು ವರಸೆ (ಅವಟಂತದ 
ಮುಳಿತಂ ಕಾಳವಟ್ಟ ಉಬ್ಬರಮೆನಿಪ್ಪ ಬಹುವಿಧದೇಜುಂ 
ಜವನುಂಡು ಕಾಜಿ ಕಡಲಿಟ್ಟವೊಲಾಗಿರೆ: ವರ್ಧಮಾಪು, ೪. 
೭೫) 

ಕಾಳಸುತ - ಧರ್ಮರಾಯ (ಅರ್ಜುನನಂ೦ ತತ್‌ ಕಾಳಸುತಂ ಅಟ್ಟೆ 
ಪೋಗಿ ವಿಶಾಳಬಳಂ ಕಾದಿ ತಂದೊಪ್ಪಿದಿಂ: ಕರ್ಣನೇಮಿ , 
೯. ೩೦) 

ಕಾಳಸೆ - ಸೇರುವಿಕೆ, ಬೆಸುಗೆ (ಅನಿಲಪಥಂ ಧಾರಿಣೀಚಕ್ರದೊಳ್‌ 
ಕಾಳಸೆಗೊಂಡಿತ್ತೆಂಬಿನಂ: ಆದಿಪು, ೧೪. ೯೫); ಗಾಢತೆ 
(ಸೊಪ್ಪಡಗಿರ್ದ ಕಾದಲನ ಕಾಳಸೆಗಾಜ್‌ ಪೊಕ್ಕ ಮೆಯ್ಯೊಪ್ಟಿರೆ: 


ಲೀಲಾವತಿ, ೧೩. ೧೭): ಮೇಳವಾಗುವಿಕೆ, ಹೊಂದಾವಣೆ 
(ಭಣಿತೆ ಬೆಡಂಗು ಕಾಕು ಖಚರಂ ಗಮಕಂ ತಿರುಪಿಂಪು 
ನಿಣ್ಣು ನೇವಣೆ ಕಣೆ ಬಣ್ಣದೊಡ್ಡವಣೆ ಕಾಳಸೆ ಬೈಸಿಕೆ 
ಪಟ್ಟಿಕಾಂತಿ ಕೊಂಕಣುಕನುಜಾಯಿ ಗೀತಿ ಜತಿ ಜೋಕೆ ನಯಂ 
ಬಹುಲಾಯಿ ದೇಸೆ ಪೆಲ್ಲಣೆ ಕಳೆಯೆಂಬಿವಂ ಮೆಜ್‌ದು 
ಬಶಜಿಸಿದ೦ ಮುರವೈರಿ ವಾಸಮಂ: ಜಗನ್ನಾವಿ, ೫. ೩) 

ಕಾಳಸೆಗೊಳ್‌ - ಅಂಟಿಕೊಳ್ಳು (ಕರ್ಪು ಕಾಳಸೆಗೊಂಡ 
ತಮಾಳಮಾಳೆಗಳ: ಅನಂತಪು, ೧. ೯೦ ವ) 

ಕಾಳಸ್ವರೂಪ -  ಯಮನಂತಹ ರೂಪ (ಅಯ್ದರುಂ 
ಪ್ರಚಂಡಕೋದಂಡಹಸ್ಟರ್‌ ಕಾಳಕಾಳಸ್ವರೂಪಮಂ 
ಕೆಯ್ಕೊಂಡು: ಪಂಪಭಾ, ೮. ೩೭ ವ) 

ಕಾಳಹಸ್ತ - ಯಮನ ಕೈ, ಮೃತ್ಸುಹಸ್ತ (ಕಾಳಹಸ್ತಮಲ್ಲದೆ .. .. 
ಕೇಶಹಸ್ತಮಕ್ಕುಮೆ: ಗದಾಯು, ೧. ೬೭) 

ಕಾಳಾಂತ - ಪ್ರಳಯ (ಕಾಳಾಂತ ಪವನಹತಿ ಕಲ್ಲೋಳವಿಳ 
ಜಳಧಿನಿನದಮೋ ನಿರ್ವಾತಾಭೀಳತರರಭಸಮೋ 
ಲಯಕಾಳಾಂಬುದಘೋಷಮೋ ನೆಲ೦ ಮೊಲಗಿದುದೋ: 
ಆದಿಹು, ೧೨. ೯೧) 

ಕಾಳಾಂಬುವಾಹ - ಕರಿಯ ಮೋಡ (ಕಾಳಾಂಬುವಾಹ೦ 
ಒರ್ಮೊದಲೆ ಕಳೆವ ತೆಅದಿಂ: ಶಾಂತಿಷು, ೧೧. ೧೨) 

ಕಾಳಾಗರು - ಕರಿಯ ಅಗಿಲು (ಅತಿಬಹುಳ ಕಾಳಾಗರುಧೂಪ 
ಧೂಮಾಮೋದದೊಳ್‌: ಆದಿಪು, ೫. ೨೨ ವ) 

ಕಾಳಾನಳ - ಪ್ರಳಯಕಾಲದ ಬೆಂಕಿ (ಕೆಳೆಯು೦ ಗುಜೆಯುಂ 
ಗೊಟ್ಟಿಯುಂ ಅಳವಿಗೆ ಪಿರಿದಾಗೆ ತನಗೆ 
ದುರ್ಯೋಧನನೊಳ್‌ ಮುಳಿಸು೦ ನೋವು೦ ಕಲುಷಮುಂ 
ಅಳುಂಬ೦ ಎನೆ ತನಗೆ ಅರಾತಿಕಾಳಾನಳನೊಳ್‌; ಪಂಪಭಾ, 
೨. ೫೮ 

ಕಾಳಾಯಸವಳಯ - ಕಬ್ಬಿಣದ ಬಳೆ (ಕಾಳಾಯಸವಳಯ 
ಭಯಂಕರಕರದ್ವಯಮುಂ: ಆದಿಪು, ೧೩. ೪೫ ವ) 

ಕಾಳಾಹಿಮಥನ - ಕಾಳಿಂಗಸರ್ಪವನ್ನು ಕೊಂದವನು, ಶ್ರೀಕೃಷ್ಣ 
(ತನ್ನ ಬಾಳ ನೀರಂತೆ ಕಣ೦ಗಿ ಕರ್ಗಿದ ನೀರ೦ ನೋಡಿ 
ವಿಕಮಾರ್ಜುನಂ ಕಾಳಾಹಿಮಥನನ ಮೊಗಮಂ ನೋಡಿ: 
ಪಂಪಭಾ, ೫. ೫೩ ವ) 

ಕಾಳಿಂಗಾಂಗಸಂಭವ - ಕಳಿಂಗ ಮತ್ತು ಅ೦ಗದೇಶಗಳಲ್ಲಿ ಹುಟ್ಟಿದ 
(ಅಂತು ಕಾಳಿಂಗಾಂಗಸಂಭವಂಗಳಪ್ಪ ಮದಾಂಧಗಂಧ 
ಸಿಂಧುರಂಗಳುಮಂ ಅಜಾನೇಯ ಕಾಂಭೋಜ 
ಭೂಮಿಜಂಗಳಪ್ಪ ಜಾತ್ಯಶ್ವಂಗಳುಮಂ: ಪಂಪಭಾ, ೬. ೭೨ 
ವ) 

ಕಾಳಿಂದಿ - ಯಮುನಾ ನದಿ (ಕಂಸಂ ತನ್ನ ಪುಟ್ಟಿದಂದೆ 
ಕಾಳಿಂದಿಯ ಮಡುವಿನೊಳ್‌ ಬಿಟ್ಟುದುಮಂ ಪೂರ್ವಭವದ 
ವೈರಮುಮಂ ನೆನೆದು: ಚಾವುಂಷು, ಪು. ೪೦೭. ಸಾ. ೧೩) 

ಕಾಳಿಂದೀಸೋದರ - ಯಮ (ಏಕಾಂಗದಿಂ ಯುದ್ಧಕೇಳಿಗೆ 
ಬಂದ ಕಾಳಿಂದೀಸೋದರರನಂ ನೋಡಿ; ಜಗನ್ನಾವಿ, ೭. 
೨೫) 

ಕಾಳಿಕೆ - ಕಲ್ಮಷ (ಮುಗಿಲ ಮಲ್‌ ಪೋದ ಚಂಡಾಂಶುಗೆ ಕಾಳಿಕೆ 
ಪೋದ ಪೊಂಗೆ ಪೋಗೆ ಪೋದ ಕೃಶಾನುಗೆ ಸಮನಾದಂ 
ಮೋಹಂ ಬಗೆಯಿಂ ಪೊಣಮಟ್ಟು ಪೋಗೆ ದಶರಥರಾಮಂ: 
ಪಂಪರಾ, ೧೬. ೫೭); 


೩೦೬ 


ಕಾಳಿಮ - ಕಪ್ಪುಬಣ್ಣ (ಮನಸಿಜನ ವಶೀಕರಣ ಅಂಜನಪುಂಜದ 
ಪುತ್ರಿಕಾಳಿಯೆನೆ.. ಕಾಳಿಮಮ೦ ತನಿಗೆದಜುವ ತನುರುಚಿ 
ಮೋಹನಮಯಮಾಗಿರ್ದರ್‌ ಎಸೆವ ಶಬರಾಂಗನೆಯರ್‌: 
ಶಾಂತಿಪು, ೩. ೭೯) 

ಕಾಳಿಯ ನಾಗ - ಕೃಷ್ಣಸರ್ಪ (ವಿಷಂ ಒಳ್ಳೆಗುಳ್ಳೊಡಂ ಅದು 
ಒಳ್ಳೆಯೆ ಕಾಳಿಯ ನಾಗನಾಗದು: ಪಂಪಭಾ, ೧೨. ೪೧) 

ಕಾಳು - ಕೆಟ್ಟ (ಕಾಳಾಗಮಮಂ ಹಿಡಿದು ಪುಸಿನುಡಿವ ಧೂರ್ತರ 

ಪೆಡತಲೆಯಿ೦ ತೆಗೆವರ್‌ ಇರ್ಕುಟಾಳ್‌ ನಾಲಗೆಯಂ: 

ಪಾರ್ಶ್ವನಾಪು, ೬. ೯೧) 

- ಕಹಳೆ (ರುಂಜೆಯ ದನಿ ದಿಕ್ಲಾಲರನಂಜಿಸೆ ತಳ್ಳೊಗೆವ 
ಕೋಡ ಕಾಳೆಯ ದನಿ ದಿಕ್ಕುಂಜರಮಂ ಬೆದಜೆಸೆ ನಭಮಂ 
ಜೇವೊಡೆಯುಲಿಪು ಸುತ್ತುಮುತ್ತಿತ್ತಾಗಳ್‌: ಪಂಪರಾ, ೪. ೫೬) 
ಕಾಳೋದಕವಾರ್ಧಿ - [ಜೈನ] ಪ್ರಳಯಕಾಲದಲ್ಲಿ ಉಕ್ಕಿಬರುವ 

ಧಾತಕೀ-ಪುಷ್ಕರ ದ್ವೀಪಗಳ ನಡುವಣ ಸಮುದ್ರ (ಆಗಲಾ 
ಭಾಗಂ ಲವಣಾಬ್ಬಿಗೆ ಗುಣ್ಣಿನ ತಿಣ್ಣು ನೆಗಟ್ಟ 
ಕಾಳೋಧಕವಾರ್ಧಿಗೆ ನೀರ ತೆಳ್ಪು ದುಗ್ಳಾಜ್ಧಿಗೆ ದೊರೆ ಸರಿ 
ಪೋಲ್ಡ್ವೆಯೆಂಬೆನಚೆಯಲ್‌ ಪೊಗಟಲ್‌: ಶಾಂತಿಷು, ೩. ೫) 
ಕಾಳೋರಗ - ಕೃಷ್ಣಸರ್ಪ, ಕರಿನಾಗ (ಕಡಂಗಿ ಕಾಳೋಗರನಂ 


ಕಾಳೆ 


ಕೂಸು ಪಿಡಿವಂತೆ .. .. ಪಿಡಿದಂ .. .. ಸತೆಯಂ ದಶಕಂಠಂ: 
ಪಂಪರಾ, ೯. ೧೬೧) 

ಕಾಳ್ಗೆಡೆ — ಹೀಯಾಳಿಸು (ಅನ್ಯಕಾವ್ಯರುಚಿರಪದ್ಯಮಂ 
ಪಠಿಸಿಸತ್ಯವಿನಿರ್ಮಿತ ಪದ್ಯಂ ಇಂತಿದಕ್ಕೊರೆಯೇ ಎನುತ್ತೆ 


ಕಾಳ್ಗೆಡೆವನಂ ನಗದಿರ್ಪರೇ ಬಲ್ಲ ಕಬ್ಬಿಗರ್‌; ರಾಜಶೇವಿ, ೧. 
೩೬) 

ಕಾಳ್ಗುರ - ಪ್ರವಾಹ (ಮುಂಬಿಡದೊಕ್ಕು ಕಾಳ್ದುರಮಾದ 
ಮದೋದಕದೊಂದುಗೂಡಿ ರಕ್ತಾಂಬು: ರಾಜಶೇವಿ, ೬. ೭೪) 

ಕಾಣಿಕ್‌ - ಕಾರು, ಕಾಜು, ಕಕ್ಕು (ಇಂತಿದೇಕೆ ಮಧುವಂ ನೆಜ್‌ 
ಕಾಚೆದ ನೈದಿಲಂದದಿ೦ ನೆರದುವು ನೀಳ್ಬ ಕಣ್ಣೊಣರ್ಗಳ್‌: 
ನೇಮಿನಾಪು, ೧. ೧೧೩) 

ಕಾಅಕಿ - ಕೊರಳಲ್ಲಿ ಧರಿಸುವ ಒಂದು ಆಭರಣ (ಕಾಜ್‌ಯಂತೆ 
ಕೊರಲಂ ಪತ್ತಿ ಕೊಯ್ದರ್‌ ಗರಗಸದಂತೆ ಮೆಯ್ಯಂ 
ಕೊಟ್‌'ವರ್‌: ಧರ್ಮಾಮೃ, ೪೩ ವ) 

ಕಾಲತ್‌ - ಕೆಟ್ಟದ್ದು (ಕಾಚಾದ ವಾಲ್‌ಗೊಂಡೊಡೆ ಪಾಟಾದುದು 
ಮನಮುಂ ಎರ್ದೆಯುಂ ಏನಂ ಪೇಟ್ಟ್‌ಂ: ಪಂಪಭಾ, ೪. 
೬೬) 

ಕಾಟಿ ನಾಯ್‌ - ಕಾಡುನಾಯಿ (ಕಾಟನಾಯಂತೆ ವಿಶಾಖನಂದಿ 
ತಿರಿಗು೦ ಪುರವೀದಿಗಳೊಳ್‌ ನಿರಂತರಂ: ವರ್ಧಮಾಪು, ೨. 
೩೦) 

ಕಾಟ್ಗಿಬ್ಬ - ಕೀಳು ಕಾವ್ಯ (ಕ್ರಮದಿ೦ ಪೇಟದೆ ಬಾಯ್ಗೆ ವಂದುದಂ 
ಪೇಟ್ಟುದಜೆ೦ ಕಾಲ್ಲಿಬ್ಬಮೆನಿಕುಂ ವೇದಂ: ಸಮಯಪ, ೧೧. 
೧೦) 

ಕಾಟ್ಗಿಬ್ಬು - ಕಾಡು ಕಬ್ಬು (ಕಬ್ಬು ಎ೦ಬ ಆಭಿಧಾನಂ ಕಾಲ್ಲಬ್ಬಿಂಗಂ 
ನೆಗಟ್ಟ ಮೆಲ್ವ ಕಬ್ಬಿಂಗಂ: ಧರ್ಮಾಮೃ, ೧. ೧೪೪) 

ಕಾಟ್ಗಿರಡ - ಕಾಡು ಹುಲ್ಲು (ಮಸಗಿರ್ದ ಲೋಹಿತಾಶ್ವ 
ಕಾಟ್ಲರಡಮೆಲ್ಲಂ ಮೆಯೆ: ಜಗನ್ನಾವಿ, ೧೭. ೬೩) 

ಕಾಟ್ಗೆಚ್ಚು - ಕಾಡು ಕಿಚ್ಚು, ದಾವಾನಲ (ಅನ್ನೆಗಂ ಕಾಟ್ಗಿಚ್ಚು 
ಮೂವಳಸಂ ಬಳಸಿಯುಂ ತಗುಳ್ಳು ತಮ್ಮಂ ಸುಡೆ: ವಡ್ಡಾರಾ, 
ಪು ೧೭೪, ಸಾ ೬) 


ವ್‌ 
ಪ್ರಸರಂ 


ಕಾಯ್ತಿಜು - ಕಾಡು ದನ (ಕಾಟ್ತುಜು ಮಸಗಿದಂತೆ 
ಓಜೆಯೊಳೆರಡುಂ ಪಡೆಗಳ ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ 
ಚಿತ್ರಿಸಿದಂತೆ ಒಡ್ಡಿ ನಿಂದಾಗಳ್‌: ಪಂಪಭಾ, ೧೦. ೫೧ ವ) 

ಕಾಲ್ಪಿಟ್ಛೆ - ಅಡವಿಯ ಹತ್ತಿ, ಕರಿಯ ಹತ್ತಿ (ಕಾಟ್ಪಟ್ಟೆಯ 
ಬತ್ತಿಯೊಳಂ ಕೌಜ್‌ಹ್ನೆಯೊಳ್‌ ಪೊತ್ತಿಸಿದ ದೀಪಂಗಳುಂ: 
ಲೀಲಾವತಿ, ೭. ೬೮ ವ) 

ಕಾಟ್ಬಿಲಸು - ಕಾಡು ಹಲಸು (ಕಾಡೆಮ್ಮೆಯು೦ ಊರೆಮ್ಮೆಯುಂ 
ಕಾಟ್ಲಸುಂ ಊರ ಪಲಸುಂ: ಧರ್ಮಾಮೃ, ೯. ೪೧ ವ) 

ಕಾಟ್ದುರ - ಕಾಡಿನ ತೊರೆ, ಪ್ರವಾಹ (ಕೆಲರ್‌ ಕುದುಕುಳಿ ರಕ್ಕಸರ್‌ 
ಬಿಸುಗೆಗಳ್ಳರಸು ಉಗ್ರ ಮಹಾಗಜಂಗಳಂ ಚದುರ್ಗಿಡೆ ನುಂಗಿ 
ಬಿಕ್ಕಿ ಕುಡಿದರ್‌ ಬಿಸುನೆತ್ತರ ಕಾಟ್ಟುರಂಗಳಂ: ಪಂಪಭಾ, ೧೨. 
೮) 

ಕಾಟ್ದುರಂಗೊಳ್‌ - ಉಕ್ಕಿ ಹರಿ, ದೊಡ್ಡ ಪ್ರವಾಹವಾಗಿ ಹರಿ 
(ಬಾಷ್ಟಂ ಕಾಟ್ಪುರಂಗೊಡ ವಕ್ತಸರೋಜಂ: ಕುಸುಮಾಕಾ, 
೧೩. ೧೦೬) ನ್‌ 

ಕಾಲು - ಕಾಡಿನ ಬೆಕ್ಕು (ಕಾಲ್ಗ್‌ಕೈಗೊಡುವವೋಲ್‌ ತುಯ್ಕಲಂ: 
ಅನಂತಪು, ೧. ೬೦) 

ಕಾಲಕ್ಷಿಐಣಿ - ಕಾಡ ಸೆಗಣಿ (ಕಾಟ್ಗ್‌ಜಣಿಗಳಂ ತೊಟ್ಟನೆ 
ಪಚೆಸೀರೆಗಳಂ ಬೆಟ್ಟಾಗಿರೆ ಗುಹೆಯ ಬಾಗಿಲೊಳ್‌ ತೀವಿಸಿದಂ; 
ಧರ್ಮಾಮೃ, ೯. ೧೧೬) 

ಕಾಲ್ಕನ - ಕೀಳು ಮನಸ್ಸು (ನಿನ್ನ ಕಾಟ್ಮನದ ಕೆಯ್ವಿಡಿದಾಕೆಯುಂ 
ಎಲ್ಲಿಂ ಎಂದವಳ್‌ ನುಡಿವುದುಂ: ಲೀಲಾವತಿ, ೧೪. ೩೪) 

ಕಾಲ್ಪಿಟ್ಟೆ - ಕಾಡು ದಾರಿ (ಕಾಲ್ಪಟ್ಟೆಯ ಬೆಂಚರವಟ್ಟೆಗೆ ತಲೆಯುಟ್ಟು 
ಬರ್ಪ ಕಾಡೆಮ್ಮೆಯ: ಮಲ್ಲಿನಾಷು, ೭. ೨ ವ) 

ಕಾಿಕ್ಟೊನಲ್‌ - ಕಾಟ್ದುರ (ಕೆನ್ನೀರ್ಗಳ ಕಾಲಸ್ಟಾನಲ್‌ ಮಸಗಿ 
ಕೂಡಿ: ಕಬ್ಬಿಗಕಾ, ೨೭೮) 

ಕಿಂಕರಣ - ಕಿಂಕರತೆ, ಆಳಾಗಿರುವಿಕೆ (ಪುಷ್ಕರಂ ನೆಗಟ್ಟ 
ಕಿ0ಂಕಿರಣ೦ ಬೆರಸಿದ್ರವಂದಿತಂಗೆಣಗಿದ ದಿವ್ಯದಂತಿ: ಅನಂತಪು, 
೫. ೨೮) 

ಕಿಂಕರಭಾವ - ಸೇವಕನಂತೆ ಇರುವುದು (ಈತನೊಳ್‌ ತೊಟ್ಟ 


ಕಿಂಕರಭಾವಂ ಎಮಗಕ್ಕಿಗೊಟ್ಟು ಮಡಗೂಟುಣ್ಣಂದಮಂ 
ಪೋಲದೇ: ಆದಿಪು, ೧೪. ೩೨) 

ಕಿಂಕಿರಾತ - ಗೋರಂಟಿ (ಸುಳಲಿತ ಕಿಂಕಿರಾತ 
ನವಮಂಜರಿಯಂತಿರೆ ಕರ್ಣಪಾಳಿ ಕೆಂದಳಿರ 
ತುಣುಂಬಿನಂತೆಸೆಯೆ.. ಸೋರ್ಮುಡಿ: ಲೀಲಾವತಿ, ೧೩. 
೧೪೧) 

ಕಿಂಕಿರಾತಶೇಖರ - ಕೆಂಪು ಗೋರಂಟಿಯ ಹೂದಂಡೆ 
(ಪುರಜನಮಖಟ್ಟಿಯಿಂ ಮುಡಿವ ಕೂಡೆ ತುಳುಂಬುವ 


ಕಿಂಕಿರಾತಶೇಖರರಜದಿಂದೆ ಚಾರುಪಟವಾದದ ಧೂಳಿಯ 
ಪಟದಿಂದೆ: ಆದಿಷು, ೭. ೧೧೪) 

ಕಿಂಕರ್ತವ್ಯತಾಮೂಢೆ - ದಿಕ್ಕು ತೋಚದಿರುವವಳು (ಕಟ್ಟಲೆ 
ಕವಿಯೆ ಕಿಂಕರ್ತವ್ಯಮೂಢೆಯಾಗಿ ತರಳಿಕೆಯಂ ಇಂತೆಂದೆಂ: 
ಕಾದಂಬ, ೫. ೧೩೦ ವ) 

ಕಿಂಕಿಣಿ - ಕಿರುಗೆಜ್ಜೆ (ಮಧುಕರನಿಕರಂಗಳೆಂಬ ಕಿಂಕಿಣಿಗಳ 
ನುಣ್ಣರಂಗಳಿಂದೆಸೆವ ಅಲರುಯ್ಯಲೆಗಳುಂ: ಕಾದಂಬ, ೭. ೨೧ 
ವ) 


೩೦೭ 


ಕಿಂಕಿಣಿಕಾ - ಕಿಂಕಿಣಿ, ಕಿರುಗೆಜ್ಜೆ (ಅಳಿಕುಳರೋಂಕೃತೀಪ್ರಚುರ 
ಕಿಂಕಿಣಿಕಾರಣಿತಂ ಕೋಕಿಳರವಶ್ಶಂಗ೦ ಎಸೆದಂ 
ರಸಾಲಭೈರವಂ: ರಾಜಶೇವಿ, ೯. ೫೫) 

ಕಿಂಕಿಣೀಕ್ವ್ಣಣಿತ -  ಕಿರುಗೆಜ್ಜೆಯ ನಾದ (ಸಿಂಜಾನಮಣಿ 
ಕಿಂಕಿಣೀಕ್ವಣಿತದೊಳ್‌: ಶಾಂತಿಷು, ೧೯. ೭೭ ವ) 

ಕಿಂಕಿಣೀದಾಮ - ಕಿರುಗೆಜ್ಜೆಗಳುಳ್ಳ ನಡುಕಟ್ಟು (ಕಟಿತಟದೊಳ್‌ 
ಮಾಣಿಕ್ಕಮಣಿ ಕಿಂಕಿಣೀದಾಮಮಂ ತಗುಳ್ಳ: ಆದಿಷು ೭. 
೧೦೫ ವ) 

ಕಿಂಕಿಣೀರವ - ಕಿಂಕಿಣಿ ರವ (ಮಣಿ ನೂಪುರಯುಗಮಣಿ 
ಕಿಂಕಿಣಿರವಂ ನೆಗಟ* ಅಜಿತಪು, ೫. ೭೩) 

ಕಿಂಕಿಣೀರುತಿ - ಕಿಂಕಿಣಿ ರವ (ಮಂಜುಮಂಜೀರ ಕಂಕಣ 
ಕಿಂಕಿಣೀರುತಿ ಪೊಣ್ಕೆ; ಜಗನ್ನಾವಿ, ೩. ೫೨) 

ಕಿಂಕಿರಾತ - ಅಶೋಕವೃಕ್ಷ (ವಿನುತರಚಿತ ಚಂಚತ್‌ ಕಿಂಕಿರಾತಂ 
ಕಿರಾತಂ: ಅಜಿತಪು, ೯. ೩೨); ಗೋರಂಟಿ (ಮಾತೇನೋ 
ಕಿಂಕಿರಾತಂ ಪೂತಂತೆ ಕಿರಾತಸೇನೆ ಪುಣಡೆ ಶರಸಂಘಾತದ 
ಸವಿದೋರ್ಕುಂ: ಪಂಪರಾ, ೪. ೪೯) 


ಕಿಂಕಿರಿವೋಗು — ಕಿರಿಕಿರಿಗೊಳ್ಳು, ಸಿಡಿಮಿಡಿಗೊಳ್ಳು 
(ಪರಿದನಿಬರು೦ ಒಡನೆ ಅಡರ್ದಿರೆ ಮಮರನಂ ಮುಬಟ್ಬಲ್ಫಿ 
ಪಡೆಯದೆ ಅನಿಬರ್ಗಂ೦  ಕಿಂಕಿರಿಪೋಗಿ ಭೀಮಸೇನಂ 


ಪಿಡಿದಲ್ಲೆ ಪಣ್ಣೊಲ್‌ ಅನಿಬರು೦ ಉದಿರ್ದರ್‌: ಪಂಪಭಾ, ೨. 
೩೧) 


ಕಿಂಕುರ್ವಾಣ - ಸೇವಾಭಾವ (ಕಾಣಿಯಂ ಕಿಂಕುರ್ವಾಣದಿಂ 
ಈವರಲ್ಲರ್‌: ಸಮಯಪ, ೪. ೩೩) 
ಕಿಂ_ಕುರ್ವಾಣಂಗೆಯ್‌ - ಸೇವೆ ಮಾಡು  (ಪೆಣರ್ಗೆ 


ಕಿಂಕುರ್ವಾಣಂಗೆಯ್ಬುದುಂ ಸವತಿಯತು ಗೆಯ್ವ ಅವಮಾನಕ್ಕೆ 
ಮಾನಭಂಗಂ ಸೈರಿಸುವುದುಂ: ಚಾವುಂಪು, ಪು. ೩೮೦. ಸಾ. 
೧) 
ಕಿಂಕುರ್ವಾಣತೆ - 
(ಟಂಕಾರಾಲ್ಪ್ಬದಧ್ದನಿಯಿಂ 
ಮುನಿಗಳ್‌: ಗಿರಿಜಾಕ, ೮. ೩೬) 
ಕಿಂಕುರ್ವಾಣಪ್ರವಣ - ಸೇವಾತತ್ತರ (ಕಿಂಕುರ್ವಾಣಪ್ರವಣರರೆಬರ್‌ 
ಬರ್ಪಿನಂ ಕಾದು ಅರ್ಥ ಮಂ ಯಕ್ಷಂ ಕೊಟ್ಟಂ: 
ಪಂಪರಾ, ೩. ೧೩೧) 
ಕಿಂ ಕೇನ ಸಂಗತಂ - ಯಾವುದು ಯಾವುದಕ್ಕೆ ಸಂಬಂಧ 
(ಕಿಂಕೇನ ಸಂಗತಂ ಎಂಬಂತಿರೆ ಪೇಟ್ಟು ಧರ್ಮಕಥೆಯಂ 
ಪಾಪಕ್ಕೆ ಪಕ್ಕಪುದೇ: ಅಜಿತಪು, ೧. ೯೩) 
ಕಿಂಕೊಟ್‌ - ಕೆಸರು (ಕರಿಘಟೆಯನುಡಿಯೆ ಬಡಿಬಡಿದೆತ್ತಂ 
ಕಿಂಕೊಟ್‌ಮಾಲುದುಂ: ಪಂಪಭಾ, ೧೧. ೧೦೨); ಹಿಂಸೆ, 
ತೊಂದರೆ, ಸ೦ಕಟ (ಬೆಂಕೊಳೆ ಕಳಿಂಗರಾಜನ ನೂಂಕಿದ 
ಕರಿಘಟೆಯಂ ಉಡಿಯೆ ಬಡಿಬಡಿದೆತ್ತಂ ಕಿಂಕೊಟ್‌ 
ಮಾಲುದುಂ ಉಜದೆಚ್ಚಂ ಕರ್ಣಂ ನಿಸಿತಶರದಿಂ ಎರಡುಂ 
ಕರಮಂ: ಪಂಪಭಾ, ೧೧. ೧೦೨); ಅಳಿವು, ಧ್ವಂಸ (ಕೆಡೆದ 
ರಥಂಗಳ್‌ ಕಿಂಕೊಟ್‌ಯಾಗಿ ಪೆತ್ತ ಕೆನ್ನೆತ್ತರೊಳ್‌ ಮೆತ್ತಿ 
ರೂಪಣೆಯಲಾಗದಂತಿರ್ದ ವೀರಭಟರಗುರ್ವ೦ ಪಡೆಯೆ: 
ಪಂಪಭಾ, ೧೨. ೬೦ ವ) 
- ಮತ್ತು (ಕಿಂಚ ಆಕಸ್ಮಿಕ ಪಾಂಸುಪಲ್ಲವ ಜಳಸ್ಯಂದೀ 
ಅದಾಸಿಂದುರ್‌ ಅಪ್ರಾಗೇಯಂ ಪ್ರಿಯಗಳ್ಳಭೂಪತಿ 


ನ SL 


ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. ೯೭) 


ಅಸಹಾಯ ಪರಿಸ್ಸಿತಿ, ದಿಗ್ಗಮೆ 
ಕಿಂಕುರ್ವಾಣತೆಯನೆಯ್ದುವರ್‌ 


ಕಿಂಚ 


ಕಿಂಚಾನರ್ಫ್ಯಂ ಯದವಸರೇ ದತ್ತಂ - ಸಕಾಲದಲ್ಲಿ ಕೊಟ್ಟ 
ಯಾವುದೇ ಅರ್ಫ್ಯವು ಗುರಿ ತಲುಪುತ್ತದೆ (ಮುಂಚುವುದು 
ಎರವೆನಂ ಈವಂ ಕಿಂಚಾನರ್ಫ್ಯಂ ಯದವಸರೇ ದತ್ತಂ 
ಎನುತ್ತುಂ ಚಲದಿನೀವುದಲ್ಲದೊಡೇಂ ಚಾಗಿಯೇ: ಲೀಲಾವತಿ, 
೬. ೫೮) 

ಕಿಂಚಿತ್ಕರ - ಅಲ್ಲ ಸಣ್ಣ ವಿಷಯ (ಚರಿತಾರ್ಥರ್‌ ಆವ 
ಕಿಂಚಿತ್ಸರವಂ ಅನ್ಯಮೆನುತ್ತಂ ಆತ್ಮಗತದೊಳ್‌ ಬಗೆವರ್‌: 
ಕಾದಂಬ, ೧೦. ೮೬) 

ಕಿಂಚುಳಕ - ಎರೆಹುಳು (ಕುಳೀರಾರ್ಭಕಸಂಘಂ ಪ್ಲವಂ 
ಕಿಂಚುಳಕಚಯಮಿರಲ್‌ ತೋರ್ಕು೦ ಅಂಭೋನಿನಾದಂ: 
ಉದ್ಭಟಕಾ, ೧. ೩೭) 

ಕಿಂಜಲ್ಕ - ಕೇಸರ, ಹೂವಿನ ಕುಸುರು (ತೋಣೆತ್ತು ಕೊಳಂ 
ಪರಿವಿಕಸಿತ ಕನಕಕಂಜ ಕಿಂಜಲ್ಕಪುಂಜ ಪಿಂಜರಿತಜಳಂ: 
ಪಂಪಭಾ, ೮. ೩೮) 

ಕಿಂಪಾಕ - ಒಂದು ವಿಷದಹಣ್ಣಿನ ಮರ, ಕಾರಸ್ಕರ ವೃಕ್ಷ 
(ಪಾಕದೊಳತಿವಿಷಮಂ ಕಿಂಪಾಕಫಳಪ್ರಶಿಮಂ 
ಅಖಿಳವಿಷಯಸುಖಂ: ಆದಿಹು, ೪. ೭೪) 

ಕಿಂಪಾಕಪರಿಪಾಕ - ಕಿಂಪಾಕದ ಪರಿಣಾಮ, ಕೆಟ್ಟ ಪರಿಣಾಮ 
(ಇದನವಜ್ಜೆಗೆಯ್ವುದುಂ ನಿರಾಕರಿಸುವುದುಂ 
ಕಿಂಪಾಕಪರಿಪಾಕನೀಕಾಶಂ: ಶಾಂತಿಪು, ೪. ೯೮ ವ) 

ಕಿಂಪುರುಷ - ಕುದುರೆಯ ತಲೆ ಮತ್ತು ಮನುಷ್ಯನ ದೇಹದ 
ದೇವತೆ, ಕಿನ್ನರ (ಕಿನ್ನರರ್‌ ಇನ್ನಾರ ಮಣೌಯಂ 
ಪುಗುವಮೆನೆಯುಂ ಕಿ೦ಪುರುಷರ್‌ ಕಾಪುರುಷರಂತೆ 
ಬಾಯಂಬಿಡೆಯುಂ: ಪಂಪಭಾ, ೫. ೮೮ ವ) 

ಕಿಂ ಮಿತ್ರಂ ಯತ್‌ ನಿವರ್ತಯತಿ ಪಾಪಾತ್‌ - ಮಿತ್ರ ಯಾರು, 
ಪಾಪದಿಂದ ಯಾರು ತಿರುಗಿಸುವನೋ ಅವನು: (ಕೆಮ್ಮಗೆ 


ಬಾಳಂ ಕಿಟ್ಟಯ್‌ ಕಿಂ ಮಿತ್ರಂ ಯತ್‌ ನಿವರ್ತಯತಿ 
ಪಾಪಾತ್‌ ಎಂದಾಂ ಮಾಣಿಸದೊಡೆ ದೇವ ನಿನಗೆ 
ದುರಿತಶತಂಗಳ್‌: ಯಶೋಧಚ, ೪. ೪೫) 

ಕಿಂರಾಜ - ಚಿಲ್ಲರೆ ರಾಜ, ಅನಾಮಧೇಯ ರಾಜ 


(ರಾಜವತಿಯಾತ್ತು ಧರೆ ಕಿಂರಾಜರ್‌ ಪರಿಪಾಲಿಸುತ್ತುಮಿರೆ: 
ಅಜಿತಪು, ೯. ೮) 

ಕಿಂವಾರ್ತೆ - ಯಾರ ಸಮಾಚಾರ (ತ್ಕದಾದಿಗೆ: ಕಿಂವಾರ್ತಾ 
[ಕಿ೦ವಾರ್ತೆಎ೦ದಾರ ವಾರ್ತೆ ಎಂಬರ್ಥಂ೦]; ಶಬ್ದಮದ, ೯೧ 
ಪ್ರ 

ಕಿಂಶುಕ - ಮುತ್ತುಗ (ವಾರಣರಕ್ತಸಿಕ್ತಮೃಗರಾಜಯುಗಕ್ಕೆ ನವ 
ಪ್ರಸೂನರಾಗಾರುಣ ಕಿಂಶುಕ ದ್ರುಮಯುಗಕ್ಕೆ . ಅಣ್ಣಿ 
ಕಾದಿದರ್‌ ಕೌರವರಾಜನುಂ ಕುರುಕುಲಾಂತಕನುಂ: ಗದಾಯು, 
೮. ೧೭) 

ಕಿಕ್ಕಿಜೆ - ಕಿಕ್ಕಿರಿ ದಟ್ಟವಾಗು (ತೋಳ ಮೊದಲ್ಲೆ ತೀವಿ ಕಿಕ್ಕಿಜೆದ 
ಕುಚಕ್ಕೆ ಕಣ್ಣರಿದು: ಅನಂತಪು, ೧. ೮೩) 

ಕಿಕ್ಕಿಜೆಗಿಜೆ -. ದಟ್ಟೈಸು (ಸಿಡಿಲ್ಬ ಬಾಳ ಮೊನೆಯಂಬಿನ 
ತಿಂತಿಣಿಯೊಳ್‌ ತಗುಳ್ಳ್ಬು ಕಿಕ್ಕಿಜೆಗಿಚೆದಿರ್ದ ಕೊಳ್ಳುಳದೊಳಂ 
ನಡೆವೀ ನಡೆಗೆಂತು ನೋಂತೆಯೋ: ಪಂಪಭಾ, ೧೩. ೫೨) 

ಕಿಗ್ಗಟ್ಟು - ಕಿರಿಯ ಕಟ್ಟು (ಬಡಿಕೋಲ್‌ ಕಿಗ್ಗಟು ಹಾಸಂ 
ಶುನಕವಿತತಿ ಹೇರಿಟ್ಟಿ .. .. ಒಪ್ಪೆ . .. ನಡೆದುದು ಉದ್ಯತ್‌ 
ಕಿರಾತಪ್ರಪಂಚಂ: ಗಿರಿಜಾಕ, ೧. ೭೯) 


೩೦೮ 


ಕಿಚ್ಚಂ ಕೊಳಿಸು - ಬೆಂಕಿ ಹೊತ್ತಿಸು (ಕೊಂತಿವೆಸರಯ್ವರುಮಂ 
ಮುನ್ನಮೊಯ್ಯನೊಯ್ಯನೆ ಸುರಂಗದಿಂ ಪೊಣಮಡಿಸಿ 
ಭೀಮಸೇನಂ ಪುರೋಚನ೦ ಮಜಅಕೆ೦ಂದಿರ್ದ ಓವರಿಯೊಳ್‌ 
ಕಿಚ್ಚಂ ಕೊಳಿಸಲೊಡಂ: ಪಂಪಭಾ, ೩. ೪ ವ) 

ಕಿಚ್ಚಂ ದಯೆಗೆಯ್ದುದು - ಅಗ್ನಿಪ್ರವೇಶ ಮಾಡಲು ಬೇಂಕಿಯನ್ನು 
ಕರುಣಿಸು (ಆತನೆನ್ನಂ ಪಾಣಿಗ್ರಹಣಂ ಗೆಯ್ದಂತು 
ಮಾಡಲಾಅದೊಡೆ ಕಿಚ್ಚಂ ದಯೆಗೆಯ್ವುದು: ಪಂಪಭಾ, ೧. 
೭೬ ವ) 

ಕಿಚ್ಚು - ಬೆಂಕಿ (ಕೀಲೊಳೆ ಕಿಚ್ಚು ಪುಟ್ಟಿ ಭೋರ್ಗರೆದು ಉರಿದಂತೆ: 
ಪಂಪಭಾ, ೭. ೧೬) 

ಕಿಚ್ಚುಂ ಕಿಡಿಯುಮಾಗು - ಬೆಂಕಿ ಕಿಡಿಯಂತೆ ಕೋಪಗೊಳ್ಳು 
(ಅಂತೆಚ್ಚು ಕಿಚ್ಚುಂ ಕಿಡಿಯುಮಾಗಿ ಪೆರ್ಚಿದ ಉಮ್ಮಚ್ಚದಿಂದ 
ಅಚ್ಚರಿಯಾಗೆ ಕಾದೆ: ಪಂಪಭಾ, ೧೧. ೧೫೦ ವ) 

ಕಿಚ್ಛೇಲತ್‌ - ಬೆಂಕಿ ಹೊತ್ತಿಕೊ (ಕಿಚ್ಚೆದ್ದೊಡೆ ಬಾವಿ ತೋಡುವವಂ: 
ಸಮಯಪ, ೬. ೯೦) 

ಕಿಟ - ಕಾಡು ಹಂದಿ, 
ಎಕ್ಕಲವಂದಿಯಂ ಕಂಡು 
ಲೀಲಾವತಿ, ೬. ೧೪ ವ) 

ಕೆಟ್ಟ - ಲೋಹಗಳ ಕಿಲುಬು, ತುಕ್ಕು (ಮುಟ್ಟಿದೊಡೆ 
ಕೀಲಿಗನಪ್ಪಂ ಕಿಟ್ಟಂ ನಿರ್ಮಾಲ್ಕಂ ಎಂಬರ್‌ 
ಬಿಸವಂದಂ: ಸಮಯಪ, ೮. ೧೪) 

ಕಿಟ್ಟಳ - ಸೊಕ್ಕು, ಮದ (ಕಟ್ಟಾನೆಗೆ ಕಿಟ್ಟಟಮಾದುದೇಮಾನೆಯುಂ 
ಇದಿರ್ವಪ್ಪುದನಾರ್ಪಡೆವರೆನೆ: ನೇಮಿನಾಪು, ೮. ೯೪ ವ) 

ಕಿಟ್ಟು - ತಾಗು, ಸೋಂಕು, ಸ್ಪರ್ಶ (ಚರಣದ್ವಯದೊಳ್‌ 
ಮುನ್ನೆಂದುಂ ನೆಲನಂ ಕಿಟ್ಟಿಯಜೆಯದೊಂ 
ಕಠಿಣಭೂಮಿಯೊಳ್‌ ನಡೆದೊಡೆ: ವಡ್ಡಾರಾ, ಪು ೨೯, ಸಾ 
೪) 

ಕಿಡಕಿ - ಜಾರೆ (ಕಡುಬಸನದಿಂದೆ 

.. ಅಟ್ಟೆಯೇ ಜಿನಧರ್ಮಂ: 

ಕಿಡದ ಗುಣಂ - ನಾಶವಾಗದ ಎಂಟು ಗುಣಗಳು: ಸಂವೇಗ, 
ನಿರ್ವೇಗ, ನಿಂದಾ, ಗರ್ಹಾ, ಉಪಶಮ, ಭಕ್ತಿ, ಅನುಕಂಪಾ, 
ವಾತ್ಸಲ್ಯ ಎಂಬ ಎಂಟು ಗುಣಗಳು (ಪೆಣೆದೆಂಟುಂ 
ಕಿಲ್ಲಿಷ೦ಗಳ್‌ ಕಿಡೆ ಕಿಡದ ಗುಣಂ ಪೊರ್ದೆ ಬಂದು ಎಂಟುಂ: 
ಆದಿಪು, ೧. ೨) 

ಕಿಡಿ - ಬೆಂಕಿಯ ಚೂರು (ಕಿಚ್ಚುಂ ಕಿಡಿಯುಮಾಗಿ ಕಾದುತ್ತಿರೆ: 
ಧರ್ಮಾಮೃ, ೧. ೧೫೫ ವಮ) 

ಕಿಡಿಗುಟ್ಟು - ಕಿಡಿ ಹಾರಿಸು (ಎರಡುಂ ಕಿಡಿಗುಟ್ಟಿ ಸಿಡಿಲ್‌ ಸಿಡಿಯೆ 
ಪೋರ್ದುವು: ಪಂಪಭಾ, ೧೧. ೨೨) 

ಕಿಡಿವಣ್ಣ - ಕಿಡಿಯ ಬಣ್ಣ, ಕೆಂಪು ಬಣ್ಣ (ಕನಲ್ವ ಕಿಡಿವಣ್ಣದ 
ಕಣ್‌: ಚ೦ದ್ರಪ್ರಪು, ೯. ೯೩) 

ಕಿಡಿವಿಡು - ಕಿಡಿ ಸೂಸು (ಕಿಡಿವಿಡೆ ಪಳಂಚುವ ಕಯ್ದುಗಳ 
ಕರ್ಕಶ ಖಣತ್ಮೃತಂಗಳು: ಆಚವರ್ಧ, ೧೧. ೪೭ ವ) 

ಕಿಡಿಸು - ಲಯಮಾಡು (ಮಾಡುವ ಕಿಡಿಸುವ ಗಸಣಿಗೆ 
ನಾಡೆಯುಮದು ಪೊಣಅಗು ಸಹಜನಿಯತಸ್ಥಿತಿ ನಾಡಾಡಿಯ 
ನರರ್ಗದು ಬಗೆಯಲ್‌ ಕೂಡದು: ಆದಿಪು, ೧. ೪೬); 
ನಿವಾರಿಸು (ಜಗದ ಬಡತನಮಂ ಒರ್ಮೆಯಿ ಬಗೆದಂತಿರೆ 
ಕಿಡಿಪ ಚಕ್ರಿ: ಆದಿಪು, ೮. ೩೧); ಕೆಡಿಸು, ಹಾಳು ಮಾಡು 
(ಎಗ್ಗರೆಯ್ದೆ ಕಣ್ಣೆಜೌವಿನಂ ಆರ್‌ ವಟೆಯದೇಂ ಎಳೆಯಂ 
ಕಿಡಿಸಲ್ಕೆ ಬಲ್ಲರೋ: ಪಂಪಭಾ, ೪. ೯೫); ಹೋಗಲಾಡಿಸು 


ಎಕ್ಕಲ (ಅದಿರದೆ ಇದಿರೇಜುವ 
ಕಿಟಿ ಕಾದ್ರವೇಯಸೌಪರ್ಣಂ: 


. ಪುಟಂ 
ಊ 
ಇದು 


ಕಿಡಕಿಯರೊಡನಾತ್ತಿರ್ಪವಂಗಂ 
ಸಮಯಪ, ೧೫. ೪೬) 


(ಮದಮನಾಳ್ಪ್ಬ ಅವಿವೇಕತೆಯಿ೦ಂದಮಲ್ತೆ 
ಮೊಲೆವಾಲನುಂಡ ಗುಣಂ ಇಂತಿವನಾರ್‌ 
ನರೇಂದರೊಳ್‌: ಪಂಪಭಾ, ೧೨. ೯೩) 

ಕಿಡು - ಕೆಡು (ಹಿರಣ್ಯಗರ್ಭಬ್ರಹ್ಮರಿ೦ ತಗುಳ್ಳು ಅವ್ಯವಚ್ಛಿನ್ನಮಾಗಿ 
ಬಂದ ಸೋಮವಂಶ೦ ಈಗಳ್‌ ಎಮ್ಮ ಕುಲಸಂತತಿಗಂ 
ಆರುಮಿಲ್ಲದೆ ಎಡವಣೆದು ಕಿಡುವಂತಾಗಿರ್ದುದು: ಪಂಪಭಾ, 
೧.೮೪ ವ) 

ಕಿಡುಕ - ಕೆಡುಕ (ಪವಿತ್ರಾತ್ಮನೆನಿಪ್ಪ ನರಂ ಕಿಡುಕಂ ಗಡ 
ಪೊಲೆಯನಂದದಿಂ ಪೇಸದೆಸಪ೦ ಉತ್ತಮನೆ ಗಡಂ: 
ಸಮಯಪ, ೧೩. ೨೭) 

ಕಿಡುಗುಮೆ - ಕೆಟ್ಟೇ ಕೆಡುತ್ತದೆ, ಎ೦ದರೆ ಅಶಾಶ್ವತ (ಕಿಡುಗುಮೆ 
ರಾಜ್ಯಂ ರಾಜ್ಯದ ತೊಡರ್ಪದೇವಾಟ್‌ ನನ್ನಿಯ ನುಡಿಯಂ 
ಕಿಡೆ ನೆಗಟ್‌ ನಾನುಮೆರಡಂ ನುಡಿದೊಡೆ 
ಹರಿಹರಹಿರಣ್ಯಗರ್ಭರ್‌ ನಗರೇ: ಪಂಪಭಾ, ೧. ೮೨) 

ಕಿಡುತರ್‌ - ಕ್ರಮವಾಗಿ ಕಳೆದುಹೋಗು, ನಿವಾರಣೆಯಾಗು 
(ಕಡುತಂದುದು  ಮನದಜೆಯಮೆ ನುಡಿಯ ತೊದಳ್‌ 
ಪಿ೦ಗೆಪೋಯ್ತು: ಚಂದ್ರಪ್ರಪು, ೪. ೨) 

ಕಿಡೆ ನುಡಿ - [ಕೆಲಸ] ಕೆಡಿಸುವ ಮಾತಾಡು (ಕುಡುವಂ ಗುರು 
ಪಡೆವರ್‌ ಪೆಜಣರ್‌ ಎಡೆಯೊಳ್‌ ನೀಮಾರ್ಗೆ ಇದೇಕೆ 
ಕಿಡೆನುಡಿದಪಿರ್‌: ಆದಿಪು, ೯. ೧೦೭) 

ಕಿಡೆನೆಗಟಕ್‌ - ಕೆಡುವಂತೆ ಮಾಡು (ಕಿಡುಗುಮೆ ರಾಜ್ಯಂ ರಾಜ್ಯದ 
ತೊಡರ್ಪದೇವಾಟ್‌ ನನ್ನಿಯ ನುಡಿಯಂ ಕಿಡೆ ನೆಗಲ್‌ 
ನಾನುಮೆರಡಂ ನುಡಿದೊಡೆ ಹರಿಹರಹಿರಣ್ಯಗರ್ಭರ್‌ ನಗರೇ: 
ಪಂಪಭಾ, ೧. ೮೨) 

ಕಿಡೆವರ್‌ - ಕೆಡತೊಡಗು, ನಾಶವಾಗತೊಡಗು (ತ್ರಿವಳಿಗಳುಂ 
ವಿರೋಧಿನೃಪರುತ್ಸವಮುಂ  ಕಿಡೆವಂದುವು ಆನನೇಂದುವ 
ಕಡುವೆಳ್ಳು ಕೂಸಿನ ನೆಗಟೌಯ ಬೆಳ್ಳುವೊಲಾಯ್ತು: ಪಂಪಭಾ, 
೧. ೧೨೫) 

ಕಿಣ - ಘರ್ಷಣೆಯಿಂದಾದ ಚರ್ಮದ ದಡ್ಡು, ಗಾಯದ ಗುರುತು 
(ಮಣಿಭೂಷಣ ಭರದಿ೦ ತನು ಕಿಣಮಪ್ಪುದದೇಕೆ ನಿನ್ನ 
ನಿರ್ಮಲ ಗುಣ ಭೂಷಣಮಂ ದಯೆಗೆಯ್‌ ಪಡೆವೆಂ 
ಪ್ರಣಯಮಂ ಅಪವರ್ಗ ಲಕ್ಷ್ಮಿಗೆ ಅದಜೆಂದರುಹಾ: ಪಂಪರಾ, 
೭. ೪೩) 

ಕಿಣಕರ - ದಡ್ಡುಗಟ್ಟಿಸುವಂತಹ (ವಪುಃ ಕಿಣಕರಮಂ 
ನಿರರ್ಥಮಮರ್ತ್ಯತೆಯೊಳ್‌ ಸಲೆ: ಚಂದ್ರಪ್ರಪು, ೪. ೮೨) 

ಕಿಣಭ್ರಾಜತ್‌ - ಜಡ್ಡುಗಟ್ಟಿದ (ಕರಾಳ  ಚಾಪಚಟುಳಂ 
ಸದ್ಧಾಣತೂಣೇರಬದ್ದಾಳ೦ಬ೦ ಗುಣಕೃಷ್ಣಕಿಣಭ್ರಾಗತ್‌ ಭುಜಂ: 
ಪುಷ್ಪದಂಪು, ೮. ೪೩) 

ಕಿಣಿ - ಹಲ್ಲಿನ ಕೊಳೆ (ನಿಚ್ಚಂ ಕತ್ತುರಿಯೊಳ್‌ ಮೀವಾತನೆ ವಿಷ್ಣದ 
ಮಲಮಂ ಪೊತ್ತಿರ್ಪಾ ಪಲ್ಲಂ ನಿಚ್ಚಂ ಸುಲಿವಾ ಚೆನ್ನಿಗನೈ 
ಕಿಣಿವೆರಸಿರ್ಪಾ: ಹರಿವಂಶ, ೧೪. ೧೪ ವ) 

ಕಿಣೀಕೃತ - ಜಿಡ್ಡುಗಟ್ಟಿದ (ನಂಟರ್‌ ನಿಮಗೆಮ್ಮಿಂದಗ್ಗಳಮಾರ್‌ 
ಸಮಸ್ತಸುರಮಕುಟಮಣಿ ಕಿಣೀಕೃತಚರಣಾ: ಆದಿಷು, ೯. 
೯೯) 

ಕಿತ - ಮೋಸ (ಕಿತ ದೇವತೆಗೇಕೆ ಪೇಟ್‌ ಅರಸಿ ಗಂಡಂ 
ಬೇಡಿಕೊಂಡೆನ್ನ ಪೆಂಡತಿಗಿತ್ತೆ ಪುಟಿತೊಂದು ಪೆಣ್ಣಂ: 
ನೇಮಿನಾಪು, ೭. ೫೦) 


ತೊಟ್ಟೆನ 
ಕಿಡಿಪರ್‌ 


೩೦೯ 


ಕಿತವ - ಜೂಜುಗಾರ, ಮೋಸಗಾರ (ಅಗ್ನಿಮುಖನೆಂಬ 
ಪರದಂಗಂ ಆತನ ಪರದಿತಿ ಶಕುನಿಗ೦ ಮೃದುಮತಿವೆಸರ 
ಸುತನಾಗಿ ಕಿತವನಾಗೆ ಪೊಣಮಡಿಸಿ ಕಟೆದು ಪೋಗಿ: 
ಪಂಪರಾ, ೧೫. ೪೭ ವ) 


ಕಿತ್ತಂಬು - ಚಿಚೆದು ಅಂಬು] ಕಿರಿದಾದ ಬಾಣ (ಅಂಬರಮೆಲ್ಲಂ 


ಅಂಬಿನೊಳೆ ಪೂಟ್‌ ಮಹೀಭುಜರ್‌ ಎತ್ತಂ ಎಚ್ಚ 
ಕಿತ್ತಂಬುಗಳ್‌ ಎತ್ತಂ ಅವ್ವಳಿಸೆ: ಪಂಪಭಾ, ೧೧. ೪೨) 
ಕಿತ್ತನ್‌ - ಚಿಕ್ಕವನು, ಸಣ್ಣವನು (ಮನೆಯನಿವಂ 


ಮನೋಭವನಿವ೦ ಪೊಸಸುಗ್ಗಿಯೊಳ್‌ ಆದ ಅದೊಂದು 
ಕಿತ್ತಂ ಇವಂ: ಪಂಪಭಾ, ೪. ೯೭) 

ಕಿತ್ತಂಬು - ಕಿರಿದಾದ ಬಾಣ (ಅ೦ಬರಮೆಲ್ಲಂ ಅಂಬಿನೊಳೆ 
ಪೂಟ್‌ ಮಹೀಭುಜರ್‌ ಎತ್ತಂ ಎಚ್ಚ ಕಿತ್ತಂಬುಗಳ್‌ ಎತ್ತಂ 
ಅವ್ವಳಿಸೆ: ಪಂಪಭಾ, ೧೧. ೪೨) 

ಕಿತ್ತಡ - ಅಸಹ್ಯಕರ (ನುಡಿ ಕಿತ್ತಡವೆನಿಸದೆ ನೇರ್ಪಡುಗಿಡದೆ 
ನರೇಂದನಾಜ್ಞಿಯಿಂದಿರ್ಮದಿದಂ  ಕಡೆಗಣಿಸೆ ಬಚೆಕ್ಕಣ್ಣನ 
ತುಡುವ ಶಿಲೀಮುಖದೊಳುಂಟೆ ಮುಖದಾಕ್ಷಿಣ್ಯಂ: ಪಂಪರಾ, 
೭. ೮೧) 

ಕಿತ್ತಡಿ - ಚಿಕ್ಕ ಪಾದ (ಪಡೆದುವೆ ಸಮುನ್ನತಿಯಂ ಮಡದಿಯ 
ಪಾದಾಶ್ರಿತಂಗಳಾಗಿಯು೦ ಇಂತೀ ಮಡಮುಂ ಬೆರಲ್ಗಳುಂ 
ಕಿತ್ತಡಿಯುಂ: ಪುಷ್ಪದಂಪು, ೩. ೨೯); ಯಷಿ, ಮುನಿ 
(ಈಗಳ್‌ ಸಿವನೆಂಬ ದುಟ್ಟಗೊರವ೦ಂ ಮಂಜುವೆಟ್ಟಮಂ 
ಗೊಟ್ಟಂ ಮಾಡಿ ಕಿತ್ತಡಿಗಳ೦ ಮರುಳ್ವಡೆಗಳಂ ಕೂಡಿಕೊಂಡು 
.. ೬ ಮೆಯ್ಯಜೆಯದಿರ್ಪಂ: ಕಬ್ಬಿಗಕಾ, ೧೧೪ ವ) 

ಕಿತ್ತನಿವ - ಕಿರುಕುಳ, ಪೀಡೆ (ಕಾರಣಮಿಲ್ಲ ಜಗದ್ದ್ಯಾಪಾರಂ 
ಪರಮಂಗೆ ನಿಮ್ಮ ಕಿತ್ತನಿವಮನಿದೇಂ ದೂರಂ 
ಯುಕ್ತಾಯುಕ್ತವಿಚಾರಂ ವಿಷಯಾರ್ಥಿಗೆಂಬುದಂ 
ಮಾಡುವಿರೇ: ಆದಿಹು, ೯. ೧೦೨) 

ಕಿತ್ತಯ್ಯ ಚಿಕ್ಕ ಒಡೆಯ, ಮರಿ ಸ್ವಾಮಿ 
(ಕಿತ್ತಯ್ಯಂಗಳನೊಡಗೊಂಡು ಬಂದು ಪಕ್ಕದಿರ್ದು ಪಾನಿಗಟ್ಟಿ 
ಮಾರ್ಗಮಂ ತೋಣಿ ಮಗುಟ್‌ ಬಿಜಯಂಗೆಯ್ಯಿಂ ಎನೆ: 
ವಡ್ಡಾರಾ, ಪು ೮೧, ಸಾ ೧) 

ಕಿತ್ತಲಗು - ಬಿಚ್ಚುಗತ್ತಿ (ಮಗಮಗಿಸಿತ್ತು ಕತ್ತುರಿಯ ಕಿತ್ತಲಗು; 
ಲೀಲಾವತಿ, ೨. ೫೬) 

ಕಿತ್ತೀಳೆ - ಕಿತ್ತಿಳೆ ಮರ, ಹಣ್ಣು (ಕಿತ್ತೀಳೆಯ ಪಣ್ಣದೊಂದು ರುಚಿ 
ಬೇವಿನ ಪಣ್ಣೋಳಗುಂಟೆ: ಧರ್ಮಾಮೃ, ೪. ೭೪) 

ಕಿತ್ತುಸಿರ್‌ - ಸಣ್ಣ ಮೇಲುಸಿರು (ತೇರಯ್ವ ಬಾಯ್‌ ತಪ್ಪಿ ಬರ್ಪ 
ಅರೆವಾತು ಉಣ್ಣುವ ಕಿತ್ತುಸಿರ್‌: ಆಚವರ್ಧ, ೪. ೬೧) 

ಕಿನಿಸು - ಕೋಪಿಸಿಕೊ (ಬೆಸಕಯ್‌ ನಿಜವಲ್ಲಭಂ ಏನನೆಂದೊಡಂ 
ಕಿನಿಸದಿರ್‌ ಒಂದಿದ ಅಗ್ರಮಹಿಷೀ ಪದದಲ್ಲಿ ಪದಸ್ಥೆಯಾಗು: 
ಆದಿಪು, ೪. ೫೬); ಕೋಪ (ಎನ್ನ ನೆತ್ತಿಯೊಳ್‌ ಉರಿ 
ಮಸಗಿದಂತಾಗೆ ಕಿನಿಸು ಕಯ್ಗಣ್ಕೆ ಕಣ್ಗಳಿಂದ ಉಗುತರ್ಪ 
ಕಣ್ಣನಿಗಿಡಿಗಳಿಂದ  ಉರಿಪುವಂತೆ ಅವನಂ ನೀಡುಂ 
ನೋಡುತ್ತ: ಕಾದಂಸಂ, ೭. ೨೨ ವ) 

ಕಿನಿಸುವೋದು - ಕೋಪವನ್ನು ಬೋಧಿಸು (ಎಮ್ಮ ನುಡಿ ಮುನಿಗೆ 

ಕಿನಿಸುವೋದರೆಂಬ ನುಡಿಯನೆ ಪೋಲ್ತುದು: ಶಾಂತಿಷು, 

೧೦. ೧೦೨ ಪು) 
- [ಖಿನ್ನ] ದುಃಖಗೊಂಡ (ಪೆಣನಾಡೆಜ್‌ಯಂ ನಿನ್ನ 

ಕೈಯೊಳ್‌ ಬನ್ನಂಬಡೆದು ಕಿನ್ನನಾಗೆ: ಕಬ್ಬಿಗಕಾ, ೮೯) 


ಕಿನ್ನ 


ಕಿನ್ನರ - ಕುದುರೆಯಂತೆ ಮುಖ ಹಾಗೂ ಮನುಷ್ಯನಂತೆ 
ಶರೀರವುಳ್ಳ ಒಂದು ಅತಿಮಾನುವ ಜೀವಿ (ಕಿನ್ನರರ್‌ ಇನ್ನಾರ 
ಮಜಖ್‌ಯಂ ಪುಗುವಮೆನೆಯುಂ ಕಿ೦ಪುರುಷರ್‌ 
ಕಾಪುರುಷರಂತೆ ಬಾಯಂಬಿಡೆಯುಂ: ಪಂಪಭಾ, ೫. ೮೮ 
ವ) 

ಕಿನ್ನರೀಜನ - ಕಿನ್ನರ ಸ್ತ್ರೀಯರು (ಉಪವಾದಕ ಪರಿವಾದಕ 
ವಾದ್ಯಂಗಳೊಳ್‌ ಕಿನ್ನರೀಜನ  ಮಧುರಗೀತಾನುಗತಂಗಳಂ 
ಅನುಕ್ರಮದೊಳ್‌ ನೆಗಟೌ ಆದಿಷು, ೭. ೧೧೮ ವ) 

ಕಿನ್ನೀರ್‌ - ತಳದ ಜಲ (ಶಿನಾದೇಶಕ್ಕೆ: ಕಿನ್ನೀರ್‌, ಕಿನ್ನೆಲಂ: 
ಶಬ್ದಮದ, ೧೯೭ ಪ್ರ ೨) 

ಕಿನ್ನೀರ್ಗಾಣ್‌ - ಬತ್ತಿ ಹೋಗು 
ಅದೇನದ್ಭುತಮೊ ಶತಮಖಂ ಮಾಲ್ಟ್‌ 
ಮಲ್ಲಿನಾಪು, ೧೨. ೯೫) 

ಕಿನ್ನೆಲ - ತಗ್ಗು (ನೀರ್‌ ಕಿನ್ನೆಲದಂತಿರೆ ಪರೆದು ಪುದಿಯೆ 
ಕಿ೦ಜಲ್ಕಂಗಳ್‌: ಲೀಲಾವತಿ, ೫. ೨೮) 


(ಕಿನ್ನೀರ್ಗ೦ಡಂತೆ 
ಜನ್ಮಾಭಿಷೇಕಂ: 


ಕಿಬ್ಬರಿ - ಪಕ್ಕೆ (ನಡುಗುವ ಕಾಲ್ಗಳ್‌ ಉಬ್ಬರಿಪ ಕಿಬ್ಬರಿಗಳ್‌ 
ಪೊಡೆವ ಅಳೆ: ಶಬರಶಂ, ೩. ೫೧) 
ಕಿಮುಬ್ಬು - ಕಿವಿಚು, ಹಿಂಡು (ಕಿಮುಲು-ಹಸ್ತಮರ್ದನೇ: 


ಶಬ್ದಮದ, ಧಾ ೧೭೬), ಪುಡಿಮಾಡು (ಒಂದರ್ಥಕ್ಕೆ: 
ಕಿಮುಟ್ಟಿದನೆಂದು ಚಿಕ್ಕಣಮಾಗಿ ಮಾಡಿದಂ: ಶಬ್ದಮದ, ೩೩ 


ವೃತ್ತಿ, ೩೧) 
ಕಿಮುಲ್ಲುಟಿ - ಪುಡಿಯಾಗುವಂತೆ ತುಳಿ (ಕಿಮುಖ್ಬುಟೆದನೆಂದು 
ಸಣ್ಣಮಾಗಿ  ತುಚೆದಂ: (ಒ೦ದರ್ಥಕ್ಕೆ: ಕಿಮುಟ್ಟೆದನೆಂದು 


ಚಿಕ್ಕಣಮಾಗಿ ಮಾಡಿದಂ: ಶಬ್ದಮದ, ೩೩ ವೃತ್ತಿ, ೩೨) 

ಕಿಮ್ಮೀರ - ಭೀಮನಿಂದ ಸತ್ತ ಒಬ್ಬ ರಾಕ್ಷಸ (ತದ್ವನಾಧಿಪತಿಯಪ್ಪ 
ದೈತ್ಯಂ ಕಿಮ್ಮೀರಂ: ಪಂಪಭಾ, ೭. ೨೬ ವ) 

ಕಿಮ್ಮೀರವೈರಿ — ಭೀಮ (ಮೂರ್ಛಾಗತನಾಗಿರ್ದ 
ಕುರುಕುಳಚೂಡಾಮಣಿಯಂ ಏನು೦ ಮಾಣದೆ ಕಿಮ್ಮೀರವೈರಿ 
ಮುಟ್ಟಿವ೦ದಾಗಳ್‌: ಪಂಪಭಾ, ೧೩. ೯೭ ವ) 

ಕಿಮ್ಮೀರಿತ - ಹೊಳೆಯುವ (ವಿಚಿತ್ರವಸ್ತುರಚನಾ ಕಿಮ್ಮೀರಿತಂ 
ಬಂದುದು ಅಂಬರದಿ೦ ಭೋಂಕನೆ ವಿಶ್ವಕರ್ಮರಚಿತಂ 
ದಿವ್ಯಂ ಮಹಾಮಂಟಪಂ: ಜಗನ್ನಾವಿ, ೮. ೧೧೧) 

ಕಿರಣ - ಬೆಳಕಿನ ಕಾಂತಿ (ಪಸರಿಪ ಇನಕಿರಣ೦ಗಳ್‌: ಪಂಪಭಾ, 
೧೨. ೧೦೮) 

ಕಿರಣದ್ಯೋತಿತ ಪಾದಂ - ಕಾಂತಿಯಿಂದ ಬೆಳಗಿಸಲ್ಪಟ್ಟ 
ಪಾದಗಳುಳ್ಳವನು (ಆತಂ ನಿಜವಿಜಯಖ್ಯಾತಿಯನಾಳ್ದು 
ಆಳ್ಬನಧಿಕಬಲನವನಿಪತಿವ್ರಾತ ಮಣಿ ಮಕುಟ ಕಿರಣದ್ಯೋತಿತ 
ಪಾದಂ ಸಪಾದ ಲಕ್ಷಕ್ಷಿತಿಯಂ: ಪಂಪಭಾ, ೧. ೧೬) 

ಕಿರಣಾಪಾಳಿತ - ಕಾಂತಿಯಿಂದ ಪೋಷಿತವಾದ (ಶೀಪತಿಗೆ 
ಯುದ್ಧಮಲ್ಲ ಮಹೀಪತಿಗೆ ನೆಗಟೌ್‌ ಪುಟ್ಟೆ ಪುಟ್ಟದಂ ಅಖಿಳ 
ಕ್ಷ್ಮಾಪಾಲಮೌಳಿ ಮಣಿರಂಜಿತ ಕಿರಣಾಪಾಳಿತ 
ನಖಮಯೂಖರಂಜಿತ ಚರಣಂ: ಪಂಪಭಾ, ೧. ೧೮) 

ಕಿರಾಟ - ವ್ಯಾಪಾರಿ (ಅವರ ಶಿರಂಗಳಂ ಕಿರಾಟಂ ಲಕುಟದಿಂ 
ಬಿರಿಯೆ ಪೊಯ್ಯಲ್‌: ಪಂಚತಂತ್ರ, ೨೬೧ ವ) 

ಕಿರಾತ - ಕಾಡಿನ ವಾಸಿ, ಬೇಡ (ಆ ಕಿರಾತಂ ಕಂಡು ಪೊಡೆವಟ್ಟು 
ಮನೆಗೆ ಒಡಗೊಂಡು ಉಯ್ದು ಶಿವಭೂತಿಗೆ 
ಅಭ್ಯಾಗತಕ್ರಿಯೆಯಂ ಮಾಡಲುಪಾಯಮಿಲ್ಲದೆ 
ಉಸಿರದಿರ್ಪನಂ ಕಂಡು: ಪಂಚತಂತ್ರ, ೧೮೩ ವ) 


೩೧೦ 


ಕಿರಾತಬಲ - ಬೇಡಪಡೆ (ವನಚರನಾಗಿ ಶಂಭು ಗಿರಿಜಾತೆಯಂ 


ಓತು ಪುಳಿಂದಿ ಮಾಡಿ ನಚ್ಚಿನ ಗುಹನಂ 
ಕಿರಾತಬಲನಾಯಕನಾಗಿರೆ ಮಾಡಿ: ಪಂಪಭಾ, ೮. ೧೪) 
ಕಿರಾತಸತಿ - ಬೇಡ ಹೆಂಗಸು, ಬೇಡಿತಿ (ಪಾಡಿದರ್‌ 


ಮದವತಿಯರ್‌ ಕಿರಾತಸತಿಯರ್‌: ಪುಷ್ಪದಂಪು, ೫. ೯೨) 

ಕಿರಿ - ಕೂದಲನ್ನು ತೆಗೆ ಹಾಗೂ ದಾರದ ಗ೦ಟು (ಕಿರಿ-ವಪನೇ 
ತಂತುಗಂಥೌ ಚ: ಶಬ್ದಮದ, ಧಾ ೫೬೦); ಹಂದಿ (ಗಣತತಿ 
ಕಿರಿಯಂ ಸದೆಯಲ್‌ ಕಣೆದುಡುತಿರೆ ಪುರ್ಬಿನಿಂದೆ ಜರ್ಬುತೆ 

. ಅಭವಂ: ಶಬರಶಂ, ೪. ೧೯) 

ಕಿರಿಸು - ಕ್ಷೌರ ಮಾಡಿಸು (ಬೂತಿಂಗೆ ದ್ರಮ್ಮಮಂ ಕೊಟ್ಟು 
ಒಡಂಬಡಿಸಿ ತಲೆಯಂ ಕಿರಿಸಿ ಕರಿಯ ಕೋವಣವನುಡಿಸಿ 
ಪಲ್ಲಳೊಳ್‌ ಕವಡಿಕೆಯಂ ಕಟ್ಟಸಿಕುಂಚಮಂ ಕೊಟ್ಟು: 
ವಡ್ಡಾರಾ, ಪು ೧೭೭, ಸಾ ೧೭) 

ಕಿರೀಟ - ರಾಜರ ತಲೆಯ ರತ್ನಖಚಿತ ಟೊಪ್ಪಿಗೆ 
ರತ್ನವಿಸ್ಫುರಿತ ಕಿರೀಟಮ೦ ಕವಿದು ತಾನೆ 
ಕಿರೀಟನಾಮಮ೦ ಸರಸದಿ೦ ಆಗಳುಚ್ಚರಿಸಿ 
ಪೊಗಟ್ಟಂ ಸುರಾಧಿಪಂ: ಪಂಪಭಾ, ೫. ೧೦೩) 

ಕಿರೀಟಿ - ಅರ್ಜುನ (ತನ್ನ ರತ್ನವಿಸ್ಸುರಿತ ಕಿರೀಟಮ೦ ಕವಿದು 
ತಾನೆ ನರಂಗೆ ಕಿರೀಟಿನಾಮಮಂ ಸರಸದಿ೦ ಆಗಳುಚ್ಚರಿಸಿ 
ಸಾಹಸಮಂ ಪೊಗಟ್ಟಂ ಸುರಾಧಿಪಂ: ಪಂಪಭಾ, ೫. ೧೦೩) 

ಕಿರ್ಗಣ್ಣಿಕ್ಕು - ಕೆಳಗಣ್ಣಿನಿಂದ ನೋಡಿ (ಕಿರ್ಗಣ್ಣಿಕ್ಕುತ್ತ ಒಳಪೊಕ್ಕ 
ಜಾಯಿಲನ ಬಡನಡುವಂ೦ ಚಕ್ಕನೆ ತುಂಡಿಸಿ: ಗಿರಿಜಾಕ್ಕ ೧. 
೧೦೫) 

ಕಿರ್ಗಿದು - ಚೆಲುವಾದುದು (ಸಿಂಹಾಸನದ ಇಕ್ಕೆಲದೊಳಂ 
ಕಿರ್ಗಿದುವಾಗಿರ್ದ ಮಣಿಮಯಭದ್ರಾಸನದೊಳ್‌ ಸೌಧರ್ಮ 
ಈಶಾನೇ೦ದ್ರರಿರ್ದು ವಿರಚಿಸೆ: ಶಾಂತಿಷು, ೧೦. ೨೯ ವ) 

ಕಿರ್ಚು - ಬೆಂಕಿ (ವೇದಂ ಕಿರ್ಚನೆ ಪೊಗಟ್ಟುದು ಮಾದೇವಂಗೆ 
ಇಷ್ಟದೈವಮುಂ ಕಿರ್ಚಕ್ಕುಂ: ಸಮಯಪ, ೮. ೧೧೬); ಬೆಂಕಿ, 
ಸಂಸ್ಕಾರ ಮಾಡು (ಕೊಟ್ಟಿ ಕಿರ್ಚ೦ ಉದಗ್ರ ಶೋಕಶಿಖಿಯಿಂ 
ಕಣ್ಣೀರ್ಗಳಿಂದೆಯ್ದೆ ನೀರ್ಗೊಟ್ಟೈ: ಪಂಪಭಾ, ೧೩. ೬೧) 

ಕಿರ್ಚೆಟಿತ್‌ - ಕಿಚ್ಚೇಳು, ಕೋಪದ ಬೆಂಕಿಯಾಗು (ಅವಂ ಕಂಡು 
ಕಿನಿಸಿ ಕಿರ್ಚೆಟ್ಟು ಅವೆಲ್ಲವ೦ ಪೊಣಗೆ ಬಿಸುಟು ಬನ್ನಿಂ 
ಎಂಬುದುಂ ವ್ಯಾಸಭಟ್ಟಾರಕಂ ಬಂದು ಗಾಂಧಾರಿಯಂ 
ಬಗ್ಗಿಸಿ; ಪಂಪಭಾ, ೧. ೧೩೦ ವ) 

ಕಿಲಕಿಂಚಿತ - ಶೃಂಗಾರ ಚೇಷ್ಟೆ ; (ಕನ್ನೆ ತಳೆದಳ್‌ ಕಿಲಿಕಿಂಚಿತ 
ಭಾವಚೇಷ್ಟೆಯಂ: ಚಂದ್ರಪ್ರಪು, ೫. ೧೨೨) 

ಕಿಲಕಿಂಚಿತೆ - ಶೃಂಗಾರಚೇಷ್ನೆಯನ್ನು ಮಾಡುವವಳು (ಇವಳುಂ 
ಕಿಲಕಿಂಚಿತೆಯಕ್ಕುಂ ಎಂದು ವಿಟಂ ನುಡಿವುತ್ತಿರೆ: ರಾಜಶೇವಿ, 
೧೧. ೧೨೮ ವ) 

ಕೆಲಿ - ಆನೆಯ ಬಾಲದ ಮಧ್ಯಭಾಗ (ಅಪೂರ್ವಲಾಂಗೂಲನುಂ 
ಕಚಕಿಲೀ ಸಂವರ್ತಕನುಂ: ಶಾಂತಿಪು, ೧೦. ೧೪೨ ವ) 

ಕಿಲುಂಬು - ಕಿಲುಬು, ಕೊಳೆ, ಕಿಟ್ಟ (ಕಿಸುವಿಂ ಜಿನರೂಪಂ 


(ತನ್ನ 
ನರಂಗೆ 
ಸಾಹಸಮಂ 


ಮಾಡಿಸಿ ಪೂಜಿಸೆಯುಂ ಕಿಲುಂಬು ಮಾಣದ ತೆಅದಿಂ: 
ಧರ್ಮಾಮೃ, ೫. ೧೧೨) 

ಕಿಲುಂಬುಗೊಳ್‌ — ಕಿಲುಬುಗಟ್ಟು (ಕರಂಗಳಡಂಗಿ 
ಕಿಲುಂಬುಗೊಂಡ ಕನ್ನಡಿಗೆಣೆಯಾಯ್ತು ಭಾನುವಳಯಂ 


ದಿವಿಜಾಪಗೆ ನೋಡೆ ನೋಡೆ ಕರ್ಪಡರ್ದೆಣೆಯಾದುದು ಆ 
ಯಮುನೆಗೆ ಅಗ್ಗದ ಯಾಗದ ಧೂಮದ ಏಲ್ಲೌಯೊಳ್‌: 
ಪಂಪಭಾ, ೬. ೩೬) 


ಕಿಲುಂಬೇಜು - ಕಿಲುಬುಗಟ್ಟು (ಕಿಲುಂಬೇಜೆದ ವಕ್ತದರ್ಪಣಂ: 
ಪಾರ್ಶ್ವನಾಷು, ೧೩. ೮೩) 

ಕಿಲ್ಲಿಷ - ಕೊಳೆ, ಕಳಂಕ; ಪಾಪ (ಕಿಲ್ಲಿಷವಿಷಂ ಪುದಿದಿರ್ಪ 
ಕುದೃಷ್ಟಿಗೆ ಆತ್ಮತತ್ತ್ವಮೆ ಮೃಷತ್ತತ್ತಮಾಗಿ .. . ತೋರ್ಕುಂ: 
ಸಮಯಪ, ೧೧. ೧೫೪); ಕಪಟಿ (ಕಿಲ್ಲಿಷರೊಡನೆ ಬಂದು 
ಮುಂದೆ ನಿಲ್ವುದುಂ: ಆದಿಷು, ೭. ೪೧ ವ) 

ಕೆಲ್ಲಿಷಿಕ — [ಜೈನ] ದೇವತೆಗಳಲ್ಲಿ ಒಂದು ವರ್ಗ (ಆತ್ಮರಕ್ಷಕ 
ಲೋಕಪಾಲಾಭಿಯೋಗ್ಯ ಕಿಲ್ಲಿಷಕ ಪ್ರಯುಕ್ತರಾಗಿ: ಕರ್ಣನೇಮಿ, 
೮. ೧೦೯ ವ) 

ಕಿಲ್ಮಿಷಿಕ - ಕಿಲ್ಲಿಷ (ಆತ್ಮರಕ್ಷಾಭಿಯೋಗ್ಯ ಕಿಲ್ಕಿಷಿಕಾದಿ ಪರಿವಾರ 
ಪರೀತರಾಗಿ: ಶಾಂತಿಪು, ೧೦. ೩ ವ) 

ಕಿವರಿತನ - ಚೌಕಾಸಿ (ಅವಳೀ ಕಿವರಿತನಕ್ಕಂ ನಗುತ್ತುಂ 
ಪೋಗೆವೋಗೆ ಮುಂದೊಂದೆಡೆಯೊಳ್‌: ಕುಸುಮಾಕಾ, ೧೧. 
೧೫೪ ವ) 

ಕಿವಿಯಾರ್‌ - ಕಿವಿಗೆ ತೃಪ್ತಿಯಾಗು, ಕಿವಿ ತುಂಬು (ಗಂಡರೊಳ್‌ 
ನೀಜನೆಂಬರ ಮಾತಂ ಕಿವಿಯಾರೆ ಕೇಳ್ದು 
ಕಿವಿವೇಟಂಗೊಂಡು: ಪಂಪರಾ, ೮. ೧೨) 

ಕಿವಿಯೀ - ಕಿವಿಗೊಡು (ಭಾವಿಸಿ ವಂದಿಜನಂ ಪ್ರಸ್ತಾವದೊಳ್‌ 
ಉಪಹಾಸಲವಮನೊಡರಿಸೆ ಕಿವಿಯಿತ್ತಾ ವಚನಕ್ಕೆ: ಶಾಂತಿಷು, 
೩ ೫೦) 

ಕಿವಿಲುತನ - ಕೀಳ್ತನ, ಅಲ್ಪತೆ (ಆ ಕೂ೦ಟಣಿಯ ಕಿವಿಲುತನಮಂ 
ಕಂಡು ಕಂಟಣಿಸಿ: ಶಾಂತೀಶ್ಚಪು, ೧೧. ೭೯ ವ) 

ಕಿವಿವೆಳು - ಕೇಳುವ ಶಕ್ತಿ ಪಡೆ (ಶಿವಿವೆತ್ತಂದದಿಂದೆಮ್ಕೊಳ್‌ 
ತೊಡರ್ದಿಟೆದಪೆಮೆಂಬನ್ನರಂ ಕೇಳ್ಗೆನಿಲ್ಲಿಂದುವರಂಬೊಲ್‌ 
ಜೋದ್ಯಮೇಂ: ಅನಂತಪು, ೧೩. ೭೮) 

ಕಿವಿವೇಟ - ಕೇಳುವುದರಿಂದ ಉಂಟಾಗುವ ಮೋಹ, ಧ್ವನಿ ಕೇಳಿ 
ಮೋಹಿಸುವುದು (ತದೀಯ ವಿಳಾಸದ ಏಲ್ಲೌಯಂ ಬೇಗದೆ 


ಪೇಟ್‌ ಕೇಳ್ದು ಕಿವಿವೇಟಮೆ ಪಲ್ಲವಿಸುತ್ತುಮಿರ್ಪುದುಂ: 
ಆಚವರ್ಧ, ೪. ೩) 

ಕಿವಿವೇಂಟಗೊಳ್‌ - ಕಿವಿವೇಟ ಹೊಂದು (ಗಂಡರೊಳ್‌ 
ನೀಅನೆಂಬರ ಮಾತಂ ಕಿವಿಯಾರೆ ಕೇಳ್ದು 


ಕಿವಿವೇಟಂಗೊಂಡು: ಪಂಪರಾ, ೮. ೧೨) 

ಕಿವಿವೊಗು - ಕಿವಿಯನ್ನು ಪ್ರವೇಶಿಸು, ಕೇಳಿಸು (ಇಂಪನಾರ್ಳದ 
ಗೇಯಂ ಕಿವಿವೊಕ್ಕೊಡಂ: ಪಂಪಭಾ, ೪. ೩೦) 

ಕಿವಿ ಸದ್ದಂಗಿಡು - ಕಿವಿ ಶಬ್ದ[ಸಾಮರ್ಥ್ಯವನ್ನು] ಕಳೆದುಕೊ 
(ಬದ್ದವಣದ ಪಣಿಗಳ್‌ ಕಿವಿ ಸದ್ದಂಗಿಡೆ ಮೊಬಗೆ 
ದೇವದುಂದುಭಿರವದೊಂದುದ್ದಾನಿ ನೆಗಟ: ಪಂಪಭಾ, ೧೨. 
೨೧೮) 

ಕಿವಿಸವಿ - ಕಿವಿಗೆ ಹಿತಕರವಾದ (ಕಿವಿಸವಿ ದನಿ ಕಣ್ಣವಿ ರೂಪು 


ಅವಧರಿಸೆಲೆ ಗಜವೆಡಂಗ ನಿನ್ನುಟಿದೊಡೆ ಸಾವವಳ್‌: 
ಯಶೋಧಚ, ೨. ೫೨) 
ಕಿವುಂಡುವಡಿಸು - ಕಿವುಡಾಗುವಂತೆ ಮಾಡು (ಬಲ್ಲುಲಿಯ 


ಸಡಗರಮೆಲ್ಲಾ ದೆಸೆಗಳಂ ಕಿವುಂಡುವಡಿಸೆ: ಕಬ್ಬಿಗಕಾ, ೨೫೧) 
ಕಿವುಡ - ಕಿವಿ ಕೇಳಿಸದವನು (ಕಿವುಡ೦ ಪಂಗು ಮೂಕಂ: 
ವಡ್ಡಾರಾ, ಪು. ೯. ಸಾ. ೨) 
ಕಿವುಡು - ಕಿವಿ ಕೇಳಿಸದಿರುವುದು (ಉಕಾರಕ್ಕೆ: ಕಿವುಡು, ಕೆಂಚು, 
ಗುಜ್ಜು, ಬೆಜ್ಜು: ಶಬ್ದಮದ, ೨೨೩, ಪ್ರ 


೩೧೧ 


ಕಿವುಡುವಡಿಸು - ಕಿವುಡಾಗಿಸು (ಪರುಷತರ 
ಶರಭಕೇಸರಿವಿರಾವದಿ೦ ಕಿವುಡುವಡಿಸುತ್ತಂ: ಚಂದ್ರಪ್ರಹು, ೫. 
೪೬) 

ಕಿವುಡುವಡು - ಕಿವುಡಾಗು (ಕಿವುಡುವಟ್ಟುವಾ ಸರಿವಟೌಯೊಳ್‌: 
ಕುಸುಮಾಕಾ, ೬. ೨೯) 

ಕಿವುಟಿದುಟಿ - ಅಜ್ಜುಬಜ್ಜಾಗುವಂತೆ ತುಳಿ (ಅನ್ನೆಗಂ ಅತ್ತ 
ಸಂಸಪ್ತಕಬಲಮೆಲ್ಲಮ೦ ಅಳಜ್‌ ಪೆಳಳ್‌ ಕಿವುಟೆದುಟೆದು 
ಕೊಲ್ವಲ್ಲಿ ವಿಕಮಾರ್ಜುನಂ ಮುರಾಂತಕನೊಳ್‌ ಇಂತೆಂದಂ: 
ಪಂಪಭಾ, ೧೧. ೧೦ ವ) 

ಕಿವುಟಕ್ಸೀಳ್‌ - ಕಿವುಡುಗೇಳು, ಕೇಳಿದರೂ ಕೇಳಿಸದಂತಿರು 
(ಬಿಡದೆ ಕಡುಕೆಯ್ದ ದಿವ್ಯದ ನುಡಿಗೆ ಕಿವುಬ್ಸೇಳ್ಸು ಕುಡಿದು 
ನೀರಂ ಭೀಮಂ ಗದೆವೆರಸು ಭೋಂಕೆನೆ ಕೆಡದಂ 
ಗಿರಿಶಿಖರದೊಡನೆ ಕೆಡೆವಂತಾಗಳ್‌: ಪಂಪಭಾ, ೮. ೪೨) 

ಕಿಶೋರ - ಮರಿ, ಮಗು (ತಮ್ಮೊಡನೆ ನಲಿದಾಡುವ 
ಕಿಶೋರಕೇಸರಿಗಳಂ ತೆಗೆವ ಕರಿಕಳಭಂಗಳುಮ೦ಲ ಆ 
ಪಟವಂಗಳಿಂದೆ ಪಾಯ್ದ ಪುಲಿಗಳ ಮಣೆಗಳೊಳ್‌ 
ಪರಿದಾಡುವ ತರುಣ ಹರಿಣಂಗಳುಮಂ: ಪಂಪಭಾ, ೧. 
೧೧೫ ವ); ಮರಿಗುದುರೆ (ಮತ್ತೊರ್ವ ದೇವತೆ 
ಕಿಶೋರಮಾಗಿ ಕೇಶವಂಗೆ ಕಿಳಿಅ ಕಿವಿಯು೦ ಬಾಯುಮಂ 
ತೆಜ್‌ದುಕೊಂಡು: ನೇಮಿನಾಪು, ೭. ೭೮ ವ) 

ಕಿಶೋರಕ - ಕಿಶೋರ (ಪಂಜರಸ್ಥಿತ ಮದಕೇಸರಿಕಿಶೋರಕದಂತೆ 
ಗೆಯ್ದು ಅಖಿಳ ವಿದ್ಯಾಭ್ಯಾಸಂಗೆಯ್ಸುತ್ತುಮಿರೆ: ಕಾದಂಸಂ, ೨. 
೨೬: ಪು 

ಕಿಶೋರಕೇಸರಿ - ಸಿಂಹದ ಮರಿ (ತಮ್ಮೊಡನೆ ನಲಿದಾಡುವ 


ಕಿಶೋರಕೇಸರಿಗಳಂ ತೆಗೆವ ಕರಿಕಳಭಂಗಳುಮ೦ಲ ಆ 
ಪಟವಂಗಳಿಂದೆ ಪಾಯ್ವ ಪುಲಿಗಳ ಮಜೆಗಳೊಳ್‌ 
ಪರಿದಾಡುವ ತರುಣ ಹರಿಣ೦ಗಳುಮಂ: ಪಂಪಭಾ, ೧. 
೧೧೫ ವ) 


ಕಿಶೋರಹರಿ - ಸಿಂಹದ ಮರಿ (ಕಿಶೋರಹರಿಯಂ ನವಕೇಸರಾಜಿ 
ಮಿಕ್ಕ ದಿಕ್ಕರಿಯ೦ ಅನೂನ ದಾನಪರಿಶೋಭೆ ಮನಂಗೊಳೆ 
ಪೊರ್ದುವಂತೆ: ಪಂಪಭಾ, ೨. ೩೯) 

ಕಿಸಲಯ - ಚಿಗುರು (ನಳಿತೋಳಿಂ ಸೆಳೆಗೊಂಬಂ ತೆಗೆದೊರ್ವಳ್‌ 
ವಿಳಾಸವತಿ ತಿಣೆದಳ್‌ ಆಮನವಕಿಸಲಯಮಂ: ಆದಿಪು, 
೧೧. ೧೦೫) 

ಕಿಸಿ - ಹಿಗ್ಗಿಸು, ಅಗಲಗೊಳಿಸು (ಕಿಸಿ-ವಿಕಸನೇ: ತಬ್ದಮದ, ಧಾ 
೬೯೦) 

ಕಿಸು - ಕೆಂಪು ಬಣ್ಣ (ಪವಳದ ಕಂಬಂ ಪಳಿಕಿನೆಸೆವ ತೊಲೆ 


ವಜ್ರದ ಮತ್ತವಾರಣ೦ ಮುತ್ತಿನ ಮಂಡವಿಗೆ ಕಿಸುಗಲ್ಲ 
ಬೋದಿಗೆ  ನವಮರಕತರತ್ನ ತೋರಣ೦ ಪ್ರಾಕಾರಂ: 
ಸುಕುಮಾಚ, ೧೦. ೪೫); ತಾಮ್ರ (ಹೊನ್ನೆ 


ಕಿಸುವಪ್ಪೊಡೆಂಬುದು ತನ್ನಾಪ್ತಂ ಶುದ್ಧನಪ್ಪೊಡೆನಲಾಗಜೆವಂ: 
ಸಮಯಪ, ೮. ೨೨೧) 

ಕಿಸುಕುರಿ - ಒಂದು ಬಗೆಯ ಹುಲ್ಲು (ಕಜುಕೆ ಮರಗಜುಕೆ .... 
ಹಂಚಿ .. .. ಕಿಸುಕುರಿ .. .. ಕಲ್ವುಲ್‌: ಸೂಕ್ತಿಸುಧಾ, ೩. ೨೯) 

ಕಿಸುಗಣ್ಣು - ಕಣ್ಣು ಕೆಂಪಾಗಿಸಿಕೊ. ಕೋಪಿಸಿಕೊ (ನೀಳ್ದಂ 
ಬೆಳುವುಂ ತಾಳ್ವಿ ಪರವನಿತೆಯರ ದೆಸೆಗೆ ಕಿಸುಗಣ್ಣಿದಂತೆ 
ಕಿಸುಸೆರೆವರಿದು ಸೊಗಯಿಸುವ ಶೌಚಾ೦ಜನೇಯನ ಕಣ್ಣಳ್‌: 
ಪಂಪಭಾ, ೨. ೩೯ ವ) 


ಕಿಸುಗಣ್ಣ - ಕೋಗಿಲೆ (ಪುಗಿಲ್‌ ಪುಗಿಲೆಂದು ಬಿಡೆ ಬಗ್ಗಿಸುವ 
ಕಿಸುಗಣ್ಣನ ಜಡಿಪಕ್ಕೆ ಅಗಿದು ನಿಂದು: ಲೀಲಾವತಿ, ೧೪. ೭೫ 
ವ) 

ಕಿಸುಗಣ್ಣಿಡು - ಕೆಂಗಣ್ಣಿನಿಂದ ನೊಡು, ಕೋಪಿಸಿಕೊ (ಔಂಡುಗಚ್ಚಿ 
ಕಿಸುಗಣ್ಣಿಟ್ಟಚ್ಯುತ೦ ರಂಜಿಕುಂ: ಜಗನ್ನಾವಿ, ೩. ೬೦) 

ಕಿಸುಗಲ್‌ - ಕೆಂಪು ಕಲ್ಲು, ಮಾಣಿಕ್ಯ (ರಸರಸದ ಬಾವಿ 
ಮನೆಮನೆಗೆ ಬೇಕ್‌ ಕಿಸುಗಲ್ಲಳ ರಜದ ಕಣಿವೆರಸು ತೋ 
ಪಂಪಭಾ, ೪. ೧೦) 

ಕಿಸುಗಾಡು - ಕೆಂಪು ಕಾಡು, ಕೆ೦ಪು ಮಣ್ಣಿನ ಭೂಮಿ (ಕಿಸುಗಾಡ 
ನೆಲಂಗಳ್‌ ಎಳದಳಿರ ಬಣ್ಣಮಂ ಕೆಯ್ಯೊಂಡು ವಿರಹಿಗಳ 
ಮನಮನೊಲಿಸುವಂತೆ ಜಲಜಲನೆ ಪರಿವ 


ಜರಿವೊನಲ್ಗಳುಮಂ .. . ಪಯಣ೦ ಬಂದು: ಪಂಪಭಾ, ೭. 
೨೫ ಮ 

ಕಿಸುಗುಳ - ಕೊಳೆ, ಹೊಲಸು (ಬಸಿಖೋಲಗೆ ಪಲವು ಪುಟುವಿನ 
ಕಿಸುಗುಳದೊಳಗಟ್ಟು ನಮೆದು ನವಮಾಸಂ ಸರಿಸಿ: 
ಸಮಯಪ, ೮. ೧೭೭); ಹೊಲಸು ವ್ಯಕ್ತಿ (ಮೀಂಬೊಲಸು 
ನಾರ್ಪ ಮೆಯ್ದಮಳುಂಬಂ ತೂಂಬುರ್ಚಿದಂತೆ 
ಸುರಿವರುಣಜಳಕ್ಕಂ ಬಿಡದೆ ಕಾಗೆಯುಂ ಪರ್ದುಂ 


ಬಳಸುವವೆಂದೊಡೆ ಇಂತು ಕಿಸುಗುಳರೊಳರೇ: ಸುಕುಮಾಚ, 
೪, ೫೯) 

ಕಿಸುಗುಳಿ - ಹೊಲಸು ವ್ಯಕ್ತಿ (ಕುಲಹೀನ೦ ತೊನ್ನಂ ಕಿಸುಗುಳಿಗಂ 
.. ೬ ಲೇಸುಮಾಟ್ಪನೆ ಜೈನಂ: ಸಮಯಪ, ೪. ೩೧) 


ಕಿಸುಗುಳೆ - ಹೊಲಸು ಹೆಂಗಸು (ಕಿಸುಗುಳೆಯರನಳಿವೊಡೆ 
ಪೋಲಿಪುದೆ ಧರ್ಮರತ್ನಾಕರೆಯಂ: ಧರ್ಮಾಮ್ಮ, ೧೦. 
೫೮) 

ಕಿಸುಪು - ಕೆಂಬಣ್ಣ (ಕಿಸುಪೇಜೆದ ಕೇಕರಕಾಮಪಾಶದಿಂ 


ಕೊಲ್ಪಪೊಲ್‌ ಅಗ್ಗದಾನೆಗೊಲೆಯಂ .. .. ಕೊಲಲಕ್ಕುಮೆ ನಿನ್ನ 
ಪದಾಬ್ದದಾಸನಂ: ಲೀಲಾವತಿ, ೧೪. ೬೭) 

ಕಿಸುರ್‌ - ಅಸಹ್ಯವಾಗಿರು, ಹೇಸಿಗೆ (ಕಿಸುರ ಕಸಗಳಿದು .. .. 
ಪೂಸಿ ರಾಗರಸದಿಂ ಬಿಸುಟೆರ್ದೆಯಂ ಸ್ಮರನೆ 
ಪುಗುವವೊಲ್‌ ಪಾಟ್ಮನೆಯಂ: ನೇಮಿನಾಪು, ೪. ೧೪೯); 
ಮತ್ಸರ (ಎಮ್ಮ ಕಿಸುರ್‌ ಪಿಂಗುಗು೦ ಅಗಲ್ಲೆಡೆಯೊಳ್‌ ಕೆಳೆ 
ಸಂಗಳಿಸುಗೆ: ಆದಿಹು, ೧೧. ೧೩೩); ವಿರೋಧ (ಆನೆ 
ಪೂಣ್ಬ ಇಡುವಗೆಗೆ ಎನ್ನೊಳಾದ ಕಿಸುರ್‌ 
ಎನ್ನೊಡವೋಪುದು ಒಳ್ಳಿತು: ಪಂಪಭಾ, ೧೩. ೧೮) 

ಕಿಸುರಳಿಪ - ಕಲಹವನ್ನು ಬಯಸುವವನು (ಪೊಕ್ಕಂ ಕಿಸುರಳಿಪಂ 
ಪಿಸುಣ ಪಸರಿಗಂ ನೃಪಸಭೆಯಂ: ಪಂಪರಾ, ೩.. ೧೯) 

ಕಿಸುವಲಗೆ - ತಾಮ್ರದ ಹಲಗೆ, ತಾಮ್ರಪಟ (ಕಿಸುವಲಗೆಗಳಿಂ 
ಬರೆದೆತ್ತಿದ ಶಾಸನಕೇ ದೊರೆಯಾದುವೊ: ಮಲ್ಲಿನಾಪು, ೬. 
೨೧) 

ಕಿಸುವುಡಿ - ಕೆಂಪು ಪುಡಿ (ಕೇಶದ ಕೊನೆಯೊಳ್‌ ಕೇಸರದ 
ಕಿಉವುಡಿಯಂ ಕೆದಅರ: ನೇಮಿನಾಪು, ೫. ೫೫ ವ) 

ಕಿಸುವೊನ್‌ - ಕೆಂಪು ಲೋಹ, ತಾಮ್ರ (ಪೊನ್ನೆಂಬ ಪೆಸಅರೊಳ್‌ 


ಕರ್ಬೊನ್ನುಂ ಕಿಸುವೊನ್ನುಂ  ಎಯ್ದಲಾರ್ಕೆಮೆ ಪೇಟ್‌: 
ಸಮಯಪ, ೧. ೧೨೯) 
ಕಿಸುವೊಟಲ್‌ - ಒಂದು ಊರಿನ ಹೆಸರು (ಅದಜಸೊಳಗಂ 


ಕಿಸುವೊಟಲ್‌ ಆ ವಿದಿತ ಮಹಾ ಕೊಪಣನಗರದಾ 
ನಾಡೆ ಕನ್ನಡದ ತಿರುಳ್‌: ಕವಿರಾಮಾ, ೧. ೩೭) 


೩೧೨ 


ಕಿಸುಸಂಜೆ - ಕೆಂಪಾದ ಸಂಜೆ (ಕಿಸುಸಂಜೆವೆರಸು ಕಟ್ಟಲೆ 
ಪಸರಿಸಿದಪುಡೆನಿಸಿ ಕಣ್ಣ ಕೆ೦ಪುಂ ಭ್ರುಕುಟಿ 
ಪ್ರಸಾರಾಂಧಕಾರಮುಂ ದೆಸೆದೆಸೆಗೆಸೆದವು: ಆದಿಷು, ೧೪. 
೮೩) 

ಕಿಸುಸಂಜೆವೊರೆ - ಸಾಯಂಕಾಲದ 
(ಕಿಸುಸಂಜೆವೊರೆದ ಚಂದ್ರಿಕೆ 
ರಾಮಚಂದಂ: ಪಂಪರಾ, ೧೦. ೬೪) 

ಕಿಸುಸೆರೆ - ಕೆಂಪಾದ ನರ (ಯಶಃಪ್ರಸರದೊಡನೆ ನೀಳ್ದಂ 
ಬೆಳ್ಬುಮ೦ ಒಳಕೊಂಡು ಕಿಸುಸೆರೆವರಿದ ಕಣ್ಣಳುಂ: ಆದಿಷು, 
೩ ೯ ವ) 

ಕಿಸುಜಕ್‌ - ಕಲಹ, ಅಸಹನೆ (ನಿನಗಪ್ಪ ಅರಸಂ ದುರ್ಯೋಧನನ 
ಒಲವ೦ ಮುಂದುಗೆಯ್ದು ಬೆಸಕೆಯ್ದರೆ ನಿನ್ನನುಜರ್‌ 
ಎರಲ್ಟಿಸೆಗಂ ಕಿಸುಜೆನಿಸಾಗದು ಮಗನೆ: ಪಂಪಭಾ, ೯. ೮೩) 

ಕಿಳಕಿಂಚಿತ - ಶೃ೦ಗಾರಚೇಷ್ಟೆ (ಅಂತಃಪುರೀಜನಂಗಳ ಲೀಲಾ 
ಕಿಳಕಿಂಚಿತ ಲಲಿತವಿಹೃದ್ದಿಳಾಸ ವಿಚ್ಛಿತ್ತಿವಿಭ್ರಮಾದಿಗುಣ೦ಗಳ್‌: 
ಆದಿಪು: ೧೧. ೧೪೨) 

ಕಿಳಿರ್‌ — ನಿಮಿರು (ಎಳೆಯಳ ಸೆಳೆವೊಳ್ನಡುವುಂ 
ಸೆಳೆಮಂಚಮುಮೊಡನೆ ಸೆಳೆಯೆ ಪುರ್ವುಂ ಕುರುಳುಂ ಕಿಳಿರೆ: 
ಸೂಕ್ತಿಸುಧಾ, ೧೪. ೨೭) 

ಕಿಳಿಯು - ಕುದುರೆಯ ಕೆನೆತ (ಮತ್ತೊರ್ವ ದೇವತೆ ಕಿಶೋರಮಾಗಿ 
ಕೇಶವಂಗೆ ಕಿಳಿಅ ಕಿವಿಯು೦ ಬಾಯುಮಂ ತೆಜ್‌ದುಕೊಂಡು: 
ನೇಮಿನಾಪು, ೭. ೭೮ ವ); ಕೆನೆ (ಕಿಳಿಆಟ ಹಯಂಗಳ್‌ 
ಗರ್ಜಿಸೆ ಜಳದನಿಭಂಗಳ್‌ ಗಜ೦ಗಳ್‌: ಶಬ್ದಮದ, ೧೫ ಪ್ರ 
೧) 

ಕಿಳ್ಳಾಳವಳ್‌ - ಬಿಚ್ಚುಗತ್ತಿಯವಳು (ಕಿಳ್ಲಾಳವಳ್‌ ಮೆಲ್ಲನೆ 
ಕರತಳಪದ್ಧಂಗಳಿಂ ಪಾದಪದ್ಮಂಗಳ೦ ಒತ್ತುತ್ತಿರಲ್‌: ಕಾದಂಬ, 
೧. ೬೯) 

ಕಿಚೆ - ಅಡಗಿ ಹೋಗು (ಬಜೆದಾದುದು ಜಲಧಿಜಲಂ 
ಕಿಚೆದಿರ್ದದು ಮೇರು ನಿನ್ನ ಭರದಿಂ: ಅಜಿತಪು, ೮. ೬) 

ಕಿಚೆಕಿಚಿದನೆಕ್‌ - ಸ್ವಲ್ಪಸ್ವಲ್ಪವಾಗಿ ಸುರಿ (ಪೊನ್‌ ಬೆಳ್ಳಿಯ 
ಸಿಪ್ಪುಗಳೊಳ್‌  ಕಿಜೆಕಿಚಿದನೆಳ್‌ದು ಚಕ್ಕಣಮಂ 
ಸವಿಸವಿದು: ಪಂಪಭಾ, ೪. ೮೭ ವ) 

ಕಿಜೆಗೆಯ್‌ - ಸಣ್ಣದಾಗಿ ಮಾಡು, ತೆಗಳು (ಲಕ್ಷ್ಮಣನ ಮಾತು 
ಕಿಜೆಗೆಯೆ ಚಿತ್ತವಿತ್ತು ಇಂತೆ೦ದರ್‌: ಪಂಪರಾ, ೧೪. ೯೪) 

ಕಿಚಚು - ಚೀರು, ಕೂಗು (ನಗದಿರ್‌ ಬಾಯ್ಕಡಿಗೊಳ್ಳದಿರ್‌ 
ಕಿಜೆಚದಿರ್‌: ಕಬ್ಬಿಗಕಾ, ೧೬೬) 

ಕಿಜೆದಾನುಂ ಬೇಗ - ಕೊಂಚವೇ ಹೊತ್ತು (ಪವಡಿಸಿ ಕಿಚೆದಾನುಂ 
ಬೇಗದೊಳ್‌ ಸುಭದ್ರೆಯಂ ಕನಸಿನೊಳ್‌ ಕಂಡು ನೆನಸೆಂದು 
ಭಾವಿಸಿ ಬಗೆದು ಮಂಗಳಪಾಠಕರವ೦ಗಳೊಳ್‌ 
ಭೋಂಕನೆಟ್ಟತ್ತಂ: ಪಂಪಭಾ, ೪. ೧೧೦ ವ) 

ಕಿಚೆದು -  ಚಿಕ್ಕದಾದದ್ದು, ಸಣ್ಣದು (ನಿಮಗನಿಬರ್ಗಂ 
ಕಿಚೆದೆಯಾಯುಷ್ಯಮೆಂದು ಪೇಟ್ಥಾಡೆ: ವಡ್ಡಾರಾ, ಪು. 
೧೦೦ ಸಾ ೨೪) 

ಕಿಚೆದು ಬೇಗ - ಕೊಂಚ ಹೊತ್ತು (ಆಗಳ್‌ ಸುರತಮಕರದ್ದಜಂ 
ಅನಂಗಾಮೃತಪಯೋಧಿಯೊಳ್‌ ಮೂಡಿ ಮುಟ್ಕಾಡಿದರಂತೆ 
ಕಿಣೆದು ಬೇಗಮನಿರ್ದು: ಪಂಪಭಾ, ೫. ೧೫ ವ) 

ಕಿಚೆದು ಹೊಟ್ಟು - ಸ್ಪಲ್ಪ ಹೊತ್ತು (ಪೊನ್ನ ಪಡಿಗಂಗಳೊಳಮಿಕ್ಕಿದ 
ಪಟೆಯ ಸುಖಾಸನಂಗಳೊಳಂ ಕಟ್ಟಿದ ಚಿನ್ನದ 


ಕೆಂಬಣ್ಣ ಕೂಡಿರು 
ಪಸರಿಸಿದಪುದೆನಿಸಿ 


ಜೊಂದರಿಗೆಯೊಳಂ ಕಿಲೆದು ಪೊಬ್ತು ಕುಳ್ಳಿರ್ದು: ಪಂಪಭಾ, 
೪. ೪೩ ವ) 

ಕಿಳೆಪು - ತುರುಕು  (ಕಿಜೆಪುವ ಗೇಣಕೇನಮಿನರಿಂ 
ನವಯೌವವನಯೋಗ್ಯಮಯ್ತು. ಪುಷ್ಪದಂಪು, ೨. ೬೧); 
ಚಿಕ್ಕದಾಗು (ಸುತ್ತಿ ಪತ್ತಿದ ಕುಡಿವಾಲಮೊಪ್ಪೆ ಕಿವಿಗಳ್‌ 
ಕಿಜಿಪುತ್ತಿರೆ. ಪಾಯ್ಬು ದೇವಕೂಟದ ಕೇಸರಿವೊಲಿರ್ದುದು: 
ಲೀಲಾವತಿ, ೮. ೨೧): ಕತ್ತಿವರಸೆ (ದೊಣೆಯಿಲ್ಲದ ಬಿಲ್ಲಾಳ್‌ 
ಬಿನ್ನಣಮಿಲ್ಲದ ಕಿಜೆಪು ಮಂತ್ರಿಯಿಲ್ಲದರಸು ಮನ್ನಣೆಯಿಲ್ಲದ 
ನೃಪನೋಲಗಂ ಎಣೆಯಿಲ್ಲದ ಜಕ್ಕವಕ್ಕಿ ಸೊಗಯಿಸಿದಪುದೇ: 
ಅಜಿತಪು, ೬. ೯೭) 

ಕಿ ಜಯಮ್ಮ - ಚಿಕ್ಕಪ್ಪ (ಹಿರಣ್ಯವರ್ಮ೦ ತಮ್ಮ ಕಿಜೆಯಮ್ಮನ 
ಪಕ್ಕದೆ ಬಂದಿರ್ದೊಡೆ: ಚಾವುಂಷು, ಪು. ೪೮೭. ಸಾ. ೧೫) 

ಕಿಉ - ಮುಚ್ಚು, ಆವರಿಸು (ತೆಜ್‌ಯವೆ ಮುನ್ನ ಕೆತ್ತ [1ಕಿಜು] 
ಪಡಿಗಳ್‌ ನವಸೌರಭಮುಣ್ಮೆ ಮೊಕ್ಕಳಂ ತೆಣೌದುವು 
ರತ್ನತೋರಣಗಣಂಗಳ್‌: ಆದಿಷು, ೨. ೬೩) 

ಕಿಯುಕುಣಿಕೆ - ಕಿರುಬೆರಳು (ಎನ್ನ ಎಡಗೈಯ ಕಿಜು ಕುಣಿಕೆಯ 
ಮಡಿಯೊತ್ತಿರೆ ನೋಟ್‌್‌ಮೆಂದು ನೀಡಿದ ಬೆರಲಂ: ಹರಿವಂಶ, 


೧೩. ೨೦) 

ಕಿಯಕುಳ - ಕ್ಷುದ್ರ (ಆ ಮನುಜರ್ಗೇಂ ಕಿಜೆಯನೆ ನೀಂ 
ವನರುಹನಾಭಂಗೆ ಚಂದನೇಂ ಕಿಜುಕುಳನೇ: ಕಾದಂಸಂ, ೭. 
೫೮) 

ಕಿಳುಕುಳೆಬೊಜಂಗ - ಸಾಮಾನ್ಯನಾದ ವಿಟ, ಅಲ್ಪ ವಿಟ, 
ಕೃುಲ್ಲಕನಾದ ವಿಟ (ಮತ್ತಮಲ್ಲಿ ಕೋಟಿ ಪೊಂಗೆ 
ಘಂಟೆಯಲುಗುವ ಕಿಲುಕುಳಬೊಜಂಗರುಮಂ 
ಸುಣ್ಣದೆಲೆಯಂ ಒತ್ತೆಯಿಟ್ಟು ಮದದಾನೆಯುಮಂ 
ಮಾಣಿಕಮುಮಂ ಒತ್ತೆಯಿಡಿಸಲಟ್ಟುವ ಚಿಕ್ಕ 


ಪೋರ್ಕುಳಿಬೊಜ೦ಗರುಂ: ಪಂಪಭಾ, ೪. ೮೭ ವ) 

ಕಿಜುಗಣ್ಮು - ಕಿರಿದಾಗಿ ಕಾಣು, ಕಡೆಗಣಿಸು (ಲೋಧ್ರಿಗೆ ಮೊಲ್ಲೆಗೆ 
ಸಿಂಧುವಾರ ಮಲ್ಲಿಗೆ ಕಿಜುಗಣ್ಣಿ ಮೆಟ್ಟಿ ಜಡಿದೂಳ್ಸುವು 
ಕೋಗಿಲೆ: ಅನಂತಪು, ೬. ೮೩) 

ಕಿಯಿಗುಳ - ಅಲ್ಪ, ಕೀಳು ವ್ಯಕ್ತಿ (ಕಿಜುಗುಳರೆ ಚಲಕ್ಕೆ ಪೂಣಿಗರ್‌: 
ಆಚವರ್ಧ, ೭. ೬೦) 

ಕಿಯಿಗೂಸು - ಸಣ್ಣ ಮಗು (ಎನ್ನಜೆವಂದದೆ ವರ್ಣಿಸುವೆಂ 
ಕಿಜುಗೂಸೆಣಿಪಂತೆ ತೊಳಪ ತಾರಾಗಣಮಂ: ಕುಸುಮಾಕಾ, 
೧.೯) 

ಕಿಯಿಗೂಳಿ - ಮೀನು ಹಿಡಿಯುವ ಸಣ್ಣ ಬುಟ್ಟಿ (ಕೆಯ್ದಡೆ ಗಾಳಂ 
ಕಿಜುಗೂಳಿ ಬೀಸುವಲೆ ಬೆಳ್ಳಾರಂ: ಶಬರಶಂ, ೩. ೨೩) 

ಕಿಜುಗೇಣ್‌ - ಚಿಕ್ಕ ಕತ್ತಿ ಕಿರುಗತ್ತಿ (ಮದನನ ಸೆ 
ಕಿಲುಗೇಣಿದು ಸಂದೆಯಮಾವುದು ಎನಿಸಿ. ನುಣರ್ಷಿಂ 
ಉಣ್ಮಿದ ಬಾಸೆಯ: ಪುಷ್ಪದಂಪಷು, ೩. ೩೬) 

ಕಿಯುಗೊಂಕುಗೊಂಕು ದ ಸಣ್ಣ 
(ಕಿಜುಗೊಂಕುಗೊಂಕಿದ ಪೊನಲಳ 
ಕರ್ಪು: ಪಂಪಭಾ, ೭. ೨೫) 

ಕಿಳುಗೊಂಬು - ಸಣ್ಣ ಕೊಂಬೆ (ಆ ಮರದ ಪುಟ್ಟ ಕಿಳುಗೊಂಬಂ 
ಮುಣಿದುಕೊಂಡು ತನ್ನ ಕಾಲಧೂಲಿಯಂ ತೊಡೆದು: 


ಸ 
ಚಾವುಂಪು, ಪು. ೪೪೯. ಸಾ. ೩೦) 


೩೧೩ 


ಕಿಯದುಪ್ಪುಟಕ್‌ - ಚಿಕ್ಕ ತುಪ್ಪುಳು (ಕಂಠೋಪಕಂಠದೊಳ್ಳಿಂದ 
ಮಣೆಯ ಕೊರಲ ಕಿಜುದುಪ್ಪುಟ೦ ಚಂಚುಮುಖದಿಂ 
ಅಣೈೆಗೆಯ್ದು: ಮಲ್ಲಿನಾಷು, ೩. ೮೫ ವ) 

ಕಿಳುದೊಡೆ -] ಚಿಕ್ಕ ತೊಡೆ (ಒಡ್ಡಿದ ಪೆರ್ಮೊಲೆ ತೆಳ್ಳಪಿಣ್‌ ಕರಂ 
ನೆ೫ೌದ ನಿತಂಬ ಇಂಬುವಡೆದ ಒಳ್ಳೊಡೆ ನೆಕ್ಕರವದ್ದೆ ತಾನೆ 
ಪೋ ಕಿಜುದೊಡೆ ಎಂದು ಧಾತ್ರಿ ಪೊಗಟ್ಗು೦ ಪೊಗಟ್ಟನ್ಸರೆ 
ಕುಂತಿ ಮಾದ್ರಿಗಳ್‌: ಪಂಪಭಾ, ೧. ೧೦೮) 

ಕಿಜುನಗು - ಕೊಂಚ ನಗು, ಬಾಯ ಕೊನೆಯಲ್ಲಿಯೇ ನಗು 
(ಉಮ್ಮನೆ ಬೆಮರುತ್ತುಂ ಇರ್ದ ದುಶ್ಶಾಸನನುಮಂ ಕ5ಣ್ಕೆತ್ತಿ 
ಕಿಜುನಗುವ ಕೂರದರ ಮೊಗಮುಮಂ ತಮ್ಮಣ್ಣನ ಬಿನ್ನ! ನಾದ 
ಮೊಗಮುಮಂ ಕಂಡು: ಪಂಪಭಾ, ೭. ೫ ವ) 

ಕಿಳುಪು - ಅದುರು, ಹಾರು (ಪುರ್ವ ಕುಖುಪೆ ಕಡುಬಂ 
ಕುರುಪತಿ ಭೀಷ್ಮಂಗೆ ಕಿನಿಸಿ ಕಿಂಕಿಜಿವಮೋದಂ: ಹರಿವಂಶ, ೧೧. 
೩೪) 

ಕಿಜುಬ - ಕಿರಿಯವನು, ಚಿಕ್ಕವನು (ಕಿಜುಬರೆಲ್ಲರ್‌ ಪಂಡಿತರ್‌: 
ಅನಂತಪು, ೧೧. ೧೨) 

ಕಿಯಿಮಿಡಿ - ಸಣ್ಣ ಹೀಚು, ಕಸಗಟ್ಟೆ ಕಾಯಿ (ಅವಿರಳ 
ಕುಸುಮಾವಳಿ ಕಂಪುವೇಜ* ಸೊಗಯಿಪ 
ಕಿಜುಮಿಡಿಗಳೊಳೊಪ್ಪಿ ತೋ”: ಪಂಪಭಾ, ೪. ೧೦) 

ಕಿಜುವಕ್ಕಿ - [ಕಿಜೆದು ಪಕ್ಕಿ] ಪುಟ್ಟ ಹಕ್ಕಿ (ಕೆಂಗಜೆಗಳ 
ಪಾರೆಯಂಬುಗಳೊಳ್‌ ಊಟಿ ಕುತ್ತು ಇಸೆ ಬಿಟ್ಟರ್‌ ಎಯ್ದೆ 
ಪರ್ದು ಎಜಗೆ ಸುರುಳ್ಬು ಬೀಟ್ವ ಕಿಜುವಕ್ಕಿವೊಲ್‌ 
ಉದ್ದರವಿರೋಧಿನಾಯಕರ್‌: ಪಂಪಭಾ, ೧೨. ೧೧೨) 

ಕಿಜುವಡಿಗಾಲ - ಚಿಕ್ಕಂದಿನ ಕಾಲ, ಬಾಲ್ಯ (ಒಡನಾಡಿಗಳ್‌ 
ಎನಿಬರ್‌ ಕಿಯುವಡಿಗಾಲದ ಕೆಳೆಯರ್‌ ಎನಿಬರ್‌ 
ಒಡವರೆಯದ  ತನ್ನೆಡೆಗಳ್‌ ಎನಿಬರ್‌ ಪಸಾಯಂಬಡೆವ 
ಅರಸರ ಮಕ್ಕಳ್‌ ಎನಿಬರ್‌ ಅನಿಬರು೦ ಎಲ್ಟರ್‌ ಶಾಂತಿಷು, 
೮. ೧೧) 

ಕಿಜುವಜುಗುಲ್‌ - ಚಿಕ್ಕ ಹರಿಗೋಲು (ಗಂಟಿಕ್ಕಿದ ಪುರ್ವುಗಳುಂ 
ಪೊಸಪೂರದೊತ್ತಿನೊಳ್‌ ಕಿಳುವಳುಗುಲೆನಿಸಿ: ಆಚವರ್ಧ, ೭. 


೪೧ ವ) 
ಕಿಜುವೀಟಿಕ್‌ - ಸ್ವಲ್ಪ ಜಾರು (ಅನ್ನೆಗಂ ಇತ್ತ ಸಂಸಪ್ತಕ 
ನಿಕುರುಂಬದೊಳಗೆ ಒರ್ವರುಮಂ ಕಿಖುವೀಟಲೀಯದೆ 


ರಸಮಂ ಕೊಲ್ವಂತೆ ಎಂತಾನು೦ ಕೊಂದು: ಪಂಪಭಾ, ೧೨. 
೧೨೦ ವ) 

ಕಿಜುವೇಂಟೆ - ಒಂದು ಬಗೆಯ ಬೇಟೆ ಯ(ಕಿಣುವೇಂಟೆಯ 
ನಾಯ್ಗಳಿಂದ ಮುಟ್ಟುಪಟ್ಟ ಪೆಣ್ಮೊಲನಂತೆ ಭಯಮಂ 
ಎಡೆಗಲಿಸಿ ಬೆಳ್ಳೋಟಂ ಓಡಿ ಜವಂಗೆಟ್ಟು ಕಾಲ್‌ ಪೆಡ೦ಗಲಿಸೆ 
ಬೀಟುತ್ತುಂ ಏಟುತ್ತುಂ ಎ೦ತಾನು೦ ಎಯ್ದಿ: ಶಾಂತಿಷು, ೭. 
೯೧ ವ) 

ಕಿಯಿಳ - ಸಾಮಾನ್ಯ ವ್ಯಕ್ತಿ (ಚಿತ್ತದ ಅಲಂಪಿನಿಂ ಕಿಜುಳನಂತಿರಲ್‌ 
ಎನ್ನಯ ಮಾಯ್ದ ಕಾಲ್ಗಳಂ ನೆತ್ತಿಯೊಳಿಟ್ಟುಕೊಂಡು 
ಅಟುತುಮಿರ್ದಂ: ಕಾದಂಸಂ, ೮. ೧೫); ಚಿಕ್ಕದು, ಮರಿ 
(ಗಣಿವೊಯ್ಯದ ಕಣ್ಣೆಜೌಯದ ಕಿಜುಳಂ ತನ್ನೊಡೆದ 
ಶಕ್ತಿಯೊಳ್‌ ಭೇರು೦ಡಂ: ಜಗನ್ನಾವಿ, ೧೬. ೧೩) 

ಕಿಟ೦ಗು - ಗೆಣಸು (ಕಿಟಂಗೆನೆ ಗೆಳಸು: ರನ್ನನಿಘಂಟು, ೨) 

ಕಿಚಿಪು - ಕಿಟೆಸು, ಕೀಳಿಸು, ಕೀಳುವಂತೆ ಮಾಡು (ಮಾರ್ಗದೊಳ್‌ 
ಸಮನಿಸಿದಂದದಿಂ ಕಿಟಿಪಿದಂ ಕುಟಿಲಾಳಕಜಾಳಕಂಗಳಂ: 
ಅನಂತಪು, ೯. ೭೨) 


ಕಿಟುಂದಲೆ.. - ಬಾಗಿದ ತಲೆ (ಪುರವಣೆಗುರ್ವಿ ಕಿಟ್ಟಲೆ 
ಕಿಟಂದಲೆಯಾಗಿರೆ ಪೊರ್ದುವಾನೆಗಳ್‌: ಆಚವರ್ಧ, ೮. 
೫೭) 

ಕಿಟ್ಕಿಡಲ್‌ - ಪೂರ್ವ ಸಮುದ್ರ (ಕಿಬಾದೇಶಕ್ಕೆ: ಕಿಬಳ್ಳಾಂಬು 
ಕಿಟ್ಟಲ್‌, ಕಿಟ್ಕಣೆ, ಕಿಟ್ಕಟ್ಟು, ಕಿಟ್ಕಿಡಲ್‌: ಶಬ್ದಮದ, ೧೮೭, ಪ್ರ 
೨) 

ಕಿಟ್ಕಿವಲ್‌ - ಕೆಳಗಿನ ಕೊಂಬೆ, ರೆಂಬೆ ಪೂರ್ವ ಸಮುದ್ರ 
(ಕಿಟಾದೇಶಕ್ಕೆ: ಕಿಟಳ್ಳಾಂಬು ಕಿಟ್ಟಲ್‌, ಕಿಟ್ಟಣೆ, ಕಿಟ್ಕಟ್ಟು, 
ಕಿಚ್ಕಿಡಲ್‌: ಶಬ್ದಮದ, ೧೮೭, ಪ್ರ ೨) 

ಕಿಟ್ಕವಳಿಗೆ - ನಮ್ರತೆಯಿಂದ ಕೆಳಗೆ ಹಿಡಿದ ಕರಂಡಕ (ಕವಿತೆಗೆ 
ವಾಗ್ದೇವತೆ ಕಿಟ್ಕಿವಳಿಗೆವಿಡುವಂತೆ ತಂಬುಲದಿಂದೀವಿದ 
ಪೊಂಗವಳಿಗೆಯಂ ಹಿಡಿದು ಅಂಬಿಕೆಗೆ ಅವಟಯ್ಲಿದಳ್‌ 
ಒರ್ವಳ್‌ ಇಂದ್ರವಧು ತಂಬುಲಮಂ: ಶಾಂತಿಷು, ೯. ೧೮೦) 

ಕಿಲಳ್ಕೊಂಬು - ಕೆಳಗಿನ ಕೊಂಬೆ (ಕಿಲಾದೇಶಕ್ಕೆ: ಕಿಬಳ್ಳಾಂಬು 
ಕಿಟ್ಟಲ್‌, ಕಿಟ್ಕಣೆ, ಕಿಟ್ಕಟ್ಟು, ಕಿಟ್ಕಡಲ್‌: ಶಬ್ದಮದ, ೧೮೭, ಪ್ರ 
೨) 

ಕಿಟ್ಲಣ್‌ - ಕಿಕ್ಕಣ್ಣು, ಕಿಗ್ಗಣ್ಣು, ಕೆಳಗೆ ನೋಡುವ ಕಣ್ಣು, ಕೀಳಾಗಿ 
ನೋಡುವುದು (ನಿನ್ನನೆ ಕಿಟ್ಲಣ್ಣೊಳೆ ನೋಡುತಿರ್ಪನವಂ: 
ಪಂಪಭಾ, ೩. ೫೪) 

ಕಿಟ್ಲೆದ - ಕುಳ್ಳ (ಒ೦ದರ್ಥಕ್ಕೆ: ಕಿಟ್ಲೆದನೆಂದು ಕುಸಿದ೦ ಗುಜ್ಜಂ: 
ಶಬ್ದಮದ, ೩೩ ವೃತ್ತಿ) 

ಕಿಟಕ್ಕಿವೆಸ - ಸೇವಕರ ಕೆಲಸ (ಪೂಸುವ ಬೀಸುವ ಮಡಿಯಂ 
ಪಾಸುವ ನೀರ್ಗುಡಿಯಲೆಜ್‌ವ ಕಿಟ್ಸ್‌ವೆಸದೊಳ್‌: 
ಸೂಕ್ತಿಸುಧಾ, ೧೦. ೧೪೦) 

ಕೆಟಿಕ್ಸಾತಿ - ಕೆಳಕುಲದ ವ್ಯಕ್ತಿ, ಹೀನನಾದವನು (ಮನ್ನಣೆವಡೆದ 
ಕಿಟ್ಸಾತಿಯಂತೆ ಪೂಜೆವಡೆದ ವ್ಯಂತರಿಯಂತೆ: ಧರ್ಮಾಮ್ಮ 
೫. ೮೩ ವ) 

ಕಿಟ್ಟಲೆ ಕಿಚಿಂದಲೆ - ಅಸ್ತವ್ಯಸ್ತ ಗೊಂದಲ (ಪುರವಣೆಗುರ್ವಿ 
ಕಿಟ್ಟಲೆ ಕಿಟ೦ದಲೆಯಾಗಿರೆ ಪೊರ್ದುವಾನೆಗಳ್‌: ಆಚವರ್ಧ, 
೮. ೫೭) 

ಕಿಯ್ದ್ನಿಡಿ - ಕೀಳು ಮಾತು. ಹೀನ ನುಡಿ (ಏಟುಭವದ 
ಕೇಡಡಸುವ ಕಿಟ್ನುಡಿಯ೦ ನುಡಿದಳ್‌: ಯಶೋಧಚ, ೩. 
೧೨) 

ಕಿಟ್ಕಿಲೆ - ಕೆಳಗಿನ ಪ್ರದೇಶ (ಭೂಮಿಕಾವಜದ ಕಿಟ್ನ್‌ಲೆಯೊಪುವ 
ಮತ್ತವಾರಣವ್ಯಾವೃತ ಘಂಟಿಕಾವಳಯ ನಾದಂ: ಕುಸುಮಾಕಾ, 
೨. ೮೩) 

ಕೆಲ್ಪಿಡಿಸು - ಕೀಳ್ದಡಿಸು, ಸೋಲಿಸು (ಕಿಬ್ರಡಿಸಿದ ವಿದ್ಯಾಧರರಾಜನ 
ಸಭಾಮಂಡಳಂ: ಶಾಂತಿಪು ೩. ೬೬ ವ) 

ಕಿಟ್ಟಡು - ಹೀನವಾಗು, ಸೋಲು (ಎನ್ನೀ ಭೋಗಮೆ ಭೋಗಂ 
ಎಳೆಗೆ ಕಿಟ್ಟಟ್ಟ ಫಣೀಂದ್ರಾಭೋಗಂ ಭೋಗಮೆ: ಶಾಂತಿಪು, 
ಸಕು 

ಕಿಟಕ್ಬೋಗು - ಹೀನ ಕುಲದ, ಅಲ್ಲರಿಗೆ ತಕ್ಕುದಾದ (ಕಿಲ್ಬೋಗಿನ 
ನೃಪರಂದದೆ ಮೆಟ್ಟಟ್ಟೋಡದಿರೆವೇಟು ನೀಂ ಧರಧರೆಯೊಳ್‌: 
ಕರ್ಣನೇಮಿ, ೫. ೮೩) 


ಕಿಲ್ಲರಿ — ಬೆಟ್ಟದ ಕಿಬ್ಬಿ (ಕಿಟ್ಟರಿಗಳೊಳ್‌ ಬೆಳದಸುಗೆಯ 
ಬನಮನಿರ್ಕೆಮಾಡಿ ಬಿಡದೂಟ್ವ ಪೆಣ್ಗೋಗಿಲೆಯ ಸರಂಗಳಿಂ: 
ಕಬ್ಬಿಗಕಾ, ೪೫ ವ) 


೩೧೪ 


ಕಿಲ್ಲಸಿಳಿ್‌ - ಕೆಳ ಹೊಟ್ಟೆ, ಕಿಬೊಟ್ಟೆ (ಗಂಟಲನೊತ್ತಿ ಕಿಟಿಸಿಜ್‌ 
ಬ ಲ ಬಟ ಮು ಬ 


ತಿದಿಯವೊಲಾಗೆ .. . ಜವಂಗೆ ಬಿರ್ದನಿಕ್ಕಿದಂ: ಮಲ್ಲಿನಾಷು, 
೧೦. ೪೯) 

ಕಿಟ್ಮಣಿ - ಕೇಳಾಗು (ಮಣಿಕುಟ್ಟಮಭೂಮಿಗೆ ಕಿಟ್ಮಣಿಯದಿದೆನೆ 
ಪೋಲೆ ನಿಮಿರೆ ಪಾಸಿನ ಕಾರೋಹಣದಿಂ 
ನೃಪೇಂದ್ರಭವನಂಗಣಮೊಪ್ಪಿದುದು ಉರ್ವರಾಸ್ಯತಿಲಕನ 
ಬರವಿಂ: ಶಾಂತಿಪು, ೧೦. ೭೧) 

ಕಿಟಿಕ್ಸಾಬಿವಳ್‌ - ಬಿಚ್ಚುಗತ್ತಿ ಹಿಡಿದ ಅ೦ಗರಕ್ಷಕಳು 


(ಶಯ್ಯಾತಲದೊಳ್‌ ಕಿಟ್ಲಾಟವಳ್‌ ಮೆಲ್ಲನೆ ಕರತಳಪದ್ಮಂಗಳಂ 
ಅ೦ದು ಒತ್ತುತ್ತಿರಲ್‌: ಕಾದಂಸಂ, ೧. ೨೮) 

ಕೀಚಕ -. ಬಿದಿರು. (ಉಚ್ಚರತ್‌ ಕೀಚಕ ಪಸ್ತನಿತಂ 
ವಾನೇಯನಾಗಸ್ಟುಟಿತ ಕಟಮದಾಮೋದಭಾವಂ ಸಮೀರಂ: 
ನೇಮಿನಾಪು, ೫. ೯೬) 

ಕೀಟ - ಹುಳು, ಕೀಡೆ (ದುಣಂ ಕ್ರಿಮಿ ಕೀಟಂ: ಅಭಿಧಾವ, ೧. ೯. 
೮); ಕ್ಷುದ್ರ ಜೀವಿ (ನರಕೀಟದ್ವಯಸಂ೦ಗರಕ್ಕೆ 
ಖಚರೇಂದ್ರಾಧೀಶಂ ಇಂತೇಕೆ ಕಾತರನಪ್ಪೊಂ ಗಡಂ; 
ಶಾಂತಿಪು, ೩. ೯೮) 

ಕೀಟಕ - ಹುಳುಹುಪ್ಪಟೆ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ 
ಸೃಗಾಲ ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ 
ಕುರ್ಕುರ ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಪು, 
೯. ೧೦೬) 

ಕೀಡಿ - ಕೀಟ, ಹುಳು (ಕಾಲಾಗ್ನಿಯಂ ಕೀಡಿ ಸುತ್ತುವಂತೆ 
ಕರ್ಣನಂ೦ ಸುತ್ತಿ ಮುತ್ತಿಕೊಂಡು ಕಣೆಯ ಕಂಪಣ ಮುಸಲ 
ಮುಸುಂಡಿ ಭಿಂಡಿವಾಳ ತೋಮರ ಮುದ್ಧರ ಮಹಾ ವಿವಿಧ 
ಆಯುಧಂಗಳೊಳಿಟ್ಟುಂ ಇಚೆದುಂ: ಪಂಪಭಾ, ೧೨. ೧೧೮ 
ವ) 

ಕೀನಾಶ - ಯಮ (ಆಗಳ್‌ ಅಂಧಕಸಂಕೇಶರ್‌ ಕೀನಾಶರಂತೆ 
ದೆಸೆದೆಸೆಗೆ ಮಸಗಿ ಕಿಷ್ಕಿಂಧನುಮ೦ ಶ್ರೀಮಾಲೆಯುಮಂ 
ಕಿಷ್ಠಿಂಧಪುರಕ್ಕೆ ಕಟೆಪಿ ಕಡುಕೆಯ್ದು ಕಾದುವಾಗಳ್‌: ಪಂಪರಾ, 
೧೦. ೧೨೫ ವ) 

ಕೀನಾಶಪಾಶ — ಯಮಪಾಶ (ನಿನ್ನೀ ಕೇಶಪಾಶಂ 
ಕುರುಕುಲಪತಿಗಾಯ್ತಲ್ಲೆ ಕೀನಾಶಪಾಶಂ: ಗದಾಯು, ೮. ೪೯) 

ಕೀನಾಶವಿನಾಶಕರಂ  - ಯಮನನ್ನು ಸಂಹರಿಸಿದವನು, ಶಿವ 
(ಕೀನಾಶವಿನಾಶಕರಂ ತಿಪುರಪ್ರಭಂಜನಂ .. . ಶೂಲಧರಂ 
ಕೈಲಾಸಕ್ಕೆ ಬಿಜಯಂಗೆಯ್ದಂ: ಗಿರಿಜಾಕ, ೧೦. ೮ ವ) 

ಕೀರ - ಗಿಳಿ (ದುಃಖದಿಂ ಗಡ ಕೀರ ಪ್ರಿಯಕಾಂತೆ ಸುಯ್ದು 
ಸುರಿದಳ್‌ ಭೋರೆಂದು ಬಾಷಾಂಬುವಂ: ಲೀಲಾವತಿ, ೬. 


Ww 


೯೩) 

ಕೀರಕಿಶೋರ - ಗಿಳಿ ಮರಿ (ದಾಡಿಮದ ಬೀಡೆಯೊಳ್‌ 
ಚಂಚುಪುಟಂ ತೊಡರ್ದೊಡೆ ಕೀರ್‌ ಕೀರೆನುತುಂ 
ಸಿಡಿಮಿಡಿಗೊಳುತಿರ್ದುದು ಒಂದು ಕೀರಕಿಶೋರಂ: 


ಶಾಂತೀಶ್ವಪು, ೧೦. ೮೦) 
ಕೀರೆ - ಒಂದು ಸೊಪ್ಪು (ಸುರುಚಿರ ಚಕ್ಕವತಂ ಚಿರಿಕೆ ರಾಜಗಿರಿ 


ಕೆಸು ಕೀರೆ ದೊಗ್ಗಳೆಯೆಲೆ ವಾದುರವಂ ಬಡಿಸಿದರ್‌: 
ಧರ್ಮಪ, ೨. ೫೮) 
ಕೀರೋತ್ಸಾರ - ಗಿಳಿಗಳ ಚಪ್ಪರಣೆ (ಕೀರೋತ್ಕಾರದಿಂ 


ಚಕ್ರಮ೦ಜುಳಚೀತ್ಕಾರದಿ೦ ಉತ್ಕಹ೦ಸಮಿಥುನ ವ್ಯಾಪಾರದಿಂ: 
ಮಲ್ಲಿನಾಷು, ೧೪. ೧೧೧) 


ಕೀರ್ಣ — ತುಂಬಿದ, ಮುಸುಕಿದ (ದಕ್ಷಿಹೋತ್ತರ 
ದಿಶಾಖಂಡಂಗಳೊಳ್‌ ನೀಳ್ಬು ಬಿತ್ತರದಿ೦ದೊಪ್ಪುವ ಬೀದಿಗಳ್‌ 
ಸುಜನಚಿತ್ತಾಹ್ಲಾದಿಗಳ್‌: ಪುಷ್ಪದಂಪು, ೨. ೬೯) 


ಕೀರ್ತಿಗೆ - ಒಬ್ಬ ಕ್ಷುದ್ರ ದೇವತೆಯ ಹೆಸರು 
(ಕೃತಾಂತನಂತಾಕಾರಮಾಗಿ ತಟತಟೆಸಿ ಪೊಳೆವ ಕತ್ತಿಗೆಯಂ 
ಬೆರಸು ಪೊಳಮಟ್ಟು ಕೀರ್ತಿಗೆಯೆಂಬ  ಉಗ್ರದೇವತೆ: 


ಪಂಪಭಾ, ೮. ೪೨ ವ) 


ಕೀರ್ತಿಮುಖ - ಕೀರ್ತಿವೆತ್ತ ಮುಖ ಮತ್ತು ಆನೆಯ ಕೊಂಬಿನ 
ಗೊಣಸು, ಒಂದು ಆಭರಣ (ನಿನ್ನ ಕೀರ್ತಿಮುಖಂ 
ಕೀರ್ತಿ ಮುಖಂಬೊಲೇಂ ಎಸೆದುದೋ ದಿಗ್ದಂತಿ 


ದಂತಂಗಳೊಳ್‌: ಪಂಪಭಾ, ೬. ೬೬) 


ಕೀರ್ತಿಲತಾಂಗಿ - ಕೀರ್ತಿ ಎಂಬ ಸುಂದರಿ (ಕುಲನಗಮಂ 
ಅಡರ್ವ ಜಲನಿಧಿ ಜಲಮಂ ಪಾಯ್ವ ಅಹಿನಿವಾಸಮಂ 
ಪುಗುವ ಮರುನ್ನಿಲಯಕ್ಕೆ ಒಗೆವೀತನ ಕೀರ್ತಿಲತಾಂಗಿ 
ಚಲಾಂಗಿ ಖಚರಂ ಅಚಳಿತ೦ ಅಬಲೇ: ಶಾಂತಿಷು, ೫. 
೧೫೪) 

ಕೀರ್ತಿಶ್ರೀ -  ಯಶೋಲಕ್ಷ್ಮಿ (ಎನಗೆ ವೀರಶ್ರೀಯುಂ 


ಕೀರ್ತಿಶ್ರೀಯು೦ ಅಲ್ಲದೆ ಉಟಿದ ಪೆಂಡಿರ್‌ ಮೊಜ್‌ಯಲ್ಲ 
ನೀವಿದನೇಕಾಗ್ರಹ೦ಗೆಯ್ದಿರಿ: ಪಂಪಭಾ, ೧. ೭೮ ವ) 


ಕೀರ್ತಿಸು - ಹೊಗಳು, ಸ್ತುತಿ ಮಾಡು (ಅರಸುಗಳೆಲ್ಲಂ 
ಬಾಯ್ಕೇಳ್ದರೆಂದು . . ಧರಣಿತಳ೦ ಕೀರ್ತಿಸೆ: ಆದಿಪು, ೧೪. 
೪೯) 

ಕೀರ್ತಿಸ್ತಂಭ - ಯಶಸ್ಸಿನ ಸ್ಮಾರಕ ಕಂಬ (ಈ ಸಿಂಧುವ 
ತೀರದೊಳ್‌ ನಿಜೆಸಿ ಕೀರ್ತಿಸ್ತಂಭಮಂ: ಪುಷ್ಪದಂಪು, ೬. 
೧೬) 

ಕೀರ್ತ್ಯನ್ನಿತ - [ಕೀರ್ತಿ4ಅನ್ನಿತ] ಯಶಸ್ಸಿನಿಂದ ಕೂಡಿದವನು 
(ತನ್ನಂ ಸತತಂ ಕೂರ್ತಿತ್ತುಕೊಂಡಂ ಗುಣನಿಧಿ 
ಗುಣವರ್ಮಂಗೆ ಕೀರ್ತ್ಯನ್ವಿತ ಸತ್ಯೃತಿ ಲಕ್ಷ್ಮೀಕಾಂತೆಯಂ: 


ಪುಷ್ಪದಂಪು, ೧. ೭೨) 

ಕೀಲ್‌ - [ಕೀಲ] ಕಡಾಣಿ (ಉಡಿದ ನೊಗಂ ಧ್ವಜಂ ಪಲಗೆ ಕೀಲ್‌ 
ಕವರ್‌ ಅಚ್ಚು ತುರಂಗಮಂ ರಥಂ ಕಿಡೆ ಕವರಿಂದಗುರ್ವಂ 
ಒಳಗೊಂಡಿರೆ ತಳ್ಲಿಚೆದರ್‌ ಮಹಾರಥರ್‌: ಪಂಪಭಾ, ೧೧. 
೩೮) ಅಗುಳಿ, ಬೆಣೆ (ಒಂದು ಗೋಲಾಂಗೂಲಂ ಬಂದು 
ಕರಗಸಿಗರೊಂದು ಭಾಗಂಬರಂ ಸೀಟ್ಟು ನೂಲ ತಲೆಯೊಳ್‌ 
ಕೀಲಂ ಬೆಟ್ಟಿರ್ದ ಮರನಂ ಕಂಡು: ಪಂಚತಂತ್ರ, ೮೨ ವ) 

ಕೀಲಣೆ - ಜೋಡಿಸುವಿಕೆ (ಮಿಸುನಿಯ ಕಂಬದಿಂದ ಅಖಿಳರತ್ನದ 
ಕೀಣೆಯಿ೦ .. . ಎಸೆವುದು ಸಂತತಂ ಖಚರನೋಲಗಶಾಲೆ: 
ಧರ್ಮಪ, ೨. ೧೫) 

ಕೀಲಣೆವೆಜು - ಕಟ್ಟಿಗೆ ಒಳಗಾಗು, ಬಂಧನಕ್ಕೆ ಸಿಕ್ಕು (ಬಿಟ್ಟರನೆತ್ತಿ 
ಕೀಲಣೆವೆತ್ರಂ ಕಬಲ್ಲಿ; ಕರ್ಣನೇಮಿ: ೭. ೨೦೪ ವ) 


ಕೀಲಾಕ್ಷಿ - ಬೆಂಕಿಯ ಜ್ವಾಲೆಯಿರುವ ಕಣ್ಣು, ಕೆಂಡಗಣ್ಣು 
(ಅದ್ಭುತನಟನಿಟಲಾಳೋಲಕೀಲಾಕ್ಷಿವೊಲ್‌ ದಳ್ಳಿಸೆ 
ಕೋಪಾರಕ್ಷನೇತ್ರಂ ನಿಜಭುಜಗದೆಯಂ ತೂಗಿದಂ 


ಧಾರ್ತರಾಷ್ಟ್ರಂ: ಗದಾಯು, ೭. ೩೦) 

ಕೀಲಾರ  - [ಕ್ಷೀರಾಗಾರ] ಗೋಶಾಲೆ, ಕೊಟ್ಟಿಗೆ (ಚ೦ದ್ರಮತೀ 
ಮಹಾದೇವಿಯ ಕೀಲಾರದ ಧೇನುಗಳ೦ ಸೂಖ"ಗೊಳ್ಸಂತೆ 
ಕೊಂಡುವೋದೊಡೆ: ಸುಕುಮಾಚ, ೭. ೩೫ ವ) 


೩೧೫ 


ಕೀಲಾರಿಗ - ಕೊಟ್ಟಿಗೆ ನೋಡಿಕೊಳ್ಳುವವನು, ದನಗಾಹಿ 
(ಚಂದ್ರವಾಹನನ ಕೀಲಾರಿಗಳ ವೀರಪೂರ್ಣನೆಂಬೊಂ 
ಒಂದು ದಿವಸಂ ಅಲ್ಲಿಯ ತುಖುಪಳ್ಳಿಯ ಗೋವುಳಿಗರೊಳ್‌ 
ತೋಟಿಗೆಯ್ದು: ಸುಕುಮಾಚ, ೭. ೩೫ ವ) 

ಕೀಲಾಲ - ರಕ್ತ (ಅನವರತ ನಿಹತ ನರ ಕರಿ ತುರಗ ನಿಕುರುಂಬ 


ಕೀಲಾಲ  ಕಲ್ಲೋಲಪ್ರವರ್ತನ ಅನೇಕ ನದ ನದೀ 
ಪ್ರವಾಹಬಾಹುಳ್ಯದುಸ್ತ ಸರಾವತರಣ ಮಾರ್ಗಮಂ: ಪಂಪಭಾ, 
೧೩. ೫೧ ವ); ನೀರು (ಪ್ರಬಲ ಕೀಲಾಲ 
ಕ್ಷಣರುಚಿಯುತಮಾಗಿಯುಂ ವನಸಮೃದ್ಧಮುಂ 


ಎನಿಸಿರ್ದುದು: ರಾಜಶೇವಿ, ೮. ೧೧೮ ವ) 

ಕೀಲಾಲಪ - ಅಮೃತ ಕುಡಿಯುವವನು, ದೇವತೆ ಮತ್ತು ರಕ್ತ 
ಕುಡಿಯುವವನು ಪಿಶಾಚ (ಕೀಲಾಲಪ ವಕ್ಷಸ್ಥಲ 
ಕೀಲಾಲಪನಪ್ಪೆನಗೆ ಕಾಕಪಕ್ಷಧರಿಯೊಳ್‌ 
ಸಾಮವಪ್ಪುದಕಾರ್ಯಮಂ: ಜಗನ್ನಾವಿ, ೫. ೬೧ ವ) 


ಕೀಲಾವಳಿ - ಜ್ವಾಲೆಗಳ ಸಮೂಹ (ಚಳತಟಿನ್ಮಾಳಿಕಾಲೋಲ 
ಕೀಲಾವಳಿ ಸಂಜಾತ ಇಂದ್ರಗೋಪಪ್ರಸರದರ್ಜಿಕಣಂ: 
ಚಂದ್ರಪ್ರಪು, ೪. ೨೯) 

ಕೀಲಿಗ - ಬೆಸ್ತ (ಉತ್ತಮರೊಳ್‌ ಪಾರ್ವಂಗಂ ಮತ್ತತ್ತಲ್‌ 
ಕೀಲಿಗಂಗ೦ ಒಂದಂದಂ: ಸಮಯಪ, ೧೫. ೭) 

ಕೀಲಿತ - ಜೋಡಿಸಿದ (ರಾಜಕಿರೀಟಕೀಲಿತ ಹರಿನೀಲ 
ಮದಾಳಿಮಾಲಾಪರಿಚುಂಬಿತ ಚರಣಾರವಿಂದಂ: ಪಂಪರಾ, 
೩ ೧೭ವು 

ಕೀಲಿಸು - ಬಿಗಿದು ಕಟ್ಟು (ತುಟೆಲಾಳ್ಗಳಡ್ಡಣದೊಳ್‌ ಎಡ್ಡಮಾಗೆ 
ಕೀಲಿಸಿದ ಕಿಜುಗೆಜ್ಜಿಯ ದನಿಗಳೊಳಂ: ಕಬ್ಬಿಗಕಾ, ೩೭); 


ಮೊಳೆ ಹೊಡೆದಂತೆ ಸ್ತಬ್ಧವಾಗು (ಇಸೆ ಮಸಗಿ ಭೀಮಂ 
ಈರಯ್ದು ಶಿತಾಸ್ತ್ರದಿಂ “ಉರುಳೆ ಸೂತಂ ಉಡಿಯ ರಥಂ 
ಕೀಲಿಸೆ "ಕುದುರೆ *ಟಿಯ ಪಟವಿಗೆ ಮಸಕದಿ೦ ಎಚ್ಚೆಚ್ಚಂ 
ಒಂದೆ ಸರಲೊಳ್‌ ನೊಸಲಂ: ಪಂಪಭಾ, ೧೦. ೯೯) 

ಕೀಲ್ಗುಡು - ಆಧಾರ ನೀಡು, ಬಿಗಿದು ಕಟ್ಟು (ನಿಲ್ಲದ ಎಲ್ಲಂ 
ನಟ್ಟು ಕೀಲ್ಲೊಟ್ಟಿಂತಿರ್ದ ವಜಕಂಟಕಂಗಳ್ಲೆರಸು: ಶಾಂತಿಷು, ೭. 
೯೧ ವ) 


ಕೀಲ್ಲೊಳ್‌ - ಜೋಡಣೆಯಾಗು, ಸೇರು (ನೆಲಕ್ಕಂ ಆಗಸಕ್ಕಂ 
ಕೀಲ್ಲೊಂಡಂತಪ್ಪ ಏಟ್‌ೌಟಾನೆಯಂ 
ಒಂದುಮಾಡಿದರಿತಪ್ಪ ತೋರಮುಂ ಎರಡು ತೊಡೆಯುಂ 
ತೋ ನೇಮಿನಾಪು, ೮. ೬೭ ವ) 

ಕೀವಿಲ - ಕೀಳಾದ, ಕೊಳಕು (ಮೆಯ್ಯಂ ಪೂಸುವ 
ಕೀವಿಲನಾಶ್ರಿಯಿಸಿ ಪೇಟ್ಟು ಕೇಳ್ವರ್‌ ಮೂರ್ಹರ್‌: ಸಮಯಪ, 
ಮ ೫) 


ಕೀವಿಲಿ - ಕೊಳಕು ಹೆಂಗಸು (ಸಾವಾಗ ಕಾಯಲಾಣದ ಕೀವಿಕಿ 
ಪೇಟ್‌ ಪೆಐರ್ಗೆ ಮಾಡಲಾರ್ಪಳೆ ಸುಖಮಂ: ಸಮಯಪ, 
೯. ೧೦೯) 

ಕೀಸು - ಕೃಶವಾಗಿ ಮಾಡು (ಕೀಸು-ಕೃಶೀಕರಣೇ: ಶಬ್ದಮದ, ಧಾ 
೬೯೧); ಕೆತ್ತು ಕೊರೆ (ಗಾಣದೊಳಿಕ್ಕಿ ಪಿಟೆವ ಸಾಸಿವೆಯಂ 
ಬಟೆವ: ವರ್ಧಮಾಪು, ೧೧. ೪೭ ವ); 
ಕಿವಿಯಲ್ಲಿಟ್ಟುಕೊಳ್ಳುವ ತಾಳೆಯ ಗರಿ (ಕೀಸು- 
ಕರ್ಣಪತ್ರೇ ಚ: ಶಬ್ದಮದ, ಧಾ ೬೯೧) 

ಕೀಳ - ಜ್ವಾಲೆ (ಎಲೆ ಶೀತಪ್ರಭ ನಿನ್ನ ಜನ್ಮನಿಳಯಂ ತಾನಪ್ಪ 
ಮದ್ದರ್ಭಮಂ ಸಲೆ ಕಾಯ್ದಿಂ ಬಿಡದಿ೦ತು ಶೋಷಿಸುವ ಕೀಳ 
ಆಭೀಳನಂ ಬಾಡವಾನಲನ೦ ಬಾರಿಸು ನೀಂ ಎನುತ್ತುಂ 


ಎನಿತಾನುಂ ಪೇಟಲೆಟ್ಟಂದುದು 
ದುಗ್ಧಾಂಬುಧಿಯೆಂಬಿನಂ ಭುವನಮಂ 
ಚಂದ್ರಾತಪಂ: ಶಾಂತೀಶ್ಚಪು, ೧೧. ೪೪) 

ಕೀಳಾಳ - ರಕ್ತ (ಯಾದವ ಬಲಂ ಆಭೀಳತರಮಾಗಿ ಕೊಲೆ 
ಕೀಳಾಳದ ನದಿ ಪರಿಯೆ ಮಾಗಧರ್‌ ಬೆನ್ನಿತ್ತರ್‌: ಕರ್ಣನೇಮಿ, 
2೬8) 

ಕೀಳಿಡು - ಅರಚು, ಕೂಗು (ಕೀಳಿಡೆಯಿಡೆ ಗಂಟಲಂ ಮುಜಿದಂ 
ಒರ್ಮೆಯೆ ನೀರ್ಫಣಂ ಎನ್ನ ತಂದೆಯಂ: ಕಾದಂಬ, ೧. 
೧೫೩) 


ಉಜ್ಜಲ 
ಪರ್ವಿತು 
ಎಂ 


ಕೀಟಿ ಕಾಣ್‌ - [ಬರೆದು] ಸ್ಪಷ್ಟವಾಗಿ ತಿಳಿದುಕೊ 
(ಮುಕ್ತಿಮಾರ್ಗಮನೆ ಕೀಣಿ ಕಂಡೈ: ಆದಿಪು, ೧೩. ೮೫) 
ಕೀಲು - ಕಿರಿಚು (ಬಡವರುಡಬಾರದೆನೆ 


ಮುಕುಂದನಿವನ೦ದಮಕ್ಕುಂ ಎಂದು ಮತ್ತಂ ಕೀಚೆ ಬೇಡೆ: 
ನೇಮಿನಾಪು, ೮. ೭೬ ವ); ಸಿಟ್ಟಾಗು (ಕೀಣಿ ನೆತ್ತಿಯೊಳ್‌ 


ಬಾಳಂ ನಿರ್ನೆರಮೂಜೆಿ ಚಲದಿನೆಅಗಿಸಲಿರೆ 
ಭರತಂಗೆಅಗುವೆಅಕ೦ ಅ೦ಜಮೆಯಲೆ: ಆದಿಹು, ೧೪. ೭೫); 
ಘೋಷಿಸು (ಅತೀಂದ್ರಿಯಸುಖಾಮೃತಾಂಬುಧಿ 


ನಿವಾಸದೊ೦ದನಾತ್ಮತತ್ವವಿದ ಮುಕ್ತಿಮಾರ್ಗಮನೆ ಕೀಣಿ ಕಂಡೈ 
ಪೆಣರ್‌ ಚತುರ್ಗತಿಯ ಬಟ್ಟೆಯಂ ನೆಜ್‌ಯೆ ಕಂಡರ್‌: 
ಆದಿಷು, ೧೩. ೮೫); ನುಗ್ಗು (ಮಂದರ ಕಂದರಮೆಂಬೀ 
ಸಂದೆಗದಿಂ ಮೀಟೆ ಸೂತನ೦ ಕೀಳ್‌ ನಿಜಸ್ಕಂದನಮಂ 
ಕೋಂಟೆಗೆ ಭರದಿಂದೆಟ್‌ಗುಂ ಕರ್ಚೆ ಕೀಟನಿನನ 
ಹಯಂಗಳ್‌: ಪಂಪರಾ, ೧. ೧೧೫); ಗಟ್ಟಿಯಾಗಿ ಕೂಗು 
(ಇತ್ತುಂ ತೆತ್ತುಂ ಬಾಟ್ವ ಮಂಡಲಮಲ್ಲದೆ ಕೀಜೆಯುಂ 
ಮೀಟೆಯುಂ ನೆಗಟ್ವ ಮಂಡಲಮಿಲ್ಲ: ಪಂಪಭಾ, ೬. ೬೭ 
ವ); ಬಲಾತ್ಮರಿಸು, ಒತ್ತಾಯಿಸು (ಸಂಕಿಸದೆ ಪೇಟ್‌ ಎಂದು 
ಕೀಚೆ ಬೆಸಗೊಂಡೊಡೆ ಇಂತೆಂದಳ್‌: ಹರಿವಂಶ, ೫. ೩೮ 
ವ) 

ಕೀಲತ್‌ - ಕಿಲ್‌, ಕುದುರೆ ಬಾಯ ಕಬ್ಬಿಣದ ತುಂಡು, ಕಡಿವಾಣ 
(ಕೀಟಂ ಕರ್ಚಿ ಪುಡಿಯೊಳ್‌ ಹೊರಳ್ಳುವು ನಚ್ಚಿನ 
ಕಾಂಭೋಜವಾಜಿಗಳ್‌ ಕೆಲವಾಗಳ್‌: ಪಂಪಭಾ, ೮. ೯೪); 
ಒರೆಗೆ ಹಚ್ಚದ ಬಂಗಾರ, ಕೀಳು ಕುಲದವನು, ಕೆಳಗು 
(ನಾಲ್ಕರ್ಥಕ್ಕೆ: ಕೀಟೌಂದು. ಒರೆಯಿಲ್ಲದ ಬ೦ಗಾರಮುಂ 
ತುರುಗಮುಖದ ಲೋಹಮುಂ ಕ್ಷೀಣಕುಲನುಂ ಕೆಟಗು೦ 
ಅಕ್ಕುಂ; ಶಬ್ದಮದ, ೩೩ ವೃತ್ತಿ ೧೭೮)) 

ಕೀಲಕಾಳ್‌ - ಊಳಿಗದವನು, ಕಡಿಮೆ ದರ್ಜೆಯ 
(ಕೋಪಾನಳಶಿಖಾಕಳಾಪದಹ್ಯಮಾನಮಾನಸನಾಗಿ 
ಪೆಅತೇನುಮ೦ ಕಾಣದೆ ಕೀಟಾಚಿನ ಕೈಯೊಳಿರ್ದ ಬಾಳಂ 
ಕೊಂಡು ಎತ್ತಿ ಪೊಯ್ದುದುಂ: ಪಂಚತಂತ್ರ, ೨೬೪ ವ) 

ಕೀಟೆಡು - ಕಡಿವಾಣವನ್ನು ತೊಡಿಸು (ಕಾಗೆಯಂತೆ ಕಡೆಗಣ್ಣೊಳೆ 


ಸೇವಕ 


ನೋಡುತ್ತುಂ ಕೀಚೆಟ್ಟ ಕುದುರೆಯಂತೆ ಬಾಯಂ 
ಪೊಳಕಿಸುತ್ತುಂ: ಧರ್ಮಾಮೃ, ೫. ೯೧ ವ) 
ಕೀಟೆಲ್‌ - ಸೇವಕರಿರುವ ಮನೆ (ಪೆಐರ ಕೀಟೆಲೊಳ್‌ 


ಎಮ್ಮಬ್ಬೆಯುಂ ಮುತ್ತಬ್ಬೆಯುಂ ಸಾರ್ದು ಬದಗುಗೆಯ್ದುಣೆ 
ನವಮಾಸಂ ನೆಜ್‌ದು ಆಂ ಪುಟ್ಟುವುದುಂ: ಆದಿಷು, ೩೪ ವ) 
ಕೀಟಕ್ಕೈದುಗೊಳ್‌ - ಬಿಚ್ಚುಗತ್ತಿ ಹಿಡಿದುಕೊ (ಮಣಿಯದೆ 
ಕೀಟ್ಕ್ರೈದುಗೊಂಡು ಕಡುಮುಳಿಸಿ೦ ಬಿಲ್ಲಣಿ 
ತಳ್ಲಿಚೆಯುತ್ತಿರ್ದುದು: ಕಬ್ಬಿಗಕಾ, ೨೭೦) 


೩೧೬ 


ಕೀಟ್ಬಿಡು. - ಹೀನೈಸಿಕೊ (ನೀವಿಂತು ಕೀಟ್ಟಟ್ಟು ನುಡಿಯೆ 
ಕಾದಂಬರೀದೇವಿ ಖೇದಿಸುವಳ್‌: ಕಾದಂಸಂ, ೫. ೬೨ ವ) 

ಕೀಲಕ್ಬೊಕ್ಕು — ಹೀನ ಭಾವನೆ (ಕೀಟಸ್ಟಾಕ್ಕಿನೊಳ್‌ 
ತೊಟ್ಟುಕೊಂಡಿರದೆ ಎಮ್ಮೆಂದುದಂ ಇಂಬುಕೆಯ್‌ 
ಮನದೊಳ್ಳಿಂ ಶಾಂತಿವಿಶ್ರಾಂತಿಸೋದರಂ ಎಂಬಂತು 
ಉಪಶಾಂತಿಯಂ; ಗದಾಯು, ೭. ೪೫) 

ಕೀಟಿಕ್ಬೋಗು - ಹೀನ ನಡವಳಿಕೆ (ಕೀಲ್ಫೋಗಿನ ನೃಪರಂದದೆ 


ಮೆಟ್ಟಟ್ಟು ಓಡದಿರವೇಟು ನೀಂ ಧುರಧರೆಯೊಳ್‌: 
ಕರ್ಣನೇಮಿ, ೫. ೮೩) 
ಕೀಟ್ಮಣಿ -. ಕೆಳಕ್ಕೆ ಬಾಗು, ಶರಣಾಗು (ಚಿಳಾವರ್ತರಳ್ಳುತ್ತೆ 


ಕಿಟ್ಮಣಿದು ಇನ್ನೆಂದುದಂ ಎಂಬೆವು ಎಂದೆಣಗಿದರ್‌: ಆದಿಷು, 
೧೩. ೬೭) 

ಕೀಲಕ್ಷೀಲ್‌ - ತಾರತಮ್ಯ (ಭಾವಿಸುವೊಡೆ ಸಮಾನಮನಿತಟೌಳೆ 
ಸಮಾನರೆ ಮನುಜರಣ್ಣ ಕೀಟ್ಲೌಲಿಲ್ಲಾ: ಧರ್ಮಾಮೃ. ಲ 
೧೭) 

ಕೀಟಕ್ಕೊನೆ - ಕೆಳತುದಿ (ಎಜಗಿದರಂ ತಳ್ತು ಬಾಳ ಕೀಲ್ಕೊನೆಯಿಂ: 
ಪಂಪಭಾ, ೧೦. ೮೨) 

ಕೀಲ್ದದುವ - ತಗ್ಗಾಗಿರುವ ಬದು (ಬಂಧೂಕದ ಬಾರವಟ್ಟಿಗೆಳಿಂ 
ಕೇತಕಿಯ ಕ೦ಟವಲಗೆಗಳಿ೦ ಕುರುವಕದ ಕೀಟ್ವಿದುವಂಗಳಿಂ: 
ಕುಸುಮಾಕಾ, ೧೨. ೧೫೭ ವ) 

ಕೀಟಿಕ್ಟಾಳ - ಬಿಚ್ಚುಗತ್ತಿಯ ಭಟ, ಅಂಗರಕ್ಷಕ (ಪಕ್ಕದ ಕೀಲ್ವ್ವಾಳನ 
ಕೈಯೊಳಿರ್ದ ಬಾಳಂ ಕೊಂಡು ಆಣೆಟ್ವುದುಂ: ಜಗನ್ನಾವಿ, ೨] 
೪೮) 

ಕುಂಕುಮರಾಗ - ಕೆಂಪು ಬಣ್ಣ (ದಿನಪಂ ರಕ್ಷತ್ವದಿ೦ ಪೋಗೆ 
ರಾಗಮೆ ತತ್ಕುಂರಾಗಮದುದು ಅಪರಾಲಂಕಾರವಿಸ್ತಾರದೊಳ್‌: 
ಶಾಂತಿಷು, ೮. ೬೦) 

ಕುಂಕುಮವಾರಿ - ಕೆ೦ಪು ನೀರು, ಓಕುಳಿ (ಜನಪತಿ 

ಕುಂಕುಮವಾರಿಯಂ ಅನುನಯದಿಂ ಪೊಯ್ಯೆ 

ರಯ್ಯಮಾಗಿರ್ದಳ್‌ ದೇವಿ ನಿಜಸ್ವಾಂತದೊಳ್‌ ಉಳ್ಳಿದ 

ಅನುರಾಗ೦ ತನುವಿನಲ್ಲಿ ತಲೆದೋಜೆದವೊಲ್‌; ಶಾಂತೀಶ್ಚಪು, 

೧೦. ೧೭೪) 


ಕುಂಕುವ — ಕುಂಕುಮ (ಎಳವೆಂಡಿರ ಮೆಯ್ಯ 
ಕುಂಕುವದಿಂದೊಂದಿದ ಕೆಂದಾವರೆ ಹೂಗಳಂ ತಳೆದು: 
ಕಬ್ಬಿಗಕಾ, ೩೦) 

ಕುಂಗ - ಮೀನುಗಾರ (ಕುಂಗರೆಂದು ಬೆಸೆದವರ್‌: ಶಬ್ದಮದ, 
ಪ್ರಸಾ ೫೭) 


ಕುಂಚ - ಗೊಂಚಲು, ನವಿಲುಗರಿಯ ಸಣ್ಣ ಚಾಮರ (ಸಿವಿಗೆ 
ತಟೆದುಖುಗೊಡನಿಕ್ಕುವ ಕುಂಚಂ: ಆದಿಷು, ೧೧. ೩೯) 

ಕುಂಚಣಿಗೆ - ಜೈನ ಮುನಿಗಳ ಕೈಯಲ್ಲಿರುವ ನವಿಲುಗರಿಯ 
ಕುಂಚ (ಮುನಿಗಳ ಕೆಯ್ಯ ಕುಂಚಣಿಗೆ 
ಚಾಂದ್ರಮಸೀದಳಕುಂಡಿಕಾಳಿ ತಜ್ಜಿನಭವನಕ್ಕೆ ದುಗ್ಗನಿಧಿ ಕಟ್ಟಿದ 
ಪೊಟ್ಟಣವಾರಿಗಟ್ಟಿದತ್ತೆನಿಸಿತು: ಅನಂತಪು, ೩೩೧) 


ಕುಂಚವಡಿಗ - ಚಾಮರ ಬೀಸುವ ಆಳು (ವಡಿಗಕ್ಕೆ 
ಕುಂಚವಡಿಗಂ ಪುಲ್ಲವಡಿಗಂ ಕಳಸವಡಿಗಂ: ಶಬ್ದಮದ, 
೨೦೯ ಪು 

ಕುಂಚಿ - ಕುಚ್ಚು ಗೊಂಚಲು (ಆಗಳೆ ಕಜಂಗಿಸಿದ ಮಸಿಯ 
ಕುಂಚಿಗಳೆನಿಸಿ ನೊಸಲಂ ಮುಸಂಕಿದಳಕವಲ್ಲರಿಗಳೊಳಂ: 


ಆಚವರ್ಧ, ೯. ೬೦ ವ) 


ಕುಂಚಿಕೆ - ಗೊಣಸು (ಅಪಸರಕೃಶಿಗೆಯ್ಯ ಆಹರಿ ನೀಳ 
ಕುಂಚಿಕೆಗಳೆನೆ ತರಳಾಕ್ಷಿಯ ಕೊಂಕಿ ನಿಮಿರ್ದ 
ಪುರ್ಬುಗಳೆಸೆಗುಂ: ಶಾಂತೀಶ್ವಪು, ೧೩. ೧೯೯); ಬೀಗದಕ್ಕೆ 
(ಇಂತು ಉದಯಿಸಿದ ಆ ಮಹಾನುಭಾವನ ಪುಣ್ಯಪ್ರಭಾವ 
ಕುಂಚಿಕೆಯಿ೦ ತೆಜ್‌ದಂತೆ ಕೆತ್ತಪಡಿಗಳ್‌ ಎತ್ತಂ ತೆಉೌದು: 
ಶಾಂತೀಶ್ವಪು, ೭. ೫೭ ವ) 

ಕುಂಚಿಗೆ - ಕುಂಚ (ಅಮೃತಾಂಶುರಶ್ಮಿಗಳ ಕುಂಚಿಗೆಯಿಂದಮೆ 
ಕರ್ಚಿ ಪಾರದಂದೊಡೆದರೊ .. .. ಕಣ್ಣೆಸೆದಿರ್ದುದು ರೂಪು 
ಕಾಂತೆಯಾ: ಕಾದಂಸಂ, ೩. ೨೪) 

ಕುಂಚಿತಕೇಶಪಾಶ - ಗುಂಗುರು ಕೂದಲು (ಪಾಂಚಾಲೀ 
ಕುಂಚಿತಕೇಶಪಾಶಾಕೃಷ್ಟಿ ಪಾತಕ ಪ್ರಧಾನನಿಹಿತಹಿನ೦ ಎನಿಸಿದ: 
ಗದಾಯು, ೭. ೬೨) 

ಕುಂಜ - ಬಳ್ಳಿಮಾಡ, ಲತಾಗೃಹ (ಲತಾಕುಂಜಂಗಳೊಳ್‌ 
ಭೂವಿವರ ಕುಹರದೊಳ್‌: ಪಂಪರಾ, ೯, ೧೩೭) 

ಕುಂಜರ - ಆನೆ (ನಿಜವಿಜಯಕು೦ಜರ೦ಗಳ೦ ವಿಹಾರಿಸಿ 
ಬಂದು: ಆದಿಪು, ೧೩. ೩ ವ) 

ಕುಂಜರಕುಂಭೀರ - ಆನೆಯಂಥ ಮೊಸಳೆ 
(ಮತ್ತಕು೦ಜರಕು೦ಭೀರಕುಳ೦ ಚಳತ್ಕದಳಿಕಾಮಾಳಂ: ಆದಿಷು, 
೧೪. ೯೨) 

ಕು೦ಜರಾರಿ -  ಕುಂಜರಾರಾತಿ (ನೀನಿತು ಅಂಜಿದೊಡಂ 
ಕುಂಜರಾರಿ ಕೊಲ್ಲದೆ ಮಾಣ೦ ಕಂಜೋದರನುಂ ಹರನುಂ 


ಕಂಜಾಸನನುಂ ಕಡಂಗಿ ಕಾವೊಡಮೀಗಳ್‌: ಪಂಚತಂತ್ರ, 
೨೩೧) 

ಕುಂಜೋಪಾಂತ — ಹೊದರಿನ ಅಂಚು (ಇವಣಐ 
ಕುಂಜೋಪಾಂತಂ ಥಳಹಥಳಿಸಿ ಬೆಳಗೆ ಕುಳೀಶಾಶ್ಶಂಗಳ್‌: 


ಶಾಂತಿಷು, ೨. ೧೧೫) 


ಕುಂಟಣಿ - [ಕುಟ್ಟಿನೀ] ತಲೆಹಿಡುಕಿ (ಮತ್ತಂ ಒಂದೆಡೆಯೊಳ್‌ 
ಕುಂಟಣಿಯ ಉಪರೋಧಕ್ಕೆ ಪಿರಿದೀವ ಮುದುಪನ೦ 
ಉಟಿಯಲಂಜಿ ತನ್ನ ಬೇಸಅ೦ ತನ್ನ ಸಬ್ಬವದಾಕೆಗೆ 


ಇಂತೆಂದಳ್‌: ಪಂಪಭಾ, ೪. ೯೯ ವ) 

ಕುಂಠ - ಸೋಮಾರಿ, ಅಲಸಿ (ಕಳಿಕೆಗರ್ಜಿದ ಕಷಾಯಕಂಠಮಾದ 
ಕಳಕಂಠದ ಕು೦ಠಕಂಠಮುಮಂ  ಶುತಿಪಥಕ್ಕತಿಥಧಿಮಾಡಿ: 
ಮಲ್ಲಿನಾಹು, ೬. ೧೬ ವ) 

ಕುಂಡ - ಕಂದಕ (ದ್ವಾದಶಗೋಪುರವಿರಾಜಿತ ಸಾಲತ್ರಯಪರೀತ 
ಕುಂಡದ್ದಯಸಮೇತ ನಂದನಾದಿಷೋಡಶ ಸರೋವರ 
ಪರಿವೇಷ್ಟಿತ: ಆದಿಷು, ೧೦. ೨೩ ವ) 

ಕುಂಡಲ - ಕಿವಿಯ ಒಂದು ಆಭರಣ (ಅರಳೆಲೆ ಪೊಂಗುನೂಲ್‌ 
ಪುಲಿಯುಗುರ್‌ ಮಣಿಕಿಂಕಿಣಿ ಗೆಜ್ಜೆ ರಕ್ಕೆ ಕುಂಡಲಯುಗ 
ಮುತ್ತು ಕಾಲ್ಗಡಗ೦ ಅಂದುಗೆ ಕಂಕಣ ಕಿಂಕಿಣೀಗಣ೦ ಕಲ 
ಮಣಿನೂಪುರಂ ತನಗೊಡಂಬಡೆ: ಅಜಿತಪು, ೫. ೬೨) 

ಕುಂಡಳ -. ಕಿವಿಯ ಆಭರಣ (ಆಗಳೆ ಕೈಗೂಡಿದ 
ವಟುವಾಕೃತಿಯೊಳೆ ಬೇಡಿದನಾ ಸಹಜಕವಚಮಂ 
ಕುಂಡಳಮಂ; ಪಂಪಭಾ, ೧. ೧೦೦) 

ಕುಂತ - ಈಟಿ, ಭರ್ಜಿ (ನಕುಲ ಕುಂತ ಕಬಳಿತ ಶರೀರನಾಗಿರ್ದ 
ದಂದಶೂಕನೆನಿಸಿದ ಶತಬಿಂದುವಿನ ಸುತಪಂಚಕಮುಮಂ: 
ಗದಾಯು, ೪. ೬೩ ವ); ಅಂಕುಶ (ಕಂತುದಂತಿ 
ಕುಂತಾನುಕಾರಿಯಪ್ಪ ಇರುವಂತಿ ನೀಳ್ದುವೆತ್ತ ನನೆಯ 
ತುಜು೦ಗಲುಮಂ: ಶಾಂತೀಶ್ವಪು, ೧೦, ೧೬ ವ) 


೩೧೭ 


ಕುಂತಲ - ಕುಂತಣ, ಕೂದಲು (ಸೋಗೆ ನವಿಲ್‌ ಬಟಲ್ಗುಡಿಗೆ 
ಭೃಂಗಂ ಕುಂತಳಕ್ಕೆ .. .. ಎಳಸೆ: ಮಲ್ಲಿನಾಪು, ೨. ೧೫) 


ಕುಂತಶಸ್ತ - ಭರ್ಜಿ ಎಂಬ ಆಯುಧ (ನಕುಲಂ 
ಕುಂತಶಸ್ತದೊಳತಿಪವೀಣನಾಗಿ  ಅಶ್ವವಿದ್ಯೆಯೊಳಾರಿಂದಂ 
ಪಿರಿಯನಾದಂ: ಪಂಪಭಾ, ೨. ೩೬ ವ) 

ಕುಂತಹಸ್ತ — ಕುಂತವನ್ನು ಹಿಡಿದವನು (ಸರಲ 
ಕುಂತಹಸ್ತಮಹಾಹಯಾರೋಹಂ ... . ಇದು ಲಾಟಬಲಂ: 
ಆದಿಷು, ೧೩. ೪೫ ವ) 

ಕುಂತಳ - ತಲೆಗೂದಲು (ಬಳಸಿರ್ದ ಮದಾಳಿಸಂಕುಲಂ 
ವಿಷಯಾಂಗನಾಲುಳಿತ ಕುಂತಳದಂತೆವೊಲ್‌ ಒಪ್ಪಿ 


ತೋಣುಗುಂ: ಪಂಪಭಾ, ೧. ೫೩); ಒಂದು ಮೂಲಿಕೆ 
ಕುಂತಳಭರ - ಉದ್ದವಾದ ಜಡೆ (ಮಲ್ಲಿಕಾಕುಸುಮಮನಾಂತ 
ಕುಂತಳಭವಂ: ಜಗನ್ನಾವಿ, ೨. ೭೧) 
ಕುಂತಳಿಕೆ - ಒಂದು ಜಾತಿಯ ಪಕ್ಷಿ (ಪೊನ್ನ ಬೆಳ್ಳಿಯ 
ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯ 
ಅಂಚೆಯ ಕುಂತಳಿಕೆಯ ಮಾಬ್ಕ್‌ಯ ಸಿಪ್ಪುಗಳೊಳ್‌ ತೀವಿ: 
ಪಂಪಭಾ, ೪. ೮೭ ವ) 


ಕುಂತಾಕುಂತಿ ದ ಕುಂತಗಳಿಂದ ಮಾಡುವ ಯುದ್ಧ 
(ಕುಂತಾಕು೦ತಿಯು೦ ಶಸ್ತಾಶಸ್ಥಿಯು೦ ಖಟ್ಗಾಖಟ್ಲೆಯುಂ 


ಆದ ಕಾಳಗದ: ಅನಂತಪು, ೧೪. ೨ ವ) 

ಕುಂತಾಹತಿ - ಈಟಿಯ ಹೊಡೆತ (ನೆರೆದ ತಿಮಿರ೦ ನಿಶಾಕರ 
ಕುಂತಾಹತಿಗೆ ಬೆರ್ಚಿ: ಚಿಂದ್ರಪ್ರಹು, ೮. ೨೯) 

ಕುಂತಿ - ಪಾಂಡವರ ತಾಯಿ, ಶೂರರಾಜನ ಮಗಳು (ಮತ್ತಿತ್ತ 
ನೆಗಟ್‌ಿಯ ಪುರುಷೋತ್ತಮನ ಪಿತಾಮಹಂಗೆ ಶೂರಂಗೆ 
ಮಗಳ್‌ ಮತ್ತಗಜಗಮನೆ ಯದುವಂಶೋತ್ತಮೆಯೆನೆ ಕುಂತಿ: 
ಪಂಪಭಾ, ೧. ೮೮) 


ಕುಂತಿಭೋಜ - ಯಾದವ ದೊರೆ, ಕುಂತಿಯ ಸಾಕುತಂದೆ 
(ಶೂರಂಗೆ ಮಗಳ್‌ ಮತ್ತಗಜಗಮನೆ 
ಯದುವಂಶೋತ್ತಮೆಯೆನೆ ಕುಂತಿ ಕುಂತಿಭೋಜನ 


ಮನೆಯೊಳ್‌ ಬಳೆಯುತ್ತಿರ್ಪನ್ನೆಗಂ: ಪಂಪಭಾ, ೧. ೮೮ 
ಮತ್ತು ೧. ೮೯) 

ಕುಂಥು - ಒಂದು ಬಗೆಯ ಕೀಟ (ಸ್ಥೂಳಾಂಗದೊಳ್‌ ಮೊದಲ್‌ 
ಶುಂಡಾಳ೦ ತನುತನುಗಳಲ್ಲಿ ಕಂಥುವೆ ಕಡೆ ಜೀವಾಳಿಯೊಳ್‌: 
ಪಾರ್ಶ್ವನಾಪು, ೬. ೭೦) 

ಕುಂದ - ಮೊಲ್ಲೆ ಹೂ (ಕುಂದ ಮುಚುಕುಂದ ಮಂದಾರ 
ಇಂದೀವರ ನಂದ್ಯಾವರ್ತ ತ್ರಿಸಂಧ್ಯಾ ಬಂಧೂಕ ಕದಂಬ 
ಕನಕ ಕರವೀರ ಕರ್ಣಿಕಾರ ಕುಮುದವನವಕುಳ ಕುರವಕ 
ಕಮಲ ತಿಲಕ ಚಂಪಕ ಪಾಟಲಿ ಪಾರಿಜಾತ ಜಾತಿ ಪುನ್ನಾಗ 
ಮಲ್ಲಿಕಾದಿ ಅನೇಕ ಸುರಭಿಕುಸುಮಂಗಳಂ: ಪಂಚತಂತ್ರ, 
೧೯೦ ವ); ಅಪರಂಜಿ (ಕುಂದದಳಧವಳದಶನಾಂಶು 
ಹೊಳೆವಿನಂ: ಆದಿಪು, ೭. ೨೭ ರಗಳೆ) 

ಕುಂದಕುಟ್ಕಲರದನೆ - ಕುಂದಪುಷ್ಪದ ಮೊಗ್ಗಿನಂತಹ ಹಲ್ಲುಳ್ಳವಳು 
(ಎನೆ ಮತ್ತೊರ್ವಳ್‌ ಕುಂದಕುಟ್ಕಲರದನೆ: ಆದಿಷು, ೧೧. 
೧೧೩ ವ) 

ಕುಂದು - ನಷ್ಟ ಕಡಿಮೆ ಪ್ರಮಾಣ (ಎನಿತು ಪರಿಗ್ರಹದ 
ತೊಡರ್ಪು ಅನಿತೆ ಮನೋದುಃಖಂ ಅದಅ ಕುಂದೆನಿತು 
ಮನಕ್ಕನಿತೆ ಸುಖಂ: ಆದಿಷು, ೩. ೬೨) ಕುಗ್ಗು (ಅಲ್ಲಿ 
ಉತ್ಕಷ್ಟನಿಕೃಷ್ಣಕಾಲಸ್ಥಿತಿಯೊಳ್‌ ಅಯ್ದೂಯಿ ಬಿಲ್ಲಿಂದಂ 
ಏಟುಮೊಟದೇಹಪ್ರಮಾಣದೊಳ್‌: ಆದಿಹು, ೯. ೧೨೧ ವ); 


ದೈನ್ಯ (ಒಯ್ಯನಿಟಿಪೆ ನೆಲದೊಳ್‌ ದುಂದುಭಿರವದೊಡನೆ 
ವಿಜಯಘೋಷಣೆ ನೆಗಲ್ಪತ್ತಂದು ಭುಜಬಲಿಯ ಬಲದೊಳ್‌ 
ಕುಂದುಂ ಕರಂ ಪಿರಿದುಮಾಯ್ತು ಭರತನ ಬಲದೊಳ್‌: 
ಆದಿಷು, ೧೪. ೧೧೩) 

ಕುಂದುರುಷ್ಕ - ಕುಂದುರಗ, ಒಂದು ಬಗೆಯ ಸುಗಂದದ ಬೇರು 
(ಅಭಿಷೇಕಂಗೆಯ್ದು ಕರ್ಕೋಳ ಜಾತೀಫಲ ಜಾತೀಪತ್ರ 
ಗೋಶೀರ್ಷ ಚಂದನ ಲವಂಗ ಕುಂದುರುಷ್ಠಾದಿ 
ಸುಗ೦ಧದ್ರವ್ಯಸಹಿತನಾಗಿ: ಅಜಿತಪು, ೪. ೭೦ ವ) 

ಕುಂದೇಂದುಯಶ - ಕು೦ದಪುಷ್ಪದ ಹಾಗೆ ಮತ್ತು ಬೆಳ್ಳಗಿರುವ 
ಚಂದ್ರನಂತಹ ಕೀರ್ತಿ (ಕುಂದೇಂದುಯಶಂ 
ರಥದಿಂದಿಟಿತಂದು ಎಜಗಿದ೦ ಅಗ್ರಜನ್ಮಪದಸರಸಿಜದೊಳ್‌: 
ಪಂಪಭಾ, ೯. ೨) 

ಕುಂಬ - [ಕುಂಭ] ಗಡಿಗೆ (ಭಕಾರಕ್ಕೆ ಬಕಾರಂ: ಕುಂಭಂ-ಕುಂಬ, 
ರಂಭೆ-ರಂಬೆ: ಶಬ್ದಮದ, ೨೬೯ ಪ್ರ 

ಕುಂಬಕಂಬಾಯ್‌ - ಉಸಿರು ಕಟ್ಟಿಕೊಂಡು ಹಾಯು (ಅಂತು 


ಪೊಳುವಾತಂ ಕುಂಬಕಂಬಾಯ್ದು ಮಿಡುಕಾಡಿಯುಂ 
ಏಟೆಸಿಯುಂ ..... ಗೆಡೆವೊಕ್ಕಿರೆ: ಶಾಂತಿಷು, ೯. ೮೦ ವ) 

ಕುಂಬಗಾಅಸಾಲೆ - ಕುಂಬಾರಸಾಲೆ, ಕುಂಬಾರನ ಮನೆ 
(ಅಸಮಾನಂ ಕುಂಬಗಾಅಸಾಲೆಯೊಳಿರ್ದಂ: ಕರ್ಣನೇಮಿ, 
೩ ೧೬೮) 


ಕುಂಬತಳ - [ಕುಂಭಸ್ಥಲ] ಆನೆಯ ನೆತ್ತಿ (ಜಾಅದೆ ತನ್ನಾನೆಯಿಂ 
ಆ ಮಾಜಾನೆಯ ಕುಂಬತಳಕೆ ಪಾಯ್ದಳವಿಂ ಕೈದೋಜೆ 
ಮಜುವಾನಿಸಂ ಮೆಯ್ಯೇಜಂ ಕಂಡಗಿದು ಜೋಲೆ 
ಕೊಂದನದೊರ್ವಂ: ಕಬ್ಬಿಗಕಾ, ೨೨೧) 

ಕುಂಬಜಿ - ಕುಂಬಾರ (ಪಾಡಿದೊಡೆ ಪಾಡುವಂ ಮತ್ತಾಡಿದೊಡೆ 
ಆಡುತಿರ್ಪ೦ಂ ಆ ಕುಂಬಅನಿಂ ಕೂಡಿರ್ಪನೀಶಂ: ಸಮಯಪ, 
೯. ೨೮) 

ಕುಂಬಾಣ - ಕುಂಬಾರ (ಕುಸುಣಿಯಂತೆ ಕಟ್ಟಿಂಗೆವಂದು ಪುಲ್ಲಂತೆ 
ಸೂಡಿಂಗೆವಂದು ಕುಂಬಾರಾನ ಮಣ್ಣಂತೆ ಮಿದಿಹಕ್ಕೆವಂದು: 
ಧರ್ಮಾಮೃ, ೩. ೪೬ ವ) 

ಕುಂಬಿಡು - ನಮಸ್ಕರಿಸು, ಬಾಗು (ಶಿಲಾತಳದೊಳ್‌ ಬರೆದ 
ಮೃಡನ ಪಡಿವರಿಜ೦ ಕಂಡು ಕುಂಬಿಟ್ಟು; ಕಾದಂಬ, ೫. ೧೧ 
ವ) 

ಕುಂಬು - ಬಾಗು, ನಮಸ್ಕರಿಸು, ಸ್ತುತಿಸು (ರಿಪುಖಗಪತಿಗಳ್‌...... 
ಕೂಗಡಗಿ ಬೀತ ಮಾವಿನ ಕೋಗಿಲೆಯೊಲ್‌ 
ಕೊಂಬುಗೊಂಡು ಕುಂಬುತ್ತಿರ್ಪರ್‌: ನೇಮಿನಾಪು, ೨. ೮೬) 

ಕುಂಭ - ಕಳಶ (ಪಂಚರತ್ನಗರ್ಭವಿವಿಧೌಷಧಿಸಂದರ್ಭ 
ಶಾತಕುಂಭಕುಂಭಸಂಭ್ಯೃತ ಮಂಗಳಜಳಂಗಳಿಂದಂ: ಆದಿಪು, 
೪. ೩೫ ವ); ಆನೆಯ ಹಣೆಯ ಮೇಲ್ಭಾಗದಲ್ಲಿ ಎದ್ದು 
ಕಾಣುವ ಉಬ್ಬು (ಉತ್ಕರ್ಷಪರಿಪೂರ್ಣಮುಖನುಂ 
ಮಾನೋನ್ನತ ಅವನತಕುಂಭನುಂ: ಆದಿಷು, ೧೨. ೫೬ ವ) 

ಕುಂಭಕ - ಉಸಿರನ್ನು ತಡೆಹಿಡಿಯುವಿಕೆ (ರೇಚಕಪೂರಕ ಕುಂಭಕ 
ಕ್ರಿಯಾಮನಮಿರೆ: ಗದಾಯು, ೬. ೧೫) 

ಕುಂಭಕಾರಕ - ಕುಂಬಾರ (ಮೃತ್‌ ಚಕ್ರ ದಂಡ ತೋಯದಿಂ 
ಅಚ್ಚಿಚೆಗುಂ ಕುಂಬಕಾರಕಂ ಮಡಕೆಗಳಂ: ಸಮಯಪ, ೧೦. 
LU) 

ಕುಂಭಕೂಟ - ಆನೆಯ ಕುಂಭದ ತುದಿ (ಕಡೆದಂದದೊಳೊಂದಿದ 
ಕುಂಭಕೂಟದ: ಚಂದ್ರಪ್ರಪು, ೯. ೯೩) 


೩೧೮ 


ಕುಂಭಜ - ಅಗಸ್ತ್ಯ (ಅದೇಂ ಪಳಂಚಲೆದುದೊ ರಾಜರಾಜಸಭೆ 
ಕುಂಭಜನೀಂಟಿದ ತೋಯರಾಶಿಯಂ: ಪಂಪರಾ, ೬. ೭೪) 

ಕುಂಭತಟ ದ ಆನೆಯ ಕುಂಭಸ್ಥಳ (ಕುಂಭತಟಂ 
ಕುಳಭೂಧರಂಗಳಂತಳವಡೆ: ರಾಜಶೇವಿ, ೬. ೯೦) 

ಕುಂಭದ್ದಜ - ದ್ರೋಣ (ಶೋಣಾಶ್ವಂಗಳ್‌ ರಜತರಥಮಂ ಪೂಡೆ 
ಕುಂಭದಧ್ವಜಂ ಗೀರ್ವಾಣಾವಾಸಂಬರಂ ಅಡರೆ ಮಾಜಡ್ಡು 
ದಲ್‌ ಸಾಲದು ಎನ್ನೀ ಬಾಣಾವಾಸಕ್ಕೆ ಎನುತುಂ: ಪಂಪಭಾ, 
೧೧. ೫೬) 

ಕುಂಭಪ್ರೋದ್ಧವ -.. ದ್ರೋಣ (ಪರಶುರಾಮನನಂಜಿಸಿ 
ಬೀರಕ್ಕಾಗರಮಾದ ನದೀಜಂ ಏದೊರೆಯಂ ಗಳ 
ಕುಂಭಪ್ರೋದ್ಧವಂ: ಪಂಪಭಾ, ೭. ೬೫) 

ಕುಂಭಭೇಧನ - ಆನೆಯ ಕುಂಭಸ್ಥಳವನ್ನು ಸೀಳುವುದು 
(ಸಮದೇಭಕುಂಭಭೇದನ ಸಮಯೋಗನಖಂಗೆ 
ಮೃಗರಿಪುವೆಸರು೦ ಉತ್ತಮಿಕೆಯೆ: ಗದಾಯು, ೨. ೨) 

ಕುಂಭಸಂಭವ - ದ್ರೋಣ (ದಿವಿಜ ಅಶ್ವ ತ್ಥಾಮದೊಳ್‌ ಈ 
ಭುವನ೦ಗಳ್‌ ನಡುಗೆ ಶಿಶು ನಕ್ಕು ಸರಂಗೆಯ್ದೊಡೆ 
ಕುಂಭಸಂಭವಂ ಇವಂ ಅಶ್ವತ್ಥಾಮನೆಂದು ಪೆಸರಿಡೆ ನೆಗಲ್ಬಂ: 
ಪಂಪಭಾ, ೨. ೪೪) 

ಕುಂಭಸ್ಥಳದಳನ - ಕುಂಭ ಪ್ರದೇಶವನ್ನು [ತಲೆ] ಸೀಳುವ 
(ಕದನಪ್ರಾರಂಭಶೌಂಡಂ ರಿಪುನೃಪಬಲ ದಾವಾನಲಂ 
ವೈರಿಭೂಭೃತ್‌ ಮದವತ್‌ ಮಾತಂಗ ಕುಂಭಸ್ಥಳದಳನ ಖರ 
ಉಗ್ರ ಅಸಿ ಪಂಚಾಸ್ಯಧೈರ್ಯಂ: ಪಂಪಭಾ, ೬. ೭೭) 

ಕುಂಭಾಂಬು - ಕೋಡದ ನೀರು (ಕುಂಭಾಂಬುವಿಂದಂ 
ಅಬುಧಿಜಳಂ ಪಿರಿದು: ಜಗನ್ನಾವಿ, ೧. ೧೯) 

ಕುಂಭಾಂಭೋದ -  [ಕುಂಭ+ಅಂಭೋದ] ಕುಂಭಾಕಾರದ 
ಮೋಡ (ಅಂಭೋಭಾರ ವಿಜೃಂಭಿತ 
ಕುಭಾಂಭೋದಂಗಳಂದದಿಂ ಸುರಿಯೆ ಚತುಃಕುಂಭ೦ಗಳ್‌: 
ಆದಿಷು, ೮. ೭೧) 

ಕುಂಭಾಗ್ರನಿರ್ಯತ್‌ - ಕುಂಭದ ತುದಿಯಿಂದಹರಿಯುತ್ತಿರುವ 
(ಸ೦ಜೀವಕಂಗೆ ಒಲ್ಬು ನೀಡಿದ ಉದ್ಬಿನ್ನ ಮದಾಂಧಸಿಂಧುರ 
ಫಟಾಸಂಘಟ್ಟ ಕುಂಭಾಗನಿರ್ಯತ್‌ ಆಅಸ್ಕಕ್‌ ಕುಂಕುಮ 
ಪಂಕಪಂಕಿಳಸಟಾಜಾಳ೦ ಮೃಗಾಧೀಶ್ವರಂ: ಪಂಚತಂತ್ರ. 
೧೧೦) 

ಕುಂಭಭಿತ್ತಿಪರಿಕ್ಷಿಪ್ತ - ಆನೆಯ ಕುಂಭಸ್ಥಳದಿಂದ ಜಾರಿದ (ಸಮದ 
ವಿಜಯಗಜವಿಶಾಲಕುಂಭಭಿತ್ತಿಪರಿಕ್ಷಿಪ್ತ ಸಾಂದ್ರ ಸಿಂದೂರ 
ರಜಮುಂ ನೆಣಂಬಡೆದು: ಆದಿಪು, ೧೧. ೩೫ ವ) 


ಹರಿಗೆ 


ಕುಂಭಿ - ಆನೆ (ಅಂಬರಕೇಶ ಶಂಬರವಿಪಕ್ಷ ಮದಾಂಬುಜ 
ಕು೦ಭಿಜೃಂಭಿತಾಶಾ೦ಬರ: ಶಬರಶಂ, ೨. ೫) 
ಕುಂಭಿನಿ - ಹೆಣ್ಣಾನೆ (ಅನುವಶೆಯು೦ ಮಾಡಿರಿಸಿದನಾ 


ರಾಜಕು೦ಜರ೦ ಕುಂಭೀನಿಯಂ: ಧರ್ಮಮಧು, ೧೧. ೮೨) 
ಕುಂಭಿನೀಪತಿ - ರಾಜ (ಸೌಂದರಾಗನುಂ ನಂದನುಂ ಎಂಬ 
ಕುಂಭಿನೀಪತಿಗಳಂ ಜರಾಸಂದನನುಜಾತಂ ನೂಂಕೆ 
ತಾಗೆ: ಕರ್ಣನೇಮಿ , ೧೨. ೧೩೫ ವ) 
ಕುಂಭೀನಸ - ಹಾವು (ಆ ಕುಂಭೀನಸ ವಿಜೃಂಭಣಕ್ಕೆ ನೆರೆದ 
ನೆರವಿಯೆಲ್ಲಂ ಒಲ್ಲನೊಲ್ಲನೆ ಉಲಿದೋಡೆ: ನೇಮಿನಾಪು, ೮. 
೩೩ ವ) 


ಕುಂಭೀರ - ಮೊಸಳೆ (ಮದ ಕುಂಭೀರಕುಳಪ್ರಚಾರವಿಚಳತ್‌ 


ವಾಚಾಳವೀಚೀಚಯಾಸ್ಪದಮಂ .. .. ನಿಂದು ನೋಡಿದಂ: 
ಅಜಿತಪು, ೯. ೧೯) 
ಕುಂಭೋದ್ಭವ - ದ್ರೋಣ (ಈ ಕೂಸುಗಳ್‌ ಯೋಗ್ಯರಪ್ಪುದಂ 


ಇನ್ನೊಲ್ಲೊಡೆ ಶಸ್ತ್ರವಿದ್ಯೆಗೆ ಒವಜಂ ನೀನಾಗು 
ಕುಂಭೋದ್ಧವಾ: ಪಂಪಭಾ, ೨. ೫೩) 

ಕುಕಿ - ಕೀಳು ಕವಿ, ಕೆಟ್ಟ ಕವಿ (ತಾಮೇಂ ಗಣನೀಯರೆ 
ಕುಕವಿಗಳ್‌: ಪುಷ್ಪದಂಪು, ೧. ೪೫) 

ಕುಕಿಲ್‌ - ಕೋಗಿಲೆಯ ಕೂಜನ (ಸೊಗಯಿಸಿ ಬಂದ ಮಾಮರನೆ 
ತಳ್ಳ ಎಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ಪ 
ಕೋಗಿಲೆಯೆ ಪಾಡುವ ತುಂಬಿಯೆ ನಲ್ಲರ ಒಳ್ಳೊಗಂ 
ನಗೆಮೊಗದೊಳ್‌ ಪಳಂಚಲೆಯೆ ಕೂಡುವ ನಲ್ಲರೆ 
ನೋಟಾಡೆ: ಪಂಪಭಾ, ೪. ೨೮); ಕೂಗು (ಕೂಡೆ 
ಕೂಕಿಡುವ ಕುಕಿಲ್ವ ಬಿಕ್ಕುಳಿಪ ತೇಗುವ: ಪಂಪಭಾ, ೪. ೯೦) 

ಕುಕ್ಕಿರಿ - ದೇಹವನ್ನು ಕುಗ್ಗಿಸು (ಕಡು ಹಿಳಿಕಿಕ್ಕಿ ಕುಕ್ಕಿರಿದು 
ಬಿಲ್ಗಳನೇಜೆಸಿ ನೀವಿ ತಾಳ್ವು: ತ್ರಿಷಷ್ಟಿಷು, ೨೪. ೩೦೫) 

ಕುಕ್ಕಿಜಿ - ಹಾರು (ನಿನ್ನ ಪೊರೆಯೊಳಿರ್ದಪೆನಂಜದಿರೆಂದು 
ನಂಬುಗೆಯಂ ಕೊಟ್ಟು ಉರ್ಕಿ ಕುಕ್ಕಿಚೆದಣಿರ್ದಾಡಿದರ್‌: 
ತ್ರಿಷಷ್ಟಿಪು, ೨೭. ೧೨೦ ವ) 

ಕುಕ್ಕು - ಕೊಕ್ಕಿನಿಂದ ಕುಟುಕು (ಕಾಗೆ ಕುಕ್ಕಿ ಕೊಕ್ಕಿಂ: ರಾಜಶೇವಿ, 
೯, ೨೬); ಕೊಕ್ಕರೆ (ತಿದಶಶರಾಸನಂ ತಳಿರ 
ತೋರಣಮಾಗಿರೆ ಕುಕ್ಕಿನೋಳಿ ಚೆಲ್ಪಿದಿರ್ಗೊಳೆ: ಆದಿಪು, ೬. 
೭೧) 

ಕುಕ್ಕುಟ - ಹುಂಜ (ಎಣಕೆಗಳಂ ಮೆಲ್ಲನೆ ಉರ್ಚುತ್ತೆ ನಿಂದು 
ಒಯ್ಯನೆ ಸಾರು ಆ ತ್ರೋಟಿಯಿಂದಂ ತೊಡೆದು ಗಣಿಗಳಂ 
ನುಣ್ಣವಿರ್‌ ಬಿರ್ಚಿ ಮೆಯ್ಯಂ ತೊನೆದು ಉದ್ದಂ ನೀಡಿ 
ಗೋಣ೦ ನವ ದಿನಮುಖದೊಳ್‌ ಕುಕ್ಕುಟ೦ ಕೂಗಿತಾಗಳ್‌: 
ಶಾಂತೀಶ್ವಪು, ೧೧. ೯೬); ಮೋಸ, ಕಪಟ (ಕುಕ್ಕುಟಮಂ 
ಮಾಡುವರೊಳ್‌ ನಂಬುಗೆಯಿಂ ಕೂಡಿದೊಡೆ 
ಏನಾನುಮೊಂದು ದೋಷಂ ಸಾರ್ಗುಂ: ಧರ್ಮಾಮೃ, ೬. 
೫೯) 

ಕುಕ್ಕುಟಮಲ್ಲಮೇಷಮಹಿಷೇಭದ್ದಂದ್ವಯುದ್ಧಕ್ರಿಯಾಪರ - ಹುಂಜ 
ಮಲ್ಲರು ಟಗರುಗಳು ಕೋಣಗಳು ಆನೆಗಳು ಇವುಗಳ 
ದ್ವಂದ್ವಯುದ್ಧದಲ್ಲಿ ನಿರತನಾಗಿರುವವನು (ಸುರತಾಸಕ್ಷನಂ 
ಅನ್ಯಕಾರ್ಯಪರನಂ ನಿದ್ರಾಳುವಂ 
ಕುಕ್ಕುಟಮಲ್ಲಮೇಷಮಹಿಷೇಭದ್ವಂದ್ವಯುದ್ಧ ಕ್ರಿಯಾ 
ಭುಪನ೦ ಎಯ್ದಿ ಬಿನ್ನವಿಸಬೇಡ: ಪಂಚತಂತ್ರ, ೮೩) 

ಕುಕ್ಕುಟಸರ್ಹ - ಸರ್ಪದ ತಲೆ ಹುಂಜದ ದೇಹವಿರುವ ಪ್ರಾಣಿ 
(ಕಮಠಂ ಕುಕ್ಕುಟಸರ್ಪನಾಗಿ ಕೊಲೆ ಸ 
ಸಹಸ್ರಾರಕಲ್ಪದೊಳ್‌ ಪುಟ್ಟಿ ಚಾವುಂಡಪುಚಂದ್ರ ಪು. 
೩೧೯, ಸಾ ೨೨) 

ಕುಕ್ಕುಟಾಸನ - ಯೋಗಾಸನದ ಒಂದು ಪ್ರಕಾರ, ಕೋಳಿಯಂತೆ 
ಕುಳಿತುಕೊಳ್ಳುವುದು (ಬಂದಂ ಚರಿಗೆಗೆ ಬನದಿಂ 
ಮಂದಾನಿಲದಂತೆ ಕುಕ್ಕುಟಾಸನದೇವಂ: ನೇಮಿನಾಷು, ೧. 
೮೨) 

ಕುಕ್ಕುಟೇಶ್ವರ - ಗೊಮ್ಮಟೇಶ್ವರ (ಉನ್ನತ ಕುಕ್ಕುಟೇಶ್ವರ 
ಜಿನೇಶ್ವರನ೦ ಜಿನಭಕ್ತೆ ಪೋಗಿ ಕಾಣ್ಣನ್ನೆಗಂ.. ..ಅತ್ತಿಮಬ್ಬೆಗೆ 
ಪಥಶ್ರಮಮಾದುದು ಅಕಾಲವೃಷ್ಟಿ: ಅಜಿತಪು, ೧. ೬೦) 


ಪರನಂ 


೩೧೯ 


ಕುಕ್ಕುರ - ನಾಯಿ (ಊಳ್ಳ ಕುಕ್ಕುರಕುಳಮಂ ಲೆಕ್ಕಿಪುದೆ ಪೋಪ 
ಮದಶುಂಡಾಲಂ: ಉದ್ಭಟಕಾ, ೧. ೨೫) 

ಕುಕ್ಕುರಿ - ಹೆಣ್ಣು ನಾಯಿ (ಕರಹಟದೊಳ್‌ ಬೇಂಟೆಯ 
ಕುಕ್ಕುರಿಯಾದಳ್‌ ಸತ್ತು ಚ೦ದ್ರಮತಿಇಯು೦ ಬಟೆಕ: 
ಯಶೋಧಚ, ೩. ೩೮) 

ಕುಕ್ಕುಜಿಸು - ಕುಕ್ಕರಿಸು, ಕುಸಿದು ಬೀಳು (ತಳ್ತು ಕುಕ್ಕುಜಿಸದ 


ವೀರರಿಲ್ಲ ನತರಾಗದ ಬಲ್ಲಿದರಿಲ್ಲ ಎನೆ ಬಾಳ್ವ 
ನಗಾಧಿನಾಯಕರ್‌: ಗಿರಿಜಾಕ, ೨. ೧೦೪) 

ಕುಕ್ಕುಲಗುದಿ - ಅನ್ನ ಕುದಿಯುವಂತೆ ಕುದಿ (ಎನಿತಂ 
ಕುಕ್ಕುಟಗುದಿದಪೆ ಎನಿತಂ  ಕಕ್ಕಳಗಟಲ್ಪಪಯ್‌ ಜೀವನೆ 


ನೀನೆನಿತಂ ಮಲ್ಮಲ ಮಖುಗುವೆ ಎನಿತಂ ಸಂಸಾರದೊಳಗೆ 
ತಿಜ್ಲನೆ ತಿರಿವಯ್‌: ಅಜಿತಹು, ೨. ೬೧), ತಳಮಳಪಡು 
(ಸುಚಿಯೊಳಗಿರ್ದು ಬೆಟ್ಟು  ಪೊಜಿಪೊಣ್ಮುವಿನಂ 
ಲವಣಾಂಬುರಾಶಿ ಕುಕ್ಕುಬಗುದಿವಲ್ಲಿ ಕೂಲ್ಲುದಿಯೆ ಮೇಗೆ 
ಸಿಡಿಲ್ಲಗುಳಂತೆ ಕೂಡೆ: ಪಂಪಭಾ, ೧೧. ೧೫೩) 

ಕುಕ್ಷಿ - ಹೊಟ್ಟೆ (ಬಸಿಜ್‌ ಉದರ೦ ಜಠರಂ ಕುಕ್ಷಿಸಮಾಹ್ವಂ: 
ಅಭಿಧಾವ, ೧. ೧೨. ೪) 

ಕುಕ್ಷಿನಿವಾಸ - ಗುಹೆಯಲ್ಲಿನ ವಾಸಸ್ಥಳ (ಇಪ್ಪತ್ತೆಣ್ಳಾಶಿರ 
ದುರ್ಗಭೂಮಿಗಳಿಂದಂ ನೂಜು  ಕುಕ್ಷಿನಿವಾಸಗಳಿಂದಂ: 
ಶಾಂತಿಷು, ೧೧. ೮೪ ವ) 

ಕುಕ್ಸಿನಿವಾಸಿ - ಗುಹೆಯಲ್ಲಿ ವಾಸಿಸುವವನು (ಪ್ರತ್ಯಂತನಿವಾಸಿಗಳಪ್ಪ 
ಏಳ್ನೂಹು ಕುಕ್ಷಿನಿವಾಸಿಗಳುಂ: ಆದಿಷು, ೧೫. ೩ ವ) 

ಕುಕ್ಸಿವಾಸ - ರತ್ನವಿಕ್ರಯಸ್ಥಾನ (ಪ್ರತ್ಯಂತವಾಸಿಗಳಪ್ಪ ಏಟ್ನೂಜು 
ಕುಕ್ತಿನಿವಾಸಿಗಳುಂ: ಆದಿಷು, ೧೫. ೩ ವ) 

ಕುಚ - ಮೊಲೆ, ಕೆಚ್ಚಲು (ಸುರಭಿಯ ತೊರೆದ ಕುಚ೦ಗಳ ಬೆರಗಂ 
ಬೆರಲಿಳಿಸೆ: ಪುಷ್ಪದಂಪು, ೩. ೧೦೯) 

ಕುಚಂದನ - ಕೆಂಪು ಗಂಧದ ಮರ (ತಮಾಳ ಕುಚಂದನ ಚಂದ 
ನಾಗ ಜಂಬಿರ ಪನಸು ಆಮ್ರ ನಿಂಬ ಕುಟಜಾದಿ 
ಮಹಾಕುಜಸಂಕುಳಂಗಳಂ: ಹರಿವಂಶ, ೭. ೭) 

ಕುಚಚೂಚುಕ - ಮೊಲೆಯ ತೊಟ್ಟು (ಬಸಿಜ ತಳ್ಳಳಿದತ್ತೆ ಮೊಗಂ 
ಬೆಳ್ಳೇಣಿದುದೇ ಕುಚಚೂಚುಕ೦ ಮಸುಳ್ಳುವೇ: ಆದಿಪು, ೭. 
೩೧) 

ಕುಚಸಿಚಯಾಂಚಳ - ಎದೆಯ ಮೇಲಿನ ಸೀರೆಯ ಸೆರಗು 
(ಅತಿಚಕಿತ ಅರಾತಿ ಶುದ್ಧಾ೦ತಕಾ೦ತಾತ್ಕಂತ ಚಿಂತಾಶ್ಚಾಸಾನಿಲ 
ಆಂದೋಳಿತ ಕುಚಸಿಚಯಾಂಚಳನುಂ: ಆದಿಹು, ೧೨ ೬೧ 
ವ) 

ಕುಚಾನನ - ಕುಚಚೂಚುಕ (ಪೀನ ಕುಚಾನನದೊಳ್‌ ಕಪು 
ಆನನದೊಳ್‌ ಬೆಳ್ಳು ತೋ ಪಂಪರಾ, ೨. ೩೩) 


ಕುಚ್ಚ - ಒಂದು ಬಗೆಯ ಮೀನು (ಬಾಳೆಮೀನ್‌ ಪಾವುಮೀನ್‌ 
ಕಿಯಮೀನ್‌ ಕೆಂಗಜೆಯಚ್ಚಿ ಕುಚ್ಚ ಲತಿಗಂ ಕಾಗೆಂಡೆ .. .. 
ಎನಿಪಿವೆಲ್ಲಂ ಬೀಳ್ಬ್ದುವು: ರಾಜಶೇವಿ, ೫. ೧೧೫) 

ಕುಜ - ಮರ (ಉರಿ ಕೊಳೆ ದೆಸೆಗಾಣದೆ ದೆಸೆವರಿವರಿದು 
ಕುಜಂಗಳಂ ಪಡಲ್ವಡಿಸಿ ಭಯಂಬೆರಸು ಒಳಳ” ನೆಗೆದುದಾ 
ವನ ಕರಿ ಶರಭ ಕಿಶೋರಕಂಠಗರ್ಜನೆ ಬನದೊಳ್‌: 
ಪಂಪಭಾ, ೫. ೯೧); ಮಂಗಳ ಗಹ (ಚಂದ ಕುಜ ಬುಧ 
ಅಮರಗುರು ದೈತ್ಯಾರಾಧ್ಯಂಫಣಿಗಳಂ ಆರಾಧಿಪಂ ಒಂದು 
ಮಣೆಗೆ ತಂದು: ಸಮಯಪ, ೮. ೧೬೩) 


ಕುಜಾತ - ಭೂಮಿಯಿಂದ ಹುಟ್ಟಿದುದು, ಮರ (ವಸಂತಮನಾಂತ 


ಕುಜಾತಪಲ್ಲವಪ್ರಸರದಿಂ ಆ ವಸಂತಮಯ 
ಕುಸುಮಾವಳಿಯಿಂದೆ .. . ರಂಜಿಸುವಂತಿರಲ್‌: ಕಾದಂಸಂ, 
೪. ೪) 

ಕುಟ - ಕೊಡ (ಘಟಂ ಕುಟಂ ಕಳಶ: ಅಭಿಧಾವ, ೧. ೧೦. 
೨೯); ಮರ (ವನಸತಿ ಮರ೦ ನಗಂ ಕುಟ; ಅಭಿಧಾವ, ೧. 
೭ ೧) ಸುತ್ತಿಗೆ 

ಕುಟಜ - ಕೊಡಸಿಗೆ ಹೂ (ವಿರಹಿಜನಕ್ಕೆ ಕುಟಜ ಕುಂದ 
ನವೋದ್ಗಮವಾಟ ರಾಗಮಂ ವಿರಹಿಜನಕ್ಕೆ ಮಾಡಿದುದು: 
ಕಾದಂಬ, ೯. ೯೭) 

ಕುಟಿ - ಗುಡಿಸಲು (ಏಪೊಲ್ಟುಂ ಉಟಿಗುಮೋ 


ಸುಕವಿಯಶೋದೀಪಾಂಕುರದಗ್ದ ಕರ್ಣಕೋಟರ ಕುಟಿಗಳ್‌: 
ಲೀಲಾವತಿ, ೧. ೨೭) 


ಕುಟಿಲಾಲಕ - ಗುಂಗುರು ಕೂದಲು (ಕುಟಿಲಾಲಕಮಂ 
ಪಿಡಿದೀಟ್ಟು ತಂದು ಮಂಡೋದರಿಯಂ; ಪಂಪರಾ, ೧೪. 
೧೦೩) 

ಕುಟಿಳ - ವಕ್ರವಾದ (ವಕ್ರಶೀಳ೦ ಕುಟಿಳಂ: ಅಭಿಧಾವ, ೧. ೨. 
೧. ೨೧) 

ಕುಟಿಳಾಳಕಿ - ಗುಂಗುರು ಕೂದಲುಳ್ಳವಳು (ಅರೆಬರ್‌ 
ಕುಟಿಳಾಳಕಿಗೊಲ್ಲು ಕಂಕಣಂಗಳನಿಟ್ಟರ್‌: ಪುಷ್ಪದಂಷು, ೮. 
೫೬) 

ಕುಟೀರಕ - ಸಣ್ಣ ಗುಡಿಸಲು (ಎಅಗಿರ್ದುವು ಷಟ್ಟದಂಗಳ್‌ 
ಉತ್ಕೇಸರಕೋಟಿ ಸಂಕಟ ಕುಶೇಶಯ ಕೋಶ 
ಕುಟೀರಕಂಗಳೊಳ್‌: ಪಂಪಭಾ, ೪. ೪೭) 

ಕುಟುಂಬಿನಿ - ಹೆಂಡತಿ (ದೇವಿಲನೆಂಬ ಗ್ರಾಮಕೂಟ೦ಗ೦ ಆತನ 
ಕುಟುಂಬಿನಿ ವಸುಮತಿಗಂ: ಆದಿಪು, ೩. ೩೮ ವ); ಮನೆಯ 
ಒಡತಿ (ನೀ೦ ಬೇವಾದೊಡೆ ನಿನ್ನ ಕುಟುಂಬಿನಿಯುಂ ಪಯ್ತೆ 
ಸೊರೆಯ ಕುಡಿಯೇಂ ಮಿಡಿಯೇಂ: ಸುಕುಮಾಚ, ೪. ೨೮) 

ಕುಟುಕು - ಹಕ್ಕಿ ಮರಿಗೆ ಕೊಡುವ ಗುಟುಕು (ಆತಂ ಎನಗೆ 
ಕುಟುಕನಿಕ್ಕಿ ಮಿಕ್ಕುದಂ ತನಗೆ ಅಶನ೦ ಮಾಡಿ ಜೀವಿಸುತ್ತುಂ 
ಇರೆ: ಕಾದಂಬ, ೧. ೧೧೩ ವ) 

ಕುಟ್ಟಿನಿ - ಕುಂಟಣಿ (ಎಂದು ಕುಟ್ಟಿನಿ ಕೆಯ್ಗಳಂ ಮುಜೆದು 
ಬಯ್ಬಳ್‌ ಅನ೦ಗನನ್‌ ಆ ಪ್ರಸಂಗದೊಳ್‌: ನೇಮಿನಾಪು, ೪. 
೧೫೦) 


ಕುಟ್ಟಿಮ ದ ನೆಲಗಟ್ಟು (ಇಂದ್ರನೀಲಮಣಿಕುಟ್ಟಿಮ 
ಸಂಕ್ರಾಂತಮೌಕ್ತಿಕದಾಮಾಭಿರಾಮದೊಳ್‌: ಆದಿಷು, ೮. ೬೭ 
ವ್ರ ಜಗಲಿ (ನೀಳಾಭ್ರವಿಭ್ರಮಕುಟ್ಟಿಮದೊಳ್‌ ಅಮಳ 


ಹರಿನ್ಮಣಿಮಯೂಖರೇಖಾಜಟಳೋದಾತ್ತ ಚಿತ್ರಚಿತ್ತಿವಿಭ್ರಾಜಿತ: 
ಸುಕುಮಾಚ, ೧೨. ೪೨ ವ) 
ಕುಟ್ಟು - ಗುದ್ದು, ಹೊಡೆ (ಕುಟ್ಟು-ತಾಡನೇ: ಶಬ್ದಮದ, ಧಾ 


೨೪೦) 
ಕುಟ್ಮಲ — ಮೊಗ್ಗು (ಸದಮಳ ಮುಕ್ತಾವಳಿಯಿಂ 
ಪೊದೆಯಿಸಿದನೊ ಚೈತ್ರನೆನೆ ತದೀಯ ಲತಾವಾಸದ 


ವಿಚಕಿಲಕುಟ್ಮಲ ವಿಸರದ ಪದಪು ಅದಂ ದೇವಿ ನಾಡೆ 
ನೋಡುತ್ತಿರ್ದಳ್‌: ಶಾಂತೀಶ್ವಪು, ೫. ೧೨೫) 

ಕುಟ್ಕಲರದನೆ - ಮೊಗ್ಗುಗಳಂತೆ ಹಲ್ಲುಳ್ಳವಳು (ಎನೆ ಮತ್ತೊರ್ವಳ್‌ 
ಕುಂದಕುಟ್ನಲರದನೆ: ಆದಿಷು, ೧೧. ೧೧೩ ವ) 


೩೨೦ 


ಕುಟ್ಕಳ - ಕುಟ್ಮಲ, ಮೊಗ್ಗು (ವಿಭಿನ್ನ ಕುಟ್ಠಾಗ್ರ ಆಸವಗಂಧದಿಂ 
ಕಳಿಯೆ ಸೊರ್ಕಿಸಿತೀ ಜಗಮಂ: ಲೀಲಾವತಿ, ೯. ೧೧೭) 
ಕುಠಾರ - ಕೊಡಲಿ, ಒಂದು ಆಯುಧ (ಶಠಪ್ರಕೃತಿ ನಿರ್ಗುಣಂ 


ಸಕಲಧರ್ಮಭೂಜಾವಳೀಕುಠಾರ೦ ಇರದೆ ಎಯ್ದಿದಂ: 
ಪಂಚತಂತ್ರ, ೧೫೦) 
ಕುಡಲಾದ ಕೂಸು - ಕೊಡಗೂಸು, ಕನ್ಯಾದಾನಕ್ಕೆ ಯೋಗ್ಕಳಾದ 


ಹುಡುಗಿ (ಅಟ್‌ ಕುಡಲಾದ ಕೂಸು ನೆಲದೊಳ್‌ ಪೊರಳುತ್ತಿರೆ 
ಧರ್ಮಪತ್ನಿ ಬಾಯಚೆದು ಕೊರಲ್ಲೆ ಪಾಯ್ದು ಪರಿದಾಡುವ 
ಬಾಲಕನಾದ ಶೋಕದಿಂ ಗಟಗಟ ಕಣ್ಣ ನೀರ್‌ ಸುರಿಯೆ: 
ಪಂಪಭಾ, ೩. ೨೫) 

ಕುಡಲಿರ್ದ ಕೂಸು - ಕೊಡಗೂಸು, [ಮದುವೆಯಲ್ಲಿ] ಕೊಡಲಿದ್ದ 
ಹುಡುಗಿಯನ್ನು (ಉಣದೆನ್ನಂ ಕುಡಲಿರ್ದ ಕೂಸಂ 
ಒಡಗೊಂಡು ಉಯ್ವಾತನಂ ತಾಗಿ ತಳ್ತಿಜೆಯಲ್‌ 
ಕೋಡಗಗಟ್ಟುಗಟ್ಟಿ ತರಲ್‌: ಪಂಪಭಾ, ೫. ೨೧) 

ಕುಡವೇಟ್ಟಂ - ಕೊಡು ಎಂದು ಹೇಳುವವನು (ಕುಡವೇಟ್ವನ 
ಕುಡುವನ ಕುಡೆ ಪಡೆವನ ಪೆಂಪೇ೦ ನೆಗಲೌವಡೆಗುಮೊ: 
ಪಂಪಭಾ, ೬. ೪೯) 

ಕುಡಿ - ಸೇವಿಸು (ಉಣ್ಣುದಿಲ್ಲ ಕುಡಿವುದಿಲ್ಲ ಉಪವಾಸಂಗೆಯ್ದಿರ್‌: 
ವಡ್ಡಾರಾ, ಪು. ೭೬ ಸಾ. ೬); ಚಿಗುರು (ನಿಮಿರ್ದ 
ಕುಡಿಯೊಳ್‌ ಗಿಳಿ ಪಾಯ್ದತ್ತೆನಿಸಿ ಸತಿಗೆ ತಂಬುಲಮಿತ್ತಳ್‌: 
ಆದಿಹು, ೭. ೧೨) 

ಕುಡಿಗೈ - ಸೊಂಡಿಲಿನ ತುದಿ (ಜಲಂಗಳಂ ಕುಡಿಗೈಗಳಿನೊಯ್ದು 
ತಂದು ಮುಂಗುಡುವುವು ಹಸ್ತಿ; ಸೂಕ್ತಿಸುಧಾ, ೭. ೧೭೩) 

ಕುಡಿಗೊಳ್‌ -  ಚಿಗುರೊಡೆ (ಮೆಲ್ಬುಗೊಂಡುದು ಸರಂ 
ಕುಡಿಗೊ೦ಡುದು ಕು೦ತಳೋತ್ಕರಂ: ಸೂಕ್ತಿಸುಧಾ, ೭. ೫೪) 

ಕುಡಿತೆ - ಬೊಗಸೆ (ಕುಡಿತೆಯ ನೀರಂತುಗಲುಂ ಕುಡಿಯಲ್ಕೆ 
ಉಂಟೆನಗೆ ಲವಣವಾಧಿಯ ನೀರಂ: ಆದಿಹು, ೧೨. ೮೭) 


ಕುಡಿಬಿದಿರ ಕುಡಿ - ಎಳೆಯ ಬಿದಿರ ಕಳಲೆ (ಕುಡಿಬಿದಿರ ಕುಡಿಯ 
ಮಾವಿನ ಮಿಡಿಯ ಮಾರುಡಿನ ಮೆಣಸುಗಡಲೆಯ 
ಪುಡಿಯೊಳಡಸಿದದಲ್ಲದ ಅಲ್ಲಣೆಗೆಯ ಚಕ್ಕಣಮಂ 
ಸವಿಸವಿದು: ಪಂಪಭಾ, ೪. ೮೭ ವ) 

ಕುಡಿಮಿಂಚು - ಬಳ್ಳಿಮಿಂಚು, ಕುಡಿಯಂತಹ ಮಿಂಚು 
(ನೆನೆಯಿಸಿದನೆಸೆದು ಬಾಲಕನೆನಸು೦ ಕುಡಿಮಿಂಚು ನಿಮಿರ್ದ 
ಕೆಮ್ಮುಗಿಲಿರವಂ: ಕುಸುಮಾಕಾ, ೬. ೯೩) 

ಕುಡಿಮುಂಜೆರಗು - ಮುಂಜೆರಗಿನ ತುದಿ (ಚೆನ್ನಪೊಂಗರ 
ಕುಡಿಮುಂಜೆಅಗು ನಿಡುಬಯ್ತಲೆ ಬಾರ್ತೆಯೆ: ಅನಂತಪು, ೮. 
೪೯) 

ಕುಡಿಯ - ಒಕ್ಕಲಿಗ (ಬಸವ೦ ಕೆಯ್ಯಂ ಪೊಕ್ಕೊಡೆ ಬಸವನ 
ಕಾಲುಡಿಯೆ ಬಡಿದು ಕುಡಿಯಂ ಬಯ್ವಂ: ಸಮಯಪ, ೧೦. 
೧೨೮) 


ಕುಡಿಯಳ್ಳೆ - ಪಕ್ಕೆಯ ತುದಿ (ತೊಡೆಸಂಕಲೆಯಿಕ್ಕಿದವೊಲ್‌ 
ಕುಡಿಯಳ್ಳೆಗಳಿಂದ ಸುರಿದುವು ಇಕರ್ರಲಕೆ ಕರುಳ್ಗಳ್‌: 
ಶಬ್ದಮದ, ೧೧೭ ಪ್ರ ೪) 

ಕುಡಿಯಿಡು -  ಚಿಗುರೊಡೆ (ಶಶಿಯ ತಣ್ಣದಿರ್ಗಳ್‌ 


ಕುಡಿಯಿಟ್ಟುವೆಂಬಿನಂ ಪಸರಿಸಿ ದಂತಕಾಂತಿ: ಕುಸುಮಾಕಾ, ೨. 
೨೮) 

ಕುಡಿವರಿ - ಹಬ್ಬು (ಹೃದಯದೊಳಂಕುರಿಸಿ ಮುಖಾಗದಿಂದೆ 
ಕುಡಿವರಿವ ಕೋಪ: ಜಗನ್ನಾವಿ, ೧೧. ೮೮) 


ಕುಡಿವಾಲ - ಬಾಲದ ತುದಿ (ಅಗ್ಗದ ನಿಡುಗೋಡು ಮೇಡುವಂ 
ಅಮರುತ್ತುಂ ಇಣುಂಕಿದ ಕೆಚ್ಚಲ್‌ ಎತ್ತಮೆತ್ತಿದ 
ಕುಡಿವಾಲಮಂದೆಸೆಯ ಕರ್ಬಸುಗಳ್‌ ಪರಿಗೊಂಡುವು 
ಆಜಿಯೊಳ್‌: ಪಂಪಭಾ, ೮. ೧೦೪) 

ಕುಡಿಸು - ಕೊಡುವಂತೆ ಮಾಡು (ಎಲ್ಲ ಮಾಲ್ಕ್‌ಯಿಂ ಬಿದಿ 
ಸಮಕಟ್ಟಿ ಕೊಟ್ಟೊಡೆ ಎಡೆಯೊಳ್‌ ಕಿಡಿಸಲ್‌ ಕುಡಿಸಲ್‌ 
ಸಮರ್ಥರಾರ್‌: ಪಂಪಭಾ, ೧೨. ೧೮೨) 

ಕುಡು - ಹೊಡೆ (ಕಸೆಯನಿನಿಸಜುಪಿ ಕುಡೆ ಲಂಫಿಸಿದುದು 
ಪನ್ನೆರಡುಯೋಜನಮಂಬರಂ: ಆದಿಪು, ೧೩. ೩೯); 
ದಾನಮಾಡು (ಧುರದೊಳ್‌ ಮೂಜುಂ ಲೋಕಂ 
ನೆರೆದಿರೆಯುಂ ಕುಡುವ ಪೊಟ್ಟಜಳ್‌ ಮೇರುವೆ 
ಮುಂದಿರೆಯು೦ ಬೀರದ ಬಿಯದಂತರಕ್ಕೆ ಕಿಜೆದೆಂದು 
ಚಿ೦ತಿಪಂ ಪ್ರಿಯಗಳ್ಳಂ: ಪಂಪಭಾ, ೧. ೪೮); ನೀಡು 
(ಕುಡು-ಪ್ರದಾನೇ ವಕ್ರೇ ಚ: ಶಬ್ದಮದ, ಧಾ ೨೯೭) 
ವಕ್ರವಾಗಿರುವಿಕೆ (ಕುಡುದಾಡೆಯಿ೦ದ ಇಣೆದುದು ಎತ್ತಿದುದು 
ಇರ್ಬಗಿಯಾಗಿ ಕಾಯನೊಟ್ಟಿದುದು ಅವರಟ್ಟೆಯಂ ಕೊಜ್‌ದು 
ತಿಂದುದು ತೇಗಿದುದು ಉಗಸೂಕರಂ: ಶಬರಶಂ, ೪. ೧೬) 

ಕುಡುಕಿಕ್ಕು - ಕುಟುಕು ಇಡು (ಅಂಗಕಾಂತಿಯಂ ತಾಮ 
ಕುಡುಕಿಕ್ಕುವಂ ಯುವತಿನೇತ್ರಚಕೋರಚಯಕ್ಕೆ: ನೇಮಿನಾಷು, 
೪. ೧೩೬ 

ಕುಡುಕು - ಕುಟುಕು, ಗುಟುಕು (ಅಂಚೆ ಚಂಚುವಿಂ ಕಿರಕಿರವಾಗಿ 
ಕರ್ಚಿ ಕುಡುಕಂ ಮಣೆಗಿತ್ತಪುವು ಎಂಬ ಬಲ್ಶೆ 
ಕಣ್ಣೆಜ್‌ದವೊಲಿರ್ದ ಚಿತ್ರಕನ ಚಿತ್ರದ ಚಿತ್ರವಿಧಕ್ಕೆ ಮೆಚ್ಚಿದಂ: 
ಮಲ್ಲಿನಾಪು, ೫. ೨೯) 

ಕಡುಕುಂದಜೆ - ಹಲ್ಲುಗಳುಳ್ಳ ಕತ್ತಿ, ತಿವಿವ ದಸಿ (ದಕಾರಕ್ಕೆ: 
ಕುಡುಕುಂದಣೆ, ಉರ್ಕುಂದೊಳ”: ಶಬ್ದಮದ, ೧೮೧, ಪ್ರ ೨) 

ಕುಡುಕುಗೊಳ್‌ - ಕುಕ್ಕಿ ತಿನ್ನು ಸಾರ್ತಂದು ಅಗಲ್ಲಲುರ್ಚಿದ 
ಕಟ್ಟಲೆಯ೦ ಕುಡುಕುಗೊಳ್ಳ ಕೋಕದ್ದಯಮಂ: ಲೀಲಾವತಿ, 
೧೩. ; ತುತ್ತುಗೊಳ್ಳು 

ಕುಡುಗುರುಳ್‌ - ಮುಂಗುರುಳು (ಕುಡುಗುರುಳೆಂಬ ತೆಂಬೆಲರ 
ಬೆಂಬಿಡಿದು ಪೊಸವೇಟಮೆ೦ಬ ಚಿಲ್ವಿಡಿದು: ಆದಿಷು, ೧೨. 
೨೮) 

ಕುಡುಗೂಸು - ಕನ್ಯ  ಮದುವೆಯಾಗದವಳು (ಆಂ 
ಕುಡಗೂಸಪ್ಪೆನದು ಕಾರಣದಿ೦ ಎಮ್ಮ ತಾಯಲ್ಲಿಗೆ ಪೋಗಿ 
ಬೇಡಿಂ ಎನೆ; ಪಂಪರಾ, ೮. ೬೧ ವ) 

ಕುಡುಗೆಮ - ಕೊಡಲಿ (ಕುಡುವೇಟ್‌ಮ ಕುಡುವಣ್ಣಂ ಕುಡುಗೆಮ 
ಕುಡೆ ಕೊಳ್ಳ ಕಲಿಯನಜೆಯಲ್ಕಕ್ಕುಂ: ಪಂಪಭಾ, ೬. ೪೯) 

ಕುಡುಗೋಲ್‌ - ಕುಡಿಲು (ಕುಡುಗೋಲಂ ಕೂಟಿಗೆಯಂ ಕೊಡಲಿ 
ಕುರುಂಜಿಗೆಯಂ ಉಟಖವ ಪರಗುವ ಕಣುಪಿ೦ 
ಬಿಡದೆಯಗುಳಲ್ಲಾ ಮುಟ್ಟಂ ಕುಡರ್‌ ಎರವಂ ಪೆಣರ್ಗೆ: 
ಸಮಯಪ, ೫. ೧೭) 

ಕುಡುದಾಡೆ - ಕೋರೆ ಹಲ್ಲು (ಹೊಳೆದು ಉಳ್ಳುವ ಕುಡುದಾಡೆಯ 
ಪೊಳಪು ನೊಸಲ್ಲಡರ್ದು ಪೊಡರ್ವ ಪುರ್ಮೆಸೆವಿನಂ 
ಅವ್ಪಳಿಸುವ ಮುಳಿಸಿನ ದಳ್ಳುರಿಗಳಂ ಉಗುಟ್ಟವೊಲ್‌ 
ಉಗುಟ್ಟಂ ಅಸುರಂ ಉರಿವ ಪಟೆಗಳಂ; ಪಂಪಭಾ, ೬. ೫೯) 

ಕುಡುಪು - ಕುಡುವು, ಕುಡುಹು, ಡೊಂಕು; ವಾದ್ಯ ಬಾರಿಸುವ 
ಕೋಲು (ಕುಡುಪು೦ ಕಯ್ಯುಂ ಜತಿಯೊಳ್‌ ತಡತಡವರೆ 
ವಾದಕಂಗೆ ಪುರ್ವಿ೦ ಜತಿಯಂ ತೊಡರದೆ ನಡೆಯಿಸಿ: 


೩೨೧ 


ಆದಿಪು, ೯. ೩೨); ಭೇರಿಯನ್ನು ಹೊಡೆಯಲು ಬಳಸುವ 
ಕೋಲು (ಸಮರಸನ್ನಾಹಭೇರಿಯಂ ಪೊನ್‌ ಕುಡುಪಂ 
ಪಿಡಿದಡಸಿ ಪೊಡೆಯಲೊಡನೆ: ರಾಜಶೇವಿ, ೬. ೩೦ ವ) 

ಕುಡುಮಿಂಚು - ಕೊಂಕಾದ ಮಿಂಚು (ಕುಡುಮಿಂಚು 
ಮಸೆದನ್ನರಪ್ಪ ಪಲರೊಳ್ಳೆಂಡಿರ್‌ ಮನಂಗೊಂಡು 
ಬಂದೊಡಂ: ಆದಿಪು. ೩. ೧೨) 

ಕುಡುವಂ - ಕೊಡುವವನು (ಕುಡವೇಟ್ವನ ಕುಡುವನ ಕುಡೆ 
ಪಡೆವನ ಪೆಂಪೇಂ ನೆಗಟ್‌ವಡೆಗುಮೊ: ಪಂಪಭಾ, ೬. ೪೯) 

ಕುಡುವಾ - ಕೊಡುತ್ತೀಯೇನು? (ಸಕಳಾವನಿತಳದ ಅದಟರಂ 
ಪಡಲ್ವಡಿಸಿದ ಶೌರ್ಯಾವಷ್ಟಂಭದೊಳ್‌ ಆನಿರೆ ಗೋವಳಿಗಂಗೆ 
ಅಗ್ರಪೂಜೆಯಂ ನೀನು ಕುಡುವಾ: ಪಂಪಭಾ, ೬. ೪೭) 

ಕುಡುವಿಲ್‌ - ಕುಡುಬಿಲ್ಲು, ಡೊಂಕಾದ ಬಿಲ್ಲು (ಕುಡುವಿಲ್ಲ 
ಜೇವಡೆಗೆ ಬಿಗುರ್ತಂತೆ ಕಣ್‌ ಮುಕುಳಿಸಿದುದು: ಕಾದಂಬ, 
೧೦. ೫೫ ವ) 

ಕುಡುವಿಲ್ಲ - ಮನ್ಮಥ, ಕಾಮ (ಕುಡುವಿಲ್ಲನೆಚ್ಚ ಸರಲು೦ ನಡದು 
ದಲಂದೊರ್ವನೆರ್ದೆಯಂ: ಕಾವ್ಯಾವಲೋ, ೨೦೯) 

ಕುಡುವುದು - [ದಾನ] ಕೊಡುವ ವಸ್ತು (ಕುಡುವೊ೦ ಕುಡುವುದು 
ಪಾತ್ರಂ ಕುಡೆ ಪಡೆವುದತಿವಿಪುಳ ಫಲಮೆನಲ್‌ ನಾಲ್ಕು ತೆಜ೦ 
ಗಡ ದಾನಂ: ಆದಿಪು, ೧೦. ೯) 

ಕುಡುವುರ್ವು - ಕುಡಿ ಹುಬ್ಬು (ರೌದ್ರರಸಮಂ೦ ನಿಜಿಸಿದ 
ಕುಡುವುರ್ವು ಕರ್ಚಿದ ಔಡು ಉರ್ಚಿದ ಬಾಳ್‌: ಗದಾಯು, 
೪. ೨೭) 

ಕುಡುವೆಜ್‌ - ಕೊಂಕಿದ ಚಂದ್ರ (ಕುಡುವೆಜ್‌ಯಂತೆ ತೋರ್ಪ 
ಕುಡುದಾಡೆ: ಶಬ್ದಮದ, ೧೯೫ ಪ್ರ ೩) 

ಕುಡುವೇಟಿಕಿಮ - ಕೊಡುವಂತೆ ಹೇಳಲಿ (ಕುಡುವೇಟ್‌ಮ 
ಕುಡುವಣ್ಣಂ ಕುಡುಗೆಮ ಕುಡೆ ಕೊಳ್ಳ ಕಲಿಯನಜೆಯಲ್ಪಕ್ಕುಂ: 
ಪಂಪಭಾ, ೬. ೪೯) 

ಕುಡುವೊ೦ - [ದಾನ] ಕೊಡುವವನು (ಕುಡುವೊಂ ಕುಡುವುದು 
ಪಾತ್ರಂ ಕುಡೆ ಪಡೆವುದತಿವಿಪುಳಫಲಮೆನಲ್‌ ನಾಲ್ಕು ತೆಜ೦ 
ಗಡ ದಾನಂ: ಆದಿಪು, ೧೦. ೯) 

ಕುಡ್ಯ - ಗೋಡೆ (ಗಗನಸ್ಫಟಕಪ್ರಾಕಾರವೇದಿಕಾಕುಡ್ಯದ್ವಯ 
ಉಪಶೋಭಿತಮುಂ: ಆದಿಪು, ೧೦. ೩೫ ವ) 

ಕುಣಪ - ಹೆಣ (ಎತ್ತಲುಂ ದುರ್ಮ್ಮತಿವೆತ್ತು ಬಿಟ್ಟ ತನುಭೃತ್‌ 
ಕುಣಪಾವಳಿ ಕಾಣಲಾಯ್ತು: ಆಚವರ್ಧ, ೩. ೪೩) 

ಕುಣಪಾಲಯ - ಶ್ಲಶಾನ (ಬೇತಾಳಂ ಸ್ಥೂಲಶಿರನಾರ್ದು 
ಕುಣಿದಂ ಶೂಲದ ತಲೆ ಕುಣಿವ ತೆಅದೆ 
ಕುಣಪಾಲಯದೊಳ್‌: ನೇಮಿನಾಪು, ೫. ೨೭) 

ಕುಣಿ — ನೆಗೆ, ನರ್ತಿಸು (ಇರದನುರಾಗದಿಂ 
ಕುಣಿಯುತಿರ್ಪವೊಲಿರ್ದುದು ವೀಜಿಬಾಹುಗಳ್‌: ಅಜಿತಪು, 
೬. ೧೨೮), ಮೊಂಡುಗೈಯ, ಕುಂಟ (ವಿಲಾಮಗಂ 
ಪೋಗ೦ಡ೦ ಶುಕರ೦ ಕುಣಿ ಪಂಗು ಪೆಟವನೆನಿಕುಂ: 
ಅಭಿಧಾವ, ೧. ೧೨. ೩೯) 

ಕುಣಿಕೋಲ್‌ - ಕೋಲಾಟದ ಕೋಲು (ಮುಂದೊಂದೂರ 
ಸಮೀಪದೊಳ್‌ ಆಡುವ ಮಕ್ಕಳು ಕುಣಿಕೋಲಂ ಪೊಯ್ಯಲ್‌: 
ಪುಣ್ಯಾಸ್ತ, ೫. ೬೭ ಗಾಹೆ ವ) 

ಕುಣಿದು ಮೆಟ್ಟು - ಕುಣಿತದ ಹೆಜ್ಜೆ ಹಾಕು (ಸೀಗುರಿ ಕಾಪಿನಾಳ್‌ 
ಕುಣಿದು ಮೆಟ್ಟುವ ವಜ್ಞರಿಗಟ% ಪಂಪಭಾ, ೪. ೮೭) 


ಕುಣಿಲ್ದಾಜು - ನೆಗೆದಾಡು 
ಕುಣಿಲ್ವಾಜುವ ಮುಂಡಮುಂ 
ಕಂಡುವೋದ  ತೊಡೆಯುಂ 
ಕಣೆವೋದ ಕಣಕಾಲು೦ 
ಪಂಪರಾ, ೧೩. ೫೪ ವ) 

ಕುಣುಕು - ಕುಟ್ಟು, ಪುಡಿಮಾಡು, ಅಗುಳಿ (ಕುಣುಕು- 
ಮುಸಲಕ್ರಿಯಾಯಾಂ ಕೀಲೇ ಚ: ಶಬ್ದಮದ, ಧಾ ೨೪) 

ಕುತಕಪ್ರತತಿ - ಗಾಯಕ ವಾದಕ ನರ್ತಕರ ಸಮೂಹ (ವೈಣಿಕ 
ಪಾಣಿವಿಕ ವಾಂಶಿಕ ಮಾರ್ದಂಗಿಕ ಗಾಯಕ ನರ್ತಕಾದಿ 
ಕುತಪಪ್ರತತಿಯುಂ: ಚಂದ್ರಪ್ರಪು, ೬. ೭೫ ವ) 

ಕುತಪ - ಕೆಟ್ಟ ತಪಸ್ಸು (ಇತರ ಮುನಿ ನಿಜ ಕುತಪದೊಳಂ 
ನಿಲ್ಲದವನೇಂ ನಿಂದಪನೇ: ಸಮಯಪ, ೭. ೬) 

ಕುತಪಿ - ವಾದ್ಯಗಾರ (ಸಂಗೀತಮಂ ತೋಚೆ ಮೆಚ್ಚಿಸಲ್‌ ಓರಂತೆ 
ಸಮಸ್ತದೇವಕುತುಪಿವ್ಯೂಹ೦ ತೆರಳ್ಗಿರ್ದುದು: ಆದಿಷು, ೯. 
೧೨೦ 

ಕುತೀರ್ಥ - ಕೆಟ್ಟಮತ (ಪಸರಿಸಿದ ಕುತೀರ್ಥಧ್ವಾಂತಮಂ೦ ತೊಳೆ: 
ಅಜಿತಪು, ೧. ೧೬) 

ಕುತ್ಕೀಲ - ಬೆಟ್ಟ (ಬರವೇಟ್ಟಟ್ಟಿದಂ ಇಂದ್ರಕೀಲ ಹಿಮವತ್‌ 
ಕುತ್ಕೀಲ ವಿಂಧ್ಯಾವನೀಧರ ಕೈಲಾಸಕುಭೃತ್ತಿಕೂಟಧರ 
ಸಂದೋಹಮಂ: ಪಂಚತಂತ್ರ, ೩೬೪) 

ಕುತ್ಯೀಲಕೂಟ - ಗಿರಿಶಿಖರ ಪ್ರಿಯಹಂಸೀಯುತಹಂಸನಾದೆಯ 
ಮಹಾಕುತ್ಕೀಲಕೂಟಪ್ರಭೇದೆಯ: ಆದಿಷು, ೧. ೫೪) 

ಕುತ್ಕೀಳ - ಕುತ್ಯೀಲ (ವೇಳಾವನ೦ಗಳು೦ ಕುತ್ಕೀಳಗಳು೦ ಆವ 

ನೃಪನ ಪಡೆ ನಡೆವೆಡೆ ನಿರ್ಮೂಳಂಗಳಾದುವು: ಆದಿಪು, 

೧೩. ೭೫) 
- ರೋಗ (ಆಯಿಲದ ಅಳುಪಿನ ಇಟಿವಿಚಿಯುಂ ಕುತ್ತದ 
ಮುಕದ ಚಿತ್ರವೃತ್ತಿಯು೦ ಅಪಮೃತ್ಯುವಿನ ಸತ್ವಭಾಧೆಯ 
ಗಂಧಾಗಂಧಮುಂ ಇಲ್ಲ: ಶಾಂತಿಷು, ೬. ೧೦೨ ವ) 
ಕುತ್ತಂಗುಳಿ - ರೋಗಿ (ಕುತ್ತಂಗುಳಿಗಂ ಗರ್ಭಮದು ಒತ್ತಂಬದಿಂ 
ಅಕ್ಕುಮಲ್ಲಿ ನೆಲಸಲ್‌ ಜೀವಂ: ಸಮಯಪ, ೧೨. ೩೮) 

ಕುತ್ತಂಗೊಳ್‌ - ರೋಗಪೀಡಿತನಾಗು (ಗಂಡುಮಂ 
ಪೆಣ್ಣುಡೆಯುಡಿಪರ್‌ .. .. ಕುತ್ತಂಗೊ೦ಡು ಬರ್ದುಂಕಿದೊಡೆ 
ದೇವಿ ಕಾದಳನುತ್ತುಂ: ಸಮಯಪ, ೯. ೧೨೧) 

ಕುತ್ತಂಬಟ್ಟಂ - ರೋಗಿ (ಬೆಣಟಿಗಳಂ ಅಜೆಯಿಸುವರ್‌ 
ಕುತ್ತಂಬಟ್ಟಂ ಕರ್ಮಾಯತ್ತದೊಳೆ ಬರ್ದುಕಿದೊಡೆ ಮೂಢರೀ 
ಪರಕೆಗಳಿಂ: ಸಮಯಪ, ೯. ೧೨೨) 

ಕುತ್ತಂಬಡು - ರೋಗಪೀಡಿತನಾಗು (ಮಠದೊಳ್‌ ಪೊನ್ನಂ 
ಪೂಟ್ಟು ಪಲವು ಕಾಲಮಿರ್ದು ಕುತ್ತಂಬಟ್ಟು ಅರ್ಥಧ್ಯಾನದಿಂ 
ಸತ್ತು: ಪಂಚತಂತ್ರ, ೪೩೪ ವ) 

ಕುತ್ತಿಸಿಮಿ - ಚುಚ್ಚುವ [ಆನೆ ಹಂದಿಗಳ] ಕೋಡು (ಮತ್ತಂ 
ಕೊಂತಂಗಳಿಂದಂ ಇಟ್ಟಿಗಳಿಂದ೦ ಕುತ್ತಿಸಿಜಿಂದಂ ಕರುಳ್‌ 
ಮಾಲೆಗಳ್‌ ನೆಲದೊಳ್‌ ಸುರಿಯೆ: ವಡ್ಡಾರಾ, ಪು ೧೨೭, ಸಾ 
೧೩) 

ಕುತ್ತಿಚೆ - ಚೆನ್ನಾಗಿ ಇರಿ (ಶ್ರೀಕರಾಸಾರದ ಮಂಜು ಸುತ್ತಿಣೆದು 
ಕುತ್ತಿಚೆಯುತ್ತಿರೆ: ಅನಂತಹು, ೪. ೨೦) 

ಕುತ್ತು - ಚಾಚು (ಮಡಗಿಡಲೆಂದು ಪುತ್ತಿನೊಳಗೊಯ್ಯನೆ ಕುತ್ತಿದ 
ಕಯ್ಯಂ: ಆದಿಷು, ೨. ೪೦); ಚುಚ್ಚು (ಕೊಂತಂಗಳಿಂದಂ 


(ಕಡಿಕಂಡಮಾದ ಮೆಯ್ಯಂ 
ಮುಂಡುವೋದ ಕಯ್ಯುಂ 
ಪಿಸುಲ್ಬ ಕಿಲ್ಪೊಡೆಯುಂ 
ದೊಣೆವೋದ  ಮೇಗಾಲುಂ: 


ಕತ್ತ 


೩೨೨ 


ಇಟ್ಟಿಗಳಿಂದಂ ಕರುಳ್ಗಳ೦ ಕುತ್ತುವುದದುಂ: ವಡ್ಡಾರಾ, ಪು 
೯೬ ಸಾ ೨೮) ಕಣ್ಣು ಕೋರೈಸು (ಕಣ್ಣಂ ಕುತ್ತುವ 
ಚಿಲ್ಲಮನಾಡಿ ಧೂರ್ತನೆನ್ನ ಕೈಯಂ೦ ಕೊಂಡೆನ್ನ ಕಣ್ಣಂ 
ಕುತ್ತುವಂತೆ: ಧರ್ಮಾಮೃ, ೯. ೧೪೦ ವ) ಬಾಗು, ಕುಸಿ 
(ಪೊಳೆದು ಪರಿವ ಪೊಳೆವುಲ್ಲೆಗಳುಮಂ ತಲೆಯಂ ಕುತ್ತಿ 


ವಿಶಾಲಂಬರಿವ ಕರಡಿಗಳುಮಂ ಅಡಂಗಿ ಪರಿವ 
ಪುಲಿಗಳುಮಂ ಸೋಂಕಿ ಪರಿವೆಯ ಎಯ್ಗಳುಮಂ 
ತಡಂಮೆಟ್ಟಿ .. .. ಪಲವನೆಚ್ಚು: ಪಂಪಭಾ, ೫. ೪೮ ವ); 


ತೊಡು, ಧರಿಸು; ಹೊಡೆ (ಎನ್ನ ಕಾಮಪರವಶತೆಗೆ ಆಂ 
ನೆಲದೊಳ್‌ ತಲೆಯಂ ಕುತ್ತಿ ಲಜ್ಜೆಯಿ 
ಕಅಗುವಂತೆಯುಂ ಆಗಿ: ಕಾದಂಸಂ, ೮. ೨ ವ) 
ಏಟು, ಹೊಡೆತ (ಚಮ್ಮಟಿಗೆ ಕುತ್ತುಗಳುಮಂ .. . ಎಂತು 
ಸೈರಿಸಿದೆ: ಕಾದಂಬ, ೧೦. ೩೦ ವ); ಆಪತ್ತು (ಎನೆ ಕೇಳ್ಪ 
ಕಂಸಂ ಮೊಲಗಂ ಕೇಳ್ದ ಹಂಸನಂತೆ ಕುತ್ತು ಪಡೆದಂತಾಗಿ: 
ನೇಮಿನಾಪು, ೭. ೧೬ ವ) 

ಕುತ್ತುಂಗಜೆ - ಚುಚ್ಚುವ ರೆಕ್ಕೆ ಬಿರಿಮುಗುಳ ಬೆರಕೆವಾಸಿಗಮಂ 
ತಲೆಸುತ್ತಿ ಕೇದಗೆಯ ಕತ್ತುಂಗಣೆಗಳಂ ಕುತ್ತಿ: ನೇಮಿನಾಹು, ೫. 
೫೫ ವ); ಒಂದು ಆಭರಣ (ಹಂಸತಿಳಕದ ಪಜಯ 
ಕುತ್ತುಂಗಣೆಯ ಮತ್ತಂ ಪಲತೆಅದ ಪೆಸರ ಪಚ್ಚಮಂ ಸವೆಯೆ: 
ಮಲ್ಲಿನಾಹು, ೬. ೫೮ ವ); ಕಿರಿದಾದ ಎಸಳು (ವಧೂಜನದ 
ಸೋರ್ಮುಡಿಯಿಂ ಸೂಸಿದ ಪೊಂಗೇದಗೆಯ ಕುತ್ತುಂಗಜೆಯ 
ತುಖಂಗಲುಮಂ: ಪಂಪರಾ, ೨, ೧೩ ವ) 


ಕುತ್ತುನವಿರ್‌ - ನಿಮಿರಿದ ಕೂದಲ್‌ ಒತ್ತುತ್ತಾಂ ಪರೆದಿರ್ದ 
ಕುತ್ತುನವಿರಂ ದಿಗ್ಫಿತ್ತಿಯಂ ಬೆರ್ಜೆ ನೋಡುತ್ತ ಉತ್ತುಂಗ 
ನಿತಂಬೆ: ಸೂಕ್ತಿಸುಧಾ, ೮.. ೧೬೪) 

ಕುತ್ತುಪೆನ - ಜಗಳ, ಕದನ (ಕುತ್ತುಪೆನಮೆಂದು ಜಗಳಂ: 
ಶಬ್ದಮದ, ಪ್ರಸಾ ೪೫) 

ಕುತ್ತುವಡೆ - ಪೆಟ್ಟು ತಿನ್ನು (ವಿಕಾರಿತನಮಂ ಒಂದಂ 


ಕೋಡಂಗಗಳೊಳ್‌ ಕಂಡೆಂ ಒಂದಂ ನಿನ್ನೊಳ್‌ ಕಂಡೆನೆನೆ 
ಕುತ್ತುವಡೆದಂತೆ ನೊಂದು: ನೇಮಿನಾಪು, ೫. ೭ ವ) 

ಕುತ್ತುಜು - ಪೊದರು, ಪೊದೆ (ತಲೆವೊಲದ ನಾನಲ್ವಳ್ಳದ ದರಿಯ 
ಕುತ್ತುಜೆಂಗೆ ಕೊಣಕಿಡುವ ಪುಲ್ಲೆ ಎರಲೆಯ ಜವಕ್ಕೆ 
ಪಕ್ಕುಗೊಟ್ಟು: ಮಲ್ಲಿನಾಪು, ೭. ೨ ವ) 

ಕುತ್ತೆಸಟಕ್‌ - [ಕಿಚೆದು-ಎಸಟ್‌] ಸಣ್ಣ ಎಸಳು (ಕೇದಗೆಯ 
ಕುತ್ತೆಸಳೋಳಿಯನೆತ್ತ ಸುತ್ತಲುಂ ಸೊಗಯಿಸುತಿರ್ಪ 
ಬಾಸಿಗಮನೆತ್ತುವರ್‌ ಅಗ್ಗದ ಮಾಲೆಗಾರ್ತಿಯರ್‌: ಕಬ್ಬಿಗಕಾ, 
೩೫) 

ಕುತ್ತಿತ - ದೂಷಿತ, ನಿಂದ್ಯ ವಸ್ತು (ಅತಿಶಯ ತೋಷಮಿರ್ಪ 
ಮತಮಿರ್ಪೆಡೆಯೊಳ್‌ ಕಾಂಕ್ಷೆಯಿರ್ಪ 
ಕುತ್ತಿತಮತಮಿರ್ಪುದಲ್ಲು: ನೇಮಿನಾಹು, ೧. ೫೯) 

ಕುತ್ತಿತತ್ವ - ಕೀಳುತನ (ಕ್ಷುದ್ರಾದಿ ಬಹುದುಃಖೋದ್ರೇಕಮುಂ 
ಕುತ್ತಿತತ್ಸಮುಂ: ಸುಕುಮಾಚ, ೫. ೩೫) 

ಕುತ್ತಿತಯೋನಿ -  ಹೀನಜನ್ಯ ಪಶುಪಕ್ಷಿ ಮುಂತಾದವು 
(ಜಿನಮತದೊಳ್‌ ವತ್ಸಲತೆಯನುಂಟುಮಾಡಿ ಕುಮತದೊಳಂ 
ಅವರ್‌ ಕುತ್ತಿಯತೋನಿಗಳೊಳ್‌ ತಿರಿತರುತಿರ್ದರ್‌: 
ಪಂಪರಾ, ೧೫. ೪೧) 

ಕುತ್ತಿತಾಚಾರ - ದುರಾಚಾರ (ಮತ್ತಮಲ್ಲಿ ಕುಶೀಲ ಕುತ್ತಿತಾಚಾರ 
ಕುವೇಷ ಕುದೃಷ್ಟಿಗಳು೦ ಗೃಹೀತವ್ರತಪರಿಚ್ಯುತರು೦: ಆದಿಪು, 
೫. ೪೧ ವು) 


ಕುಥ - ಆನೆಯ ಬೆನ್ನ ಮೇಲೆ ಅಲಂಕಾರಕ್ಕಾಗಿ ಹೊದಿಸುವ 
ಬಣ್ಣದ ಬಟ್ಟೆ (ವರ್ಣಂ ಕುಥಮಾಸ್ತಾರಣಂ: ಅಭಿಧಾವ, ೧. 
೧೪. ೩೬); ದರ್ಭೆ (ಕುಶ೦ ಕುಥ೦ ಬಹಿಪವಿತ್ರದರ್ಭಂ: 
ಅಭಿಧಾವ, ೧. ೮. ೩೭) 

ಕುದಿ - ಬೇಯು (ಕುದಿದತ್ತು ಪೊಳೆಯೆ ಜಲಚರನಿಕರಂ: ಆದಿಷು, 
೧೧... ೪೮); ಮರಳುವಿಕೆ (ತತ್ತಉಗುದಿಯುತ್ತುಮಿರ್ಪ 
ಕುದಿಯೊಳ್‌ ಸಿಡಿದಲ್ಲಿಯ ಮುತ್ತುಗಳ್‌: ಪಂಪಭಾ, ೧೧. 
೧೫೩); ಮಾನಸಿಕವಾಗಿ ನೋಯು (ಮರಗಳೆ ಮುನ್ನಿತ್ತಿನಿಸಂ 
ಮರವಟ್ಟುವು ಪೆಟ್ಟುವೆರ್ಜಿ ಕುದಿದಿತ್ತು: ಅದಿಷು, ೬ ೫೦); 
ಸಂಕಟಪಡು (ಕುದಿ-ಸಂತಾಪೇ: ಶಬ್ದಮದ, ಧಾ ೪೦೨); 
ಬಾಯಿಗೆ ಬಂದಂತೆ ಮಾತನಾಡು (ಕೆಮ್ಮನೆ ಕುದಿವರ್‌ 
ತೆಅವಲಿತನದಿಂದೆ ಬಾಯ್ಗೆವಂದಂತೆ ಕೆಲರ್‌: ಧರ್ಮಾಮ,, 
೯. ೨೮), ಕೋಪದಿಂದ ಕೆರಳು (ರಥಮಂ ಪುದಿದು 
ಕುದಿದು ಬರೆ ಕೆಲರೆ ಭಟರ್‌: ಶಾಂತಿಪು, ೪. ೩೮) 


ಕುದಿಗೊಳ್‌ - ಮರಳು (ನೀರುರಿಯೆ ಪೊಗೆಯೆ ಕಾಯ್ದು 


ಕುದಿಗೊಳೆ ನೀರೊಳಗಣ ರೂಪು ನುಡಿಯೆ .. . ಮಾರಿ 
ತಗುಟ್ಟಟ್ಟಿ ತಿಂಗುಮಾ ಜನಪಪದಮಂ; ಲೋಕೋಪಕಾ, ೪. 


೫೦) ಸಂಕಟಪಡು (ಪೊಕ್ಕ ಪೂಗೊಳಂ ಪಾಡಣಿದೆಯ್ದೆ 


ಕಾಯ್ದು ಕುದಿಗೊಂಡುದು: ಕಬ್ಬಿಗಕಾ, ೩೧೪) 

ಕುದಿಪ - ಕುದಿಯುವಿಕೆ, ಅಂತಃಸ್ತಾಪ (ಆಸತ್ತು ತಿರಿದ 
ಅರಣ್ಯಾವಾಸದ ಪರಿಭವದ ಕುದಿಪಮಂ ನೀಗಿ 
ಸುಖಾವಾಸಮಂ ಎಯ್ದಿಸಿದುದು ದುಶ್ಶಾಸನನಿರ್ದಿರವು 


ಮನದೊಳಾ ದ್ರೌಪದಿಯಾ: ಪಂಪಭಾ, ೧೨. ೧೫೨); ತೀವ್ರ 


ಬಯಕೆ 
ಕುದಿಪು - ದಾರುಣತೆ (ನಿಂದುಣಿಸಿನಿಂದ ಒಡಲದೊಂದು ತಿನಿಸಿ೦ 


ತೃಷೆಯದೊಂದು ಕುದಿಪುಂ .. .. ಬಸುಭೂತಿ ಸೆಡೆದಳ್ಳಿ 


ಬಡವಾದಂ: ಧರ್ಮಾಮೃ, ೧. ೧೨೯) 

ಕುದಿರ್‌ - ಹಗೇವು (ಕುದಿರೊಳ್‌ ಕಳ್ಳನನಿಕ್ಕಿಸಿ ಸೊದೆಯಿಟ್ಟರೆ 
ಬಟೆದು ಬಟಿಕೆ ತೆಜೌದು ಒಳಗ೦ ನೋಡಿದೆಂ ಆತ್ಮನಿಲ್ಲ: 
ಯಶೋಧಚ, ೪. ೨೦) 

ಕುದಿಜು - ಕುದುರು, ಬಿದಿರಿನ ಅಥವಾ ಮಣ್ಣಿನ ಕಣ 
(ಕುದಿಐನೆನಿತು ಕರ್ಚುವೊಡಂ೦ ಅನಿತನಿತೆ ಕೆಸಜ್‌ ನೆಗೆವಂತೆ: 
ಜೀವಸಂ, ೩. ೧೮) 

ಕುದುಕುಳಿ - ವ್ಯಾಕುಲಗೊಂಡವನು ಕುದುಕುಳಿ ಭೀತಚಿತ್ತಂ 
ಆರ್ತವಚನಂ ಗಳಿತಾಶಶ್ರು ವಿಷಣ್ಣಂ .. . ಎ೦ತು೦ ಒಳ್ಳಿದಂ: 
ಲೋಕೋಪಕಾ, ೧೦. ೫); ಮತ್ತರಗೊಂಡವನು (ಕುದುಕುಳಿ 
ದಾನವಂ ನಿಜವಿಮೋಹನ ವಿದ್ಯದಭೇದ್ಯ ಶಕ್ತಿಯಿಂದೊದವಿಸೆ 
ಮೋಹಮಂ ಹೃದಯದೊಳ್‌: ಚಂದ್ರಪ್ರಪು, ೫. ೫); 
ಆತುರಪಡುವವನು (ಕೆಲರ್‌ ಕುದುಕುಳಿ ರಕ್ಕಸರ್‌ 
ಬಿಸುಗೆಗಳ್ಳೆರಸು ಉಗ್ರ ಮಹಾಗಜಂಗಳಂ ಚದುರ್ಗಿಡೆ ನುಂಗಿ 
ಬಿಕ್ಕಿ ಕುಡಿದರ್‌ ಬಿಸುನೆತ್ತರ ಕಾಟ್ಟುರಂಗಳಂ: ಪಂಪಭಾ, ೧೨. 
೮) 

ಕುದುರ್‌ - ಗೋಡೆ (ಕುದಿರೊಳ್‌ ಕಳ್ಳವನಿಕ್ಕಿಸಿ: ಯಶೋಧಚ, ೪. 
೨೦) 

ಕುದುರೆಗಂಡಿ - ಕೋಟೆಯಲ್ಲಿ ಕುದುರೆ ನುಗ್ಗುವಷ್ಟು ಅವಕಾಶ, 
ಕಿಂಡಿ (ನೀರಕಂಡಿಯ ಕುದುರೆಗಂಡಿಯ ತೆಅಪುಗಳುಮಂ 
ವಸುಷೇಣ೦ ಬಳಸಿ ನೋಡುತ್ತುಂ: ಅನಂತಪು, ೧೧. ೮೨ 
ವ) 


ಕುದುರೆಗಾಲಿಕ್ಕು - ಕುದುರೆಯಂತೆ ಕಾಲನ್ನಿಡು (ಮೂಲಂ 
ದೇವರ೦ ಬಂದಿಸುತ್ತುಂ ಮತ್ತಂ ಕುದುರೆಗಾಲಿಕ್ಕುತ್ತುಂ: 
ಧರ್ಮಾಮೃ, ೫. ೯೧ ವ) 

ಕುದೃಷ್ಠಾಂತ - ಕೆಟ್ಟ ದೃಷ್ಟಾಂತ ಸರಿಯಲ್ಲದ ನಿದರ್ಶನ 
(ತದುಪನ್ಯಸ್ತಕುಹೇತು ಕುದೃಷ್ಟಾಂತಾನರ್ಥಕ 
ವಚನರಚನಾಪ್ರಳಾಪಮಂ: ಆದಿಪು, ೨. ೯ ವ) 

ಕುದೃಷ್ಟಿ — ಮಿಥ್ಯಾಜ್ಞಾನ (ಒಳ್ಳಿತ್ತು ಪೊಲ್ಲದೆಂಬುದ೦ ಎಳ್ಳನಿತುಂ೦ 
ತಿಳಿಯದಾ ಕುದೃಷ್ಟಿಯೆ ಕಷ್ಟಂ: ಸಮಯಪ, ೪. ೧೫೨); 
ದೋಷಯುಕ್ತ ವಿಚಾರದವನು (ಕುಶೀಲ ಕುತ್ತಿತಾಚಾರ 
ಕುವೇಷಕುದೃಷ್ಟಿಗಳುಂ: ಆದಿಷು, ೫. ೪೧ ವ) 

ಕುದ್ದಾಳ - ಗುದ್ದಲಿ (ಎಚ್ಚರಿಸಲ್‌ ನಿಂದಕದೈವ ಕ೦ದಕುದ್ದಾಳನಪ್ಪ 
'ಹುರಹರಂ ಮಚ್ಚಿ ತ್ರಿಷಷ್ಟಿಷು, ೩೨. ೩೮ ವ) 

ಕುದ್ರಕ - ಒಂದು ನೃತ್ಯಭಂಗಿ (ವಿದುಕ ಕುದ್ರಕಮೆ೦ಬ ಭೇದದೊಳ್‌ 
ಪರಿಣತಿ ರಂಜಿಸುತ್ತುಮಿರೆ ನರ್ತಿಸಿದರ್‌ ಪೊಸ 
ದೇಸೆಕಾರ್ತಿಯರ್‌: ಅಜಿತಪು, ೫. ೬೧) 

ಕುಧರ - ಬೆಟ್ಟ ಪರ್ವತ (ಮಂದರಕುಧರ ಸಮಾನ ಸುಮಂದಿರ 
ಗುರುಪಾದಸೇವೆಗೆಯ್ವ .. .. ಉತ್ತಮ ತಪಃಶ್ರಿತಂ ಶ್ರೀಚ೦ದ್ರಂ: 
ನೇಮಿನಾಪು, ೪. ೩೧) 

ಕುಧರಾಗ್ರವಾಸಿ - ಶಿವ (ಕುಂಜರಭಂಜನ ಶೌರ್ಯಸಮಂಜಸ 
ಕುಧರಾಗ್ರವಾಸಿ ಪಂಚಾಸ್ಯಂ: ರಾಜಶೇವಿ, ೧೪. ೧೩೨) 

ಕುನಯೋಪಪತ್ತಿ - ಕೆಟ್ಟ ತತ್ವದ ತರ್ಕ (ಪೂರ್ವಪಕ್ಷಸ್ವರೂಪ 
ನಿರೂಪಣಾ ಪ್ರತಿಜ್ಞಾನಂತರಂ ಕುನಯೋಪಪತ್ತಿಗಳಿಂ 
ಪಕ್ಷಪ್ರತಿಷ್ಠಾಪನೆಗೆಯ್ದು: ಶಾಂತಿಷು, ೮. ೧೩೪ ವ) 

ಕುನಿ - ಅಡಗು (ಕರಣತತಿ ವಾಯುವಿನೊಳ್‌ ಕುನಿದಿರೆ 
ಪದ್ಮಾಸನದೊಳ್‌ ತನುವಿರೆ: ಯಶೋಧಚ, ೪. ೧೩); ತಲೆ 
ಬಾಗು (ಕುನಿಕುನಿದು ವನದ ಗಿಡುಗಿಡುವಿನ ಮಲ್‌ 
ವಳ” ಯಲ್ಲಿ ಸುಳಿದು ಸುಳಿದೋಡುವ ಟಕ್ಕಿನ ಹರಿಣನಂ: 
ಗಿರಿಜಾಕ ೧. ೯೨); ಗುಳಿ ಬಿದ್ದ ನೆಲ(ಕುನಿ-ಆಕುಂಚನೇ 
ವಕ್ರಭೂಮೌ ಚ: ಶಬ್ದಮದ, ಧಾ ೪೩೩) 

ಕುನುಂಗು - ಕುಗ್ಗು (ಸುಣಿಸೊಕ್ಕೆ ಕೊಣಕುತುಂ ಪಾಣಿ ದೆಸೆದೆಸೆಗೆ 
ಪರಿದು ಪಿರಿಯ ಮರಂಗಳನುಣದೆ ಕೊಂಡು ನೂಂಕಿ 
ಪರಿಯುತ್ತುಂ ಪೊಣದುರ್ದ್ದಂ ನೆಗೆದು ಕುನುಂಗಿ: 
ಪಂಚತಂತ್ರ, ೯೮ ವ); ಸುರುಟು (ಕರಣಗಣಂ ಕುನುಂಗಿರೆ 
ಮನಂ ನೊಸಲಲ್ಲಿರೆ ಲೋಚನಂಗಳ್‌ 
ಉಳ್ಳರೆಮಗುಟ್ಟೆಂಬುವೆತ್ತಿರೆ: ಆದಿಷು, ೧೦. ೧೪), ಬಾಗು 
(ವಯಲ್ಲೆ ಮೆಯ್ದೋಖುವೆವೆಂಬ ಪೂಣಿಗರ್‌ ಅಡಂಗಿ 
ಕುನುಂಗಿ ಸಿಡಿಲು ಜೋಲು ಕಾಯ್ದಾಹ್‌ ನಭಕ್ಕೆ ಪಾಚೆದುದು: 
ಪಂಪಭಾ, ೧. ೧೦೯; ಕುಸಿ (ಪಿರಿಯ ಮರಂಗಳನುಣದೆ 
ಕೊಂಡು ನೂಂಕಿ ಪೊತ್ತುಂ ಪರಿಯುತ್ತುಂ ಪೊಣರ್ದುದ್ದಂ 
ನೆಗೆದು ಕುನುಂಗಿ ಭರದಿ೦ ತಲೆಯೆತ್ತಿಲುರ್ಬಿ ನಭಮಂ 
ನುಂಗಲೊಡರ್ಚಿದಂತೆ ಮೇಘಮಂ ನೋಡಿ: ಪಂಚತಂತ್ರ, 
೯೮ ವ) 

ಕುನ್ನಗೆಯ್‌ - ಮುರಿದ ಕೈ, ಕತ್ತರಿಸಿದ ಕೈ (ಕರಮೆರಡುಂ 
ಪಜ್‌ವುದುಂ ಆತುರದಿಂದಂ ತನ್ನ ಕುನ್ನಗೆಯ್ಕೊಳೆ ಕೊಂಡು 
ಉದ್ದರಚಕ್ತದಿಂ ಇಟ್ಟಂ ತಿರಿಪಿ ನರಪ್ರಿಯತನೂಜನ 
ಅಕ್ಷೋಹಿಣಿಯಂ: ಪಂಪಭಾ, ೧೧. ೧೦೩) 

ಕುನ್ನಿ - ನಾಯಿ; ಯಾವುದೇ ಪ್ರಾಣಿಯ ಮರಿ (ಬಟೆಸಂದುದಾ 
ಶಬರನಾಯಕನಂ ಕಿಜುನಾಯ ಕುನನಿಗಳ್‌: ಕಾದಂಬ, ೧. 
೧೪೦) 


ಕುಪಥ - ಕಟ್ಟ ದಾರಿ, ಕೆಟ್ಟ ಮತ (ಕುಪಥಮಲನಿಲಯನಂ 
ಪಂಚಪರಮಗುರುಭಕ್ಕಿನಿರತ೦ ಆ ಗೃಹಚಂದಂ: ಶಾಂತಿಷು, 
೧. ೩೪) 

ಕುಪಿತಾಕೃತಿ - ಕೋಪಗೊಂಡವನ ರೂಪ (ಪದಿನಿವೋಲ್‌ 
ಉಪಗತವಿಭ್ರಮರಹಿತಂ ಕುಪಿತಾಕೃತಿಯೆಂಬುದುಪಮೆ 
ಸಂಧನಾಮಕಂ: ಕವಿರಾಮಾ, ೩. ೮೩) 

ಕುಪೂಯ - ನೀಚವಾದ, ತುಚ್ಚ 
ಕುಪೂಯಂ: ಅಭಿಧಾವ, ೨. ೧. ೫೯) 

ಕುಪ್ಪ - ಸೇನೆಯ ಶಿಬಿರದ ಡೇರೆ (ಅದಿರ್ಮುತ್ತೆಯ ಕುಪ್ಪಂ 
ಒಪ್ಪಿತೋಟೆದುವು.. ಮನೋಜರಾಜ ಶಿಬಿರಂಗಳೆಂಬಿನಂ: 
ಚಂದ್ರಪ್ರಪು, ೭. ೬೨) 

ಕುಪ್ಪಕುಣೆ - ಮಕ್ಕಳ ಒಂದು ಆಟ (ಜಿನಭಕ್ತಂ ಹರಿಕಾಂತನಂತೆ 
ಮುಯ್ದಂ ನೋಡದೆ ಕುಪ್ಪಕುಣಿಯಾಡುವ ಮಕ್ಕಳಂತೆ ತನ್ನಂ 
ಪೊಗಟ್ಬುಕೊಳ್ಳದೆ: ಧರ್ಮಾಮೃ, ೧೩. ೪೫ ಮ” 

ಕುಪ್ಪಸ - (ಕೂರ್ಪಾಸ ) ಕಂಚುಕ, ಒಂದು ಉಡುಪು 
(ಸುವರ್ಣಪಾರಿವದ ಕುಪ್ಪಸಮೊಪ್ಪೆ ಬೆಡಂಗನಾಳ್ನು 
ಳಾಸದ ಸೂಳೆಯರೊಪ್ಪಿ ತೋಟೆದರ್‌: ಪಂಪಭಾ, ೯. 
೧೦೩) 

ಕುಪ್ಪಳಿ - (ಕಿರಾತ ಬಳಮಾಗಳೆ ಕಾದಿದುವು ಅಸ್ರವಾರಿ ಧಾರಾವಳಿ 
ಕಂಠದೊಳ್‌ ಪರಿಯೆ ಮುಂಡದ ಕುಪ್ಪಳಿ ಶೈಲಮಪ್ಪಿನಂ: 
ಕುಸುಮಾಕಾ, ೧೪. ೯೮) 

ಕುಪ್ಪಳಿಸು - ಹಾರು, ಜಿಗಿ (ತೆಮಳ್ಳು ಕುಪ್ಪಳಿಸುವ ಅಂದುಗೆಯ 
ತೊಡರಲ್ಲಿಗೆ ಬಲ್ಲುಲಿಗಂ ಸುಟ್ಟುರೆ ಮಸಗಿ: ಅನಂತಪು, ೨. 
೨೯ ವ) 

ಕುಪ್ಪಿ - ಬತ್ತಳಿಕೆ; ಭರಣಿ (ರೂಪ್ಯದ ಕುಪ್ಪಿಗಳೊಳ೦ ಪಳಿಕಿನ 
ಪುಟಿಕೆಗಳೊಳಂ .. .. ತೀವಿದ ಎನಿತಾನುಂ ತೆಅದ ಬಂಧುರ 
ಸುಗಂಧವಸಿತು ಸಂದೋಹಮಂ ಪಿಡಿದು: ಜಗನ್ನಾವಿ, ೬. 
೧೮ ವ) 

ಕುಪ್ಪಿಗೆ - ಪಾತ್ರೆ, ಭರಣಿ (ಅಪ್ಪು ಕಣಿಸಿದುವು ಕಂಪಿನ ಕುಪ್ಪಿಗೆಗಳ್‌ 

. ಉಪ್ಪಳಮಂ ಆಯ್ದುಕೊಂಡು ಬೆಳಪ್ಪ ಸರೋವರದಿಂ 

ಅವನಿಪತಿ 'ಪೊಣಮಟ್ಟಂ: ಲೀಲಾವತಿ, ೮. ೮೧) 

ಕುಪ್ಪಿಸು - ಒಟ್ಟುಗೂಡಿಸು (ಮುಂದೆ ಕುಪ್ಪಿಸಿ ಕುಪ್ಪೆಯಾಗಿ 
ಮಾನಸರಂ ತೆಗಿಸಿ ರಕ್ಕಸರ ಮುಂದೆ ರಾಸಿಗೆಯ್ದಂತೆಯುಂ: 
ಲೀಲಾವತಿ, ೬.೧೪ ವ) 

ಕುಪ್ಪು - ರಾಶಿಮಾಡು, ಪುಂಜೀಕರಣ ಹಾಗೂ ಒಂದು ರೋಗ 
(ಕುಪ್ತು-ಪುಂಜೀಕರಣೇ ರೋಗಭೇದೇ ಚ: ಶಬ್ದಮದ, ಧಾ 
೫೪೬); ಹಾರು, ನೆಗೆ (ಸುರಗಿ ಸುರಹೊನ್ನೆ ಮೊದಲಾದ 
ಅಲರ್ಗಳೊಳ್‌ ಕುಪ್ಪಿ: ಉದ್ದಟಕಾ, ೧೦. ೧೨೧) 


(ಅವದ್ಯಂ  ಕುತ್ತಿತಂ 


ಕುಪ್ಪೆ - ಕುಪ್ಪಿ ಗುಟ್ಟೆ ರಾಶಿ (ಕೆಲದೊಳ್‌ ಕುಪ್ಪೆಗೊಂಡ 
ಮಾಣಿಕಂಗಳ ಬೆಳಗಿನೊಡನೆ ಬಾಳಕನ ಮೆಯ್ಯೆಳಗು 
ದಳವೇಣಿ: ನೇಮಿನಾಹು, ೪. ೯೫ ವ) 

ಕುಪೆವಾಯ್‌ - ನೆಗೆ ಹಾರು (ಕುಪ್ಪೆವಾಯ್ವ ಕಪಿ ಮೂಡಿ 


ಮುಲುಂಗುವ ಜಕ್ಕವಕ್ಕಿ: ಸೂಕ್ತಿಸುಧಾ, ೪. ೪೧) 

ಕುಪ್ಯ - ಬೆಳ್ಳಿ ಚಿನ್ನಗಳ ಹೊರತಾದ ಇತರ ಲೋಹ (ಇರೆ ಕುಪ್ಯ 
ನಿವೇಶನ ಧನವರ ಧಾನ್ಯ ಕ್ಷೇತ್ರಮುಖ್ಯಮೆಂಬಿವು: 
ಸುಕುಮಾಚ, ೬. ೧೭) 

ಕುಪ್ಯಸಾರ - ಲೋಹದ ನಾಣ್ಯ (ಅತಿಭಯಂ ತಮಗೆ ಚಮೂಪತಿ 
ಮಾಡಿದೊಡೆ ಅಳ್ಳಿ ಕುಪ್ಪಸಾರಾದಿ ಧನಪ್ರತತಿಯಂ ಇತ್ತೆಂ: 
ಆದಿಷು, ೧೨. ೬೬) 


೩೨೪ 


ಕುಬೇರ - ಅಷ್ಟದಿಕ್ಟಾಲಕರಲ್ಲಿ ಒಬ್ಬ, ಉತ್ತರ ದಿಕ್ಕಿನ ಅಧಿಪತಿ, 
ಧನಪತಿ (ಶತಮಖ ಹುತವಹ ಯಮ ನೈರುತಿ ವರುಣ 


ಮರುತ್‌ ಕುಬೇರ ಶೂಲಧರರ್‌ ದಿಕ್ಪತಿಗಳ್‌: ಅಭಿಧಾವ, ೧. 
೧. ೪೮ 
ಕುಬೇರಕಾಂತ - [ಜೈನ] ಚಕ್ರವರ್ತಿಯ ಬಳಿಯ ಅಕ್ಷಯ 


ಭಂಡಾರ (ಕುಬೇರಕಾಂತಮೆಂಬ ತವದ ಭಂಡಾರಮುಮಂ: 
ಆದಿಹು, ೧೫. ೩ ವ) 

ಕುಬೇರಾದ್ರೀಂದ್ರ - ಕುಬೇರನ ಬೆಟ್ಟ ಕೈಲಾಸಪರ್ವತ ಕೇವಲಿ 
ಕುಬೇರಾಂದ್ರೀಂದ್ರಮ೦ ಮುಟ್ಟಿದಂ: ಪಂಪರಾ, ೧೬. ೭೮) 

ಕುಬ್ಜ - ಕುಳ್ಳಾದವನು, ಗಿಡ್ಡ (ಗಡುಲಂ ತಾಂ ಕುಬ್ಬಂ 
ಅಲ್ಪಸ್ಪತನುಪರಿಗತಂ: ಅಭಿಧಾವ, ೧. ೧೨. ೪೦) 

ಕುಬ್ಬಕುಸುಮ - ಗೊಜ್ಜಗೆ ಹೂ (ಮತ್ತೊರ್ವಳ್‌ ಶತಪತ್ರಿಕಾ 
ಕುಬ್ದಕುಸುಮಮಾಳಾಕೋಮಳೆ: ಆದಿಷು ೧೧. ೧೨೨ ವ) 

ಕುಬ್ಬವಾಮನ - ಗೂನ ಮತ್ತು ಕುಳ್ಳ (ಪ್ರಿಯಕುಬ್ಬವಾಮನ 
ಗಣಾಲಾಪಂಗಳ್‌ ಅತ್ಯಂತಸೌಂದರ ಶುದ್ಧಾಂತ 
ವಧೂಕದಂಬಕಮನೇಂ ಮೆಯ್ಸೆರ್ಚಿಸಲ್ದಾರ್ತುದೋ: ಆದಿಷು, 
೧೧. ೪೨ ವು 

ಕುಭಾಷ್ಯ - ಕೆಟ್ಟ ವ್ಯಾಖ್ಯಾನ (ಬಿಸುಟು ಮಿಥ್ಯಾಮಾರ್ಗಮಂ೦ ..... 
ಕುತ್ಸಿತ ಕುಭಾಷ್ಯಾದಿ ದೋಷಂಗಳಂ: ಸುಕುಮಾಚ, ೧. ೪೬) 


ಕುಭ್ರಜ್ಜಾತೆ - [ಕುಭೃತ್‌*ಜಾತೆ] ಪರ್ವತರಾಜನ ಮಗಳು, 
ಪಾರ್ವತಿ (ಆತನ ಸತಿ ವಿಶದಗುಣವ್ರಾತಾನ್ವಿತೆ 
ಧರ್ಮಮೂರ್ತಿ ಪತಿಭಕ್ತಿಯೊಳ್‌ ಆ ಸೀತೆಗೆ ಅರುಂಧತಿಗೆ 
ಕುಭ್ಯಜ್ಞಾತೆಗೆ ದೊರೆ ರೇವಕಬ್ಬೆಯೆಂಬೊಳ್‌ ಪೆಸರಿಂ: 


ಪಂಚತಂತ್ರ, ೪೫) 

ಕುಭೃತ್‌ - ಬೆಟ್ಟ ಪರ್ವತ (ಸಧಾತುಕುಭೃದ್ಯುಗಕ್ಕೆ ಸಿಂದೂರಿತ 
ಗಂಧಸಿಂಧುರಯುಗಕ್ಕೆ ಎಣೆಯೆಂಬಿನಂ ಅಣ್ಮಿ ಕಾದಿದರ್‌ 
ಕೌರವರಾಜನು೦ ಕುರುಕುಲಾಂತಕನುಂ: ಗದಾಯು, ೮. 
೧೭); ರಾಜ (ಕಲಿಮಲಿನ ಕುಭೃತ್‌ ಸಂಗದ ಕಳಂಕಮಂ 
ಕರ್ಚಿ ಕಳೆಯಲೆಂದು ಆ ಭೂಮಂಡಳಪತಿಯ 
ಖಡ್ಗಧಾರಾಜಳದೊಳ್‌ ಸಾಮ್ರಾಜ್ಯಲಕ್ಷ್ಮಿ ಸಲ ನೆಲಸಿರ್ದಳ್‌: 
ಕಾದಂಸಂ, ೧. ೭) 

ಕುಭೃತ್ಸಕ್ಷ - ಬೆಟ್ಟದ ರೆಕ್ಕೆ ರಾಜರ ಪಕ್ಷ (ಆ ಮಹಾಪುರುಷಂ 
ಕುಭೃತ್ಪಕ್ಷವಿಚ್ಛೇದನನಾಗಿಯುಂ ವಜಧರನಲ್ಲು: ಜಗನ್ನಾವಿ, ೯. 
೧೦ ವ) 

ಕುಭೃತ್ಸತಿ - ರಾಜೇಂದ್ರ (ನೆರೆದ ಕುಭೃತ್ತತಿ ಪ್ರತತಿ ಬೀಡುವಿಡಲ್ಕೆ 
ಎಡೆಯಿಲ್ಲದಂತು ಬಂದಿರೆ: ಕರ್ಣನೇಮಿ , ೧೧. ೩೭) 

ಕುಭೃತ್ತುತೆ - ಕುಭೃಜ್ಜಾತೆ (ಕುಭೃತ್ತುತೆ ಗಂಗೆ ದಕ್ಷಸುತೆ 
ಭವಸತಿಯರ್‌ ಸಮನಪುಡಕ್ಕೆ ಮಲ್ಲಪಸುತೆಯೊಳ್‌: ಅಜಿತಪು, 
೧. ೭೧) 

ಕುಮತ - ಕೆಟ್ಟ ಮತ (ಶ್ರೀಗಂ ವಾಕ್ಟೀಗಂ ಇಂತೀಕೆಯೆ 
ಮಿಗಿಲೆನಿಪ ಐಶ್ವರ್ಯಸಂಪನ್ನೆಯಂ ಸಂವೇಗವುತ್ತನ್ನೆಯಂ 
ದುರ್ಧರ ಕುಮತನಗ ಉದ್ಭಿನ್ನೆಯಂ: ಸುಕುಮಾಚ, ೭. ೪೮) 

ಕುಮತಿ - ದುಷ್ಟ ಭಾವನೆ (ಆ ವರ್ಣಚತುಷ್ಠಮಂ ಕುಮತಿಗಳ್‌ 
ತತ್‌ಸ್ಥಾನದೊಳ್‌ ಮುನ್ನ ಪುಟ್ಟಿದುವೆಂಬರ್‌: ಆದಿಷು, ೪. 
೭೩) 

ಕುಮಾನುಷತ್ವ - ಕೆಟ್ಟ ಮನುಷ್ಯ ಜನ್ಮ (ತಿರ್ಯಗ್ಡಾತಿತ್ವಮುಮಂ 
ಅಂತರ್ದ್ವೀಪ೦ಗಳೊಳ್‌ ಕುಮಾನುಷತ್ವಮುಮಂ೦ ಮಾಡುಗುಂ: 
ಆದಿಪು, ೧೦. ೧೦ ವ) 


ಕುಮಾರ - ಷಣ್ಮುಖ (ಮತ್ತಮಲ್ಲಿ ಕುಮಾರನ ಮಯೂರಮಂ 
ಕೂರಿಸದ ಸೋಗೆವೆಣ್ಣಿಲ್ಲ: ಪುಷ್ಪದಂಪು, ೯. ೨೧ ವ) 

ಕುಮಾರಕ - ಹುಡುಗ (ಗೋಪ ಕುಮಾರಕರೊಡನೆ ಆಡಿ; 
ಜಗನ್ನಾವಿ, ೫, ೫೨ ವ); ರಾಜಕುಮಾರ (ಸುಕುಮಾರಕಂ 
ಕುಮಾರಕನೆಂದಾ ಜಯವಧುಗಂತವೀರ್ಯಂ 
ಪ್ರಿಯನಾದೊಂ: ಶಾಂತಿಷು, ೪. ೪೭) 

ಕುಮಾರಕಾಲ - ಹದಿನಾರು ವರ್ಷದೊಳಗಿನ ಹರಯ. 
ಕೌಮಾರ್ಯ (ರಾಮನೆಂಬೊಂ ಮಗಂ ಆತನ 
ಕುಮಾರಕಾಲದೊಳ್‌ ನಿಜಜನನಿವಿಯೋಗ ನಿರ್ವೇಗದೊಳ್‌: 
ಚಾವುಂಪು, ಪು. ೩೪೩. ಸಾ. ೧೦) 

ಕುಮಾರಭೃತ್ಯ — ಬಾಲಸೇವಕ (ಕುಮಾರಭ್ಯತ್ಯಕುಶಲ 
ಭಿಷಕ್ಷರಿಷತ್ತಂಪಾದಿತಕಲ್ಯಾಣಾಮೃತಾಹಾರಂಗಳಿರ್ದಂತೆ: 
ಆದಿಪು, ೮. ೩೨ ವ) 


ಕುಮಾರಸ್ವಾಮಿ - ರಾಜಕುಮಾರ ಸ್ವಾಮಿ ಅಥವಾ ಷಣ್ಮುಖ 
(ಪಣಮುಡಿದರಂತೆ ಅಡ್ಡಂ ಮಾಡಲುಂ ಎಸೆದ 
ದೆಸೆಗಳ್ಗೋಡಿಸಲುಂ ಕುಮಾರಸ್ವಾಮಿಯ ನಿಮ್ಮಡಿಯ 


ಕೆಲದೊಳಾನೆ ಬಲ್ಲೆಂ: ಪಂಪಭಾ, ೫. ೪೩ ವ) 

ಕುಮಾರಿ - ಕನ್ಯೆ ಹುಡುಗಿ (ನೋಡೆ ಕುಮಾರಿಯ ಬಳ್ಳುವ 
ಮಧ್ಯಂ ನಾಡೆ ಮನೋಜ್ಯಂ ಪೊಗಟಲಸಾಧ್ಯಂ: ಸುಕುಮಾಚ, 
೫. ೫೧) 

ಕುಮಾರಿಕೆ - ಚತುಮತಿಯಾಗದ ಹುಡುಗಿ, ಕುಮಾರಿ (ಕನ್ನೆ 
ಕುಮಾರಿ ಕನ್ನಿಕೆ ಸಂಪನ್ನ ಯತುವಾಗದನ್ನಂ: 
ಅಭಿಧಾವ, ೧. ೧೧. ೧೦) 

ಕುಮುದ - ಬಿಳಿಯ ನೈದಿಲೆ (ಕುಮುದ ಕುವಲಯ ವನದಿಂ 


ಸೊಗಯಿಪುದು ದೀರ್ಫಿಕಾನಿಕುರುಂಬಂ: ಕಾದಂಬ, ೧. 
೧೮೪); ದಿಗ್ಗಜಗಳಲ್ಲಿ ಒಂದು, ನೂರುತ್ಕದ ದಿಗ್ಗಜ 
(ಘನರಾಜತೇಜದಿಂರ್ಪೆನಗಂ ಮುದಮೆನ್ನನಕಟ 


ಕುಮುದಾಖ್ಯಮ೦ ಇಟ್ಟಂ ಅಜಣ: ತ್ರಿಷಷ್ಟಿಪು, ೨೪. ೧೧೫) 
ಕುಮುದಕರ - ಚಂದ; ಸಂತೋಷ ನೀಡುವವನು (ಕುಮುದಕರಂ 
ಮೃದುತರ ಕರ೦ಗಳಿಂದತಿಮುದಮ೦ ಲೋಕಕ್ಕೆ ಪಡೆಗುಂ 
ಇಂತೀ ರಾಜಂ: ಕೆವಿರಾಮಾ, ೩. ೧೦೯) 
ಕುಮುದಪ್ರಿಯಾತಪ -  ಚೆಂದನ ಬೆಳಕು, ಬೆಳದಿಂಗಳು 
(ಕುಮುದಪ್ರಯಾತಪಂ ನಾವ್ಯಮಂಜಳಿಗ್ರಾಹ್ಯಮೆನೆಯುಂ 
ಇಷ್ಟಮಿವಕ್ಕುಂ: ಕಾವ್ಯಾವಲೋ, ೮೫೩) 
ಕುಮುದಬಂಧು - ಚ೦ದ್ರ (ಮಂಜಿನ ಮಲ್‌ಯೊಳ್‌ ಮಸುಳ್ಳಿರೆ 
ಕಂಜಪ್ರಿಯಕುಮುದಬಂಧುಗಳ್‌: ಆದಿಪು, ೬. ೬೧) 
ಕುಮುದವನ - ನೈದಿಲೆಗಳ ಸಮೂಹ (ಅತನುಶ್ರೀಜನ್ಗಗೇಹಂ 
ಕುಮುದವನಸಖಂ ತಾರಕಾನೀಕಲಕ್ಷ್ಮಪತಿಸದ್ವ್ಯೋಮಂ.. 


ರೋಹಿಣೀಜೀವಿತೇಶ೦ .. . ಈಗೆ ಆಗಳು೦ ಅತಿಮುದಮಂ: 
ಪಂಚತಂತ್ರ, ೫) 

ಕುಮುದಾಂಗ - [ಜೈನ] ಒಂದು ಕಾಲಗಣನೆ (ಅನೇಕ 
ಸಂವತ್ಸರಸಹಸ್ರ ಅತಿಕ್ರಮದೊಳ್‌ ಪಂಚವಿಂಶತ್ಯಧಿಕ 
ಧನುರುತ್ತೇಧನುಂ ಕುಮುದಾಂಗಸಂಖ್ಯಾತ 
ವರ್ಷಾಯುಷ್ಯನುಮಾಗಿ: ಆದಿಪು, ೬. ೬೦ ವ) 

ಕುಮುದಿನಿ - ನೈದಿಲೆ (ಆಗಳಮೃತಕಿರಣನಮೃತಜಲಂಗಳಿಂ 


ಕುಮುದಿನಿಗಳಂ ತಳಿವಂತೆ: ಆದಿಪು, ೧೧. ೧೪೭ ವ); 
(ಕಮಳಿನಿ ಬಿಸಜಿನಿ ಕುಮುದಿನಿ  ಕುಮುದ್ವತಿಯದುಂ 
ತದೀಯಸಂಹತಿ ಷಂಡಂ: ಅಭಿಧಾವ, ೧. ೪. ೨೩) 


೩೨೫ 


ಕುಮುದ್ಧತಿ - ಕೊಳ (ಕಮಳಿನಿ ಬಿಸಜಿನಿ ಕುಮುದಿನಿ 
ಕುಮುದ್ಧತಿಯದುಂ ತದೀಯಸಂಹತಿ ಷಂಡಂ: ಅಭಿಧಾವ, 
೧. ೪. ೨೩) 

ಕುಮ್ಮರಿ — ಕಾಡನ್ನು ಕಡಿದು ವ್ಯವಸಾಯಕ್ಕೆ ಯೋಗ್ಯವನ್ನಾಗಿ 
ಮಾಡಿದ ಜಾಗ (ಕುಮ್ಮರಿಯಂ ಸುಡಲೆಂದು ತುಂಗಭದನೆಂಬ 
ಪೋಡು೦ಂಗಾಅ೦ ಸೊರ್ಕಿ ತೂಂಕಡಿಂದ ಇರುಳ್‌ ಕಟ್ಟೆಂಗಳ್‌ 
ಕಡುಗತ್ತಲೆಯೊಳ್‌ ಬಂದು: ವಡ್ಡಾರಾ, ಪು ೧೫೬, ಸಾ ೧೮) 

ಕುಮ್ಮರಿಗಡಿ — ಬೇಸಾಯಕ್ಕಾಗಿ ಕಾಡನ್ನು ಕಡಿ 
(ಪರಶುಶರನಿಕರದಿ೦ ಕುಮ್ಮರಿಗಡಿದವೊಲ್‌ ಒಡನೆ ಕಡಿಯೆ 
ರಥಿಗಳ್‌ ರಥದಿಂ ಧರೆಗಿಟೆದು: ಪಂಪಭಾ, ೧೦. ೮೮) 

ಕುಮ್ಮರಿಯಂ ಸುಡು - ಕಾಡಿನಲ್ಲಿ ಮರಗಳನ್ನೊಟ್ಟಿ ಸುಡು 
(ಅನ್ನೆಗಂ ಕುಮ್ಮರಿಯಂ ಸುಡಲೆಂದು ತುಂಗಭದನೇಮಬ 
ಪೋಡು೦ಗಾಅ೦ ಸೊರ್ಕಿ ತೂಂಕಡಿಂದಿರುಳ್‌ ಕಟ್ಟೆಂಗಳ್‌ 
ಕಡುಗತ್ತಲೆಯೊಳ್‌ ಬಂದು ಕಿಚ್ಚಂ ತಗುಳ್ಳೊ ಪೋದೊಂ: 
ವಡ್ಡಾರಾ, ಪು. ೧೫೬, ಸಾ. ೭) 

ಕುಮ್ಮು - ಒನಕೆಯಿಂದ ಕುಟ್ಟು (ಕುಮ್ಮು-ಮುಸಲಕ್ರಿಯಾಯಾಂ: 
ಶಬ್ದಮದ, ಧಾತು ೫೦೩); ಬೀಳು (ಕೊರೆವೊಡೆ ಬೆಟ್ಟುಗಳ್‌ 
ಬಿರಿವುವು ಉಣ್ಮುವ ಲಾಳೆಯ ಲೋಳೆಗಳ್‌ ಪೊನಲ್ವರಿವುವು 
ಕೆಮ್ಮಿ ಕುಮ್ಮಿದೊಡೆ ತೋಳೊಳೆ ಜೀವವಿಯೋಗಮಪುದು: 
ಪಂಪಭಾ, ೪. ೧೦೦); ಕುಕ್ಕರಿಸಿ ಬೀಳು (ಮದಾಕೃತಿಯಂ 
ಮಾಸಿಸಿ ಮುಪ್ಪು ಚಪ್ಪರಿಸೆಯುಂ ಚಿಃ ಕೆಮ್ಮಿನೊಳ್‌ ಕುಮ್ಮಿ 
ಸಂಸೃೃತಿಯೊಳ್‌ ಮತ್ತೆ ಗಡಂ ಕಡಂಗಿ ತೊಡರ್ದು: ಆದಿಷು, 
೧. ೮೧); ತಿವಿ (ತಿವಿದು ಕಡುಇಂ ಕೆಡಪಿ ಕೊಪ್ಪರದೊಳ್‌ 
ಕಮ್ಮಿ: ಗಿರಿಜಾಕ, ೨. ೧೦೫ ವ) 

ಕುಯಕ - [ಕುಹಕ] ಕಪಟ, ಮೋಸ (ಕಂಸನೆಸಗುವ ಕುಯಕಂ 
ಕೊಳ್ಗುಮೆ ಪರಾಕ್ರಮೋನ್ನತ ನಿನ್ನಂ: ನೇಮಿನಾಹು, ೮. ೫೧) 

ಕುಯೋನಿ - ಪಶು ಪಕ್ಷಿ ಮೊದಲಾದ ಕೆಳವರ್ಗದ ಜನ್ಮ 


(ನೀನತಿಲೋಭದೊಲಿಲ್ಲಿ ಕುಯೋನಿಯೋಲ್‌ 
ಅಜಗರನೆಯಾದೆ: ಆದಿಹು, ೨. ೧೬) 
ಕುರಂಗ ದ ಜಿಂಕೆ, ಚಿಗರೆ (ಕರಶಾರ್ದೂಲಕುಳಂ 


ಕುರಂಗಕುಲದೊಳ್‌ ತಳ್ಳೊಯ್ದು ಬಂದಾಡೆ: ಆದಿಷು, ೯. 
೯೭) 

ಕುರಂಗನಾಭಿ - ಕಸ್ತೂರಿ, 
ಉರೋಜಕೆ ಲೇಪಿಸಿ 
ರಾಜಶೇವಿ, ೫. ೧೦೭) 

ಕುರಂಗರಿಷು - ಜಿಂಕೆಯ ಶತ್ರು, ಹುಲಿ (ಉರಗಿಯಂ ಎಯ್‌ 
ಪಿಡಿದೊಡೆ ಅದ೦ ಕುರಂಗರಿಪು ಬೆಕ್ಕು ಕೊಕ್ಕನಂ ತವೆ 
ಪಿಡಿವಂತಿರೆ ಪಿಡಿದುದು: ಯಶೋಧಚ, ೩. ೪೬) 

ಕುರರ - ಕುರವಕ್ಕಿ, ಒಂದು ನೀರ ಹಕ್ಕಿ (ಬಕ ಕುರರ ಪಕ್ಷವಿಕ್ಷಿಪ್ತ 
ಕಂಜ ಕಿಂಜಲ್ಕ ಪುಂಜಪಿ೦ಜರಿತ ಅಚ್ಛೋದಕಪರಿಪೂರ್ಣ: 
ಆದಿಷು, ೧. ೫೮) 

ಕುರರಿ - ಕುರರ (ಸಾರಸ ಮಯೂರ ಕುರರೀ ಪಾರಾವತ ಹಂಸ 
ಬಕ ಬಳಾಶಕಾದಿ: ವರ್ಧಮಾಪು, ೧. ೫೫) 

ಕುರವ - ಪ್ರದೇಶ (ಸಿಡಿಲ್ಲೊಡೆಯೆ ಸತ್ತು ಇರ್ವರು೦ ಮಂದರದ 
ತೆಂಕಣ ಕುರವದೊಳ್‌ ಮೂಜು ಪಳಿತೋಪಮಾಯುಷ್ಕರಾಗಿ 
ಪುಟ್ಟದರ್‌: ಪಂಪರಾ, ೧೬. ೭೧ ವ) 

ಕುರವಕ - ಮದರಂಗಿ (ರಂಜಿಸಿತು ನವಾಮವಲ್ಲರಿ 
ಕೊನರಿಂದ ಅಶೋಕ ತಳಿರಿ೦ ತಿಳಕ೦ ಕಳಿಕಾಕದಂಬದಿಂ 


ಮೃಗನಾಭಿ (ಕುರಂಗನಾಭಿಯಂ 
ಪಲ್ಲವ೦ಗಳ೦ ಜೋಡಿಸಿ ಕಟ್ಟಿ: 


ಕುರವಕ ಅಂಕುರಪ್ರಕರದಿ೦ ವಕುಳ೦ ಮುಕುಳಪತಾನದಿಂ: 
ಮಲ್ಲಿನಾಪು, ೫. ೨೧) 

ಕುರವಿ — ಗುಬ್ಬಚ್ಚಿ (ಆ ಕೋಡಗಿ 
ಕುರವಿಯಾಗಿರ್ದುದುಳ: ಪುಣ್ಯಾಸ್ರ ೪. ೫೩ ವ) 


ಕಾಡಕೂಡಿ 


ಕುರು - ಮೈಮೇಲೆ ಏಳುವ ಗುಳ್ಳೆ (ಕರಗು೦ ಏಲಯ್ಯೊರೆಯೆನಿಪ್ಪ 


ಕುರುವುಂ ಕ್ಷಣದೊಳ್‌: ಕಾವ್ಯಾವಲೋ, ೨೭೧) 

ಕುರುಂಜಿಗೆ - ಕುರ್ಚಿಗೆ, ಹುಲ್ಲನ್ನು ತೆಗೆಯುವ ಸಲಕರಣೆ 
(ಕುಡುಗೋಲಂ ಕೂಳೆಗೆಯಂ ಕೊಡಲಿ ಕುರುಂಜಿಗೆಯಂ 
ಉಟುವ ಪರಗುವ ಕಜುಪಿ೦ ಬಿಡದೆಯಗುಟ್ಟಾ ಮುಟ್ಟಂ 
ಕುಡರ್‌ ಎರವಂ ಪೆಐರ್ಗೆ: ಸಮಯಪ, ೫. ೧೭) 

ಕುರುಕುಟುಂಬ - ಕೌರವರ ಸಂಸಾರ, ಮನೆ (ಕಮಳೆಯಂ 
ಅಶ್ವತ್ಥಾಮಂ ಮುಂದಿಟ್ಟು ಕುರುಕುಟುಂಬ ಘಟಚೇಟಕೆಯಂ 
ತರ್ಪಂತೆ ತಂದು: ಪಂಪಭಾ, ೧೩. ೧೦೨ ವ) 

ಕುರುಕುರುಕಾರ - ಅಕ್ಕಸಾಲಿಗ (ಐರಣಿಕ೦ ಕುರುಕುರುಕಾರಂ 
ತದಧ್ಯಕ್ಷಂ ಭೌರಿಕನೆನಿಕುಂ: ಅಭಿಧಾವ, ೧. ೧೧. ೮೦) 

ಕುರು ಕುಲ - ಕುರುವಂಶ (ಕುರುಕುಲ ಜೀವಾಕರ್ಷಣ 
ಪರಿಣತಮಿದು ಕಾಳ ಹಸ್ತಮಲ್ಲದೆ ಪರಮೇಶ್ವರಿ 
ಕೇಶಹಸ್ತಮಕ್ಕುಮೇ: ಗದಾಯು, ೧. ೬೭) 

ಕುರುಕುಳ - ಕುರುಕುಲ (ಕುರುಕುಳ ಚೂಡಾಮಣಿಯನೇನುಂ 
ಮಾರದೆ: ಪಂಪಭಾ, ೧೩. ೯೭ ವ) 

ಕುರುಕ್ಷೇತ್ರ - ಪಾಂಡವ-ಕೌರವರು ನಡೆಸಿದ ಯುದ್ಧದ ಜಾಗ 
(ಕಾಟ್ತುಖು ಮಸಗಿದಂತೆ ಮಸಗಿದ ದುರ್ಧರ 
ಧನುರ್ಧರಬಲಮುಮಂ ಶ್ವೇತ ಭೀಷ್ಮರ 
ಓಜೆಯೊಳೆರಡುಂ ಪಡೆಗಳ ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ 
ಚಿತ್ರಿಸಿದ೦ತೆ ಒಡ್ಡಿ ನಿಂದಾಗಳ್‌: ಪಂಪಭಾ, ೧೦. ೫೧ ವ) 

ಕುರುಕ್ಬ್ಮಾಪಾಳ -  ಕುರುರಾಜ, ದುರ್ಯೋಧನ (ನಡೆ 
ಕುರುಕ್ಷಾಪಾಳನಿರ್ದಲ್ಲಿಗೆ ಎಂದು ಅರವಿಂದಾಲಯೆಯಂ 
ಮಗುಲ್ದೆದಂ ಆದೇನಾ ದೌಣಿ ಶೌರ್ಯಾರ್ಥಿಯೋ: 
ಪಂಪಭಾ, ೧೩. ೧೦೨) 


ಕುರುಡಂ ಕಣ್ಣೆಜು - ಕುರುಡನಿಗೆ ದೃಷ್ಟಿ ಬರು (ಕುರುಡಂ 


ಕಣ್ಣೆತ್ತವೋಲ್‌ ರಾಗದಿಂದೊಡೆಯಂ ತಾಂ ಬಗೆದು ಉಳ್ಳ 


ಸಾರಧನಮಂ೦ ಮುಂದಿಟ್ಟು: ಪಂಪಭಾ, ೯. ೫) 

ಕುರುಜು - ಬಿದಿರ ಮೆಳೆ (ಸರಿಯೂದಿನ ಬಿಜೆಸುಗಟ್ಟಿ ರಚಿಸಿದ 
ಕುರುಜು ಎಂಬಂತಿರೆ ಅಲರ್ವುಡಿಯಿಂ ಸೂಸುವ 
ಕನಕರುಚಿನಿಚಿತತುಮನೋಗಣದಿ೦: ಶಬರಶಂ, ೨. ೪೨ ವ) 

ಕುರುಣೆ - ಪ್ರಾಣಿಪಕ್ಷಿಗಳ ಮರಿ (ಕಾರ್ಮುಗಿಗಳ್‌ ಇಕ್ಕಿದ 
ಕುರುಣೆಗಳೆನೆ ಕರಿಗಳಿರ್ದುವಾ ಗಿರಿತಟದೊಳ್‌: ಲೀಲಾವತಿ, 
೮. ೨) 

ಕುರುದ್ದಜ - ಕುರುಶ್ರೇಷ್ಠ (ಪೆರ್ಚಿದಾದರದೊಳೆ ತನ್ನನಿಂತು 
ಬೆಸಗೊಂಡೊಡೆ ಸಂತಸದಿ೦ ಕುರುದ್ದಜಂ ಇಂತೆಂದು 
ಪೇಟ್ದಂ: ಆದಿಷು, ೧೦. ೮) 

ಕುರುಧ್ಧಜಿನಿ - ಕೌರವಸೈನ್ಯ (ಬಿಡೆ ಪಿಣಿಲಂ ಕುರುಧ್ಧಜಿನಿ ತೊಟ್ಟನೆ 
ಬಾಯನೆ ಬಿಟ್ಟುದು: ಪಂಪಭಾ, ೮. ೧೦೧) 

ಕುರುಪಿತಾಮಹ - ಕುರುಕುಲದ ಅಜ್ಜ, ಭೀಷ್ಮ (ಅವಿವೇಕಿಗಳಂತೆ 
ದೇವರ್‌ ನೆಗಟಲಾಗದು ಏನಂ ನೆಗಟಳ್ಬಾಡಂ 
ಕುರುಪಿತಾಮಹನೊಳಾಲೋಚಿಸಿ ನೆಗಟ್ಟುದು: ಪಂಪಭಾ, ೧೩. 
೫೧ ವ) 


ಪೇಟ 
ಎ 


೩೨೬ 


ರುಪ್ರಧಾನ - ಕೌರವಮುಖ್ಯ, ದುರ್ಯೋಧನ 

(ಕುರುಪ್ರಧಾನನೊಳ್‌ ಕಣುಪನೆ ನಿಚ್ಚಟ೦ ಬಿಸುಟು ನಿನ್ನಯ 
ಪೇಟ್ದುದು ಗೆಯ್ದು: ಪಂಪಭಾ, ೧೪. ೧೦) 

ಕುರುರಾಜ - ಶ್ರೇಯಾಂಸನ ಅಣ್ಣನಾದ ಸೋಮಪ್ರಭನ ಮಗ, 
ಜಯಕುಮಾರ (ತಮ್ಮ ನಣ್ಣುಮ೦ ಬಗೆದು ಕುರುರಾಜಾದಿ 
ಮೂರ್ಧಾಭಿಷಿಕ್ತಪಾರ್ಥಿವರ್‌ ಸನ್ನದ್ಧಬಲಪರಿವೃತರಾಗಿ: 
ಆದಿಪು, ೧೩. ೨೦ ವ) 

ಕುರುರಾಜಾನ್ಹಯ -. ಕೌರವ ರಾಜವಂಶ (ಇದಉಖೌೊಳ್‌ 
ಶ್ವೇತಾತಪತ್ರಸ್ಥ ಸ್ಥಗಿತ ದಶದಿಶಾಮಂಡಲಂ ರಾಜಚಕ್ರಂ 
ಪುದಿದಲಸಾಡಿತ್ತು ಅಡಂಗಿತ್ತಿದೊಳೆ. ಕುರುರಾಜಾನ್ವಯಂ: 
ಪಂಪಭಾ, ೧೨. ೧೫೬) 

ಕುರುವಿಂದ - ಪಾದರಸದಿಂದಾದ ಅದಿರು, ಇಂಗಲೀಕ (ಜಳದಂ 
ಮುಸ್ಕೆಮಸ್ತಕಂ ಕುರುವುಂದಂ: ಅಭಿಧಾವ, ೧. ೮. ೨೩) 


ಕುರುಳ್‌ - ಕೂದಲು, ಮುಂಗೂದಲು (ಮೃಗಭೂ ಯದ್ದ 
ವಿಳಾಸಿನೀ ಕಬರಿಕಾಬ೦ಧಗಳ೦ ಪೊತ್ತು ಮಲ್ಲಿಗೆಯೊಳ್‌ 
ಭಾವಿಸಿ ಧೂಪದೊಳ್‌ ಪೊರೆದು ತತ್ತಾಂತಾ 


ರತಿಸ್ಟೇದಬಿ೦ದುಗಳೊಳ್‌ ನಾಂದು ಕುರುಳ್ಗಳೊಳ್‌ ಸುಟಿದು 
ಮುಂದೊಂದಿರ್ದ ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ 
ಪಳಂಚಿ ಸುಟಿದತ್ತು ಅಂದೊಂದು ಮಂದಾನಿಳಂ: ಪಂಪಭಾ, 
೪. ೮೦) 

ಕುರುಳಿ - ಚಿಕ್ಕ ಮಣ್ಣಿನ ಕುಡಿಕೆ ಕುರುಳಿಯೊಳ್‌ ಉದಕಮಂ 
ದಿನಂಪ್ರತಿ ನೀಡುತ್ತಂ ಬರಲ್‌: ಪುಣ್ಯಾಸ್ರ: ೯. ೬ ವ) 


ಕುರುಳಿಗೊಳ್‌ - ಗುಳಿ ಬೀಳು (ಅಂಫಿಕ್ಷೇಪದಿಂದಂ ಕುಸಿದು 
ಕುರುಳಿಗೊಂಡ ಉರ್ವಿ ದಾನಾಂಬುವಿಂ ತೀವಿದುದು: 
ಆಚವರ್ಧ, ೮. ೯) 

ಕುರುಳೋಳಿ — ಕೇಶರಾಶಿ (ಕುರುಳೋಳಿಯಂ 
ಬಗೆಗೊಳಿಸಿದುದೋರಂತೆ ಮಿಸುಪ ನಗೆಮೊಗಮವಳಾ: 
ಕಬ್ಬಿಗಕಾ, ೭೭) 


ಕುರುಳ್ಹು. - ಅಯುಧ ರುಳಪಿಸು, ಶಸ್ತ್ರ ಸಂಚಾಲನ (ಒಜ”ಗಳೇದು 
ಕುರುಳ್ಳುವ ಕೈದುಗಳ ಬಳ್ಳಿಬೆಳಗರಿ: ರಾಜಶೇವಿ, ೧೩. ೭೭ 
ವ) 

ಕುರ್ಕು - ಒಂದು ಬಗೆಯ ನೀರ ಹಕ್ಕಿ (ಕಾಗೆ ಗೂಗೆ ಪರ್ದು 
ಚಕೋರ೦ ಹಂಸೆ ಕುರ್ಕ ಗಿಳಿ ಪುರುಳಿ ಪೆಂಗುರು 
ಕಾರಂಡಂ ಆಂದೆ ಮೊದಲಾಗೊಡೆಯ ಗಗನಚರಂ: 
ವಡ್ಡಾರಾ, ಮ ೯೭, ಸಾ ೯) 

ಕುರ್ಕುಟ - ಕೋಳಿ (ಕುರ್ಕುಟಾದಿ ಆಗ್ರಹನಿಗ್ರಹದೊಳಂ: 
ಅಜಿತಪು, ೧೧. ೧೧ ವ) 

ಕುರ್ಕುರ - ನಾಯಿ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ 
ಸೃಗಾಲ ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ 
ಕುರ್ಕುರ ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಪು, 
೯. ೧೦೬) 

ಕುಲ - ಗುಂಪು (ನಿಕುರುಂಬಂ ನಿವಹ೦ ವಂ ಸಮುದಯಂ 
ಬೃ೦ದಂ ನಿಕಾಯಂ ಚಯಂ ನಿಕರಂ ಸಂಹತಿ ಸಂಚಯಂ 
ಸಮಿತಿ ಸಂದೋಹಂ ಸಮಾಜಂ ಕುಲಂ: ಅಭಿಧಾವ, ೨. ೧. 
೨೭); ಮನೆತನ (ಸಂತತಿ ಗೋತ್ರ೦ ಸಂತಾನಂ ಜನನಂ 
ಅನ್ವವಾಯಂ ಕುಲಂ: ಅಭಿಧಾವ, ೧. ೧೧. ೨೯) ಜಾತಿ 
(ಕುಲಮೆಂಬುದುಂಟೆ ಬೀರಮೆ ಕುಲಮಲ್ಲದೆ ಕುಲಮನಿಂತು 
ಪಿಕ್ಕದಿರಿ೦ ನೀಂ ಒಲಿದಲ್ಲಿ ಪುಟ್ಟ ಬಳೆದಿರೊ ಕುಲಮಿರ್ದುದೆ 
ಕೊಡದೊಳಂ ಶರಸ್ತ ಸ್ತಂಬದೊಳಂ: ಪಂಪಭಾ, ೨. ೮೩) 


ಕುಲಕ - ಪಡುವಲ ಕಾಯಿ (ಕುಲಕಂ ಪಟೋಳಂ: ಅಭಿದಾವ, 
೧.೮. ೩೭) 

ಕುಲಕರ - [ಜೈನ] ಒಬ್ಬ ಮನುವಿನ ಹೆಸರು (ಕುಳಧರನುಂ 
ಕುಲಕರನು೦ ಕುಖತಿಳಕಮೆನಿಸಿದ ನಾಭಿರಾಜಂಗೆ: ಆದಿಪು, 
೬ ೭೯) 

ಕುಲಕ್ಷತಿ - ಕುಲದ ವಿನಾಶ ಕುಲದ ಕೇಡು (ಈ ಸಮಯದತ್ತಲ್‌ 
ಎಣಿಗಿದೊಡೆ ಕುಲಕ್ಷತಿಯಕ್ಕುಂ: ಸುಕುಮಾಚ, ೩. ೩೧) 

ಕುಲಗಿರಿ - ಮಹೇಂದ್ರ, ಮಲಯ, ಸಹ್ಯ ಶುಕ್ತಿಮಾನ್‌, ಯಕ್ಷ, 
ವಿಂಧ್ಯ ಮತ್ತು ಪಾರಿಯಾತ್ರ ಎಂಬ ಏಳು ಪರ್ವತಗಳು 
(ಕರುಮಾಡಮಿಳಿಪುದು ಕುಲಗಿರಿಗಳ್‌ ಬಳಸಿ ನಿಂದ 
ಮಂದರಗಿರಿಯಂ: ಪುಷ್ಪದಂಪು, ೨. ೯೪) 

ಕುಲಗೃಹ - ತವರು ಮನೆ (ಚೆಲ್ವಿನ ಕುಲಗೃಹಮು೦ ಇರ್ಪಂತಿರ್ದ 
ವಸಂತಗೃಹಮಂ ಪೊಕ್ಕು: ಚಂದ್ರಪ್ರಪು, ೭. ೯೫ ವ) 

ಕುಲಚರ್ಯಾ - [ಜೈನ] ಒಂದು ಗರ್ಭಾನ್ವಯಕ್ತಿಯೆ. ಕುಲಾಚಾರ 
(ಕುಲಚರ್ಯಾ .. .. ಅಗನಿರ್ವ್ವತಿಯೆಂಬ ಅಯ್ಸತ್ತುಮೂಖು 
ಗರ್ಭಾದಿನಿರ್ದಾಣಪರ್ಯಂತಂಗಳಪು ಗರ್ಭಾನ್ವಯಕ್ರಿಯೆಗಳಂ: 
ಆದಿಷು, ೧೫. ೧೫ ವ) 

ಕುಲಜ - ಸತ್ಯುಲದಲ್ಲಿ ಹುಟ್ಟಿದವನು (ಕುಲಜರಂ ಉದ್ಭತರಂ 
ಭುಜಬಲಯುತರಂ ಹಿತರಂ ಈ ಸಭಾಮಧ್ಯದೊಳ್‌ 
ಅಗ್ಗಲಿಸಿದ ಮದದಿಂ ನಾಲಗೆ ಕುಲಮಂ ತುಬ್ಬುವವೊಲ್‌ 
ಉಜದೆ ನೀಂ ಕೆಡೆನುಡಿವೈ: ಪಂಪಭಾ, ೧೦. ೨೦) 

ಕುಲಜಾತಿಸಾಧಿತವಿದೈ - [ಜೈನ] ಕುಲ ಮತ್ತು ಜಾತಿಗಳಿಗೆ 
ಅನುಗುಣವಾಗಿ ಸಾಧಿಸಿಕೊಳ್ಳಬೇಕಾದ ವಿದ್ಯೆ (ಅವರ್ಗೆ 
ಪ್ರಜ್ಞಪ್ಲಿವಿದ್ಯೆ ಮೊದಲಾಗಿ ಕುಲಜಾತಿಸಾಧಿತವಿದ್ಯಗಳ್‌ ಪಲವುಂ 
ಬೆಸಕೆಯ್ದುವು: ಆದಿಷು, ೯. ೧೨೧ ವ) 

ಕುಲಟಾ - ಹಾದರಗಿತ್ತಿ (ಮಾಂಸಮಧುಮದ್ಯಸೇವನೆ ಹಿಂಸಾರುಚಿ 
ಪರಮಜಿನಮತಾರುಚಿ ಕುಲಟಾಸಂಸರ್ಗ೦ ಎಂಬಿವಲ್ಲದೆ 
ಸಂಸಾರಭಮಣಕಾರಣಂ ಪೆಜವೊಳವೇ: ಆದಿಹು, ೫. ೮೦) 

ಕುಲಟಾಂಗನೆ - ಹಾದರಗಿತ್ತಿ, ಜಾರೆ (ದುಶ್ನರಿತಂ 
ಸಜ್ಜನಮಿರ್ದಂದದೆ ಕುಲಟಾ೦ಗನೆಯೊಳಗ ನೆರೆಯಲ್ವೆ ಕರಮೆ 
ಬಯಸುತುಮಿರ್ಪಂ: ಸಮಯಪ, ೫. ೪೮) 

ಕುಲಟೆ - ಕುಲಟಾಂಗನೆ (ಕುಲಟೆಯರೊಳ್‌ ನೆರೆದು ಪಟೆಗೆ 
ನಾಣ್ಣದೆ ಕರಮಗ್ಗಲಿಪವರ್ಗೆ ಅದೆಂದು೦ ನಿಲಲಜಿಯವು 
ಮೋಕ್ಷದಾಯಕಂ ಸಚ್ಚರಿತಂ: ಸಮಯಪ, ೫. ೭೩) 

ಕುಲದೀಪಕ - ಕುಲವನ್ನು ಬೆಳಗುವವನು (ಕುಲದೀಪಕ ಎನಿಸಿ 
ನೆಗಟ್ಟನಖಿಳಾವನಿಯೊಳ್‌: ಶಾಂತಿಪು, ೨. ೧೦) 

ಕುಲದೈವ - ಕುಲದೇವತೆ, ಮನೆದೈವ (ಪುಲುಗಿಲುಂ 
ಉತ್ತರಣೆಯುಮಂ ಅಂತೆ ಲೊಕ್ಕಿಯುಂ ಮತ್ತೆ ಮುತ್ತಂ ಆ 
ಎಕ್ಕೆಯುಮಂ ಕೊಲೆಯುಂ ಬನ್ನಿಯ ಮರನಂ 
ಕುಲದೆಯ್ದಮಿದೆಂದು ಕೊಂಡುಕೊನೆವರ್‌ ಮೂಡರ್‌: 
ಸಮಯಪ, ೯. ೫೭) 

ಕುಲಧನ - ಪಿತ್ರಾರ್ಜಿತ ಆಸ್ಕಿ. (ಧರ್ಮಪುತ್ರನುಂ 
ಕುಲಧನಸಂಕುಲಗಳನೆ ತಂದಿಡೆ ಇಟ್ಟವ೦ ಆಡಿ ಸೋಲ್ತಂ: 
ಪಂಪಭಾ, ೬. ೭೨) 

ಕುಲಧರ - [ಜೈನ] ಒಬ್ಬ ಮನುವಿನ ಹೆಸರು (ಆತನಿಂ ಬಟೆಯಂ 
ಮೂಜನೆಯ ಕುಲಧರಂ ಕ್ಷೇಮಂಕರನೆಂಬಂ: ಪಂಪರಾ, ೧. 
೬೧: ಪು 


೩೨೭ 


ಕುಲಧರಕುಲ - ಮನುಗಳ ವಂಶ (ತಿರಿತಿರಿದು ಮಾಡಿದಂ 
ಕುಲಧರಕುಲದೊಳ್‌ ಪಿರಿದು ಮಹಿಮೆಯಂ ನಿಮ್ಮರಸಂ: 
ಆದಿಪು, ೧೪. ೬೯) 

ಕುಲದ್ದಜ - ಕುಲಶ್ರೇಷ್ಠ (ನಿಜಮಕುಟಮಣಿಮರೀಚಿಯಿ೦ ಅಜನ 
ಪದಾಂಬುಜದ  ಕೆಂಪನಿರ್ಮಡಿಸಿ ಕುಲದ್ದಜ ಬೆಸಸು 
ನಿನ್ನವೊಲೀ ಪ್ರಜಾಪತಿತ್ವಕ್ಕೆ ಮುನ್ನ ನೋಂತರುಮೊಳರೇ: 
ಆದಿಷು, ೮. ೬೩) 

ಕುಲನಗ - ಕುಲಗಿರಿ (ಕುಲನಗಮಂ ಅಡರ್ವ ಜಲನಿಧಿ ಜಲಮಂ 
ಪಾಯ್ದ ಅಹಿನಿವಾಸಮಂ ಪುಗುವ ಮರುನ್ನಿಲಯಕ್ಕೆ 
ಒಗೆವೀತನ ಕೀರ್ತಿಲತಾಂಗಿ ಚಲಾಂಗಿ ಖಚರಂ ಅಚಳಿತಂ 
ಅಬಲೇ: ಶಾಂತಿಪು, ೫. ೧೫೪) 

ಕುಲಪತಿ - ಒಡೆಯ, ಮುಂದಾಳು (ನೀಂ ಆಳ್ಗಳಿರ್‌ ಆನೆ ನಿಮ್ಮ 
ಕುಲಪತಿಯೆನಗೆ ಮಲೆವರುಮೊಳರೇ: ಆದಿಪು, ೧೨. ೯೫) 

ಕುಲಪಾಂಸುಲ ದ ಕುಲಕ್ಕೆ ದೂಳಾದ, ಕುಲಕಳಂಕ 
(ಮಲೆಮಲೆದುರ್ಕಿ ಸೊರ್ಕಿ ಸಭೆಯೊಳ್‌ ಕುಲಪಾಂಸುಲಂ ಈ 
ಶಿರೀಷಕೋಮಲೆಯ ವಿಲೋಲ ನೀಲ ಕಬರೀಭರಮಂ 
ತೆಗೆವಾಗಳ್‌: ಪಂಪಭಾ, ೭. ೫೭) 

ಕುಲಭವನ - ವಾಸಸ್ಥಾನ (ಅಜಿವಿಂಗೆ ಗುಜಿಯುಂ ಕಳೆಗೆ 
ಕುಲಭವನಮು೦ ಪ್ರತಾಪಕ್ಕಡರ್ಪುಮಾಗಿ ಬಳೆವನ್ನೆಗಂ: 
ಆದಿಪು, ೬. ೨೨ ವ) 

ಕುಲಲನೆ - ಕುಲಸತಿ, ಧರ್ಮಪತ್ನಿ (ಅಮಿತಮತಿಗಂ ಆತನ 
ಕುಲಲಲನೆ ಸತ್ಯಭಾವೆಗಂ ಪ್ರಹಸಿತನೆಂಬ ಮಗನಾದಂ: 
ಆದಿಪು, ೩. ೭೩ ವ) 

ಕುಲವಟೆ - ವಂಶಪಾರಂಪರ್ಯ ಕ್ರಮ (ನಿಲ್ಲಲೊಲ್ಲದೆ ವೈರಾಗ್ಯಮೆ 
ಕುಲವಟೆಯೆಂಬಂತೆ ತಂದೆಯಿಂ ಮುನ್ನಂ ನಿರ್ಮಲ 
ಜಿನದೀಕ್ಷೆಗವರ್‌ ಪೂಣ್ಣು ಅಲಂಘ್ಯ ದಮಮಂ ಧರಿತ್ರಿಯಿಂ 
ಪೊಗಟೆಸಿದರ್‌: ಶಾಂತಿಪು, ೯. ೫೩) 

ಕುಲವಾಹಿನಿ - ಕುಲನದಿ (ಪ್ರಸಿದ್ಧ ಕುಲವಾಹಿನಿ ಸೀತೆಯ 
ವಜವೇದಿಕಾಮಂಡಿತ ದಕ್ಷಿಣೋತ್ತರ ತಟ೦ಗಳೊಳ್‌ 
ಕಚ್ಚಕಾವತಿ ಮಹಾವಿಷಯಂ: ಮಲ್ಲಿನಾಹು, ೨. ೮) 

ಕುಲಶೈಲ - ಕುಲಪರ್ವತ (ಉತ್ತಮಕುಲಶೈಲಂ ಉನ್ನತಿಯಂ 
ಏಳಿದವಾಗೆ ಬಿಸಬಡಂ ಬಿಸುಟ್ಕ್‌ಮ ಬಿಸುಡೆಂ ಮದೀಯ 
ಪುರುಷವತಮೊಂದುಮಂ: ಪಂಪಭಾ, ೧. ೮೩) 

ಕುಲಾಂಗನೆ - ಕುಲಸ್ತ್ರೀ (ಪರಸುವ ಪೌರವೃದ್ಧರ 
ಕುಲಾಂಗನೆಯರ್ಕಳ ಸಾಧುವಾದದೊಳ್‌ ಬೆರಸಿ ಸಮಂತು 
ಸೂಸುವ ಜಲಾರ್ದಲಸದ್ದವಳಾಕ್ಷತಂಗಳೊಳ್‌: ಪಂಪಭಾ, ೨. 
೯೫) 

ಕುಲಾಯ - ಹಕ್ಕಿಗೂಡು (ಪಕ್ಷಿತತಿ ಕೂಡೆ ಕುಲಾಯಮನೆಯ್ದೆ 
ಪುಂಶ್ನಳೀಸಮಿತಿ ಪೊಡರ್ಪನೆಯ್ದೆ ರವಿಯೆಯ್ದಿದಂ ಆಕ್ಷಣಂ 
ಅಸ್ಪಶೈಳಮಂ: ಶಾಂತೀಶ್ವಪು, ೩. ೫೪) 

ಕುಲಾದ್ರಿ - ಕುಲಪರ್ವತ (ತಗುಳ್ನಡರ್ವುದಟೆಂ ಕುಲಾದ್ರಿ 
ಪರಿವೇಷ್ಟಿತನಂ ಮಗನಂ ನೀನಮೋಘಂ೦ ಪಡೆವೆ: 
ಪಂಪಭಾ, ೧. ೧೪೧ ಮತ್ತು ೧. ೧೪೧ ವ) 

ಕುಲಾಲ - ಕುಂಬಾರ (ಕುಲಾಲ ಕರನಿರ್ಭರ ಭ್ರಮಿತ ಚಕ್ರ 
ಲೀಲಾಯಿತಂ: ಪಂಪಭಾ, ೪. ೨೭) 

ಕುಲಾಲಚಕ್ರ - ಕುಂಬಾರನ ಚಕ್ರ, ತಿಗುರಿ (ಧರೆಯೊಳ್‌ 
ಕುಲಾಲಚಕ್ರಂ ತಿರಿವಂತಿರೆ ತಿರಿಯೆ ಚಕ್ರಮದಜೆಯೆ: ಆದಿಪು, 
೧೪. ೬೯) 


ಕುಲಿಂಗಿ - ಕೆಟ್ಟ ಚಿಹ್ನೆಗಳುಳ್ಳವನು, ಧರ್ಮಕ್ಕೆ ಹೊರಗಿನವನು 
(ಪರಮಜಿನತೀರ್ಥದೊಳ್‌ ಪಲಬರುಮಾಗಿಯುಂ ಏಂ 
ಕುಲಿಂಗಿಗಳ್‌ ವಿಕೃತಿಗಳಿ೦ ವಿರಹಿತರಪ್ಪರ್‌: ಆದಿಷು, ೧೫. 
೩೦) 

ಕುಲಿಕ - ಒಂದು ಬಗೆಯ ಹಾವು (ಕುಲಿಕಾಟೋಪಮಂ 
ಅಂತಕಾರಭಟೆಯಂ .. .. ಗೆಲೆವಂದು: ಜಗನ್ನಾವಿ, ೫. ೩೬) 

ಕುಲಿಶ - ವಜ್ರಾಯುಧ (ಕುಲಿಶನಿಭಶಿಲಾಭೇದಿಬಾಣಂಗಳುಂ 
ಭೇದಿಸವೆಂಬ೦ತಾಯ್ತು: ಆದಿಪು, ೧೪. ೯೫) 

ಕುಲಿಶವಿಘಾತ - ಮುಷ್ಟಿಯುದ್ಧದ ಒಂದು ಪ್ರಕಾರ 
(ಕುಲಿಶವಿಘಾತವೆಂಬ ಮುಷ್ಟಿದ್ಯಢಮುಷ್ಟಿವಿಘಾತಮೆಂಬ 
ದೃಢಮುಷ್ಟಿವಿಘಾತದಿನುಣ್ಮಿ ಪಾಯ್ದಿನಂ: ಜಗನ್ನಾವಿ, ೪. ೫೭) 


ಕುಲಿಶಾಯುಧ - ಸಿಡಿಲ ಆಯುಧವನ್ನು ಹೊಂದಿದವನು, ಇಂದ್ರ 


(ಕುಲಿಶಾಯುಧನಿತ್ತ ಶಕ್ತಿಯಿಂದೆ ಆತನ ಉರಸ್ಥಲಮನಿಡೆ 
ವಜಹತಿಯಿಂ ಕುಲಗಿರಿ ಕೆಡೆವಂತೆ ಕೆಡೆದನಾ ದನುತನಯಂ: 
ಪಂಪಭಾ, ೧೨. ೧೪) 

ಕುಲಿಶಾಸ್ತ - ಕುಲಿಶಾಯುಧ (ಕುಲಿಶಾಸ್ತಭೀತಿಯಿಂ ಬರೆ ಜಲನಿಧಿ 
ಮುಂ ಮಜೌಗೆ ವಂದ ಕುಲಪರ್ವತ ಸಂಕುಲಮಂ ರಕ್ಷಿಸಿ 
ತಳೆದತ್ತು ಅಲಘುತರಶ್ರೀಯಂ ಅಸಮಗಂಭೀರತೆಯಂ: 
ಪಂಚತಂತ್ರ, ೧೭೩) 

ಕುಲಿಶಿ - ಇಂದ್ರ (ವನಜಾತಪ್ರಿಯಬಂಧುಗೆ ಅಂಗಪತಿಯಂ 
ಧರ್ಮಂಗೆ ನಿನ್ನಂ ಹುತಾಶನಮಿತ್ರಂಗೆ ಬಕಾರಿಯಂ 
ಕುಲಿಶಿಗಂ ಗಾಂಡೀವಿಯಂ ಪೆತ್ತೆಂ: ಗದಾಯು, ೧೦. ೨೧) 

ಕುಲ್ಯ - ಕುಲಜ (ದಿವಸದಾಯವ್ಯಯ ಸಂಭಾಷಣಂಗಳಿಂ 
ಕುಲ್ಕರ೦ ಸೌಶೀಲ್ಯವೃತ್ತಿಗೆ ಸಲಿಸಿಯುಂ: ಚಂದ್ರಪ್ರಷು, ೨. ೬೦ 
ವ) 


ಕುಲ್ಯಾ - ಹಳ್ಳ (ಗಜಮದಗಂಧಾಂಬುಕುಲ್ಯಾಪ್ರವಾಹದೊಳ್‌: 
ಆದಿಷು, ೧೨. ೬೧ ವ) 
ಕುವಲಯ - ಕನ್ನೈದಿಲೆ (ಆಕೆಯ ಕಣ್ಣ ಬೆಳ್ಳುಗಳ್‌ ಪಸರಿಸೆ 


ತುಂಬಿಗಳ್‌ ಸ ಅರಲ್ಲುವೆ ಗೆತ್ತು ಮತ್ತೆಯುಂ 
ಮುಸುಜುವುದುಂ: ಪಂಪಭಾ, ೫. ೬೫) 

ಕುವಲಯಾಪೀಡ - ಒಂದು ಆನೆ (ನಿನ್ನ ಪಗೆಯಂ ಬಗೆಯಂ 
ತಡೆಯದೆ ತೀರ್ಚುಗು೦ ಇಭದೊಳ್‌ ಕಡುಗಲಿ ತಾನೆನಿಪ 
ಕುವಲಯಾಪೀಡೇಭಂ: ಜಗನ್ನಾವಿ, ೬. ೩೫) 

ಕುವಳಯ - ಭೂಮಂಡಲ (ಕುವಳಯಬಾಂಧವನೆಸೆವನೆ 
ಕುವಳಯಂ ಬೆಳಗಿ ಕುವಳಯಂ ಪೊಲಣಗೆನೆ ಪಾಂಡವರೆ 
ಹೊಣಗಾಗೆ ನಿನಗೀ ಕುವಳಯಪತಿಯೆಂಬ ಪೆಂಪೊಡಂಬಡೆ 
ನೃಪತೀ: ಪಂಪಭಾ, ೯. ೩೭); ಕನ್ನೈದಿಲೆ (ಕುವಳಯದಳ 


ವಿಲೋಲಲೋಚನೆಯಪ್ಪ ರತ್ನಮಾಳಾಮಹಾಮಹಿಳೆಗೆ 

ಉದಯಿಸೆ: ಅನಂತಪು, ೯. ೨ ವ ಮತ್ತು ೩) 
ಕುವಳಯಪತಿ - ಚಂದ; ಭೂಮಂಡಲದ ಅಧಿಪತಿ 

(ಕುವಳಯಬಾಂಧವನೆಸೆವನೆ ಕುವಳಯಂ ಬೆಳಗಿ 


ಕುವಳಯಂ ಪೊಣಗೆನೆ ಪಾಂಡವರೆ ಪೊಣಗಾಗೆ ನಿನಗೀ 
ಕುವಳಯಪತಿಯೆಂಬ ಪೆಂಪೊಡಂಬಡೆ ನೃಪತೀ: ಪಂಪಭಾ, 
೯. ೩೭) 
ಕುವಳಯರಿಹು - ಚಂದ್ರ (ಪಾಪಗ್ರಹಮೆಂದು ಪೆರನಿಡೆ ಸಂದಂ 
ಸಂತಾಪಕರಂ ಕುವಳಯರಿಪು ಶಾಪಂಬೆತ್ತಾತಂ 
ಆಪ್ತನೆನಲಾಗಲಜಿವಂ: ಸಮಯಪ, ೮. ೧೬೧) 
ಕುವಳಯಬಾಂಧವ — ನೈದಿಲೆಯ ನಂಟ, 


(ಕುವಳಯಬಾಂಧವನೆಸೆವನೆ ಕುವಳಯಂ ಬೆಳಗಿ 


ಚಂದ್ರ 


೩೨೮ 


ಕುವಳೆಯಂ ಪೊಣಗೆನೆ ಪಾಂಡವರೆ ಪೊಣಗಾಗೆ ನಿನಗೀ 


ಕುವಳಯಪತಿಯೆಂಬ ಪೆಂಪೊಡಂಬಡೆ ನೃಪತೀ: ಪಂಪಭಾ, 
2ಎ 

ಕುವಳಯಸಖಧರ - ಶಿವ (ಕುವಳಯಸಖಧರನಂತಿರೆ 
ಭುವನೋದರಮೆನಿಸಿ ಮೂಳು ಕಣ್ಣಂ ಸಲೆ ತಾಳ್ಪು: 
ತ್ರಿಷಷ್ಟಿಪು, ೨. ೧೨೭) 

ಕುವಾರಿ - ಕೊಳಕು ನೀರು (ಘನರಸಮಂ ಪದೆದೀಂಟುವ 
ವಿನುತಂ ಚಾದಗೆ ಕುವಾರಿಯಂ ಕುಡಿವುದೆ: ಶಬರಶಂ, ೧. 
೨೨) 

ಕುವಿಂದ - ನೇಯ್ಗೆಯವನು, ನೇಕಾರ (ಕುವಿಂದಾಖ್ಯೆ 


ತಂತುವಾಯಂಗಕ್ಕುಂ: ಅಭಿಧಾವ, ೧. ೧೧. ೮೭) 

ಕುವೇಣಿ - ಮೀನು ಹಿಡಿಯುವ ಬಲೆ (ಮೃಗಬಂಧಿನಿ ವಾಗುರೆ 
ಬಲೆ .. .. ಕುವೇಣಿ ಬಡಿಶ೦ ಜಾಳಂ: ಅಭಿಧಾವ, ೧. ೧೦. 
೩೫) 

ಕುವೇಷ - [ಸಲ್ಲದ ವೇಷ (ಮತ್ತಮಲ್ಲಿ ಕುಶೀಲ ಕುತ್ತಿತಾಚಾರ 
ಕುವೇಷ ಕುದೃಷ್ಟಿಗಳು೦ ಗೃಹೀತವ್ರತಪರಿಚ್ಯುತರು೦: ಆದಿಪು, 
೫. ೪೧ ಮ) 

ಕುಶ - ದರ್ಭೆಹುಲ್ಲು (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ 
ನಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ಞಾಮಿತ್ತಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ. 
೧೯೦ ವ) ನೀರು (ಗುಡಿ ಪಸೆ ವೇದಿಕೆ ಪ೦ದಲ್‌ ಕಡೆಯವೆ 
ಭೃಂಗಾರಿ ಲಾಜೆ ಜಾಗಂ ಕುಶ ಕನ್ನಡಿ ತೋರಣ ಫಲಂ: 
ತ್ರಿಷಷ್ಟಿಪು, ೩೫. ೧೭) 

ಕುಶಲ - ನಿಪುಣ (ಮಸೆವುದು ಮಾಸಲಿರ್ದ ಪಟವೇಟಮಂ 
ಇಚ್ಛೆಯ ಬಿಚ್ಛತಿಕ್ಕೆಯಂ ಪೊಸೆಯಿಪುದು ಒಳ್ಳೆಮಂ 
ನಡಪುತಿರ್ಪದು ಧಾತುವ೦ ಒಳ್ಳಿತೆಯ್ದೆ ಪಾಟಸುವುದು 
ಕೂಟದೊಳ್‌ ಕುಶಲನಪ್ಪುದು: ಶಾಂತಿಷು, ೮. ೯೧) 

ಕುಶಲವ - ನೀರಾಟ, ಜಲಕ್ರೀಡೆ; ತುತುರು ಹನಿ (ಸರಸೀ 
ಸ್ವಚ್ಛಾಂಬು ಶುಂಭತ್‌ ಕುಶಲವ ವಿಸರಸ್ಪರ್ಶನಾರ್ದಂ.. 
'ತೀಡಿತ್ತು ಜ್ಯೋತಿರ್ವಣಜನಿತವಾಮೋದಸಾರರಿ ಸಮೀರಂ: 
ಶಾಂತೀತ್ವಪು, ೫ ೯೦) 

ಕುಶಲಿಕೆ - ಕುಶಲತೆ (ನವಪದಾರ್ಥ೦ಗಳು೦ ಪಂಚಾಸ್ಮಿಕಾಯ 
ಷಡ್ಜವ್ಯಂಗಳುಂ ಎಂಬಿವಳಾಳ್‌ ಆದಮಾನುಂ ಅಟಿತಮುಂ 
ಕುಶಿಕೆಯುಂ ನಂಬುಗೆಯು೦ ಆಗಿ: ವಡ್ಡಾರಾ, ಪು ೬, ಸಾ 
೧೯) 

ಕುಶಾಗ್ರಬುದ್ಧಿ - [ಹುಲ್ಲಿನ ಅಲಗಿನಂತೆ] ಹರಿತವಾದ 
ಬುದ್ಧಿಯುಳ್ಳವನು (ಮತ್ತುಟೆದ ವಿದ್ಯೆಗಳ್‌ ಓಜರೆ ಚಟ್ಟರ್‌ 
ಎಂಬಿನಂ ನೆರೆದುವು ಗಳ ತನ್ನೊಳಾರ್‌ ದೊರೆ 
ಗುಣಾರ್ಣವನಂತು ಕುಶಾಗ್ರಬುದ್ಧಿಗಳ್‌: ಪಂಪಭಾ, ೨. ೩೪) 

ಕುಶಾಗ್ರೀಯಬುದ್ಧಿ - ಕುಶಾಗ್ರಮತಿ (ಕುಶಾಗೀಯಮತಿ 
ಕವಿಜನಾಭಿಪ್ರಾಯಮಣಿವಂತೆ ಪೆಐ೦ ಅದೇನಜೆದಪನೇ: 
ಲೀಲಾವತಿ, ೧. ೧೫) 

ಕುಶಿರ - ನೇಗಿಲ ಗುಳ (ಪಾಳ೦ ಕುಶಿರಂ: ಅಭಿಧಾವ, ೧೧. ೬೮ 

ಕುಶೀಲವರ್‌ -  ಚಾರಣರು, ನಟರು, ಸ್ತುತಿಪಾಠಕರು 
(ಕುಶೀಲವರ್‌ ಚಾರಣರಪ್ಪರ್‌: ಅಭಿಧಾವ, ೧. ೧೧. ೮೦) 

ಕುಶೂಳ - ಧಾನ್ಯದ ಕಣಜ (ಕುಶೂಳಂ ಕುದಿರ್‌ ಅಜೆಗೆ: 
ಅಭಿಧಾವ, ೧. ೧೦. ೨೭) 


ಕುಶೆ - ದರ್ಭೆ (ಭೂತಿ ವಿಲಸದಕ್ಷಮಾಲೆ  ಕುಶೆಯು೦ 
ಮಗುಖ್ಸೀನಿದು ಯೋಗಿಧರ್ಮಮೇ: ಶಬರಶಂ; ೨. ೧೦೮) 
ಕಡಿವಾಣದ ಹಗ್ಗ (ಕುಶೆ ರಶ್ಮಿಪಗ್ರಹಮದು 
ಚರ್ಮಯಷ್ಟಿ: ಅಭಿಧಾವ, ೧೪. ೨೫) 

ಕುಶೇಶಯ - ನೀರಿನಲ್ಲಿರುವುದು, ತಾವರೆ (ಅಂತು 
ನಿಟಿಲತಟಘಟಿತ ಕರಕುಶಲ ಕುಶೇಶಯಕುಟ್ಕಲನಾಗಿ: ಆದಿಷು, 
೧೪. ೧೩೭ ವ) 

ಕುಶೇಶಯಕುಟ್ಕಲ -  ತಾವರೆಮೊಗ್ಗು  (ನೀಲತಟಫಟಿತ 
ಕರಕುಶೇಶಯಕುಟ್ಕಲನಾಗಿ: ಆದಿಪು, ೧೪. ೧೩೭ ವ) 


ಕುಶೇಶಯಕೋಶ - ತಾವರೆಯ ಕೋಶ, ಎಂದರೆ ತಾವರೆಯ 
ಮೊಗ್ಗು (ಈ ಸರಸೀರುಹಂಗಳ ಅವನೀಪದದೊಳ್‌ 
ಬಿಸುಟೆಂತು ಹೋಷೆವೆಂಬೀ ಸಮಕಟ್ಟಿನೊಳ್‌ 
ನೆಲಸಿದಂತೆರಗಿರ್ದವು  ಷಟ್ಟದಂಗಳ್‌ ಉತ್ಕೇಸರಕೋಟಿ 
ಸಂಕಟ ಕುಶೇಶಯ ಕೋಶಕುಟೀರಕ೦ಗಳೊಳ್‌: ಪಂಪಭಾ, 
೪. ೪೭) 

ಕುಶೇಶಯಗರ್ಭ - ಕಮಲದಲ್ಲಿ ಜನಿಸಿದವನು, ಬ್ರಹ್ಮ (ಆ 


ಮಹಾಪ್ರಕಾಶಮ೦ ಕುಶೇಶಯಗರ್ಭಂ ನೋಡಲಳ್ಳಿ ಬಳ್ಳುತ್ತ 
ಉನ್ನೀತನೇತ್ರನಾಗಿ: ಜಗನ್ನಾವಿ, ೧. ೪೭ ವ) 
ಕುಶೇಶಯವಿಲಾಸಿನೀ -  ಕಮಲಾಸನೆ, ಲಕ್ಷ್ಮೀ (ಜಗತ್‌ 
ಕುಶೇಶಯವಿಲಾಸಿನೀಪ್ರಮದಮುಷ್ಟಿಪಿಷ್ಟಾತಕಂ: ಆದಿಷು, ೧೧. 
೧೫) 
- ಕುಷ್ಠರೋಗ (ಮುದಿರ್ತು ಕುಷ್ಠಿ ಕೊಳೆ ಪಂಚಮ 
ನರಕದೊಳ್‌ ಅಟ್ಬಳ್‌ ಅರಸ ಧೂಮಪ್ರಭೆಯೊಳ್‌: 
ಯಶೋಧಚ, ೪. ೫೬) 
ಕುಸಿ - ಶಕ್ತಿಗುಂದು, ಕುಗ್ಗು (ಕಣ್‌ ತುಮುಟ್ಟು ಉಸಿರ್‌ ಕುಸಿದು... 
Py ಜೋಲ್ಬನಭಿಮನ್ಯು: ಪಂಪಭಾ, ೧೧. ೧೦೯); ಕ್ಷೀಣತ್ವ; 
ಹಿಂತೆಗೆ, ಹಿಮ್ಮೆಟ್ಟು (ಯುದ್ಧರಂಗದೊಳ್‌ ಕುಸಿಯದೆ: 
ಗದಾಯು, ೮. ೫೯; . ನಿರೋಧಿಸು (ಪರಿವ 
ಕಟಾಕ್ಷಂಗಳಿನೋಸರಿಸುತ್ತುಂ ನಿಮಿರ್ವ ಸುಯ್ಗಳಂ 
ಕುಸಿಯುತ್ತಂ: ಆದಿಪು, ೮. ೫೧); ಹಿಡಿದು ಕಿತ್ತು ಹಾಕು 
(ಪುಸಿಬಸನಮೆಂದು ಕೆಲಬರ್‌ ಕುಸಿವರ್‌ 
ನಾಲಗೆಯನಿಕ್ಕುಳೊಳ್‌: ಆದಿಪು, ೫. ೮೭); ಕೆಳಕ್ಕೆ ಇಳಿಬೀಳು 
(ಸುರರೆಲ್ಲಂ ಬಡಗಲು ನೆರೆದಿರಲ್‌ ಆ ದೆಸೆ ಕುಸಿದು ತೆಂಕ 
ನೆಗೆದೊಡೆ: ಸಮಯಪ, ೧೦. ೧೧೩); ಅಗುಳಿ (ಕುಸಿ- .. .. 
ಕವಾಟ ಶಲಾಕಾಯಾಂ ಚ: ಶಬ್ದಮದ, ಧಾ ೩೯೨) 

ಕುಸೀದ - ಹಣವನ್ನು ಬಡ್ಡಿಗೆ ಕೊಟ್ಟು ಜೀವಿಸುವವನು 
(ವೃದ್ಧಿಯಿನುಪಜೀವಿಸಿರ್ಪುದಣಿೆಗೆ ಕುಸೀದಂ: ಅಭಿಧಾವ, ೧. 
೧೧. ೬೫) 

ಕುಸುಂಕು - ಬಟ್ಟೆಯನ್ನು ಕುಕ್ಕು, ಘಾತನ (ಕುಸುಕು ಕುಸುಂಕು- 
ಘಾತನೇ: ಶಬ್ದಮದ, ಧಾ ೨೭) 

ಕುಸುಂಕುಜು - ಪೊದರು, ಒತ್ತಾಗಿರು (ತಲೆಯುದ್ದಮಾಗಿ ತುಜುಗಿ 
ಬೆಳೆದೊಳಗಿ ರಾಜಿಸುವ ರಾಜಾನ್ನದ ಕುಸುಂಕುಜಳಗೆ: 
ಲೀಲಾವತಿ, ೫. ೭೨ ವ) 

ಕುಸುಂಬೆ - ಕುಸುಂಭ, ಒಂದು ಬಗೆಯ 
ಕುಸುಂಬಂ: ಅಭಿಧಾವ, ೧. ೧೬. ೧೮) 


ಕುಸುಂಭ - ಕುಸುಮೆ (ರಾಜಮಾಷ ಆಢಕೀ ನಿಷ್ಣಾವ ಚಣಕ 


ಕುಸುಂಭ ಕಾರ್ಪಾಸ ಸರ್ಷಪ ಜೀರಕ ಧಾನ್ಯಕಾದಿ ವಿವಿಧ 
ಧಾನ್ಯಭೇಧ೦ಗಳುಂ: ಆದಿಷು, ೬. ೭೨ ವ) 


ಕುಷಿ 
€ 


ಗಿಡ (ಕುಸುಮ 


೩೨೯ 


ಕುಸಕು - ಉಜ್ಜು ಕುಕ್ಕು (ತದಂಗನಾನಿವಹ ಕುಚಾಗ್ರಮಂ 
ಕುಸುಕುತಿರ್ದುದು ಕಾಮುಕನಂದದಿಂ ಆ ನವ ಸರಸೀ 
ಸುಗಂಧ ಸಲಿಲೋತ್ಕರಂ: ಕುಸುಮಾಕಾ, ೫. ೧೩೪) 

ಕುಸುಕುಜುಕೋಣೆ ದ ಇಕ್ಕಟ್ಟಾದ ಕೋಣೆ 
(ಕುಸುಕುಣಕೋಣೆಗಳೊರ್ಳಒತ್ತುಗೊ೦ಡ ಕಟ್ಟಲೆಯ ಮೊತ್ತಕ್ಕೆ 
ಮಾರ್ತಂಡಂ೦ಂ ಕ್ಷೀಣಮಾದುದಂ ಪೇಟ್ಟು: ಆಚವರ್ಧ, ೬. 
೨೩ ವ) 

ಕುಸುಕುಜುಧರ್ಮ - ಸಂಕುಚಿತ ಧರ್ಮ (ಮಹಾಧರ್ಮಮಂ 
ಬಿಸುಟು ಅಹಹ ನೋಡ ಕೋಣೆಯ ಕುಸುಕುಜು 
ಧರ್ಮಮನದೆಂತು ನಂಬಿದನೀತಂ: ಧರ್ಮಾಮೃ, ೧. ೮೭) 

ಕುಸುಮ - ಹೂವು (ಸಮಂತು ಅಲಂಕರಿಸಿದಂ ಶಾಂತೀಶನಂ 
ದಿವ್ಯಗಂಧ ದರಸ್ಮೇರ ನಮೇರು ಜಾರು ಕುಸುಮ 
ಕೌಮಾಂಶುಕ ಅನರ್ಫ್ಯ ಭಾಸ್ವದನೇಕೋತ್ತಮ 
ಭೂಷಣಾವಳಿಗಳಿ೦ ಸಂಕ್ರ೦ದನಾನಂದದಿ೦ದಂ: ಶಾಂತೀಶ್ವಪು, 
೧೬. ೩) 

ಕುಸುಮಕಳಂಬ - ಹೂಬಾಣದವನು, ಮನ್ನಥ (ಕುಸುಮಕಳಂಬನ 
ಕೇಳೀನಿಲಯದಂತೆ: ರಾಜಶೇವಿ, ೮. ೫ ವ) 

ಕುಸುಮದಾಮ - ಹೂವಿನ ಹಾರ (ಕಿಚೆದು ಪೊಟ್ತು ಕುಳ್ಳಿರ್ದು 
ಮಜ್ಜನಭೋಜನತಾಂಬೂಲ ಅನುಲೇಪನ ವಿಭೂಷಣ 
ಸುರಭಿಕುಸುಮದಾಮಾದಿಗಳಿ೦ ಸಂತಸಂಬಡಿಸಿ: ಪಂಪಭಾ, 
೪. ೪೩ ವ) 

ಕುಸುಮಲಿಡ್ಭಾಮೆ - [ಕುಸುಮಲಿಟ್‌-ಭಾಮೆ] ಹೆಣ್ಣು ದುಂಬಿ 
(ತೀಡಿತ್ತು ಸಲ್ಲಲಿತೋಪತ್ಯಕಸಂಚರಂ 
ಕುಸುಮಲಿಡ್ಡಾಮಾರುತಂ ಮಾರುತಂ: ಶಾಂತೀಶ್ವಪು, ೮. ೯) 

ಕುಸುಮಶರ - ಕಾಮ (ಕುಸುಮಶರಂ ಕೆಯ್ವಲದಾಂಕೆಗೊಟ್ಟ 
ನೀಲದ ಸಲಗೆಯಿದೆನೆ ರೋಮರಾಜಿ ರಾಜಿಸಿ ತೋರ್ಕುಂ: 
ನೇಮಿನಾಪು, ೧. ೭೪) 

ಕುಸುಮಶೇಖರ - ಹೂ ಮುಡಿದವನು (ಸಿತಕುಸುಮಶೇಖರಂ 


ಚರ್ಚಿತಚಂದನ೦ ಅತಿವಿಳಾಸವಿಧೃತದುಕೂಲಂ: ಆದಿಪು, 
೧೩. ೧೨) 

ಕುಸುಮಾಪಚಯ — ಹೂ ಬಿಡಿಸುವುದು 
(ಕುಸುಮಾಪಚಯವ್ಯಸನಾ ಅವಸಕ್ತಸುರಯುವತಿ 
ಪಾಣಿಪಲ್ಲವರಾಗಂ: ಆದಿಷು, ೬. ೯೬) 

ಕುಸುಮಾಭ -.. ಹೂವಿನಂತಹ (ವನಭೃತ್ಕುಂತಳೆಯಾ 


ಶಿರೀಷಕುಸುಮಾಭ ಅಂಗಕ್ಕೆ ಕಂದಂ ಕನತ್‌ಕನಕಾಂಭೋಜ 
ನಿಭಾನನಕ್ಕೆ ಪಿರಿದುಂ ದೀನತ್ವಮಂ: ಪಂಪಭಾ, ೪. ೬೪) 


ಕುಸುಮಾಮೋದ - ಹೂವಿನ ಪರಿಮಳ (ನಂದನವನಪವನಂ 
ಬಟೆವಂದೊಡಗೊಂಡೊಯ್ದು ಪುಗಿಸೆ ಬನಮ೦ ಪುಗಲ್‌ 
ಎಂಬೊಂದು ಅನ್ಯಭ್ರತಕ್ಕಾಣತಿವಂದ೦ತಾಯ್ತು ಬೆಸಸೆ 


ಕುಸುಮಾಮೋದಂ: ಶಾಂತಿಪು, ೮. ೩) 

ಕುಸುಮಾಸ್ತ್ರ - ಹೂಬಾಣ[ಗಳುಳ್ಳ! ಮನ್ನಥ (ಬಾಯ್ಲೂಡಿದುದಾ 
ಕುಸುಮಾಸ್ತನ ಚಕ್ರಮಿದೆಂಬೆಸಕಮನಾಳ್ನತ್ತು ಪಸದನಂ 
ದೌಪದಿಯಾ: ಪಂಪಭಾ, ೩. ೪೭) 

ಕುಸುಮಿತ - ಹೂ ಬಿಟ್ಟ (ಕುಸುಮಿತ ಬಹಿರುಪವನ 
ಭೂಪಸರದೊಳಿರ್ದ ಅಮಿತಕೀರ್ತಿಕೇವಳಿಯಂ೦ ಬಂದಿಸಿ 
ಮತ್‌ ಭವಪದ್ಧತಿಯಂ ಬೆಸಗೊಳೆ ಬೆಸಸಿದನಘಾರಿ 
ದಿವ್ಯದ್ಧನಿಯಿಂ: ಶಾಂತಿಷು, ೬. ೮೫) 


ಕುಸುಮೆ - ಕುಸುಂಬೆ ಎಂಬ ಗಿಡ (ಕುಸುಮೆ ಕುಸುಂಬಂ: 
ಅಭಿಧಾವ, ೧. ೧೬. ೧೮) 

ಕುಸುಮೇಷು - ಹೂಬಾಣ, ಮನ್ನಥ (ಆ ನಾಡು ದಿವಕ್ಕೆ ತೋಡು 
ಕುಸುಮೇಷುಗೆ ಬೀಉ: ಪುಷ್ಪದಂಪು, ೯. ೧೮) 

ಕುಸುಮೋಪಹಾರ - ಹೂಗಳ ಕಾಣಿಕೆ, ಹೂ ಚೆಲ್ಲುವುದು 
(ಮಧುಕರನುಕರರುಂಕಾರಹಾರಿ ಕುಸುಮೋಪಹಾರಮುಂ: 
ಆದಿಪು, ೮. ೩೫ ವ) 

ಕುಸುರಿ - ಹೂವಿನ ಮೃದುವಾದ ಭಾಗ (ಕುಸುರಿಯ ರೂಪನೆಯ್ದೆ 
ಪೊಗಟಲ್ಕಜೆಯೆಂ ನಡು ಪುರ್ವ ಬಾಸೆ ಕಣ್ಣೊಸಗೆಯಂ 
ಉಂಟುಮಾಟ್ಬ ಜಘನಂ ಬೆಳರ್ವಾಯ್‌.. ..ಅಂಬುಜಾಕ್ಷಿಯಾ: 
ಪಂಪಭಾ, ೪. ೭೨); ಆಭರಣ (ಮೇಗಾಲ್‌ ತುಡುಗೆಯ 
ಕುಸುರಿಯೊಳೆ ತೊಡರೆ ಕಾಮಿನಿ ಮಿಡುಕಲ್ಪಡೆಯದೆ: 
ಕಾದಂಬ, ೬. ೧೪೧); ಸೂಕ್ಷ್ಮ ಕೆಲಸ (ಪುಸಿ ನಸುವಂಜನೆ 
ನೋರ್ಪು ಅಸಿದು ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ 
ಕೆಯ್‌ ಕುಸುರಿ ನುಸುಳೆಂಬ ಕೇಣದ ಕುಸುರಿಯಂ ಅಜೆದು 
ಇಟೆದು ಮೆದು ಉಉ್‌ದೆ ಅರೆಬರ್‌: ಪಂಪಭಾ, ೧೦. 
೮೧); ಚಾತುರ್ಯ (ಪಸಿದುಣವೇಡಿದಂ ಬಡವಂ ಆಂ 
ಉಣಲಿತ್ತೆಂ ಅಲ್ಲದಿಲ್ಲಿ ದಲ್‌ ಕುಸುರಿಯ ಮಾತುಗಾಣೆಂ: 
ಪಂಪಭಾ, ೫. ೭೨); ಕುಗ್ಗು(?) 

ಕುಸುರಿದಜೆ - ಸಣ್ಣದಾಗಿ ಕತ್ತರಿಸು (ಮಾವಿನಡಿಮಂಚಿಕೆಯೊಳ್‌ 


ಕುಸುರಿದಣಿದ  ಅಡಗಿನಂತೆವೊಲೆಸೆದುವು ತದ್ದನದೊಳ್‌ 
ಉದಿರ್ದ ಮುತ್ತಿನ ಮುಗುಳ್ಗಳ್‌: ಯಶೋಧಚ, ೧. ೩೭) 
ಕುಸುರಿವಾತು ದ ನಾಜೂಕು ಮಾತು (ಬಣ್ಣನೆಯ 


ಕುಸುರಿವಾತುಗಳ್‌ ಅಣ್ಣದಿರ ತೆಣದೆ ನನ್ನದು ಇನ್ನದು 
ಎನುತ್ತಾಂ ಬಣ್ಣಿಸಲಜೆಯೆಂ: ಧರ್ಮಮಧು, ೧. ೭೦) 

ಕುಸೂಲಗೃಹ - ಉಗ್ರಾಣದ ಮನೆ (ಅಂತರ್ಗ್ಯಹಂ 
ಕುಸೂಲಗೃಹ೦ ಅಂತರ್ದೇಶಂಗಳ್‌ ಅಣಿಗೆ ಕೋಷ್ಠಮದಕ್ಕುಂ: 
ಅಭಿಧಾವ, ೩. ೧ ೮೭) 

ಕುಸೃತಿ - ವಂಚನೆ, ಕೆಟ್ಟ ನಡತೆ (ಇದೇಂ ವೃಜಿನಬಂಧಮೋ 
ಕುಸೃತಿಬಂಧಸಂಬಂಧಂ ಎಂದದೇಂ ತಳೆದನೋ 
ಮುನಿಪ್ರವರನಾಗಳ್‌ ಉದ್ವೇಗಮಂ: ಸುಕುಮಾಚ, ೪. ೬೧) 

ಕುಸೃತಿಬಂಧ - ಇಂದ್ರಜಾಲದ ಕಟ್ಟು (ಇದೇಂ ವೃಜಿನಬಂಧಮೋ 
ಕುಸೃತಿಬಂಧಸಂಬಂಧಮೆಂದದೇಂ ತಳೆದನೋ 
ಮುನಿಪ್ರವರಂ: ಸುಕುಮಾಚ, ೪. ೬೧) 

ಕುಹಕಾಟ್ಜಹಾಸ - ವ್ಯಂಗ್ಯದಿಂದ ಅಬ್ಬರಿಸಿ. ನಗುವುದು 
(ಕುಹಕಾಟ್ಟಹಾಸಂಗೆಯ್ದು ವಿವಿಧೋಪಸರ್ಗದಿನೆಂತುಂ 
ಚಾಳಿಸಲಾಅದತಿಹಾವೀರನೆಂದು ಪೆಸರನಿಟ್ಟು ಪೋದಂ: 
ಚಾವುಂಪು, ಪು ೪೪೫ ಸಾ.೧೩) 

ಕುಹರ - ಬಿಲ, ಗುಹೆ (ಉದಯಗಿರಿ ಕಟಕ ಕುಹರ ಪರಿಕರ 
ನಿಶಾಕರಂ ಹರಿದಳಿತ ನಿಜಹರಿಣ ರುಧಿರನಿಚಯ 
ನಿಚಿತಮಾದಂತೆ ಲೋಜಹಿತಾಂಗನಾಗೆ: ಪಂಪಭಾ, ೪. ೪೯ 
ವ); ತೂತು 

ಕುಹರಣ - ಸುರತದ್ದನಿ (ಏತತ್‌ ಪತಗ ಕುಹರಣಶ್ರೀಯಂ 
ಊಟ್ಡ್‌ತ್ತುತುಂ ಭೋಂಕನೆ ಪರ್ಬಿತ್ತುರ್ಬಿ ದೇವಾಯತನ 
ಶಂಖಪ್ರಭೂತ ಪ್ರಣಾದಂ: ಕುಸುಮಾಕಾ, ೪. ೭೩) 

ಕುಹಳ - ಹೊಂಬಾಳೆ (ತದೀಯ ಕುಹಳಸ್ಥಿತಸತ್ನಳರಾಜಿ 
ಸೂಸುವಂತೆ: ಉದಟಕಾ, ೮. ೬೧) 

ಕುಳ - ಕನ್ನಡ ವರ್ಣಮಾಲೆಯ ೪' ಎಂಬ ಅಕ್ಷರ 
(ಕುಳಮೆಂದೊಡೆ ಕನ್ನಡ ಶಬ್ದದ್ದಿ ಇರ್ದ ಳಕಾರಂ: ಶಬ್ದಮದ, 


೩೩೦ 


೧೫ ವಿಚಾರ); ಕನ್ನಡದ ದೇಶ್ಯಪದಗಳಲ್ಲಿನ ಳಕಾರ (ಕುಳದ 
ನಿಯಾಮದೊಳೆಂದುಂ ಕ್ಷಳಕ್ಕೆ ಲಾಕ್ಷರಮಿಲ್ಲ: ಶಬ್ದಮದ, ೧೫); 
[ಕುಲ] ಸಮೂಹ ಯ(ಕುಡಿವುದ೦ ಏಟುಮಂಬುಧಿಯುಮಂ 
ಕುಲಶೈಲಕುಳಂಗಳುಂ ತಗುಳ್ಳಡರ್ವುದಂ ಪಂಪಭಾ, ೧. 


೧೪೦) 

ಕುಳಂ  - ಕುಲವ್ಯವಸ್ಥೆಯುಳ್ಳವರು (ತಂದಿತ್ತು ಕೆಯ್ದೆಜ್‌ಯಂ 
ಕೊಟ್ಟಳವಟ್ಟು ಸಾರಧನಮಂ ಮೂವಿಟ್ಟಿಗಂ ಪೂಣ್ಬು ಕಾಲ್ಗೆ 
ಎಅಗಿತ್ತು ಅಂತು ಅರಿಗಂಗೆ ಬೆರ್ಚಿ ಭಯದಿಂ ಗ್ರಾಮಂ 


ಕುಳಂ ರಾಜಕಂ: ಪಂಪಭಾ, ೬. ೩೯೦) 
ಕುಳಧರ - [ಜೈನ] ಕುಲಧರ, ಮನುಗಳು: ಪ್ರತಿಶುತಿ, ಸನ್ಮತಿ, 
ಕ್ಷೇಮಂಕರ, ಕ್ಷೇಮಂಧರ, ಸೀಮಂಕರ, ಸೀಮಂಧರ, 


ವಿಮಲವಾಹನ, ಚಕ್ಷುಷ್ಠಂತ, ಯಶಸ್ವಿ, ಅಭಿಚ೦ದ್ರ, ಚ೦ದ್ರಾಭ, 
ಮರುದ್ದೇವ, ಪ್ರಸೇನಜಿತ್‌ ಮತ್ತು ನಾಭಿರಾಜ (ಪಶ್ಚಿಮ 
ಕುಳಧರನೆನೆ ನೆಗಟ್ಟ ನಾಭಿಯಲ್ಲಿಗೆ ವಂದರ್‌: ಆದಿಪು, ೬. 
೭೩) 

ಕುಳಮಂದಿರ - ತವರುಮನೆ (ಬಳೆದುವು ತೋಳ್ಗಳ್‌ ಎಕ್ಕೆಯಿಂ 
ಅಮಳ್ಗಳ್‌ ಬಳೆವಂತಿರೆ ಮುಯ್ವುಗಳ್‌ ಕುಳಾಚಳಶಿಖರಂಗಳಂ 
ಮಸುಳೆವಂದುವು ಪರ್ವಿದ ವಕ್ಷಮೀ ಕ್ಷಮಾತಳ 
ಕುಳಲಕ್ಷ್ಮಿಗಾಯ್ತು ಕುಳಮಂದಿರಂ: ಪಂಪಭಾ, ೨. ೩೭) 

ಕುಳವಟಿ - [ಕುಳ೬ಬಟಿ] ವಂಶಪರಂಪರೆ (ಕುಳವಟಿಯಂ ಬಂದ 
ದಾಸತ್ವಂ ಅರ್ಹದ್ದಾಸಂಗೇನಣ್ಣನಾಟ್ವರ್ತನಮೆ: ನೇಮಿನಾಷು, 
೧. ೭೦) 

ಕುಳಾಚಳ - ಕುಲಗಿರಿ (ಬಳೆದುವು ತೋಳ್ಗಳ್‌ ಎಕ್ಕೆಯಿ೦ ಅಮಳ್‌ 
ಬಳೆವಂತಿರೆ ಮುಯ್ದುಗಳ್‌ ಕುಳಾಚಳಶಿಖರಂಗಳಂ 
ಮಸುಳೆವಂದುವು ಪರ್ವಿದ ವಕ್ಷಮೀ ಕ್ಷಮಾತಳ 
ಕುಳಲಕ್ಷ್ಮಿಗಾಯ್ತು ಕುಳಮಂದಿರಂ: ಪಂಪಭಾ, ೨. ೩೭) 

ಕುಳಾಯ — ಹಕ್ಕಿಗೂಡು (ತಳರ್ದಾ ಕುಳಾಯದಿಂ 
ಬಿದಿರ್ದೆಖಂಕೆಯ ನೀರ್ವನಿಯಂ .. .. ದನಿಗೆಯ್ಯುತಿರ್ದುವು 
ಮುಂಬಗಲ್ವರಲ್‌: ಜಗನ್ನಾವಿ, ೧೪. ೧೦) 

ಕುಳಿಕ - ವಿಷಷರ್ಪ (ದುರ್ಯೋಧನಂ ದಾಡೆಗಳಿದ 
ಕುಳಿಕನಂತೆಯು೦. ಕೋಡುಡಿದ ಮದಹಸ್ಮಿಯಂತೆಯುಂ 
ನಖಮುಡಿದ ಸಿಂಹದಂತೆಯುಂ ಗಳಿತಗರ್ವನಾಗಿ: ಪಂಪಭಾ, 
೭.೩೯ ವ) 

ಕುಳಿಕೆ - ಕುಣಿಕೆ (ಬಳೆದ ನಿತಂಬದೆ ಕಾಂಚೀಕಳಾಪಮಂ 
ಕಟ್ಟಲಣಮೆ ನೆಜ್‌ಯದು ಎಂದಗ್ಗಳಿಸಿ ಕುಳಿಕೆಗಳಿನೇಂ 
ಕಣೊಳಿಸಿದುದೋ ಸುಭಗೆಯಾದ ಸುದತಿಯ ಗರ್ಭಂ: 
ಪಂಪಭಾ, ೧. ೧೪೩) 

ಕುಳಿತ್ಥ - ಹುರುಳಿ (ಕಳಮ ಷಷ್ಟಿಕಾವ್ರೀಹಿ ಯವ ಯಾವನಾಳ 
ಗೋಧೂಮ ಕಂಗು ಶ್ಯಾಮಾಕ ಕೋದ್ರವ ನೀವಾರ ತಿಳ 
ಅತಸಿ ಮಸೂರಿಕಾ ಕುಳಿತ್ಸ: ಆದಿಷು, ೬. ೭೨ ವ) 


ಕುಳಿಯ - ಮೂಢ (ಪುಸಿನುಡಿವ ಜಉಚರ ತೆಅನಂ 
ಕಂಡಜೆಯದಂತು ಕುಳಿಯರುಮೊಳರೇ: ಕಾವ್ಯಾವಲೋ, 
೩೯೩) 

ಕುಳಿರ್‌ -  ಶೀತಲವಾಗು, ತಂಪಾಗು (ಕುಳಿರುತ್ತಿರ್ಪ 


ಅಮೃತಾಂಶುಮಂಡಲದೊಳಿರ್ದು ಆದಂ ಸುಧಾಮೋದಮಂ 
ತಳೆದಂಗಂ ಬೆಳೆರ್ಗಂಪನಾಳ್ಚಿರೆ: ಕಾದಂಸಂ, ೮. ೫೫) 


ಕುಳಿರ್ಕೋಡಿಸು - ತಂಪು ಮಾಡು, ಸಂತಸಗೊಳಿಸು 
(ಕಾಯ್ದುರಿವ ಭುವನಮಂ ವಿಜಯಯಶಶ್ಚಂದನರಸದಿಂದು 
ಮುರದಧ್ವಂಸಿ ನೀಂ ಕುಳಿರ್ಕೋಡಿಸಿದೈ: ಜಗನ್ನಾವಿ, ೬. ೮೧) 

ಕುಳಿರ್ಕೋಡು - ತುಂಬ ತಂಪಾಗು (ಕುಳಿರ್ಕೋಲ್ಜ ನಂದನಕಂ 
ಚಂದನಕಂ ಪಸುರ್ಪೆಸೆವ ಬಾಲ್ಥಾಂಪಕ್ಕಂ: ಆದಿಷು, ೧. 
೭೫; ಚಳಿಯ ನಡುಕ (ನೀನಿರ್ಪಯ್‌ ಕುಳಿರ್‌ಕೋಡುತಂ: 
ಸಮಯಪ, ೧೫. ೧೦೩, ತೃಪ್ಪನಾಗು; ಹಿಗ್ಗು 
(ಧರಾಮಂಡನನ ಹೃದಯ ಸುಧಾಕರಕಾಂತಮೊಸರ್ದು 
ಘಳಿಲೆನೆ ಕುಳಿರ್ಕೋಡುವಿನಂ: ಧರ್ಮಮಧು, ೫. ೪ ವ) 

ಕುಳಿರ್ವ - ತಣ್ಣಗಿರುವ (ಕುಳಿರ್ವ ಆಲಿನೀರ್ಗಳಿ೦ ತುರಿಪದೆ 
ಸೂಸುತುಂ ಕೆಳದಿಯರ್‌ ನದಿಪುತ್ತುಮಿರೆ: ಪಂಪಭಾ, ೫. ೮) 

ಕುಳಿಲ್‌ - ಮರಕೋತಿ ಆಟ (ಹರಿವರಿ ಪಾಜುಂಬಳೆ ಮರಗೆರಸಿ 
ಕುಳಿಲ್‌ ಸೆಂಡು ಬಟ್ಟು ತಿಜೆಕಲ್ಲು ಅಟ್ಟುಂಗರೆ ಹೊಣೆಗುಂಡು 
ಎ೦ಬಿವಂ: ಜಗನ್ನಾವಿ, ೪. ೪೪) 

ಕುಳಿಶ - ಕುಲಿಶ ವಜ್ರಾಯುಧ (ಕೊಳದ ತಡಿಯೊಳ್‌ 
ಹಳಿಕುಳಿಶಶಂಖಚಕ್ರಲಾಂಛಿತಮಪ್ರ ಅಡಿವಜ್ಜೆಯಂ ಕಂಡು: 
ಪಂಪಭಾ, ೧೩. ೭೬ ವ); 

ಕುಳಿಶಾಯುಧಂ - ಇಂದ್ರ (ದೀಪಪ್ರದೀಪಧೂಫಫಲಂಗಳ್‌ 
ಕುಳಿಶಾಯುಧ೦ ಅರ್ಚಿಸೆ ತೊಳತೊಳಗಿದುವೆಳಸಿ ಬಳಸಿ 
ಜಿನಡಿದಳಿರೊಳ್‌: ಆದಿಷು, ೭. ೧೦೫) 

ಕುಳಿಶಾಶ್ಮ - ವಜ್ರಶಿಲೆ (ಇದಜ ಕುಂಜೋಪಾಂತಂ ಥಳಥಳಿಸಿ 
ಬೆಳಗೆ ಕುಳಿಶಾಶ್ನಂಗಳ್‌: ಶಾಂತಿಷು, ೨. ೧೧೫) 


ಕುಳಿಶಾಸ್ತ - ಇಂದ್ರ (ಸಿಂಹಾಸಂದಿಯೊಳ್‌ ಬಾಲನಂ ಕುಳೀಶಾಸ್ತಂ 
ಮೆ ಮೆ 


ಪಿರಿದುಂ ವಿಭೂತಿವೆರಸಿ ಇಟ್ಟೇಂ ಸಂತಸಂಬಟ್ಟನೋ: 
ಆದಿಪು, ೭. ೧೧೦) 
ಕುಳಿಸ - ವಜ್ರ (ಮುತ್ತುಂ ಪಚ್ಚೆವರಲ್ಲಳುಂ ಕುಳಿಸಮುಂ 


ಮುಂತಾಗಿ ಕುಂದಿಲ್ಲದೊಂಬತ್ತು ರನ್ನದ ನುಣ್ಣದಿರ್‌ ನೆಗೆದು: 

ಕಬ್ಬಿಗಕಾ, ೩೨) 
ಕುಳೀರ - ಏಡಿ, ನಳ್ಳಿ (ಮತ್ಸ್ಯ ಮಕರ ಕುಲಿಶ ಕುಳೀರ ವರಾಹ 
ವಾನರ ಕಂಠೀರವ ಚಮೂರು ಮಯೂರ: ಆದಿಪು, ೧೧. 
೨೮ ವ) 

- ಕುಳಿತುಕೊ (ಕಡಕುಂ ಪೆಟ್ಟೆಯು೦ ಒತ್ತೆ ಮೆಲ್ಲಡಿಗಳಂ 
ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ ಕುಳುತ್ತುಂ 
ಏಟುತಿರೆ: ಪಂಪಭಾ, ೩. ೯) 
ಕುಳುಂಪೆ - ನೀರು ನಿಂತ ಗುಂಡಿ, ಕುಂಟೆ (ಸುರಭೂರುಹಮಿರೆ 

ಮತ್ತಿನ ಮರನ೦ ಜಳರಾಸಿಯಿರೆ ಕುಳುಂಪೆಯ ನೀರಂ 

ಎರೆವಮೆ: ಆದಿಷು, ೯. ೧೦೮) 
ಕುಳುಂಪೆ - ನೀರು ನಿಂತ ಗುಂಡಿ, ಕುಂಟೆ (ಸುರಭೂರುಹಮಿರೆ 

ಮತ್ತಿನ ಮರನ೦ ಜಳರಾಸಿಯಿರೆ ಕುಳುಂಪೆಯ ನೀರಂ 

ಎರೆವಮೆ: ಆದಿಷು, ೯. ೧೦೮) 
ಕುಳುಂಪೆಗೊಳ್‌ - ಗುಂಡಿಯಾಗು, ಕೆಸರಾಗು (ಕುಳುಂಪೆಗೊಂಡ 

ನೆತ್ತರ ಪೊಸವಜ್ಞೆಯೊಳ್‌ ಕೆದಜೆ ಕಣ್ಣೆಸೆದಿರ್ದುವು: 

ಮಲ್ಲಿನಾಷು, ೧೦. ೯೫) 
ಕುಳುತ್ನಕ - ಹುರುಳಿ ಕಾಳು (ಕುಳುತ್ಥಕ೦ ಕೊಳ್ಳು: ಅಭಿಧಾವ, ೧. 

೧೬. ೧೮) 
ಕುಳ್ಳಿರಿರಪ್ಪೊಡೆ - [ಕುಳ್ಳಿರಿರ್‌--ಅಪ್ಪೊಡೆ] ಕುಳಿತುಕೊಳ್ಳದೆ 

ಇರುವಿರಾದರೆ (ಅಂತೆ ಕುಳ್ಳಿರಿರಪ್ಟೊಡೆ ಇಂ ನಿಮಗಾಣೆ 


ಕುಳು 


೩೩೧ 


ಎಂದು ಇರವೇಟ್ಟು ಇಳಾಕಾಂತನುಂ೦ ತೊಡೆಸೋಂಕಿ ಕುಳ್ಳಿರೆ: 
ಪಂಪಭಾ, ೧೨. ೮೯) 

ಕುಣಿ — ಉದ್ದೇಶಿಸು (ಕುಣೆತೋದದೆಯುಂ 
ಕಾವ್ಯಪ್ರಯೋಗಮತಿಗಳ್‌: ಕವಿರಾಮಾ, ೧. ೩೮) ಗುರುತು 
(ಕುಜೆಯೆಂದು ಕುಳುಪು: ಶಬ್ದಮದ, ಪ್ರಸಾ ೫೯); 
ಆಲೋಚಿಸು, ನಿಶ್ಚೈಸು (ನಿಜಾಭಿಖ್ಯಾತಿಯಂ ಇಳೆಯೊಳ್‌ 
ನಿಜೆಸಲ್ಫೀ ತೆಣದ ಇತಿಹಾಸಕಥೆಯಂ ಒಪ್ಪಿಸೆ ಕುಜೆತಂ: 
ಪಂಪಭಾ, ೧೪. ೫೧); ಮೈತುಂಬ ತುಪ್ಪುಳವುಳ್ಳ ಒಂದು 
ಪ್ರಾಣಿ (ಕುಣಿಯಂ ಕೊಂದು ಸುಟ್ಟು ತಿಂಬರ್‌: ವಡ್ಡಾರಾ, 
ಪು. ೧೨, ಸಾ. ೧೯) 

ಕುಜೆಗೊಳ್‌ - ಒಂದು ವಿಷಯದ ಮೇಲೆ ಲಕ್ಷ್ಯವಿಡು, 
ಗುರಿಯಾಗಿಟ್ಟುಕೊ (ಕುಜೆಪಂ ಕುಜಿಗೊಂಡು ಕವೀಶರ್‌ 
ಆರ್ಪಂತು ಪಿಂಗಿಸುಗೆ ಕಾವ್ಯದಿಂ ಆ ಲಘುದೋಷಮಂ: 
ಕವಿರಾಮಾ, ೧. ೧೨೯) 

ಕುಜೆದಜೆದಜೆ - ಕುರಿಯನ್ನು ಮಾಡಿದಂತೆ ಸಣ್ಣದಾಗಿ ಕತ್ತರಿಸು 
(ವಿಷಪನ್ನಗನ೦ ಪನ್ನತನನೆಡೆಯೊಳ್‌ ಅರಿಗಂ ತನ್ನಯ 
ಗರುಡಾಸ್ತದಿಂದೆ ಕುಜಿದಜಿೆದಣಿದಂ: ಪಂಪಭಾ, ೧೨. ೨೦೫) 

ಕುಜಿದಚೆಮಾಡು - ಕುಟಿದಚಿದಚಿ (ಆಡಂ ಕೊಂದುಂ 
ಕುಜೆದಣಿಮಾಡಿದರಂ ಮುಟ್ಟಿ ಮೀವರೆಂಬರ್‌ 
ಪಾರ್ವರ್‌: ಸಮಯಪ, ೧೧. ೧೧೨) 

ಕುಣೆಪ - ಮನಸಿನ ಗುರಿ (ಎಂದು ಮನದ ಮಜುಕಮುಮಂ 
ಎರ್ದೆಯ ಕುದಿಪಮುಮಂ ಬಗೆಯ ಕುಜಿಪಮುಮಂ ಮೆಯ್ಯ 
ಬಡತನಮುಮಂ ಅಜೆಯೆ ತೋಟಿ ನುಡಿದೊಡೆ: ಪಂಪಭಾ, 
೪. ೬೮ ವ) 

ಕುಜಿಷು -. ಗುರುತು, ಚಿಹ್ನೆ (ಅಮಿತಾಂಭೋನಿಧಿ 
ವಾಳುಕಪ್ರಕರಮ೦ ಪುಂಜೀಕೃತ೦ ಮಾಡಿ ಜೋದ್ಯಮದಾಗಲ್‌ 
ಮಟಲೊಂದನಲ್ಲಿ ಕುಣಿಪಂ ಮಾಡಿಟ್ಟು: ಸುಕುಮಾಚ, ೫. 
೩೩); ಲಕ್ಷಣ (ಕುಜೆಪಂ ಕುಚೆಗೊ೦ಡು ಕವೀಶರ್‌ ಆರ್ಪಂತು 
ಪಿಂಗಿಸುಗೆ ಕಾವ್ಯದಿಂ ಆ ಲಘುದೋಷಮಂ: ಕವಿರಾಮಾ, ೧. 
೧೨೯), ವರ್ಣನೆಯ ವಿಷಯ (ಇಂದನ ಬೆಸದಿಂ 
ಬಂದುವೆಂದೊಡೆ ಉಪವನಮಂ ಬಜ್ಣಿಸಲೈನಗೆ ನಾಡೆಯುಂ 
ಕುಜೆಪಲ್ತೇ: ಆದಿಹು, ೬. ೯೨) 

ಕುಣೆಮಾಡು -  ಗುರುತುಮಾಡು (ಮತ್ತದನೆ ಪೋಲ್ವುದಂ 
ಕುಣಿಪುಗಳಿಂ ಕುಜಣಿಮಾಡಿ ಪೇಟ್ದುದು: ಕವಿರಾಮಾ, ೩. 
೧೨೬) 

ಕುಜಿವಡ - ಸಣ್ಣ ಮಡಿ ಬಟ್ಟೆ (ಬಡಗನಾಡವರ್‌ ವಪ್ರಪಾಳನ 
ರಾಜ್ಯದೊಳ್‌ ಅರ್ಧಗಪ್ಪಡವ೦ ಬಿಸುಟ್ಟು ಕಚ್ಚೆಗಟ್ಟದೆ 
ಸಯ್ದುಡುವರುಂ ಕಲೆವಡವ೦ ಪೊದೆವರು೦ ಆದೊರ್‌: 
ವಡ್ಡಾರಾ, ಪು ೯೩, ಸಾ ೧೮) 

ಕುಯುಂಕು - ಕುರುಕು, ತಿನ್ನು (ಹಳಹಳನಿರ್ದ ತಾರೆಗಳನಾಯ್ಬು 
ಕುಖುಂಕುತು೦ ಅಂತೆ ಪೂಣ್ಣು ಬೆಂಬಳಿವಿಡಿದೊತ್ತಿಕೊಂಡು 
ಹಜೆಗಟ್ಟಲೆಯಂ ತವೆ ಪೀಜುತುಂ: ಕುಸುಮಾಕಾ, ೧೪. ೨೧) 


ಕುಣುಂಬ - ಕುರುಬ, ಕುರಿ ಸಾಕುವವನು ಕುರುಂಬರ 
ಪಳ್ಳಿಗೆವೋಗಿ ಕುಣಿಯಂ ಕಳ್ಳು ತಂದು: ಸುಕುಮಾಚ, ೬. ೨೭ 
ವ); ಅಂಜುಕುಳಿ (ಕುದುರೆಯೇರ್ದ ಕುಣುಂಬನಂತೆ 


ನಡುಗುತ್ತುಂ: ಧರ್ಮಾಮೃ. ೧. ೧೧೬. ವ); ಕೋಟೆಯ 
ಕಾವಲುಗಾರ (ಮಲೆಪರ್‌ ಮಾಜಇಂಪರಿಲ್ಲ ಕ್ರಮದಿನದಟರ್‌ 
ಆದಟಂದರಿದರಿಲ್ಲ ಉರ್ಕಿ ಬೇಡರ್ಚಲದಿ೦ ಮಾರ್ಕೊಂಡರಿಲ್ಲ 


ಒಟ್ಟಜೆವೆರಡು ಕುಜುಂರ್ತುಂಬಿಧರಿಲ್ಲ: ಸುಕುಮಾಚ, ೧. 
೮೦) 

ಕುಉುಂಬಿತಿ - ಕುರುಬಿತಿ, ಕುರುಬ ಹೆಂಗಸು (ಇತಿಗೆ: ಚಾಮರಿಗಿತಿ 
.. ೬ ಕನ್ನಡಿಗಿತಿ ..... ಕುಜುಂಬಿತಿ: ಶಬ್ದಮದ, ೨೧೯, ಪು 

ಕುಲುಂಬು ದ ಸಣ್ಣ ಪಾಳೆಯ ಪಟ್ಟು (ಮಲೆ 
ತಲೆದೋಣದೆಂದುದನೆ ಕೊಟ್ಟುದು ಡಂಗಮಡಂಗಿ ಬಂದುದು 
ಒಕ್ಕಲಿಗವೆಸರ್ಗೆ ಪೂಣ್ಣುದು ಕುಜುಂಬು ತುಂಬದೆ ಮಿಕ್ಕ 
ಶತ್ರುಮ೦ಡಳಿಕರೆ ಮಿತ್ರಮ೦ಡಳಿಕರಾದರ್‌: ಪಂಪಭಾ, ೨. 
೯೦) 

ಕುಣುಂಬುಗೊಳಿಸು - ಕಿರಿದುಗೊಳಿಸು (ಪನ್ನೆರಡು ಯೋಜನಂ 
ನೀಳಂ ನವಯೋಜನದಗಲಮೆನೆ ಬಿಡಿಸಲ್‌ .. . ಪಡೆವಳ್ಳಂ 
ನೆಜ್‌ಯೆ ಕುಖುಂಬುಗೊಳಿಸಿ ಬಿಡಿಸಿದನಾಗಳ್‌: ಪಾರ್ಶ್ವನಾಪು, 
೧೦. ೮೯) 

ಕುಲುಕು - ತಿನ್ನು (ಮೆದೆಯಂ ಸುಟ್ಟು ಅರಳ೦ ಕುಜುಕುವ 
ತುಪ್ಪಮನೊಕ್ಕು ಸಗಣಮಂ ಕೊಳ್ಳ: ಧರ್ಮಾಮೃ, ೩. ೧೧ 
ವ) 

ಕುಜುಕುಣಿಕೆ - ಕಿರುಬೆರಳು (ಬಲ್ಲಿನೊಳ್‌ ಎನ್ನೀ ಕುಜುಕುಣಿಕೆಗೆ 
ನೆಜ್‌ಯ್ಕೆ ಪೊಚ್ಚಜೆನೊಳಿದೇಂ ಪೊಣರ್ದು ನೋಡಲಾಗದೆ 
ಕೆನ್ನಂ: ಹರಿವಂಶ, ೧೦. ೩೪) 

ಕುಜುಕಿಚಿಗ - ಕರುಗಳನ್ನು ಕಾಯುವವನು (ಕುಜುಕುಚಿಗನವರ್ಗೆ 
ಪಲ್ಮೊಜ್‌ದು ಕನಲ್ಲೊನಲ್ಲು ಬಡವಾಗಿರ್ದು: ಜೀವಸಂ, ೧೧. 
೪೨ ವ) 

ಕುಖುಕುಯುಂಮೆಟ್ಟು - 
(ಜ೦ರಭಾನಿಳನೊತ್ತುವಂತೆ 
ನಡೆಯಿಸುತ್ತುಂ: ಅನಂತಪು, ೨. ೨೯ ವ) 

ಕುಜುಕುಜುಮೆಟ್ಟು - ಸಣ್ಣ ಹೆಜ್ಜೆ ಹಾಕು (ಹೋಗಲುಮಳೆಯದೆ 
ಕುಜುಕುಜುಮೆಟ್ಟುತ್ತುಮಿರ್ಷಿನಂ: ನೇಮಿನಾಪು, ೭. ೪೪ ವ) 

ಕುಜುಜು - ಕುಳ್ಳಾಗಿರುವಿಕೆ (ಮದನಿಯ ಪೊಸಮಾಲೆಗಳ 
ಮೆಳೆಗಳಿಂದ ಅರ್ದುಗಂಜಿಯ ಕುಳುಜುಗಳ ಕಳೆಗಳಿಂ: 
ಉದ್ಭಟಕಾ, ೫. ೨೨) 

ಕುಜುಷು - ಕುಚೆಪು, ಗುರುತು (ಕುದುರೆಯ ಬಣ್ಣದಿಂ ರಥದ 
ತೋರ್ಕೆಯಿಂ ಎತ್ತಿದ ಚಿತ್ರಕೇತುವೃಂದದ ಕುಜುಪಿ೦ದ ಉದಗ್ರ 
ರಥಚೋದಕಚಿಹ್ನದಿಂ ಈತನೆಂಬುದ೦ ಅಜೆದು: ಪಂಪಭಾ, 
೧೦. ೮೭) 

ಕುಜುವ - ದ್ವೀಪ, ನಡುಗಡ್ಡೆ (ಒಂದು ಕುಉುವದೆಡೆಯೊಳ್‌ 
ವನತರುಗಳ ತುಖುಗಳಿಂದೊಪ್ಪಿರ್ದ ಅರಣ್ಯ ಪ್ರದೇಶದೊಳ್‌: 
ಹರಿವಂಶ, ೩. ೧೧ ವ) 

ಕುಲುವಡಿ - !ಕುಜು--ಮಡಿ] ಸಣ್ಣ ಮಡಿಬಟ್ಟೆ (ತೆಆಪುವಡೆದು 
ಅಂಗಜ೦ ಕೆಯ್ದಜ್‌ಗೊಳೆ ನೋಟಕರ ಮನಮನಾಗಳ್‌ 
ಕೊಳದಿಂ ಪೊಳಮಡೆ ಜಿಗಿಲ್ದು ಪತ್ತಿದ ಕುಉವಡಿಗಳೆ 
ಮೆಜ್‌ದುದು ಅವರ ನಾಣ್ಗಳ ತೆಣಪಂ: ಪಂಪಭಾ, ೫, ೬೭) 

ಕುಜುವಳ್ಳ - ಸಣ್ಣ ಹಳ್ಳ (ಮನುಜರ್ಗಾರ್ಗ೦ ಅಲಂಘ್ಯಮೆಂದು 
ನೆಟ್‌ ತಾಂ ನಜ್ಜೆ ಲಂಕಾಧಿನಾಥನವಂ 
ವೈರಮನೋವದಿರ್ಪಿನೆಗಂ ಅಂತಾ ರಾಮಸ್ಯೆನ್ಯಕ್ಕೆ ನೆಟ್ಟನೆ 
ದಾಂಟಲ್‌ ಕಿಜುವಳ್ಳಮಾಯ್ತು: ಶಾಂತೀಶ್ವಪು, ೧೩. ೧೫೦) 

ಕುಖುವೆ - ಒಂದು ಬಗೆಯ ಬತ್ತ (ಬೀಸುವ ಕುಜುವೆಯ 
ಬಿಜ್ಜಣಿಗೆಯೊಳಂ ಪಾಸುವ ಬಾಳ ಪ್ರವಾಳ ತಳ್ಳದೊಳಂ .. .. 
ಮೇಲೆಯೆ: ಅನಂತಪು, ೧೧. ೨೯ ವ) 


ನಿಧಾನವಾಗಿ ಹೆಜ್ಜೆ ಹಾಕು 
ಕುಖುಕುಜುಂಮೆಟ್ಟಿ 


ಕುಉುವೆಲೆ - ಕಡಿಮೆ ಬೆಲೆ (ಕುಖುವೆಲೆ ಪಸುವಂ 
ಬೆಲೆಯಾಸೆಯಿಂದೆ ತಿಂದಪರಲ್ಲೇ: ಸಮಯಪ, ೯. ೧೧೫) 

ಕುಳುಳೆವಣಿ — ಎಳೆಯ ಮರಿ (ಗೂಡುಗಳೊಳ್‌ 
ಗೂಡುಗೊಂಡಿರ್ದ ಕುಖಳೆವಣೆಗಳ್ಗೆ ಕುಟುಂಕನಿಕ್ಕಿ: 
ಚಂದ್ರಪ್ರಪು, ೯. ೪ ವ) 

ಕುಟ - ಕಬ್ಬಿಣದ ಸಲಾಕೆ (ದೋಷಿ ಪಿಡಿವಂತೆ ದಿವೃದ ಕಾಸಿದ 
ಕುಟವ೦ ಕಡಂಗಿ ಕಾಳೋರಗನಂ ಕೂಸು ಹಿಡಿವಂತೆ 
ಪಿಡಿದಂ ಸಾಸಿಗನವಿವೇಕಿ ಸೀತೆಯಂ ದಶಕಂಠಂ: ಪಂಪರಾ, 
೯. ೧೦೧) 

ಕುಟೆ - ಗುಂಡಿ, ಹಳ್ಳ (ಅಗುಟ್ಡಿರಲ್‌ ಆ ಕುಟೆಯೊಳ್‌ ತೊಟ್ಟಗೆ 
ನಿಧಿಗಂಡಂತೆ ವಸುಧೆಗೆ ಅಸದಳಮಾಯ್ತು ಆ ಮಗನ 
ಅಂದಂ: ಪಂಪಭಾ, ೧. ೯೭); ತೋಡು, ಖನನ (ಕುಟೆ- 
ಖನನೇ: ಶಬ್ದಮದ, ಧಾ ೯೨೨) 

ಕುಟೆಗೊಳ್‌ - ಕುಗ್ಗು (ಪೊಸವೇಟಕಾಜರ ಎರ್ದೆಗಳ್‌ ಪೊಸಕಾರ 
ಪೊಡರ್ಪುಗಂಡದೇ೦ ಕರಿತುವು ಅದೇ೦ ಕಲಂಕಿದುದು 
ಅದೇಂ ಕುಟೆಗೊಡುವು ಅದೇಂ ಕನಲ್ಲುವೋ: ಪಂಪಭಾ, ೭. 
೨೩); ಛಿದ್ರವಾಗು 

ಕುಟೆನೊಸಲ್‌ - ಗುಳಿಬಿದ್ದ ಹಣೆ (ಪಣೆದಲೆ ಕುಚೆನೊಸಲ್‌ 
ಅಟೆಗಣ್‌ ಒಳ್‌ವಾಯ್‌ ಹಪ್ಪಳಿಕೆ ಮೂಗು: ಯಶೋಧಚ, ೨. 
೩೮) 


ಕುಚಿವಳ್ಳ - ಆಳವಾದ ಹಳ್ಳ (ದರಿಯ ಕುಳಿಯ ಕುತ್ತುಣು 
ಕುಚಿವಳ್ಳಮಂ ಕಂಡು: ಲೀಲಾವತಿ, ೬. ೪೨ ವ) 
ಕುಚಿವುಗು - ಶುದ್ಧಿಸ್ನಾನ ಮಾಡು (ಕುಟಿವುಗದೆ. ನಾಣ್ಣಿ 


ನಿನ್ನೊಡಲೊಳ್‌ ನೀನೋಡಿ ಪುಗುವುದುಂ: ಲೀಲಾವತಿ, ೭. 
೩೯ ವ) 

ಕುಟಿವೊಗು - ಶುದ್ಧಿಸ್ನಾನ ಮಾಡು (ಜಳಜಾನನೆಗೆ ಕುಟೆವೊಗೆ .. 

ಅನುರಾಗರಸದ ಓಕುಳಿಮಾಡಿದುದಾಗಖಿಳ 

ಬಾಂಧವನಿವಹಂ: ಪಾರ್ಶ್ವನಾಷು, ೭. ೮೬) 

ಕುಲು - ಕುಳ, ನೇಗಿಲ ಗುಳ (ಮನೆಮುಟ್ಟುಂ ಕುಟುಗಳುಂ 
ಇಂತನೇಕಮೊಳವೊಂದು ದೆಯ್ದಮಲ್ಲವು ನಿರುತಂ: 
ಸಮಯಪ, ೯. ೧೩೪); ಕಬ್ಬಿಣದ ಸಲಾಕೆ (ದಿವ್ಯದ ಕಾಸಿದ 
ಕುಟುವಂ ದೋಷಿ ಹಿಡಿವಂತೆ: ಪಂಪರಾ, ೯. ೧೦೧) 

ಕೂಂಕು - ನೆಗೆ, ಹಾರು (ಕೂಂಕು-ಉತ್ಸರ್ಪಣೇ: ಶಬ್ದಮದ, ಧಾ 
೨೮) ತಳ್ಳು (ಸುರಭಿಗಳ ಮೊಲೆಗಳನುಣ್ಣ ಅವಳ ಮಜೆಗಳಂ 
ಪೋಗೆ ನೂಂಕಿ ಕೂಂಕಿ ಮೊಲೆಗಳನುಣ್ಣ 
ಕಿಶೋರಕೇಸರಿಗಳುಮಂ: ಪಂಪಭಾ, ೧. ೧೧೫ ವ); ತಳ್ಳು, 
ಒತ್ತು (ಆ ಸಕಲ ಲಕ್ಷ್ಮೀನಿವಾಸವಿಶಾಲವಕ್ಷಸ್ಥಲನಂ ತಮ್ಮ 
ನಿಬಿಡನಿಬದ್ಧಪೀವರಸ್ತನಂಗಳಿಂ ಕೂಂಕಿಯುಂ: ಸುಕುಮಾಚ. 
೧೦. ೧೦೧ ವ); ಪಲಾಯನ ಮಾಡು (ಕೋಡುವ 
ಕೂಂಕುವ ಚೆಂದಂ ನೋಡಿರೆ ಕಾಳೆಗಕೆ ಬೆಂಬಲಂ ಗಡ 
ಪೆಂಡಿರ್‌ ಸೂಡುವಲರಂಬು ಗಡ ಪಿಡಿದಾಡುವ ಕರ್ಬು ಗಡ 
ಬಿಲ್ಲು ಇದೇನಚ್ಚರಿಯೋ: ಕಬ್ಬಿಗಕಾ, ೧೪೩); ಕುಕ್ಕು (ಕೂಂಕಿ 
ಕೊಡಂಕೆಯಂ ಮುಗ್ಗುವಂ: ನೇಮಿನಾಪು, ೭. ೭೮) 

ಕೂಂಟಣಿ - ಕುಂಟಣಿ (ಸಂಗದಾಳುಗಳಂ ಕೂಂಟಣಿಯರ್ಕಳಂ 
ಪಲರುಮಂ ಕಂಡರ್‌ ವಣಿಜ್ನಂದನರ್‌: ಹರಿವಂಶ, ೩. ೩೩) 


ಕೂಂಟಿ - ಕುಂಟಿ, ಅಂಗಹೀನೆ (ಎ೦ದವಳ೦ ಮಗುಟೌತ್ತೆಗೆ 
ಪೊಅಮಡದಂತು ಕೂಂಟಿಮಾಡಿ ಜಗತೀಪತಿಯ ಮೊಗಕ್ಕೆ 


ಮುಗುಳ್ನಗೆಯನೋಲಗಿಸುತ್ತುಂ: ಪಾರ್ಶ್ವನಾಷು, ೧೦. ೭೧ 
ವ) 

ಕೂಂದಲ್‌ - ಕೂದಲು (ಸೋಗೆ ಕೂಂದಲ್ಲೊಜ್‌ಯಂ 
ಕಾಳೋರಂಗೆತ್ತು ಎಳಸಿದಪುದು: ಲೀಲಾವತಿ, ೧೩. ೮) 

ಕೂಕಿಡು - ಕೂಗು, ಧ್ವನಿಗೈ (ಕೂಕಿಡುವ ಕುಕಿಲ್ಪ ಬಿಕ್ಕುಳಿಪ 
ತೇಗುವ: ಪಂಪಭಾ, ೪. ೯೦) 

ಕೂಕಿಟೆ - ಕುಕ್ಕಿಜೆ, ಆರ್ಭಟಿಸು (ಕೆನ್ನೆತ್ತರೊಳ್‌ ಒರ್ವರೊರ್ವರಂ 
ತಳ್ಳಿಜಿದುಂ ಬೊಬ್ಬಿಜೆದುಂ ತ್ರಿಪು೦ಡ್ರಮಿಟ್ಟುಂ ಕೂಕಿಣೆದುಂ 
ತೇಗಿಯುಂ ಸಸಿನೆವರಿದು೦ [ಡಿಎಲ್‌ಎನ್‌ ಒಪ್ಪಿದ ಪಾಠ] 
ಬವಳಿವರಿದುಂ ಬಾನಂಗುಳಿಗೆವರಿದುಂ ಸೂಟ್ವರಿದುಂ 
ಆಡುವಾಗಳ್‌ ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ 
ವ) 

ಕೂಗರಿ - ಅವರೆ (ತೊಂಡೆ ಪಡಲಂ ಮೋಚಂ ಕೂಗರಿ ಬದನೆ 
ಎನಿಪ ಮೇಲೋಗರಮಂ ಪಲವನಿಕ್ಕಿದರ್‌ ಶಶಿಮುಖಿಯರ್‌: 
ತ್ರಿಷಷ್ಟಿಪು, ೧೦. ೩೨) 

ಕೂಗಿಡು — ಗಟ್ಟಿಯಾಗಿ ಕೂಗು (ಕೂಗಿಡೆಯಿಡೆ 
ದಅದಅಮೆಂದೆಟೌದು ಪುಯ್ಯಲಿಡೆಯಿಡೆ: ಅಜಿತಪು, ೧೦. 
೨೮) 

ಕೂಗುರಿ - ಅವರೆ (ಹಾಗಲ ಹಡಲಂ ಗುಳ್ಳಂ ಕೂಗುರಿ 
ಕೂಷ್ಮಾಂಡ ಅವರೆ ಬದಣೆಗಳಿ೦ ಲೇಸಾಗಿರೆ: ಧರ್ಮಪ, ೨. 
೫೮) 

ಕೂಚಿಪತ್ರ - ವಿಷಯವನ್ನು ಬರೆದಿರುವ ಪತ್ರ (ಅಗ್ಗಳಿಕ್ಕೆಯ 
ಮಹಾರತ್ನಂಗಳಾಗಳ್‌ ತೆಆ೦ಬೊಳೆದುಂ ತೊಟ್ಟನೆ 
ಕೂಚಿಪತ್ರಸಹಿತ೦ ಬಂದೊಕ್ಕುದ೦ ಕಂಡು: ಜೀವಸಂ, ೧೧. 
೩೦) 

ಕೂಜನ - ಕೂಗು, ಕುಕಿಲು (ಕಂತುಕಾಂತೆಯ ಕಳ ಕೂಜನದ 
ಗುಣನೆಯಂತಿರ್ಪ ಸಾರಸ ಸಿತಕಮಳ 
ಕುವಳಯಷಂಡಂಗಳಿಂ: ನೇಮಿನಾಪು, ೪. ೬೮ ವ) 

ಕೂಜಿತ - ಕೂಜನ (ಕಾದಲರ ಕಾಮಕೇಳಿ ಕೂಜಿತದೊಳ್‌ ಕೂಡಿ: 
ಚಂದ್ರಪ್ರಹು, ೮. ೬೬ ವ) 

ಕೂಜಿಸು - ಹಕ್ಕಿಯಂತೆ ಕೂಗು (ಕಂಠಮಂ ತೂಗಿ ತೊನೆದು 
ನಡೆದು ನಲಿನಲಿದು ನೆರೆದು ಕೂಜಿಸುವ 
ಕಪೋತಂಗಳುಮಂ: ಲೀಲಾವತಿ, ೫. ೭೨ ವ) 

ಕೂಟ — ಶಿಖರ, ತುದಿ (ಕಳಧೌತೋಜ್ಜ್ವಳ 
ಕೂಟಕೋಟಿಘಟಿತಶ್ರೀಗೇಹದಿಂ ಮುಂದೆ: ಆದಿಪು, ೭. 
೧೧೦) ಸೇರುವಿಕೆ (ಕೂರ್ಮೆಯಿಂದಿರ್ವರುಮಿರ್ಪರ್‌ ಪಾಲ 
ನೀರ ಕೂಟದ ತೆಐದಿಂ ಧರ್ಮಾಮ್ಮ ೨. ೧೦೩) 
ಸಮುದಾಯ (ಕೂಟ೦ ಪುಂಜೀಭೂತಂ: ಅಭಿಧಾವ, ೩. ೧. 
೯೭); ಕಪಟ (ಕೂಟ೦ ಕಪಟಂ: ಅಭಿಧಾವ, ೩. ೧. ೯೭); 
ಸಂಭೋಗ (ಮಸೆವುದು ಮಾಸಲಿರ್ದ ಪಟವೇಟಮಂ 
ಇಚ್ಛೆಯ ಬಿಚ್ಚತಿಕ್ಕೆಯಂ  ಪೊಸೆಯಿಪುದು ಒಳ್ಳೆಮಂ 
ನಡೆಪುತಿರ್ಪುದು ಧಾತುವ೦ ಒಳ್ಳಿತೆಯ್ದೆ ಪಾಟಿಸುವುದು 
ಕೂಟದೊಳ್‌ ಕುಶಲನಪ್ಪುದು: ಶಾಂತಿಷು, ೮. ೯೧); ಕೊಂಬು 
ಮುರಿದ ಪ್ರಾಣಿ (ನಿರ್ಭಗೃಶ್ಶಂಗನಕ್ಕುಂ ಕೂಟಂ: ಅಭಿಧಾವ, 
೧. ೧೫. ೫); ರಾಶಿ (ಉಪಸಹೃತಮಾದುದು ರಾಶಿ 
ಪುಂಜಂ ಉತ್ಕರ ಸಮುಚ್ಚಯಂ ಕೂಟಂ: ಅಭಿಧಾವ, ೨. ೧. 
೨೯) 

ಕೂಟಕುಳ - ಶಿಖರಸಮೂಹ([ವನ್ನುಳ್ಳ] (ಇಂತಿದುವೆ ಬಂಧುರ 
ಕೂಟಕುಳಂ ಹಿಮಾಚಳಂ: ಪಂಪಭಾ, ೪. ೧೩) 


೩೩.೩ 


ಕೂಟಕುಳಿಗಳ್‌ - ಗುಂಪು ಸೇರಿ ಕಾಲ ಕಳೆಯುವ ಜನ 
(ಜನಮೆಲ್ಲಂ ನೆರೆದು ಅಕ್ಕಟ ಅಣ್ಣರಿವರ್‌ ಏವಂದರ್‌ 
ಏವೋದರ್‌ ಎಂಬಿನಂ ಏಂ  ಪೋಪಮೆ ನಾಡ 


ಕೂಟಕುಳಿಗಳ್ಗೆ ಏ ದೋಸಂ ಏಂ ಬನ್ನಂ: ಪಂಪಭಾ, ೩. 
೬೫) 

ಕೂಟಪಾಕಳ - ಆನೆಗೆ ಬರುವ ಒಂದು ಬಗೆಯ ಜ್ವರ, ಪಿತ್ತ ಜ್ವರ 
(ಆನೆಗೆ ಕೂಟಪಾಕಳ೦ ಕುದುರೆಎ ಕರ್ಣದೂಷಿಕೆ ರಥಕ್ಕೆ 
ಸಿಡಿಲ್‌ ಭಟಮಂಡಲಕ್ಕೆ ಕೆಂಡದ ಮಲ್‌ಯೆಂಬಿನಂ ಕಟೆದಂ 
ಅಂಬಿನ ಪೆರ್ಮಟೌಯಂ ಹಲಾಯುಧಂ: ಪಂಪರಾ, ೪. ೬೬) 

ಕೂಟಪುಭೇದೆ — ಶಿಖರಗಳನ್ನು ಕೊರೆಯುವ[ವವಳು] 
(ಪ್ರಿಯಹಂಸೀಯುತ ಹಂಸನಾದೆಯ ಮಹಾಕುತ್ಕೀಲ 
ಕೂಟಪ್ರಭೇದೆಯ ತೀರಸ್ಸ : ಆದಿಷು, ೧. ೫೪) 

ಕೂಟಶಾಲ್ಮಲಿ - ಬೂರುಗದ ಮರದ ಒಂದು ಬಗೆ 
(ಕೂಟಶಾಲ್ಮಲಿಗಳಂ ಅಡರವೇಟ್ಟು ಇದಿರಂ ಬಟೆಯಂ 
ಉರ್ಚುವರುಂ: ಆದಿಪು, ೫. ೮೫ ವ) 

ಕೂಟಾಕ್ಷರ - ಮೋಸದ ಬರವಣಿಗೆ (ಪರಿವಾದಂ ಪೈಶೂನ್ಯಂ 
ಪರಮರಹಸ್ಯಪ್ರಕಾಶಕರಣ೦ ಕೂಟಾಕ್ಷರ ನಿಧಿನಿಕ್ಷೇಪಾದಿ 
ಅಪಹರಣಂ ಸತ್ಯವ್ರತಕ್ಕತೀಚಾರಂಗಳ್‌: ವರ್ಧಮಾಷಪು, ೭. ೯) 

ಕೂಟಾಗ್ರ - ಶಿಖರದ ತುದಿ (ವಿಲಸತ್‌ ಕಲ್ಲೋಲನಾದಂ ನೆಗಟ್ಟಿರೆ 
ನಿಜಕೂಟಾಗದೊಳ್‌ ಪಾಯ್ವ ಗಂಗಾಜಲದಿಂ 
ಮೂರ್ಧಾಭಿಷೇಕೋನ್ನತಿ ನಿಲೆ: ಪಂಪಭಾ, ೪. ೧೪) 

ಕೂಟಾಷ್ಟಕ - [ಜೈನ] ರುಚಿಕಾಚಳದ ದಕ್ಷಿಣಭಾಗದ ಅಮೋಘ 
ಸುಪ್ರಬುದ್ಧ ಮಂದಿರ ವಿಮಳ ರುಚಕ ರುಚಕೋತ್ತರ ಚಂದ್ರ 

ಸುಪ್ರತಿಷ್ಠ ಎಂಬ ಶಿಖರಗಳು (ತತ್ಕುಳದ ಅರಿಷ್ಟ ಪ್ರಾಗ್ದಿಗ್ಬೇಶದ 

.. ಎಂಬ ಕೂಟಾಷ್ಟಕ೦ಗಳೊಳ್‌: ಆದಿಪು, ೭. ೩ ವ) 

ಕೂಡು - ಒಂದಾಗು, ಸಮ್ಮೇಳ (ಮಾದ್ಯತ್‌ ಗಜಗ೦ಡಭಿತ್ತಿ ಕಷಣ 
ಪ್ರೋದ್ಧೇದದಿ೦ ಸಾರ್ದು ಬಂದು ಇದಿರೊಳ್‌ ಕೂಡುವುದಿಲ್ಲಿ 
ಚಂದನರಸಂ ಕೆಂಬೊನ್ನ ಟಂಕಂಗಳೊಳ್‌: ಪಂಪಭಾ, ೪. 
೨೨); ಸಾಧ್ಯವಾಗು (ಎಲ್ಲಿರ್ದೇಡಂ ಕೂಡದಾಗಳಣಂ 
ಕೂಡದು ಬಾಟ್ವ ಮಾತೆನಗೆ: ಆದಿಷು, ೩. ೪೧) 
ಸಂಭೋಗಿಸು (ದಿವ್ಯಮುನಿಯು೦ ಮೃಗಮಾಗಿ ಮರಲ್ಲು 
ಕೂಡೆ: ಪಂಪಭಾ, ೧೦. ೧೧೧); ಸೇರಿಸು (ಆ೦ ನಿಮ್ಮಡಿಯ 
ಭಯಮಂ ಕಳೆಯಲೆಂದಾ ಮಹಾಸತ್ತ್ಯಸಂಪನ್ನನಂ ನಿಮ್ಮೊಳ್‌ 
ಕೂಡುವುದುಂ ಕೂಡಿದೊಡಾ ಪಾಪಕರ್ಮಂ 
ಪೊಲೆಗೆಳೆಯಂತೆಯುಂ: ಪಂಚತಂತ್ರ, ೧೫೧ ವ) 

ಕೂಡುಕುಳಿ ದೇವರು - ಜಂಗುಳಿ ದೇವರು (ನಾಡೊಳಗುಳ್ಳ 
ಕೂಡುಕುಳಿ ದೇವರನೋಲಗಿಸುತ್ತುಂ ಇರ್ದೊಡೇಂ 
ಕೂಡುಗುಮೆ ಸುಖಾಸ್ಪದಂ: ಸಮಯಪ, ೮. ೨೪೭) 

ಕೂಡುಗೆ - ಸಿದ್ಧಿಸಲಿ (ಬಗೆ ಪಗೆವರ ಕಡುವೆರ್ಚಂ ಎನ್ನ 
ಪೂಣ್ಕೆಯಂ ಎರ್ದೆಯೊಳ್‌ ಬಗೆ ಮುನಿಯ ಮಂತ್ರಪದಮಂ 
ಬಗೆ ಕೂಡುಗೆ ನಿನ್ನ ಬಗೆದ ಬಗೆಯೊಳ್‌ ಪಾರ್ಥಾ: 
ಪಂಪಭಾ, ೭. ೬೭) 

ಕೂಡುವೆಡೆ - ಸಮಾಗಮದ ಸಮಯ 
ಕೂಡುವೆಡೆಯೊಳ್‌ ಜ್ಞಾನಸ್ಪರೂಪಂ 
ಪುಟ್ಟಿದಂ; ಪಂಪಭಾ, ೧. ೬೯) 

ಕೂಡುವೊ೦ - ಕೂಡುವ ಲೆಕ್ಕ ಮಾಡುವವನು (ಪಡೆದ ಧನಕ್ಕೆ 
ಲೆಕ್ಕಮಿಡಲ್‌ ಇಂದ್ರನಗ೦ ಬಳಪಂ ಧರಾತಳಂ ಕಡಿತಂ 
ಅಹೀಶ್ವರಂ ತಗುಳೆ ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: 
ಶಾಂತಿಪು, ೯. ೧೪೭) 


(ಅಟ್ಕಜನೀಯೆ 
ಮಹಾಮುನಿಪಂ 


ಕೂನ್‌ - ಬಾಗು (ಕೂನ್‌-ಆನಮ್ನೇ: ಶಬ್ದಮದ, ಧಾ ೪೩೪) 

ಕೂನ - ಕುಬ್ಬ (ಮದನನದುವ೦ ಬಿಸಿಟು ಕೂನನುಂ 
ಕಣ್ಣನುಮಾಗಿ ಬರೆ: ಕರ್ಣನೇಮಿ, ೭. ೧೮೨ ವ); ಗುರುತು 
(ಮತ್ತಂ ಅವರಿದರ್ಕೊಂದು ಕೂನಮಂ ಪೇಟ್ಬರ್‌: 
ನೇಮಿನಾಪು, ೨. ೩) 

ಕೂನಿಸು - ಬಾಗಿಸು (ಕೆಯ್ಗಳನೆ ಕೂನಿಸಿ ಕುರ್ಗುತೆ ಏಡಿಸುತ್ತೆ 
ತಾಂ ನೆಆ್‌ೌ ನಗಿಸಿತ್ತು.. .. ಒಂದು ಮರ್ಕಟಂ: ಗಿರಿಜಾಕ, ೫. 
೨೦) 

ಕೂಪ - ಸೇದುವ ಬಾವಿ (ವಾಪಿ ತಟಾಕಂ ದೀರ್ಫಿಕೆ ಕೂಪಂ 
ನಿಮ್ಮಗೆ ಮಹಾಹೃದಂಗಳ್‌: ತ್ರಿಷಷ್ಟಿಪು, ೨. ೨೯); ಹಳ್ಳ 
(ನೆರೆದಿಸುತಿರೆ ತೋಲ್ವುಲ್ಲೆಯಂ ಇರದೆ ಅದು ಬಿಲ್ಬೊಡೆ 
ಪುರಾಣಕೂಪದೊಳ್‌ ಅದಂ ಇನ್ನು ಅರಿದು ತೆಗೆವಂದಂ 
ಎಂದವರಿರೆ ಬಳಸಿಯುಮಲ್ಲಿ ಕಂಡು ನಕ್ಕಂ ದ್ರೋಣಂ: 
ಪಂಪಭಾ, ೨. ೫೧) ಪ್ರಿಯ (ಕೂಪನೆನಿಪ್ಪ 
ರಾಜಶುಕನೊಳ್ನುಡಿಗೆ ಉತ್ತರಮೀಯದಂದು: ಉದ್ಭಟಕಾ, ೭. 
೭೦) 

ಕೂಪಾರ - ಸಮುದ್ರ (ಆ ಪೂರ್ವ ದಕ್ಷಿಣಾಪರ ಕೂಪಾರದ 
ರಜತಗಿರಿಗುಹಾದ್ವಯದೆಡೆಯೊಳ್‌: ಆದಿಷು, ೧೪. ೮) 

ಕೂಪಾರಾರವ — ಸಮುದದ ಭೋರ್ಗರೆತ 
(ವಿಳಯಾನಿಳೋಚ್ಚಳಿತ  ಕೂಪಾರಾರವಂ ಖೇಚರೇಂದ್ರಂ 
ದಷ್ಟಾಧರನಾತ್ಮಪೀಠತಳಮಂ ಪೊಯ್ದೆಟ್ಟು: ಶಾಂತಿಷು, ೫. 
೪೫) 

ಕೂಬರ - ಬಂಡಿಯ ಮೂಕಿ (ಯುಗಂಧರೋದ್ದೇಶದಲ್ಲಿ 
ಕೂಬರಮಕ್ಕುಂ: ಅಭಿಧಾವ, ೧. ೧೪. ೨೯) 

ಕೂರ್‌ - ಪ್ರೀತಿಸು, ಮೋಹಿಸು (ನೀಂ ಎನ್ನಿನಿತಂ ಕೂರದೊಡಂ೦ 
ನಿನ್ನ ನುಡಿಯಂ ಆಜಿರಂಗದೊಳ್‌ ಮೀಉಹುವೆನೇ: ಪಂಪಭಾ, 
೧೨. ೯೫), ಹರಿತವಾದ (ಕುರುಳಂ ಕೂರುಗುರಿಂದೆ 
ನೇವರಿಸುತ೦ ಹಸ್ತಾಬ್ಬಲೀಲಾಬ್ಬಮಂ೦ ತಿರುಪುತ್ತಂ: ರಾಜಶೇವಿ, 
೫) 

ಕೂರಂಕುಸ - ಹರಿತವಾದ ಅಂಕುಶ (ಮಿಂಚಿಂ ಪುದಿದಿತ್ತೆಂಬಂತೆ 
ಕೂರಂಕುಸದ ಪೊಳಪನಾ ತೋಜುವ೦ ವಜ್ರಜ೦ಫಂ: 
ಆದಿಹು, ೪. ೨೫) 

ಕೂರಂಗಿ - ಒಂದು ಕಾಡು ಪ್ರಾಣಿ (ಕರಡಿ ಮೊಲಂ ಕೋಡಂಗುರಿ 
ನರಿದರಿ ಕರಂಗಿ ಬೆಕ್ಕು ಹೇರುಡು ಕಾಕಂ: ಸೂಕ್ತಿಸುಧಾ, ೩. 
೧೪೯) 

ಕೂರಂಬು - ಹರಿತವಾದ ಬಾಣ (ಅಂಬರದಿಂ ಸೂಸುವ 
ಧಾರಾಂಬುಗಳುಮನೊಡನೆ ಸುರಿವ ಪಲವಂದದ 
ಕೂರಂಬುಗಳುಮಂ ಒಡನಳುರ್ದುವು: ಆದಿಹು, ೧೩. ೬೪) 

ಕೂರಕಮ್ಮ - ಕ್ರೂರ ಕರ್ಮ (ಓವದೆ ಕಾಯದೆ ಕೂರಕಮ್ಮದಿಂ 
ಸೊನೆ ಸುರಿವನ್ನೆಗಂ ಪಚೆದು ನೋಯಿಸಿ ಕಾಡಿದೆವು: ಆದಿಷು, 
೧೧. ೧೩೨) 

ಕೂರಗೆ -  ಕೂರಂಗಿ 
ಗಜವೈರಿವೊಕ್ಕವೊಲ್‌ 
ಶಾಂತಿಪು, ೭. ೫೪) 

ಕೂರದ - ಪ್ರೀತಿಸದವನು, ಹಗೆ (ಕೂರದದನಿಂ ಒಡ್ಡಿದಂ ಪಗೆಗೆ 
ಸಂತಸಮಾಗಿರೆ ಮರಿ ಸುಯ್ಗುಮೇ: ಪಂಪಭಾ, ೩. ೪) 

ಕೂರಸಿ - ಹರಿತವಾದ ಕತ್ತಿ (ತಿಸುಳದೊಳ್‌ ಉಚ್ಚಳಿಪ್ಪ ಪೊಸನೆತ್ತರೆ 
ಕೆಂದಳಿರಾಗೆ ಕಣ್ಣೆ ಅಗುರ್ವಿಸುವಿನಂ ಒಕ್ಕು ನೇಲ್ವ 
ಕರುಳೋಳಿಯೆ ಬಾಳಮೃಣಾಳಮಾಗೆ ಮಿಕ್ಕಸುರರ 


ಕೂರಗೆವಿಂಡಂ 
ಮಾಡುವೆಂ: 


(ಆಂ. ಪೋಗಿ 
ದ್‌ pe 
ಅರಿಪುದ್ಧಂಸಮಂ 


೩೩೪ 


ತನ್ನ 


ಆರ್ಕೆ 


ಮೆಯ್ಕೊಳಾದ ವಿರಹಾಗ್ನಿಯಂ ಆಣೆಸುತಿಂತೆ 
ಕೂರಸಿಯೊಳ್‌ ಅಡರ್ತು ಕೊಂದಸಿಯಳ್‌ 
ಅಸಿಯೊಳ್‌ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧. ೬) 

ಕೂರಾಳ್‌ - ಪರಾಕ್ರಮಿ (ಬನಗಳೊಳ್‌ ತಾಣ೦ದರಮಾಗಿರ್ಪ 
ಕೆಂಗಣ್ಣಕ್ಕಿ ಅಲರ್ವಕ್ಕಿ ಕನ್ನಡವಕ್ಕಿ ಪೊಣರ್ವಕ್ಕಿ ಮೊದಲಾದ 
ದಟ್ಟಿಯ ಕೂರಾಳ್ಗಳುಂ: ಕಬ್ಬಿಗಕಾ, ೧೫೩ ವ) 

ಕೂರಿತು - ಹರಿತ, ಬಲಿಷ್ಠ (ಬಲ್ಲಿತ್ತಜ ಕೋಡು ಕೂರಿತು ಅದಂ 
ಅಂತು ಇಂತು ಉಂತು ಎನಲ್‌ ಬರ್ಕುಮೇ: ಆದಿಪು, ೧. 
೨೫) 

ಕೂರಿದುದು - ಕೂರಿತ್ತು (ಎಡವಣದೊಳ್‌ ಎಅಗಿ ಬಜಿಸಿಡಿಲ್‌ 
ಇಡುಮುಡುಕನೆ ಪೊಡೆದುದೆನಿಸಿ ಪಾಂಡ್ಯನ ರಥದ ಅಚ್ಚು 
ಉಡಿದು ಅಟ್ಲಿತಟ್ಲ್‌ ಕೊಂಡುವು ಕಡುಗೂರಿದುವೆನಿಪ 
ಗುರುತನೂಜನ ಕಣೆಗಳ್‌: ಪಂಪಭಾ, ೧೨. ೮೨) 

ಕೂರಿಲಿ - ಹರಿತವಲ್ಲದ, ಮೊಂಡು (ಸೊಗಯಿಸುಗುಮೆ 
ಪಲ್ಲಿಲಿವಾಯ್‌ ಅಗಿಲಿಲಿಗಂಧಂ ಸಮಂತು ಕೂರಿಲಿ 
ಕುರುಗೋಲ್‌: ಕಾವ್ಯಾವಲೋ, ೨೫೭) 

ಕೂರಿಸು - ಪ್ರೀತಿಸು (ಕೂರಿಸೆ ಗುರುಶುಶ್ರೂಷೆಯೊಳ್‌ ಆ 
ರಾಮನಂ ಉಗ್ರ ಪರಶುಪಾಟಿತರಿಪುವಂಶಾರಾಮನಂ 
ಇಷುವಿದ್ಯಾಪಾರಗನೆನಿಸಿದುದು ಬಲ್ಮೆ ವೈಕರ್ತನನಾ: ಪಂಪಭಾ, 
೧. ೧೦೪) 

ಕೂರ್ಗಣೆ - ಹರಿತವಾದ ಬಾಣ (ಎರಡು೦ ಬಲದ ಕಡುವಿಲ್ಲರ್‌ 
ಭೋರ್ಗರೆದು ಇಸೆ ಕೂರ್ಗಣೆಯೊಳ್‌ ಪಂದರ್‌ 
ಇಕ್ಕಿದಂತಾಯ್ತು ಗಗನಮಂಡಲಮೆಲ್ಲಂ: ಪಂಪಭಾ, ೧-. 
೭೨) 

ಕೂರ್ಚ - ಗಡ್ಡ (ಲಂಬೋದರಂ ಲಂಬ ಕೂರ್ಚಕಲಾಪಂ 
ಸಿತಕಂಚುಕ೦ ತ್ವರಿತದಿಂ ಬಂದಂ ಪ್ರತೀಹಾರಕಂ: ಪಂಪರಾ, 
೨. ೨); ಕುಂಚ (ಸುಧಾರ್ದಂಗಳಪ್ಪ ಕರಕೂರ್ಚ೦ಗಳಿಂ 
ದಿಗ್ಳಿತ್ತಿಗಳಂ ಧವಳಿಸುತ್ತಿರ್ದ ಸುಧಾಮಯೂಖನಂ ನೀಡುಂ 
ನೋಡಿ: ಕಾದಂಬ, ೯. ೩೪ ವ) 

ಕೂರ್ಚಕ - ಗಡ್ಡ (ಮುಖರೋಮಂ ಶೃಶ್ರು ಕೂರ್ಚಕಂ: 
ಅಭಿಧಾವ, ೧. ೧೨. ೨೨) 

ಕೂರ್ಚಕಳಾಪ - ಗಡ್ಡ ಉಳ್ಳವನು (ನಾಭಿಕೂಪಾವಲಂಬಿ 
ಕೂರ್ಚಕಳಾಪಂ ಲಲಾಟನಿಹಿತಕೌಸುಂಭಾಂಶುಪಟ್ಟಕಪ್ರಾಂತ: 
ಆದಿಷು, ೧೩. ೪೫ ವ) 

ಕೂರ್ಚಾಳ - ಗಡ್ಡಮೀಸೆ. ಇರುವ (ಕೂರ್ಚಾಳತುಂದಿಳ 
ಜರತ್ಸಾಮ೦ತಸಂದೋಹಕ್ಕಪ್ಪಯಿಸಿ: ಆದಿಷು, ೪. ೯೧ ವ) 

ಕೂರ್ಚಿಕೆ - ಕೀಲಾಟವೆಂಬ ಹಾಲಿನಿಂದ ಮಾಡಿದ ತಿಂಡಿ 
(ಕೂರ್ಚಿಕೆವೆಸರಿಂ ಕೀಲಾಟಮಕ್ಕುಂ: ಅಭಿಧಾವ, ೧. ೧೬. 
೧೨) 


ಕೂರ್ತಂ ದ ಪ್ರೀತಿಸಿದವನು (ಸೂರ್ಯತನಯಂ 
ತೇಜೋಗ್ಲಿಯಿಂದಂ ದ್ರಿಷದ್ದಲಮಂ ಸುಟ್ಟಂ 
ಉದಾತ್ತಪುಣ್ಯನವಂ ಜೈತಾಗ್ನಿಯಿಂ ಸುಟ್ಟೆನಿಲ್ಲ ಒಲವಿಂದ 
ಇಂದಿಂತು ಎರ್ದೆಮುಟ್ಟಿ ಕೂರ್ತನೊಳನೇ ಕರ್ಣಂಗೆ 
ದುರ್ಯೋಧನಂ: ಪಂಪಭಾ, ೧೩. ೬೦) 

ಕೂರ್ನಾಯ್‌ - ಉಗ್ರವಾದ ನಾಯಿ, ಬೇಟೆಯ ನಾಯಿ 
(ಧನುರ್ಬಾಣಮಂ ತಾಳ್ಟು ಕೆರ್ಪ೦ ನಲವಿಂ ಮೆಟ್ಟುತ್ತೆ 
ಕೂರ್ನಾಯ್ದೆರಸಿ ಶಬರರೊಂದಾಗಿ ಬ೦ದ೦ ಪುಳಿಂದಂ: 


ರಾಜಶೇವಿ, ೫. ೫೧) 


ಕೂರ್ಪ - ಪ್ರೀತಿಸುವವನು (ಎಯ್ದೆ ಬಾರದುದು೦ ಕಜ್ಜಂಗಳಂ 


ಅಜೆಪದುದು೦ಂ ಸಚಿವಂಗಂ ಕೂರ್ಪಂಗಂ ಎಂದುಮಿವು 
ಗುಣದೊಳಗೇ: ಪಂಚತಂತ್ರ, ೮೬) 
ಕೂರ್ಪವರ್‌ -. ಓಲಿದವರು (ಕೂರ್ಪರವರಿ೦ ಪೇಟ್ವುದು 


ಬುದ್ಧಿಯನೆಂದು ದೂಜುತ್ರಿರ್ಪರ್‌ ಪೆಂಡಿರ್‌: ಸಮಯಪ, ೫. 
೯೭) 

ಕೂರ್ಪಾಸ - ಕುಪ್ಪುಸ (ಕೂರ್ಪಾಸಮಂ 
ಲತಾಸಂದೋಹದಿಂ ಕೇಶಮಂ .. .. 
ರಾಜಶೇವಿ, ೫. ೧೦) 

ಕೂರ್ಪು - ಹರಿತತೆ (ಸೂಜಿಯ ಕೂರ್ಪು ಕುಂಬಳದೊಳ್‌ 
ಅಡಗುವಂತೆ ನಿನ್ನೊಂದೆ ಮೆಯ್ಕ್ಯೊಳಾದ ಕೂರ್ಪು ಪಗೆವರ 
ದರ್ಪಮನದಿರ್ಪದಲ್ಲೆ: ಪಂಪಭಾ, ೧೩. ೬೫ ವ); ಕಲಿತನ 
(ಸೂಜಿಯ ಕೂರ್ಪು ಕುಂಬಳದೊಳ್‌ ಅಡಗುವಂತೆ 
ನಿನ್ನೊಂದೆ ಮೆಯ್ಕೊಳಾದ ಕೂರ್ಪು ಪಗೆವರ 
ದರ್ಪಮನದಿರ್ಪದಲೆ: ಪಂಪಭಾ, ೧೩. ೬೫ ವ) 

ಕೂರ್ಮ - ಆಮೆ (ಕರಿಕೂರ್ಮ ದರ್ದುರಪ್ರಚಯಂ 
ಉಗವಾರ್ಫಣಿ ಘೋಷವಿಜೃಂಭಿತ ಘೂರ್ಣಿತ 
ಅರ್ಣವಂ: ಧರ್ಮಪ, ೧. ೩೯); ವಿಷ್ಣುವಿನ ಒಂದು 
ಅವತಾರ (ಆನೆ ಮೆಟ್ಟಿದೆಸರ್ಮುಚ್ಚೆವೋಗೆ ಕೂರ್ಮನೊಡೆದಂ: 
ಜಗನ್ನಾವಿ, ೧. ೩೦) 

ಕೂರ್ಮೆ - ಪ್ರೀತಿ (ಇನಿವಿರಿದೊಂದು ಮೇಳಮುಂ ಒಡಂಬುವ 
ಅಟ್ಕಿಜುಂ ಎನ್ನ ನಿನ್ನ ಮುನ್ನಿನ ಭವದೊಂದು 
ಕೂರ್ಮೆಯೊಳೆ ಕೂಡಿದುದು: ಅದಿಪು, ೪. ೫೨) 

ಕೂರ್ವಾಳ್‌ - ಕೂರಸಿ (ಆಳಾಗಿ ಬರ್ದುಂಕದೆ ಬಿಲ್ಲಾಳಾಗಿ 
ಬರ್ದುಂಕಲೊಡರಿಪೊಡೆ ಭರತನ ಕೂರ್ವಾಳ ನಸುಮಸೆಗೆ 
ಬಾಲಮೃಣಾಳ೦ ರಿಪುನೃಪರ ಕ೦ಠನಾಳ೦ ಧುರದೊಳ್‌: 
ಪಂಪರಾ, ೮. ೨೭) 

ಕೂರ್ಸೊಕ್ಕು - ಬಲವಾದ ಆಕರ್ಷಣೆ (ಶ್ರೇಣಿಯ ಮಡುಗಳ 
ಮೀಂಗಳ್ಗೆ ಕೋರ್ಸೋಕ್ಕನಿಕ್ಕಿ ಕುಸುಮಾಕಾ, ೧೪. ೨೮) 

ಕೂಲ - ತೀರ (ಆಕೆಯುಂ ಆ ಕಾಂತಾರನದೀಕೂಲದೊಳಿರ್ದು: 
ಪಂಪರಾ, ೧೪. ೫೪) 

ಕೂವಕಂಭ - ಹಡಗಿನ ಪಟಕ೦ಬ (ಕೆಲ್ಲೆಯುಂ ಕವಿಲೆಯುಂ ಆಗೆ 

ಕೂವಕಂಭ೦ ಮುಜಿಯೆ ಬಂಧಂ ಬಿರಿಯೆ ರಣಂ 

ಮುಜಿಯೆ: ಹರಿವಂಶ, ೪. ೧೪ ವ) 

ಕೂಷ್ಮಾಂಡ - ಕುಂಬಳ (ಹಾಗಲ ಹಡಲ೦ ಗುಳ್ಳಂ ಕೂಗುರಿ 
ಕೂಷ್ಮಾಂಡ ಅವರೆ ಬದಣೆಗಳಿ೦ ಲೇಸಾಗಿರೆ: ಧರ್ಮಪ, ೨. 
೫೮); ಒಂದು ಪಿಶಾಚಿ 

ಕೂಷ್ಮಾಂಡಿ — [ಜೈನ] ಒಬ್ಬ ಯಕ್ಷಿ (ಕೂಷ್ಮಾಂಡಿಯಂಬಿಕೆ 
ಯಕ್ಷೇರ್ಶವರಿ ಕೂರ್ತು ರಕ್ಷಿಸುಗೆ: ಸುಕುಮಾಚ, ೧. ೮) 

ಕೂಸ - ಚಿಕ್ಕವನು (ಮಗನೆ ನೀನಿನ್ನುಂ ಕೂಸನೈ: ವಡ್ಡಾರಾ, ಪು. 
೧೧೩ ಸಾ. ೪) 

ಕೂಸಂ ಬೇಡು - ಮದುವೆ ಮಾಡಿಕೊಡಲು ಹೆಣ್ಣು ಕೇಳು 
(ಶಂತನು ಪೊಟಲ್ಲೆ ಮಗುಟ್ಟು ವಂದು ಅವರಯ್ಯನಪ್ಪ 
ದಾಶರಾಜನಲ್ಲಿಗೆ ಕೂಸ೦ ಬೇಡೆ ಪೆರ್ಗಡೆಗಳ೦ ಅಟ್ಟಿದೊಡೆ: 
ಪಂಪಭಾ, ೧. ೭೦ ವ) 

ಕೂಸಾಟ - ಮಕ್ಕಳ ಆಟ (ಕಣ್ಣಚ್ಚಿಜ೦ ಕೂಸಾಟದ ಜೆಲ್ವುಗಳ್‌ 
ಕುಡೆ ಪಿತೃದ್ವಂದ್ವಕ್ಕೆ ನಿಚ್ಚಂ: ಆದಿಷು. ೭ ೧೨೯) 

ಕೂಸು - ಹೆಣ್ಣುಮಗು, ಕನ್ಯ (ಎಮ್ಮ ಪಟ೦ ಎಮ್ಮಯ ಕೂಸಿನ 
ಚಿತ್ರಂ ಎಯ್ದೆ ಪೇಟ್ಗಾಕೆಯ ತನ್ನ ಬಯ್ಕೆಯವಿನಾಣಮಂ: 


ತೊಟ್ಟು ಕಟ್ಟುತ್ತ 
ಬಂದಂ ಪುಳಿಂದಂ: 


೩೩೫ 


ಆದಿಪು, ೩. ೮೯); ಹುಡುಗ (ಅಯ್ದರ್‌ ಕೂಸುಗಳುಂ 
ಏಟ್ಲ್‌ವಾಡಿವದ ಚಂದನಂತೆ ಉತ್ತರಾಭಿವೃದ್ಧಿಯೊಳ್‌ 
ಸೊಗಯಿಸಿ ಬಳೆಯೆ: ಪಂಪಭಾ, ೨. ೩) 

ಕೂಸುತನ - ಎಳೆತನ (ನೀಂ ಬೇಣ್‌ ಎಮಗೆ ಸುಯೋಧನನೇಂ 
ಬೇಜ್‌ಯೆ ಕೂಸುತನದೊಳಾದೊಡಂ: ಪಂಪಭಾ, ೭. ೬೩) 

ಕೂಳೆ - ದಡ (ತೊಜ್‌ಗಳ್‌ ಕೂಳಂಗಳಿಂದೋಡೆ ತಣ್ಣೇಳಲೆತ್ತಂ 
ಬಿಡೆ: ವರ್ಧಮಾಪು, ೯. ೩೯) 

ಕೂಳೆ - ಮೀನು ಹಿಡಿಯುವ ಬಲೆ (ಪುಲ್ಬಂಡೆ ಬೆಳ್ಳಾರ್ಪಟಂ 
ಅರೆಬಲೆಗಳ್‌ ಸಾಳುವಂ ಕೂಳೆಗಾಳಂ: ಗಿರಿಜಾಕ ೧. ೭೯); 
ಕೀವು 

ಕೂಟಿಗೆ - ಬೀಜ ಬಿತ್ತುವ ಸಾಧನ (ಕುಡುಗೋಲಂ ಕೂಟೆಗೆಯಂ 
ಕೊಡಲಿ ಕುರುಂಜಿಗೆಯಂ ಉಟುವ ಪರಗುವ ಕಜುಪಿ೦ 
ಬಿಡದೆಯಗುಟ್ಟಾ ಮುಟ್ಟಂ ಕುಡರ್‌ ಎರವಂ ಪೆಜರ್ಗೆ: 
ಸಮಯಪ, ೫. ೧೭) 

ಕೂಅಕಿ - ಕೊಳಕು ಬಟ್ಟೆ (ತೋಣಿಸುಗುಮೆಮಗೆ ತೋರ್ಷೀ 
ಕೂಯಷೆಯ ದೇವಕಿಯ ತನಯಂ: ನೇಮಿನಾಪು, ೭. ೯) 

ಕೂಟಕ್‌ - ಅನ್ನ (ನೀನು೦ ಮೆಟ್ಟಟ್ಟು ವಿದುರನೆಂಬೀ ತೊಟ್ಟುಟ್ಟಯ 
ಮನೆಯ ಕೂಲ್‌ ನುಡಿಯಿಸೆ ನುಡಿದೈ: ಪಂಪಭಾ, ೯. ೫೮) 

ಕೂಟ - [ಖೂಳ] ಮೂರ್ಯ (ಒಂದರ್ಥಕ್ಕೆ: ಕೂಟನೆಂದೆಗ್ಗಂ: 
ಶಬ್ದಮದ, ೩೩ ವೃತ್ತಿ) 

ಕೂಬ್ಕಮ್ಮಿ - ಕ್ರೂರಕರ್ಮಿ, ಕ್ರೂರ ಕೆಲಸ ಮಾಡುವವನು (ಎರಡು 
ಪದಂಗಳಪಭಂಶಕ್ಕೆ: ಕೃಉರಕರ್ಮಿ-ಕೂಟೈಮ್ಮಿ: ಶಬ್ದಮದ, 
೩೦೪ ಪ) 

ಕೂಲ್ಲುದಿ - ಅನ್ನ ಕುದಿಯುವಂತೆ ಕುದಿ (ಸುಟೆಯೊಳಗಿರ್ದು 
ಬೆಟ್ಟು ಪೊಜಿಪೊಣ್ಮುವಿನಂ ಲವಣಾಂಬುರಾಶಿ 
ಕುಕ್ಕುಟಗುದಿವಲ್ಲಿ ಕೂಟ್ಲುದಿಯೆ ಮೇಗೆ ಸಿಡಿಲ್ಲಗುಳಂತೆ ಕೂಡೆ: 
ಪಂಪಭಾ, ೧೧. ೧೫೩) 

ಕೂಲ್ಗುದಿಗೊಳ್‌ - ಅನ್ನ ಕುದಿವಂತೆ ಕುದಿ, ತಳಮಳಿಸು (ಶೋಖ 


ವಿಹ್ವಲದಿಂ ಕೂಟ್ಲುದಿಗೊಂಡುದಾ ಕುರುಕುಲ 
ಕ್ಲಾಪಾಲನಂತಃಪುರಂ: ಗದಾಯು, ೧೦. ೧೩) 

ಕೂಟ್ವಣಿಗ - ಶಿನಾಳಿ, ಕೂಳಬಡಕ (ವಣಿಗ ಪ್ರತ್ಯಯಕ್ಕೆ: 
ಕೂಟ್ವಣಿಗಂ; ಮತ್ತೆ ಕೆಲವಖೊಳುಂಟು: ಲಂಚವಣಿಗಂ,, 


ಸಾಲವಣಿಗಂ, ಗಂಧವಣಿಗಂ: ಶಬ್ದಮದ, ೨೧೭, ಪ್ರ 
ಕೂಟ್ವೇಡು - ಆಹಾರವನ್ನು ಬೇಡು, ಭಿಕ್ಷೆ ಬೇಡು (ಕೂಟ್ಲೇಲ್ವಿ 
ಬಾರಿಕನಂತೆ ದಂಡುವೇಲ್ಲರಸಿನಂತೆ ತೂಗಿಬಿಡುವ 
ನಾಯಕನನಂತೆ: ಧರ್ಮಾಮೃ, ೯. ೧೩ ವ) 
ಕೃಂತನ - ಭೇದನ, ತುಂಡರಿಸುವುದು (ಅರಿ-ಕೃಂತನೇ: ಶಬ್ದಮದ, 
ಧಾ ೫೩೯) 
ಕೃಕವಾಕು - ಕೋಳಿ (ಪೊಡೆಯೆ ಕೃಕವಾಕು ನಿನದಂ ಬಿಡದೆ 
ಉಣುತಿರಲ್ಕೆ ಕಯ್ಯ ಬಾಳ್‌ ಬೀಟ್ವರೆ .. . ಯಶೋಧರಂ 
ಬೆಣಗಾದಂ ಯಶೋಧಚ, ೩. ೨೬): 
ಕೃಕಾಟಿಕೆ - ಹೆಕ್ಕತ್ತು (ಅವಟು ಕೃಕಾಟಿಕೆ ಘಫಾಟಾಹ್ವಯವದಕ್ಕುಂ: 
ಅಭಿಧಾವ, ೧. ೧೨. ೧೮) 
- ಕಠಿಣವಾದ ಒಂದು ವ್ರತ, ತಪಸ್ಸು (ಕೃಚ್ಛ 
ಚಾಂದ್ರಾಯಣ ಸಾಂತಪನಾದಿ 
ಪಂಚತಂತ್ರ, ೧೯೦ ವ) 
- ಕೆಲಸ (ಸುಯೋಧನಂ ಎನಗೆ ಒಳ್ಳಿಕೆಯ್ದ ಕೃತಮಂ 
ಪೆಣಗಿಕ್ಕಿ ನೆಗಟೌ ಮಾಸೆ ನಣ್ಣಿನ ನೆವದಿಂದೆ ಪಾಂಡವರಂ ಆಂ 


ಚ್ಚ 


ಒಳವೊಕ್ಕಡೆ ನೀಮೆ ಪೇಸಿರೇಃ ಪಂಪಭಾ, ೯. ೬೮); 
ಮಾಡಿದ್ದು (ಮೊಳ್‌ಯಣಜಿೆಯಂ ಆಗಳು೦ ಕೃತಮಜೆಯಂ 
ಕಳ್ಗುಡಿದ ಪಾತಕಂ: ಸಮಯಪ, ೧೪. ೫೯) 

ಕೃತಕ - ಸ್ವಾಭಾವಿಕವಲ್ಲದ, ಕಪಟ (ಅ೦ಧನೃಪ೦ಂ ತನ್ನಯ 
ಜನದೊಳ್‌ ಕೆಲನಜೆಯೆ ಕೃತಕ ಶೋಕಂಗೆಯ್ದಂ: ಪಂಪಭಾ, 


೩. ಲ); ನಿರ್ಮಿಸಿದ (ಕೂಗಿದುದೇಕೆ ಈ ಕೃತಕ 
ತಾಮ್ರಚೂಡಂ ಅಣಿವರಯ್ಯ ವಿಧಿವಿಳಸನಮಂ: 
ಯಶೋಧಚ, ೩. ೨೭) 

ಕೃತಕಗಿರಿ - ಕ್ರೀಡೆಗಾಗಿ ಮಾಡಿಕೊಂಡ ಬೆಟ್ಟ (ಅದರ 


ಪೊಳವೊಟಲ ವಿಶಾಲ ಕನಕ ಕೃತಕ ಗಿರಿಗಳಿ೦ ಫಲಪ್ರಕೀರ್ಣ 
ತರುಗಳಿಂ: ಪಂಪಭಾ, ೧. ೫೮) 

ಕೃತಕದ್ಯೂತ - - ಮೋಸದ ಪಗಡೆ ಆಟ (ಜತುಗೇಹಾನಲದಾಹದಿಂ 
ವಿಷವಿಶೇಷಾಲಿಪ್ತ ಗುಪ್ತಾನ್ನದಿಂ ಕೃತಕದ್ಯೂತವಿನೋದದಿಂ 
ದುಪದಜಾ ತೇಶಾಂಬರೆ ಆಕೃಷ್ಣಿಯಿಂ ಧೃತರಾಷ್ಟ್ರಾತ್ಮಜ 
ಪಾಂಡುರಾಜಸುತರಂ ಮುನ್ನಂ ಕೊಲಲ್ಕೊಡ್ಡಿದಯ್‌: 
ಗದಾಯು, ೭. ೪೧) 

ಕೃತಕರ್ಮ - ಸಮರ್ಥ, ಜಾಣ (ಕೃತಕರ್ಮಂ ಕೋವಿದಂ ಜ್ಞಂ 
ಜಾಣಂ: ಅಭಿಧಾವ, ೨. ೧. ೫) 

ಕೃತಕೃತ್ಯತೆ - ಕರ್ತವ್ಯ ನಿರ್ವಹಿಸಿದ ಸಮಾಧಾನ (ಇಂದು 
ಪಯೋಜಜಂಗೆ ಕೃತಕೃತ್ಯತೆ ಸಾರ್ದುದು: ಚಂದ್ರಪ್ರಪು, ೬. 
೭೯) 

ಕೃತಕಾಚಳ - ಆಟದ ಕೃತಕ ಬೆಟ್ಟ (ಸುರಪನ್ನಗಕಿನ್ನರ ಸೈನ್ಯಮೆಲ್ಲಂ 
ಅಂಬಿನಮೊನೆಯೊಳ್‌ ಪಡಲ್ವಡೆ ಲತಾಭವನಂ 
ಕೃತಕಾಚಳ೦ಗಳ್‌ ಎಂಬಿನಿತು೦ ಅವು ಅಲ್ಲೆ ತಬ; ಪಂಪಭಾ, 
೫. ೧೦೪) 

ಕೃತಘ್ನ - ಉಪಕಾರ ಸ್ಮರಣೆಯಿಲ್ಲದವನು (ಶಿವಭೂತಿಗೆ ತೊಟ್ಟನೆ 
ಬಗೆದ೦ ಅಹಿತಮಂ ತದ್ದನಚರಂ ಎಂತುಂ ಕೃತಘ್ನರೇನಂ 
ಮಾಡರ್‌: ಪಂಚತಂತ್ರ, ೧೮೪) 

ಕೃತನಾಶಿ - ಕೃತಘ್ನ (ಕೃತಘ್ನ೦ ಕೃತನಾಶಿ; ಅಭಿಧಾವ, ೨. ೧. 
೨೧) 

ಕೃತಮತಿ - ವಿವೇಕಿ (ಕೃತಮತಿ ನಿಪುಣಂ ವಿಜ್ಞಂ: ಅಭಿಧಾವ, ೨. 
೧. ೫) 

ಕೃತಯುಗ - ಚತುರ್ಯುಗಗಳಲ್ಲಿ ಮೊದಲನೆಯದು, ಮಾನವರ 
ಹದಿನೇಳು ಲಕ್ಷ ಇಪ್ಪತ್ತೆಂಟು ಸಾವಿರ ವರುಷಗಳ 
ಕಾಲಪ್ರಮಾಣವುಳ್ಳುದು (ಭಗವತ್ಯಠಯುಗಮಾದುದಣಿಂದಂ 
ಕೃತಯುಗಮೆಂಬರ್‌: ಆದಿಷು, ೮. ೬೬) 

ಕೃತವಿದ್ಯ - ವಿದ್ಯೆಯನ್ನು ಚೆನ್ನಾಗಿ ಬಲ್ಲವನು 
ಭೀಕರಶರತತಿನಮೊಳೆ ತೇವಂತೆ ಸಮೆದು 
ಸಂಗರದೊಳ್‌: ಗದಾಯು, ೪. ೩೩) 


ಕೃತಶಾಸ್ತ್ರ - ಕಲಿತಶಾಸ್ತ್ರವುಳ್ಳವನು, ಶಾಸ್ತ್ರ ಕಲಿತವನು (ಕೃತಶಾಸ್ತ್ರರ್‌ 
ಧೃತಶಸ್ತರ್‌ ಅಪೌಕಿಹತಪಾಗಲ್ಟ್ಯರ್‌ ಈಗಳ್‌ ಪೃಥಾಸುತರ್‌ 
ಉದ್ಯೋಗಮಂ ಎತ್ತಿಕೊಳ್ಳ ಡಸ ೦ ಸಾರ್ಜಿತ್ತು: ಪಂಪಭಾ, 
೮. ೮ಖಿ 

ಕೃತಶೋಕ - ಕಪಟ ದುಃಖ (ಮನದೊಳ್‌ ತ್ರೈಭುವನಮಂ 

ಆಳ್ಬನಿತುವರಂ ತನಗೆ ಸಂತಸಂ ಪೆರ್ಚಿಯು೦ ಅಂದು 

ಇನಿಸು ಅಂಧನೃಪಂ೦ ತನ್ನಯ ಜನದೊಳ್‌ ಕೆಲನಜೆಯೆ 

ಕೃತಕಶೋಕಂಗೆಯ್ದಂ: ಪಂಪಭಾ, ೩. ೮) 


(ಕೃತವಿದ್ಯರ 
ಬಿಟ್‌ 


೩೩೬ 


ಕೃತಹಸ್ತ - ಪ್ರವೀಣ (ಕೃತಹಸ್ತಂ ಕುಶಲಂ ಶಿಕಷಿತ೦ ಪ್ರವೀಣ: 
ಅಭಿಧಾವ, ೨. ೧. ೫) 


ಕೃತಾಂಜಲಿ - ಭಕ್ತಿಯಿಂದ ಮುಗಿದ ಕೈಗಳು (ನಿಂದು 
ಕೃತಾ೦ಜಲಿಗಳಾಗಿ ಕಾಳಿಯ ಸತಿಯರ್‌: ಜಗನ್ನಾವಿ, ೩ 
೧೦೨) 

ಕೃತಾಂತ ದ ಯಮ (ಕಡುಕೆಯ್ದು ಕೃತಾಂತನಿಂತು 
ನಿರ್ನೆರಮೆಟೌದುಯ್ಯೆ ಬಾರಿಸದೆ ಕೆಮ್ಮನುಪೇಕ್ಷಿಸಿ 


ನೋಡುತಿರ್ಪಿರೇ: ಆದಿಪು, ೩. ೪) 

ಕೃತಾಂತನಂದನ - ಯುಧಿಷ್ಠಿರ (ಅನ್ನೆಗಂ ಇತ್ತ ಕೃತಾಂತನಂದನಂ 
ತನ್ನ ನಾಲ್ವರ್‌ ತಮ್ಮಂದಿರು೦ ಬಾರದೆ ತಡೆದುದರ್ಕೆ 
ಚಿಂತಾಕ್ರಾಂತನಾಗಿ: ಪಂಪಭಾ, ೮. ೪೪ ವ) 

ಕೃತಾಂತನಿವಾಸ - ಯಮನ ಮನೆ, ಸಾವು (ಅಂತಾತಂ 
ಕೃತಾಂತನಿವಾಸಮನೆಯ್ದುವುದುಂ: ಪಂಪಭಾ, ೧೨. ೮೭ ವ) 

ಕೃತಾನುಕರಂ -  [ಕೃತ*ಅನುಕರಣ] ಮಾಡಿದುದನ್ನು 
ಅನುಕರಿಸುವುದು (ತಾನುಂ ಆನಂದನಾಟಕಮನಾಡಲ್ಲಗೆದು 
ಕೃತಾನುಕರಣಮೆ ನಾಟಕಮಪುದಣೆಂ: ಆದಿಷು, ೭. ೧೧೫ 
ವ) 

ಕೃತಾನುಶಯ - ಪಶ್ಚಾತ್ತಾಪಗೊ೦ಡವನು (ಕೃತಾನಶಯಂ 
ತತ್ಕಾಲೋಚಿತ ಪ್ರಾಯಶ್ಚಿತ್ತನಿರತಂ: ಶಾಂತಿಷು, ೪. ೫೯ ವ) 

ಕೃತಾರ್ಥ - ಕೃತಕೃತ್ಯ (ಅಮತ್ಸರಂ 
ವಾಕ್ಚೀಯುತನಾದೊಡೆ ಕವಿಗಳ್‌: 
ಗದಾಯು, ೧. ೪೯) 

ಕೃತಾವದಾನ - ಶೌರ್ಯದ ಕೆಲಸ ಮಾಡಿದವನು (ಎಆತಾನುಂ 


ಸಾರ್ಥಕ 
ಕೃತಾರ್ಥರಾಗದೆ 


ಲ 


ಕೃತವದಾನರಾಗಿ ಪೆಣಗಿರ್ದ ತನ್ನಾಳ್ಲನುಮನುಜದೆ 
ಮುಂದಿರ್ದ ಪಾಪೇಭಕಂಠೀರವನುಮಂ ಬಗೆದು 
ತೆಗೆದಿಸುವುದುಂ: ಶಾಂತಿಪು, ೪. ೧೧ ವ) 

ಕೃತಾ ದ ಅಸ್ತವಿದ್ಯೆಯನ್ನು ಚೆನ್ನಾಗಿ ಬಲ್ಲವನು 


(65%. 


ಸು ಮಿ 
ಸೈತಾಸ್ತಮನವರಿದಿಕೊಳ್‌ ತೊಟ್ಟಿಗೆ ನಿಂದು ಕೆಡಿಸುಗುಂ: 


ಶಾಂತಿಷು, ೫. ೧೨೩) 
- ಕಾವ್ಯ (ಕೃತಿ ನರೆಗಟ್ಟ್‌ ಗದಾಯುದ್ಧ: ಗದಾಯು, ೧. 
೩೨); ವಿದ್ವಾಂಸ (ಕೃತಿ ಕೃಷ್ಟಿ ಸಭಾಸ್ತಾರಂ ಸಭ್ಯಂ ಸಭಾಸದಂ 
ವಿದ್ವಾಂಸಂ: ಅಭಿಧಾವ, ೨. ೧. ೪) 
ಕೃತಿಬಂಧ -.. ಕಾವ್ಯರಚನೆ. (ಲಲಿತಪದಂ ಪ್ರಸನ್ನ 
ಕವಿತಾಗುಣಮಿಲ್ಲದೆ ಪೂಣ್ಣು ಪೇಬ್ದ ಬೆಳ್ಗಳ ಕೃತಿಬಂಧಮುಂ 
ಬರೆಪಕಾಅರ ಕೇಡು: ಪಂಪಭಾ, ೧. ೧೨) 

ಕೃತಿಬಂಧನ  - ಕಾವ್ಯಪ್ರಬ೦ಧ (ಪೇಟಿಸಿದಂ ಜಗಕ್ಕೆ ನಚ್ಚಿನ 
ಕವಿತಾಗುಣಾರ್ಣವನಿಂ ಈ ಕೃತಿಬಂಧನಮಂ ಗುಣಾರ್ಣವಂ: 
ಪಂಪಭಾ, ೧೪. ೫೪) 

ಕೃತಿವೇಟಕ್‌ - ಕೃತಿಯನ್ನು ಹೇಳು, ಗ್ರಂಥ ರಚಿಸು (ಕೃತಿವೇಟ್ಟಂ 
ಸುಕವಿ ರುದಂ: ಜಗನ್ನಾವಿ, ೧. ೨೧) 

ಕೃತೇಚ್ಛ - ಇಚ್ಛೆಯನ್ನು ಪೂರೈಸಿಕೊಂಡವನು (ಅಂಬುಜನಿಳಯೆ 
ಪದ್ಮವಿಷ್ಠರಮಂ ಕುಂದೇಂದು ಧವಳಾತಪತ್ರಮ೦ ಅಂದು 
ಕೃತೇಚ್ಛಂಗೆ ಪಡೆದು ಪದೆಪಂ ಪಡೆದಳ್‌: ಆದಿಹು, ೯. ೮೫) 

ಕೃತೋಪಕಾರ - ಮಾಡಿದ ಸಹಾಯ (ಸಾಮಂತ 
ಚೂಡಾಮಣಿಯ ಕೃತೋಪಕಾರಮಂ ನೆನೆದು 
ಅಂಗದರ್ಪಣನೆಂಬ ಗಂಧರ್ವಂ: ಪಂಪಭಾ, ೯. ೯೫ ವ) 


ಕೃತಿ 


ಕೃತ್ತ - ಕತ್ತರಿಸಲ್ಪಟ್ಟ (ಮಹಾಗುಣಬಂಧುರ ಶೂಲಕೃತ್ತಸಿ೦ಂಧುರ 
ಕನಕಾದಿಕಂದರವಿರಾಜಿತ ಮಂದಿರ ಕಾಲಕಂಧರಾ: ಶಬರಶಂ, 
೫. ೨೦) 

- ಚರ್ಮ, ಅಜಿನ 
ಸುರಗಿರಿವರಚಾಪಂ .... 


ಉದ್ಭಟಕಾ, ೧೨. ೧೩೬) 


ೈತ್ರಿಮ - ಮಾಯೆ (ಅನನಿರವೇಟ್ಟು ಕೃತ್ರಿಮದಿ೦ದಂ: ಸುಕುಮಾಚ, 

ಕಪಿಲ್‌) 

- ಸಂಪೂರ್ಣ (ಆ ಕೃತ್ನದ ಬೆಲೆಯಂ ಕೊಟ್ಟೊಡೆ ಕೃತ್ನದ 

ಫಲಮಕ್ಕುಮೆಂದು ಕೊಳ್ವರ್‌ ತಕ್ಕರ್‌: ಸಮಯಪ, ೧೧. ೮೪) 

ಪ - ಶಂತನು ಕೃಪೆಯಿಂದ ಸಲಹಿದ ಮಗು (ಆತನುಂ 
ಶಿಶುದ್ವಯಮಂ ಕೃಪೆಯಿಂ ಕೃಪೆಯಿಂ 
ನಡಪಿದನಪ್ಪುದಜೆ೦ ಕೃಪನುಂ ಪೆಸರಿಟ್ಟು; 
ಪಂಪಭಾ, ೨. ೩೩ ವ) 

ಕೃಪಣ ದ ತುಚ್ಛವಾದ; ವಿವೇಕಹೀನವಾದ; ಜಿಪುಣ; ದೀನ 
(ಅದೃಷ್ಟಪೂರ್ವಂಗಳು೦ ಅತಿಕೃಪಣ೦ಗಳು೦ ಅಪ್ಪ 
ಚಾಟುಸಹಸ್ತಂಗಳೊದವೆ: ಕಾದಂಸಂ, ೪. ೯೬ ವ) 

ಕೃಪಾಣ - ಕತ್ತಿ (ಕೃಪಾಣಖೇಟಕಪಾಣಿಗಳ್‌ ಬಂದು 
ಆದಿಪುರುಷನ ಪದಪಯೋಜಂಗಳನರ್ಚಿಸಿ: ಆದಿಹು, ೯. 
೯೭ ವ) 

ಕೃಪಾಣಿ - ಕತ್ತರಿ (ಕರ್ತರಿ ತಾಂ ಕೃಪಾಣೀ; ಅಭಿಧಾವ, ೧.೧೦. 
೩೬) 

ಕೃಶ - ತೆಳ್ಳಗಿರುವ (ಉತ್ತುಂಗ ಸುಸೂಕ್ಷ್ಮ ಪಾರ್ಶ್ವ ಕೃಶ 
ಕೋಮಳ ನಿಮ್ಮ ಘನ ಉನ್ನತ ಪ್ರದೇಶಂಗಳಂ ಆ 
ಸಮಾನತಳದಲ್ಲಿಯೆ ಚಿತ್ರಕಂ ಎಯ್ದೆ ತೋರ್ಪವೋಲ್‌: 
ಪಂಪಭಾ, ೧೩. ೨೧) 


ಸ್ರಿ 
(69 


(ಪಶುಪಾಲಂ ಕೃತ್ತಿಚೇಲಂ 
ಪಿನಾಕ೦ ದಲ್‌ ಒಪ್ಪಿರ್ದ೦ ಏಕಂ: 


aL 


೮.೮೬ 


ತ್ರ 


೮.೮೬ 


ಕೃಪೆಯುಮೆಂದು 


ಕೃಶಾನು - ಅಗ್ನಿ (ಕೃಶಾನುವ ನೆಟಲ್‌ ಅಳುರದಂತೆವೊಲ್‌ 
ಕನ್ನಡಿಯಂ: ಆದಿಷು, ೭ ೩೨) 

ಕೃಶಾನುಪೃಷತ್ಯ ದ ಬೆಂಕಿಯುಗುಳುವ ಬಾಣ 
(ವಿಯಚ್ಚರಾಧಪತಿಯೆಚ್ಚ ಕೃಶಾನುಪೃಷತ್ಯಮ೦ ಇರದೆಚ್ಚು 


ತೂರ್ಜದಿದಂ: ಚಂದ್ರಪ್ರಪು, ೬. ೩೯) 
ಕೃಶಾನುಶಿಖೆ - ಬೆಂಕಿಯ ಜ್ವಾಲೆ (ಕೃಶಾನುಶಿಖೆ ದೆಸೆದೆಸೆಯೊಳ್‌ 
ಜಿನಪತಿಯ ಜನನಿ ಪರಿವೀಕ್ಷಿಸಿದಳ್‌: ಶಾಂತಿಹು, ೯. ೨೦೮) 
ಕೃಶಾಶ್ವಿ - ನಟ, ನರ್ತಕ (ನಟಂ ತಾಂ ಭರತಂ ಶೈಲೂಷಾಪ್ಪಂ 
ಕೃಶಾಶ್ವಿ ಜಾಯಾಜೀವಂ: ಅಭಿಧಾವ, ೧. ೧೧. ೭೪) 


ಕೃಷಿ - ಬೇಸಾಯ (ಕೃಷೀವಲ ಕುಲೋಚಿತಮಪ್ಪ ಕೃಷಿಯುಮಂ: 
ಆದಿಪು, ೮. ೬೪ ವ) 

ಕೃಷೀಕುತೂಹಳ -. ಕೃಷಿಯಲ್ಲಿ ಆಸಕ್ತರಾದ (ಮುಳಿದ 
ವಿಯುಕ್ತವಲ್ಲಭಜನ೦ ತಳುವಿಲ್ಲದೆ ತಕ್ಕೆಗೊಂಡುದು ಅಸ್ಪಳಿತ 
ಕೃಷೀಕುತೂಹಳಜನ೦  ಮರವಟ್ಟರುತಿರ್ದುದು pe 
ಏನಳವಿಗಳುಂಬಮೋ ಪುದಿದ ಮಾಗಿಯ 


ಶೀತವಿಜೃಂಭಪಾತನಂ: ಶಾಂತೀಶ್ವಷು, ೧೨. ೮೬) 

ಕೃಷೀವಲ - ಕೃಷಿಕ ರೈತ (ಕೃಷೀವಲ ಕುಲೋಚಿತಮಪ್ಪ 
ಕೃಷಿಯುಮಂ: ಆದಿಷು, ೮. ೬೪ ವ) 

ಕೃಷ್ಣಪಾಕ - ನರಕದ ದುಃಖ (ಮೃಗಯಾವ್ಯಾಪಾರದೆ ಮಖುಗುವ 
ಅವನಿಪತಿಯರ್‌ ಕುಂಭೀಪಕಕ್ಕೆ ಕೃಷ್ಣಪಾಕವ್ಯಾಪನ್ನರ್‌: 
ಶಾಂತಿಹು, ೭. ೧೦೨) 


೩೩೭ 


೦ 
2 

ತ್ತ 
೦ 


ಕೃಷಿ - ಪಂಡಿತ (ಕೃತಿ ಕೃಷ್ಣಿ ಸಭಾಸ್ತಾರ 
ವಿದ್ವಾಂಸಂ: ಅಭಿಧಾವ, ೨. ೧. ೪) 

ಷ್ಟಿಕ್ರಿಯೆ - [ಜೈನ] ನರಕದುಃಖಕಾರಕ ಕ್ರಿಯೆ ದ್ವಾದಶಸಂಗ್ರಹ 
ಕೃಷ್ಣಿಗಳಂ೦ ಮಾಡುತ್ತಂ: ಚಂದ್ರಪ್ರಪು, ೧೪. ೭೧ ವ) 

ಕೃಷ್ಣ — ಕಪ್ಪು ಬಣ್ಣ (ಶ್ಯಾಮಳಂ ಅಸಿತಂ ಕೃಷ್ಣಂ: ಅಭಿಧಾವ. ೨. 
೧. ೬೩); ವಿಷ್ಣುವಿನ ಎಂಟನೆಯ ಅವತಾರ (ದಾಮೋದರಂ 
ಕೃಷ್ಣಂ ಅಬ್ದಾವಾಸಾಪತಿ: ಅಭಿಧಾವ, ೧. ೧. ೨೨) 

ಕೃಷ್ಣದ್ವೈಪಾಯನ - ವ್ಯಾಸ ಮಹರ್ಷಿ (ಗಾಂಗೇಯನಂ ಏಗೆಯ್ದುಂ 
ಒಡಂಬಡಿಸಲಾಣದೆ ಸತ್ಯವತಿ ತಾನುಂ ಆತನು೦ ಆಳೋಚಿಸಿ 
ನಿಶ್ಚಿತಮ೦ತ್ರರಾಗಿ ಕೃಷ್ಣದ್ವೈಪಾಯನನಂ ನೆನೆದು: ಪಂಪಭಾ. 
೧. ೮೫) 


ed 


ಕೃಷ್ಣದ್ದಾಂಕ್ಷ - ಕಾಗೆ ಜಾತಿಯ ಹಕ್ಕಿ (ಮೌಕುಳಿಕೃಷ್ಣದ್ದಾಂಕ್ಷಂ 
ಕಾಕೋಳಂ: ಅಭಿಧಾವ, ೧. ೯. ೧೫) 
ಕೃಷ್ಣನವಮಿ - ಕೃಷ್ಣಪಕ್ಷದ ನವಮಿ (ಫಾಲ್ಗುಣಮಾಸ 


ಕೃಷ್ಣನವಮೀರಾತ್ರ್ಯ೦ತದೊಳ್‌; ಪುಷ್ಟದಂಹು, ೯. ೧೧೩) 
ಕೃಷ್ಣಪಕ್ಷ - ಬಹುಳ, ಪೌರ್ಣಮಿಯ ಮಾರನೇ ದಿನದಿಂದ 

ಅಮಾವಾಸ್ಕೆಯವರೆಗಿನ ಪಕ್ಷ (ಒಂದು ದಿನಂ ಕೃಷ್ಣಪಕ್ಷದಿರುಳ್‌ 

ಮಣಿಮಾಡದೊಳಿರ್ದು: ಪಂಪರಾ, ೧೬. ೪೨ ವ) 


೮೬ 


ಕೃಷ್ಣಭೂಮಿ -  ಎರೆಭೂಮಿ. ಕಪ್ಪುಮಣ್ಣಿನ ಪ್ರದೇಶ 
(ಎರೆಯುಳ್ಳುದೊಂದು ಭೂಮ್ಯಂತರಮದು ತಾಂ 
ಕೃಷ್ಣಭೂಮಿಯಕ್ಕುಂ: ಅಭಿಧಾವ, ೧. ೪. ೪) 

ಕೃಷ್ಣಮೃಗ - ಕಪ್ಪು ಬಣ್ಣದ ಜಿಂಕೆ (ಕನಕಪಿಂಗಳ 


ಜಟಾಬ೦ಧಕಳಾಪನು೦ ದಂಡಕಪಾಳಹಸ್ತನುಂ ಕೃಷ್ಣಮೃಗತ್ಪಕ್‌ 
ಪರಿಧಾನನುಂ ಆಗಿ: ಪಂಪಭಾ, ೧. ೬೯ ವ) 

ಕೃಷ್ಣಮೃಗತ್ನಕ್‌ - ಕೃಷ್ಣಾಜಿನ, ಕೃಷ್ಣಮೃಗದ ಧರ್ಮ (ಕನಕಪಿಂಗಳ 
ಜಟಾಬ೦ಧಕಳಾಪನು೦ ದಂಡಕಪಾಳಹಸ್ತನುಂ ಕೃಷ್ಣಮೃಗತ್ವಕ್‌ 
ಪರಿಧಾನನುಂ ಆಗಿ: ಪಂಪಭಾ, ೧. ೬೯ ವ) 

ಕೃಷ್ಣಲಾ[ಲೆ] -. ಗುಲಗಂಜಿ (ಗುಂಜಿಯದು 
ಅಭಿಧಾವ, ೧. ೮. ೨೩) 

ಕೃಷ್ಣಲೇಶ್ಯಾಶೈ] - [ಜೈನ] ಆರು ವಿಧವಾದ ಲೇಶೈಗಳಲ್ಹೊಂದು, 
ಕ್ರೋಧ (ನಾಗಶ್ರೀಯು೦ತು ಪೋಗಿ ಕೃಷ್ಣಲೇಶ್ಯಾಪರಿಣಾಮದಿಂ 
ಸತ್ತು: ಕರ್ಣನೇಮಿ, ೧೪. ೧೨೫ ವ) 

ಕೃಷ್ಣರೋಹ - ಕರಿಯ ಲೋಹ, ಕಬ್ಬಿಣ (ಜೀವಂ ತಿಣ್ಲನೆ 


ಕೃಷ್ಣಲಾಭಿಖ್ಯಂ: 


ತಿಚಿವುದು ಅಯಸ್ವಾಂತದ ಬಟೆವಿಡಿದ ಕೃಷ್ಣಲೋಹದ 
ತೆಣದಿಂ: ಚಂದ್ರಪ್ರಪು, ೭. ೨೦) 
ಕೃಷ್ಣವರ್ತ್ನ - ಕಪ್ಪು ಹಾದಿಯುಳ್ಳವನು, ಅಗ್ನಿ (ಹುತಾಶಂ 


ಕೃಷ್ಣವರ್ತ್ವಂ ವಿಭಾವಸು ಸಪ್ತಾರ್ಚಿ ಕೃಶಾನು ಅಗ್ನಿ: ಅಭಿಧಾವ, 
೧. ೧. ೩೯) 

ಕೃಷ್ಣಸಾರ - ಕಪ್ಪು ಜಿಂಕೆ, 
(ವಸುದೇವಭವನದಂತೆ ಅನಿರುದ್ಧ 
ಕೃಷ್ಣಸಾರಸಮಂಚಿತಮುಂ: ರಾಜಶೇವಿ, ೫. ೭೪ ವ) 


ಬಣ್ಣದ ಶ್ರೀಕೃಷ್ಣನ ಶಕ್ತಿ 


ಬಲ 


ಕೃಷ್ಣಾಂಬರ - ದ್ರೌಪದಿಯ ವಸ್ತ್ರ (ದ್ರೋಣ ಭೀಷ್ಕೋಚಿತ 
ವಾಕ್ಕದ್ವೇಷಿ ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ 


ಮದಮದೆಲ್ಲಿತ್ತೋ: ಗದಾಯು, ೭. ೧೪) 
ಕೃಷ್ಣಾಗರುಧೂಪ - ಒಂದು ಪರಿಮಳದ್ರವ್ಯ (ಕೃಷ್ಣಾಗರುಧೂಪ 


ಧೂಮಪಟಳೀಸೌಗಂಧ್ಯಮಂದೀಕೃತ ಭ್ರಮರಂ ತೆಕ್ಕನೆ ತೀವೆ: 
ಪುಷ್ಪದಂಪು, ೧೦. ೯೧) 


ಕೃಷ್ಣಾಜಿನ - ಕೃಷ್ಣಮೃಗದ ಚರ್ಮ (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಣುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಯೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟಿರ್ದನಂ: ಪಂಪಭಾ, ೩. ೩೧ ವ) 

ಕೃಷ್ಣಾಹಿ — ಕಾಳಸರ್ಪ (ಕೃಷ್ಣಾಹಿ ಶಂಕಾತುರ 
ಗೃಹಶಿ ಖಿಚೋಚುಂಬ್ಯಮಾನೇಂದ್ರ ಲೀಲಾಂಶುವಿಶೇಷಂ .. .. 
ಸೊಯಿಸುಗುಂ: ಚಂದ್ರಪ್ರಪು, ೧. ೧೪೫) 

ನಿಕಿ - ಕಪ್ಪು ಕಲೆ (ಪೊಳೆವ ಸುಲಿಪಲ್ಲ ನುಣ್ಣೆಳಗೆಳಸಿದ 
ತಾಂಬೂಲಬದ್ಧ ಕೃಷ್ಣಿಕೆಯಿಂ: ಕಾದಂಬ, ೬. ೧೩೯) 

ಹ್ಹೆ - ದ್ರೌಪದಿ (ಕೃಷ್ಣೆಗಿಂದು ಧಮ್ಮಿಲ್ಲಮ೦ ಇಂಬಿನಿ೦ ಮುಡಿಸಿ 
ಕೌರವನಾಯಕನ ಊರುಭಂಗಮೊಂದಲ್ಲದೆ ಎಲ್ಲಮಂ 
ನೆಜ್‌ಪಿದೆಂ ಗಡ೦ ಓಳಿಯೆ ಕೇಳಿಮ್‌ ಎಲ್ಲರುಂ: ಪಂಪಭಾ, 
೧೨. ೧೬೦) 

ಕೃಷ್ಣೋರಗ - ಕಾಳಸರ್ಪ ಯ(ಕೊಂಡುದು 
ಮತಂಗಶಿಶುವಂ: ಸುಕುಮಾಚ, ೫. ೪೫) 


ed 


ed 


ಕೃಷ್ಣೋರಗನಾ 


ಕೃಷ್ಣ - ಬೇಸಾಯಯೋಗ್ಯ ಭೂಮಿ (ಹಿರಣ್ಯ ಧನ ಧಾನ್ಯ 
ಕೃಷ್ಠಫಲದೃಷ್ಟಿ ಸಂಪೂರ್ಣಮಂ ಧರಾವಳಯಮಂ: 


ಮಲ್ಲಿನಾಷು, ೩. ೧೨) 

ಕೆಂಕ - ಕೆಂಬಣ್ಣ (ಅಭಿಮನ್ಯು ಮರಣವಾರ್ತಾಪ್ರಭೂತ ಶೋಕಾಗ್ನಿ 
ಧರ್ಮತನಯನಂ ಇರದಂದು ಅಭಿಭವಿಸಿ ತನ್ನಂ 
ಅಳುರ್ದಂತೆ ಭಾಸ್ಕರಂ ಕೆಂಕಮಾದಂ ಅಸ್ತಾಚಲದೊಳ್‌: 
ಪಂಪಭಾ, ೧೧. ೧೦೬) 

ಕೆಂಕಮಾಗು -  ಕೆಂಪಗಾಗು (ಕುಂಕುಮದ ಕದಡಿನೊಳ್‌ 
ಕೆಂಕಮಾಗಿರ್ದ ನೀರಂ ತಳಿದಂ ಶುದ್ಧಾಂತಕಾ೦ತಾಲತಿಕೆಗಳಂ 
ಅತಿಪ್ರೀತಿಯಿ೦ ರಾಜರಾಜಂ: ಆದಿಷು, ೧೧. ೧೪೮) 

ಕೆಂಕಲ್‌ - ಒಂದು ಜಾತಿಯ ಮೀನು (ಕುಚ್ಚಲತಿಗ೦ ಕಾಗೆಂಡೆ 
ಕೆಂಕಲ್‌ ಸರಿತ್‌ಕೊಅಪ೦ ಚೇಳ್ಳಸಿಗಂ: ರಾಜಶೇವಿ, ೫. 
೧೧೫) 

ಕೆಂಗಣ್ಣಕ್ಕಿ - ಕೆಂಪು ಕಣ್ಣಿನ ಹಕ್ಕಿ ಕೋಗಿಲೆ (ಬನಗಳೊಳ್‌ 
ತಾಣಂದರಮಾಗಿರ್ಪ ಕೆಂಗಣ್ಣಕ್ಕಿ ಅಲರ್ವಕ್ಕಿ ಕನ್ನಡವಕ್ಕಿ 
ಪೊಣರ್ವಕ್ಕಿ ಮೊದಲಾದ ದಟ್ಟಿಯ ಕೂರಾಳ್ಗಳುಂ: ಕಬ್ಬಿಗಕಾ, 
೧೫೩ ವ) 

ಕೆಂಗದಿರ್‌ - ಕೆಂಪು ಕಿರಣ (ಕೆಂಗದಿರನುಗುಳ್ಳ ಕಣ್ಗಳೊಳಂ: 
ಆಚವರ್ಧ, ೧೦. ೫ ವ) 

ಕೆಂಗದಿರ - ಸೂರ್ಯ (ಕಂಗದಿರನ ಪರಿಕಿಸಲಯ 
ಸಂಗದಿನಾರಕ್ತಮಾದ ಕೆಂದಾವರೆಗಳ್‌: ಸೂಕ್ತಿಸುಧಾ, ೯. ೪೩) 

ಕೆಂಗಲಿಸು - ಕೆಂಪಾಗು (ಕೆ೦ಗಲಿಪ ಕಟಾಕ್ಷದಿಂದಡರೆ ನೋಡುವ 
ಕಾಡುವ ದಾರೆಗುಟ್ಟುವ ಅಗ್ಗಲಿಸಿ ತೊಡಂಕುವ 
ಸೂಕರಂ: ಶಬರಶಂ, ೪. ೧೨) 

ಕೆಂಗಲೆ - ಕೆ೦ಪು ಗುರುತು (ಬೆರಲೊಳ್‌ ಬೀಣೆಯ ತಂತಿಗಳ್‌ 
ಒರಸಿದ  ಕೆಂಗಲೆಗಳ್‌ ಅಕ್ಷಮಾಲೆಯೊಳ್‌ ಎಸೆದಂತಿರೆ 
ಪೊಸೆಯೆ ಮುತ್ತು ಪವಳ೦ ಬೆರಸಿದವೊಲಾಯ್ತು ಚೆನ್ನ 
ತಪಸಿಯ ಕೆಯ್ಯೊಳ್‌: ಪಂಪಭಾ, ೬. ೧೦) 

ಕೆಂಗಜೆ - [ಬಾಣದ ಹಿಂಭಾಗದಲ್ಲಿ ಕಟ್ಟಿರುತ್ತಿದ್ದ] ಕೆಂಪು ಗರಿ 
(ಕೆ೦ಂಗಜೆಯ ಮೊನೆಯಂಬುಗಳ್‌ ಕಣ್ಣೆಜೌಯಿಸಿದುವು 
ಪೊಣರ್ವ ಬಿಲ್ಲ ಕಡುವಿತ್ತೆಗರಂ: ಪಂಪಭಾ, ೧೦. ೭೩) 

ಕೆಂಗಲವೆ. - ಕೆಂಪು ಅಕ್ಕಿ ಅದರ ಬತ್ತ (ಲೋಕದ ನೆಲ್ಲೆ 
ಕೆಂಗಟವೆಯಂ ಪ್ರತಿಮಾಡಿದಂ ಒರ್ವ ಜೀಯಂ: 
ಸಮಯಪ, ೧೦. ೧೧೯) 


೩೩೮ 


ಕೆಂಗುಡಿ - ಕೆಂಪು ಧ್ವಜ (ಸಿಂಗಂ ಮಸಗಿದವೋಲ್‌ ನರಸಿಂಗ೦ 


ತಳ್ಲಿಜೆಯೆ ನೆಗೆದ ನೆತ್ತರ್‌ ನಭದೊಳ್‌  ಕೆಂಗುಡಿ 
ಕವಿದಂತಾದುದು ಇದೇಂ ಗರ್ವದ ಪೆಂಪೊ 
ಸಕಲಲೋಕಾಶ್ರಯನಾ: ಪಂಪಭಾ, ೧. ೩೪) ಕೆಂಪು 
ಚಿಗುರು; ಹವಳ 


ಕೆಂಗೊಲೆ - ಕೆಂಪು ಗೊಂಚಲು (ಪೊಸ ನೆಯ್ದಿಲ ಕಂಪನೆ ಬೀಣೆ 
ಕಾಯ್ತ ಕೆಂಗೊಲೆಯೊಳೆ ಜೋಲ್ವ ಶಾಳಿ ನವಶಾಳಿಗೆ ಪಾಯ್ವ 
ಶುಕಾಳಿ: ಪಂಪಭಾ, ೧. ೫೨) 
ಕೆಂ ಗೋಲ್‌ - ಕೆಂಪುಗರಿಯ ಬಾಣ (ಅಸದೃಶಮಾಗಿಯೆ 
ಕೆಂಗೋಲ್‌ ಮಸಗಿದ ವೃಷಭಂಗೆ ಪೊಕ್ಕಡರಿ ಭಯದಿಂದಂ 
.. ಕಾಮಧೇನುವನಿತ್ತಂ: ಹರಿವಂಶ, ೮. ೪೨) 


ಕೆಂಗೋಲ್ಗೊಳ್‌ - ಕೆರಳು, ಉದ್ರೇಕಗೊಳ್ಳು (ಕವಿತರ್ಪ 
ನೆರವಿಯಂ ಕನಲವೋರಿಗಳ್ಳಂಡು ಬೆರ್ಚಿ 
ಕೆಂಗೋಲ್ಗೊಂಡೋಡುವುದಂ ಇದೇನೆಂದು ಕೊಡವಿ 


ಬೆಸಗೊಳೆ ನಾಗಶರ್ಮನ್‌ ಅದ೦ ಅಜೆದು ಇಂತೆಂದಂ: 
ಸುಕುಮಾಚ, ೭. ೨) 

ಕೆಂಗೋಲ್ಕಸಗು -  ಕೆರಳು  (ಕೆಂಗೋಲ್ಕಸಗಿದ ಸಿಂಹಕ್ಕೆ 
ಪೂಣಿಗತನದಿ೦ಂದ.. ಏನಾನುಮೊಂದ೦ಂ ನುಡಿದೆನಪ್ಪೊಡೆ 
ಎನ್ನನೆ ಮುನ್ನ೦ ಆಪೋಶನಂಗೊಳ್ಳುಂ: ಪಂಚತಂತ್ರ, ೨೩೦ 
ವ) 

ಕೆಂಜಡೆ - ಕೆಂಪು ಜಡೆ (ಚಿನ್ನಪೂಗಳೊಳ್‌ ತುಳುಗಿದ ಚೆನ್ನ 
ಕೆಂಜಜಡೆ: ಸುಕುಮಾಚ, ೯. ೯೯) 

ಕೆಂದಳ - ಕೆಂಪಾದ ಕೈ (ಇನಿಯನ ಕೆ೦ಂದಳ೦ ತಳಮಂ ಒಯ್ಯನೆ 


ಸೋಂಕೆ ಪೊದಳ್ಬ ನಾಣ ಪೆಂಪಿನೊಳೊಗೆತರ್ಪ 
ಘರ್ಮಜಲಬಿಂದುಗಳಿಂ: ಆದಿಷು, ೪. ೪೯) ಕೆಂಪಾದ 
ಎಸಳು 

ಕೆಂದಳಿರ್‌ - ಕೆಂಪು ಚಿಗುರು (ತಿಸುಳದೊಳ್‌ ಉಚ್ಚಳಿಪ್ಪ 


ಪೊಸನೆತ್ತರೆ ಕೆಂದಳಿರಾಗೆ ಕಣ್ಣೆ ಅಗುರ್ವಿಸುವಿನಂ ಒಕ್ಕು 
ನೇಲ್ವ ಕರುಳೋಳಿಯೆ ಬಾಳಮೃಣಾಳಮಾಗೆ ಮಿಕ್ಕಸುರರ 
ಮೆಯ್ಕೊಳಾದ ವಿರಹಾಗ್ನಿಯಂ ಆಟೆಸುತಿಂತೆ ತನ್ನ 
ಕೂರಸಿಯೊಳ್‌ ಅಡರ್ತು ಕೊಂದಸಿಯಳ್‌ ಆರ್ಕೆ 
ಅಸಿಯೊಳ್‌ ಪಡೆಮೆಚ್ಚಿ ಗಂಡನಾ: ಪಂಪಭಾ, ೧. ೬) 
ಕೆಂದಳಿರ್ವಾಸು - ಕೆಂಪು ಚಿಗುರಿನ ಹಾಸಿಗೆ (ಕೆಂದಳಿರ್ವಾಸೆ 
ಸೇಕದ ತೊವಲ್ಲೆಣೆಯಾಯ್ತು ಮೃಣಾಳನಾಳವೊಂದೆಡೆವೊತ್ತಿ 
ಪತ್ತಿದುವು: ಪಂಪಭಾ, ೫. ೭) 
ಕೆಂದಾಮರೆ - ಕೆಂಪು ತಾವರೆ (ವಾಮಂ 
ಕೆಂದಾಮರೆಯರಲೆನಿಪುದು: ಅದಿಪು, ೫. ೬೯) 
ಕೆಂದು - ಅನುರಾಗ, ರತಿಕ್ರೀಡೆ (ಅಂತು ಆ ಇರುಳ ನಾಲ್ಕು 
ಜಾವಮುಮಂ ಕಾಮನ ಜಾಗರದಂತೆ ಅವರ್ಗೆ ಕೆಂದಿನೊಳೆ 
ಬೆಳಗಾಗೆ: ಪಂಪಭಾ, ೩. ೮೩ ವ); ಆತುಕೊಳ್ಳು, ಆಶ್ರಯಿಸು 
(ಧ್ಯಾನದೊಳ್‌ ಅಭವಂ ನೆಜ್‌ದು ಇನಿಸಾನುಂ ಅರೆಮುಚ್ಚಿ 
ಕಣ್ಗಳ೦ ನಿಶ್ಚಳಿತಂ ತಾನಿರ್ದು ಮ್‌ೌದು ಕೆಂದಿದ ಮೀನಂ 
ತಳ್ತಾಡದಿರ್ದ ಮಡುವ೦ ಪೋಲ್ತಂ: ಪಂಪಭಾ, ೮. ೧೩) 
ಕೆಂಪು - ಕೆಂಪು ಬಣ್ಣ (ಪೊನಲ್ಗಳ ಕೆಂಪು ಪಸುರ್ಪು ಕರ್ಪು 
ಬೆಳು ಒಳಕೊಳೆ ಶಕಕಾರ್ಮುಕವಿಳಾಸಮಂ ಏನೆರ್ದೆಗೊಂಡು 
ಬೇಟದತ್ತಳಗಮಂ ' ಉಂಟುಮಾಡಿದುದೋ ಕಾಮನ 
ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 


ಕರತಳಮದು 


ಕೆಂಪುವಾಸು -  ಕೆಂಬಣ್ಣವನ್ನು ಎರಚು, ಹರಡು 
(ವಿಯೋಗಿಯಳ್ಳೆರ್ದೆಯಂ ಆಯ್ದು ಅದ೦ ಆಟರಲ್‌ ಎಂದೆ 
ಮನ್ನಥ೦ ಘಟೆಯಿಸಿ ಕೆಂಪುವಾಸಿದವೊಲ್‌ ಇರ್ದುವು 
ಮಾಮರಗಳ್‌ ಬಸ೦ತದೊಳ್‌: ಪಂಪಭಾ, ೫. ೩೨) 

ಕೆಂಪೆಸೆ.. - ಕೆಂಪಾದ, ಕೆಂಪು ಬಣ್ಣಕ್ಕೆ ತಿರುಗು (ಪರವಧು 
ದುರ್ವ್ವೃಸನಂ ನಿನಗೆ೦ದಮರ್ದಷ್ಟಿಸುವರ್‌ ಕೆಂಪೆಸೆಯೆ ಕಾಯ್ದ 
ಅಯಃಪುತ್ರಿಕೆಯಂ: ಆದಿಷು, ೫. ೮೭) 

ಕೆಂಬಟ್ಟೆ - ಕೆಂಪು ಬಟ್ಟೆ, ಕೆಂಪು ರೇಷ್ಮೆ (ಕೊರಲೊಳಿಕ್ಕಿದ 
ಎಕ್ಕಸರದ ಕೆಂಬಟ್ಟೆಯ ತೊಂಗಲನಂಗ ಜಂಗಮಲತೆಯ 
ತರಳಿ ತೊಂಗಲಂತೆ ಪೊಳೆಯೆಯುಂ: ಪಂಪರಾ, ೩. ೬೭ 
ವ) 

ಕೆಂಬರಲ್‌ - ಕೆಂಪು ಹರಳು, ಮಾಣಿಕ್ಯ ಪದ್ಮರಾಗ (ಜೈನರಲ್ಲಿ 
ವಾಕ್ಕಮದೊಂದ೦ ಪರಿಕಿಸಿ  ನೋಟಸ್ಟಾಗಳ್‌ ಕೆಂಬರಲಿನ 
ಪೆರ್ಗಲ್ಲ ತೆ೫೦ ಅದೆಂತು ಅಂತೆ ವಲಂ: ಸಮಯಪ, ೩. 
೯೧) 

ಕೆಂಬೊನ್‌ - ಚಿನ್ನ (ಮಾದ್ಯತ್‌ ಗಜಗ೦ಡಕಷಣಪ್ರೋದ್ಧೇದದಿಂ 
ಸಾರ್ದು ಬಂದು ಇದಿರೊಳ್‌ ಕೂಡುವುದಿಲ್ಲಿ ಚಂದನರಸಂ 
ಕೆಂಬೊನ್ನ ಟಂಕಂಗಳೊಳ್‌: ಪಂಪಭಾ, ೪. ೨೨) 

ಕೆಕ್ಕಡೆ -  ಕಕ್ಕಡೆ, ಕಠಾರಿ (ಕೆಕ್ಕಡೆ ಸಬಳಂ ರಥಾಂಗಂ 
ಉರುಪಾಶಮೆನಿಪವಜೆಂದಂ ಆಗಳ್‌ ಆರ್ದು: ತ್ರಿಷಷ್ಠಿಪು, ೫. 
€) 

ಕೆಕ್ಕರಿ - ಕರ್ಬೂಜ, ಕೆಕ್ಕರಿಕೆ (ಪಣ್ತ ಕೆಕ್ಕರಿಯಂತೆ ಬಿಕ್ಕನೆ ಬಿರರಿದ 
ಮೆಯ್ಯುಂ ಬಳೆಯೆ: ವರ್ಧಮಾಷು, ೫. ೩೫ ವ) 

ಕೆಕ್ಕರಿಕೆ - ಒಂದು ಹಣ್ಣು ಕರ್ಬೂಜ (ಕಾರ್ಗಯ್ಯ ಮೇರೆಯೊಳಿಟ್ಟ 
ಕೆಕ್ಕರಿಕೆ ಬಿರಿವಂತೆ: ಶಾಂತಿಷು, ೭. ೬೨) 

ಕೆಕ್ಕರಿಸು - ಕೆಂಪೇರು (ನೆಗಪಿದ ಪುರ್ಬು ಕೆಕ್ಕರಿಪ ದಿಟ್ಟಿಗಳ್‌ 
ಎತ್ತಿದ ಮೀಸೆ ನೀಳ್ಬ ನಾಲಗೆ: ತ್ರಿಷಷ್ಟಿಪು, ೨೬. ೧೪); 
ಕೋಪಗೊಳ್ಳು ಹೆದರು (ಬಟೆ ಸಲ್ಪ ಮಜೆಗಳ್ಳೆರಸು ಕಳಕಳಕ್ಟಕೆ 
ಕೆಕ್ಕರಿಸಿ ಪರಿವುತುಂ: ಕಾದಂಬ, ೧. ೧೩೫ ವ) 

ಕೆಕ್ಕಳಗೆಳರ್‌ - ಕೆಕ್ಕರೆಗೆರಳು (ಮಡಗಿದೊಡಮೆಯಂ ಕಾಣದೆ 
ಕಟಳ್ವೋಣಂಗಳಂತೆ ಕೆಕ್ಕಳಗೆಳರ್ದು: ನೇಮಿನಾಪು, ೪. ೧೧೪) 


ಕೆಕ್ಕು - ಹಸು ಕಾಯುವಾಗ ಕೂಗು (ಕೆಕ್ಕು-ಗೋಶಿಕ್ಷಾದ್ದನೌ: 
ಶಬ್ದಮದ, ಧಾ ೨೯) 
ಕೆಚಗೆ - ಕೆಂಪಗೆ (ೆಚ್ಚಗೆ ಮೊಗಮಾಗೆ ಸಂಪಗೆವೊಲೇಂ 


ಟ್ಟ ಬಗೆಯಾಂಪುದೆ ಬುದ್ಧಿವಂತೆಯರ್‌: ಲೀಲಾವತಿ, ೧೪. ೪೨) 

ಕೆಚ್ಚನಾಗು - ಕೆಂಪಾಗು (ಬಳೆದ ಮುನಿಸಿನೊಳ್‌ ಕೆಚ್ಚನಾದ ಕಣ್‌ 
ದೆಸೆಗೆ ಕೆಂಪನೊದವಿಸಿದುದು ದಿಗ್ವನಿತೆಯರ್ಗೆ ರಕ್ತಬಲಿಯಂ 
ಮನಕ್ಕೆ ವರೆ ಬಳೆದ ಮುನಿಸೆ ಕುಡುವಂತಾಗಳ್‌: ಆದಿಷು, 
೧೪. ೨೩) 

ಕೆಚ್ಚನೆ - ಕೆಂಪಾಗಿ (ಆತ೦ ಕ್ರೋಧಾನಲದಿ೦ ಎನ್ನುರಿಪುವಂತು 
ಕೆಚ್ಚನಾಗೆ ಬಿಚ್ಚನೆ ಬಿಟ್ಟ ದಿಟ್ಟಿಗಳಿಂ ನೋಡಿ: ಕಾದಂಸಂ, ೭. 
೪೫ ವ) 

ಕೆಚ್ಚಲ್‌ - ಹಸುವಿನ ಮೊಲೆ, ಕೆಚ್ಚಲು (ಹರಿಪೋತಮಂ 
ಬೆದಳುತುಂ ಕರಿಪೋತಂ ಅವುಂಡುಗರ್ಚಿ ಕೇಸರಿಣಿಯಂ 
ಕೆಚ್ಚಲಂ ತುಡುಕುತಂ ಪರಿದತ್ತು: ಪಂಪಭಾ, ೭. ೮೦) 

ಕೆಚ್ಚುಗಟ್ಟು - ಗಟ್ಟಿಯಾಗು, ದೃಢವಾಗು (ಭೂತಳದೊಳ್‌ ಬಿಳ್ಳು 
ಕೆಚ್ಚುಗಟ್ಟಿದಳಲಿ೦ ಮುಚ್ಚೆವೋಗಿ: ಗಿರಿಜಾಕ, ೮. ೭೭ ವ) 


೩೩೯ 


ಕೆಚ್ಚುವೀಟಕ್‌ - ಕೂಡಿಕೊಂಡಿರು, ಹೆಣೆದುಕೊಂಡಿರು (ಎಂದು 
ಕೆಚ್ಚುವಿರ್ದಮಚ್ಚುಮನುರ್ಚಿಪೋದ ಮೇಳಮುಮಂ 
ಅಳವಿಗಟೆದಲಂಪುಮಂ: ಆದಿಪು, ೪. ೫೨ ವ) 

ಕೆಡು - ಹಾಳಾಗು, ನಾಶವಾಗು (ಒಡಲೊಡಮೆಯಿಂಬಿವೆರಡುಂ 
ಕೆಡಲಿರ್ಪವು ಕೆಡೆದ ಕಸವರ೦ ಜಸಂ: ಗದಾಯು, ೨. ೪); 
ಕಳೆದುಹೋಗು (ಏನಾನು೦ ಕೆಟ್ಟುದುಮ೦ ಅಅಸುವವೋಲ್‌ 
ಕೂಡೆ ನೋಡುತ್ತಮಿರ್ದಂ: ಕಾದಂಬ, ೧. ೧೧೭) 
ನಿವಾರಣೆಯಾಗು (ಆ ಮರ್ದಿನ ಬಾವಿಯ ನೀರಂ 
ಮಿಂದೊರ್ಗೆಲ್ಲಂ ಕುತ್ತಂಗಳ್‌ ಕೆಡುವುವು: ವಡ್ಡಾರಾ, ಪು. 
೭೦, ಸಾ. ೧೦); ದುರ್ಗತಿಗೀಡಾಗು ; ಚೆದುರಿ ಹೋಗು; 
ಮೀರು, ಉಲ್ಲಂಘಿಸು (ಮತ್ತೊರ್ವನಿದಿರೆ ಬಂದೆಲೆ ಭಟ್ಟರೇ! 
ಬ್ರಾಹ್ಮಣ೦. ನಾಯಂ ಮುಟ್ಟಲಾಗದೆಂಬರದು ಕೆಟ್ಟು 
ಪೊತ್ತುಕೊ೦ಡು ಪೋದಪೆ, ನೀವೆತ್ತಾನುಂ ಮರುಳ್ಳೊಂಡಿರೋ 
ಮರುಳಿಕ್ಕಿ ಅಟ್ಟುದನುಂಡಿರೋ ಪೇಟೆಂ: ಪಂಚತಂತ್ರ, ೨೧೧ 
ವ); ಕೈತಪ್ಪು (ಅಜಿವನೆಡೆವಜಣಿದು  ಕೆಟ್ಟುದನಅಸಲ್‌ 
ಪೋಪಂತೆ ಮುಚ್ಚಿವೋಪುದುಂ: ಶಾಂತಿಪು, ೪. ೯೯) 
ಹಾಳಾಗು (ಆರು೦. ದುರ್ಜನರ ಕೂಟದಿಂದಂ ಕೆಡರೇ: 
ಧರ್ಮಾಮೃ, ೨. ೪೭); ಹದಗೆಡು (ಒಡಲೆಲ್ಲಂ ಕೆಟ್ಟುದು 
ಮೆಯ್‌ ಬಡವಾದುದು ಕಾಲ ಕೈಯ ಬೆರಲೆಲ್ಲಂ ತಮ್ಮೆಡೆಯಿಂ 


ಪೋದುವು: ಧರ್ಮಾಮೃ, ೪. ೫೦) 
ಕೆಡುವೊಡಲ್‌ — ನಾಶಗೊಳ್ಳುವ ದೇಹ 
(ಕೆಡುವೊಡಲೊಡಮೆಯನೆಂದುಂ ಕೆಡದೊಡಮೆಗೆ 


ಮಾಳುಗುಡುವುದು: ಗದಾಯು, ೨. ೪) 

ಕೆಡೆ - ಬೀಳು (ಬಿಡದೆ ಕಡುಕೆಯ್ದ ದಿವ್ಯದ ನುಡಿಗೆ ಕಿವುಜ್ಕ್‌ಳ್ಬು 
ಕುಡಿದು ನೀರಂ ಭೀಮಂ ಗದೆವೆರಸು ಭೋಂಕೆನೆ ಕೆಡದಂ 
ಗಿರಿಶಿಖರದೊಡನೆ ಕೆಡೆವಂತಾಗಳ್‌: ಪಂಪಭಾ, ೮. ೪೨); 
ಮಲಗು (ಸೊಕ್ಕಿ ಮೈಯಜೆಯದೆ ಟಕ್ಕನಿಕ್ಕಿದಂತು ಕೆಡೆದು 
ನಿದ್ರೆಗೆಯ್ವುದುಂ: ಧರ್ಮಾಮ್ಮ, ೧೧. ೯೭ ವ) 

ಕೆಡೆನುಡಿ - ಕೆಟ್ಟ ಮಾತಾಡು (ಕುಲಜರಂ ಉದ್ದತರಂ 
ಭುಜಬಲಯುತರಂ ಹಿತರಂ ಈ ಸಭಾಮಧ್ಯದೊಳ್‌ 
ಅಗ್ಗಲಿಸಿದ ಮದದಿಂ ನಾಲಗೆ ಕುಲಮಂ ತುಬ್ಬುವವೊಲ್‌ 
ಉಜದೆ ನೀಂ ಕೆಡೆನುಡಿವೈ: ಪಂಪಭಾ, ೧೦. ೨೦) 

ಕೆಡೆಮೆಟ್ಟು - ಮೆಟ್ಟ ತುಳಿ (ಎನಗೆ ಪೊಡರ್ಪುದೋರ್ಪುದುದಿದು 
ತಾನೆನುತುಂ ಕೆಡೆಮೆಟ್ಟಿ: ಕರ್ಣನೇಮಿ, ೬. ೧೧೮) 

ಕೆಡೆಯಿಕ್ಕು - ಬೀಳಿಸು (ಕಳ್ಳನೆ ಕೆಡೆಯಿಕ್ಕಿ ಬಾಯೊಳ್‌ ಎಳ್‌ವ..... 
ಚರ್ಚೆ ಬಾತೆಯೇ: ಸಮಯಪ, ೧೧. ೭೪) 

ಕೆಡೆಯೆಚ್ಚು - ಬೀಳುವಂತೆ ಬಾಣದಿಂದ ಹೊಡೆ (ರಾವಣಂ 
ವಿಷ್ಣುವಿನೊಳ್‌ ಪೊಡರ್ದು ಇಜಿದುಂ ಗಡ ತನ್ನಂ 
ಕೆಡೆಯೆಚ್ಚೊಡೆ ಸತ್ತಂ: ಸಮಯಪ, ೧೦. ೫೭) 

ಕೆಣಕು - ರೇಗಿಸು (ಪೆರ್ಬಲೆಯಂ ಪೃಷಿದಿಕ್ಕಿ ಕೇಣದಿ೦ ಕೆಣಕಿದ 


ಧೀವರಾಮರರಂ ಎಕ್ಕಲನುರ್ಬುತೆ ಸೀಳ್ಬುದಾರ್ಷಿನಿಂ: 
ಶಬರಶಂ, ೪. ೧೦) 

ಕೆತ್ತ - ['ಕಿರುಮುಚ್ಚು] ಮುಚ್ಚಿದ್ದ (ತೆಲೌಯವೆ ಮುನ್ನ ಕೆತ್ತ 
ಪಡಿಗಳ್‌ ನವಸೌರಭಮುಣ್ಮೆ ಮೊಕ್ಕಳಂ 


ತೆಜ್‌ದುವುರತ್ನತೋರಣಂಗಳ್‌: ಆದಿಷು, ೨. ೬೩) 

ಕೆತ್ತಪಡಿ - ಮುಚ್ಚಿದ್ದ ಬಾಗಿಲು (ಇಂತು ಉದಯಿಸಿದ ಆ 
ಮಹಾನುಭಾವನ ಪುಣ್ಯಪ್ರಭಾವ ಕುಂಚಿಕೆಯಿಂ ತೆಜ್‌ದಂತೆ 
ಕೆತ್ತಪಡಿಗಳ್‌ ಎತ್ತಂ ತೆಜ್‌ದು: ಶಾಂತೀಶ್ವಪು, ೭. ೫೭ ವ) 


ಕೆತ್ತು - ಅದುರು, ಮಿಡುಕು (ಇಳಾವಿಖ್ಯಾತನಂ ಕೂರ್ತು 
ನೋಡಲುಂ ಅಟ್ಕರ್ತು ಅಮರ್ದು ಅಪ್ಪಲುಂ ಪಡೆವೆ ಇಂದು 
ಎಂಬಂತೆ ಕೆತ್ತಿತ್ತು ದಲ್‌ ಬಲಗಣ್ಣುಂ ಬಲದೋಳುಂ ಆ 
ಬಲಿಬಲಪುದ್ವಂಸಿಗೆ ಅಂದು ಇಟ್ಟಳಂ: ಪಂಪಭಾ, ೪. ೩೩); 
ಸ್ಪಂದನ  (ಕೆತ್ತು-ಸ್ಪಂದನೇ: ಶಬ್ದಮದ, ಧಾ ೩೮೪) 
ಮೇಲ್ಭಾಗವನ್ನು ಸೀಳು (ಕುಪ್ಪಸದಂತೆ ಬೆನ್ನಂ ಪತ್ತಿ ಕೆತ್ತುವರ್‌: 
ಧರ್ಮಾಮೃ,, ೩. ೪೩ ವ); ಮುಚ್ಚು (ಪಡಿಯಂ ಕೆತ್ತಿ 
ಅಗುಳಿಯನಿಕ್ಕಿ .. .. ಪಂಜರದ ಪಡಿಕೆಯೊಳಿರ್ದ ಎನ್ನೊಳ್‌ 
ಇಂತೆಂದಂ: ಕಾದಂಬ, ೧೦. ೪೪ ವ) 

ಕೆತ್ತುಗುಂದು -  ಡೆವಗುಟ್ಟುವಿಕೆ ನಿಲ್ಲು (ಇಂಗದ ಬೆಮರ್‌ 
ಮಿಡುಕೋಡದ ಪುರ್ವ ಬೀಗಿ ಬೀಯದ ತುಟಿ 
ಕೆತ್ತುಗುಂದದ ಕುಚ೦ ನಡುಕಂಗಿಡದೂರು: ಲೀಲಾವತಿ, ೩. 
೧೫); ಸಂದನವಿಲ್ಲದಿರು (ತೊಡೆ ಕಡುಕಂಪಿಸುತ್ತಮಿದೆ ಮೈ 
ಬೆವರುತ್ತಿದೆ ಕೆತ್ತುಗುಂದದೆ ಇಟ್ಟಿಡೆ ಮೊಲೆ ಮೋಹಿಸುತ್ತಿದೆ: 
ರಾಜಶೇವಿ, ೧೧. ೩೩) 

ಕೆದಣಿಸು - ಚೆದುರಿಸು, ಹರಡು (ರಮಣೀಯ ರಮಣೀಜನಂ 
ಬೆರಸು ಪಂಚರತ್ನಂಗಳಿಂ ಕೆದಜೆಸಿ ಸಾಂದಿನ ಸೌಸವದ 
ಕುಂಕುಮದ ಕತ್ತುರಿಯ ಕದಡಂ ಕದಡಿ: ಪಂಪಭಾ, ೫. ೬೦ 
ವ); ಚೆಲ್ಲಾಪಿಲ್ಲಿಯಾಗಿಸು 

ಕೆದಳು - ಕೆದರು, ಚೆದುರು (ಪನಿಪುಲ್ಲಂಬುಕಣ೦ಗಳ೦ 
ಕೆದಜುತು೦ ತಣ್ಣನೆ ತೀಡಿತ್ತೆನಸುಂ ಪ್ರಭಾತಮಯ 
ಪ್ರೋದ್ಧೂತ ಶೀತಾನಿಳಂ: ತಾಂತೀಶ್ವಪು, ೧೧. ೯೪) 

ಕೆನ್ನಂ - ಹೆಚ್ಚಾಗಿ, ವೆಗ್ಗಳವಾಗಿ; ವ್ಯರ್ಥವಾಗಿ (ಎನ್ನೀ 
ಕುಜುಕುಣಿಕೆಗೆ ನೆಆೌಯ್ಯೆ ಪೊಚ್ಚಜೆನೊಳಿದೇಂ ಪೊಣರ್ದು 
ನೋಡಲಾಗದೆ ಕೆನ್ನಂ: ಹರಿವಂಶ, ೧೦. ೩೪) 

ಕೆನ್ನನೆ - ಸುಮ್ಮನೆ (ಪೇಟ್‌ ಕೆನ್ನನೆ ಎನ್ನೊಡನೆ ಎಂದಿನಂದದೊಳ್‌ 
ಅಂದಲೊಲ್ಲದೆ ರಾಗದಿಂ: ಧರ್ಮಾಮೃ, ೮. ೯) 

ಕೆನ್ನೀರ್‌ - ಕೆಂಪು ನೀರು, ರಕ್ತ (ಅದಳ ಕೆನ್ನೀರ್‌ ಭರದಿಂ ಬೆಚ್ಚನೆ 
ಪಾಯ್ತರೆ ಕಣ್ಣರೆ ಮುಚ್ಚುತ್ತುಂ ಮೂರ್ಛೆವೋದುದಲ್ಲಿ 
ವರಾಹಂ: ಶಬರಶಂ, ೪. ೨೨) 

ಕೆನ್ನೆತ್ತರ್‌ - ಕೆಂಪು ರಕ್ತ (ಕೆನ್ನೆತ್ತರೊಳ್‌ ಒರ್ವರೊರ್ವರಂ 
ತಳ್ಳಿಜೆದು೦ ಬೊಬ್ಬಿಜೆದುಂ ತ್ರಿಪು೦ಡ್ರಮಿಟ್ಟುಂ ಕೂಕಿಹೆದುಂ 
ತೇಗಿಯುಂ ಸಸಿನೆವರಿದು೦ [ಡಿಎಲ್‌ಎನ್‌ ಒಪ್ಪಿದ ಪಾಠ] 
ಬವಳಿವರಿದುಂ ಬಾನಂಗುಳಿಗೆವರಿದುಂ ಸೂಟ್ವರಿದುಂ 
ಆಡುವಾಗಳ್‌ ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ 
ವ) 

ಕೆಮ್ಮಗೆ - ಸುಮ್ಮನೆ, ಮೌನವಾಗಿ (ಇನ್ನಂತುಟು ಪೇಟ್ಸ್‌ ಕೆಮ್ಮಗಿರೆ 
ಗಮ್ಮನೆ ಕಮ್ಮಚೆಯೋಜನಾಗನೇ: ಆದಿಷು, ೨. ೬೧) 

ಕೆಮ್ಮಡ - ಕೆಂಪಾದ ಹಿಮ್ಮಡಿ (ಪಾದಾಗದಿಂ ತೇದು 
ಕಾಯ್ದೊದೆದಳ್‌ ಕೆಮ್ಮಡದಿಂದಂ ಇಟ್ಟೊರೆಸಿದಳ್‌ .. .. ಸಕಂಪೆ 
ಕೋಪವಶದಿಂ ಈಡಾಡಿದಳ್‌: ಲೀಲಾವತಿ, ೧೪. ೩೩) 

ಕೆಮ್ಮನೆ ದ ಕೆಮಗೆ, ಸುಮ್ಮನೆ (ಕೃತಾ೦ತನಿಂತು 
ನಿರ್ನೆರಮೆಟೌದುಯ್ಯೆ ಬಾರಿಸದೆ ಕೆಮ್ಮನುಪೇಕ್ಷಿಸಿ 
ನೋಡುತಿರ್ಪಿರೇ: ಆದಿಷು, ಓ ೪); ವಿಚಾರ ಮಾಡದೆ 
(ಗಾಳು ಗೊರವಂ ತಗುಳ್ಳಿ ಪಳಾಳಮಂ ಏನೊಂದನಪ್ಲೊಡಂ 
ಗಟಪಿದೊಡೆ ಆ ಬೇಳುನುಡಿ ಕೇಳ್ದು ಕೆಮ್ಮನೆ ಬೇಳಲ್‌ 
ನಿಮಗಂತು ರಾಜಸೂಯಂ ಮೊಗ್ಗೇ: ಪಂಪಭಾ, ೬. ೨೪) 

ಕೆಮ್ಮುಗಿಲ್‌ - ಕೆಂಪಾದ ಮೋಡ (ಆಗಳ್‌ ನಾರಾಯಣನ ತಂಗೆ 
ಸುಭದ್ರೆಯೆಂಬ ಕನ್ನೆ ಕೆಮ್ಮುಗಿಲ ತೆರೆಯ ಪೊರೆಯೊಳ್‌ 


೩೪೦ 


ನೆಗೆದು ಪೊಜಮಡುವ ವಿದ್ಯಾಧರಿಯಂತೆ: ಪಂಪಭಾ, ೪. 
೩೯ ವ) 

ಕೆಯ್‌ - ಮಾಡು (ನೆರೆದ ಪಂಡಿತಕ್ಕೊಡನೆ ವಾದಂಗೆಯ್ದು ಗೆಲ್ಬು: 
ವಡ್ಡಾರಾ, ಪು. ೬೮, ಸಾ. ೧೯) ಹಸ್ತ (ಕೆಯ್ಯಂ 
ನೇಣುಮನಳವಿಯೊಳ್‌ ಕೂಡಿ ನಡೆಯಲ್ವೇಟ್ಟು: ಪಂಪಭಾ, 
೫. ೪೭ ವ); ಸೊಂಡಿಲು (ತಳರ್ದುದು ಕರ್ಣತಾಳ ಪವನ 
ಆಹತಿಯಿ೦ ಜಳರಾಶಿ ಕೆಯ್ಯ ಬಳ್ವಳಿಕೆಗೆ ದಿಗ್ಗಜಂ ದೆಸೆಯಿನತ್ತ 
ತೆರಳ್ಳುವು ಕಾಯ್ದಿನಿ೦: ಪಂಪಭಾ, ೧೧. ೭೧); ಹೊಲ (ತನ್ನ 
ಕೆಯ್ಯನುಟಲೆಂದು ಪೋಗಿ: ವಡ್ಡಾರಾ, ಪು. ೧೪೪, ಸಾ. ೯); 
ಬೆಳೆ, ಪೈರು (ಪಂದಿ ಕೆಯ್ಯಂ ತಿಂದೊಡೆ ಕತ್ತೆಯ ಕಿವಿಯಂ 
ಕೊಯ್ದರೆಂಬಂತೆ: ಧರ್ಮಾಮೃ, ೭. ೪೨ ವ) 

ಕೆಯ್ಯುಸುರಿ - ಕೈಚಳಕ (ಪುಸಿ ನಸುವಂಚನೆ ನೋರ್ಪು ಅಸಿದು 
ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ ಕೆಯ್ಯುಸುರಿ ನುಸುಳೆಂಬ 
ಕೇಣದ ಕುಸುರಿಯಂ ಅಣೆದು ಇಣೆದು ಮೆಜ್‌ದು ಉಜ್‌ದೆ 
ಅರೆಬರ್‌: ಪಂಪಭಾ, ೧೦. ೮೧) 

ಕೆಯ್ಕೊಳ್‌ - ಕೈಗೊಳ್ಳು, ಸ್ವೀಕರಿಸು (ಗುಣಮಂ ಕೆಯ್ಕೊಂಡು 
ದೋಷಮಂ ನೆ ಬಿಡುವಾ ಗುಣವಂತನ ಮುಂದೆ ಓದುಗೆ: 
ಸಮಯಪ, ೧. ೬೫); ತನ್ನದಾಗಿಸಿಕೊ (ಇನ್ನಿಲ್ಲಿ ಪೆಂಪು 
ಎಅಕಂಬೆತ್ತಿರೆ ಕಾವೆನೆನ್ನ ನುಡಿಯಂ ಕೆಯ್ಕೊಂಡ 
ಕಟ್ಟಾಯಮಂ: ಪಂಪಭಾ, ೧೨. ೧೯೮); ಒಡಂಬಡು 
(ಇದಂ ನೀಂ ನೃಪ ಕೆಯ್ಯೊಳ್ನ್ನ. ತಂದೆಯೆಂದುದಂ: 
ಗದಾಯು, ೪. ೮) ವಶಪಡಿಸಿಕೊ (ಈ ಲೋಕಮಂ 
ಹೈಮನಗಂ ಕೆಯ್ಕೊಂಡುದೆಂಬನ್ನೆಗಂ: ಸುಕುಮಾಚ, ೪. ೧೧) 

ಕೆಯ್ಗಟ್ಟಲೆ - ಕೈಯ ಅಳತೆ, ಕೈ ಹಿಡಿಯುವಷ್ಟು (ಒಟ್ಟಿದ ಪೊನ್ನ 
ಬೆಟ್ಟುಗಳಂ ಈರೆಡೆಗೇವುದೊ ತೂಕಮೆನ್ನ ಕೆಯ್ಸಟ್ಟಳೆ ಕೊಳ್ಳಿಂ: 
ಪಂಪಭಾ, ೬. ೩೯) 


ಕೆಯ್ದ ದ ಕೈಗಟ್ಟಿ, ತೆಯ್ದ ಗಂಧ, ಕೈಗೆ ಹಚ್ಚಿಕೊಳ್ಳುವ ಗಂಧ 
(ದಿವ್ಯಾಹಾರಂಗಳಂ ಆರೋಗಿಸಿ ಕೆಯ್ಗಟ್ಟಿಗೊಂಡು 
ತಂಬುಲಂಗೊಂಡು ಇಂ ಬಟೆಯಂ ಅಚ್ಯುತಂ 


ವಿಕ್ರಮಾರ್ಜುನನ ಕೆಯ್ಯಂ ಪಿಡಿದುಕೊಂಡು: ಪಂಪಭಾ, ೫. 
೬೭ ವ) 

ಕೆಯ್ಗಣ್ಮು -. ಕೈಗಣ್ಮು ಮಿತಿಮೀರು, ಕೈಮೀರು (ಕೋಪಾಗ್ನಿ 
ಕೆಯ್ದಣ್ಮೆ ಕಣ್ಮಲರೊಳ್‌ ಬಂದಿರೆ ನೋಡಿದಂ ಕಲುಷದಿಂ 
ಗಾಂಡೀವಿ ಗಾಂಡೀವಮಂ: ಪಂಪಭಾ, ೭. ೭) 


ಕೆಯ್ಸಯ್‌ - ಅಲಂಕರಿಸಿಕೊ (ನಾಳೆ ಸಯಂಬರಮೆನೆ ಪಾಂಚಾಳ 


ಮಹೀಪಾಳ೦ ಅಖಿಳ ಭೂಭ್ಯತ್‌ ನಿಕರಕ್ಕೆ ಓಳಿಯೆ 
ಸಾಣೆದೊಡೆ ಅವನೀಪಾಲರ್‌ ಕೆಯ್ದಯ್ಯಲೆಂದು 
ಪಚೆಮಜೆಯಾದರ್‌: ಪಂಪಭಾ, ೩. ೪೨) 

ಕೆಯ್ಗರ್ಚಿಕೊಳ್‌ - ಕೈ ತೊಳೆದುಕೊ (ಮುಟ್ಟಲ್ಕೆ ಅಣಂ 


ಆಗದುದಂ ಮುಟ್ಟಿಯೆ ಕೆಯ್ಗರ್ಚಿಕೊಳ್ಳ ತೆಣದಿಂ ಭಕ್ತಂ 
ಮುಟ್ಟಿದೊಡೆ ಕರ್ಚುತಿರ್ಪರ್‌: ಸಮಯಪ, ೮. ೧೭) 

ಕೆಯ್ಗಟಿ — ಕೈಗಟೆ, ಕೈಮೀರು, (ಭೀಮಸೇನನ 
ಮಹಾಪ್ರತಿಜ್ಞೆಯುಮ೦ ಆರ್ಗ೦ ಬಾರಿಸಲ್ಲಾರದು ಕೆಯ್ಗಚೆದ 
ಮನೆವಾಟ್‌ ಬುದ್ಧವೇಟಲೆಡೆಯಿಲ್ಲ: ಪಂಪಭಾ, ೭. ೧೬ ವ); 
ಅತಿಯಾಗು (ೆಬಗಣ  ಕೆಂದಳಿರ್‌ ಪುದಿದ ಮೇಗಣ 
ಪಂದಳಿರ್‌ ಒಂದಿದೊಂದು ಕೆಯ್ಗಟಿದ ಪಸುರ್ಪುಮಂ 
ಪೊಳವ ಕೆಂಪುಮಂ ಆಳ್ವಿರೆ: ಪಂಪಭಾ, ೫. ೩೧) 

ಕೆಯ್ದಾ - ಕೈಗಾಯ್‌, ನಿಧಾನಿಸು (ಅಂತು ಕಿಟೆದು ಹೊಟ್ಟು 
ಕೆಯ್ಗಾದು ಕಾದೆ ಸರಿತ್ಸುತನ ಸುರಿವ ಸರಲಮಟ”ಯೊಳ್‌ 


ಅಟೆದ ನಿಜವರೂಧಿನಿಯ ಸಾವುಂ ನೋವುಂ ಏವಮಂ 
ಮಾಡೆ: ಪಂಪಭಾ, ೧೧. ೧೮ ವ); ಕಾವಲು ಕಾಯಿ 
(ಸಂತಂ ಕಿಟ್ಕ್‌ಔೌಗಳೋರಂತಿರೆ ಕೆಯ್ಗಾವವಳಿದಿರಂ 
ನೋಟ್ಟ್ಬವರಂ: ಕಾವ್ಯಾವಲೋ, ೨೧೩) 

ಕೆಯ್ಗೂಡು - ಕೈಗೂಡು, ಒದಗು, ದೊರಕು (ಕಾಡೊಮವೇಳೆ 
ಸಲೆ ಕೆಯ್ಗೂಡಿದುದೆನೆ; ಪಂಪಭಾ, ೫. ೪೦); ಸ್ವಾಧೀನವಾಗು 
(ಇಟ್ಟಳಮಾಯ್ತು ದೇಸಿ ಕೆಯ್ದೂಡಿದುದಿಲ್ಲ ಮಾರ್ಗಂ ಎನೆ 
ವಿಸ್ಮಯಮಾಗಿರೆ ತನ್ನ ಮುಂದೆ ಆಡಿದಳಾ ತಿಳೋತ್ತಮೆಯಂ 
ಒಲ್ಬನುಮಿಲ್ಲ ನರೇಂದತಾಪಸಂ: ಪಂಪಭಾ, ೭. ೯೧) 


ಕೆಯ್ಗೆಮಾಡು — ಕೈಗೆಮಾಡು, ತನ್ನದಾಗಿಸಿಕೊ, 
ಸ್ವಾಧೀನಪಡಿಸಿಕೊಳ್ಳು (ಇನ್ನಾವ ಮಾಲ್ಕ್‌ಯೊಳ್‌ ಪಗೆಯಂ 
ಕೆಯ್ಸೆಮಾಡುವಂ ಖಪೇಟಿಂ ಎನೆ ಶಕುನಿಯಿಂತೆಂದಂ: 
ಪಂಪಭಾ, ೬. ೬೭ ವ) 

ಕೆಯ್ಗೆಯ್‌ ದ ಅಲಂಕರಿಸು, ಅಲಂಕರಿಸಿಕೊ 


(ಪೆಣ್ಣಿರೋಜೆವಿಡಿಯಂ೦ ಕೆಯ್ಗೆಯ್ದು ಬಂದೇಜೆ: ಪಂಪರಾ, 
೨. ೧೧) 

ಕೆಯ್ಗೆಯ್ಸು - ಅಲಂಕರಿಸು (ಕೂಸಂ ನೆಜ*ಯೆ ಕೆಯ್ಲೆಯ್ದಿಂ ಎಂದು 
ಮುನ್ನಂ ಕೆಯ್ಗೆಯ್ಸುತಿರ್ದ ತಅದ ಗುಅಗೆಯರಪ್ಪ ಅಂತಃಪುರ 
ಪುರಂಧ್ರಿಯರಂ ಕರೆದು ಪೇಟ್ವುದುಂ: ಪಂಪಭಾ, ೩. ೪೪ 
ವ) 

ಕೆಯ್ಲೊಡು ದ ಕೈಗೊಡು, ಕೈ ನೀಡು 
ಕೆಯ್ಲೊಟ್ಟವೊಲಿರ್ದದು ಇಟ್ಟಳದೆ ಕೈಬಂದ 
ಚೂತದ್ರುಮಂ: ಶಾಂತೀಶ್ವಪು, ೧೦. ೧೧೦) 

ಕೆಯ್ತ - ಕೈತ, ಕೆಲಸ (ಚಿನ್ನಪೂಗಳಂ ಅವಯವದೊಳೆ 
ಸಯ್ತಮಾಡುವ ಕೆಯಮುಮಂ: ಆದಿಪು, ೪. ೯ ವ); 
ವರ್ತನೆ (ಗಾಡಿಯೊಳ್‌ ಪೆಣೆದು ವಿಳಾದೊಳ್‌ ತೊಡರ್ದು 
ಕೆತ್ಮಲಂಪನೆ ಮಾಡೆ: ಆದಿಷು, ೨. ೭೦) 

ಕೆಯ್ತೀವು. - ಕೈಯಲ್ಲಿ ತುಂಬಿಕೊ (ಗಾಂಡೀವಮನೇಜೆಸಿ ನೀವಿ 
ಜೇವೊಡೆದು ದಿವ್ಯಾಸ್ತಂಗಳಂ ಪಿಡಿದು ಕೆಯ್ತೀವಿಕೊಂಡು: 
ಪಂಪಭಾ, ೫. ೮೪ ವ) 

ಕೆಯ್ದರ್‌ - [ಕೆಯ್‌*ತರ್‌] ಕೈಯನ್ನು ತಾ, ಕೈಹಾಕು (ಬಯ್ದು 
ಎನಿತಾನುಂ  ತೆಜದಿಂದಂ ಉಟ್ಟುದುವರಂ ಕೆಯ್ದಂದು 
ದುಶ್ಕಾಸನಂ ತನಗ೦ ಮೆಲ್ಲನೆ ಮೃತ್ಯು ಸಾರೆ ತೆಗೆದಂ 
ಧಮ್ಮಿಲ್ಲಮಂ ಕೃಷ್ಣೆಯಾ: ಪಂಪಭಾ, ೭. ೫) 

ಕೆಯ್ದೀವಿಗೆ - ಕೈದೀವಿಗೆ, ಕೈ ದೀಪ (ಹಸ್ತಿಯ ಬೆಂಗೆ ವಂದು 
ಸುತ್ತಿಚಿದು ಪಗಲಂ ತಡವಿಕ್ಕಿದಂತೆ ಬೆಳಗುವ ಕೆಯ್ದೀವಿಗೆಗಳ 
ಜೆಳಗೆ ಬೆಳಗಾಗೆ: ಪಂಪಭಾ, ೧೨. ೫೨ ವ) 

ಕೆಯ್ದು - ಕೈದು, ಆಯುಧ (ಗಂಗಾಸುತನ ವಾಮಭಾಗದೊಳ್‌ 
ಅಂಬರಭಾಗಂ ಆ ತಟ್ಟಿ ಮೆಡಳೆದಂತಾಗಿ ತನ್ನ 
ರಥದೊಳೊಟ್ಟಿದ ಕೆಯ್ದುಗಳ ಬೆಳಗೆ ಬೆಳಗಾಗೆ: ಪಂಪಭಾ, 
೧೦. ೫೬) 

ಕೆಯ್ದುಗೆಯ್‌ ದ ಆಯುಧಪ್ರಯೋಗ (ನಿಲ್ಲದೆ 
ತೊಲಗಿದಿರಿಂದಂತಲ್ಲದಲ್ಟಾರ್ದು ಕೆಯ್ದುಗೆಯ್ದು ಕಡುಗೆಯ್‌ 
ನೀನೀಗಳ್‌: ಕವಿರಾಮಾ, ೩. ೧೯೯); [ಯುದ್ಧ] ಮಾಡು 


(ಕಂತುಗೆ 
ಒಂದು 


(ಎನಿತು ಮದವಾರಣಂ ಕ್ರೋಧಿನಿ ಪೊಕ್ಕುಂ 
ಸಿಂಪೋಹತಮಂ ಗೆಲ್ಲುಮೆ ಮಾತಿನೊಳೇನೊ ಕೆಯ್ದುಗೆಯ್‌ 
ಬಜುವನ೦ ಆಜಿಶ್ರಾಂತನಂ  ಯಶೋಧನಂ ಇಜೆಯಂ: 


ಶಾಂತಿಪು, ೪. ೫೧) 


೩೪೧ 


ಕೆಯ್ದುವಿಕ್ಕು -. ಆಯುಧವನ್ನು ಬಿಸಾಡು 
ಕೆಯ್ದುವಿಕ್ಕುವ ಕಣ್ಣೀರ್ಗಳನಿಕ್ಕುವ ಈ 
ನಿಮ್ಮಯ್ಯನೊಳ್‌ ಕಲ್ಪಿರೇ: ಪಂಪಭಾ, ೧೨. ೪೪) 

ಕೆಯ್ನಿಜೆ -  ಕೈನಿಿ, ಕೈ ನಿಮಿರು (ಸುರಪತಿ ಕೆಯ್ಲಿಜಿದು 
ಚರಾಚರಗುರುಗ೦ ಗುರುಗಳೆನಿಸಿದಾ ಇರ್ವರ್‌ ಮುನ್ನೆರಪಿರ್ದ 
ಅಗಣ್ಯಪುಣ್ಯಸ್ಥಿರತ್ವಮಂ ನೆಗಟ್‌ ಪೊಗಟಲಜೆಯಂ 
ಸಭೆಯೊಳ್‌: ಶಾಂತಿಪು, ೧೦. ೭೬) 

ಕೆಯ್ನೀಡು -. ಕೈನೀಡು, ಕೈಯೊಡ್ಡು (ಈಡಿತ ಜಿನವರ ಶಾಸನ 
ಚೂಡಾಮಣಿ ಬುಧರ್ಗೆ ಅನಲ್ಪ ಕಲ್ಪಕುಜಂ ಕೆಯ್ನೀಡಿದ 
ಬೇಟ್ಟರ ನೆರವಿಗೆ ನೀಡಿಲ್ಲದೆ ಕುಡುವ ಉದಾತ್ತಂ ಆ 
ಜಿನಚಂದ್ರಂ: ಶಾಂತಿಪು, ೧. ೩೨) 

ಕೆಯ್ದ್ನೀರ್‌ - ಕೈನೀರ್‌, ಕೈಗೆ ಸುರಿವ ನೀರು, ಧಾರೆಯ ನೀರು 
(ಮಂಗಳತೂರ್ಯನಾದಂ ಎಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ 
ಕೆಯ್ನೀರ್‌ ಎಜ್‌ದಂ ಗುಣಾರ್ಣವ ಮಹೀಪಾಲಂಗ೦ ಆ 
ಕನ್ನೆಯಂ: ಪಂಪಭಾ, ೫. ೨೫) 

ಕೆಯ್ದೀರೆಅಕಿ - ಕೈನೀರೆಜ್‌, ಧಾರೆ ಎರೆ (ಪುರಿಪು೦ಡರೀಕಿಣೀಶ೦ 


(ನಿಷ್ಕಾರಣ೦ 
ಎರಡುಮಂ 


ಗುರುತರಶರ್ಯಾಂಬುನಿಧಿಗೆ ಜಯವಂನ್ಯಪಂ 
ಕೆಯ್ನೀರೆಆೌದಂ: ಪುಷ್ಪದಂಪು, ೮. ೬೦) 

ಕೆಯ್ದಆಕಿ. - ಕೈಪಜ, ಚಪ್ಪಾಳೆ (ನಿತ್ತಗಹಮಂ ಪಾರಯ್ಸಿ 
ಕುಣಿದರರೆಬರ್‌  ಭೋರೆನೆ ಕಯ್ತಜ್‌ ರಂಜೆವಜ್‌ಯನೆ 


ವನದೊಳ್‌: ಪುಷ್ಪದಂಪು, ೫. ೯೮) 

ಕೆಯ್ದಿಡಿ - ಕೈಪಿಡಿ, ಕನ್ನಡಿ (ಇಂಚೆಯ ಪಸವಿನ ಬಅದ ಕಳಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ 
ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುದು ನಾಡ ಊರ್ಗಳ್‌: 
ಪಂಪಭಾ, ೮. ೫೧) 

ಕೆಯ್ಬೊಡೆ - ಬಾಣದ ಗರಿ (ಕತ್ತುರಿಯಣ್ಕೆ ಕೆಂದಳಿರ ಕೆಯ್ದೊಡೆ 
ಕೇದಗೆಯೊತ್ತೆ. ತೋಟಲ್ಲನಂಗನಾ ಚಿತ್ತದೊಳಂ 
ಮನ್ನಥಂ: ನೇಮಿನಾಷು, ೪. ೧೩೭); ಕೈಚೀಲ (ತಳಿರುಡೆ .. 

ಮಾಂದಳಿರ ಕೆಯ್ದೊಡೆ ರಂಜಿಸೆ ಬೇಂಟೆಯಾಡಿ 

ಪುಳಿಂದಿ ವೀರಸಿರಿಯಂತಿರೆ ಬೆನ್ನನೆ ಬ೦ದಳೋಪನಾ: 
ನೇಮಿನಾಷು, ೩. ೬೨); ಬಿಲ್ಲಿನ ಹೆದೆ ತಾಗದಂತೆ ಮುಂಗೈಗೆ 
ಹಾಕುವ ಗೌಸು (ಪಿಡಿಕೆಯ್‌ ತೀವಿದ ಕೂರ್ಗಣೆ 
ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಲ” ಕರ್ಪಿಡಿದ 


ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳೆ ಧನುರ್ಧರರ್‌ 
ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧) 
ಕೆಯ್ದಗೆ -. ಕೈಸಂಚಲನದ ರೀತಿಗಳು (ಪುಸಿ ನಸುವಂಚನೆ 


ನೋರ್ಪು ಅಸಿದು ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ 
ಕೆಯ್‌ ಕುಸುರಿ ನುಸುಳೆಂಬ ಕೇಣದ ಕುಸುರಿಯಂ ಅಜಿದು 
ಇಟೆದು ಮೆದು ಉಲ್‌ದೆ ಅರೆಬರ್‌: ಪಂಪಭಾ, ೧೦. 
೮೧) 

ಕೆಯ್ಯದು - ಕೈನಲ್ಲಿರುವುದು, ಕೈಯಲ್ಲಿರುವ ವಸ್ತು (ತತ್‌ 
ಗೃಹಾ೦ತರೋದ್ಯಾನ ಸರಸ್ತರೋಜರುಚಿಯೆಂಬುದಿದಾಕೆಯ 
ಕೆಯ್ಯದೆನ್ನಿರೇ: ಪಂಪಭಾ, ೪. ೭೧) 

ಕೆಯ್ಮಿಗು - ಕೈಮಿಗು, ಹೆಚ್ಚಾಗು (ವಿಜಯಂ ಅಶ್ವಗ್ರೀವನ ಮಗನಪ್ಪ 
ವಿಷಳಕಂಠನಂ ತನ್ನವಾರ್ಯವೀರ್ಯಕ್ಕೆ ಮುಡಿಗಿಕ್ಕುವಂತಿಕ್ಕಿ 
ಕೆಯ್ಲಿಕ್ಕು ಅಅಲೊಳ್‌ ಅನಿಬರು೦ ಒಂದಾಗಿ ಬಂದು ತಾಗೆ: 
ಶಾಂತಿಷು, ೫. ೫೫ ವ); ಮಿತಿ ಮೀರು (ಕರಂ ಕಾಯ್ದಿನಿಂ 
ಕಯ್ಕಿಗುತುಂ ಬಂದತ್ತು ಅದೊಂದು ಅದ್ಭುತಮೊದವಿದ 


ಅಮೋಘಂ ವಿಮೇಘಂ ನಿದಾಘಂ: ಶಾಂತೀಶ್ವಪು, ೧೨. 
೧೭) 

ಕೆಯ್ಯಿಕ್ಕು — ಕೈ ಇಳಿಬಿಟ್ಟುಕೊಂಡು ಕದಲದಿನಿರು 
(ಇನನಸ್ತಂಗತನಾಗೆ ತತ್ತಮಯದೊಳ್‌ ಕೆಯ್ಯಿಕ್ಕಿ . .. ಪೇಟ್ದ 
ಸೈರಣೆಯ ಮಾನುಷ್ಕರ್‌: ಸಮಯಪ, ೧. ೫) 

ಕೆಯ್ಯೆಡೆ - ಕೈಯೆಡೆ, ಒತ್ತೆ ಕೈಗೆ ಕೊಟ್ಟದ್ದು (ಪಡೆದರ್‌ ತಾಯುಂ 
ತಂದೆಯು೦ ಒಡಲಂ ಪ್ರಾಣಮುಮಂ ಅವು ಅವರವು 
ಕೆಯ್ಯೆಡೆಯಂ ಕುಡುವುದು ಅರಿದಾಯ್ತೆ: ಪಂಪಭಾ, ೯. ೮೧) 

ಕೈಯ್ಯೆಡೆವೇಟಕ್‌ - ದಾನ ಕೊಡು, ಒಪ್ಪಿಸು (ನೀನೀಕೆಯಂ 
ಕಾವುದೆಂದು ಪೇಟ್ವುದುಂ ಕೌಮುದಿನಿಗೆ ಕುಮುದಿನಿಯಂ 
ಕೆಯ್ಯೆಡೆವೇಟ್ವಂತಕ್ಕುಂ: ಲೀಲಾವತಿ, ೧೧. ೭ ವ) 

ಕೆಯ್ದಟಿ - ಕೈವಟೆ, ಹೊಲಗದ್ದೆಗಳ ಪ್ರದೇಶ (ಸುಟಿಯದು ಗಾಳಿ 
ಮೃಗಂ ಕೆಯ್ವಚೆಗಳ ಮೇತದೊಳೆ ತಣಿದಪುವು ಪಂದಿಗಳುಂ 
ಪಟನವಿರ್‌ ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 

ಕೆಯ್ದರ್‌ - ಕೈಗೆ ಬರು, ದೊರಕು (ಮಂದಾರಂ 
ಕೆವಂದವೊಲೆಂದಿತ್ತೆಸಗುವನೊ ನೃಪತಿ ಜನನೋತ್ಸವಮಂ: 
ಪುಷ್ಪದಂಪು, ೩. ೯೦); ಚಿಗುರು (ಕೆಯ್ತಂದುದು ಸಹಕಾರಂ 
ಕೆಯ್ವಾರ್ವುದು ಸಮಯಮಲ್ಲದೆಂದು ಮನೋಜ೦ ಮುಯ್ದಂ 
ನೋಡಿ: ಮಲ್ಲಿನಾಹು, ೫. ೧) 

ಕೆಯ್ದಲ - ಕೈವಲ, ಕೈಯ ಶಕ್ತಿ ಭುಜಬಲ (ಕುಸುಮಶರಂ 
ಕೆಯ್ವಲದಾಂಕೆಗೊಟ್ಟ ನೀಲದ ಸಲಗೆಯಿದೆನೆ ರೋಮರಾಜಿ 
ರಾಜಿಸಿ ತೋರ್ಕುಂ: ನೇಮಿನಾಪು, ೧. ೭೪) 

ಕೆಯ್ದೀಸು - ಕೈವೀಸು, ಯುದ್ಧಾರಂಭಕ್ಕೆ ಕೈ ಬೀಸಿ ಸನ್ನೆ ಮಾಡು, 
ಹಸ್ತಸೂಚನೆ. (ಉಭಯಬಲದರಸುಗಳ್‌.. ಕೆಯ್ವೀಸೆ 
ಲಯಕ್ಷುಭಿತ ಜಲನಿಧಿನಿನಾದಮ೦ ಅಭಿನಯಿಸಿದುದು ಒಗೆದು 
ನೆಗೆದ ಸಮರ ಆರಾವಂ: ಪಂಪಭಾ, ೧೧. ೩೪) 


ಕೆಯ್ದೀಟಕ್‌ - ಕೈಗೆ ಬೀಳು, ವಶವಾಗು (ನಿಮ್ಮೊಂದು ಕೆಯ್ದಿಟ್ಟ 
ಭೂತಳಮಂ ಮತ್ತೆ ತರಲ್‌ ವಿಶುದ್ಧನಿಯಮ 
ಪ್ರಾರಂಭದಿಂದಾನುಂ ಈ ಕೊಳನ೦ ಪೊಕ್ಕುದು೦ ಆವ 


ದೋಷಂ: ಪಂಪಭಾ, ೧೩. ೮೪) 

ಕೆಯ್ಯೊಲ - ಗದ್ದೆ (ಬೆಳೆದೆಜಗಿರ್ದ ಕೆಯ್ವೊಲನೆ ಕೆಯ್ವೊಲನಂ 
ಬಳಸಿರ್ದ ಪೂತ ಪೂಗೊಳಗಳೆ ಪೂತ ಪೂಗೊಳಗಳಂ 
ಬಳಸಿರ್ದ ವಿಚಿತ್ರನಂದನಾವಳಿಗಳೆ  ನಂದನಾವಳಿಗಳಂ 
ಬಳಸಿರ್ದ ಮದಾಳಿಸಂಕುಲಂಗಳೆ ವಿಷಯಾಂಗನಾಲುಳಿತ 
ಕುಂತಳದಂತೆವೊಲ್‌ ಒಪ್ಪಿ ತೋಜುಗುಂ: ಪಂಪಭಾ, ೧. 
೫೩) 

ಕೆಯ್ದಾರ್‌ - ಕೈಸಾರ್‌, ಈಡೇರು (ರಥದಿಂ ಧಾತ್ರಿಗೆ ಪಾಯ್ದು 
ಕೊಂಡು ಗದೆಯಂ ಕೆಯ್ಸಾರ್ದುದು ಅಸ್ಕತ್‌ ಮನೋರಥಂ 
ಇಂದು ಎಂದು ಕಡಂಗಿ: ಪಂಪಭಾ, ೧೧. ೬೬) 

ಕೆಯ್ದೆಅಕಿ - ಸೆರೆಯಾಳು (ತಂದಿತ್ತು ಕೆಯ್ದೆಜೌಯಂ ಕೊಟ್ಟಳವಟ್ಟು 
ಸಾರಧನಮಂ ಮೂವಿಟ್ಟಿಗಂ ಪೂಣ್ಬು ಕಾಲ್ಗೆ ಎಲಗಿತ್ತು 
ಅಂತು ಅರಿಗಂಗೆ ಬೆರ್ಚಿ ಭಯದಿ೦ ಗ್ರಾಮಂ ಕುಳಂ 
ರಾಜಕಂ: ಪಂಪಭಾ, ೬. ೩೯೦) 


ಕೆಯ್ದೆಜಿಗೊಳ್‌ - ಸೆರೆಹಿಡಿ, ಬಂಧಿಸು (ತೆಅಪುವಡೆದು 
ಅಂಗಜಂ ಕೆಯ್ದಜ”ಗೊಳೆ ನೋಟಕರ  ಮನಮನಾಗಳ್‌ 
ಕೊಳದಿ೦ ಪೊಳಅಮಡೆ ಜಿಗಿಲ್ಮು ಪತ್ತಿದ ಕುಖವಡಿಗಳೆ 


ಮೆಜ್‌ದುದು ಅವರ ನಾಣ್ಗಳ ತೆಅಪಂ: ಪಂಪಭಾ, ೫, ೬೭) 


೩೪೨ 


ಕೆರಂಕು - ಕಜ್ಜಿ, ತುರಿ (ಸಿ೦ಬುಟು ಕೀವು ಕೆರಂಕು ಅಸೃಗಂಬು 
ಮಲಂ ಮೂತ್ರಂ ಆ ಪುರೀಷಂ ಜೀವಂ ಬೆಂಬಿಡದೀ 
ಪಂದೊವಲ ಪಸುಂಬೆಯೊಳ್‌ ಈ ಒಡಲೊಳಾವ 
ಸುಖಮಿರ್ದಪುದೋ: ಅಜಿತಪು, ೬. ೫೪) 

ಕೆರಂಟು - ಉಗುರಿನಿಂದ ಗೀಚು (ಕೆರಂಟು-ನಖ ಖನನೇಃ: 
ಶಬ್ದಮದ, ಧಾ ೨೪೨) 

ಕೆರಕು - ಕಜ್ಜಿ, ತುರಿ (ಕೆರಕು೦ ತುಜೆಯುಂ ತೊನ್ನುಂ ತೋಜ್‌ 
. ಅರ್ಚಿಪರ್‌ ಪುತ್ತುಗಳಂ: ಸಮಯಪ, ೯. ೭೬); 

ಕೆರಸಿ..-. ಚೌಕಾಕಾರದ ಬಿದಿರ ಕುಕ್ಕೆ, ಮೊರ; ವದಂತಿ 
ಹಬ್ಬಿಸುವವನು (ಕೆಲಬರಿಂ ಬರ್ಕುಂ ಕೆರೆಯ ಬಾಯಂ 
ಮುಚ್ಚಲ್‌ ಕೆರಸಿಯ ಬಾಯಂ ತಾಂ ಮುಚ್ಚಲಾರ್ಗುಮೇಂ 
ಬಂದಪುದೇ: ನೇಮಿನಾಹು, ೫. ೪೩) 

ಕರ್ಚು - ಕೆಚ್ಚು (ಭವ ಭವದೊಳ್‌ ಪೆರ್ಚಿದ ಕೆರ್ಚುವಿರ್ದ 
ಮಿಥ್ಯಾತ್ತದವರ್ಗೆ ಜಿನಧರ್ಮಕಥಾಶ್ರವಣಂ 
ಪೈತ್ರಿಕಮಾಗಿರ್ದವರ್ಗೆ ಪಾಲ್‌ ಕೈಪೆಯಪ್ಪವೊಲ್‌ ಕೈಪೆವಲಂ: 
ಅಜಿತಪು, ೨. ೯೨) 


ಕೆರ್ಚುವೀಟರಕ್‌ - ದಡ್ಡುಗಟ್ಟು (ಭವಭವದೊಳ್‌ ಕೆರ್ಚುವಿರ್ದ 
ಮಿಥ್ಯಾತ್ವದವರ್ಗೆ ಜಿನಧರ್ಮಕಥಾಶ್ರವಣಂ .. .. ಕೈಪೆವಲಂ: 


ಅಜಿತಪು, ೨. ೯೨) 


ಕರ್ಚೇಜು - ಗಟ್ಟಿಯಾಗು (ಕೆರ್ಜೇಣೆದ ವೈರಾಗ್ಯದ ಪೆರ್ಚಿಂ: 
ಪಂಪರಾ, ೮. ೩೫) 

ಕೆರ್ಪು - ಪಾದರಕ್ಷೆ (ಸೊಸೆವಿರ್ಕಳ್ಗೆ ಪಚ್ಚುಗೊಟ್ಟೊಡೆ ಅವರುಂ 
ತಂತಮ್ಮ ಕೆರ್ಪುಗಳೊಳ್‌ ತಗುಳ್ಳಿದರ್‌: ವಡ್ಡಾರಾ, ಪು ೨೫, 
೨೮) 

- ಪಕ್ಕ (ಅಂಬುರುಹಮಿತ್ರ ಬಿಂಬಾಡಂಬರಮಂ ಮಿಕ್ಕು 
ಚಕ್ರಮಿರೆ ಕೆಲದೊಳ್‌ ಪೀತಾಂಬರಂ ಈಕ್ಷಿಸಿದಂ 
ನೀಲಾಂಬರನ ಮುಖಾರವಿಂದಮಂ ಮುದದಿಂದಂ: 
ಶಾಂತೀಶ್ಚಪು, ೮. ೧೧೫); ಪಕ್ಕದಲ್ಲಿರುವವನು (ಮನದೊಳ್‌ 
ತ್ರೈಭುವನಮಂ ಆಳ್ಬನಿತುವರಂ ತನಗೆ ಸಂತಸಂ 
ಪೆರ್ಚೆಯು೦ ಅಂದು ಇನಿಸು ಅಂಧನೃಪಂ ತನ್ನಯ 
ಜನದೊಳ್‌ ಕೆಲನಣಜೆಯೆ ಕೃತಕಶೋಕಂಗೆಯ್ದಂ: ಪಂಪಭಾ, 


ಕೆಲ 


೩. ೮); ಪ್ರದೇಶ, ಸ್ಥಳ (ಇಲಿಯ ಬಿಲದ್ದಾರಂಗಳ 
ಕೆಲದೊಳ್‌  ಕೆಂಪೆಸೆದು ಮಿಸುಪ ಕನಕದ ರಜಮಂ 
ಲಲಿತಾಂಗಿ ಕಂಡು: ಪಂಚತಂತ್ರ, ೨೨೧) ಕೆಲವು 
(ಸಂಧಿಗಳುಂ ಕೆಲವೆಡೆಯೊಳ್‌ ಬಂದು: ಕವಿರಾಮಾ, ೧. 
೯೮) 

ಕೆಲಂಬರ್‌ - ಸ್ವಲ್ಪ ಜನ (ಜಗಮಂ ಬಸಿಉಳಗಿಡುವಂ 
ನಗಧರನೆಂಬರ್‌ ಕೆಲ೦ಂಬರ್‌: ಸಮಯಪ, ೧೦. ೧೦. ೪೫) 

ಕೆಲಗೆಲ - ಅಕ್ಕಪಕ್ಕ (ಸುರರಾಜಂ ತನ್ನ ಗಂದೇಭದ 


ಕೆಲಗೆಲದೊಳ್‌ ಸಿಂಧುರಾರೂಢರೆತ್ತಂ ಬರೆ: ಆದಿಪು, ೯. ೯) 

ಕೆಲಜಂಕೆ - ಮಗ್ಗುಲನ್ನು ಹೆದರಿಸುವುದು, ಕಾಳಗದ ಒಂದು 
ವರಸೆ (ಪಸುಗೆ ನೆಲಂ ಜಲಂ ಹಯದೊಡಂಬಡು ವಂಚನೆ 
ಕೇಣ೦ ಆಸನಂ ಕೊಸೆ ದೆಸೆ ದಿಟ್ಟಿ ಮುಟ್ಟಿ ಕೆಲಜಂಕೆ 
ನಿವರ್ತನೆ ಕಾಣ್ಕೆ ಪರ್ವಿದ ಏರ್ವೆಸನದೊಳಾದ ಬಲ್ಮೆಯೊಳ್‌ 
ಒಡ೦ಬಡೆ ತಳ್ಲಿಜೆವಲ್ಲಿ ಮಿಂಚಿನೊಳ್‌ ಮುಸುಕಿದ 
ಮಾಲ್‌ಯಾಯ್ತು ಸಮರಾಂಗಣ೦ ಉಳ್ಳುವ ಬಾಳ್ಗಳ 
ಉಳ್ಳದಿಂ: ಪಂಪಭಾ, ೧೦. ೭೮) 


ಕೆಲದರ್‌ - ಪಕ್ಕದಲ್ಲಿರುವವರು (ಸಿಪ್ಪುಗಳೊಳ್‌ ತೀವಿ 
ಮಧುಮಂತ್ರ೦ಂಗಳ೦ ಮಂತ್ರಿಸಿ ನೆಲದೊಳೆಜ್‌ದು ತಲೆಯೊಳ್‌ 
ತಳಿದು ಕಳ್ಳೊಳ್‌ ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ 
ಬೊಟ್ಟನಿಟ್ಟು: ಪಂಪಭಾ, ೪. ೯೭ ವ) 

ಕೆಲನ್‌ - ಪಕ್ಕಕ್ಕೆ (ಕೆಲನಂ ನೋಟ್ಟಂತೆ ನೀಣರಂ ನೋಡುವುದುಂ 
ಮೊಲೆಗೆಲನ೦ಂ ತೋಉಖುವುದು೦ ಕುಲಟೆಯರ್ಗಿವೆ ಮೊದಲ 
ವಿದ್ಯ; ಸಮಯಪ, ೫. ೫೨) 

ಕಲ ಹು - ಗುಟುರು, ಕೆಲೆಯುವಿಕೆ (ಕ್ರೂರ ಶೂರ 
ಸೌರಭೇಯಂಗಳೊಂದು ದಿವಸಂ ಒಂದೊಂದಂ  ಕೆಲಪಂ 
ಕೇಳ್ದು ಕೆಳರ್ದು: ನೇಮಿನಾಷು, ೪. ೧೨೩ ವ) 

ಕೆಲವಾಟು - ನೆರಹೊರೆಯವರ ಮೋಸ (ಶೀತೋಷ್ಠದಿಂ 
ಕೆಲವಾಚಿನಿಂ ಕುಜನ ನೆರವಿಂ ಸ್ತೀಯಿಂದ: ಧರ್ಮಾಮೃ: ೭. 
೫೬) 


ಕೆಲೆ - ಗುಟುರು ಹಾಕು (ಘನನಿನದಕ್ಕನುರೂಪಂ ಇದೆನೆ 
ಸಂಜೀವಕ೦ ಅಳುರ್ಕೆಯಿಂ  ಕೆಲೆಯೆ ಮಹಾದ್ವನಿಯಿಂ: 
ಪಂಚತಂತ್ರ, ೮೦); ಉತ್ಸಾಹದಿಂದ ಕೂಗು (ೆಲೆ- 


ಉತ್ಸಾಹಧ್ದನೌ: ಶಬ್ದಮದ, ಧಾ ೬೨೬) 

ಕೆಲ್ಲಂಬು - ಈಟಿಯಂತಹ ಬಾಣ (ಒಂದೆ ಕೆಲ್ಲಂಬಿನಿಂ ಮೆಲ್ಲಗೆ 
ಪಾರ್ದು ಆರ್ದು ಎಚ್ಚಂ ಏಸಿಂ ತಲೆ ಪಣಿದು ಸಿಡಿಲ್ಬತ್ತ 
ಬೀಲ್ಪನ್ನಮಾಗಳ್‌: ಪಂಪಭಾ, ೧೨. ೧೮) 

ಕೆಲ್ಲಯಿಸು - ಕೆಲ್ಲೈಸು, ಬೆದರು, ಗಾಬರಿಗೊಳ್ಳು (ಕೆಲ್ಲಯಿಸಿ ಕೆಲಕೆ 
ತೊಲಗುತು೦ ಅಲ್ಲಲ್ಲಿಗೆ ನಿಂದು ತತ್ಕುಮಾರಕನ೦ ನೋಟಲ್ಲಿ 
ಮನೋಜನ ದೀವದ ಪುಲ್ಲೆಗಳನಿಸಿದವು ಪೆಂಡಿರ ತಂಡಂ: 
ಸುಕುಮಾಚ, ೧೧. ೨೧) 

ಕೆಸರ್ಮಸಗು - ಸೇರಿಸು, ಬಗ್ಗಡಗೊಳ್ಳು 
ಕೆಸರ್ಮಸಗಿದ ವನಸ್ಥಳದೊಳ್‌ ಬಿನದದಿಂ 
ಗಿರಿಜಾಕ, ೨. ೭೧ ವ) 

ಕೆಸವು - ಒಂದು ಸಸ್ಯ (ಸುರುಚಿರ ಚಕ್ಕವತಂ ಚಿರಿಕೆ ರಾಜಗಿರಿ 
ಕೆಸು ಕೀರೆ ದೊಗ್ಗಳೆಯೆಲೆ ವಾದುರವ೦ ಬಡಿಸಿದರ್‌: 
ಧರ್ಮಪ, ೨. ೫೮) 

ಕೆಸಜಕ್‌ - ಕೆಸರು, ರಾಡಿ (ಧರೆಗಳ್‌ ವಿಶಾಲಮಾದುವು ಕೆಸಜೆಂ 
ಪಿಂಗಿತ್ತು ಧರಣಿ: ಕವಿರಾಮಾ, ೨. ೬೧) 

ಕೆಳಗಿವಿಗೇಳ್‌ - ಅಲಕ್ಷ್ಯಮಾಡು (ಎಂಬ ಅತಿಪ್ರಿಯಸಖನ 
ಮಾತಂ ಕೆಳಗಿವಿಗೇಳುತ್ತುಂ: ಲೀಲಾವತಿ, ೧೪. ೫೧ ವ) 

ಕೆಳದಿ - ಸಖಿ, ಗೆಳತಿ (ಅತ್ತ ಸುಭದ್ರೆಯು೦ ಒಡಲುರಿಯುತ್ತಿರೆ 
ಮರವಟ್ಟು ವಿಜಯನಿರ್ದತ್ತಲೆ ನೋಡುತ್ತಿರೆ 
ಸುಸಾಳಭಂಜಿಕೆಗೆತ್ತುದು ಕೆಳದಿಯರ ತ೦ಡಮಾಕೆಯ ರೂಪಂ: 
ಪಂಪಭಾ, ೪. ೫೪) 

ಕೆಳರ್‌ - ಬಾಯಿಬಿಡು (ಪರಿವ ಗಾಲಿಯ ಕೋಳ್ಗೆ ಕೆಳರ್ತು 
ಬೆಟ್ಟುಗಳ್‌ ಕೂಡೆ ಸಡಿಲ್ಫಿನಂ ಪೊಡೆವ ಬೀರರ ಜಂಕೆಗೆ 
ಗೊಂಟಿನಾನೆಗಳ್‌ ಕೋಡುವಿನಂ ಕಡಂಗಿ ಪರಿತಂದುವು 
ತೋರ್ಕೆಯ ತೇರ್ಗಳೋಳಿಯಿಂ: ಕಬ್ಬಿಗಕಾ, ೧೬೦); 
ವ್ಯಾಪಿಸು (ಸ್ಫುರತ್‌ ಯದ್ಯತ್‌ ಧೂಳಿಯಂ ಮೇಣ್‌ ಕೆಳರುತ 
ಉಜು ಉರು ಕಲಂಕುತ್ತ: ಉದ್ಭಟಕಾ, ೯. ೧೩೨); ಆಕಳಿಸು 
(ಕೆಳರ್‌-ವಿಜೃಂಭಣೇ: ಶಬ್ದಮದ, ಧಾ ೫೬೬); ಕೋಪಿಸಿಕೋ 
(ಕೆಳರ್ದು ಅಂದುಗ್ರರಣಾಗ್ರಹ ಪ್ರಣಯದಿಂದಾಗಳ್‌ 
ಕುರುಕ್ಷೇತ್ರಮ೦ ಕಳವೇಟ್ಟು ಇರ್ವರು೦ ಐಂದ್ರವಾರುಣದೆ 
ವಾಯವ್ಯಾದಿ ದಿವ್ಯಾಸ್ತಸ೦ಕುಳದಿ೦ದ ಒರ್ವರಂ ಒರ್ವರ್‌ 
ಎಚ್ಚು: ಪಂಪಭಾ, ೧. ೭೯) 


(ಪರಿಮಳದ 
ನಡೆವಲ್ಲಿ: 


೩೪೩ 


ಕೆಳರ್ಚು. - ಕೆರಳಿಸು ರೇಗಿಸು 
ವನಚರನಾಮರೂಪಮಂ ತೋಟಿ 
ಕೆಲರ್ಫಿ: ಅನಂತಪು, ೧೧. ೩೭ ವ) 
ಕೆಳವಾಡಿ - ಒಂದು ಬಗೆಯ ಕಬ್ಬು (ಘೂಲ್ಲಶರಂ ಕೆಳವಾಡಿಯ 
ಬಿಲ್ಲಂತಿರ್ದೆಸಸದರಲ ಸರಲಂ ಸುರಿದಂ: ಪಂಪರಾ, ೮. 
೧೪) 
ಕೆಳಸಾರ್‌ - ಕೆಳಕ್ಕೆ ಹೋಗು (ಕ್ರಿಯಾಸಮಾಸಕ್ಕೆ: 
ಸಾರ್ಧಂ-ಕೆಳಸಾರ್ದಂ: ಶಬ್ದಮದ, ೧೮೮ ಪ್ರ ೪) 
ಕಳಿ - ಒಂದು ಸುಗಂಧದವ್ಯ (ಮಣಿಮಯಭಾಜನಂಗಳೊಳ್‌ 
ತೆಕ್ಕನೆ ತೀವಿದ ಪ೦ಚರತ್ನದ ಕೆಳಿಯ ಕತ್ತುರಿಯ ಕೊಟತದ 
ಕಪ್ಪುರದ ಪಳಿಕಿನ ಬಾಯಿನ೦ಗಳಂ: ಆದಿಷು, ೪. ೩೪ ವ) 
- ಸ್ನೇಹ, ಗೆಳೆತನ (ಕೆಳೆಯು೦ ಗುಚೆಯು೦ ಗೊಟ್ಟಿಯುಂ 
ಅಳವಿಗೆ ಪಿರಿದಾಗೆ ತನಗೆ ದುರ್ಯೋಧನನೊಳ್‌ ಮುಳಿಸುಂ 


(ಮನದ ಪಿಶಾಚಕ್ಕೆ 
ವಿರಹವಿಕಾರಮಂ 


ಕೆಳಗು 


ಕೆಳೆ 


ನೋವುಂ ಕಲುಷಮುಂ ಅಳುಂಬಂ ಎನೆ ತನಗೆ 
ಅರಾತಿಕಾಳಾನಳನೊಳ್‌; ಪಂಪಭಾ, ೨. ೫೮) 
ಕೆಳೆಗೊಳ್‌ — ಸ್ನೇಹಮಾಡು, ಜೊತೆಗೂಡು 
(ಪಣ್ಯಾಂಗನಾನೀಕದೊಳ್‌  ಕೆಳೆಗೊಂಡಾಡುತುಂ 


ಸುಟಿವುತ್ತಿರ್ಪವರ್‌: ಸಮಯಪ, ೬. ೩೯) 
ಕೆಳೆತನ - ಗೆಳೆತನ, ಸ್ನೇಹ (ಮುನ್ನಿನ ಕೆಳೆತನಂ ಕಾರಣಮಾಗೆ 
ಲಕ್ಷ್ಮಣನೊಳ್‌ ಬಂದು ಕೂಡಿದಂ: ಪಂಪರಾ, ೧೬. ೩೯ ವ) 
ಕೆಳೆಯ - ಸ್ನೇಹಿತ, ಜೊತೆಗಾರ (ತುರಂಗತ್ಸಂ ಎನಗೆ 
ಮೂಡಿದೊಡ೦ ಎನ್ನ ಕೆಳೆಯನೊಡಗೂಡಿ ಕಾಲಮಂ 
ಕಟಿಪುವಂತು... . ನೋಡಿ: ಕಾದಂಸಂ, ೭. ೪೭ ವ) 
- ಮುಚ್ಚು (ಮನೆಮನೆದಪ್ಪದೋಡಿ ಪಡಿಯಂ ಕೆಜುತಿರ್ಪ 
ಗೃಹ೦ಗಳಗ್ರಮಂ ತನತನಗೇಜುತಿರ್ಪ 
ಬೀದಿಯೊಳಾದುದದ್ಳುತಂ: ಆಚವರ್ಧ, ೩. ೫) 
ಕೆ - ತಟಾಕ, ಕಟ್ಟೆ ಹಾಕಿ ನೀರು ನಿಲ್ಲಿಸಿದ ಸ್ಥಳ (ನೀರಿಲ್ಲದ 
ಕೆಳ್‌ಯ ನಡುವುದುಂ: ವಡ್ಡಾರಾ, ಪು. ೮೫, ಸಾ. ೨೬) 

ಕೆಟಲ್ಲ - ಬಡವಾದವನು, ಅಗಲಿದವನು (ಎರಡರ್ಥಕ್ಕೆ: 
ಕೆಟಲ್ಲನೆಂದು ಬಡವಾದನು೦ ಅಗಲ್ಲನುಂ ಅಕ್ಕುಂ: ಶಬ್ದಮದ, 
೩೩ ವೃತ್ತಿ) 

ಕೆಟಗಡೆ - ತಳಭಾಗ (ಸೆಡೆವಂ ನಾಗೇಂದ್ರನತ್ತಂ ಕೆಟಗಡೆ 
ಪೊಡೆವಳ್‌ ಧಾತ್ರಿ ಮೇಲೆತ್ತಲತ್ತಲ್‌: ಜಗನ್ನಾವಿ, ೬. ೩೦) 

ಕೆಟಗಿವಿಗೆಯ್‌ - ಅಲಕ್ಷಿಸು, ಅನಾದರ ತೋರು (ಕೌಳಾಧೀಶರಂ 
ಸಾಧಿಸಿ ಕಿಂಪುರುಷರಂ ಕಾಪುರುಷರ್‌ ಮಾಡಿ ಬಾಹ್ಲಿಕರಂ 
ಅನನೀಕರ್‌ ಎನಿಸಿ ಮಾಳವಿಗರಂ ಕೆಟಗಿವಿಗೆಯ್ಯಲ್‌ ಈಯದೆ: 
ಪಂಪಭಾ, ೬. ೨೯ ವ) 

ಕೆಬಗಿವಿಗೇಳ್‌ - ಕೇಳಿದರೂ ಕೇಳದಂತಿರು (ಅತಿಪ್ರಿಯಸಖನ 
ಮಾತಂ ಕೆಟಗಿವಿಗೇಳುತ್ತಂ: ಲೀಲಾವತಿ, ೧೪. ೫೧ ವ) 

ಕೆಟವ - ಮುದುಕ (ಒಂದರ್ಥಕ್ಕೆ: ಕೆಟವನೆಂದು ಮುದುಕಂ: 
ಶಬ್ದಮದ, ೩೩ ವೃತ್ತಿ) 

ಕೇ - ಮಲಗು, ರತಿಕ್ರೀಡೆ ಮಾಡು (ಕೇ-ಶಯನೇ ನಿಧುವನೇ ಚ: 
ಶಬ್ದಮದ, ಧಾ ೩೧) 

ಕೇಕರ - ಓರೆಗಣ್ಣು ಕುಡಿನೋಟ (ನಮೇರು ಮಹೀರುಹಕ್ಕೆ 
ಬಂದೆಳಗುವ ಚಂಚರೀಕದವೋಲ್‌ ಆಕೆಯ ಕೇಕರಂ 
ಅನ್ಯರಾಜಕಕ್ಕೆಜಗದೆ ರಾಘವಂಗೆಜಗೆ: ಪಂಪರಾ, ೫. ೭೧) 

ಕೇಕರಿಸು ದ ಓರೆಗಣ್ಣಿನಿಂದ ನೊಡು 
(ಗ್ರಾಮಕೋಣ೦ಗಳೊಳಮಯವಮಂ ಕಂಡು ಕಾಡಾನೆಯುಂ 
ಕೇಕರಿಸುತ್ತುಂ: ನೇಮಿನಾಹು, ೩. ೬೩) 


ಕೆಲು 


ಕೇಕಾರವ - ನವಿಲು ಕೇಗುವ ಧ್ವನಿ (ಧವಳಾಪಾ೦ಗ೦ ಕೇಕಾರವ 
ಮುಖರಂ.. .. ನವಿಲಾಟ೦ ಸೊಗಯಿಸುಗುಂ: ಕವಿರಾಮಾ, 
ಪ್ರ 

ಕೇಕಿ - ನವಿಲು (ಘನಪಥಮಂ ಪಳಂಚಲೆವ ಸೌಧಚಯಂಗಳಿಂ 
ಆಡುತಿರ್ಪ ಕೇತನತತಿಯಿ೦ ಕರೀಂದ್ರ ಗಳಗರ್ಜನೆಯಿಂ 
ಪಟಹಪ್ರಣಾದಮಂ ಘನರವಮೆಂದೆ ನರ್ತಿಸುವ ಕೇಕಿಗಳಿಂ: 
ಪಂಪಭಾ, ೪. ೫) 

ಕೇಕಿತಾಂಡವ - ನವಿಲ ನೃತ್ಯ 
ಕನಕಪಂಕಜಷಂಡವಿರಾಜಿ ಕೇಕಿ 
ಕಲ್ಪಲತಿಕಾವನಂ: ಆದಿಷು. ೧೩. ೭೦) 

ಕೇಕಿವಿಳಾಸ - ಕೇಕಿಶಾಂಡವ (ಕೇಕಿವಿಳಾಸದ ಅರ್ಭಕೋದರೆಯ 
ವಿಲೂನನಾಸೆಯ ಸುರೂಪೆಯ ಪಾಣ್ನೆಯ 
ಭೂರುಹಮೊಪ್ಪುಗುಂ: ರಾಜಶೇವಿ, ೫. ೫೭) 

ಕೇಗು - ನವಿಲ ಕೂಗು (ಉತ್ಕಂಠ೦ಗಳಾದ ಸೋಗೆಗಳ ಕೇಗುಗಳ್ಗೆ 
ಅಗಿದು ಅವರ ಕೊರಲಂ ಬಿಗಿದಂತೆ: ಕಾದಂಬ, ೭. ೧೩ ವ) 

ಕೇಡಾಕುಳಿ - ನೀರಾಟವಾಡಲು ಮಾಡಿದ ಗುಂಡಿ (ಎಲ್ಲಮಂ 
ಕೊಂದು ಆ ನೆತ್ತರಿಂ ಕೆಡಾಕುಳಿಯಂ ಮಾಡಿ ಅಲ್ಲಿ 
ನೀಡುವೋಲಾಡೆ: ಪುಣ್ಯಾಸ್ರ ೯. ೩೫ ವ) 

ಕೇಡಾಳಿ - ಕೇಡಿಗ (ಆ ಬಾಲಕರ್‌ .. . ಮಾತಾಪಿತ್ಯಗಳ ಮಾತಂ 


(ಕುವಲಯ ಪಾಂಡುರಂ 
ತಾಂಡವರಮಣೀಯ 


ಕೈಗೊಳ್ಳದೆ ಸರ್ವಸ್ವಮಂ ಕೊಂಡು ಕೇಡಾಳಿಗಳಾಗೆ: 
ಸುಕುಮಾಚ, ೨. ೫ ವ) 
ಕೇಡು - ಅಪಾಯ (ಕೇಡಡಸಿದಂದು ಬಗೆಯಂ ಮಾಡದು 


ಕೂಡಿದುಮಟೆದು ವಿಪರೀತಮುಮಂ: ಕವಿರಾಮಾ, ೧. ೭೨); 
ವಿನಾಶ (ನಿಮ್ಮಡಿ ನಿಮಗೆ ಭ್ರಾಂತಿಜ್ಞಾನಮಿನ್ನುಂ ಪೋದುದಿಲ್ಲ, 
ಶರೀರಕ್ಕಲ್ಲದೆ ಶರೀರಿಗೆಲ್ಲಿಯು೦ ಕೇಡಿಲ್ಲ: ಪಂಚತಂತ್ರ, ೨೧೦ 
ವ); ಚೆಲ್ಲುವಿಕೆ (ನೆತ್ತಮನಾಡಿ ಭಾನುಮತಿ ಸೋಲ್ಲೊಡೆ 
ಸೋಲಮನೀವುದೆಂದು ಕಾಡುತ್ತಿರೆ ಲಂಬಣ೦ ಪಣಿಯೆ 
ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಳುತ್ತಿರೆ ಏವಮಿಲ್ಲದೆ 
ಇವಂ ಆಯ್ದುದೊ ತಪ್ಪದೆ ಪೇಳಿಂ ಎಂಬ ಭೂಪೋತ್ತಮನಂ 
ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕೊಡೆ ಬೇಡನಲ್ಲನೇ: 
ಪಂಪಭಾ, ೯. ೬೯) 

ಕೇಡೆಯ್ದಿಸು - ಕೆಡನ್ನುಂಟುಮಾಡು (ಬೆಳ್ಳಾಳಂ ಪೋಲನೆ 
ಮಂತ್ರವೈದ್ಯದಳಿಪಿ೦ ಕೇಡೆಯ್ಬಿಪಂ ಧರ್ಮಮಂ: ಧರ್ಮಾಮೃ, 
೪. ೨೮) 

ಕೇಣ - ರೋಷ (ಪುಸಿ ನಸುವಂಚನೆ ನೋರ್ಪು ಅಸಿದು 
ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ ಕೆಯ್‌ ಕುಸುರಿ 
ಮುಸುಳೆಂಬ ಕೇಣದ ಕುಸುರಿಯಂ ಅಲೆದು ಇಣಿದು 
ಮೆಜೌದು ಉಣ್‌ದೆ ಅರೆಬರ್‌: ಪಂಪಭಾ, ೧೦. ೮೧); 
ಆಲೋಚನೆ (ಅಟೆಯಂ ಕೇಣದಿಂ ಏನುಮಂ 
ಮುನಿಕುಮಾರಂ: ಕಾದಂಬ, ೫. ೧೨೩) 

ಕೇಣಂಬಡೆ - ಮತ್ತರಿಸು, ಸ್ಪರ್ಧಿಸು (ಅಭವಂ 
ಕೇಣಮಬಡೆದೊತ್ತಿ ಮೆಟ್ಟಿದಂ ಗಾಂಡಿವಿಯಂ: ಶಬರಶಂ, ೪. 
೮೭) 

ಕೇಣಕಾಲ ಎ ಜಿಪುಣ (ಕೇಣಕಾಅನನದೇಕೆಗಕಾವೈ 
ನಾಣಪುತ್ತನಗೆಯಂ ನೀಂ ಬಗೆಯ್ಯೆ: ಕಾವ್ಯಾವಲೋ, ೪೮೪) 

ಕೇಣಿ - ಕೊಳ್ಳುವುದು ಮಾರುವುದು (ಪರಿವೃತ ರೇಫಲೋಪಕ್ಕೆ: 
ಕ್ರೇಣಿ-ಕೇಣಿ: ಶಬ್ದಮದ, ೨೭೫ ಪು. ; [ಗೇಣಿ] ಗುತ್ತಿಗೆ 
(ಇಂತು ಶುನಿಯಂತಿರೆ ನಿಲ್ವರೆ ಸೂಳೆ ಕೇಣಿಯೆ: ಲೀಲಾವತಿ, 
೨. ೧೨೧), ಸಾಲು (ಕುದುರೆಯ ಬಿಲ್ಲ ಬಲ್ಲಣಿಯ 


೩೪೪ 


ಕೇಣಿಯನಲ್ಲಿ ಕೆಲರ್‌ ನಿಶಾಟರುಣ್ಣಿದ ನೆತ್ತರೊಳ್‌ ಮಿದಿದು: 
ಪಂಪಭಾ, ೧೨. ೮) 
ಕೇಣಿಕ - ಗಿರವಿ, ನ್ಯಾಸ (ಕೇಣಿಕಮಿಕ್ಕುವ ಪರದಂ ಒತ್ತೆಯಂ 


ಬಿಡಿಸುವಂತೆ ನಡೆವ ಬಟ್ಟೆಯೊಳ್‌ ಪೊಂಗೆಡಿಸಿ 
ಅರಸುವನಂತೆ: ಧರ್ಮಾಮೃ, ೧೪. ೭೫) 

ಕೇಣಿಕಾವಾಸ - ಡೇರೆಯ ವಾಸ (ಕಾರಭವನಂಗಳೊಳಂ 
ಎಳಲತೆಯ ಕೇಣಿಕಾವಾಸಂಗಳೊಳಮಿಂಬಟಿದು ಬೀಡ೦ 


ಬಿಟ್ಟರ್‌: ಆದಿಪು, ೪. ೯೨ ವ) 

ಕೇಣಿಗೊಳ್‌ - ಸಾಲುಗಟ್ಟು (ಸಕಳಭುವನ೦ ಒಂದೊಂ೦ದಉೊಳ್‌ 
ಕೇಣಿಗೊಂಡು ಉಚ್ಚಳಿಸಲ್‌ ಸೂಸಲ್‌ ಪಳಂಚಲ್‌ ಪಿಡಿದು 
ಒಡೆದು ಅಳಅಲ್‌ ಪಾಣೆ ಜೀಚೇಟಲ್‌ ಅಂದು ಉಮ್ಮಳಿಸುತ್ತೆ 
ಅತ್ತಿರ್ದೇಡೆ  ಆವಂ ಹರಿಗನೊಳ್‌ ಇದಿರ ಮೀಟಿ 
ಮಾಜಾಂಪ ಗಂಡಂ: ಪಂಪಭಾ, ೧೦. ೬೫) 

ಕೇತ - ಒಂದು ಕ್ಷುದ್ರ ದೇವತೆ (ವರಮೀಗುಮೆ ಮೈಲಾರಂ ಕೇತಂ 
ಕಾಟ೦ ಮಾರಿಗೆ ಮಸಣಿಗೆಯೆನಿಪ್ಪ ಕೊಟ್‌ದೆಯ್ದಂಗಳ್‌: 
ಸಮಯಪ, ೯. ೧೨೭) 

ಕೇತಕ - ಕೇದಗೆ ಹೂ (ಕೇತಕಾಹ್ವಯಂ ಕೇದಗೆ: ಅಭಿಧಾವ, ೧. 
ಕ್ರತು 

ಕೇತಕೀ - ಕೇದಗೆ ಹೂ (ಉದಾರ ಕದಂಬ ಕೇಶಕೀಪ್ರಸರ 
ರಜಸ್ವರ ಪ್ರಕಟ ಪಾಂಸುಳಮಾದುದು ಮೇಘಕಾಲದೊಳ್‌: 
ಪಂಪಭಾ, ೭. ೨೨) 


ಕೇತನ - ಧ್ವಜ (ದಿವಮಂ ಏಳಿಪಂತು ಮಿಳಿರ್ವ 
ವಿವಿಧಕೇತನಂಗಳಿಂ ಸದಾನಿಕೇತನಂಗಳಿಂ: ಪಂಪಭಾ, ೧. 
೫೮) 


ಕೇತು - ನವಗ್ರಹಗಳಲ್ಲಿ ಒಂದು (ಈತನೆ ನಮ್ಮ ಕುಲಕ್ಕಂ ಕೇತು 
ದಲ್‌ ಆನಣಿವೆಂ ಅಲ್ಲದೆ ಏಕಿಂತು ಉತ್ಪಾತಂ ತೋರ್ಪುವು: 
ಪಂಪಭಾ, ೧. ೧೩೩); ರಕ್ಕಸ ಬಾಳ, ಕತ್ತಾಳೆ (ವರುಣನ 
ಕುಂತದುತ್ಕರದ ಕೇತುವ ಭೂರುಹ೦ ಒಪ್ಪುಗುಂ: 
ರಾಜಶೇವಿ, ೫. ೫೭); ಬಾವುಟ (ತಟ್ಟು ಚುಂಬಿಸುತುಂ 
ವ್ಯೋಮಕೇತುಚಯದಿಂ ನೀಲಾಭ್ರಮಂ: ಲೀಲಾವತಿ, ೭. ೬) 

ಕೇತುದಂಡ - ದ್ವಜಸ್ತಂಭ (ಆಳ್ಬ್ಪನ ಕಜ್ಜಮ೦ ಒಕ್ಕು ಸತ್ತರಂ 
ನಗುವವೊಲಿರ್ದಂ ಅಂಗಪತಿ ನೆಮ್ಮೀ ನಿಜೋನ್ನತ 
ಕೇತುದಂಡಮಂ: ಗದಾಯು, ೫. ೧೦) 

ಕೇತುಪಟ - ಬಾವುಟ, ಧ್ವಜ (ತದೀಯ ಸಿತಕೇತುಪಟಂ ಬರೆದಿಟ್ಟ 


ತಿಟ್ಟದ ಒಪ್ಪುವ ಪಟದಂತೆ ನಿಶ್ಚಳಿತಮಾದುದು 
ವೇಗಮರುತ್ತಯೋಗದಿಂ: ಶಾಂತಿಷು, ೪. ೬೦) 
ಕೇತುಹಸ್ತ -.. ಕೇತುದಂಡ (ಪುರಶ್ರೀ ಪುರುಹೂತ 


ಆಹೂತಿಗೆಯ್ವಂತಿರೆ ಸೊಗಯಿಸುಗು೦ ಕೇತುಹಸ್ತಂಗಳಿಂದಂ: 
ಅಜಿತಪು, ೨. ೨೧) 

ಕೇದಗೆ - ಕೇತಕಿ (ಇಂಪಿಲ್ಲದ ಕೇದಗೆಯಂ ಕಂಪಿಲ್ಲದ ಪೂ 
ಸುಪುತ್ತನಿಲ್ಲದ ಭವನಂ .. . ಏನೊಪ್ಪುಗುಮೇ: ಅಜಿತಪು, 
೬ ೯೨) 

ಕೇದಾರ - ಗದ್ದೆ (ಸರಸೋದ್ಯತ್‌ ಕಣಿಶಾವಳೀ ಫೃಣಿಮಯಂ 
ಕೇದಾರಜಾಲಂ ಲಸತ್‌ ಸರಸೀಜಾತಮಯಂ 
ಸರೋವರಚಯಂ: ಶಾಂತೀಶ್ಚಪು, ೧೩. ೧೩೬); ಹೊಲ 
(ಕೇದಾರ ಭೂಮಿ ವಪ್ರಂ ಕ್ಷೇತ್ರಂ: ಅಭಿಧಾವ, ೧. ೧೧. 
೬೭) 


ಕೇದಾರವನ - ಬತ್ತದ ಗದ್ದೆ (ಪರಿಕಾಲ್ಲಳ ನೀರನುಣ್ಣ 
ಕೇದಾರವನ೦ ಮನಂಗೊಳಿಸುತಿರ್ಪುದು: ಜಗನ್ನಾವಿ, ೨. ೪) 
ಕೇಯೂರ - ಕಡಗ, ತೋಳುಬಂದಿ, ಭುಜಕೀರ್ತಿ (ಶ್ರೀಯಂ 
ಅಗಲುರದ ಮುತ್ತೆನೆ ಕೇಯೂರಂ ಬೀರ ಸಿರಿಯ ಕಣ್ಣೆಳಗೆನೆ 
. ಎ ಜೀಯೆನಿಸಿದ೦ ಅಮಳಮೂರ್ತಿ: ನೇಮಿನಾಹು, ೩. ೧) 


ಕೇರ್‌ - ಗೋಡೆ (ನೋಟಕ್ಕೆ ಎರಡನೆಯ ನಾಕಲೋಕದ 
ವಿರಚನೆಯನೆ ಪಡೆವುದದಅ ರನ್ನದ ಕೇರ್ಗಳ್‌: ಅದಿಪು, ೬. 
೩೭) 

ಕೇರಳೀ - ಕೇರಳದ ಹೆಂಗಸು (ಕೇರಳೀಕೇಳೀಕಂದರ್ಪಂ: 


ಪಂಪಭಾ, ೧. ೧೪೮ ವ) 

ಕೇರಿ - ಬೀದಿ (ಊರಿಲ್ಲ ಕೇರಿಯಿಲ್ಲ ಎಲ್ಲಿ ಚರಿಗೆವುಗುವ೦ ಅಂತು 
ಕೆಮ್ಮನೇಕೆ ಎಮ್ಮಂ ತಾಂಗಿದಪಿರಿ ಎಂದೊಡೆ: ವಡ್ಡಾರಾ, ಪು 
೯೦, ಸಾ ೨೯) 

ಕೇರೆ - ಒಂದು ಜಾತಿಯ ಹಾವು (ನೀರಡಸಿದ ಕಾಸರಪತಿ 
ಕೇರೆಯಂ ಅಗದೊಸರೆಗೆತ್ತು ನೆಕ್ಕುವುದು: ನೇಮಿನಾಷು, ೩. 
೪೫) 

ಕೇರ್ಗಟ್ಟು - ಗೋಡೆಯನ್ನು ಕಟ್ಟು (ಕೆ೦ದಳಿರಿ೦ ಕೇರ್ಗಟ್ಟಿದವೊಲ್‌ 
ಬಳಯಿಸಿ ಮುರಿದಪುದು ನೋಡೆ ಮುನಿಪುಂಗವರರಂ: 
ನೇಮಿನಾಹು, ೨. ೭೦); ತಡಿಕೆ (ಸಂಪಗೆಯ ಮುಗುಳ 
ಕೇರ್ಗಟ್ಟಿನಂತಿರ್ದ ಮಣಿಭಿತ್ತಿಗಳುಂ: ಚಂದ್ರಪ್ರಪು, ೧೨. ೧೧ 
ವ) 

ಕೇಲ್‌ - ಮಣ್ಣಿನ ಹರವಿ (ಹರಿನೀಲದ ಕೇಲ್ಗಳಿ೦ 
ಕುಂಕುಮವಾರಿಪೂರಮಪ್ಪ ಕನಕ ಕಟಾಹಲಟಹಂಗಳಿಂ.... 
ರಂಜಿಸುವ ಸುದರ್ಶನ ಸರೋವರಮನೆಯ್ದಿ ವಂದಾಗಳ್‌: 
ಶಾಂತೀಶ್ವಪು, ೧೦, ೧೫೨ ವ) 

ಕೇವಣ - [ಕ್ಷೇಪಣ] ಕುಂದಣಗೆಲಸ (ಕೇವಣದೊಳ್‌ ತೊಡರ್ದ 
ಅಳಿನೀಲದ ಪರಲ್‌ ಎನೆ ಮೃಡರಿಪು ಮುದಿಕೆವೊಲಾಯ್ತು 
ಕನಕಾಂಬುರುಹಂ: ಗದಾಯು, ೬. ೪೩) 

ಕೇವಣಿಸು - ಲೇಪಿಸು (ಕೇಸಡಿಗಳ ಪೆಂಪಿಂಗೆ ಕೆ೦ದಳಿರ ಕೆಂಪಂ 
ಕಢವಣಿಸಿದಂತೆ: ಪುಣ್ಯಾಸ್ತ, ೨. ೩೨ ವ) ಪೋಣಿಸು (ತೂಗಿ 
ಕೊಂಡು ಕೇವಣಿಸದೆ ವೆಜ್ಜಮಂ ಕಳೆದು ಕೋಯದೆ .. .. 
ಸದ್ದುಣಮಣಿಯೆಂಬ ಭೂಷಣದಿಂದ ಆವ೦ ಅಲಂಕೃತಂ ಆ 
ಮಹಾತ್ಮನಂ: ಲೀಲಾವತಿ, ೧. ೬೦) 

ಕೇವಲ - ಸಾಧಾರಣ (ಅಚಾಮ್ಲವರ್ಧನಂ ಪುಣ್ಯವರ್ಧನಂ 
ಕೇವಲಮೇ: ಸುಕುಮಾಚ, ೯. ೧೩) 

ಕೇವಲಜ್ಞಾನ - [ಜೈನ] ಸರ್ವಜ್ಞತ್ವ (ಕೇವಲಜ್ಞಾನ ದೀಪಿಕೆಯೊಳ್‌ 

; ಅಂತರ್ಧಾಂತವಿಚ್ಛಿತ್ರಿಗೆ ಉತ್ಸುಕನೆಂ: ನೇಮಿನಾಷು, ೧. 

೧೧) 


ಕೇವಲದರ್ಶನಾವರಣೀಯ - [ಜೈನ] ಕೇವಲದರ್ಶನಕ್ಕೆ 
ಆವರಣವನ್ನುಂಟು ಮಾಡುವ ಕರ್ಮ 
(ಕೇವಲದರ್ಶನಾವರಣೀಯಂನ ನಿದ್ರಾ ನಿದ್ರಾನಿದ್ರಾ 


ಪ್ರಚಲಾಪ್ರಚಲಾ ಸ್ತ್ಯಾನಗೃದ್ಧಿಭೇದದಿ೦ ನವವಿಧ ಭೆದಮಪ್ಪ 
ದರ್ಶನಾಬವರಣಿಯಮುಮಂ: ಸುಕುಮಾಚ, ೩, ೩೯ ವ) 
ಕೇವಲಬುದ್ಧಿ - ಕೇವಲಜ್ಞಾನ (ಆರುಹಂತರ ಕೇವಲಬುದ್ಧಿ ಸಿದ್ಧರ 
ಆತ್ಮಾಯತಬೋದಸಿದ್ಧಿ ಪ್ರಕರ್ಷಮೆಮಗೀಗೆ 
ಸಮಸ್ತಮತಿಪ್ರಕಾಶಮಂ: ನೇಮಿನಾಪು, ೧. ೭) 
ಕೇವಲಬೋಧ - [ಜೈನ] ಕೇವಲಜ್ಞಾನ (ಕೇವಲಬೋಧಮೆಂಬೀ 
ವಿಭವಂಬೆತ್ತು ಸಕಲರೂಪ ವ್ಯಾಪಾರಾವಗಮ ಸಂಪದಂ 


೩೪೫ 


ಸರ್ವಾವಧಿ ಪುಟ್ಟತ್ತು ರಾಘವ ವ್ರತಪತಿಗಳ್‌: ಪಂಪರಾ, ೧೬. 
೬೨); ಜ್ಞಾನಿ (ಕುಲಹೀನನೆ ಅಪ್ಪೊಡೆ ಕೇವಲಬೋಧಂ 
ಪರಶುರಾಮಂ ಏನೀಗುಮೆ ನಿರ್ಮಲಿನಕುಲಂಗಲ್ಲದೆ 
ಪಿಡಿಯಲಲ್ಲದೆ ಅಂತಪ್ಪ ದಿವ್ಯಬಾಣಾವಳಿಯಂ: ಪಂಪಭಾ, 
೧೨. ೯೭) 

ಕೇವಲಲಬ್ಬಿ - [ಜೈನ] ಪಂಚ ಪರಮೇಷ್ಠಿಗಳ ಒಂಬತ್ತು ಲಬ್ಳಿಗಳಲ್ಲಿ 
ಒಂದು (ಅನಂತಜ್ಞಾನಾದಿ ನವಕೃವಲಲಬ್ಬಿವಡೆವುದುಂ: 
ಪಂಪರಾ, ೮. ೬೯ ವ) 

ಕೇವಲವಿಭೂತಿ - ಕೇವಲಜ್ಞಾನ (ಫಾತಿಕರ್ಮಂಗಳಂ ಘಾತಿಸಿ 
ಕೇವಲವಿಭೂತಿಯಂ ಪಡೆದು: ಸುಕುಮಾಚ, ೪. ೨ ವ) 

ಕೇವಲಿ - ಕೇವಲಜ್ಞಾನಿ (ಶುತಕೇವಲಿ ವಿಷ್ಣುವ್ರತಿಪತಿ ಚರಣಂ 
ನಂದಿ ಪರಮಮುನಿ ಪದಂ ಅಪರಾಜಿತ ಪಾದಂ 
ಗೋವರ್ಥನಯತಿ ಕ್ರಮಂ ಭದ್ರಬಾಹು ಚರಣಂ ಶರಣಂ: 
ಪಂಪರಾ, ೧. ೮) 

ಕೇವಳ - ಸಮಗ್ರ (ಆವುದು ಬಾಗಿದುದು೦ ಅಧಿಕಂ ಬಸನಂ 
ಕೇವಳಮಾಗೆ ನೆಗೆವುದು ಚಿತಾವಯಮಂ: ಕವಿರಾಮಾ, ೨. 
೧೫೦) 

ಕೇವಳಜ್ಜಾನ - [ಜೈನ] ಲೋಕಾಲೋಕಗಳಲ್ಲಿಯ ತ್ರಿಕಾಲಗಳಲ್ಲಿಯ 
ಸರ್ವವಸ್ತುಗಳ ಸಮಗ್ರ ಜ್ಞಾನ (ನಿಶಾವಸಾನಸಮಯದೊಳ್‌ 


ತತ್ಪುರ ಬಹಿರ್ಭಾಗಸ್ಸಿತ ಮನೋಹರೋದ್ಯಾನಾಸೀನ 
ಯಶೋಧರ ಗುರುಗಳ ಕೇವಳಜ್ಜಾನೋತ್ಪತ್ತಿಯೊಸಗೆಗೆ: 
ಆದಿಪು, ೩. ೨೧ ವ) 

ಕೇವಳಾಗಮ — ಕೇವಲಜ್ಞಾನ (ಕೇವಳಾಗಮ 


ಸುಲೋಚನನಾದೊನನೆಯ್ದೆ ಕಂಡನಶ್ರಮಗತಿವರ್ತಿ ಕೀರ್ತಿದರ 
ಕೇವಳಿಯಂ ಹಳಿ ದೇವದೇವನಂ: ಶಾಂತಿಪು, ೪. ೬೩) 

ಕೇವಳಿ - ಕೇವಲಜ್ಜಾನಿ (ಕೇವಳಿ ಪ್ರಾಜ್ಯ ಪೂಜಾ 
ಪರಮೋತ್ಸವಮಂ ಮಾಡಲ್ಬರ್ಪ ಪುರುಹೂತನ 
ದುಂದುಭಿಧ್ದಾನಾಹೂತನಾಗಿ: ನೇಮಿನಾಷು, ೪. ೧೧೧ ವ) 

ಕೇಶಕಳಾಪ - ಕೇಶರಾಶಿ (ಆ ಪುರಲಲನೆಯ ಕೇಶಕಳಾಪದವೊಳ್‌ 
ಮಧುಪನಿಕರನಿಳಯಂ ಸುಮನಶ್ವೀಪರಿಪೂರ್ಣಮಂ 
ಅನಂಗನ ಕಾಪೆನೆ: ಆದಿಪು, ೬. ೯೧) 

ಕೇಶಪಾಶಪ್ರಪಂಚ - ಸಮೃದ್ಧ ತಲೆಗೂದಲು (ಪೇಟ 
ಸಾಮಾನ್ಯಮೇ ಬಗೆಯೆ ಭವತ್‌ ಕೇಶಪಾಶಪ್ರಪ೦ಚಂ: 
ಪಂಪಭಾ, ೧೨. ೧೫೬) 

ಕೇಶಬಂಧ - ತಲೆಗೂದಲು ಕಟ್ಟುವಿಕೆ, ಮುಡಿ (ಕಿಚೆವೀಲಿಯ 
ಪೆಂಚೆಯದ ಕೇಶಬಂಧದೊಳಂ: ಜಗನ್ನಾವಿ, ೪. ೮೦) 

ಕೇಶಹಸ್ತ - ಕೇಶಪಾಶ (ಕಾಳಹಸ್ತಮಲ್ಲದೆ ಪರಮಮೇಶ್ವರಿ 
ಕೇಶಹಸ್ತಮಕ್ಕುಮೆ: ಗದಾಯು, ೧. ೬೭) 


ಕೇಶಾವಾಪ - [ಜೈನ] ಐವತ್ಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದು (ಕೇಶಾವಾಪ ಎಂಬ ಅಯ್ವತ್ತಮೂಜು 
ಗರ್ಭಾದಿನಿರ್ವಾಣ ಪರ್ಯಂತಂಗಳಪ್ಪ ಆಯ್ವತ್ತಮೂಜು 


ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 
ಕೇಶಿಸೂದನ - ಕೇಶಿ ಎಂಬ ರಾಕ್ಷನ್ನು ಕೊ೦ದ ಕೃಷ್ಣ (ಅನ್ನೆಗಂ 
ಕೇಶಿಸೂದನಪ್ರಲಂಬಾ೦ತಕರ್‌ ಅಲ್ಲಿಂ ತಳರ್ದು 
ಬರುತ್ತಿಲ್‌: ಜಗನ್ನಾವಿ, ೮. ೬೫ ವ) 
ಕೇಶೋತ್ಪಾಟನ - [ಜೈನ] ಕೇಶಾವಾಪ, ಲೋಚುಗೊಳ್ಳುವುದು 
(ಕೇಶೋತ್ಪಾಟನದಂದು ಭಾವಿಸೆ ನಮಸ್ಸಿದ್ದೇಭ್ಯ ಎಂದಾದಿ 
ತೀರ್ಥೇಶರ್‌ ವಂದಿಸಿ ದೀಕ್ಷೆಗೈದರ್‌: ಶಾಂತಿಷು, ೧. ೨) 


ಕೇಸಕ್ಕಿ - ಕೆಂಪು ಅಕ್ಕಿ (ಕೇಸಕ್ಕಿಯಂತೆ ತಳಿಸಿದಕ್ಕಿಯಂತೆ 
ಕರ್ಚಿದಕ್ಕಿಯಂತೆ: ಧರ್ಮಾಮೃ, ೧೨. ೧೪ ವ) 

ಕೇಸಡಗು - ಕೆಂಪು ಮಾಂಸ (ಮೃಗಶಾಬನೀಕಮಂ ಕೊಂಡು 
ಕೇಸಡಗಂ ಸೂಡುವರ್‌: ನೇಮಿನಾಪು, ೩. ೫೦) 

ಕೇಸಡಿ - ಕೆಂಪಾದ ಅಡಿ (ಮಿಜುಪ ಕುರುಳೋಳಿ ಮೂಡುವ 
ಕಿಯಮೊಲೆ ತಳತಳಿಸಿ ಹೊಳೆವ ಕೇಸಡಿ ನೀಡುಂ ತುಖುಗಿದೆವೆ 
ಜೊಲ್ಲೆಯಂ ಮಿಗೆ ಮೆಜ್‌ವಿನಂ ಎಳವೆಂಡಿರಿರ್ದರ್‌ ಎರಡುಂ 
ಕೆಲದೊಳ್‌: ಕಬ್ಬಿಗಕಾ, ೧೦೪) 

ಕೇಸರ - ಕೋಳಿ, ಕುದುರೆ ಅಥವಾ ಸಿಂಹದ ಕುತ್ತಿಗೆಯ ಕೂದಲು 


(ವಿಸರುಹದಂತೆ ಕೇಸರಮನಾಂತುದು ಮೆಯ್ಗಲಿಯಂತಿರೆ 
ಆರೆ ಕೂರ್ಪೆಸೆದುದು: ಯಶೋಧಚ, ೩. ೭೮) 

ಕೇಸರದ್ರುಮ — ಬಕುಳದ ಮರ (ಕೇಸರದ್ರುಮಮೆ 
ನಿನ್ನುಮನಾಸವಸೀಧುವಿಂದೆ ಫೂಟ್ಬುದೊ ಕೈತಮಾವುದಿಂ 
ಮಳೆವುದು: ಆದಿಷು, ೧೧. ೧೨೯) 

ಕೇಸರಫಲ — ಬಕುಳದ ಹಣ್ಣು (ಮಣಿಕುಂಡಲಂ 


ನಾಳಸಮೇತಮಪ್ಪ ಕೇಸರಫಲದಂತಿರಿರ್ದುದು: ಕಾದಂಬ, ೫. 
೨೫) 

ಕೇಸರರಾಜಿ - ಸಿಂಹದ ಕೊರಳ ಮೇಲಿನ ಕೆಂಗೂದಲು (ಶರದದ 
ಚಂದನಂ ವಿಮಲಚಂದಿಕೆ ಬಾಳದಿನೇಶನಂ 
ತಮೋಹರಕಿರಣ೦ ಕಿಶೋರಹರಿಯ೦ ನವಕೇಸರಾಜಿ ಮಿಕ್ಕ 
ದಿಕ್ಕರಿಯಂ  ಅನೂನ ದಾನಪರಿಶೋಭಿ ಮನಂಗೊಳೆ 
ಪೊರ್ದುವಂತೆ: ಪಂಪಭಾ, ೨. ೩೯) 

ಕೇಸರಿ -  ಕೇಸರವನ್ನುಳ್ಳುದು, ಸಿಂಹ 
ಕೇಸರಿಕೇತನಮಪ್ಪ ಪಟಯಿಗೆಯಂ 
ಮುಟ್ಟೆವರ್ಪನ್ನೆಗಂ: ಪಂಪಭಾ, ೧೨. ೧೨೦ ವ) 

ಕೇಸರಿಕಿಶೋರ - ಸಿಂಹದ ಮರಿ (ಪಂಜರಸ್ಥಿತ 
ಕೇಸರಕಿಶೋರದಂತೆ ಗೆಯ್ದು 
ವಿದ್ಯಾಭ್ಯಾಸಂಗೆಯ್ಯುತ್ತುಮಿರೆ: ಕಾದಂಬ, ೨. ೧೧೮ ವ) 

ಕೇಸರಿಕೇತನ - ಸಿಂಹದ ಚಿಹ್ನೆಯ ಧ್ವಜ; ಭೀಮ 
(ಪವನತನೂಜನ ಕೇಸರಿಕೇತನಮಪ್ಪ ಪಟಯಿಗೆಯಂ ಕಂಡು 
ಮುಟ್ಟೆವರ್ಪನ್ನೆಗಂ: ಪಂಪಭಾ, ೧೨. ೧೨೦ ವ) 

ಕೇಸರಿಣಿ - ಹೆಣ್ಣು ಸಿಂಹ (ಹರಿಪೋತಮಂ ಬೆದಜುತುಂ 
ಕರಿಪೋತಂ ಅವುಂಡುಗರ್ಚಿ ಕೇಸರಿಣಿಯಂ ಕೆಚ್ಚಲಂ 
ತುಡುಕುತಂ ಪರಿದತ್ತು: ಪಂಪಭಾ, ೭. ೮೦) 

ಕೇಸರಿಪೀಠ - ಸಿಂಹಾಸನ (ಮೆಯ್ಯಲಸಿದಂತೆ ಎಂತಾನುಂ 
ಎಟ್ಟೆರ್ದು ಕೇಸರಿಪೀಠಾಗ್ರದಿ೦ ಅಪ್ಪಿಕೊಂಡು: ಪಂಪಭಾ, ೯. 
೩೧) 

ಕೇಸರಿರವ.. -. ಸಿ೦ಂಹಗರ್ಜನೆ.. (ದೋರ್ದಂಡಕಂಡೂಯ 
ದುರ್ದಮವೈರಿದ್ದಿರದೇಂದ್ರಕೇಸರಿರವಂ: ಆದಿಷು, ೧೧. ೧೦) 

ಕೇಸರಿವಿಷ್ಟರ - ಸಿಂಹಾಸನ (ಅಯ್ದ್ವರು೦ ಅನೇಕ ಮಂಗಳಾಭರಣ 


(ಪವನತನೂಜನ 
ಕಂಡು 


ಮದ 
ಅಖಳ 


ಅಳಂಕೃತಶರೀರರ್‌ ಅರಿಕೇಸರಿಯಂ ಕೇಸರಿವಿಷ್ಠರದೊಳ್‌ 
ಕುಳ್ಳಿರಿಸಿ: ಪಂಪಭಾ, ೧೪. ೧೮ ವ) 
ಕೇಸರಿಸು - ಕೆಂಪಗೆ ಮಾಡು (ಕಂಡು ಕಾಡಾನೆಯಂ 


ಕೇಸರಿಸುತ್ತುಂ ಕಣ್ಣಂ ತಾಗುವ ಬಿಸುಗದಿರಂ ಪೊಯ್ಯುತುಂ: 
ನೇಮಿನಾಹು, ೩. ೬೩) 

ಕೇಸುರಿ - ಕೆಂಪಾದ ಉರಿ (ಅರಿಗನ ಬೇಟದೊಂದೆ ಪೊಸಬೇಟದ 
ಕೇಸುರಿಯಿಂದಂ ಎಯ್ದೆ ದಳ್ಳುರಿ ನೆಗೆದಂದುದು ಕೆಂದಳಿರ 
ಪಾಸುಗಳಿಂ; ಪಂಪಭಾ, ೫. ೮) 


೩೪೬ 


ಕೇಳ - ನರ್ತಕ (ಶರದದ ಗೊಟ್ಟಿಗಾಯಕರ ಕೇಳರ 
ಕೇರಿಯೊಳಿಂದು ಕಾಂತಾಮಂದಿರದೊಳಗಿರ್ದು: ಅನಂತಪು, 
೧. ೧೧೦) 

ಕೇಳಿ - ಆಟ (ಲೀಲಾಕೇಳಿಗಳೆ ವಿಳಾಸಕೇಳಿಗಳೆ ನೃಪಸತಿಯಾ: 
ಅಜಿತಪು, ೩. ೯); ರತಿಕ್ರೀಡೆ (ಬಸನಿಯೆ ಗೆಲ್ಲಕಾಳನ 
ನೆಗಬ್‌ಗೆ ಕೇಳಿಗೆ ನಾಡೆ ಗೆಂಟದಂ ಬೆಸಗೊಳವೇಡ: ಆದಿಪು, 
೧೨. ೧೭) 

ಕೇಳಿಕೆ - ಆಟ (ಸಹಜದ ಚೆಲ್ವಿನೊಳ್‌ ರತಿಯ ಸೋಲದ 
ಕೇಳಿಕೆಯೊಳ್‌ ಪೊದಳ್ಬು ಸನ್ನಿಹಿತವೆನಿಪ್ಪ 
ಅಪೂರ್ವಶುಭಲಕ್ಷಣದೇಹದೊಳ್‌: ಪಂಪಭಾ, ೧. ೪) 

ಕೇಳಿಕೆವಿಡಿ - ನೃತ್ಯಮಾಡು (ಸಾರಸಂಗೀತಮಂ 
ಕೇಳಿಕೆವಿಡಿದ ಭಾರತಿಯಿಂ: ಶಬರಶಂ, ೧. ೭೯ ವ) 

ಕೇಳಿನಿವಾಸ — ನೃತ್ಯಮ೦ದಿರ (ಕೇಳಿನಿವಾಸದಲ್ಲಿ 
ನರ್ತನಮನೊಡರ್ಚಿ: ಪುಷ್ಪದಂಪು, ೧. ೭) 

ಕೇಳಿಲೀಲೆ — ಶೃಂಗಾರಲೀಲೆ (ಕವಿಕುಳಸೇವ್ಯಮಾನ 
ಕವಿತಾಕಳಹಂಸೆಗೆ ಕೇಳಿಲೀಲೆ: ಚಂದ್ರಪ್ರಷು, ೧. ೫೦) 

ಕೇಳಿವಟ್ಟಲ್‌ - ತೆಂಗಿನ ಚಿಪ್ಪು (ಹೃದ್ಯಮಪ್ಪ ಮದ್ಯಮಂ 
ಕೇಳಿವಟ್ಟಲೊಳೆಜ"ದು ಕುಡಿಯಲುಜ್ಜುಗಂಗೈವುದುಂ: 
ಜಗನ್ನಾವಿ, ೪. ೩೯ ವ) 

ಕೇಳಿಶೀಳ - ಆಟವೇ ಶೀಲವಾಗಿರುವವನು, 
(ಮನಃಪ್ರಹ್ಲಾದಮಂ ತಾಳ್ಗುವನನವರತಂ 
ಕೇಳಿಶೀಳಂ: ಚಂದ್ರಪ್ರಹು, ೪. ೭೬) 

ಕೇಳಿಸು - ಕೇಳುವಂತೆ ಮಾಡು 
ಒಸಗೆವಾತುಗಳ೦ ಈಗಳ್‌ ಕೇಳಿಸುವೆಂ: 
೧೦೫ ವ); ವಾದ್ಯ ನುಡಿಸು 
ಕೇಳಿಸುವಳ್‌: ಗಿರಿಜಾಕ, ೩. ೯೮) 

ಕೇಳೀದೋಹಳ - ಆಟದ 
(ಸುಭಟಸಂಘಟ್ಟದೋರ್ಗರ್ವ 
ಆದಿಷು, ೧೪. ೧೯) 

ಕೇಳೀವನ - ಆಟಕ್ಕಾಗಿ ಇರುವ ಉದಾನ (ಪ್ರಿಯವಾದುವು 
ಪಡಿಯಅವಕ್ಕಿಯ ಜಡಿಪುಂ ಜಕ್ಕವಕ್ಕಿಯುಲಿ ಸಾರಸವಕ್ಕಿಯ 
ಕುಹಕ೦ ಪಂಡಿತವಕ್ಕಿಯ ಪಠನಂ ನೃಪನ ಕಿವಿಗೆ 
ಕೇಳೀವನದೊಳ್‌: ಮಲ್ಲಿನಾಪು, ೬. ೭) 

ಕೇಳೀಶೈಳ - ಆಟಕ್ಕಾಗಿ ಮಾಡಿಕೊಂಡಿರುವ ಬೆಟ್ಟ (ಸಕಳ 
ಕಳೋತ್ಕಳಿತ ಸರಸಸಹಕಾರ ಕೋರಕಕಬಳನಮದಮಧುರ 
ಕೋಕಿಳ ಕೋಳಾಹಳಾಕುಳಿತ ಕೃತಕಕೇಳೀಶೈಳಶಿಖರ೦ಗಳೇ: 
ಆದಿಪು, ೪. ೫೨ ವ) 

ಕೇಳೀಸರ - (ವಿಭಾಸ್ವದ್ವಾರಿ ಕೇಳೀಸರಕ್ಕಿದು ಎನುತ್ತಾಗಳೆ 
ಬೇಜ”ವೇಜ್‌ ಪೆರ್ಗೊಂಡಿತ್ತಂ ಪಸಾಯಂಗಳಂ: ಕುಸುಮಾಕಾ, 
೫. ೧೬೩) 

ಕೇಳ್ಗೆನಿಲ್ಲನಾಗದೇ - ಕೇಳಿದವನಾಗಲಿಲ್ಲವೇ ಅಂದರೆ ಕೇಳಿದೆ 
(ಮನದೊಳ್‌ ನಿಷ್ಕಾರಣ೦ ಕಾಯ್ದರೇಂ ಪರಚಿಂತಾಕರ ಏಹಿ 
ಎಂಬ ನುಡಿಯ೦ ಮುಂ ಕೇಳ್ದೆನಿಲ್ದಾಗದೇ: ಪಂಪಭಾ, ೭. 
೩೫) 

ಕೇಳ್ಳಿ - ಕೇಳುವಿಕೆ (ತಾಯ್ತಂದೆವಿರ ಕೇಳ್ಲಿಯಂ ಗೆಯ್ಯದೆ ಆ 
ವೇದಂ ಮೊದಲಾಗೊಡೆಯ ಶಾಸ್ತ್ರಂಗಳ ಓದದೆ: ವಡ್ಡಾರಾ, 
ಪು ೨, ಸಾ ೧೪) ಸ 


ಕೇಳಿಪ 


ಆಟಗುಳಿ 
ಶ್ರೀಧರಂ 


(ಪಾ೦ಡವರನಿಕ್ಕಿದ 
ಪಂಪಭಾ, ೧೬. 
(ಜಾಣೆ  ಬೀಣೆಯಂ 


ಬಯಕೆಯುಳ್ಳವನು 
ವಿಧ್ವಂಸನಕೇಳೀದೋಹಳ: 


ಕೇಳ್ಪೌ - ಕೇಳುತ್ತೀಯೆ (ಪಂಡಿತೆಯು೦ ಆ ವೃತ್ತಾಂತದೊಳ್‌ 
ಪುಟ್ಟಿದುತ್ತವಮಂ ಮಾಣದೆ ಕೊಂಡು ಬರ್ಕು೦ ಅದುವಂ 
ಕೇಳ್ಟ್‌ ಮಹೋತ್ಸಾಹದಿಂ: ಆದಿಷು, ೩. ೮೪) 

ಕೇಚೆಸು - ನಿರ್ಮಿಸು (ಮೃಗಗಣಮಂ ಒಂದೆಡೆಯೊಳ್‌ ಪುಗಿಸಿ 
ಪೊಣಗೆ ಪೆಬ್ಬೇಲಿಯಂ ಕೇಟಿಸೆ: ಚಾವುಂಷು, ಪು. ೪೧೩. 
ಸಾ. ೧೯) 

ಕೇಯು - ಕಾಳುಕಸಗಳನ್ನು ಬೇರ್ಪಡಿಸು (ಕೇಜು-ಶೂರ್ಪಕರಣೇ: 
ಶಬ್ದಮದ, ಧಾ ೮೫೮) 

ಕೇಟಿ - ಸಾಲು, ಪಂಕ್ತಿ (ಮುತ್ತಿನ ಪಚ್ಚೆ ಮಾಣಿಕದ ವಜ್ರದ 
ಕೇಟೆಯೊಳ್‌ ಒಂದಿ ಸಾಂದಿನೊಳ್‌ ಕತ್ತುರಿಯೊಂದು 
ಕೋಲ್ಲ್‌ಸಜಳಳ್‌ ಓಕುಳಿ ಚಂದನ ಗಂಧವಾರಿಯೊಳ್‌ 
ಸುತ್ತಲು೦ ಅಲಂ ಪಡೆವ ಗೇಯದ ಪೆಂಪಿನ ಅಲಂಪಂ 
ಆರ್ಗ೦ ಆರ್ತಿತ್ತುದು ಪಟ್ಟಬಂಧ ಮಹೋತ್ಸವಂ ಆ 
ಪಡೆಮೆಚ್ಚಿ ಗಂಡನಾ: ಪಂಪಭಾ, ೧೪. ೨೦) 

ಕೈ - ಹಸ್ತ (ಬಂದು ಮುಂದು ನಿಂದು ಕೈಗಳಂ ಮುಗಿದು: 
ವಡ್ಡಾರಾ, ಪು. ೭೩, ಸಾ. ೬); ಆನೆಯ ಸೊಂಡಿಲು 
(ಮುಖಂ ಕಮಲಮಂ ಕೀಲಸ್ಮಾಡುಗು೦ ಕೈಗಳ್‌ ಆನೆಯ 
ಕೈಯಂ ನಖಂ ಇಂದುವಂ ನಗುಗುಂ: ಪಂಪರಾ, ೧. ೯೫); 


ಅಲಂಕಾರ (ಮುತ್ತಿನ ಕೈಯಿಂದಡಿಕಿಲ್ಲೆತ್ತ 
ಉರುಶೃಂಗಾರಘಟಕವಿತತಿಯಿ೦ ತಳೆದ ಒಳ್ಳತ್ತುರಿನೀರಿಂ: 
ಉದಟಕಾ, ೮. ೬) 


ಕೈಕೊಳ್‌ - ಲೆಕ್ಕಿಸು, ಗಮನಿಸು (ಕನ್ಮಾರ್ಥದಿಂ ಬಂದ ಪಾರ್ಥಿವಂ 
ಉದ್ಯತ್‌ ಭುಜಗರ್ವದ ಒದವುಮಂ ಕೈಕೊಳ್ಳದೆ ಇಂತೊಯ್ದು 
ಮಾನವನೊಳ್‌ .. .. ಕಾದುವುದು ಅಯುಕ್ತಂ: ಕರ್ಣನೇಮಿ, 
೭. ೪೭) ಆಶ್ರಯಿಸು (ಲಕ್ಷ್ಮೀಮತಿ ಮಹಾದೇವಿಯುಂ 
ಅನುಂದರಿವೆರಸು ಚಕ್ರವಲ್ಲಭವ್ಯಪಾಯದೊಳ್‌ ಪುಂಡರೀಕನಂ 
ಕೈಕೊಂಡಿರೆ: ಆದಿಪು,ು ೪. ೮೧ ವ) ಸ್ವೀಕರಿಸು 
(ದಂಡನಾಯಕಂ ತೋಟಿದನೇಕ ಕ್ಷತ್ರಿಯಪುತ್ತಕುಲಧನಂಗಳಂ 
ಕೈಕೊಂಡು ಕೋಶಾಧ್ಯಕ್ಷಹಸ್ತನ್ಯಸ್ತಂಗಳ್ಳಾಡಿ: ಆದಿಪು, ೧೩. 
೮೦ ವ); ಸಂಪಾದಿಸು (ಜಯಮಂ  ಕೈಕೊಳ್ಳುದು 
ದೃಷ್ಟಿಯುದ್ಧ ಜಳಯುದ್ಧ ಮಲ್ಲಯುದ್ಧದೊಳೆ 
ಜನಕ್ಷಯಕರಣದೊಳೇಂ ಪಾಪಮು೦ ಅಯಶಮುಂ ಅಪ್ಪನಿತೆ 
ದೇವ: ಆದಿಪು, ೧೪. ೧೦೧); ಅಳವಡಿಸಿಕೊ, ತಾಳು (ಈ 


ಜಗದ್ಗುರು ಬಂದಿರ್ದುವಣಿಂದೆ ಶಾಂತರಸಮಂ 
ಕೈಕೊಂಡುದೀ ಪರ್ವತಂ: ಆದಿಪು, ೧೩. ೮೨) 
ಮದುವೆಯಾಗು (ಈ ಕನ್ನೆಯಂ ಪಸುರ್ವಂದರ್‌ 
ಪಸೆಯೆಂಬಿವಂ ಸಮೆದು ನೀಂ ಕೈಕೊಳ್‌: ಪಂಪಭಾ, ೧. 


೭೮); ವಹಿಸಿಕೊ (ನೀನೆ ಜೆಟ್ಟಗನೈ ಮುನ್ನಿನೊಅಂಟು ವೇಡ 
ಮಗನೆ ಕೈಕೊಳ್‌ ಧರಾಭಾರಮಂ: ಪಂಪಭಾ, ೧. ೮೧) 
ಕೈಕೊಳಿಸು - ಕೈಕೊಳ್ಳುವಂತೆ ಮಾಡು (ಆರ್ಯಷಟ್ಯರ್ಮ೦ಗಳ೦ 
ನಿಮಗಿವು ಕುಲಾಚಾರಂಗಳೆಂದು ಅಜೆಯೆ ಪೇಟ್ಟು ಕೈಕೊಳಿಸಿ: 

ಆದಿಹು, ೧೫. ೧೩ ವ) 


ಕೈಕೊಳವೇಟ್ಕುಂ - ಮದುವೆಯಾಗಿ ಸ್ವೀಕರಿಸಬೇಕು (ತನಗೆ 
ಕಿಜಿಯಂದುಂಗುರವಿಟ್ಟ ಸಾಲ್ವಲನೆಂಬರಸನಲ್ಲಿಗೆ ಪೋಗಿ 


ನೀನೆನ್ನಂ ಕೈಕೊಳವೇಟ್ಕುಂ ಎಂದೊಡೆ: ಪಂಪಭಾ, ೧. ೭೫ 
ವ) 

ಕೈಗಣ್ಮು - ಪ್ರಕಟವಾಗು (ಇನಿತೆಂದು ಇನ್ನವೆಂದುಂ ಈ 
ವಿಧದವೆಂದು ಆರ್‌ ಬಣ್ಣಿಸಲ್ಲಲ್ಲರೆಂಬುನೆಗಂ ನಿರ್ಭರಭಕ್ತಿ 
ತಮ್ಮ ಮನದೊಳ್‌ ಕೈಗಣ್ಣೆ: ಆದಿಷು, ೧೦. ೪೬); ವಶವಾಗು 


೩೪೭ 


(ಶಕ್ತಿಸ್ಟುರಣ೦ ಕೈಗಣ್ಮೆ ತಂತ್ರೋದಿತಗುಣಗಣಮ೦ ತಾಳ್ಸು 
ಅಮೋಘಂ ಪ್ರಭುತ್ವಂ ದೊರೆಕೊಂಡು: ರಾಜಶೇವಿ, ೧. ೧೩) 
ಕೈಗಟೆ - ಮಿತಿ ಮೀರು (ಪಟಿಗೆ ಮೇನ್‌ ಪೊಗಲ್ಲ್‌ ಮೇಣ್‌ 

ನೆವಮಿಲ್ಲಡೆ ಇಂತು ಕೈಗಟೆಯೆ: ಕವಿರಾಮಾ. ೧. ೧೩೬) 
ಕೈಗಚೆವು - ಕೈ ಮೀರಿಕೆ, ಅತಿಶಯ (ನಿನ್ನ ಒರಂಟುತನಂ 
ಕೈಗಟೆವಾಯ್ತು ಅದಪ್ಪೊಡೆ ಮಹಾಭಾರಾವತಾರ೦ 
ರಣೋದ್ಯತನಾಗು ಎಂಬುದ೦ ಎಮ್ಮಂ ಅನ್ಯರವೊಲೇಂ ನೀಂ 
ಪ್ರಾರ್ಥಿಸಲ್ಪೇಟುದೇ: ಪಂಪಭಾ, ೧೦. ೧೦) 

- ರಕ್ಷಿಸು (ಕುಪಿತ ಅನೇಕಪ ದಂದಶೂಕ ದವ ದೈತ್ಯ 
ಅರಾತಿ ಚೋರ ಅಂಧಕಾರ ಪತದ್ವಜ ವಿಷ ಅಭಿಚಾರಿಕ 
ಜರಾತಂಕಾದಿ ಭೇದಂಗಳಪ್ಪ ಉಪಸರ್ಗ೦ಗಳ೦ 
ಆವೆಡೆಯೊಳಂ ಕೈಗಾವ: ಆದಿಷು. ೧೬. ೯) 
ಕೈಗುಡು - ನೆರವಾಗು (ಆದ್ಯರಾರೀ ಕೃತಿಯ೦ ಕೃತಿಮಾಡಿದರ್‌ 

ಅವರ್ಗಳ ಸನ್ಮತಿ ಕೈಗುಡುಗೆ ಎಮಗೆ 

ಸರಸಪದಪದ್ಧತಿಯೊಳ್‌: ಯಶೋಧಚ, ೧. ೫) 
ಕೈಗೂಡು - ಸಿದ್ದವಾಗು (ಆಗಳೆ ಕೈಗೂಡಿದ ವಟುವಾಕೃತಿಯೊಳೆ 

ಬೇಡಿದನಾ ಸಹಜಕವಚಮಂ ಕುಂಡಳಮಂ; ಪಂಪಭಾ, ೧. 

೧೦೦); ಸೇರು, ಮಿಳಿತವಾಗು (ದೇವಾನೀಕಿನೀ 

ದುಂದುಭಿರವಂ ಅಮರೀವೃಂದ ಮಾಂಗಲ್ಯಗೇಯಸ್ವರದೊಳ್‌ 

ಕೈಗೂಡಿ ಪೊಣುತ್ತಿರೆ: ಆದಿಪು, ೧೪. ೧೧೮) 
ಕೈಗೆಯ್‌ — ಅಲಂಕರಿಸಿಕೊ (ವಿದ್ಯಾಧರಪ್ರಸಾಧನಂ 

ಎನಗಿಂದಿನೊಳಿನಿತೆಂಬಂತೆ ನೆ೫ೌಯೆ ಕಯಗೆಯ್ದು; ಆದಿಪು, 

೨. ೫೦ ವ); ಇದಿರಿನಲ್ಲಿಯೇ (ಸುಪಾತ್ರದಾನದ ಫಲಂ 

ಕೈಗೆಯ್ಕಲಿಂತೂಡಿತೋ: ಸಮಯಪ, ೧೦. ೯೭) 
ಕೈಗೆಯಿಸು - ಅಲಂಕರಿಸು (ಪದ್ಮಪುರಿಯಂ ಕೈಗೆಯಿಸವೇಟ್ಟು 

ಬಳಹಕನಂ ಕಟೆಪಿ: ಕುಸುಮಾಕಾ, ೧೧. ೯೯ ವ) 
ಕೈಗೆಯ್ದಿಸು - ತಲುಪಿಸು, ನೀಡು (ಅಯ್ದನೆಯ ಜಲಧಿವರಂ 

ಇರದೆಯ್ದುವ ಮೊಗೆವಂತೆ ಮೊಗೆದುಂ ಓರೊರ್ಬರ 

ಕೈಗೆಯ್ದಿಸುವ ಬೇಗಮಂ: ಆದಿಷು, ೭. ೮೩) 
ಕೈಗೆಲ್‌ - ಹೊಡೆ (ನೋಡಾದಟಲಂ ಎನಗೆ ಕಣ್ಣೋಲದಿಂ 

ಕೀಚಕಂ ಬಂದುಜದೆನ್ನಂ ಕಾಡಿ ಕೈಗೆಲ್ಲು ಉಗಿದಂ: ಪಂಪಭಾ, 

೮. ೭೧) 
ಕೈಗೊಂಬಾಳ - ಚಪ್ಪಾಳೆ ತಟ್ಟಿ ಕುಣಿಯುವುದು (ಕೈಗೊಂಬಾಲದಿಂ 

ಪೋದ ಮೆಯ್ದಲಗಂಬೆತ್ತಿರೆ ಬಾಹು ಪೋರಗದೆ ಪೊಯ್ದ 

ಭೂಪನಾ ವೀರನಂ: ಅನಂತಪು, ೨. ೩೦) 
ಕೈಫಟ್ಟ - ಪರಿಮಳ (ಮಾಳತಿಕೆಯಂ ಬಡ್ಡಿಸಲು೦ ಉತ್ಪಳಿಕೆಯಂ 

ಕೈಘಟಿ ನೀಡಲುಂ: ಆದಿಷು, ೭. ೨೧ ವ) 

ಕೈಟಭಾರಾತಿ -  ಕೈಟಭನ ಶತ್ರು, ವಿಷ್ಣು (ಹರಜಟಾಜೂಟಕ್ಕೆ 
ಚಂದ್ರಲೇಖೆಯಿರ್ಪಂತೆ ದಿಕ್ಕರಿಕಟತಟಕ್ಕೆ 
ಮದಲೇಖೆಯಿರ್ಪಂತೆ ಕೈಟಭಾರಾತಿಯ ವಿಶಾಲೋರುಸ್ಥಳಕ್ಕೆ 
ಕೌಸ್ತುಭಮಿರ್ಪಂತೆ ಸೊಗಯಿಸುತಿರ್ದುದು: ಪಂಪಭಾ, ೧. 
೫೭ ವ) 
- ಮಾಡಿದ, ರಚಿಸಿದ, ರಚನೆ (ಪುದಿದ ಜಸಂ ಪೊದಳ್ಜ 
ಚಳಂ ಒಂದಿದ ಅಳಂಕೃತಿ ಕೈತ ದೇಸಿ ಎಂಬುದಂ ಎನೆ 
ವಸ್ತುವಿದ್ಯಯೆನೆ ಕಬ್ದಮೆ ಮುನ್ನಂ ಅವಂತಿವಲ್ಲದಲ್ಲದೆ 
ಪೆಣವಿಲ್ಲ ಕಬ್ಬಂ ಎನೆ ಮುನ್ನಿನ ಕಬ್ಬಮನೆಲ್ಲಮಂ 
ಇಕ್ಕಿಮೆಟ್ಟಿದುವು ಸಮಸ್ತಭಾರತಮುಂ ಆದಿಪುರಾಣ 
ಮಹಾಪ್ರಬಂಧಮುಂ: ಪಂಪಭಾ, ೧೪. ೫೯) 


ಕೈಗಾ 


ಕೈತಕ - ಕೇತಕಿ ಪುಷ್ಪ (ಸೊಗಯಿಸಿತ್ತಾ ತಾಣದೊಳ್‌ ಕೈತಕಂ: 
ರಾಜಶೇವಿ, ೨. ೫೭) 
ಕೈತವ - ಮೋಸ (ನುಡಿವೊಡೆ ಲಲ್ಲೆಯೆಂಗುಂ ಎರ್ದೆವೇಟಸ್ನಾಡೆ 


ಕೈತವಮೆಂಗುಂ ಆಸೆಯಿಂ ಪಿಡಿದೊಡೆ ಸೇದೆಯೆಂಗುಂ: 
ಆದಿಪು, ೧೨. ೭೨); ನೆಪ (ಕುಸುಮನಿಕಾಯಮಂ ತಿರಿವ 
ಕೈತವದಿಂದೆ ತದುರ್ವಿಪಾಲನಿರ್ಪ ಅಸುಗೆಯ 


ಭೂಮಿಜಾತಮನೆ ಮೆಲ್ಲನೆ ಸಾರ್ದು: ಉದ್ಭಟಕಾ, ೭. ೨೨) 
ಕೈತವೋದರ - [ಕೈತವ*೬ಉದರ] ಮಾಯಾ ಶರೀರ (ಪೆಜಸಾರ್ವ 
ಕೈತವೋದರಮೃಗಂ ಆಗಳ್‌ ಅಂತೆ ಸೆರೆಗೊಂಡುದು 
ಕಣ್ಮಲರ೦ ಲತಾಂಗಿಯಾ: ಶಾಂತೀಶ್ವಪು, ೫. ೧೫೩) 
ಕೈತಾಳಂಗುಟ್ಟು - ಚಪ್ಪಾಳೆ ತಟ್ಟು (ಈಶ್ವರಂ ಎಮಗ೦ ಪೊಣಗೆ 
ಎಂದು ಕೈತಾಳಂಗುಟಿ ಮೆಖ್‌ಮಿಂಡ ಮಾಹೇಶ್ವರಂ: 
ತ್ರಿಷಷ್ಟಿಪು, ೬. ೫ ವ) 
ಕೈದವ - [ಕೈತವ] ಕಪಟ (ಎಂದು ಕೈದವಮಿಲ್ಲದ ನಲ್ಕೆಯಂ 
ನಾಲಗೆಯ ತುದಿಗೆ ತಂದು ನುಡಿದಳ್‌ ಮತ್ತೊರ್ವಳ್‌ ತನ್ನ 
ಆಣ್ಮನ ದೋರ್ವಲದ ಅಗುರ್ವಂ ನಚ್ಚಿ: ಪಂಪಭಾ, ೧೦. 
೪೫ ವ) 


ಕೈದಳ — ಕೈಬೆರಳು (ಕೈತ ಕೈದಳಮಂ ತುದಿಗೊಂಡು 
ಕರಜಮೊಪ್ಪಿದುದವಳಾ: ರಾಜಶೇವಿ, ೭. ೪೨) 
ಕೈದು - ಆಯುಧ (ತೆರೆಗಳ ಬಂಬಲಂ ಕರಿಗಳ್‌ 


ತೆಆ೦ಬೊಳೆವ ಮೀಂಗಳಂ ಉಳ್ಳುವ ಕೈದುಗಳ್‌ ನಿರಾಕರಿಸಿರೆ 
ಮೇರೆದಪ್ಪಿ ಕವಿದತ್ತು ನರಾಧಿಪಸೈನ್ಯಸಾಗರಂ: ಪಂಪಭಾ, ೩. 
೬೮) 

ಕೈದುಗೊಳ್‌ — ಶಸ್ತ್ರವನ್ನು ಹಿಡಿ, ಯುದ್ಧಮಾಡು (ಇವರೆಮ್ಮ 
ಆಚಾರ್ಯರೆಂದೋವದೆ ಏರ್ವೆಸನ೦ ಮಾಣದೆ ಕೈದುಗೊಳ್‌: 
ಪಂಪಭಾ, ೧. ೭೮) 

ಕೈದುಡುಂಕು -  ಕೈಯೊಡ್ಡು (ಕಿಜೆಯ ಕೃತಿ ಹಿರಿದೆನಿಕ್ಕುಂ 
ಪೆಅರರ್ಥಕೆ ಕೈದುಡುಂಕದಿರೆ ಸತ್ಯವಿಗಂ: ರಾಜಶೇವಿ, ೧. 
೩೨) 

ಕೈದುಬಿನ್ನಣ — ಶಸ್ತ್ರಕಾಶಲ (ಇಸುವಿಡುವ ಪೊಯ್ವ ಕುತ್ತುವ 
ಮಸೆಯಂ ಪತ್ತಿಸುವ ಕೈದುಬಿನ್ನಣಮಂ ಈಕ್ಷಿಸಲಾಗ: 
ಸಮಯಪ, ೫. ೧೨೪) 

ಕೈದುವಿಡಿ — ಶಸ್ತ್ರವನ್ನು ಹಿಡಿ (ವದನಂ ತೋಳ್‌ ತೊಡೆ 
ಪಾದಮೆಂಬಿವನಿವರ್‌ ಶುಶ್ರೂಷೆಗೆಯ್ಕಲ್ಕೆ ಲಾಭದಲಂಪಿಂ 
ನಡೆಯಲ್ಕು ಕೈದುವಿಡಿಯಲ್ಕೆ ಓದಲೈೆ ಅಜಂ ಬೇಜ್‌್‌ 
ತೋಣಿದೊಡೆ: ಆದಿಷು, ೮. ೭೩) 


ಕೈನಿಚಿ - ಕೈಯನ್ನು ಮೇಲೆತ್ತು (ಭಾರತಿಕನಾಗೆ ನಮಂದ 
ಸಮೀರಂ ಕೈನಿಜೆದುವುತ್ತವ ಧ್ವಜ ತತಿಗಳ್‌: ಪಂಪರಾ, ೪. 
೨೬) 

ಕೈನೀರ್‌ -  ಕೈಧಾರೆ (ಕನಕಕಳಶಮಂ ತಾನೆ ಬಂದೆತ್ತಿ 
ಕೈನೀರೆಜ್‌ದಂ ಶ್ರೀವಜದಂತಕ್ಷಿತಿಪತಿ: ಆದಿಷು, ೪. ೪೮) 

ಕೈಪಜ್‌ - ಕೈಯ ತಮಟೆ, ಚಪ್ಪಾಳೆ (ನಾಣಟಿದು ಕಣ್‌ ನಸು 
ಮುಚ್ಚಿರೆ ತೇಗಿ ತೇಗಿ ಮಾರ್ಮರಲೆದಿದಿರಾಗಿ 
ಕೈಪಜ್‌ಯೊಳಾಡುವ ರಕ್ಕಸಿಯರ್ಕಳೊಪ್ಪಿದರ್‌: ಕಬ್ಬಿಗಕಾ, 
೨೨೩) 


೩೪೮ 


ಕೈಪಜ್‌ಗುಟ್ಟು -  ಜೆಪ್ಲಾಳೆ ತಟ್ಟು (ಕರಪ್ರಹಾರದಿಂ 
ಪೆಜಮೆಟ್ಟುವಾಗಳ್‌ ಎಡಪಿ ಕೆಡೆಯೆ ಕಂಡು ಕೈಪಣ್‌ಗುಟ್ಟಿ 
ನೆರೆದ ಜನಮೆಲ್ಲಂ ನಗೆ: ಚಾವುಂಹು, ೪೦೩. ಸಾ. ೧೩) 

ಕೈಪಿಡಿ - ಕನ್ನಡಿ (ಅದು ಅಂಗಜಚಕ್ರವರ್ತಿಎತ್ತಿದ ಪೊಸವಟ್ಟಂ 
ಅಂತದು ಮನೋಜನ ಕೈಪಿಡಿ: ಆದಿಷು, ೨. ೭೪) 

ಕೈಪೆ - ಕಹಿ (ಭವ ಭವದೊಳ್‌ ಪೆರ್ಚಿದ ಕೆರ್ಚುವಿರ್ದ 
ಮಿಥ್ಯಾತ್ತದವರ್ಗೆ ಜಿನಧರ್ಮಕಥಾಶ್ರವಣಂ 
ಪೈತ್ರಿಕಮಾಗಿರ್ದವರ್ಗೆ ಪಾಲ್‌ ಕೈಪೆಯಪ್ಪವೊಲ್‌ ಕೈಪೆವಲಂ: 
ಅಜಿತಪು, ೨. ೯೨) 

ಕೈಪೊಡೆ - ಚರ್ಮದ ಕೈಪಟ್ಟಿ (ಮದನನ ಕೈದುವೆಲ್ಲಿದಂ 
ಅನಂಗನ ಕೈಪೊಡೆಯಲ್ಲಿದಂ ವಿಳಾಸದ ಕಣಿಯೆಲ್ಲಿದಂ: 
ಆದಿಪು, ೩. ೧೫); ಬಾಣದ ಗರಿ (ಮುಣಿದ ಬಿಲು ಪಣಿದ 
ಕೈಪೊಡೆ ತಜೆದ ಸರಲ್‌ ತಪ್ಪ ನಾರಿ: ಹರಿವಂಶ, ೯. ೧೪) 

ಕೈಬರ್‌ - ಚಿಗುರಿಡು (ಕಂತುಗೆ ಕೆಯ್ದೊಟ್ಟವೊಲಿರ್ದುದು ಇಟ್ಟಳದೆ 
ಕೈಬಂದ ಒಂದು ಚೂತದ್ರುಮಂ: ಶಾಂತೀಶ್ವಪು, ೧೦. 
೧೧೦) 

ಕೈಬರ್ದುಕು - ಕೈಯಿಂದ ಜಾರು, ತಪ್ಪಿಸಿಕೊ (ಸ್ಮರನ ಅರಲಂಬು 
ಕೈಬರ್ದುಕಿ ಬರ್ಪವೊಲ್‌ ಒಯ್ಯನೆ ಬಂದು ನಿಂದ 
ಸುಂದರಿಯಂ: ಪಂಪಭಾ, ೮. ೬೪) 

ಕೈಮಳೆ - ಗಿಂಡಿ (ತಳಿಗೆ ಕನ್ನಡಿ ಸಿಪ್ಪು .. .. ಕೈಮಳೆ ತಾಳಂ .. .. 
ಕುಡುವಂ ನೃಪಾತ್ಮಜ೦ ಅರ್ತಿಯಿಂ: ಧರ್ಮಾಮೃ, ೨. ೧೭) 

ಕೈಮಣ್‌ - ಹಸ್ತಮುದ್ರೆ (ಲಾಗು ಲವಣಿ ಅಡಪು ತಿರುಪು 
ಕೈಮಜ್‌ ಕಳಾಸ ಕೂಟಮಾನ೦ಗಳ೦ ಸಂಗಳಿಸಿ 
ರಸಭಾವಂದಪ್ಪದೆ .. .. ಚತುರ್ವಿಧ ನರ್ತನಮಂ: ರಾಜಶೇವಿ, 
೫.೧೯ ವ) 

ಕೈಮುರಿಗೆ - ಕೈಯ ಸುತ್ತ ಕಟ್ಟಿದ ಹುಲ್ಲು ಅಥವಾ ಬಟ್ಟೆ (ಬೇಡಂ 
ದಂಡೆಯಂ ಕೊಂಡು ನಿಂದು ಇದಿರೊಳ್‌ ಪಾಯ್ದು 
ಅದಕಿತ್ತು ಕೈಮುರಿಗೆಯಂ ಕೈಗಣ್ಮಿ ಪೊಕಕು ಎತ್ತಿ ಖಡ್ಗದೆ .. 
.. ತಿವಿದಂ: ರಾಜಶೇವಿ, ೫. ೯೯) 

ಕೈಯಳವಿ - ಕೆಯ್ಯಳವಿ, ಶಕ್ತಿಸಾಧ್ಯ (ಇಚೆದು ತವಿಸುವೊಡೆ ಪಡೆ 
ನಾಡಣೌಯರ ಕೈಯಳವಿಯಲ್ರು: ಪಂಪರಾ, ೪. ೩೬) 

ಕೈಯಾನ್‌ - ಕೈ ಚಾಚು, ಯಾಚಿಸು (ಯಮಪಾಶಂ ಪಗೆವಂಗೆ 
ಕಲ್ಪಲತೆ ಕೈಯಾಂತಗೆ: ಪಂಪರಾ, ೧೨. ೬೦) 

ಕೈಯಾಣೆಯಿಡು - ಕೈ ಮೇಲೆ ಕೈಯಿಟ್ಟು ಭಾಷೆ ಕೊಡು, ಪ್ರತಿಜ್ಞೆ 
ಮಾಡು (ಬಿರುದ೦ ಮೇಳಯದೊಳ್ತೊಡರ್ಜಿ ಬಿರುದಂಕಂ 
ಮೆಚ್ಚುತುಂ ಸಾಚಿ ಮಚ್ಚರದಂಕಂ ಕಳದಲ್ಲಿ ನೋಡು 
ಬಯಲೊಳ್ಹೇಡೆಂದು ಕೈಯಾಣೆಯಿಟ್ಟರ ಸಂಕಂ ಪಣ್‌ಗುಟ್ಟಿ 
ಮಾಸವಳದಂಕ೦ ಬಾಸೆಯಂ ಸಾಟಿ ಬಿತ್ತರದಿಂದಿರ್ದುದು 
ಮೊತ್ತದಿಂದೆ ಭೃಗುವಿದ್ಯಾಮೂರ್ತಿ ಮಾರ್ತಟ್ರವೊಲ್‌; 
ಅನಂತಪು, ೨. ೨೯) 

ಕೈಯೆಡೆ - ನ್ಯಾಸ, ಒತ್ತೆ (ಕೇಯೆಡೆ 
ನಲ್ಲರಗಲೈಗೆ ಕಣ್ಣ ನೀರ್ಗಳಂ ಮಿಡಿವ: 

ಕೈಯೆಡೆಗುಡು - ಒತ್ತೆಯಾಗಿರಿಸು (ಈ ಪಟಮಂ ಪ್ರಾಣಮನೆ 
ಕೈಎಡೆಗುಡುವಂತೆ ಎನ್ನ ಕೈಯೊಳಿಟ್ಟು: ಆದಿಪು, ೪. ೨೧ ವ) 

ಕೈಯೊಡ್ಡಿ ಬೇಡು - ಕೈಚಾಚಿ ಬೇಡಿಕೊ, ದೀನತೆಯಿಂದ ಕೇಳಿಕೊ 
(ನಿನ್ನನಾನಿನಿತಂ ಕೈಯೊಡ್ಡಿ ಬೇಡಿದೆನೆಂದ ಸತ್ಯವತಿಗೆ 
ಅಮರಾಪಗಾನಂದನನಿಂತೆಂದಂ: ಪಂಪಭಾ, ೧. ೮೧ ವ) 


ನಿಮಗೆಂದೊಡಂಬಡಿಪ 
ಆದಿಷು, ೪. ೫೭) 


ಕೈಯ್ಯನೊಡ್ಡು - ಕೈಯನ್ನು ಒಡ್ಡಿ ಬೇಡಿಕೊ (ಈತಂಗಿನಿತು 
ವಿಭವಮುಮೆಂತಾದುದು ನಿಮ್ಮಡಿಗಂ ಕೈಯನೊಡ್ಡಿ 
ಪುರುಷಭೈಕ್ಷೆಯಂ ಬೇಡಿ ದೀಕ್ಷೆಯುಮಂ 
ನಿಸರ್ಗಸ್ನೇಹಿತೆಯಾದ ಕಾರಣಮುಮಂ ಇದನಣಜಿಯೆ 


ಬೆಸಸುವುದು ಎನೆ: ಶಾಂತಿಪು, ೯. ೮೩ ವ) 

ಕೈರಂದಜೆ - ತುಂಡು ಮಾಡು (ಇಣೆವ ಬಲಿಗುಡುವ ಕೈರಂದಣಿವ 
ಉರ್ದಂ ಸೀಳ್ವ ಪೋಳ್ವ ಪರಪುವ ಗೊಟ್ಟಂಗೊಳ್‌ವ 
ಅಗುಟ್ಟು ನಟ್ಟು ಪರೆಪುವ ಪೆಅವು೦ ಅಗುರ್ವಪ್ಪ ಚಿತ್ರವಿಧ 
ವಧೆಯಿಂದಂ: ಶಾಂತಿಪು, ೭. ೯೦) 

ಕೈರವ - ಬಿಳಿಯ ನೈದಿಲೆ (ದಿವಿಜಸ್ತೀಜಘನಾಭಿರಾಮರಶನಂ 
ದೇವಾಂಗನಾಪಾಂಗ ಕೈರವಚಂದಂ: "ಸುಕುಮಾಚ, ೯. ೩೫) 

ಕೈರವಗಂಧಿ - ಬಿಳಿ ನೈದಿಲೆಯ ಸುಗಂಧವಿರುವವರು 
(ಭೃಂಗಕುಂತಳೆಯರ್‌ ಕೈರವಗಂಧಿಯರ್‌: ಪುಷ್ಪದಂಪು, ೧೨. 
೧೧೨) 

ಕೈರಾತ - ಕಿರಾತರಿಗೆ ಸಂಬಂಧಿಸಿದ (ಪೊಣ್ಣಿತ್ತು ವಿಂಧ್ಯಂ ನಡುಗೆ 
ಘನರವಸ್ಪರ್ಧಿ ಕೈರಾತಘೋಷಂ: ಕಾದಂಸಂ, ೧. ೪೬) 

ಕೈಲಾಸವಾಸಿ ದ ಶಿವ (ಆರೂಢ ಸಮರರಸನುಂ 


ಉಪಾರೂಢಕನಕರಥನು೦ ಆಗಿ ಕೈಲಾಸವಾಸಿಗೆ ಪೊಡೆವಟ್ಟು 


ಬಿಲ್ಲಂ ಕೊಂಡು ಗಂಗಾಸುತಂಗೆ ಅದಿರದೆ ಇದಿರ್ಜಿ 
ನಿಂದಾಗಳ್‌: ಪಂಪಭಾ, ೧೦. ೫೨ ವ) 


ಕೈವಟ್ಟಲ್‌ - ಕೈ ಬಟ್ಟಲು, ಸೌಟು (ಕೈವಟ್ಟಲ್‌ ಸಟ್ಟುಗೆ: ರನ್ನ 


ನಿಘಂಟು, ೧೦) 

ಕೈವರ್‌ - ಫಲಿಸು (ಜಗತೀ ಜಂಗಮ ಕಲ್ಪವೃಕ್ಷಮಿದೆ ಕೈವ೦ದತ್ತು 
ಎನಲ್‌ .. . ಭೂಪಂ.. .. ಕೈನೀರೆಜ್‌ದಂ: ಪಂಪರಾ, ೫. 
೧೨೯) 


ಕೈವರ್ತ - ಬೆಸ್ತ ಮೀನುಗಾರ (ಮೀನಂ ಕೈವರ್ತನೀಯೆ 
ತನಗಿತ್ತವನ೦ ಮಾನವಪತಿ ದಂಡಿಸೆ: ಸಮಯಪ, ೯. ೨೯) 

ಕೈವಲ್ಯ - ಮೋಕ್ಷ ನಿರ್ವಾಣ (ಸಾಧುಪದಂಗಳ್‌ ನಮಗೀಗೆ 
ಸಾಧುಪದಮಂ ಕೈವಲ್ಯ ಮಾಂಗಲ್ಕಮಂ: ಪಂಪರಾ, ೧. ೫) 

ಕೈವಲ್ಯಬೋಧ - ಕೇವಲಜ್ಞಾನ (ಯುಗಂಧರದೇವಂ ನೆಗಟ್ಟಪಂ 
ಈಗಳ್‌ ಭುವನಕ್ಕಗಾಧ ಕೈವಲ್ಕಬೋಧ ಬೋಧಿತಭವ್ಯಂ: 
ಆದಿಪು, ೩. ೮೧) 

ಕೈವಾರ — ಸ್ತೋತ್ರ, ಹೊಗಳಿಕೆ (ಬೀರವಟ್ಟಮಂ ಆನಿರೆ ನೀಂ ಈ 
ಸೂತಸುತಗೆ ಎಡೆಗೊಂಡು  ಕೈವಾರದಿಂದ ಒಸೆದು 
ಇತ್ತೊಡಂ ಏನಾಯ್ತು: ಪಂಪಭಾ, ೧೨. ೪೩) 

ಕೈವಾರಮುಂ ಕೂಡೆ ಕೂರಿಸುಗು೦ - ಹೊಗಳಿಕೆಯು ಕೂಡಲೆ 
ಒಲಿಸುತ್ತದೆ (ಸಲೆ ಮೆಲ್ಪು ಬಲ್ಲನಟೆಗುಂ ಕೈವಾರಮುಂ ಕೂಡೆ 
ಕೂರಿಸುಗುಂ ನಿಕ್ಕುವಂ: ಪಂಪಭಾ, ೯. ೧೯) 

ಕೈವಿಡಿ - ಮದುವೆಯಾಗು (ಆ ಕನೆನಯ ಕೈವಿಡಿದಂ ಸ್ವೀಕೃತ 
ಗಂಧರ್ವರಾಜ್ಯಮಹಿಮೋದಯಂ . ೬ ಚಿತ್ರರಥಂ: ಕಾದಂಬ, 
೬. ೨) 

ಕೈವೀಣ - ಒಂದು ಬಗೆಯ ಆಯುಧ (ಬಲದೊಳ್‌ ಪತ್ತಿದ 
ಚಮ್ಮಟಿಗೆ ಕೈವೀಣ೦ ಬೆಡಂಗಾಗೆ: ಅನಂತಪು, ೧೧. ೬೨) 

ಕೈವೀಸು - ಯುದ್ಧಕ್ಕೆ ಸಿರ್ದದವಾಗಿರುವುದನ್ನು ಸೂಚಿಚಿಲು 
ಕೈಯನ್ನು ಬೀಸು (ತೇಜಂ ಇಲ್ಲಾದೊಡಂ ಸೂಟಂ 
ಮಾಡಿದನೊಳ್‌ ಕಾದಲೆವೇಟ್ಕುಂ ಎಂದು ದಮಿತಾರಿ ಕೈವೀಸೆ: 
ಶಾಂತಿಪು, ೪. ೭ ವ) 


ಕೈವೋಗು - ಗುರಿತಪ್ಪು ಗರ್ವೋದ್ಧತನಂ ಕೈವೋಗದೆಚ್ಚಂ: 
ಚಂದ್ರಪ್ರಪು, ೭. ೬೭); ಚಿಗುರು (ಆ ದೇವಿಯ ಜಾತ್ರೆಗೆ 
ಮೊಳೆವೋದ ಎಳೆವೇ* ಸಿರದ ಗಾಳಂ ಉರಿಯುಯ್ಯಲೆ 
ಕೈವೋದ ಅಸುಕೆ: ಯಶೋಧಚ, ೧. ೩೬) 

ಕೈಶಿಕ - ಒಂದು ರಾಗ (ಉದ್ದೀಯಮಾನ ಮಂಗಳ ಕೈಶಿಕ 
ನದಾಕರ್ಣನೋತ್ತನೈಕ ಕರ್ಣಸ್ಪಂದಿ: ಚಂದ್ರಪ್ರಪು, ೩. ೯೬ 
ವ) 

ಕೈಶಿಕಿ - ನಾಟ್ಯದ ವೃತ್ತಿಗಳಲ್ಲಿ ಒಂದು, ಶೃಂಗಾರರಸಪ್ರಶಿಪಾದಕ 
ನಾಟ್ಯಾಭಿನಯ (ಭಾರತಿ ಸಾತ್ವತಿ ಕೈಶಿಕಿ ಆರಭಟಿಯುಮೆಂಬ 
ವೃತ್ತಿಯೊಳ್‌ ಸಂಚಾರಿಸುವ ಭಾವಮಂ  ವಿಸ್ತಾರಿಸುವ 
ಬೆಡಂಗು: ಆದಿಪು, ೯. ೨೬) 

ಕೈಶಿಕೀವೃತ್ತಿ - ಶೃಂಗಾರಕ್ಕೆ ತಕ್ಕ ನಡವಳಿಕೆಯನ್ನು ಸೃಜಿಸುವ 
ಒಂದು ವೃತ್ತಿ (ಅಂತು ಕೈಶಿಕೀವೃತ್ತಿನರ್ತನೋಪೇತಮುಂ...... 
ಅಷ್ಟಲಾಸ್ಯಮುಂ: ಶಾಂತಿಷು, ೭. ೩೨ ವ) 

ಕೈಸಾಣೆ - ಚಿಕ್ಕ ಸಾಣೆ ಕಲ್ಲು (ಕೈಸಾಣೆಗಳಿಂದ೦ ನಾಲ್ಕುಂ 
ದಾಡೆಗಳಂ ಉರ್ದಿಸಿ ಕಳೆದು ಮಟ್ಟಂ ಮಾಡಿದೊ: ವಡ್ಡಾರಾ, 
ಪು ೧೮೩, ಸಾ ೧೩) 

ಕೈಸೆಂಕಿ - ಬಂದಿ (ಲತಾಲಲಿತೆ ಕೀಚಕನಲ್ಲಿಗೆ ಕಾಮನೊಂದು 
ಕೈಸೆಜೌ್‌ಯೆನಿಪ ಅಂಗರಾಗಮ೦ ಇಳೇಶ್ವರವಲ್ಲಭೆಯಟ್ಟಲ್‌ 
ಉಯ್ಬೊಡೆ: ಪಂಪಭಾ, ೮. ೭೩) 

ಕೊಂಕ — ವಕ್ರ (ನರಕದೊಳ್‌ ಮೂಜು 
ಸಾಗರೋಪಮಾಯುಷ್ಯಮನೊಡೆಯ ನಾರಕನಾಗಿ ಪುಟ್ಟಿ 
ಸತ್ತು ಬಂದು ಇಲ್ಲಿ ಕೊಂಕನಾಗಿ ಪುಟ್ಟಿ: ವಡ್ಡಾರಾ, ಪು 
೧೭೮, ಸಾ ೨೭); ಒಂದು ಕಾಡುಪ್ರಾಣಿ (ಬಲೆವಜೆದ 
ಕೊಂಕನಂತೆ ಮನೆಯೆ ಗುಜೆಯಾಗಿರ್ಪದುಂ: ಧರ್ಮಾಮ, 
೭. ೧೦೫ ವ) 

ಕೊಂಕಾಡು - ಕೊಂಕು ಮಾತಾಡು; ಚಮತ್ಕಾರದ ಮಾತಾಡು 
(ಪಾಡುವಾಡುವ ಕೊಂಕಾಡುವ ಮಡುವೊಂದು 
ದಿವಸಂಗಳ್ಳಟ್ಟಿದಂ ದೇವ ವಾರವಧೂವರ್ಗಮಂ: ಅನಂತಪು, 
೪. ೭೧) 

ಕೊಂಕಿಗ - ವಕ್ರವಾದ ಸ್ವಭಾವವುಳ್ಳವನು (ಬಿರುದರಂ ಒತ್ತಿ 
ಬೀರರ೦ ಅಡಂಗಿಸಿ ಕೊಂಕಿಗರಂ ಕಟಲ್ಲಿ ಚೆನ್ನರಂ ಅಡಿಗೊತ್ತಿ 
ಮಂಡಳಿಕರ೦ ಬೆಸಕಯ್ಸಿ .. .. ಮಾಡಿರೆ ರಾಜಸೂಯಮಂ: 
ಪಂಪಭಾ, ೭. ೧೮) 

ಕೊಂಕು - ಗುಂಗುರು (ಬೆರಲಚ್ಚುಗಳ್‌ ಅಚ್ಚಿಚೆದಂತೆ ಕೊಂಕುಗಳ್‌ 
ತಲೆನವಿರೊಂದಿ  ಮೂದಲಿಸಿದಂತೆವೊಲಿರ್ದುವು ನಮ್ಮ 
ವೀರಮಂ: ಪಂಪಭಾ, ೭. ೫೭); ವಕ್ರವಾಗು 
(ಪುರುಡುವೆರೆಸಿದ ಕೊಂಕಿಂಗಂ ಕಡ್ಡವಣೆವೆರಸಿದ 
ಸೋಂಕಿಗಂ: ಪಂಪಭಾ, ೪. ೧೭ ವ); ವಕ್ರತೆ (ಪದಕೊರಲ್‌ 
ಇಂಪಂ ಅಪುಕೆಯೆ ಕೊಂಕು ನಯಂ ಗಮಕಂಗಳಿಂ 
ಪೊಡರ್‌ ಕೊದಳ್‌ ಎಚ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ 

ಮೇನಕೆ ಸರಸ್ವತಿ ಬಾಯ್ದೆಜೌದಂತೆ ಪಾಡಿದಳ್‌: 

ಪಂಪಭಾ, ೭. ೮೮) ವ್ಯಂಗ್ಯ (ಅಕಟಕಟ ನೊಂದಳ್‌ ಎತ್ತಿರೆ 
ಸುಕುಮಾರಿಯಂ ಎನುತು೦ ಇನಿತು ಕೊಂಕಿ೦ ನುಡಿದಂ: 
ಯಶೋಧಚ, ೨. ೬೮) 

ಕೊಂಕುವೆತ್ತ ಹೊಸನುಡಿ - ವಕ್ರೋಕ್ತಿ ಸುಂದರವಾದ ಮಾತು 
(ಕಿವಿಯಿ೦ ಬಗೆವುಗುವೊಡೆ ಕೊಂಕುವೆತ್ತ ಪೊಸನುಡಿಯೆ 
ಪುಗುಗುಂ  ಉಟಿದುದು ಸಜುಸೈತವಚಜನೆ.. ಮಾಡಿ 
ಸಜುಸೈತುವೋಕುಂ: ಆದಿಷು, ೧. ೧೮) 


ಕೊಂಗ - ಒಂದು ದೇಶದ ಹೆಸರು (ಅಂಗ ವಂಗ ಕಳಿಂಗ 
ಕೊಂಗ .. .. ದೇಶಾಧೀಶ್ವರರುಂ: ಪಂಪಭಾ, ೯. ೯೫ ವ) 


ಕೊಂಚಲ -. ಗೊಂಚಲು (ಮಣಿಮಂಜರಿಯನಿಟೆಕೆಯ್ಯ 
ಮಾಮಿಡಿಯ ಕೊಂಚಲನಂ ಆ ವಸುಧಾಧಿಪತಿಗೆ ಕಾಣ್ಕೆಯಂ 
ಒಸೆದಿತ್ತು: ಕುಸುಮಾಕಾ, ೫. ೨೪) 

ಕೊಂಚಿ - [ಕಂಚ] ಒಂದು ಬಗೆಯ ಹಕ್ಕಿ (ಪೊನ್ನ ಬೆಳ್ಳಿಯ 
ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯ 
ಅಂಚೆಯ ಕುಂತಳಿಕೆಯ ಮಾಲ್ಕ್‌ಯ ಸಿಪ್ಪುಗಳೊಳ್‌ ತೀವಿ: 
ಪಂಪಭಾ, ೪. ೮೭ ವ) 

ಕೊಂಚೆಯ - ಚಪುರ, ಬಳ್ಳಿಮಾಡ (ತಮಾಳಲತೆಯ 
ಕೊಂಚೆಯಂಗಳೊಳಂ ತಾಂಬೂಲಲಲತೆಯೊಳಂ: ಆದಿಷು, 
೯೨ ವ) 

ಕೊಂಡ - ಅಗ್ನಿಕುಂಡ (ಅಂತು ಒರ್ವರೊರ್ವರ ಕಿಹುಕುಣಿಕೆಗಳಂ 
ಪಿಡಿದು ರತಿಯು೦ ಕಾಮದೇವನು೦ ಬರ್ಪಂತೆ ಬೇಳ್ವೆಯ 
ಕೊಂಡದ ಮೊದಲ್ಲೆ ವಂದು: ಪಂಪಭಾ, ೩. ೭೫ ವ) 

ಕೊಂಡಾಟ - ಗೌರವ (ಪಿರಿಯಣ್ಣನೇಂ ಜನಕನೇ೦ ಎಂಬೊಂದು 
ಕೊಂಡಾಟದಿ೦ ವಿನಯಂ ಸಲ್ವುದು: ಆದಿಪು, ೧೪. ೩೧); 
ಮುದ್ದಾಟ (ಪಂಡಿತೆಯೆಬ ನೆಗಟ್‌ಯ ಕೊಂಡಾಟದ ದಾದಿ 
ತನ್ನನೋದಿಸುತಿರೆ: ಆದಿಷು, ೩. ೨೧) 

ಕೊಂಡಾಡು - ಪ್ರಖ್ಯಾತಿಪಡಿಸು (ಅಮಳ್ಳೆತ್ತಂತೆ ಸಮಾನಮಾಗೆ 
ಭರತಂ ಕೊಂಡಾಡಿದಂ ಕ್ಷತ್ರಧರ್ಮಮುಮಂ 
ಧರ್ಮಮುಮಂ: ಪಂಪರಾ, ೭. ೨೪) 

ಕೊಂಡುಕೊನೆ - ಸಂತೋಷಿಸು; ಹೊಗಳು (ಅಂಬಿಕೆ ಸರಸ್ವತಿ 
ಮತ್‌ ಮುಖಪದರಂಗದ ಏಲ್ಲೌಯಂ ಎಡೆಗೊಂಡು 
ಕೊಂಡುಕೊನೆದು ಈಗೆ ಅರಿಗಂಗೆ ವಿಶುದ್ಧಬುದ್ಧಿಯಂ: 


ಪಂಪಭಾ, ೧. ೫) 
ಕೊಂಡುಯ್‌ - ಅಪಹರಿಸಿಕೊಂಡು ಹೋಗು 
(ಬಂಡಣದೊಳನ್ನನೋಡಿಸಿ ಕೊಂಡುಯ್ದಂ ನಿನ್ನನಾ 


ಸರಿತ್ಸುತಂ ಆನುಂ ಪೆಂಡತಿಯಿನಾದೆಂ: ಪಂಪಭಾ, ೧. ೭೬); 
ತೆಗೆದುಕೊ೦ಡು ಹೋಗು (ಎನ್ನ ಮಾತಿಂಗೆ ಎಲೆ ಕೌಂತೇಯ 
ಮಳುಮಾತನಿತ್ತು ಮದೀಯ ಸರೋವರದ ತೋಯಮಂ 
ಕುಡಿ ಕೊಂಡುಯ್‌: ಪಂಪಭಾ, ೮. ೩೯) 


ಕೊಂತ - ಸಬಳ, ಒಂದು ಆಯುಧ (ಕೊಂತಂಗಳಿಂದಂ 
ಇಟ್ಟಗಳಿಂದ೦ ... .. ಕುತ್ತುವುದುಂ: ವಡ್ಡಾರಾ, ಪು. ೯೬ ಸಾ. 
೨೮) 


ಕೊಂತಗಾಅ - ಭರ್ಜಿಗಾರ, ಕೊಂತ ಹಿಡಿದು ಹೋರಾಡುವವನು 
(ಅರಗಿಳಿವಿಂಡು ವಾರುವದ ಮೋಹರ ಆಜಡಿವಿಂಡು ಬೀರರ 
ಪಡೆ ಕೊಂಚೆವಿಂಡು ಪಲವಡ್ಡಣದೊಡ್ಡು ಅಮಳ್ಳಕ್ಕಿವಿಂಡು 
ಮೆಯ್ದೆರಸುವ ಕೊಂತಗಾಜರ್‌: ಕಬ್ಬಿಗಕಾ, ೧೫೭) 

ಕೊಂತಿ - ಕುಂತಿ (ಅಂತು ಕೊಟ್ಟ ಅಯ್ದು ಮಂತ್ರಂಗಳಂ 
ಆಹ್ವಾನಂಗೆಯ್ದು ನಿನ್ನ ಬಗೆಗೆ ಬಂದ ಪೋಲ್ಟ್ವೆಯ ಮಕ್ಕಳಂ 
ಪಡೆವೆ ಎಂದು ಬೆಸಸಿದೊಡೆ ಒದು ದಿವಸಂ ಕೊಂತಿ: 
ಪಂಪಭಾ, ೧. ೮೯ ವ) 

ಕೊಂತಿಭೋಜ - ಕುಂತಿಯ ಸೋದರಮಾವನಾದ 
ಕುಂತಿಭೋಜ (ಎನ್ನ ಕನ್ನಿಕೆಯಾ ಕಾಲದೊಳ್‌ ನಾನೆನ್ನ 
ಮಾವಂ ಕೊಂತಿಭೋಜನ ಮನೆಯೊಳ್‌ ಬಳೆವಂದು 
ದುರ್ವಾಸ ಮಹಾಮುನಿಯರೆಮ್ಮ ಮನೆಗೆ ನಿಚ್ಚಕ್ಕಂ 
ಬರ್ಪವರ್‌: ಪಂಪಭಾ, ೧. ೧೧೮ ವ) 


೩೫೦ 


ಕೊಂದಸಿಯಳ್‌ - ಕೊಂದ ಕೃಶಾಂಗಿ, ದುರ್ಗಿ (ತಿಸುಳದೊಳ್‌ 
ಉಚ್ಚಳಿಪ್ಪ ಪೊಸನೆತ್ತರೆ ಕೆಂದಳಿರಾಗೆ ಕಣ್ಣೆ ಅಗುರ್ವಿಸುವಿನಂ 
ಒಕ್ಕು ನೇಲ್ವ ಕರುಳೋಳಿಯೆ ಬಾಳಮೃಣಾಳಮಾಗೆ 
ಮಿಕ್ಕಸುರರ ಮೆಯ್ಕೊಳಾದ ವಿರಹಾಗ್ನಿಯಂ ಆಜೆಸುತಿಂತೆ ತನ್ನ 
ಕೂರಸಿಯೊಳ್‌ ಅಡರ್ತು ಕೊಂದಸಿಯಳ್‌ ಆರ್ಕೆ 
ಅಸಿಯೊಳ್‌ ಪಡೆಮೆಚ್ಚಿ ಗಂಡನಾ: ಪಂಪಭಾ, ೧. ೬) 

ಕೊಂಬಳಿ - ಕೊಂಬೆ, ರೆಂಬೆ (ಅಳಿವೃತಮಪ್ಪ ಕೊಂಬಳಿಯೆ 
ಸೆಂಬುಳಿಗೋಲ್‌ ವಸನಂ ಮಿಸುರ್ವ ಕೆಂದಳಿರ್‌: ಶಾಂತಿಪು, 
೭ ೧೩೬) 

ಕೊಂಬು - ಸಂಕೇತಸ್ಥಳ (ಕೊಂಬೆಂದು ಸಂಕೇತಸ್ಥಳಂ: ಶಬ್ದಮದ, 
ಪ್ರಸಾ ೬೮); ಕೊಂಬೆ (ಫಳಭರದಿಂದ ಅತಿಭರವಾಯ್ತು 
ಎಳಮಾವಿಂಗೆನಿಸೆ ನೇಲ್ವ ಕೊ೦ಬುಗಳೆಸೆಗುಂ: ಅಜಿತಪು, ೬. 
೧೫); ಮರದ ಕೊಂಬೆ (ಎಲೆ ಗಾವಿಲಾ। “ಕೋಡಗದೆರ್ದೆ 
ಕೊಂಬಿನ ಮೇಲೆ” ಎಂಬುದು ಪ್ರಸಿದ್ಧಮಿದ೦ ನೀಂ ಮುನ್ನ 
ಕೇಳ್ದಜೆವುದಿಲ್ಲಕ್ಕುಮೆ, ಮೇಣ್‌ “ಹಿತ್ತಲ ಗಿಡು ಮರ್ದಲ್ಲ”. 
ಎಂದೇಳಿದಂಗೆಯ್ದೆಯಕ್ಕುವಂ: ಪಂಚತಂತ್ರ, ೪೦೪ ವ) 

ಕೊಂಬುಗೊಡು - ಆಶ್ರಯ ನೀಡು (ತಮಮಂ ಸೆರೆಗೆಯ್ದು 
ಹಿಮಕ್ಕೆ ಕೊಂಬುಗೊಟ್ಟು ಆಲಮನಗ್ರ ಪಲ್ಲವ ಕರಾಗ್ರ ನಿರುದ್ಧ 
ಮರುತ್ತರಂಗೀಕೀ ಕೂಲಮನೆಯ್ದಿದರ್‌ ವಿಜಿತ ಚಂಡಮರೀಚಿ 
ಮರಿಚಿ ಜಾಲಮಂ: ಪಂಪರಾ, ೭. ೧೨೭) 

ಕೊಂಬುಗೊಳ್‌ - ಸಂಕೇತಸ್ಥಾನವಾಗಿ ಮಾಡಿಕೊ (ಮದನಂ 
ಕೊಂಬುಗೊಳಲ್ಕೆ ನಚ್ಚುವ ನವಾಮಂ: ಚಂದ್ರಪ್ರಹು, ೧. 
೧೦೪); ಆಶ್ರಯ ಪಡೆ (ನೆಗಟ್ಟೇ ಕರ್ಪೂರ ಕಾಳಾಗರು 
ಮಳೆಯಮಹೀಜಂಗಳ್‌ ಏಳಾಲತಾಳೀ ಸ್ಥಗಿತಂಗಳ್‌ 
ಕಣ್ಣೆವಂದಿರ್ದುವಂ ಇವನೆ ವಲಂ ಕೊಂಬುಗೊಂಡ 
ಅಂಗಜ೦ .. .. ಎಚ್ಚು ಮೆಚ್ಚಂ ಸಲಿಸುವಂ: ಪಂಪಭಾ, ೪. 
೨೩) 

ಕೊಂಬುಟಿ - ಕೊಂಬೆಯನ್ನು ಬಿಡು, ಆಶ್ರಯ ತಪ್ಪು 
(ಸಾಹಸಮತಿಗೆಟ್ಟು ಕೊ೦ಬುಟೆದ ಕೋಡಗದಂತೆ ಕಣ್ಣೆಟ್ಟುಂ: 
ಪುಣ್ಯಾಸ್ರ, ೫. ೩೫) 

ಕೊಕ್ಕ - ಕೋಳಿ (ಉರಗಿಯಂ ಎಯ್‌ ಪಿಡಿದೊಡೆ ಅದಂ 
ಕುರ೦ಗರಿಪು ಬೆಕ್ಕು ಕೊಕ್ಕನಂ ತವೆ ಪಿಡಿವಂತಿರೆ ಪಿಡಿದುದು: 
ಯಶೋಧಚ, ೩. ೪೬) 


ಕೊಕ್ಕರಿಕೆ - ಜಿಗುಪ್ಪೈ ಹೇಸಿಕೆ (ಇನಿತಂ ನಿಮ್ಮ ಮನಕ್ಕೆ 
ಕೊಕ್ಕರಿಕೆಯಂ ಮಾಡಿರ್ದ ಸಾಮ್ರಾಜ್ಯಂ ಎಂತೆನಗೊಳ್ಳಂ 
ಪಡೆದಪ್ಪುದು: ಆದಿಷು, ೪. ೭೯) 

ಕೊಕ್ಕರಿಕ್ಕೆ -  ಕೊಕ್ಕರಿಕೆ (ಅಲ್ಲಿರ್ದು ನಿಮ್ಮ ಮನಕ್ಕೆ 
ಕೊಕ್ಕರಿಕ್ಕೆಯಾಗಿಯು೦ ಪಾಟೆಗೆ ಗೆಂಟಾಗಿಯು೦ ನೆಗಟ್ವಂ 
ಎಂದು ಪೊಡೆವಟ್ಟು: ಪಂಪಭಾ, ೭. ೨೧ ವ) 

ಕೊಕ್ಕರಿಸು - ಕೊಕ್ಕರಿಕೆವೆಣು,  ಅಸಹ್ಮಪಡು (ಇವು 


ದೂರಫಲಂಗಳ್‌ ಸ್ಪಪ್ನವಿಷಯ೦ಗಳ್‌ ತನೂಜ ಕೊಕ್ಕರಿಸದಿರು: 
ಆದಿಷು, ೧೫. ೪೭) 

ಕೊಕ್ಕಚಿಕೆ - ಜಿಗುಪ್ಸೆ (ಕೊಕ್ಕಚಿಕೆಗೆ ಇಕ್ಕೆಯಾದ ಮಾಂಸ ಅಸ್ಥಿ 
ಶಕಲಂಗಳ್‌ಪರಡಿರೆ: ತ್ರಿಷಷ್ಠಿಪು, ೨೭. ೧೪೦ ವ) 

ಕೊಕ್ಕು - ಚಂಚು, ಹಕ್ಕಿಯ ಚೂಪು ಬಾಯಿ (ಕೊನರನೆ 
ಕೊಕ್ಕಿನಿಂ ಸೆಳೆದು ಖಂಡಿಸಿ: ರಾಜಶೇವಿ, ೯. ೭೪) 

ಕೊಗ್ಗನೆ - ಕಗ್ಗನೆ, ಸುರುಟಿಕೊಂಡು (ತಣಿದಿಕ್ಕಿದ ತಳಿರಂತೆ 


ಕೊಗ್ಗನೆ ಕರಗಿ: ಸುಕುಮಾಚ, ೧೨. ೨೪) 


ಕೊಗ್ಗಿ - ಒಂದು ಔಷಧಿಸಸ್ಯ (ತೀವಿದ ಕೊಗ್ಗಿಯ ಕತ್ತುರಿಯುಂ 
ಕತ್ತುರಿಯೊಳಂಟಪರಿಚೆಯಂ: ಆದಿಷು, ೪. ೪೧ ವ); 
ಕಿವಿಯ ಕೊಳೆ (ವೈಕುಂಠನ ಕಿವಿಯ ಕೊಗ್ಗಿಯಿಂದಂ ಅಂದು 
ಒಗೆತಂದಾ ಕೈಟಭನಿವನೆನೆ ನೆಗಟ್ಟಿಂ ಅತಿಬಳಂ: 
ಜಗನ್ನಾವಿ, ೭. ೧೯) 

ಕೊಗ್ಗು - ಕಡಿಮೆಯಾಗು (ಮದಂ ಅದಿರ್ದುದು ಕೋಪಂ 
ಕೊಗ್ಗಿದುದು ಅಳಿಪು ಒಳಸೋರ್ದುದು ಏಂ 
ಉದಾರಗುಣಗಣಗರಿಷ್ಠನೋ ವೀರಜಿನಂ: ಆಚವರ್ಧ, ೧೪. 
೮೪) 

ಕೊಟಕ - ನೋಡುಗ (ಕುರುಭೂಮಿಯೆ ಖಡ್ಗಡಿಗಳ್‌ ಸುರಿಯಿಗಳೆ 
ಬಿಜ್ಜೋದರ್‌ ಆ ಗಿಳಿಗಳೆ ಕೊಟಕರಾಗಿರೆ ಮುಂಬುಗಳೆದು 
ಕಾದಿದರ್‌ ಅರಿಬಿರುದರ್‌: ಗದಾಯು, ೮. ೧೪) 

ಕೊಟಕಿಡು - ನೆಗೆದಾಡು (ಮೇದು ತಣಿದು ಕೊಟಕಿಟ್ಟಾಡುವ 
ಮೃಗಂಗಳೊಳ್‌: ಅನಂತಪು, ೧೧. ೩೯ ವ) 

ಕೊಟ್ಟಗೆ - ಚಿಕ್ಕ ಕೊಠಡಿ (ಕೊಟ್ಟಗೆಯ ಗುಡಿಯ ಜಳಗುಡಿಯ 
ಗೊಲ್ಲಣಿಗೆಯ ಮಂಡವಿಗೆಯ ವಿಳಾಸನಿವಾಸಂಗಳಿಂದಂ: 
ಶಾಂತಿಷು, ೧೦. ೧೪೭ ವ) 

ಕೊಟ್ಟಜ - ಕಪ್ಪ ಕಾಣಿಕೆ (ಕೊಟ್ಟಜಮೆಂದು ಕಪ್ಪಂ: ಶಬ್ದಮದ, 


ಪಸಾ ೬೬) 
ಕೊಟ್ಟಜಂಗೊಡು - ಕಪ್ಪ ಕೊಡು (ವರುಣನೆ ಕೊಟ್ಟಜಂಗೊಟ್ಟಂತೆ 
ಪುಂಜಿಸಿರ್ದ ಪಂಚರತ್ನ ರಾಶಿಗಳುಮಂ ತೋಹುತ್ತುಂ: 


ಶಾಂತಿಪು, ೩. ೧೫ ವ) 

ಕೊಟ್ಟಸು - ಸುಟ್ಟ ಮಾಂಸ (ಕೊಟ್ಟಸುಗಟ್ಟುಗಳಿಂದಂ ತೊಟ್ಟನೆ 
ಪಜೆಪಟ್ಟು ಬೀಟ್ಜವೊಲ್‌ ಬಿರ್ದು: ಆದಿಷು, ೫. ೮೪) 

ಕೊಟ್ಟಾರ - ೋಷ್ಠಾಗಾರ] ಕಣಜ, ಭಂಡಾರ (ಕೊಟ್ಟಾರದ 
ಶಸ್ತದ ಸೆಜ್ಜೆವನೆಗಳ್‌ ಅತಿ ರಂಜಿಸುಗುಂ: ತ್ರಿಷಷ್ಟಿಪು, ೨೮. 
೩೬) 

ಕೊಟ್ಟಿಗೆ — ಹೊರೆ ಹೊರುವ ಎತ್ತು ಹೇರೆತ್ತು 
(ಸಾರದ್ರವ್ಯಸಂಚಯಕ್ಕೆ ಬಂಡಿಯಂ ಕೊಟ್ಟಿಗೆಯಂ ಒಟ್ಟೆಯಂ 
ಪೊಲ್‌ಯಾಳುಂ ನೆಜ*್‌ಯದೆ: ಪುಷ್ಪದಂಪು, ೩. ೧೨೯ ವ) 

ಕೊಟ್ಟು - ನವಿಲು, ಕೋಳಿಗಳ ತಲೆಯ ಮೇಲಿನ ತುರಾಯಿ 
(ಕೊಟ್ಟು ಅಲ್ಲೆ ಕೇಸರ೦ ಉಬ್ಬಲ್‌ ಕೊರಲೆತ್ತಿ ಬಾಯ್ದೆಜ್‌ದು 
ಕುಕ್ಕೂಕೂ ಎನುತ್ತ ಕೋಳಿ ನಲವಿಂ ಕೂಗಿತ್ತು: 
ತ್ರಿಷಷ್ಟಿಪು, ೨೪. ೨೧೮); ಚೂಚುಕ (ವಿಸರುಹದಂತೆ 
ಕೇಸರಮನಾಂತುದು ಮೆಯ್ಸಲಿಯಂತಿರೆ ಆರೆ 
ಕೂರ್ಪೆಸೆದುದು ಚಾಗಿಯಂತೆ ನೆಜೌ ಕೊಟ್ಟು ಎಸೆದೊಪ್ಪಿತು: 
ಯಶೋಧಚ, ೩. ೭೮) 

ಕೊಡ - ಗಡಿಗೆ, ಬಿಂದಿಗೆ (ಕುಲಮೆಂಬುದುಂಟಿ ಬೀರಮೆ 
ಕುಲಮಲ್ಲದೆ ಕುಲಮನಿಂತು ಪಿಕ್ಕದಿರಿಂ ನೀಂ ಒಲಿದಲ್ಲಿ ಪುಟ್ಟಿ 
ಬಳೆದಿರೊ ಕುಲಮಿರ್ದುದೆ ಕೊಡದೊಳಂ ಶರಸ್ತಂಬದೊಳಂ: 
ಪಂಪಭಾ, ೨. ೮೩) 

ಕೊಡಂಕೆ - ಕಿವಿ (ಚೆಲ್ವಿಂ ನಿಮಿರ್ದಂಗಂ ಎತ್ತಿದ ಕೊಡಂಕೆ 
ಜವಂಗೆಡದೇಟ್ವ ರೋಮಹರ್ಚಂ: ಶಬರಶಂ, ೨. ೪೦) 

ಕೊಡಂತಿ - ಕೊಡತಿ, ಮರಗೆಲಸದ ಸಾಧನ (ಕರ್ಣನ ಎರಡುಂ 
ತೊಡೆಯುಮ೦  ಉಳಿಯಂ  ಊಜೆ ಕೊಡಂತಿಯೊಳ್‌ 
ಬೆಟ್ಟಿದಂತೆ ಅತ್ತಂ ಇತ್ತಂ ಉರ್ಚಿಪೋಗೆಯುಂ: ಪಂಪಭಾ, 
೧. ೧೦೪ ವ) 

ಕೊಡಕೆ - ಕಿವಿ 
ಕುಚೋರುಹಾರಮಂ 


(ಕೊಡಕೆಗೆ ಸಾರ್ಚ್ಜಿ ಕೆನ್ನೆಯಳಕಂಗಳನೆತ್ತಿ 
ಮುಡುಪಿನ ಪಿ೦ದಣಕ್ಕಿಚಿಪಿ.. 


೩೫೧ 


..ತೊಡರಿಸಿದರ್‌ 
ದೇವಕಾಂತೆಯರ್‌: 

ಕೊಡಂತಿ - ಕೊಡತಿ, 
ತೊಡೆಯುಮಂ 
ಬೆಟ್ಟದಂತೆ ಅತ್ತಂ 
೧. ೧೦೪ ವ) 

ಕೊಡಂಬೆ - ಮೀನು ಹಿಡಿಯಲು ಬಳಸುವ ಬುಟ್ಟಿ (ಕೆಲವು 
ಪದಂಗಳ್‌ ಸ್ವಭಾವದಿ೦ ನಿತ್ಯಬಿಂದುಗಳಪುುವು ಅದರ್ಕೆ 
ಪ್ರಯೋಗಂ; ಕೊಡಂಬೆ: ಶಬ್ದಮದ, ೪೬ ವೃತ್ತಿ, ೧೬) 

ಕೊಡಗೂಸು - ಎಳೆಯ ಹುಡುಗಿ, ಕನ್ಯೆ (ಮಗಳಂ ಈವೆನಷ್ಟೊಡೆ 
ಕೊಡಗೂಸೆಂಬುದು ಪೆಜಣರೊಡವೆ ಮಗನ೦ ಶಈವೆನಪೊಡೆ 
ಸಂತತಿಚ್ಛೇದಮುಂ ಪಿಂಡಚ್ಛೇದಮುಂ ಅಕ್ಕುಂ: ಪಂಪಭಾ, ೩. 
೨೫ ವ) 

ಕೊಡಗೂಸುತನ - ಕನ್ನೆತನ (ಎಸೆದುದು 
ಕೊಡಗೂಸುತನಂ: ಆಚವರ್ಧ, ೯. ೧೯) 

ಕೊಡಹು - ಕೊಡವು, ಜಾಡಿಸು (ಕೊಡಪು-ಕರವಿಕೀರ್ಣೇ: 
ಶಬ್ದಮದ, ಧಾ ೪೫೮) 

ಕೊಡಲಿ - ಮರ ಕಡಿಯುವ ಸಾಧನ (ಕಾವಿಲ್ಲದ ಕೊಡಲಿಯೊಳ್‌ 


ತದೀಯ ಸವನಕ್ರಿಯೆಯಂ ಸಲೆ 
ಶಾಂತೀಶ್ವಪು, ೧೪. ೬) 
ಮರಗೆಲಸದ ಸಾಧನ (ಕರ್ಣನ ಎರಡುಂ 
ಉಳಿಯಂ  ಊಜೆ ಕೊಡಂತಿಯೊಳ್‌ 
ಇತ್ತಂ ಉರ್ಚಿಪೋಗೆಯುಂ: ಪಂಪಭಾ, 


ನಿಸದಮಳ 


ಮರನಂ ಕಡಿವೆನೆಂಬ ಭಾಯೇಯಲ್ಲದೆ ಮಗನಂ 
ಪಡೆವೆನೆಂಬ .. .. ಪೆರ್ಗಾವಿಲನಂ ಪೋಲ್ಕುಂ: ಧರ್ಮಾಮ್ಮ 
೫.೬೯ ವ) 

ಕೊಡವಿ - ಮದುವೆಯಾಗದ ಹೆಣ್ಣು ಕನ್ಯೆ (ಕವಿತರ್ಪ 
ನೆರವಿಯಂ ಕನಲವೋರಿಗಳ್ಳಂಡು ಬೆರ್ಚಿ 
ಕೆಂಗೋಲ್ಗೊಂಡೋಡುವುದಂ ಇದೇನೆಂದು ಕೊಡವಿ 
ಬೆಸಗೊಳೆ ನಾಗಶರ್ಮನ್‌ ಅದ೦ ಅಣಿದು ಇಂತೆಂದಂ: 
ಸುಕುಮಾಚ, ೭. ೨) 

ಕೊಡಸಾರಿ - ಒಂದು ಮೂಲಿಕೆ (ದುರ್ಯೋಧನಂ 
ಬಂದಿಕಾಅನಂತೆ ಸೆಜ್‌ಗೆಯ್ದುಂ ವಣವೈದ್ಯನಂತೆ 


ಕೊಡಸಾರಿಯಂ ಫಿಡಿದು೦ಂ ಸೂಳೆಯಂತೆ ಕಟಿವುಚಿವನಚಿದುಂ 
ರಸವಾದಿಯಂತೆ ಕಟ್ಟಿಯು೦ ಪೆರ್ಜೋಡೆಯಂತೆ ನುಣ್ಣಿತಂ 
ವೇಟ್ಟು: ಪಂಪಭಾ, ೬. ೭೨ ವ) 

ಕೊಡಸಿಗೆ - ಒಂದು ಬಗೆಯ ಸಸ್ಯ (ಅಂಗಾರವಲ್ಲಿ ಕೊಡಸಿಗೆ: 
ಅಭಿಧಾವ, ೧. ೮. ೨೭) 

ಕೊಡುಕಿಸು - ಕುಡಿಸು, ನೀರೂಡು (ಲವಂಗಪಲ್ಲವಮನಿತ್ತು 
ತಮಾಲದ ಮೂಲವಿಂಡಿಯೊಳ್‌ ಕೊಡುಕಿಸಿ 
ನೀಳ್ಬುರೋದಕಮಂ೦ ಊಡಿಸಿ: ಸೂಕ್ತಿಸುಧಾ, ೩. ೫೯) 

ಕೊಡೆ - ಛತ್ರಿ (ಸೀಗುರಿಗಳುಮಂ ಕೊಡೆಗಲೂಮಂ ಪಿಡಿಯಿಸಿ: 
ವಡ್ಡಾರಾ, ಪು. ೭೪, ಸಾ. ೧೧) 


ಕೊಡೆನೆಗೆ - ಒಂದು ಕಡೆಯ ಭಾರದಿಂದ ಮತ್ತೊಂದು ಕಡೆ 
ಮೇಲಕ್ಕೇಳು (ನಡೆಗಲ್ವಂದು೦ ಬಿಣ್ಣಿಂ ಕೊಡೆನೆಗೆದಪುದು 
ಉರ್ವಿಯೆಂದು ವಾಸುಗಿ ಪಲವುಂ ಪೆಡೆಯಂ ಶಿಶು 
ನಡೆವೆಡೆಯೊಳ್‌ ಪಡೆದಾಂತು ಸಹಸ್ರಫಣನೆನಲ್‌ 
ಪೆಸರ್ವಡೆದಂ: ಪಂಪರಾ, ೩. ೧೨೯) 

ಕೊಡೆಯೆಲೆ - ದೊಡ್ಡ ಎಲೆ (ಕೊಡೆಯೆಲೆಯ ಕೆಲಗಿರ್ದ 
ರಾಜಹಂಸಿಯಂ ವಿಲಾಸಮಂ ನೆನೆಯಿಸಿದಳ್‌: ಶಾಂತಿಪು, ೯. 
೧೭೮) 

ಕೊಡೆಯೊಡೆಯ - ಕೊಡೆಯ ಒಡೆಯ, ರಾಜ (ಒಡೆಯ 
ಪ್ರತ್ಯಯಕ್ಕೆ: ಚಾಗದೊಡೆಯಂ ಕೊಡೆಯೊಡೆಯಂ 


ಜಾಣೊಡೆಯಂ: ಶಬ್ದಮದ, ೨೧೭ ಪು 


ಕೊಣಕಿಡು - ನೆಗೆದಾಡು, ಕುಪ್ಪಳಿಸು (ತಲೆವೊಲದ ನಾನಲ್ವಳ್ಳದ 
ದರಿಯ ಕುತ್ತುಜೆಂಗೆ ಕೊಣಕಿಡುವ ಪುಲ್ಲೆ ಎರಲೆಯ ಜವಕ್ಕೆ 
ಪಕ್ಕುಗೊಟ್ಟು: ಮಲ್ಲಿನಾಪು, ೭. ೨ ವ) 

ಕೊಣಕು - ಕೊಣಕಿಡು (ಸುಣಿಸೊಕ್ಕೆ ಕೊಣಕುತುಂ ಪಾಜಿ 
ದೆಸೆದೆಸೆಗೆ ಪರಿದು ಪಿರಿಯ ಮರಂ೦ಗಳನುಣದೆ ಕೊಂಡು 
ನೂಂಕಿ ಪರಿಯುತ್ತುಂ ಪೊಣದುರ್ದ್ದಂ ನೆಗೆದು ಕುನುಂಗಿ: 
ಪಂಚತಂತ್ರ, ೯೮ ವ) 

ಕೊಣಕೋಲ್‌ - ಒಂದು ಬಗೆಯ ಬಾಣ (ಗುರುಗಂಜಿಯ 
ಬಣ್ಣದಂತಿರ್ಪ ಕಣ್ಣುಂ ಕೊಣಕೋಲಂತಪ್ಪ ಬಾಲಮುಂಬೆರಸು 
ಬಿಲದೊಳ್‌ ಪೊಕ್ಕು: ಪಂಚತಂತ್ರ, ೪೩೪ ವ) 

ಕೊಣಸು - ಜಿಂಕೆಯ ಮರಿ 'ಕೂಣಕಿಡುವ ಕೊಣಸುಗಳಂ 
ಪಿಡಿದು ಮುದ್ದಾಡಿಸುತ್ತುಂ: ನೇಮಿನಾಪು, ೧. ೯೨ ವ) 

ಕೊತ್ತಳ - ಕೋಟೆಯ ಬುರುಜು (ಸುತ್ತುಂ ಪರಿವಡೆದುದು 
ಪುರಜನ೦ ಆಳ್ವರಿಗಳ ಕೊತ್ತಳದ ಮದಿಲ ಮಾಡದ ಮೇಲಂ: 
ಆಚವರ್ಧ, ೫. ೫೨) 

ಕೊತ್ತಟಿ - ಕಾಗೆಗಳ ಗುಂಪು, ಆಜ್ಞೆಮಾಡುವವರ ಗುಂಪು 
(ಎರಡರ್ಥಕ್ಕೆ: ಕೊತ್ತಟೆಯೆಂದು ಕಾಗೆಯ ಮೊತ್ತಮುಂ 
ಬೆಸೆದವರ ನೆರವಿಯುಮಕ್ಕುಂ: ಶಬ್ದಮದ, ೩೩ ವೃತ್ತಿ ೧೪೧) 


ಕೊತ್ತು - ಕೊಚ್ಚಿ ಹಾಕು (ಅಣೆದುದು ಕೊತ್ತಿ ನೂಂಕಿದುದು 
ಪೊಕ್ಕೊಡನೆ ಇಕ್ಕಿದುದು ಏಜ ಬಾಯ್ಲಳಿಂ ನೆಣನುಗೆ 
ನೆತ್ತರುಚ್ಛಳಿಸೆ ಜಾದಿನ ಬೆಟ್ಟಿ ಮಗುಟ್ದುವಂತೆ: ಕಬ್ಬಿಗಕಾ, 
೨೨೨) 

ಕೊದಳ್‌ - ಮಧುರವಾದ ಮಾತು (ಪದಕೊರಲ್‌ ಇಂಪಂ 
ಅಪ್ಪುಕೆಯೆ ಕೊಂಕು ನಯಂ ಗಮಕಂಗಳಿಂ ಪೊಡರ್‌ 
ಕೊದಳ್‌ ಎಬ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ 


ಮೇನಕೆ ಸರಸ್ವತಿ ಬಾಯ್ದೆಟ್‌ದಂತೆ ಪ ಪಾಡಿದಳ್‌: ಪಂಪಭಾ, ೭. 
೮೮) 
ಕೊದಳಿ - ಎಳ್ಳುಗಿಡದ ಸಿಪ್ಪೆ (ಪರಮಾರ್ಥದಿಂ ಜಿನಾಧೀಶ್ವರಂ 


ಎಳ್ಳಂ ಕೊದಳಿವೆರಸು ಮೆದ್ದವನಕ್ಕುಂ: ಸಮಯಪ, ೪. 
೧೪೩) 
ಕೊನರ್‌ - ಚಿಗುರು (ಓರೊರ್ವರ ಮೆಯ್ಯೋಲೋಗೆಯೆ 


ರೋಮಾಂಚಂ ಶೃಂಗಾರ ಸುಧಾರಸ ವಾರಿಧಿಯ ತೀರ 


ಲತಾದ್ರುಮದೊಳೊಗೆದ ಕೊನರೆಂಬಿನೆಗಂ: ಪಂಪರಾ, ೩. 
೮೦) 

ಕೊನರಿಸು - ಚಿಗುರಿಸು (ಕಾಷ್ಠಮಂ ಕೊನರಿಪರ್‌ ಕಲ್ಲಲ್ಲಿ 
ನಾರೆತ್ತುವರ್‌ ಕಿವಿಗಳೊಳ್‌ ಪೀಯೂಷಮಂ 
ಪಿಂಡುವರ್‌ .. . ಕವಿಪ್ರವೇಕರೆ ವಲಂ: ಲೀಲಾವತಿ, ೧. 
೧೩) 

ಕೊನರ್ತರ್‌ - ಅಭಿವೃದ್ಧಿ ಹೊಂದು (ಈ ಗದೆಯುಂ ಈ 
ಭುಜದಂಡಮು೦ ಉಳ್ಳಿನಂ ಕೊನರ್ತತಪುದೆ ಪೇಟೆಂ: 


ಪಂಪಭಾ, ೧೩. ೧೯) 

ಕೊನೆ - ಹೊಗಳು (ಖಡ್ಗವಿದ್ಯೆ ತಮ್ಮೊಳೆ ನೆಲಸಿತ್ತೆನಲ್‌ ಕೊನೆಯ 
ಕಾಳೆಗದಿಂ ಶಿಶುಪಾಲ ದೈತ್ಯನೊಳ್ಳಲಿರಿಪು ಕಾದಿದಂ: 
ಜಗನ್ನಾವಿ, ೭. ೯೮); ಸಂತೋಷಪಡು (ಕುವಲಯದ 
ಅಲರಂ ಕೌಮುದಿಯ ವಿಭವಮಂ ಕಂಡಕೊಂಡು ಕೊನೆವಂ 
ಕವಿಯೋ ರವಿಯೋ: ನೇಮಿನಾಪು, ೧. ೩೩); ಹೆಮ್ಮೆಪಡು 
ಕೊನೆದು ಕೊಣಕಿಟ್ಟು ಕೋಣನನೇಜೆದ ಭಗವತಿಯಂತೆ 
ಬಿಣ್ಣನೆ ಬೀಗಿ: ನೇಮಿನಾಹು, ೩. ೧೮ ವ); ತುದಿ, ಅಗ್ರ 


೩೫೨ 


ಹಾಗೂ ಚಿಗುರು (ಕೊನೆ-ಸ್ಟೀಕೃತಾರ್ಥ ವರ್ಧನೇ ಅಗ್ರೇ ಚ: 
ಶಬ್ದಮದ, ಧಾ ೪೩೫) 

ಕೊನೆಕೊನೆಗೊಳ್‌ - ತುತ್ತ ತುದಿಯನ್ನು ಆಕ್ರಮಿಸು 
(ಬನಮನಿತುಂ ಶಿಖೆಗಳಲುರೆ ಬೆಂಕೆಯ ಪೊಯ್ದು 
ಉರ್ವಿನೊಳೆ ಕೊರಗಿರ್ದ ಲತೆಗಳ ನನೆಕೊನೆಯನೆ ದಹನಂ 
ಅಳುರ್ದು ಕೊನೆಗೊನೆಗೊಂಡಂ: ಪಂಪಭಾ, ೫. ೮೭) 

ಕೊಪ್ಪರ - ಮೊಳಕೈ (ಕಡುಪಿ೦ ಕೆಡಪಿ ಕೊಪ್ಪರದೊಳ್‌ ಕುಮ್ಮಿ 
ಮಂಡಿಯೊಳ್‌ ಮಿಡಿದು: ಗಿರಿಜಾಕ್ಕ ೨. ೧೦೫ ವ) 

ಕೊಪ್ಪರಿಕೆ - ಕೊಪ್ಪರಿಗೆ, ಅಗಲ ಬಾಯಿಯ ದೊಡ್ಡ ಪಾತ್ರೆ 
(ಬಹ್ಮಾಂಡಮೆಂಬ ಕೊಪ್ಪರಿಕೆಯ ಮಧ್ಯದಲ್ಲಿ 
ಸೂರ್ಯನೆಂಬಗ್ನಿಯಿಂ ಪಗಲಿರುಳೆಂಬ ಅಡುಗರ್ಬುಸಳಿಂ 
ಮಾಸಖತುಗಳೆಂಬ ಸಟ್ಟುಗದಿ೦ ತೊಳಸುತ್ತುಂ: ಪಂಚತಂತ್ರ, 
೧೧೭, ಶ್ಲೋಕ ೩೩ ಅ ಟೀಕೆ) 

ಕೊಪ್ಪು - ಬಿಲ್ಲಿನ ತುದಿ (ಆಗಳ್‌ ವಿಕ್ರಾಂತತುಂಗ೦ ಬಿಲ್ಲ ಕೊಪ್ಪಿನ 
ಮೇಲೆ ಕೆಯ್ಯನೂಜಿ ಮುಗುಳ್ನಗೆ ನಗುತ್ತುಂ 
ಪಾಂಚಾಳರಾಜತನೂಜೆಗಿಂತೆಂದಂ: ಪಂಪಭಾ, ೩. ೭೨ ವ); 
ಒಂದು ಕಿವಿಯ ಆಭರಣ (ಕಿವಿಯ ಕೊಪ್ಪಂ ನೀಂ ಕೊಳ್ಳೊಡೆ 
ನೋಯದಂತೆ ತೆಗೆ: ಧರ್ಮಪ, ೯. ೨೧); ಜಡೆಬಿಲ್ಲೆ 
(ಕರ್ಣಕುಂಡಲಂ ಕೊಪ್ಪು ಸರಿಗೆ ಎಂಬ 
ಭೂಷಾನಿಕರಮಂ: ಆದಿಹು. ೫. ೩೩) 

ಕೊಯ್‌ - ಕತ್ತರಿಸು (ಶಾಡ್ನಲ ತೃಣತತಿ ಖಡ್ಗದಿ೦ ಇಳಾಧಿಪಂ 
ಕೊಯ್ದು ನಿರ್ದಯದಿಂ ಪೀಡಿಸಿ: ಸುಕುಮಾಚ, ೭. ೨೯); 
ಹೂಬಿಡಿಸು (ಆಮೋದ ಕುಸುಮಸಮಿತಿಯಂ ಆ 
ಮರಗಳೊಳಾಯ್ಬು ಕೊಯ್ಬುಂ ಇಲ್ಲಿಗೆ ಬರ್ಪೆಂ: ಕವಿರಾಮಾ, 
೩. ೧೩೨) 

ಕೊಯ್‌ತಲೆಯಧಮಾ - ಕೊಯ್ದ ತಲೆಯ ನೀಚನೇ, ಎಂದರೆ 
ಎರಡು ತಲೆಯ ನೀಚನೇ (ಕೊಯ್‌ತಲೆಯಧಮಾ ನೀಚಾ 
ಸ್ವಾಮಿಯಂ ಇಂತೆಂದಾ ಎಂದವನಂ ಬಯ್ಬೊಡೆ ಭಟ್ಟಾರರ್‌ 
ಎನ್ನುಂ: ವಡ್ಡಾರಾ, ಪು ೭, ಸಾ ೨೧) 

ಕೊರಗಿಸು - ಕುಗ್ಗಿಸು, ಬಾಡಿಸು (ತ೦ಗಾಳಿಯು೦ ನಂಜಿನ 
ಘಾಳಿಯೆನಿಸ್ಸಿ ವನಕುಸುಮ ಕಿಸಲಯ ಪ್ರಕರಮುಂ 
ಕೊರಗಿಸುವುದು: ಆಚವರ್ಧ, ೪. ೫೮) 

ಕೊರಗು - ನಿಸ್ನಾರವಾಗು (ಸೀಕರಿವೋದತ್ತು ಮೃಣಾಳತಂತು 
ರಚಿತ ಜ್ಯಾಲೇಖೆ ಮೀನಧ್ದಜ೦ ಕೊರಗಿತ್ತು ಅಗ್ಗದ ಕಂತು 
ಸೀದ ಕರಿಯಂತಾದಂ: ಪಂಪರಾ, ೧. ೧೬) 

ಕೊರಟು - ಒಣಗಿ ಸುರುಟಿಹೋದದ್ದು 
(ಕೊರಟಾದುರಿಗೇಶದೊಳಿರ್ದ ಪೇನ್ಗಳಂ: ಕರ್ಣನೇಮಿ, ೩. 
೧೧೨) 

ಕೊರಡು - ಕಾಮನ ಬಿಲ್ಲು (ಮೇಲಲೆವ ಮುಗಿಲ ಹೊದಜೆನ 
ಮೂಲೆಗಳಂ ನೆಗೆದ ಕೊರಡು ಕೊ೦ಡವೊಲ್‌: ಅನಂತಪು, 
೯. ೮) 

ಕೊರಪುಳ್ಳಿ - ಸೌದೆಯ ತುಂಡು (ಕೂರ್ಮಂ.. .ಬಾಯಂ 
ತೆಗೆವುದುಂ ಮಾಂಸಾಹಾರಿಗಳ್‌ ಕಂಡು 
ಕೊರಪುಳ್ಳಿಯೊಳ್‌ ಮೋದಿ ಕೊಂದರ್‌: ಪಂಚತಂತ್ರ, ೨೨೪ 
ವ) 

ಕೊರಲ್‌ - ಕೊರಳು (ಬಳ್ಳಿಯಂ ಕೊರಲೊಳ್‌ ತಗುಳ್ಳಿ: ವಡ್ಡಾರಾ, 
ಪು. ೧೨೦, ಸಾ. ೧೬); ಧ್ವನಿ (ಅಂತೊಂದೆ ಕೊರಲೊಳ್‌ 
ಕೊಳೆ ಪಾಡುವ ಬರ್ಬರ ಕಿರಾತೆಯರಿಂಗೊರಲೊಳೊದವಿ 
ಬಂದು: ಶಾಂತಿಪು, ೨. ೨೨ ವ); ಮಾತು, ನುಡಿ 


(ಒಪ್ಪಂಬೂಸಿದವೋಲ್‌ ತೆಆಂಬೊಳೆವ ಕೊಂಕಂ 


ಪಾಲೊಳೊಂದಿರ್ಪವೋಳ್‌ ಒಪ್ಪಂಬೆತ್ತಿನಿದಾದ 
ಬರ್ದುನುಡಿಯಂ ತಳ್ತು .. .. ಕೊರಲ್ಗೊಳ್ಳದೇ: ಕಬ್ಬಿಗಕಾ, ೫) 
ಕೊರಲಿಟಿವು - ದನಿ ಬಿದ್ದುಹೋಗಿರುವುದು (ಸುರಿವಶ್ರುವ 


ಕೊರಲಿಟಿವಿನೆಗಂ ಮಲ್ಲಿದಲ್ಟ ಮೊಟಗಿಂಗಂ: ಶಾಂತಿಹು, ೬. 
೮೯) 


ಕೊರಲುದ್ದಂ ದ ಕಂಠ ಪೂರ್ತಿ, ಕೊರಳಿನವರೆಗೆ 
(ಬಿರಿದೊಳ್ಳಾವರೆಗಂಪಂ ಕೊರಲುದ್ದಂ ಪೀರ್ವ ತುಂಬಿಯಿನೆ: 
ಕಬ್ಬಿಗಕಾ, ೧೮) 


ಕೊರಲೊಳ್‌ ಕಟ್ಟಿದ ದೇವಿ - ಕತ್ತಲ್ಲಿ ಕಟ್ಟಿಕೊಂಡ ದೇವತೆಯ 
ಪದಕ, ತಾಯಿತ (ಕೊರಲೊಳ್‌ ಕಟ್ಟಿದ ದೇವಿಯಂತೆ 
ಉರದೊಳ್‌ ಶ್ರೀ ತೊಟ್ಟಿಲೊಳ್‌ ತೊಟ್ಟು ಅನಂತರಂ 
ಎನ್ನೊಳ್‌ ನೆಲಸಿತ್ತು: ಪಂಪಭಾ. ೧೦. ೯) 


ಕೊರಲ್ಲೆ ಪಾಯ್‌ - ಕೊರಳನ್ನು ತಬಿಕೊ (ಕೊರಲ್ಲೆ ಪಾಯು 
n ವ್ಸ ಬ Nn ದಿ 


ಪರಿದಾಡುವ ಬಾಲಕನಾದ ಶೋಕದಿ೦ ಗಟಗಟ ಕಣ್ಣ ನೀರ್‌ 
ಸುರಿಯೆ: ಪಂಪಭಾ, ೩. ೨೫) 

ಕೊರಲ್ಲು - ಹುಯ್ಕಲಿಡು, ಆಕ್ರೋಶ ಮಾಡು (ಕೊರಲ್ಬು- 
ಆಕ್ರೋಶಧ್ಧನೌ: ಶಬ್ದಮದ, ಧಾ, ೧೮೦) 

ಕೊರಸು - ಒಂದು ಬಗೆಯ ಹಕ್ಕಿ (ನಿನ್ನ ಭರ್ತಾರಂ 
ಬೇಂಟೆಯಾಡಿ ಪಲವುಂ ಲಾವುಗೆಯು೦ ಉಂಕೆ ಕೊರಸುಂ 
ಮೊದಲಾಗೊಡೆಯ ಪಕ್ಷಿಜಾತಿಗಳಂ ಬಲೆಯನೊಡ್ಡಿ ಪಿಡಿದು: 
ವಡ್ಡಾರಾ, ಮ ೧೫೧, ಸಾ ೩) 

ಕೊರೆ - ಗೊರಕೆ ಹೊಡೆ (ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವು 


ಉಣ್ಮುವ ಲಾಳೆಯ ಲೋಳೆಗಳ್‌ ಪೊನಲ್ವರಿವುವು ಕೆಮ್ಮಿ 


ಕುಮ್ಮಿದೊಡೆ ತೋಳೊಳೆ 
ಪಂಪಭಾ, ೪. ೧೦೦) 

ಕೊರ್ಬು - ಹೆಚ್ಚಾಗು (ಕೊರ್ವು-ಸಮೃದ್ಧಾ: ಶಬ್ದಮದ, ಧಾ 
೪೮೧); ಗರ್ವ (ಅಣ೦ ಮಲ್ಗೆದುದು ಉರಿವ ಮದನಾರಿಯ 
ಕೊರ್ಬು: ಆದಿಪು, ೯. ೫೬) 


ಜೀವವಿಯೋಗಮಪ್ಪುದು: 


ಕೊರ್ಬುಗುಡು - ಕೊಬ್ಬಿಸು (ತಮಮಂ ಸೆಳ್‌ಗೆಯ್ದು ಹಿಮಕ್ಕೆ 


ಕೊರ್ಬುಗೊಟ್ಟು ಆಲಮಂ: ಪಂಪರಾ, ೭. ೧೨೭) 

ಕೊರ್ಬವಡೆ - ಹೆಚ್ಚಾಗು (ಸೂಕ್ತಿಸುಧಾಪ್ರವಾಹದೊಳ್‌ 
ಕೊರ್ಬುವಡೆದು: ಕುಸುಮಾಕಾ, ೧೫. ೮೯) 

ಕೊರ್ವಿಸು - ಕೊಬ್ಬಸು (ಲಕ್ಷ್ಮಣ೦ ಮಣಿ ಕಿರೀಟ ಕಿರಣದಿಂ 
ತದೀಯ ಪದನಖ ಮಯೂಖಮಂ ಕೊರ್ವಿಸೆ: ಪಂಪರಾ, 
೬. ೧೭೫ ವ) 

ಕೊರ್ವು - ಸೊಕ್ಕು (ಬಸವಂಗಳ್‌ ಕೊರ್ವಿ ಕರಂ ಬಸಮಲ್ಲದೆ 
ಹೊರ್ದಿ ಸಾಗು ಮೇಣ್‌ ಇಣಿಗುಂ: ಸಮಯಪ, ೧೧. 
೧೨೯); ಉಬ್ಬು, 
ಕೊರ್ವಿದ ಪೆಗಲ್‌: ಪುಷ್ಪದಂಷು, ೩. ೧೫); ಅಹಂಕಾರ 
ಬಲ್ಲಾಳಪುನ ಕೊರ್ವು೦ ಜಡಿದಾಳಾಪಂಗೆಯ್ದು ಕೆಡಿಸದಂ 
ನೃಪಸುತನೇ: ಧರ್ಮಾಮೃ, ೨. ೫೬) 

ಕೊಲ್‌ - ಪ್ರಾಣ ತೆಗೆ (ಕೊಲ್ಲದುದೆ ಧರ್ಮಮೆಂದಿಂತು ನಂಬಿ: 
ವಡ್ಡಾರಾ, ಪು. ೧೧, ಸಾ. ೨೬); ಪೀಡಿಸು, ಹಿಂಸೆ ಮಾಡು 
(ಕೊಲ್‌-ಹಿಂಸಾಯಾಂ: ಶಬ್ದಮದ, ಧಾ ೬೨೭); ಮರ್ದಿಸು 
(ಅನ್ನೆಗಂ ಇತ್ತ ಸ೦ಸಪ್ತಕ ನಿಕುರುಂಬದೊಳಗೆ ಒರ್ವರುಮಂ 
ಕಿಜುವೀಟಲೀಯದೆ  ರಸಮಂ ಕೊಲ್ವಂತೆ. ಎಂತಾನುಂ 
ಕೊಂದು: ಪಂಪಭಾ, ೧೨. ೧೨೦ ವ) 


ದಪ್ಪನಾಗು (ಉರ್ವಿದ ಮುಯ್ವು 


ಕೊಲಿಪಂ - ಕೊಲ್ಲಿಸುವವನು, ಕೊಲೆ ಮಾಡಿಸುವವನು (ಕಳಿಪಂ 
ಕಳ್ಳಂ ಅಗುರ್ವು ಪರ್ವೆ ಕೊಲಿಪಂ ಕೊಲ್ಲಂ ಪರಸ್ತ್ರೀಯರಂ 
ಕೊಳಿಪಂ ಕೊಳ್ಳಂ ಎನಿಪ್ಪ ಪಾಪಿಯುಂ: ಆದಿಪು, ಜ್‌ ೮೧) 

ಕೊಲೆಯಡಗು - ಪ್ರಾಣಿಯನ್ನು ಕೊಂದು ಸಿದ್ಧಪಡಿಸಿದ ಮಾಂಸ 
(ಕೊಲೆಯಡಗ ನವರ ಪರಲಲನೆಯರೊಳ್‌ 
ನೆರೆವುಪಾಯಮನೆ ಪೇಟ್ವುದಜೆಂ ಕೆಲಬರೆ ವೇದಮನೊಲ್ಲರ್‌: 
ಸಮಯಪ, ೧೧. ೧೪೨) 

ಕೊಲ್ಲಟಿಗ - ಕೊಲ್ಲಟಿ, ದೊಂಬ (ಕಾಲ್ಲಟ್ಟಿ ಮೇಲ ಕಲೌಯ 
ಸಾಲ್ಗಳ್‌ ಇರಲ್‌ ಬೀಡೆಸೆದುದು ಕೊಲ್ಲಟಿಜನರಾ: ಉದ್ಭಟಕಾ, 
೫. ೧೦೧) 

ಕೊಲ್ಲಣಿಗೆ - ವಿನೋದ, ಆಟ 
(ತದ್ದಿಗ್ವಯಯಾತ್ರೋದ್ಯೋಗದೊಳ್‌ ಕೊಲ್ಲಣಿಗೆ ಮೆಜ್‌ಯೆ 
ಬರ್ಪಲ್ಲಿ ಭೂಪಾಲಸಿಂಹರ್‌: ಅನಂತಪು, ೧೩. ೭೫) 
ಗುಂಪು (ಐರಾವತದ ಕಾಲಾಟಕ್ಕೆಡೆಯಪ್ಪಂತು 
ಕೊಲ್ಲಣಿಗೆಯೊಳ್‌ ಬರ್ಪನೇಕ .. .. ವಾಹನಂಗಳಂ ತೆರಳಿ 
ತೂಳ್ಳಿ ತೆಣಪಂ ಮಾಡಿಯುಂ; ಚಂದ್ರಪ್ರಪು, ೧೨. ೮೩ ವ) 

ಕೊಲ್ಲಿನೋಟ - ವಕ್ರ ನೋಟ, ಓರೆನೋಟ (ಎಂದು 
ಕವಿರಾಜಮಲ್ಲಂಗೆ ಕೊಲ್ಲಿನೋಟಮಂ ಪಸಾಯಮಿತ್ತು 
ಲೀಲಾವತಿಯಿಂತೆಂದಳ್‌: ಲೀಲಾವತಿ, ೧೩. ೫೯ ವ) 


ಕೊಲ್ಲಂ - ಕೊಲ್ಲುವವನು (ಕಳಿಪಂ ಕಳ್ಳಂ ಅಗುರ್ವ ಪರ್ವೆ 
'ಕೂಲಿಪಂ ಕೊಲ್ವಂ ಪರಸ್ತೀಯರಂ ಕೊಳಿಪಂ ಕೊಳ್ಳಂ ಎನಿಪ್ಪ 
ಪಾಪಿಯುಂ: ಆದಿಪು, ೫ ೮೧) 

ಕೊಸಗು - ಬೆಟ್ಟದಾವರೆ, ಕರ್ಣಿಕಾರ (ಪೊಸತಲರ್ದ ಕೊಸಗು 
ತಳಿರ್ವೋದ ಅಸುಗೆ ಪಸುರ್ನನೆಯೊಳಿಡಿದ ಮಲ್ಲಿಗೆ: 
ಆದಿಹು, ೧೧. ೮೫) 

ಕೊಸಜು - ಮೋಹಗೊಳಿಸು (ವಿಟನ೦ ಕೂಟದೊಳ್‌ ಕೊಸಟಿ 
ಬೇಟದೊಳ್‌ ಬಳೆಯಿಸಿ: ಗಿರಿಜಾಕ, ೨. ೧೦೫ ವ) 

ಕೊಸೆ - ಕುದುರೆ ಸವಾರಿಯ ಒಂದು ಬಗೆ (ಪಸುಗೆ ನೆಲಂ ಜಲಂ 
ಹಯದೊಡಂಬಡು ವಂಚನೆ ಕೇಣ೦ ಆಸನಂ ಕೊಸೆ ದೆಸೆ 
ದಿಟ್ಟಿ ಮುಟ್ಟ ಕೆಲಜಂಕೆ ನಿವರ್ತನೆ ಕಾಣ್ಕೆ ಪರ್ವಿದ 
ಏರ್ವೆಸನದೊಳಾದ ಬಲೈೆಯೊಳ್‌ ಒಡಂಬಡೆ ತಳಿಜೆವಲ್ಲಿ 
ಮಿಂಚಿನೊಳ್‌ ಮುಸುಕಿದ ಮಾಟ್ಕ್‌ಯಾಯ್ತು ಸಮರಾಂಗಣಂ 
ಉಳ್ಳುವ ಬಾಳ್ಗಳ ಉಳ್ಳದಿಂ: ಪಂಪಭಾ, ೧೦. ೭೮) 
ಕಡಿವಾಣ ನಿಶ್ಶಂಕೆಯಿನಂತಂಗೊ೦ಂಡು  ಭೋಮಕನೆಡೆದ 
ಕೊಸೆಯಂ ತೆಗೆದು ನಿರ್ವರ್ತಿಸಲೆಂದು ನೆಗಪಿ ಮುರಿವುದುಂ: 
ಕರ್ಣನೇಮಿ, ೪. ೧೦೪ ವ); ಸ೦ಭೋಗಗಿಸು (ಕೊಸೆ- 
ನಿಧುವನಕರಣೇ: ಶಬ್ದಮದ, ಧಾ ೬೯೩); ಪ್ರಾಣಿಗಳ ಬೆದೆ 
(ಕಟೆವು೦ ಉಟಿವುಂ ಕಾಮ೦ ಮೇಪುಂ ತೋಡುಂ ಬೀಡುಂ 
ದೆಸೆಯು೦ಂ ಕೊಸೆಯುಂ: ಪಂಪಭಾ, ೫. ೪೩ ವ) 
ವಾಹನವನ್ನು ಹತ್ತುವ ಒಂದು ರೀತಿ (ಕೊಸೆ- 
ವಾಹಾರೋಹ ಭೇದೇ ಚ: ಶಬ್ದಮದ, ಧಾ ೬೯೩)) 

ಕೊಸೆಗೊಳ್‌ - ಕಡಿವಾಣ ಹಿಡಿ (ಸಾರಥಿ ಕಣ್ಣಜೆದು ಒಯ್ಯನೆ 
ತೇರಂ ಕೊಸೆಗೊಂಡು ಚಕ್ರಿಯಂ ಬಿನ್ನವಿಕುಂ: ಆದಿಷು, ೧೧. 
೫೭) 

ಕೊಳ್‌ - ತೆಗೆದುಕೊ, ವಶಪಡಿಸಿಕೊ (ಕಳ್ಳದಿರಿ೦ ಪೆಣರ ವಸ್ತುವಂ 
ಕೊಳ್ಳಿರಿಂ: ವಡ್ಡಾರಾ, ಪು. ೧೭೦ ಸಾ. ಬ); ತಾಗು 
(ಪೂವಿನೊಳ್‌ ಪೊರೆದ ಪೊಣ್ಮಿದ ಕಂಪು ಮೊಗಂಗಳಂ 
ಚಳಿಲ್ಲನೆ ಕೊಳೆ: ಪಂಪಭಾ, ೫. ೩೪); ಹಾವು ಕಚ್ಚು 
(ಮಹೋರಗನೆಯ್ದೆ ಪಲ್ಗಳರ್ದೊಡೆ ಕಿಡಿವೀಟೌ 


ನೆತ್ತರೊಳ್‌ದುರ್ಚುಗೆ ಕೊಂಡುದು ತತ್ತಪಸ್ಥಿಯಂ: ಆದಿಪು, ೨. 
೪೦); ಬಲಿ ತೆಗೆದುಕೊ (ನಿಶತ ಶರಾಳಿಗಳಿಗೆಯ್ದೆ ಚಕುಚಕ್ಕೆನೆ 
ಕೊಳ ಮೊಕ್ಕುಮೊಕ್ಕೆನೆ ಶಿರಂಗಳುರುಳ್ಳುವು ವೈರಿಭೂಪರಾ: 
ಪಂಪಭಾ, ೧೨. ೧೧೯); ನೆರವೇರು (ಜಿನರಂ ಪೂಜಿಸದೆ 
ಅಮರೇಂದನ ಸುಖಮಂ ಖೇಚರೇ೦ದ್ರನ ಅತ್ಯುನ್ನತಿಯಂ 
ಮನುಜೇಂದನ ವಿಭವಮ೦ ಆವನಾದೊಡ೦ ಬಯಸಿ 
ಮಜುಗಿದೊಡೆ ಕೊಂಡಪುದೇ: ಧರ್ಮಾಮೃ್ಯ, ೬. ೯೫); 
ಸಂಪಾದಿಸು; ಆವರಿಸು (ಮನುಜಂ ಎನ್ನನೀಕ್ಷಿಸಿ 
ಭವಾದ್ರಿಯನೇಅದೆ ನಾಡೆ ನೋಡಿ ನೆಟ್ಟನೆ ಕೊಳೆ: ಕಾದಂಸಂ, 
೩, ೩೪), ಉಂಟಾಗು (ಬಿ೦ಜದಡವಿಯೊಳಗೆಲ್ಲಂ ನಂಜಿನ 
ಮಟ್‌ ಕೊಂಡು [ಕೊಳ್‌] ಬಿಟ್ಟ ತೆಅದಿನಾಯ್ತಾಗಳ್‌: 
ಕಾದಂಸಂ, ೧. ೪೮) 

ಕೊಳ - ಕೆರೆ ಕೊಳದೊಳಗೇನ೦ ನೋಟ್ಸ್‌ಗ ವಿಳಾಸಿನೀ 
ನಿನ್ನವೋಲದೇನತಿಶಯಮೇ: ಕವಿರಾಮಾ, ೧. ೮೯) 


ಕೊಳಂಗಟ್ಟು - ದಟ್ಟವಾಗು (ದೀಧಿತಿಯೆ ಕೊಳಂಗಟ್ಟಿ 
ತುಳುಂಕಾಡುವಂತೆ ತಿಳಿದೊಪುವ ಸರೋವರದ 
ತಡಿಗಳೊಳ್‌: ಜಗನ್ನಾವಿ, ೧೬. ೩೪ 'ವ) 

ಕೊಳಂಗೊಳ್‌ ಎ ಮಡುಗಟ್ಟು (ಕದಪಿನೊಳ್‌ 


ಪೊಂಪುಟೆವೋಗಿಯು೦ ಭ್ರೂವಿಭ್ರಮದೊಳ್‌ ಪೊನಲ್ವರಿದುಂ 
ಅರುಣಾಧರದೊಳ್‌ ಕೊಳಂಗೊಂಡುಂ: ಆದಿಪು, ೭. ೧೨೬ 
ವ) 

ಕೊಳಗ - ಒಂದು ಅಳತೆ (ಪಿರಿದಪ್ಪ ಕೋಲ್ಗಳಿ೦ದಂ ಪಿರಿದೆನಿಸಿದ 
ಕೊಳಗದಿಂದಮುಂ ತಾಂ ಕೊಂಡಂತೆ: ಸಮಯಪ, ೫. 
೪೬); ಲೋಹದ ದೊಡ್ಡ ಪಾತ್ರೆ (ಪಿರಿದೆನಿಸಿದ ಕೊಳಗದಿಂದ 
ಮುಂ ತಾಂ ಕೊಂಡಂತಿರೆ ಪರರ್ಗೆ ಕುಡಿಸಿ: ಸಮಯಪ, ೫. 


೪೫) 
ಕೊಳಗು - ಗೊರಸು (ಭೂತಳಮಂ ಕೊಳಗಿ೦ ಪರಡುತ್ತಂ ಮನಂ 
ಬಾಯಿಗೆ ಮಿದಿಲ್ಲುಕ್ಕೈಯಿಕ್ಕುವ ಸೊರ್ಕಾನೆಗಳಂತೆ: 


ನೇಮಿನಾಷು, ೪. ೧೨೩ ವ) 


ಕೊಳಗುಳ - ಯುದ್ಧರಂಗ (ಕೆಂಡಂಗಳೊಳ್‌ ಸುಟಿದು ಬೇವ 
ಪೆಣ೦ಗಳ್‌ ಕಂಪುನಾಜುವುದರ್ಕೆ ಸೈರಿಸಲಾರದೆ 
ಕೋಳ್ಬಾಂಟಿನೊಳ್‌ ಕೊಳುಗುಳವಂ ಪೋಗಿ: 
ಪಂಪಭಾ, ೧೩. ೭೧ ವ) 

ಕೊಳಗೊಳ್‌ - ಮಡುಗಟ್ಟು (ಸೋರ್ದುದು ಕೊಳಗೊಂಡ 
ಗರ್ವರಸಮಾ ಭರತೇಶ್ವರಚಕ್ರವರ್ತಿಯಾ: ಆದಿಷು, ೧೩. 
೭೧); ಸಂಗ್ರಹವಾಗು (ತನುವ೦ ಅಟ್ಟಟೆವೋಪಿನಂ ಎಚ್ಚು 
ನೆತ್ತರುಚ್ಚಳಿಸಿ ರಥಂಗಳೊಳ್‌ ಕೊಳಗೊಳುತ್ತಿರೆ: ಪಂಪಭಾ, 
೧೨. ೭೬) 

ಕೊಳತ - ಕೊಟತಇ ಒಂದು ಪರಿಮಳದ್ರವ್ಯ 9? (ಮಣಿಮಯ 
ಭಾಜನ೦ಗಳೊಳ್‌ ತೆಕ್ಕನೆ ತೀವಿದ ಪಂಚರತ್ನದ ಕೆಳಿಯ 
ಕತ್ತುರಿಯ ಕೊಳತದ ಕಪ್ಪುರದ ಪಳಿಕಿನ ಬಾಯಿನಂಗಳಂ: 
ಆದಿಪು, ೪. ೩೪ ವ); ಸುಗಂಧ (ಬಿಡುಮುತ್ತಿನ ಪಚ್ಚೆಸಾರದ 
ಕಾಶ್ಮೀರದ ಯಕ್ಷಕರ್ದಮಪಿಂಡದ ಕತ್ತುರಿಯ ಕೊಳತದ 
ಕರ್ಪುರವಳಿಕಿನ ಬಾಯಿನ೦ಗಳನೆ ಬೀಣಿ; ಸುಕುಮಾಚ, ೧೦. 
೮೯ ವ) 

ಕೊಳರ್ವಕ್ಕಿ - ನೀರು ಹಕ್ಕಿ, ಸಾರಸ (ಕಮಳಿನಿಗೆ ಪುಟ್ಟದ 
ಅಟ್ಟಹಾಸಮಂ ಉದಾಸೀನಂ ಮಾಲ್ಟ ಕೊಳರ್ವಕ್ಕಿಯ 


ಕಟೆದು 


೩೫೪ 


ಕಳಕಳದ್ದನಿಯಮುಂ ಅನುಕೂಲಮಾಗೆ: ಪಂಪರಾ, ೩. ೮೧ 
ವ) 

ಕೊಳವೇರ್‌ - ಕೊಳರ್‌, ಲಾಮಂಚ (ಕೊಳವೇರ್ಗಳಂ ಕಿಟ್ಟು 
ಮೊಳ್‌ವ ನೆವದಿಂದಟ್ಟು: ಲೀಲಾವತಿ, ೧೧. ೧೧) 

ಕೊಳಿಸು - ಸೇರುವಂತೆ ಮಾಡು (ಕಳಿಪ೦ ಕಳ್ಳಂ ಅಗುರ್ವು 
ಪರ್ವೆ ಕೊಲಿಪಂ ಕೊಲ್ವಂ ಪರಸ್ತೀಯರಂ ಕೊಳಿಪಂ ಕೊಳ್ಳಂ 
ಎನಿಪ್ಪ ಪಾಪಿಯುಂ: ಆದಿಷು, ೫. ೮೧); ಕಚ್ಚುವಂತೆ 
ಮಾಡು (ಪಾವುಗಳ೦ ಕೊಳಿಸಿ ಮಹಾಗ್ರಾವಮಂ ಉಜದೆ 
ಅಡಸಿ ಕಟ್ಟ ಕೊರಲೊಳ್‌ ಗಂಗಾದೇವಿಯ ಮಡುವಿನೊಳ್‌ 
ಅಟ್ಟೆದರ್‌: ಪಂಪಭಾ, ೨. ೩೨); ಹಿಡಿಸು (ನಾಲ್ಸಾಸಿರ 
ರಥಂಬೆರಸು ದಕ್ಷಿಣದಿಶಾಭಾಗಕ್ಕೆ ವೇಟ್ಟು ತುಳುವಂ 
ಕೊಳಿಸಿದಾಗಳ್‌: ಪಂಪಭಾ, ೮. ೮೯ ವ) 

ಕೊಳುಕ್‌ - ಕಳಕ್‌ ಎನ್ನುವ ಅನುಕರಣ ಶಬ್ದ (ಭೋಂಕನೆ ಕೇಳ್ದು 
ಎರ್ದೆ ಕದಡಿ ಕಲಂಕಿದ ಬಗೆವೆರಸು ನೆಗೆದು ನಾಲ್ಕುಂ 
ದೆಸೆಯಂ ಶಂಕಾಕುಳಿತಂ ನೋಡಿ ಮನಂ ಕೊಳುಕ್‌ ಎನೆ 
ಮುಲುಗಿ ನೆಗೆದ ಹರಿಯಂ ನುಡಿದಂ: ಪಂಪಭಾ, ೧೧. 
೧೧೨) 

ಕೊಳೆ - [ೊಳ್‌೬ಎ] ಆಕ್ರಮಿಸಲು (ಕೂಡೆ ಬಂದ ಮಾವಿನ 
ಪೊಸಪೂವಿನೊಳ್‌ ಪೊರೆದು ಪೊಣ್ಮಿದ ಕಂಪು 
ಮೊಗಂಗಳಂ ಚಳಿಲ್ಲೆನೆ ಕೊಳೆ: ಪಂಪಭಾ, ೫. ೩೪) 

ಕೊಳೆಗಬ್ಬಿಗ - ಕೀಳು ಕವಿ (ಮಹಾಕವೀಂದ್ರ 
ಮಾಧವನೆಣೆಯಪ್ಪೆನೆಂಬ ಕೊಳೆಗಬ್ಬಿಗ ನಿನ್ನಯ 
ಗರ್ಬ್ಜಮೆಂತುಟೋ: ಧರ್ಮಮಧು, ೧. ೬೬) 

ಕೊಳ್ಳುಬಳ್ಳು - ದಟ್ಟಡಿ (ಅಡಿಗಳಂ ತಡವಿಟ್ಟು ಕೊಳದಿಂದೆ 
ಪೊಅಮಟ್ಟು ಕೊಳ್ಳುಬಳ್ಳೆನೆ ನಡೆದು: ಲೀಲಾವತಿ, ೧೧. ೧೧) 


ಕೊಳ್ಳೊಡೆ - ಹೆಣ್ಣು ಕೊಡುವ ಮತ್ತು ತೆಗೆದುಕೊಳ್ಳುವ ವ್ಯವಹಾರ, 
ನಂಟಸ್ಪಿಕೆ (ನಮ್ಮ ಕೊಳ್ಳೊಡೆಯಂ ಸಮಕಟ್ಟಿ ಕೊಟ್ಟನೇಂ 
ಧನ್ಯನೊ ಧಾತ್ರನೆಂದು ನುಡಿದಂ ಪ್ರಿಯಮಂ 
ವಿಜಯಾಂಗನಾಪ್ರಯಂ: ಪಂಪರಾ, ೨. ೭) 

ಕೊಳ್ಳೊಳಿಸು - ಕಚ್ಚುವ ಹಾಗೆ ಛೂ ಬಿಡು (ಮುನಿದು 
ಐನೂಲುಂ ಕುನನಿಗಳನಿತುಮ೦ಲ ಒರ್ಮೊದಲೆ ತೋಜಿ 
ಕೊಳ್ಳೂಳಿಸೆ ಮಹಾಮುನಿ ತಳರದೆ ಮೇರುವೊಲಿರೆ: 


ಯಶೋಧಚ, ೪. ೪೩) 

ಕೊಳ್ಳಾರ್‌ - ಧಾರಾಕಾರ ಮಳೆ (ಆಲಿವರಲ್ಲೆರಸು ತೋರವನಿ 
ಕೊಳ್ಳಾರೊಳ್‌: ಅನಂತಪು, ೯. ೮) 

ಕೊಳ್ಳುಳ  - ಯುದ್ಧ (ತನ್ನ ಕೊಂದ ಕೊಳ್ಳುಳಕ್ಕೆ ಬಂದ 
ಸ್ವಯಂಪುಭೆಗೆ: ಶಾಂತಿಪು, ೫. ೬೩ ವ); ಯುದ್ಧರಂಗ 
(ಭೂತಾಂಗನಾನಿಕರಂ ಶೋಣಿತವಾರಿಯಂ ಕುಡಿದು 
ಅಗುರ್ವಪ್ಪನ್ನೆಗಂ ಸೂಸೆ ನೋಡ ಕವಿಲ್ತಿರ್ದದು ಕೂಡೆ 
ಸಂಜೆಗವಿದಂತಾ ದ್ರೋಣನಿಂ ಕೊಳ್ಗುಳಂ; ಪಂಪಭಾ, ೧೨. 
೨೫) 

ಕೊಳ್ಳಪ್ಪು - ಹಿಡಿತ ತಪ್ಪು (ಕೊಳ್ಳಪ್ಪಿದ ಉರಗಕಾಂತೆಯಂತೆ 
ಕಡುಬಿಸಮನುಗುಟ್ಟು ಕೆರಳ್ಳು ಪೋಪ ಕೆಳದಿಯಂ 
ಬಟೆಸಂದು: ಲೀಲಾವತಿ, ೧೪. ೩೩ ವ) 

ಕೊಳ್ಳಂ - ಸೇರುವವನು (ಕಳಿಪ೦ ಕಳ್ಳಂ ಅಗುರ್ವ ಪರ್ವೆ 
ಕೊಲಿಪಂ ಕೊಲ್ಲಂ ಪರಸ್ತ್ರೀಯರಂ ಕೊಳಿಪಂ ಕೊಳ್ಳಂ ಎನಿಪ್ಪ 
ಪಾಪಿಯುಂ: ಆದಿಪು, ೫. ೮೧) 


ಕೊಳ್ಳ - ತಗ್ಗು ಪ್ರದೇಶ, ಹಳ್ಳ (ಧರೆ ತಗ್ಗಿ ಬಲೆಕ್ಕದು 
ಕೊಳ್ಳವಾದುದು: ಕರ್ಣನೇಮಿ, ೧೧. ೫೬); ಗುಹೆ, ಗಹ್ಹರ 
(ಗಹ್ವರಂ ಗುಹಾಕುಹರ೦ ಅದ್ರಿಕುಂಜ೦ ಕೊಳ್ಳಂ: ಅಭಿಧಾವ, 
೧. ೬ ೩) 

ಕೊಳ್ಳ ಕೊಳ - ಕೋ ಕೋ, ತೆಗೆದುಕೋ (ಅಣ್ಮು ಅಣ್ಮು ಎಂದು 
ಒಳ್ಳಲಗಿನ ಶರತತಿಯಿಂ ಕೊಳ್ಳ ಕೊಳ ಎಂದು ಅಂಗರಾಜ೦ 
ಅಸುರನಂ ಎಚ್ಚಂ: ಪಂಪಭಾ, ೧೨. ೧೨) 

ಕೊಳ್ಳಿ -.. ಉರಿಯುವ ಕಟ್ಟಿಗೆ (ನಮಗರಿಯಾಗಿರ್ದ 
ಅರಿಮರ್ದನನಂ ಒಂದೆ ಕೊಳ್ಳಿಯೊಳ್‌ ಸುಟ್ಟಪೆಂ: 
ಪಂಚತಂತ್ರ, ೩೭೫ ವ) 

ಕೊಳ್ಳಿವೀಸಿಸು - ಯುದ್ಧಾರಂಭವಾಗಲು ಕೊಳ್ಳಿಯನ್ನು ಬೀಸಲು 
ಸೂಚಿಸುವುದು (ಆಜಿಗೆ ಜೆಟ್ಟಿಗರಾಗಿ ಕೊಳ್ಳಿವೀಸಿಸುಗೆ 
ನಿರಂತರಂ ರವಳಿ ಘೋಷಿಸುಗೆ: ಪಂಪಭಾ, ೧೦. ೩೨) 

ಕೊಳ್ಳಿವೀಸು — ಯುದ್ಧಾರಂಭವಾಗಲೆಂದು ಕೊಳ್ಳಿಯನ್ನು ಬೀಸು 


(ಕೊಳ್ಳಿವೀಸೆ ಪಡೆಯದೆರಡುಂ ದಿಗಧೀಶರೋಡಿದರ್‌: 
ಕರ್ಣನೇಮಿ, ೧೧. ೧೨೩) 
ಕೊಳ್ಳೀ - [ಕೊಳ್‌4ಈ} ತೆಗೆದುಕೊ ಎಂದು ಕೊಡು 


(ಪೂರ್ವಪುಣ್ಯಾರ್ಜಿತಂ ಕೊಳ್ಳೀಯಲ್ಪಂದತ್ತು ಇದೊಂದಕ್ಷಯ 
ನಿಧಿಯೆನುತುಂ: ಆದಿಹು, ೯. ೧೩೨) 

ಕೊಳ್ಳು - ಹುರುಳಿ (ಅಲಸಂದೆ ರಾಜಮಾಷಂ ಕುಳುತ್ಥಕಂ ಕೊಳ್ಳು 
ಅಭಿಧಾವ, ೧. ೧೬. ೧೮) 

ಕೊಳ್ಳೆಂದೆತ್ತು - ಉರಿದು ಬೀಳು (ಉಳ್ಳುದಂ ಉರ್ಳಂತೆಂದೊಡೆ 
ಕೊಳ್ಳೇಂದೆತ್ತಲೈವೇಡ ಮತಿವ೦ತರ್‌: ಸಮಯಪ, ೮. ೨೧೮) 

ಕೊಂಡು - ಕೊರಡು, ಒಣಮರದ ತುಂಡು (ತಣಗೆಲೆಯ 
ತುಜುಗಲಂ ಕಿಹುವಕ್ಕಿವಿಂಡೆಂದು ಕೊಣಂಡುಗಳಂ ಮಡು 
ಮಿಡಿವಿಲ್ಲೊಳ್‌ ಇಸಲೆಸ್ಗಿ ಮಲುಗುವ ತುಜುಗಾವ 
ಕಿಜುಕುಳದ ಕೆಳೆಯರುಮ೦ ನೋಡುತ್ತುಂ: ಕಬ್ಬಿಗಕಾ, ೧೮೧ 
ವ) 

ಕೊಅಂತೆ - ಕೊರತೆ, ಅರೆಕೊರೆ (ಕೆಲವು ಪದಂಗಳ್‌ ಸ್ವಭಾವದಿಂ 
ನಿತ್ಯಬಿಂದುಗಳಪುವು  ಅವರ್ಕೆ ಪ್ರಯೋಗಂ: ಕೊಡಂಬೆ 
ಕೊಣಂತೆ ಗ೦ಟುಗೆ: ಶಬ್ದಮದ, ೪೬ ವೃತ್ತಿ) 

ಕೊಅಚಾಟ - ಅಣಕದ ಮಾತು, ತಿರಸ್ಕಾರದ ನುಡಿ (ಜಗಮಂ 
ಮಖುಗಿಸಿ ಕೊಣಚಾಟ ಗೆಯಲ್‌ ನೆಕ್‌ ನಾಡೆ ಕೂಡುವ 
ಬಗೆಯಿಂ ಬಿದಿ ಮಿಗೆ ಮಾಡಿದಂ ರೂಪು 
ಮಾದಂಗಿತಿಯಾ: ಹರಿವಂಶ, ೫. ೮) 

ಕೊಅಚಾಡು - ಕಡೆಗಣಿಸಿ ಮಾತಾಡು, ಚುಚ್ಚು ಮಾತಾಡು 
(ಎಂದು ಆತನಂ ಆಕೆಗಳ್‌ ಕಾಡಿ ಕೊಅಚಾಡಿ ಕಳೆದರ್‌: 
ಪಂಪಭಾ, ೪. ೯೬ ವ); ಪೀಡಿಸು (ಇನಿಯರಗಲೈಯೊಳ್‌ 
ಕಡುಪಿನಿಂ ಕೊಣಚಾಡಿದನೆಂದು ಕಂತುವಂ ತನತನಗೆಯ್ದೆ 
ಮೂದಲಿಸಿ ಬಗ್ಗಿಸಲ್‌ ಇಂತು ಪುಗುತ್ತುಮಿದರ್ದುದೆಂಬಿನಂ: 
ಶಾಂತೀಶ್ವಪು, ೧೦. ೧೨೩) 

ಕೊಳಡು - ಒಣಗಿದ ಮರದ ತುಂಡು (ಕೆಆೌಯನಗಟ್ಟಡೆ 
ಕೊಜಡ೦ ಕಡಿಯಲ್ವೇಟ್ಕುಮೆ ಪೇಟ್‌ನೆ ನಡೆದ೦ ಬಲ್ಲಿದರ 
ಮೇಲೆ ಮುಂ ಚಕ್ರಧೃಂ: ಪಾರ್ಶ್ವನಾಪು, ೯. ೯೮) 

ಕೊಳಡುಗೊಳ್‌ - ಜಡ್ಡುಗಟ್ಟು (ಕ೦ಟಣಿಸಿದ೦ ಅಲರಿಸಿದಂ 
ಕುಂಟಣಿಯರ ಕೊಣಡುಗೊಂಡ ಮನಮಂ೦ ಮದನಂ: 
ನೇಮಿನಾಪು, ೪. ೧೪೮) 


೩೫೫ 


ಕೊಣಡೇಜು - ಕೊಅಡುಗೊಳ್‌ (ಸಂದ ಪಂಚಪದಮಂತ್ರಂಗಳ೦ 
ಪಠಿಸುತ್ತ ವಂದ ನಲಗೆ ಕೊಣಡೇಜ”: ಪುಣ್ಯಾಸ್ರ: ೮. ೨೯) 

ಕೊಟ್‌ - ಕತ್ತರಿಸು (ನಡುಕೋಲ್ವರಂ ನಟ್ಟ ಕೂರ್ಗಣೆಗಳಂ 
ಗಜೆವೆರಸು ಕೊಣ್‌ೌದು ಕಳೆದು: ಪಂಪಭಾ, ೧೨. ೭೪ ವ); 
ಕೊಯ್ಯಿ (ಕೊಟ್‌ ಕೊಲ್‌ ಸೀಳ್‌ ಸೀಳೇನುತ್ತೆ: ಸುಕುಮಾಚ, 
೧೧. ೪೧); ಕೊರಲೆ ಎಂಬ ಧಾನ್ಯ (ಜವೆ ಜೋಳಂ ಕೊಜ್‌ 
ಮೊದಲಾದವಿರ್ಕೆ: ಲೋಕೋಪಕಾ, ೪. ೫೬) 

ಕೊಲ್‌್‌ವಲ್‌ -  ಕೋರೆಯ ಹಲ್ಲು, ಹರಿತವಾದ ಹಲ್ಲು 
(ಕೊಜ್‌ವಲ್‌ ಬತ್ತಿದ ಕಾಲ್‌ ಪಿಂಬಟೆಗೇಸಂ ನೆಕ್ಕ ಕದಪು: 
ಕಾವ್ಯಾವಲೋ, ೪೫೫) 

ಕೊಟತ - ಹೊಸತಾದ, ಎಳೆಯದಾದ (ಪೊಳೆವಲರಮರ್ದಿನ 
ಕಪ್ಪುರವಳುಕಿನ ಕತ್ತುರಿಯ ಕೊಟತ ದೂರ್ವಾಭರಣಂ: 
ಆದಿಷು, ೧೧. ೪೩) 

ಕೊಟಲ್‌ - ಕೊಳಲು, ವೇಣುವಾದ್ಯ (ದಂಟನೂದುವಂಗೆ 
ಕೊಟಲ್‌ ದೊರೆಕೊಂಡುದೆಂಬಂತೆ: ಧರ್ಮಾಮೃ, ೧೦ ೧೮೫ 
ವ) 

ಕೊಲ - ಕೊಳೆತು ನಾರು (ಎನಿತೊಳವು ಕೊಟ್‌ವ ಪಡುಕೆಗಳ್‌ 
ಅನಿತಣ ದುರ್ಗಂಧಂ: ಅವರ ಮೆಯ್ಯ ನಾತಮಂ: 
ಶಾಂತಿಷು, ೭. ೧೦೦); ಹೊಲಸು (ತೊಳೆದೊಡಂ ಅದಕ್ಕೆ 
ಕೊಟ್‌ ಸಹಜಂ: ಸಮಯಪ, ೬. ೩೦) 

ಕೊಟ್‌ಗಬ್ಬ - ಕೀಳು ಕಾವ್ಯ (ನಿರರ್ಥಮಪ್ಪ ಕೊಟ್‌ಗಬ್ಬಮಂ 


ಉಬ್ಬರಮಾಲ್ಪ ಗರ್ವದಿಂದೆಸೆವನಂ ಇಕ್ಕು ಕಿಚ್ಚಿನೊಳಗೆ: 
ಸೂಕ್ತಿಸುಧಾ, ೧. ೭೪) 
ಕೊಟ್‌ಗಬ್ಬಿಗ ದ ಕೀಳು ಕವಿ (ಮಹಾಕವಂಧ್ರ 


ಮಾಧವನೆಣೆಯಪ್ಪೆನೆಂಬ ಕೊಲ್‌ಗಬ್ಬಿಗ ನಿನ್ನಯ ಗರ್ವಂ 
ಎಂತುಟೋ: ಧರ್ಮಮಧು: ೧. ೬೬) 

ಕೊಲಿದೆಯ್ವ - ಕ್ಷುದ್ರದೇವತೆ (ವರಮೀಗುಮೆ ಮೈಲಾರಂ ಕೇತಂ 
ಕಾಟ೦ ಮಾರಿಗೆ ಮಸಣಿಗೆಯೆನಿಪ್ಪ ಕೊಟ್‌ದೆಯ್ದಂಗಳ್‌: 
ಸಮಯಪ, ೯. ೧೨೭) 

ಕೊಟಿಕಿನಾಜು. - ಕೊಳೆತು ದುರ್ಗಂಧ ಬೀರು (ಮೂವರುಂ 
ಅಮಾತ್ಯರರಸುಂಗೊಳ ಕಟ್ಟಿ ತಂದು ಅಗುರ್ವಿನ 
ಕೊಟ್‌ನಾರ್ಪ ಕೋಟ್ಕ್‌ಸಜ ಬಾವಿಯೊಳರ್ದೆ: ಆದಿಷು, ೨. 
೪೩) 

ಕೊಲಕಿವಾವು - ಕೊಳಕುಮಂಡಲ (ತಿಳಿಗುಮೆ ಕೊಟ್‌ವಾವಿಂಗೆ 
ಎನಿತನೋದೆಯುಂ ಗಾರುಡಮಂ: ಸಮಯಪ, ೧೩. ೬೦) 

ಕೊಬ್‌ಸಕ್ಕದ - ಹಳೆಯ ಸಂಸ್ಕೃತ (ಪಟಗನ್ನಡ೦ ಪುದುಂಗೊಳೆ 
ಕೊಟ್‌ಸಕ್ಕದಮಂ ತೆಗುಳ್ಳಿ ಪೇಟ್ಟಚೆಗವಿಗಳ ಕವಿತೆ 
ಬುಧರನೆರ್ದೆಗೊಳಿಸುಗುಮೇ: ಕಾವ್ಯಾವಲೋ, ೫೫) 

ಕೋ - ಪೋಣಿಸು (ಬೂದಿ ಜೆಡೆ ಲಕ್ಕಣಂ ತಪಕೆ ಆದುವು 
ಎರಲ್‌ದೊಣೆ ಶರಾಸನಂ ಕವಚಂ ಇದೆಂತಾದುವೋ 
ಮುತ್ತುಂ ಮೆಟಸು೦ ಕೋದಂತುಟೆ ನಿನ್ನ ತಪದ ಪಾಂಗೆಂತು 
ಗಡಾ: ಪಂಪಭಾ, ೭. ೯೨); ಸಿಕ್ಕಿಸು (ರಥದ ಕೋಲ್‌ 
ಮುಣಿದಾಗಳೆ ಕೈಯನಲ್ಲಿ ಕೋದೆಸಗುವ ಸೂತರ್‌: ಪಂಪಭಾ, 
೧೧. ೬೫); ಸೇರಿಕೊಳ್ಳು (ಅಂತಿಂತುಗಳ್‌ 
ಪದಾಪೂರಣದೊಳ್‌ ಕೋವುವು: ಶಬ್ದಮದ, ೩೩೨) 

ಕೋಂಟೆ - ಕೋಟೆ, ದುರ್ಗ (ಪೊಟಲ ನಡುವಣ ದೆಸೆಯ 
ಕೋಂಟೆಯ ಪೊಅಗಣ ದೆಸೆಯೊಳ್‌: ವಡ್ಡಾರಾ, ಪು. 
೧೩೪, ಸಾ. ೧೭) 


ಕೋಂಟೆಗಾಳಗ - ಕೋಟೆಯ ಕಾಳಗ 
ಭಟಕೋಟ ಕೋಟಲೆಯನಾಳ್ದಿರೆ 
ಕೋಂಟೆಗಾಳಗಂ: ಪುಷ್ಪದಂಪು, ೭. ೭೪) 

ಕೋಕ - ಚಕ್ರವಾಕ (ಪನಿಮಲ್ಲಂಬುಕಣ೦ಗಳಂ ಕೆದಖುತುಂ 
ಕೋಕ೦ಗಳೊಳ್‌ ರಾಗಮಂ ನನೆವೊಯ್ದು ಉಣ್ಣಿಸುತುಂ 
ಪತತ್ರಿಗಳೊಳಗಿರ್ಪಾ ತೂಂಕಡ೦ ನೂಂಕುತುಂ ತಣ್ಣನೆ 
ತೀಡಿತ್ತೆನಸುಂ ಪ್ರಭಾತಮಯ ಪ್ರೋದ್ಧೂತ ಶೀತಾನಿಳಂ: 
ಶಾಂತೀಶ್ನಹು, ೧೧. ೯೪); ತೋಳ (ಕಾವ ನಾರಾಯಣನ 
ಸುದರ್ಶನಮೆಂಬ ಚಕ್ರದ ಕೋಳುಮಂ ವಿಕ್ರಮಾರ್ಜುನನ 
ದಿವ್ಯಾಸ್ತಂಗಳ ಕೋಳುಮಂ ಅಗ್ನಿದೇವನ ಶಿಖಾಕಳಾಪದ 
ಕೋಳುಮಂ ಎಂತಾನು೦ ಬಂಚಿಸಿ ಬಲೆಪಣಿದ ಕೋಕನಂತೆ 
ಒರ್ವ ವನಪಾಲಕಂ ಪೋಗಿ ದೇವೇಂದನಂ ಕಂಡು: 
ಪಂಪಭಾ, ೫. ೯೩ ವ); ಕೋಗಿಲೆ (ಗಗನತಳಮೆ ಪಣಿದು 
ಬಿಟ್ಟುದೆನಿಪ ಬಹುತಟಾಕದಿ೦ ಕುಕಿಲ್ವ ನಲಿವ ಕೋಕದಿಂ: 
ಪಂಪಭಾ, ೧. ೫೮) 

ಕೋಕನದ - ಕೆಂದಾವರೆ (ಬಟೆಕ್ಕಾಳೋಕಿಪುದಾಯ್ದದಂ 
ಉತ್ಪಳಕೋಕನದಾಕರಮೆ ಗೆತ್ತು ವಿಸ್ಮಯದಿಂದಂ: ಆದಿಷು, ೭. 
೬೦) 

ಕೋಕನದಗರ್ಭ - ತಾವರೆಯಲ್ಲಿ ಹುಟ್ಟಿದವನು, ಕ 
(ಕೋಕನದಗರ್ಭನಿಂ ಸಂದತ್ತೀ ಲೋಕಕ್ಕೆ ನಾನೃಷಿಃ 
ಕುರುತೇ ಕಾವ್ಯಂ ಎನಿಪ್ಪ ಮಹಿಮೆ: ಜಗನ್ನಾವಿ, ೧. ೭) 

ಕೋಕನದಬಾಂಧವ - ತಾವರೆಗಳ ಬಂಧು, ಸೂರ್ಯ (ಎಂದು 
ನುಡಿಯುತ್ತಿರ್ಪನ್ನೆಗಂ ಕೋಕನದಬಾ೦ಧವ೦ ಉದಯಾಚಳ 
ಶಿಖರಶೇಖರನಾದಂ: ಪಂಪಭಾ, ೩. ೧೧ ವ) 

ಕೋಕಿಲ - ಪರಪುಟ್ಟ ಕೋಗಿಲೆ (ಪಡಿಯಜವಕ್ಕಿಯೆನೆಯನಲ್ಕೆ 
ಕೋಕಿಲಮಕ್ಕುಂ: ರನ್ನನಿಘಂಟು, ೯) 

ಕೋಗಿಲೆ - ಕೋಕಿಲ (ಮಾವಿನಂಕುರಮನೆ ಕರ್ಚಿ ಬಿಚ್ಚಚಿಪ 
ಕೋಗಿಲೆ: ಪಂಪಭಾ, ೫. ೧೧) 

ಕೋಗಿಲೆವೆಣ್‌ - ಹೆಣ್ಣು ಕೋಗಿಲೆ (ಮದೋತ್ಸವದೆ 
ಕೋಗಿಲೆವೆಣ್‌ ನೆಗಟ್ಟುವಂತೇ; ಜಗನ್ನಾವಿ, ೧೬. ೧೧೭) 

ಕೋಟರ — ಮರದ ಪೊಟರೆ (ಜೀರ್ಣಕೋಟರ 
ವಿರಳಾಭ್ಯಂತರದೊಳ್‌ ಇರ್ದುದೊಂದು ಶುಕ೦ ತನ್ನಯ 
ಜಾಯೆವೆರಸು ಪರಿಣತವಯಸಂ: ಕಾದಂಸಂ, ೧. ೪೨); 
ಗೂಡು (ಮುಗಿವ ಸರಸಿರುಹಷಂಡಮಂ ಆಗಲ್ವ 
ಚಕ್ರಪ್ರಶಾನಮ೦ ಕೋಟರದೊಳ್‌ ಪುಗುವ ವಿಹಗಂಗಳಂ: 
ಗಿರಿಜಾಕ ೪. ೭೦), ರಂಧ್ರ (ದುರ್ಜನ ಪ್ರಕರದ 
ಕರ್ಣಕೋಟರಮನೇಕೆಯೊ ಮಾಡಿದನಬ್ಬವಿಷ್ಟರಂ: ಪಂಪರಾ, 
೧. ೩೧) 

ಕೋಟಲೆ - ತೊಂದರೆ (ಕೋಟಲೆವಟ್ಟು ಈ 
ನಿಷ್ಠಲೋದ್ಯೋಗಮನೊಡರಿಪುದೇಂ: ಪಂಪರಾ, ೧೬. ೫೫) 

ಕೋಟಲೆಗೊಳ್‌ - ಯಾತನೆ ಅನುಭವಿಸು (ಭೂಭಾಗದೊಳ್‌ 
ತಂದು ತಾಟಿಸುತುಂ ಕೋಟಲೆಗೊಳ್ಳ 
ರತ್ನಮಕುಟದ್ಯೋತೋತ್ತಮಾಂಗಂ ವಿರಾಜಿಸುವನ್ನಂ ಪೊರಳ್ವ 
ಪಗೆಯಂ ಕಣ್ಣಾರ್ವಿನಂ ನೋಡಿದಳ್‌: ಪಂಪಭಾ, ೧೨. 
೧೫೧) 

ಕೋಟಾಚಕ್ರ - ಕೋಟೆಯ ಸುತ್ತು (ಸುರುಚಿರ ಕೋಟಾಚಕ್ರದ 
ತರವಿಡಿದಿಡಿದೆಸೆವ ಬಟ್ಟದೆನೆಯೆಡೆಯೆಡೆಯೊಳ್‌: ರಾಜಶೇವಿ, 
೨.೮೯) 


(ಲಗ್ಗೆ ಮಾಡುವ 
ನೀಳ್ದುದು 


ಬ್ರಹ್ಮ 


೩೫೬ 


ಕೋಟಾಯಂತ್ರ - ಕೋಟೆಯನ್ನು ಒಡೆಯುವ ಯಂತ್ರ 
(ಪಡಿಗೋಂಟೆಯೆಂಬ ಬಹು  ಕೋಟಾಯಂತ್ರಸಾಮಗ್ರಿ 
ತಿಂತಿಣಿಗೊ೦ಡಾಂತಿರೆ: ಅನಂತಪು, ೧. ೮೩) 

ಕೋಟಿ - ಅಸಂಖ್ಯ, ಅಪಾರ (ಉದಾತ್ತನಾರಾಯಣನಾದ ದೇವಂ 
ಎಮಗೀಗೆ ಅರಿಕೇಸರಿ ಸೌಖ್ಯಕೋಟಿಯಂ: ಪಂಪಭಾ, ೧. 
೧); ತುದಿ, ಮೊನೆ (ಮುನಿಜನ೦ಂಗಳ ಬೇಳ್ಳೆಗೆ 
ಉಪದ್ರವಂಗೆಯ್ವ ನಿಶಾಟಕೋಟಿಯಂ ನಿಶಿತಶರ 
ಕೋಟಿಯಿಂದ೦ ಉಚ್ಚಾಟಿಸಿ: ಪಂಪಭಾ, ೪. ೧೫ ವ); 
ತುತ್ತತುದಿ, ಗರಿಷ್ಠತೆ (ನೋಡೀಕೆಗಳ' ಭ್ರೂಕುಟಿಯೇ 
ಪರಮಸುಖದ ಕೋಟಿಯನೀಗುಂ: ಪಂಪಭಾ, ೭. ೯೪) 

ಕೋಟಿಕಶಿಲೆ - [ಜೈನ] ಸಿದ್ಧಶಿಲೆ (ವಟ್ಟಂದೆತ್ತುದು ಬೆಳ್ಳಿಯ ಬೆಟ್ಟಂ 
ಬಿಣ್ಣಿಂಗೆ ಎನಿಪ್ಪ ಕೋಟಿಕಶಿಲೆಯಂ ಬಟ್ಟಾಡಿದ ಬಾಹಾಬಲಂ 
ಇಟ್ಟಳವು ಎಂಟನೆಯ ಕೇಶವಂಗಿದಿರುಂಟೇ: ಪಂಪರಾ, ೧೨. 
೬೮) 

ಕೋಟೀರ - ಕಿರೀಟ (ಸಮಸ್ತನೃಪಾಲಕೋಟೀರ ಕೋಟ 
ವಿಶಿಷ್ಠಚರಣಪಲ್ಲವಂ: ಉದ್ಭಟಕಾ, ೨. ೨೧ ವ); ಆಶ್ರಯ 
(ಶಂಭುವಂ ಇಂದ್ವರ್ಧಾಂ೦ಕಕೋಟೀರನ೦ ಅನಘನಂ 
ಆನಂದದಿಂ ತನ್ನಪಾಲಂ: ರಾಜಶೇವಿ, ೧೩. ೪೭) 

ಕೋಟೀಶ - ಹಲಬೆ (ಲೋಷ್ಯಸಮಾಹ್ವಯಂ ಕೋಟೀಶಂ: 
ಅಭಿಧಾವ, ೧. ೧೧. ೭೦) 

ಕೋಟೆವಟಿ — ಕೋಟೆಯ 
(ಕಟ್ಟಂಎಯೆನಿಸಿದುದಿಟ್ಟಳಮೆನೆ 
ಸೆಜ್‌ಗೆಯ್ದಜ”"ಗಳ್‌: ಪಾರ್ಶ್ವನಾಷು, ೬. ೧೩೨) 

ಕೋಟ್ಸಾಗಾರ - [ಕೋಷ್ಠಾಗಾರ] ಕಣಜ (ಭಂಡಾರಕ್ಕೆ ಮಂತ್ರಕ್ಕೆ 
ಕೋಟ್ಟಗಾರಕ್ಕೆ ಅನುಮಂಡನಕ್ರಿಯೆಗೆ ಕೀಲಾರಕ್ಕೆ ಗೂಡಾರಂ 
ಕುಟೀಮಂಡಳಂ: ಪುಷ್ಪದಂಪು, ೬. ೨೨) 

ಕೋಡಂ ಕಾಣಿಸು - ತಿವಿ ((ಟೋಡಂ ಕಾಣಿಸಿ 
ಪಿಡಿದೀಡಾಡುವುದೆಂಬಿನೆಗಂ ಆಡಿ ರಂಜಿಸಿದಳ್‌: ಆದಿಪು, ೯. 
೩೭) 

ಕೋಡ ಕಾಳೆ - ಕೊಂಬಿನಿಂದ ಮಾಡಿದ ಕಹಳೆ (ಗೋನಿಯೋಗ 
ದಂಡಧರರುಮಾಗಿ ಕೆಲಬರ್‌ ಕೋಡ ಕಾಳೆಗಳನೂದುತ್ತುಂ: .. 
.. ಬರೆ: ಜಗನ್ನಾವಿ, ಜಗನ್ನಾವಿ, ೪. ೮೦ ವ) 

ಕೋಡಗ - ಕೋತಿ (ಕರಿಪತಿಯನೇಣಿ 
ಕೋಡಗಮಿರೆಕಂಡಿದಣಿಂದೆ: ಆದಿಪು, ೧೫. ೩೪) 

ಕೋಡಗಗಟ್ಟು - ಕಪಿಯನ್ನು ಕಟ್ಟುವಂತೆ ಕಟ್ಟು ಹೆಡಮುರಿಗೆ 
(ಅಡುರ್ತು ಒಡನೆ ಅಡಸಿ ಪಿಡಿದು ದರ್ಪಂಗಿಡೆ 
ಕೋಡಗಗಟ್ಟುಗಟ್ಟಿದ೦ ಕುಸುಮಶರಂ: ಹರಿವಂಶ, ೮. ೭೩) 

ಕೋಡಗಗಟ್ಟುಗಟ್ಟು - ಹೆಡಮುರಿಗೆ ಕಟ್ಟು (ಉಜದೆ ಎನ್ನಂ 
ಕುಡಲಿರ್ದ ಕೂಸ೦ ಒಡಗೊಂಡು ಉಯ್ವಾತನಂ ತಾಗಿ 
ತಳ್ಲಿಚೆಯಲ್‌ ಕೋಡುಗಗಟ್ಟುಗಟ್ಟ ತರಲ್‌: ಪಂಪಭಾ, ೫. 
೨೧) 

ಕೋಡಮೊದಲ್‌ - ದಂತದ ಬುಡ (ಒಡನೆ ದಿಗಂತದಂತಿಗಳ 
ಕೋಡ ಮೊದಲ್ಗಳೊಳೆಯ್ದೆ ಪೊಕ್ಕು ಸಿಪ್ಪಡಿಸಿದ 
ಮಾಟಸ್ಕಿಯಾದುವು ಕರಂಗಳ್‌: ಪಂಪಭಾ, ೬. ೩೬) 

ಕೋಡ ಸೇಡು - ಚಳಿಯ ಸೆಡೆತ (ನೀಂ ಕೊಳದೊಳೆ 
ಮುಟುಗಿರ್ದಕ್ಕಟಾ ಕೋಡಸೇಡಿಂಗೊಳಗಾದಯ್‌: ಕ್ರ 
೧೩) 


ಹ 
ಸಘಷ್ಟ 


ಬಳಿಯ ಪ್ರದೇಶ 
ಕೋಟೆವಟಿಯ 


ಕೋಡಿ - ಕೆರೆಯ ಹೆಚ್ಚಿನ ನೀರನ್ನು ಬಿಡುವ ಮಾರ್ಗ 
ಉದಕೋಛ್ಫ್ವಾಸಂ ಕೋಡಿ: ಅಭಿಧಾವ, ೧. ೪. ೧೬) 

ಕೋಡಿಡು - ಕೊಂಬಿನಿಂದ ತಿವಿ, ಸ್ಪರ್ಧಿಸು (ಕೋಡಿಡೆ 
ವಾಸುಪೂಜ್ಯಮುನಿಯೊಳ್‌ ಮರುಳಾದಪೆ ಚಿತ್ರಜನ್ಮ ನೀಂ 
ನೋಡ: ಪಂಪರಾ, ೧. ೨೩) 

ಕೋಡಿಸು - ತಂಪಾಗಿಸು (ಮೃಗಂಗಳಂ ಕೋಡಸುತುಂ .. .. 
ತೀಡಿತು ಪ್ರಭಾತಸಮಯ ಪ್ರಭವಾತುಳಶೀತಮಾರುತಂ: 
ಕುಸುಮಾಕಾ, ೧೪. ೨೦) 

ಕೋಡು - ತಂಪಾಗು (ಪಾಡುವ ತುಂಬಿ ಕೋಡುವ ಪಿಲ್‌: 
ಪಂಪಭಾ, ೩. ೩೭); ಭಯಪಡು (ಪರಿವ ಗಾಲಿಯ ಕೋಳ್ಗೆ 
ಕೆಳರ್ತು ಬೆಟ್ಟುಗಳ್‌ ಕೂಡೆ ಸಡಿಲ್ವಿನಂ ಪೊಡೆವ ಬೀರರ 


ಜಂಕೆಗೆ ಗೊಂಟಿನಾನೆಗಳ್‌  ಕೋಡುವಿನಂ ಕಡಂಗಿ 
ಪರಿತಂದುವು ತೋರ್ಕೆಯ ತೇರ್ಗಳೋಳಿಯಿಂ: ಕಬ್ಬಿಗಕಾ, 
೧೬೦); ತಣ್ಣಗಿರುವಿಕೆ (ಕುಳಿರ್ವ ಪುಳಿನಂಗಳೊಳಂ 


ಕೋಡುವ ಧಾರಾಗೃಹಂಗಳೂಳಂ ವಿಶ್ರಮಿಸಿ: ಆದಿಷು, ೧೧. 
೭೪ ವ); ದಾನ, ಕೊಡುವಿಕೆ (ಎಂದು ತನಗೆ ಕೊಟ್ಟ 
ಕೋಡಿಂಗೆ ಒಡಂಬಟ್ಟ ದಿತಿಜಕುಲ ದಾವಾನಲನನುಮಂ 
ಅರಾತಿಕುಲಾನಲನುಮ೦ ಅನಲಂ ಇಷ್ಟಾರ್ಥಸಿದ್ಧಿಯಕ್ಕುಂ 
ಎಂದು ಪರಸಿ: ಪಂಪಭಾ, ೫. ೭೭ ವ); ಪ್ರಾಣಿಯ ಕೊಂಬು 
(ಮುನಿಜನ೦ಗಳ್ಳೆ ಕೋಡುಗಳಿಂ ಕಂದಮೂಲಫಲಂಗಳಮ 
ಉಗುಳ್ಳು ಕೊಡುವ ವನಹರಿಣಿಗಳಿಂ: ಕಾದಂಬ, ೧. ೧೮೫ 
ವ); ಆನೆಯ ದಂತ (ಆ ಮೊಗಮೊಂದೊಂದಯೊಳ್‌ 
ಎಂಟು ಕೋಡು ಅವಜಸೊಳ್‌ ಅಂತೊಂದೊಂದಲಜಸೊಳ್‌ 
ಪೂಗೊಳಂ: ಆದಿಪು, ೭. ೫೩); ಮರದ ಕೊಂಬೆ (ಮಾವಿನ 
ಬಂದ ಕೋಡೆ ಕೋಡಾಗಿರೆ ಕೋಡುಗೊಂಡು ಪರಿದತ್ತು 
ವಸಂತಗಜ೦ ವಿಯೋಗಿಯಂ: ಪಂಪಭಾ, ೨. ೧೫) ಶಿಖರ, 
ತುದಿ (ಏಂ ತುಖುಗಿರ್ದುವೊ ತುದಿ ಕೋಡೊಳ್‌ ಮಜೆ 
ಬೆಲ್‌ತಿರೆ ನೋಡಿ ಬಾಡುತ೦ ವಿಹಗ೦ಗಳ್‌: ರಾಜಶೇವಿ, ೯. 
೨೮) 

ಕೋಡುಂಗಲ್‌ - ಬೆಟ್ಟದ ತುದಿಯ ಕಲ್ಲು (ಮೂಡುವೆಟ್ಟಿನ 
ಕೋಡುಂಗಲ್‌ ನಡೆದು ಬರ್ಪಂತೆ ಬಂದು: ಅನಂತಪು, ೨. 
೨೯ ವ) 

ಕೋಡುಗುಟ್ಟು -. ಕೊಂಬಿನಿಂದ ತಿವಿದಾಡು (ಮುಂತೆ 
ಲುಲಾಯಸಂತತಿಗಳಾಗಿ ಕರಂ ಪುಗೆ ಕೋಡುಗುಟ್ಟಿಯುಂ 
ದಂತಿಗಳಾಗಿ ಬಂದು ಮೊಗಮಿಕ್ಕಿಯುಂ ಅಂಕದ ಮಲ್ಲರಾಗಿ 
ಪೋರ್ದುಂ ತಗರಾಗಿ ತಾಗಿಯುಂ ಲಾವಗೆಯಾಗಿ 
ಕಾದಿಯು೦ ತಮತಮಗಿಂತು ಚಿತ್ರಮಣೆದು ಓಲಗಿಪರ್‌ 
ದಿವಿಜರ್‌ ಕುಮಾರನಂ: ಮಲ್ಲಿನಾಹು, ೧೩. ೫೦) 

ಕೋಡುಗೈ - ಮರದ ಕೊಂಬೆ, ದಾನಮಾಡುವ ಕೈ (ಬಾನಂತೆ 


ಮೀನ್ಗಳಂ ತಳೆದುಂ ಮುನ್ನೀರೆನಿಸಂ, ಮಾವಿನಂತೆ 
ಕೋಡುಗೈಯೊಂದಿಯುಂ ಸೊರ್ಕಾನೆಯೆನಿಸಂ: ಕಬ್ಬಿಗಕಾ, 
೪೩ ವ) 


ಕೋಡುಗೊಳ್‌ - ದಂತದಿಂದ ತಿವಿ (ಮಾವಿನ ಬಂದ ಕೋಡೆ 
ಕೋಡಾಗಿರೆ ಕೋಡುಗೊಂಡು ಪರಿದತ್ತು ವಸಂತಗಜಂ 
ವಿಯೋಗಿಯಂ: ಪಂಪಭಾ, ೨. ೧೫) 

ಕೋಡುಸೇಡುಗೊಳ್‌ - ಶೈತ್ಯದ ಸೆಡೆತಕ್ಕೊಳಗಾಗು (ತಳರ್ಚಿ 
ತಣ್ಮಲೆವಲರೀ ಅಲೆದಪುದು ಎಮ್ಮಂತಃಪುರ ಲಲನೆಯರಂ 
ಕೋಡುಸೇಡುಗೊಳ್ಳಿನಮೀಗಳ್‌: ಆದಿಷು, ೧೧. ೯೦) 


೩೫೭ 


ಕೋಡೆಅಂಕೆ - ಗರಿಯ ತುದಿ, ತುದಿರೆಕ್ಕೆ (ಮದನನ 
ಕೋಡೆಅಂಕೆ ಸೀದುದು ಇರ್ದುದು ರಾಮಚಂದಮುನಿನಾಥನ 
ಶಾಂತಿರಸಾತಿರೇಕದಿ೦: ಅನಂತಪು, ೧. ೨೪) 

ಕೋಡೇಜು - ಕೋಡಿನ ತಿವಿತದ ಗಾಯ (ತಮೋಗಜದ 
ಕೋಡೇಜೆಂದಮೇಂ ನೊಂದುದೋ ಹರಿಣಂ: ಆದಿಪು, ೧೨. 
೬) 

ಕೋಣ್‌ - ಮೂಲೆ; ದಿಕ್ಕು (ದ್ವಿತೀಯ ಪ್ರಾಕಾರದೊಳಗೆ ಪಾವಕ 
ಪುಜ್ಯಜನ ಪವಮಾನ ಪಶುಪತಿಗಳ ವಿನೋದವಿಹಾರ 
ಯೋಗ್ಯಂಗಳಪ್ಪ ನಾಲ್ಕುಂ ಕೋಣ್ಗಳ 
ಸೌವರ್ಣಸೌಧಂಗಳೊಳಂ: ಶಾಂತೀಶ್ವಪು, ೧೬. ೩೧ ವ) 

ಕೋಣ - ಎಮ್ಮೆಯ ಜಾತಿಯಲ್ಲಿ ಗಂಡು, ಮಹಿಷ (ಕೋಣಂ 
ಪೊಕ್ಕ ಮಡುವಿನಂತೆ ಮನದೊಳ್‌ ಕದಡಿ: ಧರ್ಮಾಮೃ, 
೧೦. ೨೬ ವ); ತಮಟೆ ಬಾರಿಸುವ ಕೋಲು (ಬಭೋರೆನೆ 
ಪೊಯ್ವುದುಂ ಆಜಂ ಭೇರಿಗಳುಂ ಕನಕ ಕೋಣ 
ಹತಿಯಿಂದಂ ಬಂಭಾರವಮೇಂ ನೆಗೆದುದೊ ರಘುವೀರ 
ಕಲಾಪಿನೀ ಮೇಘರವಂ; ಪಂಪರಾ, ೧೨. ೨೦) ವೀಣೆ 
ನುಡಿಸುವ ಸಾಧನ (ವೀಣೆಯೆಂಬ ಕರ್ಬಿನ 
ಬಿಲ್ಲನೇಜೆಸುವಂತೆ ಕಳೆಯನೇಣೆಸಿ ನನಗಣೆಯಂ 
ಕೊಳೌಂತೆ ಕೋಣಮಂ ಕೊಂಡು: ನೇಮಿನಾಪು, ೬. ೧೯ 
ವ); ವಾದ್ಯ ನುಡಿಸುವ ಸಾಧನ (ಕೋಣಪ್ರಹತ ಬಹುಳ 
ಭಾಂಕಾರ ಭೇರಿ ನಿನಾದಂ: ಪಂಪರಾ, ೧೨. ೨೦); 

ಕೋಣಪ - ಒಬ್ಬ ದಿಕ್ಬಾಲಕ, ನಿರುತಿ (ಕೋಣಪ ನೈಖತ: 
ಅಭಿಧಾವ, ೧. ೧. ೪೨); ರಾಕ್ಷಸ (ಬಂದಂ ತದಗ್ರದೇಶಕ್ಕೆ 
ಕೋಣಪಂ ವಿಗತಕೃಪಂ: ಚಂದ್ರಪ್ರಪು, ೫. ೪೨) 

ಕೋಣೆ - ಮೂಲೆ, ಸಂದು (ರಸೆಗಿಟೆದನೊ ಮೇಣ್‌ ನಾಲ್ಕುಂ 
ದೆಸೆಗಳ ಕೋಣೆಗಳೊಳ್‌ ಉಟಿದನೋ ಖಳಂ: ಗದಾಯು. 
೬. ೨೧) 


ಕೋಣ್ಗೋಣ್‌ - ಮೂಲೆ ಮೂಲೆ (ಶೋಣಮಣಿದಿಪ್ದಿರುಚಿ 
ಕೋಣ್ಗೋಣೊಳ್‌ ಪಜಳಿಸೆ ರತ್ನದೀಷ್ತಿ 


ಸುವರ್ಣಕ್ಷೋಣೀಧರಮೆನಿಪುದು "ನೇರಾಣಿಯ ಪೊಂಬೆಸೆದ 
ಸಮೆದ ರಾಣೀವಾಸಂ: ಅಜಿತಪು, ೨. ೧೯) 
ಕೋದಂಡ - ಬಿಲ್ಲು (ಮದನಂಗೆ ಉಪ್ಪರವಟ್ಟಮಾಗದ ತಳಿರ್‌ 
ಕಾಮಂಗೆ ಕೋದಂಡಮಾಗದ ಕರ್ವ .. . ಮಣಿದು ಅಗವು 
ಎಂಬ ವಿವಿಧೋದ್ಯಾನಂಗಳಾ ದೇಶದೊಳ್‌: ನೇಮಿನಾಪು, ೧. 
೬೪) 
ಕೋದಂಡಕೋಟಿ - ಬಿಲ್ಲಿನ ತುದಿ (ನಿಜವಾಮಕರಕಲಿತ ಪ್ರಚಂಡ 
ಕೋದಂಡಕೋಟಿಯೊಳ್‌ ಮಂಜುಸಿ೦ಜಿನಿಯಂ ಅಮರ್ಜ್ಚಿ: 
ಶಬರಶಂ, ೪. ೧೭ ವ) 
ದರಿದ್ರ - ಯಾರು ಬಡವ (ಆ ದೀನಾನಾಥರ್ಗೆ 
ವೃದ್ಧದ್ದಿಜಮುನಿನಿಕರಕ್ಕೆ ಅಂದು ಎಡಜು ಪೋಪಿನಂ ಕಃ 
ಕೇನಾರ್ಥೀ ಕೋ ದರಿದ್ರ॥ ಎನುತುಂ ಅನಿತುಮಂ 
ಧರ್ಮಜಂ ಸೂಖ್‌ಗೊಟ್ಟಂ: ಪಂಪಭಾ, ೬. ೪೦) 
ಕೋದ್ರವ - ಹಾರಕ ಎಂಬ ಧಾನ್ಯ (ಯಾವನಾಳ ಕಂಗು 
ಕೋದ್ರವಾದಿ ಸರ್ವೌಷಧಿಗಳುಂ: ಆದಿಷು, ೮. ೬೧ ವ) 


ಕೋ 


ಕೋಪಗರ್ಭಸ್ಥಿತ - ಕೊಪವನ್ನು ಒಳಗಿಟ್ಟುಕೊಂಡು ತೋರುವ 
ಮುಗುಳ್ಳಗು (ಗಂಧಸಿಂಧುರೇಂದ್ರಮನನುಕರಿಸಿ ಕೋಪಗರ್ಭಸ್ಥಿತಂ 


ಜಿರಸು: ಆದಿಷು, ೧೪. ೬೩ ವ) 


ಕೋಪಪಾಟಳ - ಕೋಪದಿಂದ ಕೆಂಪಾದ (ಅಧಿಕ ಕೋಪಪಾಟಳ 
ಪರುಷೇಕ್ಷಣರೆನಿಸಿ ದೃಷ್ಟಿಯುದ್ಧಂಗೆಯ್ದರ್‌: ಗದಾಯು, ೮. 
೨) 

ಕೋಪಪಾವಕ - ಕೋಪವೆಂಬ ಬೆಂಕಿ (ಆಜದ ಕೋಪಪಾವಕುಂ 
ಅಣ್ಣನ ನನ್ನಿಯನಿಲ್ಲಿ ಮೀಜುವೆಂ: ಪಂಪಭಾ, ೭. ೧೧) 

ಕೋಪರಸ - ರೌದ್ರರಸ (ಪೆರ್ಚಿದ ಶೋಕರಸಮಂ ಕೋಪರಸದ 
ಮೇಲಿಕ್ಕಿ: ಪಂಪಭಾ, ೧೩. ೬೧ ವ) 

ಕೋಪಾಗಾರ ದ ಕೋಪಗೃಹ (ಆ ಸುಭಗರೂಪೆ 
ಕೋಪಾಗಾರಮಂ ಪೊಕ್ಕಿರ್ದುದ೦ ಕಂಡು: ಜಗನ್ನಾವಿ, ೧೨. 
೮೦ ಮ) 

ಕೋಪಾರಕ್ತ - ಕೋಪದಿಂದ ಕೆಂಪಾದ (ಕೋಪಾರಕ್ಷನೇತ್ರಂ 
ನಿಜಭುಜಗದೆಯಂ ತೂಗಿದಂ ಧಾರ್ತರಾಷ್ಟ್ರಂ: ಗದಾಯು, ೭. 
೩೦) 

ಕೋಷಪು - ಒಂದು ಬಗೆಯ ಬೇಟೆ ಸೋಪಿನ ತೋಪಿನ ಪಳಹದ 


ಕೋಪಿನ ಪಾಳಿವದ ಗೋರೆವೇಂಟೆಗೆ .. .. ನಡೆತಂದರಲ್ಲಿ 
ಪುಳಿಂದರ್‌: ಸೂಕ್ತಿಸುಧಾ, ೩. ೧೦೪) 
ಕೋಮಲಾಂಕುರ - ಕೋಮಲವಾದ ಚಿಗುರು (ವಿಟಿಗಳೊಳ್‌ 


ವಿಲಸಿತ ಕಳಿಕಾಕುಳಿ ಕೋಮಲಾಂಕುರಮನಂತೆ ಪಡೆಗುಂ: 
ಕವಿರಾಮಾ, ೩. ೫೪) 

ಕೋಮಳ - ನೀರು (ವಾರಿ ಕೋಮಳಂ ಅರ್ಣಂ .. .. ತಣೆಸಲ್ಲೆ 
ನೀರ್ಗೆ ಪೆಸರಂ ಪರ್ಕಾಯದಿಂ ವಾಗ್ವಿದರ್‌: ಅಭಿಧಾವ, ೧. 
೪. ೧); ಮೃದು (ಮೃದು ಸುಕುಮಾರಂ ಕೋಮಳಂ: 
ಅಭಿಧಾವ, ೨. ೧. ೪೫) 

ಕೋಮಳವಂಶ - ಎಳೆಯ ಬಿದಿರು 
ಕೋಮಳವಂಶಶ್ಯಾಮಂ 
ಆದಿಷು, ೮. ೫೧) 

ಕೋಮಳೆ - ನೈದಿಲೆ (ಕೋಮಳೆಯೆಂದು ನೆಯ್ದಿಲ್‌: ಶಬ್ದಮದ, 
ಪ್ರಸಾ ೭೨) 

ಕೋರಕ - ಮೊಗ್ಗು (ಅಳಿಭರದಿಂ ಶುಕಕೋಕಿಳಕುಳಭರದಿಂ 
ಕೋರಕ ಅಂಕುರೋತ್ತರಭರದಿಂ ಫಳಭರದಿಂದ 
ಅತಿಭರವಾಯ್ತು ಎಳಮಾವಿಂಗೆನಿಸೆ ನೇಲ್ವ 
ಕೊಂಬುಗಳೆಸೆಗುಂ: ಅಜಿತಪು, ೬. ೧೫) 

ಕೋರಕಗ್ರಂಥಿ - ಮೊಗ್ಗಿನ ಗಂಟು 
ನೀರೇಚೆದುವು: ಮಲ್ಲಿನಾಪು, ೫. ೩) 

ಕೋರಕಿತ - ಮೊಗ್ಗು ಬಿಟ್ಟರುವ (ಕೋರಕಿತ ಅಂಕುರಿತ ಪಲ್ಲವಿತ 
ಮುಕುಳಿತ ವಿಸ್ಥಾರಿತ ರಮ್ಯಾಶೋಕಮಹೀರುಹಮುಮಂ: 
ಆದಿಷು, ೧೦. ೪೦) 

ಕೋರಡಿಗ - ಮೂರ್ಹ (ದುಷ್ಪನಾಯಕರಿಂ ಬಟಿಕೆ ನಿನ್ನಂ 
ಆಕೆಗಳ ಕೂರ್ಪ  ಕೋರಡಿಗರ್‌ ಏಜೆಸಿದೊಡೆ ಆಂ 
ಮೆಚ್ಚುವೆನೆ: ಅನಂತಪು, ೮. ೭ ವ) 

ಕೋರಯಿಸು - ಕೋರೈಸು, ಕಣ್ಣು ಕುಕ್ಕು, ನಾಚಿಕೆಪಡು (ಇಂತಿದು 
ಅಯುಕ್ತಂ ಯತಿಗಳ್ಗೆಂತು೦ ಎನಿಪ್ಪ ಅಳಿತನಕೆ ಕೋರಯಿಸದೆ 
ಮೆಯ್ಯಂತುಟಕೆ ನಾಣ್ಣಿ; ಆಚವರ್ಧ, ೧೦. ೪೩) 

ಕೋರಯ್ಸು - ಕಣ್ಣು ಕುಕ್ಕು (ಮಾಣ್ಗುಚೆದರ ಮೆಯ್ವಳಗೆನೆ ಕಣ್ಗಳ್‌ 
ಕೋರಯ್ಲೆ ತೊಳಗಿ ಬೆಳಗುತ್ತುಂ: ಕಾದಂಸಂ, ೮. ೪೩) 


(ಪಕ್ಕಬಿಂಬಾಧರಂ 
ಅಂಬೋಧರರವನಳಿನೀಕುಂತಲಂ: 


(ಲತಾಕೋರಕಗಂಥಿ 


ಕೋರೈಸು - ತಲ್ಲಣಿಸು (ಶರತ್ತಪನತಾಪದಿಂ ಕೊರಗಿ ಕೂಡೆ 
ಕೋರೈಸಿದಾ ನರೇಶ್ವರವಧೂಕದಂಬಕಮಂ ಆಜೆಸಲ್ಪೆ: 
ಆದಿಪು, ೧೧. ೫೫) ಕಣ್ಣು ಕುಕ್ಕು (ಕೂರೆಲೆಗಳ 


೩೫೮ 


ಬಾಯ್ದಾರೆಗೆ  ಕೋರೈಸಿ ಮುಸುಂಕಿದಂತೆ ಪರಿಲಾಲ್ಲಳ 
ಪಂಕೇರುಹರಜದೊಳ್‌ ಪೊರೆದು ಸಮೀರಂ 
ನವಗಂಧಶಾಳಿವನದೊಳ್‌ ಸುಟಿಗುಂ: ಆಚವರ್ಧ, ೧. ೪೧) 


ಕೋಲ್‌ - ಅಳತೆಯ ಕೋಲು (ಪಿರಿದಪ್ಪ ಕೋಲ್ಗಳಿಂದಂ 
ಪಿರಿದೆನಿಸಿದ  ಕೊಳಗದಿಂದಮುಂ ತಾಂ ಕೊಂಡಂತೆ: 
ಸಮಯಪ, ೫. ೪೬) ದೊಣ್ಣೆ (ಕಿಜುಗೂಸು ಕೋಲಂ 


ಪಿಡಿದು ನಿಮ್ಮಂ ಬಡಿಯಲ್ಕೆಂದು ಬಂದೊಡೆ: ವಡ್ಡಾರಾ, ಪು. 
೯೪, ಸಾ. ೮); ಬಾಣ (ಅಂತೆರಡು ಬಲದ ದಳಂಗಳ್‌ 
ಕೋಲಾಟಮಾಡುವಂತೆ ಕಿಡೆದಾನುಂ ಬೇಗಂ 
ತಟ್ಟುಪೊಟ್ಟೆಂದು ಕೋಲ್ಕುಟ್ಟಿ: ಪಂಪಭಾ, ೧೦. ೮೦ ವ) 

ಕೋಲ - ಎಲಚಿ ಗಿಡ (ಕೋಲಂ ಕರ್ಕಂಧು ಬದರಿ ಕೋಲೀ 
ನಾಮಂ: ಅಭಿಧಾವ. ೧. ೮. ೧೧) 

ಕೋಲಾಟ - ಕೋಲು ಹೊಯ್ದು ಮಾಡುವ ಕುಣಿತ 
(ಕೋಲಾಟವನಾಡಲ್‌ ಕೆಲರಾಟಂದು ವಿನೋದದೆ 
ಕನಕದಂಡಮಂ ಹಿಡಿದೆಸೆದರ್‌: ಜಗನ್ನಾವಿ, ೫. ೧೨) 

ಕೋಲ್ಕುಟ್ಟು - ಬಾಣಗಳಿಂದ ಹೊಡೆ (ಎರಡುಂ ಬಲದ 
ದಟಂಗಳ್‌ ಕೋಲಾಟಮಾಡುವಂತೆ ಕಿಲೆದಾನುಂ ಬೇಗಂ 
ತಟ್ಟುಪೊಟ್ಟೆಂದು ಕೋಲ್ಕುಟ್ಟಿ: ಪಂಪಭಾ, ೧೦. ೮೦ ವ) 

ಕೋಲ್ಟೆಳೆ - ನೇರವಾಗಿ ಬೆಳೆದ ಬೆಳೆ (ಕೇದಗೆಯ 
ಕೋಲ್ಟೆಳೆಯಂತಿರೆ ನಿರುತಿ ನಿರುತಮೇನೆಸದಪನೋ: 
ಲೀಲಾವತಿ, ೪. ೧೦೩) 

ಕೋವಣ - [ಕೌಪೀನ] ಲಂಗೋಟಿ (ಸರಿಗೆಯೊಳ್‌ ಸಮೆದ 
ಅಕ್ಷಮಾಲಿಕೆ ಮೊನ್ನೆ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ 
ತ್ರಿಪುಂಡಕಂ ಒಪ್ಪೆ ಪಿಂಗಜಟಾಳಿ ತಾವರೆಯ "ಸೂತ್ರದೊಳಾದ 
ಜನ್ನವಿರಂ ದುಕೂಲದ ಕೋವಣಂ ಕರಂ ಒಡಂಬಡೆ 
ನೋಟಕರ್ಕಳಂ ಆ ತಪಸ್ವಿ ಮರುಳ್ಳಿದಂ: ಪಂಪಭಾ, ೬. ೮) 


ಕೋವರ್‌ - ಕುಂಬಾರ (ಕೋವರೆಂದು ಕುಂಬಅರ್‌: ಶಬ್ದಮದ, 
ಪಸಾ, ೭೩) 
ಕೋವರ ಚಕ್ರ - ಕುಂಬಾರನ ಚಕ್ರ (ಕುರುರಾಜಂ 


ವಿದ್ಯಾಧರಕರಣದೆ ನೆಗೆದು ಅಂಬರಕ್ಕೆ ಗದೆಯಂ ಕ್ರಮದಿಂ 
ತಿರುಪೆ ಧರಾಚಕ್ರಂ ಕೋವರಚಕ್ತಂ ತಿರಿವ ತೆಜದೆ ತಿರಿದತ್ತು 
ಎನಸುಂ: ಗದಾಯು, ೮. ೨೪) 

ಕೋವಿದ - ವಿದ್ವಾಂಸ (ಆಗಮಾದಿ ಶಾಸ್ತೌಘಕಳಾ ಕೋವಿದಂ 
ಅರುಹಾಂ್ರದ್ದಯ ಸೇವಕಂ: ಧರ್ಮಪ, “ಎಂ ೧) 

ಕೋಶ - ಬರೆ (ಹತ ಖಡ್ಗಪಿಧಾನಂ: ಅಭಿಧಾವ, ೩. ೧. 
೧೦೦);  ಅಂಡಕೋಶ (ಕಾರ್ಮುಗಿಲ ನೀರ್ವೋಲ್‌ 
ಕೋಶದಿಂದ೦ ಮದಂ ಸುರಿಯುತ್ತಿರ್ಪುದುಂ: ಆದಿಪು, ೧೨. 
೫೮); ಶಿಶ್ನ (ಲಿಂಗಕ್ಕೆ ಪೆಸರ್‌ ಕೋಶಂ: ಸಮಯಪ, ೮. 
೨೦): ಭಂಡಾರ (ಅರಸಂ ಪೆರ್ಗಡೆ ಜನಪದ ಅರಿದೆನಿಸುವ 
ಕೋಟೆ ಕೋಶಮಾಯತ್ತಂ ಬಂಧುರವೃತ್ತ ಮಿತ್ತನೆಂಇಂತು 
ರಾಜ್ಯಮಕ್ಕುಂ ವಿಚಾರಿಸಲ್‌ ಸಪ್ತಾಂಗಂ: ಅಭಿಧಾವ, ೧. ೧೧. 
೪೮) 

ಕೋಶಗೃಹ - ಭಂಡಾರ, ಬೊಕ್ಕಸ 
ಅಷ್ಟಪದಾಧಿಷ್ಠಿತಂ: ಪುಷ್ಪದಂಪು, ೫. ೬೮) 

ಕೋಶಪಾನ - "ದಿವ್ಯ'ದ ಒಂದು ಪ್ರಭೇದ: ದೇವತಾವಿಗಹಕ್ಕೆ 
ಅಭಿಷೇಕ ಮಾಡಿದ ನೀರನ್ನು ಕುಡಿಯುವುದು (ಶಪಥಮಂ 
ಮಾಲಟ್ಟಾಗಳ್‌ ಕೋಶಪಾನಮಂ ಮಾಲ್ದರೆಂಬರ್‌: ಸಮಯಪ, 
೮. ೨೦) 


(ಕೋಶಗೃಹದಂತೆ 


ಕೋಶವಿಭೂತಿ - ಹೂವಿನ ಕರ್ಣಿಕೆಯ ಸಮೃದ್ಧಿ, ಭಂಡಾರದ 
ಸಿರಿ (ಕೋಶವಿಭೂತಿ ವಿಕ್ರಮದ ಸೊಂಪು ಉದ್ಯಾನದೊಳ್‌ 
ಪೀನಮೊಪ್ಪುಗುಂ ಉರ್ವಿಶರೊಳ್‌ ಒಪ್ಪೆಂದೆನಿಸಿದಂ 
ತನ್ನೇಟ್ಲೌಯಿ೦ ಪದ್ಮಜ೦: ಪುಷ್ಪದಂಪು, ೫. ೫೬) 

ಕೋಶಾಗಾರ -  ಕೋಶಗೃಹ ಒಪ್ಪುವವಲ್ಲಿ ಶಸ್ತಕುಟಿ 
ಕೋಶಾಗಾರಂ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 
ಪಚನಧಾಮಂ ಸ್ನಾನಸದ್ನಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತೀನಿವಾಸಾಸ್ಪದಂ: ಶಾಂತೀಶ್ವಪು, 
೧. ೧೩೭) 

ಕೋಶಾತಕಿ - ಪಡುವಲ ಕಾಯಿ (ಪೆಅರಜೆಯದಂತು 
ಸರ್ವಸಂಭರಸಮ್ಮಿಶ್ರಮಪ್ಪ ಕೋಶಾತಕೀಫಳಮಂ ಚರಿಗೆವೊಕ್ಕ 


ಸುಧರ್ಮಮುನಿಗಿಕ್ಕಿದೊಡೆ: ಚಾವುಂಪು, ಪು. ೪೧೭. ಸಾ. 
೧೪) 
ಕೋಶಾಧಿಪ - ಕೋಶಾಧ್ಯಕ್ಷ ರಾಜಭಂಡಾರದ ಮುಖ್ಯಸ್ಥ 


(ವಿಷಯ ಗೃಹಾಮಾತ್ಯ ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ 


ಕೋಶಾಧಿಪ ತಳವರ ಹಾಸ್ಕಾದಿ ತಂತ್ರಾಳಿಪಾಳಾವಳಿ 
ರಾಜಶ್ರೇಷ್ಠಿ ಸೇನಾಪರಿಕರಣ ಪುರೋಧೋಧಿಕಾರ 
ಅಂಗರಕ್ಷಾವಳಿ ಮುಖ್ಯಂಬೆತ್ತ ಬಾಹತ್ತರದೆಸಕದ ನಾನಾ 


ನಿಯೋಗಿಪ್ರತಾನಂ: ಶಾಂತೀಶ್ವಪು, ೧೫. ೯೦) 
ಕೊಶೋಪನತ - ಮಾಂಡಳಿಕ, ಸಾಮಂತ (ಳಿಂಗರಾಜಂಗೆ 
ಕೋಶೋಪನತವೃತ್ತಿಯನಿತ್ತು ಸರ್ವಸ್ವಮಂ ಕೊಡು 
ಆಜ್ಞಾವಿಧೇಯಮಂ ಮಾಡಿ ಮಹೇಂದ್ರ ಉಪಕಂಠದೊಳ್‌ 
ಮೂಖು ಉಪ್ಪಯಣಂಗೆಯ್ದು: ಶಾಂತಿಷು, ೧೦. ೧೬೫) 
ಕೋಷ್ಠ - ಒಳಕೊಠಡಿ (ಪದಿನಾಖುಂ ಭಿತ್ತಿಗಳೊಳ್‌ ನಾಲ್ಕು 
ವೀಧಿಗಳುಟೆಯೆ  ನೆಗಟ್ಟ ಪನ್ನೆರಡು  ಕೋಷ್ಠಂಗಳೊಳ್‌: 
ಆದಿಷು, ೧೦. ೩೫ ವ); ಸುತ್ತುಗೋಡೆ (ನೃಪಾಲಾಂತರ್ಗತ 
ಕಕ್ಷೆ ಕೋಷ್ಠಂ: ಅಭಿಧಾವ, ೧. ೧೦. ೧೪) ಕಣಜ 
(ಅಂತರ್ಗ್ಯಹ೦ ಕುಸೂಗೃಹಾಂತರ್ದೇಶಂಗಳಣಿಗೆ ಕೋಷ್ಠಂ: 
ಅಭಿಧಾವ, ೩. ೧. ೯೭); ಪೀಠ 
(ಕಿರೀಟಮನೆಡಗೆಯ್ಯಂದೋಸರಿಸುತ್ತುಂ ಉಚಿತಕೋಷ್ಠದೊಳ್‌ 
ಅವರ್ಗಳ್‌ ಕುಳ್ಳಿರ್ದು: ಚಂದ್ರಪ್ರಪು, ೭. ೧೭ ವ) 
ಕೋಷ್ಠಾಗಾರ - ಉಗ್ರಾಣದ ಮನೆ (ಅರಸನ ಕೋಷ್ಠಾಗಾರದ 
ಕರಣಂಗಳ ಕಾಪನೆಯ್ದೆ ಬಂಚಿಸಿ: ಆದಿಷು, ೫. ೧೫) 
ಕೋಸು - ದಾರದಲ್ಲಿ ಪೋಣಿಸು (ಕೋಸು-ಸೂತ್ರಪ್ರವೇಶೇ: 
ಶಬ್ದಮದ, ಧಾ ೬೯೪) 
ಕೋಸುವಲೆ - ಒಂದು ಬಗೆಯ ಬಲೆ (ಕೋಸುವಲೆ 
ದೋಂಟಿವಲೆ ಬಾಣಾಸನವಲಗಂಬು ಕ್ಷಲಿ ಕೈಪೊಡೆ ಗಾಳಂ: 
ಸೂಕ್ತಿಸುಧಾ, ೩. ೧೦೩) 


ಕೋಳ್‌ ದ ಹೊಡೆತ (ರಾಜಪುತ್ರಸ್ಮಿತ ಮಧುರ 
ಮಧುರಾಪಾಂಗಜಾಸ್ತ೦ಗಳ  ಕೋಳಂ೦ ನೂತನಪ್ರೇಮದೆ 
ನಿಮಿರ್ವೆಡೆಯೊಳ್‌:.. ಆದಿಪು, ೪. ೫೧) ಹಿಡಿತ 


(ಮನಂಬುಗೆ ನಳಿತೋಳ ಕೋಳೆಸೆಯೆ ಘಟ್ಟಿಮಗುಲ್ಲುವ 
ಘಟ್ಟಿವಟ್ಟೆಯಂ ಭೋಂಕನೆ ಕಂಡು ಕೀಚಕಂ: ಪಂಪಭಾ, ೮. 
೫೯ ಮತ್ತು ೫೯ ವ); ಲೂಟಿಯ ಹಣ (ಮನ್ನೆಯರಾಳಂತೆ 
ಕೋಳಿಂಗಾಸೆಗೆಯ್ಯದೆ ಬಯಲ ನೀರಂತೆ ಮಾರ್ಗಂ ಬಿಟ್ಟು 
ನಡೆಯದೆ: ಧರ್ಮಾಮೃ, ೫. ೬೪ ವ); ಆಕರ್ಷಣೆ 
(ನಳಿತೋಳ ಕೋಳೆಸೆಯೆ ಘಟ್ಟಿಮಗುಟ್ಟುವ ಘಟ್ಟಿವಳ್ತಿಯಂ: 
ಪಂಪಭಾ, ೮. ೫೯); ಪ್ರದೇಶ, ಕಡೆ (ವಿರಾಟಂ ಶ್ವೇತನುತ್ತರಂ 


೩೫೯ 


ಶಂಖನೆಂಬ ಮೂವರ್‌ ಮಕ್ಕಳು೦ ಶತಾನೀಕ ಶತದ್ಯುಮ್ನ 
ಶತಚ೦ದ್ರಂ ಮೊದಲಾಗಿ ಪನ್ನೊರ್ವರ್‌ ತಮ್ಮಂದಿರುಂ ಬೆರಸು 
ನೆಲನದಿರೆ ಮುಂ+ಕೋಳೊಳ್‌ ನಡೆಯೆ: ಪಂಪಭಾ, ೯. ೯೫ 
ವ); ರಭಸ (ಪರಿವ ಗಾಲಿಯ ಕೋಳ್ಲೆ ಕೆಳರ್ತು ಬೆಟ್ಟುಗಳ್‌ 
ಕೂಡೆ ಸಡಿಲ್ಲಿನಂ ಹೊಡೆವ ಬೀರರ ಜಂಕೆಗೆ 
ಗೊಂಟಿನಾನೆಗಳ್‌ ಕೋಡುವಿನಂ ಕಡಂಗಿ ಪರಿತಂದುವು 
ತೋರ್ಕೆಯ ತೇರ್ಗಳೋಳಿಯಿಂ: ಕಬ್ಬಿಗಕಾ, ೧೬೦) 

ಕೋಳಕ - ಮೆಣಸು (ನೀರೆಲ್ಲಂ ತೆಳ್ಳನೆ ತಿಳಿದು ಸಕಳಕಾಲೀನ 
ಕೋಳಕಾಂಕುರ ಪ್ರವಾಳಕುಳಪ್ರಸೂನ ಫಳಪರಿಣಾಮದಿಂ: 
ವರ್ಧಮಾಪು, ೧೩. ೩೪ ವ) 

ಕೋಳಾಹಳ - ಒಂದು ಪರ್ವತದ ಹೆಸರು, ಅದರ ಮಗಳೇ 
ಉಪರಿಚರವಸುವಿನ ಹೆಂಡತಿ ಗಿರಿಜೆ 
(ಉಪರಿಚರವಸುವೆಂಬರಸಂ ಮುಕ್ತಾವತಿಯೆಂಬ 
ತೊಟ್‌ಯೊಳ್‌ ವಿಶ್ರಮಿಸಿರ್ದೊಡೆ ಕೋಳಾಹಳಮೆಂಬ 
ಪರ್ವತಕ್ಕೆ ಪುಟ್ಟಿದ ಗಿರಿಜೆಯೆಂಬ ಕನ್ನೆಯನಾತಂ ಕಂಡು: 
ಪಂಪಭಾ, ೧. ೬೮ ವ); ಅಬ್ಬರ (ವಿಭ್ರಮಮಂ ಕಂಠರವಕ್ಕೆ 
ತಾಡನರವಂ ತಂದೀಯೆ ತತೌಧದೊಳ್‌ 
ಸಮಸತ್ವಂಬಡೆವಂತಿರೆ ಆಯ್ತು ಸುರತಪ್ರಾರಂಭಕೋಳಾಹಳಂ: 
ಪಂಪಭಾ, ೪. ೧೦೯); ಗೊಂದಲ (ವಿದ್ದಿಷ್ಠವಿದ್ರಾವಣನ 
ಮೊನೆಯಂಬಿನ ಏಣಿಂಗೆ ಅಳ್ಳಿ ಹತವಿಹತ ಕೋಳಾಹಳರಾಗಿ: 
ಪಂಪಭಾ, ೫. ೮೮ ವ) 

ಕೋಳಾಹಳಾಕುಳೀಕೃತ - ಗದ್ದಲವೆಬ್ಬಿಸಲ್ಪಟ್ಟ (ಅನಂಗಮತಂಗಜ 
ಕೋಳಾಹಳಾಕುಳೀಕೃತ ಅಂತರಂಗನಾಗಿ: ಪಂಪಭಾ, ೪. ೭೪ 
ವ) 

ಕೋಳಿಕಾಳಿಕಾಅ - ವಾಮಾಚಾರದ ಶಾಕ್ಷೇಯ ಮತದ ವಂಚಕ 
(ಜಾತ್ಕಶ್ಚದಂತೆ ಬೇಗಮಾಗಿ ಕೋಳಿಕಾಳಿಕಾಅನಂತೆ 
ಬಟೆವಟಿವಿಡಿದು ತುಂಬಿನ ನೀರಂ೦ ಉರ್ಚಿದಾಗಳಂತೆ ಪರಿದು 
ಅಳುರ್ದುಕೊಳ್ಳುದಿದು ಪಂದಿವೇಂಟೆಯ ನಾಯ್‌: ಪಂಪಭಾ, 
೫. ೪೬ ವ) 

ಕೋಳು - ಆಕ್ರಮಣ (ಕಾವ ನಾರಾಯಣನ ಸುದರ್ಶನಮೆಂಬ 
ಚಕ್ರದ. ಕೋಳುಮ೦ ವಿಕ್ರಮಾರ್ಜುನನ ದಿವ್ಯಾಸ್ತಂಗಳ 
ಕೋಳುಮಂ ಅಗ್ನಿದೇವನ ಶಿಖಾಕಳಾಪದ ಕೋಳುಮಂ 
ಎಂತಾನುಂ ಬಂಜಿಸಿ ಬಲೆಪಣಿದ ಕೋಕನಂತೆ ಒರ್ವ 
ವನಪಾಲಕಂ ಪೋಗಿ ದೇವೇಂದನಂ ಕಂಡು: ಪಂಪಭಾ, ೫. 
೯೩ ವ) 

ಕೋಳ್ಗುದಿ - ತುಂಬ ವ್ಯಥೆ (ನನೆಗಣೆಯಿಂ ತೀವಿದ 
ದೊಣೆಯಾಗೆರ್ದೆ ಕೋಳ್ಳುದಿಗೊಳೆ: ಶಾಂತಿಪು, ೬. ೭೫); 
ಪ್ರೇಮಾಕ್ರಮಣದ ಕುದಿತ (ಮದನನ ಕಾಯ್ದು ಮಾಣ್ಗೆ 
ಸರಸೀರುಹಜನ್ಮನ ಮೆಚ್ಚು ತೀರ್ಗೆ ಕೋಳ್ಗುದಿ ಮನದಿಂದಂ 
ಇಂದು ಪೊಳಮಾಖುಗೆ: ಪಂಪಭಾ ಪರಿಷತ್ತು ೫. ೧೮); 
ತಿವಿತದ ಸಂಕಟ (ಸರಳ ಪೊದಳ್ಬ ಬಲ್ಲರಿಯ 
ಕೋಳ್ಗಿರಲಾಜದೆ ತೆರಳ್ಬು ದುರ್ಧರ ಹಯಂ ಅಲ್ಲೆ ಸಂದಣಿಸಿ 
ಸಂದಣಿ ಕೋಳ್ಗುದಿಗೊಂಡು: ಪಂಪಭಾ ಪರಿಷತ್ತು ೩. ೭೦) 

ಕೋಳ್ಳುದಿಗೊಳ್‌ - ಸಂಕಟ ಅನುಭವಿಸು (ಕರಮೊತ್ತಿ ಕುತ್ತಂ 
ಅದು ಅರ್ವಿಸುತಿರೆಯುಂ ಅಳಿವೆಯ್ತರೆ 
ಕೋಳ್ಗುದಿಗೊಳುತಿರೆಯುಂ: ಹರಿವಂಶ, ೧೦. ೧೦) 

ಕೋಳ್ಪಾಂಟು - ದಾಪುಗಾಲು ಹಾಕಿ ದಾಟು ಪೆಣ೦ಗಳ ಕಂಪು 
ನಾಖುವುದರ್ಕೆ ಸೈರಿಸಲಾಣದೆ ಕೋಳ್ಬಾಂಟಿನೊಳ್‌ 
ಕೊಳುಗುಳವಂ ಕಟಿದುಪೋಗಿ: ಪಂಪಭಾ, ೧೩. ೭೧ ವ); 


ವ್ಯಾಪಿಸುವಷ್ಟು ದೂರ (ಕೆಂಡಂಗಳೊಳ್‌ ಸುಲಿದು ಬೇವ 
ಪೆಣಂಗಳ್‌ ಕಂಪುನಾಜುವುದರ್ಕೆ ಸೈರಿಸಲಾರದೆ 
ಕೋಳ್ಪಾಂಟಿನೊಳ್‌ ಕೊಳುಗುಳವಂ ಪೋಗಿ: 
ಪಂಪಭಾ, ೧೩. ೭೧ ವ) 

ಕೋಳ್ಪಡು - ಸೂರೆಯಾಗು ್ಡ(ಶ್ರೀದಿವ್ಯಕಾ೦ತಾಜನಂ ತೊಡವು 
ಎಂಬೊಂದುಮಂ ಆ ಸುರಾಸುರರಿ೦ ಆ ಗೋವಿಂದನಿಂ 
ಮುನ್ನೆ ಕೋಳ್ಪಡೆದು ಅಂಭೋನಿಧಿಯಂತೆ ಬಂದು ನೆಗಟ್ಟು 
ಇಂದಪುಸ್ಥಮಂ ಧರ್ಮಜಂ: ಪಂಪಭಾ, ೪. ೯) 

ಕೋಳ್ಪಾಂಗ - ಬೇಟೆ ವಶವಾಗುವ ರೀತಿ (ಬರವಂ ಕಾಡಂ 
ಬೇಗೆಗೆ ಕರಮಣಿದು ಎರಡುಂ ಮೃಗಂಗಳುಂ ತಣ್ಣುಚಿಲೊಳ್‌ 
ನೆರೆದು ಒಡವಂದುವು ತಪ್ಪದೆ ಇದ ಅರಿಕೇಸರಿ ಕಂಡು 
ಮೆಚ್ಚುವೈ ಕೋಳ್ಪಾಂಗಂ: ಪಂಪಭಾ, ೫. ೩೯) 

ಕೋಳ್ಪೋಗು - ಸೂರೆ ಹೋಗು (ಚಾಗದ ಕಂಬಮಂ ನಿಜಿಸಿ 
ಬೀರದ ಶಾಸನಮಂ ನೆಗಟ್ಟಿ ಕೋಳ್ಳೋಗದ ಮಂಡಲಂಗಳನೆ 
ಕೊಂಡು ಜಗತ್ತಿತಯಂಗಳೂಳ್‌ ಜಸಕ್ಕೆ ಆಗರಮಾದ 
ಬದ್ದೆಗನಿಂ ಆ ನರಸಿ೦ಹನಿ೦ ಅತ್ತ ನಾಲ್ವರಲ್‌ ಮೇಗು 
ಪೊದಳ್ಟ ಚಾಗದೊಳಂ ಒಂದಿದ ಬೀರದೊಳಂ 
ಗುಣಾರ್ಣವಂ: ಪಂಪಭಾ, ೧. ೫೦) 

ಕೋಳ್ಕಸಗು - ಸೆರೆ. ಸಿಕ್ಕು (ಕೋಳ್ಕಸಗಿದ ಪುಲಿಯ 
ಪಿಂಡುಗಳುಮ೦ ಅನುಕರಿಸಿ ನಡೆವಣಿಯ ಸಂದಣಿಯುಮಂ 
ಕಾಟ್ತುಜು ಮಸಗಿದಂತೆ ಮಸಗಿದ ದುರ್ಧರಧನುರ್ಧರ 
ಬಲಮುಮಂ: ಪಂಪಭಾ, ೧೦. ೫೧ ವ) 

ಕೋಳ್ಗಿಗ - ಹಿಂಸ್ರಜ೦ತು [ಕೋಳ್‌ಬೇಟೆಯಾಡಿ ಪ್ರಾಣಿಗಳನ್ನು 


ಕಟೆದು 


ಕೊಲ್ಲುವುದು] (ಅಲ್ಲಿ ಕೋಳ್ಗಿಗದ  ವನೇಚರಾಧಿಪರ 
ದಾಯಿಗರತ್ತಣಿಂ ಅಪ್ಪ ಅಪಾಯಕೋಟಿಗೆ ಪವಣಿಲ್ಲ: 
ಪಂಪಭಾ, ೭. ೨೧) 

ಕೋಳ್ಕೊಗ - ಕೊಂಬು ಮೂಡಿದ ಮುಖ (ಪುತ್ರ 


ವಿಶೇಷದಿಂದಾಕೆ ಕೋಟಸ್ಮೊಗಂಗೊಂಡು ಕೊಂಡಾಡಿ ನಡಪೆ: 
ನೇಮಿನಾಪು, ೪. ೯೬ ವ) 

ಕೋಳ್ಸಡು - ಸೂರೆಗೊಳಗಾಗು (ಶ್ಲೋಕಾರ್ಥಮೆನ್ನೊಳ್‌ 
ಸನ್ನಿದಮಾದುದು ಅದುಕಾರಣದಿಂದರ್ಥಮಂ ಕೋಳ್ಪಟ್ಟು 
ಬಂದೆನೆಂದು ಪೇಟ್ಟುದುಂ: ಪಂಚತಂತ್ರ, ೪೩೬ ವ) 

ಕೋಳ್ವೋಗು - ಸೂರೆವೋಗು (ಮಾನಿನಿಯ ಸುರತರತ್ನನಿಧಾನಂ 
ಚಾತುರ್ಯದೀಪವರ್ತಿನಿಯಿನದೆಂತಾನುಂ ಕೋಳ್ವೋಯ್ತು: 
ಜಗನ್ನಾವಿ, ೧೦. ೧೪೨) 

ಕೋಟು - ಬೇಡು, ಪ್ರಾರ್ಥಿಸು (ಪಾಂಡುರಾಜಸುತರ೦ ಮುನ್ನಂ 
ಕೊಲಲ್‌ ಕೋಟಣಿದೈ: ಗದಾಯು, ೭. ೪೦) 

ಕೋಟಕ್‌ - ಚಳಿ, ಶೈತ್ಯ (ಗದೆಯ ಗಾಳಿಯ ಕೋಟ್‌ 
ಎಲ್ಪಜೆಸಿದುದು ಭೀಮನಂ ಮೆಯ್ಗಜ”ದವನಂ ತಂದೆ ಸುತರ್ಗೆ 
ಕೂರದರೊಳರೇ: ಗದಾಯು, ೮. ೩೨); ಕೊಂಬಿನ ತಿವಿತ 


(ಹೋರ್ದುವು ಕೋಡ  ಕೋಖಳಲ್ಲುಗುತರೆ ಮಸ್ತಕ 
ಪಿಂಡದ ಮೌಕ್ತಿಕೋತ್ಕರಂ: ಪಂಪರಾ, ೧೩. ೭೪) 
ಕೋಟಿ - ಕೋಳಿ (ಕುಕ್ಕುಕ್ಕೂ ಎಂದು ಕೋಟೆ 


ಕೂಗಿದುದಾಗಹಳ್‌: ಕಾವ್ಯಾವಲೋ, ೧೧) 

ಕೋಟ್ಕಂಪು - ಆಕರ್ಷಕವಾದ ಸುವಾಸನೆ (ಕಿ೦ಜಲ್ಕದ ಕದಡುತ್ತಲ 
ಪುಂಜದ ಕೋಟ್ಡ್‌ಂಪಿನ ಒಳ್ಗೆಸರ್‌ .. . ಸೊಗಯಿಸಿತೋ: 
ಲೀಲಾವತಿ, ೬. ೭೪) 


೩೬೦ 


ಕೋಟ್ಕಳ್‌ — ಕೊಂಬುಗಳು (ಕೋಟ್ಕಳನಾದಮಾನುಂ 
ಬಿಗಿದಪ್ಪಿಕೊಂಡು ಸತ್ತುದರ್ಕಿದು ಕಾರಣಂ: ವಡ್ಡಾರಾ, ಪು 
೩೮, ಸಾ ೧೬) 


ಕೊಟ್ಬುಟ್ಟು - ಕೋಡ ಕುಟ್ಟು ಕೊಂಬಿನಿಂದ ತಿವಿ 
(ಕೋಪಾಕುಳದಿಂ ಕೋಟ್ಕುಟ್ಟಿ ಕೆಂಡಂಗೆದಣಜಿರು 
ಅತುಳರೋಮಪ್ರರೋಹಂ ವರಾಹಂ: ಕುಸುಮಾಕಾ, ೧೪. 
೩೮) 


ಕೋಲಲಕ್ಕಿಸಜತ್‌ - ತಂಪಾದ ಗಟ್ಟಿ ಕೆಸರು, ತಂಪಾದ ಲೇಪನ 
(ಅಗುರ್ವಿನ ಕೊಟ್‌ನಾರ್ಪ ಕೋಟ್ಕ್‌ಸಜ ಬಾವಿಯೊಳರ್ದೆ: 
ಆದಿಷು, ೨. ೪೩) 

ಕೋಟಕಿಸಜಕ್‌ - ಕೋಟ್ಡ್‌ಸಳ್‌ (ಮುತ್ತಿನ ಪಚ್ಚೆ ಮಾಣಿಕದ 
ವಜ್ರದ ಕೇಟೆಯೊಳ್‌ ಒಂದಿ ಸಾಂದಿನೊಳ್‌ ಕತ್ತುರಿಯೊಂದು 
ಕೋಟ್ಸೌಸಲೊಳ್‌ ಓಕುಳಿ ಚಂದನ ಗಂಧವಾರಿಯೊಳ್‌ 
ಸುತ್ತಲು೦ ಅಟ್ಟಅ೦ ಪಡೆವ ಗೇಯದ ಪೆಂಪಿನ ಅಲಂಪಂ 


ಆರ್ಗ೦ ಆರ್ತಿತ್ತುದು ಪಟ್ಟಬಂಧ ಮಹೋತ್ಸವಂ ಆ 
ಪಡೆಮೆಜ್ಜೆ ಗಂಡನಾ: ಪಂಪಭಾ, ೧೪. ೨೦) 
ಕೋಟಬ್ಕಸಗು - ವಿಪರೀತ ಕೆರಳು (ಎಳಸಿ ಬಳಸಿರ್ಪ 


ಮೃಗಸಂಕುಳಂದನಿತು೦ ಒಡನೆ ಕೋಟ್ಕಸಗಿದೊಡೆ: ಅದಿಪು, 
ನರಸಿ೦. ೬. ೫೬) 

ಕೋಟ್ಮೆಗ - ಕ್ರೂರ ಮೃಗ (ರವಿಶಶಿಗಳಿಂ ಪುಟ್ಟಸಿ 
ರವಿಕಾಂತೋಪಲ ಕೃಶಾನುವಂ ಕೋಟ್ಮೆಗಮಂ ದಿವಸದ 
ಅವಸಾನಸಮಯದೊಳ್‌ ಅವನಂಜಿಸುವೊಂದುಪಾಯಮಂ 
ಪಜೆಗಿತ್ತಂ: ಪಂಪರಾ, ೧. ೭೩) 

ಕೋಟ್ಮೆದುಳ್‌ - ಹಸಿಯಾದ ಮಿದುಳು (ಬರ್ಕೆವಲಸುಗಳೊಳ್‌ 
ಅಸುರರ ತೆರ್ಕೆಯನೆಟ್ಟಟ್ಟಿ ಪೊಯ್ವುದು೦ ಕೋಟ್ಮೆದುಳುಂ 
ಬರ್ಕೆಯ ತೊಳೆಯು೦ ಸೂಸಿದುವು ಆರ್ಕಡುಕೆಯ್ದು 
ಅನಿಲಜಂಗೆ _ ಕೂರ್ಪ೦ಂ ತೋರ್ಪರ್‌: ಪಂಪರಾ, ೧೧. 
೧೨೦) 

ಕೋಟಕ್ಕೊಗಗೊಳ್‌ - [ಕೋಡು ಹುಟ್ಟಿದ ತಲೆ ಕಾಣಿಸಿಕೊಳ್ಳು] 
ಸಂತೋಷದ ಮುಖ ಹೊಂದು (ಮಗನಾದನಾಗಿ ಚಾಗದ 
ನೆಗಟ್‌ಯೊಳ್‌ ಬೀರದ ಏಟ್ಲ್‌ಯೊಳ್‌ ನೆಗಟ್‌ ಮಗಂ 
ಮಗನೆನೆ ಪುಟ್ಟರೊಡಂ ಕೋಟ್ಕೊಗಗೊಂಡುದು 
ಭುವನಭವನಂ ಅರಿಕೇಸರಿಯೊಳ್‌: ಪಂಪಭಾ, ೧. ೪೨) 

ಕೋಲ್ಪಿಡು - ಲೂಟಿಗೊಳಗಾಗು (ವನಯಾತ್ರಾಪರನಾಗಿ ಧನಮಂ 
ಕೋಟ್ವಟ್ಟು ತದ್ದೀರದತ್ತನುಂ ಅಂದು ಎಯ್ದಿದಂ 
ಕೌಶಾಂಬಿಯಂ: ಕರ್ಣನೇಮಿ, ೨. ೭೫) 

ಕೌಂಗು - [ಕಮುಕ] ಅಡಕೆ (ತೂಗಿ ಪಣ್ಣೊಲೆಯಿ ಬಳ್ಳುವ 
ಕೌಂಗು ಕಾಯ್ದುಜುಗಲಂ ಪೇಜೆರ್ದ ಚೆಂದೆಂಗು: ಆದಿಪು. 
೧. ೬೭) 

ಕೌಂತೇಯ - ಕುಂತಿಯ ಮಗ, ಪಾಂಡವ (ಕೌಂತೇಯರಂ 
ಕಾ೦ತಾರದೊಳ್‌ ತಿಣ್ಣನೆ ತಿರಿಪಿದ ಸೊರ್ಕೀಗಳೇನಾದುವು: 
ಗದಾಯು, ೭. ೧೪) 

ಕೌಕ್ಟೇಯಕ - ಕತ್ತಿ (ಸಂಗ್ರಾಮಭೂಮಿಯ ನಡುವೆ ಧೃಷ್ಟದ್ಯುಮ್ನ 
ಕಚಗ್ರಹವಿಲುಳಿತಮೌಳಿಯುಂ ತದೀಯ ಕೌಕ್ಷೇಯಕ 
ಧಾರಾವಿದಾರಿತಶರೀರನು೦ ಆಗಿ ಬಿಟ್ಟಿರ್ದ ಶರಾಚಾರ್ಯರಂ 
ಕಂಡು: ಪಂಪಭಾ, ೧೩. ೫೫ ವ) 


ಧೃಷ್ಟದ್ದುಮ್ಮ 


ಔಟವಿ - ಬತ್ತಲೆ ಹೆಣ್ಣು (ನಗ್ನತ್ವದಿ೦ ಕೌಟವಿ ಬ೦ದಡ್ಡಂ ನಿಲ್‌ 
ಜಃ ಸುಡುಸುಡು ತೊಲಗು ಎಂದಾ ಮುರದ್ದಂಸಿ ಪೇಸುತ್ತವೆ: 
ಗಿರಿಜಾಕ ೧೮. ೪೨) 

ಕೌಟಲ್ಯ - ವಕ್ರತೆ ಕೊಂಕುತನ[ವುಳ್ಳವನು]  ಕೃಷ್ಣನಂ 
ಪೊಲ್ಲಕೆಯ್ದನ್ನೋಡಿದಂ ವಸುದೇವಂ ಇಂತೆನಗೆ ಕೌಟಲ್ಯರ್‌ 
ಏಗೆಯ್ಯರೋ: ಜಗನ್ನಾವಿ, ೫. ೫೯) 

ಕೌಟಿಲ್ಯವೃತ್ತಿ - ವಕ್ರವಾಗಿರುವಿಕೆ ಕುಂತಳ ಕೌಟಲ್ಯವೃತ್ತಿ ಪಂಗಿದುದು 
ಅಬಳಾಸಂತತಿಗೆ  ಪಯಃಕೇಳಿಯೊಳ್‌: ಚಂದ್ರಪ್ರಷು, ೭. 
೧೪೫) ಕಪಟ ನೀತಿ 

ಕೌಡುಡೆ - ಸುಂದರ ವಸ್ತ (ಪೊಸ ರಂಗದ ಪರಿಯಂಕಂ 
ಮಿಸುಕುವ ಕೌಡುಡೆ ಮರಾಳತಳ್ಳಂ: ತ್ರಿಷಷ್ಟಿಷು, ೧೯. ೮) 

ಔಣಪ - ಹೆಣ ತಿಂದು ಬದುಕುವವನು ರಾಕ್ಷಸ (ಈ 
ಕೋದಂಡದಿಂ ದಂಡಧರನಂ ಈ ಕೃಪಾಣಣದಿಂ ಕೌಣಪರಂ 

ಗೆಲ್ಲನೆಂದು ಬೇಜ್‌ವೇಜ” ಪೆಸವೆಸರೊಳ್‌ ತೋಚಜೆ: 

ಜಗನ್ನಾವಿ, ೬. ೨೮ ವ) 

ಕೌತುಕ - ಕುತೂಹಲಕರ (ನೋಡೆ ಕೌತುಕಮೀ ಕೂಸಿನ ಪಾಪಂ: 
ಜಗನ್ನಾವಿ, ೩. ೩೦); ಕುತೂಹಲ (ಇದು ಎಂತಪ್ಪ 
ಕೋಲಾಹಳಂ ಕೌತುಕಂ ಇಂದಂ ಪಾಯ್ದನಕ್ಕುಂ: ಜಗನ್ನಾವಿ, 
೩ ೧೩) 

ಕೌತುಕತ್ವ -. ಕುತೂಹಲ, ಪ್ರೀತಿ (ಎಯ್ದಿದರ್‌ ಆದಮೆ 
ಕೌತುಕತ್ವಮಂ ಭೂಪ ಮನೋಭವನುಂ ಲತಾಂಗಿ 
ಕುಸುಮಾವಳಿಯುಂ: ಕುಸುಮಾಕಾ, ೧೫. ೧೪) 

ಕೌತೂಹಳ - ಚಿಂತೆ (ನಿಮಗಿನಿವಿರಿದು ಕೌತೂಹಳಂ 
ಆರಿಂದಾಯ್ತು ಎಂದು ಬೆಸಗೊಳ್ಳುದುಂ: ಸುಕುಮಾಚ, ೨. 
೩೧) 

ಔದ್ರವೀಣ - ಹಾರಕದ ಹೊಲ (ಶಾಲೇಯಂ ವೈಹ್ರೇಯಂ 
ತೈಲೀನಂ ಕೌದ್ರವೀಣಮ ಔಮ್ಯಂ ಯವ್ಯಂ; ಚಂದ್ರಪ್ರಪು, ೧. 
೮೭) 

ಕೌಪೀನ - ಲಂಗೋಟಿ (ವಲ್ಕಲವಸನರುಂ ಕೌಪೀನ ಧಾರಿಗಳುಂ 
ಭಸ್ಕೋದ್ಧೂಳಿತಾಂಗರುಂ ಆಗಿ ತಮಗೆ ತಾವೇ 
ವನಪ್ರವೇಶಮಂ ಮಾಡಿ: ಆದಿಹು, ೯. ೯೩ ವ) 

ಕೌಪೀನಧಾರಿ — ಕೌಪೀನ ಧರಿಸಿದವನು, 
(ವಲ್ಕಲವಸನರುಂ ಕೌಪೀನಧಾರಿಗಳುಂ .. .. 
ಆಗಿ: ಆದಿಹು ೯. ೯೩ ವ) 

ಕೌಮುದಿ - ಬೆಳುದಿಂಗಳು (ಮಧುಕರ ರುೋಂಕಾರಮಂ 
ಕೌಮುದೀಸಂಪದಮಂ ಪುಂದಸ್ಕೋಕಿಲ ಆಲಾಪಮಂ ಅಲೆವ 
ಎಲರಂ ಬಾರ್ತೆಗೆಯ್ಯಂ ಮನೋಜಂ: ಮಲ್ಲಿನಾಹು, ೩. ೨೬) 

ಕೌಮುದಿನಿ - ಚಂದ್ರ (ನೀನೀಕೆಯಂ ಕಾವುದೆಂದು ಪೇಟ್ಗುದುಂ 
ಕೌಮುದಿನಿಗೆ ಕುಮುದಿನಿಯಂ ಕೆಯ್ಯೆಡೆವೇಟ್ಟಂತಕ್ಕುಂ: 
ಲೀಲಾವತಿ, ೧೧. ೭ ವ) 

ಕೌಮುದೀಮಹೋತ್ಸವ - ಬೆಳದಿ೦ಗಳ ಒಂದು ಹಬ್ಬ, ಆಚರಣೆ 
(ನಾಗರಿಕ ರಮಣರಮಣೀಜನ೦ಗಳ್‌ ಕೌಮುದೀಮಹೋತ್ಸವ 
ಉತ್ಸುಕರಾಗಿ ನೆರದಲ್ಲಿ: ಆದಿಷು, ೧೨. ೧೧ ವ) 

ಕೌಮೋದಕಿ - ವಿಷ್ಣು ಅಥವಾ ಕಷ್ಟನ ಗದೆ (ಕೌಮೋದಕಿಯೆಂಬ 
ಗದೆಯುಮಂ ಕೌಸ್ತುಭಮೆಂಬ ಆಭರಣಮುಮಂ 
ಪೂಜಿಸಿ: ಶಾಂತಿಷಪು, ೫. ೬೪ ವ) 

ಕೌರವನಾಯಕ - ಕೌರವರ ಹಿರಿಯ, ದುರ್ಯೋಧನ 
(ಕೃಷ್ಣೆಗಿಂದು ಧಮ್ಮಿಲ್ಲಮಂ ಇಂಬಿನಿಂ ಮುಡಿಸಿ 
ಕೌರವನಾಯಕನ ಊರುಭಂಗಮೊಂದಲ್ಲದೆ ಎಲ್ಲಮಂ 


ಸನ್ಯಾಸಿ 
ಪರಿವ್ರಾಜಕರುಂ 


೩೬೧ 


ನೆಜ್‌ಪಿದೆಂ ಗಡಂ ಓಳಿಯೆ ಕೇಳಿಮ್‌ ಎಲ್ಲರುಂ: ಪಂಪಭಾ, 
೧೨. ೧೬೦) [ಕೌರವರು: ದುರ್ಯೋಧನ, ಯುಯುತ್ತು 
ದುಶ್ಶಾಸನ, ದುಃಸಹ, ದುಃಶಲ, ಜಲಸಂಧ, ಸಮ, ಸಹ, 
ವಿಂದ, ಅನುವಿಂದ, ದುರ್ಧರ್ಷ, ಸುಬಾಹು, ದುಷ್ಪಧರ್ಷಣ, 
ದುರ್ಮರ್ಷಣ, ದುರ್ಮುಖ, ದುಷ್ಕರ್ಣ, ಕರ್ಣ, ವಿವಿಂಶತಿ, 
ವಿಕರ್ಣ, ಸುಲೋಚನ, ಚಿತ್ರ, ಉಪಚಿತ್ರ, ಚಿತ್ತಾಕ್ಷ, ಚಾರುಚಿತ್ರ, 


ಶರಾಸನ, ದುರ್ಮದ, ದುಷ್ಟಗಾಹ, ವಿವಿತ್ಸು, ವಿಕಟ, 
ಊರ್ಣನಾಭ, ಸುನಾಭ, ನಂದ. ಉಪನಂದಕ, ಸೇನಾಪತಿ, 
ಸುಷೇಣ,  ಕುಂಡೋದರ, ಮಹೋದರ, ಚಿತ್ರಬಾಣ, 
ಚಿತ್ರವರ್ಮಾ, ಸುವರ್ಮಾ, ದುರ್ವಿಮೋಚನ, 
ಅಯೋಬಾಹು, ಮಹಾಬಾಹು, ಚಿತ್ರಾಂಗ, ಚಿತ್ರಕುಂಡಲ, 
ಭೀಮವೇಗ, ಭೀಮಬಲ, ಬಲಾಕೀ, ಬಲವರ್ಧನ, 
ಉಗ್ರಾಯುಧ, ಭೀಮಕರ್ಮಾ, ಕನಕಾಯು, ದೃಢಾಯುಧ, 
ದೃಢವರ್ಮಾ, ದೃಢಕ್ಷತ್ರ. ಸೋಮಕೀರ್ತಿ,  ಅನೂದರ, 
ದೃಢಸಂಧ. ಜರಾಸಂಧ, ಸತ್ಯಸಂಧ, ಸದಃಸುವಾಕ್‌, 
ಉಗಶ್ರವಾ, ಅತಶ್ವಸೇನ, ಸೇನಾನೀ,.. ದುಷ್ಕರಾಜಯ, 


ಅಪರಾಜಿತ, ಪ೦ಡಿತಕ, ವಿಶಾಲಾಕ್ಷ, ದುರಾವರ, ದೃಢಹಸ್ತ, 
ಸುಹಸ್ತ ವಾತವೇಗ, ಸುವರ್ಚಸ್‌, ಆದಿತ್ಯಕೇತು, ಬಹ್ಪಾಶೀ, 
ನಾಗದಂತ, ಉಗ್ರಯಾಯೀ, ಕವಚೀ, ನಿಷಂಗೀ, ಪಾಶೀ, 
ದಂಡಧಾರ, ಧನುರ್ಗಹ, ಉಗ, ಭೀಮರಥ, ವೀರ, 
ವೀರಬಾಹು,  ಅಲೋಲುಪ, ಅಭಯ, ರೌದ್ರಕರ್ಮಾ, 
ದೃಢರಥ, ಅನಾದೃಷ್ಟ, ಕುಂಡಭೇದೀ, ವಿರಾವೀ, 
ದೀರ್ಫಲೋಚನ, ದೀರ್ಥಬಾಹು, ಮಹಾಬಾಹು, 
ವ್ಯೂಢೋರು, ಕನಕಥ್ವಜ, ಕುಂಡಾಶೀ, ವಿರಜಾ, ದುಃಶಲಾ 
ಮಗಳು; - ಪುಣೆಯ ಅಧಿಕೃತಪರಿಷ್ಠರಣದ ಪ್ರಕಾರ] 

ಕೌರವಾಂತಕ - ಭೀಮ (ನಮ್ಮರಸ೦ ಮರಳ್ಳು ಇಂಬುಕೆಯ್ಗುಂ 
ಎಂದು ಅನುಶಯಮಾದುದು ಇಂದೆನಗೆ ಸಂಶಯಮಂ 
ಕಳೆ ಕೌರವಾಂತಕಾ: ಗದಾಯು, ೧. ೫೬) 


ಕೌರವ್ಯ. - ಕೌರವರಿಗೆ ಸಂಬಂಧಿಸಿದ (ಅಂತು ದ್ರೋಣಂ 
ಎಲೌಗೋಣಸಾವಂ ಸಾವುದುಂ ಭೋರ್ಗರೆದಾರ್ದ ಪಾಂಡವ 
ಪತಾಕಿನಿಯುಮ೦ ಒಂದು ತಲೆಯಾಗೋಡುವ ಕೌರವ್ಯ 
ಧ್ವಜಿನಿಯುಮಂ ಬೇಜಳಾಂದು ಮೊನೆಯೊಳ್‌ ಕಾದುತಿರ್ದ 
ಅಶ್ಚತ್ಥಾಮಂ ಕಂಡು: ಪಂಪಭಾ, ೧೨. ೩೦ ವ) 

ಕೌರವ್ಯಕೋಳಾಹಳ — ಕೌರವನಲ್ಲಿ ತಳಮಳ 
ಉಂಟುಮಾಡುವವನು, ಭೀಮಸೇನ ಕೊಲಲಾಜದಂದು 
ತೃಷಿಸಂದು ಆ೦ ಎನ್ನ ಸಂದಗ್ನಿಗಾಹುತಿ ಮಾಲೌಂ ಗಡಂ 
ಎಂದು ಪೂಣ್ಣಿಂ ಕೌರವ್ಯಕೋಳಾಹಳಂ: ಗದಾಯು, ೬. 
೨೪) 

ಕೌರವ್ಯಕ್ತವೃಹವ್ಯ - ಕೌರವನ ಮಾಂಸವೆಂಬ ಹವಿಸ್ಸು (ಸುಹುತಂ 
ಕೌರವ್ಯಕ್ರವ್ಯಹವ್ಯದಿ೦ದೆನ್ನ ಕೋಪಹವ್ಯವಹಂ: ಗದಾಯು, ೮. 
೪೭) 

ಕೌರು - ಸೆಳೆ (ಅಸ್ಥಿಜಾಲಮಂ ಕೌರ್ವ ಶೃಗಾಲವು ಆಸುರದಿ೦ ಆ 
ರಣರಂಗದೊಳ್‌ ಒಪ್ಪಿ ತೋಜುಗುಂ: ತ್ರಿಷಷ್ಟಿಪು, ೨೪. 
೩೬೩) 

ಕೌಲೇಯಕ - ನಾಯಿ (ಅಂತಾ ಸೃಗಾಲನಂ ಸೃಗಾಲ ಕೌಲೇಯಕ 
ಕಾಕ ಗೃಧ್ರಸಮಾಜಕ್ಕೆ ಭಾಜನ೦ ಮಾಡಿ: ಜಗನ್ನಾವಿ, ೮. ೭೫ 
ವ) 


ಕೌವರೆ - ಸಡಗರ (ಇಂತು ನಗರ ನಾರೀಜನಂ ಕೌವರೆಗೊಂಡು 
ನೆರೆದು ಮನೋಡುತ್ತಿರ್ಪುದುಂ: ಸುಕುಮಾಚ, ೧೧. ೨೨ 


ವ) 
ಕೌರೆಗೊಳ್‌ - ಸಂಭ್ರಮಿಸು (ಪೊಂಗೇದಗೆಯ ಪರಿಮಳಕ್ಕೆ 
ಕೌರೆಗೊಂಡು ಬರ್ಪ ತುಂಬಿವಿ೦ಂಡಿನ ರುಂಕಾರಮೆ 


ಗೀತಮಾಗೆ: ಧರ್ಮಪ, ೧. ೪೬ ವ) 

ಕೌಶಿಕ - ಗೂಬೆ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ಶಿ 
ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಪು, ೯. 
೧೦೬); ಇಂದ್ರ (ವಾಸವನುಂ ಕೌಶಿಕನೆನಿಕುಂ: ಅಭಿಧಾವ, ೩. 


೧. ೩) 

ಕೌಶೇಯ - ಕೋಶದಿಂದ ಬಂದದ್ದು, ರೇಷ್ಮೆ (ಕಿಮಿಜಂ 
ಕೌಶೇಯಂ ತ್ವಕ್ಷಮುದ್ಧವಂ ತಾಮ ಅವುಂ 
ದುಕೂಲಮುಮಕ್ಕುಂ: ಅಭಿಧಾವ, ೧. ೧೩. ೧೮) 

ಕಾಸುಂಭ - ಕುಸುಬೆ ಗಿಡಕ್ಕೆ ಸಂಬಂಧಿಸಿದ; ಕೆಂಪು 
(ಕೌಸುಂಭಾಂಬರಗಳನುಟ್ಟು ಪದ್ಮರಾಗಮಯಮಪ್ಪ 
ಆಭರಣಂಗಳಂ ತೊಟ್ಟು: ಹರಿವಂಶ, ೧. ೩೯ ವ) 

ಕೌಸುಂಭರಾಗ - ಕುಸುಬೆ ಹೂವಿನ ಕೆಂಪು ಬಣ್ಣ 
(ಕಿರೀಟರಾಗಪ್ರಭೆಗಳ್‌ ಪರೆವಂತೆ ಪರೆದು 
ಕೌಸುಂಭರಾಗರಮಣಿಯಮಾಯ್ತು ಸಂಧ್ಯಾರಾಗಂ: ಆದಿಪು, 
ಸಿ. ೪) 

ಕಾಸುಂಭಾಂಬರ - ಕುಸುಬೆ ಹೂವಿನ ಬಣ್ಣದ ಬಟ್ಟೆ (ಉಟ್ಟ 
ಕೌಸುಂಭಾಂಬರರುಚಿಯುಂ ತೊಟ್ಟ ಪದ್ಮರಾಗಾಭರಣ 
ಕಿರಣ೦ಗಳುಂ: ಆದಿಪು, ೧೨. ೧ ವ) 

ಕಾಸ್ತುಭ - ವಿಷ್ಣುವಿನ ಎದೆಯ ಮೇಲಿರುವ ರತ್ನ 


(ಹರಜಟಾಜೂಟಕ್ಕೆ ಚಂದ್ರಲೇಖೆಯಿರ್ಪಂತೆ ದಿಕ್ಕರಿಕಟತಟಕ್ಕೆ 
ಮದಲೇಖೆಯಿರ್ಪಂತೆ ಕೈಟಭಾರಾತಿಯ ವಿಶಾಲೋರುಸ್ಥಳಕ್ಕೆ 


ಕೌಸ್ತುಭಮಿರ್ಪಂತೆ ಸೊಗಯಿಸುತಿರ್ದುದು: 
೫೭ ವ) 
ಕಾಳ - ಒಂದು ವಾಮಾಚಾರ ಶೈವ ಪಂಗಡ (ಎಕ್ಕಲದೇವಿಗಂ ಆ 


ಪಂಪಭಾ, ೧. 


ಮಾಲಕ್ಕನಿಗಂ ಬನದ ಬಳರಿಗಂ ಮೈಲಾರಂಗೆ ಅಳ್ಳದೆ 
ಜಾತ್ರೆಯ ಮಾಟ್ಬಂ .. . ಆತ೦ ಕೌಳಂ: ಸಮಯಪ, ೪. 
೧೨೩) 

ಕೌಳಾಚಾರ್ಯ - ಕೌಲ ಎಂಬ ಶಾಕ್ತಪಂಥದ ಗುರು 
(ಕೌಳಾಚಾರ್ಯರ್‌ ಸೇವಿಪರೆಂದೊಡೆ ಮದ್ಯಮಂ 
ಏವೊಗಟ್ಟುದೋ ದೂಷಿಸಲ್ವೆ ಸಲ್ಲದನೆಂಬರ್‌: ಸಮಯಪ, 
೧೪. ೫೬) 

ಕೌಳಿಕ - ಜಾಣ್ಮೆ (ಕೌಳಿಕಂಬಿಡಿದು ಕಣ್ಮಲರಿ೦ ಸೊಗಸಿಕ್ಕಿ 


ಕಸ್ತಿಯೊಳ್‌ ಮುಳಿ ತಿಳಿ ಎಂಬ ದೂದವಿಯ ಮಾತಿಗೆ 
ಮೆಚ್ಚಿದಂ ನೃಪಂ: ತ್ರಿಷಷ್ಟಿಪು, ೨೪. ೧೭೬); ಕಟುಕ 

ಕೌಳಿಕನಾದ - ಕುಲಸಂಬಂಧಧ ಧ್ವನಿ, ಸಾಮೂಹಿಕ ಶಬ್ದ (ಪರೆದ 
ಉರಿಗೇಸಂ ಅವ್ವಳಿಪ ನಾಲಗೆ ಮಿಂಚುವ ದಾಡೆ ಬಿಟ್ಟ ಕಣ್‌ 
ತಿರುಪಿದ ಮೀಸೆ 
ತಾಟ್ಗಿರದವೊಲಪ್ಪ ಒಡಲ್‌ ಕಹಕಹದ್ದನಿ 
ಆದುದು ಆಸುರತರಮಾಗೆ ಬಂದು 
ಫಘಟೋತ್ಕಚರೌದ್ರಸಾಧನಂ: ಪಂಪಭಾ, ೧೨. ೭) 

ಔಳುಡೆ - ದಿಂಬು (ಪರ್ಯಂಕಮಂಡಳದೊಳ್‌ ಬೆಳ್ಳೆಸೆದಿರ್ದ 
ಕೌಳುಡೆಯನೊಂದಂ ನೆಮ್ಮಿ ಕುಳ್ಳಿರ್ದ ಕೋಮಳೆಯಂ .. 
ಕಂಡನರಸಂ: ಕಾದಂಸಂ, ೫. ೧೮) 


ಕೌಳಿಕನಾದಂ 


ಕೊಂಕಿದ ಸಟಂ ಕಡು ನೆಕ್ಕ ಕದಂಪು ನೀಳ್ಬ 


ಕವಿದತ್ತು 


೩೬೨ 


ಕೌಳೇಯಕತತಿ - ನಾಯಿಗಳ ಗುಂಪು (ಆ ಯತಿಗಾಯತಿಗಿಡೆ 
ಕೌಳೇಯಕತತಿ ನೃಪತಿ ಕೆಳರ್ದು ಮುಳಿದು ಉರ್ಚಿದ 
ಕೌಕ್ಷೇಯಕದೆ ಪೊಯ್ಯಲ್‌: ಯಶೋಧಚ, ೪. ೪೪) 

ಕೌಜಕಿಣ್ಣೆ - ಕರಿದ ಎಣ್ಣೆ, ಕಮಟು ವಾಸನೆಯ ಎಣ್ಣೆ (ಕಾಟ್ಪಟ್ಟೆಯ 
ಬತ್ತಿಯೊಳ೦ ಕೌಜ್‌ಕ್ಹ್‌ಯೊಳ್‌ ಪೊತ್ತಸಿದ ದೀಪಂಗಳುಂ: 
ಲೀಲಾವತಿ, ೭. ೬೮ ವ) 

ಕ್ರಂದತ್‌ - ಶಬ್ದ ಮಾಡುತ್ತಿರುವ (ಕ್ರಂದತ್‌ ಸ್ಕಂದನ ಜಾತ 
ನಿರ್ಗತ ಶಿಖಿಜ್ಞಾಳಾಸಹಸ್ತಂಗಳ್‌ ಆಟಂದೆತ್ತಂ ಕವಿದೇಟ್ವ ಬೇವ 
ಶವಸಂಘಾತಂಗಳಂ: ಪಂಪಭಾ, ೧೩. ೭೧) 

ಕ್ರಂದನ - ಅಳುವಿನ ಶಬ್ದ (ಒರ್ವ೦ ನೂಂಕಿಕೊಂಡುಯ್ವ 
ಮಾರ್ಗದೆ ಹೋದೆಂ ಬಳಿಕ ಆತನಿರ್ದೆಡೆಗೆ 
ಹಾಹಾಕ್ರಂದನಂಗೆಯ್ಯುತುಂ: ಕಾದಂಸಂ, ೪. ೮೮) 

ಕಕಚ - ಗರಗಸ, ಕರಗಸ (ಅನಂತಬೋಧರೆನಿಸಿದ 
ದುರಿತಕಕಚಮುನಿಗೆ  ಬುಧಜನನಿಕರಸ್ತುತನೆಜಗಿ ಭಕ್ತಿಯಿಂ 
ವಂದಿಸಿದಂ: ಪುಷ್ಪದಂಪು, ೭. ೧೭); ಮೊಸಳೆ (ಅದಂ 
ಕ್ರಕಚಂ ಕಂಡು ಏಂ ಗಡ ಭಾವಾ! ನೀನಿದೇಂ ನಿಂದಲ್ಲಿ 
ಉಡಗತನಂಗೆಯ್ದಾಡುತಿರ್ಪೆ: ಪಂಚತಂತ್ರ, ೪೦೪ ವ) 

ಕಕಚವಿದಾರಣ - ಗರಗಸದಿಂದ ಕೊಯ್ಯುವುದು (ಅತಿದಾರುಣ 


ಕಕಚವಿದಾರಣದೊಳಂ ಅತಿ ಕರಾಳ 
ಶೂಲಾರೋಹಣದೊಳಂ: ಅಜಿತಪು, ೧೧. ೧೦೮) 

ಕ್ರತು - ಯಜ್ಞ (ಸುತದಾಯಕಮಪ್ಪ ಮಹಾ ಕ್ರತು 
ಕ್ರಿಯಾರ್ಥೋಚಿತಾಸ ನಂ ನೆಗಟ್ಟಂ 


ಸುಧರ್ಮಾಚಾರ್ಯಂ: ಕುಸುಮಾಕಾ, ೪. ೧೩೨) 

ಕ್ರಮ - ಸ್ವಭಾವ (ಹಿಮಕರಂ ಆತ್ಮಶಶೀತರುಚಿಯಂ ದಿನನಾಯಕಂ 
ಉಷ್ಣದೀಧಿತಿಕ್ರಮಮಂ ಅಗಾಧವಾರಿಧಿಯೆ ಗುಣ್ಣಂ ಇಳಾವಧು 
ತನ್ನ ತಿಣ್ಣಂ ಉತ್ತಮಕುಲಶೈಲಮುನ್ನತಿಯನೇಳಿದಮಾಗೆ 
ಬಿಸುಲಳ್ಲಾಡಂ ವಿಸುಲ್ಳ್‌ಮ: ಪಂಪಭಾ, ೧. ೮೩); ಹಿರಿತನದ 
ಶ್ರೇಣಿ (ಕ್ರಮಮಂ ಕೆಯ್ಯೊಳಲೆಂದು ಪುಟ್ಟಿದೀ ರಣದೊಳ್‌ 
ಸಾವನ್ನೆಗಂ ಮಾಣ್ಣೊಡೆ ಅಕ್ರಮಮಕ್ಕುಂ: ಪಂಪಭಾ, ೧೧. 
೯೨), ಪಾದ (ನಿಮ್ಮೀ ಕ್ರಮಕಮಲಕ್ಕೆ ಎಣಗದೆ ವಕ್ರಿಸಿ 
ಭೂಚಕ್ರದೊಳಗೆ ಬಾಟ್ವರುಂ ಒಳರೇ: ಪಂಪಭಾ, ೧೧. ೩೦); 
ರೀತಿ ಕ್ರಮದಿ೦ ಪೂಜಿಸುವಂ ಶತಕ್ರತುವೆ: ಪುಷ್ಪದಂಪು, ೧೧. 
೯೨); ಪದ್ಧತಿ (ಕುರುರಾಜ೦ ವಿದ್ಯಾಧರಕರಣದೆ ನೆಗೆದು 
ಅಂಬರಕ್ಕೆ ಗದೆಯಂ ಕ್ರಮದಿಂ ತಿರುಪೆ ಧರಾಚಕ್ರಂ 
ಕೋವರಚಕ್ತಂ ತಿರಿವ ತೆಜದೆ ತಿರಿದತ್ತು ಎನಸುಂ: ಗದಾಯು, 
೮. ೨೪) 

ಕ್ರಮಂದಹ್ಟು - ನಿಯಮ ತಪ್ಪು 
ಸನ್ಮಾನಪುರಸ್ಸರ೦ ಕ್ರಮಂದಪ್ಪದೆ ವಿಸರ್ಜಿಸಿ: 
ಆಟ 

ಕ್ರಮಕ್ರಮಳ ದ 
ಕ್ರಮಕ್ರಮಳಸೇವೆಯಿಂದೆಂತುಂ 
ಫಲಮಲ್ತೇ: ಆದಿಪು, ೯. ೧೧) 

ಕ್ರಮ ಕ್ರಮಾರ್ಹ - ಕ್ರಮವಾಗಿ ಬರುವ ಹಕ್ಕುದಾರಿಕೆಗೆ ಅರ್ಹ 
(ಗಾಂಗೇಯಂ ದೊರೆಯ ಪಿರಿಯ ಮಗಂ ಕ್ರಮ 
ಕ್ರಮಾರ್ಹನುಮಿರ್ದು ಅಂತೆನ್ನ ಮಗಳಂ ಕುಡೆವು: ಪಂಪಭಾ, 
೧.೭೮ ಪು 


ಕ್ರಮಗಣನೆ - ಎಣಿಕೆ, ಅನುಕ್ರಮ (ಕ್ರಮಗಣನೆಗೆ ತಾನುಂ 
ಮಧ್ಯಮಪಾಂಡವನಾದಂ: ಗದಾಯು, ೭. ೬೩) 


(ಮಂತ್ರಿಗಣಮಂ 
ಶಾಂತಿಷು, ೨. 


ಪಾದಕಮಲ 
ಅನಂತಂ 


(ಭವತ್‌ 
ಗೀತವಾದಿತಂ 


ಕ್ರಮವಿಕ್ಷೇಪ — ಅಡಿಯಿಡುವಿಕೆ, ಹೆಜ್ಜೆ ಹಾಕುವಿಕೆ 
(ಕಮವಿಕ್ಷೇಪದಿನಂಚೆಗೆ ಸಮನಿಸೆ ದೈನ್ಯಂ ಲತಾಂಗಿ ಸೀತೆಗೆ 
ಚೆಲ್ಲಿಂಗೆ ಸಮನಧಿಕಮೆಂಬ ಕೌತುಕಮಮರ್ದಿರೆ ನಡೆತಂದು 
ಪಾರ್ಶ್ವದೊಳ್‌ ಕುಳ್ಳಿರ್ದಳ್‌: ಪಂಪರಾ, ೭. ೧೦೮) 

ಕ್ರಮವಿಪರ್ಯಯ - ಕ್ರಮ ತಪ್ಪು ರೂಢಿಗೆ ವಿರುದ್ಧವಾಗು 


(ತನೂಜ ನೀಂ... ಕ್ರ ಮವಿಪರ್ಯಯಂ೦ ಮಾಡುವುದೇ: 
ಗದಾಯು, ೪. ೬೧) 
ಕ್ರಮವಿಹಿತ ಎ... ಕ್ರಮಾನುಗತವಾಗಿ (ಲೀಲಾಕ್ರಮವಿಹಿತ 


ಜಲಕ್ರೀಡಾವಿನೋದಾದಿನೀತಂ: ಕವಿರಾಮಾ, ೩. ೨೧೧) 

ಕ್ರಮಸಂಧಾನ - ಕ್ರಮವಾಗಿ ಜೋಡಿಸುವುದು (ಬಟೆಕೊಳ್‌- 
ಕ್ರಮಸಂಧಾನೇ: ಶಬ್ದಮದ, ಧಾ ೯೭೦) 

ಕ್ರಮಾಂಭೋರುಹ - ಪಾದಕಮಲ (ಆರ್ಹಂತ್ಯಲಕ್ಷ್ಮೀಧಾಮಂ 
ಮಾಟ್ಡ್‌ಮ್ಮ ಹೃತ್ತದ್ದಮಂ ಅಜಿತ ಜಿನೇಂದ್ರ 
ಕ್ರಮಾಂಭೋರುಶಶ್ರೀ: ಅಜಿತಪು, ಅ.ಅ) 

ಕ್ರಮಾಧಿಕ - ಸನ್ನಡತೆಯಿಂದ ಶ್ರೇಷ್ಠನಾದವನು (ಉತ್ಸಾಹಮಂ 
ಮಾಡದಿರ್ಪುದೆ ಸನ್ಮಾರ್ಗದೊಳಂ ಕ್ರಮಾಧಿಕರೊಳ್‌ 
ಉದ್ದಾನಸಂಪೀತಿಯುಂ: ಪುಷ್ಪದಂಪು, ೧೦. ೧೧) 

ಕ್ರಮುಕ -. ಅಡಿಕೆ (ತಾಂಬೂಲಲತಿಕಾಲಂಬಕ್ರಮುಕಮುಂ 
ಆಕಂಪಿತ ಮಧುಕರನಿಕರಾನುಕಾರಿ ಲತಾಗೃಹ 
ಪ್ರದೀಪಚಂಪಕಮುಂ: ಆದಿಹು, ೧೩. ೩ ವ) 

ಕಮೇಳಕ - ಒಂಟೆ (ಪರಪ್ರೇಯಸೀವಿಕಲಂ ದುರ್ಗತಿಯೊಳ್‌ 
ಕಯಂ ತಿರಿತರುತ್ತುಂ ಬಂದು ಮತ್ತಂ ಕ್ರಮೇಳಕನಾದಂ: 
ಪಂಪರಾ, ೬. ೩೭) 

ಕ್ರವ್ಯ - ಬೇಯಿಸದ ಮಾಂಸ, ಹಸಿಮಾಂಸ (ಸುಹುತಂ ಕೌರವ್ಯ 
ಕ್ರವ್ಯ ಹವ್ಯದಿಂದೆನ್ನ ಕೋಪಹವ್ಯವಹಂ 
ದುರ್ವಹದುರ್ಯೋಧನದೇಹ ಪ್ರಹರಣಲೋಹಿತದಿಂ 
ಆದುದು ಅವಭೃಥಸವನಂ: ಗದಾಯು, ೮. ೪೭) 

ಕ್ರವ್ಯಾದ - ರಾಕ್ಷಸ (ಕವ್ಯಾದ ಸಂಹನನ ಕ್ರವ್ಯಾದನಪ್ಪೆನಗೆ 
ಅನಭ್ಯಸ್ಥಶಸ್ತ್ರದೊಳ್‌ ಯುದ್ಧವತಿನಿಷಿದ್ದಮುಂ: ಜಗನ್ನಾವಿ, ೫. 
೬೧ ವ) 

ಕ್ರಾಂತಿ - ತಳಮಳ (ಅಂತಃಪೀಡಾ ಕ್ರಾಂತಿಯಿ೦ ಒಂದಿನಿತು 
ಪೊಟ್ಟು ಮರವಟ್ಟಿರ್ದಳ್‌: ಕಾದಂಸಂ, ೬. ೧೮) 

ಕ್ರಿಯಾಮಂತ್ರ - [ಜೈನ] ಐದು ಬಗೆಯ ಮಂತ್ರಗಳಲ್ಲಿ ಒಂದು 
(ಕಿಯಾಮಂತ್ರಂಗಳಿಂದಂ ಆತ್ಮಸಮಾನ ಶ್ರಾವಕಾಗ್ರಣಿಗಳ್ಗೆ 
ಕನ್ಯಾ ಭೂಮಿ ಸುವರ್ಣ ಹಸ್ತಿ ಅಶ್ವ ರಥ ರತ್ನಾದಿಗಳಂ 
ಕುಡುವ ಸಮದತ್ತಿಯುಂ: ಆದಿಷು, ೧೫. ೧೩ ವ) 

ಕ್ರೀಡಾನುಶೀಲೆ - ಆಟದಲ್ಲಿ ಅಸಕ್ತಳಾದವಳು (ಅಂತು ಬಂದ 
ಬಸಂತದೊಳ್‌ ಮದ್ರಿ ತಾಂ ಗರ್ವವ್ಯಾಲೆಯುಂ 
ಕ್ರೀಡಾನುಶೀಲೆಯು೦ ಅಪುುದಜೆಂ ವನಕ್ರೀಡಾನಿಮಿತ್ತದಿಂ 
ಪೋಗಿ: ಪಂಪಭಾ, ೨. ೧೫ ವ) 

ಕ್ರೀಡಮಾನ - ಆಡುತ್ತಿರುವ, ಆಡಿಸುತ್ತಿರುವ (ಮಂಗಳ ಚರಿತಂ 
ಕ್ರೀಡಮಾನನೆಸೆದಂ ಕೃಷ್ಣಂ: ಜಗನ್ನಾವಿ, ೪. ೪೩) 

ಕ್ರೀಡಾಗೋಳಕ - ಆಟದ ಚೆಂಡು (ಕನಕಕಳಶಯುಗಳಮುಮಂ 
ಪೌರ್ಣಮಾಸೀಸುಂದರಿಯ ಸಿಂದೂರಾರುಣ 
ಕ್ರೀಡಾಗೋಳಕಂಗಳುಮಂ ಪೋಲ್ವು: ಆದಿಪು, ೬. ೫೧ ವ) 

ಕೇಡಾಚಳ - ಆಟಕ್ಕಾಗಿ ಮಾಡಿದ ಬೆಟ್ಟ (ನಿಸರ್ಗಸಂದರ 
ಕ್ರೀಡಾಚಳಕೇಳಿಸಮಭಿರಾಮಮುಮಾಗಿ: ಆದಿಷು, ೧೦. ೨೫ 
ವ) 


೩೬೩ 


ಕ್ರೀಡಾರಸ - ಆಟದಿಂದಾಗುವ ಸಂತೋಷ (ಪಪರಿಜನಮುಂ 
ಪುರಜನಮುಂ ಒಸಗೆ ಮರುಳ್ಗೊಂಡು ನಿರ್ಭರ 
ಕ್ರೀಡಾರಸಪರವಶರಾದರ್‌: ಆದಿಪು, ೭. ೧೧೧ ವ) 

ಕ್ರೇಡಿಸು - ಆಟವಾಡು (ಬಂದು ಸ್ವಚ್ಛ ವಿಚ್ಛಳಾಕಾರಮಪ್ಪ 
ಮಡುವ೦ ಪೊಕ್ಕು ಮನೋಹಾರಿಗಳಪ್ಪ ಕರಿಣೀಗಣದೊಡನೆ 
ಕ್ರೀಡಿಸುವುದುಂ: ವಡ್ಡಾರಾ, ಹು ೩೬ ಸಾ ೨೧) 
ಸಂಭೋಗಿಸು (ಪುರದ ಸೂಲೆಯರ್ವೆರಸು ಅಸಹಾಯಮ 
ಮನಕೆ ಬ೦ದವೋಲ್‌ ಕ್ರೀಡಿಸುವಂ: ಧರ್ಮಾಮೃ, ೨. ೨೦) 

ಕ್ರೀಡೆ - ಸಂಭೋಗ (ರಮಿಸು [ರಮಿಯಿಸು]-ಕ್ರೀಡಾಯಾಂ: 
ಶಬ್ದಮದ, ಧಾ ೭೪೩) 

ಕ್ರುದ್ಧ ೨... ಕೋಪಗೊಂಡ (ಅಂತು ಭೂಧರವಿರೋಧಿ 
ಭೂಧರಧರಂಗೆ ಕ್ರುದ್ಧನಾಗಿ: ಜಗನ್ನಾವಿ, ೪. ೮೪ ವ) 

ಕ್ರೇಂಕಾರ - ಪಕ್ಷಿಯ ಕೂಗು (ಕ್ರೇಂಕಾರಂ ಶಕುನಿಗಳೊಳ್‌ 
ರುಂಕಾರಂ ತುಂಬಿಯೊಳ್‌ ಧನುರ್ಜ್ಯಾರುತಿಯೊಳ್‌ 
ಟಂಕಾರಂ: ಅಭಿಧಾವ, ೧. ೧೩. ೩೯) 

ಕ್ರೋಡ - ಎದೆ (ವಾರ್ಧಿಕ್ರೋಡಾವಗೂಢಂ ಹರಿ ಬಡಗೊರವಂ 
ನಂಟನೀ ಯಾಮಿನೀನಾಥಾರ್ಧ ಪ್ರೋತ್ತಂಸನೆಂಬೊಂ: 
ಜಗನ್ನಾವಿ, ೧೭. ೮೪); ಹಂದಿ (ನನೆಯಂಬಂ ಮಿಗೆ 
ಕಣ್ಮಲರ್‌ ಮಕರಮಂ ಕ್ರೋಡದ್ವಜ೦ ಪೋಲೆ ಕರ್ಬಿನ ಬಿಲ್ಲಂ 
ಗೆಲೆ ಪುರ್ಬು . . ನೂತನಕಂದರ್ಪಂ: ಗದಾಯು, ೧. ೬); 
ಶನಿಗ್ರಹ (ಗಹಗಣದಂತೆ ಅತಿಬಳ ಕ್ರೋಡ ಸಮೇತಮುಂ: 
ತಿಷಷ್ಟಿಪು, ೧. ೪೭ ವ) 

ಕ್ರೋಡದ್ದಜ - ವರಾಹಧ್ವಜ (ನನೆಯಂಬ೦ ಮಿಗೆ ಕಣ್ಮಲರ್‌ 
ಮಕರಮಂ ಕ್ರೋಡಧ್ದಜ೦ಂ ಪೋಲೆ ಕರ್ಬಿನ ಬಿಲ್ಲಂ ಗೆಲೆ 
ಪುರ್ಬು.. . ನೊತನಕಂದರ್ಪಂ: ಗದಾಯು, ೧. ೬) 

ಕ್ರೋಡೀಕೃತ - ಒಟ್ಟುಗೂಡಿಸಿದ (ವಿಯನ್‌ ಮಧ್ಯಸ್ಥಂ ಅಂತಸ್ಥಂ 
ಕರ್ಮವಶಭ್ರಾಮ್ಯದನೇಕ ಜೀವನಿವಹ ಕ್ರೋಡೀಕೃತಾಭ್ಯಂತರಂ: 
ಆದಿಷು, ೧. ೪೩) 

ಕ್ರೋದವ - ಬರಗು (ತಿಳಾತಸೀಕುಸುಂಭಾದಿ ದೀಪೌಷಧಿಗಳುಂ 
ಯಾವನಾಳಕಂಗುಕೋದ್ರಾವಾದಿ ಸರ್ವೌಷಧಿಗಳುಂ: ಆದಿಪು, 
೮.೬೧ ವ) 

ಕ್ರೋಧ - ಕೋಪಾತಿರೇಕ (ಅನಂತಾನುಬಂಧಿ ಕ್ರೋಧಮಾನ 


ಮಾಯಾಲೋಬಭಂ೦ಗಳ೦ ವಿಸ೦ಯೋಜಿಸಿ: ಆದಿಷು, ೧೦. 
೧೪ ವ) 
ಕ್ರೋಧನ - ಕ್ರುದ್ಧನಾದವನು (ಕ್ರೋಧನನುದ್ಧತಕೋಪಂ: 


ಅಭಿಧಾವ, ೨. ೧. ೨೨) 
ಕ್ರೋಧನಿ - ಆನೆಯ ಏಳು ಮದಾವಸ್ಥೆಗಳಲ್ಲಿ ಐದನೆಯದು 


(ಎನಿತು ಮದವಾರಣಂ ಕ್ರೋಧನಿ ಪೊಕ್ಕುಂ 
ಸಿಂಪೋಹತಮಂ ಗೆಲ್ಲುಮೆ ಮಾತಿನೊಳೇನೊ ಕೆಯ್ದುಗೆಯ್‌ 
ಬಜುವನ೦ ಆಜಿಶ್ರಾಂತನಂ  ಯಶೋಧನಂ ಇಜೆಯಂ: 


ಶಾಂತಿಪು, ೪. ೫೧) 

ಕ್ರೋಧಾನಲ - ಕೋಪವೆಂಬ ಬೆಂಕಿ (ಎಂಬುದುಂ ಸುಯೋಧನಂ 
ಕ್ರೋಧಾನಲ ಉದ್ದೀಪಿತಹೃದಯನಾಗಿ ಶೌರ್ಯ ಮದ 
ಆಡಂಬರದೊಳ್‌ ಅಂಬರಂಬರಂ ಸಿಡಿಲ್ದು: ಪಂಪಭಾ, ೯. 
೪೩) 

ಕ್ರೋಶ - ಒಂದು ಹರದಾರಿ (ಕ್ರೋಶ ರದ್ವಿಕ್ರೋಶ 
ಸೀಮಾಭಾಗಯೋಜನ ಪಂಚಶತಕುಟುಂಬಕುಲ ಆವಿರ್ಭವಿತ 
ಅಧಮೋತ್ತಮ ಭೇದಂಗಳುಮಂ: ಆದಿಪು, ೮. ೬೩ ವ) 


- ನರಿ (ವರುಣಂಗಂ ಕ್ರೋಷ್ಟುಗ೦ ಜಂಬುಕನೆನಿಸುವ 

ಜ್ಞಾಂತರಂ: ಅಭಿಧಾವ, ೩. ೧. ೭) 

ಕ್ರೌಂಚ - ಆ ಹೆಸರಿನ ಪರ್ವತ (ಆರ್ದು ಎಚ್ಚಂ ಎಚ್ಚಂತೆ ಮುಂ 
ಧೂರ್ಜಟಿಪುತ್ರ೦ ಕೌಂಚಮಂ: ರಾಜಶೇವಿ, ೬. ೮೯) 

ಕ್ರೌಂಚಾರಾತಿ - ಕ್ರೌಂಚವೆಂಬ ಪರ್ವತದ ವೈರಿ, ಷಣ್ಮುಖ 
(ಕ್ರಂಚಾರಾತಿಯಾಗಿಯು೦ ಷಣ್ಮುಖನಲ್ಲು: ಜಗನ್ನಾವಿ, ೮. 
೧೦ ವ) 

ಕ್ರೌಂಚಾರಿ - ಷಣ್ಮುಖ (ಕೌಂಚಾರಿಗೆ ತಿಳಿವಂತು ಸೌರಸಂಹಿತೆಯಂ 
ವಿಸ್ತಾರದೆ ಪೇಟ್ಬಂ ಕ್ರಮದಿ೦ ಗೌರೀಪತಿ: ಸಮಯಪ, ೮. 
೧೧೫) 

ಕ್ಷಮಥು - ಬಳಲಿಕೆ (ಕ್ಷಮಥು ವೇಪನಂ: ಅಭಿಧಾವ, ೧. ೧೨. 

೩೪) 

- ನೆನೆದ (ಭುಜದಂಡ ಆವಿದ್ಧ ದಿಕ್ಷಕದೊಳ್‌ ಇಭಮದ 

ಧಾರಾ ಜಲ ಕ್ಷಿನ್ನ ವೀರಧ್ವಜಿನೀಪಾದ ಆಹತವಲಯಮೃದಿತ 

ಮೃತ್ತಿಂಡಮಂ: ಅಜಿತಪು, ೯. ೯) 

ಸಿಷ್ಯಮಾನ ದ ತೊಂದರೆಗೊಳಗಾದ; ದುಃಖದಲ್ಲಿರುವ 
(ಸತ್ನಂಗಳೊಳ್‌ ಮೈತ್ರಿಯುಂ ಗುಣಾಧಿಕರೊಳ್‌ 
ಪ್ರಮೋದಮುಂ ಕ್ಲ್ಷಿಷ್ಯಮಾನರೊಳ್‌ ಕಾರುಣ್ಯಮುಂ: ಅಜಿತಪು, 
ಹ ವು 

ಸ್ಲಷ್ಟಕ - ಪೀಡಕ (ಕುಟಿಲಂ ಕ್ಲಿಷ್ಟಕ೦ ಸಾಧುದುಷ್ಟಂ ಪಿಸುಣರ್‌ 
ಮತ್ತಾರೋ ಪೇಟ್‌ ನಾರದಮುನಿಯವೋಲ್‌: ಜಗನ್ನಾವಿ, ೨. 
೪೫) 

ಕ್ಲೀಬ - ನಪುಂಸಕ (ನೀರೊಲಿರ್ದೊಡೆಂತುಂ ಕೊಲ್ಲೆಂ ಕ್ಷೀಬನೆ 
ನಿನ್ನಂ: ಕರ್ಣನೇಮಿ, ೧೨. ೧೮೫) 

ಕ್ಷೇಶಂಗೊಳಿಸು - ತೊಂದರೆ ಕೊಡು (ಸೂಜ್‌ಗಾಜನಂತೆ ಪೆಜರಂ 
ಕ್ಷೇಶಗೊಳಿಸದೆ ಬಟ್ಟಿಗುತ್ತನಂತೆ ಉಪವಾಸಮಂ ತೋಟಿ 
ಕಾಡದೆ: ಧರ್ಮಾಮೃ, ೫, ೬೪ ವ) 

ಕ್ಷೇಶಧುರಂಧರ -  ಕಷ್ಟಗಳನ್ನೇ ಅನುಭವಿಸುವವನು 
(ಕ್ಷೇಶಧುರಂಧರನಾಗಿರ್ದು ಒಳ್ಳನಜೆಯದೆ ಆವದಿವಡುವಾ 
ನರಪಶುವಂ ಶಿಕ್ಷೆಗಿಳಿಪರ್‌ ಎಂತು೦ ಖಯಷಿಯರ್‌: 
ಸಮಯಪ, ೭. ೪೩) 

ಕೃಚಿತ್ರಯೋಗ - ಅಪರೂಪವಾಗಿ ಬಳಸಲ್ಲಡುವುದು (ಇಂತು 

ಲಿಂಗತ್ರಯಂ ಕನ್ನಡದೊಳ್‌ ಪಿರಿದುಂ ಪ್ರಸಿದ್ಧಮಾಗುರ್ಪುವು; 

ಮಿಕ್ಕ ಲಿಂಗಗಳೆಲ್ಲಂಕ್ವಚಿತ್ವಯೋಗಂಗಳೆ: ಶಬ್ದಮದ, ೧೦೧ 

ಪು 

- ಆಭರಣ ಅಥವಾ ವಾದ್ಯದ ಧನಿ (ಕಳಕಂಠಗೀತಂ 

ಬಗೆಗೊಳೆಯು೦ ವೀಣಾಕ್ವಣ೦ ಮನಂಗೊಳೆಯುಂ: ಆದಿಷು, 

೧೧. ೨೮) 


ಹ 
ಕ್ರೋಷ್ಟು 
ಸಂ 


ತಿನ್ನ 


ಕ್ಷಣ 


ಕ್ಷಣತ್‌ - ಶಬ್ದಮಾಡುವ (ಉನ್ಮತ್ತ ಹಂಸೀಕ್ವಣನ್ನೂಪುರೆಯರ್‌ 
ಮಾಣಿಕ್ಕಕಾಂಚೀರುಚಿ ವರಾರೋಹೆಯರ್‌: ಆದಿಪು, ೮. 
೫೬) 

ಕ್ಷಣನ — ಶಬ್ದ (ಸಂಚರತ್‌ ಚಂಚರೀಕಕ್ಷಣನ 


ಜ್ಯಾಸಂಗಚಿತ್ತೋದ್ಧವಭುವನಜಯೋತ್ಪಾದನ ಪ್ರೌಢ ಸೇನಾಗ್ರಣಿ 
ಚೇತಃಪ್ರೀತಿಯಂ ಪೆರ್ಚಿಸುವುದು ಸಮೀರಂ: 
ಮಲ್ಲಿನಾಷು, ೨. ೩೧) 

ಕ್ಷಣರುಚಿ - ಮಿಂಚು (ಮಹೇಶ್ವರಂ ವ್ಯೋಮದಂತೆ ವೀತಕ್ಷಣರುಚಿ 
ಮಹಾಧ್ವನಿಯುಕ್ತ ಘನಗಣಸಮೇತನುಂ: ಶಬರಶಂ, ೧. ೭೮ 
ವ) 


೩೬೪ 


ಕ್ಷಣಿತ - ನಾದ, ಧ್ವನಿ (ಬಕ ಕಲಹಂಸ ಬಲಾಕ ಪ್ರಕರ 

ಮೃದುಕ್ಟಣಿತರಮ್ಯಮಿದಿರೊಳ್‌ ತೋಲ್‌ತ್ತು ಕೊಳಂ 

ಪರಿವಿಕಸಿತ ಕನಕ ಕ೦ಜಕಿ೦ಜಲ್ಕಪು೦ಜಪಿ೦ಜರಿತಜಳಂ: 

ಪಂಪಭಾ, ೮. ೩೮) 

- ಒಂದು ಸಣ್ಣ ಕಾಲ ಪರಿಮಾಣ (ಕಳೆಗಳ್‌ ಮೂವತ್ತು 

ಅದು ಕ್ಷಣಂ: ಅಭಿಧಾವ. ೧. ೨. ೨) 

ಕ್ಷಣತ್ತಿಟ್‌ - ಮಿಂಚು (ನಿಜಾಪಾಂಗದಿಂದಂ ಕ್ಷಣತಿಟ್‌ ತತಿಯಂ 
.. « ಗೆಲ್ವುದು ಆಶ್ಚರ್ಯಮೇ ದಲ್‌: ರಾಜಶೇವಿ, ೭. ೬೨) 

ಕ್ಷಣಭಂಗವೃತ್ತಿ - ಅತ್ಯಲ್ಪ ಕಾಲದಲ್ಲಿ ನಾಶವಾಗುವ (ಕ್ಷಣಭಂಗವೃತ್ತಿ 
ತನುಭೃದ್ಗುಣ ಜೀವನಂ: ಚಂದ್ರಪ್ರಪು, ೧. ೧೩೬) 

ಕ್ಷಣಮಾತ್ರ - ಒಂದು ಕ್ಷಣಕಾಲಕ್ಕೆ ಮಾತ್ರ (ಆಕೆಗಂ ಅರಸಂಗಂ 
ಕ್ಷಣಮಾತ್ರ ವಿದ್ವೇಷಕಾರಿಯಪ್ಪ ಪುಚ್ಚಮಾಲೆಯಂ: ಶಾಂತಿಷು, 
೯. ೫೦ ವ) 

ಕ್ಷಣರುಗ್ಮಾಲೆ - 


ಕಣ 
[0Y 


[ಕ್ಷಣರುಕ್‌--ಮಾಲೆ] ಮಿಂಚಿನ ಬಳ್ಳಿ 
(ಕ್ಷಣರುಗ್ನಾಲಾಮಯ ಅಬ್ಧಕ್ಕೆಣೆಯೆನಿಸೆ ಚಳತ್ಕಾಂತಿಯುಕ್ತ 
ಅಂತರಂಗೋಲ್ಲಣೆ ನಕ್ರಾರೂಢೆ py ಸ ಆ 
ಮಹಾಮನಸೀಯಕ್ಷಿಣೆಯೆಂದುಂ ಮಾಲ್‌ ಶಾಂತೀಶ್ವರ 
ಚರಿತಕರತಿಶ್ರೀಗೆ ಸೌಭಾಗ್ಯದೊಳ್ಳಂ: ಶಾಂತೀಶ್ವಪು, ೧. ೧೦) 

ಕ್ಷಣರುಚಿ - ಮಿಂಚು (ಅನೇಕ ಮಣೀಭೂಷಣ 
ಕ್ಷಣರುಚಿಪ್ರಭಾಶೋಭೆವೆತ್ತ .. .. ಶಕ್ರಾಂಬುದಂ: ಮಲ್ಲಿನಾಹು, 
೧೨. ೧೦೧) 

ಕ್ಷಣವಿಳಂಬಿ - ಅತ್ಯಲ್ಪ ಕಾಲ ಮಾತ್ರ ಇರುವ (ಸ್ಕಂಧ೦ಗಳ್‌ 
ದಿಪಶಿಖಾರೂಪದಿಂ ಕ್ಷಣವಿಳಂಬಿಗಳ್‌: ಶಾಂತಿಷು, ೮. ೧೪೨ 
ವ) 


ಕ್ಷಣಾರ್ಧ - ಅತ್ಯಲ್ಪ ಸಮಯ (ಗುಣಿ ದೂಷಿಸೆ ಯುಕ್ತಿಗಳಿಂ 
ಕ್ಷಣಾರ್ಧಮು೦ ನಿಲ್ಲದಲ್ಲಿದಕ್ಕನುಮಾನಂ: ಶಾಂತಿಷು, ೮. 
೧೪೪) 


ಕ್ಷಣಿಕತ್ವ - ಕ್ಷಣಿಕವಾಗಿರುವಿಕೆ (ಪೂರ್ವಕಾಲಂ ಭಾವಿ ವಿಜ್ಞಾನಂ 
ಉತ್ತರಕಾಲಾದಿಗಳೊಳ್‌ ನೆಗೆದು ಕ್ಷಣಿಕತ್ವದಿ೦ದಮಾಗಳ್‌ ಆ 
ವಿಜ್ಞಾನಂ ನಿಲ್ಲದು: ಶಾಂತಿಪು, ೮. ೧೪೨) 

- ಗಾಯ (ಅತಿವಿಶದವಿಶಾಲೋರುಕ್ಷತದಿಂದೊಳ”ದನಿತು 
ಜಡೆಯುಮಂ ನಾಂದಿ ಮನಕ್ಷತದೊಡನೆ ಎಟ್ಟರಿಸಿದುದು 
ಉತ್ಕಿತಂ ಆ ವಂದಸ್ರಮಿಶ್ರಗ೦ಂಧ೦ ಮುನಿಯಂ: ಪಂಪಭಾ, 
೧. ೧೦೫) 
ಕ್ಷತಜ - ರಕ್ತ (ಕ್ಷತಜ೦ ರುಧಿರಂ: ಅಭಿಧಾವ, ೧. ೧೨. ೨೭) 
ಕ್ಷತತ್ರಾಣ - ಕಷ್ಟದಿಂದ ರಕ್ಷಣೆ (ಕ್ಷತತ್ರಾಣಾದಿ ಗುಣೇಪೇತಮಪ್ಪ 
ನಿಖಿಲ ಕ್ಷತ್ರಿಯ ಸಮೂಹಕ್ಕೆ ಶಸ್ತಕರ್ಮಮುಮಂ: ಶಾಂತಿಷು, 
೮.೬೪ ವ) 

- ನಾಲ್ಕು ವರ್ಣಗಳಲ್ಲಿ ಒಂದು; ಕ್ಷತ್ರಿಯ; ಕಷ್ಟಗಳಿಂದ 

ಪಾರುಮಾಡುವವನು; ಕ್ಷತ್ರಿಯ ಗುಣಗಳಾದ ಶೌರ್ಯಪ್ರತಾಪ 

ಮುಂತಾದವು (ಕ್ಷತ್ರಂ ತೇಜೋಗುಣ೦ ಆ ಕ್ಷತ್ರಿಯರೊಳ್‌ 

ನೆಲಸಿ ನಿಂದುದು: ಪಂಪಭಾ, ೧. ೨೧) 

ಕ್ಷತಚಕ್ರ - ಕ್ಷತ್ರಿಯರ ಗುಂಪು (ಹತವೈರಿ ಕ್ಷತ್ರಚಕ್ರಂ ಭಯಚಕಿತ 
ಜಗದ್ದೀರಚಕ್ರಂ: ಆದಿಷು, ೧೪. ೩) 

ಕ್ಷತ್ರತ್ರಣ - ಪೆಟ್ಟಿನಿಂದ ರಕ್ಷಿಸಬಲ್ಲ (ತನ್ನ ಪಡೆದ 
ಕ್ಷತ್ರಿಯವಣಿಕ್ಕೂದ್ರರೆಂಬ ಮೂಹಜುವರ್ಣಂಗಳೊಳಗೆ 
ಕ್ಷತ್ರತ್ರಾಣಾದಿ ಗುಣೋಪೇತಮಪ್ರ ಅಖಿಳಕ್ಪತ್ರಿಯಸಮೂಹಕ್ಕೆ 
ಶಸ್ತಕರ್ಮಮುಮಂ: ಆದಿಪು, ೮. ೬೪ ವ) 


ಕತ 
ಉಲ 


ಕ್ಷತ್ರ 


ಕ್ಷತ್ರನಂದನೆ - ಕ್ಷತ್ರಿಯ ಕುಮಾರಿ (ಅಂತಾ ಜಗತ್ತವಿತ್ರಚರಿತ್ರ 
ಕ್ಷತನಂದನೆಯರೊಳ್‌ ಆ ನಾಭಿರಾಜನಂದನಂ: ಆದಿಪು, ೮. 
೨೩ ವ) 

ಕೃತ್ರವೃತ್ತಿ - ಕ್ಷತ್ರಿಯನ ಕರ್ತವ್ಯ (ಆ ಮುನೀಶಂ 
ಮುಮುಕ್ಷುವೃತ್ತಿಯೊಳ್‌ ನೆರೆದಂ ಈ ಕ್ಷಿತೀಶಂ ಕ್ಷತ್ರವೃತ್ತಿಯೊಳ್‌ 
ನೆಗಟ್ಟಂ: ಆದಿಪು, ೬. ೨೪ ವ) 

ಕ್ಷತ್ರಿಯ -  ಚತುರ್ವರ್ಣಗಳಲ್ಲಿ ಎರಡನೆಯದು (ಕ್ಷತ್ರಂ 
ತೇಜೋಗುಣ೦ ಆ ಕ್ಷತ್ರಿಯರೊಳ್‌ ನೆಲಸಿ ನಿಂದುದು: 
ಪಂಪಭಾ, ೧. ೨೧) 

ಕ್ಷತ್ರಿಯಜಾತಿ - ಕ್ಪತ್ರಿಯವರ್ಣ (ಕ್ಷತ್ರಿಯಜಾತಿಗೆ ಸತ್ಯ ತ್ಯಾಗ 
ಪ್ರಜಾಪಾಲನ ಶರಣಾಗತರಕ್ಷಣ ಪ್ರಹರಣಕ್ಷಮಾದಿ 
ಗುಣಾಚರಣಮುಮಂ: ಆದಿಪು, ೮. ೭೩ ವ) 

ಕ್ಷಪಕ - [ಜೈನ] [ಸಂಸಾರವನ್ನು] ಕ್ಷೀಣಗೊಳಿಸಿಕೊಳ್ಳುವವನು, 
ನಿವಾರಿಸಿಕೊಳ್ಳುವವನು  (ಆಯುರವಸಾನದೊಳೆ ಸಂಸಾರ 
ಕ್ಷಪಕನಾಗಿ ಸಮಾಧಾನಪುರಸ್ಸರಂ ಸನ್ಯಸನವಿಧಿಯಿಂ 
ಪರಿತ್ಯಕ್ಷಜೀವಿತಂ: ಆದಿಷು, ೨. ೧೯ ವ) 

ಕ್ಲಪಕಶ್ರೇಣಿ - [ಜೈನ] ಕರ್ಮಕ್ಷಯಮಾಡಿ ಚ 
ಹೋಗುವ ಒಂದು ಮಾರ್ಗ (ಸಹ ಕ್ಷಪಕಶ್ರೇಣಿ 
ಪ್ರಾಯೋಗ್ಯಾಧಃಪ್ರವೃತ್ತ ಕರಣ ಕ್ಷಪಕನಾಗಿ: ಜೂ ೧೧. 
೧೧೧ ವ) 


ಕ್ಷಪಣಕ - ಕ್ಷಪಣ (ಅನೇಕ ಕ್ಷಪಣಕರ್ಗೆ ತರ್ಕ ತಂತ್ರ 
ವ್ಯಾಕರಣಾದಿಗಳಂ ಶಿಕ್ಷಿಸುತ್ತಂ ವಿಖ್ಯಾತಿವೆತ್ತಿರ್ಪುದುಂ: 
ತ್ರಿಷಷ್ಟಿಪು, ೨೯. ೩ ವ) 

ಕ್ಷಪಣೆ ಈ ಇಲ್ಲದಿರುವಿಕೆ (ತಪನಾತಪದಿಂ 
ಜೇಷ್ಟಾಕ್ಷಪಣೆಯನೊಳಕೊಂಡು ಕೋಟ್ಮೆಗಂ ಬೆಳ್ಳಿಗಮಾತ್ಮ 
ಪುರೋಭಾಗದೊಳ್‌ ಇರ್ದೊಡಂ ಉಪಶಮಿಸಿದುದು 
ಒಳ್ಳನೀಗುಂ ಆತಪ ಯೋಗಂ: ಪಂಪರಾ, ೭. ೯೫) 
ಕರ್ಮಕ್ಷಯ 


ಕ್ಷಪಿತ - ಕಳೆದ, ಕ್ಷೀಣಗೊ೦ಡ (ಭಾರತವರ್ಷದ ರಾಜನುಂ ಕ್ಷಪಿತ 
ಪ್ರಜಾಪೀಡನುಂ ಎನಿಸಿದ ತಾರಾಪೀಡನರೇಂದಂಗೆ ನಂದನಂ: 
ಕಾದಂಸಂ, ೫. ೨೩ ವ) 


ಕ್ಲಪಿಯಿಸು ದ ಕುಗ್ಗಿಸು, ಕೃಶಗೊಳಿಸು 
(ಉಪವಾಸವ್ರತಪ್ರಚುರತೆಯಿಂ ವಹು 
ಗಿಡಿಗಿಡಿಜಂತ್ರಮಾದುದೆಂಬನ್ನೆವರಂ ಕ್ಷಪಿಯಿಸಿ ಮುನೀಂದಂ 


ಅನಶನತಪದೊಳ್‌ ತಣಿಸಂದ ಸಲವು ಅದೊಂದಾಶ್ಚರ್ಯಂ: 
ಸುಕುಮಾಚ, ೩. ೪) 

ಕ್ಷಮ - ಸಮರ್ಥನಾದ (ಪರಿಭವಂಬಟ್ಟು ಚಿಂತಿಸುತ್ತಿರ್ದ ಎನ್ನಂ 
ಕಂಡು ಈತಂ ಏತರ್ಕ೦ ಕ್ಷಮನಲ್ಲ ಎಂದು ಎನ್ನ ಪರಿಗಹಂ 
ಪರೆದು ಹೋದುವು: ಪಂಚತಂತ್ರ, ೪೩೬ ವ) 


ಕ್ಷಮತೆ - ಶಕ್ತಿ, ಸಾಮರ್ಥ್ಯ (ದುಷ್ಟನಿಗ್ರಹ 
ಶಿಷ್ಟಪರಿಪಾಲನಾಕ್ಷಮತೆಯಂ ಕೈಗಾಯದೆ: ಪಂಪರಾ, ೯. 
೮೬) 


ಕ್ಷಮಾಗುಣ - ಕ್ಷಮಿಸುವ ಗುಣ (ಎನಸುಂ ಪೋತ್ರಾಭಿಘಾತಂ 
ಪಡೆದು ಬಿಡದೆ ಪೆತ್ತಳ್‌ ಕ್ಷಮಾವೃತ್ತಿಯಿ೦ದೆಮ್ಮನೆ ತಾನಿಂತು 
ತಾಯಪ ಅವನಿಗೆರಗಿ ತಾವಿರ್ದುವೆಂಬಂದದಿಂ.. 
_ರಯ್ಯಮಾಗಿರ್ಪುವು ಕರಂ ಮಾತಳಂಗದುಮಂಗಳ್‌: 
ಶಾಂತೀಶ್ವಪು, ೧೩. ೧೩೩) 


೩೬೫ 


ಕ್ಷಮಾಜ - ಭೂಮಿಯಲ್ಲಿ ಹುಟ್ಟಿದುದು, ಗಿಡ ಮರ 
(ವಿವಿಧಪ್ರಕಾರ ಶಾಖಾನಿವಹಮಂ ಉದ್ಯತ್‌ ವಿಚಿತ್ರಪತ್ರಮಂ 
ಉದ್ದಾಮ ವಟಕ್ಷಮಾಜಮಂ ಶಬರವಲ್ಲಭಂ 
ಮೆಲ್ಲಮೆಲ್ಲನೆಯ್ದಿದನಾಗಳ್‌: ಪಂಚತಂತ್ರ, ೩೪೪) 

ಕ್ಷಮಾತಳ - ಭೂಮಂಡಲ (ಬಳೆದುವು ತೋಳ್ಗಳ್‌ ಎಕ್ಕೆಯಿಂ 
ಅಮಳ್‌ ಬಳೆವಂತಿರೆ ಮುಯ್ವುಗಳ್‌ ಕುಳಾಚಳಶಿಖರಂಗಳಂ 
ಮಸುಳೆವಂದುವು ಪರ್ವಿದ ವಕ್ಷಮೀ ಕ್ಷಮಾತಳ 
ಕುಳಲಕ್ಷ್ಮಿಗಾಯ್ತು ಕುಳಮಂದಿರಂ: ಪಂಪಭಾ, ೨. ೩೭) 

ಕ್ಷಮಾಧರ - ಭೂಮಿಯನ್ನು ಧರಿಸಿರುವುದು, ಬೆಟ್ಟ 
(ದುರ್ಯೋಧನ ಊರು ಕ್ಷಮಾಧರ ವಜ್ರಂ ಕುರುರಾಜರತ್ನ 
ಮಕುಟ ಉತ್ಕೂಟ ಅಂಘ್ರಿ ಸಂಘಟ್ಟಸಂಗರಂ ಎಂದು 
ಅಭಿವರ್ಣಿಪೆಂ ರಣಯಶ್ವೀರಾಮನಂ ಭೀಮನಂ: ಗದಾಯು, 
೧. ೫೨); ಭೂಮಿಯನ್ನು ಹೊತ್ತಿರುವವನು, ಆದಿಶೇಷ 
(ಕ್ಷಮಾಧರಮನೀಗಳೆತ್ತಿ ಮೆಣಿದಂ ಮುಕುಂದಂ 
ನತಕ್ತಮಾಧರನಾತನ೦ ಕ್ಷಮೆಗೊಳಲ್ವೆವೇಟ್ಕುಂ: ಜಗನ್ನಾವಿ, ೪. 
೯೮) 

ಕ್ಷಮಾಧರನಿವಾಸ ಎ. ಆದಿಶೇಷನ ವಾಸಸ್ಥಳ, ಪಾತಾಳ 
(ಕ್ಷಮಾಧರಮನೀಗಳೆತ್ತಿ ಮೆಜ್‌ದಂ ಮುಕುಂದಂ: ಜಗನ್ನಾವಿ, 
೪. ೯೮) 

ಕ್ಷಮಾಪರ ದ ಕ್ಷಮಾಗುಣವುಳ್ಳವನು, ಸಹಿಷ್ಣು 
(ಅಹಿತಸಿಂಹನಾಗಿಯುಂ ಆರ್ಗ೦ ನಿಜದಿ೦ ಕ್ಷಮಾಪರನುಂ: 
ಶಾಂತಿಪು, ೨. ೯) 


ಕ್ಷಮಾಭರ — ಭೂಭಾರ (ಹಿಮಾದ್ರಿವಾರಿಧಿನಿರುದ್ಧೈಕ 
ಆತಪತ್ರಕ್ಷಮಾಭರಮಂ ಭೂರಿಭುಜಾಗ್ರದೊಳ್‌ ನಿಜೆಸಿ: 
ಆದಿಪು, ೯. ೬೪) 


ಕ್ಷಮಾವಲ್ಲಭ - ಕ್ಷಮಾಪ, ರಾಜ (ನಿಜಪರಿರಕ್ಷಣಕ್ಷಮಾವಲ್ಲಭಲಾಭ 
ಪ್ರಮುದಿತ ಮೇದಿನೀಹೃದಯದಂತೆ: ಆದಿಪು, ೭. ೩೬ ವ) 

ಕ್ಷಮಿಯಿಸು - ಸೈರಿಸು, ಅಪರಾಧ ಮನ್ನಿಸು (ದೇವರೆನಗೆ 
ಕಾರುಣ್ಯಂಗೆಯ್ದೊಡೆ ಒಂದಂ ಕ್ಷಮಿಯಿಸುವುದು: ಪಂಪರಾ, 
೧೬.೭ ವ) 


ಕ್ಷಮೆ - ಸಹನೆ (ಸಹಿಷ್ಣುತೆಯಂತಾ ಕ್ಷಮೆ: ಅಭಿಧಾವ, ೨. ೨. ೮) 

ಕ್ಷಯ - ನಾಶ (ಕ್ಷಯಮಣಮಿಲ್ಲ ಕೇಳ್ದು ಕಡೆಗಂಡವಂ 
ಆವನುಮಿಲ್ಲ ಎನಲ್‌: ಪಂಪಭಾ, ೧.೫); ಪ್ರಳಯ 
(ಯುಗಾಂತಂ ವಿಳಯಂ ಅಂತಕಾಲ೦ ಕಲ್ಪಂ ಕ್ಷಯಂ: 
ಅಭಿಧಾವ, ೧. ೨. ೧೭); ಕ್ಷಯ, ಸ್ಥಾನ, ವೃದ್ಧಿ 
ಎಂಬ ತ್ರಿವರ್ಗದಲ್ಲಿ ಒಂದು 
(ಕ್ಷಯವೃದ್ಧಿಗಳಾದೊರೆಯನಿವೊರೆದು ಮುನ್ನೆ 


ಪರಿಕಿಪುದಜೆದೊಂ: ಶಾಂತಿಷು, ೨. ೪೦) 


ಕ್ಷಯವೃಜಿನ - ಪಾಪನಾಶಕ (ಕ್ಷಯವೃಜಿನ೦ ಜಿನಸಮಯಂ: 
ಸುಕುಮಾಚ, ೧. ೫೧) 

ಕ್ಷಯಾಶುಶುಕ್ಷಣಿ - ಪ್ರಳಯಕಾಲದ ಬೆಂಕಿ (ಐರಾವತ 
ಪ್ರಭವದೊಳಂ ಕ್ಷಯಾಶುಶುಕ್ಷಣಿ ಕ್ಷೇಪದೊಳಂ 
ಪ್ರಳಯಜಲಧರ .. .. ಎನಿಸಿ: ಜಗನ್ನಾವಿ, ೬. ೩೫ ವ) 

ಕ್ಷಯೋಪಶಮ - [ಜೈನ] ಆತ್ಮನ ಐದು ಭಾವಗಳಲ್ಲಿ ಒಂದು 


(ಜಾತಿಸ್ಮರನಾದಂ ಕ್ಷಯೋಪಶಮದಿಂದಂ: ಸುಕುಮಾಚ, ೧೦. 
೨೮) 

- ಅಶಾಶ್ವತ (ಕ್ಷರಂ ಅಕ್ಷರಂ ಎನಿಪ ಅಗಣಿತ ಎರುದ್ಧಗುಣ 
ನಿನ್ನ ನಿಜವದೇ೦ ಕೇವಳಮೇ: ಜಗನ್ನಾವಿ, ೩. ೯೭) 


ಕರ 
OY 


ಕ್ಷರಣೆ - ಸೋರುವಿಕೆ (ಅಂತು ಕಂತುಶರಪರವಶನಾಗಿ 
ಧೈರ್ಯಕ್ಷರಣೆಯು೦ ಇಂದ್ರಿಯಕ್ಷರಣೆಯು೦ ಒಡನೊಡನಾಗೆ: 
ಪಂಪಭಾ, ೨. ೪೨ ವ) 

ಕ್ಷರತೃ್ಯರಟ - ಸ್ರವಿಸುವ ಆನೆಯ ಕುಂಭ (ಕ್ಷರತ್ಕರಟಂ 

ಪ್ರಾಂಶುಮುಖಂ ದಶದ್ವಯನಖಂಕ್ರೋಧೋದ್ಭುರಂಸಿಂದುರಂ: 
ಚಂದ್ರಪ್ರಪು, ೯. ೯೯) 

ಕ್ಷವ - ಸೀನು (ಸೀನಕ್ಕುಂ ಕ್ಷುತ್‌ ಕ್ಷವ೦ ಕಿಳಾಸಂ ಸಿಧ್ಧಂ: 
ಅಭಿಧಾವ, ೧. ೧೨. ೩೫) 

ಕ್ಷವಥು - ಸೀನು, ಕೆಮ್ಮು (ಕ್ಷವಥುವದವಸಾದಂ: ಅಭಿಧಾವ, ೧. 
೧೨. ೩೪) 

ಕ್ಷಳ - ಸಂಸ್ಕೃತ ಪದಗಳು ಕನ್ನಡಕ್ಕೆ ತದ್ಭವಾಗಿ ಬರುವಾಗ 
ಅವುಗಳಲ್ಲಿನ “ಲ'ಕಾರಕ್ಕೆ ಬದಲಾಗಿ ಬರುವ "“೪'ಕಾರ 
(ಸಂಸ್ಕೃತ ಶಬ್ದನಿಯುಕ್ತ ಲಕಾರದ ನೆಲೆಗೆ ನಿಂದು ಸರಿಯಾಗಿ 
ಸಲ್ಬುದಂ ಕ್ಷಳನೆಂಬರ್‌: ಶಬ್ದಮದ, ೨೬) 

ಕ್ಷಾಂತಿ - ತಾಳ್ಮೆ ಕ್ಷಮೆ (ಕಟ್ಟಿದ ಪಟ್ಟಂ ಬರ್ಪ ಮುಪ್ಪಂ 
ಮಣ್‌ೌಯಿಸಿತಧಿಕಕ್ಸಾಂತಿಯಂ ವಿಪ್ರವರ್ಗಾಸ್ಪದ ದರ್ಭಾನೀಕ 
ಸಮ್ಮಾರ್ಜನಿ ಕಳೆದುದೆಂದೆನಲ್‌ ದುಷ್ಟರಪ್ಪರ್‌ ನೃಪಾಲರ್‌: 
ಕಾದಂಬ, ೩. ೮೭) 


ಕ್ಲಾತ್ರಭಾರ - ರಾಜ್ಯದ ಹೊಣೆ (ಸಮಸ್ತ ಕ್ಷಾತ್ರಭರಮಂ 
ಜಿತಶತುವೆಂಬ ಪುತ್ರನೊಳ್‌ ನಿಟಿಸಿ: ಚಂದ್ರಪ್ರಷು, ೯. ೪೧ 
ವ) 

ಕ್ಷಾಮ - ತೆಳುವು (ಕ್ಲಾಮಂ ಲಲನಾಮಧ್ಯದೊಳ್ಳದಾ 


ಸುದೇಶದೊಳುಂಟೇ: ಗಿರಿಜಾಕ, ೨. ೮) 

ಕ್ಲಾಮಿತ - ಸೊರಗಿದ (ವನಕಿಸಲಯ ಪ್ರಸನ್ನ ಕಷಾಯಕ್ಷಾಮಿತ 
ಕಳಕಂಠಸಂಜನಿತ ಮಂಜುಳನಿನಾದ ಅವಲಂಬಿತ: 
ಉದ್ಭಟಕಾ, ೯. ೭೧ ವ) 

ಕ್ಲಾಯಿಕ ದ [ಜೈನ] ಆತ್ಮನ ಐದು ಭಾವಗಳಲ್ಲಿ ಒಂದು, 
ಕರ್ಮದಿಂದ ಪೂರ್ಣ ಬಿಡುಗಡೆ ಹೊಂದಿದ ಸ್ಥಿತಿ (ತಪ್ಪದೆ 
ನಿನ್ನ. ಹೃದಯದೊಳ್‌ ನೆಲಸಿದೊಡಕ್ಕುಂ ಕ್ಷಾಯಿಕಂ 
ಸುದರ್ಶನರತ್ನಂ: ಪಾರ್ಶ್ವನಾಪು, ೫. ೪೭) 

ಕ್ಲಾ ಯಿಕಸಮ್ಯಗ್ನ ಷ್ಟಿ - [ಜೈನ] 
ದರ್ಶನಮೋಹನೀಯಕರ್ಮವು ಕ್ಷೀಣವಾದ 
ಉಂಟಾಗುವ ನಿರ್ಮಲಶ್ರದ್ಧೆ (ಮಿಥ್ಯಾತ್ವ ಕ 
ಸಮ್ಯಕ್ರ್ವ್ಯಪ್ರಕೃತಿಯೆಂಬ ದರ್ಶನಮೋಹನೀಯತ್ರಿಕದ 
ನಿರ್ಮೂಲನದಿಂ ಕ್ಲಾಯಿಕಸಮೃ್ಯಗೃಷ್ಟಿಯಾಗಿ: ಆದಿಷು, ೧೦. 
೧೪ ವ) 

ಕ್ಲಾರವಾರಿ - ಉಪ್ಪು ನೀರು (ಒಳ್ಳನುರಿವ ಪುಣ್ಗಳೊಳ್‌ 
ಕ್ಲಾರವಾರಿಗಳಂ ಎಜ್‌್‌ದೊರಸಿ ಕರ್ಚುವರುಂ: ಆದಿಪು, ೫. 
೮೫ ವ) 

ಕ್ಲಾಲನ - ಕ್ಷಾಲ (ತದ್ದೋಷ ಪಂಕಿಲತಾ ಕ್ಲಾಲನ ತತ್ತರಂ: 

ಪಂಪರಾ, ೭. ೧೧೭) 

- ತೊಳೆ, ಶುಚಿಗೊಳಸು (ಸಕಲಲೋಕಾಘ ನಿಷದ್ವರಮಂ 

ಸಲಿಪ ನಿರ್ಮಲಚರಿತಂ ಗಣಧರ ಚಾರುಚರಣ೦ ಶರಣಂ: 
ಶಾಂತೀಶ್ವಪು, ೧. ೮) 

ಕ್ಲಿತಿ - ಭೂಮಿ (ಲತೆಗಳ್‌ ಜಂಗಮರೂಪದಿಂದೆ ನೆರದುವೋ 
ದಿವ್ಯಾಪರೋವ್ಯೃಂದಂ ಈ ಕ್ಷಿತಿಗೇ೦ ಇಂದ್ರನ ಶಾಪದಿಂದ 
ಇಟಿದುವೋ ಪೇಟೌ್‌ಂಬ ಶಂಕಾಂತರಂ ಮತಿಗಂ 


ಕ್ಹಾಯಿಕಸಮ್ಯಕ್ತ್ವ, 
ಮೇಲೆ 


ಕ 


28 


ಲಿಸು 
ಕ್ರಾ 


ಸಮ್ಮಜೈೆಥ್ಯಾತ್ತ 


೩೬೬ 


ಪುಟ್ಟುವಿನೆಗಂ: ಪಂಪಭಾ, ೪. ೩೯); ಸ್ಥಳ (ಕ್ಷಿತಿಪತಿಯ 
ಪಾದಪೀಠಕ್ಷಿತಿಯೊಳ್‌ ನತರಾಗಿ: ನೇಮಿನಾಪು, ೧೩. ೨೯) 

ಕ್ಲಿತಿಚಕ್ರ - ಭೂಮಂಡಲ (ಹತವೈರಿಕ್ಷತ್ರಚಕ್ರಂ 
ವಿನಮುಕ್ಷಿತಿಚಕ್ತಂ; ಆದಿಷು, ೧೪. ೩) 

ಕ್ಲಿತಿಜಾತ - ಭೂಮಿಯಲ್ಲಿ ಹುಟ್ಟಿದುದು, ಮರ (ಚೈತ್ಯ ಕ್ಷಿತಿಜಾತ 
ಪ್ರಾಂತದೇಶಸ್ಥಿತ ಕನಕಮಯ .. ಪ್ರತಿಬಿಂಬಭ್ರಾಂತಿಯಂ 
ಮಾಡಿದಂ: ಚಂದ್ರಪ್ರಪು, ೨. ೮೨) 

ಕ್ಲಿತಿಧರ - ಭೂಮಿಗೆ ಆಧಾರವಾದದ್ದು, ಬೆಟ್ಟ (ತಮಿಸ್ರಗುಹೆಯ 
ವಜ್ರದ ಪಡಿ ತತ್‌ ಕ್ಷತಿಧರದೆರ್ದೆಯಂತೆ ಚಮೂಪತಿಯಿಂ: 
ಆದಿಷು, ೧೪. ೫೭) 

ಕ್ಲಿತಿಪ - ಭೂಮಿಯ ಒಡೆಯ, ರಾಜ (ವೀರವೈರಿಕ್ಷಿತಿಪ 
ಗಜಫಘಟಾಟೋಪ ಕುಂಭಸ್ಥಳೀಭೇದನಂ ಉದಗ್ರ ಉದ್ವ ಅಸಿ 
ಭಾಸ್ಟತ್‌ ಭುಜಪರಿಘನಂ ಆರೂಢಸರ್ವಜ್ಞನಂ: ಪಂಪಭಾ, ೧. 
೫೧) 

ಕ್ಲಿತಿಪತಿ - ರಾಜ (ಕ್ಷಿತಿಪತಿ ಬೇಜೆರಿಸಿ ಮಾನ್ಕರ೦ ಮನ್ನಿಸೆ 
ತದ್ವತಹೀನರು೦ ಅ೦ದು ಅಖಳಬ್ರತಮಂ ಕೈಕೊಳ್ಳ ಬಗೆಗೆ 
ಬಗೆಯಂ ತಂದರ್‌; ಆದಿಪು, ೧೫. ೧೩) 

ಕ್ಲಿತಿಭೃತ್‌ ದ ಪರ್ವತ (ವೃಕ್ಷ ಕ್ಷುಪವೀರುಧ 
ಔಷಧಪರೀತಸಮುನ್ನತಕೂಟಕೋಟಿರೌದ್ರ ಕ್ಲಿತಿಭೃತ್‌ 
ಗುಹಾಗಹನಮಂ ಕಳಿದು ಆ ಮೃಗಧೂರ್ತ೦ ಎಯ್ದಿದಂ: 
ಪಂಚತಂತ್ರ, ೯೭) 

ಕ್ಲಿತಿಭೃತ್ತಟ - ಬೆಟ್ಟದ ತಪ್ಪಲು (ಇರ್ದಂ ಕ್ಷೇಮದಿ೦ ಪ್ರಚಂಡಬಲ 
ಕ್ಲಿತಿಭತ್ತಟದೊಳ್‌ ಅಖಿಳಕಾಕಾಧೀಶಂ: ಪಂಚತಂತ್ರ, ೩೩೬) 

ಕ್ಲಿತಿರಸ - ಭೂಮಿಯಲ್ಲಿನ ನೀರು (ಕ್ಷಿತಿರಸಮಂ ರವಿದ್ಯುತಿ 
ನಿಜದ್ಯುತಿಯಿಂ ತೆಗೆವಂತೆ: ಸುಕುಮಾಚ ೮. ೭೧) 

ಕ್ಲಿತಿರುಹ - ಮರ, ವೃಕ್ಷ (ಕಲವತತೀಸಂಯುಕ್ತ ಕಲಕ್ಷಿತಿರುಹಮನೆ 


ಪೋಲ್ತಿರ್ದಂ ಆ ಕಾಂತೆಯರ್‌ ತಮ್ಮತಿರಾಗಂ ಪೆರ್ಚಿ 
ತನ್ನಿರ್ಕೆಲದೊಳಿರೆ: ಆದಿಷು, ೮. ೨೩) 
ಕ್ಲಿತಿವಲಯ — ಭೂಮಂಡಲ (ಶೈಲೇಳಾಕಲ್ಪಕಾಳಂ 


ಕ್ಲಿತಿವಲಯಮಿದಂ ಪಾತು ವಿಕ್ರಾಂತತುಂಗಃ: ಪಂಪಭಾ, ೧೪. 
೨೭) 

ಕ್ಷೀಣ ಎ ಕುಗ್ಗಿದ (ಕ್ರೀಣ೦ ಜೀನ೦ ಜೀರ್ಣಂ: ಅಭಿಧಾವ, ೨. ೧. 
೪೨) 

ಕ್ಷೀಣಧನ - ಬಡವ (ಅತಿವೃಸನ ಕ್ಷೀಣಧನ ಜನಂಗಳಂ 
ಮೂಲಧನ ದಾನದಿಂ ಸಂಭಾವಿಸಿಉಂ: ಚಂದ್ರಪ್ರಷು, ೨. 
೬೦ ವ) 

ಕ್ಷೀಬ - ಮದಿಸಿದ (ಸಕಲ ಜಗಜ್ಜನಂ ಮಕರಕೇತು ಗೆಲೆ 
ಮದನನೃಪನ ನಾಟಕವಿಜಯಾನಕರವದಂತೆಸೆಗುಂ ಕ್ಷೀಬಕೀರ 
ಮತ್ತಾಳಿ ಪರಭೃತಪ್ರಭವರಂ: ಅಜಿತಪು, ೬. ೧೦) 

ಕ್ಷೀರ - ಹಾಲು (ಕ್ಷೀರಂ ದುಗ್ಗಂ ಪಾಲ್‌: ಅಭಿಧಾವ, ೧. ೧೬. 
೧) 

ಕ್ಷೀರಗೌರಕ್ಷತಜ - [ಜೈನ] ಹಾಲಿನಂತೆ ಬಿಳುಪಾದ ರಕ್ತವುಳ್ಳವನು 
(ಅಂತು ನಿಸ್ಟೇದ ನಿರ್ಮಲ ಕ್ಷೀರಗೌರಕ್ತತಜ ಸಮಚತುರಸ್ರ 
ಸಂಸ್ಥಾನ ವಜವೃಷಭನಾರಾಚಸ೦ಹನನುಂ: ಆದಿಷು, ೮. ೪ 
ವ) [ನರಸಿಂಹಶಾಸ್ತ್ರಿ ಮತ್ತು ಬಸವರಾಜು ಅವರ 
ಆವೃತ್ತಿಗಳಲ್ಲಿ] 


ಕ್ಷೀರಜಲಾಕರ - ಹಾಲಿನ ಸಮುದ್ರ (ಕ್ಷೀರಜಲಾಕರಮ೦ .. . ಆ 
ಕಾಮತೆ ನಿಶೆಯ ಕಡೆಯೊಳ್‌ ಕಂಡಳ್‌: ಪುಷ್ಪದಂಪು, ೩. 
೧೨೦) 


ಕ್ಷೀರನೀರನ್ಯಾಯ - ಹಾಲು ಮತ್ತು ನೀರು ಬೆರೆಯುವ ರೀತಿ 
(ಕರ್ಮದ ಜೀವನ ಕ್ಷೇರನೀರನ್ಯಾಯಸಂಬಂಧಂ 
ಬಂಧಮೆಂಬುದು: ಆದಿಪು, ೧೦. ೬೩ ವ) 

ಕ್ಷೀರನೀರಾಕರ - ಹಾಲುಗಡಲು (ರತ್ನವೇಳಾ ವಿಳಸಿತ 
ಕ್ಷೇರನೀರಾಕರದಂತೆ: ಮಲ್ಲಿನಾಹು, ೧೧. ೭೬ ವ) 

ಕ್ಷೀರಪಯೋಧಿ - ಕ್ಷೀರನೀರಾಕರ (ಕೊಡಂಬೆರಸು ಆಳಿಗಟ್ಟಿ 
ಭೋರ್‌ ಭೋರೆನೆ ಪೋಪ ಬರ್ಪ ಅಮರಸಂಹತಿ 


ಪೋಲ್ತುದು ಮಂದರಾದಿಗಂ ಕ್ಷೀರಪಯೋಧಿಗಂ ಹರಿಯ 
ಕಟ್ಟಿದ ಜಂಗಮಸೇತುಬ೦ಧಮಂ: ಶಾಂತಿಷು, ೧೦. ೪೫) 


ಕ್ಷೀರಾವನಿಜಾತ - ಹಾಲು ಮರ (ಪೂವಿನ ಬಾಡುಗಳಂ 
ಕ್ಷೀರಾವನಿಜಾತದ ಫಲಂಗಳಂ ಶ್ರಾವಕಂಗಾಗದು 
ಸೇವಿಸಲ್‌: ಸಮಯಪ, ೬. ೮) 

ಕ್ಲೀರೋದಭವ - ಹಾಲುಗಡಲಿನಲ್ಲಿ ಹುಟ್ಟಿದವನು, ಚಂದ್ರ 
(ಕ್ರೀರೋದಭವ  ಅತ್ರಿಜೇಂದುಗಳ್ಗಂ: ಐಕ್ಯಂ: 
ಕಾವ್ಯಾವಲೋ; ೯೦೬) 

ಕ್ಷೀರೋದವಾರಿ ದ ಹಾಲುಗಡಲ ನೀರು 
(ಕ್ಷೀರೋದವಾರಿಧಾರಾಪೂರದ  ಚಜೆಲ್ಲಿಂಗೆ ಸೆಣಸುವಂತೆ: 
ಆದಿಪು, ೭. ೭೪) 

ಕುಣ್ಣ - ಮೆಟ್ಟಿದ ತುಳಿಯಲ್ಪಟ್ಟ (ಸಹಜವಿಭೂಷಣದಂತಿರೆ 
ಮಹನೀಯಕ್ಷುಣ್ಣಲಕ್ಷಣಂ೦ ಮಿಸುಗೆ ಶುಭಾವಹನೆನಿಸಿದನಂ 


ಕಂಡಂ: ಕಾದಂಸಂ, ೨. ೨೧) 

ಕ್ಷುತ್‌ - ಸೀನು (ಸೀನಕ್ಕುಂ ಕ್ಷುತ್‌ ಕ್ಷವ೦ ಕಿಳಾಸಂ ಸಿಧ್ಧಂ: 
ಅಭಿಧಾವ, ೧. ೧೨. ೩೫); ಹಸಿವು (ಕ್ಷುತ್‌ ಭುಭುಕ್ಷೆಗಳ್‌ 
ಪಸಿವೆನಿಕುಂ: ಅಭಿಧಾವ, ೧. ೧೬. ೮) 

ಕುತ - ಸೀನು (ಪಿತೃದ್ದಂದ್ವಂ ಕ್ಷುತಜೃಂಭಣವ್ಯಾಜದಿಂ 
ಪರಾಸುಗಳಕ್ಕುಮೆಂದು ಪೇಟ”: ಚಂದ್ರಪ್ರಪು, ೩. ೩೮ ವ) 

ಕ್ಷುತವಿಜೃಂಭಣವ್ಯಾಜ - ಸೀನುವ ನೆಪ (ಫಳಾಪಾಕಾಂತದೊಳ್‌ 
ಕ್ಷುತವಿಜೃಂಭಣವ್ಯಾಜದಿಂ ಲೋಕಾಂತರಿತರಾಗಿ: ಆದಿಷು, ೫. 
೬೯ ವ) 

ಕ್ಷುತ್ಸಾಮ - ಹಸಿವೆಯಿಂದ ಬಳಲಿದ 
ದಿವಿಜನಿಕಾಯಮನಿಕ್ಕುವಂ ಜವಂ 
ಮಲ್ಲಿನಾಪು, ೧೩. ೯೨) 

ಕ್ಷುಧಾಪೀಡೆ - ಹಸಿವಿನ ಬಾಧೆ (ನಿಮಗಂ ಪುಣ್ಣ ಬೇನೆ ತಿಣ್ಣಂ 

ಅದಣೆಂ ಮೇಲೆ ಕ್ಷುಧಾಪೀಡೆಯಾದುದಪ್ಪೊಡೆ ಶರೀರಮಂ 

ಸಂಹರಿಸಲ್ಲಾರದು: ಪಂಚತಂತ್ರ, ೨೧೦ ವ) 
- ಜಿಪುಣ, ಕ್ರೂರವಾದ, ಅಲ್ಲನಾದವನು (ಕೃಪಣ ಅಲ್ಪ 
ಕ್ರೂರಾರ್ಥ ವ್ಯಪದೇಶ೦ ಕ್ಷುದ್ರಶಬ್ದ: ಅಭಿಧಾವ, ೩. ೧. ೯೨); 
ಚಾಡಿಕೋರ (ಕ್ಷುದ್ರಂ ಪಿಶುನ೦ ಸೂಟಕಂ ಎಂದುಣೆದುಕೊಳ್ಗೆ 
ಕರ್ಣೇಜಪನಂ: ಅಭಿಧಾವ, ೨. ೧. ೧೩) 
ಕ್ಚುದ್ರವಿದ್ಯಾ -. ಕುವಿದ್ಯೆ, ಕೆಟ್ಟ ವಿದ್ಯೆ (ವಾಸವದುರ್ದ೦ತರೆಂಬರ್‌ 
ಅನೇಕಕ್ಷುದ್ರವಿದ್ಯಾಗರ್ವ ದುರ್ವಿದಗ್ಗರುಂ ಅಳೀಕವಿಚಕ್ಷಣರುಂ 
ಅಪುದಣಿಂದಂ: ಆದಿಪು, ೩. ೮೭ ವ) 

ಕ್ಷುಪ ೨ ಪೊದರು (ವ್ಯಕ್ಷ ಕ್ಷುಪವೀರುಧ ಔಷಧಪರೀತ 
ಸಮುನ್ನತಕೂಟಕೋಟರೌದಕಿತಿಭೃದ್ದುಹಾಗಹನಮಂ ಕಳಿದು 
ಆ ಮೃಗಧೂರ್ತಂ ಎಯ್ದಿದಂ: ಪಂಚತಂತ್ರ, ೯೭) 


(ದಿಶೆಯೆಂಬತ್ತಅ 
ಕುತ್ತಾ ಮಮಂ: 
ಖು 


ಕಾದ 


೩೬೮೭ 


ಕ್ಷುಭಿತ - ಕಲಕಿದ (ಬಧಿರಿತ ಸಮಸ್ತ ದಿಕ್ಷಟಂ ಅಧಿರಿತ ಸರ್ವ 
ಇಭ್ಯಗರ್ವಿತಂ ಕ್ಷುಭಿತಾಂಭೋಸಲಿಲಂ ಪರೆದುದು 
ಧುರವಿಧಾನ ಪಟುಪಟಹ ಕಹಳ ಭೇರೀರಭಸಂ: ಪಂಪಭಾ, 
೧೨. ೧೭೧); ಬಿರುಸಾದ (ಇಭೋದ್ಯತ್‌ ಕರ್ಣತಾಳ ಕ್ಷುಭಿತ 
ಪವನವಿಕ್ಷೇಪದಿಂ ವಾರ್ಧಿಯಿ೦ ತುಳ್ಳುವ ಸೇನಾಚಕ್ರಮಂ 
ಸಕಳ ಮಹೀವಲ್ಲಭ೦ ಮುಟ್ಟಿವಂದಂ:: ಮಲ್ಲಿನಾಪು, ೯. 
೧೮); ಕಳವಳಗೊಂಡ (ಮಂಗಳಪಾಠಕರ ಜಯಜಯಾದಿ 


ಮಧುರರವಂಗಳೊಳಂ ಅಇಕ್ಷುಭಿತಮಾದ 
ಆಸ್ಥಾನಮಂಟಪದಿಂ ಪೊಳಮಟ್ಟು; ಕಾದಂಸಂ, ೧. 
೨೭ ಘು 

ಕುಭಿತಚಿತ್ತ - ಕ್ಷೋಭೆಗೊ೦ಡ ಮನಸ್ಸಿನವನು (ಆಗಳ್‌ ಅರಸಂ 


ಅತಿ ಸಂಭ್ರಮರಸ ಕ್ಷುಭಿತಚಿತ್ತನಾಗಿ: ಮಲ್ಲಿನಾಪು, ೪. ೧೨ 
ವ) 
ಕ್ಚುಭಿತಯಾ - ಕದಡಲ್ಪಟ್ಟಿದೆಯೋ (ಪ್ರಚಂಡಲಯತಾಂಡವ 
ಕ್ಷುಭಿತಯಾ ಯಸ್ಕಾನಯಾ: ಪಂಪಭಾ, ೪. ೨೭) 
- ಸಣ್ಣ ಕತ್ತಿ ಸುರಿಗೆ (ಕರತಳ೦ ಒಪ್ಪುಗು೦ ಎಸೆದೋರಂತಿರೆ 
ಕರಶಾಖೆಗಳ್‌ ಅತನುಕ್ಷುರದಂದಂ: ಸುಕುಮಾಚ, ೫. ೫೧); 
ಗೊರಸು 
೨ರಕ - ತಿಲಕದ ಮರ (ತಿಲಕಂ ಕ್ಷುರಖಾಖ್ಯಂ: ಅಭಿಧಾವ, ೧. 
೮. ೨) 


aL 


೨ರ 


2 


eal 


ಕುರಭಾಂಡ - ನಾಯಿಂದನ ಹಡಪ (ದೂದವಿಯ ಗಂಡಂ 
ಬಂದು ಅರಸರ್‌ ಬೆಸವೇಟ್ನ್ಲರ್‌ ಬೇಗಂ ಕ್ಷುರಭಾಂಡಮಂ 
ಈಯೆದು ಬೇಡಿಕೊಂಡು: ಪಂಚತಂತ್ರ, ೧೩೭ ವ) 

ಕ್ಷುರಿಕಾ[ಕೆ] - ಸುರಿಗೆ (ಕುರಿಕಾಸಿಧೇನು ಸಂಜ್ಞಾಂತರಂ ಅದು 
ತಾಮ ಸುರಿಗೆ ಕೊಮತವೆನಿಕುಂ: ಅಭಿಧಾವ, ೧. ೧೪. 
೧೫) 

ಕ್ಷುಲ್ಲಕ - ಚಿಕ್ಕದಾದ (ಪೊಟಲ ನಡುವಣ ಕ್ಷುಲ್ಲಕದ್ದಾರದಿಂ 


ಪೊಣಮಟ್ಟು: ಪಂಪರಾ, ೭. ೭ ವ) 

ಕ್ಲೂಣತೆ - ಕೊರತೆ, ನ್ಯೂನತೆ (ಈ ಕ್ಷೂಣತೆಯಾದುದು ಆ 
ಸವಣನಿಂದೆನಗೆ ಎಂದು: ಕರ್ಣನೇಮಿ, ೬. ೫೪ ವ) 

ಕ್ಷೇತ್ರ - ಹೊಲ (ಭೂಮಿ ವಪುಂ ಕ್ಷೇತ್ರಂ: ಅಭಿಧಾವ, ೧. ೧೧. 
೬೭); ಹೆಂಡತಿ (ಸಹಧರ್ಮಿಣಿ ಪತ್ನಿ ಜಾಯೆ ದಾರಂ 
ಕ್ಷೇತ್ರಂ: ಅಭಿಧಾವ, ೧. ೧೧. ೩); ದೇಹ ; [ಜೈನ] ಕಥೆಯ 
ಸಪ್ತಾಂಗಗಳಲ್ಲಿ ಒಂದು 

ಕ್ಷೇತ್ರಜ - ದೊಡ್ಡವರ ಅನುಗ್ರಹದಿಂದ ಹೆಂಡತಿಯಲ್ಲಿ 
ಹುಟ್ಟಿದವನು (ಲೋಗರಿ೦ ಕ್ಷೇತ್ರಜನ೦ ವನಿತೆ ಪಡೆದಂದು 


ತತ್ತುತ್ತನೆ ಸಗ್ಗಕ್ಕೊಯ್ದನೆಂದುಂ  ಊಳ್ಸರ್‌ ಪಾರ್ವರ್‌: 
ಸಮಯಪ, ೧೧. ೩೨); [ಜೈನ] ಐದು ಬಗೆಯ 
ದುಃಖಗಳಲ್ಲಿ ಒಂದು (ಶಾರೀರ ಮಾನಸ  ಕ್ಷೇತ್ರಜ 
ಪರಸ್ಪರೋದೀರಿತ ದನಜೋದಿತಂಗಳೆಂಯ್ದು ತೆಜದ 


ದುಃಖಂಗಳೊಳ್‌: ಆದಿಪು, ೫. ೮೮ ವ) 
ಕ್ಷೇತ್ರಜ್ಞ - ಆತ್ಮ (ಕದಷೇತ್ರಜ್ಞಂ ಚೇತನಂ ಆತ್ಮಂ: ಅಭಿಧಾವ, ೧. 
೩. ೩) 
ಕ್ಲೇತ್ರಾಕರರ್ಷ - ಹೊಲ ಉಳುವಿಕೆ (ಕ್ಷೇತ್ರಾಕರ್ಷದಂತೆ 
ಪೋತ್ರಿಪ್ರೋತ್ರಾಹತ ಧರಣಿತಳಮುಂ ಗೃಹೀತ 
ಗೋಲಾಂಗೂಲಮುಂ: ಚಂದ್ರಪ್ರಪು, ೫. ೫೨ ವ) 


ಕ್ಲೇಪ - ಎಸೆಯುವುದು, ಚೆಲ್ಲುವುದು: ನಿಂದನೆ (ಅಪವಾದಂ 


ಕ್ಷೇಪಂ ನಿಂದೆ ..... ಬಯ್ಲುಳ್‌ ತಾನಕ್ಕುಂ: ಅಭಿಧಾವ, ೧. 
೧೩. ೩೪) 
ಕೋಣಿ - ನೆಲ ಭೂಮಿ (ಬಚೆಕ್ಕಾಹವರಾಗೋತ್ಸಾಹ 


ಚಂಚದ್ಧಟಚಯಚರಣಾಸ್ಥಾಲಿತಂ ಕೋಣಿಘೋಷಂ: ಆದಿಪು, 
೧೪. ೯೩ ವ) 

ಕ್ಲೋಣೀಧ್ರ - ಬೆಟ್ಟ (ಬರವೇಟ್ದಂ 
ಮಂದರ ಮೈನಾಕ ಮಹೀಧರ 
ಕ್ಷೋಣೀಧ್ರಸಂದೋಹಮಂ: ಪಂಚತಂತ್ರ, ೩೬೪) 

ಕ್ಲೋಣೀಶ್ಚರ -. ಭೂಮಿಯ ಒಡೆಯ, 
ಕ್ಷೋಣೇಶ್ವರವಲ್ಲಭೆ ಯಕ್ಷಜ ಸೂರ್ಯಜ 
ಪಡೆದು: ಪಂಪರಾ, ೧೦. ೧೨೮) 

ಕ್ಷೋದ - ಪುಡಿ, ಚೂರ್ಣ (ಕಾಳಾಗರುಕಾಶ್ಮೀರ ಕಸ್ತೂರಿ 
ಕರ್ಪೂರ ಯಕ್ಷಕರ್ದಮಕ್ಷೋದದೊಳಂ ನದೀತರಂಗಂಗಳಂ 
ವಿಚಿತ್ರವರ್ಣಂ ಮಾಡಿ: ಆದಿಷು, ೧೧. ೧೩೯ ವ); ತಿಕ್ಕಾಟ, 


ಶ್ರೀಮನ್ನಹಾಮೇರು 
ನೀಲನಿಷಧ 


ರಾಜ (ಆ 
ತನೂಜರಂ 


ಉಜ್ಜುವಿಕೆ. (ಪಾಠೀನಚಕ್ರಕ್ಷೋದಪಕ್ಷೋಭಿತಂ ವಾರಿಧಿಯೆ 
ಗಗನಮಂ ಮುಟ್ಟಿ ನಿಂದಂತೆ: ಆದಿಷು, ೧೪. ೯ಬ); 
ಪರಿಮಳ (ಕುಂಕುಮಕ್ಷೋದಮಂ ಘನಸ್ತನಕೆ ಲೇಪಿಸುತ್ತ 


ಒಡನೆ ತಾಳ್ಬು ಪೊ೦ಂಬಟ್ಟೆಯಂ: ರಾಜಶೇವಿ, ೭. ೭) 

ಕ್ಲೋದನೀಯ - ಪುಡಿಮಾಡುವ, ಪುಡಿಮಾಡಲು ಯೋಗ್ಯವಾದ 
(ಅತ್ಯಂತಕೋಮಳತಾಳುತಳ ಸಂಘಟ್ಟಮಾತ್ರ ಕ್ಷೋಧನೀಯ 
ಮೋದಕಮುಂ: ಆದಿಪು, ೧೧. ೨೬ ವ) 

ಕ್ಸೋಭ - ಕಲಕುವಿಕೆ  (ಸ್ತೋಭಂಗೊಂಡಂತೆ ಪುರಂ 
ಕ್ಷೋಭಮಾಗೆ: ಸುಕುಮಾಚ, ೧೦. ೭ ವ); ಉದ್ವಿಗ್ನತೆ 
(ರಥಮಂ ಅತಿ ಕ್ಷೋಭದಿಂದ ಏಜೆಬ೦ದಂ: ಪಂಪರಾ, ೧೪. 
೧೨೯) ಕ್ರೋಧ (ರಾಸಭ ರಾಕ್ಷಸಂ ಅತಿಕ್ರೋಭಮಂ ತಳೆದು: 
ಜಗನ್ನಾವಿ, ೪. ೪೦ ವ) 

ಕೌದ್ರ - ಜೇನುತುಪ್ಪ (ಕುಸುಮರಸಂ ಆಕ್ಷಿಕಂ ಕ್ಲೌದ್ರ ಸಾರಕಾಖ್ಯಾತಿ 
ಮಧುವಿನೊಲ್‌ ವರ್ತಿಸುಗುಂ; ಅಭಿಧಾವ, ೧. ೧೬. ೧೩) 

ಕೌದಪಟಳ - ಜೇನುಹುಟ್ಟು, ಜೇನುಗೂಡು (ನೃಪಸೇನಾಪತಿ 
ಸರಘಾಳಿಪರೀತಕೌದಪಟಳದಿಂದ ಎಳೆಯಂ ಪಾಳಿಪವೊಲ್‌ 


ಭಲ್ಲಚ್ಛಿನ್ನಾದಿಪಂ ಮೂರ್ಧಾಳಿಯಿಂದ ಆಚ್ಛಾದಿಸಿದಂ: 
ಶಾಂತಿಷು, ೧೧. ೨೪) 
ಕೌಮದುಕೂಲ ದ ರೇಷ್ಮೆ ವಸ್ತ, ದುಕೂಲ 


(ಅನೇಕಧಾನ್ಯಸದನ೦ಗಳು೦ ಫೌಮದುಕೂಲಾದಿ ದಿವ್ಯವಸನ 
ವಿವಿಧ ಪ್ರಾವರಣ ವಿಶೇಷಂಗಳುಂ: ಆದಿಷು, ೧೫. ೩ ವ) 
ಕ್ಲೌಮಾಂಬರ ದ ರೇಷ್ಮೆ ವಸ್ತ್ರ (ಸಜ್ಜೆವನೆಯೊಳ್‌ 
ಕೌಮಾಂಬರಾಚ್ಛಾದ ಬಂಧುರ ಪರ್ಯಂಕದೊಳಿರ್ದ 
ಗರ್ಭವತಿಯಂ ಕಂಡಂ ಕ್ಷಮಾವಲ್ಲಭಂ: ಕುಸುಮಾಕಾ, ೫. 
೫೫) 

ಕೌಮಾಂಶುಕ - ರೇಷ್ಮೆ ವಸ್ತ್ರ (ಸಮಂತು ಅಲಂಕರಿಸಿದಂ 
ಶಾಂತೀಶನಂ ದಿವ್ಯಗಂಧ ದರಸ್ಮೇರ ನಮೇರು ಚಾರು 
ಕುಸುಮ ಕ್ಷೌಮಾಂಶುಕ ಅನರ್ಫ ಭಾಸ್ವದನೇಕೋತ್ತಮ 
ಭೂಷಣಾವಳಿಗಳಿ೦ ಸಂಕ್ರಂದನಾನಂದದಿಂದಂ: ಶಾಂತೀಶ್ವಷು, 
೧೬ ೩) 

ಕೇಡ - ವಿಷ (ನಿರ್ಮಲಗುಣನಿಧಿಯಂ ಪೆತ್ತೆಂ ಒತ್ತಿರ್ದ 
ಧೂರ್ತೋಕ್ತಿ ತರಂಗಕ್ಷ್ಯೇಡಮಂ ನುಂಗುವಿನಂ: ಲೀಲಾವತಿ, 
೧. ೭೧) 


೩೬೮ 


ಕ್ಯಾನ ಭೂಮಿ (ಉತ್ತುಂಗಭಂಗುರತರತ್ತರಂಗ ಸಂಘಾತಾರ್ಣವಂ 
ಅಪರೀತ ಅಶೇಷ ಕ್ಲ್ಯಾಚಕಸಂರಕ್ಷಣ 
ದಕ್ಷದಕ್ಷಿಣಭುಜೋತ್ಪಡ್ಗಂ: ಸುಕುಮಾಚ, ೧. ೭೯ ವ) 

ಕ್ಲ್ಯಾಚರ - ಭೂಮಿಯ ಮೇಲೆ ತಿರುಗುವವನು, ಮನುಷ್ಯ 
(ಗಗನಕ್ಲ್ಯಾಚರರೊಳ್‌ ಸ್ವಯಂವರದೊಳೀ ಸ್ತೀರತ್ನಮಂ 


ಕನ್ನೆಯಂ ಬಗೆಗೊಂಡಂತೊಳಗೊಳ್ಳವು: ಶಾಂತಿಷು, ೬. ೨೩) 
ಕ್ಲ್ಯಾಚಳ - ಬೆಟ್ಟ ಪರ್ವತ (ಮೇರುಕ್ಲ್ಮಾಚಳ೦ ಬಂದಪುದೆನೆ...... 


ನಂದಿಷೇಣಕ್ಷಿತಿಪತಿಯ ಗೃಹದ್ವಾರದೇಶಕ್ಕೆ ವಂದಂ: 
ಮಲ್ಲಿನಾಷು, ೧೩. ೧೪೮) 
ಕ್ಲಾಜ - ಮರ (ಏಂ ಮತಮಜೆದು ಓಲಗಿಪುದೊ 


ದಂಪತಿಗೆಂದುಮವಾರ್ಯವೀರ್ಯತೂರ್ಯಕ್ಷ್ಯಾಜಂ: 
ಆದಿಪು, ೫. ೩೫) 

ಕ್ಷ್ಮಾಜಾತ - ಮರ ತಟಕ್ಷ್ಯಾಜಾತ ಪುಷ್ಪವ್ರಜರಜಂ: ರಾಜಶೇವಿ, ೨. 
೬೪) 

ಕ್ಷ್ಮಾಧರ - ಬೆಟ್ಟ (ಕುಳಶೈಳವ್ರಾತದಿಂದಂ ಬಳಸಿದ 
ಕನಕಕ್ಷ್ಯಾಧರೇಂದಂ ಎಂಬಂದದಿಂ ಕಣ್ಣೊಳಿಸುತ್ತುಂ 
ಯೋಗಿವೃಂದಾರಕರ ನಡುವೆ ಜಾಬಾಲಿಯೋಗೀಂದನಿರ್ದಂ: 
ಕಾದಂಸಂ, ೧. ೭೪) 

ಕ್ಷ್ಮಾಧವ - ರಾಜ (ಅಮಳಸ್ವಾಮತ೦ ಪರಕ್ಷ್ಮಾಧವಸ್ತವನೀಯಂ: 
ರಾಜಶೇವಿ, ೩. ೨೨) 

ಕ್ಷ್ಮಾಧ್ರ - ಕ್ಲ್ಯಾಧರ, ಬೆಟ್ಟ (ಜೃಂಭದ್ದಂಭೋಳಿ ಹಸ್ತಾಹಸ್ತಚಕಿತಗತ 
ಕ್ಲ್ಯಾಧ ವಿಸ್ನಾರವಿದ್ಯುತ್ನಂಭಿನ್ನ .. .. ಫೆನಪ್ರತಾನ೦: ರಾಜಶೇವಿ, 
೧. ೯೦) 

ಕ್ಲ್ಯಾಪ - ದೊರೆ (ಸಕಳಕ್ಷ್ಯಾಪಶಿರೋರತ್ನಾಂಶುವ್ಯಾಪಿತ ಚರಣಂ 
ಸರಸ್ವತೀಮಣಿಹಾರಂ: ಆದಿಷು, ೧೧. ೧) 

ಕ್ಲ್ಯಾಪಾಲ - ಕ್ಷಾಪ (ಶ್ರೀಪತಿಗೆ ಯುದ್ಧಮಲ್ಲ ಮಹೀಪತಿಗೆ ನೆಗಟ್‌ 
ಪುಟ್ಟಿ. ಪುಟ್ಟಿದಂ ಅಖಿಳ ಕ್ಲ್ಯಾಪಾಲಮೌಳಿಮಣಿಕಿರಣ 
ಆಪಾಳಿತ ನಖಮಯೂಖ ರಂಜಿತಚರಣಂ: ಪಂಪಭಾ, ೧. 
೧೮) 

ಕ್ಲ್ಯಾಭೃತ್‌- ರಾಜ (ಕರಕಮಳಾಂಶುಚಯಾಂಜನಗಳೊಳ್‌ 
ಅರಿಕ್ಷ್ಮಾಬ್ಬತ್‌ ಜಯಶ್ರೀವಶೀಕರಣ೦ ಮಾಡಿ: ಆದಿಷು, ೬೪) 

ಕೇಡ - ನಂಜು. ವಿಷ (ನಿಜವಕ್ಷೋನಿಕ್ಷಿಪ್ತ ಕ್ಷೇಡಪೀಡಿತ 
ಲೋಕಘಾತಿನಿಯಪ, ಪೂತನಿಯುಮಂ ಕರೆದು: 
ಜಗನ್ನಾವಿ, ೩. ೨೨ ವ); ಸಿಂಹಗರ್ಜನೆ (ವಿಷಮುಂ 
ಸಿಂಹಸ್ವರಮುಂ ಕ್ವೇಡಾಮಕ೦ಗಳ್‌: ಅಭಿಧಾವ, ೨. ೧. 
೬೯) 


ಕ್ಸೇಡಿತ - ಕೂಗಾಟ (ಉದಗಕುಂಜರಿ ಕುಂಭಜರ್ಜರಣ 
ಜನಿತೋತ್ಕಂಠ ಕಂಠೀರವರವೋದ್ಧಟಭೂರವಂಗಳಪ್ಪ ಸುಭಟ 
ಪಟುಕ್ಷ್ವೇಡಿತಂಗಳಿ೦ದ೦ ಸಂದಣಿಸಿ: ಆದಿಷು, ೧೩. ೪೨ 
ವ) 

ಕ್ಹ್ವೇಳ - ಕೇಡ ವಿಷ (ಪರಿಪೂಜ್ಯಂ ಕ್ವ್ವೇಳಭೋಜ್ಯಂ 
ನಿಗಮತತಿಗಸಾಧ್ಯಂ: ಉದ್ಭಟಕಾ, ೧೨. ೧೩೬) 


ಖ 


ಖ - ಆಕಾಶ (ಸುರಸರಣಿ ವಿಷ್ಣುಪದಂ ಅಂಬರಮ ವಿಯತ್‌ ಖ 
ವಿಹಾಯಸ೦ ಗಗನಂ ಪುಷ್ಕರಂ ಆಕಾಶ೦ ನಭಂ ಅಂತರಿಕ್ಷಂ 


ಅಂಭೋದಮಾರ್ಗಂ ಅಭಂ ವ್ಯೋಮಂ: ಅಭಿಧಾವ, ೧. ೧. 
೫೭); ಇಂದ್ರಿಯ (ಖಂ ಇಂದ್ರಿಯ ಸ್ಪರ್ಶ ರೂಪ ರಸ 
ಗಂಧ ಶಬ್ದ ವಿಷಯಪ್ರವರಂ: ಅಭಿಧಾವ, ೧. ೧೨. ೨೩) 


ಖಂಜ - ಕುಂಟ (ಪ್ರವೃತ್ತ ಖಂಜ ಮೂಕ ಕುಬ್ಬ ವಾಮನ 
ಕಿರಾತಜನಪುರಸ್ಪರಮುಂ .. .. ಎನಿಸಿದ ರಾಜಪರಿವಾರಮುಂ 
.. ಬರೆವರೆ (ಕಾದಂಬ, ೨. ೧೧೫ ವ) 

ಖಂಜನ - ಗೀಜುಗ ಪಕ್ಷಿ (ಸಲಕ್ಷಣಸಂದರ್ಯಸ್ತೀಜನ 
ನೇತ್ರಚಾಂಚಲ್ಕೋಪಮೆಗೆ ಬಣ್ಣಿಸಲ್‌ ಯೋಗ್ಯಮಪ್ಪ 
ಖಂಜನಪುಂಜಮುಂ: ಪಂಚತಂತ್ರ, ೩೨೦ ವ) 

ಖಂಡ - ತುಂಡು (ರತ್ನಕಂಬಳಮಗಳಂ ಕೊಂಡೋರ್‌ 
ಒಂದಳಳಳಂ ನಾಲ್ಕು ಖಂಡಮಾಗೆ ಮೂವತ್ತೆರಡು 
ಖಂಡಂಗಳಂ ಮಾಡಿ ಸೊಸೆವಿರ್ಗೆ ಪಚ್ಚುಗೊಟ್ಟೊಡೆ: 


ವಡ್ಡಾರಾ, ಪು ೨೫ ಸಾ ೨೮); ಗುಂಪು, ಸಮೂಹ (ನಾಗರ 
ಖಂಡಂಗಳಂ ಆ ನಾಗರ ಖಂಡದೊಳೆ ತೊಡರೆ ನರಂ 
ಇಸುವುದುಂ ನಾಗರ ಖಂಡಂಗಳುಮಂ ನಾಗರ 
ಖಂಡಮುಮಂ ಅಳುರ್ದುಕೊಂಡಂ ದಹನಂ: ಪಂಪಭಾ, 
೮೯) 

ಖಂಡನೀಯ - ಕತ್ತರಿಸಲು ಶಕ್ಕವಾದ; ಒಡೆಯುವುದು 
ಅಲ್ಲದಶನಮಾತ್ರಖಂಡನೀಯ ಮಂಡಕಮುಮಂ: ಆದಿಪು, 
೧೧. ೨೬ ವ) 

ಖಂಡಪರಶು - ಪರಮೇಶ್ವರ (ಎಲೆ ಖಂಡಪರಶುವೆ ಕೇಳ್‌ 
ಸದಾಚಾರ ನಿಯತಾಚಾರ ಗಣಾಚಾರಂ ಎಂದು 
ಆಚಾರತ್ರಯಂಗಳ್‌: ತ್ರಿಷಷ್ಟಿಪು, ೨೨. ೪ ವ) 

ಖಂಡಪ್ರಾಸ - ಆದಿಪ್ರಾಸ (ದೇಸಿಯನೆ ನಿಜೆಸಿ ಖಂಡಪ್ರಾಸಮಂ 
ಅತಿಶಯಮಿದೆ೦ಂದು ಯತಿಯಂ ಮಿಕ್ಕರ್‌: ಕವಿರಾಮಾ, ೧. 
೭೫) 

ಖಂಡಾತ್‌ - [ಭರತ] ಖಂಡದಿಂದ (ಆಸೇತೋ ರಾಮಚಾಪ 
ಅಟನಿತಟಯುಗ ಚಂಕ ಅಂಕಿತ ಆಖಂಡಖಂಡಾತ್‌: 
ಪಂಪಭಾ, ೧೪. ೨೭) 

ಖಂಡುಗ - ಒಂದು ಅಳತೆ (ಪಿಂಡಿಯಂ ಬಿಡಿಸವೋದ ಮರುಳ್‌ 
ಖಂಡುಗ ಎಣ್ಣೆಯನಾಂತು ಬಂದುದು ಎಂಬ 
ನಾಣ್ಣುಡಿಯಂತೆ: ಧರ್ಮಾಮೃ, ೫. ೫೦ ವ) 

ಖಂಡೆಯ - ಒಂದು ಆಯುಧ (ತನತೊಪ್ಪುವ ಖಂಡೆಯ 
ರಾಯನೆನಿಪ್ಪ ಅಭಿದಾನಮಂ ದಿಟಂ ಪ್ರಕಟಿಪವೋಲ್‌: 
ಕುಸುಮಾಕಾ, ೭. ೬೭) 

ಖಂಡೇಂದುಧರ -. ಅರ್ಧಚಂದ್ರನನ್ನು ಧರಿಸಿದವನು, ಶಿವ 
(ಖಂಡೇಂದದುಧರನನರ್ಚಿಸಿ ಇಂಡೆಗಳುಚ್ಚಳಿಸಿ ಕೆಯ್ದೆ 
ಬಾರದೊಡೆ ಮಂಡೆಯನಜಿದೇಟಿಸುವಂ: ಸಮಯಪ, ೯. 
೩೮) 

ಖಂದ - ಕಂದ[ಪದ್ಯ] (ಉತ್ಕಳಿಕೆ ಚೂರ್ಣಿಕೆ ಲತಿಕೆ ಖಂದಂ 
ವೃತ್ತಗಂಧಿ ಚಿತ್ರಮೆಂಬ ಗದ್ಯ[?]ಬಂಧದೊಳಂ: ಅನಂತಪು, 
೧೦. ೩೦ ಮ 

ಖಗ - ಆಗಸದಲ್ಲಿ ಚರಿಸುವುದು, ಪಕ್ಷಿ (ಖಗ೦ ಅಂಡಜಂ ಪತತ್ರಿ 
ಪತಂಗಂ ವಿಕಿರಂ ಪಕ್ಷಿ: ಅಭಿಧಾವ, ೧. ೯. ೯); ಬಾಣ 
(ಶಿಳೀಮುಖ ಕಂ೦ಕಪತ್ರ ಮಾರ್ಗಣ ಖಗ ಬಾಣ ಶರೇಷು 
ಸಂಜ್ಯಮಣಿಗೆ ಅಂಬು: ಅಭಿಧಾವ, ೧. ೧೪. ೧೮) ಖೇಚರ 
(ಅಗಸೂದನನೆಚ್ಚ ಮಹೋರಗಶರಮಂ .. .. ಖಗರಚ್ಚರಿವಡೆ 
ತಣೆದಂ ಖಗಪತಿ ಖಗದಿ೦ ಖಗೇ೦ದ್ರವಾಹನನೆಡೆಯೊಳ್‌: 


೩೬೯ 


ಜಗನ್ನಾವಿ, ೧೩. ೧೦೩); ಸೂರ್ಯ (ರವಿ ಮಾರ್ತಂಡಂ 

ಪತಂಗಂ ತಪಿ ತಪ೦ ಇನಂ ಪೂಷಂ ಸಹಸ್ರಾಂಶು 

ವಿಪಸ್ವಂತಂ ಖಗಂ ಭಾಸ್ಕರಂ ಅಹಿಮಕರಂ ಸೂರ್ಯಂ: 

ಅಭಿಧಾವ, ೧. ೧. ೬೮); ನಕ್ಷತ್ರ (ಪೆರ್ಬಳುವಂ ಕಾನನವಹ್ಲಿ 

ನುಂಗೆ ಖಗಮಂ ಚಕ್ರಾಂಶುಗಳ್‌ ನುಂಗೆ ಕಣೊಳಿಪ 
ಏಣಬ್ರಜಮಂ ಮಾರಕರಾಳೀ ನುಂಗೆ: ತ್ರಿಷಷ್ಟಿಪು, ೧೨. ೭) 

ಖಗಕುಳ - ಪಕ್ಷಿಸಮೂಹ (ಭೂತಿಳಕನಂ ಆ ಖಗಕುಳಕಲಂಕೆ 
ವಿದ್ಯೆಯೊಳೆ ಮಾಡಿದಳ್‌ ಕುರವಕಮಂ: ಲೀಲಾವತಿ, ೧೪. 
೧೧೭) 

ಖಗನಗ - [ಜೈನ] ಖೇಚರರು ವಾಸಿಸುವ ಪರ್ವತ, 
ವಿಜಯಾರ್ಧಪರ್ವತ (ಕಲ್ಲೆನ್ನದೆ ಬೆಳೆದ ಪಸುರ್ವುಲ್ಲೆಂದು 
ಆಸೆಯೊಳ್‌ ಸಾರ್ದು ಮರಕತದ ಒಡ್ಡುಂಗಲ್ಲನೆ ಕಾರ್ದು 
ಮೃಗ೦ಗಳ್‌ ಕಲ್ಲನೆ ಕನಲುತ್ತುಮಿರ್ಪುವು ಆ ಖಗನಗದೊಳ್‌: 
ಅಜಿತಪು, ೯. ೨೩) 

ಖಗಪತಿಖಗ - ಗರುಡಾಸ್ತ (ಮಹೋರಗಶರಮಂ .. .. ತಜೆದಂ 
ಖಗಪತಿಖಗದಿಂ ಖೆಗೇಂದ್ರವಾಹನನೆಡೆಯೊಳ್‌: ಜಗನ್ನಾವಿ, 
೧೩. ೧೦೩) 

ಖಗಬಂಧ - ಹಕ್ಕಿಗಳನ್ನು ಹಿಡಿಯುವ 
ಖಗಬಂಧಂ: ಅಭಿಧಾವ, ೧. ೧೦. ೩೫) 

ಖಗರಾಜ - ಗರುಡ (ಜಗದೊಳ್‌ ಪತಿಹಿತದೆಡೆಯೊಳ್‌ ನೆಗಟ್ಟ 
ಇನಜನಿಂ ಏಕದಂತನಿಂ ಪವನಜನಿಂ ಖಗರಾಜನಿಂ ದುರ್ಗಂ 
ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: ಪಂಚತಂತ್ರ, 
೫೫) 

ಖಗರಾಜಾಸ್ತ ದ ಗರುಡಾಸ್ತ (ಅತಿವಿಷೋಗ್ರಾಸ್ತಮಂ 
ಖಗರಾಜಾಸ್ತನಿಪಾತದಿಂ ಕಿಡಿಸಿ: ಪಂಪರಾ, ೧೪. ೨೦). 

ಖಗರಾಜೇಂದ್ರ - ಖೇಚರರ ಒಡೆಯ (ಖಗರಾಜೇಂದ್ರ ರುಂದ್ರ 
ಘಟೆಗಂದೆಚ್ಚಂಬುಗಳ್‌: ಶಾಂತಿಷು, ೪. ೨೧) 

ಖಗಾದ್ರಿ - ಖಗನಗ (ನೆಗಟ್ಟ್‌ಮರನಗೇಂದನಾದಿಗಿಭೇಂದ್ರಂ 
ಪೊರ್ದಿದಲ್ಲಿ ಸುರತೂರ್ಕರವ೦ ನೆಗಟ್ಟಿನೆಗಂ ಕನಕಾದಿಗೆ 
ಖಗಾದ್ರಿ ಸಂತಸದೆ ಬಿರ್ದುವಂದಂತಿರ್ಕುಂ: ಅಜಿತಪು, ೪. 
೨೬) 

ಖಗೇಂದ್ರವಾಹನ - ಗರುಡನನ್ನು ವಾಹನವನ್ನಾಗಿ ಉಳ್ಳವನು, 
ವಿಷ್ಣು (ಖಗರಚ್ಚರಿವಡೆ ತಜೆದಂ ಖಗದಿಂ 
ಖಗೇ೦ದ್ರವಾಹನನೆಡೆಯೊಳ್‌: ಜಗನ್ನಾವಿ, ೧೩. ೧೦೩) 

ಖಚರ - ಖೇಚರ (ಅವಯವಮೆ ನಾದಜೂದೆನೆ ದಿವಿಜೋರಗ 
ಖಚರವಧುಗಳಂ ಗೆಲ್ದೊಡೆ ಅವರರ್ಕಿವುಗೆಲ್ಲದ ರೇಖೆಗಳೆನೆ 
ಕುವಲಯನೇತ್ರೆಯ ವಳಿತ್ರಯಂ ಸೊಗಯಿಸುಗುಂ: 
ಮಲ್ಲಿನಾಪು, ೩. ೪೯) 

ಖಚರಿ — ದೇವಾಂಗನೆ 
ಅಮಳಮುಕ್ತಾಫಳಮೆಂದು ಉಜ್‌ 
ಕೈಯಿಡುವರ್‌: ರಾಜಶೇವಿ, ೧. ೯೩) 

ಖಚಿಯಿಸು - ಕುಂದಣಿಸು (ಮುಖಾಗ್ರಪ್ರಚುರ ಶ್ರೀಬಿಸಲತೆಯನೆ 
ಖಚಿಯಿಸಿದವೊಲಿಕ್ಕೆ ಹಾರಮೆಸೆದುದು ಕೊರಲೊಳ್‌: 
ಪುಷ್ಪದಂಪು, ೮. ೫೭) 

ಖಜಕ - ಕಡೆಗೋಲು (ಮಂಥಣಿ ಗರ್ಗರಿ ಕಡೆಗೋಲ್‌ 
ಮಂಥಾನ ಮಂತು ಅವಂತೆಲ್ಲಂ ಖಜಕಂ: ಅಭಿಧಾವ, ೧. 
೧೦. ೩೧) 


ಬಲೆ (ಜಾಳಂ 


ಜಲಕಣಮಂ 
ಖಚರಿಯರ್‌ 


(ಲಸತ್‌ 
ಮುಗ 
೧ 


ಖಜಿಕಾಣಿ] — ಸೌಟು (ತದ್ರು ತಾಂ ದರ್ವಿ 
ದಾರುಹಸ್ತಕಮೆನಿಪ್ಪುದದು ಖಜಿಕಾಖ್ಯಂ: ಅಭಿಧಾವ, ೧. ೧೦. 
೩೩) 

ಖಜ್ಜಯ - ಕಜ್ಜಾಯ (ತಿಂಬರ್‌ ಖಜ್ಜಯಮಂ೦ ಶೀತಾಂಬುಗಳಂ 
ಕುಡಿವರ್‌ ಅಜೆತಮಿಲ್ಲದ ಶೈವರ್‌: ಸಮಯಪ, ೧೪. ೯) 

ಖಟ್ಟಾಂಗ - ತುದಿಯಲ್ಲಿ ತಲೆಯುಳ್ಳ ಶಿವನ ಆಯುಧ (ಖಟ್ವಾಂಗ 
ಭಯಂಕರಶೂಲ ಶಕ್ತಿ ಡಮರುಗ ರುದ್ರಾಕ್ಷ . .. ಉಳ್ಳವಂ 
ಸದಾಶಿವನಲ್ಲಂ: ಸಮಯಪ, ೮. ೨೨); ಶಿಂಶು ಎಂಬ ಮರ 
(ಶಿಂಶುವಾಭಿಖ್ಯಂ ಖಟ್ಟಾಂಗಂ: ಅಭಿಧಾವ, ೧. ೧. ೮. ೧೭) 

ಖಟ್ಟಾಂಗಧರ - ಶಿವ (ಗಂಗಾಧರಂ ಕೆಪಾಳಧರಂ 
ಖಟ್ವಾಂಗಧರಂ: ಅಭಿಧಾವ, ೧. ೧. ೧೪) 

ಖಡ್ಗ - ಕತ್ತಿ (ಅಸಿ ಖಡ್ಗ ಬಾಳ್‌: ಅಭಿಧಾವ, ೧. ೧೪. ೧೬) 


ಖಡ್ಗಧೇನುಕ - ಕಿರುಗತ್ತಿ ಸುರಗಿ (ಗುಪ್ತಗುಲ್ಮಾಂತರಪ್ರಾಪ್ತ 
ಖಡ್ಗಧೇನುಕಮಾ೦ಧ್ರದಾನುಷ್ಕಬಳಂ: ಆದಿಷು, ೧೩. ೪೫ ವ) 
ಖಡ್ಗಪಿಧಾನ - ಕತ್ತಿಯ ಒರೆ (ಕೋಶಂ ಖಡ್ಗಪಿಧಾನಂ: 


ಅಭಿಧಾವ, ೩. ೧. ೧೦೦) 

ಖಡ್ಗರತ್ನ — [ಜೈನ] ಚಕ್ರವರ್ತಿಗಳಿಗೆ ಸಹಜವಾಗಿ ಒದಗುವ ಏಳು 
ಜೀವರತ್ನಗಳಲ್ಲಿ ಒಂದು (ಜವನ ನಾಲಗೆಯ ಪೋಲ್ಡೆಯಾದ 
ಸೌಗಂಧಕಮೆಂಬ ಖಡ್ಗರತ್ನಮುಂ: ಚಂದ್ರಪ್ರಪು, ೬. ೧೦೧ 
ವ) 

ಖಡ್ಗಾಂಶು - ಕತ್ತಿಯ ಹೊಳಪು (ಧರೆಯಂ ಖಡ್ಗಾಂಶುಜಾಲಂ 
ಬೆಳಗೆ: ಚಂದ್ರಪ್ರಷು, ೧೦. ೫೪) 

ಖಡ್ಗಾಖಡ್ಗಿ - ಕತ್ತಿ ಹಾಗೂ ಯುದ್ಧ (ಖಡ್ಗದಿಂ ಖಡ್ಗದಿಂ 
ಮಾಡುವುದಾವೊಂದು ಯುದ್ಧಂ ಅದು ಖಡ್ಡಾಖಡ್ಗಿ 
ಶಬ್ದಮದ, ೧೯೬ ಪ್ರ 

ಖಡ್ಗಿ - ಖಡ್ಗಮೃಗ (ಇಭಖಡ್ಗಿವ್ರಾತ ನಾನಾ ಹರಿಮಯ 
ಕಟಕಭ್ರಾಂಜಿತ ತುಂಗವಂಶಪ್ರಭವಂ: ಆದಿಹು, ೧೩. ೪೬) 

ಖದಿರ - ಕಗ್ಗಲಿ ಮರ, ಕಾಚಿನ ಮರ (ಪಾಲಾಶ ಅಶ್ವತ್ಥ ಅರ್ಕ 
ಔದುಂಬರ ನ್ಯಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ವಾಮಿತ್ರಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ, 
೧೯೦ ವ) 

ಖದಿರಗುಳಿ[ಕಾ]ಕೆ - ಕಾಚಿನ ಗುಳಿಗೆ (ಮೃಗಮದಖದಿರಗುಳಿಕಾ 
ಬಹಳಕರ್ಪೂರಪಾಳೀಸಂಮಿಶ್ರತಾಂಬೂಲದ್ದಿಗುಣಿತವದನಾರವಿ 
೦ದಾಮೋದನುಮಾಗಿ: ಆದಿಪು, ೧೧. ೨೭ ವ) 

ಖದಿರು - ಖದಿರ (ಬಿದಿರುವುಂ ಖದಿರುಮಂ ಬೆತ್ತಮುಮಂ 
ಮುತ್ತಮುಮಂ ಬಳ್ಳಿಯುಮ೦ ಕಳ್ಳಿಯುಮಂ ಕಳೆದು ಪೋಗಿ: 
ಲೀಲಾವತಿ, ೬. ೧೬ ವ) 


ಖದ್ಯೋತ - ಸೂರ್ಯ (ದೇವರನು೦ ಬೋಧಿಪೊಡೆ 
ಅಳ್ಳಟಸಾಳ್‌ ನೆರೆಯದೇ ಖದ್ಯೋತಮುದ್ಯೋತಮಂ: 
ಅನಂ೦ತಪು, ೯. ೫೩); ಮಿಣುಕು ಹುಳು (ಸಮಸ್ತ 
ಉರ್ವೀಧರ ಅಶೇಷ ಶೇಷ ಮಹಾನಾಗಫಣಾಮಣಿ 


ದ್ಯುತಿಯನೇಂ ಖದ್ಯೋತದೊಳ್‌ ಕಾಣ್ಣರೇ: ಪಂಪಭಾ, ೫. 
೭೬) 
ಖನನ - ತೋಡುವಿಕೆ, ಅಗೆತ (ಎನಗೆ ಇಂದಿಂಗೆ ಆಣುತಿಂಗಳ್‌ 


ಸಮನಿಸಿದಪುದಿಲ್ಲ ಎಲ್ಲಿಯುಂ ಬಂದಿಮಂಚಲ್‌ 
ಖನನಪ್ರಾರಂಭ ಚೌರ್ಯಾದಿಗಳ್‌ ಅನಶನ೦ ಈಗಳ್‌ 
ಚತುರ್ವಾಸರಂ ಸುಕುಮಾಚ, ಪ್ರ ೧೮); ಕನ 


ಸ 


೩೭೦ 


ಕೊರೆಯುವುದು (ಇಲ್ಲೆಲ್ಲಿಯು೦ ಬಂದಿ ಮಂಚಲ್‌ ಖನನ 
ಪ್ರಾರಂಭ ಚೌರ್ಯಾದಿಗಳ್‌: ಸುಕುಮಾಚ, ೭. ೧೮) 

ಖನಿ - ಗಣಿ; ಮಿಂಚು (ಪುಳಿಗರ್ಚಿದ ಪಳಿಕಿನ ಪುತ್ತಳಿ 
ಕಪ್ಪುರದೊಪ್ಪ ಸಲಗೆಯಿ೦ ಖನಿಮಿನುಕಂ ತಳೆದಂತಿರೆ ಪರಿಜಂ 
ಕಣ್ಗೊಳಿಸಿದುದು ಆ ಕಾಂತೆ ತಳೆದ ಬೆಳ್ವಸದನದೊಳ್‌: 
ಶಾಂತೀಶ್ವಪು, ೧೪. ೧೬) 

ಖನಿತ್ರ - ಗುದ್ದಲಿ (ಪರಿಹರಿಸುತ್ತೆ 
ವಿಭ್ರಮಮಂ ಸ್ವಕೀಯ ವಾಕ್‌ಸ್ಫುರಿತ 
ಪಾರ್ಶ್ವನಾಪು, ೫. ೩೫) 

ಖಪುಷ್ಪ - ಆಕಾಶದ ಹೂವು, ಗಗನ ಕುಸುಮ, ಅಸಂಭವ 
(ಇವರಣೆಯದ ಕಳೆ ಭಾವಿಸೆ ಭುವನಾಂತರಾಳದೊಳ್‌ 
ಖಪುಷ್ಪ ವಂಧ್ಯಾಗತನೂಭವಂ ಖರವಿಷಾಣನಿಭಂ: 
ಆಚವರ್ಧ, ೩. ೩೪) 

ಖಮ್ಮರಿ ದ ಮಲ್ಲಯುದ್ಧದ ಒಂದು ಪಟ್ಟು (ಖಮ್ಮರಿ ಕತ್ತರಿ 


ಸಂಶಯವಿಮೋಹನ 
ಖನಿತ್ರದಿಂ: 


ಖೋಡವಂಕುಶಂ ಸಸಿಕುವೆನಿಪ್ಪ ಜೆಟ್ಟಿಗನ ನಚ್ಚಿನ 
ಬಿನ್ನಣಮೊಪ್ಪೆ ಕಾದಿದರ್‌: ಚಂದ್ರಪ್ರಪು, ೫. ೭೮) 
ಖರ - ತೀಕ್ಷ್ಣವಾದ (ಭರತನ ಮುಖದೊಳ್‌ ಪರ್ವಿದ 


ಖರಕೋಪಾನಳನನೆಯ್ದೆ ನಂದಿಸುವವೊಲ್‌: ಆದಿಪು, ೧೪. 
೧೦೭); ಹೇಸರಗತ್ತೆ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ 
ಸೃಗಾಲ ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ 
ಕುರ್ಕುರ ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಪು, 


೯. ೧೦೬) 

ಖರಕರ — ತೀಕ್ಷ್ಣಕಿರಣ[ಗಳುಳ್ಳವನು] ಸೂರ್ಯ 
(ಖರಕರಸಮಪಭಂ ಚಕ್ರರತ್ನಂ ಒಡವುಟ್ಟೆ 
ಪುಟ್ಟಿದೆರಡೊಸಗೆಯೊಳಂ: ಆದಿಪು, ೩. ೨೭) 

ಖರಕರಬಿಂಬ - ಸೂರ್ಯಮಂಡಲ (ಖರಕರಬಿಂಬದಿಂ 


ಕಿರಣಸ೦ತತಿಗಳ್‌ ಪೊಜಪೊಣ್ಮಿದಪ್ಪುವು ಎಂಬರ ನುಡಿ 
ಪೋಲ್ವೆವೆತ್ತುದು ಎನೆ: ಪಂಪಭಾ, ೧೨. ೭೩) 

ಖರಕಿರಣ - ಸೂರ್ಯ (ಖರಕಿರಣಸ್ತುರಿತಕ್ಕಿದಿರುರಿವಂತಿರೆ 
ಸಾಮದಿಂದಳವಡಿಸಿ ನೋಡುವೆಂ: ಆದಿಹು, ೧೪. ೪೨) 

ಖರಖುರ - ಗಟ್ಟಿಯಾದ ಗೊರಸು (ಖರಖುರಹತಿಯಿಂ 
ಖರಮಂ ಕರಭ೦ಗಳನಟ್ಟಿ ಮುಟ್ಟಿ: ಪಂಪರಾ, ೪. ೧೦೯) 

ಖರತನ - ತೀಕ್ಷ್ಣತೆ, ಉಗ್ರತೆ (ಖರಕಿರಣಂಗಳ ಕಾಯ್ದಿನ 
ಖರತನದಿ೦ ಚ೦ದ್ರಕಿರಣದುಜ್ಜಳಿಕೆಯಿಂ: ಆದಿಷು, ೧೧. ೭) 

ಖರತಾ - ಉಗ್ರತೆ (ಲಯಶಂಕಾಶಕಟಾಪಕಾರಿ ಖರತಾ 
ಚಕ್ರೀವಜೀವಾಪಹಂ ಶ್ರೀಗಂಡ ಗೋಪಾಳನಾ: 
ನೇಮಿನಾಪು, ೭. ೯೩) 

ಖರದಂಡ - ಒರಟಾದ ದಂಟಿರುವುದು, ತಾವರೆ (ಕೆಸಖೊಳ್‌ 
ಪುಟ್ಟಿದುದು ಮಧುಪಪ್ರಸಂಗಿ ಖರದಂಡಂ 
ಮತ್ತೆನುತಬ್ಬಮ೦ ಬಿಸುಟು: ಜಗನ್ನಾವಿ, ೧. ೩) 

ಖರದಂಡಪ್ರಿಯ - ಕಮಲಗಳಿಗೆ ಪ್ರಿಯನಾದವನು, ಸೂರ್ಯ 


(ಖರಕರನಂತೆ ಖರದಂಡಪ್ರಿಯರುಂ ಉದಧಿಯಂತೆ 
ಜಡಸ್ಪಭಾವರುಂ: ಸುಕುಮಾಚ, ೨. ೫ ವ) 
ಖರಪರುಷ - ಕತ್ತೆಯ ದನಿಯಂತೆ ಕರ್ಕಶವಾದ 


(ಖರಪರುಷನಿನಾದರ್‌ ನಾರಕರ್‌ ಬರ್ದುತಿರ್ಪರ್‌: ಆದಿಪು, 
೫. ೮೯) 

ಖರವಿಷಾಣ - ಕತ್ತೆಯ ಕೊಂಬು, ಅಸಂಭವ (ಜೀವಮೆಂಬುದುಂ 
ಅಂಬರಕುಸುಮ ಸಮಾನಮುಂ  ಪರಲೋಕಮೆಂಬುದು 
ಖರವಿಷಾಣ ನಿರ್ವಿಶೇಷಂಗಳುಂ: ಶಾಂತಿಪು, ೮. ೧೩೨ ವ) 


ಖರಶಾಣ - ಮಸೆಗಲ್ಲು ರತ್ನಗಳ ಸಾಣೆ ಕಲ್ಲು 
(ಖರಶಾಣಕಷಣದಿ೦ ಮಣಿಗುರುತೇಜೋವೃತ್ತಿ ನೆಗಟ್ವವೋಲ್‌: 
ಚಂದ್ರಪ್ರಪು, ೧. ೪೪) 

ಖರಸಾಣೆಗಾಣಿಸು - ಸಾಣೆ ಹಿಡಿ  (ಮದನಾಸ್ತಂ 
ಖರಸಾಣೆಗಾಣಿಸಿದುದು ಎ೦ಬಂತಾಗೆ ನಿನ್ನೊಂದು ಕಂದೆದ 
ಮೆಯ್‌ ಎನ್ನಯ ತೋಳೊಳೊಂದೆ ಸಿರಿಯಂ ನೀನುಯ್ದು 
ತೊಟ್ಟಾಳ್ಳು ರಾಗದಿಂ ಎನ್ನೊಳ್‌ ಸುಕಮಿರ್ಪುದು: ಪಂಪಭಾ, 
೮. ೬೬) 

ಖರಾಂಶು - ಖರಕರ (ಬೇಸಜೌ ಲೋಕಮಂ ತಗುಳ್ಳು ಸುಟ್ಟ 
ಅಲಲಿಂದೆ ಖರಾಂಶು ನಾರಕಾವಾಸದೊಳ್‌ ಆಟ್ಚವೋಲ್‌ 
ಅಪರವಾರ್ಧಿಯೊಳ್‌ ಆಟ್ಟುದುಂ: ಪಂಪಭಾ, ೩. ೮೧) 

ಖರ್ಪರ - ಕಪಾಲ, ತಲೆಬುರುಡೆ (ಮೇಲಿಕ್ಕಿದ ಘನತರ 
ಖರ್ಪರದ ತೆಣದಿನಿರ್ದದು ಗಗನಂ: ತ್ರಿಷಷ್ಠಿಪು, ೨೪. 
೨೨೩); ಆಮೆಯ ಚಿಪ್ಪು (ಕೂರ್ಮನ ಖರ್ಪರದೆಲ್ವು ನುರ್ಗಿ 
ಬೆನ್ನೋಗುಟಿದತ್ತು: ಪುಷ್ಪದಂಪು, ೫. ೩೬) 

ಖರ್ವ - ಕುಬ್ಬ (ಖರ್ವಂ ಕುಬ್ಬಂ ಆನತಂ: ಅಭಿಧಾವ, ೨. ೧. 


೩೭) 
ಖರ್ವಟ - ಕೋಟೆಯಿರುವ ಊರು (ವಿವಿಧ ಗ್ರಾಮಂಗಳಂ 
ಪಟ್ಟಣಂಗಳಂ ಖೇಡಂಗಳಂ ಖರ್ವಟಂಗಳ೦ ದಾಂಟಿ: 


ಉದ್ಭಟಕಾ, ೨. ೩೩ ವ) 

ಖರ್ವಡ - ಖರ್ವಟ, ನಗರ-ಹಳ್ಳಿಗಳ ನಡುವಣ ಸ್ಥಿತಿಯ ಮತ್ತು 
ಬೆಟ್ಟಗಳ ನಡುವಿರುವ ಊರು (ಉರ್ವೀಧರನಿರುದ್ಧಂಗಳಪ್ಪ 
ಖರ್ವಡಂಗಳುಮಂ: ಆದಿಪು, ೮. ೬೩ ವ) 

ಖರ್ವಡನಿವಾಸಿ ದ ಬೆಟ್ಟದೂರುಗಳಲ್ಲಿ ವಾಸಿಸುವವರು 
(ಸರ್ವಸ್ವಮುಮಂ ಕುಡದಿರಲುರ್ವೀಪತಿ ಬಂದೊಡೆ ಆಗದು 
ಎಂದು ಅತಿಭಕ್ತರ್‌ ಖರ್ವಡನಿವಾಸಿಗಳ್‌: ಆದಿಷು, ೯. 
೧೨೮); 

ಖರ್ವಿತ - ನೆಗ್ಗಿದ, ಅಗೆದ (ಮತ್ತ ಮಾತಂಗ ಪದನಖ ಖರ್ವಿತ 
ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 
೧೩. ೫೧) 

ಖಲ - ನೀಚ (ಕಂಡಣಿದುಂ ಕೇಳ್ದಜೆದುಂ 
ಖಲನುಮೇಂ೦ ಮನ್ನಿಸನೇ: ಶಾಂತಿಷು, ೨. ೭೬) 

ಖಲನ್ಯಾಯ - ಕೆಟ್ಟ ನಡತೆ (ಖಲನ್ಯಾಯಮನಾರಯ್ದು 
ನೋಡಿಕೊಳ್ಳಿಂ ನಿಮ್ಮೊಳ್‌: ಪಂಪರಾ, ೧೧. ೧೩೮) 

ಖಲೀನ - ಕಡಿವಾಣ (ಖಣಖಣಾಯಿತ ಲೀನಸಂಘಟ್ಟ 
ಸ್ಕ೦ದಮಾನ ಫೇನ ಸಲಿಲಸ್ರೋತಶ್ಶತ೦ಂಗಳಿ೦ದಂ: ಆದಿಷು, 
೧೪. ೯೫ ವ) 


ಮಾನ್ಯರನೆ 


ಖಲ್ಲಾಯಿತ - ಚರ್ಮದ ನೀರಿನ ಚೀಲದಲ್ಲಿ ನೀರನ್ನು ತುಂಬಿ 
ಸಾಗಿಸುವವನು ಪಸರಿಸಿದ (ಕುಸುಮದೆಸಟ ಕಸವರಂ 
ದೆಸೆದೆಸೆಗೆ ಮಸುಳೆ ಮಲಯಾನಿಳಂ ಬೀಸಿ ಕಳೆಯಿ 


ತ್ರಿಕಾಲದೊಳ೦ ಖಲ್ಲಾಯಿತನಂತೆ ಗಂಗಾಜಲಮಂ ತಂದು 
ತಳಿವ ಬೆಳ್ಳುಗಿಲಳುಮಂ: ಪಂಚತಂತ್ರ, ೧೯೦ ವ) 

ಖಲ್ವಬಿಲ್ವ ಸಂಯೋಗ - ಖಲ್ವಾಟ ಬಿಲ್ಪೀಯ ನ್ಯಾಯದ ಸಂಕ್ಷಿಪ್ತ 
ರೂಪ [ಬೋಳುತಲೆಯವನು ತನ್ನ ಪಾಡಿಗೆ ತಾನು 
ಹೋಗುತ್ತಿರುವಾಗ ಅವನ ತಲೆಯ ಮೇಲೆ ಬಿಲ್ವದ ಕಾಯಿ 
ಬಿದ್ದಂತೆ; ಅರ್ಥಾತ್‌ ಭಾಗ್ಯಹೀನನು ಎಲ್ಲಿಗೆ ಹೋದರೂ 


೩೭೧ 


ವಿಪತ್ತು ಕಾದಿರುತ್ತದೆ] (ಕರ್ಮವಶದಿಂ ಖಲ್ವಬಿಲ್ವ 

ಸಂಯೋಗದಂತೆ ಪೊಲಲೊಳಗೆ ತೊಟಲ್ಲರಸನ ತಳಾಅರ್‌ 

ಓಡುವ ಮಾಯಾವಿಯ ಕೈಯೊಳಗಬಾಲಾರ್ಕನಂತೆ 
ಪ್ರಜ್ವಿಸುವ.. ರತ್ನದ ಬೆಳಗ೦ ಕಂಡು ಕಳಕಳರವಮಂ 

ಮಾಡುವುದುಂ: ಧರ್ಮಾಮೃ, ೬. ೫೩ ವ) 
ಖಲ್ಲಬಿಲ್ಲಸಮುಯುಕ್ತಿ - ಕಾಕತಾಳನ್ಯಾಯ (ಖಲ್ವಬಿಲ್ವಸಮಯುಕ್ತಿ 
ಕಾಕತಾಳನ್ಯಾಯಂ: ಅಭಿಧಾವ, ೨. ೨. ೩೩) 

- ದುಷ್ಟ ಕೆಟ್ಟ (ನಿನಗೀ ಖಳಸಂಸ್ಕೃತಿಯೆಂಬುದೊಂದು 
ಜಾಟಣದೊಳಗಮ್ಮ ನೀಂ ಮೊಗಪೆಯಾಗದೆ 
ತಾಳ್ಪಪವರ್ಗಮಾರ್ಗಮಂ: ಆದಿಪು, ೩. ೭೧) 
ಖಳಕರ್ಮಾಷ್ಟಕ - [ಜೈನ] ಎಂಟು ಬಗೆಯ ದುಷ್ಟಕರ್ಮಗಳಲ್ಲಿ 

ಒಂದು (ಖಳಕರ್ಮಾಷ್ಟಕಮಂ ಪಡಲ್ವಡಿಸಿ: ಆದಿಷು, ೧೬. 

೫೫) 
ಖಳನ್ಯಾಯ - ಸಂಗ್ರಹ ನೀತಿ (ಖಳನ್ಯಾಯದಿನೆಲ್ಲಮಂ ನೆಜ್‌ಯೆ 

ಕಲ್ಲು ಉಪದೇಶಕನಾಗು ಲೋಕದೊಳ್‌: ಕಾವ್ಯಾವಲೋ, 

೪೦೨) 


ಖಳ 


ಖಳಸಂಸ್ಕತಿ — ಕಷ್ಟಸಂಸರಣ (ಖಳಸಂಸ್ಕೃತಿಯೆಂಬ 
ಮಹಾಜಳನಿಧಿಯೊಳಗೆ ಮುಲುಗುತ್ತಲಿರ್ಪ 
ಜೀವಾವಳಿಗೆಲ್ಲಂ ಯಾನಪಾತ್ರಂ ಅರ್ಹತ್‌ಪ್ರೋಕ್ತಂ: 
ಸಮಯಪ, ೩. ೨೫) 

ಖಳೂರಿಕಾ[ೆ] - ಗರಡಿಯ ಮನೆ, ಶಸ್ತ್ರಾಭ್ಯಾಸಶಾಲೆ (ಪುರದ 
ಪೊರವೊಟಲ ಖಳೂರಿಕಾ ನಿಕಾಯಕ್ಕೆ ಬಂದು: 


ಕುಸುಮಾಕಾ, ೭. ೫೮ ವ) 
ಖಣ್ಜಿನೆ - ಕಪ್ಪಾಗಿ, ಕರ್ರನೆ (ತಿಜ್ಜನೆ ತಿರಿತಂದು ಖಳ೦ ಖಜ್ಞನೆ ತನು 

ಕುಂದಿ ಭಯವಶದಿಂದಂ: ಧರ್ಮಾಮೃ, ೧೨. ೧೦೧) 
ಖಲ್ಲ - ಖಡ್ಗ, ಕತ್ತಿ (ಒಣಗಿದುದೊ೦ದು ಪೆರ್ವಿದಿರ ಪೆರ್ಮೊದಣಿಂ 

ಮೊರೆದು ಉರ್ವಿದ ಆಶುಶುಕ್ಷಿಣಿಯವೊಲ್‌ ಆಂತ 

ಖಟ್ಲನಿವಹಕ್ಕೆ ಉರ್ಚಿಮುಕ್ಕಲು೦ ಇದೇಂ ನೆಜ್‌ 

ಕಲ್ಪುವೊ: ಪಂಪಭಾ ಪರಿಷತ್ತು ೧೧. ೯೪) 
ಖಟಿಸ್ಗಾಖಲ್ಲಿ - ಖಡ್ಡಾಖಡ್ಗಿ 
ಖಟ್ಗಾಖಟ್ಲೆಯುಮಾಗೆಯುಂ ಪೆಣೆದಿಚೆವ 
ಶಾಂತಿಪು, ೬. ೮೨ ವ) 

- ಖಡ್ಗಧಾರಿ, ಖಡ್ಗಮೃಗ (ಹೇಳೋನ್ಕೂಳಿತವೈರಿವರ್ಗ 
ವನದುರ್ಗಂ ಖಟ್ಗಿ ನಿರ್ಭಿನ್ನ ಶುಂಡಾಳಂ 
ನಿರ್ದಳಿತಾದ್ರಿದುರ್ಗನಿವಹಂ: ಪಾರ್ಶ್ವನಾಷು, ೧೧. ೪೯) 
ಖಾಂಡವ - ಕುರುಕ್ಷೇತ್ರದ. ಒಂದು ವನ ಪಾವಕನಟ್ಟೆ 

ಖಾಂಡವವನಮನುಂಡಪಂ: ಪಂಪಭಾ, ೫. ೭೮) 
ಖಾಣ - ಪ್ರಾಣಿಗಳ ಮೇವು (ವರ್ಗ ದ್ವಿತೀಯಾಕ್ಷರಂಗಳ್ಗೆ - 

ಖೊಪ್ಪರಂ, ಖಾಣಂ, ಖಾರಿಗೆ: ಶಬ್ದಮದ, ೨೫ ವೃತ್ತಿ) 
ಖಾತ - ಕ೦ದಕ (ತೃಷಿತ ಪಥಿಕ ಪುಷ್ಟಾಯುಧ 

ಖಾತಾವಟಮೆನಲ್‌ ಎನಸುಂ ಕುಸುಮಾವಳಿಯ ಗಭೀರ 
ನಾಭಿಮಂಡಳಮೆಸೆಗುಂ: ಕುಸುಮಾಕಾ, ೧೨. ೫೩), ಆಳ 


ಚಕ್ರಾಚಕ್ರಿಯುಂ 
ಪದದೊಳ್‌: 


ಖಚ್ಛಿ 


(ದಂಡಕ ಗಿರಿಯ ಗುಹಾಗೇಹದೊಳೊಂದು 
ಯೋಜನದೆಂಟನೆಯ ಭಾಗಂ ಖಾತಮಾದಲ್ಲಿ 
ಪಾತಾಳಲಂಕೆಯೆಂಬ ಪುರಮಿರ್ಪುದು: ಪಂಪರಾ, ೯. ೧೬ 
ವ) 


ಖಾತಿಕಾ - ಕ೦ದಕ, ಅಗಳು ಸರೋವರ (ಸುರಭಿತರ ಪ್ರಕೀರ್ಣ 
ವನರಾಜಿಗಳಿಂ ಕಮನೀಯ ಪದ್ಮಸುಂದರ 


ಜಲಖಾತಿಖವಳಯದಿಂ ಸೊಗಸಿಪ್ಪುದಂ 
ವಿರಾಟಪುರಮಂ: ಹರಿವಂಶ, ೧೧. ೩೨) 

ಖಾತ್ಪಾಸಮೀಕರಣ - "ಅಗೆದು ಮುಚ್ಚುವುದು', ನಿರರ್ಥಕತೆಯನ್ನು 
ಸೂಚಿಸುವ ಒಂದು ಲೌಕಿಕನ್ಯಾಯ (ಈ ಧರಣೀಭಾರಮನಾಂ 
ಬಿಸುಲಸ್ತಾಡದು ಚಿ ಲೋಕಕ್ಕೆ ಖಾತ್ಟಾಸಮೀಕರಣ೦: ಆದಿಷು, 
೪. ೮೧) 

ಖಾಸ - ಕೆಮ್ಮು (ಗುಲ್ಲಮುಂ ವಾತಮುಂ ಶ್ವಾಸಮುಂ ಖಾಸಮುಂ 
ಪೊರ್ದಿದಾಗಳ್‌: ಹರಿವಂಶ, ೧೩. ೩೧ ವ) 

ಖುರ - ಗೊರಸು (ಕುದುರೆಯ ಖುರಂಗಳನಿಸಾಟದೆಯುಂ 
ಚಕ್ರ್ತಂಗಳರ್ದು ಬಾರದೆಯುಂ: ಆದಿಹು, ೧೨. ೮೨) 

ಖುರಮಣಿಕೆ - ಕುದುರೆ ಕಾಲಿಡಲು ಹಾಕಿರುವ ಮಣೆ 
(ಖುರಮಣಿಕೆಯೊಳ್‌ ಕಾಲನಿಕ್ಕಿ ಮಂದುರಿವ ಮುಂಡಿಗೆಯಂ 
ಮಲಂಗಿ .. .. ಕೇಯೂರಕನಿಂತೆಂದಂ: ಕಾದಂಬ, ೭. ೯ ವ) 

ಮುರಳಿ - ಶಸ್ತ್ರಾಭ್ಯಾಸ (ಶಸ್ತ್ರಾಭ್ಯಾಸಮಂ ಬಿತ್ತರಿಪ ಖುರಳಿಯೊಳ್‌ 
ಸಾಧನಂಗೆಯ್ದು; ಕುಸುಮಾಕಾ, ೨. ೮೨) 

ಖುರಾಹತಿ - ಗೊರಸಿನ ಪೆಟ್ಟು (ಅತಿಮಲಿನಾಮಗಮಾದ 
ಜಗಮಂ ಭವದೀಯ ಹಯಸುರತ್‌ ಖುರಾಹತಿಯಂ .. . 
ಲಯಮೆಯ್ದಿಸುವಲ್ಲಿ: ಜಗನ್ನಾವಿ, ೧. ೬೪) 

ಖೇಚಕ್ರ - ಹಕ್ಕಿಗಳು ಆಕಾಶದಲ್ಲಿ ಹಾರುತ್ತ ನಿರ್ಮಿಸುವ ವರ್ತುಲ 
(ಕೃಷಿನಿರತನ೦ತೆ ರಾಸಿಯಂ ನಿಲಿಸಿ ವಿಹಗದಂತೆ ಖೇಚಕ್ರಮಂ 
ವರ್ತಿಸಿ: ಸುಕುಮಾಚ, ೩. ೬ ವ) 

ಖೇಚರ — ಗಂಧರ್ವ, ವಿದ್ಯಾಧರ ಮೊದಲಾದ 
ಆಕಾಶಸಂಚಾರಿಗಳು (ಸುರಮುನಿ ಸಿದ್ಧ ಖೇಚರರೊಳ್‌ 
ಆವಕುಲಂ: ಕಾದಂಬ, ೪. ೬೯) 

ಖೇಚರವಾರವಧು - ದೇವಲೋಕದ ಹೈ (ಚತುರ 
ಖೇಚರವಾರವಧೂ ನಿಧಾನಮಾದಿತ್ಯಪುರಂ 
ಪುರಂದರಪುರಪ್ರತಿಮಂ: ಚಂದ್ರಪ್ರಪು, ೬. ೫) 

ಖೇಚರಿ - ದೇವತಾ (ಖೇಚರಿಯೋ ಭೂಚರಿಯೋ 
ನಿಶಾಚರಿಯೋ ರೂಪು ಬಣ್ಣಿಸಲ್ಕೆ ಆರ್ಗಂ ಅವಾಗ್ಗೋಚರಂ 
ಈ ಕಾನನಮು೦ ಅಗೋಚರಂ ಇವಳ್‌ ಇಲ್ಲಿಗೇಕೆ ಬಂದಳೊ 
ಪೇಟಿಂ: ಪಂಪಭಾ, ೩. ೧೪) 

ಖೇಚರೀಜ - ಖೇಚರಿಯ ಮಗ, ಭೀಷ್ಮ (ಆರಯ್ಕೆ ಖೇಚರೀಜನ 
ಅಪಾರಮಹಾದಿವ್ಯಶಸ್ತನಿಚಯಂ ಅಜೇಯಂ: ಕರ್ಣನೇಮಿ, 
೧೨. ೯೯) 

ಖೇಟ - ಹಳ್ಳಿ (ಗಿರಿಸರಿತ್ಸಂರುದ್ಧಗಳಪ್ಪ 
ನರಸಿ೦, ೮. ೬೩ ವ); ಗುರಾಣಿ. 
ಪಾಶಂ ಉತ್ತಮ ಖೇಟಂ ಧನುಸ್‌ 
ತೋ ಧರ್ಮಪ, ೧. ೭) 

ಖೇಟಕ - ಖೇಟ, ಗುರಾಣಿ (ಪ್ರಯತ್ನದೆ ಬಿಗಿದಿರ್ದ ಎರಖ್ಟೂಣೆ 
ಮಿಸುಪ ಅಸಿ ಖೇಟಕಂ ಇಂತಿವು ಒಂದುಗುಂದದೆ ನಿಲೆ 
ನೋಟ. ನೋಟಕರ್ಗೆ ಸೌಮ್ಯಭಯಂಕರನಾದ೦ ಅರ್ಜುನಂ: 
ಪಂಪಭಾ, ೭. ೭೯) 

ಖೇಡ - ಎತ್ತರವಾದ ಕೋಟೆಯಿರುವ ಊರು (ನಗರ ಖೇಡ 
ಖರ್ವಡ ಮಡಂಬ ಪತ್ತನ೦ ಅವೆತ್ತಲು೦ ಸುತ್ತಿಜಿಗುಂ: 
ಸುಕುಮಾಚ, ೧. ೭೫) 


ವೇಶ್ರೆ 


ಸೀ 
ಮೆ 


ಖೇಟಂಗಳಿಂ: ಆದಿಪು. 
ಢಾಲು (ನೀಲೋತ್ಸಲಂ 
ಇಕ್ಷುಚಾಪವೆಡಗೆಯೊಳ್‌ 


೩೭೨ 


ಖೇಡಕುಟಿ - ವಿಹಾರದ ಕೊಳ (ಜಳಜಾನನೆ ಕುಟಿವೊಗೆ 
ಕಣ್ಣೊಳಿಸುವ ಖೇಡಕುಟಿವೊಕ್ಕಳೆಂಬಂತೆವೊಲ್‌: ಪಾರ್ಶ್ವನಾಪು, 
೭. ೮೬) 

ಖೇಡನ - ಆಟ, ಲೀಲೆ (ಖೇಡನ ನರ್ತನ ಹಾಸ್ಕವನಾಡಂಬರ 
ನಟನ ವಾದನ ಗೇಯ ಕ್ರೀಡೆಗಳಿಂ: ಜಗನ್ನಾವಿ, ೪. ೪೮) 


ಖೇದ - ದುಃಖ (ಖೇದಂ ಮಾಣ್ಗೆ ಶುಭೋದಯಂ ಸಮನಿಕುಂ: 
ಪಂಪರಾ, ೧೦. ೮೬) 

ಖೇದಾಂಧತೆ - ದುಃಖದಿಂದ ಕಂಗೆಡುವಿಕೆ 
ನಿನಗೆಂದಟಲ್ಲಳ್‌ ತಟ್ಟುರೆ ಸತಿ 
ಖೇದಾಂಧತೆಯಿಂ; ಶಾಂತಿಷು, ೬. ೩೪) 

ಖೇಯ - ಕಂದಕ (ಮೂವಳಸುವಳಸಿ ಸುತ್ತಿರ್ದುದು 
ಅಂಬೋಧಿಯೆಂಬಂತೆ ಗಭೀರಾರಾವದಿ೦ 
ಪಲ್‌ಮೊರೆವವೊಲ್‌ ಎಸೆಗು೦ ಸುತ್ತಿ ಪಾನೀಯಖೇಯಂ: 
ಸುಕುಮಾಚ, ೯. ೫೭) 

ಖೇಲನ - ಆಟ. ಕ್ರೀಡೆ (ಮತ್ತಮೊಂದು ಖೇಲನವಿಲಾಸ 
ವಾಸಾಂಗಣದೊಳ್‌ ಒರ್ವಳ್‌: ಅನಂತಪು, ೮. ೫ ವ) 


ಖೇಳೋಷಧಿ - [ಜೈನ] ಯತಿಯ ಎಂಜಲಿನಿಂದ ರೋಗ 
ವಾಸಿಯಾಗುವ ಔಚಧರ್ಧಿ (ಉಗ್ರೋಗ್ರ ತಪದಿಂ ದೀಪ್ತತಪಂ 
ಮಹಾತಪಂ ಘೋರತಪಂ ಎಂದಿವು ಮೊದಲಾಗೊಡೆಯ 
ತಪಂಗಳಂ ಗೆಯ್ಯೆ ತಪದ ಮಾಹಾತ್ಮ್ಯದಿ೦ಂದ೦ ಆಮೋಷಧಿ 
ಖೇಳೋಷಧಿ ಜವೋಷಧಿ ವಿಪ್ಟೋಷಧಿ 
ಸರ್ವೋಷಧಿಯೆಂದಿವು  ಮೊದಲಾಗೊಡೆಯ ಯದ್ಭಿಗಳ್‌ 
ಪುಟ್ಟದೊಡಂ: ವಡ್ಡಾರಾ, ಪು ೬೯, ಸಾ ೩) 

ಖ್ಯಾತಕರ್ಣಾಟಕ - ಕನ್ನಡದಲ್ಲಿ ಪ್ರಖ್ಯಾತವಾದ ಆರು 
ಅಕ್ಷರವೃತ್ತಗಳು; ಉತ್ಪಲಮಾಲೆ, ಚಂಪಕಮಾಲೆ, 
ಶಾರ್ದೂಲವಿಕ್ರೀಡಿತ, ಮತ್ತೇಭವಿಕ್ರೀಡಿತ, ಸಗ್ಗರೆ ಮತ್ತು 
ಮಹಾಸಗ್ಗರೆ 

ಖ್ಯಾತಿವಡೆ -  ಖ್ಯಾತಿಗಳಿಸು (ಖ್ಯಾತಿವಡೆದಿರ್ದ 
ಜಾತಿಗಳೊಳ್‌ ಮದುವೆಯಾಗಲಕ್ಕುಂ 
ಸಮಯಪ, ೬. ೯೪) 


(ಏಂ 
ಸುಮತಿ 


ಬಾಟ್‌ 
ಕುಮತಿ 


ನಾಲ್ಕುಂ 
ಪಾರ್ವರ್ಗೆ: 


ಗಂಗಾಂಗನೆ - ಗಂಗಾದೇವಿ (ಅಂದು ಭೋಂಕನೆ ಕಂಡಂ 
ಗಂಗಾಂಗನೆಯಂ ಕಾಣ್ಣವೊಲ್‌ ಅಂಗನೃಪಂ ಮುಂದೆ ನಿಂದ 
ಕೊಂತಿಯನಾಗಳ್‌: ಪಂಪಭಾ, ೯. ೭೩) 

ಗಂಗಾಜಾತ - ಭೀಷ್ಮ (ಶ್ವೇತನ ಗಂಗಾಜಾತನ ಮಾತನೆ ಪಾರ್ದು 
ಎರಡು ಒಡ್ಡಣ೦ ಕಾದಲೈಂದೀ ತೆಅದಿನೊಡ್ಡಿ ನಿಂದುವು 
ಭೂತಳವಳ್ಳಾಡೆ ಕೆಸಳ ಕಡಿತದ ತೆಐದಿಂ: ಪಂಪಭಾ, ೧೦. 
೫೩) 

ಗಂಗಾತ್ಮಜನ್ಮ -. ಗಂಗೆಯ ಮಗ, ಭೀಷ್ಮ (ಭುಜ ವೀರ್ಯ 
ವಿಕ್ರಮಯುತಂ ಗಂಗಾತ್ಮಜನ್ನಂ ಜಯಶ್ರೀಲೋಲಂ ಜಮದಗ್ನಿ 
ರಾಮಮುನಿಯೊಳ್‌ ಕಲ್ಪಂ ಧನುರ್ವಿದ್ಯೆಯಂ: ಪಂಪಭಾ, ೧. 
೬೮) 


ಗಂಗಾಧರ - (ಗಾಂಡಿವಧರಂ 
ತುಂಗಶಕ್ತಿಧರಂ ವಜಧರಂ 
ಶ್ರೀಕೀರ್ತಿವಿದ್ಯಾಧರಂ: ಪಂಚತಂತ್ರ, ೩೭) 

ಗಂಗಾವಾರಿ - ಗಂಗೆಯ ನೀರು 
ಜಗನ್ಮಂಗಳಗ೦ಗಾವಾರಿಯೊಳ್‌ ಅನಿವಾರಿತಪರಾಕ್ರಮಂ 
ಅಘಮರ್ಷಣಪೂರ್ವಕಂ ಮಿಂದು: ಪಂಪಭಾ, ೯. ೭೨ ವ) 

ಗಂಗಾಸುತ - ಗಂಗೆಯ ಮಗ, ಭೀಷ್ಮ (ಆರೂಢ ಸಮರರಸನುಂ 


ಈಶ್ವರ 


ಶ್ರ ಗಂಗಾಧರಂ 


ಧರಾಧರಧರಂ 


ಉಪಾರೂಢಕನಕರಥನು೦ ಆಗಿ ಕೈಲಾಸವಾಸಿಗೆ ಪೊಡೆವಟ್ಟು 


ಬಿಲ್ಲ ಕೊಂಡು ಗಂಗಾಸುತಂಗೆ 
ನಿಂದಾಗಳ್‌: ಪಂಪಭಾ, ೧೦. ೫೨ ವ) 


ಗಂಗೆಗಟ್ಟು - [ಗಂಗೆಗೆ ಅಟ್ಟು] ವಿಸರ್ಜನೆಮಾಡಲು ಗಂಗಾನದಿಗೆ 


ಅದಿರದೆ  ಇದಿರ್ಜಿ 


ಕಳಿಸು (ನಟ್ಟುಡಿದ ಬಾಳ ಕಕ್ಕಕಡೆಯುಡಿಗಳುಮಂ 
ಅಯಸ್ಕಾಂತಮ೦ ತೋಣೆ ತೆಗೆಯಿಸುತ್ತುಂ ವಜ್ರಮುಷ್ಟಿಯ 
ಪೊಯ್ದೊಳಂ ಬಾಳ ಕೋಳೊಳಮುಚ್ಚಳಿಸಿದ 
ಕಪಾಲದೋಡುಗಳಂ ಗಂಗೆಗಟ್ಟುತ್ತುಂ: ಪಂಪಭಾ, ೧೧. ೨ 
ವ) 

ಗಂಗೆಯ ಪೆರ್ಮಗ - ಭೀಷ್ಮ (ಗಂಗೆಯ ಪೆರ್ಮಗಂಗೆ 
ಘಟಸಂಭೂತಂಗೆ ಕರಂಗೆ ಅಸಾಧ್ಯನೊಳ್‌ ಆ 
ಗಾ೦ಡಿವಿಯೊಳ್‌ ಕಣುತ್ತಿೆವರಾರ್‌: ಪಂಪಭಾ, ೧೩. ೯) 

ಗಂಟಲ್‌ - ಕಂಠ ಕೊರಳು (ಮೃಗಕುಲಂ ಆಸೆಗೆಯ್ದ 


ಮೃಗತೃಷ್ಟಿಕೆಯಂ ಜಲಮೆಂದು ತೃಷ್ಣೆಯಿಂ ಪಗಲಿಚೆವನ್ನೆಗಂ 
ಪರಿದು ಗಂಟಲ್‌ ಉರಂಬರಂ ಆಆ ಪಂಪರಾ, ೭. ೯) 

ಗಂಟಿ - ತೊಂಡುದನ (ಗಂಟಿಯಂ ಪುಗಲೀಯದಿಕ್ಕಿದ ಬೇಲಿ 
ಕಿಚ್ಚುಕೊಳೆ ಕಾಗುಮೆ: ಜೀವಸಂ, ೨. ೫ ವ) 

ಗಂಟಿಕ್ಕು - ಕಟ್ಟು ಗಂಟು ಹಾಕು (ಬಂಧಿಸು ಗಾಳಿಯಂ 
ಗಂಟಿಕ್ಕುವಂತೆ ಮಾಯಾವ್ಯವಹಾರ: ಧರ್ಮಾಮೃ; ೯. ೨೫ 
ವ); ಜೋಡಿಸು (ಧಾತ್ರಿಯು೦ ಗಗನಮುಂ ಗಂಟಿಕ್ಕಿದಂತಲ್ಲಿ 
ಪೇರ್ವಡೆಯಿಯಿರ್ದತ್ತು: ಪಾರ್ಶ್ವನಾಷು, ೧೧. ೮೪) 

ಗಂಟು 
(ಬಿದಿರ ಗ೦ಟುಗಳ೦ ಕಳೇವಂತೆ: ಪಂಪಭಾ, ೧೨. ೧೦೩); 
ಕಟ್ಟಿದುದು (ಪರಾಕ್ರಮಧವಳನ ಶರಪರಿಣತಿಯಂ೦ ಕಂಡು 
ದುರ್ಯೋಧನನ ಮೊಗಂ ತಲೆನವಿರ ಗಂಟಿಂ ಕಿಜಿದಾಗೆ: 
ಪಂಪಭಾ, ೨. ೭೭ ವ) 

ಗಂಟೆ - [ಘಂಟಾ] ಶಬ್ದ ಉಂಟುಮಾಡುವ ಸಾಧನ 
(ಗಗನಗಜಕ್ಕಿಕ್ಕಿದ ಪೊನ್ನ ಗಂಟಿಯೆರಡೆನಲು: ಆದಿಷು, ೬. 
೫೨) 

ಗಂಟೊಡೆ - ಗೆಣ್ಣು ಒಡೆ, ಗ೦ಟಿನಲ್ಲಿ ಮೊಳಕೆ ತೋರು ಮುಗುಳ 
ತೊಡಂಬೆ ಗಂಟೊಡೆಯೆ ಮೊಲ್ಲೆಗೆ ಬೆಳ್ಳುಟಿ ಪುಟ್ಟಿ; ಪಂಪರಾ, 
೭. ೧೩೯) 

ಗಂಡ - ಗಂಡುಸು (ಕುಲಮುಂ ಚಲಮುಂ ದೊರೆಯುಂ ಕಿಡೆ 
ಬಾಟ್ಚಂ ಗಂಡರೂಪಿನೊಳ್‌ ಗಂಡನಲ್ತು ಪೆಂಡತಿಯೆ ವಲಂ: 
ಆದಿಷು, ೧೨. ೯೬), ಶೂರ (ಶ್ರೀಯುವತಿಯಂ ಆ 
ವೀರಶ್ರೀಯುವತಿಗೆ ಸವತಿ ಮಾಟ್‌ನೆಂದು ಅರಿನೃಪರಂ 
ಉಳ್ಳಾಯವೆರಸು ಎಲ್‌ದುಕೊಂಡು ಧರಾಯುವತಿಗೆ ಫಗ 
ಹರಿಗನೊರ್ವನೆ ಗಂಡಂ: ಪಂಪಭಾ, ೧೧. ೧); ಕಾಂತ, ಪತಿ 
(ಇನಿಯರ ಮೇಗಣ ಮೋಹದಿಂ ಅಉಜರ ಬಂಧುಗಳ 
ತಾಯ ತಂದೆಯ ಮಾತ೦ ಮನದೊಳ್‌ ಭಾವಿಸಲೊಲ್ಲದೆ 
ಗಂಡರೊಡನೆ ಕೆಟ್ಟೊಡವಂದರ್‌: ಧರ್ಮಾಮ್ಮ, ೨. ೧೦೭); 


(ಅಂತು ಚಾಗಂಗೆಯ್ದು 


- [ಗಂಥಿ] ಕಬ್ಬು, ಬಿದಿರು ಮುಂತಾದವುಗಳ ಗೆಣ್ಣು 


೩೭೩ 


ಆನೆಯ ಕುಂಭಸ್ಥಳ (ಮಾದ್ಯತ್‌ ಗಜ 
ಗಂಡಕಷಣಪ್ರೋದ್ಧೇದದಿಂ ಸಾರ್ದು ಬಂದು ಇದಿರೊಳ್‌ 
ಕೂಡುವುದಿಲ್ಲಿ ಚಂದನರಸಂ ಕೆಂಬೊನ್ನ ಟಂಕಂಗಳೊಳ್‌: 
ಪಂಪಭಾ, ೪. ೨೨); ಕುರು, ಬೊಕ್ಕೆ (ಗಂಡ ಸ್ಫೋಟಕ 
ಸಮಾಹ್ವಯಂ: ಅಭಿಧಾವ, ೧. ೧೨. ೩೬) 

ಗಂಡಕ - ಖಡ್ಗಮೃಗ (ದಾನಧಾರೆಯಂತೆ ಪುಂಡರೀಕ ಗ೦ಡಕ 
ಮಂಡಿತಮುಂ: ರಾಜಶೇವಿ, ೫. ೭೪ ವ) 


ಗಂಡಗತ್ತರಿ - ಒಂದು ಆಯುಧ (ತೊಲಗದ ಕಂಬದಾನೆಯ 
ಪಸುಂಬದ ಪಕ್ಕಿಯ ಸೂಲ ಸೂಲದಿಂ ಗಿಲಿತದ 
ಗಂಡಗತ್ತರಿಯ ಗೂಳಿಯ ಪಂದಿಯ: ಕಬ್ಬಿಗಕಾ, ೨೧೧) 

ಗಂಡಗರ್ವ - ಶೂರನೆಂಬ ಹೆಮ್ಮೆ (ಈ ಗಂಡಗರ್ವಮುಂ 
ಅಂದೆಲ್ಲಿಗೆ ಪೋಯ್ತು: ಗದಾಯು, ೭. ೩೨) 

ಗಂಡಗಾಡಿ - ಪೌರುಷದ ಸೊಬಗು (ಪಡೆಮೆಚ್ಛೆ ಗಂಡನ 
ಗಂಡಗಾಡಿಯಂ ಕಂಡು ಫಣೀಂದನ ಕನ್ನೆ ಕನಕಲತೆಯೆಂಬ 
ನಾಗಕನ್ನೆ ಕಣ್ಣೇಟಗೊ೦ಡು: ಪಂಪಭಾ, ೪. ೧೫ ವ) 

ಗಂಡಗಾಳಿಕೆ - ಪೌರುಷದ ಕೆಟ್ಟತನ (ಅಳುರ್ವ ನಜವಿಜಯ 
ತೇಜೋಬಳದಿ೦ ಪರನೃಪರ ಗಂಡಗಾಳಿಕೆಯಂ ಸದೇಂ 
ಕಳೆದನೋ ನೃಪತಿ: ಯಶೋಧಚ, ೨. ೧೬) 

ಗಂಡಗುಣ - ಪರಾಕ್ರಮದ ಗುಣ (ಎನಿತಳವುಳ್ಳೊಡ೦ ದ್ವಿಜನ 
ಗಂಡಗುಣಕ್ಕೆ ಅಗಿವನ್ನರಾರೊ: ಪಂಪಭಾ, ೧೨. ೪೧) 

ಗಂಡಪಾಳಿ - ಕೆನ್ನೆ, ಗಲ್ಲ (ಜೆಲ್ವ ಗಂಡಪಾಳಿಗೆ ಚಂಚತ್‌ ನವ 
ಪತ್ರಭಂಗಂ ಏಕಿಲ್ಲಬಲೇ: ತ್ರಿಷಷ್ಟಿಪುಣ೭. ೭೫) 

ಗಂಡಭಿತ್ತಿ - ಕೆನ್ನೆಯೆಂಬ ಗೋಡೆ (ಮಾದ್ಯತ್‌ ಗಜಗ೦ಂಡಭಿತ್ತಿ 
ಕಷಣ ಪ್ರೋದ್ಧೇದದಿ೦ ಸಾರ್ದು ಬಂದು ಇದಿರೊಳ್‌ 
ಕೂಡುವುದಿಲ್ಲಿ ಚಂದನರಸಂ ಕೆಂಬೊನ್ನ ಟಂಕಂಗಳೊಳ್‌: 
ಪಂಪಭಾ, ೪. ೨೨) 


ಗಂಡಮಂಡಳ - ಕಪೋಲ (ಗಂಡಮಂಡಳಮದಾಳಿಗೆ 
ಪಾರ್ದೆಜ್‌ಪ ಉನ್ನದಾಳಿ: ರಾಜಶೇವಿ, ೧. ೭) 

ಗಂಡಮಚ್ಚರ - ಪರಾಕ್ರಮಿಯ ಅಸೂಯೆ (ಅಂತು ಮುಳಿಸಿನ 
ಮೋಪಿನ ಗ೦ಡಮಚ್ಚರದ ಮೆಚ್ಚವಣಿಗೆಯ ಅಂಕಕಾಜರ್‌ 
ಎಕ್ಕತುಳಕ್ಕೆ  ಎಕ್ಕೆಯಿಂ ಸೂಟೌಣಿಜಿವಂತೆ ಒರ್ವರ್‌ 
ಒರ್ವರೊಳ್‌ ಕಾದೆ: ಪಂಪಭಾ, ೧೨. ೭೬ ವ) 

ಗಂಡರೂಹು - ಗಂಡಸಿನ ಆಕೃತಿ, ಗಂಡಿನ ವೇಷ (ಕುಲುಂ 


ಚಲಮುಂ ದೊರೆಯುಂ ಕಿಡೆ ಬಾಟ್ಬಂ ಗಂಡರೂಪಿನೊಳ್‌ 
ಗ೦ಡನಲ್ತು ಪೆಂಡತಿಯೆ ವಲಂ: ಆದಿಪು, ೧೨. ೯೬); 
ಗಂಡವರ್ಕಳ್‌ - ಶುರರು (ಸಜ್ಜನವೆಂಡಿರ ತುಡುಗೆಯಂ 
ಗಂಡವರ್ಕಳಾಯುಧಮಂ ಕೊಳ್ಳುದು ಪುರುಷಾರ್ಥಮಲ್ಲ 
ಎಂದು ಮಗುಳೆ ಕೊಟ್ಟು: ಹರಿವಂಶ, ೪. ೩ ವ) 
ಗಂಡವಲ್ಲಿ - ಗಂಡುಬೀರಿ (ವಿವಿಧಗಂಧಂಗಳಂ 
ಅವಯವದೊಳ್‌ ಮಾಡುವ ಘಟ್ಟಿವಳಿಯೆಂ 
ಗ೦ಡವಳ್ತಿಯೆಂ ಅಲ್ಲೆಂ: ಪಂಪಭಾ, ೮. ೫೬) 
ಗಂಡವಾತು - ಶೌರ್ಯದ ಮಾತು (ನಿನಗಪ್ಪುದು ಈ ಅಟಿನುಡಿ 
ಬರ್ಕೆ ನಿನ್ನ ಪಿರಿಯಣ್ಣನೆ ಪಣ್ಣನೆ ನೋಟ್ಟಂ ಆತನ 
ಒಡ್ಡಟೆಯದ "ಗಂಡವಾತಂ. ಪಂಪಭಾ, ೩. ೧೬) 
ಗಂಡಶೈಲ - ಹೆಬ್ಬಂಡೆ, ಉರುಳಿಬಿದ್ದ ಕಲ್ಲು (ವಿದ್ಧಿಷತ್ತೇನೆಯೊಳ್‌ 
ಆನೆಯಂ ಕುದುರೆಯಂ ರಥಮಂ ಪೃಥು ಗಂಡಶೈಲ 
ಸಂತಾನದಿನಿಟ್ಟು ಮೋದಿ ತರುರಾಜಿಗಳಂ ತವೆ ಕೊಂದಂ: 
ಪಂಪರಾ, ೧೦. ೨೧೮) 


ಆಂ 
ದೇವಿ 


ಗಂಡಶೈಳ - ಕಲ್ಲುಂಡು (ಗಂಡಶೈಳಾಭೀಳ ಶಿಳಾಯಂತ್ರ 
ಭಯಂಕರಂಗಳುಂ ಪ್ರಳಯಕಾಳಾನಳವರ್ಷಶಂಕಾಕಾರಿ 


ಹುತವಹವರ್ಷಾಗ್ನಿಯಂತ್ರಭಯಾನಕಂಗಳುಂ: ಆದಿಷು, ೧೩. 
೫ ಹು 

ಗಂಡಸ್ಥ - ದವಡೆ, ಕಪೋಲ ಪ್ರದೇಶ (ದಿವ್ಯಸಂಭವ೦ಗಳಪ್ಪ 
ಶ್ವೇತಾಶ್ಚ೦ಂಗಳೊಳ್‌ ಪೂಡಿದ ದಿವ್ಯರಥಮುಮಂ 
ದಧೀಚಿಗಂಡಸ್ಥಮಪ್ಪ ಗಾಂಡೀವಮೆಂಬ ಬಿಲ್ಲುಮಂ 
ಕೆಯ್ಕೊಂಡು: ಪಂಪಭಾ, ೫. ೭೭ ವ) 

ಗಂಡಸ್ಥಲ - ಕಪೋಲ ಪ್ರದೇಶ, ಕೆನ್ನೆ (ಗಂಡಸ್ಥಲದೊಳ್‌ ಪಸರಿಸೆ 
ಬೆಮರ್ವನಿಗಳ್‌: ಪಂಪರಾ, ೧೧. ೧೩೫) 


ಗಂಡಸ್ಥಳ ದ ಕಪೋಲಸ್ಥಳ (ಮೃಗಮದಕರ್ದಮಸಂಪಾದಿತ 
ಮದಲೇಖಾಮಂಡಿತ ಗ೦ಡಸ್ಥಳನುಂ: ಆದಿಪು, ೮. ೪೧ ವ) 
ಗಂಡಸ್ಥಳಿ ದ ಗಂಡಸ್ಥಲ (ಉರದೊಳ್‌ ಹಾರಾಂಶು 


ಗಂಡಸ್ಥಲಿಯೊಳ್‌ ಅಮಳ ಕರ್ಣಾವತಂಸಾಂಶು: ಚಂದ್ರಪ್ರಪು, 
೬. ೭೦) 

ಗಂಡಸ್ಕೋಪರಿ ಸ್ಫೋಟಕಂ - [ಗಂಡಸ್ಯ*ಉಪರಿ ಸ್ಫೋಟಕಂ] 
ಕುರುವಿನ ಮೇಲೆ ಬೊಕ್ಕೆ (ಆಗಳದ೦ ಸಂಜಯಂ ಕಂಡು 
ಗಂಡಸ್ಕೋಪರಿ ಸ್ಫೋಟಕಂ ಎಂಬಂತೆ 
ನಿಜಪ್ರಿಯತನೂಜಾನುರ ಶೋಕದಿಂ ವಿಹ್ಣಳೀಕೃತನಪ್ಪ 
ಭೂತಳೇಶ್ವರಂಗೆ: ಗದಾಯು, ೫. ೯ ವ) 

ಗಂಡಾಳ್ಳನ - ಪೌರುಷ (ಗ೦ಂಡಾಳ್ತನ೦ ಏವುದು ಆಸ್ರಯಿಸುವಂ 
ಶ್ರೀಪಾದಮಂ ಕೃಷ್ಣನಾ: ಜಗನ್ನಾವಿ, ೮. ೯೫) 

ಗಂಡಿಕೆ - ಗ೦ಡತನ (ಬಗ್ಗದ ಗಂಡಿಕೆಗಂಡು ನೆತ್ತಿಯಗ್ರದೆ 
ಮೊನೆಯುರ್ಚೆ ಕೆಯ್ದುರಿಗೆಯಿಂದ ಇರದೆ ಇಕ್ಕಿದನಾ 
ವನೇಚರಂ: ಶಬರಶಂ, ೩. ೫೪); ಊಬು 

ಗಂಡು - ಪೌರುಷ (ಒಗೆದ ಸುತಶೋಕದಿಂದ ಆವಗೆಯಂತೆ 
ಒಳಗು ಉರಿಯೆ ಭೋಂಕನೆ ಎರ್ದೆ ತೆಜ್‌ಯಲ್‌ ಹಾ 
ಮಗನೇ ಎಂದು ಅಶುಜಲಾರ್ದಗಂಡಂ ಆ ಗಂಡಿನೊಡನೆ 
ಬಿಸುಟಂ ಬಿಲ್ಲಂ: ಪಂಪಭಾ, ೧೨. ೨೮) 

ಗಂಡುಗೆಡು - ಧೈರ್ಯಗುಂದು (ಬಿಡೆ ಪಿಣಿಲಂ ಕುರುದ್ಧಜಿನಿ 
ತೊಟ್ಟನೆ ಬಾಯನೆ ಬಿಟ್ಟುದು ಅಂದು ಗಂಡುಡೆಯುಡೆ 
ಗಂಡುಗೆಟ್ಟುದು: ಪಂಪಭಾ, ೮. ೧೦೧) 

ಗಂಡುತನ - ಪೌರುಷ (ತುಜುಗೋಳೊಳ್‌ ಪೆಣ್ಣುಯ್ಯಲೊಳ್‌ 
ಎಲೌವೆಸದೊಳ್‌ ನಂಟನ ಎಡಣಸೊಳ್‌ ಊರಟುವಿನೊಳ೦ 


ತಣೆಸಂದು ಗಂಡುತನಮನೆ ನೆಜುಪದವ೦ ಗಂಡನಲ್ಲಂ 
ಎಂತು೦ ಷಂಡಂ: ಗದಾಯು, ೨. ೨೪) 
ಗಂಡುವರಿಜು - ಪುರುಷ ರೂಪ (ನಯನಾಕರ್ಷಣವಿದ್ಯೆ 


ಗಂಡುವರಿಜ೦ ಕೈಕೊಂಡುದೋ ಗಂಡಗಾಡಿಯಂ ಕಈತಂಗೆ 
ಮನೋಜನೊಪ್ಪಿಸಿದರೋ ಪೇಲ್‌ಂಬಿನಂ.. ಬೆಡಂಗು 
ಕಣ್ಣೊಳಿಸೆ: ಪಂಪರಾ, ೩. ೩೮) 

ಗಂಡುವೇಷ - ಸೇವಕನ ವೇಷ (ಬೋಟದಲೆಯುಂ ಪಣಿದ 
ಕಪ್ಪಡಮುಂ ಬಡಮೆಯ್ಯುಂ ಕೋಲು ಕರಂಕೆಯುಂ ಬೆರಸು 
ಗಂಡುವೇಷಂ ತನಗಮರೆ: ಹರಿವಂಶ, ೯. ೩೦ ವ) 

ಗಂಡೂತಿಬಾಧೆ - ನವೆ (ಪಾರ್ವನದನೆರಡು ಕೈಯೊಳಮರ್ಚಿ 
ಕಾಲೊಳೊರಸುವುದು೦ ಅಸಹ್ಯಮಪ್ಪ ಗಂಡೂತಿಬಾಧೆಯಿಂ: 
ಚಾವುಂಪು, ಪು. ೪೫೦. ಸಾ. ೫) 

ಗಂಡೂಪದ - ಎರೆ ಹುಳು (ಗಂಡೂಪದಾಖ್ಯಮದು ಕಿ೦ಚುಳಕಂ; 
ಅಭಿಧಾವ, ೧. ೪. ೮ 


೩೭೪ 


ಗಂಡೂಷ - ಬಾಯಿ ಮುಕ್ಕಳಿಸುವಿಕೆ (ವಿರಹಿಜನ ನಿಚಯ ನಿಚಿತ 
ಮಾನಸ ಉನ್ಮತ್ತ ಕಾಮಿನೀ ಗಂಡೂಷ ಸೀಧು ಸೇಕ 
ಪುಳಕಿತ: ಪಂಪಭಾ, ೫. ೧೦ ವ) 

ಗಂತಿ - ಜೈನ ಸನ್ಯಾಸಿನಿ (ಶೀಲವತೀ ಮಹಾದೇವಿಯುಂ 
ಸುವುತಗಂತಿಯರಲ್ಲಿ ದೀಕ್ಷೆಯಂ ಕೈಕೊಂಡು: ಧರ್ಮಾಮೃ, 
೪.೧೬೦ ವ) 

ಗಂದಿಗವಸರ - [ಗ೦ದಿಗ-ಪಸರ] ಸುಗಂಧದವ್ಯಗಳ ಅಂಗಡಿ 
(ಗಂದಿಗವಸರದೊಳಂ ಕ್ರಯವಿಕ್ರಯಂಗೆಯ್ವುತ್ತಮಿರ್ದು 
ಪೋಷುದುಂ: ಹರಿವಂಶ, ೪. ೧೦ ವ) 

ಗಂದೆ - ಗುಳ್ಳೆ ಬೊಬ್ಬೆ (ಅಲರ್ವಸೆಯೊತ್ತೆ ಪತ್ತಿದೆಸಳಿಂದೆಸೆವ 
ಅಂಗದ ಗಂದೆ: ಲೀಲಾವತಿ, ೪. ೧೪೪) 

ಗಂಧ - ಪರಿಮಳ (ವಿವಿಧಗಂಧ೦ಗಳ೦ ಆಂ ಅವಯವದೊಳ್‌ 
ಮಾಡುವ ಘಟ್ಟಿವಳ್ಲಿಯೆಂ ದೇವಿ ಗಂಡವಳ್ಲಿಯೆ೦ ಅಲ್ಲೆಂ: 
ಪಂಪಭಾ, ೮. ೫೬) 

ಗಂಧಕುಟಿ - ಶ್ರೀಗಂಧದ ಕುಟೀರ; [ಜೈನ] ಸಮವಸರಣದಲ್ಲಿ 
ಅರ್ಹಂತನು ಕುಳಿತುಕೊಳ್ಳುವ ಮಂಟಪ (ನಿರ್ಭರಗಂಧಂ 
ಗಂಧಕುಟಿ ಕರಂ ಸೊಗಯಿಸುಗುಂ: ಆದಿಪು, ೧೦. ೩೭) 

ಗಂಧಗಜ - ಮದೋದಕವನ್ನು ಸುರಿಸುವ ಆನೆ (ತಪೋವನಮಂ 
ಗಂಧಗಜ೦ ವನಂಬುಗವವೊಲ್‌ ಪೊಕ್ಕು: ಆದಿಪು, ೮. ೭) 

ಗಂಧಚಾರಿಣಿ - ಆನೆಯ ಏಳು ಮದಾವಸ್ಥೆಗಳಲ್ಲಿ ಒಂದು 
(ಗ೦ಧಚಾರಿನಿಯಿ೦ ಉನ್ಮತ್ತಾಳಿಸಂದೋಹ ಸಮ್ಮದ 
ಸಂದಾರಿಣಿಯಂ ವಿರಾಜಿಸುತಮಿರ್ಕುಂ ವಜ್ರಘೋದ್ವಿಪಂ: 
ಪಾರ್ಶ್ವನಾಷು, ೪. ೧೨೨) 

ಗಂಧತೋಯ - ಪರಿಮಳಯುಕ್ತ ನೀರು (ದೇವೇಂದ್ರಲೋಕಕ್ಕಂ 
ಅತ್ಯಾದರಮಂ ಮಾಡುತ್ತುಂ ಏನಾಜಿಸಿದುದೊ 
ದಿವಿಜವ್ರಾತಮಂ ಗಂಧತೋಯಂ: ಆದಿಹು, ೭. ೧೦೨) 

ಗಂಧದಾಯಕಿ - ಗಟ್ಟವಳ್ತಿ (ಸೊಕಮಿರ್ಕೆ ಅಕ್ಕಟ ದರ್ಭಪಾಣಿ 
ಯಮಜಂ ದರ್ಮೀಕರಂ ವಾಯುಪುತ್ತಕನುಂ ಜರ್ಜರಹಸ್ತಂ 


ಇಂದ್ರತನಯಂ ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ 
ಶಸ್ತವಿಡಂಬಂ ಏವುದವರ್ಗಂ ಪಾಂಚಾಲಿಯುಂ 


ಗರಿಧದಾಯಕಿಯಾಗಿರ್ಪಿನಂ ಅಂದು ಮತ್ಸ್ಯಗೃಹದಿಂದ ಈ 
ನಿಗಹಂ ಪೊಲ್ಲದೇ: ಗದಾಯು, ೩. ೩೪) 

ಗಂಧದ್ದಿಪ - ಗಂಧಗಜ (ಗಂಧದ್ದಿಪಗಣಘನಘಂಟಾಪ್ರಘೋಷಂ 

. ಕರಂ ರಂಜಿಸೆ ಬಗೆಗೊಳಿಕು೦ ತತುರೀರಾಜಮಾರ್ಗಂ: 
ರಾಜಶೇವಿ, ೨, ೧೧೨) ನ 


ಗಂಧಮಾದನ — ಕುಲಪರ್ವತಗಳಲ್ಲಿ ಒಂದು (ಆ 
ಮುಚುಕುಂದನಾ ಮಹಾಗುಹಾದ್ವಾರಮ೦  ಪೊಣಮಟ್ಟು 
ಗಂಧಮಾದನ ನಗೇಂದ್ರೋಪಾಂತದ ಬದರಿಕಾಶ್ರಮ: 


ಜಗನ್ನಾವಿ, ೯. ೫೩ ವ) 

ಗಂಧಯುಕ್ತಿ - ಸುಗಂಧದವ್ಯಗಳನ್ನು ಮಿಶ್ರಣಮಾಡುವ ವಿದ್ಯೆ, 
ಅರವತ್ತು ನಾಲ್ಕು ಕಲೆಗಳಲ್ಲಿ ಒಂದು (ಬರೆಪ೦ ಬಾಜನೆ 
ಗಂಧಯುಕ್ತಿ ಗಣಿತಂ .. .. ಚಿತ್ರವಿವಕ್ಷೆ ವಾಸ್ತುಶಕುನಜ್ಞಾನಂ 
ರಥಾರೋಹಣಂ: ಪುಷ್ಪದಂಪು, ೪. ೫೯) 

ಗಂಧರ್ವ - ಒಂದು ದೇವಜಾತಿ (ಅಂಗದರ್ಪಣನೆಂಬ 
ಗಂಧರ್ವ೦ ಜಳಕ್ರೀಡೆಯಾಡುತಿರ್ದಂ: ಪಂಪಭಾ, ೩. ೩೩ 
ವ); ಕುದುರೆ (ಪೊಣರ್ವ ಸಗರ್ವ ಗಂಧರ್ವ ವಾಹಕ 
ಸಮೂಹದ ಸಾಹಸದಾಹವದ ಮೋಹರಮಂ ಕಾಹುರದ 
ಮೋಡಿಯಿಂ ನೋಡಿ: ರಾಜಶೇವಿ, ೬. ೬೫ ವ) 


ಗಂಧರ್ವವಿದ್ಯೆ — ಗಾಯನ ವಿದ್ಯೆ 
(ರಾಗೋಚ್ಚರಣಾಲಯಗೀತಮಾಯ್ತ್ವಚ್ಚರಿ ತತ್‌ ಗಂದೌವಿದ್ಯೆ 
ಸುರಸುಂದರಿಯಾ: ಚಂದ್ರಪ್ರಹು, ೧೧. ೧೪೦) 

ಗಂಧರ್ವವಿವಾಹ - ಪರಸ್ಪರರು ಮೆಚ್ಚಿಕೊಂಡು ಮಾಡಿಕೊಳ್ಳುವ 
ಮದುವೆ (ಗಂಧರ್ವವಿವಾಹಮನಾ ಬಂಧೂಕಾಧರೆಯವರ್ಗೆ 
ಮಾಡಿದರೊಲವಿಂ: ಲೀಲಾವತಿ, ೧೩. ೪) 

ಗಂಧಲಂಪಟತೆ - ಸುಗಂಧದಲ್ಲಿ ಅತಿ 
ಅಳಿಸಂದೋಹ೦ ಎಂತೆಅಗುಗುಗುಂ 
ಗಂಧಲಂಪಟತೆಯಿಂ: ಆದಿಪು, ೩. ೯೦) 

ಗಂಧವಹ - ಗಂಧವನ್ನು ಹೊತ್ತೊಯ್ಯುವುದು, ಗಾಳಿ 
(ವನಲತಾಳಿಪ್ರಸೂನಾವಳೀ ಗಂಧವಹಂ ಮೆಲ್ಲಿಂದೆ ದಲ್‌ .. 
.. ತಣ್ಣಂಪನೀ ಬೀಜೆದಪುದು: ಕಾದಂಸಂ, ೮. ೬) 

ಗಂಧವಹನ -.. ಗಂಧವಹ 
ಹೃದಯದಹನಂ ಗಂಧವಹನಂ 
ಚಿತ್ತಭವನಿಂ: ಲೀಲಾವತಿ, ೭. ೮೩) 

ಗಂಧವಾರಣ - ಗಂಧಗಜ (ಅನ್ಯ ನರೇಂದ್ರ ಗಂಧವಾರಣ 
ಮದವಾರಣ೦ ವಿಜಯಕಾರಣ೦ ಅಮೃ್ಮನಗ೦ಧವಾರಣಂ: 
ಗದಾಯು, ೧. ೧೭) 

ಗಂಧವಾರಿ - ಶ್ರೀಗಂಧದ ಪರಿಮಳದ ನೀರು (ಸಾಂದಿನೊಳ್‌ 
ಕತ್ತುರಿಯೊಂದು  ಕೋಲ್ಡ್‌ಸಳಳಾಳ್‌ ಓಕುಳಿ ಚಂದನ 
ಗಂಧವಾರಿಯೊಳ್‌ ಪಂಪಭಾ, ೧೪. ೨೦) 

ಗಂಧವಾಹ - ಗಂಧವಹ (ಆಮೋದದಿಂ ಎತ್ತಂ ಗಂಧವಾಹಂ 
ಮಗಮಗಿಸೆ ಬೆಡಂಗೀ ನಗೇಂದ್ರೋಪಕಂಠಂ: ಆದಿಹು, ೧೩. 
೬೮) 

ಗಂಧಶಾಲಿ - ಒಂದು ಬಗೆಯ ಸುವಾಸನೆಯ ಬತ್ತ (ಪೊನ್ನ 
ನೀರ್ಗಳಂ ಪರಿಯಿಸಿದಂತೆ ಕಂಪುವಡೆದೇಂ 
ಪಸುರ್ಗೊಂಡುವೊ ಗಂಧಶಾಲಿಗಳ್‌: ಲೀಲಾವತಿ, ೬. ೧೩೦) 


ಆಸಕ್ತಿ (ರಟತ್‌ 
ದಳಿತಾಂಬುರುಪಕ್ಕೆ 


(ವಿಷಾಹಾರಂ ಹಾರಂ 
ವನಿತೆಗವನಿಂ 


ಗಂಧಶಾಳಿ - ಸುಗಂಧಯುಕ್ತ ಬತ್ತ ಕಮ್ಮಗಡಲೆ ಬತ್ತ 
(ದೇವಮಾತೃಕಮೆನಿಪ್ಪ ಹೊಲಂ ನವಗಂಧಶಾಳಿಯಿಂ 
ಬೆಳೆವುದು ರಮ್ಯ ನಂದನ ವನಾಳಿ ವಿಯೋಗಿಜನಕ್ಕೆ 


ಬೇಟಮಂ ಬಳೆವುದು: ಪಂಪಭಾ, ೧. ೫೪) 

ಗಂಧಶಾಳಿವನ - ಗಂಧಶಾಲಿಯ ಗದ್ದೆ (ಪೊಂಬಣ್ಣದ 
ಕೆಂಪಿಡಿದಿರೆ ಸೊಗಯಿಪುವು ಗಂಧಶಾಳಿವನಂಗಳ್‌: ಆದಿಪು, 
೧. ೬೦) 

ಗಂಧಸಿಂಧುರ ಎ ಗಂಧಗಜ (ಸಾಮತಾಂತಃಪುರ 
ಪರಿಮಿತಪರಿವಾರಪರಿವೃತನುಂ ಬಂಧುರ 
ಗಂಧಸಿಂಧುರಾರೂಢನು೦ ಆಗಿ: ಆದಿಪು, ೪. ೨೩ ವ) 

ಗಂಧಹಸ್ತಿ - ಗಂಧಸಿಂಧುರ (ಚ೦ಚರೀಕತತಿ ಗಂಧಹಸ್ತಿಯೊಳ್‌ 
ನೆಲಸುವವೋಲ್‌: ಶಾಂತಿಷು, ೫. ೯೬) 

ಗಂಧಾಂಧದ್ವಿರೇಫ - ಸುಗಂಧದಿಂದ ಸೊಕ್ಕಿದ (ಶಾಳಿವನಗಧಾಂಧ 
ದ್ವಿರೇಫಾಳಿ ಕಣೊಳಿಸಿತ್ತೊರ್ಮೆಯೆ ಬಂದುದಂದು ಶರದಂ: 
ಪಂಪಭಾ, ೭. ೭೧) 

ಗಂಧಾಂಧಸಿಂಧುರ - ಮದದಿಂದ ಕುರುಡಾದ ಆನೆ (ಬಂದಂ 


ಧವಳಾತಪತ್ರದಡಿಯೊಳ್‌ ಕಾಲ್ಗೋದು ಗಂಧಾಂಧ 
ಸಿಂಧುರಮಂ ಮೆಯ್ಸಲಿ ವಜ್ರಬಾಹು: ಪಂಪರಾ, ೨. ೧೧) 
ಗಂಧಾಕುಳ - ಗಂಧದಿಂದ ಆವೃತವಾದ (ಬಂದುದು 


ದಾನಬಂಧುರ ಗಂಧಾಕುಳ ಭೃಂಗಮಂಗಜಗಜಂ ಬರ್ಪಂತೆ: 
ಚಂದ್ರಪ್ರಷು, ೭. ೩೮) 


೩೭೫ 


ಗಂಧಾಗಂಧ - ಸುಳಿವು, ಕುರುಹು (ಅಪಮೃತ್ಯುವಿನ ಸತ್ವಬಾಧೆಯ 
ಗಂಧಾಗಂಧಮುಂ ಇಲ್ಲ: ಶಾಂತಿಷು, ೬. ೧೦೨ ವ) 

ಗಂಧಾಪಣ — ಗಂಧದ ಅಂಗಡಿ (ಉತ್ಪಾದಿತ 
ಘಾಣೇಂದ್ರಿಯಪ್ರಾಪಣಂಗಳಪ ಗಂಧಾಪಣಂಗಳೊಳ್‌: 
ಚಂದ್ರಪಹು, ೧. ೧೨೯) 


ಗಂಧೇಭ - ಗಂಧಸಿಂಧುರ (ಕೌರವ್ಯ ಗಂಧೇಭ ಕೇಸರಿ: 
ಗದಾಯು, ೧. ೫೨) 

ಗಂಧೋದಕ — ಸುಗಂಧದ ನೀರು, ಪನ್ನೀರು 
(ಗಂಧೋದಕಾದಿಗಲಿ೦ ಮಾಡುವ ಸವನಮುಂ: ಆದಿಪು, 
೧೫. ೧೩ ವ) 

ಗಂಧೋದ್ಧಾರಿ — ಗಂಧವನ್ನು ಸೂಸುವ 


(ಹಿಮಗಂಧೋದ್ಗಾರಿಯಾಯ್ತಂದು ಗಾಳಿ: ಪುಷ್ಪದಂಷು, ೧೦. 
೩) 

ಗಂಪಲ್‌ - ಕೆಸರು (ವರವಜ್ರಘೋಷಕರಿ ಪೋಗುತೆ ತತ್ತಟದ 
ಆನೆ ಗಂಪಲೊಳ್‌ ಭಾವಿಸದೆಯ್ದೆ ಪೊಕ್ಕು ಬಳವಲ್ಲಿರೆ 
ಕಂಡತಿರೋಷದೂಷಿತಂ: ಪಾರ್ಶ್ವನಾಪು, ೫. ೬೧) 

ಗಂಭೀರ - ಆಳವಾದ (ಕಣ್ಗೊಪ್ಪಿ ತೋರ್ಪುದಿದು ಉತ್ಪ್ರೇಂಖತ್‌ 
ಅಸಂಖ್ಯ ಶಂಖಧವಳ೦ ಗ೦ಭೀರನೀರಾಕರಂ: ಪಂಪಭಾ, ೪. 
೨೪) 

ಗಂಭೀರವೇದಿ - ತೊಂಡು ಆನೆ (ಪ್ರವರಾಂಕುಶಮಂ 
ಗಂಭೀರವೇದಿ ಶಿರದೊಳ್‌ ನಿಷಾದಿ ನಿಚಿಸುವ ತೆಣದಿಂ: 
ಶಾಂತಿಹು, ೧೦. ೧೬೨) 

ಗಗನ ಡ್ಯ ಆಕಾಶ (ನೀಲಾಭ್ರಘಟೆಯೆ 
ಗಗನಮನೆಡೆಗೊ೦ಡವೋಲಾಯ್ತು: ಜಗನ್ನಾವಿ, ೪. ೫೪) 

ಗಗನಕುಸುಮ - ಆಕಾಶದ ಹೂ, ನೆರವೇರದ ಆಸೆ 
(ಗಗನಕುಸುಮನತ್ಯಂತಾಭಾವಮಂ ನಿಷೇಧಮಾತ್ರದಿಂದಂ 
ಉ೦ಟುಮಾಡಲಕ್ಕುಮೆ: ಶಾಂತಿಷು, ೮. ೧೩೮ ವ) 

ಗಗನಗಂ[ಗಾ]ಗೆ - ಆಕಾಶಗಂಗೆ (ಘನವಹ್ನಿಜ್ವಾಲಧೂಮಾವಳಿ 
ಗಗನಗ೦ಗಾತಟೋದ್ಯುತ್ತಮಾಳೀವನಮೋ: ಚಂದ್ರಪ್ರಷು, ೪. 
೩೧) 

ಗಗನಗಜ - ಆಕಾಶದ ಆನೆ, ಐರಾವತ (ಗಗನಗಜಕ್ಕಿಕ್ಕಿದ ಪೊನ್ನ 
ಗಂಟೆಯೆರಡೆನಲು: ಆದಿಪು, ೬. ೫೨) 

ಗಗನಗತಿ - ಆಕಾಶಗಮನ (ಗಗನಗತಿ ಶ್ರಮಮಂ ನೆಟ್ಟಗೆ ಕಳೆವರ್‌: 
ಕುಸುಮಾಕಾ, ೨. ೭೭) 

ಗಗನಗಮನಜನಿತಶ್ರಮ - ಆಕಾಶಪ್ರಯಾಣದಿಂದಾದ ಆಯಾಸ 
(ಬಳ್ಳಿಗಾವಣ೦ಗಳೊಳಂ ನನೆಯ ಜೊಂಪಗಳೊಳಂ 
ಗಗನಗಮನಜನಿತಶ್ರಮಮಂ ಆಣೆಸಿ: ಪಂಪಭಾ, ೭. ೮೧ ವ) 

ಗಗನಗಾಮಿನೀವಿದ್ಯೆ -  ಆಕಾಶಗತಿಯ ವಿದ್ಯೆ, ಖೇಚರವಿದ್ಯೆ 
(ಕನಕಶ್ರೀಯ೦ ಗಗನಗಾಮಿನೀವಿದ್ಯೆಯಿ೦ ಒಯ್ದು: ಶಾಂತಿಷು, 
೩. ೬೦ ವ) 

ಗಗನಚರ - ಆಕಾಶದಲ್ಲಿ ಚರಿಸುವುದು, ಹಕ್ಕಿ (ಕಾಗೆ ಗೂಗೆ 
ಪರ್ದು ಚಕೋರಂ ಹಂಸೆ ಕುರ್ಕು ಗಿಳಿ ಪುರುಳಿ ಪೆಂಗುರು 
ಕಾರಂಡಂ ಆಂದೆ ಮೊದಲಾಗೊಡೆಯ ಗಗನಚರಂ: 
ವಡ್ಡಾರಾ, ಪು ೯೭, ಸಾ ೧; ಖೇಚರ ಗಗನಚರಂ 
ಲಕ್ಷ್ಮೀಧರನಗಣ್ಯಪುಣ್ಯಪ್ರಭಾವದಿ೦: ಪಂಪರಾ, ೧೪. ೪೬) 

ಗಗನಚರಭುಜಗ - ಗ್ರಹಗಳನ್ನು ಹಿಡಿಯುವ ಹಾವು, ರಾಹು 
(ಭಾನುರಿಪು ಸಿಂಹಿಕಾಪ್ರಿಯಸೂನು ತಮಂ ರಾಹು 
ಗಗನಚರಭುಜಗಂ: ಅಭಿಧಾವ, ೧. ೧. ೭೫) 


ಗಗನಚರಾಧೀಶ - ಖೇಚರರರಾಜ (ಇದಿರೆದ್ದು ಭಕ್ತಿಪುರಸ್ಸರಂ 
ಮನದೆಅಕದಿನೆಆಗಿದ ಗಗನಚರಾಧೀಶನಂ ಯತಿ ಪರಸಿ: 
ಶಾಂತಿಪು, ೨. ೨೧) 

ಗಗನಚರಿ - ಆಕಾಶದಲ್ಲಿ ಸಂಚರಿಸುವವಳು, ಖೇಚರಿ (ಅದಂ 
ಕೇಳ್ದ ಗಗನಚರಿಯೊರ್ವಳ್‌ ಬಂದು ಅರಸಂಗೆಅಗಿ 
ಪೊಡೆವಟ್ಟು ಎನಗೆ ಭರ್ತೃಭೈಕ್ಷಮ೦ ದೇವರ್‌ ಇಕ್ಕಲೆವೇಟ್ಕುಂ 
ಎಂಬುದುಂ: ಶಾಂತಿಪು, ೯. ೮೨ ವ) 

ಗಗನಚಾರಣ - [ಜೈನ] ಆಕಾಶದಲ್ಲಿ ಸಂಚರಿಸುವ ಯಪಷಿದ್ವಯ 
(ಧರ್ಮವರ ಸಾಗರಸೇನರೆಂಬ ಗಗನಚಾರಣರ್‌ 
ಕಾಂತಾರಚರ್ಯಾ ಮಾರ್ಗದೊಳ್‌ ತಮ್ಮ ವಾಸಕ್ಕೆ ಬರ್ಪರಂ 
ಶ್ರೀಮತಿಯು೦ ತಾನುಂ ಕಂಡು: ಆದಿಷು, ೪. ೯೫ ವ) 

ಗಗನತಳ - ಬಾಂದಳ, ಅಂತರಿಕ್ಷ (ಗಗನತಳಮೆ ಪಣಿದು 
ಬಿಟ್ಲುದೆನಿಪ ಬಹುತಟಾಕದಿಂ ಕುಕಿಲ್ವ ನಲಿವ ಕೋಕದಿಂ: 
ಪಂಪಭಾ, ೧. ೫೮) 

ಗಗನಪ್ರಚಾರ - [ಜೈನ] ಆಕಾಶ ಸಂಚಾರ (ಅನ್ವಿತಚತುರಾನನತ್ವಂ 
ಅಖಿಳಾಗಮವಿತ್ವಂ ಅಪಕ್ಷ್ಮತಾಸಂ ಆಯತಗಗನಪ್ರಜಾರಂ 
ಅಪಜೀವವಧಂ ಪರಿವೀತ ದೇಹಬಿಂಬತೆ: ಆದಿಷು, ೧೦. 
೪೩) 

ಗಗನಮಂಡಲ - ಆಕಾಶ ಪ್ರದೇಶ (ಎರಡು೦ ಬಲದ ಕಡುವಿಲ್ಲರ್‌ 
ಭೋರ್ಗರೆದು ಇಸೆ ಕೂರ್ಗಣೆಯೊಳ್‌ ಪಂದರ್‌ 
ಇಕ್ಸಿದಂತಾಯ್ತು ಗಗನಮ೦ಡಲಮೆಲ್ಲಂ: ಪಂಪಭಾ, ೧. ೭೨) 

ಗಗನವಿವರ - ಆಕಾಶದ ವಿಸ್ತಾರ (ಪರೆದಿರೆ ಸಂಧ್ಯಾರಾಗಂ 


ನಿರಂತರಂ ಗಗನವಿವರವನೊಪ್ಟಿತ್ತೆಂದಾದರದಿಂ 
ಪೇಬಲ್ಲಗೆದಂತಿರೆ: ಕವಿರಾಮಾ, ೧. ೧೦೨) 
ಗಗನವಿಹಾರ - ಆಕಾಶಯಾನ (ಗಗನವಿಹಾರಂ ತನಗೊಪ್ಪೆ 


ವಿಹಾರಿಸಿಯುಂ: ಶಾಂತಿಪು, ೧೨. ೨೦) 

ಗಗನಸ್ಥಳಿ -.ಗಗನಮಂಡಲ (ದಾಂಧಳಂಧಳದ್ದನಿಯಳುರ್ಕೆಗೊಳೆ 
ಶಬ್ದಗುಣ೦ ತಿಳಿವೊಡಾಯ್ತು ಗಗನಸ್ಥಳಿಗೆ: ರಾಜಶೇವಿ, ೭೬. 
೪೪) 

ಗಗನಾಪಗೆ - (ಮುಗಿಲಟ್ಟಳೆಗಳ ಪಚ್ಚೆಯ 
ಪೊಗರ್ವೆಳಗು ಗಗನಾಪಗೆಯಂ ಜಗುನೆಯ 
ಕರ್ಮಡುವಳಸಲ್‌ ನೆಗೆವಂತೊಪ್ಪುವುದು: ಪುಷ್ಪದಂಪು, ೨. 
೬೬) 

ಗಗನಾಭೋಗ - ಆಕಾಶದ ವಿಸ್ತಾರ (ಗಗನಾಭೋಗಮಂ ಎಯ್ದಿ 
ನೀಳ್ಬ ಮಣಿಕೂಟಾಟೋಪಮೆಂಬಂತೆ ದಿಟ್ಟಿಗೆ ಮುನ್ನಂ ಬರೆ: 
ಆದಿಹು, ೧೩. ೧೦) 

ಗಗ್ಗರಿಕೆ - ಗದ್ಗದ ಸ್ಪರ (ಒದವಿ ತಗುಳ್ಬ ಗಗ್ಗರಿಕೆ ಸೂಸುವ ಕಣ್ಣನಿ 
ಕಣ್ಗಳೊಳ್‌ ಕಲಂಕಿದ ಬೆಳರ್ಗೆಂಪು: ಆದಿಷು, ೧೨. ೨೫) 

ಗಗ್ಗರಿಕೆಗೊಳ್‌ - ಗದ್ಗದಗೊಳ್ಳು (ಎಂದು ಗಗ್ಗರಿಕೆಗೊಳ್ಳ ಸರಮಂ 
ಕರ್ಣಪರಂಪರೆಯಿಂ ಕೇಳ್ಸು ಸಿಂಹಬಲನ ಒಡವುಟ್ಟಿದರ್‌ 
ನೂರ್ವರ್‌ ಕೀಚಕರುಂ ಪರಿತಂದು ಮುಳಿಸಿನೊಳ್‌: 
ಪಂಪಭಾ, ೮. ೭೯ ವ) 

ಗಜಕ್ರಿಡೆ - ಆನೆಯ ಆಟ (ಮುನ್ನಿನ ಗಂದಹಸ್ತಿಯೊಡನೆ 
ಬಾರಿಯೊಳ್‌ ಮೂವತ್ತೆರಡು ಗಜಕ್ರೀಡೆಗಳಿಂದ೦ ನೀಡುಂ 
ಬೇಗಂ ಕ್ರೀಡಿಸಿ: ವಡ್ಡಾರಾ, ಪು. ಸಾ ) 

ಗಜಗಮನೆ - ಮಂದಗಾಮಿನಿ, ಆನೆಯಂತೆ ನಿಧಾನ 
ನಡಿಗೆಯವಳು (ಗಜಗಮನೆಯರ್ಗಿದು ಗಜಗಮನಮೆನುತ್ತೆ 
ಕೀರ್ತಿಸುತ್ತಿರೆ ಸುಜನರ: ಪಾರ್ಶ್ವನಾಷು, ೮. ೮೯) 


ದೇವಗಂಗೆ 


೩೭೬ 


ಗಜಗಲಿಸು — ಪ್ರಕಾಶಿಸು 
ಗಜಗಲಿಸುತ್ತುಮಿರ್ದ 
ನೇಮಿನಾಪು, ೪. ೧೧೪ ವ) 

ಗಜಘಟಾವಿಘಟನ - ಆನೆಗಳ ಸೈನ್ಯವನ್ನು ಮರ್ದಿಸುವವನು 
(ಅಂಕಕಾಣನಂ ಒಂದೆ ಮದಾಂಧಗಂಧಸಿಂಧುರದೊಳ್‌ 
ಓಡಿಸಿದ ವೈರಿಗಜಘಟಾವಿಘಟನನ ಅದಟುಮಂ: ಪಂಪಭಾ, 
೯. ೫೨ ವ) 

ಗಜಘಟೆ - ಆನೆಗಳ ಸಮೂಹ, ಆನೆಯ 
ನಾಥನಾಗಿಯುಂ: ಶಾಂತಿಪು, ೨. ೯) 

ಗಜಢಕ್ಕೆಯ - ಆನೆಯ ಮೇಲಿಟ್ಟು ಹೊಡೆಯುವ ನಗಾರಿ, ಒಂದು 
ರಾಜಜಿಹ್ನೆ (ಗಜಢಕ್ಕೆಯ ಪಾಚಿ 
ಮಹಾಧ್ವಜದೊಜ್ಜರದೇಕಶಂಖ ರವಿಶಶಿಬಿಂಬ ಧ್ವಜದ 
ಧವಳಾತಪತ್ರದೊಳಗನೆ: ಶಾಂತಿಷು, ೧೦. ೧೫೦) 


(ನಚ್ಚುವರಂ ನಗುವಂತು 
ಕಾಂಚನಪಚರತ್ನಸ೦ಂಚಯಮಂ: 


ಪಡೆ (ಗಜಘಟೆಗೆ 


ಗಜತೆ - ಆನೆಗಳ ಸಮೂಹ (ಕರಿಬೃಂದ೦ ಗಜತೆ ಹಾಸ್ತಿಕಂ 
ತಾನಕ್ಕುಂ: ಅಭಿಧಾವ, ೧. ೧೪. ೩೨) 

ಗಜನಿಮೀಲನ ದ ಆನೆಯಂತೆ ಮದದಿಂದ 
ಕಣ್ಣುಮುಚ್ಚಿಕೊಳ್ಳುವುದು (ನಯಂ ಕಿಡಲ್‌ 


ಗಜನಿಮೀಲನದಿಂದ ಅವದಧೀರಿಸುತ್ತೆ: ಕಾದಂಬ, ೩. ೭೮) 
ಗಜಪುರ - ಹಸ್ತಿನಾವತಿ (ಶಿಶುದ್ಧ್ಯಯಮ೦ ನಿಜ ಗಜಪುರಕ್ಕೆ 
ಉಯ್ದು ಕೃಪೆಯಿಂ ಮಡಪಿದಂ: ಪಂಪಭಾ, ೨. ೩೩ ವ) 
ಗಜಬಜಿಸು - ಗದ್ದಲಮಾಡು (ಊರುಗಳಿಂ ಮಿಗುವ 
ವೃಷಭೇಂಧ್ರನಂ  ಔಂಕುತ್ತಗಲದೆ ನಿಜಮೂರ್ತಿಯೊಳಗೆ 
ಗಜಬಜಿಸುತ್ತುಂ: ಗಿರಿಜಾಕ, ೯. ೯೮) 

ಗಜಮೌಕ್ಕಿಕ - ಆನೆಯ ಕುಂಭಸ್ಥಳದಲ್ಲಿ ಸಿಕ್ಕುವುದೆಂದು ಹೇಳಲಾದ 
ಮುತ್ತು (ಮಿಡಿವಿಲ್ಲಿಡಿದು ಪುಳಿಂದಿಯಂತೆ ಗಜಮೌಕ್ತಿಕದ 
ಮೋಂಟೆಯಂಬರದೆಡೆಯೊಳ್ಳಡೆದು: ರಾಜಶೇವಿ, ೫. ೮೦) 

ಗಜರತ್ನ ದ [ಜೈನ] ವಿಜಯಾರ್ಧಪರ್ವತದಲ್ಲಿ ಹುಟ್ಟದ 
ವಿಜಯಾರ್ಧಪರ್ವತದಲ್ಲಿ ಹುಟ್ಟಿದ್ದು ಚಕ್ರವರ್ತಿಯ 
ಹದಿನಾಲ್ಕು ರತ್ನಗಳಲ್ಲಿ ಒಂದು, (ವಿಜಯಾರ್ಧಪರ್ವತದೊಳ್‌ 
ಪುಟ್ಟಿದ ಗಜಾಶ್ವಸ್ತೀರತ್ನಂಗಳುಂ ಸಾಕೇತನಗರದೊಳ್‌ ಪುಟ್ಟಿದ 
ಸೇನಾನಾಯಕಪುರೋಹಿತಗೃಹಪತಿತಕ್ಷಕರತ್ನ೦ಗಳುಂ: ಆದಿಪು, 
೧೫. ೩ ವ) 

ಗಜರಿಪು - ಆನೆಯ ಶತ್ರು ಸಿಂಹ (ಗಜಮಸ್ತಕಮಸ್ತಿಷ್ಕದಿಂ 
ಅಜೀರ್ಣಮಾಯ್ತಿಂದು ಲಂಘನಂಗೆಯ್ದವೊಲೇಂ ಗಜರಿಪು 
ಲಂಫಿಸಿದುದೊ ಪವನಜವದೆ ಶಿಖರಕ್ಕೆ ಶಿಖರದಿಂ 
ಖಗನಗದಾ: ಅಜಿತಪು, ೯. ೨೭) 

ಗಜವಶಾ - ಹೆಣ್ಣಾನೆ (ಗಜವಶಾರೂಢನಾಗಿ ಬರೆ: ಶಾಂತಿಪು, ೮. 


೬೩ ವ) 
ಗಜವೆಡಂಗ - ಆನೆಯನ್ನು ಪಾಲಿಸುವುದರಲ್ಲಿ ಜಾಣನಾದ 
ಮಾವುತ (ಗಜವೆಡಂಗ ನೀನುಳಿದೊಡೆ ಸಾವವಳ್‌: 


ಯಶೋಧಚ, ೨. ೫೨) 

ಗಜವ್ರಜ - ಆನೆಯ ಹಿಂಡು (ಅಂಬಿನ ಬಂಬಲೊಳಂ ಜೋಡಾಗಿ 
ಕೋಡನೂಛೆ ಕೆಡೆದ ಗಜವಜಂಗಳ ಡೊಣೆವುಗಳಿಂದ 
ಒಳಿತು ಪರಿವ ನೆತ್ತರ ಕಡಲ್ಗಳೊಳ್‌ ಮಿಳಿರ್ವ: ಪಂಪಭಾ, 
೧೦. ೧೧೬ ವ) 

ಗಜಶಿಕ್ಷೆ - ಆನೆಯನ್ನು ಪಳಗಿಸುವುದು 
(ತುರಗಾರೋಹಣದಿಂದೊರ್ಮೆ ಗಜಶಿಕ್ಲಾಲೀಲೆಯಿಂದೊರ್ಮೆ: 
ಚಂದ್ರಪ್ರಪು, ೪. ೨೮) 


ಗಜಲು - ಗದರು (ದೆಸೆಗೆತ್ತಂ ಗಜುತ್ತುಮಿರ್ಪ ಪುಲಿಯಿಂ 
ನೀಳಾಭ್ರಮ೦ ದಂತಿಗೆತ್ತು ಸಿಡಿಲ್ಲು ಆಗಸಕೆ ಎಯ್ದೆ ಪಾಯ್ಸ 
ಪಲವುಂ ಸಿಂಗಂಗಳಿಂದೆತ್ತಗುರ್ವಿಸಿ: ಪಂಪಭಾ, ೭. ೨೬); 
ಆರ್ಭಟ, ಗರ್ಜನೆ (ಪಾವಿಲ್ಲದೆಡೆಯೊಳ್‌ ಕಪ್ಪೆಗಳ ತಮ್ಮ 
ಗಜಜೌ್‌ ಗಜಜಾಗಿರ್ಮವು ಪಾವು ಬರೆ ಗಜಖುಗೆಟ್ಟು 
ಸತ್ತಂತಿರ್ಪುವು: ಧರ್ಮಾಮೃ, ೧. ೧೭೪) 

ಗಜಾಗಮಜ್ಞ -.. ಆನೆಗಳ ಬಗೆಗಿನ ಶಾಸ್ತ್ರವನ್ನು ಬಲ್ಲವನು 
(ಗಜಾಗಮಜ್ಞ ರಾಜಪುತ್ರ ಗೌತಮ ವಾದ್ದಾಕಿ ಪಾಳಕಾಪ್ಯ 
ಸುಪತಿ ಶೀಹರ್ಷಾದಿ  ಪುರಾಣಪುರುಷವಿರಚಿತಂಗಳಪ್ಪ 
ಹಸ್ತಿಶಾಸ್ತಂಗಳೂಳಂ: ಪಂಪಭಾ, ೨. ೩೪ ವ) 

ಗಜಾರಾತಿ `- ಗಜವೈರಿ, ಸಿಂಹ (ಗಜಾರಾತಿಯನಾಂತ 
ದಂತಿಗೆಣೆಯಾಗಾ೦ ಮಾಡಿ ನಿನ್ನಂ ಮಾಡುವೆಂ: 
ಚಂದ್ರಪ್ರಷು, ೫. ೭೫) 

ಗಜಾರಿ - ಗಜಾರಾತಿ (ಗಜಮಸ್ತಕದೊಳ್‌ ಪಾಯ್ದುವು ಗಜಾರಿ 
ಪಾಯ್ವಂತೆ ನಿಶಿತ ಬಾಣಾವಳಿಗಳ್‌: ಶಾಂತಿಷು, ೪. ೧೮) 

ಗಜೆ - ಗದೆ (ವರುಣಂ ಪೊಣಮಡುವಂತೆ ನಾನಾಭರಣಾಳಂಕೃತ 
ಮಣಿಮಕುಟ ವಿರಾಜಿತಂ ಗಜೆಯಂ ಪಿಡಿದು 
ಪೊಅಮಟ್ಟಾಗಳ್‌: ಹರಿವಂಶ, ೧೨. ೪೬ ವ) 

ಗಜೋನ್ಮೀಲನ - ಆನೆ ಕಣ್ಣು ತೆರೆಯುವುದು, ಸರಿಯಾಗಿ 
ನೋಡುವುದು (ಅಪರಾಜಿತಂ .. ಕಿಚಿದು 
ಲೋಕಜ್ಞತೆಯೊಂದಿರ್ಪುದಜೆಂ ರಸಭಂಗಂ ಮಾಡದೆ 
ಗಜೋನ್ಮೀಲನಂಗೆಯ್ದು: ಶಾಂತಿಷು, ೨. ೨೨ ವ) 

ಗಜೋಪಜೀವಿ - ಮಾವತಿಗ (ಸರ್ವದೋಷ ಪ್ರದುಷ್ಟ ಗಜಂಗಳಂ 
ಉಪಲಾಲನೆಯೊಳಂ ಇಚ್ಛಾನುವರ್ತನದೊಳಂ ಅಳವಡಿಸುವ 
ಕುಶಲ ಗಜೋಪಜೀವಿಯಂತೆ: ಶಾಂತಿಪು, ೩. ೭೨ ವ) 

ಗಟ್ಟ - ಬೆಟ್ಟ ಸಾಲು (ಕುರುಡನಪಪ್ಪ ಪೊಲಂಬಿಗನಂ ನಂಬಿ 
ಗಟ್ಟದ ಇಟ್ಟೆಡೆಯೊಳ್‌ ಇರುಳ್‌ ದೂರದೇಶಕ್ಕೆ 
ಪಯಣಂಬೋಪನೆಂಬಾತನುಂ: ಧರ್ಮಾಮೃ. ೭. ೨೨ ವ) 

ಗಟ್ಟಿಗೆ - ಒಂದು ನದಿಯ ಹೆಸರು, ಘಟಪ್ರಭೆ (ಅಣೆಕೆಯ 
ಗಟ್ಟಗೆಯುಂ ಪೆರ್ದೊಲ”ಯುಂ ಪರಿದಲ್ಲಿ ತದ್ದವಡಿಗೆ ತೆಂಕಲ್‌ 
. . ಬೆಳುಗಲಿ ದೇಶಂ: ಅಜಿತಪು, ೧೨. ೪೪) 

ಗಟ್ಟಿಮಗುಲ್ಬು - ಗಂಧವನ್ನು ತೇಯಿ (ಸುಯ್ಯೆಲರ್ಗಂಪುಗಳ್‌ 
ದಳಂಗಳನಧಿವಾಸಿಸುತ್ತುಮಿರೆ ಗಟ್ಟಿಮಗುಟ್ಟುವುದ೦ಗನಾಜನ೦: 
ಚಂದ್ರಪ್ರಪು, ೧. ೧೨೧) 

ಗಟ್ಟವಳ್ತಿ - ಗಂಧ ತೇಯುವವಳು (ಪೊಸಜವ್ಹನೆ ನಡೆತಂದಳ್‌ 
ಕುಸುಮಾಸ್ತನ ಗಟ್ಟಿವಳ್ಲಿಯೊರ್ಬಳ್‌ ಭರದಿಂ: ಗಿರಿಜಾಕ ೭. 
೮) 

ಗಟ್ಟಿಸು - ದಮ್ಮಸ್ಸು ಮಾಡು (ಗಟ್ಟಿಸಿ ಸೆಂದುರದೊಳ್‌ ನೆಲಗಟ್ಟಿಸಿ 


ಚೆಂಬೊನ್ನ ನೆಲೆಯ ಚೌಪಳಿಗೆಗಳೊಳ್‌ ಕಟ್ಟಿಸಿ 
ಪಟಯಿಗೆಗಳಂ: ಪಂಪಭಾ, ೨. ೬೬); ಹೊಡೆ (ಅವಳ 
ಮುನಿಸಜೆದು ಏಂ ಗಟ್ಟಿಸಿದುದೊ ಪಲಗೆಯನೆನೆ 
ಬಾಷ್ನಸಲಿಲಮಂ ತಳೆದು ನೇತ್ರಪುತ್ರಿಕೆ ಕರದಿಂ: ಲೀಲಾವತಿ, 
೧೪. ೩೨) 

ಗಡಂ - ಮೆಚ್ಚಿಗೆ, ಆಕ್ಷೇಪ, ಸಂತೋಷ, ಆಕ್ಷೇಪ 
ಮುಂತಾದದವುಗಳನ್ನು ಸೂಚಿಸುವ ಅವ್ಯಯ (ರಂಜಿಪುವು 
ಗಡ ಗಳ ಗಡಂಗಳುಂ ಉಪಚಿತವಾರ್ತೆಯೊಳ೦ 


ಉಚಿತಸಂಭಾಷಣೆಯೊಳ್‌: ಶಬ್ದಮದ, ೩೩೩) 


೩೭೭ 


ಗಡಗೆ - ಮಣ್ಣಿನ ಕೊಡ, ಬಿಂದಿಗೆ 
ಪ್ರಯೋಗಂ: ನಿಘಂಟು-ನಿಗಂಟು, 
ಶಬ್ದಮದ, ೨೬೯, ಪ್ರ 

ಗಡಣ - ಸಮೂಹ (ಪಿಡಿದನೆ ಪುರಿಗಣೆಯ೦ ಎರಟ್ನುಡಿದನೆ 
ಬಳ್ಳಿದನೆ ತಾನೆ ತನ್ನನೆ ಚಲಮಂ ಪಿಡಿದು ಅಟಿದಂ ಎಂದು 
ದೇವರ ಪಡೆ ಗಡಣದೆ ಪೊಗಟ್ಟುದು ಇನತನೂಜನ ಗಂಡಂ: 
ಪಂಪಭಾ, ೧೨. ೨೧೬) 

ಗಡಣಂಗೊಳ್‌ - ಗುಂಪಾಗಿ (ಅಂತು ಪುಗುವೇಟ್ವುದುಂ 
ದಿಗ್ಗಂತಿಗಳುಂ ಕುಲನಗಂಗಳುಂ ಗಡಣಂಗೊಂಡೆಂತು 
ಕವಿತರ್ಕುಂ ಅಂತೆ ನೆಲಂ ತಳರ್ವಿನೆಗಂ ಪ್ರಚಂಡ 
ಕೋದಂಡಧರರ್‌: ಪಂಪಭಾ, ೨. ೭೦) 

ಗಡಣಂಬಡೆ - ಒಟ್ಟಾಗಿರು, ಗುಂಪಾಗು (ರದನಂ 
ಗಡಣಂಬಡೆದಾರದನಂಗನ ಕೀರ್ತಿಲತೆಯ ಬಿತ್ತೆನಿಸಿರ್ದುಂ: 
ಜಗನ್ನಾವಿ, ೧೦. ೩೭) 

ಗಡಣಿಸು - ಸೇರು, ಗುಂಪಾಗು (ಪರಿಚಾರಿಕೆಯರ್‌ ಗಡಣಿಸಿ 
ಬರೆ: ಹುಣ್ಯಾಸ್ರ: ೭. ೪೯) 

ಗಡಣೆ - ಮೇಳ, ಗಾನಗೋಷ್ಠಿ (ಕನಕಗೋಪುರ೦ಗಳೊಳಗಣೆರಡು 
ದೆಸೆಯ ಗುಣಣೆಯಿ೦ ವಿಳಾಸನಿಯರ ಗಡಣೆಯಿಂ: 
ಪಂಪಭಾ, ೧. ೫೮) 

ಗಡಪ - ವೇಗ, ತ್ವರಿತ (ಗಡಪದಿ೦ ಐದು ಯೋಜನಮಂ 
ಒರ್ವನೆ ಸಂಧಿಸಿ ಪೋದಂ: ಕಾದಂಬ, ೪. ೪) 

ಗಡಿ - ಎಲ್ಲೆ; ವೇಗಶಾಲಿ (ಕಡು ಗಡಿಯಪ್ಪ ಎರಡಾನೆಗಳ್‌ 
ತಮ್ಮೊಳ್‌ ಪೋರಲ್‌ ಸಾರ್ದುಂ ಪೆಜಪಿಂಗಿ ಪೋದುದುಮಂ: 
ವಡ್ಡಾರಾ, ಪು ೮೫, ಸಾ ೨೫) 

ಗಡಿಂ - ದಿಟವಾಗಿಯೂ (ಇದಂ ಪುಗಲಿಂ ಗಡಿಂ ಎಂದು 
ಬೇಟಕಾಅರ೦ ಇರದೆ ಊಜೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ದ್ವನಿ 
ನಂದನಂಗಳೊಳ್‌: ಪಂಪಭಾ, ೨. ೧೩) 

ಗಡಿಗೆಡು — ಎಲ್ಲೆಮೀರು, ಮಿತಿಮೀರು ಗಡಿಗೆಟ್ಟು 
ಅಜಾಂಡಕೋಟಿಯಂ ಎಡೆಯುಡುಗದೆ ನುಂಗಿಯುಗುಲ್ವ 
ನಿನಗೀ ಪಗೆಯಂ ಮಡಿಪುವುದು ಪಿರಿದೇ: ಜಗನ್ನಾವಿ, ೬ 
೮೨) 

ಗಡುಲ - ಕುಬ್ಬ (ಗಡುಲಂ ತಾಂ ಕುಬ್ಬಂ ಅಲ್ಪಸ್ವತನುಪರಿಗತಂ: 
ಅಭಿಧಾವ, ೧. ೧೨. ೪೦): 

ಗಡುಳ - ಗೂನ (ಹಾಸ್ಯರಸಾಸಾದಿತ ವಾಮನ ಕುಬ್ಬ ಖಂಜ 
ಗಡುಳ ಮೂಕ ಬಧಿರ ಕಿರಾತಸಮುದಾಯಮುಮಂ: 
ತ್ರಿಷಷ್ಟಿಪು, ೧೮. ೫೪ ವ) 

ಗಡ್ಡೆಯಂಬೋಗು - ಮರಗಟ್ಟಿ ಹೋಗು ಪೋದ ಒಲವು ಎಯ್ದೆ 
ಮತ್ತೆ ಪೊಸನಾದುವು ನೀರಸವಾಗಿ ಗಡ್ಡೆಯ೦ಂಬೋದ ಮನಂ 
ಕೊನರ್ತುವು: ಚಂದ್ರಪ್ರಪು, ೭. ೬೬) 

ಗಣ - ಗುಂಪು. ಸಮೂಹ (ಸಂಕುಲಂ ಉತ್ಕರ೦ ತತಿ ಗಣಂ: 
ಅಭಿಧಾವ, ೨. ೧. ೨೭); ಚತುರಂಗ ಸೈನ್ಯದ ಒಂದು 
ನಿರ್ದಿಷ್ಟ ಗುಂಪು (ಒಂದು ಸಾಮಜಮಂದು ತೇರ್‌ 
ಮೂಜಶ್ವಂ ಅಯ್ದು ಕಾಲಾಳ್ಗಳ್‌ ಪತ್ತಿಯಕ್ಕುಂ ಸಂದ ಪತ್ತಿ 
ಮೂಖಾಗೆ ಸೇನಾಮುಖಂ ಆ ಮೂಜು ಗುಲ್ಮಂ 
ಮೂಹುಗುಲ್ಮಕ್ಕೊಂದು ಗಣಂ: ಅಭಿಧಾವ, ೧. ೧೪. ೮); 

ಗಣಕ - ಜೋಯಿಸ ಮುಹೂರ್ತ  ನಿಶ್ಚೈಸುವವನು 
(ಶಾರದಶ್ರೀಯನಿದಿರ್ಗೊ೦ಡು ಅನೇಕ ಗಣಕಗಣಗಣಿತ 
ಶುಭದಿನನಕ್ಷತ್ರಮುಹೂರ್ತದೊಳ್‌: ಆದಿಷು, ೧೧. ೯ ವ); 


(ಘಕಾರಕ್ಕೆ ಗಕಾರ 
ಘಟಕಂ-ಗಡಗೆ: 


ಲೆಕ್ಕಿಗ (ಗಣಕನ ಕೈಯೊಳ್‌ ಕುಡಲ್‌ ಆತ೦ ಸಭಾಜನಂ 
ಕೇಳ್ವುದು ಎಂದೋದಿದಂ: ತ್ರಿಷಷ್ಟಿಷು, ೨. ೯೮ ವ) 

ಗಣಗ್ರಹಣ - [ಜೈನ] ದೀಕ್ಷಾನ್ವಯಕ್ರಿಯೆಗಳಲ್ಲಿ ಒಂದು 
(ಮತ್ತಮವತಾರವೃತ್ತಿ ಲಾಭಸ್ಥಾನಗಣಗಹಣ ಪೂಜಾರಾಧ್ಯ 
ಪುಣ್ಯ .. .. ಎಂಬೆಂಟುಂಬೆರಸು: ಆದಿಷು, ೧೫. ೧೬ ವ) 

ಗಣಧರ - [ಜೈನ] ತೀರ್ಥಂಕರನ ಶಿಷ್ಠರ ಗುಂಪಿನ ಮುಂದಾಳು, 
ತೀರ್ಥಂಕರನ ದಿವ್ಯದ್ಧನಿಯನ್ನು ಭವ್ಯರಿಗಾಗಿ 
ಅರ್ಥವಿಸುವವನು (ಜಿನವಚೋಮೃತಮಂ ಭವ್ಯಾವಳಿಗೆ 
ಕಣದ ಗಣಧರದೇವರ್‌ ದಯೆಗೆಯ್ಗೆ ನಮಗೆ 
ಸಕಲಶ್ರುತಮಂ: ನೇಮಿನಾಹು, ೧. ೧೨) 


ಗಣಧರದೇವ - [ಜೈನ] ತೀರ್ಥಂಕರನ ಮುಖ್ಯ ಶಿಷ್ಕರಲ್ಲಿ ಒಬ್ಬ 


(ಎಣ್ಬತ್ತುನಾಲ್ವರ್‌ ಗಣಧರದೇವರುಂ 
ನಾಲ್ಲಾಸಿರದೇಟ್ಲೂಜಯ್ಸದಿಂಬರ್‌ ಸಕಳಪೂರ್ವದೇವರುಂ: 
ಆದಿಹು, ೧೬. ೪೦ ವ) 

ಗಣನಾತೀತ - ಎಣಿಕೆಗೆ ಮೀರಿದ (ಗಣನಾತೀತಾಜ್ಯಾಹುತಿ 


ಗಣದಿಂದಂ ತಣಿಯೆ ಜಾತವೇದಂ: ಪಂಪಭಾ, ೬. ೩೭) 

ಗಣನಾಥ - ಗುಂಪಿ ಯಜಮಾನ (ಗಣನಾಥರ್‌ ಜಯಮುಖ್ಯರ್‌ 
ಅರ್ಧಶತಕಂ; ಅನಂತಪು, ೧೪. ೪೪) 

ಗಣನಾಯಕ - ಗಣಧರ (ನೆಅವ೦ ತಾಳ್ಗಿದಪಾಸ್ತ ದುರ್ನಯ 
ತಮೋಬಂಧಂ ಶ್ರುತಸ್ಕಂಧವಾದ ಅಜೆವಿಂದಂ 
ಗಣನಾಯಕರ್ಸಮ** ಭವ್ಯಶ್ರೇಣಿಗೆ ಅವ್ಯಾಜದಿಂದೆ: ಆದಿಪು, 
೧.೩೯) 

ಗಣನೆ - ಎಣಿಕೆ, ಲೆಕ್ಕ (ಸುಕವಿಜನಗಣನೆಯೊಳ್‌ 
ಕಾಳಿದಾಸಂ ಮೊದಲೆಂದು ಕರಂ ಬಣ್ಣಿಪರ್‌: ಜಗನ್ನಾವಿ, ೧. 
€) 

ಗಣಭೃತ್‌ - ಗಣಧರ (ಪುರುದೇವಾದಿಜಿನೇಂದಮಾಳೆ 
ಗಣಭೃತ್ಸಂತಾನಮೆಂದೀ ಪರಂಪರೆಯಿಂ ವಿಶ್ರುತ 
ವೀರಸೇನಾಚಾರ್ಕಪರ್ಯಂತಮಾಗಿರೆ: ಆದಿಷು, ೧. ೩೫) 

ಗಣಾಗ್ರಣಿ - ಗಣಧರರಲ್ಲಿ ಮೊದಲಿಗನಾದ ವೃಷಭಸ್ವಾಮಿ (ಆ 
ವೃಷಭಗಣಾಗ್ರಣಿ ಪೇಟ್ಟುದಂ ಸವಿಸ್ತರದೊಳೆ 
ವರ್ಧಮಾನಜಿನಸನ್ನಿಧಿಯೊಳ್‌ ವಿಪುಳಾದ್ರಿಯೊಳ್‌: ಆದಿಷು, 
೧. ೪೧) 

ಗಣಾಧಿಪ - ಗಣಧರ, ತೀರ್ಥಂಕರನ ಶಿಷ್ಠರ ಗುಂಪಿನ 
ಮುಂದಾಳು (ಕೇಳ್ದೆವಾವಿದಂ ತಿಳಿಯೆ ಗಣಾಧಿಪರ್‌ ಬೆಸಸೆ 
ರುಂದ್ರಜಿನೇಂದ್ರ ಸಭಾ೦ತರಾಳದೊಳ್‌: ಆದಿಷು, ೧೫. ೧೧) 


ಗಣಿಕಾಜನ ದ ವೇಶ್ಯೆ (ತನಗೆನ್ನದ ನಿಶ್ಚಯಮಪ್ಪ 
ದಾನಮೆಂಬಿನಿತಿಲ್ಲದೊಡೆ ಗಣಿಕಾಜನಸಾಧನಸಿದ್ಧಿಯಕ್ಕುಮೇ: 
ಶಾಂತಿಪು, ೮. ೯೯) 

ಗಣಿಕಾವಾಟಿ — ಸೂಳೆಗೇರಿ (ಗಂಡೆರಲೆಗಳಂ 
ಬೆಳ್ಳೆರಲೆಗಳೆನಿಸಿಯುಂ ಗಣಿಕಾವಾಟಿಯೊಳ್‌ ಸುಟಿವ 
ಬೊಜಗರ: ಕುಸುಮಾಕಾ, ೪. ೪೫ ವ) 

ಗಣಿಕೆ - ಸೂಳೆ (ಸ್ನಾನಾರ್ಥಂ ಒಂದು ಕಳಶಮಂ 


ನಿಯಮನಿಧಾನ೦ ಎಲಲೆ ಪಿಡಿದು ಅಮಳಿನ ಗಂಗಾನದಿಗೆ 
ವಂದು ಸುರತನಿಧಾನಿ ಅಮರೇಂದಗಣಿಕೆಯಂ ಮುನಿ 
ಕಂಡಂ: ಪಂಪಭಾ, ೨. ೪೧) 

ಗಣಿತ - ಲೆಕ್ಕಾಚಾರ ಮಾಡಿದ (ಶಾರದಶ್ರೀಯನಿದಿರ್ಗೊಂಡು 
ಅನೇಕ ಗಣಕಗಣಗಣಿತ ಶುಭದಿನನಕ್ಷತ್ರಮುಹೂರ್ತದೊಳ್‌: 
ಆದಿಪು, ೧೧. ೯ ವ); ಲೆಕ್ಕ (ಉತ್ಕೋಪದಹನದೊಡನೆ 


೩೭೮ 


ಆರ್ದ 
ಬಿಟು 
ಊ 


೦ಗಳ್‌ ಕೋಟಿಗಣಿತದಿಂದ ಉಜುವಿನಂ 
ಉಣದೆ ಘಟೋತ್ಕಚೆನಂ 
ಮೂರ್ಛೆ ವೋಪಿನಂ ಎಚ್ಚಂ: ಪಂಪಭಾ, ೧೧. ೮) 
ಗಣಿದ - [ಗಣಿತ] ಎಣಿಕೆ, ಲೆಕ್ಕ (ಗಣಿದಮಿದೊಂದುಮಿಲ್ಲ ನಿನಗೆ 
ಈ ಖಳಸಂಸೃತಿಯೆಂಬುದೊ೦ದು ಜಊಟಣದೊಳಗೆ: ಆದಿಪು, 
೩. ೭೧); ಲೆಕ್ಕಚಾರ (ಎನ್ನಣುಗಿನ ಅಳಿಯಂಗೆ ಎನ್ನಿಂ 
ಮೇಗಿಲ್ಲ ಕೂರ್ಪವರ್‌ ಇಂತಿದೇಂ ಗಣಿದದ ಎಡೆಯೇ: 
ಆದಿಪು, ೪. ೯೦) [ಬೇಟೆಯಾಡಬೇಕಾದ ಪ್ರಾಣಿಗಳ] 
ಸಂಖ್ಯೆ (ಮೃಗಮಂ ಗಾಳಿಯಂ ಇರ್ಕೆಯಂ ಪಕ್ಕೆಯಂ 
ಗಣಿದಮಂ ಕಂಡಿಯಂ ಮಾರ್ಕಂಡಿಯಂ ಪುಗಿಲಂ 
ಪೋಗಂ: ಪಂಪಭಾ, ೫. ೪೩) 
ಗಣಿದಂಗೆಯ್‌ - ಎಣಿಸು, ಲೆಕ್ಕಹಾಕು (ತೃಣವತ್‌ ಲಘುವಾಗಿಯೆ 
ತತ್‌ ಕ್ಷಣದಿಂ ಖಚರೇಂದ್ರಪದವಿಯಂ ನೆಜ್‌ ಬಿಟ್ಟಂ 
ಗಣಿದಂಗೆಯ್ಯದೆ ಖಚರಾಗಣಿಯೆನೆ ವೈರಾಗ್ಯ ವಿಭವದಿಂ 
ಪೆಅತುಂಟೇ: ಶಾಂತೀಶ್ನಷು, ೯. ೧೩೩) 
ಗಣಿದಂಗೊಳ್‌ — ಗಣಿದಂಗೆಯ್‌ 
ಮಿಕ್ಕಿನಕ್ಕರದ ಮಾತಂತಿರ್ಕೆ 
ಧರ್ಮಮಧು, ೧. ೬೯) 
ಗಣಿದಿಗ - ಗಣಿತಜ್ಞ (ಗಣಿದಿಗನಿನಿತನಿತಕ್ಷೌ್‌ಹಿಣಿಯೆಂದೆಣಿಸಲ್‌ 
ಸಮರ್ತನಕ್ಕೆಮ: ಪಂಪರಾ, ೧೩. ೧೦) 
ಗಣಿನೀ - ಬ್ರಹ್ಮಚಾರಿಣಿ, ಆರ್ಯಿಕೆ (ಸುಪುಭೆಯುಂ ಸುದರ್ಶನ 
ನಾಮ ಗಣಿನೀಸಮಕ್ಷದೊಳ್‌ ರತ್ನಾವಳಿಯಂ ನೋಂತು 
ಅಚ್ಯುತಕಲ್ಪದೊಳ್‌ ದೇವನಾಗಿ ಪುಟ್ಟಿದಳ್‌: ಆದಿಷು, ೩. ೬೫ 
ವ) 
ಗಣಿಯಾನೆ - ಹಿಂಡಿನ ಆನೆಗಳು (ಒಂದು ದಿನಂ ಅಡವಿಯ 
ಸೊರ್ಕಿದಾನೆ ಗಣಿಯಾನೆಗಳ್ಳೆರಸು. ಬಂದು ಬಾವಿಯಂ 
ಪೊಕ್ಕೊಡೆ: ವಡ್ಡಾರಾ, ಪು ೧೧೧, ಸಾ ೧೯) 
ಗಣೋಪಗ್ರಹಣ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಗಣವನ್ನು ಸೇರುವುದು (ಗಣೋಪಗ್ರಹಣ 
ಅಗನಿರ್ವ್ವೃತಿಯೆಂಬ ಅಯ್ದತ್ತುಮೂಜು ಗರ್ಭಾದಿನಿರ್ವಾಣ 
ಪರ್ಯಂತ೦ಗಳಪ್ಪ ಗರ್ಭಾನ್ಹಯಕ್ರಿಯೆಗಳಂ: ಆದಿಷು, ೧೫. 
೧೫ ವ) 
- ಚಾಂಚಲ್ಯ (ಜೊತ್ತು ಗತಕ೦ ಗನ್ನಂ ಕಜಾಕರ್ಷಣಂ 


ವ್‌ ಇನ 
ಲ್ಭ 


(ಗಣಿದಂಗೊಳ್ಳೊಡೆ 
ತನ್ನಾಣೆಗೋಸಣೆ ಸಲ್ಲುಂ; 


ಗತಕ 


ಸರಸಂ ಚಾರು ನಖಕ್ಷತಂ ಪಿರಿದುಣ್ನಲ್‌ ವಧು 
ನಲ್ಲನೊಳ್‌ ನೆರೆವುತಿರ್ದಳ್‌: ತ್ರಿಷಷ್ಟಿಷು, ೨೪. ೧೮೦) 
ಗತಕಿ - ಕೃತಕ, ಕಪಟಿ (ಖತ್ವಕ್ಕತ್ವಂ: ಕೃತಕಿ-ಗತಕಿ, 


ಗದಗಿಯುಮಕ್ಕುಂ: ಶಬ್ದಮದ, ಪ್ರ 

ಗತಜೀವಿತ - ಸತ್ತವನು (ಕೆಲರ್‌ .. .. ದೆಸೆಯನೆ ನೋಡಿ ನೋಡಿ 
ಗತಜೀವಿತರಾದರ್‌: ಶಾಂತಿಪು, ೪. ೩೦ ವ) 

ಗತಪ್ರಜ್ಞ - ಪ್ರಜ್ಞಾಹೀನ (ನಿರೀಕ್ಷಿಸಿ ನಿಕೃಷ್ಟದುಷ್ಟಗಣರಂ 
ಗತಪ್ರಜ್ಞರಂ: ಸುಕುಮಾಚ, ೨. ೧೮) 

ಗತಪ್ರತ್ಯಾಗತ - ಮೊದಲಿನಿಂದ 
ಕೊನೆಯಿಂದ ಆರಂಭದವರೆಗೆ 
ರಾಘವಪಾಂಡವೀಯಮಂ ಚಮತ್ಕೃಶಿಯೆನಿಸಿ 
ಗತಪ್ರತ್ಕಾಗತದಿ೦ ಪೆಟ್ಟು ಅಮಲಕೀತಿಯಂ ಪ್ರಕಟಿಸಿದಂ: 
ಪಂಪರಾ, ೧. ೨೫) 

ಗತಪ್ರಾಣನಾಗು ಡ್‌ 
(ಪದ್ಮಪತ್ರೌಘಂಗಳಿಂ 


ಕಡೆಯವರೆಗೆ ಹಾಗೂ 
(ಶ್ರುತಕೀರ್ತಿ ತ್ರೈವಿದ್ಯವತಿ 
ವಿಬುಧ 


ಸಾಯು 
ತೀವಿಕೊಂಡು 


ಪ್ರಾಣ ಕಳೆದುಕೊ, 
ತಮ್ಮಣ್ಣಂಗೆ ನೀರಂ 


ಸರೋವರದಿಂದ ಪೊಅಮಟ್ಟು ಒಂದೆರಡಡಿಯನಿಡುತೆ 
ಗತಪ್ರಾಣನಾಗಿ ಬಿಟ್ಟಿರ್ದಂ: ಪಂಪಭಾ, ೮. ೩೯ ವ) 

ಗತವಿವೇಕ - ವಿವೇಕರಹಿತ (ಇನ್ನಾವ ಸಂತಸಂ ಗತವಿವೇಕ 
ಪೇಟ್‌ ನಿನಗೆ ಅಸಾರಸಂಸಾರದೊಳ್‌: ಆದಿಪು, ೩. ೬೦) 

ಗತವೇದ — [ಜೈನ] ಇಂದ್ರಿಯಾಭಿಲಾಷೆಯನ್ನು 
ಕಳೆದುಕೊಂಡವನು (ವೇದನಬಂಧಮಂ 
ಸಮಯೋನದ್ವಾವಳಿಕಾ ಸಮಯಂಗಳಿಂ ವಿದಾರಿಸಿ 
ಗತವೇದನಾಗಿ: ಶಾಂತಿಪು, ೧೧. ೧೧೧ ವ) 

ಗತಶ್ರೀಕ - ಸ೦ಪತ್ತು ಕಳೆದುಕೊ೦ಡವನು, ದುರದೃಷ್ಟವ೦ತ 
(ಗತಶ್ರೀಕನಪನ೦ ಸೇವಿಪರಾರ್‌: ರಾಜಶೇವಿ, ೯. ೬೫) 

ಗತಿ - ಗಮನ (ಮಿತ್ರನ ತೇಜಕ್ಕಡ್ಡಲಾದೆಂ ದ್ವಿಜಗತಿಗೆಡಿಸಿರ್ದೆಂ: 
ರಾಜಶೇವಿ, ೬. ೪), ಆಧಾರ (ಗತಿಯುಂಟೋ 
ದಯೆಯುಂಟೋ ಮತಿಯುಂಟೋ ಸಂಗತಿಯುಂಟೋ..... 
ಅನ್ಯರ ಸತಿಗಲುಪಿದ ನರಂಗೆ ವಸುಧಾತಳದೊಳ್‌: 
ಧರ್ಮಾಮೃ, ೧೩. ೧೦೯) 

ಗತಿಗೆಡು - ನಡೆಗೆಡು, ಹಾಳಾಗು (ಕಾಲ್ಗೆಟ್ಟನಂತೆ ಗತಿಗೆಟ್ಟು 
ಬೆಸನಿಯಂತೆ ಪೆಂಪುಬಿಟ್ಟು: ಧರ್ಮಾಮೃ, ೨. ೬೭ ವ) 

ಗತಿಚತುಷ್ಟಯ - [ಜೈನ] ಕರ್ಮಾನುಗುಣವಾಗಿ ಜೀವನಿಗೆ 
ಒದಗುವ ನಾಲ್ಕು ವಿಧದ ಜನ್ಮಗಳು (ನಾರಕ ತಿರ್ಯಕ್‌ 
ನರ ಬೃಂದಾರಕರೆನೆ  ಗತಿಚತುಷ್ಟಯಂಗಳ್‌: ಪುಷ್ಪದಂಪು, 
೧೩. ೫೬) 

ಗತಿಸಂರೋಧನ - ಮುಗ್ಗರಿಸುವಿಕೆ, ಅಡ್ಡಿ (ಉನ್ನಗ್ನ ನಿಮಗ್ನ 
ಜಲಾಪಗಾಯುಗಂ ಗತಿಸಂರೋಧನಮಾಗೆ: ಶಾಂತಿಪು, ೧೧. 
೫೦) 

ಗತಿಸ್ಟಲಿತ - ನಡೆಯುವಾಗ ಮುಗ್ಗರಿಸುವುದು (ಆತನ ಲಲಿತ 
ಉತ್ತಾನಶಯಿತ ದರಹಸಿತ ತರಂಗಿತ ಗತಿಸ್ಜಲಿತ 
ಮುಗ್ಗಜಲ್ಲಿತಾದಿ ಬಾಲ್ಯವಿಳಾಸ೦ಗಳಿಂದಂ: ಆದಿಪು, ೮. ೫೦ 
ವ) 

ಗತಿಸ್ತಂಭ - ಗತಿಸಂರೋಧನ (ಏಜುದರ ಮೆಯ್ಯಳ್ಳಾಡೆ ತೂಗಿ 


ತೊನೆವಿನಂ ನಿಂದ ವಿಮಾನ ಗತಿಸ್ತಂಭಮಂ ಕಂಡು: 
ಶಾಂತಿಷು, ೪. ೬೧ ವ) 

ಗದ -  (ಕಾಂತಿಯಂ ಬಿಚ್ಚಳಿಪ ಅಚ್ಚಬಜ್ಜರಗದಂ 
ನವಮೌಕ್ತಿಕಸೌಧಮಾಲೆ ರಯ್ಯಮಲ್ಲಿಯ 
ಸೂಳೆಗೇರಿಯೊಳ್‌: ರಾಜಶೇವಿ, ೨. ೧೧೬) 

ಗದಕಿ - ಕೃತಕ, ಕಪಟಿ (ಖುತ್ವಕೃತ್ವಂ: ಕೃತಕಿ-ಗತಕಿ, 


ಗದಗಿಯುಮಕ್ಕುಂ: ಶಬ್ದಮದ, ಪ್ರ 

ಗದಗಂಪಂಗೊಳ್‌ - ಗಡಗಡ ನಡುಗು (ಗದಗಂಪಂಗೊಳುತುಂ 
ಪುಳಿಂದ ಸಮರೋದ್ಯದ್ಗೀತಿಯಿಂ ಸೋರ್ವಾ 
ಬಾಷ್ಟದಗುರ್ವಿಂದಮೆ ಮುಂದುಗಾಣದೆ: ಕುಸುಮಾಕಾ, ೧೪. 
೧೦೧) 

ಗದಜು - ಗರ್ಜಿಸು (ಗಜಜು [ಗದಳು]-ಗರ್ಜನೇ: ಶಬ್ದಮದ, ಧಾ 
೮೬೦) 

ಗದಾಂಗ - ವೈದ್ಯಶಾಸ್ತ್ರ (ಚಿಕಿತ್ಸಾಗೂಢ ಪ್ರೌಢಮಪ್ಪ 
ಗದಾಂಗಮುಮ೦ ಪೆಅವು೦ ವಿದ್ಯಾಕಳಾ ಕಳಾಪಮುಮಂ 
ತ್ರಿದಶವರ್ಗಕ್ಕುಪದೇಶ೦ಗೆಯ್ಯುತ್ತುಂ ಬಾಲಭಾವಮಂ ಪೆಣಿಗಿಕ್ಕಿ 
ಯೌನಪ್ರಾದುರ್ಭಾವಕ್ಕೆ ಇದಿಜಾಗಿ: ತಾಂತಿಷು, ೧೦. ೯೦ 
ವ) 


೩೭೯ 


ಗದಾಘಾತ - ಗದೆಯ ಹೊಡೆತ (ಪೊಕ್ಕು ಉಡಿವೆಂ ಪಿಂಗಾಕ್ಷನ 
ಊರುದ್ವಯಮಂ೦ ಉರು ಗದಾಘಾತದಿಂ ನುಚ್ಚು ನೂಜಾಗೆ 
ಒಡೆವೆಂ ತದತ್ನರಶ್ಲಿಪಕಟಮಕುಟಮಂ: ಪಂಪಭಾ, ೭. ೧೩) 

ಗದಾವಿಕ್ಷೇಪ - ಗದಾಯುದ್ಧದ ವರಸೆ (ಸವ್ಯಾಪಸವ್ಯ 
ಭ್ರಾಂತೋದ್ಧಾಂತ ಕರ್ಷಣ ಮಂಡಳಾವರ್ತನಾದಿಗಳಪ್ಪ 
ಮೂವತ್ತೆರಡು ಗದಾವಿಕ್ಷೇಪದೊಳಂ: ಪಂಪಭಾ, ೧೩. ೯೨ 
ವ) 

ಗದಾಹತಿ - ಗದೆಯ ಹೊಡೆತ (ಮಹಾಪಳಯ ಉಲ್ಕೋಪಮ 
ಮತ್‌ ಗದಾಹತಿಯಿ೦ ಅತ್ಯುಗ್ರ ಆಜಿಯೊಳ್‌ ಮುನ್ನಂ ಈ 
ಖಳ ದುಶ್ಶಾಸನನಂ ಪೊರಳ್ಳಿ ಬಸಿಣಂ ಪೊೋಲಟ್ಟಿಕ್ಕಿ 
ಬಂಬಲ್ಲರುಳುಗಳಂ ಆನಲ್ತೆ ವಿಳಾಸದಿ೦ ಮುಡಿಯಿಪೆಂ 
ಪಂಕೇಜಪತ್ರೇಕ್ಷಣೇ: ಪಂಪಭಾ, ೭. ೧೨) 

ಗದಿತ - ಹೇಳಿದ, ನುಡಿದ (ಜಿನ ಗದಿತ ಮಾರ್ಗದಿಂ 
ಜಿನಮುನಿಗನ್ನಮನಿತ್ತು ದೇವ ಕುರು ಭೂತಲ ಸಂಜನಿತಂ 
ತತ್ಸುತರೊಳ್‌ ತಣ್ಣನೆ ತಣಿದು ಈಶಾನ ಕಲ್ಲದೊಳ್‌ 
ಜನಿಯಿಸಿದಂ: ಪಂಪರಾ, ೧೫. ೪೩) 

ಗದಿಸು - ಹೇಳು, ನುಡಿ (ಸತ್ಯ್ಯೃತಿಸಂಚಯಂ ಈ ಧರಿತ್ರಿಯೊಳ್‌ 
ಪುದಿದಿರೆ ನೋಡಿ ತುಪ್ಪಿವಡಲೊಲ್ಲದೆ ಕಬ್ಬಿಗರೇಕೆ ಕಬ್ಬಮಂ 
ಗದಿಪರೊ ಬೇ ರಾಜಶೇವಿ, ೧. ೩೫) 

ಗದುಗು - ಗಜ್ಜುಗ  (ಶಿವಭಕ್ತಜನಂಗಳೊಳ್‌ ಪೊನ್ನ 
ಗದುಗುಗಳೊಡ್ಡಿ ಇಟ್ಟಾಡುತ್ತಿರಲ್‌: ತ್ರಿಷಷ್ಟಿಪು, ೨. ೧೬೩ ವ) 

ಗದೆ - ಒಂದು ಬಗೆಯ ಆಯುಧ (ಗದೆ ಗದೆಯಂ ಘಟ್ಟಸೆ 
ಪುಟಿದ ಕೆಂಡದ ಕಿಡಿಯ ತಂಡ ಎಂಟು೦ ದೆಸೆಯಂ 
ಪುದಿಯೆ: ಗದಾಯು. ೮. ೧೩) 

ಗದ್ಗದ - ಧ್ವನಿ ನಡುಕ (ತೃಷ್ಣಾತುರ ಗದ್ಗದಕಾಂತೆಯನಾ ತಾಪಸಂ 
ಆಗಳ್‌ ಅವಳನಿದಿರೊಳೆ ಕಂಡಂ: ಸುಕುಮಾಚ, ೪. ೫೬) 

ಗದ್ಗದಿಕೆ — ಗದ್ಗದಸ್ವನ (ಆ ಕಾಂತೆ 
ಅನುಪಸಂಹೃತಮನ್ಯುವೇಗೆಯುಂ ಗದ್ಗದಿತ 
ಅವಗೃಹ್ಯಮಾಣಕಂಠೆಯು೦ ಆಗಿ ಕುಮಾರನಂ ಇಂತೆಂದಳ್‌: 
ಕಾದಂಸಂ, ೭. ೯ ವ) 

ಗದ್ದುಗೆ - ಜಗುಲಿ (ತಪೋಧನರ್ಗಿರದೆ ಗದ್ದುಗೆಗಳಂ ಕಟ್ಟಿ 
ಧೂಪದೀಪಂಗಳುಮಂ ಕೊಟ್ಟು ಪರಿಯಷ್ಟಿಗೆಯ್ವ ಪಟುತರ 
ಮರ್ಕಟಸಮೂಹಂಗಳುಮಂ: ಪಂಚತಂತ್ರ, ೧೯೦ ವ) 

ಗದ್ದುಗೆವೊಯ್‌ - ಕೋಪದಿಂದ] ಕುಳಿತ ಪೀಠವನ್ನು ಹೊಡೆ 
(ಗದ್ದುಗೆವೊಯ್ದು ಕಣ್ಣ ಕೆಂಪು ಕಿಸುಸಂಜೆಯಂ ಪಸರಿಸೆ: 
ಕಬ್ಬಿಗಕಾ, ೧೯೩) 

ಗದ್ಯಕಥಾ[ಥೆ] - ಗದ್ಯಪದ್ಯಗಳಿಂದ ಕೂಡಿದ ಕಾವ್ಯ (ಅಗಣಿತಗುಣ 
ಗದ್ಯಪದ್ಯಸಮ್ಮಿಶ್ರಿತಮ೦ ನಿಗದಿಸುವರ್‌ ಗದ್ಯಕಥಾಪ್ರಗೀತಿಯಿಂ 
ತಚ್ಚಿರಂತನಾಚಾರ್ಯರ್ಕಳ್‌: ಕವಿರಾಮಾ, ೧. ೨೭) 

ಗದ್ಯಣ - ಒಂದು ಚಿನ್ನದ ನಾಣ್ಯ (ಪಲಗೆಗೆ ಪತ್ತು ಸಾಯಿರಮೆ 
ಗದ್ಯಣಂ ಎಂದಿರದೆ ಒಡ್ಡಿ ತಾಮ್‌ ಎರಟ್ಟಲಗೆಯಂ ಆಡಿ 
ಸೋಲ್ಲೊಡೆ: ಪಂಪಭಾ, ೬. ೭೨) 

ಗದ್ಯಾಣ - ಗದ್ಯಣ (ನಿಚ್ಛಮಿರ್ವರ ಭೋಗಕ್ಕಂ ಮನೆಯ 
ಬಿಯಕ್ಕಂ ಸಾಸಿರ ಗದ್ಯಾಣಂ ಬೇಟೌಂದಟ್ಟಿ ತರಿಸಿಕೊಳ್ಗುಂ: 
ಹರಿವಂಶ, ೪. ೧ ವ) 

ಗಬ್ಬರಿಸು - ನೆಲವನ್ನು ಅಗೆ (ಗಬ್ಬರಿಸು-ಖನನೇ: ಶಬ್ದಮದ, ಧಾ 
೭೭೨) 


ಗಭಸ್ತಿ - ಕಿರಣ, ಕಾಂತಿ  (ಮುಗಿಲಟ್ಟಳೆಗಳ ಹರಿನೀಲ 
ಗಭಸ್ತಿಧ್ಯಾಂತಪಟಲದೊಳ್‌ ಮುಗಿದುವು ದಿನಕರನ 
ಕೆಯ್ಯ ಕೆಂದಾವರೆಗಳ್‌: ಮಲ್ಲಿನಾಷು, ೨. ೪೧) 

ಗಭಸ್ತಿಮಾಲಿ ದ ಸೂರ್ಯ (ತ್ರಯೀಮಯನುಂ 
ನಿತ್ಯೋದಯನುಮಪ್ಪ  ಗಭಸಿಮಾಲಿಗೆ ಅರ್ಥ್ಯಮನೆತ್ತಿದ 
ಹಸ್ತಕಮಲದೊಳ್‌: ಪಂಚತಂತ್ರ, ೩೫೭ ವ) 

ಗಭಸ್ತಿಹಸ್ತ - ಗಭಸಿಕರ (ಅಂತಾ ಸಮಯದೊಳ್‌ ದಮಿತಾರಿಯ 
ತೇಜೋಸ್ತಮಯಂ ಇಂತಪ್ಪುದೆಂದು ಅಜೆಪುವಂತೆ 
ಗಭಸ್ಮಿಹಸ್ತಂ ಅಸ್ತಾದ್ರಿಯಂ ಎಯ್ದೆಪೋಗೆ: ಶಾಂತೀಶ್ಚಷು, ೮. 
೪೫ ವ) 

ಗಭೀರ - ಗಂಭೀರವಾದ, ಆಳವಾದ (ಸತತ ಗಭೀರವೃತ್ತಿಯಿಂ 
ಉದಾರತೆಯಿಂ ದಯೆಗೆಯ್ಗೆ 
ನಮ್ಮೊಳನುಕೂಲತೆಯಿ೦ದವೆ ನಿರ್ಮಳತ್ವಮಂ: ಕಾದಂಸಂ, ೧. 
೨) 

ಗಭೀರನಿನದ - ಗಭೀರಧ್ವಾನ (ದುಂದುಭಿ ಗಭೀರನಿನದಂ 
ದುಂದುಭಿ ಸಂವತ್ಸರೋದ್ಧವಂ: ಆದಿಪು, ೧. ೩೩) 

ಗಭೀರೋಕ್ತಿ — ಗಂಭೀರ ನುಡಿ (ದಿವ್ಯ 
ಗಭೀರೋಕ್ತಿಯಿ೦ಗಮಾಗಳ್‌ ಪೇಟ್ಟಂ: ಜಗನ್ನಾವಿ, ೪. ೮೧) 

ಗಮಕ - ಸಂಗೀತ ಸ್ವರ ವಿಶೇಷ (ಪದಕೊರಲ್‌ ಇಂಪಂ 
ಅಪ್ಪುಕೆಯೆ ಕೊಂಕು ನಯಂ ಗಮಕಂಗಳಿ೦ ಪೊಡರ್‌ 
ಕೊದಳ್‌ ಎಆ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ 
ಮೇನಕೆ ಸರಸ್ಪತಿ ಬಾಯ್ದೆ೫ೌದಂತೆ ಪಾಡಿದಳ್‌: ಪಂಪಭಾ, ೭. 
೮೮) 

ಗಮಕಿ - ಕಾವ್ಯ ವಾಚಿಸುವವನು (ಕವಿ ಗಮಕಿ ವಾದಿ ವಾಗ್ಮಿ 
ಪ್ರವರರ ಪಂಡಿತರ ನೆಗಟ್ಬ ಸಬ್ಬವದವರೊಡನೆ ಅಂತು ಒಸೆದ 
ಅನ್ನವಾಸದೊಳ್‌ ಇರ್ದನಾಗಳ್‌ ಹರಿಗಂ: ಪಂಪಭಾ, ೩. 
೮೦) 

ಗಮನ ಪ್ರಾಯಶ್ಚಿತ್ತ — [ಜೈನ] ಪ್ರಯಾಣದಲ್ಲಿ 
ಕ್ರಿಮಿಕೀಟಗಳಿಗಾಗುವ ಹಿಂಸೆಗಾಗಿ ಆಚರಿಸುವ 
ಪ್ರಾಯಶ್ಚಿತ್ರ(ಗಮನಪ್ರಾಯಶ್ಚಿತ್ತ ನಿಮಿತ್ತಂ ಸುದತ್ತಾಚಾರ್ಯರ್‌ 
ಪುರೋಪವನಮಂ ಸಾರ್ದರ್‌: ಯಶೋಧಚ, ೧. ೪೪) 

ಗಮ್ಮನೆ - ಬೇಗನೆ, ತಕ್ಷಣ (ಇನಿಸಾನು೦ ಬೇಗದಿ೦ ಗಮ್ಮನ್ನೆಟ್ಟತ್ತು. 
ಲೀಲಾವತಿ, ೫. ೧೫ ವ); ಸುವಾಸಿತವಾದ (ಮುಗುಳ್ಗಳ 
ಮಾಲೆ ಸುಯ್ಯ ನರುಗಂಪಿನೊಳ್‌ ಇರ್ಮಡಿ ಗಮ್ಮನಾಗೆ: 
ಆಚವರ್ಧ, ೧. ೬೪) 

ಗಮ್ಯ - ತಿಳಿವಳಿಕೆಗೆ ಸಿಕ್ಕುವ (ಕೇವಲಗಮ್ಮಂ ಸದಾನುಮೇಯಂ 
ಕಾಲಂ: ಪಂಪರಾ, ೧. ೪೬) 

ಗರ - ಗ್ರಹ, ದುಷ್ಟ ಶಕ್ತಿ (ಸುರ ದನುಜ ಭುಜಗ ವಿದ್ಯಾಧರ ನರ 
ಸಂಕುಲದೊಳ್‌ ಆರನಾದೊಡ೦ ಏನೋ ಗರಮುಟ್ಟೆ ಕೊಲ್ಲುಂ 
ಇದು ನಿಜವಿರೋಧಿಯಂ ಧುರದೊಳ್‌ ಎಂದು ಶಕ್ತಿಯನಿತ್ತಂ: 
ಪಂಪಭಾ, ೧. ೧೦೩); ವಿಷ (ಅಜಂ ಅಜಗರ ಗರದಿಂದ 
ಅಭ್ರಜಶಿಖಿರವದಿಂದೆ ಪುಲಿಯ ಕಾಯ್ದಿಂ ಕುಜನ 
ಜನಮಂ ಸೃಜಿಸಿದಂ: ರಾಜಶೇವಿ, ೧. ೩೮) 

ಗರಕಾಲಕಂಧರ - ವಿಷದಿಂದ ಕಪ್ಪಾದ ಕೊರಳುಳ್ಳವನು, ಶಿವ 
(ಕಾಲಮರ್ದನ ಗರಕಾಲಕಂಧರ ಧರಾಧರ ಧನ್ವ: ರಾಜಶೇವಿ, 
೧೦. ೫೯) 

ಗರಗರನೆ - ಚೆಲುವಾಗಿ, ಹಸನಾಗಿ (ಗರಗರನಾಗಿ ಭೋಗಿಪೊಡೆ 
ಮೇಳಿಸಿ ಮುಗ್ಗೆಯಂ ಆಗುಮಾಟ್ಬುದು: ನೇಮಿನಾಪು, ೪. 
೮೬) 


೩೮೦ 


ಗರಗರಿಕೆ - ಚೆಲುವು (ಗರಗರಿಕೆವಡೆದ ಎಳವೆಂಡಿರ ತಂಡದಿಂ 
ನೆಗಟ್‌ವಡೆದು ಮೇಲೂರ್ಗಳ ಮುಂಡಾಡುವಂತೆ ಆಗಸಕೆ 
ನೆಗೆದ ನೆಲವಾಡಂಗಳ: ಕಬ್ಬಿಗಕಾ, ೧೭ ವ); ಗರಗರ ಶಬ್ದ, 
ಗದ್ದದ (ಎಂದೊಡೆ ದೂದವಿಗೌಳಿಂತೆಂದಳ್‌ ಗರಗರಿಕೆ 
ಕೊರಲೊಳ್‌ ಠಈಕ್ಷಣದೊಳ್‌ ವಾರ್ಬಿಂದು ಮಿಡುಕು 
ಎರ್ದೆಯೊಳ್‌ ಒದವೆ: ಯಶೋಧಚ, ೨. ೪೧) 

ಗರಟಿಗೆ - ಕಾವಲು (ಗರಟಿಗೆಯ ಜಾವದ ಉಕ್ಕಡದ ಉಲಿ 
ಮಗ್ಗಿದ ಪೊತ್ತು: ಯಶೋಧಚ, ೨. ೨೭) ; ಚಿತ್ತಕೋಭೆ 

ಗರಣ - [ಗ್ರಹಣ] ಹಿಡಿಯುವುದು (ಆ ಗರಣದ ಸಮಯದೆ 
ವಿಧುಂತುದಂ ಪಿಡಿವುದದಂ: ರಾಜಶೇವಿ, ೬. ೨೨) 

ಗರಧರಗೀವ - ಕೊರಳಲ್ಲಿ] ವಿಷ ಧರಿಸಿದವನು, ಶಿವ 
(ಜಯಜಯ ಜಗತ್ತಳಯಕರ ಗರಧರಗ್ರೀವ: ರಾಜಶೇವಿ, 
೧೪. ೧೩೯ ರಗಳೆ) 

ಗರಮುಟ್ಟು - ಗ್ರಹವು ತಾಗುವ ಹಾಗೆ ಅಥವಾ ಗ್ರಹಗಳವರೆಗೂ 
(ಸುರ ದನುಜ ಭುಜಗ ವಿದ್ಯಾಧರ ನರ ಸಂಕುಲದೊಳ್‌ 
ಆರನಾದೊಡಂ ಏನೋ ಗರಮುಟ್ಟೆ ಕೊಲ್ಲುಂ ಇದು 
ನಿಜವಿರೋಧಿಯಂ ಧುರದೊಳ್‌ ಎಂದು ಶಕ್ತಿಯನಿತ್ತಂ: 
ಪಂಪಭಾ, ೧. ೧೦೩) 

ಗರಮೊತ್ತು - ಗಹ ಬಡಿ (ಗರಮೊತ್ತಿದಂತೆ ಮುಂದಿರ್ದರಂ 
ಅಣೆಯದೆ ವಂದಿಸಲ್ಕೆ ನೋಡಲ್‌: ತ್ರಿಷಷ್ಟಿಷು, ೧೯. ೨೯) 

ಗರಲ - ವಿಷ, ನಂಜು (ಗರಲಂ ನಂಜು ವಿಷಂ: ಅಭಿಧಾವ, ೧. 
ಶ್ರ 

ಗರವ - ಬಿಂಕ (ಗೋವಳಿಗರ ಗರವಂ ಕಳೆದಾನೆ ತಾನೆ 
ತೊಲಗಿಸಿದಪುದು: ನೇಮಿನಾಪು, ೮. ೮೪ ವ) 

ಗರವಟಿಗೆ - ಗಸ್ತು ತಿರುಗುವುದು (ಅಲ್ಲಲ್ಲಿ ಜಾವಮುಕ್ಕಡದ 
ಗರವಟಿಗೆ ತಳವಣಿಕೆಯಕ್ಕೆಕ್ಕಯೊಳು ಠಾಣಾಂಥರಮಂ 
ನಿರವಿಸೆಯುಂ: ಪುಷ್ಪದಂಪು, ೭. ೬೯ ವ) 

ಗರವಟಿಗೆವರ್‌ - ಕಾವಲು ಸುತ್ತು (ಕಾಮನ ಗರವಟಿಗೆವರ್ಪಂತೆ 
ಸುತ್ತಿವೊರ್ಣುವು ಗಿಳಿಗಳ್‌: ಶಬ್ದಮದ, ೭೭ ಪ್ರ ೨೧) 

ಗರವಟಿಸು - ತೂತುಮಾಡು, ಕೊರೆ (ಕೊಣಿದುದೆಂದು 
ಗರವಟಿಸಿಡುವುದು: ಶಬ್ದಮದ, ಪ್ರಸಾ ೬೯); ತಿರುಗಿಸು 
(ಭೂಮಿಯಂ ತಿಗುಜೆದಿರುಪಿಯು೦ ಅಬ್ದೋದರಮೆಂದು 
ಗಗನಮಂ ಗರವಟಿಸಿಯುಂ: ಜಗನ್ನಾವಿ, ೯. ೫೩ ವ) 

ಗರವಸಂಗೊಳ್‌ - ಪಹರೆ ಮಾಡು, ಕಾವಲಿರು (ಗರವಸಂಗೊಳ್ಳ 
ಮುಖಮಯೂಖಂಗಳಿಂ ಬೆಳ್ಳಿಂಗಳ್‌ ಬೆಳ್ಳಂಗೆಡೆದಂತೆಯುಂ: 
ಲೀಲಾವತಿ, ೧೨. ೬ ವ) 

ಗರವು - ಅಪಹರಿಸು (ಗರವು-ಸರ್ವಾಕರ್ಷಣೇ: ಶಬ್ದಮದ, ಧಾ 
೬೬೮) 

ಗರವೊಡೆ -  ಗರಬಡಿ (ತಡೆಯದೆ ಗರವೊಡೆದಂತೆ 
ಮೇಲ್ವಾಯ್ದೆವಪ್ಪೊಡೆ ತಮ್ಮ ಮೇಲೆ ತಾವೆ 
ಮರಗಡಿದಂರೆಂಬಂತಕ್ಕುಂ: ಪಂಚತಂತ್ರ, ೨೮೦ ವ) 

ಗರಳ - ವಿಷ (ಭಯಾನಕೋಭಯತಟ 
ಗುಹಾಗಹ್ವರನಿರ್ಜಜ್ಜರತ್‌ ಅಜಗರ ಗಳಗಳಿತ 
ಗರಳಶಬಳಿತಸಲಿಲ ಪ್ರವಾಹೆಯುಂ: ಆದಿಪು, ೫. ೮೭ ವ) 

ಗರಿಮ - ಭಾರ (ಗರಿಮಮದು ತಾಂ ಗುರುತ್ವಂ: ಅಭಿಧಾವ, ೨. 
೨. ೨೮); ಶ್ರೇಷ್ಠತೆ (ಸ್ಮರ ರಾಗಂ ಮನದೊಳ್‌ ಬೇರ್ವರಿವಿನೆಗಂ 
ಬ್ರಹ್ಮಚರ್ಯ ನಿಷ್ಠಾ ಗರಿಮ೦ ಕರಗುವಿನಂ ಎಳಸೆ ಕಣ್ಣಳ್‌ 


ವರಾಕ ಭಿಕ್ಷಾಕಂ ಆಕೆಗಂದು ಇಂತೆಂದಂ: ಪಂಪರಾ, ೮. 
೬೧) 

ಗರಿಷ್ಠ - ಶ್ರೇಷ್ಠ (ತದ್ಗೋಷ್ಠಿಯನುಟೆದು ಮುನೀಂಬದಗರಿಷ್ಠಂ 
ಜಾಬಾಲಿನಾಮಧೇಯ ಮುನೀಂದಂ ಚ 
ಶಯನದೊಳಿರಿಸಿದನೆನ್ನಂ: ೮. ೭ ಮತ್ತು ೮) 

ಗರುಡ - ಒಂದು ಪಕ್ಷಿ (ಗರುಡಂಗಂ ಪಕ್ಷಿಗಳ್ಗಂ ನೆಗಲ್ಲುಂ 
ಅನುಗತಾರ್ಥಂ ಗರುತ್ಮಾಹ್ವಂ: ಅಭಿಧಾವ, ೩. ೧. ದಿ); 
ಕಶ್ಯಪ-ವಿನತೆಯರ ಮಗ ವಿಷ್ಣುವಿನ ವಾಹನ (ಗರುಡಂ 
ಪೇಲ್ತಂದದಿಂದೊಪುವನಿಜಪುರಮಂ ಕೂಡೆ ನೋಡುತ್ತುಂ: 
ಜಗನ್ನಾವಿ, ೯. ೧೩೪) 

ಗರುಡಧ್ವಜ - ಧ್ವಜದಲ್ಲಿ ಗರುಡನ ಚಿಹ್ನೆಯಿರುವವನು, ವಿಷ್ಟು. 
ಕೃಷ್ಣ (ಉರಗದ್ದಜಂ೦ ಗರುಡದ್ವಜ೦ ಸಂಬೋಧಿಸಿ ನುಡಿಯೆ: 


ಗದಾಯು, ಶ್ರ ೪೧ ವ); [ಜೈನ] 
ತ್ರಿಷಷ್ಠಿಶಲಾಕಾಪುರುಷರಲ್ಲಿನ ವಾಸುದೇವ (ಗರುಡಧ್ವಜನ 
ಗಜದ ಮೊಗಚರ್ಮಮನರ್ವಿಸುವಿನಂ ಇಸೆ: ಶಾಂತಿಪು, ೫. 
೬೦) 

ಗರುಡಪತತ್ರಿ - ಗರುಡಾಸ್ತ್ರ (ಫಣಿಪ್ರಬಳ ಸಾಯಕದಿಂ 
ಫಣಿಚಂಡಕಾಂಡಮ೦ ಗರುಡಪತತ್ರಿಯಿಂದ ಅಜಿತಸೇನಂ 


ಆಡುರ್ತಿರದೆಚ್ಚು ತೂಳ್ಗಿದಂ: ಚಂದ್ರಪಪು, ೬. ೩೯) 
ಗರುಡವಾಹಿನಿ - ಗರುಡಪಕ್ಷಿಗಳ ಸೈನ್ಯ (ಆಗಳೆಜಂಕೆಯ ಬೆಟ್ಟಂ 
ಬೇಗಂ ಬರ್ಪಂತೆ ಬಂದು ಲಕ್ಷ್ಮಣನ ರಥಂ ತಾಗಿದುದು 
ಗರುಡವಾಹಿನಿ ಸಾಮರಮುಚ್ನಳಿಸೆ ಪಕ್ಷಪವನಾಹತಿಯಿಂ: 
ಪಂಪರಾ, ೧೪. ೧೪೬); [ಜೈನ] ಸರ್ಪಾಸ್ತವನ್ನು 


ಪರಿಹರಿಸುವ ಒಂದು ವಿದ್ಯೆ (ಬಹುಎಿದ್ಯಾ ಪರಿವಾರವೆನುಳ 


ಸಿಂಹವಾಹಿನಿಯುಂ ಗರುಡಬಾಹಿನಿಯುಮೆಂಬೆರಡು 
ವಿದ್ಯೆಗಳುಮಂ: ಪಂಪರಾ, ೧೩. ೧೫೬ ವ) 

ಗರುಡಿ ದ ವ್ಯಾಯಾಮಶಾಲೆ (ನಾವೆಲ್ಲಮೊಂದೆ 
ಗರುಡಿಯೊಳೋದಿದ ಮಾನಸರೆಂ: ಪಂಪಭಾ, ೯. ೪೮ ವ) 

ಗರುಡೋದ್ಗಾರ[ಮಣಿ] - ಗರುಡನಂತೆ ವಿಷಪರಿಹಾರಕಮಣಿ, 
ಗರುಡ "ಪಚ್ಚಿ (ಗರುಡೋದ್ಗಾರ ಮಣಿಚ್ಛವಿ ಗರುಡಧ್ವಜನೆನಿಪ 
ಕೃಷ್ಣನಿದಿರೊಳ್‌ ಧನು ತನ್ನುರಗಾಕಾರಂ “ಅನುಪಮ ಸಂಹರಿಸಿ 
ನಿಜಾಕೃತಿಯಿರ್ನುದೊಂದಚ್ಚರಿಯೇ: ಪಂಪರಾ, ೫. ೯೯) 


ಗರುತ್‌ - ರೆಕ್ಕೆ (ಪಟವಾಸಚೂರ್ಣಚಯಂ ಷಟ್ಟರಣ 
ಗರುತ್‌ ಸಮೀರಹತಿಯಿಂದೊಗೆದು ಉಜ್ಜಳ 
ಮಲ್ಲಿಕಾರಜೋಭರಿತಮದಾಗಿ ಕಣ್ಣೆಸೆದುದು: ಶಾಂತೀಶ್ವಪು, 
೫. ೧೨೪) 

ಗರುತ್ಮ - ಗರುಡ (ವನನಿಧಿಯಿಂದಂ ಚಂದ್ರಂ ವಿನತಾ 


ಉದರದಿಂ ಗರುತ್ಮಂ ಉದಯಾಚಳದಿಂ ದಿನಪಂ ಒಗೆವಂತೆ 
ಪುಟ್ಟಿದಂ ಅನಿವಾರ್ಯ ಸುತೇಜ೦ ಎನಿಪ೦ ಇನಜನ 
ತನಯಂ: ಪಂಪಭಾ, ೧. ೧೨೧) 

ಗರುತ್ಮಶರ ಎ ಗರುಡಾಸ್ತ್ರ (ದಶಕ೦ಧರನೆಚ್ಚ ರೌದ್ರಪನ್ನಗಶರಮಂ 
ಗರುತ್ಮಶರದಿಂ ಬೀಖಿತೋಡಿಸಿದಂ ಜನಾರ್ದನಂ: ಪಂಪರಾ, 
೧೪. “೫೯ 

ಗರುವ - ಶ್ರೇಷ್ಠ, ಹಿರಿಯ (ಗರುವರ ಗೊಟ್ಟಿಗಾಣರ ನೆಗಟಸಯ 
ಮಿಂಡರ ಮೇಳಗಾಣರ ಅಕ್ಕರಿಗರ ಸಂದ ಕಬ್ಬಿಗರ... 
ಆಗರಮೆನೆ: ಕಬ್ಬಿಗಕಾ, ೩೬) 

ಗರುವಿಕೆ - ದೊಡ್ಡಸ್ತಿಕೆ (ಗರುವಿಕೆಗೆ ಇಂಬು ಗಾಡಿಗೆ ತವರ್ಮನೆ: 
ಕಬ್ಬಿಗಕಾ, ೩) 


೩೮೧ 


ಗರುಹಣೆ - ಗರ್ಹಣ, ತೆಗಳಿಕೆ (ರಿಸಿಯರ೦ ಕೊಂದೆನೆಂದು 


ನಿಂದಣೆ ಗರುಹಣೆ ಗೆಯ್ದು: ವಡ್ಡಾರಾ, ಪು ೧೫೬, ಸಾ 
೧೫) 

ಗರುಹಣಂಗೆಯ್‌ - ನಿಂದನೆ ಮಾಡು (ವೈದ್ಯಂ ಅನವರತಂ 
ತಮ್ಮನೋಲಗಿಸುವುದೆಂ ತಮಗೆಂದುಂ ಮಾಡಿದ 
ವೈಯಾಪೃತ್ಯಮ೦ ಅಜೆದು ನಿಂದಣ ಗರುಹಣಂಗೆಯ್ದು: 
ವಡ್ಡಾರಾ, ಪು ೧೭೨, ಸಾ ೧೧) 

ಗರೋದಯಸಮಯ - (ಗರ೬ಉದಯ ಸಮಯ) ವಿಷ 


ಹುಟ್ಟಿದ ಕಾಲ, ಸಮುದ್ರ ಮಥನದ ಸಮಯ (ಆ ಸಮಯಂ 
.. ಗರೋದಯಸಮಯದಂತೆ ಸುರಚಾಪಲತಾನ್ವಿತಮುಂ .. 

.. ಎನಿಸಿರ್ದು: ರಾಜಶೇವಿ, ೮. ೧೧೮ ವ) 

ಗರ್ಗರಿ - ಕಡೆಗೋಲು (ಮಂಥಣಿ ಗರ್ಗರಿ ಕಡೆಗೋಲ್‌: 
ಅಭಿಧಾವ, ೧. ೧೦. ೩೧) 

ಗರ್ಫರಿ - ಪಾತ್ರೆ, ಕೊಡ; ಕಿರುಗೆಜ್ಜೆ (ಕಳನೊಳ್‌ ಪುಟನೆಗೆವುತ್ತಂ 
ಫಳಕದ ಗರ್ಫರಿಗಳುಲಿಯೆ ಪಡಿತಳಿಸುತ್ತಂ: ತ್ರಿಷಷ್ಟಿಪು, ೨೩. 
೧೩) 

ಗರ್ಜತ್‌ -  ಗರ್ಜಿಸುವ (ಮೃಗಪತಿಪ್ರಧ್ವಾನಗರ್ಜದ್ಗುಹಂ 
ಮದಿರೋನತ್ತ ನಿಳಿಂಪ ಕಿಂಪುರುಷಕಾಂತಾರಬ್ದಸಂಗೀತಂ 
ಒಪ್ಪಿದುದು: ಪಂಪಭಾ, ೭. ೭೨) 

ಗರ್ಜಿತ - ಕೂಗಿದ, ಆರ್ಭಟಿಸಿದ (ಮಧುಮಾಸಕೇಸರಿ 
ವಿಯೋಗಿಗಳೆಂಬ ಮೃಗ೦ಗಳ೦ ಭಯಂಗೊಳಿಸಿದುದು ಉತ್ಕ 
ಕೋಕಿಲ ಗರ್ಜಿತತರ್ಜಿತಂಗಳಿಂ: ಅಜಿತಪು, ೬. ೨೩) 

ಗರ್ತ — ತಗ್ಗು (ಸಲಿಲಂ ತೀವೆ ಗರ್ತಂಗಳಂ 
ಕುಂದುವುದಂಭೋರಾಶಿ ತದ್ಭೀಷಣ ಪವನಘನಾಘಾತದಿಂ: 
ಮಲ್ಲಿನಾಹು, ೧. ೬೨); ನೀರಿನ ಸುಳಿ (ಸಂಸಾರವಾರಾಶಿ 
ಮಧ್ಯಾಸ್ತದ ಸರ್ವಗಾಸಿ ಭೀಮಾಂತಕ 
ವದನಮಹಾಗರ್ತದೊಳ್‌ ಮಗ್ನರಾದರ್‌: ಆದಿಷು, ೯. ೫೮) 


ಗರ್ದಭ - ಕತ್ತೆ (ಗರ್ದಭಂ ತಾನದು ವೇಸರಂ: ಅಭಿಧಾವ, ೧. 
೧೪. ೩೯) 

ಗರ್ದಭೆ - ಹೆಣ್ಣು ಕತ್ತೆ (ಎನ್ನ ತಂಗೆಯರಪ್ಪ ಗರ್ದಭೆಯರಿರ್ವರ್‌ 
ನಿನ್ನಂತೆ ಭಾರಾಕ್ರಾಂತೆಯಾಗಿರ್ದು ಅಳ್ಳಿ ಚಿಂತಿಸುತ್ತಿರ್ದೊಡೆ: 
ಪಂಚತಂತ್ರ, ೪೦೭ ವ) 

ಗರ್ದುಗು — ಗಜ್ಜುಗದ ಗಿಡ ಮತ್ತು ಕಾಯಿ 
(ಗರ್ದುಗೆಎಸೆವಮರ್ದಮರ್ದುವಳ್ಳಿ ಕಂಪಲರ್ದುದು 
ಎನಲೈದೆವಾಯದಿರ್ಮುತ್ತೆ ಪೊದಳ್ಗೆರ್ದೆಯೆಂಬಿವು ಸಹಜ 
ಶಿಥಿಲವೃತ್ತಿಯನಾರ್ಳಗುಂ: ಶಬ್ದಮದ, ೫೫) 

ಗರ್ಬ -.. ಅಹಂಕಾರ, ಗರ್ವ 
ಮಾಧವನೆಣೆಯಪ್ಪೆನೆಂಬ ಕೊಳೆಗಬ್ಬಿಗ 
ಗರ್ಬಮೆಂತುಟೋ: ಧರ್ಮಮಧು, ೧. ೬೬) 

ಗರ್ಭಂ - ಬಸಿರು (ಬಳೆದ ನಿತಂಬದೆ ಕಾಂಚೀಕಳಾಪಮಂ 
ಕಟ್ಟಲಣಮೆ ನೆಜ್‌ಯದು ಎಂದಗ್ಗಳಿಸಿ ಕುಳಿಕೆಗಳಿನೇಂ 
ಕಣೊಳಿಸಿದುದೋ ಸುಭಗೆಯಾದ ಸುದತಿಯ ಗರ್ಭಂ: 
ಪಂಪಭಾ, ೧. ೧೪೩), ಭ್ರೂಣ (ಗರ್ಭಂ ಭೂಣಂ: 
ಅಭಿಧಾವ, ೧. ೧೧. ೧೫) 

ಗರ್ಭಗೃಹ - ಓಳಕೋಣೆ, ಗರ್ಭವೆಂಬ ಮನೆ (ಗರ್ಭಗೃಹದಿಂದಂ 
ಮೇಣ್ಪೊಣಮಟ್ಟವೊಲಾ ಗುಹೆಯಿಂ ಪೊಳಮಟ್ಟುದು 
ಸೈನ್ಯಮಂಬುಧಿದ್ದನಿಯಿ೦ದಂ: ಆದಿಷು, ೧೩. ೫೪) 


(ಮಹಾಕವೀಂದ್ರ 
ನಿನ್ನಯ 


ಗರ್ಭಚಿಹ್ನ - ಗರ್ಭದ ಲಕ್ಷಣಗಳು (ಗರ್ಭಚಿಹ್ನಮೆ ಗಳ 
ಗರ್ಭದರ್ಭಕನ ಸೂಚಿಪ ಮುಂದಣ ್ಹರಾಜ್ಯಚಿಹ್ನಮಂ: 
ಪಂಪಭಾ, ೧. ೧೨೦) 

ಗರ್ಭದರ್ಭಕ - ಬಸಿರಿನಲ್ಲಿನ ಮಗು (ಗರ್ಭಚಿಹ್ನಮೆ ಗಳ 
ಗರ್ಭದರ್ಭಕನ ಸೂಚಿಪ ಮುಂದಣ ರಾಜ್ಯಚಿಹ್ನಮಂ: 
ಪಂಪಭಾ, ೧. ೧೨೦) 

ಗರ್ಭದೋಹಳ - ಬಸಿರಿ ಬಯಕೆ (ಆ ದಾನಚಿಂತಾಮಣಿಗೆ 
ಆಹಾರಾಭಯ ಭೈಷಜ್ಯ ಶಾಸ್ತದಾನದೊಳಂ 
ತೀರ್ಥಕರಜನನಿಗೆ .. .ಗರ್ಭದೊಹಳಂ ನೆಗಟ್‌ ಅಜಿತಪು, 


29 ಐ) 
ಗರ್ಭನಿರ್ಭರಪ್ರದೇಶ - ಬಸಿರು ತುಂಬಿದ ಜಾಗ (ಅಂತು 
ಗರ್ಭನಿರ್ಭರಪ್ರದೇಶದೊಳ್‌ ಅರಾತಿಗಳ್ಗೆ ಅಂತಕಾಲಂ 


ದೊರೆಕೊಳ್ಳಂತೆ ಪ್ರಸೂತಿಕಾಲಂ ದೊರೆಕೊಳೆ: ಪಂಪಭಾ, ೧. 
೧೨೬ ವ) 

ಗರ್ಭಭಾರ - ಬಸಿರಿನ ತೂಕ (ಅಂತು ಕೊಂತಿಯ 
ಗರ್ಭಭಾರಮುಂ ತಾಪಸಾಶ್ರಮದ ಅನುರಾಗಮುಂ 
ಒಡನೊಡನೆ ಬಳೆಯೆ: ಪಂಪಭಾ, ೧. ೧೨೦ ವ) 

ಗರ್ಭಶಯನ - ಭ್ರೂಣ ಮಲಗುವ ಜಾಗ, ಗರ್ಭಾಶಯ 
(ಶುಕ್ಷಶೋಣಿತಂಗಳೊಳ್‌ ಒಂದೊಂದಉೊಳೊಂ೦ಂದಿ 
ಗಭ್ಯಯನದೊಳ್‌ ಪರ್ವಿನಿಲೆ: ಶಾಂತಿಷು, ೬. ೧೦೪ ವ) 

ಗರ್ಭಶೋಧನ ದ [ಜೈನ] ಇಂದ್ರನು ಕಳುಹಿಸುವ 
ದೇವವನಿತೆಯರು ಹುಟ್ಟಲಿರುವ ತೀರ್ಥ೦ಕರನಿಗೆ 
ಕರ್ಮಮಲಗಳ ಲೇಪವಾಗದಂತೆ ಮಾಡುವ ಜಿನಮಾತೆಯ 
ಗರ್ಭ ಶುದ್ಧೀಕರಣ (ಮನವೊಲ್ಲಿಂದನಿವಾಸಸಂಭವ 
ಶುಚಿದವ್ಯಂಗಳಿಂ ಗರ್ಭಶೋಧನಮಂ ದೇವಿಯರಿರ್ದು 
ಮಾಡೆ: ಆದಿಹು, ೭. ೨೩) 


ಗರ್ಭಷಷ್ಠಿ - ಅರವತ್ತು ದಿನಗಳಲ್ಲಿ ತೆನೆ ಬರುವ (ಆ 
ಪ್ರಸ್ತಾವದೊಳ್‌ ಫಳಪಾಕವಿರಾಮ೦ಗಳಪ್ಪ ಗರ್ಭಷಷ್ಠಿವ್ರೀಹಿ 
ಯವ ಗೋಧೂಮಾದಿಇ ಮಹೌಷಧಂಗಳುಮಂ: ಆದಿಪು, 
೮.೬೧ ವ) 

ಗರ್ಭಸರೋವರ - ಬಸಿರು ಎಂಬ ಕೊಳ (ಇತ್ತೆನೆಂದು 
ವಿಯತ್ತಳಕ್ಕೊಗೆದೊಡೆ ಆತನಂಶಮಾಕೆಯ 


ಗರ್ಭಸರೋವರದೊಳಗೆ ಚಂದಬಿಂಬದಂತೆ ಸೊಗಯಿಸೆ: 
ಪಂಪಭಾ, ೧. ೧೨೪ ವ) 

ಗರ್ಭಸುಖಿ - ಹುಟ್ಟಿನಿಂದಲೇ ಸುಖವಾಗಿರುವವನು (ಆಗಳ್‌ ಆ 
ಗರ್ಭಸುಖಿಯ ಬೆನ್ನೊಳ್‌ ಪಿರಿಯ ಪರಿಯಾಣಮಂ ಇಟ್ಟು 
ಇದಂ ಶೆಕ್ಕನೆ ತೀವಿ ಬಡ್ಡಿಸಿದೊಡೆ: ವಡ್ಡಾರಾ, ಪು ೬೪ ಸಾ 
೨೧) 

ಗರ್ಭಸ್ಟಲನ - ಗರ್ಭಪಾತ (ಆ ಗರ್ಭಸ್ಥಲನದ ಸಮಯಮೆ 
ಯತುಸಮಯಮಾಗೆ: ಜಗನ್ನಾವಿ, ೨. ೭೦ ವ) 

ಗರ್ಭಸ್ಥಿತ - ಗರ್ಭದಲ್ಲಿರುವ (ಗರ್ಭಸ್ಥಿತಾರ್ಭಕನ 
ವದನಚಂದನಿರ್ಗತಾಚ್ಛಜಳಚಂದ್ರಿಕೆಯೊಳ್‌ ಒದವಿದಂತೆ: 
ಆದಿಪು, ೭. ೩೦ ವ) 

ಗರ್ಭಾನ್ವಯಕ್ರಿಯೆ - [ಜೈನ] ತೀರ್ಥಂಕರನು ಭೂಮಿಯಲ್ಲಿ 
ಅವತರಿಸುವುದರಿಂದ ಹಿಡಿದು ನಿರ್ವಾಣಪರ್ಯಂತ 
ಮಾಡುವ ಐವತ್ಮೂರು ಕ್ರಿಯೆಗಳು: ದಾನ, ಆಧಾನ, ಪ್ರೀತಿ, 
ಸುಪ್ರೀತಿ, ಧೃತಿ, ಮೋದ, ಪ್ರಿಯೋದ್ಧವ, ನಾಮಕರ್ಮ, 
ಬಹಿರ್ಯಾನ, ನಿಷದ್ಯಾ ಅನ್ನಪ್ರಾಶನ, ವೃಷ್ಟಿ ಕೇಶವಾಪ, 
ಲಿಪಿ ಸಂಖ್ಯಾನ ಸಂಗ್ರಹ, ಉಪನಯನ, ವ್ರತಚರ್ಯಾ, 


೩೮೨ 


ವ್ರತಾವತರಣ, ವಿವಾಹ, ವರ್ಣಲಾಭ, ಕುಲಚರ್ಯಾ, 
ಗೃಹೀಶಿತ್ವ, ಪ್ರಶಾಂತಿ, ಗೃಹತ್ಕಾಗ, ದೀಕ್ಷಾದ್ಯ, ಜಿನರೂಪತಾ, 
ಮೌನಾಧ್ಯಯವವೃತ್ತಿ. ತೀರ್ಥಕರತ್ತ ಎಜೌವನಾ, 
ಗುರುಸ್ಥಾನಾಭ್ಯುಪಗಮ, ಗಣೋಪಗ್ರಹಣ,  ಸ್ವಗುರುಸ್ಥಾನ 
ಸಂಕ್ರಾಂತಿ, ನಿಸ್ಸಂಗತ್ವಭಾವನಾ, ಯೋಗನಿರ್ವಾಣಸಂಪ್ರಾಪ್ತಿ. 
ಯೋಗನಿರ್ವಾಣಸಾಧನ, ಇಂದ್ರೋಪಪಾದ, ಅಭಿಷೇಕ, 
ವಿಧಿದಾನ,  ಸುಖೋದಯ, ಇಂದ್ರತ್ಯಾಗ, ಅವತಾರ, 
ಹಿರಣ್ಯಗರ್ಭೋತ್ಕೃಷ್ಟಜನ್ಮತಾ. ಮಂದರಾದೀಂದ್ರಾಭಿಷೇಕ, 
ಗುರುಪೂಜೋಪಲಂಭನ, ಯೌವರಾಜ್ಯ ಸ್ವರಾಜ್ಯ ಚಕ್ರಲಾಭ, 
ದಿಗ್ವಿಜಯ, ಚಕ್ರಾಭಿಷೇಕ, ಸಾಮ್ರಾಜ್ಯ, ಪರಿನಿಷ್ಠಮಣ, 
ಯೋಗಸಮ್ಮಹ, ಆರ್ಹಂತ್ಯ, ವಿಹಾರಯೋಗತ್ಕಾಗ, 
ಅಗನಿರ್ವ್ಯತಿ (ಅಯ್ದತ್ರಮೂಯಿ ಗರ್ಭಾದಿನಿರ್ವಾಣ 
ಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. 
ದವು 


ಗರ್ಭಾವತರಣ - [ಜೈನ] ಜಿನಮಾತೆಯ ಗರ್ಭದಲ್ಲಿ 
ತೀರ್ಥಂಕರನ ಆಗಮನ, ಪಂಚಕಲ್ಯಾಣಗಳಲ್ಲಿ 
ಒಂದು(ಉತ್ಸವಪರಂಪರೆಗಳಿಂ ಪರಮನ ಚರಮ 


ಗರ್ಭಾವತರಣಮನಚಜಿದು: ಚಂದ್ರಪ್ರಪು, ೧೧. ೧೪೯ ವ) 

ಗರ್ಭಾವಾಸ - ಬಸಿರೆ೦ಂಬ ಮನೆ (ಅಹಮಿಂದಂ ಬಂದು 
ಯಶಸ್ವತಿ ಮಹಾದೇವಿಯ ಗರ್ಭಾವಾಸದೊಳ್‌ 
ಶುಕ್ತಿಪುಟೋದರವರ್ತಿಯಪ್ಪ ನಿರ್ಮಳೋದಕಬಿಂದುವಿನಂತೆ: 
ಆದಿಷು, ೮. ೨೯ ವ) 

ಗರ್ಭೇಶ್ವರ - ಆಗರ್ಭ ಶ್ರೀಮಂತ (ಮತ್ತೊಂದೆಡೆಯೊಳ್‌ ಒರ್ವಂ೦ 
ಗರ್ಭೇಶ್ವರಂ ತನ್ನ ಹೃದಯೇಶ್ವರಿಯಂ ಅಗಲ್ಪು ಬಂದು 
ಪೆಜರಾರುಮಂ ಮೆಚ್ಚದೆ ಆಕೆಯಂ ನೆನೆದು: ಪಂಪಭಾ, ೪. 
೧೦೪ ವ) 


ಗರ್ಭೇಶ್ವರ - ಆಗರ್ಭ ಶ್ರೀಮಂತ (ಮತ್ತೊಂದೆಡೆಯೊಳ್‌ 
ಒರ್ವಂ ಗರ್ಭೇಶ್ವರಂ ತನ್ನ ಹೃದಯೇಶ್ವರಿಯಂ ಅಗಲ್ಲು 
ಬಂದು ಪೆಳರಾರುಮಂ ಮೆಚ್ಚದೆ ಆಕೆಯಂ ನೆನೆದು: 


ಪಂಪಭಾ, ೪. ೧೦೪ ವ) 

ಗರ್ಭೇಶ್ವರಿ - ಸಂತತಿಯ ಒಡತಿ, ಪಟ್ಟದ ರಾಣಿ (ಅಂತಾ 
ಗರ್ಭೇಶ್ವರಿಯರ್‌ ಆ ಪುರುಪರಮೇಶ್ವರನ 
ಮನಸರೋವರದೊಳ್‌ ತಮ್ಮ ಪಾದಪದ್ಮಂಗಳಂ 
ನೆಲೆಗೊಳಿಸಿಯುಂ: ಆದಿಷು, ೮. ೨೪ ವ) 


ಗರ್ಭೋದಯಾದ್ರಿ -  [ಗರ್ಭ+ಉದಯಾದಿ] ಗರ್ಭವೆಂಬ 
ಉದಯಾಚಲ (ಭರತಕುಲಗಗನದಿನಕರ೦ ಅರಾತಿಕುಳಕಮಳ 
ಹಿಮಕರಂ ಶಿಶು ತೇಜೋವಿರಚನೆಯುಂ೦ ಕಾಂತಿಯುಂ 
ಆವರಿಸಿರೆ ಗರ್ಭೋದಯಾದಿಯಿಂದ ಉದಯಿಸಿದಂ: 
ಪಂಪಭಾ, ೧. ೧೪೫) 

ಗರ್ಭೋದರ - ಬಸಿರಿನ ಒಳಗು (ಕೊಂತಿಯ 
ದಿವ್ಯಗರ್ಭೋದರಮೆಂಬ ಶುಕ್ತಿಮಟೋದರದೊಳ್‌ ತನ್ನ 
ದಿವ್ಯಾಂಶಮೆಂಬ ಮುಕ್ತಾಫಲೋದ ಬಿಂದುವಂ ಇಂದ್ರಂ 

ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದಂ: ಪಂಪಭಾ, ೧. ೧೩೯ 

ವ) 


ಗರ್ವ - ಅಹಂಕಾರ (ವ್ಯಾಸಮುನೀಂದ್ರ ರುಂದ್ರ 
ವಚನಾಮೃತವಾರ್ಧಿಯನೀಸುವೆಂ ಕವಿವ್ಯಾಸನೆನೆಂಬ 
ಗರ್ವಮೆನಗಿಲ್ಲ: ಪಂಪಭಾ, ೧. ೧೩); ಉಷ್ಣತೆ 
(ಬಿಗಿಯಪ್ಪಿದಪ್ಪುಗಳ್‌ ಕಳೆದುವು ನಾಣುಮಂ  ಕಿಜೆದು 


ಜಾಣುಮನಟ್ಯಅನೀವ ಚುಂಬನಂ ಕಳೆದುವು ಗರ್ವಮಂ 
ಕಳೆದುದಂತಿರ್ವರ ಮನ್ಮಥದ್ರವ೦: ಪಂಪಭಾ, ೫. ೨೭) 
ಗರ್ವವ್ಯಾಲೆ - ಗರ್ವದಿಂದ ಸೊಕ್ಕಿದವಳು (ಅಂತು ಬಂದ 


ಬಸಂತದೊಳ್‌ ಮದ್ರಿ ತಾಂ ಗರ್ವವ್ಯಾಲೆಯುಂ 
ಕ್ರೀಡಾನುಶೀಲೆಯು೦ ಅಪ್ಪುದಚೆಂ ವನಕ್ರೀಡಾನಿಮಿತ್ತದಿಂ 
ಪೋಗಿ: ಪಂಪಭಾ, ೨. ೧೫ ವ) 

ಗರ್ಹಣ - ತೆಗಳಿಕೆ (ಗರ್ಹಣಾತಿರೇಕದಿ೦ ಗತಶ್ರೀಕನಾಗಿ 


ನಿಜರಾಜಮಂದಿರಮಂ ಪೊಕ್ಕಂ: ಜಗನ್ನಾವಿ, ೨. ೫೪ ವ) 

ಗರ್ಹಿತ - ದೂಷಣೆಗೊಂಡ ಯ(ಗರ್ಹಿತಸ್ಪರ್ಶಸಂಭೋಗದೊಳ್‌ 
ಇಂತೀ ದುಷ್ಟ ಚಂಡಾಲರ ಕುಲದೊಳಗೆ ಏಗೆಯ್ದನೋ 
ದುರ್ವಿವೇಕಂ: ಕಾದಂಸಂ, ೧. ೧೬) 

ಗವನಿ - ಆವರಣ, ಪ್ರಾಕಾರ (ಆ ಮುಗಿಲ ಗವನಿಯಿಂದೊಳಗೆ: 
ಮಲ್ಲಿನಾಹು, ೨. ೫೨ ವ) 

ಗವಸಣಿಗೆ - ಹೊದಿಕೆ, ಮುಸುಕು (ಗವಸಣಿಗೆಯನೊಯ್ಯನೆ 
ಕಳೆದು ವಾಸಮಂ ಪಿಡಿದು ಕಳೆಯ ಮಯಣಮನನುವಿ೦ 
ಪವಣಾಗಿರೆ ಪತ್ತಿಸಿ: ಧರ್ಮಪ, ೨. ೧೯) 

ಗವಾಕ್ಷ - ಬೆಳಕಿಂಡಿ (ರಾಜಹಂಸ ಪಾರಾವತ ಮಿಥುನಂಗಳ್‌ 
ಉತ್ತುಂಗ ಪ್ರಾಸಾದಶಿಖರ ಮಣಿಗವಾಕ್ಷ ಅಂತರಾಳ ವಿವಿಧ 
ಗೃಹಾಂತರಗತಂಗಳಾದುವು: ಪಂಪಭಾ ಪರಿಷತ್ತು ೪. ೪೯ 
ವ) 

ಗವಾಧಿಪ - ಹಸುಗಳ ಒಡೆಯ, ಎತ್ತು (ಗವಾಧಿಪಂ ಅದೆಲ್ಲಮಂ 
ಕೇಳ್ದು ಆದೊಡಂ ಇನ್ನೆಂರತು ಶಕ್ತ್ಯನುರೂಪದಿಂ 
ಸಾಹಸಂಗೈದಪ್ಪೆಂ .. . ಪೇಟ್‌: ಪಂಚತಂತ್ರ, ೨೩೧ ವ) 

ಗವಿಲ - ಹಳದಿಮಿಶ್ರ ಕೆಂಬಣ್ಣ (ಮುನಿಯ ದೇಹದ್ಯುತಿಯಿಂ 
ಕಡುಗವಿಲಮಾಗಿ ಕಾಂಚನದಡವಿಯನನುಕರಿಸಿ ತದ್ದನಂ 
ಸೊಗಯಿಸುಗುಂ: ಕಾದಂಬ, ೫. ೧೮) 

ಗವೇಧುಕ - ಕಾಡು ಗೋಧಿ (ಅಟವೀಸಂಭವಮದೆ ಗವೇಧುಕಂ 
ನೀವಾರಂ: ಅಭಿಧಾವ, ೧. ೧೬. ೧೯) 

ಗವೇಷಣ - ಹುಡುಕುವುದು (ಸಭೆಯೊಳ್‌ ಮಾಷಮುಖದಂತೆ 
ದೋಷಗವೇಷಣಪರರಪ್ಪರೆಂದೊಡದು ತೆಗಟಲ್ಲೇ: ಆದಿಪು, 
೧. ೨೧) § 

ಗವ್ಯ - ಗೋವಿನಿಂದ ದೊರಕುವ (ಗೋಪಕದಂಬಕಮಿಂದು 
ಗವ್ಯಮಾಹಿಷರಸಸಂಕುಳಂ ಬೆರಸು ಕಾರ್ಮುಕಪೂಜೆಗೆ 
ಬರ್ಪುದು: ಜಗನ್ನಾವಿ, ೫. ೬೪) 

ಗವ್ಯೂತಿ - ಎರಡು ಕ್ರೋಶ ದೂರ, ಒಂದು ಗಾವುದ (ಮತ್ತಂ 
ಘಾತಿಗಳ ಕೇಡಿನೊಳ್‌ ಗವ್ಯೂತಿಚತುಷ್ತಯ  ಸುಭಿಕ್ಷತೆ 
ಮೊದಲಾಗೆ: ಆದಿಷು, ೧೦. ೪೨ ವ) 

ಗಸಣಿ - ಆತಂಕ, ತೊಂದರೆ (ಮಾಡುವ ಕಿಡಿಸುವ ಗಸಣಿಗೆ 
ನಾಡೆಯುಮದು ಪೊಣಗು ಸಹಜನಿಯತಸ್ಥಿತಿ: ಆದಿಷು, ೧. 
೪೬) 

ಗಸಿ - ಗಸಟು, ದ್ರವದ ತಳದಲ್ಲಿನ ಕೊಳ (ಮಣ್ಣೆರಸಿದ ನೀರುಂ 
ಕಿಸುವೆರಸಿದ ಪೊನ್ನುಂ ಗಸಿವೆರಸಿದ ಎಣ್ಣೆಯುಂ: 
ಧರ್ಮಾಮೃ, ೧೪. ೯೬ ವ) 

ಗಹನ - ನುಗ್ಗುವುದಕ್ಕಾಗದ (ಅಂತು ಆ ವನಗಹನಮೆಲ್ಲಂ 
ದಹನಮಯಮಾದ ಪ್ರಸ್ತಾವದೊಳ್‌ ವಿಸ್ಮಯಮಾಗೆ: 
ಪಂಪಭಾ, ೫. ೯೭ ವ); ಅಸಾಧ್ಯ (ಎಂಬುದು೦ ಈ ಬೆಸಂ 
ಅದಾವುದು ಗಹನಂ ಎಂದು ಪೂಣ್ಬು ಪೋಗಿ: ಪಂಪಭಾ, 
೨. ೬೧ ವ); ತಿಳಿಯಲು ಕಷ್ಟಕರವಾದ (ಯಷಿಯರ್ಗೇಂ 
ಗಳ ಗಹನಮೆ ಸದ್ಗುರುನಿರೂಪಿತ ಬ್ರತನಿಯಮಂ: 


೩೮೩ 


ಸಮಯಪ, ೭. ೧೧); ದಟ್ಟವಾದ ಕಾಡು 
ಗಹನಮಧ್ಯದೊಳ್‌ ಒಂದು ಸರೋವರಮುಂಟು, 
ಕೆಲವು ಮತ್ಸ್ಯಂಗಳಿರ್ಪುದುಂ: ಪಂಚತಂತ್ರ, ೧೩೭ ವ) 

ಗಹನ೦ಗೆಯ್‌ - ದೊಡ್ಡದೆಂದು ಭಾವಿಸು (ಲಿಂಗಿಯುಮಂ 
ಶಿವಭಕ್ತರನುಮ೦ ಗಹನಂಗೆಯ್ಕರ್‌ ಎಮ್ಮ ಸಮಯಿಗಳ್‌: 
ಸಮಯಪ, ೧೪. ೭೮) 

ಗಹನಪ್ರಚಾರ - ಕಾಡಿನ ಸಂಚಾರ (ಮುಳ್ಗಳ್‌ ಅಂಫ್ರಿಯಂ 
ಬಾರಿಪುದೆ೦ದು ಬಿಟ್ಟುದೆ ಮದದ್ವರದ೦ ಗಹನಪ್ರಚಾರಮಂ: 
ರಾಜಶೇವಿ, ೧೩. ೧೯) 

ಗಹನಭೂಮಿ - ಅರಣ್ಯಪ್ರದೇಶ (ಇಂದ್ರಿಯಲುಬ್ಬಕಸ್ವಚ್ಛಂದವಿಹಾರ 
ಗಮಭೂಮಿಯುಂ: ಆದಿಪು, ೧೪. ೧೨೨ ವ) 

ಗಹನಾಂತರ - ಗಗನಭೂಮಿ (ಪಾಪದ ಫಲಮಂ ಸವಿನೋಡೆ 
ಪೊಕ್ಕೆಂ ಒಡನೊಗೆದ ವಿಚಾರಣಚರಿತಮೆಂಬ 
ಗಹನಾ೦ತರಮಂ: ಆದಿಪು, ೩. ೩೫) 

ಗಹ್ಟರ - ದೊಗರು, ಬಿಲ, ಗವಿ (ತತ್‌ ವನಗಹ್ನರದಿಂ ಬಿಸುನೆತ್ತರ್‌ 

ಉಣ್ಮೆ ಭೋರ್ಭೋರೆನೆ ಕೊಂದಂ ಅಂಕದ ಬಳಾಧಿಕನಂ 

ಬಕನಂ ವೃಕೋದರಂ: ಪಂಪಭಾ, ೩. ೩೧) 

- ಕೊರಳು (ಘನಪಥಮಂ೦ ಪಳಂಚಲೆವ ಸೌಧಚಯಂಗಳಿ೦ 

ಆಡುತಿರ್ಪ ಕೇತನತತಿಯಿ೦ ಕರೀಂದ್ರ ಗಳ ಗರ್ಜನೆಯಿಂ 

ಪಟಹಪ್ರಣಾದಮಂ ಘನರವಮೆಂದೆ ನರ್ತಿಸುವ ಕೇಕಿಗಳಿಂ: 

ಪಂಪಭಾ, ೪. ೫) 

ಗಳಂತಿಕಾ - ಗಡಿಗೆ (ಕರಕ೦ ಗಳಂತಿಕಾ .. .. 
೧. ೧೦. ೨೯) 

ಗಳಂತಿಗೆ - ನೀರು ತುಂಬುವ ಕಳಶ (ಬೆಳಗುವ ಗಳಂತಿಗೆಯಂ 
ಆದಮಾನು೦ ಒಪ್ಪುತ್ತಿರ್ದುದಂ ಪಿಡಿದು ನಿಂದಿರ್ದೊಳಂ 
ಅರಸಂ ಕಂಡು: ವಡ್ಡಾರಾ, ಪು ೩೩, ಸಾ ೬) 

ಗಳಕ೦ಬಳ - ಹಸು-ಎತ್ತುಗಳ ಕೊರಳಿನ ಜೋತಾಡುವ ತೊಗಲು, 
ಗಂಗೆದೊಗಲು (ಗಳಕ೦ಬಳಮಕ್ಕುಂ ಪೆಸರ್ಗೊಳಲ್ಕೆ 
ಸಾಸ್ನಾಖ್ಯೆ: ಅಭಿಧಾವ, ೧. ೧೫. ೪) 

ಗಳೆಗರರ್ಜನೆ - ಕೊರಳ ಗರ್ಜನೆ, ಹೂಂಕಾರ (ಕರೀಂದ್ರ 
ಗಳಗರ್ಜನೆಯಿಂ  ಪಟಹಪ್ರಣಾದಮಂ  ಘನರಮಮೆಂದೆ 
ನರ್ತಿಸುವ ಕೇಕಿಗಳಿಂ: ಪಂಪಭಾ, ೪. ೫) 

ಗಳಗಳಿಕೆ - ಕೋಮಲತೆ (ಗಳಗಳಿಕೆಯಿಂ 
ಎಳಮಿಡಿಯಿಂ ನೆಯ. ತುಜುಗಿದ 
ಸುಕುಮಾಚ, ೧೦. ೬೦) 


ಗಳಗಳಿತ - ಕೊರಳಿಂದ ಹೊಮ್ಮಿದ (ಭಯಾನಕೋಭಯತಟ 


(ಮಹಾ 
ಅಲ್ಲಿ 


ಗಳ 


ಘಟಂ: ಅಭಿಧಾನ, 


ಎಳದಳಿರ್ಗಳಿಂ 
ಎಳಮಾವುಗಳ್‌: 


ಗುಹಾಗಹ್ವರನಿರ್ಜಜ್ಜರದಜಗರ ಗಳಗಳಿತ ಗರಳಶಬಳಿತ 
ಸಲಿಲಪ್ರವಾಹೆಯಂ: ಆದಿಪು, ೫. ೮೭ ವ) 
ಗಳಗಾಳ - ಕೊರಳಿಗೆ ಹಾಕುವ ಕೊಕ್ಕೆ, ಗಂಟಲ ಗಾಳ 


(ಇನ್ನವುಮೊಳವೆ ಪುಸಿ ಗಳಗಾಳಂ: ಸಮಯಪ, ೧೦. ೮೮) 
ಗಳಗ್ರಾಹಿತ್ವ - ಕುತ್ತಿಗೆ ಹಿಡಿಯುವಿಕೆ, ಇಕ್ಕಟ್ಟಿಗೆ ಸಿಲುಕಿಸುವುದು 
(ಗಳಗ್ರಾಹಿತ್ವಮೇಕಾವಳಿಯೊಳ್‌ ಕಟಕವಕ್ರಿಮ೦ ಬದರದೊಳ್‌ 
.. ಅಲ್ಲದಿಲ್ಲಮೆಲ್ಲಿಯುಂ: ಚಂದ್ರಪ್ರಪು, ೩. ೯ ವ) 
ಗಳತ್‌ - ಸುರಿಸು (ಅನವರತ ಗಳತ್‌ ಮದದುರ್ದಿನಾನನಂ 
ವರ್ಷಜಳಸಮನ್ವಿತಂ ಅಂಭೋದನಿನಾದಂ: ಆದಿಪು, ೧೧. 
೨೯) 


ಗಳನಿನಾದ - ಕೊರಳ ದ್ವನಿ (ದೀಪ್ತಕಂದರ್ಪದರ್ಪ ಕ್ಷುಭಿತ 
ಗಳನಿನಾದ೦ ಪ್ರಸ್ಫುರದ್ವರ್ಮವಾರಿ ಪ್ರಭವಂ: ಪಂಪಭಾ, ೫. 
೨೮) 

ಗಳಪು - ಹರಟು (ನೀಂ ಗಳಪದಿರ್‌ ಪಾಂಚಾಳ ಲಾಳಂಗೆ ನೀಂ 
ತೆಣಪಂ ಮಾಡು ಎನುತಲ್ಲಿ ಕಂಚುಕಿಗಳ್‌: ರಾಜಶೇವಿ, ೫. 
೨೧) 

ಗಳಬಳ - ಗಲಾಟೆ, ಗದ್ದಲ (ಗಳಬಳಮಂ೦ ವಿವರ್ಜಿಸುತುಂ 
ಆಯತಮೇ ಎನಲಾಯತಂ: ಗಿರಿಜಾಕ, ೧೦. ೮೮) 

ಗಳರುತಿ - ಗಳಗಳ ಧ್ವನಿ (ಗಳರುತಿ ಮಂತ್ರನಾದಮಳಕಸ್ಥಳತಾಡನ 
ಮುಷ್ಟಿಮುದ್ರೆ ತಳರ್ಚುವರ್‌ ಇಚ್ಛೆಗಾರ್ತಿಯರ್‌: 
ಸೂಕ್ತಿಸುಧಾ: ೧೪. ೨೨) 

ಗಳಹಿಸು - ಹರಟುವಂತೆ ಮಾಡು (ಇವನಂ ಗಳಹಿಸಿ ನಗುತಿರ್ಪ 
ವಿನೋದಂ ಸಾಲ್ವುದರಸ: ಆಚವರ್ಧ, ೭. ೪೩) 

ಗಳಿತ - ಬಿಟ್ಟುಹೋದ (ಅಂತು ಗಳಿತಗರ್ವನಾಗಿ ಸಿಗ್ಗಾಗಿ 
ಪೂರ್ವಾವನಿಪಾಳ ಪ್ರಶಸ್ತಿಯೊಳೊಂದಂ ದಂಡರತ್ನದಿಂ 
ಸೀಂಟಿ ಕಳೆದು: ಆದಿಪು, ೧೩. ೭೧ ವ); ಜಾರಿದ 
(ಅಧಿಕಬಳ ನಳ ಕರತಳಗಳಿತ ಕುಳಶೈಲಸಹಸ್ತಸಂತಾನಕಳಿತ 
ಸೇತುಬಂಧುರಮುಂ: ಪಂಪಭಾ, ೪. ೧೮ ವ); ಸುರಿದ 
(ಗ೦ಡಗುಣಕ್ಕಾಧಾರಮಾಗಿ ಮದಗಳಿತ ಗಂಡಪ್ರಚಂಡ 
ಮದವೇತಂಡಮಂ ಅಣೆದು ಬಿಟ್ಟಾಗಳ್‌: ಪಂಪಭಾ, ೧೨. 


೮೬ ವ) 
ಗಳಿತಗರ್ವ — ಸೋರಿಹೋದ ಗರ್ವವುಳ್ಳವನು 
(ದುರ್ಯೋಧನಂ ದಾಡೆಗಳಿದ ಕುಳಿಕನಂತೆಯುಂ 
ಕೋಡುಡಿದ ಮದಹಸ್ತಿಯಂತೆಯುಂ ನಖಮುಡಿದ 
ಸಿಂಹದಂತೆಯುಂ ಗಳಿತಗರ್ವನಾಗಿ: ಪಂಪಭಾ, ೭. ೩೯ ವ) 
ಗಳಿಯಿಸು - ಸುರಿ, ಸ್ರವಿಸು (ಗಳಿಯಿಸುತಿರೆ ಕಬರಿಭರಂ 


ಗಳಿಯಿಸುತಿರೆ ನಯನವಾರಿ ನಿನ್ನಾನನದಿಂ ನಳಿನಾನನೆ 
ನೀನಿರೆ ಕುರುಕುಳಾಂತಕಂ ಗಳಿತಕೋಪನೇ ಕಲಿಭೀಮಂ: 
ಗದಾಯು, ೧. ೬೩); ಕಳಚಿ ಬೀಳು (ಎಂದು ಶಿಬಿರರಕ್ಷಕರ 
ಗರ್ಭಮುಂ ಶಿಬಿರನಿತಂಬಿನಿಯರ ಗರ್ಭಮುಂ ಒಡನೊಡನೆ 
ಗಳಿಯಿಸೆ ಸಿಂಹಗರ್ಜನೆಯಿಂ ಗರ್ಜಿಸಿ: ಗದಾಯು, ೬. ೩೨ 
ವ); ಕಳೆದು ಹೋಗು (ತವೆ ತೈಲಂ ದೀಪಂ ನಂದುವಂತೆ 
ಗಳಿಯಿಸೆ ನಿಷೇಕಮಟಿವರ್‌: ಪಂಪರಾ, ೧. ೮೨) 

ಗಳೆವಟಿ - ತೆಕ್ಕೆ ಹಾಕಿಕೊಂಡಿರುವ (ಸಹಸ್ತಲೋಚನಂ 
ತೋಯದವಾಹನನ ಬಟೆಯಂ ಗಳೆವಟೆಯ ಪಾವಿನಂತೆ 
ತಗುಳುತ್ತುಂ ಬಂದು: ಪಂಪರಾ, ೯. ೯೧ ವ) 

ಗಳೆಕಾಣ - ದಂಡ ಹಿಡಿದವನು (ಗಜಲುವ ಗಳೆಕಾಅರ 
ಚಪ್ಪರಿಸುವ ಒಪ್ಪಕಾಣರ ಕರೆವ ಪರಿಕಾಅರ .. .. ನೆರವಿಗಳಂ: 
ಅನಂತಪು, ೨. ೨೯ ವ) 

ಗಣೆ - ಹಕ್ಕಿಯ ರೆಕ್ಕೆ (ಫತ್ರ ತನೂರುಹ ವಾಜ ಪತತ್ರಚ್ಛದ ಪಿಂಛ 
ಪಕ್ಷ ನಾಮಂ ಗಣೆ: ಅಭಿಧಾವ, ೧. ೯. ೧೦) ಬಾಣದ 
ತುದಿಯ ಪುಕ್ಕ (ಬಾಣದ ಪಿಟಿಕದು ಬಾಣದ ಗಣಿ ಪತ್ರಪಾಳಿ 
ವಾಜಮೆನಿಕ್ಕುಂ: ಅಭಿಧಾವ, ೧. ೧೪. ೧೯) 

ಗಣೆವೂ - ಕೇದಗೆ, ತಾಳೆಹೂ (ಜಡೆಗಳ ಬಂಬಲೇ ತಲೆದಳಿರ್‌ 
ಫಣಿ ಸುತ್ತಿದ ಬಳ್ಳಿ ತಾಳ ಬಾನ್‌ಗಡಲದು ಪುಷ್ಪಮಾಲೆ 
ಗಟೆವೂ ಗಣಿ: ಶಬರಶಂ, ೩. ೩) 

ಗಜೆಸನ್ನೆಗೆಯ್‌ - ಯುದ್ಧಾರಂಭದ ಸೂಚನೆಯಾಗಿ ಬಾಣದ 
ಗರಿಯಿಂದ ಸನ್ನೆ ಮಾಡು (ಗಳೆಸನ್ನೆಗೆಯ್ದು ತೆಗೆನೆಜ್‌ದು 


ಎಅಗಿ ಪರಂಕಲಿಸಿ ಪರ್ವಿ ಕೂಕಿಚಿದು ಇಸೆ ಕೆ೦ಂಗಜೆಯ 
ಮೊನೆಯಂಬುಗಳ್‌ ಕಣ್ಣೆಜ್‌ಯಿಸಿದುವು ಪೊಣರ್ವ ಬಿಲ್ಲ 
ಕಡುವಿತ್ತೆಗರಂ; ಪಂಪಭಾ, ೧೦. ೭೩) 

ಗಣಗಟಿಸುರಿ - ಧಾರೆಯಾಗಿ ಬೀಳು (ಗಟಗಟಸುರಿವಶ್ರುವ 
ಕೊರಲಿಟಿವಿನೆಗಮಗಿಮಲ್ಲದೆಟ್ಟ ಮೊಟಿಗಿಂಗಂ: ಶಾಂತಿಷು, ೬. 
೮೯) 

ಗಟಗಟೆಸು - ಒಟ್ಟುಗೂಡಿಸು (ಇಟೆದು ಮರದಿ೦ದ೦ ಆಗಳ್‌ 
ಕೆಟಗೆಲ್ಲ ಪರೆದು ಬಿಟ್ಟ ಶುಕಸಂತತಿಯಂ ಗಟಗಟಿಸಿ ಕಟ್ಟಿ 
ನಡುಬೆನ್ನಿಟೆವಿನೆಗಂ ಪೊತ್ತು ಪೋದನಾ ಮುದುಬೇಡಂ: 
ಕಾದಂಸಂ, ೧. ೫೮) 

ಗಲಿಪ - ಹರಟುವವನು, ವಾಚಾಳಿ (ವಾಚಾಳ೦ ಜಲ್ಜಾಕಂ 
ವಾಚಾಟಂ ವಾವದೂಕಂ ಅಕ್ಕುಂ ಗಟಪಂ: ಅಭಿಧಾವ, ೨. 
೧. ೧೩ 

ಗಟಪು - ಹರಟು (ಎಳಸುವ ಪುರುಳಿಯ ಗಟಪುವ ಗಿಳಿಯ 
ತೆಅದಿ೦ದಿರಿದು ಮೊರೆವ ಪೆಣ್ಣುಂಬಿಯಬಿಚ್ಚಳಿಪ ಪರಭೃತದ: 
ಆದಿಪು, ೬. ೯೪) 

ಗಟಿಗೆ - ಒಂದು ದಿವಸದ ಅರವತ್ತನೇ ಒಂದು ಭಾಗ, 
ಇಪ್ಪತ್ತನಾಲ್ಕು ನಿಮಿಷಗಳು (ಎರಡು ಗಟೆಗೆಯುಂಟೆನೆ: 
ಶಾಂತಿಪು, ೮. ೧೧೦ ವ); ಗಡಿಗೆ, ಘಟವಾದ್ಯ ಗಚಿಗೆಗೆ 
ಕರಡೆಯ ಕಾಳದ ಪಟಿವದ ಮದ್ದಳೆಯ ಮಿಕ್ಕ 
ವಾದ್ಯಮುಮೊಳವೇ: ಗದಾಯು, ೩. ೪೯) 

ಗಟೆಗೆಯ ಭಟ್ಟ - ಮುಹೂರ್ತ ನೋಡಲು ನೇಮಿತನಾದ 
ಬ್ರಾಹ್ಮಣ (ವನವಿಹಾರ ಪರಿಶ್ರಮ೦ ಪೋಗೆ ಮೂಜುಜಾವಂ 
ಪೋದುದೆಂದು ಗಟೆಗೆಯ ಭಟ್ಟಂ ಬಿನ್ನಪಂಗೆಯ್ದುದುಂ: 
ಶಾಂತಿಪು, ೮. ೨೪ ವ) 


ಗಟಿಗೆವಟ್ನಲ್‌ - ಕಾಲ ಅಳೆಯಲು ಬಳಸುತ್ತಿದ್ದ ಪಾತ್ರೆ 
(ಶಂಕುಶಲಾಕೆಯುಂ ಗಟೆಗೆವಟ್ಟಲುಂ ಒಪ್ಪಿರೆ 
ವೇದನಾದದೊಳ್‌ .. .. ಕರೆಯಿಂ ವಧೂವರರಂ 


ಎಂದುಸಿರ್ದರ್‌ ಹಿತದೊಳ್‌ ಪುರೋಹಿತರ್‌: ಸೂಕ್ತಿಸುಧಾ, 
೬. ೫೭) 

ಗಟಿಪು - ಗಳಿಸು, ಸಂಪಾದಿಸು (ಅಟಿಪದೆ ಪದಗಟೆಪದೆ 
ಪೊಂಪುಟೆವೋಗೆ.. ಯಶಃಪ್ರಕಾರಂ ಈಗಳೆ ಧರೆಯಂ 
ಪಟೆಕೆಯ್ದು: ಆದಿಷು, ೪. ೮೭) 

ಗಟೆಯಿಸು - ಸಂಪಾದಿಸು (ಕಟೆದವರ್ಗೆ ಅಟ್ಟುದು ಅಲಖ್ರೊಡೆ 
ಅವರ್‌ ಏಲಾಡಂ ಅಂತವರಿಂ ಬಟಿಕ್ಕೆ ತಾಂ ಉಟಿವೊಡಂ 
ಏಟರ್‌ ಅಂತು ಅವರ್‌ ಅಣ೦ ತಮಗಂ ಬರ್ದುಕಿಲ್ಲ 
ಧರ್ಮಮಂ ಗಟೆಯಿಸಿಕೊಳ್ಳುದೊಂದೆ ಚದುರ್‌: ಪಂಪಭಾ, 
೨. ೨೭); ಉಂಟಾಗು (ಕಟೆಯಲರಾದ ಸಂಪಗೆಯ 
ಬಣ್ಣದವೋಲೆ ಬೆಳರ್ತ ಬಣ್ಣಿದೊಳ್‌ ಗಟೆಯಿಸೆ ಕೆಂಪು ಕಣ್ಗಳ 
ಮೊದಲೊಳ್‌: ಪಂಪಭಾ, ೪. ೬೧); ಏರ್ಪಡಿಸು, ಉಂಟು 
ಮಾಡು (ಪಟವಾಡಯ್ದನೆ ಬೇಡೆಯುಂ ಕುಡದ ನಾನೇನೆಂದು 
ಸಂಧಾನಮಂ ಗಟೆಯಿಪ್ಪೆಂ: ಪಂಪಭಾ, ೧೩. ೨೪) 

ಗಟ್‌ - ಗಣೆ, ಗಳು, ಬಿದಿರ ಕೋಲು (ನೀರ್ಳದ ಅಗುರ್ವಿನ 
ಗಟ್‌ಯೆತ್ತಿ ಬಂದಂ ಅವನೊರ್ವಂ  ಅಪೂರ್ವಿಗಂ 
ಇಂದ್ರಜಾಲಿಗಂ: ಲೀಲಾವತಿ, ೪. ೬೮); ಕಡೆಗೋಲು 
(ಎರಡರ್ಥಕ್ಕೆ: ಗಟ್‌ಯೆಂದು ಕಡೆಗೋಲುಂ 
ಕೊಲ್ಲಟಿಗರಾಡುವುದುಮಕ್ಕುಂ; ಶಬ್ದಮದ, ೩೩ ವೃತ್ತಿ ೧೪೩) 

ಗಟಿಕಾಜಿ - ಬಿದಿರನ್ನು ಬಳಸುವವನು, ದೊಂಬ (ಕಾಜಕ್ಕಿ ಬಂದಿಕಾಜಂ, 
ಗಟೆಕಾಜಂ, ಬೇಹುಕಾಜಂ: ಶಬ್ದಮದ, ೨೧೦ ಪ್ರ ೧) 


ಗಟ್‌ಗೂಸಾಡು - (ದೊಂಬ) ಗಳೆಯ ಮೇಲೆ ಮಗುವನ್ನು 
ಆಡಿಸು (ಗಟ್‌ಗೂಸಾಡುವರ್‌ ಇಂದ್ರನ೦ ಗಿರಿಶನಂ ಸರ್ವಸ್ವಂ 
ಕೊಂಡುಮುನ್ನುಚೆವರ್‌: ಶಬ್ದಮದ, ೭೫ ಪ್ರ ೨) 

ಗಟ್‌ಯಿಕ್ಕು - ಬಾಣ ಪ್ರಯೋಗಿಸು (ಗಟ್‌ೌಯಿಕಕ್ಕಿ 
ತೊಲಗಿದಂಕದಂತೆ ಪೆಜಮೆಟ್ಟಿ ನಿಲ್ದುದುಂ: ಶಾಂತಿಷು, ೮. 
೩೮ ವ) 

ಗಟಿಕಿಯೆತ್ತು - ಗಳೆಯನ್ನು ಎತ್ತಿ ಹಿಡಿ (ನೀಳ್ಬಗುರ್ವಿನ ಗಟೌಯೆತ್ತಿ 
ಬಂದನವನೊರ್ವಂ ಅಪೂರ್ವಿಗಂ ಇಂದಜಾಲಿಗಂ: 
ಲೀಲಾವತಿ, ೪. ೬೮) 

ಗಟಕವಣಿ - [ಗಲ್‌ ಬಿ] 
ಪಾವಿನಂತೆ ಮೊಗದ ಬಿಗಿಪುಂ 
ನೇಮಿನಾಪು, ೫. ೧೧೩ ವ) 

ಗಲೌವಟೆಯ ಪಾವು - ಬಿದಿರ ಗಣೆಯ ಮೇಲೆ ಬರುವ ಹಾವು, 


ಗಳೆಯ ದಾರಿ (ಗಟ್‌ವಟಿಯ 
ಕಣ್ಣ ಬೀಡುಂಬೆರಸು: 


ತೆಕ್ಕಹಾಕಿಕೊಂಡ ಹಾವು (ಅನ್ನೆಗಂ ಇತ್ತ ನರನಂದನನ 
ಬಟಿವಟೆಯಂ ತಗುಳ್ಳು ಗಟ್‌ವಟಿಯ ಪಾವಿನಂತೆ 
ಚಕ್ರವ್ಯೂಹಮಂ ಪುಗಲ್‌ ಎಂದು ಬರ್ಪ ದ್ರುಪದ 

ಘಟೋತ್ಕಚಾದಿಗಳೂಡನೆ  ಮಲ್ಲಾಮಲ್ಲಿಯಾಗಿ ಕಾದುವ 


ಕುಂಭಸಂಭವನಲ್ಲಿಗೆ ದುರ್ಯೋಧನಂ ಬಂದು: ಪಂಪಭಾ, 
೧೧. ೯೬ ವ) 

ಗಟ್ಛಿನೆ ಕೊಳ್‌ - ಗಕ್ಕನೆ ಹಿಡಿ (ಗಟ್ಟನೆ ಕೊಳೆ ಕಡುಗೆಂಪಿನೊಳ್‌ 
ಅಟ್ಟಮೆಗೊಳಗಪ್ಪವೆಂದು ಮಧುಪಂಗಳ್‌: ಆದಿಷು, ೧೧. 
೧೧೯) 

ಗಾಂಗ - ಗಂಗೆಗೆ ಸಂಬಂಧಿಸಿದ, ಗಂಗೆಯ (ಗಾಂಗ ತುಂಗ 
ಪುಳಿನಾಗ್ರದೊಳ್‌ ನಿರ್ಮಳ ಪುಳಿನಾಗ್ರದೊಳ್‌ ಮಿಸುಪ ನೀಳ 
ಸರೋಜ ವನಾಳಿಯಂದದಿಂ: ಜಗನ್ನಾವಿ, ೧. ೩೯) 


ಗಾಂಗತೋಯ - ಗಂಗೆಯ ನೀರು (ಗಾಂಗತೀಯದೆಸಖಿಯರ್‌ 
ನೃಪಾಂಗನೆಗೆ ಮಂಗಳಮಜ್ಜನಮಂ ನಿಮಿರ್ಚಿದರ್‌: 
ಪುಷ್ಪದಂಪು, ೩. ೧೧೭) 

ಗಾಂಗೇಯ - ಗಂಗೆಯ ಮಗ, ಭೀಷ್ಮ (ಕೌರವಬಲದ 


ಸೇನಾನಾಯಕಂ ಗಾಂಗೇಯನಡ್ಡಮಾಗೆ: ಪಂಪಭಾ, ೧೦. 
೫೨ ವ) 

ಗಾಂಗೇಯಕ - ಭೀಷ್ಯ ಷಣ್ಮುಖ, ಚಿನ್ನ (ಲೀಲಾಕಮೋದಂಚಿತ 
ನಿರವಧಿ ಗಾಂಗೇಯಕಂ ರಕ್ಷಿಸುಗೆ ವಸುಧೆಯಂ 
ಯುದ್ಧರಂಗತ್ರಿಣೇತ್ರಂ: ಜಗನ್ನಾವಿ, ೧. ೩) 

ಗಾಂಡೀವ - ಅರ್ಜುನನ ಬಿಲ್ಲು ಕೋಪಾಗ್ನಿ ಕೆಯ್ಗಣ್ಮಿ 
ಕಣ್ಮಲರೊಳ್‌ ಬಂದಿರೆ ನೋಡಿದ೦ ಕಲುಷದಿ೦ ಗಾಂಡೀವಿ 
ಗಾಂಡೀವಮಂ: ಪಂಪಭಾ, ೭. ೭) 

ಗಾಂಡಿವಧರ - ಅರ್ಜುನ ಯ(ಗಾಂಡಿವಧರಂ 
ತುಂಗಶಕ್ತಿಧರಂ ವಜಧರಂ 
ಶ್ರೀಕೀರ್ತಿವಿದ್ಯಾಧರಂ: ಪಂಚಿತಂತ್ರ, ೩೭) 

ಗಾಂಡೀವಧನ್ವಂ - ಗಾಂಡೀವವನ್ನು ಪಡೆದವನು. ಅರ್ಜುನ 
(ಅಳಿನೀಳೋಜ್ಜಳಸಹಸ್ರ ಕು೦ತಳ೦ಗಳ್‌ ಪರಕಲಿಸಿ ಬಂದು 
ಪೊಜಮುಯ್ತ್ವಂ ಅಳ್ಳಿಜೆಯೆ ಪಚ್ಚುಗಂಟಿಕ್ಕಿ ಗಾಂಡೀವಧನ್ವಂ 
ಸನ್ನದ್ಧನಾಗಿರ್ಪನ್ನೆಗಂ: ಪಂಪಭಾ, ೧೨. ೨೦೨ ವ) 

ಗಾಂಡಿವಿ - ಅರ್ಜುನ (ಪವನಜನಂತು ಪೂಣ್ಟು ಯುವರಾಜನ 
ನೆತ್ತರನಾರ್ದು ಪೀರ್ದ೦ ಇಂತು ಅವಗಡದಿಂ ದಿನೇಶಜನಂ 
ಅಂಕದ ಗಾಂಡಿವಿ ಕೊಂದಂ: ಪಂಪಭಾ, ೧೩. ೮) 


ಗಂಗಾಧರಂ 
ಧರಾಧರಧರಂ 


೩೮೫ 


ಗಾಂದರ - ಗಾಂಧಾರ, ಸಂಗೀತದ ಸಪ್ಪಸ್ತರಗಳಲ್ಲಿ ಒಂದು 
(ಸುರಸುದತೀಕದಂಬಕದ ಗಾಂದರದಿಂದನಿಯೊಳ್‌ 
ದರಸ್ಮಿತಾ೦ಬುರುಹಮನೊತ್ತಿ ಚುಂಬಿಸುವ ತುಂಬಿಯ 


ಗಾವರಮಂ ಪೊಣರ್ಚಿ: ಅನಂತಪು, ೪. ೧೨೭) 

ಗಾಂಧರ್ವ - ನರ್ತನ (ಗಾಂಧರ್ವಮೆಂಬುದು ಎಮ್ಮ ಬಾಬ 
ವಿದ್ಯೆ  ಅದಜಳಳೆಮ್ಮಂ ದಂಜಿಸುವನ್ನರ್‌ ಪೌಢರಿಲ್ಲ: 
ಶಾಂತಿಪು, ೨. ೨೧ ವ) 

ಗಾಂಧರ್ವವಿದ್ಯೆ - ಸಂಗೀತವಿದ್ಯೆ (ನಾರದಾದಿ ಪ್ರಣೀತ 
ಗಾಂಧರ್ವವಿದ್ಯಾವಿಶೇಷಂಗಳೊಳಂ ಭರತಪ್ರಣೀತ 
ನೃತ್ಯಶಾಸ್ತದೊಳಂ ಅತಿಪ್ರವೀಣನುಂ: ಪಂಪಭಾ, ೨. 
೩೪ ವ) 

ಗಾಂಧರ್ವಶಾಸ್ತ್ರ — ಗಾಂಧರ್ವವಿದೈ (ವೃಷಭಸೇನಂಗೆ 
ಗೀತವಾದ್ಯಾರ್ಥಸಂಗ್ರಹಮಪ್ಪ ಗಾಂಧರ್ವಶಾಸ್ತಮುಮಂ 
ಅನಂತವೀರ್ಯಂಗೆ ವಿಚಿತ್ರ ಚಿತ್ರಕಳೆಯುಮಂ: ಆದಿಪು, ೮. 
೬೦ ವ) 

ಗಾಂಧಾರ - ಸಂಗೀತ (ದಕ್ಷಿಣೋತ್ತರಶ್ರೇಣಿಗಳಂ ನಮಿವಿನಮಿಗಳ್ಗೆ 


ಕೊಟ್ಟು ಗಾಂಧಾರಪನ್ನಗವಿದೈೆಗಳನವರ್ಗೆ 
ವಿಧಿಪೂರ್ವಕಮಿತ್ತು: ಆದಿಷು, ೯. ೧೨೧ ವ) 
ಗಾಂಧಾರನಾದ — ಸ೦ಗೀತದ್ವನಿ (ಮತ್ತಾಳಿನೀಗೀತ 


ಪಂಚಮಹಾಶಬ್ಬವಿಜೃಂಭಿತದ್ವನಿ ಲಸತ್‌ ಗಾಂಧಾರನಾದಂ: 
ಆದಿಷು, ೧೨. ೪೮) 

ಗಾಂಪ - ದಡ್ಡ, ಗಾವಿಲ (ಭೀತನ೦ ಅಲಸಿಗನ೦ ಕಾರ್ಯಾತುರನಂ 
ಪಸಿದನಂ ತೃಷಾಪೀಡಿತನಂ ದ್ಯೂತ 
ಮೃಗವ್ಯಸನಜನೋಪೇತನ೦  ಅಜೆಅದಜೆದು ಬಿನ್ನವಿಪ್ಪಂ 
ಗಾಂಪಂ: ಪಂಚತಂತ್ರ, ೮೫) 

ಗಾಂಪು - ಗಾಂಪತನ (ಪರಿಜನದಿಂದಪ್ಪುದು೦ ಏನೊಂದುಮಿಲ್ಲ 
ಅಚ್ಚಿಗಮೊ೦ದು೦ಟು ಅಲ್ಲಿ ಗಾಂಪಿ೦ ತೊಡರ್ವೆನೆ: ಆದಿಪು, 
೬ ೨೬) 

ಗಾಜುಗೋಜು - ಒಂದರೊಳಗೊಂದು ಸೇರಿಕೊಂಡಿರುವುದು; 
ಜಟಿಲತೆ (ಗಾಜುಗೋಜಿರದೆ ಇದಿರಾಗಿ ಮೊಗ್ಗರಿಸಿದ ಅಗ್ಗದ 
ತೇರ್ಗಳ ನುರ್ಗುನುರ್ಗು: ರಾಜಶೇವಿ, ೬. ೧೦೪) 

ಗಾಡಿ - ಚೆಲುವು, ಬೆಡಗು (ಒಲಿಸುವ ರೂಪು 
ಗಾಡಿಯೊಳೊಡಂಬಡೆ ಗಾಡಿ ವಿಳಾಸದೇಟ್ಸ್‌ಯೊಳ್‌ ನೆಲಸೆ: 
ಆದಿಷು, ೧. ೭೨) 

ಗಾಡಿಕಾರ್ತಿ — ಸೊಗಸುಗಾತಿ (ಒಲ್ಲು ನೋಡುವ 
ಗಾಡಿಕಾರ್ತಿಯರ ಕಣ್ಣೆ ಕಾಮನ ಅಡ್ಡಣದಂತೆ ದೊಡ್ಡಿತ್ತಾಗಿ 
ಮೀಖುವ ಉದ್ದ್ವತ್ರವೃತ್ತತೆಯಂ ಈಟ್ದುಕೊ೦ಡಂತೆ 
ಉದ್ದ್ವತ್ತಂಗಳಾದುವು: ಪಂಪಭಾ, ೨ ೩೯ ವ) 

ಗಾಡಿವೆಜು - ಸೊಬಗೇರು (ಕಪೋಲದೊರ್ಳ ನವಧೂಮಲೇಖೆ 
ಚೆಲ್ವಿದಿರ್ಗೊಳೆ ಗಾಡಿವೆತ್ತು ಅಡರ್ದು ಕತ್ತುರಿಯೊಳ್‌ 
ಮದವಟ್ಟೆಯಂ ವಿಳಾಸದೆ ತೆಗೆದಂತೆ: ಪಂಪಭಾ, ೩. ೭೬) 

ಗಾಣ - ಗಾಯನ (ಗೊಟ್ಟಿ ಗಾಣರಿಲ್ಲದ ಕಡೆಪಟ್ಟ 
ಸೂಳೆವನೆಯಿಲ್ಲದವಿಲ್ಲವು ಸೂಳೆಗೇಜೆಯೊಳ್‌: ಮಲ್ಲಿನಾಹು, 
೨. ೪೫) 

ಗಾಣರು - ಗಾಯಕರು (ಜಿನುಗುವ ತುಂಬಿಯಿಂಚರಮೆ ಗಾಣರ 
ಕಾಕಳಿ ಕೂಡೆ ಸೋರ್ವ ಮಾವಿನ ಸೊನೆ 
ಗಂಧಸಿಂಧುರಮದಂ: ಆದಿಪು, ೧೩. ೬) 


ಗಾಣತಿಗೆಯ್‌ — ಹಾಡು (ಅಮರರ ಗಾಣರ 
ಮುಖರಿಗಳಮರ್ದಂ ಕೆದಜಿದವೊಲೆಳಸೆ ಗಾಣತಿಗೆಯ್ದು .. .. 
ಪಾಡಿದರ್‌ ಮಂಗಳಮಂ: ಶಾಂತಿಷು, ೧೦. ೩೬) 

ಗಾಣವಿಕ್ಕು - ಗಾಳಹಾಕು (ನೀಂ ಮತ್ಸ್ಯನಾಗಲ್‌ ಆನಂದು 
ಸಮುದ್ಭವಿಸಿದೆನಪ್ಪೊಡೆ ಅದಂ  ಗಾಣವಿಕ್ಕಿ ಹಿಡಿದೆನ್ನ 
ಬಾಸಕ್ಕೊಪ್ಪಿಸೆನೇ: ಜಗನ್ನಾವಿ, ೧೭. ೩೪) 

ಗಾಣಿಕ್ಯ - ಸೂಳೆಯರ ಗುಂಪು (ಸಕಳಕ್ಷಾಚರ ಖೇಚರಾಂಚಿತ 
ಮಹಾಮಾಣಿಕ್ಕಗಾಣಿಕ್ಕ ಹಾಸ್ಮಿಕ ರತ್ನೋರ್ಜಿತ 
ಚಕವರ್ತಿವಿಭವಂ: ಆದಿಪು, ೧೬. ೮) 

ಗಾಣಿಕ್ಯಗೇಹ - ಸೂಳೆಯರ ಮನೆಗಳು (ಗಾಣಿಕ್ಯಗೇಹರಾಜಿಯಂತೆ 
ಪಲ್ಲವಿಕಕ್ರೀಡಾ ಪ್ರಪಂಚಿಯುಂ: ಜಗನ್ನಾವಿ, ೧. ೪೪ ವ) 

ಗಾಣಿಕ್ಯಸೌಧ - ಸೂಳೆಯ ಮನೆ (ಗಾಣೀಕ್ಯಸೌಧಕುಳಂ ಕಾಮನ 
ಶಸ್ತಶಾಲೆಗಳವೋಲ್‌ ವಿಭ್ರಾಜಿಕುಂ: ತ್ರಿಷಷ್ಟಿಪು, ೭. ೨೯) 

ಗಾತ್ರ - ದೇಹ (ನೀಂ ಬರೆ ಪೆಣತೇಂ ಕಂಸಾರೀ ಯುಷ್ಕತ್‌ 
ಪದಪಾಂಸುಗಳಿಂದೆ ಆ೦ ಪವಿತ್ರಗಾತ್ರನೆಂ ಆದೆಂ: ಪಂಪಭಾ, 
೯. ೩೨); ಆನೆಯ ಮುಂಗಾಲು ಯ(ಹಸ್ವಚೂಚುಕನುಂ 
ಸಯವೃತ್ತಾಪಸ್ಕಾರನುಂ ಸುಸಂಚಿತ ಪ್ರೋಹಪಳಿಹಸ್ತ 
ಗಾತ್ರನುಂ: ಆದಿಷು, ೧೨, ೫೬ ವ) 

ಗಾತ್ರಕಂಡೂಯನ - ದೇಹದ ನವೆ (ಗಾತ್ರಕಂಡೂಯನಂ 
ಕೈಮುಟ್ಟೆ ಸಂನ್ಯಾಸನಂ ಪೂಣ್ಯೆಯೆಂದೆಂದೆನಸುಂ 
ತಾನೇಂ ಪರಿಚ್ಛೇದಿಯೊ; ಸಮಯಪ, ೧. ೨೩) 

ಗಾತ್ರಕ್ಷೇತ್ರ - ದೇಹವೆಂಂಬ 
(ಚಾರುಚಾಟುವಚನಾಮೃತವರ್ಷದಿಂದ 
ಗಾತ್ರಕ್ಷೇತ್ರದೊಳ್‌ ರೋಮಹರ್ಷಸಸ್ಯಸಮೃದ್ಧಿಯಂ 
ಪುಷ್ಪದಂಪು, ೩. ೧೦೭ ವ) 

ಗಾತ್ರತ್ರ - ದೇಹವನ್ನು ರಕ್ಷಿಸುವುದು, ಕವಚ (ಸುರವಿಧ್ವಂಸಿಯ 
ಬಿಲ್ಲನೊಂದೆ ಶರದಿ೦ ಗಾತ್ರತ್ರಮಂ ಕೃಷ್ಣನಾರ್ದೆರಡಂಬಿಂ 
ತಜೆದಿಕ್ಕಿ: ಜಗನ್ನಾವಿ, ೧೮. ೧೦೩) 

ಗಾತ್ರಾಪರ - ಆನೆಯ ಮುಂಗಾಲು ಮತ್ತು ಹಿಂಗಾಲು 
(ಅರ್ಧ ಚಂದ್ರಾಕಾರವಿಂಶತಿನಖನುಂ ಅಪೂರ್ವೋಚಿತ 
ಮಾಂಸಸ್ಟೀತನೋಪದಿಗ್ದ ಗಾತ್ರಾಪರನುಂ: ಆದಿಷು, ೧೨. 
೫೬ ವ) 


ಭೂಮಿ 
ಅರಸಿಯ 
ಮಾಡಿ: 


ಗಾತ್ರಿಸು - ದೇಹದಲ್ಲಿ ಸುರಿ (ಸವಿನೋಡಿದೆಂದು ಗಾತ್ರಿಸುವರ್‌ 
ಅನೇಕ ರೂಕ್ಷ ವಿಷತಿಕ್ತ ಕಠೋರಮೆನಿಪ್ಪ ಖಾರಮಂ: 


ಅನಂತಪು, ೯. ೩೬) 

ಗಾದಿಗೆ - [ಖಾತಿಕಾ] ಕಂದಕ (ಮಧುರಾಪುರಮಂ ಬಿಸುಟ್ಟು 
ಹೋಗಿ ದ್ದಾರಾವತಿಯಂ ಸಮುದ್ರಮೆ ನೀರ್ಗಾದಿಗೆಯಾಗಿ 
ಮಾಡಿದೆಂ: ಪಂಪಭಾ, ೬. ೨೬ ವ) 

ಗಾನ - ಗಹನ, ಅಸಾಧ್ಯ (ನೀನೊರ್ವನೆ ಪೊಣರ್ವೆ ಗಡ ಆಂ 
ಶೇನನ್ನಿತನಾಗಿ ಕಾದುವರಲ್ಲಿಂ ನೀಂ ಗಾನಮೆ ಪೇಟ್‌: 
ಜಗನ್ನಾವಿ, ೯. ೬೮); ಹಾಡುವಿಕೆ (ಗೀತಂ ಗಾನ೦ ವಾದ್ಯಂ 
ಅದು ಆತೋದ್ಯಂ: ಅಭಿಧಾವ, ೧. ೧೩. ೨೩) 


ಗಾನದೇವತೆ - ಸಂಗೀತದ ಅಭಿಮಾನಿ ದೇವತೆ (ಬಾಲೆ 
ಬಾಜಿಸುತೆ ಜಾಣಿಂ ಬೀಣೆಯಂ ಗಾನದೇವತೆವೊಲ್‌ 
ಕೇಳಿಸಿದಳ್‌ ಕಳಾಕುಶಲೆಯಂ: ಲೀಲಾವತಿ, ೧೦. ೧೨) 

ಗಾನಪಾಠ್ಯ - ಹಾಡಲು ಬಳಸುವ ಪಠ್ಯ ಸಾಹಿತ್ಯ 


(ಗಾನಪಾಠ್ಯದೊಳ್‌ ವಾಚಕಮಂ ತುಂಗಕುಚೆ ಮೆಜ್‌ದಳ್‌ ಆ 


೩೮೬ 


ದಿವಿಜಾಂಗನೆಗೆ ಆಹಾರ್ಯ ಸಾತ್ವಿಕಂ ನಿಜಮೆ ವಲಂ: 
ಆದಿಷು, ೯. ೨೮) 

ಗಾನೋದ್ಯೋಗ - ಹಾಡುವ ಪ್ರಯತ್ನ (ಗಾನೋದ್ಯೋಗದೆ 
ಪೋಗಿ ಮೌನದೆ ವಲಂ ಜಾನಿಪ್ಪಂ: ಆಚವರ್ಧ, ೫. ೨೧) 

ಗಾಮರ - ಗಾವರ, ನಾದ (ಪಿಂದೋಳದ ಗಾಮರವೆಸೆಯೆ ಕರಂ 
ನೆರೆದೂೊಪುವರ್ಗೊಗೆಯೆ ರತಿಪ್ರಕರಂ: ಹರಿವಂಶ, ೧೩. ೨) 

ಗಾಮಿಲ - ಹಳ್ಳಿಯವನು (ಬೆಲೆಯಿಂದಕ್ಕುಮೆ ಕೃತಿ ಗಾಮಿಲ 
ಭುವನದ ಭಾಗ್ಯದಿ೦ದಮಕ್ಕುಂ: ನೇಮಿನಾಪು, ೧. ೪೫) 

ಗಾಮುಂಡ - [ಗ್ರಾಮಕೂಟ-ಗಾಮ 
ಉಡಾುಗಾವುಡುಗವುಡುಗವುಣ್ಣ] ಗೌಡ (ಮತ್ತೊಂದು 
ದಿವಸಂ ಖೌಶಳಮೆಂಬೂರ ಗಾಮುಂಡಂ ಜಗದ್ಗಹನೆಂಬೊಂ 
ತನ್ನ ಬತ್ತಮಂ ಚಂಪಾನಗರಕ್ಕೆ ಮಾಅಲೆಂದು ಕೊಂಡು 
ಪೋಗಿ: ವಡ್ಡಾರಾ, ಪು ೨೦, ಸಾ ೧೭) 


ಗಾಯ - ಮಲ್ಲಯುದ್ದದ ಪಟ್ಟು (ಕರಣಂಗಳ ಗಾಯಂಗಳ 
ಪರಿಣತಿಯಂ  ಮೆಜ್‌ದು ಪೊಣರ್ದು: ಆದಿಪಷು, ೧೪. 
೧೧೦) 


ಗಾಯಕ - ಹಾಡುಗಾರ (ಪ್ರಕಟಿಸಿದತ್ತು ಪದ್ಮಜನ ಪಕ್ಕದೊಳ್‌ .. 


.. ಗಾಯಕಪ್ರತತಿ ವಾದಕಮಂಡಳಿ: ಪುಷ್ಪದಂಪು, ೫. ೨೧) 


ಗಾಯಕತೆ - ಹಾಡುಗಾರಿಕೆ (ಶಕುನಿರವಕ್ಕೆ ಕಂಠರುತಿ 
ಕೂಟದೊಡಂಬಡಿನೊಳ್‌ ನಿಮಿರ್ಜೆ ಗಾಯಕತೆಯನಾಡೆ: 
ಶಾಂತಿಷು, ೮. ೧೦೧) 

ಗಾಯನಿ - ಗಾಯಕಿ (ಗಾಯನಿಯರ ಸೀಯನಪ್ಪ 


ರಸಗೇಯಮನಾಲಿಸುತಿರ್ಪಳ್‌: ಪಂಪರಾ. ೩. ೧೦೭) 

ಗಾಯಿಕಾ[ಣೆ] - ಗಾಯಕಿ (ಸುರನರಗಾಯಿಕಾನಿಚಯ ಸಂಗತ 
ಮಂಗಳಗೀತನಾದದಿಂ: ಚಂದ್ರಪ್ರಷು, ೧೨. ೧೭೨) 

ಗಾಯಿನಿ - ಹಾಡುಗಾರ್ತಿ (ಅನಿಮಿಷನಾಯಕಂ .. .. ಈಕ್ಷಿಸಿದಂ 
ಗಾಯಿನಿಯರ ಮುಖಾಬ್ದಮಂ: ಮಲ್ಲಿನಾಹು, ೧೩. ೧೯) 

ಗಾಯಿಲೆ - ಕಾಯಿಲೆಗೊಳಗಾದ ವ್ಯಕ್ತಿ (ಗಾಯಿಲೆಯಪ್ಪ ಮಕ್ಕಳಂ 
ಓವರಿಯೊಳ್‌ ನೂಂಕಿ ಪಡಿಗೆತ್ತು ಪೊಡೆಕಟ್ಟಿಂ ಕಟ್ಟಿ 
ಮುಸುಂಕಿಟ್ಟು ಕುಳ್ಳಿರೆಯುಂ: ನೇಮಿನಾಹು, ೫. ೨ ವ) 

ಗಾರಣ - ದೂರು, ಅಪವಾದ ಹೊರಿಸು (ಆತನ ಕಾರಣದಿಂ 
ಎಲ್ಲರುಂ ಮನೆಗೆ ವಂದು ಗಾರಣಂಗುಡೆ 
ಯಶೋದೆಯೆಂಬೊಳ್‌ ಆತನ ತಾಯ್‌ ಬೇಸತ್ತು: ಹರಿವಂಶ, 
೪.೧೨ ಪು 

ಗಾರುಡ - ಗರುಡಮಂತ್ರ (ಒರ್ವ ನಿರ್ಬುದ್ಧಿ ಗಾರುಡಿಗಂ 
ಗಾರುಡಮಂ ಕಲ್ತು ವಿದ್ಯಾಪ್ರತ್ಯಯಮ೦ ನೋಡಲೆಂದು 
ಸರ್ಪದಷ್ಟನ೦ ಅಜಸುತ್ತುಂ: ಪಂಚತಂತ್ರ, ೩೪೯ ವ) 

ಗಾರುಡಮಣಿ - ಹಸಿರು ರತ್ನ ಪಚ್ಚೆ (ಗಾರುಡಮಣಿರಚಿತ 
ಚತುರ್ದ್ವಾರಂ .. .. ಸೊಗಯಿಸುಗುಂ: ಪಾರ್ಶ್ವನಾಷು, ೧೩. 
೬೪) 

ಗಾರುಡಿಗ - ವಿಷ ಹೋಗಲಾಡಿಸುವ ವಿದ್ಯೆ [ಬಲ್ಲವನು] (ಅಂತು 
ಪಾವು ಕೊಳಲೊಡಂ ವಿಷಮವಿಷಧರವಿಷದೂಷಿತನಾಗಿರ್ದ 


ಕುಮಾರನಂ ಗಾರುಡಿಗರ್‌ ಬಂದು ಕಂಡು: ಪಂಚತಂತ್ರ, 
೧೮೫ ವ) 

ಗಾರುತ್ಮತ ದ ಪಚ್ಚೆಯ ಮಣಿ; ಗರುಡಮಣಿ 
(ಗೋಪಾಳಚೂಡಾಮಣಿ ಜೀವಂಬೆತ್ತ ಗಾರುತ್ಮತ 
ಮಣಿಯವೊಲ್‌ .. .. ಪಿಡಿಯಲೊಡಂ: ನೇಮಿನಾಪು, ೮. 
೪೮) 


ಗಾರ್ಹಪತ್ಯ - ತ್ರೇತಾಗ್ನಿಗಳಲ್ಲಿ ಒಂದು (ಶರೀರ ಸಂಸ್ಕಾರಾದಿ 
ಗಾರ್ಹಪತ್ಯ ದಕ್ಷಿಣಾಗ್ನಾಹವನೀಯವೆಂಬ ಪೆಸರಂ ಪಡೆದ 
ಅಗ್ನಿತ್ರಯಗಳೊಳ್‌: ಆದಿಷು, ೧೫. ಅ೬ ವ) 

ಗಾಲಿ - ಚಕ್ರ (ಒಂದೆ ಗಾಲಿಯೊಳ್‌ ರಥಮಂ ನಡೆಯಿಸುವೆನೆಂಬ 
ನೀರಿಲ್ಲದೆ ಕೂಟನಡುವೆನೆಂಬ ಪೆರ್ಗಾವಿಲನಂ 
ಪೋಲ್ಕುಂ: ಧರ್ಮಾಮೃ, ೫. ೬೯ ವ) 

ಗಾವಣ - ನೆಲೆ (ಅಂಬುಜಸೌರಭಮ ತನಗೆ ಗಾವಣಂ ಜೇವಣ೦ 
ಅತ್ಯಪೂರ್ವಂ೦ ಆಸ್ಕಾಂಬುಜಗಂಧಂ: ಶಾಂತಿಷು, ೮. ೮೭) 

ಗಾವರ - ರೋಂಕಾರ (ಮತ್ತಮಧುವ್ರತಾಳಿ ಗಾವರಂ 
ಘನಸ್ಪನಮೆನಲ್‌ ಅಲ್ಲಿ . . ಎಳೆಕಾರ್ಮುಗಿಲಂತೆ ರಂಜಿಕುಂ: 
ರಾಜಶೇವಿ, ೮. ೧೨೩) ಧ್ವನಿ (ಉಣ್ಣುವ ಉಯ್ಯಲ ಪೊಸ 


ಗಾವರಂ ಪುಗಿಲೊಳ್‌ ಏಂ ಎಸೆದತ್ತೋ 
ಬಸಂತಮಾಸದೊಳ್‌: ಪಂಪಭಾ, ೨. ೧೨) 
ಗಾವರದುಂಬಿ — ರೋಂಕರಿಸುವ ದುಂಬಿ (ಕವಿವ 


ಗಾವರದುಂಬಿಯಿನಾದ ಗಾವರಂ ತೆಕ್ಕನೆ ತೀವಿ: ಸೂಕ್ತಿಸುಧಾ, 
೧೧. ೧೦) 

ಗಾವರಿಸು - ರೋಂಕರಿಸು (ಸೊವಡೊಳ್‌ ಕಡುಸೊರ್ಕುಸೊರ್ಕಿ 
ಗಾವರಿಸುವ ತುಂಬಿ: ಆದಿಪು, ೨.೫) 

ಗಾವಸಿಂಗ - [ಗ್ರಾಮಸಿ೦ಹ] ನಾಯಿ (ಸಿಂಗಮಲ್ಲದು ಪೋಗು ಆ 
ಸಿಂಗಂ ತಾಂ ಗಾವಸಿಂಗಮೆಂದುದು ನಿನ್ನಂ: ಪಂಚತಂತ್ರ. 
೧೪೬) 

ಗಾವಳಿ - ಗುಂಪು (ಲಕ್ಷಣಂ ಬೆರಸು ನಡೆವ ರಾಘವನಂತೆ 
ಉದಾತ್ತರಾಘವಂ  ಗಾವಳಿಯ ಬಟೆಯನೆ ನಡೆಯೆ: 
ಲೀಲಾವತಿ, ೮. ೫ ವ) 

ಗಾವಳಿಸು - ಗುಂಪುಗೂಡು (ಭ್ರಮರಂಗಳ ಗಾವರಕ್ಕೆ ಗಾವಳಿಸಿ 
ಚಡಾಳದೊಳ್‌ ಮೊರೆವುವು: ಅನಂತಪು, ೧. ೭೭೦) 

ಗಾವಿಲ - [ಗ್ರಾಮೀಣ] ಹಳ್ಳಿಗ (ಣತ್ವಕ್ಕಂ ಲತ್ವಂ: ಗ್ರಮಾಣೀಣ- 
ಗಾವಿಲಂ: ಶಬ್ದಮದ, ೨೯೫, ಪ್ರ; ಹೆಡ್ಡ (ಏಂ 
ಗಾವಿಲನಯೊ ನಿನ್ನಂ ನುಂಗುವುದರ್ಕೆ ಇವರಂ 
ಎತ್ತವೇಟ್ಕುಮೇ: ಪಂಪಭಾ, ೩. ೧೭) 

ಗಾವಿಲತನ - ಹೆಡ್ಡತನ (ಗಾವಿಲತನದಿಂ ಪೊಕ್ಕಿಒಡೆ ಸಾವಪ್ಪುದು: 
ಧರ್ಮಾಮೃ, ೬. ೩೩) 

ಗಾವಿಲಿಕೆ - ಗಾವಿಲತನ (ಪೆಜರ ವಿಭವಕ್ಕೆ ಬಯಸುವ 
ಮಜುಗುವ ಗಾವಲಿಕೆಯೇಕೆ ಪೇಟ್‌: ಅಜಿತಪು, ೧೧. ೪೪) 

ಗಾವಿಲೆ - ಹಳ್ಳಿಯವಳು, ಹೆಡ್ಜೆ (ಕಂತು ಬೆಲ್ಪೆಗೆಯೆ ಬಿಕ್ಕೆ 
ಕೈದೆಗೆವ ಗಾವಿಲೆಗೇವುದೊ ಬೇಟದಚ್ಚಿಗಂ: ಲೀಲಾವತಿ, ೧೪. 
೩೭) 

ಗಾವುದು - [ಗವ್ಯೂತ] ಗಾವುದ, ಎರಡು ಹರಿದಾರಿಗಳಷ್ಟು ದೂರ 
(ನರರಥಂ ತೂಳ್ಳು ಆ ಕುರುಕ್ಷೇತ್ರದಿಂ ಪಡುವು ಎಣ್ಣಾವುದು 
ಪೋಗೆ ಪೋ ಗಡ ಇಸುವೆಂ: ಪಂಪಭಾ, ೧೦. ೨೫) 

ಗಾವುಳಿ - ಸಮೂಹ (ಬಳಸಿ ತನ್ನೊಡನೆ ಒಯ್ಯನೊಯ್ಯನೆ ಬರ್ಪ 
ದೇವರದೊಂದು ಗಾವುಳಿಯಂ ಇನ್ನಿರಿ೦ ಎಂದು ತನ್ನನೆ ನಿಳ್ಳಿ 
ನೋಟ್ಟರ ಕಣ್ಣೆ: ಪಂಪಭಾ, ೬. ೭) 

ಗಾಹು - ಕಪಟ (ಲೋಲಶಶುಮುಖಂ ತೆಜಂಬೊಳೆವಿನಂ 

ಹಿಂಗೆ ಬೀಟ್ಟ; ಗುರಿನ್ನಂ ಆಭೀಳಲೋಕದೆ ಸಾರ್ದು: 

ಸೂಕ್ತಿಸುಧಾ, ೩. ೩೧) 


ತ್ರ 


೩೮೭ 


ಗಾಹ - ಮುಳುಗುವುದು, ಸ್ನಾನ (ನಿಕಷಾ೦ಭೋಜಾತರೋತ್ಸಂಗ 
ಗಾಹದೊಳೋಲಾಡಿ ಪುಚೆಲ್ಲಳೊಳ್‌ ಸುಳಿದು: ವರ್ಧಮಾಪು, 
೧೨. ೧೪) 

ಗಾಹೆ - [ಗಾಥಾ] ಪ್ರಾಕೃತ ಭಾಷೆಯ ಪದ್ಯ, ಹಾಡು (ಲೇಖಮಂ 
ಪಾವುಡಮಂ ಅನಭಿಜ್ಜನ ಗಾಹೆಯಂತಿರಲ್‌ ಓದಿಸದೆಯುಂ 
ಶೋಧಿಸದೆಯುಂ: ಅನಂತಪು, ೧೩. ೪೫ ವ) 

ಗಾಳ - ಮೀನು ಹಿಡಿಯುವ ಕೊಕ್ಕೆ (ಸೂಳೆಯರ್‌ ಗಾಳದ 
ಮೀನಂತೆ ಅಳವಳಿಯೆ: ಧರ್ಮಾಮೃ, ೨. ೪೧ ವ) 

ಗಾಳಿ - ಗಾಳಿ ಬೀಸುವ ದಿಕ್ಕು, ಕಿಗ್ಗಾಳಿ ಮೇಗಾಳಿಗಳು (ಮೃಗಮಂ 
ಗಾಳಿಯಂ ಇರ್ಕೆಯಂ ಪಕ್ಕೆಯಂ ಗಣಿದಮಂ ಕಂಡಿಯಂ 
ಮಾರ್ಕಂಡಿಯಂ: ಪಂಪಭಾ, ೫. ೪೩); ದೆವ್ವ (ಗಾಳಿ 
ಸೋಂಕಿದತ್ತು ಪಿಶಾಚಂ ತೊಡರ್ದುದು ಭೂತಂ 
ಬನ್ನ೦ಬಡಿಸಿದುದು: ಕಾದಂಬ, ೩. ೯೬) 

ಗಾಳಿಗೊಳ್‌ - ಗಾಳಿಯ ಮೂಲಕ ವಾಸನೆ ತಿಳಿ (ಅಡವಿಯೊಳ್‌ 
ದುಷ್ಠಾಶ್ರಮನೇಟೆ ಪಂದಿಯ ಬಟಿಯಂ ತಗುಳ್ಳೊಡೆ ಅದು 
ಗಾಳಿಗೊಂಡು ಒಂದು ದೆಸೆಗೆ ಪರಿದು ವಿಂಧ್ಯಾಟವಿಯ 
ನಟ್ಟನಡುವೆ ಸುರಮ್ಮಮೆಂಬ ಬೇಡವಳ್ಳಿಯ ಸಾರೆ: ವಡ್ಡಾರಾ, 
ಪು ೧೬೨, ಸಾ ೧೭) 

ಗಾಳಿವಟ್ಟೆ - [ಗಾಳಿ- ಬಟ್ಟೆ] ವಾಯುಮಾರ್ಗ, ಆಕಾಶ (ಕನ್ನಡಿಗಳ 
ಬಳ್ಳಿವೆಳ್ಳು ಕುಡುಮಿ೦ಚಿನವೋಲಿರೆ ಗಾಳಿವಟ್ಟೆಯೊಳ್‌ ನಡೆವನ 
ಕಾಯ್ದು ತಣ್ಣಗಿರೆ . .. ಗಡಣಿಸಿ ಬಂದು ಕೋಲ ಮಟ”ಯಂ 
ಕಉೌದರ್‌ ಮಿಗೆ ಬಿಲ್ಲ ಬಲ್ಲಹರ್‌: ಕಬ್ಬಿಗಕಾ, ೨೦೬) 

ಗಾಳಿವಾತು - ಬೈಗುಳ (ಗಾಳಿವಾತೆಂದು ಬೈಗುಳ್‌: ಶಬ್ದಮದ, 
ಪ್ರಸಾ ೭೮) 

ಗಾಳಿವೆಳಗು - ಗಾಳಿ ಬೀಸುವ ಜಾಗ (ಿಜೆದು ಬೇಗಂ ಆ 
ಗಾಳಿವೆಅಗಿನೊಳೆ ರಥಮಂ ನಿಲಿಸಿ: ಪುಷ್ಪದಂಷು, ೫. ೧೦೪ 
ವ) 

ಗಾಳಿಸು - ನಿವಾರಿಸು (ಆ ಮುನಿರಾಜ೦ ಕರ್ಮಂ೦ಗಳ ಗಾಳಿಸಿದಂ 
ಈ ರಾಜರಾಜಂ ಷಟ್ಟಂಡಮಂಡಳಮಂ ಬಾಯ್ಲೇಳಿಸಿದಂ: 
ಆದಿಪು, ೬. ೨೪ ವ); ಶೋಧಿಸು (ನೀರಂ ಗಾಳಿಪರ್‌ 
ಉಂಬ ಆಹಾರಮಂ ಇಂಬಾಗೆ ಸೋದಿಪರ್‌: ಸಮಯಪ, 
೧೩. ೩೫) 

ಗಾಳು - ಕ್ಷುದ್ರ ವ್ಯಕ್ತಿ ಮೋಸಗಾರ (ಗಾಳುಗಳಪ್ಪ ಗರ್ದಭೆಯರ್‌ 
ವಿರೋಧಿಕಾಮಿಗಳಪುುದಣಿಂ ಕಾತರಿಸಿ ಮೇಲೆ ಮೇಲೆ 
ಬೀಟಲೊಡಂ ಬಂದೆ: ಪಂಚತಂತ್ರ, ೪೦೮ ವ); 

ಗಾಳುಗಣ್‌ - ಹೊಳೆವ ಕಣ್ಣು (ಚಾಪಳ ಹರಿಣಿವಿಲೋಕನಮಂ 
ಈಟ್ಕುಳಿಗೊಂಡಳೆನಲ್ಕೆ ಗಾಳುಗಣ್‌ ಪೊಳೆಯೆ: ನೇಮಿನಾಷು, 
೩. ೬೧) 

ಗಾಳುಗುಂಟಣಿ - [ಗಾಳುಃಕುಂಟಣಿ] ಗಾಳಿಗಂಟಲ ಕುಲಟೆ 
(ಡಾವರ ಡಾಕಿನಿ ಶಾಕಿನಿ ದೇವತೆ ಕತೆವೇಳಲ್‌ ಅತಿಶಯಂ 
ಬಲ್ಲಳ್‌ ನಾನಾವಿಧ ಗಾಳುಗುಂಟಣಿ ಭೂವಳಯದೊಳ್‌ 
ಎಸೆವ ಕನ್ನೆಯುಜ್ಜಯಿನಿಯೊಳಂ: ಪಂಚತಂತ್ರ, ೨೧೭) 

ಗಾಳುಗೊರವ - ಕ್ಷುದ್ರ ಜೋಗಿ (ಗಾಳು ಗೊರವಂ ತಗುಳ್ಳಿ 
ಪಳಾಳಮಂ ಐಏನೊಂದನಹೊಡಂ ಗಟಪಿದೊಡೆ. ಆ 
ಬೇಳುನುಡಿ ಕೇಳ್ದು ಕೆಮ್ಮನೆ ಬೇಳಲ್‌ ನಿಮಗಂತು 
ರಾಜಸೂಯಂ ಮೊಗ್ಗೇ: ಪಂಪಭಾ, ೬. ೨೪) 


ಗಾಳುತನ - ಕ್ಷುದ್ರತನ (ಕುಳ್ಳಿರ್ದು ಒಡನೆಯ ಸೂಳೆಗೆ ತನ್‌ 
ತಂಗಿಯ ಬೇಳಾದ ಗಾಳುತನಮಂ ಇಂತೆಂದಳ್‌: ಅನಂತಪು, 
೮. ೧೩ ವ) 

ಗಾಳುದೊಟ್ತು - ಕ್ರುದ್ರ ದಾಸಿ (ನೀನುಂ ದೇವಾ ಸುರಯದ್ಧಕ್ಕೆ 
ಕರಗಂಬೊತ್ತ ಡಾವರಡಾಕಿನಿಯೆನಿಸಿದ ಪಾಂಚಾಲಿಯುಂ 
ಬುದ್ಧಿಮತಿಯೆಂಬ ಗಾಳುದೊಬ್ನುಂ ಇಂತೀ ಮೂವರುಂ: 
ಗದಾಯು, ೨. ೮ ವ) 

ಗಾಳುಮಿರ್‌ - ಒರಟಾಗಿರು (ಮನೋಭವಂ 
ಗಾಳುಮಿರ್ಪವೊಲಿರ್ದ ಅತಿರಕ್ತಾಶೋಕದ ಸುತ್ತಿನೊಳಿರ್ದ 
ರೂಕ್ಷಾಳಕಂಗಳಂ ಓಸರಿಸುತ್ತುಂ: ಆದಿಷು, ೩. ೩೦) 

ಗಾಳ್ಗೊಟ್ಟು - ದುಷ್ನೆಯಾದ ತೊತ್ತು. ಗಣನೆಗೆ ಬಾರದ ದಾಸಿ 
(ಒ೦ದೆಡೆಯೊಳ್‌ ನಾಲ್ವರಯ್ವರ್‌ ಗಾಳ್ದೂಟಿರ್‌ ಇರ್ದಲ್ಲಿಗೆ 
ಒರ್ವಂ ಎಗ್ಗಂ ಗೊಟ್ಟಿಗೆ ವಂದು: ಪಂಪಭಾ, ೪. ೯೫ ವ) 

ಗಾಳ್ಮೇಳ್‌ - ಕ್ಷೋಭೆ (ವನಿತಾಸಂತತಿ ಬಾಯ್ದಿಡುತ್ತೆ ಪಶುಗಳ್‌ 
ಗಾಳ್ಫೇಳೆನುತ್ತೆ ಅಂಧರಪ್ಪನಿತು೦ ಬಟ್ಟೆಯೊಳ್‌ ಅಂತುಮಿಂತುಂ 
ಎಡಪಿ ಬೀಟುತ್ತೆ ಕೆಡೆಮೆಟ್ಟುತ್ತಿರ್ಪ್‌ ಕೋಳಾಹಳಮಂ ಕ್ಲಿತೀಶ 
ಮದನಂ ಕಂಡಂ: ಕುಸುಮಾಕಾ, ೧೧. ೪) 

ಗಾಜಕೀಲತ್‌ - ಗಾಸಿಗೊಳ್ಳು (ಕಾಮಾಗ್ನಿಯಂ ಮಗ್ಗಿಸಲ್‌ 
ಮನಮಂ ತಂದ ವಿಯೋಗಿಜಾಲದೆರ್ದೆಯೊಳ್‌ ನಟ್ಟುರ್ಚಿ 
ಗಾಟೇಟ* ಲೀಲಾವತಿ, ೨. ೪) 

ಗಿಂಡಿ - ಸಣ್ಣ ಪಾತ್ರೆ (ಬೀದಿಬೀದಿಯೊಳಿಲ್ಲಮೋಕುಳಿಯ 
ಗಿ೦ಡಿಯುಂ: ಅಜಿತಪು, ೪. ೭) 

ಗಿಜಿಗಿಜಿಯಾಗು - ಅಜ್ಜಿಬಜ್ಜಿಯಾಗು (ಧ್ವಜಮುಂ ಬಿಸುಗೆಯುಂ 
ಏಜಣೆರ್ದ  ಜೋದರುಂ ಬೆರಸು ಗಜೆಯಿನರಿಗಜಘಟೆಯಂ 
ಗಿಜಿಗಿಜಿಯಾಗಿರೆ ಪೊಯ್ದೊಡೆ: ಪಂಪಭಾ, ೧೦. ೧೦೬) 

ಗಿಜಿಬಿಜಿಮಾಡು — ನಜ್ಜುಗುಜ್ಜುಮಾಡು (ಭವತ್‌ 
ಊರುಯುಗ೦ಗಳ೦ ಆಜಿರಂಗದೊಳ್‌ ಗಿಜಿಬಿಜಿಮಾಡಲೆಂದು 
ಅವನ ಪೂಣ್ಣುದು ನಿಕ್ಕುವಂ ಆಗದಿರ್ಕುಮೇ: ಪಂಪಭಾ, ೯. 
೫೨) 

ಗಿಡದುಜುಗಲು - ತೋಷು (ಎಲುಗಲುಮಂ 
ಗಿಡದುಳುಗಲುಮಂ ಬಳ್ಳಿಯುಮಂ ಕಳ್ಳಿಯುಮಂ 
ಕಳೆದು ಪೋಗಿ: ಲೀಲಾವತಿ, ೬. ೧೬ ವ) 

ಗಿಡಿ - ತುರುಕು (ಅಡಗಿನ ಬಸನಿಗನೈ ತಿಂ ಪಿಡಿಯೆಂದವನಡಗಂ 
ಅವನ ಬಾಯೊಳ್‌ ಗಿಡಿವರ್‌: ಆದಿಹು, ೫. ೮೬) 

ಗಿಡಿಗ - ಡೇಗೆ ಹಕ್ಕಿ (ಎಡಜೆದ ವಿಪಕ್ಷಬಲಮ೦ ಗಿಡಿಗಂ 


ಗಿಡಗಳ 


ಕಡುಪಿಂದೆ ಕಡಿಸಿ ರಣಬಾಳಕರಂ ಅಂಜಿಸಿ: 
ಪಾರ್ಶ್ವನಾಪು, ೩. ೧೪೨೦ 
ಗಿಡಿಗಿಡಿಜಂತ್ರ — ಎಲುಬುಗೂಡಾದ ದೇಹ 


(ಉಪವಾಸವ್ರತಪ್ರಚುರತೆಯಿ೦ ವಪು ಗಿಡಿಗಿಡಿಜಂತ್ರಮಾದುದು 
ಎಂಬನ್ನೆವರಂ ಕ್ಷಪಿಯಿಸಿ ಮುನೀಂದಂ ಅನಶನತಪದೊಳ್‌ 
ತಜೆಸಂದ ಸಲವು ಅದೊಂದಾಶ್ಚರ್ಯಂ: ಸುಕುಮಾಚ, ೩. 
೪) 

ಗಿಡಿಗಿಡಿಜತ್ತಂ ಮಿಳಿಮಿಳಿ ನೇತ್ರಂ - ಎಲುಬುಗೋಡಾದ ದೇಹ 
ಮತ್ತು ಹೊಳೆವ ಕಣ್ಣುಗಳು (ಕಂತಿಯರಾಗಿ ತಪಂಬಟ್ಟು 


ಗಿಡಿಗಿಡಿಜಂತ್ರಂ  ಮಿಳಿಮಿಳಿನೇತ್ರಂಆಗಿ ಘೋರ ವೀರ 
ತಪಶ್ಚರಣದೊಳ್‌ ನೆಗಟುತ್ತಿರ್ದರ್‌: ವಡ್ಡಾರಾ, ಪು ೧೩೪, 
ಸಾಜ 


೩೮೮ 


ಗಿಡಿಗೆ - [ಕೀಟಿಕಾ] ಡೇರೆ (ಸ್ಥಪತಿರತ್ನವಿರಚಿತ ಅಂಬರಗೋಚರ 
ರಥನಿಕರಂಗಳು೦ ವಜ್ರದ ಗಿಡಿಗೆಗಳುಂ: ಆದಿಷು, ೧೩. ೬೦ 
ವ) 

ಗಿಡು - ಗಿಡ (ಕಡೆಯೊಳ್‌ ಕೋಣದ ಪೋರ್ಕುಳಿ ಗಿಡುವಿಗೆ 
ಮಿತ್ತೆಂಬ ತೆಣದೆ: ಯಶೋಧಚ, ೩. ೬೮) 

ಗಿಡುದುಜುಗಲ್‌ - ಗಿಡಗಳ ಗುಂಪು (ಗಿಡುದುಜುಗಲುಮಂ 
ದರಿಯುಮಂ ಕುಮ್ಮರಿಯುಮಂ: ಲೀಲಾವತಿ, ೬. ೧೬ ವ) 

ಗಣ್ಣ - ಬೆರಳುಗಳು ಉದುರಿಹೋಗುವ ಕುಷ್ಠ (ನಿಂಬದ 
ಕುಸುಪುಂಗಳ೦ ಔದುಂಬರಪಂಚಕಮಂ ಅಂತೆ 
ನವನೀತಮಂ ಆಣಂಬೆಯಂ ಅನಾರತಂ ಬೆಳ್ಗುಂಬಳಮಂ 
ಗಿಣ್ಣಂ ಉಣ್ಣದಿರ್ಪುದಮೋಘಂ: ಸುಕುಮಾಚ, ೬. ೪೩) 

ಗಿಣ್ಣಲ್‌ - ಸಣ್ಣ ಪಾತ್ರೆ (ತರಂಬಿಡಿದೊಪ್ಪುವ ಪೊನ್ನ ಗಿಣ್ಣಿಲ್ಲಳ 
ಫಸೃಣರಸ೦ ಮಿಸುಪ ಶುಕ್ತಿಗಳ: ರಾಜಶೇವಿ, ೧೩. ೪೫ ವ) 

ಗಿಣ್ಣು - ದನ ಈದ ಹೊಸತಿನ ಹಾಲು (ಮಧು ಮದ್ಯ 
ಮಾಂಸಂಗಳ೦ ಅಯ್ದು ಪಾಲ್‌ ಮರನ ಪಣ್ಣುಂ ಗಿಣ್ಣುಂ 


ಆಳಂಬೆಯು೦ ಇಂತಿವೆಲ್ಲವು೦ಂ ತಿನ್ನದ ಬ್ರತಂಗಳಂ 
ಕೈಕೊಂಡು: ವಡ್ಡಾರಾ, ಪು ೧೫೧, ಸಾ ೧) 
ಗಿರಿ - ಬೆಟ್ಟ (ಗಿರಿಗಳ ಪರಮಾಣುಗಳೆನೆ ಸರೋಜಭವನೀ 


ಕರೀಂದಮಂ ಮಾಡಿದಂ: ಪಂಪರಾ, ೧೩. ೧೩೬) 

ಗಿರಿಕಾರೂಢ - ಇಲಿಯನ್ನು ಏರಿದವನು, ಗಣೇಶ (ಗಿರಿಕಾರೂಢಂ 
ಗದಾ ಖೇಟ ಫಲಕ ಮಹಾಖಡ್ಗಹಸ್ತಂ: ಶಬರಶಂ, ೧. ೬೪) 

ಗಿರಿಕುಲ - ಬೆಟ್ಟಸಾಲು (ಗಿರಿಕುಲಮಂ ತೆರಳ್ಬಟುರೆ ವಾರಿಸುವ 
ಅಬ್ಬಿಯನೊಂದನೊಂದಯಳ್‌ ಬೆರಸುವ: ಜಗನ್ನಾವಿ, ೧೩. 
೭೧) 

ಗಿರಿಜಾತೆ - ಪಾರ್ವತಿ (ವನಚರನಾಗಿ ಶಂಭು ಗಿರಿಜಾತೆಯಂ 
ಓತು ಪುಳಿಂದಿ ಮಾಡಿ ನಚ್ಚಿನ ಗುಹನಂ 
ಕಿರಾತಬಲನಾಯಕನಾಗಿರೆ ಮಾಡಿ: ಪಂಪಭಾ, ೮. ೧೪) 

ಗಿರಿದುರ್ಗ - ಪರ್ವತಗಳ ನಡುವೆ ಕಟ್ಟಿದ ಕೋಟೆ 
(ಅಭಂಕಷಶಿ ಖರಿಶಿ ಖರದುರ್ಲ೦ಫ್ಯಮಪ್ಪ ಗಿರಿದುರ್ಗದ 
ಪೆಂಪುಮಂ: ಆದಿಪು, ೧೩. ೫೭ ವ) 

ಗಿಲನ - ನುಂಗುವುದು (ನುಂಗು-ಗಿಲನೇ: ಶಬ್ದಮದ, ಧಾ ೧೨೫) 

ಗಿಳಿಗೆಡಪ - ಗಿಳಿಯ ಮಾತು (ಆಗಳಾ ಗಿಳಿಯ ಗಿಳಿಗೆಡಪಕ್ಕೆ 
ಮುಗುಳ್ನಗೆ ನಗುತ್ತುಂ: ಚಂದ್ರಪ್ರಪು, ೭. ೮೭ ವ) 

ಗಿಜು. - ಭಾವಿಸು, ಹಾಗೆಂದುಕೊ (ಗಜು-ಪರಿಭಾವನೇ: 
ಶಬ್ದಮದ, ಧಾ ೮೬೧) 

ಗಿಜ್ಜನೆ - ಬೇಗನೆ (ಕೂಗುವ ನುಡಿಗೆ ಗಿಜ್ಜನೆಯ್ದುವ ಸೊರ್ಕಾನೆಗಳ 
ಕಾಲಸಂಕಲೆಯ ಗೋಸದೊಳು: ಕಬ್ಬಿಗಕಾ, ೪೪) 

ಗೀಜಗ - ಒಂದು ಜಾತಿಯ ಹಕ್ಕಿ (ಬಿದಿರ ಸುರ್ವಿನೊಳ್‌ 


ತೋರ್ಪುದಲ್ಲಿ ಗೀಜಗನ ಗೂಡಿನಂತೆ ಇನಬಿಂಬಂ: 
ಸೂಕ್ತಿಸುಧಾ, ೩. ೩೦) 
ಗಿರ್ವರ - ದೇವತೆ (ಗಿರ್ವರ ಸಮರ್ಚಿತೇ .. . ಸಶರ್ವತನು 


ಪಾಲಿಪುದು ಪರ್ವತತನೂಜೇ: ರಾಜಶೇವಿ, ೮. ೧೨೭) 

ಗೀರ್ವಾಣ - ದೇವತೆ (ಪ್ರವಿಮಲಸದ್ಗೀರ್ವಾಣದಾತವ್ಯ ಸಾಯಕ 
ಸಂಪೂರ್ಣ ಕಳಾಪ್ರವೀಣನಂ ಅಪ್ಪ ಮಗನಂ 
ಅಮೋಘಂ ಪಡೆವೆಂ: ಪಂಪಭಾ, ೧. ೧೩೪ ಮತ್ತು ೧೩೪ 
ವ) 


ಗೀರ್ವಾಣನಾಥ -. ಇಂದ್ರ (ಏಕಪಾದತಪದೊಳ್‌ ನಿಲೆ 
ಗೀರ್ವಾಣನಾಥಾತ್ಮಜನಲ್ಲಿಗೆ ಗುಹನಂ ಅಹಿಭೂಷಣನ 
ಅಂಬಂ ಬೇಡಿ ಅಟ್ಟಿದೊಡೆ: ಪಂಪಭಾ, ೮. ೧೬ ವ) 

ಗೀರ್ವಾಣಬಾಣಾಸನ - ಕಾಮನ ಬಿಲ್ಲು (ಮುಗಿಲ್‌ ಅಂಗಪುಬೆ 
ನೀಟ್ಲರನ್ನದ ಗುಳಂ ಗೀರ್ವಾಣಬಾಣಸನಂ ಮಿಗೆ ದಂತಂ 
ಕುಡು ಮಿಂಚು: ಉದ್ದಟಕಾ, ೪. ೮೦) 

ಗೀರ್ವಾಣರಮಣೀಜನ - ದೇವತಾಸ್ತೀಸಮೂಹ (ಆಗಳ್‌ ಆ 
ಸಮಯೋಚಿತ ಸುವಸ್ತು ಸಂಚಯೆ ಪರಿಕಳಿತ ಪಾಣಿಗಳಪ್ಪ 
ಗೀರ್ವಾಣರಮಣೀಜನಂ: ಶಾಂತೀಶ್ವಪು, ೧೪. ೪ ವ) 

ಗೀರ್ವಾಣವಾರಣ -  ದೇವಗಜ, ಐರಾವತ (ಅಂತು 
ವಿಕ್ರಿಯಾಬಲದೆ ಗೀರ್ವಾಣವಾರಣಂ ವಿಗುರ್ವಿಸೆ: ಅಜಿತಪು, 
೪. ೨೩ ವ) 


ಗೀರ್ವಾಣಶರಾಸನ -.. ಕಾಮನ ಬಿಲ್ಲು (ಕೇಸರಿ 
ಗೀರ್ವಾಣಶರಾಸನಂ ನಿಮಿರ್ದ ದಂತದ್ಯೋತಿ 
ವಿದ್ಯುತ್ತಭಸ್ಸುರಿತಂ ಬೃಂಹಿತಮೆ ಸಿಡಿಲ್‌: ತ್ರಿಷಷ್ಟಿಪು, ೨೪. 
೨೫೫) 

ಗೀರ್ವಾಣಸುಖ — ಸ್ವರ್ಗಸುಖ (ವಸುಧೇಶಸುಖಂ 
ಗೀರ್ವಾಣಸುಖಂ ನಿರ್ವಾಣಸುಖಮುಮಂ ಕ್ರಮದಿಂ 
ಪೊರ್ದಿಸಲಾರ್ಪ ಧರ್ಮಮಂ: ಸಮಯಪ, ೪. ೯೩) 

ಗೀರ್ವಾಣಾರಿ - ([ಗೀರ್ವಾಣ--ಅರಿ] ದೇವತೆಗಳ ಶತ್ರು, ರಾಕ್ಷಸ 
(ಎಂದು ಅನಿತಉೊಳ್‌ ಮಾಣದೆ ಗೀರ್ವಾಣಾರಿ 
ಅಸುರಾರಿಯಂ ಇಂತೆಂದಂ; ಪಂಪಭಾ, ೬. ೪೯ ವ) 

ಗೀರ್ವಾಣಾವಾಸ - [ಗೀರ್ವಾಣ--ಆವಾಸ] ಸ್ವರ್ಗ 
(ಶೋಣಾಶ್ಚಂಗಳ್‌ ರಜತರಥಮಂ ಪೂಡೆ ಕುಂಭಧ್ವಜಂ 
ಗೀರ್ವಾಣಾವಾಸಂಬರಂ ಅಡರೆ ಮಾಖೊಡ್ಡು ದಲ್‌ 
ಸಾಲದು ಎನ್ನೀ ಬಾಣಾವಾಸಕ್ಕೆ ಎನುತುಂ: ಪಂಪಭಾ, ೧೧. 
೫೬) 

ಗುಂಕ - ಸೇವಕ (ಬಡವರೆಲ್ಲಂ ಭೋಗಿಗಳ್‌ ಗುಂಕರುಂ 
ಚದುರರ್‌ ಲೆಂಕರು೦ ಆಯಗಾಅರ್‌: ಅನಂತಪು, ೧೧. 
೧೨) 

ಗುಂಗುರುಗಟಕ - ಕು೦ಟುಗತ್ತೆ (ಕುಳುಪಾವಾಗಿ ಪುಟ್ಟಿ ಸತ್ತು 
ಗುಂಗುರುಗಪ್ಪೆಯಾಗಿ ಮತ್ತಂ ಪಾರ್ವನ ಮನೆಗಡಿಗಡಿಗೆ ಬರೆ: 
ಚಾವುಂಡಪು ಪು. ೪೧೯, ಸಾ. ೪) 

ಗುಂಗುಜು - ಗುಂಗಾಡು (ತುಂಗತರ ಅವನಿಧರಮಂ ಗುಂಗುಖು 
ಕಾಯ್ದವೊಲ್‌ ಇದಾಯ್ತ .. .. ನಮ್ಮುದ್ಯೋಗಂ: ಆಚವರ್ಧ. 
೧೫. ೪೦) 

ಗುಂಜತ್‌ - ಗುಂಯ್ಗುಡುತ್ತಿರುವ (ರಂಜಿಸುವ ಹ೦ಸರವಮುಂ 
ರಂಜಿಸದಿನ್ನಿದಜ ಕೆಲದೊಳೆಂಬಿನೆಗಂ ಅದೇ೦ ಲಂಜಿಕೆಯರ 
ಗುಂಜತ್‌ ಮಣಿ ಮಂಜೀರಕ ಮಂಜುಸಿ೦ಜಿತ೦ ರಂಜಿಸಿತೋ: 
ಅಜಿತಪು, ೫. ೪೨) 

ಗುಂಜಾಗೃಹ — ಹೆಂಡದಂಗಡಿ (ಆ ಕುಸುಮಗುಚ್ಛ 
ಗುಂಜಾಗೃಹದೊಳ್‌ ಟೆಂಟಣಿಸದೆಗಳಪುವವೋಲ್‌ 
ನೀಂಟಾದಿಂಚರಮಂ ಎಸಗುತ ಒಪ್ಪದುವಳಿಗಳ್‌: ಉದ್ಭಟಕಾ, 
೯. ೨೯) 

ಗುಂಜಾಫಳ - ಗುಲಗಂಂಜಿ (ಗುಂಜಾಫಳಮೆನೆ ತಳೆದು 
ಇಭಮುಕ್ತಾವಳಿಯಂ ಮರುಳಮಮ 
ಶಬರಿಯೆನಿಸಿತ್ತದಖೌಳ್‌: ರಾಜಶೇವಿ, ೬. ೧೦೯) 


೩೮೯ 


ಗುಂಜಿ - ಗುಲಗಂಜಿ (ಅಸುಕೆಯ ಪುಷ್ಪಮ೦ಜರಿಯ ಗುಂಜಿಯ 
ಭೂಷಣಮಂ ವನೇಚರೀವಿಸರದ ವೇಷದಿಂದಂ 
ಒಸೆದಾಡುವರ್‌ ಆ ವನದೊಳ್‌ ಮೃಗಾಕ್ಷಿಯರ್‌: ಲೀಲಾವತಿ, 
೧೧. ೩ 

ಗುಂಜಿದೊಡವು - ಗುಂಜಾಭರಣ, ಗುಲಗಂಜಿಯ ಆಭರಣ 
(ಸೂಡಿದ ಉತ್ಪಳದಳಮಾಲೆ ಗುಂಜಿದೊಡವು ಒಪ್ಪುವ 
ಪುಲ್ಗಳ ಕಂಕಣಂ: ರಾಜಶೇವಿ, ೫. ೧೦೯) 


ಗುಂಡಿಗೆ - ಕಮಂಡಲು (ಕೊಂದೆನ್ನ ಮಗನಂ ಇಂ 
ಭಯದಿಂದಂ ರಸೆವೊಕ್ಕುಂ ಅಜನ ಗುಂಡಿಗೆವೊಕ್ಕುಂ 
ಮಂದರಧರನ ಈ  ಪೊರ್ಕುಲ ಪೊಂದಾವರೆವೊಕ್ಕು 


ಮೇಣವಂ ಬರ್ದುಕುವನೇ: ಪಂಪಭಾ, ೧೧. ೧೨೧); 
ಬಿಂದಿಗೆ (ಅತತ್ವದೊಳ್‌ ನಿಲಿಸದ ಭಾವಂ ಅಟಿಸದ ಪುದ್ಗಳಂ 


ಇಲ್ಲೆನೆ  ಕರ್ಮಬಂಧದಿಂ ಬಲವರುತಿರ್ಪ ಅಟಣದ 
ಗುಂಡಿಗೆಯಂತಿರೆ: ಸುಕುಮಾಚ, ೫. ೩೨) 

ಗುಂಡಿಗೆಗಟ್ಟು -.. ಉಂಡೆಯಾಗು (ಮಾಲೆಗೊಂಡು 
ಗುಂಡಿಗೆಗಟ್ಟಿದಂತೆ ತುಂಬಿಗಳ್‌ ತುಂಬಿ ಮುಸು 


ಲೀಲಾವತಿ, ೮. ೫೨ ವ) 

ಗುಂಡಿಗೆವೊಗು - ಎದೆ ಸೇರು (ಭಯದಿಂದಂ ರಸೆವೊಲ್ಲುಂ 
ಅಜನ ಗುಂಡಿಗೆವೊಕ್ಕುಂ .. . ಮೇಣವ೦ ಬರ್ದುಂಕುವನೇ: 
ಪಂಪಭಾ, ೧೧. ೧೨೦) 

ಗುಂಡಿತು - ಆಳವಾಗಿರುವ (ಅರಸನ೦ ಬಯ್ಸು ಇರುಳಿನ 
ಜಾವದೊಳ್‌ ಉದ್ಯಾನವನಕ್ಕೊಡಗೊಂಡು ಹೋಗಿ 
ಗುಂಡಿತಪುದೊಂದು ನಾಡೆ ಕೆಸಜನೊಡೆಯ ಪಟವಾವಿಯ 
ತಡಿಯೊಳ್‌ ಇಟೆದು ಕೊಂದು: ವಡ್ಡಾರಾ, ಪು ೧೮೦, ಸಾ 
೨೩) 

ಗುಂಡಿತ್ತು - ಆಳ (ಆದಲೆ ಗುಂಡಿತ್ತೆಂದು ಈದಲೆಯೊಳೆ ನಿಂದು 
ಸತಿಗೆ ಹರಿಗಂ ತೋಳುತ್ತ ಆದರದೆ ಜಾನುದಘ್ನಂ 
ಉರೋದಫ್ನಂ ಕಂಠದಘ್ನಂ ಎಂಬ ಅಳವಿಗಳಂ: ಪಂಪಭಾ. 
೫. ೬೨) 

ಗುಂಡು - ಗುಂಡಗಿನ ಕಲ್ಲು (ಬಡಿಯಿಂ ಗುಂಡಿಂ ಕಲ್ಲಿಂದಿಡುತುಂ 
ಬೆನ್ನಟ್ಟಿ ಬೆರ್ಚಿ ಭಯವಶದಿ೦ ಮೈ ನಡುಗೆ ಮತಿಗೆಟ್ಟು 
ಕಾಲ್ಗಳ್‌ ತಡೆದೊಡೆ ಬಿಡದೋಡುವಾತನಾ ನೃಪಸುತನಂ: 
ಧರ್ಮಾಮೃ, ೭. ೪೮); ಸಮೂಹ (ಇದಿರೊಳ್‌ ಕಂಡಂ 
ನೆರೆದು ನಿಗುಂಬಿಸಿ ತಂಡಂಗೊಂಡಿರ್ದ ನರರ ಖಚರರ 
ಗುಂಡಂ: ಆದಿಪು, ೪. ಪಿ); ಜಗತ್ತು (ಅಂತು ಗುಂಡೆಲ್ಲಂ 
ಹೊಗಬಟ್‌ ಗುಂಡಮಬ್ಬೆ ಮಹಾಸತೀಸಮುಚಿತಾಚಾರದೊಳಂ 
ಆಭರಣದೊಳ್‌ ನೆಗಟ್‌ ಅಜಿತಪು, ೧. ೪೬ ವ) 

ಗುಂಡುಗೊಳ್‌ - ಹೊಡೆಯಲು ಗುಂಡುಕಲ್ಲು ತೆಗೆದುಕೊ 
(ತೊಲಗದೆ ಗೋವುಗಳ್‌ ನೆರೆದು ನಾಯ್ಗಳಣುರ್ಚುವ ಕಂಡು 
ಗುಂಡುಗೊಂಡು ಅಲಸದೆ ನಿಚ್ಚಂ ಆರ್ದಿಡುವ: ಸುಕುಮಾಚ, 
೫. ೧೮) 

ಗುಂಡುದೀವು - ಕಲ್ಲುಗಳಿಂದ ತುಂಬು 
ಪೋಲ್ತುದೊ ಚೆಂಡಹುಂಡಸಂಸ್ಥಾನದೆ 
ತಡಂಗಮಂ: ಆದಿಪು, ೫. ೯೦) 

ಗುಂಡು ನೆರೆ - ಗುಂಪುಗೂಡು (ಛಾಂದಸಬ್ರಾಹ್ಮಣನಂ ಕಂಡು 
ಗುಂಡು ನೆರೆದು ಇದೇನೆಂದು ಬೆಸಗೊಂಡೊಡೆ: ಪಂಚತಂತ್ರ, 
೨೫೫ ವ) 


(ಅದೇಂ ನೆ 
ಗುಂಡುದೀವಿದ 


ಗುಂಡೋತ್ತರ - ತಳಪಾಯ 
ಸೊದೆಯಂ ಬಲಇವ 
ಭವನಮಂ ಮಾಲ್‌ ಧರ್ಮಾಮೃ 

ಗುಕ್ಕಿಸು ದ ನುಂಗು, ತಿನ್ನು 
ಒಳಸೋರ್ವಿನಂ ಹಿಡಿದು ಗುಕ್ಕಿಸಲಾಜಳೆ: 
೧೧೩) 

ಗುಗ್ಗುಳೆ - ಲೋಬಾನ (ಕಡುಪಿ೦ ಗುಗ್ಗುಳಮಂ ಪೊತ್ತಿಸೆಯುಂ 
ಶ್ರಮಮಾಗಿರೆ ಗಿರಿಗಳನಡರಿಸೆಯುಂ: ಹರಿವಂಶ, ೧೦. ೧೦) 

ಗುಚ್ಛ - ಮೂವತ್ತೆರಡು ಎಳೆಗಳುಳ್ಳ ಹಾರ (ವಿಜಯಚ್ಛಂದಹಾರ 
ದೇವಚ್ಛಂದ "ಅರ್ಧಹಾರ ರಶ್ಶಿಕಳಾಪ ಗುಚ್ಛ ನಕ್ಷತ್ರಮಾಳಾ 
ಅರ್ಥಗುಚ್ಛ; ಆದಿಪು. ೮. ೫೪ "ವು 

ಗುಜುಗುಜುಗೊಳ್‌ - ಪಿಸುಮಾತನಾಡಿಕೊ 
ಜನಂಗಳ್‌ ಗುಜುಗುಜುಗೊಂಡು ಕೀಚಕನ 
ನುಡಿಯೆ: ಪಂಪಭಾ, ೮. ೮೨ ವ) 

ಗುಜ್ಜರ - ಗೂರ್ಜರ ದೇಶ (ಪದದಾದಿಯ ದೀರ್ಫಕ್ಕೆ ಹಸ್ತಂ: 


(ಗು೦ಡೋತ್ತರದ ಮೇಲೆ 
ಕಂಭನಿನಿಖುಗೆಯಿಲ್ಲದೆ ಜಿನ 

೧೨-೧೪: ವ) 
(ಕುಚಿಎಂಡನೆಯ್ದಿ ಮೆಯ್ವಸಂ 
ಸಮಯಪ, ೯. 


(ಎಂದು ಪೊಲಲ 
ಪಡೆಮಾತನೆ 


ನ 
ಗೂರ್ಜರ-ಗುಜ್ಜರ, ಸಾಕ್ಷಿ-ಸಕ್ಕಿ: ಶಬ್ದಮದ, ೨೮೪ ಪು 
ಗುಜ್ಜರಪಟ್ಟೆ - ಗೂರ್ಜರ ದೇಶದ ರೇಷ್ಮೆ ಬಟ್ಟೆ (ಪೀನಗ್ರಹಣದಿನಾ 


ಪಬಮಂಗಳೆ ವತ್ತಮಿಲ್ಲ: ಗೂರ್ಜರಪಟೆ-ಗುಜ್ಜರಪಟೆ:; 
Nn ವ [sa w ಜ w 

ಶಬ್ದಮದ, ೩೦೭ ಪ್ರ) 
ಗುಜ್ಜರಿಗಟಕಿ -  ಗುರ್ಜರದೇಶದ ಕತ್ತೆ (ಸೀಗುರಿ ಕಾಪಿನಾಳ್‌ 


ಕುಣಿದು ಮೆಟ್ಟುವ ಗುಜ್ಜರಿಗಲ* 
[ಪರಿಷತ್ತಿನ ಆವೃತ್ತಿ] 


ಪಂಪಭಾ, ೪. ೮೭) 


ಗುಜ್ಜಿ 
5ಎರಳದಂತೆ ಆದಮಾನುಂ ವಿರೂಪೆ ಪೇಸೆಪಡುವಳ್‌ 
ಭರದ ಜನಕ್ಕೆ ಭಯಮಂ ಪಡೆವೊಳ್‌: ವಡ್ಡಾರಾ, ಪು 
೧೦೬, ಪು ೨೨) 

ಗುಜ್ಜು - ಕುಳ್ಳು (ಸದ್ಭಾವಮನಾಳ್ಚ ಗುಜ್ಜುಪಮೆಗಪ್ಪಿನಂ 
'ಓರ್ವಳನಂಗರಾಜ್ಯಲಕ್ಷ್ಮೀವಿಭೆವಂ: ಶಾಂತಿಷು, ಲ ೩); ಕುಳ್ಳ 
(ಬಳಸಿದ ಗುಜ್ಜುಗಳ್‌ ನೆರೆದ ಮೇಳದ ಕನ್ನೆಯರ್‌: ಪಂಪಭಾ, 
೪. ೪೦) 

ಗುಜ್ಜುಗರೆ - ನಿಧಾನವಾಗು (ಹೆಟ್ಟುಗೆಗೆ ಗುಜ್ಜುಗರೆದಂದು ಮೆಟ್ಟುವ 
ಮೆಲ್ನಡೆ: ಅನಂತಪು, ೧೨. ೭೫) 

ಗುಜ್ಜುಗೊಂಬು - ಗಿಡ್ಡ ಕೊಂಬೆ (ನನೆಯಂ ಪೂಗೊಂಚಲಂ 
ಕಾಯನಂತೆನಸು೦. ತಾಳ್ಗಿದ ಗುಜ್ಜುಗೊಂಬು 
ಚೆಲ್ದಾದುದಿಮ್ಮಾವಿನೊಳ್‌: ಕಬ್ಬಿಗಕಾ, ೫೩) 

ಗುಜ್ಜುಗೊಳ್‌ -  ಚಿಕ್ಕದಾಗು  (ತರುಣಿಯರಾರಪ್ಪಿದೊಡಂ 
ಗುರುಕುಚಮಿವು ಗುಜ್ಜುಗೊಂಡುವಲ್ಲದೆ ತಾನಂಕುರಿಸದು: 
ಲೀಲಾವತಿ, ೧೪. ೧೨೭); ಬಾಗು (ಗುಜ್ಜುಗೊಂಡು ಮಾವಿನ 
ಮರನೋಳಿ ಪೂತ ಫಲದಿಟ್ಟಳದಿಂದೆಸೆದಿರ್ಪುದಾವಗಂ: 
ಕುಸುಮಾಕಾ, ೨. ೫೧); ನಿಧಾನವಾಗು (ಗುಜ್ಜುಗೊಂಡುದು 
ನಡೆ ಮೆಲ್ಲುಗೊಂಡುದು ಸರಂ: ಜಗನ್ನಾವಿ, ೨. ೯೫) 

ಗುಜ್ಜುಮೆಟ್ಟು - ನಿಧಾನವಾಗಿ ನಡೆ, ಮೆಟ್ಟಿಂಗಾಲಿಡು 
(ನಿತಂಬಭಾರದ ನೆವದಿ೦ ನಿತಂಬಿನಿ ನೆಲಂ ತವದಂತಿರೆ 
ಗುಜ್ಜುಮೆಟ್ಟಿದಳ್‌: ಮಲ್ಲಿನಾಹು, ೫. ೭೮) 

ಗುಜ್ಜುವಜ್ಜೆ - ಗುಜ್ಜುಮೆಟ್ಟು (ಅಂಭೋಜಷಂಡಂಗಳಿಂ ನಡೆದಿರ್ಪ 
ಆಜದ ಗುಜ್ಜುವಜ್ಜೆಗಳಿವೇನೆತ್ತಂ ಬೆಡಂಗಾದುವೋ: ಲೀಲಾವತಿ, 
೧೧. ೫) 


ಎ [ಕುಬ್ಬಾ] ಕುಳ್ಳಿ (ದಾದಿ ವಿನಯವತಿ ಎಂಬೊಳ್‌ ಗುಜ್ಜಿ 


೩೯೦ 


ಗುಜ್ಜೆ - 


ಚ, 


ಕುಳ್ಳಿ (ಇತ್ತ ಸುಖಾವತಿ ಗುಜ್ಜೆಯಾಗಿ ಬಂದು 
ಪುಷಮಾಲೆಯ ಮೇಲಿಕ್ಕಿ: ಚಾವುಂಪು, ೨೨೩ ಸಾ. ೨೫) 


ಆ 


ಗುಡ - ಬೆಲ್ಲ (ದೇವನೇಂ ನರುಷ್ಠರ ಗುಡಮೋ ವಿಶುದ್ಧ 


ರಸಭಸ್ಮಮೊ ವರ್ಮ ಕಟುತ್ರಿಕಾದಿಯೋ: ಸಮಯಪ, ೯. 
೪೮) 

ಗುಡಿ - [ಕುಟೀ] ಧ್ವಜ, ಬಾವುಟ (ನಗ ಸಾನು ತಲಂ 
ಮನುಜರ್ಗಗೋಚರಂ ಕಟ್ಟಿ ಗುಡಿಯಂ ಇರ್ದಪರಾರ್‌ 


ಅಲ್ಲಿಗೆ ಪೋಗಿ ನೋಟ್‌ಂ ಎಂಬೀ ಬಗೆಯಿಂ ಸುಗ್ರೀವನೆಯ್ದಿ 
ವರ್ಪವಸರದೊಳ್‌: ಪಂಪರಾ, ೧೦. ೫೦); ಗುಡಾರ, ಡೇರೆ 
(ಬೀಡಿಂಗೆ ಬೀಡುವಿಡಲ್‌ ನೆಲನು೦ .. .. ಗುಡಿಯ ಗೂಂಟಕ್ಕೆ 
ಬಲ್ಲಡವಿಗಳುಂ: ಪಂಪಭಾ, ೯. ೧೦೪ ವ) 


ಗುಡಿಕೆ - (ಅರಸಿಯ ಬೆಸದಿಣ ಆಕೆಯ ದಾದಿಯು ಬೋನ 
ಗುಡಿಕೆಯೊಳಿಟ್ಟು ತಂದರಸಿಯೊಳ್‌ ನೆರಪುವುದುಂ: 
ಚಾವುಂಪು, ಪು. ೪೮೧. ಸಾ. ೪) 

ಗುಡಿಗಟ್ಟು - ಬಾವುಟ ಕಟ್ಟು (ಅಲ್ಲಿ ಗುಡಿಗಟ್ಟಿದ ಸೀರೆಯಂತೆ ದಕ್ಕುಂದಲೆಗೆ 
ವಂದರುಂ ಮೆಚ್ಚುಕಯ್ದರಂತೆ ತೂಗುವ ತೂಗುಂದಲಿಗಳುವುಂ ಅಜಸಿ 
ಕಾಣದೆ: ಹರಿವಂಶ, ೨. ೧೧ ವ); ರೋಮಾಂಚಗೊಳ್ಳು (ಜನಕಂ 
ಬರುತಿರ್ದಪಂ ಎಂದು ಕಣ್ಣೊಲಂ ಬುಗೆ ನಲಿದತ್ತು ದಿಟ್ಟಿವೆಳಗಿಂ 
ಗುಡಿಗಟ್ಟಿ ಪುರಾ೦ಂಗನಾಜನಂ: ಪಂಪರಾ, ೫. ೨೭) 

ಗುಡ - ಬೆಲ್ಲ (ಪಿಷ್ಟ ಉದಕ ಗುಡ ಧಾತಕೀ ಸಂಯೋಗದಿಂದಂ 
ಎಂದು ಮದವಿಕಾರಮೆಸೆದಿಪ್ಪುದು: ಆದಿಷು, ೨. ೯) 

ಗುಡಿ - ಬಾವುಟ (ನೆಲೆಮಾಡ೦ಗಳೊಳ್‌ ಓಳಿವಟ್ಟ ಗುಡಿಗಳ್‌ 
ಗಂಧಾಂಬುವಿಂದಾದ ಪೂವಲಿಯಿ೦ ಚೆಲ್ಕೆಸೆದಿರ್ದ ಬೀದಿಗಳ್‌: 
ಆದಿಷು, ೭. ೧೧೩); ಕುಟಿ, ಗುಡಿಸಲು (ಗುಡಿಗಳಣೆಗೆ 
ಗೂಡಾರಂ ವಡೆಮಾಡ೦ ಉಂಚಂಮಾಡವೆಡಮೆಂಬಿವಲೆಂ: 
ವರ್ಧಮಾಪು, ೮. ೫೭) 

ಗುಡಿಗಟ್ಟು - ಸುತ್ತುವರಿ (ನಲಿದಿತ್ತು ದಿಟ್ಟವೆಳಗಿಂ ಗುಡಿಗಟ್ಟಿ 
ಪುರಾಂಗನಾಜನಂ: ಪಂಪರಾ, ೫. ೨೭); ಉತ್ಸಾಹ 
ಹೊಂದು, ರೋಮಾಂಚನಗೊಳ್ಳು (ಕೋಗಿಲೆಯಕ್ಕೆ ಎಲರಕ್ಕೆ 
ತುಂಬಿಯಕ್ಕೆ ಅರಗಿಳಿಯಕ್ಕೆ ಬಂದೊಡ೦ ಒಲಲ್ದೊಡಂ 
ಎರ್ದೆಯಾಜುವರೆಂದೊಡೆ ಓತ ದೂತರೆ ಬಂದ ಸಬ್ಬವದ 
ಮಾತುಗಳಂ ಗುಡಿಗಟ್ಟಿ ಕೇಳರೇ: ಪಂಪಭಾ, ೪. ೧೦೧); 
ಧ್ವಜಗಳನ್ನು ಕಟ್ಟು (ನೀರದಪಥದೊಳ್‌ ತಗುಳ್ಳು ಅರಿಗನಂ 
ಪೊಗಲಟ್ಗಾಡಿದಂ ಅಂದು ದಂಡಕಾಷ್ಠದ ತುದಿಯೊಳ್‌ 
ಪಳಂಚಲೆಯೆ ಕೋವಣವಂ ಗುಡಿಗಟ್ಟಿ ನಾರದಂ: ಪಂಪಭಾ, 
೧೨. ೨೧೯) 

ಗುಡಿಯಿಸು - ರಾಶಿ ಹಾಕು (ಗುಡಿಸು[ಗುಡಿಯಿಸು]- 
ಪುಂಜೀಕರಣೇ: ಶಬ್ದಮದ, ಧಾ ೭೭೩) 

ಗುಡಿಸಿಲ್‌ - ಜೋಪಡಿ (ಗುಡಿಸಿಲಂತೆ ಬಗಿದ ಬೆನ್ನುಂ 
ಪುಟ್ಟಿನಂತೆ ಬೆರಳ್ಗಲಿಲ್ಲದ ತಳಮುಂ: ಧರ್ಮಾಮೃ, ೪. ೪೭ 
ವ) 

ಗುಡ್ಡ - ಶಿಷ್ಯ (ಭಟ್ಟಾರಾ ನಿಮ್ಮ ಕಿಚೆಯ ಗುಡ್ಡನ೦ ಪರಸಿ 
ಪೋಗಲ್ಪೇಟ್ಕುಂ: ವಡ್ಡಾರಾ, ಪು ೭, ಸಾ ೧೧); ಭಕ್ತ (ನಿಮ್ಮ 
ಕಿಜಿಯ ಗುಡ್ಡಂ ವಾಯುಭೂತಿಯು೦ ಇರ್ದನೆ ಪರಸಿ 
ಪೋಷಿರ್‌ ಬಿಜಯಂಗೆಯ್ಯಿಂ: ಸುಕುಮಾಚ, ೪. ೨೩ ವ) 

ಗುಣ - ಸ್ವಭಾವ (ವಿಪುಳ ಯಶೋವಿತಾನ ಗುಣಮಿಲ್ಲದನಂ 
ಪ್ರಭುಮಾಡಿ ಪೂರ್ವಭೂಮಿಪರ ಪದಗಳ೦ ಪುಗಿಸಿ: 
ಪಂಪಭಾ, ೧. ೧೪); ಸಿದ್ಧಿಗಳು (ಕಿತ್ತ್ವಯ್ಯಂಗಳ ತಪಮುಂ 
ಗುಣಮುಮಂ ಪೊಗಟುತ್ತೆ: ವಡ್ಡಾರಾ, ಪು. ೮೨, ಸಾ. ೪) 


ಕಾವ್ಯಗುಣ (ಆ ಸಕಳಾರ್ಥಸಂಯುತ೦ ಅಳಂಕೃತಿಯುಕ್ತಂ 
ಉದಾತ್ತವೃತ್ತಿವಿನ್ಯಾಸಂ ಅನೇಕಲಕ್ಷಣ ಗುಣಪ್ರಭವಂ.. 
.ನೆಗಟೌಯನಾಳ್ಪ ಕಬ್ಬಮಂ: ಪಂಪಭಾ, ೧. ೯); ಸದ್ಗುಣ (ಆ 


ಸಕಳಾರ್ಥಸಂಯುತಂ ಅಳಂಕೃತಿಯುಕ್ತಂ 
ಉದಾತ್ತವೃತ್ತಿವಿನ್ಮಾಸಂ ಅನೇಕಲಕ್ಷಣ ಗುಣಪ್ರಭವಂ.. 
.ನೆಗಟೌಯನಾಳ್ಪ ..... ಕೂಸುಮಂ: ಪಂಪಭಾ, ೧. ೯); 


ಬಿಲ್ಲಿನ ಹಗ್ಗ (ಉರ್ಜಿದ ಬಾಳೊಳ್‌ ಆತ್ಮಮುಖಬಿಂಬಮಂ 
ಅಟ್ಟೆಯೆ ನೋಡಲು೦ ಮನಂ ಪೆರ್ಚಿ ಧನುರ್ಲತಾ ಗುಣ 
ನಿನಾದಮಂ ಆಲಿಸಿ: ಪಂಪಭಾ, ೧. ೧೪೨) 
ಗುಣಕಜುಗೊಳ್‌ - ಪ್ರೀತಿ ಹೊಂದು (ಅಣುಗಿನೊಳ್‌ ಎನ್ನ 
ಚಟ್ಟರೊಳಗೆ ಈತನೆ ಜೆಟ್ಟಿಗನೆಂದು ವಿದ್ಯೆಯಂ 
ಗುಣಕಜುಗೊಂಡು ಕೊಟ್ಟು: ಪಂಪಭಾ, ೨. ೬೧) 
ಗುಣಗ್ರಾಮಣಿ - ಗುಣವಂತನಾದ ಗ್ರಾಮ ಮುಖಂಡ (ಪಾಟಿ 


ನಿಲೆ ನೆಗಟ್‌ ಬಾಟ್ವುದು ಬಾಟ್‌ಂಬುದು ನಿಕ್ಕುವಂ 
ಗುಣಗ್ರಾಮಣಿಗಳ್‌: ಕವಿರಾಮಾ, ೩. ೧೭೭) 
ಗುಣಫ್ನ -.. ಗುಣಹಾನಿ ಮಾಡುವವನು  (ನಿಫ್ನಂ 


ಮಾಡುವೆಮೆಂದು ಗುಣಫ್ನರ್‌ ಪೊನ್‌ ಕೊಂಡು ಪಾರ್ವರ್‌ 
ಅಸುಗತಿಗಿಟಿದರ್‌: ಸಮಯಪ, ೧೧. ೭೯) 
ಗುಣಚ್ಛೇದಕ - ಗುಣಗಳನ್ನು ನಾಶಗೊಳಿಸುವವನು (ಅಸ್ಕತ್‌ 


ಗುಣಛೇದಕ ಸಮರ್ಥಕನಾಗಿ ಬಂದೀಗಳ್‌ ಎಮ್ಮ 
ಗುಣಾಪಹಾರಾರ್ಥಂ .. .. ನುಡಿವುದು: ಶಾಂತಿಷು, ೯. ೯೧ 
ವ) 


ಗುಣಜ್ಞ - ಗುಣಗಳನ್ನು ತಿಳಿದವನು (ಅವಗುಣಿಗಳ ಗುಣಮಂ 
ಗುಣಜ್ಞನೇನೇಣಿಸುವುದೇ: ಸುಕುಮಾಚ, ೧. ೪೮) 

ಗುಣಣೆ ದ ನೃತ್ಯಶಾಲೆ, ಸಂಗೀತಶಾಲೆ 
(ಕನಕಗೋಪುರ೦ಗಳೊಳಗಣೆರಡು ದೆಸೆಯ ಗುಣಣೆಯಿಂ 
ವಿಳಾಸನಿಯರ ಗಡಣೆಯಿಂ: ಪಂಪಭಾ, ೧. ೫೮) 

ಗುಣಘಾತಜಾತಕಾಳಿಕೆ - ಬಿಲ್ಲಿನ ಹೆದೆಯ ಹೊಡೆತದಿಂದಾದ 
ಕಪ್ಪು ಕಲೆ (ವಿಜಯಶರಾಸನ ಗುಣಘಾತಜಾತಕಾಳಿಕೆಯಂ 
ಎತ್ತಮಗ್ಗಳಿಸಿದುದು ಆ ಭುಜಬಲಿಯ ಭುಜದ್ವಯದೊಳ್‌ 
ಭುಜ೦ಗನಿಶ್ಚಾಸಧೂಮವೇಣೀನಿಕರಂ: ಆದಿಪು, ೧೪. ೧೪೧) 

ಗುಣಣಸಾಲೆ - ಗುಣಣೆ (ಎಸೆವ ಪವಡಿಸುವ ಮನೆ ಚಿತಸಾಲೆ 
ಸುರತಾಲಯ ಮಹೀಗೃಹ೦ ಆರೋಗಿಸುವ ಮನೆ ಮಂಡಪಂ 
ಗುಣಣಸಾಲೆ ಎಂಬಿನಿತುಮಂ ಗೃಹಾಂಗಂ ಕುಡುಗುಂ: 
ಶಾಂತಿಪು, ೬. ೧೧೬); ಏಕಾಂತಸ್ಥಳ (ಮನಮೊಲ್ಲು ತನ್ನ 
ಗುಣಣೆಯ ಮನೆಯಂ ಗಜಗಮನೆ ಪೊಕ್ಕು ತದ್ಭಟರಂ 
ಮೆಲ್ಲನೆ ಬೇಜ್‌ವೇಜ್‌ ಬರವೇಟ್ದು ಎನಿತಾನುಂ ತೆಅದ 
ಲಲ್ಲೆಯಿಂ ಜೊತ್ತಿಸಿದಳ್‌: ಸುಕುಮಾಚ, ೭. ೧೦) 


ಗುಣನಾದ - [ಬಿಲ್ಲಿನ ಹೆದೆಯ] ಠೇಂಕಾರ (ಇದಜ ದನಿ 
ಮದವಳಿಕುಳಮೃದುನಿನದದೊಳಂ ಮನೋಜಕಾರ್ಮುಕ 
ಗುಣನಾದದೊಳ೦  ಸೆಣಸುವುದೆನೆ ಸುರಸುದತಿ ಪೆಣಳ್‌ 


ಮೆಖ್‌ದು ಬೀಣೆಯಂ ಬಾಜಿಸಿದಳ್‌: ಆದಿಪು, ೭. ೨೦) 
ಗುಣಪಣ - ಸದ್ಗುಣವೆಂಬ ಹಣ (ಕಾದಂಬರೀದೇವಿಯ 
ಗುಣಪಣದಿ೦ ಮಾಳುವೋದೆಂ ಇನ್ನೀಗಳ್‌: ಕಾದಂಸಂ, ೫. 
೫೫) 
ಗುಣಪ್ಪಭ ದ ಸದ್ಗುಣಗಳಿಂದ ಕಾ೦ತಿಯುಕ್ತನಾದವನು 
(ಸುತಪೋವಿಭವಂ ಶಿವಂಕರೋದ್ಯಾನದೊಳಿರ್ದಪಂ 
ಪರಿವೃತವ್ರತಿವೃಂದಸಭ೦ ಗುಣಪ್ರಭಂ; ಚಂದ್ರಪ್ರಪು, ೯. ೧೭) 


೩೯೧ 


ಗುಣಮೇಟು - [ಜೈನ] ದಾತೃವಿನ ಏಳು ಗುಣಗಳು: ಶ್ರದ್ಧೆ ಶಕ್ತಿ 
ಭಕ್ತಿ ವಿಜ್ಞಾನ ಅಲುಬ್ಧತಾ ಕ್ಷಮಾ ತ್ಯಾಗ (ನೆಜೌದಲ್ಪೆ ಭಕ್ತಿ 
ದಯೆ ಪುದಿದ ಅಣಿವು ಔದಾರ್ಯಂ ಕ್ಷಮಾಗುಣಂ 
ಶಕ್ತಿಯು೦ ಎಂಬ ಅಣೆಕೆಯ ಗುಣಮೇಟಉಳಂ ನೆಜ್‌ದು 
ಇತ್ತರ್‌ ಮುನಿಯುಗಕ್ಕೆ ದಾನಮನವರ್ಗಳ್‌: ಆದಿಷು, ೪. 
೯೭) 

ಗುಣವತ್‌ - ಗುಣಗಳಿಂದ ಕೂಡಿದ (ಅಂತು ಪರಮಾತಿಶಯ 
ರೂಪ ರಸ ಗಂಧ ಸ್ಪರ್ಶ ಗುಣವತ್‌ 
ಪರಮಾಣುಪರಿನಿರ್ವತಮೂರ್ತಿಯಪ್ಪ ಪರಮನ: ಆದಿಷು, 
೮.೬ವು) 


ಗುಣವದ್ದತಚಿಷ್ನ - [ಗುಣವತ್‌-ವ್ರತಚಿಹ್ನ) ಗುಣವತಗಳಿಗೆ 
ಅ 
ಜಿಹ್ನವಾದ (ಒಂದಾದಿಯಾಗೆ ಪನ್ನೊಂದುವರಂ 
ಗುಣವದ್ದತಚಿಹ್ನಂ ಗುಣಮಣಿಭೂಷಣ ಸೂತ್ರಂ 


ಅಮರ್ದುವವರ್ಗೆನ್ನಿಂದಂ: ಆದಿಷು, ೧೫. ೨೪) 

ಗುಣವ್ರತ - [ಜೈನ] ಶ್ರಾವಕರು ಹೊಂದಿರುವ ದಿಗ್ವಿರತಿ, 
ದೇಶವಿರತಿ, ಅನರ್ಥದಂಡವಿರತಿ ಎ೦ಬ ಮೂರು ವ್ರತಗಳು 
(ಭಟಾರರ ಪಕ್ಕದೆ ಆಂ ಅಣುವುತ ಗುಣವ್ರತ 
ಶಿಕ್ಷಾವತಮೆಂದಿಂತು ದ್ವಾದಶ ವಿಧಮಪ್ಪ ಶ್ರಾವಕ 
ಧರ್ಮಮುಮಂ: ವಡ್ಡಾರಾ, ಪು ೧೨೭, ಸಾ ೨೨); ಹೀಗೆ 
ಆಚರಿಸುವ ಸದ್ಗುಣಗಳ ವ್ರತ (ಪೋ ವ್ರತಮಾವ 
ಪೆ೦ಡಿರೊಳಮಿರ್ದೊಡೇನೊ ವಿಳಾಸಮಾಂತ 
ನಿತ್ಯವ್ರತಮಾಕೆಯೊಳ್‌ ಸೊಬಗುವೆತ್ತ ಗುಣವ್ರತ: ನೇಮಿನಾಪು, 
೧. ೭೬), 

ಗುಣಸ್ಥಾನ — [ಜೈನ] ಆತ್ಮನ ದರ್ಶನ ಜ್ಞಾನ ಚಾರಿತ್ರಗಳ 
ವಿಕಾಸಗೊಳ್ಳುವ ಹದಿನಾಲ್ಕು ಅವಸ್ಥೆಗಳು (ಪತ್ತುಂ 
ಧರ್ಮದೊಳ್‌ ನೆಜ್‌ದು ಪನ್ನೊಂದು ಗುಣಸ್ಥಾನದೊಳ್‌ 
ನೆಜ್‌ದು ನೆಗಟ್ಟ . . ತಪೋಮಾರ್ಗದೊಳ್‌: ಅನಂತಪು, 
ಮಿ ವು 

ಗುಣಾಕೃತಿ - ನೂಲಿನ ಆಕಾರ (ಪಂಡಿತೋತ್ತಮರ ಗುಣಂ 
ಗುಣಾಕೃತಿಯನಿರ್ಕೆ ಮದೀಯಮನೋಮೃಣಾಳದೊಳ್‌: 
ಚಂದ್ರಪ್ರಪು, ೧. ೩೭) 

ಗುಣಾಢ್ಯ -  ಸದ್ದುಣಗಳುಳ್ಳವನು 
ಕುಜುಪುವೇಟ್ಟು ತಾಂ ಅಡ್ಡಗವಿತೆಯಂ 
ಮಹಾವ್ಯವಸಾಯಂಗೆಯ್ಯ ಮರುಳ್ಗವಿಗಳ್‌ 
ಗುಣಾಢ್ಯರ೦ ಮಸುಳಿಸರೇ: ಗದಾಯು, ೪. ೪೨) 

ಗುಣಾಧಿಕ - ಒಳ್ಳೆಯ ಗುಣದಿಂದ ಶ್ರೇಷ್ಠನಾದವನು 
(ಜಗತ್ಕಾಯಸ್ವಭಾವಭಾವನಾಪರಂ೦ ಸಕಳಶರೀರಗುಣಾಧಿಕ 
ದುಃಖಾರ್ದಿತಾವಿನೀತರೊಳ್‌ ಮೈತ್ರಿ ಪ್ರಮೋದ ಕಾರುಣ್ಯ 
ಮಾಧ್ಯಸ್ಥವೃತ್ತಿಗಳಂ ಭಾವಿಸುತ್ತುಂ: ಆದಿಷು, ೯. ೧೩೦ ವ) 

ಗುಣಾರ್ಣವ - ಅರ್ಜುನ (ಗುಣಾರ್ಣವಂಗೆ ಕುಡು ಗೆಲ್ಲಮಂ 
ಇಂತಿದೆ ಕಜ್ಜದ ಉಜ್ಜುಗಂ: ಪಂಪಭಾ, ೫. ೧೦೨) 

ಗುಣಾಷ್ಟಕ - [ಜೈನ] ಮುಕ್ತಜೀವನಿಗಿರುವ ಅಷ್ಟಗುಣಗಳು 
(ಉಪಶಿಷ್ಟಗುಣಾಷ್ಟಕರಾದ ಅನಶ್ವರಶ್ರೀವನಿತೇಶರೀಗೆಮಗೆ .. .. 
ಸೌಖ್ಯಸಿದ್ದಿಯಂ: ಚಂದ್ರಪ್ರಪು, ೧. ೨), ನೋಡಿ “ಅಷ್ಟಗುಣ' 

ಗುಣೀ - ಬಟ್ಟೆ ವಸ್ತ್ರ (ಗುಣಿಯಂ ವಿಭೇಧಿಪಪರಿ 
ತೀಕ್ಷ್ಯಮುಖಂಗೆ ಸೂಚಿಯಂತಿರೆ ಸಹಜಂ: ಶಬರಶಂ, ೧. 
೧೬) 


(ನವಭೂತ ಭಾಷೆಯಿಂ 
ಮಾಡಿ 


ತಾವೇಂ 


ಗುಣಿಯಿಸು - ಲೆಕ್ಕಹಾಕು (ಭರತಮನೋದುವ ಸಪ್ತ್ಪಸ್ವರಮಂ 
ಗುಣಿಯಿಸುವ ಬೀಣೆವಾಜಿಪ ವಿದ್ಧಂಬರೆವ ಪರಚಕ್ರಮಿಕ್ಕುವ 
ಪರಿಹಾಸದೊಳಿರ್ಪ ಬಿನದಮವರ್ಗಳ ಬಿನದಂ: ಅಜಿತಪು. 
೩. ೮); ಬಿಲ್ಲಿನ ಠೇಂಕಾರ ಮಾಡು (ಅಂತು ಕುಮಾರರ್‌ 
ಬಿಲ್ಲಂ ಗುಣಿಯಿಸುತ್ತಿರೆ ದ್ರೋಣಾಚಾರ್ಯರ ಚಾಪವಿದ್ಯೆಯಂ 
ಮೆಚ್ಚಿ ಕೃಪಂ: ಹರಿವಂಶ, ೧೦. ೩೩ ವ) 

ಗುಣೋತ್ಕರ -  ಗುಣಸಮೂಹ ಯಆಅಣಿಮಾದಿಗುಣೋತ್ಕರಂ 
ಉಳ್ಳವಂಗೆ ಭುಜವಿಗುರ್ವಣೆ ಪಿರಿದೇ: ಶಾಂತಿಷು, ೧೦. 
೪೧) 

ಗುಣೋಪೇತ - ([ಗುಣ-ಉಪೇತ]। ಗುಣದಿಂದ ಕೂಡಿದ (ತನ್ನ 
ಪಡೆದ ಕ್ಷತ್ರಿಯವಣಿಕ್ಕೂದರೆಂಬ ಮೂಜುವರ್ಣ೦ಗಳೊಳಗೆ 
ಕ್ಷತ್ರತ್ರಾಣಾದಿ ಗುಣೋಪೇತಮಪ್ರ ಅಖಿಳಕ್ತತ್ರಿಯಸಮೂಪಕ್ಕೆ 
ಶಸ್ತಕರ್ಮಮುಮಂ: ಆದಿಪು, ೮. ೬೪ ವ) 

ಗುಣ್ಣು `- ಗಾಂಭೀರ್ಯ (ಆತನ ಪುರುಷಾರ್ಥದ ಪುರುಳುಂ 
ಶಕ್ತಿಯಳವುಂ ಕಲಿತನದ ಗುಣ್ಣುಂ ಪರಾಕ್ರಮದ ಬಿಣ್ಣುಂ 
ಕರತಳಾಮಳಕಮಾಗಿರ್ದಪ್ಪುದು: ಪಂಚತಂತ್ರ, ೧೫೬ ವ); 
ಆಳ (ಮೇರುವಿನುನ್ನತಿ ಜಳನಿಧಿಯ ಗುಣ್ಣು ನಭದ ವಿಭುತ್ವಂ 
ನಿನ್ನ ಗುಣೋನ್ನತಿ: ಆದಿಷು, ೧೦. ೫೬) 

ಗುಣ್ಣುವಡೆ - ಆಳವಾದ (ಗುಣ್ಣುವಡೆದ ಪೊಕ್ಕುಟೌಂಬ ತಿಳಿಗೊಳ೦ 
ಕಮ್ಮಂಗೋಲನೆಂಬ ಜಕ್ಕವಕ್ಕಿಯಂ ಓಲಾಡಿಸೆಯುಂ: ಕಬ್ಬಿಗಕಾ, 
೧೨೩) 

ಗುಣ್ಣುವೆಜು - ಗಾಂಭೀರ್ಯ ಹೊಂದು (ಜಿನಸೇನಾಚಾರ್ಯ 
ಪರ್ಯಂತಮಾಗಿರೆ ಬಂದೀ ಕಥೆ ಗುಣ್ಣುವೆತ್ತುದು: ಆದಿಪು, 
೧. ೩೫) 

ಗುದಿಗೆಯ್‌ - ಪೋಣಿಸಿ ಕಟ್ಟು (ಅ೦ತವೆಲ್ಲಮಂ ಗುದಿಗೆಯ್ದು 
ಕಾಳಮೇಘಂ ತಡಿಗೆಯ್ದಿ ನಿಂದಿರ್ಪಿನಂ ಒಂದು 
ಪ್ರಚಂಡ ಕಂಠೀರವಂ: ರಾಜಶೇವಿ, ೫. ೧೧೫ ವ) 

ಗುದ್ದಲಿಗೊಳ್‌ - ಗುದ್ದಲಿಯಿಂದ ಅಗೆಯಲು ತೊಡಗು 
(ಗುದ್ದಲಿಗೊ೦ಡಗುಟ್ಟು: ನೇಮಿನಾಹು, ೫. ೧೮ ವ) 

ಗುಪ್ತಿ - ಪ್ರಾಕಾರ (ಕಪಿಕೇತು ಕುಲ ಗ್ರಾಮಣಿ ಸುಗ್ರೀವಂ 
ವಿದ್ಯಾಮಯಮಂ ಸಪ್ತ ಗುಪ್ತಿಯಂ ನಿರ್ಕಿಸಿದಂ; ಪಂಪರಾ, 
೧೪. ೩೫); [ಜೈನ] ತ್ರಿವಿಧಗುಪ್ತಿ, ಮನೋವಾಕ್ಕಾಯಗಳನ್ನು 
ನಿಗ್ರಹಿಸುವುದು (ಗುಪ್ತಿಯೆ ತನಗಿಲ್ಲೆ ಕರ್ಮರಿಪುಗೆ 
ಮುನಿವುದು ಮೊಗ್ಗೇ: ಆದಿಷು, ೬. ೨೯) 

ಗುಪ್ತಿಗುಪ್ತ - [ಜೈನ] ತ್ರಿವಿಧಗುಪ್ತಿಗಳಿಂದ ರಕ್ಷಿತನಾದವನು 
(ಮನಮಂ ನುಡಿಯಂ ಮೆಯ್ಯಂ ತನಗೆ ವಶಂ ಮಾಡಿ 
ಗುಪ್ತಿಗುಪ್ತಂ ಮುನಿಯೆಂಬಿನೆಗಂ ನೆಗಟ್ಟಂ: ಆದಿಷು, ೬. ೨೯) 

ಗುಪ್ತಿತ್ತಯ - [ಜೈನ] ಮೂರು ಗುಪ್ತಿಗಳು (ಮನೋಗುಪ್ತಿಯುಂ 
ವಾಗ್ಗುಪ್ತಿಯು೦ ಕಾಯಗುಪ್ತಿಯುಮೆಂಬ ಗುಪ್ತಿತ್ರಯದೊಳಂ: 
ಅಜಿತಪು, ೭. ೮ ವ) 

ಗುಬ್ಬಿ - ಗುಬ್ಬಚ್ಚಿ (ನುಗ್ಗಿಯ ಬನಕ್ಕೆ ಗುಬ್ಬಿ ಕೋಗಿಲೆಯೆಂಬಂತೆ: 
ಧರ್ಮಾಮೃ. ೭. ೧೫೨ ವ) 

ಗುಬ್ಬಿಗಂಕಣ — ಚಿಕ್ಕ ಬಳೆ (ಕಂಕಣಕ್ಕೆ; 
ಗುಬ್ಬಿಗಂಕಣಂ: ಶಬ್ದಮದ, ೩೧೩ ಪ್ರ 

ಗುಮ್ಮ -. ಗೋಡೆ ಉರುಳಿಸುವ ಒಂದು ಯಂತ್ರ (ಪಲವು 
ಮುಖದಿಂ ಗುಮ್ಮನ೦ ಸಾರ್ಜಿಯಣ್ಮಿ ಕಾದುವರ ಗುಣ್ಣಂ 
ಕಿಡಿಸುಂತೆ ಅಗಟ ಗುಣ್ಣಂ ಕಿಡಿಸಿಯುಂ: ಪಾರ್ಶ್ವನಾಪು, ೩. 
೧೪೧ ವ) 


ಪಿಂಡುಗಂಕಣಂ, 


೩೯೨ 


- ತಲಪರಿಗೆ, ನೀರು ಒಸರುವ ಗುಂಡಿ (ಮುದಂ 
ಊರ ಅಬಲಾಜನಕ್ಕೆ ಪರಿನೀರೂರ ತೋಂಟಕ್ಕೆ ಸಂಪದಂ 
ಊರೂರ ಗೃಹಕ್ಕೆ ಪಂಕಜದ ಚೆಲ್ಲೂರೂರ ಗುಯ್ಯಲ್ಲೆ 
ಸಂಮದಂ ಊರೂರ ಮದಾಳಿಗೆ ಅಂಚೆಗಳ ಚೆಲ್ಪೂರೂರ 
ಷಂಡಕ್ಕೆ ಪಾಲೊದವೂರೂರ ದನಕ್ಕೆ ಅತರ್ಕಮದಜೆಂ ರಮ್ಯಂ 
ತದುರ್ಮೀತಳಂ: ಕಾವ್ಯಾವಲೋ, ೨೮೯) 

ಗುರು - ಉಪಾಧ್ಯಾಯ (ಗುರುವಿನ ಶೋಕದಿಂದೆ 
ರಥಮಧ್ಯದೊಳೊಯ್ಯನೆ ಜೋಲ್ಬು ಬಿಟ್ಟನ೦ ಗುರುಸುತನಂ 
ಕೃಪಂ ಕೃಪೆಯಿಂ ಆತ್ಮವಿಳಾಸದೊಳ್‌ ಆಣೆಸುತ್ತುಂ: ಪಂಪಭಾ, 
೧೨. ೩೪); ಅಧಿಕ (ಆ ಗುರುವಿಯೋಗಭರಂ 
ಗುರುವಾಗದಿರ್ಕುಮೇ: ಪಂಪಭಾ, ೧೨. ೩೪) 

ಗುರುಕುಲ - ಗುರುವಿನ ಮನೆ, ವಿದ್ಯಾಕೇಂದ್ರ (ಗುರುಕುಲಮಂ 
ಬೆಳಗುವ ಭಾಸುರದೀಪಂ ಚರಿತಂ: ಚ೦ದ್ರಪ್ರಪು, ೧. ೩೩) 

ಗುರುಗಂಜಿ - ಗುಲಗಂಜಿ (ಈಡಿಲೆವ ಕಾಡಾನೆಗಳ 
ಕೋಡಪೊಯ್ದಿಂದುದಿರ್ದೆತ್ತಲುಂ ಪರೆದ ಗುರುಗಂಜಿಯಂ 
ನೋಡಿ: ಕಬ್ಬಿಗಕಾ, ೧೮೧ ವ) 

ಗುರುಜನ - ದೊಡ್ಡವರು, ಹಿರಿಯರು (ಗುರುಜನಮಂ ನೆಜ್‌ 
ಮನ್ನಿಸಿದುದು ಪಿರಿಯ ಸಿರಿಯೊಳೇ೦ ಸುಜನತೆಯೋ: 
ಪಂಪಭಾ, ೯. ೩೬) 

ಗುರುತನೂಜ - ದ್ರೋಣನ ಮಗ, ಅಶ್ವತ್ಥಾಮ (ಎಡವಣಿದೊಳ್‌ 
ಎಜಗಿ ಬಣಸಿಡಿಲ್‌ ಇಡುಮುಡುಕನೆ ಪೊಡೆದುದೆನಿಸಿ 
ಪಾಂಡ್ಯನ ರಥದ ಅಚ್ಚು ಉಡಿದು ಅಟ್ಲೆತಟ್ಲ್‌ ಕೊಂಡುವು 
ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌: ಪಂಪಭಾ, 
೧೨. ೮೨) 

ಗುರುತಳ್ಳಗತ - ಗುರುವಿನ ಪತ್ನಿಯನ್ನು ಕೂಡಿದವನು 
(ಗುರುತಳ್ಳಗತಂಗೆ ಆಯುಧದಿಂದಕಟ ಲಿಂಗವಿಚ್ಛಿತ್ತಿ ಗಡ: 
ಸಮಯಪ, ೧೧. ೭೩) 

ಗುರುನಂದನ - ದ್ರೋಣನ ಮಗ, ಅಶ್ವತ್ಥಾಮ (ಅಂತು 
ಗುರುನಂದನಂ ಮರುನ್ನಂದನವಿರಚಿತ ನಿಶಾತವಿಶಿಖ 
ಪಂಜರಮನಟೆದು ಕಟಕುಟ೦ ಮಾಡಿಯು೦ ಅನಿತಉಳ್‌ 
ಮಾಣದೆ: ಪಂಪಭಾ, ೧೨. ೬೮ ವ) 

ಗುರುಪಂಚಕ - [ಜೈನ] ಪಂಚಪರಮೇಷ್ಠಿಗಳು: ಅರ್ಹಂತ, ಸಿದ್ಧ, 
ಆಚಾರ್ಯ, ಉಪಾಧ್ಯಾಯ, ಸರ್ವಸಾಧುಗಳು 
(ಗುರುಪಂಚಕವಜ್ರಪಾತಮಾದಂದು ಕಟಲ್ಲು 
ನುಚ್ಚುನುಜಿಯಾಗದೆ ನಿಲ್ಕುಮೇ ಪಾಪಪರ್ವತಂ: ಸಮಯಪ, 
೧. ೯೮) 

ಗುರುಪೂಜೋಪಲಂಭನ — [ಜೈನ] 
ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು; ದೇವತೆಗಳಿಂದ 
ಪೂಜೆಗೊಳ್ಳುವಿಕೆ (ಕುಲಚರ್ಯಾ ಗೃಹೀಶಿತ್ವ ಪ್ರಶಾಂತಿ 
ಗೃಹತ್ಕಾಗ ಗುರುಪೂಜೋಪಲಂಭನ ಯೌರಾಜ್ಯ 
ಸ್ವರಾಜ್ಯ ಚಕಲಾಭ .. . ಎಂಬ ಅಯ್ವತ್ರಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: ಆದಿಷು, 
೧೫. ೧೫ ವ) 

ಗುರುಭಾರ - ದೊಡ್ಡ ಜವಾಬ್ದಾರಿ (ಆನೆಯಾಳ್‌ ಗುರುಭಾರಕ್ಕೆ 
ಇಣೆವಾಳ್‌ ರಣಕ್ಕೆ ತುಟೆಲಾಲ್‌ ಕಟ್ಟಾಯದೊಳ್‌: ಗದಾಯು, 
೫. ೩೫) 


ಗುಯ್ಯಲ್‌ 


ಐವತ್ತಮೂರು 


ಗುರುವಚನ - ಗುರುಮಂತ್ರ ಹಿರಿಯರ ಮಾತು (ಗುರುವಚನಂ 


ಅಲಂಘನೀಯಂ ಎನ್ನದೆ ನೀನಾದರದಿಂ  ಕೈಕೊಳ್‌ 
ಧರ್ಮದೊಳ್‌ : ಯಶೋಧಚ, ೩. ೧೭) 

ಗುರುಶುಶ್ರೂಷೆ - ಗುರುವಿನ ಸೇವೆ (ಕೂರಿಸೆ 
ಗುರುಶುಶ್ರೂಷೆಯೊಳ್‌ ಆ ರಾಮನಂ ಉಗ್ರ 
ಪರಶುಪಾಟಿತರಿಪುವಂಶಾರಾಮನಂ ಇಷುವಿದ್ಯಾಪಾರಗಂ 


ಎನಿಸಿದುದು ಬಲ್ಲೆ ವೈಕರ್ತನನಾ: ಪಂಪಭಾ, ೧. ೧೦೪) 
ಗುರುಸುತ - ದ್ರೋಣನ ಮಗ, ಅಶ್ವತ್ಥಾಮ (ಶೋಕದಿಂದೆ 
ರಥಮಧ್ಯದೊಳೊಯ್ಯನೆ ಜೋಲ್ಬು ಬಿಟ್ಟನಂ ಗುರುಸುತನಂ 
ಕೃಪಂ ಕೃಪೆಯಿಂ ಆತ್ಮವಿಳಾಸದೊಳ್‌ ಆಹೆಸುತ್ತುಂ: ಪಂಪಭಾ. 
೧೨. ೩೪) 
ಗುರುಸ್ಥಾನಾಭ್ಯುಪಗಮ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಗುರುವಿನ ಬಳಿ ಹೋಗುವುದು (ಗುರುಸ್ಥಾನಾಭ್ಯುಪಗಮ ತ 


ಅಗ್ರನಿರ್ವತಿಯೆ೦ಂಬ ಅಯ್ವತ್ತುಮೂಜು ಗರ್ಭಾದಿನಿರ್ದಾಣ 
ಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. 
೧೫ ವ) 

ಗುರೂಪರೋಧ - [ಗುರು೬ಉಪರೋಧ] ಗುರುಗಳ ಒತ್ತಾಯ 


(ಮನೋರಮೆಯ ಮದುವೆಗ೦ ರಾಜ್ಯದ ಪತ್ತುಗೆಗಂ 
ಗುರೂಪರೋಧಕ್ಕಗಿದು ಮನದಂದಂ: ಆದಿಷು, ೬. ೨) 
ಗುರೂಪಾಂತ ೬. [ಗುರುಉಪಾಂತ1 ಗುರುಗಳ ಬಳಿ 
(ಗುರೂಪಾ೦ತದೊಳ್‌ ನಿಶ್ಚಳಿತ ತಪಶ್ಚರಣನಿರತನಾದೊಂ: 
ಶಾಂತಿಪು, ೫. ೬೬ ವ) 

ಗುರೋರಪಿ ಗುರು - ಗುರುವಿನ ಗುರು (ಜಗದ್ಗುರುವಿಗೆ 
ಗುರುವೆನೆ ಗುರೋರಪಿ ಗುರುವೆನಿಸಿದ ನೀನೆ ಧನ್ಯನೈ 
ಜಿತಶತೂ: ಅಜಿತಪು, ೬ ೬) 

ಗುರ್ದು - ಗುದ್ದು, ಮುಷ್ಟಿಯಿಂದ ಹೊಡೆ (ಗುರ್ದುಂ ಪೊರ್ದಿದ 
ಚಾತುರಂಗ ಬಲಮುಂ ಮೆಯ್ಗಾಪುಂ ಆ ವೇಳೆಗೊಂಡಿರ್ದ 
ಅತ್ಯುಗ್ರ ಭಟರ್ಕಳುಂ; ವಡ್ಡಾರಾ, ಪು ೧೪೩, ಸಾ ೧೫) 

ಗುಲ್ಪ - ಪಾದದ ಗಂಟು (ಗೂಢ ಗುಲ್ಪ ಪಾರ್ಟಿಗಳನೊಳಕೊಂಡ 
ಮನುಜಮಾಂಧಾತನ ಪೊಳ ಅಡಿಗಳ್‌ ವಿರೋಧಿ 
ಭೂಪಾಳರ ಅಡಿಗೆಐಗಿಸಿದ ಸಂತೋಷದೊಳ್‌: ಪಂಪಭಾ, ೨. 
೩೯ ವ) 


ಗುಲ್ಫಾಂತರಪ್ರಾಪ್ತ - ಕಾಲಿನ ಗೆಣ್ಣಿನವರೆಗೆ ಬರುವ 
(ಅನೇಕವರ್ಣಾಕೀರ್ಣ ತ್ರಿಸರವೇಣಿಕಾಗಾಢಗ್ರಥಿತ 
ತ್ರಪುಕೋಶಗುಪ್ತ ಗುಲ್ಬಾಂತರಪ್ರಾಪ್ತ ಖಡ್ಗಧೇನುಕಂ: ಆದಿಪು, 
ಹಿನ) 


ಗುಲ್ಮ - ಪೊದೆ (ತರು ಗುಲ್ಮ ಲತಾ ವನಸ್ಥಲಂ ಸರ್ವೃತು 
ಪ್ರವೇಸದಿ೦ ಅಶೇಷಜನ೦ ಪರಿಪೂರ್ಣ ಲಕ್ಷ್ಮಿಯಿಂ 
ಸರ್ವಸುಖಾವಹ೦ ಆ ಮಹೀತಲಂ: ಪಂಪರಾ, ೧. ೧೦೨) 

ಗುಹ — ಷಣ್ಮುಖ (ಏಕಪಾದತಪದೊಳ್‌ ನಿಲೆ 
ಗೀರ್ವಾಣನಾಥಾತ್ಮಜನಲ್ಲಿಗೆ ಗುಹನಂ ಅಹಿಭೂಷಣನ 
ಅಂಬಂ ಬೇಡಿ ಅಟ್ಟಿದೊಡೆ: ಪಂಪಭಾ, ೮. ೧೬ ವ) 

ಗುಹಾಂಗಣ - ಗುಹೆಯ ಮುಂದಿನ ಅಂಗಳ (ಭೋರ್ಗರೆಯಲ್‌ 
ಸುರಿತರ್ಪ ನಿರ್ರುರಾಸ್ಟಾಲನ ಶೀಕರಪ್ರಸರದಿಂದೆಸೆದತ್ತು 
ಬೃಹದ್ದುಹಾಂಗಣಂ: ಕಾದಂಸಂ, ೩. ೩೮) 

ಗುಹೋತ್ಸಂಗ - ಗುಹೆಯ ಒಳಭಾಗ (ಗುಹೋತ್ಸಂಗಮಂ 
ತಾನೊರ್ಬನೆಯ್ದೆವಂದು ತುರ೦ಗರತ್ಮನೇಜೆ: ಆದಿಷು, ೧೩. 
೩೫ ವ) 


೩೯೩ 


ಗುಹ್ಯಕ - ಕುಬೇರ (ತಾಮ್ರಮಯ ಗುಹ್ಯಕಪ್ರತಿರೂಪಂ ಕಿಚ್ಚಿಂಗೆ 
ತೋಣಿದ ಅರಗು ಕರಗುವಂತೆ ಕರಗಿ ಪೊನಲ್ವರಿಯೆ 
ಬಿಟ್ಲೆರ್ದ ಇಂದ್ರಾಯುಧಮಂ ಕಂಡು: ಶಾಂತಿಷು, ೬. ೨೯ 
ವ); ಯಕ್ಷ (ವರಸಿದ್ದಚಯಂ ವಿದ್ಯಾಧರನಿಕರಂ ಗುಹ್ಯಕಾಳಿ 
ಭೂತಾವಳಿ ಕಿನ್ನರಜಾಳಂ: ಉದ್ದಟಕಾ, ೧೨. ೧೩೦); [ಜೈನ] 
ದೇವತೆಗಳಲ್ಲಿ ಒಂದು ಭೇದ (ಅಂತು ತಾಮ್ರಮಯ ಗುಹ್ಯಕ 
ಪ್ರತಿರೂಪಂ ಕಿಚ್ಚಿಗೆ ತೋಜೆದರಗು ಕರಗುವಂತೆ ಕರಗಿ 
ಪೊನಲ್ವರಿಯೆ: ಶಾಂತಿಷು, ೬. ೨೯ ವ) 

ಗುಹ್ಯಾಖ್ಯ - ನಾಲ್ಕೂ ಕಡೆಗಳಲ್ಲಿ ದೊಡ್ಡ ಪರ್ವತಶಿಖರಗಳಿದ್ದು 


ಒಂದೆಡೆ ಮಾತ್ರ ್ಛಪ್ರವೇಶಸಾಧ್ಯವಾದ ಭೂಪದೇಶ 
(ಗರುಡಂಗಂ ಅಡರಲ್ಲಾರದ ಸಮುತ್ತುಂಗಶಿಖರಂಗಳ್‌ 
ನಾಲ್ಕುಂ ದೆಸೆಯೊಳುಮಾಗಿ ಬಾಗಿಲೊಂದೆಯಾಗಿರ್ಪದು 


ಗುಹ್ಯಾಖ್ಯಮೆಂಬುದಕ್ಕುಂ: ಪಂಚತಂತ್ರ, ೨೯೭ ವ) 

ಗುಳ - ಪಕ್ಕರಕ್ಷೆ (ಮುಗಿಲ್‌ ಅಂಗಪಭೆ ನೀಟ್ದ ರನ್ನದ ಗುಳಂ 
ಗೀರ್ವಾಣಬಾಣಾಸನಂ ಮಿಗೆ ದಂತಂ ಕುಡು ಮಿಂಚು: 
ಉದ್ಭಟಕಾ, ೪. ೮೦) 

ಗುಳಿಗೆ - ಉಂಡೆ, ಮಾತ್ರೆ (ಪ್ರಳಯದುರಿ ಕಾಳಕೂಟದ ಗುಳಿಗೆ 
ಪುರಾಂತಕ ಲಲಾಟನೇತ್ರಾನಳನೊ೦ದು ಅಳವಿಗ೦ ಅಗ್ಗಳಂ 
ಅವರ್ಗಳ ಮುಳಿಸುಗುಳುಂ: ಪಂಪಭಾ, ೭. ೬೬) 

ಗುಳಿಗೆಯಿಕ್ಕು - ಉಂಡೆಯಾಗಿ ಮಾಡಿ ನುಂಗು (ಹಾಲಾಹಲಮಂ 
ಗುಳಿಗೆಯಿಕ್ಕಲು೦ ಉರಿಲಿಂಗಮನಾಲಿಂಗಿಸಲುಂ .. .. ನೆರೆವ 
ನಿಮ್ಮಿದಿರೊಳೊರ್ವ ಗೋಪಕುಟಿಲಂ ಗಂಡಗರ್ವಮಂ 
ಮೆಜ್‌ದಪಂ:: ಜಗನ್ನಾವಿ, ೭. ೮೪ ವ) 

ಗುಳಿಗೆಯಿಡು - ಗುಳಿಗೆಯಿಕ್ಕು (ಬಳವೈರಿಯೆಂಬ ಸಾಧಕನಿಳೆಯಂ 
ಪೊಸ ಮೂಸೆ ಮಾಡಿ ಶಶಿಮಂಡಲಮಂ ಗುಳಿಗೆಯಿಡೆ: 
ಅನಂತಪು, ೭. ೮೫) 

ಗುಳುಚ್ಛ - ಗೊಂಚಲು (ತನು ಮುನಿಪದರಾಜೀವದ ಕೆಲದೊಳ್‌ 
ವೇತ್ರಲತಾವೃತವೆಸೆದತ್ತು ಮಸ್ಕಣಪಿ೦ಛಗುಳುಚ್ಛಂ: 
ಚ೦ದ್ರಪ್ರಪು, ೯. ೨೬) 

ಗುಳ್ಳ - ಬದನೆಯಂತಹ ಕಾಯಿ (ಕಳ್ಳಿಂ ಕನಕನ ಕಾಯಿಂ ಗುಳ್ಳದ 

ವಿಷದಿಂದಮಗ್ಗಳಂ ಮಿಥ್ಯಾತ್ತಂ: ಸಮಯಪ, ೪, ೧೫೩) 
- ಕೃತಕ ಮಣಿ (ಅಹಿಮಸ್ತಕಕ್ಕೆ ಮಣಿಯಂ 

ಲೋಭಿಯೆಂಬ ಕಾವಲುಮನೊಣಲ್ಲು .. . ಮಾಡನದೇಕೆ .. 


ಗುಳ್ಳೆ 
ಥಿ 


. ಒಡೆದ ಗುಳ್ಳೆಯಂ . « ಅಬ್ದಸಂಭವಂ: ಲೀಲಾವತಿ, ೧. 
೪೧) 

ಗುಳ್ಳೆಗೊಟ್ಟಿ -. ಗುಳ್ಳೆಗೋಷ್ಠಿ, ಒಂದು ಆಟ, ಅಟ್ಟಗುಳಿಯಾಟ 
(ಒಡನಾಡಿಯುಂ ಒಡನೋದಿಯುಂ ಒಡವಳೆದುಂ 
ಗುಳ್ಳೆಗೊಟ್ಟ ಬಟ್ಟು ಉಳಿಸೆಂಡು೦ ಪೊಡೆಸೆಂಡು ಇವಂ 
ಆಡುತ್ತ ಒಡವಳೆದರ್‌ ತಮ್ಮೊಳೆಳಸೆ ತಂತಂಗೆಡೆಗಳ್‌: 


ಪಂಪಭಾ, ೨. ೩೦) 

ಗುಳ್ಳೆಯ - ಗುಂಡಾಗಿರುವ (ಬಿಸುನೆತ್ತರ್‌ ನೆಣ೦ ಅಡಗು ಎಲ್ವು 
ಸಮಸ್ತಂ ಸುರಿಯೆ ಕೈಗೆ ತೊವಲ್‌ ಉಟಿಯಲ್‌ 
ಅಗುರ್ವಿಸಿದುದು ತೀವಿದ ಗುಳ್ಳೆಯ ಪಸುಂಬೆಯ 
ಸೋರ್ಚಿದಂತೆ ತನು ಕೀಚಕನಾ: ಪಂಪಭಾ, ೮. ೭೭) 

ಗುಣಿ - ಲಕ್ಷ್ಯ, ಉದ್ದೇಶ (ಕೆಳೆಯು೦ ಗುಣೆಯುಂ ಗೊಟ್ಟಿಯುಂ 
ಅಳವಿಗೆ ಪಿರಿದಾಗೆ ತನಗೆ ದುರ್ಯೋಧನನೊಳ್‌ ಮುಳಿಸುಂ 
ನೋವುಂ ಕಲುಷಮುಂ ಅಳುಂಬಂ ಎನೆ ತನಗೆ 
ಅರಾತಿಕಾಳಾನಳನೊಳ್‌; ಪಂಪಭಾ, ೨. ೫೮) 


ಗುಣಿಯಾಗು - ಈಡಾಗು (ಮನ್ನಥಕ್ರೀಡೆಗೆ ನೋಡೆ ನಾಡೆ 
ಗುಳಿಯಪುವು ದಂಪತಿ ಭೋಗಭೂಮಿಯೊಳ್‌: ಆದಿಪು, ೫. 
೪೧) 

ಗುಜುಗುಮ್ಮನೆ - ಸುಮ್ಮನೆ, ನಿಷ್ಠಿಯವಾಗಿ (ಪಾಟ್ಗನೆಯೊಳ್‌ 
ಗುಜುಗುಮ್ಮನೆ ಸುಟೆದಿರದೆ ಪೋಪಂ ಅಜಿತನ ಬಟೆಯಂ: 
ಅಜಿತಪು, ೬. ೧೨೩) 

ಗುಜುಗುಮ್ಮೆಂದು - ಏನನ್ನೂ ಮಾಡದೆ ತೆಪ್ಪಗಿರು (ಇನಿತುಮಿಲ್ಲದೆ 
ಗುಜುಗುಮ್ಮೆಂದು ಪಸಿದಿರ್ದು ಬೆದಬೆದ ಬೆಂದಿನಿಬರ್‌ 
ಕಟ್ಟಿಕೊಳ್ಳ ಕಣಿಯೇಂ ಪೇಟೆಂ: ಆದಿಷು, ೯. ೯೦) 

ಗುಜುಗೆ - ಹಿರಿಯೆ (ಕೂಸ೦ ನೆಜ್‌ಯೆ ಕೆಯ್ಗೆಯ್ದಿಂ ಎಂದು 
ಮುನ್ನಂ ಕೆಯ್ಗೆಯ್ಸುತಿರ್ದ ತಅದ ಗುಳಿಗೆಯರಪ್ಪ ಅಂತಃಪುರ 
ಪುರಂಧ್ರಿಯರಂ ಕರೆದು ಪೇಟ್ವುದುಂ: ಪಂಪಭಾ, ೩. ೪೪ 
ವ) 

ಗುಲ — ಆನೆ ಕುದುರೆಗಳ ಹಕ್ಕರಿಕೆ [ಪಕ್ಷರಕ್ಷೆ] 
(ನನೆಯೆಸಳಂದಮಾದ ಗುಟಮುಂ ಪೊಳೆಯುತ್ತಿರೆ ನೀಳ್ಪುವೆತ್ತ 
ಪೂವಿನ ಪೊಸ ಟಿಕ್ಕೆಯಂ ಮಿಳಿರೆ ಪಕ್ಕದ ಕೋಗಿಲೆಯೆಂಬ 
ಗ೦ಂಟೆಗಳ್‌ ದನಿಗುಡೆ: ಕಬ್ಬಿಗಕಾ, ೧೬೫) 

ಗೂ೦ಟ - ಗೂಟ, ಬೆಣೆ (ಮೆಟ್ಟಿಯೆ ನಿಲ್ಪ.. .. ಅಂಘ್ರಿಗಳುರ್ಜೆ 
ಗೂ೦ಟಮಂ ಬೆಟ್ಟಿದೊಡಂ: ಸಮಯಪ, ೧. ೧೭) 

ಗೂಂಟು - ಕಾಡುಕುದುರೆ (ಅಂತಾ ಗೂಂಟಿನ ಬಾಯೊಳ್‌ 
ಗೂಂಠಮಂ ಬೆಟ್ಟಿದಂತಿರ್ದ ಕೆಯ್ಯನುರ್ಚಿಕೊಂಡು: 
ನೇಮಿನಾಪು, ೭. ೭೮ ವ) 

ಗೂಗೆ - ಗೂಬೆ (ಆಕಸ್ಮಿಕ ನೃಪ 
ಅಕಾಲತರುಫಲಕ್ಕಂ ವಿಬುಧಾನೀಕಂ 
ಅಬುಧನದೇಕಿರ್ಕಿಮೊ ಗೂಗೆವೊಂಗುವೊಂಗದೆ 
ಶಾಂತಿಪು, ೨. ೩೫) 


ಕರುಣೋದಯಕ್ಕಂ 
ಬೆರ್ಚುಗುಂ 
ರಜದಿಂ: 


ಗೂಡಾರ - [ಗೂಢಗಾರ] ಡೇರೆ (ಗಾಡಿವಡೆದ ಬಕುಳದ 
ಗೂಡಾರದೊಳ೦ ಬೀಗಿ ಪಟಪಟನೆ ಬೆಳದ ಬಾಟ್‌ಯ 
ತಿವುರಿಯೊಳಂ ಬಿಟ್ಟ ಬಿಡು ಬರೆದಂತೆ: ಕಬ್ಬಿಗಕಾ, 
೧೮೪ ವ) 

ಗೂಡುಗೊಳ್‌ - ಗೂಡಿನ ಒಳಸೇರು (ಕೊಡೆಯ ಚರ್ಮದ 
ಮಜೌ್‌ಯೊಳ್‌ ಗೂಡುಗೊಳುತಿರ್ದ ಶೌರ್ಯಕ್ರೀಡೆಯ 
ದಿಗ್ದಿಜಯಮೆಸೆದುದು ಎಮ್ಮಗ್ರಜನಂ: ಆದಿಷು, ೧೪. ೭೨) 

ಗೂಡುವಾಯ್‌ - ಎದೆ ಬಡಿದುಕೊ (ಗೂಡುವಾಯ್ವ 


ಎರ್ದೆಯನೊತ್ತಿ ನಿಷ್ಠಪಪಕ್ಷ್ಮಮನಾಂತು ತರಳಾಕ್ಷಿ ವಿಸ್ಮಯದೆ 
ಚಕ್ರಿಯಂ ನೋಡಿದಳ್‌: ಆದಿಪು, ೧೧. ೨೦) 


ಗೂಢ - ಕಾಣದಿರುವ, ಅಡಗಿರುವ (ಗೂಢ ಗುಲ್ಬ 
ಪಾರ್ಟಿಗಳನೊಳಕೊಂಡ ಮನುಜಮಾಂಧಾತನ ಪೊಣ 
ಅಡಿಗಳ್‌ ವಿರೋಧಿ ಭೂಪಾಳರ ಅಡಿಗೆಣಗಿಸಿದ 


ಸಂತೋಷದೊಳ್‌: ಪಂಪಭಾ, ೨. ೩೯ ವ) 

ಗೂಢಪದ - ಸರಿಯಾಗಿ ಅರ್ಥೈಸಲಾಗದ ಶಬ್ದ (ಅಪರಿಮಿತ 
ವಿದ್ಯರೆನಿಸಿರ್ದ ಪುರಾಣಕವೀ೦ದ್ರರಖಳ ಕಾವ್ಯಂಗಳ 
ಗೂಢಪದ ಪ್ರಯೋಗಮಂ ನೆರಪಿ ಪದಾರ್ಥಂಗಳನಣಂ 
ಮನಂಬುಗೆ ಪೇಟ್ಟ್‌ಂ: ಶಬ್ದಮದ, ೩೪೩) 

ಗೂಢಪುಷ್ಕರ - ಸೊ೦ಡಲ ತುದಿಯನ್ನು ಮುಚ್ಚಿಕೊಂಡ ಆನೆ 
(ಗೂಢಪುಷ್ಠರನಂ ವಿಪುಳಾಯತ ಬಾಹುವಂ 
ಪೊಳಮಟ್ಟನೇಜೆ ಜಯಮಂ: ಶಾಂತಿಷು, ೧೦. ೧೪೨ ವ) 


೩೯೪ 


ಗೂಢಪ್ರಣಿಧಿ - ಗುಪ್ತಚಾರ (ಯಮಪಟಕಾದಿ ಗೂಢಪಣಿಧಿ 
ಪ್ರತ್ಯಕ್ಷೀಕೃತ ಕ್ಷಯವೃದ್ಧಿವಿಧಿತ್ರಯನಾಗಿರ್ಪಂ: ಚಂದ್ರಪ್ರಪು, ೯. 
೧೦೭ ವ) 

ಗೂಥ -. ಅಮೇಧ್ಯ (ದೆಸೆಗೆಟ್ಟ ಜರಾಮರಣದುದ್ದೆಸದಿಂ 
ನಿಜಗೂಥಮೂತ್ರಸೇವನೆ ಗೆಯ್ವಾ ಕಿಸುಗುಳಿ: ಸಮಯಪ, 
೧೨. ೨೩) 

ಗೂಧ - ಅಮೇಧ್ಯ (ಪಾಪಿ ಧರ್ಮದತ್ತೆಸಗಂ ಅದೆಂತೆನೆ ಸಂಸ್ಕಾರ 


ಶತೇವಾಪಿ ನಗೂಧಃ ಕುಂಕುಮಾಯತೇ ಎಂಬುದಣೆಂ: 
ಸುಕುಮಾಚ, ೨. ೭೧) 

ಗೂಳಿಸೊರ್ಕು ಗೂಳಿಯಂತೆ ಸೊಕ್ಕಿರು (ಎರಡು೦ ಬಲದ 
ಕಡಿತಲೆಯ ನಾಯಕರ್‌  ಕೆಯ್ಕೊಂಡು ಬಳ್ಳುಗೆಡೆದು 


ಎಕ್ಕೆವಾಜುವಾಚೆ ಪಲಗೆವಾಜೆ ಗೂಳಿಸೊರ್ಕಿ ಮಾರ್ಕೊಂಡು 
ಕಾದೆ: ಪಂಪಭಾ, ೧೦. ೮೦ ವ) 

ಗೂಳೆ - ವಲಸೆಯ ಹಿಂಡು (ಪಂದಿಯ ಗೊಂದಳದಂತೆಯುಂ 
ಅಮ್ಮಾವಿನ ತೋಮೆಯಂತೆಯುಂ ತೋಳದ 
ಗೂಳೆಯಂತೆಯುಂ: ಪುಷ್ಪದಂಪು, ೩. ೧೨೭ ವ) 

ಗೂಖುಮಾಜಣಳಿ - ವಸ್ತು ವಿನಿಮಯಗಾರ (ಕಸವರಮಂ . .. 
ತನ್ನ ಪೆಂಪನಾತಂಗೆ ಕೊಟ್ಟು ಕೊ೦ಡ೦ .. . ಇಂತು ಆ 
ಇರ್ವರು೦ ಗೂಜುಮಾಜಾಳಿಗಳಾದರ್‌: ಜೀವಸಂ, ೯. ೧೫ 
ವ) 

ಗೃಧ್ರ - ಹದ್ದು (ಆ ರಥದೊಳ್‌ ಒಡ೦ಬಡೆ ಪೂಡಿದ ನಾಲ್ಲೂಜು 
ಗೊಂಕುಜುಗಲ್‌ಯುಂ ಅಂಬರಸ್ಥಲಮನಡರ್ವ 
ಗೃಧ್ರಧ್ವಜಮು೦ ಅಂಜನಪುಂಜದಂತಾಗಿ: ಪಂಪಭಾ, ೧೨. ೭ 
ವ) 

ಗೃಹಕೋಕಿಳ - ಹಲ್ಲಿ (ಅನ್ನೆಗಂ ಪರಸ್ಪರಕಲಹಕಲುಷಿತ 
ಗೃಹಕೋಕಿಳಂಗಳೊಂದೊಂದಂ ತಿನೆ: ಆದಿಪು ೨. ೧೪ ವ) 

ಗೃಹಗ್ರಾಮಣಿ - ಮನೆವಾರ್ತೆಗಾರ (ಗೃಹಗ್ರಾಮಣಿಯನಪೇಕ್ಷಿಸವು 
ನೃಪಕುಮಾರಗೃಹ೦ಗಳ್‌: ಮಲ್ಲಿನಾಹು, ೨. ೫೭) 

ಗೃಹತ್ಯಾಗ — [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಆತ್ಮಕಲ್ಯಾಣಕ್ಕಾಗಿ ತನ್ನ ಮನೆಯನ್ನು ತೊರೆಯುವುದು 
(ವಿವಾಹ ವರ್ಣಲಾಭ ಕುಲಚರ್ಯಾ ಗೃಹೀಶಿತ್ವ ಪ್ರಶಾಂತಿ 
ಗೃಹತ್ಯಾಗ ಎಂಬ ಅಯ್ವತ್ತಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ಹ್ವಯಕ್ರಿಯೆಗಳಂ: ಆದಿಷು, 
೧೫. ೧೫ ವ) 

ಗೃಹದೀರ್ಫಿಕೆ -.. ಅರಮನೆಯ ದೀರ್ಫ್ಥವಾದ ಕೊಳ 
(ಗೃಹದೀರ್ಥಿಕೆಯಿಂದೆಟ್ಟರ್ತ ಹಂಸರುತಿ ಮಧುರ ಮಧುಕರೀ 
ರುಂಕಾರಂ: ಮಲ್ಲಿನಾಹು, ೪. ೪೨) 

ಗೃಹಪತಿ -  ಮನೆವೆಗ್ಗಡೆ  (ನೃಪೋತ್ತಮನ ಗೃಹಪತಿಗೆ 
ರತನಪ್ರಮಾಣ ಗಣಿಕೆಯರ ಬೆಸನೆ ಬೆಸನಾಯ್ತಾಗಳ್‌: 
ಶಾಂತಿಹು, ೧೧. ೫೮) 

ಗೃಹಪತಿರತ್ನ - [ಜೈನ] ಚಕ್ರವರ್ತಿಗೆ ತಾವಾಗಿ ದೊರೆಯುವ 
ಜೀವರತ್ನಗಳಲ್ಲಿ ಒಂದು (ಕಾಮವೃಷ್ಟಿಯೆಂಬ 
ಗೃಹಪತಿರತ್ನಮುಂ: ಆದಿಷು, ೧೧. ೩ ವ) 

ಗೃಹಪ್ರವೇಶ - ಹೊಸ ಮನೆಯನ್ನು ಹೊಗುವ ಸಮಾರಂಭ 
(ಕಾಲರಾಜನ ಜಗದ್ಗಹಪ್ರವೇಶಕ್ಕೆ ನಿಜೆಸಿದ ಕನಕ 
ಕಳಶಯುಗಳಮುಮಂ ಪೌರ್ಣಮಾಸೀ ಸೌಂದರಿಯ 
ಸಿಂದೂರಾರುಣ ಕ್ರೀಡಾಗೋಳಕ೦ಗಳುಮ೦ ಪೋಲ್ತು: 
ಆದಿಪು, ೬. ೫೧ ವ) 


ಗೃಹಮಯೂರ - ಸಾಕಿದ ನವಿಲು (ಮಯೂರಿಕೆಯಂ 
ಧಾರಾಗ್ಯಹಕ್ಕೆ ಗೃಹಮಯೂರಂಗಳಂ ನಡೆಯಿಸಲುಂ: ಆದಿಪು, 
೬, ೨ಗಿ"ಪ) 

ಗೃಹಮಹತ್ತರ - ಮನೆವೆಗ್ಗಡೆ, 
ಅಧಿಕಾರಿ (ಗೃಹಮಹತ್ತರರಂ 
ಮಂಗಳೋಪಕರಣ೦ಗಳ೦ ಸಮಕಟ್ಟಂ 
ಕಾದಂಬ, ೨. ೬೧ ವ) 

ಗೃಹಮಹಿಜಾತ - [ಜೈ ೈನ] ಹತ್ತು ಕಲ್ಪಕುಜಗಳಲ್ಲಿ ಒಂದು, 
ಬೇಕಾದ ಮನೆಯನ್ನು ನೀಡುವ ವ್ಯ “(ಹಾಟಕಭಿತ್ತಿಸ ಮನ್ವಿತ 
ನಾಟಕಶಾಲೆಗಳ ವಿವಿಜಸೌಧಂಗಳ ಕೊಂಡಾಟಮನೆ ಮೇೌದು 
ಮೆಚ್ಚಂ ಪಾಟಿಸುವುವು ಮಿಥುನತತಿಗೆ ಗೃಹಮಹಿಜಾತಂ: 
ಆದಿಹು, ೫. ೩೭) 

ಗೃಹಮೇಧಿ ದ ಗೃಹಸ್ಥ (ಗೃಕಮೇಧಿಗದೇವುದೊ ಮಧ್ಯಾಹ್ನದ 
ಪೊಟ್ಟಲ್ಲದ ಪೊಟ್ಬುಂ ಬಂಜೆವೊಲ್ಟು ನೇಮಿನಾಪು, ೧. ೭೯) 

ಗೃಹವನಮಹತ್ತರ -. ಅರಮೆನಯ ಉದ್ಯಾನಗಳ ಉಸ್ತುವಾರಿ 
ಹೊತ್ತ ಅಧಿಕಾರಿ (ಕಾಂಚನ ಕದಳೀಫಳಮಂ 
ಗೃಹವನಮಹತ್ತರಂ ತಂದಿತ್ತಂ: ಮಲ್ಲಿನಾಹು, ೪. ೨೪) 

ಗೃಹಸ್ಥ. ದ ಸಂಸಾರಸ್ಥ (ಗೃ ಹಸ್ಯತೆನ್ನದೆ ಮುಂಬಿಟ್ಟಅಸಿ ಕೊಲುತಿರ್ಪ 
ಜವನೆಂಬಜೆಕೆಯ ಪಗೆವಂಗೆ ಅದೆಂತು ಪಂಗಿಗನಪೆಂ: 
ಆದಿಪು, ೪. ೭೭) 

ಗೃಹಾಂಗ — [ಜೈನ] ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು; 
ಮನೆಗಳನ್ನು ಕೊಡುವಂಥ ಕಲ್ಪವೃಕ್ಷ (ಎಸೆವ ಪವಡಿಸುವ 
ಮನೆ ಚಿತ್ರಸಾಲೆ ಸುರತಾಲಯ ಮಹೀಗೃಹ೦ ಆರೋಗಿಸುವ 
ಮನೆ ಮಂಡಪಂ ಗುಣಣಸಾಲೆ ಎಂಬಿನಿತುಮಂ ಗೃಹಾಂಗಂ 
ಕುಡುಗುಂ: ಶಾಂತಿಪು, ೬. ೧೧೬) 

ಗೃಹಾಂಗಣ - ಮನೆಯ ಅಂಗಳ (ವೇದಿಯಂ 
ಗೃಹಾಂಗಣವೇದಿಕೆಯೊಳೆಣೆಯಾಗೆ ಬಗೆದು: ಆದಿಷು, ೧೨. 
೭೫) 


ಅರಮನೆಯ ಮೇಲ್ವಿಚಾರಕ 
ಕರೆದು Ml 
ಎಂದು ಬೆಸಸಿ 


ಗೃಹಾಂತರ - ಮನೆಯೊಳಗಿನ (ತತ್‌ ಗೃಹಾಂತರೋದ್ಯಾನ 
ಸರಸ್ಸರೋಜರುಚಿಯೆಂಬುದಿದಾಕೆಯ ಕೆಯ್ಯದೆನ್ನಿರೇ: 
ಪಂಪಭಾ, ೪. ೭೧) 

ಗೃಹಾಂತರಾಳ — ಮನೆಯ ಒಳೆಭಾಗ (ತಪಶ್ನರಣ 
ಪರಿಣತಾಂತರಂಗನಾಗಿ ತತ್‌ ಗೃಹಾ೦ತರಾಳದಿಂ 
ಪೊಅಮಟ್ಟು ಪೋದೊಡೆ: ಸುಕುಮಾಚ, ೧೦. ೮೩ ವ) 

ಗೃಹಾಧಿದೇವತಾ[ತೆ] — ಮನೆದೇವರು (ಇಳಾಧಿಪಂಗೆ 


ನೆಲೆವೆರ್ಚಿಸಿದತ್ತು ಗೃಹಾಧಿದೇವತಾ ವಿಲಸದಪಾಂಗದೊಳ್‌ 
ನೆರೆದು ಮೂದೆಅದೊಪ್ಪುವ ಬಣ್ಣದಿಂದಂ: ಚಂದ್ರಪ್ರಪು, ೩. 
೧೦೨) 


ಗೃಹಾಧ್ಯಕ್ಷ - ಗೃಹಮಹತ್ತರ ಯ(ಗೃಹಾಧ್ಯಕ್ಷನಿಂತೀ ರವಂ 
ದೇವಕಿವೆತ್ತಾ ಕೂಸಿನೊಂದಟಿಸ್ಸಿಯ ದನಿಯನೆ 
ಕೇಳ್ದಲ್ಲಿಗೆಯ್ತಂದು ಕಂಸಂ: ಜಗನ್ನಾವಿ, ೩. ೧೩) 

ಗೃಹಾಭ್ಯಂತರ -  ಗೃಹಾಂತರಾಳ (ಆತ್ಮೀಯ ಗೃಹಾಭ್ಯಂತರ 
ಪ್ರಶಶ್ತಪ್ರದೇಶಂಗಳೊಳಂ . ಅರ್ಹತ್‌ ಪ್ರತಿಮೆಗಳನಿಜಿಸಿ: 
ಆದಿಷು, ೧೨. ೧೬ ವ) 

ಗೃಹಾಮಾತ್ಯ - ಮನೆವೆರ್ಗಡೆ (ವಿಷಯ ್ಹಗೃಹಾಮಾತ್ಯ 


ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ ತಳವರ 
ಹಾಸ್ಮಾದಿ ತಂತ್ರಾಳಿಪಾಳಾವಳಿ ರಾಜಶ್ರೇಷ್ಟಿ ಸೇನಾಪರಿಕರಣ 
ಪುರೋಧೋಧಿಕಾರ ಅಂಗರಕ್ಷಾವಳಿ 


ಆತ್ರ 
ಅ್ರ 


ಮುಖ್ಯಂಬೆತ್ತ 


೩೯೫ 


ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: ಶಾಂತೀಶ್ವಪು, 
೧೫. ೯೦) 

ಗೃಹೀತ -. ಹಿಡಿದ, ಸ್ವೀಕರಿಸಿದ (ಆ ಮಹಾವನಂ 
ಕ್ಷೇತ್ರಾಕರ್ಷದಂತೆ ಪೋತ್ರಿ ಪ್ರೋತ್ಸಾಹತ ಧರಣಿತಳಮಂ 
ಗೃಹೀತಗೋಲಾಂಗೂಲಮುಂ: ಚಂದ್ರಪ್ರಷು. ೫. ೫೨ ವ) 

ಗೃಹೀತವ್ರತಪರಿಚ್ಯುತ - ತೊಟ್ಟ ವ್ರತವನ್ನು ತೊರೆಯುವವನು 
(ಮತ್ತಮಲ್ಲಿ ಕುಶೀಲ ಕುತ್ತಿತಾಚಾರ ಕುವೇಷ ಕುದೃಷ್ಟಿಗಳು೦ 
ಗೃಹೀತವ್ರತಪರಿಚ್ಯುತರು೦ ಮಾಯಾಚಾರಪರಿಣತರಪ್ಪ 
ಅಪಾತ್ರದಾನಿಗಳುಂ: ಆದಿಷು, ೫. ೪೧ ವ) 

ಗೃಹೀಶಿತ್ವ - [ಜೆ ಕೈನ] ಒಂದು ಗರ್ಭಾನ್ವಯಕ್ರಿಯೆ, ತನ್ನ 
ಜ್ಞಾನದಿಂದ ಸ ಎನ್ನಿಸಿಕೊಳ್ಳುವುದು (ಗೃಹೀಶಿತ್ವ 
ಆಗ್ರನಿರ್ವೃತಿಯೆಂಬ ಅಯ್ವತ್ತುಮೂಖು 
ಗರ್ಭಾದಿನಿರ್ವಾಣಪರ್ಕಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 
ಆದಿಷು, ೧೫. ೧೫ ವ) 

ಗೃಹೋಪಕಂಠ - ಮನೆಯ ಬಳಿ (ಗೃಹೋಪಕಂಠ ವನಭೂಜಮೆ 
ಕಲ್ಪಮಹೀಜದೊಪ್ಪಮಂ ತಳೆಯೆ: ಚಂದ್ರಪ್ರಪು, ೧೧.೭೨) 

ಗೆಂಟಳ - ಸಮೀಪ (ಭರತಂ ಷಟ್ಟಂಡಭೂವಲ್ಲಭನೆನೆ ಸಿರಿಯಂ 
ಗೆಂಟಜಸಾಳ್‌ ಕೇಳ್ದು ರಾಗಂಜರೆಸಿ ರ್ಹೀ ನಣ್ಣೆ ಸಾಲ್ಗುಂ: 
ಆದಿಷು, ೧೪. ೭೭) 

ಗೆಂಟಾಗಿಸು - ದೂರಗೊಳಿಸು, ಹೋಗಲಾಡಿಸು (ತ್ರಿಭುವನ 
ತಿಲಕನ ಮನಮಂ ದಿವಿಜೆಯರೆ ನೆರೆದು ಗೆಂಟಾಗಿಸಿದರ್‌: 
ಅಜಿತಪು, ೬. ೧೦೨) 


ಗೆಂಟಾಗು — ದೂರವಾಗು (ಅತ್ತಣ೦ ಕಾಣ್ಣೆಡೆಗಂ 
ಗೆಂಟಾದುದೆಂಬಂತಿರೆ ಗಗನತಳೋದ್ಗಾಮಿಯಾಯ್ತು 
ಇಂದ್ರಸೈನ್ಯಂ: ಆದಿಷು, ೭. ೫೭) 

ಗೆಂಟಿದ - ದೂರದಲ್ಲಿರುವವನು (ಇದು ಚಕ್ರವ್ಯೂಹಂ ಈ 
ವ್ಯೂಹಮಂ ಒಡೆವ ಅದಟಂ ಪಾರ್ಥನಂತೆ ಆತನುಂ 
ಗೆಂಟಿದಂ ಎಮ್ಮೀ ನಾಲ್ವರುಂ ಭೇದಿಸಲಜೆಯೆವು ಇದಂ: 
ಪಂಪಭಾ, ೧೧. ೮೭) 

ಗೆಂಟು - ದೂರ (ಎಳೆಯೊಳ್‌ ತೋಜಿದ ರೂಪನಾಗಳೆ 


ನಭೋಭಾಗಾಗದೊಳ್‌ ತೋರ್ಪಂ ಆಗಳೆ ಗೆಂಟು ಆಗಳೆ 

ಸಾರೆಯಾಗಿ ಪೊಳೆವಂ: ಆದಿಪು, ೭. ೧೨೨) 

— ಯುದ್ಧದಲ್ಲಿ ಬಳಸುತ್ತಿದ್ದ ಒಂದು ಯಂತ್ರ (ಕಾದುವರ 

ಗುಣ್ಣಂ ಕಿಡಿಸಿಯು೦ ಗೆಗ್ಗೆಯಂ ಪೊಯ್ಸಿಯುಂ ದುರ್ಗದ 

ನಾಯಕನ ಗರ್ವಮಂ ನುರ್ಗ೦ ಮಾಡುವಂತೆ ತೆನೆಗಳಂ 

ನುರ್ಗುಮಾಡಿಸಿಯುಂ: ಪಾರ್ಶ್ವನಾಪು, ೩. ೧೩೯ ವ) 

ಗೆಡೆ - ಸ್ನೇಹ (ಒಡನಾಡಿಯು೦ ಒಡನೋದಿಯುಂ ಒಡವಳೆದುಂ 
ಗುಳ್ಳೆಗೊಟ್ಟಿ ಬಟ್ಟು ಉಳಿಸೆಂಡು೦ ಪೊಡೆಸೆಂಡು ಇವಂ 
ಆಡುತ್ತ ಒಡವಳೆದರ್‌ ತಮ್ಮೊಳೆಳಸೆ ತಂತಂಗೆಡೆಗಳ್‌: 
ಪಂಪಭಾ, ೨. ೩೦); ಹರಟು (ಉಂಡ ಪಾರ್ವರ್‌ 
ಒಲಿದುದು ಗೆಡೆವರ್‌ ಪೋಂ೦ತ೦ ಕೊಂದು ದಿವಕ್ಕದು 
ಮುಂತಾಗಿಯೆ ಸಲ್ವುದೆಂಬರ್‌: ಯಶೋಧಚ, ೩. ೬೨) 

ಗೆಡೆಗೊಳ್‌ - ಇಂಬು ನೀಡು (ರಸವತ್ಕಾಂತಿಯನಾಂತು 
ನಿಂದುದೆಸೆವೀ. ನಿಮ್ನೋನ್ನತಂಗಳ್‌ ವಿರಾಜಿಸಿ ಚೆಲ್ಲಂ 
ಗೆಡೆಗೊಂಡುವು: ಆದಿಪು, ೪, ೪); ಹೊಂದು 
(ಸ್ತೀಕುಚಕುಂಭಕುಂಕುಮ ರಜಃಕಲ್ಲೋಳದಿಂ ಬಣ್ಣವಣ್ಣದ 
ಜೆಲ್ವಂ ಗೆಡೆಗೊಂಡು: ಆದಿಪು, ೧೧. ೧೫೪); ಜೊತೆಗೂಡು 
(ಆದ ಕೆಂದು ಅಲಂಪಂ ಗೆಡೆಗೊಂಡೊಡಂ 
ಮಧುಮಹೋತ್ಸವಮಾದೊಡಂ ಪಂಪಭಾ, ೪. ೩೦); 


ಗ 


ಒ೦ದುಗೂಡು (ಸೊಡರ್ಗುಡಿ ಒಯ್ಯನಾಗೆ ಪೊಸಮಲ್ಲಿಗೆ 
ಕಂಪುನಾಜ್‌ ತಣಿಡಿದ ಎಲರ್‌ ಊದೆ ಗಾವರದ ಮೆಲ್ಲುಲಿ 
ತುಂಬಿಯ ಗಾವರಂಗಳಂ ಗೆಡೆಗೊಳೆ: ಪಂಪಭಾ, ೪. 
೧೧೦); ಸ್ನೇಹಮಾಡಿಕೊ (ಪೊಂಗುವ ಮಲೆಪರ ಮಲೆಗಳ 
ಡಂಗಂಗಳ್‌ ಮಲೆವ ಮಂಡಲಂಗಳ್‌ ಪ್ರತ್ಯಂತಗಳ್‌ ಎನಲ್‌ 


ಒಳವೆ ಪಾಂಡವರಂ ಗೆಡೆಗೊಳೆ ನಿನಗೆ 
ಕುರುಕುಳಾಂಬರಭಾನೂ: ಪಂಪಭಾ, ೯. ೩೯) 
ಗೆಡೆಯಾಗು -  ಜೊತೆಯಾಗು (ಮಿಕ್ಕ ಗೋಪರೆಲ್ಲರ್‌ಂ 


ಗೋಪಾಲರೊಡನೆ ಗೆಡೆಯಾಗಿ ಲಘುಕ್ರಮದೆ ಸಮಪಾದದಿಂ 
ಲಂಘಿಸಿ ಗೆಲ್ಲಂಗೊಂಡು: ಜಗನ್ನಾವಿ, ೪. ೫೨ ವ) 

ಗೆಡೆವಕ್ಕಿ ದ ಜೋಡಿಹಕ್ಕಿ, ಚಕ್ರವಾಕ (ಪಲವು 
ಕಾಲದಿಂದನುಬಂಧಂಗಿಡದೆ ಒಡಲೆರಡು ಅಸುವೊಂದು ಎನೆ 
ಗೆಡೆವಕ್ಕಿಗಳಂತೆ ಕೂಡಿ ನಲಿಯುತ್ತಿರ್ದರ್‌: ಪಂಪರಾ, ೪. ೬) 

ಗೆಡೆವಚ್ಚು - ಜೊತೆಯನ್ನು ಬಿಡು (ಗೆಡೆವಚ್ಚಿರ್ವರ್‌ ಮನಗೊಂಡು 
ಒಡನೊಡನೆ ಓರಂತು ತಗುಳ್ಳು ರುಂಕರಿಸಿದೊಡೆ 
ಎಲ್ವಡಗಾಗೆ ಮೋದಲೆಂದಿರ್ದ ಎಡೆಯೊಳ್‌ ಗುರು ತನ್ನ 
ಮಗನಂ ಎಡೆವುಗವೇಲ್ಲಂ: ಪಂಪಭಾ, ೨. ೭೩) [ಈ ಶಬ್ದವು 


"ಗೆಡೆವೆಚ್ಚು' ಎಂದಿರಬಹುದೇ ಎಂದು ಡಿ.ಎಲ್‌ಎನ್‌ 
ಅನುಮಾನಿಸುತ್ತಾರೆ 
ಗೆತ್ತು - [ಗಗಿಳುವಭಾವಿಸು] ಭಾವಿಸಿ (ಪೂತ ಕಲ್ಪಲತೆಯಂ 


ಲಲಿತಾಂಗಿಯೆ ಗೆತ್ತು ಅಲಂಪಿನಿಂದೆಅಗುವುದುಂ; ಆದಿಪು, 
೪. ೧೩) 

ಗೆಯ್ದೊಗ - ಕಾರ್ಯವೈಖರಿ (ಬಗೆ ಮತ್ತೊಂದೆನೆಯುಂ ಗೆಯ್ದೊಗಂ 
ಇತ್ತೊಂದೆನೆಯುಂ ಅಂಗುಳೀ ನಖಚಯಕಾಂತಿಗಳಂ 
ಅವಟಯ್ಸಿ ಸಲೆ ಪಾಸಗಯದೆಸೆದೆಸೆ ಪೊರಳ್ಳಿದಂ 
ಮತ್ತೊರ್ವಂ: ಶಾಂತಿಷು, ೫. ೧೦೫) 

ಗೆರ್ಬು - ಸಂಭೋಗಿಸು (ಗೆರ್ಬು-ಮೈಥುನೇ: ಶಬ್ದಮದ, ಧಾ 
೪೮೨) 

ಗೆಲ್‌ - ಜಯಿಸು (ಅರಿನೃಪಬಲಮಂ ಗೆಲ್ಲು ಉರು 
ಪರಾಕ್ರಮಕ್ರಮದೆ ಶೌರ್ತಮಂ ಪ್ರಕಟಿಸು ನೀಂ: ಕವಿರಾಮಾ, 
೧. ೮೨) 

ಗೆಲಿಸು - ಗೆಲ್ಲುವಂತೆ ಮಾಡು (ಪುಸಿಯೆನೆ ರಥಮಂ ಹರಿ 
ಜೋದಿಸುವಂತೆವೊಲ್‌ ಇರ್ದು ಅದೆಂತು ನರನಂ ಗೆಲಿಪಂ 
ವಿಸಸನದೊಳ್‌ ಅಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ 
ಗೆಲ್ಲಂಗೊಳ್ಳಿಂ: ಪಂಪಭಾ, ೧೨. ೯೧) 

ಗೆಲೆಯಂಬು - ಒಂದು ಬಗೆಯ ಬಾಣ (ನೆಳನರಿವ ಕಣೆ 
ಗೆಲೆಯಂಬು ಕಕ್ಕಂಬು ಕೆಲ್ಲಂಬು ಮೊನೆಯಂಬು ತೀವೆ 
ಕಣ್ಣಂ: ಪಂಪಭಾ, ೧೩. ೩೯) 


ಗೆಲೆವರ್‌ - ಜಯಿಸು, ಗೆಲ್ಲು (ಗೆಲೆವಂದಂ ಎನ್ನಂ 
ನಿಜೋನ್ನತಿಯಿಂದಂ ಈ ಪತಿಯೆಂದು ಮೆಚ್ಚಿ ವಿನಾಯಕಂ 
ತಾಂ ನಿಮಿರ್ಚುಗೆ ಕಬ್ಬಮಂ ನಯದಿಂ 


ಗುಣಾರ್ಣವಭೂಪನಾ: ಪಂಪಭಾ, ೧. ೭) 

ಗೆಲ್ಲುಕೊಳ್ಳಂ - ಗೆದ್ದುಕೊಳ್ಳೋಣ (ಯಮನಂದನನಲ್ಲೆ ನೆತ್ತದೊ 
ಬಸನಿಗಂ ಆತನ೦ ಬರಿಸಿ ನೆತ್ತಮನಾಡಿ ಗೆಲ್ಲುಕೊಳ್ಳಂ ಈ 
ವಸುಮತಿಯಂ: ಪಂಪಭಾ, ೬. ೬೮) 

ಗೆಲ್ಲ - ಗೆಲವು (ಗುಣಾರ್ಣವಂಗೆ ಕುಡು ಗೆಲ್ಲಮ೦ ಇಂತಿದೆ 
ಕಜ್ಜದ ಉಜ್ಜುಗಂ: ಪಂಪಭಾ, ೫. ೧೦೨) 


೩೯೬ 


ಗೆಲ್ಲಂ - ಗೆಲವು (ಅಹೀ೦ದ್ರಕೇತನನ ಜೂದಿನ ಗೆಲ್ಲಮದೆಂತುಟೆನ್ನ 
ನಂಜಿನ ಸವಿಯಂತುಟೆಂದೊಡೆ: ಪಂಪಭಾ, ೬. ೭೫) 

ಗೆಲ್ಲಂಗುಡು - ಸೋಲೊಪ್ಪಿಕೊ (ಮಾರ್ಪಡೆ ಗೆಲ್ಲಂಗುಡೆ 
ತಮ್ಮತಿರ್ವರು೦ ಅಗುರ್ವುರ್ವೇಟ್ಟೆನಂ ಕಾದಿದರ್‌:: ಶಾಂತಿಷು, 
೪. ೩೫): ಗೆದ್ದವನಿಗೆ ಬಹುಮಾನ ನೀಡು (ಗಂಟಲಂ 
ಮೆಟ್ಟಿದೊಡೆ ಇಟ್ಟೆಡೆಯೊಳ್ಳೊಟ್ಟಂ ಗೆಲ್ಲಂಗುಡುವಂತೆ ನರಂಗೆ 
ಪಾಶುಪತಮಂ ರುದಂ: ಗದಾಯು, ೩. ೩೯) 

ಗೆಲ್ಲಂಗೊಳ್‌ - ಗೆಲವನ್ನು ಪಡೆ (ಪುಸಿಯೆನೆ ರಥಮಂ ಹರಿ 
ಜೋದಿಸುವಂತೆವೊಲ್‌ ಇರ್ದು ಅದೆಂತು ನರನಂ ಗೆಲಿಪಂ 
ವಿಸಸನದೊಳ್‌ ಅಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ 
ಗೆಲ್ಲಂಗೊಳ್ಳಿಂ: ಪಂಪಭಾ, ೧೨. ೯೧) 

ಗೆಲ್ಲಂಬಡೆ - ಗೆಲ್ಲಂಗೊಳ್‌ (ಗೆಲ್ಲಂಪಡೆದ ಪಂದೆಯಂತೆ ಜವ್ವನಂ 
ಪಡೆದ ಮುದುಪನಂತೆ: ಧರ್ಮಾಮೃ, ೫. ೮೩ ವ) 

ಗೆಲ್ಲಕಾಅ - ಜಯಶಾಲಿ (ಬಸನಿಯೆ ಗೆಲ್ಲಕಾಅನ ನೆಗಟ್‌ಗೆ ಕೇಳಿಗೆ 
ನಾಡೆ ಗೆ೦ಟು ಅದ೦ ಬೆಸಗೊಳವೇಡ: ಆದಿಪು, ೧೨. ೧೭) 

ಗೆಲ್ಲವಾಜು - ಮನಸ್ಸಿನ ಗೆಲುವು ಕಡಿಮೆಯಾಗು (ಉರಗರ್‌ 
ಜೀರೇಟ್‌ ಪಾತಾಳದೊಳಖಳದಿಶಾಚಕ್ರಮು೦ ಗೆಲ್ಲವಾಳುತ್ತಿರೆ 
ಪೊಯ್ದತ್ತು ಅಬ್ದಿಬಂಭಾರವಂ ಒಗೆಯೆ: ಜಗನ್ನಾವಿ, ೬. ೬೨) 

ಗೆಲ್ಲವೀ - ಗೆಲ್ಲಂಗುಡು, ಗೆಲವನ್ನು ಎದುರಾಳಿಗೆ ಕೊಡು (ಕೃಷ್ಣಮ 
ರಿಪುಕರಿಗಿನಿತಂ  ಗೆಲ್ಲವೀವಂತೆ ಪೋರ್ದಂ  ಕಿಜೆದಾನುಂ 
ಬೇಗದಿಂದೆ: ಜಗನ್ನಾವಿ, ೬. ೫೨) 

ಗೆಲ್ಲಸಳೋಲಮಪ್ಪುಂತು - ಗೆಲವು ಸೋಲು ನಿರ್ಧಾರವಾಗುವ 
ಹಾಗೆ (ಒಂದೆ ಪಲಗೆಯೊಳೆ ಗೆಲ್ಲಸೋಲಮಪ್ಪಂತು 
ನನ್ನಿನುಡಿದು ನೆಲನಂ ಒತ್ತೆಯಿಟ್ಟಾಡಿ: ಪಂಪಭಾ, ೭. ೩ ವ) 

ಗೆಲ್ವು - ಜಯಘೋಷ (ಲಕ್ಷ್ಮೀದೇವಿಯರ್‌ ಮೊದಲಾದ 
ಲಲನಾಜನ೦ ವೀರವಿಭ್ರವಿಜಯೀಭವ ಎಂದು ಗೆಲ್ಲನೀಯೆ: 

ಗಿರಿಜಾಕ, ೭. ೭೨ ವ) 
- ವಿಜಯ, ಗೆಲವು (ನೃಪತೀ ಪರೋಪಕಾರೀ 
ರಿಪುವರ್ಗಮನಲೆದು ಗೆಲ್ವೆಯಾಗಾಹವದೊಳ್‌: ಕವಿರಾಮಾ, 
೨. ೨೪) 
ಗಳಿ - ಗೀಟು (ಕುಸುಮಾಸ್ತ ಮಂತ್ರದೇವತೆ ಗೆಜೌಯಂ 
ತೆಗೆವಂತೆ: ಲೀಲಾವತಿ, ೧೨. ೬೪) 

ಗೆಜಿಯಾಣೆ - ಹಾಕಿದ ಗೆರೆ ದಾಟದಂತೆ ಇಡುವ ಆಣೆ (ಕಣ್ಣಂ 
ಮನಕಂ ಗೆಜ್‌ಯಾಣೆಯಿಟ್ಟ ರೇಖೆಗಳಿರವಂ ವಳಿರೇಖೆ 
ಕಳೆದುವಳಿಕುಂತಳೆಯಾ: ಚಂದ್ರಪ್ರಹು, ೧೧. ೧೦೨) 

ಗೆಟಸು - ಗೆಣಸು, ಗೆಡ್ಡೆ (ಒಂದರ್ಥಕ್ಕೆ: ಗೆಟಿಸೆಂದು ಗೆಡ್ಡೆ: 
ಶಬ್ದಮದ, ೩೩ ವೃತ್ತಿ ೪೭) 

ಗೇಣ್‌ - ಅಂಗೈ ಅಗಲಿಸಿದಾಗ ಹೆಬ್ಬೆರಳ ತುದಿಯಿಂದ ಕಿರುಬೆರಳ 


ಗೆಲೆ 


ತುದಿಯವರೆಗಿನ ಉದ್ದ (ಐಕಿಲಭರದೆ ಗೇಣಾಗಿ 
ಪಾಂಥರ್ತೊಡೆತೋಳ್ಗಳ್‌ ಅದೇನಿರ್ದರೋ 
ಶೀತಭೀತರ್‌: ರಾಜಶೇವಿ, ೯. ೨೨); ಚೂರಿ (ಗೇಣ್ಣೆ 
ಅಗ್ಗಳಮೆನಿಪ ಅವಳ ಅಲರ್ಗಣ್ಗಳ ಕೊನೆ ಸಾಲ್ವುದಿಲ್ಲ: 
ಮಲ್ಲಿನಾಪು, ೩. ೬೩) 

ಗೇಯ - ಸಂಗೀತ, ಹಾಡಿಕೆ (ಸುತ್ತಲು೦ ಅಟ್ಕಳಂ ಪಡೆವ 
ಗೇಯದ ಪೆಂಪಿನ ಅಲಂಪ೦ ಆರ್ಗ೦ ಆರ್ತಿತ್ತುದು 


ಪಟ್ಟಬಂಧ ಮಹೋತ್ಸವಂ ಆ 
ಪಂಪಭಾ, ೧೪. ೨೦) 


ಪಡೆಮೆಚ್ಚಿ ಗಂಡನಾ: 


ಗೇಯತ - ನಾದ, ಮೊರೆತ (ಫುಲ್ಲಸರಳ್‌ ಬಸಂತದ ಪುಗಿಲ್‌ 
ನೆಜ್‌ದಿಂಗಳ ತಣ್ಣಿಸಿಲ್‌ ಮುಗುಳ್ನಲ್ಲಿಗೆ ಬಂದ ಮಾಮಲೆವ 
ತೆಂಕಣಗಾಳಿ ವಿಪಂಚಿಯಿ೦ಚರ೦ ನಲ್ಲಳ ಲಲ್ಲೆ ಕೋಹಿಲೆಯ 
ಬಗ್ಗಣೆ ತುಂಬಿಯ ಗೇಯತಂ ಎಂಬಿನಂ ಬಲ್ಲವರಂ 
ಮನಂಗೊಳಿಸುಗುಂ ಕೃತಿ ಸತ್ಯ್ಯತಿ ನಾಗಚ೦ದ್ರನಾ: ಮಲ್ಲಿನಾಪು, 
೧. ೪೪) 

ಗೇಯರಸ — ಸಂಗೀತದ ಆನಂದ (ತಗುಳ್ಳ 
ಗೇಯರಸವಚ್ಚಿಜೆದಂತಿರೆ ಬೆಚ್ಚು ಚಿತ್ತದೊಳ್‌ ನಿಲೆ: ಶಾಂತಿಷು, 
೪. ೬೮) 

ಗೇಹ - ಮನೆ (ಎನಿತೊಳವು ಅಪಾಯಕೋಟಿಗಳ್‌ ಅನಿತರ್ಕಂ 
ಗೇಹಮಲ್ತೆ ದೇಹಂ: ಯಶೋಧಚ, ೧. ೫೧) 

ಗೇಹಾಂಗಣ - ಮನೆಯ ಅಂಗಳ (ಬೊಂಗದ ನಾರಂಗದ 
ದೇವಾಂಗದ ಪಲತೆಐದ ಸಕಲ ವಟ್ಟೆಗಳಂ 
ಗೇಹಾಂಗಣದೊಳ್‌ ಮೆಟ್ಟುವ ತಾಣಂಗಳೊಳ್‌ ಓರಂತೆ 
ಪಾಸಿ: ಸುಕುಮಾಚ, ೧೦. ೯೦) 

ಗೇಹಾಜಿರ - ಗೇಹಾಂಗಣ (ಮದೌಘಕರ್ದಮಿತ ಕಾಂತಂ 
ರಾಜಗೇಹಾಜಿರಂ: ಚ೦ದ್ರಪ್ರಪು, ೧. ೧೫೧) 

ಗೇಹಿನಿ - ಕುಟುಂಬಿನಿ, ಗೃಹಸ್ಥೆ (ಇಂತಾದೊಡೆಮಗೆ 
ಬಾಹುಬಲಿಯ ಸಮರಸಂಘಟ್ಟದೋಹಳಮಿದು 
ದರಿದಗೇಹಿನೀ ಗರ್ಭದೋಹಳದಂತಾದುದು: ಆದಿಷು, ೧೪. 
೧೦೨ ವ) 

ಗೈರಿಕ - ಕೆಂಪು ಭೂಮಿ (ಕಿಟೌತ್ತಿಿಂ ಆ ಹರಿ ತರುಣಂ 
ಗೋವರ್ಧನಗಿರಿಯಂ ಗೈರಿಕರಜೋವಿರಾಜಿತ ದರಿಯಂ: 
ನೇಮಿನಾಪು, ೮. ೧೪) 

ಗೊಂಕುಉುಗಟಿಕಿ - ಹೇಸರಗತ್ತೆ (ಆ ರಥದೊಳ್‌ ಒಡಂಬಡೆ 
ಪೂಡಿದ ನಾಲ್ನೂಜು ಗೊಂಕುಜುಗಟೌಯುಂ 
ಅ೦ಬರಸ್ಥಲಮನಡರ್ವ ಗೃಧ್ರಧ್ವಜಮುಂ 
ಅಂಜನಪುಂಜದಂತಾಗಿ: ಪಂಪಭಾ, ೧೨. ೭ ವ) 

ಗೊಂಕುವೆಸ - ಶೈತ್ಯೋಪಚಾರ (ಅಲಂಪಿನ ದಂಪತಿಯಿರ್ಪ 
ಜೊಂಪಮಂ ತಳಿತಳಿದಲ್ಲಿ ಗೊಂಕೆವೆಸಗೆಯ್ವುದು 
ತೀರವನಾ೦ತರಾಳದೊಳ್‌: ಆದಿಷು, ೧೧. ೬೬) [ಈ ಶಬ್ದದ 
ಸ್ಥಾನದಲ್ಲಿ ಟಿ.ವಿ. ವೆಂ. ಆವೃತ್ತಿಯಲ್ಲಿರುವುದು “ತಣ್ಣುವೆಸ'] 

ಗೊಂಕೆ - ಗೋಣು (ಇರ್ಕುಳೊಳ್‌ ಒತ್ತೆಯು೦ ಬರಿಯಂ 
ಸುರಿಯೆಯುಂ ಗೊಂಕೆಯಂ ನುಲಿಯೆಯುಂ 
ಮೂಗಿಟ್ಟಿಜ್‌ಯೆಯುಂ: ಅಜಿತಪು, ೧೧. ೧೧ ವ) 

ಗೊಂಚಲ್‌ - ಸಮೂಹ, ತೊಂಡೆ (ಭೃತನವಮಂಜರಿ 
ಗೊಂಚಲ್‌: ಅಭಿಧಾವ, ೧.೭. ೮) 

ಗೊಂಟು - ದಿಕ್ಕು (ಪರಿವ ಗಾಲಿಯ ಕೊಳ್ಳೆ ಕೆಳರ್ತು ಬೆಟ್ಟುಗಳ್‌ 
ಕೂಡೆ ಸಡಿಲ್ಲಿನಂ ಹೊಡೆವ ಬೀರರ ಜಂಕೆಗೆ 
ಗೊಂಟಿನಾನೆಗಳ್‌ ಕೋಡುವಿನಂ ಕಡಂಗಿ ಪರಿತಂದುವು 
ತೋರ್ಕೆಯ ತೇರ್ಗಳೋಳಿಯಿಂ: ಕಬ್ಬಿಗಕಾ, ೧೬೦); ಕತ್ತು 
(ಆ ವಿಮಲಾಪುರೀ ನಿರುಪಮೋನ್ನತ ಶೊಭೆಯನೆಯ್ದೆ 
ಕಂಡು ಲಜ್ಞಾವಹದಿಂದೆ ಗೊಂಟುಡುಗಿದತ್ತು ಅಳಕಾಪುರಿ: 
ಕುಸುಮಾಕಾ, ೨. ೧೨೯) 


ಗೊಂಟುಗೊಳ್‌ - ಕುಗ್ಗು ಕಡಿಮೆಯಾಗು (ದಿನದೊಳ್‌ 
ಮೂದೆಅನಾಯ್ತು ಭಾನುವಿನ ತೇಜಂ 
ಗೊ೦ಟುಗೊಂಡೆಯ್ದಿದಂತೆನಸುಂ ವಹ್ನಿಯ ತೇಜಮೆಟ್ಟು: 


ಕುಸುಮಾಕಾ, ೩. ಲ) 


೩೯೭ 


ಗೊಂಟುಗೊಳಿಸು - ಮೂಲೆ ಸೇರಿಸು, ಪ್ರಾಧಾನ್ಯ ಕಡಿಮೆಗೊಳಿಸು 
(ಆವಗಮೆಯ್ದೆ ಗೊಂಟುಗೊಳಿಸಿತ್ತು ಅಳಕಾಪುರಿಯಂ ಸಮಗ್ರ 
ಶೋಭಾವಳಿಯಿಂದೆ ನಮ್ಮ ವಿಳಾಸಪುರಿ: ಕುಸುಮಾಕಾ, ೧೧. 
೧೩೮) 

ಗೊಂಟುವೊಗು - ಗೊ೦ಟುಗೊಳ್‌ (ಫಣಿಪತಿಪುರಿ ರಸೆಗಿಟಿದುದು 


ಗೊ೦ಟುವೊಕ್ಕುದು ಅಳಕಾನಗರಂ: ಶಾಂತೀಶ್ವಪು, ೧೩. 
೧೭೧) 
ಗೊಂದಣ - ಗುಂಪು (ಪುಗು ನೀಂ ಬೇಗದೊಳ್‌ ಆನಿರ್ಪ 


ಅಗಸೆಯ ಗೊಂದಣದ ಶಾಖೆಯೊಳ್‌: ಧರ್ಮಪ, ೫. ೧೬) 


ಗೊಂದಣಂಗುಣಿ - ಗುಂಪಾಗಿ ಕುಣಿ (ಅಳವಿಗಟೆದುತ್ಸವದೆ 
ಗೊಂದಣಂಗುಣಿದ ಗಣಿಕೆಯರ ಪದಪಚಾರಕ್ಕೆ ಬೆರ್ಚಿ: 
ಚಂದ್ರಪ್ರಹು, ೧೨. ೩೫ ವ) 

ಗೊಂದಣಂಗೂಡು - ಗುಂಪು ಸೇರು (ಗೋವಳಗಟ್ಟಿಗೆಯ 
ಗೊಂದಣಂಗೂಡಿ ಗಗನಂ ಕವಿದಂತೆ: ಗಿರಿಜಾಕ, ೬. ೫೫ 
ವ) 

ಗೊಂದಣಬೆಳಗು - ಕಿರಣಪುಂಜ (ಗೊಂದಣಬೆಳಗುಗಳ 
ಬಳಗಂಗಳೊಳಾಗಸವಲಯಮೆಲ್ಲಂ ಕುವಳಯಿತಮಾಗೆ 
ಬಂದು ತಾಗುವುದುಂ: ಶಾಂತಿಪು, ೪. ೨೬ ವ) 

ಗೊಂದಣಮಾಡು - ಗೊಂದಣಂಗುಣಿ (ಸುರೇಂದತರಹಾರ 
ಮುಕ್ತಾಫಳಪ್ರತಿಬಿಂಬಿತತನುಗಳಿಂ ವಿದ್ಯಾಧಿದೇವತೆಗಳೆನಿಸಿ 
ದಿವಿಜಸಂದರಿಯರ್‌ ಗೊಂದಣಂ ಆಡೆ: ಆದಿಪು, ೭. ೧೨೬ 
ವ) 

ಗೊಂದಣಿಸು - ಓಟ್ಟುಗೂಡು (ಸೋನೆ ಗೊಂದಣಿಸಿ 


ಕೆಂದಳಿತೊಳ್‌ ಗಿಳಿವಿಂಡು ಪಾಯ್ದುದಂ ಸಲಿಸೆ: ನೇಮಿನಾಷು, 
೭. ೪೨) 

ಗೊಂದಣವೆಕ್ಕಣ - ಸಮೂಹ ಕಲಾ ಪ್ರದರ್ಶನ, ಒಂದು ಬಗೆಯ 
ನಾಟಕ (ವಿವಿಧಲಯಂಗಳಿಂ ಕುಣಿವ ಗೊಂದಣವೆಕ್ಕಣಂ 
ಆಗಳಂತೆ ಕಟ್ಟುವ ಗುಡಿ ಪೊಯ್ವ ಬದ್ದವಣ ಮಿಕ್ಕುವ 
ಮುತ್ತಿನ ರಂಗವಲ್ಲಿ ಮೆಜ್‌ವುದು ಉತ್ಸವಮಂ: 
ಮಲ್ಲಿನಾಷು, ೧೨. ೩) 


ಗೊಂದಣಿಸು - ಓಟ್ಟುಗೂಡು (ಸೋನೆ ಗೊಂದಣಿಸಿ 
ಕೆ೦ದಳಿತೊಳ್‌ ಗಿಳಿವಿಂಡು ಪಾಯ್ದುದಂ ಸಲಿಸೆ: ನೇಮಿನಾಷು, 
೭. ೪೨) 

ಗೊಂದಳ - ಸಮೂಹ (ಬೆಳಗುವ ಕೈದೀವಿಗೆಗಳ ಬೆಳಗಂ 
ತರತರದಿನೊಗೆವ ತಾರಗೆಗಳ ಗೊಂದಳೆಮುಂ: ಆದಿಪು, ೧೨. 
೩) 

ಗೊಂದಳಿಸು - ಒಟ್ಟುಗೂಡು, ಗುಂಪಾಗು 
(ದೇವನೊಳಾವಗಮಾದ ತಮ್ಮಾದರದಿಂ ಮಾಲೆಗಟ್ಟ 


ದುಗ್ಗವಾರಿಪೂರಿತ ಕನಕಕಳಶ೦ಗಳ೦ ತಂದು ಗೊಂದಳಿಸಿ 
ಸಂದಣಿಸಿ ಸಂದಣಿ ನೀಡಿದಾಗಳ್‌: ಆದಿಪು, ೭. ೮೫ ವ) 

ಗೊಂದಿ - ಮೂಲೆ (ಗೋಮದಿಯಂ ಮುಳುಗಿ ಬೇಗದೆ 
ತಾರೆಗಳ್‌ ಎಯ್ದೆ ಬಂದಪ೦ ಜಲರುಹಮಿತ್ರಂ: ಧರ್ಮಪ, ೪. 
೨೪) 

ಗೊಂದೆ - ಬಸವ, ಎತ್ತು (ಪೆಳವರದೊಂದು ಗೊಂದೆ 
ಮೊದಲಾಗೆ ಪಶುತ್ವನಿಬದ್ಭರೂಪಮ೦ ತಳೆದ ದುರಾತ್ಮರ್‌: 
ಸಮಯಪ, ೧೦. ೧೮೭) 


ಗೊಜ್ಜ - ಶ್ರೇಷ್ಠ (ಎಸಳ ಮೆಲ್ರಿನಿಂದೊಪುವುದು ಉಣ್ಮಿದ 
ತಣ್ಣಂಪಿಂದೊಪ್ಪುವುದು ಅದಣಿಂದಲರೊಳಗೆ 
ಗೊಜ್ಜಗೆಯೆ ವಲಂ: ಆದಿಷು, ೧೧. ೧೨೬) 

ಗೊಜ್ಜಗೆ - ಇರುವಂತಿಗೆ (ಎಸಳ ಮೆಲ್ಲಿನಿಂದೊಪುವುದು ಉಣ್ಮಿದ 
ತಣ್ಣಂಪಿಂದೊಪ್ಪುವುದು ಅದಣಿಂದಲರೊಳಗೆ 
ಗೊಜ್ಜಗೆಯೆ ವಲಂ: ಆದಿಷು, ೧೧. ೧೨೬) 

ಗೊಜ್ಜಿಗೆ - ಗೊಜ್ಜಂಗಿ ಹೂ (ಮಜ್ಜನಮಂ೦ ಮಾಡಿ ಮುಡಿಗೆ 
ಪೊಸಮಲ್ಲಿಗೆಯಂ ಗೊಜ್ಜಿಗೆಯುಮಂ ಏಜಿಸಿ ಸಲೆ 
ಬಿಜ್ಜೋದರಿ ದಿವ್ಯಸತಿಯನಾರಾಧಿಸಿದಳ್‌: ಲೀಲಾವತಿ, ೧೦. 
೧೦) 

ಗೊಜ್ಜೆ -. ಗೊಜ್ಜಗೆ (ಗೊಜ್ಜೆಯ ಸಂಕಡಿಗಳಿಂ ಪನ್ನೀರ 
ನೀರ್ದಳಿಪದಿ೦ ಕತ್ತುರಿಯ ಕಾಳಿಗಳಿಂ: ಕುಸುಮಾಕಾ, ೧೨. 
೧೫೭ ವ) 

ಗೊಟ್ಟ - ಗ[ಗೋಷ್ಠ] ವಾಸಸ್ಥಾನ (ಈಗಳ್‌ 
ದುಟ್ಟಗೊರವಂ  ಮಂಜುವೆಟ್ಗುಂ ಗೊಟ್ಟಂ 
ಕಿತ್ತಡಗಳಂ  ಮರುಳ್ಳಡೆಗಳಂ ಕೂಡಿಕೊಂಡು 
ಮೆಯ್ಯಜೆಯದಿರ್ಪಂ: ಕಬ್ಬಿಗಕಾ, ೧೧೪ ವ) 

ಗೊಟ್ಟಂಗುಡಿಯಿಸು - ಗೊಟ್ಟದಲ್ಲಿ ಸುರಿದು ಬಲವಂತವಾಗಿ 
ಕುಡಿಸು (ಕರಮೆ ಕರಗಿಸಿದ ಕಾಳಾಯಸರಸಮನೊಟ್ಟಯಿಸಿ 
ಗೊಟ್ಟಂಗುಡಿಯಿಸುತ್ತೆ: ಅಜಿತಹು, ೧೧. ೧೦ ವ) 

ಗೊಟ್ಟಂಗೊಆ್‌ - ಗೊಟ್ಟದ ಹಾಗೆ ಟೊಳ್ಳಾಗಿ ಮಾಡು (ಇಳಿವ 
ಬಲಿಗುಡುವ ಕೈರಂದಜೆವ ಉರ್ದಂ ಸೀಳ್ವ ಪೋಳ್ವ ಪರಪುವ 
ಗೊಟ್ಟಂಗೊಜ್‌ವ ಅಗುಟ್ಟು ನಟ್ಟು ಪರೆಪುವ ಪೆಜವುಂ 
ಅಗುರ್ವಪ್ಪ ಚಿತ್ರವಿಧ ವಧೆಯಿಂದಂ: ಶಾಂತಿಷು, ೭. ೯೦) 

ಗೊಟ್ಟಕ್ಕಿ - ಗೊಬ್ಬಚ್ಚಿ, ನೆಲಬೇವು ಗಿಡ (ಲೊಕ್ಕಿ ಗೊಟ್ಟಕ್ಕಿ ದಿಂಡಂ 
ಚಿರಬಿಲ್ವಂ ಬ್ರಹ್ಮವೃಕ್ಷಂ ಕಣಿಕೆ ತಜೆಯದಿಂದೊಪ್ಪುತಿರ್ದರಣ್ಯಂ: 
ಗಿರಿಜಾಕ, ೧. ೭೨) 

ಗೊಟ್ಟಾಟ - ಕುತಂತ್ರ, ಕಾಟ (ಇದೆಲ್ಲಂ ಈತನ ಗೊಟ್ಟಾಟಮಲ್ಲ 
ದುಷ್ಕರ್ಮದ ಗೊಟ್ಟಾಟಂ: ಧರ್ಮಾಮೃ, ೧೨. ೫೫ ವ) 

ಗೊಟ್ಟಿ - [ಗೋಷ್ಠಿ] ಮೇಳ (ಜಾಗದ ಭೋಗದ ಅಕ್ಕರದ 
ಗೇಯದ ಗೊಟ್ಟಿಯ ಅಲಂಪಿನ ಇಂಪುಗಳ್ಗೆ ಆಗರಮಾದ 
ಮಾನಸರೆ ಮಾನಸರ್‌: ಪಂಪಭಾ, ೪. ೨೯); ಗುಂಪು 
ಸೇರುವಿಕೆ, ಸಹವಾಸ (ಕೆಳೆಯುಂ ಗುಜೆಯುಂ ಗೊಟ್ಟಿಯುಂ 
ಅಳವಿಗೆ ಪಿರಿದಾಗೆ ತನಗೆ ದುರ್ಯೋಧನನೊಳ್‌ ಮುಳಿಸುಂ 


ಸಿವನೆಂಬ 
ಮಾಡಿ 


ನೋವುಂ ಕಲುಷಮುಂ ಅಳುಂಬಂ ಎನೆ ತನಗೆ 
ಅರಾತಿಕಾಳಾನಳನೊಳ್‌; ಪಂಪಭಾ, ೨. ೫೮) 
ಗೊಟ್ಟಿಗೆವರ್‌ - ಜೊತೆಗಾಗಿ ಬರು (ಒಂದೆಡೆಯೊಳ್‌ 


ನಾಲ್ವರಯ್ತರ್‌ ಗಾಲ್ಗೊಟ್ಟಿರಿರ್ದು ಅಲ್ಲಿಗೊರ್ವನೆಗ್ಗಂ ಗೊಟ್ಟಿಗೆ 
ವಂದು ಕಣ್ಣಣಿಯದೆ ಸೋಂಕೆಯುಂ: ಪಂಪಭಾ, ೪. ೯೫ 
ವ) 

ಗೊಟ್ಟಿಗಾಣರ್‌ - ಗುಂಪಾಗಿ ಹಾಡುವವರು (ಗೊಟ್ಟಿಗಾಣರಂತಿರೆ 
ಮಜೆದುಂಬಿ ಮೇಳದವರಂತಿರೆ ಸಾರಿಕೆ ರಾಜಗೇಹದಂತಿರೆ 
ಕೊಳಂ ಅಲ್ಲಿ ತಾಂ ಅರಸರಂತಿರೆ ತಾಮರಸಂಗಳೊಪುಗುಂ: 
ಪಂಪಭಾ, ೫. ೫೮) 

ಗೊಟ್ಟಿಗಾಳಿ - ಗೋಷ್ಠಿಯಲ್ಲಿ ಭಾಗಿಯಾದವನು (ಗುರುವರ 
ಗೊಟ್ಟಿಗಾಣರ ನೆಗಟ್‌ಯ ಮಿಂಡರ ಮೇಳಗಾಅರ 
ಸೊಂಪನೊಳಕೊಂಡೆಸೆದಿರ್ಮವು ಸೂಳೆಗೇಜೆಗಳ್‌: ಕಬ್ಬಿಗಕಾ, 
೩೬) 


ಗೊಜ್ಜ 
ಜ 


ಗೊಜ್ಜ 
ಜ 


೩೯೮ 


ಗೊಟ್ಟಿಗೆ - ಗೋಷ್ಠಿ (ಒ೦ದೆಡೆಯೊಳ್‌ ನಾಲ್ವರಯ್ತರ್‌ ಗಾಳ್ಬೊಟ್ಟೆರ್‌ 


ಇರ್ದಲ್ಲಿಗೆ ಒರ್ವಂ ಎಗ್ಗಂ ಗೊಟ್ಟಿಗೆ ವಂದು: ಪಂಪಭಾ, ೪. 
೯೫ ವ) 
ಗೊಟ್ಟಿಗೆಯ್‌ - ಗೋಷ್ಠಿ ಸೇರು (ಕಣ್ಣಜೆದು ಗೊಟ್ಟಿಗೆಯ್ವ 


ಗೊಟ್ಟಿಗಂ: ಶಾಂತಿಷು, ೩. ೫೯ ವ) 

ಗೊಟ್ಟಿಗೇಯ - ಗೊಟ್ಟಿಗಾಣ, ಸಮೂಹಗಾನ (ಗೊಟ್ಟಿಗೆಯೊಳ್‌ 
ಕುಳ್ಳಿರೆ ಗೊಟ್ಟಿಗೇಯಮಾಗೆ: ಶಾಂತಿಷು, ೨. ೨೧ ವ) 

ಗೊಟ್ಟಿಜೂದು -. ಗುಂಪಿನಲ್ಲಿ ಆಡುವ ಜೂಜು (ನೆತ್ತಂ 
ಚದುರಂಗಂ ಬಾರ್‌ಗುತ್ತಂ ಕಡದೋಂ೦ಟಿ ಗೊಟ್ಟಿಜೂದೆಂಬಿವಂ 
ಆಡುತ್ತುಮಿರಲಾಗದು: ಸಮಯಪ, ೬. ೪೮) 

ಗೊಟ್ಟಿರ್‌ - ಗೋಷ್ಠಿಯಲ್ಲಿ ಭಾಗಿಯಾಗು (ನೆರೆದೆಮ್ಮೊಳಿಂತು 
ಸದ್ಭಾವದೆ ಗೊಟ್ಟಿರಲ್‌ ಬಯಸಿ ಬಂದೆ: ಪಂಪಭಾ, ೪. ೯೬) 

ಗೊಟ್ಟುಗಟ್ಟು — ಒಣಗಿ ಕೊರಡಾಗು (ಮದನನ ಕೆಯ್ದು ಗೆಯ್ದ 
ಕರಶಾಖೆ ಮುರುಂಟಿದುದು ಎಯ್ದೆ ಗೊಟ್ಟುಗಟ್ಟಿದುದು ಸರಲ್ಲೆ 
ಬೀಗಿ: ಅನಂತಪು, ೧. ೨೪) 

ಗೊಡ್ಡ - (ಪ್ರಾ: ಕ್ರೋಡ್ಜ] ತೊಂದರೆ, ಬಾಧೆ (ಇದು ನಮ್ಮಂ 
ಆರಯಲೆ ವೈರಿಯ ಮಾಡಿದ ಗೊಡ್ಡಂ ಇಲ್ಲಿ ಮಾಣ್ಣಿರಲಾಗ: 
ಪಂಪಭಾ, ೮. ೯೦); ಚೇಷ್ಟೆ (ಆಡದ ಗೊಡ್ಡಂಗಳನೊಲ್ಲಾಡಿ 
ಕೆಲರ್‌ ಮುನಿಗಳ್‌ ಅಂತ್ಯದೊಳ್‌ ಮುಕ್ತಿಯೊಳ್‌ ಆಂ 
ಕೂಡುವೆವೆನುತಿರ್ಪರ್‌: ೧೪. ೧೪); ಕುತಂತ್ರ (ತಂದೆನ್ನಂ ಆ 
ಸುದತಿಯ ಪೇಟ್ಪ ವೈರಿಯೆ ದಲ್‌ ಇಲ್ಲಿಗೆ ಇದಾತನ 
ಗೊಡ್ಡವಕ್ಕುಂ: ಕರ್ಣನೇಮಿ, ೪. ೧೨) 

ಗೊಡ್ಡಮಾಡು - ಗೊಡ್ಡಂ--ಆಡು] ಚೇಷ್ಟೆ ಮಾಡು (ಧರಿತ್ರಿಗೆ 
ಗುರುವೆಂದು ವಜದೊಳ್‌ ಉರುಳ್ಳದೆ ಮಾಣ್ಣೆನೆ ಚಕ್ರಿಯಂ 
ಕರಂ ಬಗೆಯದೆ ಗೊಡ್ಡಮಾಡಿದರ್ಗೆ ತಕ್ಕುದನೆ ಮಾಲಿಂ: 
ಪಂಪಭಾ, ೫. ೧೦೧) 

ಗೊಡ್ಡಾಟ - ಉಪಟಳ, ತುಂಟಾಟ (ಯುಧಿಷ್ಠಿರಂ ಕೊಟ್ಟ 
ನನ್ನಿಯ ಬಲದೊಳ್‌ ತನಗೆ ಲಯಮಿಲ್ಲದುದಂ ಅಜಿದು 


ಮೇಗಿಲ್ಲದ ಗೊಡ್ಡಾಟಮಾಡಲ್‌ ಬಗೆದು: ಪಂಪಭಾ, ೭. ೪ 
ವ) 
ಗೊಡ್ಡು - ಕರುಹಾಕದ ಹಸು, ಬಂಜೆ (ಕಣೌವಾವಂ ಪೊರೆಯದೆ 


ಗೊಡ್ಡಂ ಪೊರೆವಂತೆ: ಧರ್ಮಾಮೃ, ೧೩. ೮೯ ವ) 

ಗೊಡ್ಡುಗೊಳ್‌ - ನಿರರ್ಥಕವಾಗು (ರೂಢಿ ಗೊಡ್ಡುಗೊಳೆ 
ಧರ್ಮಂ ನಿರ್ಮದವಾಗೆ .. .. ಮೆಯ್ಯಮಾಸಾಜದ ಕೂಸಂ 
ತಲೆಕೆಳಗಾಗೆ ಪಿಎಇದುಕೊಂಡು: ಜಗನ್ನಾವಿ, ೨. ೫೩ ವ) 

ಗೊಡ್ಡೆ - ಅರಸಿಕಳು (ಇದೇಕೆ ತೋಟಿಯಂ ಪಾಟಿಸೆ ತಾವೆ 
ತಮ್ಮಗಳ೦ ಆರಡಿಗೊಳ್ಳರೊ ನಾಡ ಗೊಡ್ಡೆಯರ್‌: ಲೀಲಾವತಿ, 
೧೪. ೪೦) 

ಗೊಣೆ - ಬಿಲ್ಲಿನ ಹೆದೆ (ಎಡಗೈಯೊಳೊತ್ತಿ ಬಿಲ್ಲಂ ಪಿಡಿದೊಯ್ಯನೆ 
ತೀಡಿ ಗೊಣೆಯುಮಂ ಕಡುಪಿ೦ ಜೇವೊಡೆವಾಗಳ್‌: ಕಬ್ಬಿಗಕಾ, 
೨೩೩) 

ಗೊಣೆಯ - ಗೊಣೆ (ಹರಿವಕ್ಷಮ೦ ಅಟ್ಟಚೆವೋಗೆಯೆಚ್ಚು 
ಮುಳಿಸವಗಟೆಯಿಸುತಿರೆ. ನರನ ಬಿಲ್ಲ ಗೊಣೆಯಮನೆಚ್ಚಂ: 
ಪಂಪಭಾ, ೧೨. ೨೦೯) 

ಗೊತ್ತು - ಗುರಿ, ನೆಲೆವೀಡು (ಗರುವಿಕೆಗೆ ಇಂಬು ಗಾಡಿಗೆ 
ತವರ್ಮನೆ ಮೈಮೆಗೆ ಮೇರೆ ನನ್ನಿಗೆ ಆಗರ೦ ಅಜಿತಕ್ಕೆ ಗೊತ್ತು 
ಪೆರ್ವೆತ್ತ ನೆಗಟ್‌ಗೆ ತಾಣಂ: ಕಬ್ಬಿಗಕಾ, ೩) 


ಗೊನೆಗೊಳ್‌ - ಗೊನೆ ಬಿಡು (ಪಣ್ಣೊನೆಗಳಿ೦ ಗೊನೆಗೊಂಡ 
ಕವುಂಗು .. . ಶೋಭಿಪುದು: ಸುಕುಮಾಚ, ೯. ೪೭) 

ಗೊಬ್ಬರ - ಸಸಿ ಹುಲುಸಾಗಲು ನೆರವಾಗುವ ಕೊಳೆತ ವಸ್ತುಗಳು 
ಗೊಬ್ಬರದಿ೦ ಬೆಳಸು ಪೆರ್ಚುವಂತೆ .. . ತಪೋನುಷ್ಠಾನದಿಂ 
ಪುಣ್ಯಂ ಪೆರ್ಚುಗುಂ: ಧರ್ಮಾಮೃ, ೧೨. ೭೫ ವ) 

ಗೊಮ್ಮುಗರೆ - ಗುಂಯ್‌ಗುಟ್ಟು (ತನ್ನ ಬಾಯ ನಾತಕ್ಕೆ ನೊಣಂ 
ಮುಸುರಿ ಗೊಮ್ಮುಗರೆಯೆ: ಚಾವುಂಪು, ಪು. ೪೦೨. ಸಾ. 
೪) 

ಗೊರವ - [ಗುರವಃ] ಶೈವ ತಪಸ್ವಿ (ಗೊರವರೆ ಬೂದಿಯುಂ 
ಜಡೆಯುಮಕ್ಕೆ ತಪಕ್ಕೆ ತನುತ್ರಂ: ಪಂಪಭಾ, ೮. ೧೭); ತಿರುಕ 
(ಈಗಳ್‌ ಸಿವನೆಂಬ ದುಟ್ಟಗೊರವಂ ಮಂಜುವೆಟ್ಟಮಂ 
ಗೊಟ್ಟಂ ಮಾಡಿ ಕಿತ್ತಡಿಗಳ೦ ಮರುಳ್ವಡೆಗಳಂ ಕೂಡಿಕೊಂಡು 

ಮೆಯ್ಯಜೆಯದಿರ್ಪಂ: ಕಬ್ಬಿಗಕಾ, ೧೧೪ ವ) 

ಶೈವಬ್ರಾಹ್ಮಣ (ಆ ಪುರದೊಳ್‌ ದೇವಶರ್ಮನೆಂಬ ಗೊರವಂ 
ಉಗ್ರೋಗ್ರತಪೋನುಷ್ಠಾನನಿಶ್ಚಿತಚಿತ್ತನಾಗಿ: ಪಂಚತಂತ್ರ, ೧೨೪ 
ವ) 

ಗೊರವಬ್ಬೆ - ಶೈವ ಸನ್ಯಾಸಿನಿ (ಪೋಗಲೆ ಸಮಕಟ್ಟ ಕಟ್ಟಿ 
ಮಣಿಯಂ ಗೊರವಬ್ಬೆಯ ವೇಷದೋಜೆಯಂ: ಜೀವಸಂ, ೫. 
೩೨) 

ಗೊರವಿ - ತಿರುಕಿ, ವಿರಕ್ಕೆ ಜೋಗಿಣಿ (ತಾಂ ತಿರಿವ ಗೊರವಿ 
ಬೆನಕನುಮಂ ತಿರಿಸಿದಳ್‌ ಎಂಬ ಕಥೆ: ಸಮಯಪ, ೧೩. 
೨೩) 

ಗೊಲೆ - ಗೊನೆ, ತೆನೆ ಗೊಂಚಲು (ಗೊಲೆಯೊಳ್‌ ಪಣ್ತುದು 
ಮೈಂದವಾಟ್‌ ಪಧಿಕರ್ಬರ್ಕೆಂದು ಭೃಂಗಂಗಳ್‌ 
ಇಂದುಲಿವಂತಿರ್ದುದು: ಆದಿಷು, ೧೧. ೬೮); ಬಿಲ್ಲಿನ ತುದಿ 
(ದಿವ್ಯಚಾಪಕ್ಕೆ ಪೊಡೆವಟ್ಟು ಅದಂ ಅವಯವದಿಂ 
ಎಡಗೈಯ್ಯೊಳೆತ್ತಿಕೊಂಡು ತನ್ನ ಬಗೆದ ಕಜ್ಜಮಂ 
ಗೊಲೆಗೊಳಿಸುವಂತೆ ಆ ಬಿಲ್ಲ ಗೊಲೆಯಂ ಏಣಿ ನೂಂಕಿ: 
ಪಂಪಭಾ, ೩ ೬೨ ವ) 

ಗೊಲೆಗೆತ್ತು - ಬಿಲ್ಲಿಗೆ ಹೆದೆಯೇರಿಸು (ಪಲದಿವಸಕ್ಕೆತ್ತಾನುಂ 
ಕಲಹ೦ ದೊರೆಕೊಂಡುದೆಂದು ಕೆಲಬರ್‌ ಬಿಲ್ಲಂ ಗೊಲೆಗೆತ್ತಿ 
ತೀವಿ ತೆಗೆದೇಂ ನಲಿವರಿದರೋ ಜವನ ದೂತರೆನಿಸಿ 
ಕಿರಾತರ್‌: ಪಂಪರಾ, ೪. ೫೭) 

ಗೊಲೆಗೊಳ್‌ - [ಹಣ್ಣಿನ] ಗೊನೆ ಬಿಡು 
(ದೂತವಚನಾಮೃತದೊಳ್‌ ಗೊಲೆಗೊಂಡ ಬೇಟವೆಂಬಳಲತೆ 
ಕೂಟದೊಳ್‌ ಪದೆದು: ಆದಿಪು, ೧೨. ೨೧) 

ಗೊಲೆಗೊಳಿಸು - ತುದಿ ಮುಟ್ಟಿಸು (ದಿವ್ಯಚಾಪಕ್ಕೆ ಪೊಡೆವಟ್ಟು 
ಅದಂ ಅವಯವದಿಂ ಎಡಗೈಯ್ಯೊಳೆತ್ತಿಕೊಂಡು ತನ್ನ ಬಗೆದ 
ಕಜ್ಜಮಂ ಗೊಲೆಗೊಳಿಸುವಂತೆ ಆ ಬಿಲ್ಲ ಗೊಲೆಯಂ ಏಜೆ 
ನೂಂಕಿ: ಪಂಪಭಾ, ೩. ೬೨ ವ) 

ಗೊಲ್ಲ - ಒಂದು ದೇಶ, ಅಲ್ಲಿನ ವ್ಯಕ್ತಿ (ಕರ್ಣಾಟ ಗೊಲ್ಲ 
ಕರಹಾಟ ಗೌಳ ಕಳಿಂಗಾದಿ ವಿಷಯಗಳಂ೦ ಸಾಧಿಸಿ: 
ಧರ್ಮಾಮೃ, ೧೧. ೪೮ ವ) 

ಗೊವರ - ಕೊಮರ, ಮಗ (ಪೊಸ ಮದವಳುಂ ಆ ಕೊಳ್ಳ 
ಗೊವರನುಂ ಬಡೆದೇಂ ಪತ್ತಿದರೊ ಪದೆದು ಆ ಸಖೀಜನ 
ಮೃದುಸ್ಮಿತಂ ತಮಗೆ ಸೇಸೆಯನೆ ಸೂಸುವಿನಂ: ಲೀಲಾವತಿ, 
೧೩. ೨) 


೩೯೯ 


ಗೋಂಟು - ಮೂಲೆ (ಸುರಪತಿ ಶಿಖ ಯಮ ನೈರುತಿ ವರುಣ 
ಅನಿಳ ಧನದ ಗಿರಿಶರೆಂಬ ದಿಶಾಪಾಳರುಂ ಎಂಟು 
ಗೋಂಟೊಳ್‌ ಒಂದಿರ್ಪರು ಸತತಂ: ತ್ರಿಷಷ್ಟಿಪು, ೯. ೩೬); 
ದಿಕ್ಕು (ನಿನ್ನದಟಿಗೆ ಅಗಿದು ಒಂದು ಗೊ೦ಟಿನೊಳ್‌ 
ಸಕ್ರಮಮಿರ್ಪರ್‌ ಇನ್ನುಂ ಎನೆ ಸಿಂಹನಾಂಪನೆ: ರಾಜಶೇವಿ, 
೬ ೧೧೧) 


ಗೋಕರ್ಣ -. ಹಾವು (ಶ್ರೀ ಕಾತ್ಯಾಯನಿಯರಸಂ 
ಗೋಕರ್ಣಾಧೀಶಕಟಕ೦ ಅನುಪಮಂ ಅಭವಂ: ಶಬರಶಂ, 
೪. ೧) 

ಗೋಕುಲ - ಕೃಷ್ಣ ಇದ್ದ ಹಳ್ಳಿ (ತೀರದೊಳಿರ್ದ 
ಗೋಕುಲಮನಾನಕ ದುಂದುಭಿ ಪೊಕ್ಕು: ಜಗನ್ನಾವಿ, ೩. 
೧೧) 

ಗೋಕುಳ - ದನದ ಮಂದೆ, ಕೃಷ್ಣ ಇದ್ದ ಹಳ್ಳಿ 
(ಪ್ರಚುರಸುಧಾನಿಳಯಂ ಸಮುಪಚಿತಮನೋಹಾರಿ 


ಗೋಕುಳಂ: ಚಂದ್ರಪ್ರಷು, ೧೧. ೫೦) 
ಗೋಕ್ಲೀರಕ್ಷತಜತ್ವ - [ಜೈನ] ತೀರ್ಥಂಕರತ್ವ ಬರುವ ಜೀವನ 


ರಕ್ತವು ಹಸುವಿನ ಹಾಲಿನಂತೆ ಬೆಳ್ಳಗಾಗುವ ಸ್ಥಿತಿ 
(ಗಕ್ಷೀರತ್ವಜತ್ತಮುಂ ನಿಸ್ನೇದಮುಂ  ಸಮಚತುರಶ್ರಮಪ್ಪ 
ಸಂಸ್ಥಾನ ಸಂಹನನಮುಂ ಅತಿಶಯರೂಪತೆಯುಂ 
ತನಗನುಸ೦ಗತಮೇಗೆ ಯೌವನಪ್ರಾಪ್ತನಾಗಿ: ಶಾಂತಿಷು, 
೧೦. ೯೪ ವ) 

ಗೋಗ್ರಹ - ದನಗಳನ್ನು ಹಿಡಿಯುವುದು, ಕದಿಯುವುದು 
(ಉತ್ತರಗೋಗ್ರಹ೦ ಪಿರಿದು೦ ಆಗ್ರಹಮಂ೦ಂ ಮನದೊಳ್‌ 


ತೆಗುಳ್ಳಿ ದಿಗ್ಗಿತ್ತಿಭೇದಿ ಪೆರ್ಜೆ: ಪಂಪಭಾ, ೮. ೯೨) 

ಗೋಗ್ರಹಣ - ದನಗಳ ಕದಿಯುವಿಕೆ, ಹಿಡಿಯುವಿಕೆ (ಪಿರಿದು೦ 
ಆಗಹಂಬೆರಸು ಗೋಗ್ರಹಣಪ್ರಪ೦ಚಮನೆ ನಿಶ್ಚಯಿಸಿ ವಿರಾಟನ 
ದಾಯಿಗಂ ತ್ರಿಗರ್ತಾಧೀಶಂ: ಪಂಪಭಾ, ೮೯ ವ) 

ಗೋಫ್ನ - ಹಸುವನ್ನು ಕೊಲ್ಲುವವನು (ಗೋಘ್ನನ 
ಪಾಪಮುಮಂ ಬ್ರಹ್ಮನ ಪಾಪಮುಮಂ ಎಮಗೆ 
ಪೊಂಗುಡಿಂ ಈಗಳೆ ನಿಘ್ನಂ ಮಾಡುವೆಂ: ಸಮಯಪ, ೧೧. 
೭೯) 

ಗೋಚರ - ಮಾನವ (ನಿಜತನೂಜರೊಡನೆ 
ಖೇಚರಗೋಚರವಿಭವಮನನುಭವಿಸಿ: ಆದಿಷು, ೨. ೧೧ ವ) 


ಗೋಚಾರನಿಯಮ - [ಜೈನ] ಹಸುವಿನಂತೆ ಆಹಾರಕ್ಕಾಗಿ 
ಚರಿಸುವ ಸಾಧುವಿನ ಭಿಕ್ಷಾಕ್ರಮ (ನವಕೋಟಿ 
ಪರಿಶುದ್ಧಮುಂ ಗೋಚಾರಮುಂ ಅಕ್ಷಮ್ಲಕ್ಷಮುಂ 
ಉದರಾಗ್ನ್ಯುಪಶಮನಮುಂ ಎ. ಆಗೆ: ಅಜಿತಪು, ೭. ೧ 
ವ); 

ಗೋಜ - ಕಮಲ (ಗೋಜದಿಂ ಆಗಳುಂ 
ಸಕೋಮಳತೆಯನಾಂತು ಕಂಗೊಳಿಸುವ ಅರ್ಕದಿಂ 


ಅರ್ಕದಿನೊಪ್ಪಿತಾ ವನಂ: ತ್ರಿಷಷ್ಟಿಪು, ೨೭. ೧೪) 
ಗೋಡೆಯೇಜಿಸು - ಗೋಡೆಯನ್ನು ಕಟ್ಟು (ಹಿಮಕರ್ದಮಮಂ 
ಮುದ್ದೆಮಾಡಿ ಗೋಡೆಯೇಣಿಸಿ: ಲೀಲಾವತಿ, ೮. ೪೭ ವ) 
ಗೋಣ್‌ - ಕೊರಳು (ಎಟಲ್ವ ಪತತ್ರಂ ಎತ್ತಿ ನಸು ನೀಡಿದ 

ಗೋಣ್‌ ತೆಜ್‌ದ ಉದ್ಭ ಚಂಚುಮಂಡಳಂ ಅರೆಮುಚ್ಚಿದ ಅಚ್ಚಿ 

ಮಿಡುಕಾಡುವ ತಾಳುಗೆ: ಶಾಂತೀಶ್ವಪು, ೧೨. ೪೬) 
ಗೋಣಿ -.. ಗೋಣಿಯ ಚೀಲ (ಕನಸಿನ 

ಗೋಣಿಯಾಂತವರೊಳರೇ: ಜಗನ್ನಾವಿ, ೧೭. ೧೧೨) 


ಬತ 


ಗೋಣಡಿಗೊಳ್‌ - ತಲೆಕೆಳಕಾಗು (ಕೂರ್ಗಣೆಯಿ೦ ಕಡುಗಲಿ 
ಪಾರ್ಥಂ ನೆಜನಂ ನಡೆ ಗೋಣಡಿಗೊಂಡು ಪಂದಿ 
ಕೆಡೆದತ್ತಾಗಳ್‌: ಶಬರಶಂ, ೪. ೨೫) 

ಗೋಣ್ಮುರಿ - ಕತ್ತನ್ನು ತಿರುಗಿಸು (ಕೂಡೆ ಗೋಣುರಿದು 
ಓರೊಂದಅ ನೆತ್ತಿಯಂ ಕರ್ದುಕುತುಂ: ಕುಸುಮಾಕಾ, ೧. 
೫೩); ಕತ್ತನ್ನು ಮುರಿ (ಬಿಲ್ಮುಜಿದೊಡೆ ಗೋಳ್ಬುರಿಗೆ 
ತಲೆಯೊತ್ತುತಿರ್ಪೊಂದು ಉರವಣೆಯಿಂ: ಚಂದ್ರಪ್ರಪು, ೧೦. 
೭೦) 

ಗೋಣ್ಮುರಿಗೊಳ್‌ - ಕತ್ತನ್ನು ತಿರಿಚು (ಆ ಸೈನ್ಯಮಂ ಪರ್ವಿ 
ಗೋಣ್ಮುರಿಗೊಂಡು ಉರ್ವಿದುವಾ ರಸಾತಳಮುಮಂ 
ಗಾಂಗೇಯನ ಅಸ್ತಾಳಿಗಳ್‌: ಪಂಪಭಾ, ೧೧. ೪೦) 

ಗೋತ್ರ - ವಂಶ ಅಮೃತಮಯ ಉಜ್ಜ್ವಲ ಆಶಯಮಂ 
ಆಶ್ರಿತಗೋತ್ರಸಮೇತಮಂ ಸಲೆ ಪೆರ್ಚನೆಯ್ದಿಪಂ 
ಕುಮುದವನಪ್ರಿಯಂ: ಲೀಲಾವತಿ, ೧. ೯೦); ಬೆಟ್ಟ (ಭವಂ 


ಭವನ ಗೋತ್ರದಿಂದ ಅಜಂ ಅಜಾಂಡದಿಂ ಭಾನು 
ಭಾನುವೀಧಿಯಿಂ  ಇಳಾತಳಂ ತಳದಿನೆಯ್ದೆ ಕಿಟೆಲ್ಬು: 
ಪಂಪಭಾ, ೧೧. ೧೩೩); ಬಂಧು ಬಳಗ (ಪಡೆವಂ 


ಗೋತ್ರಕ್ಕೆಲ್ಲಂ ಕುಡುವ೦ ಮಾಲಿಂಗಭಕ್ತಂ: ಸಮಯಪ, ೫. 
೧೦೫); ದನಗಳ ಮಂದೆ (ಗೋನಿವಹ೦ ಗವ್ಯ ಗೋತ್ರ 
ಸಮಜವೆಯಕ್ಕುಂ: ಅಭಿಧಾವ, ೧. ೧೫. ೯); ಹೆಸರು 
(ನಾಮ ಗೋತ್ರ ಅಭಿಖ್ಯಾಹ್ವಯ ಸಂಜ್ಞೆಗಳ್‌ 
ಸಮನಾರ್ಥಂ೦ಗಳ್‌: ಅಭಿಧಾವ, ೧. ೧೩. ೩೬) 


ಗೋತ್ರಕರ್ಮ- [ಜೈನ] ಜೀವನಿಗೆ ಅಂಟಿಕೊಳ್ಳುವ ಎಂಟು 
ಬಗೆಯ ಕರ್ಮಗಳಲ್ಲಿ ಒಂದು (ಗೋತ್ರಕರ್ಮ೦ಂ 
ಉಚ್ಚನೀಚಮಿರ್ತೆಅನಲಕ್ಕುಂ: ಶಾಂತಿಷು ೧೨. ೧೧ ವ) 

ಗೋತ್ರಕಲಹ - ಮನೆತನದ ಜಗಳ ಭರತಾನ್ವಯದೊಳ್‌ 


ಇನ್ನೆವರಂ ಗೋತ್ರಕಲಹಮಾದುದಿಲ್ಲ: ಗದಾಯು, ೫. ೪೪ 
ವ) 

ಗೋತ್ರಜ - ಒಂದೇ ಗೋತ್ರದವರು, ದಾಯಾದಿಗಳು 
(ಪುತ್ರಜಂಗಕ್ಕೆ ಗೋತ್ರಜಂಗಕ್ಕೆ ಧರ್ಮಮಂ ಸರ್ವಸ್ವಮುಮಂ 
ಅಪ್ಪಯಿಸಿ ಕುಡುವುದು: ಅಜಿತಪು, ೧೨. ೧ ವ) 

ಗೋತ್ರಧರ - ಬೆಟ್ಟ ಹೊತ್ತವನು, ಶ್ರೀಕೃಷ್ಣ (ತನ್ನಯ ರೂಪಂ 
ಗೋತ್ರಧರಂ ತೋಜಲ್‌: ಜಗನ್ನಾವಿ, ೧೧. ೩) 

ಗೋತ್ರಧವಳ - ಸದ್ವಂಸಜ (ಯಮತನಯಯನಂ೦ ಉಜ್ಜಳಿಸಿ 
ಗೋತ್ರಧವಳನೆನ್ನಂ  ಘಮನಮಲಿನಂ ಮಾಡಿದೆ ಕೃಷ್ಣ: 
ನಿನ್ನವೊಲ್‌ ಶ್ವೇತಕೃಷ್ಣಕಾರಕರುಮೊಳರೇ: ಗದಾಯು, ೭. ೫೩) 

ಗೋತ್ರಧಾತ್ರೀಧರ - ಕುಲಪರ್ವತ (ಪವಿಭಯಭ್ರಾಂತಿಯಿಂದಂ 
ಶರಣ್ಣೊಕ್ಕುದು ತನ್ನ೦ ಗೋತ್ರಧಾತ್ರೀಧರತತಿಯೆನೆ: ಜಗನ್ನಾವಿ, 
೧, ೪೫) 

ಗೋತ್ರನಗ - ಕುಲಪರ್ವತ (ಗೋತ್ರನಗ೦ಗಳ್‌ ಶಿಖರ೦ಗಳೊಳ್‌ 
ನಿಜೆಸಿ ಸಿಂಧುಬ್ರಾತಮಂ ಪೆಂಪಿನುರ್ಬಿನೊಳಂ ಬೀಗುವುದು: 
ಆದಿಪು, ೯. ೧೧೪) 

ಗೋತ್ರನದಿ ದ ಕುಲನದಿಗಳು, ಹದಿನಾಲ್ಕು 
(ಹಿಮಶೈಲಪ್ರಮುಖಂಗಳಾಜು ಕುಲಶೈಲಂಗಳ್‌ 
ವಿಯದ್ವಾಹಿನೀಪ್ರಮುಖಂಗಳ್‌ ಪದಿನಾಲ್ಕು ಗೋತ್ರನದಿಗಳ್‌: 
ಮಲ್ಲಿನಾಹು, ೧. ೬೩) 

ಗೋತ್ರಭಿತ್‌ - ಬೆಟ್ಟವನ್ನು ಕತ್ತರಿಸಿದವನು. ಇಂದ್ರ (ಗೋತ್ರಭಿತ್‌ 
ಮದಮಾತಂಗ ಮದಾಂಬುಸಂಗಮ ಕಷಾಯೀಭೂಪಷೆಯಂ .. 
. ಗ೦ಗೆಯಂ: ಪಂಚತಂತ್ರ, ೩೫೭) 


೪೦೦ 


ಗೋತ್ರವೈರಿ - 
ಸನ್ನಿತ್ರರಾಜಭ್ರಮಾಕಳಿತಂ 
ಪುಷ್ಪದಂಪು, ೪. ೬೭) 

ಗೋತ್ರಸ್ಥಲನೆ - ಬಾಯಿತಪ್ಪಿ ಬೇರೊಬ್ಬರ ಹೆಸರಿನಿಂದ 
ಕರೆಯುವುದು (ಗೋತ್ರಸ್ಥಲನೆ ನೆಗಟ್‌ೌ ಪಕ್ಕಾಗಿ 
ಪೂಮಾಲೆಯಿ೦ ಮೋದುವೆತ್ತಂ: ಆದಿಪು, ೪. ೯) 

ಗೋತ್ರಾಚಳ - ಗೋತ್ರನಗ (ಅನಿತು೦ ಗೋತ್ರಾಚಳಂಗಳ್‌ 
ಬಿಡದೊಡನೆ ಅಡಕಿಲ್ಲೊಂಡೊಡಂ ತಾನೇ ಮೇಲ್ಗಯ: 
ಸಮಯಪ, ೧೫. ೮೨) 

ಗೋತ್ರಾದ್ರಿ - ಗೋತ್ರನಗ (ಮಂದರಕ್ಷ್ಯಾಧರದೊಳ್‌ ಕೆಯ್ದೂಡಿ 
ಗೋತ್ರಾಧ್ರಿಗಳೆ ಗಜಘಟಾರೂಪದಿ೦ ತಾಗೆಯುಂ: ಆದಿಪು, 
೧೪. ೯೧) 

ಗೋತ್ರಾರಿ - ಗೋತ್ರವೈರಿ (ಗೋತ್ರಾರಿಯ ಶೈಶವೋಚಿತಕ್ತಿಯೆಗೆಲ್ಲಂ 
ಧಾತ್ರೀಜನಮಾಗಿಸಿದಂ : ಪುಷ್ಪದಂಪಷು, ೧೨. ೫೪) 

ಗೋದಾನ - ಗೋವನ್ನು ದಾನವಾಗಿ ಕೊಡುವುದು (ಗೋದಾನ 
ಅಶ್ವದಾನಂ ಭೂದಾನಂ ಹೇಮದಾನ೦ ಇವು ಮುಖ್ಯದ 
ನಾನಾ ದಾನಂಗಳ್‌: ಕುಸುಮಾಕಾ, ೩. ೭೭) 

ಗೋದಾವನ - ಗೊಲ್ಲರ ಹಟ್ಟಿ (ಕಂಸನಣೆಯಲೀಯದೆ 
ಗೋದಾವನದ ನಂದಗೋಪಗೆ ಕೊಟ್ಟು ನಡಪುವಂ ಎಂದು 
ದೇವಕಿಗಜೆಪಿ: ಚಾವುಂಪು, ಪು. ೪೦೮. ಸಾ. ೩) 

ಗೋದಾಮೆ - ಗೋದಿ ನಾಗರ ಹಾವು (ಗೋದಾಮೆಗಂಡ 
ನವಿಲಂತಾದುದು ಕಾರ್ಗ೦ಡ ಹಂಸನವೊಲಾದುದು 
ದುರ್ನಯದ ಕಾಣ್ಕೆಗೆ ಎನ್ನಯ ಚಿತ್ತಂ: ಯಶೋಧಚ, ೩. 
೧೦) 

ಗೋದೋಹನ - ಹಸುವಿನ 
(ಗೋದೋಹನಲೀಲೆಯೊಳ್‌ 
ಜಗನ್ನಾವಿ, ೫. ೭೯) 

ಗೋದೋಹಪ್ಪವ - ಹಸುವಿನ ಹಾಲಿನ ಧಾರೆ (ಆಹಾರವಿತರಣ 
ಗೋದೋಹಪ್ಪವ ಅವನೀತಳ ಸಂತರ್ಪಣಾದಿ 
ಶಾಂತಿಕ್ರಿಯೆಗಳಂ ನೆಗಟ್ಟು: ಆದಿಪು, ೧೫. ೪೮ ವ) 

ಗೋಧ - ಉಡು (ಬದ್ಧ 
ಯೋಧಸಿಂಧುರಘಟಾ ಸಂಘಟ್ಟಮುಂ: ಆದಿಷು, ೧೪. ೯೩ 
ವ); ಬಿಲ್ಲಾರರು ಕೈಗೆ ಕಟ್ಟಿಕೊಳ್ಳುವ ಚರ್ಮದ ಪಟ್ಟಿ 
(ಗೋಧಮದುವೆ ದಲ್‌ ಕೆಯ್ದೊಡೆಯುಂ: ಅಭಿಧಾವ, ೧. 
೧೪. ೨೦); ಸ್ನಾಯು (ಗೋಧೋತ್ರಿಷ್ಠನುಂ 
ಮೋಹಜಫನಾಪರನುಂ ಅನಿಮ್ನನಾಭಿಯುಂ 
ಹಸ್ವಚೂಚುಕುನುಂ: ಆದಿಷು, ೧೨. ೫೬ ವ) 

ಗೋಧರ್ಮ - ಪಶೂಸ್ವಭಾವ (ಶ್ರೀಧರ್ಮದಾಂಕೆಯಿಲ್ಲದೊಡೆ ಈ 
ಧರೆಯೊಳ್‌ ಮಿಕ್ಕ ಪಾಪಕರ್ಮರ ಮತದಿಂ 
ಗೋಧರ್ಮಮಕ್ಕುಂ: ಸಮಯಪ, ೧೧. ೩೫) 

ಗೋಧೂಮ - ಗೋದಿ (ಗೋಧೂಮಂ೦ ಗೋದುವೆ: ಅಭಿಧಾವ, 
೧. ೧೬ ೧೭) 

ಗೋನಿಯೋಗ — ದನಗಾಹಿತನ (ಗೋನಿಯೋಗ 
ದಂಡಧರರುಮಾಗಿ ಕೆಲಬರ್‌ ಕೋಡ ಕಾಳೆಗಳನೂದುತ್ತುಂ .. 
- ಬರೆ: ಜಗನ್ನಾವಿ, ಜಗನ್ನಾವಿ, ೪. ೮೦ ವ) 

ಗೋಪ - ದನಗಾಹಿ (ಗೋಪರ್‌ ಇದನಿಂ ಕಂಡು ಅಂಜುವರ್‌: 
ಜಗನ್ನಾವಿ, ೩. ೩೦) 

ಗೋಪಕುಮಾರ - ದನಕಾಯುವ ಹುಡುಗ (ಆತನ ಕೆಲದೊಳ್‌ 
ಜಾಳಪಟಂ ತೂಂತಿಟ್ಟಂತೆ ಸಂದಣಿಸಿ ನಿಂದ 


ಪರ್ವತವೈರಿ, ಇಂದ್ರ ಎನ್ನೊಳಣೆಯೇ 
ನಂದಿತ ಗೋತ್ರವೈರಿಯೆನುತುಂ: 


ಹಾಲು ಕರೆಯುವುದು 
ಅಬ್ದೋದರನಿರೆ ಕಂಡು: 


ಗೋಧಾಂಗುಳಿತ್ರಾಣ 


ಗೋಪಕುಮಾರರ ಅಣಿಯ ನಡುವೆ: ಪಂಪಭಾ, ೧೦. ೫೭ 
ವ) 

ಗೋಪತಿ - ವೃಷಭ (ವೃಷ ಸೌರಭೇಯ ಗೋಪತಿ: ಅಭಿಧಾವ, 
೧. ೧೫. ೧); ಸೂರ್ಯ (ಸರಸೀರುಹ೦ ಮುಗುಳ್‌ನಗೆ 
ನಗುವಂತಿರಿರ್ದುವು . . ಯದಯಾದ್ರಿಗೆ ಗೋಪತಿ ಬರ್ಪ 
ಪೊಳ್ತಿನೊಳ್‌: ಗಿರಿಜಾಕ, ೫. ೩) 

ಗೋಪನಂದನ - ಗೊಲ್ಲನ ಮಗ ಕೃಷ್ಣ ಮತ್ತು ಸೂರ್ಯನ ಮಗ 
ಯಮ (ದಂತವಕ್ತಂ ನಿಸರ್ಗವೈರದಿಂದ ಸುರವೈರಿಯ 
ಪೆಸರ್ಗಳೆ  ತನಗಸಹ್ಯಂಗಳಾಗೆ ಹರಿನಾಮಯುಕ್ತನೆಂದು 
ಶಕ್ರನನಾಕ್ರಮಿಸಿಯು೦ ಗೋಪನಂದನನೆಂದು 
ದಂಡಧರನನಂಡಲೆದಂ: ಜಗನ್ನಾವಿ, ೯. ೫೩ ವ) 

ಗೋಪಾನಸೀ - ಲೋವೆ, ತೊಲೆ (ಗೋಪಾನಸೀ 
ಲೋವೆಗಕ್ಕುಂ: ಅಭಿಧಾವ, ೧. ೧೦. ೧೪) 


ನಾಮಮೆ 


ಗೋಪಾಯಿತ - ರಹಸ್ಯವಾದದ್ದು (ಗುಪ್ತಂ ಗೋಪಾಯಿತಂ: 
ಅಭಿಧಾವ, ೨. ೧. ೪೧) 
ಗೋಪಾನಸೀಕ - ಲೋವೆ (ಗೋಪಾನಸೀಕ೦ಗಳೊಳ್‌ 


ಮೈದೊಡವಪ್ಪನ್ನಂ ಮುಗಿಲ್‌ ಕನ್ನಡಿಪುದು ಕರುಮಾಡಂ 
ನೃಪಶ್ರೀಯ ಪೆರ್ಚಂ: ಚಂದ್ರಪ್ರಪು, ೧. ೧೪೨) 

ಗೋಪಾಳಕ - ದನಗಾಹಿ (ಗೋಪಾಳಕನೆಂದಿಂತಾಳಾಪಿಸಿದೈ 
ಗೋಪತನಯನಪೆಂ: ಕರ್ಣನೇಮಿ, ೧೨. ೨೩೨) 

ಗೋಪಿ - ಗೊಲ್ಲಿತಿ (ತನತನಗೆ ಗೋಪಿಯರ್‌ 
ಕೃಷ್ಣನ೦ಕಮಾಲೆಯನೆ ಪಾಡುತುಂ: ಜಗನ್ನಾವಿ, ೫. ೯) 

ಗೋಪುರ — ಗೋವುಗಳ ನಗರ; ಪುರದ್ದಾರ 
(ಪರಿಖಾವಪ್ರಪ್ರಾಕಾರ ಗೋಪುರ ಅಟ್ಟಾಳಕ ಅಳಂಕೃತಂಗಳಪ್ಪ 
ರಾಜಧಾನಿಗಳುಮಂ: ಆದಿಪು, ೮. ೬೩ ವ) 

ಗೋಭೂಮಿ - ಮೈದಾನ, (ಭವ್ಯಜನಶರಣಮಾದ ಸಮವಸರಣ 
ಗೋಭೂಮಿಯೊಳ್‌: ಶಾಂತಿಪು, ೧೨. ೨೨ ವ) 

ಗೋಮಂಡಲ - ದನದ ಮಂದೆ, ಕೊಟ್ಟಿಗೆ (ವನಲಕ್ಷ್ಮಿಯ 
ಗೋಮಂಡಲದಂತಿರ್ದ ಕಡವಿನ ಕಾಡೆರ್ಮೆಯ 
ಪಿ೦ಂಡುಗಳಿ೦ಂದಂ: ಪಂಪಭಾ, ೭. ೨೯) 

ಗೋಮಂಡಳ - ಹಸುಗಳ ಮಂದೆ (ಗೋಮಂಡಳದೊಳ್‌ 
ಒಳ್ಳಿದುವಪ್ಪ ಪತ್ತು ಪಯನುಮಂ  ಮೂಸಾಸಿರಗಂಡುಗ 
ಬತ್ತಮುಮಂ ಪ್ರಮಾಣಂ ಮಾಡಿ ಕೊಟ್ಟೊಡೆ: ವಡ್ಡಾರಾ, ಪು 
೨೨ ಸಾಜ) 

ಗೋಮಂಡಳಿಗ - ದನಗಳ ಮಂದೆಯ 
(ಶತ್ರುಂಜಯಮಹಾರಾಜ ಗೋಮಂಡಳಿಗಂ 
ಗೋಮಂಡಳದೊಳೊರ್ಮೆ ಪೋಚೆಗಳಾಗಿ 
ಪೊಣರ್ದು: ಶಾಂತಿಪು, ೯. ೪೭ ವ) 

ಗೋಮಯ - ಸಗಣಿ (ಸಮ್ಮಾರ್ಜನಮಂ ತಂದು ಅದನುಡುಗಿ 
ಗೋಮಯದಿ ಸಾರಿಸಿ: ತ್ರಿಷಷ್ಟಿಷು, ೨೭. ೧೩೧ ವ) 

ಗೋಮಾಯು - ನರಿ (ಕಳಭೋತ್ಕರಮಂ ತವೆ ಕೊಂದ ಕಾರಣಂ 
ವಾಯಸ ಗೃಧ್ಯಸಂಕುಳ ವೃಕಪ್ರಕರ ಉರುತರ ಖಯಕ್ಷ 
ಗೋಮಾಯುನಿಕಾಯಂ ತಣಿಪಿ: ಪಂಚತಂತ್ರ, ೧೧೭ ವ) 

ಗೋಮಿನೀ - ಲಕ್ಷ್ಮಿ (ಮಂಗಳಸವನಾನಂತರಂ ಅಂಗೀಕೃತ 
ಶುಭವಿಭೂಷರಂ ಮಾಡಿ ಜಿತಾನಂಗನೆನಿಪ ಆ ಕುಮಾರಕನಂ 
ಗೋಮಿನಿಯೆನಿಪ ಖಚರನಂದನೆಯಂ: ಶಾಂತೀಶ್ನಹು, ೨. 
೧೩೯) 


ಒಡೆಯ 
ನಂದಮಿತ್ರನ 


೪೦೧ 


ಗೋಮಿನೀಧವ - ಲಕ್ಷ್ಮೀಪತಿ, ವಿಷ್ಣು (ಹಿರಣ್ಯಾಕ್ಷನಂ ತವೆ 
ಕೊಂದು ಆದಿವರಾಹರೂಪದೊಳೆ ನೀನಂದೆತ್ತಿದ್ಯೆ 
ಗೋಮಿನೀಧವ .. .. ಭೂಗೋಳಮಂ: ಜಗನ್ನಾವಿ, ೧. ೫೭) 

ಗೋಮಿನೀಪತಿ - ಗೋಮಿನೀಧವ (ದಯೆಯಿಂದ ಅಸ್ಕತ್‌ 
ಗರ್ಭದೊಳ್‌ ಗೋಮಿನೀಪತಿ ನೀಂ ಪುಟ್ಟಿದೆ: ಜಗನ್ನಾವಿ, ೩. 
೫) 

ಗೋಮಿನೀವಲ್ಲಭ - ರಾಜ (ವನವಾರಿಕ್ರೀಡೆಯಿಂದೊರ್ಮೆ 
ಚಿತ್ರರುಚಿಪ್ರೀತಿಗಳಿಂದೆ ಪೊಟ್ಟುಗಳೆವಂ ಶ್ರೀ ಗೋಮಿನೀವಲ್ಲಭ: 
ಚಂದ್ರಪ್ರಷು, ೪. ೨೮) 

ಗೋಮುಖ - [ಜೈನ] ಒಂದು ನೋಂಪಿ (ಗೋಮುಖಿಯೆಂಬ 
ನೋಂಪಿಯ ನೆವದಿಂ ದೇವಕಿಯುಂ ವಸುದೇವನುಂ 
ಬಲದೇವನುಂ ವಾಸುದೇವನ ತುಜುಪಟ್ಟಿಗೆ . . ಬಂದು: 
ನೇಮಿನಾಪು, ೮. ೨೦ ವ) 

ಗೋಮೂತ್ರ - ಹಸುವಿನ ಗಂಜಳ (ಹರಿಗೆ ಅರ್ಥ್ಯಮೆತ್ತಿ 
ನಿಂದಿರ್ದ ಯಜ್ಞಮದು ಮೊದಲೊಳ್‌ ತಾನಮರ್ದುಂ 
ಅದಿರದೆ ತಣಿಯುಂಡು ಅಮರ್ದಂ ಗೋಮೂತ್ರದಿಂದೆ 
ಬಾಯ್ದೂಸಿದವೋಲ್‌: ಪಂಪಭಾ, ೬. ೪೮) 

ಗೋಮೂತ್ರಕ ವೃತ್ತ - ಗದಾಯುದ್ಧ ಒಂದು ವರಸೆಯಲ್ಲಿನಂತೆ 
ಗುಂಡಗೆ (ಎಂಬುದು೦ ಆ ಪಂಡಿತಂ ಕನ್ನಗಳ್ಳನಂತೆ 
ಬಳಪಮಂ ತೆಗೆದು ಕಬ್ಬಿಗನಂತೆ 
ಗೋಮೂತ್ತವೃತ್ತಾಳಂಕೃತನಾಗಿ: ಸುಕುಮಾಚ, ೩. ೬ ವ) 

ಗೋಮೇಧಿಕ - ನವರತ್ನಗಳಲ್ಲಿ ಒಂದು (ಗೋಮೇಧಿಕದ 
ಭಿತ್ತಿಯೊಳಂ ಚಂದಕಾಂತದ ಗವಾಕ್ಷಂಗಳೊಳಂ: ಪುಷ್ಪದಂಪು, 
೮. ೫೦ ವ) 

ಗೋರ್‌ - ಬಲೆಯಿಂದ ಮೀನುಹಿಡಿ 
ಶಬ್ದಮದ, ಧಾ ೫೬೯) 

ಗೋರಸ - ಹಾಲು, ಮಜ್ಜಿಗೆ (ಗೋರಸದೊಳ್‌ ಕೂಡಿರ್ದ 
ಆಹಾರಮಂ ಆ ಗೋಷ್ಠದಲ್ಲಿ ಗೋವಳನಿಕ್ಕರೈೆ 
ಆರೋಗಿಸಲಕ್ಕುಂ: ಸಮಯಪ, ೬. ೯೭) 

ಗೋರಿ - ಆಮಿಷ (ಪಾಟ೦ ಕಾಮುಕ ಗಣಮೃಗಕೋಟಿಗೆ 
ಮನಸಿಜನ ಗೋರಿಗಾಡುವ ಪಾಟಂ: ಅಜಿತಪು, ೫. ೪೪); 
ಬೇಟೆಯಾಡಬೇಕಾದ ಪ್ರಾಣಿಯನ್ನು ಆಕರ್ಷಿಸಲು 
ಹಾಡುವ ಹಾಡು (ಎರಲೆಗೆ ಪಾಡುವ ಗೋರಿಯಂ 
ಅರಣ್ಯದೊಳ್‌ ಮೃಗವಿರೋಧಿಗ೦ ಪಾಡುವುದೇ: ಆದಿಷು, 
೧೪. ೮೦) 

ಗೋರಿಗೊಳ್‌ - ಬೇಟೆಯ ಮೃಗಗಳು ಆಕರ್ಷಣೆಗೊಳ್ಳು, 
ಮೋಹಪರವಶವಾಗು (ನುಣ್ಣರಮಂ ನಸುಗೇಳ್ದು ಸೋಲ್ಲು 
ಕಣ್ಮಲರರೆಮುಚ್ಚಿ ಕಂಡು ಕೊಣಕಿಟ್ಟಪುದಲ್ಲಿಗೆ ಗೋರಿಕೊಂಡು 
ಒಂದೊಂದೆರಳೆಯೊಳ್‌ ಶಶಿ ತೊಡರ್ಚುವಂ 
ಆತ್ಮವಟಪ್ರರೋಹದೊಳ್‌: ಚಂದ್ರಪ್ರಪು, ೧. ೧೨೪) 

ಗೋರಿಗೊಳಿಸು - ಆಮಿಷವೊಡ್ಡು (ಎನ್ನನೆ ಗೋರಿಗೊಳಿಸಿದ 
ಅತನುವ ನನೆಗೋಲ ಮೊಗಕ್ಕೆ ಪೋದೊಡೆ ಸಾಲ್ಲುಂ: 
ಲೀಲಾವತಿ, ೫. ೧೨) 

ಗೋರಿಯ ಮೃಗ - ಗಾನಕ್ಕೆ ಬೆರಗಾಗುವ ಜಿಂಕೆ (ಅಂತಾತಂ 
ಗೋರಿಯ ಮೃಗದಂತೆಳಸಿ ಬರ್ಪುದುಂ: ಪಂಪರಾ, ೧೦. 
೧೧೧ ವ) 


(ಗೋರ್‌-ಜಾಲಕರಣೇ: 


ಗೋರಿವಲೆ - ಮೀನು ಹಿಡಿಯುವ ಬಲೆ (ಬಿರ್ಚುವಲೆ ಬಳ್ಳಿವಲೆ 
ಗೋರಿವಲೆ ಖಂಡವಲೆಗಳೆಂಬಿವಂ: ರಾಜಶೇವಿ, ೫. ೧೦೪ 
ವ) 

ಗೋರೋಚನ - ಗೋವಿನ ಪಿತ್ತರಸದಿ೦ದ ಉತ್ಪತ್ತಿಯಾಗುವ 
ಹಳದಿ ಬಣ್ಣದ ಸುಗಂಧದ್ರವ್ಯ (ಮುನ್ನಮೆ ಸಮೆದಿರ್ದ 
ಪುರೋಚನಂ ಗೋರೋಚನಾಸಿದ್ದಾರ್ಥ ದೂರ್ವಾಂಕುರ 
ಮಾತುಳುಂಗ ಶೃಂಗಾರದರ್ಪಣ ಪೂರ್ಣಕಳಶ 
ಕಳಮಾವೃತಕರಪಲ್ಲವೆಯರಪ್ಪ ಪುರಂಧ್ರಿಯರುಮಂ: 
ಪಂಪಭಾ, ೩. ೨ ವ) 

ಗೋಲಾಂಗೂಲ - ಒಂದು ಬಗೆಯ ಕೋತಿ 
ವರಾಹ  ಗೋಲಾಂಗೂಲ ನಕುಳಂಗಳಂ 
ಆದಿಹು, ೫. ೨ ವ) 

ಗೋವ - ಗೋಪ, ದನ ಕಾಯುವವನು (ಮಚ್ಚರದಿಂ 
ಒರ್ವರನೊರ್ವರ೦ ಉಚ್ಚಳಿಸಿ ತಗುಳ್ತು ಗೋವರ್‌ ಆರ್ದು 
ಇಸೆ ಕೀಟ೦ ಕರ್ಚಿ ಪುಡಿಯೊಳ್‌ ಪೊರಳ್ಳುವು ನಚ್ಚಿನ 
ಕಾಂಭೋಜವಾಜಿಗಳ್‌ ಕೆಲವಾಗಳ್‌: ಪಂಪಭಾ, ೮. ೯೪) 

ಗೋವರ್ಧನ - ದನಗಾಹಿ (ಗೋವರ್ಧನಪಟು ನಲಿದಂ 
ಗೋವರ್ಧನಗಿರಿಯೊಳೆಸೆವ ವೃಂದಾವನದೊಳ್‌: ಜಗನ್ನಾವಿ, 
೪. ೧); ಶ್ರೀಕೃಷ್ಣ (ಗೋವರ್ಧನನ೦ ಪೂಜಿಸೆನೆಂದಜೆಯದೆ 
ಭಿಷ್ಠಂ: ಜಗನ್ನಾವಿ, ೧೭. ೧೯) 

ಗೋವಳ - ಗೋಪಾಲಕ (ಗೋರಸದೊಳ್‌ ಕೂಡಿರ್ದ 
ಆಹಾರಮಂ ಆ ಗೋಷ್ಠದಲ್ಲಿ ಗೋವಳನಿಕ್ಕರೈೆ 
ಆರೋಗಿಸಲಕ್ಕುಂ: ಸಮಯಪ, ೬. ೯೭) 

ಗೋವಳಗಟ್ಟಿಗೆ - ದನ ಕಾಯುವವನ ಕೋಲು (ಸೂಳಣೆದು 
ಮಸಗಿ ದುವ್ವಾಳಿಸುವ ಗೋವಳಗಟ್ಟಿಗೆಯ ಗೊಂದಣಂಗೂಡಿ: 
ಗಿರಿಜಾಕ ೬. ೫೫ ವ) 

ಗೋವಳಗಟ್ತ್ಟಲೆ - ಕಗ್ಗತ್ತಲೆ (ಪೆಜಗೆ ಕರಿಕೆರ್ದವೊಲೇಂ 
ತೀವಿದುದೊ ಭುವನತಳಮಂ ಗೋವಳಗಟ್ಟಲೆ 
ಸಮಸ್ತಭುವನಾತ್ಮಕಮಂ: ನೇಮಿನಾಹು, ೫. ೧೬) 

ಗೋವಳಗೋಲ್‌ - ಗೋವಳಗಟ್ಟಿಗೆ (ಗೋವರ್ಗಾವಳಿಗೊಂಡು 


(ಶಾರ್ದೂಲ 
ನೋಡುತ್ತುಂ: 


ಗೋವಳಿಗಗೋಲನೆತ್ತಿಕೊಂಡೊಂದಜ* ನೇಮಿನಾಪು, ೭ 
೯೧ ವ) 

ಗೋವಳರಾಯ - ಗೋಪಾಲಕರ ಒಡೆಯ, ಶ್ರೀಕೃಷ್ಣ 
(ಗೋವಳರಾಯಂ ಕೊಟಲೂದಿದಂ ನೆಗಟಿನಂ 


ಮಾದುರ್ಯತೂರ್ಯಸ್ಟನಂ: ಜಗನ್ನಾವಿ, ೫. ೨) 
ಗೋವಳಿಗ - ಗೋಪಾಳಕ (ದೇವರಂ ಅಡಿಗಡಿಗೆ ಎಜಗಿಸಿ ಸಕಳ 


ಅವನಿತಳದ ಅದಟರಂ ಪಡಲ್ಲಡಿಸಿದ 
ಶೌರ್ಯಾವಷ್ಟಂಭದೊಳ್‌ ಆನಿರೆ ಗೋವಳಿಗಂಗೆ 
ಅಗಪೂಜೆಯಂ ನೀಂ ಕುಡುವಾ: ಪಂಪಭಾ, ೬. ೫೭) 

ಗೋವಿ - [ಗೋಪಿ] ಗೊಲ್ಲಿತಿ (ಗೋವುಗಾದಳವಟೆದಿರ್ದ 
ಕೃಷ್ಣನೊಡನಿರ್ದುದಲಇಂದವೆ ಗೋವಿಯಾದೆ: ಗದಾಯು, ೯. 
೫); ಕೊಳಲು (ಮೃಗಪಕರಕ್ಕೆ ಗೋವಿಯ ದನಿ 
ಸಚ್ಚರಿತ್ರಂಗಳೆಂಬ .. .. ಬಣ್ಣಿಪ ಗಾಮಪನಲ್ತೇ: ಕಾದಂಬ, ೩. 
೮೪) 

ಗೋವಿಕೆ - ದನ ಕಾಯುವವನ ಸ್ವಭಾವ (ತೊಲಗದೆ 


ಗೋವುಗಾದ ಕಿಜಿಯಂದಿನ ಗೋವಿಕೆ ನಿನ್ನ ಚಿತ್ತದೊಳ್‌ 
ನೆಲಸಿದುದಕ್ಕುಂ: ಪಂಪಭಾ, ೯. ೪೪) 


೪೦೨ 


ಗೋವು - ಹಸು (ಎನ್ನನಾರ್‌ ಬಾರಿಪರೆಂದು ಗೋವುಮಂ 


ಅನಾಕುಲಮಿಟ್ಕುಳಿಗೊಂಡು ಪೋದಂ: ಸುಕುಮಾಚ, ೭. 
೩೬) 

ಗೋವುಗಾ -  [ಗೋವುಃಕಾ] ದನ ಕಾಯಿ (ನೀನ್‌ 
ಜರಾಸಂಧಂಗಂ ಬಿಳುತೋಡಿದುದು ಭೂತಳಮಜೆಯದೆ 


ನೆನೆಯೆಲವೊ ಗೋವುಗಾದುದು ಪುಸಿಯೇ: ಪಂಪಭಾ, ೬. 
೫೬) 


ಗೋವುವಿಂಡು - ದನಗಳ ಹಿಂಡು (ಗೋವುವಿಂಡಂ ಪುಲಿ 
ಪೊಕ್ಕಂತೆ ಜೋಳದ ರಾಸಿಯಂ ಪೊನಲ್ಕವಿದಂತೆ: 
ಧರ್ಮಾಮೃ, ೨. ೪೨ ವ) 

ಗೋವುಳಿಗ - ಗೋಪಾಲಕ (ವಿಜಿಗೀಷುತ್ವದೊಳ್‌ ಒಂದಿ 


ಗೋವುಳಿಗನಪ್ಪಂ ಮತ್ತ್ಯನಾಳಾಗಿಕೊಳ್ಳದಿರ್ಪರೆ ವಾರಿಜನಾಭಂ 
ಹರಿಯೆಂಬ ದೊಡ್ಡಿವೆಸರಂ ಪೊತ್ತಿರ್ದ ನೀಂ ಮಂತ್ರಿಯಾಗೆ.. 
.ರಣದೊಳ್‌ ಭೂಭಗಮಂ ನೆಟ್ಟನೆ ಒಟ್ಟಜೆಯಿ೦ಂದ ಅಂಜಿಸಿ 
ಕೊಳ್ಳದಿರ್ಪರೆ: ಪಂಪಭಾ ಪರಿಷತ್ತು ೯. ೪೭) 

ಗೋವುಜ -. ಗೊಲ್ಲರ ಹಟ್ಟಿ (ಘೋಷಾಕರಸಂಗಹಾಕರ 
ಗೋವಜಂಗಳುಮಂ: ಆದಿಪು, ೮. ೬೩ ವ) 

ಗೋಶೀರ್ಷ - ಗೋರೋಚನ (ತದನಂತರಮೆ ಸುರೇಂದಸಮಿತಿ 
ಸುರತರುಪಸೂನ ಕರ್ಪೂರ ಪಾಂಸು ಗೋಶೀರ್ಷ 
ಚಂದನದವ ಪರಿಮಳ ಸುಗಂಧಿಸಂಭೃತ ಹಾಟಕಘಟಿತ 
ಘಟಕೋಟಿಗಳ೦ ಎತ್ತಿಕೊಂಡು ಸುರಿದಾಗಳ್‌: ಆದಿಪು, ೭. 
೧೦೧ ವ) 

ಗೋಷ್ಠ - ಕೊಟ್ಟಿಗೆ (ಗೋರಸದೊಳ್‌ ಕೂಡಿರ್ದ ಆಹಾರಮಂ ಆ 
ಗೋಷ್ಠದಲ್ಲಿ ಗೋವಳನಿಕ್ಕಲ್ಕೆ ಆರೋಗಿಸಲಕ್ಕುಂ: ಸಮಯಪ, 
೬ ೯೭) 

ಗೋಷ್ಠಾಗಾರ - ಗೋಷ್ಠ (ಈ ಪೊಟಲೊಳ್‌ ಸುಪ್ರದೇಶಮಪ್ಪ 
ಸ್ಥಾನದೊಳ್‌ ಸುಧಾಧವಳಿತಮಪ್ಪ ಧವಳಾಗಾರಂ 
ಗೋಷ್ಠಾಗಾರಂ ಮೊದಲಾಗಿ ಪಲವುಂ ಶೋಭಾವಹಂಗಳಪ್ಪ 
ಗೃಹ೦ಗಳ೦ ಮಾಡಿಸಿ: ಪಂಚತಂತ್ರ, ೨೫೪ ವ) 

ಗೋಷ್ಠಿ - ಗುಂಪು, ಸಭೆ (ನಿಷ್ಠಾಪರಂ ಪ್ರಭಾತಾನುಷ್ಠಾನನಿಮಿತ್ತಂ 
ಎಟ್ಟನಲ್ಲಿಂ. ತದ್ಗೋಷ್ಠಯನುಟೆದು ..ಮುನೀ೦ದ್ರಂ: 
ಕಾದಂಸಂ, ೮. ೭) 

ಗೋಷ್ಠಿಗೆಯ್‌ - ಸರಸದಿಂದ ಮಾತಾಡು (ಅತ್ತಲ್‌ ಗೋಷ್ಠಿಗೆಯ್ವ 
ಅಚ್ಯುತನ ಬಿನದಮಂತೊಂದಗುರ್ಮ್ವೇನನೆಂಬೆಂ: ಜಗನ್ನಾವಿ, 
೭.೯೪) 

ಗೋಷ್ಟದ - ಹಸುವಿನ ಹೆಜ್ಜೆ (ಎನಗೆ ಪೊಸಂತಿಲೀ ನೆಗಟ್ಟ 
ವಜ್ರದ ವೇದಿಕೆ ಗೋಷ್ಟದ೦ ದಲ್‌ ಈ ವನನಿಧಿ: ಆದಿಷು, 
೧೨, ೬೧) 

ಗೋಸ - [ಘೋಷ] ಶಬ್ದ (ಸೊರ್ಕಾನೆಗಳ ಕಾಲ ಸಂಕಲೆಯ 
ಗೋಸದೊಳಂ: ಕಬ್ಬಿಗಕಾ, ೩೭ ವ) 

ಗೋಸಗೆ - ಬೆಳಗಿನ ಹೊತ್ತು (ಮನಕ್ಕೆ ಗೋಸಗೆಯ ಬೀಸುವೆಲರ್‌ 
ಪಡೆದತ್ತಲರ್ಕೆಯಂ: ಚಂದ್ರಪ್ರಪು, ೮. ೯೭); ಬೆಳಗಿನ ಊಟ 
(ಕುತ್ತೆಸಲ್ಲಳೊತ್ತಿಂದೋಡಿ ನಿಂದೂಡುವ ಅಬ್ದಿನಿಯೊಳ್‌ 
ಗೋಸಗೆಯುಂಡು ಪಾಡುವಳಿಯಿಂ: ಅನಂತಪು, ೮. ೬೯) 

ಗೋಸರ್ಗ - ದನಕರುಗಳನ್ನು ಮೇವಿಗೆ ಕರೆದೊಯ್ಯುವ ಹೊತ್ತ. 
ಬೆಳಗಿನ ಹೊತ್ತು (ದಿವಸಮುಖಂ ಪ್ರಾತಣಾಲ 
ಉಷಃಸಮಯಂ ಪ್ರಭಾತಂ ಅದು ಗೋಸರ್ಗಂ: ಅಭಿಧಾವ, 
ಲ) 


ಗೋಸಣೆ - ಘೋಷಣೆ, ಸಾರುವುದು (ಆತನ ಬೇಡುವುದೆಲ್ಲಮಂ 
ಕುಡುವೆನೆಂದು ಯೊಟಲ್ವ ಗೋಸಣೆಯಂ ಗಜಕುಮಾರಂ 
ಪಿಡಿದೊಡೆ: ವಡ್ಡಾರಾ, ಪು ೫೦, ಸಾ ೨೨) 

ಗೋಸಣೆಯಿಡು - ಗೋಸಣೆಗಳೆ (ಪೊನ್ನರಾಶಿಗಳ೦ ಅರ್ಥಿಜನಕ್ಕೆ 
ಗೋಸಣೆಯಿಟ್ಟು ಕುಡವೇಟ್ಟು: ಪಂಪಭಾ, ೧೨. ೫೨ ವ) 

ಗೋಸನೆ - [ಘೋಷಣಾ] ಸಾರಿ ಹೇಳುವುದು (ಭುವನದೊಳಿಂತು 
ನಿನ್ನೆಸೆವ ಗೋಸನೆ ಸಂದುದು: ಆದಿಷು, ೧೧. ೧೦೮) 

ಗೋಸನೆಗಳೆ - ಘೋಷಣೆ ಮಾಡು, ಸಾರು (ತನ್ನ ಪೊಟಲೊಳಂ 
ನಾಡೊಳಂ ಆರಪ್ಪೊಡಂ ಜೀವಂಗಳಂ ಕೊಲ್ಲದಂತು 
ಗೋಸನೆಗಳೆಯಿಸಿದಂ: ವಡ್ಡಾರಾ, ಪು ೧೫೧, ಸಾ ೧೬) 

ಗೋಸನೆಗುಡುಕು - ಕರೆದು ಕೊಡುವ ಆಹಾರ (ಲಯಮೆಯ್ದಿ 
ಯದುಬಲಂ ಪಕ್ಕಿಯ ಗೋಸನೆಗುಡುಕು ಜವನ ಕೈಬೋನಂ 
ಮಾರಿಯ ಬುತ್ತಿ ಮರುಳ್ಗಳ ಕಜ್ಜಯಂ: ಜಗನ್ನಾವಿ, ೯. ೬೨) 

ಗೋಸನೆವಿಡಿಸು - ಘೋಷಣೆ ಹೊರಡಿಸು 
(ದಿವಿಜಕರೋನ್ನುಕ್ತಮುಕ್ತಾದಿರತ್ನಂಗಳಂ ಪೊಟಲ್ಲೆಲ್ಲಂ 
ಗೋಸನೆವಿಡಿಸಿ ನೆಗಬ್ಬ ದಾನಾತಿಶಯಕ್ಕೆ ವಿಸ್ಮಯಂಬಟ್ಟು: 
ಆದಿಪು ೧೦. ೭ ವ) 

ಗೋಸನವೋಗು - ಪ್ರಸಿದ್ಧಿ ಹೊಂದು (ಮಾಂಗಲ್ಯಪ್ರದನಲ್ಲಂ 
ಅಮಾಂಗಲ್ಕಚರಿತ್ರನೆನಿಸಿ ಗೋಸನೆವೋದಂ: ಸಮಯಪ, ೮. 
೧೨೨) 

ಗೋಸಾಸ - [ಗೋಸಹಸ್ಪ] (ಗೋಸಾಹಸ] ತುರುಕಾಳಗದಲ್ಲಿ 
ಹಸುಗಳನ್ನು ಬಿಡಿಸಲು ತೋರುವ ಸಾಹಸ 
(ಪರಹಿತವ್ಯಸನಿಗಳಲ್ಲದೆ ದುರ್ವ್ಯಸನಿಗಳಿಲ್ಲ ಗೋಸಾಸಮಲ್ಲದೆ 
ಕನ್ನೆಗೋಸಾಸಮಿಲ್ಲ: ಅಜಿತಪು, ೧. ೨೧ ವ) 

ಗೋಸ್ತ - ದನಗಳ ಕೊಟ್ಟಿಗೆ (ಗೋರಸದೊಳಕ್ಕೂಡಿರ್ದಾಹಾರಮಂ 
ಅ ಗೋಸ್ತದಲ್ಲಿ ಗೋವಳನಿಕ್ಕಲ್ಕೆ ಆರಗಿಸಲಕ್ಕುಂ ಚಾರಿತ್ರಾನ್ವಿತರ 
ನೆಯೊಳ್‌ ಉಣ್ಣರೆ ಪಾರ್ಚರ್‌: ಸಮಯಪ, ೬. ೯೭) 

ಗೋಸ್ತನೀ - ದಾಕ್ಷಿ (ಚೂತ ಚಳಿಲ್ಲತೆ ಶಸ್ತ್ರ ಗೋಸ್ತನೀಲತೆ 
ಬಹುಬಿಂಬ ಕಂಬುಲತೆ ತಳೆಸೆದಿರ್ಷದು: ಕುಸುಮಾಕಾ, ೧. 
೯೮) 

ಗೋಹಳಿ - ಸಗಣಿ, ತಿಪ್ಪೆ (ಹಡುಕೆಯ ಕೆಲದೊಳ್‌ ಗೋಹಳಿಯ 


ಎಡೆಯೊಳ್‌ ಭೋರೆಂದು ಸಕಳ ವಿಪ್ರಜನ೦ಗಳ್‌ 
ಬಿಡದೋದುವರ್‌: ಸಮಯಪ, ೧೧. ೧೪) 

ಗೋಹಳಿಯೆಡೆ — ತಿಪ್ಪೆ (ನಡುಬೀದಿಯೊಳ೦ 
ಗೋಹಳಿಯೆಡೆಗಳೊಳಂ ಮೆಲ್ವರ್‌  ಮೂಢರ್‌: 
ಸಮಯಪ, ೧೨. ೮) 

ಗೋಳಾಂಗೂಳ - ಕೋತಿ (ಮುನಿಗಣೇಶ್ವರರೊಡನೆ 
ದಾಳಿವೂಗೊಯ್ದೊಡನೆ ವರ್ಪ ಗೋಳಾಂಗೂಳಂಗಳುಮಂ 
ನೋಡಿ ತಪೋವನದ ತಪೋಧನರ ತಪಃಪ್ರಭಾವಕ್ಕೆ 


ಜೋದ್ಯಂಬಟ್ಟು: ಪಂಪಭಾ, ೧. ೧೧೫ ವ) 

ಗೋಳಿ - ಗೋಣಿ, ಆಲದ ಜಾತಿಗೆ ಸೇರಿದ ಒಂದು ಮರ 
(ಗೋಳಿಯ ಪಣ್ಣುಂ ಗೊರವರ ಶಾಪದೊಳೆ ಪುಚೆತವೇ 
ಪೇಟೆಮಿದಂ: ಸಮಯಪ, ೧೦. ೧೨೦) 

ಗೋಳಿಗೆ - ಹೆಣ್ಣು ಕುದುರೆ (ಶತಧನ್ವನೆಂಬ ಅರಸನ 
ಮನೆಯೊಳ್‌ ಗೋಳಿಗೆಯಾಗಿ ಪಲವುಕಾಲಮಿರ್ದಳ್‌: 
ಕಾದಂಬ, ೩. ೧೩ ವ) 

ಗೋಟಯಿಲ - [ಹೋಟಾರೂಢ] ಕುದುರೆ ಸವಾರ (ಪಾಯಿಸಿ 
ಪೊಯ್ಯೆ ಗೋಟಯಿಲರ್‌ ಒರ್ವರನೊರ್ವರ್‌ ಅಗುರ್ವು 


೪೦೩ 


ಪರ್ವೆ .... ಪಾಳಿಸಿದತ್ತು ಉಪರಾಗಲೀಲೆಯಿಂ: ಪಂಪರಾ, 


2 ಜು) 
ಗೋಲ ಕಾಯ್ದ - ಗೋಟಯಿಲ (ಸೆರಗಂ ಬೆರಗಂ ಬಗೆಯದೆ 
ಪೊರೆದಾಳ್ಬನ ಜೋಳವಾಳಿ ನಿಲೆ ಗೋಟಾಯ್ದರ್‌ 


ಪರಿಯಿಪುದುಂ ಒಂದೆ ನೇಣೊಳ್‌ ಪರಿವಂತಿರೆ ಪರಿವುದು 
ಉಭಯ ಬಲದ ಹಯಂಗಳ್‌: ಪಂಪರಾ, ೧೩. ೫೭) 

ಗೋಟಿಗೆ - ಹೆಣ್ಣು ಕುದುರೆ (ಘೋಟಿಕ-ಗೋಟೆಗೆ: ಶಬ್ದಮದ, 
೩೧ ಪು 

ಗೋಟಿಡಿಸು - ಗೋಳಾಡಿಸು (ಗೋಟಿಡಿಸಿದಂ ಮಿಗೆ ಮೇಳದ 
ವಂದಿವೃಂದಮಂ: ಆಚವರ್ಧ, ೯. ೬೮) 

ಗೋಟಿಡು - ಗೋಳಾಡು (ಗೋಟೆಡು-ಆಕ್ರೋಶದ್ವನೌ: ಶಬ್ದಮದ, 


ಧಾ ೩೦೬) 

ಗೋಟುಂಡೆ - ಅತಿಯಾದ ದುಃಖ (ವನಮೃಗಂಗಳ 
ಗೋಟುಂಡೆಯಂ ನೆನೆನೆನೆದು ಕರಮಟಲ್ಲು; ಆಚವರ್ಧ, 
೧೧. ೫೪ ವ) 


ಗೋಯುಂಡೆಗೊಳ್‌ - ಅತಿ ದುಃಖಿತನಾಗು (ಪ್ರತಾಪಕ್ಕೆ ಅಗುರ್ವಿಸೆ 
ಗೋಟುಂಡೆಗೊಳುತ್ತುಂ ಇರ್ದುದು ದಿಶಾಚಕ್ರಂ ಪೊದಳ್ಜ 
ಆಜ್ಞೆಗಂ ಪೆಸರ್ಗಂ ಮುನ್ನಮೆ ರೂಪುವೋದುದು 
ವಿಯಚ್ಚಕ್ರಂ: ಪಂಪಭಾ, ೧. ೧೧೦) 

ಗೋಟಿಕಿಯಿಲ - ಗೋಟಾಯಿಲ (ಕೆನ್ನೀರಿನ ಕಾಟಸ್ಲಾನಲ್‌ ಮಸಗಿ 
ಕೂಡೆ ಪೆಣಂಗಳನೆತ್ತಿ ಗುಂಪಿನಿಂ ಭೋರ್ಗರೆದೆತ್ತಲುಂ 
ಪರಿಯೆ ಗೋಟ”*ಯಿಲರ್‌ ಕಡುಕೆಯ್ದು ಕಾದಿದರ್‌: ಕಬ್ಬಿಗಕಾ, 
೨೧೬) 

ಗೋಬ್ಮುರಿಗೊಳ್‌ - ಕತ್ತು ತಿರುಗಿಸು (ಆ ಸೈನ್ಯಮಂ ಪರ್ವಿ 
ಗೋಟ್ಮುರಿಗೊಂಡು ಉರ್ವಿದುವಾ ರಸಾತಳಮುಮಂ 


ಗಾಂಗೇಯನಸ್ತಾಳಿಗಳ್‌: ಪಂಪಭಾ, ೧೧. ೪೦) 
ಗೌತಮಿ - ಗೋದಾವರಿ ನದಿ (ಶರ್ವನೆ ತನ್ನಂ ತೋರ್ಪಂ 


ಪರ್ವದೊಳ್‌ ಆ ತುಂಗೆ ಭದ್ರೆಯೊಳ್‌ ಗೌತಮಿಯೊಳ್‌: 
ಸಮಯಪ, ೧೨. ೨೮) 

ಗೌರ - ಬಿಳಿಯ ಬಣ್ಣ (ಧವಳಾಬ್ದ ಗೌರಹ೦ಸಪ್ರವರನ ಮೇಲೆ 
ಅಬ್ದರಾಗರುಚಿಯೆನಿಪ ಅಬ್ದೋದ್ಧವನೇಂ ಬೆಳಗುತ್ತಿರ್ದನೋ: 
ಜಗನ್ನಾವಿ, ೧. ೩೭) 

ಗೌರವತ್ರಯ - [ಜೈನ] ಶಬ್ದ, ಯದಿ, ಸಾತ ಎಂಬ ಮೂರು 
ಬಗೆಯ ಗೌರವ [ಅಹಂಕಾರ]ಗಳು (ಗತಗೌರವತ್ರಯಂ .. . 
ಅಪಗತಕಾಲತ್ರಯನನಾಪ್ತ ಗುಪ್ತಿತ್ರಿತಯಂ: ಪುಷ್ಪದಂಪು, ೧೪. 
೧೫) 

ಗೌರಿಮ — ಗೌರವರ್ಣ (ತನು ಸಂದರ್ಭಿತ 
ಗೌರಿಮದಿಂದೆಸೆದುದಾ ದೇವಕಿಯಾ: ಜಗನ್ನಾವಿ, ೨. ೮೯) 

ಗ್ರಂಥಿಪರ್ಣ - ಮಾಚಿ ಪತ್ರೆ (ಗಂಧಿಪರ್ಣಚ್ಛದಂ ಕತ್ತುರಿವೆಕ್ಕಂ 
ಸಲ್ಲಕೀವಲ್ಲವಂ: ಸೊಗಯಿಪುದು ಕಾನನೋದ್ದೇಶಂ: 
ಪುಷ್ಪದಂಪು, ೫. ೬೯) 

ಗಂಥಿಮ - ಹೂಮಾಲೆ ಕಟ್ಟುವ ಒಂದು ಬಗೆ (ಗ್ರಂಥಿಮ 
ವೇಢಿಮ ವೇಧಿಮ ಸಂಪೂರಿಮ ಸಂಘಾಯಿಮಮೆಂಬ 
ಅಯ್ದುಂ ತೆಅದ ಪುಷ್ಪಮಾಲೆಗಳಂ ಸಮೆದು: ಹರಿವಂಶ, ೨. 
೨೯ ವ) 


ಗಥಿತ ದ ಕ್ರಮವಾಗಿ ಜೋಡಿಸಿದ (ಗಧಿತ 
ಸುರಭಿದಾಮದುಕೂಲಾಂಬರ ವಿಚಿತ್ರಭೂಷಣ 
ಸುರಭಿಲೇಪನಪ್ರಮುಖ ಭೊಗೋಪಭೋಗಂಗಳೊಳಂ: 
ಆದಿಪು, ೯. ೩ ವ) 


ಗ್ರಸನ - ತಿನ್ನುವುದು (ಅತ್ಯಂತ ದುಷ್ಪಬಳವಜ್ಜನ ಗ್ರಸನದಿಂ 
ದುರ್ಬಳಜನ೦ಗಳೊಳ್‌ ಮತ್ಸ್ಯನ್ಕ್ಯಾಯಂ ಪ್ರವರ್ಶಿಸುಗುಂ: 
ಆದಿಷು, ೮. ೭೪ ವ) 
- ಅಕ್ಷರಗಳನ್ನು ನುಂಗಿ ಮಾತನಾಡುವುದು (ಲುಪ್ತ 
ವರ್ಣವಾಕ್ಕಂ ಗಸ್ತಂ: ಅಭಿಧಾವ, ೧. ೧೩. ೩೧) 
ಗ್ರಹಗಣಿತ - ಗ್ರಹಚಾರದ ಲೆಕ್ಕಾಚಾರ (ಚಿತ್ರಕರ್ಮ ಪತ್ರಚ್ಛೇದ 
ಗ್ರಹಗಣಿತ ರತ್ನಪರೀಕ್ಷೆಗಳೊಳಂ: ಪಂಪಭಾ, ೨. ೩೪ ವ) 
ಗ್ರಹಗಸ್ತ - ದೆವ್ವದ ಹಿಡಿತಕ್ಕೊಳಗಾದವನು (ಮತ್ತೋರ್ವಂ 
ಅತ್ಯುಗ್ರಮಂಡಲಾಗ್ರಮ೦ ಅನುಗೆಯ್ದು ವೀರಗ್ರಹಗಸನಾಗಿ: 
ಪಂಪಭಾ, ಪರಿಷತ್ತು ೧೦. ೪೧ ವ) 
ಗ್ರಹಗ್ರಾಮ - ಗ್ರಹಗಳ ಸಮೂಹ (ಇದು ದೀಹಾರದ ಗೇಹದಂತೆ 


ಗಸ್ತ 


ಹರಿಣೀರಮ್ಯಂ ಗ್ರಹಗ್ರಾಮದಂತುದಿತಕ್ರೋಡವಿಭಾಸಿ: 
ಪುಷ್ಪದಂಪು, ೫. ೬೮) 
ಗ್ರಹಣ - ಸೂರ್ಯಚಂದ್ರರನ್ನು ಗ್ರಹಗಳು ಹಿಡಿಯುವುದು 


(ಗ್ರಹಣ೦ ಗ್ರಹಮುಪಪ್ಪವ೦ಂ ರಾಹುಪೀಡೆಯಕ್ಕುಂ: ಅಭಿಧಾವ, 
೧. ೧. ೭೧) 


ಗ್ರಹಣಸಲ್ಲೇಖನಾಬುದ್ಧಿ - ಹಿಡಿಯುವ ಮತ್ತು ಬಿಡುವ ಗುಣ 
(ವಾಗ್ಸೇವಿಯೊಡನೆ ಪುಟ್ಟಿದುದಣೆಂ ವಾಚಾಳತೆಯುಂ 
ಅಮರವೈರಿಯೊಡನೆ ಪುಟ್ಟಿದುದಟೆಂ 


ಗಹಣಸಲ್ಲೇಖನಾಬುದ್ದಿಯುಂ: ಗದಾಯು, ೯. ೭ ವ) 

ಗ್ರಹಬಲ - ನವಗ್ರಹಗಳ ಶಕ್ತಿ (ಗಹಬಲಮಿಲ್ಲದ ಜನ್ನಿಗನಂತೆ 
ಪೆರ್ಚಿಲ್ಲದೆ: ಶಾಂತಿಷು, ೪. ೩೦ ವ) 

ಗ್ರಹಸ್ತೋಭನಾಕ್ಷರ - ಗ್ರಹಗಳನ್ನು ನಿಷ್ಠಿಯಗೊಳಿಸುವ ಮಂತ್ರ 
(ವಿಪಕ್ಷವಿಶಿಖಮೋಕ್ಷ ಹೂಂಕಾರಮನೆ 
ನಿಜವಿಜಯಲಕ್ಷ್ಮಿಯುದಗ್ರವೀರ ಗ್ರಹಸ್ತೋಭನಾಕ್ಷರಮೆಂದುಂ: 
ಆದಿಹು, ೧೪. ೮೪ ವ) 

ಗಹಾಗ್ರಹ - ಗ್ರಹಕ್ಕೆ ವಶವಾಗುವುದು (ಕಂತುಶರಭವನನಾ 
ಪ್ರಿಯಕಾಂತಾ ಭೂವಿಭ್ರಮ ಗಹಾಗಹ ವಶದಿಂ: ಪಂಪಭಾ, 
೧. ೬೬) 

ಗಹಗ್ರಹೀತೆ - ಗ್ರಹದಿಂದ ಹಿಡಿಯಲ್ಪಟ್ಟವಳು (ಕಾಮಗ್ರಹ 
ಗ್ರಹೀತೆಯಾಗಿರೆ ಮನೋವೈಕಲ್ಯ ರೋಮಾಂಚಕ 
ಸ್ತ೦ಂಭಕಂಪಸ್ವೇದವೈವರ್ಣ್ಯಸ೦ತಾಪನ ಅನಾಹಾರ ವ್ಯಾಮೋಹ 
ಗದ್ಗದಾಶ್ರುಮೋಕ್ಷಮೂರ್ಛಾದಿ ನಾನಾ ವಿಕಾರಂಗಳಂ 
ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ) 

ಗ್ರಾಮ - ಹಳ್ಳಿ (ತಂದಿತ್ತು ಕೆಯ್ದೆಜೌಯಂ ಕೊಟ್ಟಳವಟ್ಟು 
ಸಾರಧನಮಂ ಮೂವಿಟ್ಟಿಗಂ ಪೂಣ್ಬು ಕಾಲ್ಗೆ ಎಜಿಗಿತ್ತು 
ಅಂತು ಅರಿಗಂಗೆ ಬೆರ್ಚಿ ಭಯದಿಂ ಗ್ರಾಮಂ ಕುಳಂ 
ರಾಜಕಂ: ಪಂಪಭಾ, ೬. ೩೯೦) 

ಗ್ರಾಮಕೂಟ - ಹಳ್ಳಿಯ ಮುಖ್ಯಸ್ಥ (ಈ ವಿಷಯದ 
ಪಳಾಪಳಕೂಟಗ್ರಾಮದೊಳ್‌ ದೇವಿಲನೆಂಬ ಗ್ರಾಮಕೂಟಿಂಗಂ 
ಆತನ ಕುಟುಂಬಿನಿ ವಸುಮತಿಗಂ ಧನಶ್ರೀಯೆಂಬ ಮಗಳಾಗಿ 
ಪುಟ್ಟಿ: ಆದಿಷು, ೩. ೩೮ ವ) 

ಗ್ರಾಮಗೃಹಾದಿಭೇದ - ಹಳ್ಳಿ ಮನೆಗಳ [ಕರ್ತವ್ಯಗಳ] ವಿಂಗಡಣೆ 


(ಪೂರ್ವಾಪರವಿದೇಹಸ್ಸಿತಿ ಸಮಾನಮಾಗೆ 

ಷಟ್ಕರ್ಮಂ೦ಗಳುಮಂ ವರ್ಣಾಶ್ರಮವಿಭಾಗಂಗಳುಮಂ 

ಗ್ರಾಮಗೃಹಾದಿಭೇದ೦ಗಳುಮಂ: ಆದಿಪು, ೮. ೬೨ ವ) 
ಗ್ರಾಮಣಿ - ಗ್ರಾಮಕೂಟ (ಭೂಮಂಡಲದೊಳ್‌ ನಿನ್ನಿಂ 


ಭಾಮಂಡಲಮೆಸೆದು ಪಸರಿಸಿರೆ ನಕ್ಷತಗ್ರಾಮಣಿಗಳಂ ನೆಗಟ್ಟ 


೪೦೪ 


ಹಿಮಕರಾಮೃತಕರರೆಸೆಯಲ್‌ ಅಜಿತ ಪೇಟಾರ್ತಪರೇ: 
ಅಜಿತಪು, ೮. ೧೨) ಪ್ರಮುಖ (ಬುಧಜನ 
ಪೀಣನಾಗೇಸರಗಾಮಣಿ ಧರ್ಮಾಂಭೋಜಪಷಂಡದ್ಯುಮಣಿ: 


ಅಜಿತಪು, ೧೨. ೧೫); 

ಗ್ರಾಮಯಾನ - ಧರ್ಮಬೋಧೆಗಾಗಿ ಹಳ್ಳಿಗಳಗೆ ಹೋಗುವುದು 
(ವ್ಯೋಮಯಾನಂ ತುಚ್ಚಮೆನೆಯುಂ ಗ್ರಾಮಯಾನಂ 
ಅತುಚ್ಛಮೆನೆಯುಂ ಧರ್ಮೋಪದೇಶಂಗೆಯ್ಯುತ್ತುಂ: 
ಶಾಂತಿಪು, ೧೨. ೨೩ ವ) 

ಗ್ರಾಮಾಧಿಪ - ಗ್ರಾಮಣಿ (ಕೋಟಿ ಕೋಟಿ ಗ್ರಾಮಾಧಿಪರೆಜಗೆ 
ಮುಂದೆ ನುಡಿದು  ಜಜಗಚ್ಚೂಡಾಮಣಿಗೆ ಮಕುಟಬದ್ಧ 
ಮಹಾಮಂಡಳಾಧಿಪತಿಗಳಾದರ್‌ ಎಣ್ಣಾಸಿರ್ವರ್‌: ಶಾಂತಿಪು, 
೧೦. ೧೦೫) 

ಗ್ರಾಮ್ಯ - ಹಳ್ಳಿಯವನು (ಗ್ರಾಮೀಣ೦ ಗ್ರಾಮ್ಯನೆನಿಸುಗುಂ: 
ಅಭಿಧಾವ, ೧. ೧೦. ೧); ತಿಳಿಯದವರು (ಬೆರಲ್‌ ಒರಲ್‌ 
ಕೊರಲ್‌ ಸರಲ್‌ ಅರಲ್‌ ಪರಲ್‌ ಮರಲು೦ ಅಂತೆ ನರಲುಂ 
ಮುಂಗೈಸರಲುಂ ಲಾಂತಂ ಇವಂ ಗ್ರಾಮ್ಯರ್‌ 
ಅಣೆಯದುಚ್ಛರಿಸುವರ್‌ ಕುಳಾ೦ತಭ್ರಮೆಯಿಂ: ಶಬ್ದಮದ, ೩೮) 

ಗ್ರಾಮ್ಯಾಳಾಪ - ಹಳ್ಳಿಗರ ಮಾತು (ಗೋಪಾಳಬಾಳ 
ಲಲನಾಚಾಪಳ ವಾಚಾಳ ಕಿತವ ಬಾಹ್ಲೀಕಾದಿ ವ್ಯಾಪಾರಂಗಳ್‌ 
ಗ್ರಾಮ್ಯಾಳಾಪ೦ಗಳ್‌: ಕವಿರಾಮಾ, ೨. ೮೨) 

ಗ್ರಾಮ್ಯ - ಹಳ್ಳಿಯವಳು (ರಾಜಧಾನಿಯ ಚತುರೆಯರಂ ಕಂಡೊಡೆ 
ಎಮ್ಮನೀ ಗಾಮ್ಕೆಯರಂ ದಿತಿಜಾರಿ ನೆನೆಗುಮೇ: ಜಗನ್ನಾವಿ, 
೫. ೯೧) 

ಗ್ರಾಮ್ಯೋಕ್ತಿ -..ನಯವಲ್ಲದ ನುಡಿ, 
(ಗ್ರಾಮ್ಯೋಕ್ತಿಯೊಳೊಂದಾಗಿಸದದನೆ 
ಸ್ಥಿತಿಯೊಳ್‌: ಕವಿರಾಮಾ, ೨. ೮೪) 

ಗ್ರಾವ - ಬಂಡೆಗಲ್ಲು (ಪಾವುಗಳಂ ಕೊಳಿಸಿ ಮಹಾ ಗ್ರಾವಮಂ 
ಉಣದೆ  ಅಡಸಿ ಕಟ್ಟಿ ಕೊರಲೊಳ್‌ ಗಂಗಾದೇವಿಯ 
ಮಡುವಿನೊಳ್‌ ಅಟ್ಟೆದರ್‌ ಏವಯಿಸದೆ ತಮ್ಮ ಕುಲಮಂ 
ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨); ಬೆಟ್ಟ (ಶಿಲೆ 
ಪಾಷಾಣಣ೦ ಗ್ರಾವ ಉಪಲ ಆಶ್ಮ ದೃಷದಾಖ್ಯಮಕ್ಕುಂ: 
ಅಭಿಧಾವ, ೧. ೬. ೪) 

ಕಲ್ಲಿನ ಪ್ರದೇಶ (ಗ್ರಾವಸ್ಥಲಂ ಲೋಹವಾದುವು 

ಕಾಜುವಿಟ್ಟುವು ನಿಧಾನದ್ರಾಫಘಿಮೋದ್ರೇಕದೊಳ್‌: 

. ೯೭) 

ಕಲ್ಲುಗಳ ನೆಲ (ವಾಜಿಖುರಾಹತಿ ಸ್ಥಪುಟಿತ 

ಸೈನ್ಯದ೦ತಿಕರೋಚ್ಚಾಟಿತ ಸಲ್ಲಕೀಕಿಸಲಯಂ: 

ಆದಿಷು, ೧೩. ೫೫) 

- ತುತ್ತು. ಆಹಾರ (ಗ್ರಾಸಂ ಕಬಳಂ ತುತ್ತು: ಅಭಿಧಾವ, ೧. 

೧೬. ೮) 

ಗ್ರಾಸಂಗೊಳ್‌ - ಆಹಾರ ನುಂಗು (ಬ೦ಂದುರ್ವಿಯೊಳ್‌ ಸರ್ವ 
ಗ್ರಾಸಂಗೊಂಡು ನೆಲದೊಳಿಟ್ಟೊರಸುವ ರಾಹುಮಂಡಲದಂತೆ: 
ಗಿರಿಜಾಕ, ೮. ೭೭ ವ) 

ಗ್ರಾಹ - ಹಿಡಿಯುವುದು; ಮೊಸಳೆ (ವರ್ಧಮಾನನೆಂಬ ಯಷಿಯ 
ಶಾಪದೊಳ್‌ ಉಗ್ರ ಗ್ರಾಹಸ್ವರೂಪದೊಳಿರ್ದ 
ಅಚ್ಚರಸೆಯರುಮಂ ವಿಶಾಪೆಯರ್‌ ಮಾಡಿ: ಪಂಪಭಾ, ೪. 
೨೦ ಘು 

ಗ್ರೀವ - ಕೊರಳು (ಹಂಸಗೀವನಿಹಿತ ಏಕಪಾದ೦ ಇಳಾವಂದ್ಯಂ 
ಅನಿಂದ್ಯಂ ಅಬ್ಬಗರ್ಭಂ ಬ೦ದಂ: ಪಂಪಭಾ, ೧೨. ೧೩೮) 


ಒರಟು ಮಾತು 
ಪೇಟ್ವುದಿ೦ತೀ 


ಫೆ ಫ್ರಿ 
ಕ್ರ ಜಂ ತ್ತ 
| ನ ೮ 
ee 4 | 
a 
(೨ 


ಗ್ರಾಸ 


ಗ್ರೀಷ್ಮ - ಬೇಸಗೆ ಕಾಲ (ಜಳದ ಗೀಷ್ಮ ಹಿಮಂಗಳಿಲ್ಲ ಮೊಳೆವುಲ್‌ 


ನಾಲ್ಕಂಗಳುಳ೦ಗಳ್ಬರಂ ಬಳಗಂ ಬಳಗಂ ತಣ್ಬಿನ 
ಬಿಣ್ಣಿನಂತೆಸಗುಗುಂ: ಶಾಂತಿಷು, ೬. ೧೦೨) 
ಗ್ರೀಷ್ಮಾಂಶುಮಾಲಿ ದ ಬೇಸಗೆಯ ಸೂರ್ಯ 


(ಅಶೇಷವಿದ್ಯಾನದೀಶೋಷಣಗ್ರೀಷ್ಮಾಂಶುಮಾಲಿ 
ಮಯೂಖಮಾಲೆಯುಂ: ಆದಿಪು: ೧೪. ೧೨೨ ವ) 
ಗೈವೇಯಕ - ಕಂಠಾಭರಣ (ಬಿಸಸೂತ್ರ ತ್ರಿತಯಂ ಯವಾಂಕುರ 
ಕೃತ ಗ್ರವೇಯಕಂ೦ .. . ಪೂರ್ಜ ಕುಂಬಮೆಸೆದತ್ತಾ ವೇದಿಕಾ 
ಮಧ್ಯದೊಳ್‌: ಪಂಪರಾ, ೫. ೧೨೪); [ಜೈನ] 
ಹದಿನಾರನೆಯ ಸ್ಪರ್ಗದ ಮೇಲಿರುವ ಸುದರ್ಶನ, ಅಮೋಘ, 
ಸುಪಬುದ, ಯಶೋಧರ, ಸುಭದ್ರ, ಸುವಿಶಾಳ, ಸುಮನಸ, 
ಸೌಮನಸ, ಪ್ರೀತಿಂಕರ ಎಂಬ ಒಂಬತ್ತು ವಿಮಾನಗಳು 
(ನಾಕಮನೇಟೆ ನೋಲೌಂ ಏರ್ವೆಂ ಗೈವೇಯಕಕ್ಕೆ ಎಯ್ದುವೆಂ 
ಲಲಿತಾನುತ್ತರೆಗೆ: ನೇಮಿನಾಹು, ೨. ೫೦) 
ಪನ - ಬಾಡುವಿಕೆ (ಅನಿತೊಂದುರ್ಕಿನೊಳ್‌ ಉರ್ಕಿ 
ಕೌರವಖಳರ್‌ ಪಾಂಚಾಳರಾಜಾತ್ಸಜಾನನಪದ್ಧ 
ಗ್ಷಪನಕಾರಣಪರರ್‌ ತಾಮಾಗೆಯುಂ: ಪಂಪಭಾ, ೭. ೯) 
ಗ್ರಪಿತಮನ - ಬಾಡಿದ ಮನಸ್ಸು (ಸಾರ್ದತ್ತು ಜಕ್ಕವಕ್ಕಿಯ 
ಹೊಣರುಂ ಗ್ಹಪಿತಮನಮ್‌ ಆಗಳುಂ ಉದ್ದಂಡ 
ಪುಂಡರೀಕೋಜ್ಜ್ವಳಾತಪತ್ರದ ನೆಟಲಂ: ಆದಿಷು, ೧೧. ೫೦) 
ಗ್ಲಾನಿ - ಮನಸ್ಸಿನ ಜಡತೆ (ಏನುಮನಾರೊಳಂ ನುಡಿಯದೆ 


3 


ಉಮ್ಮಳದಿಂ ವಿರಹಾಕುಲಂ ಮನೋಗ್ಲಾನಿಯನೊಂದಿ: 
ಪಂಪರಾ, ೪. ೯೭) 
ಗೌ - ಚಂದ್ರ (ಭಾನುಗ್ಗೌವಹ್ನಿನೇತ್ರಂ ತ್ರಿಪುಟವಿರಹಿತಂ 


ನಿರ್ವಿಕಲ್ಲಂ ಶಿವಂ: ಉದ್ದಟಕಾ, ೧. ೧) 


ಘ 
ಘಂಟಾಜಾಲ - ಗಂಟಗಳ ಸಮೂಹ (ಕನಕರಜತಮಣಿಮಯ 
ಘಂಟಾಜಾಲಪ್ರದೀಪಮಾಲೆಗಳಂ ನಿರ್ವರ್ತಿಸಿಯುಂ: 


ಅಜಿತಪು, ೧೨. ೪ ವ) 
ಘಂಟಾಪಥ - (ಗಂಟೆ ಕಟ್ಟಿದ ಆನೆ ಮುಂತಾದವು ಸಾಗುವ) 
ಹೆದ್ದಾರಿ (ನೀಳ್ಬು ಪರ್ಬಿದ ಘಂಟಾಪಥಂಗಳೊಳ್‌ ಅಲ್ಲಿಗಲ್ಲಿಗೆ 


ಪಾಂಥಜನದ ಜೀವನಕ್ಕೆ ಜೀವನವೆನಿಪ್ಪ 

ಪಾನೀಯಮಂಡಪದೊಳ್‌: ತ್ರಿಷಷ್ಟಿಪು, ೨. ೪೧ ವ) 
ಘಂಟಾರವ - ಗಂಟೆಯ ಸದ್ದು (ದೇವಲೋಕದೊಳ್‌ 

ಶಂಖಪಟಹಕಂಠೀರವ ಘಂಟಾರವ೦ಗಳ್‌ 


ಒರ್ಮೊದಲೆಸೆವುದುಂ: ಶಾಂತಿಪು, ೧೦. ೧ ವ) 

ಘಂಟಾರುತಿ - ಘಂಟಾರವ (ಕಂಠೀರವಸ್ತರ ಘಂಟಾರುತಿಗಳ್‌ 
ಯಥಾಕ್ರಮದಿನತ್ಕಾಶ್ಚರ್ಯಮೆಂಬನ್ನೆಗಂ: ಪುಷ್ಪದಂಷು, ೧೦. 
೧೩) 

ಘಂಟಿಕಾಜಾಲ - ಕಿರುಗಂಟೆಗಳ ಸಮೂಹ (ಆಲಂಬಿತ 
ಘಂಟಿಕಾಜಾಲ ಕುಸುಮದಾಮ ಚಾಮರೋದ್ಧಾಮ 
ಜೀನಾ೦ಬರಾಚ್ಛಾದಿತ೦ಗಳ್‌: ಚಂದ್ರಪ್ರಪು, ೮. ೪೫ ವ) 

ಘಂಟೆಯಲುಗು - [ಸೂಳೆಯ] ಮನೆಯ ಮುಂದಿನ 
ಗಂಟೆಯನ್ನು ಶಬ್ದಮಾಡು (ಮತ್ತಮಲ್ಲಿ ಕೋಟಿ ಪೊಂಗೆ 
ಘಂಟೆಯಲುಗುವ ಕಿಲುಕುಳಬೊಜಂಗರುಮಂ 


೪೦೫ 


ಮದದಾನೆಯುಮಂ 
ಚಿಕ್ಕ 


ಸುಣ್ಣದೆಲೆಯಂ ಒತ್ತೆಯಿಟ್ಟು 
ಮಾಣಿಕಮುಮಂ ಒತ್ತೆಯಿಡಿಸಲಟ್ಟುವ 
ಪೋರ್ಕುಳಿಬೊಜ೦ಗರುಂ: ಪಂಪಭಾ, ೪. ೮೭ ವ) 

ಘಟ - ಗಡಿಗೆ (ಆ ರತಿ ಪಾಪಮುಂ ಪಡಣಮುಂ ಪೋಪಂತೆ 
ಕಾಮಂಗೆ ಮಜ್ಜನಕೆ ಎಂದೆತ್ತಿದ ಚಂದ್ರಕಾಂತ ಘಟದೊಳ್‌ 
ತಂದು ಅಟ್ಟೆಯಿಂ ಪುಷ್ಪವಾಸನೆಗೆಂದಿಕ್ಕಿದ ನೀಳನೀರರುಹಮಂ 
ಪೋಲ್ಬತ್ತು ಕಟ್ಟೆಂದುವಾ: ಪಂಪಭಾ ಪರಿಷತ್ತು. ೪. ೫೧) 

ಘಟಚೇಟಿಕೆ - ನೀರು ತರುವ ದಾಸಿ (ಕಮಳೆಯಂ ಅಶ್ವತ್ಥಾಮಂ 
ಮುಂದಿಟ್ಟು ಕುರುಕುಟುಂಬ ಘಟಚೇಟಿಕೆಯಂ ತರ್ಪಂತೆ 
ತಂದು.. -ಕೌರವೇಶ್ವರನಂ ಎಯ್ದೆ ಪೋಗಿ: ಪಂಪಭಾ, ೧೩. 
೧೮೨ ವ 


ಘಟಜಾತ - ಗಡಿಗೆಯಲ್ಲಿ ಹುಟ್ಟಿದ ಅಗಸ್ತ್ಯ (ದಿಟದಿಂ 
ಪಯೋಧಿಯಂ ತಳತಟಮಂ೦ ಸಾರ್ವಿನ೦ಂ ಅಮರಕುಳ 
ಕರಕಳಿತಂ  ಘಟಜಾತಂ ಹೀರ್ದೊಡದು ಘಟಜಾತಂ 


ಹೀರ್ದನೆಂದು ನುಡಿವರ್‌: ಚಂದ್ರಪ್ರಷು, ೧೨. ೧೨೨) 

ಘಟಪ್ರೋದ್ಧೂತ - ದ್ರೋಣ (ಶರಶಯ್ಯಾಗ್ರದೊಳ್‌ ಇಂತು 
ನೀಮಿರೆ ಘಟಪ್ರೋದೂತಂ ಅಂತಾಗೆ ವಾಸರನಾಥಾತ್ಮಜಂ 
ಅಂತು ಸಾಯಿ: ಪಂಪಭಾ, ೧೩. ೬೯) 


ಘಟಸಂಭವ - ದ್ರೋಣ (ಈ ಅಟಿವು ಇನ್ನೆನಗೆ 
ಆಜಿರಂಗದೊಳ್‌ ಗಟಿಯಿಸುಗೆ ಎಂಬಿದಂ ನುಡಿಯುತುಂ 
ಘಟಸಂಭವನೊಳ್‌ ಸುಯೋಧನಂ: ಪಂಪಭಾ, ೧೧. 
೧೦೯) 

ಘಟಸಂಭೂತ - ದ್ರೋಣ ಘಟಸಂಭೂತಂಗೆ ಕರ್ಣಂಗೆ 


ಅಸಾಧ್ಯನೊಳ್‌ ಆ ಗಾಂಡಿವಿಯೊಳ್‌ 
ಪಂಪಭಾ, ೧೩. ೯) 

ಫಘಟಸರ್ಪ - ಮಡಕೆಯಲ್ಲಿರುವ ನಾಗರಹಾವು (ತುಡುಕಿದ 
ದೋಷಿಯನಲ್ಲದೆ ಪಿಡಿಯದು ಘಟಸರ್ಪಂ: ಜಗನ್ನಾವಿ, ೧. 
೧೨) 

ಘಟಾಂತಿಕೆ - ಜೈನಯಕ್ಷಿ (ಸರ್ವ ಕಳಾವಿದೆ ಶೌಚ ಘಟಾಂತಿಕೆ 
ದಾನವಿನೋದೆಯೆಂಬ ಬಿರುದಿಂ ನೆಗಟ್ನಳ್‌: ಸಮಯಪ, ೧. 
೪೦) 

ಘಟಾಘಟಿತ - ಆನೆಯ ಸಮೂಹದಿಂದ ಕೂಡಿದ (ನಾಳೆ 
ವಿರೋಧಿಸಾಧನ ಘಟಾಘಟಿತ ಆಹವದಲ್ಲಿ ನಿನ್ನ ಕಟ್ಟಾಳಿರೆ 
ಮುಂಚಿ ತಾಗದೊಡಂ ಅಳ್ಕುಜ್‌ ತಾಗಿ 
ವಿರೋಧಿಸೈನ್ಯಭೂಪಾಳರಂ ಪೊಯ್ಯದೊಡಂ: 
ಪಂಪಭಾ, ೧೦. ೩೯) 

ಘಟಾವಣೆ - ಹೊಂದಿಕೆ (ಯಕ್ಷರಾಕ್ಷಸರ ಕೈಯ ಘಟಾವಣೆ 
ದಿವ್ಯಯಾತ್ರೆಯೊಳ್‌ ಕೂಡೆ ಮಹೋತ್ಸವಂಬಡೆದುದಂದು 
ಸಹೇತುಕ ನಂದನ೦ಬರಂ: ಅನಂತಪು, ೯. ೬೭) 

ಘಟಾಳಿ - ಆನೆಗಳ ಸಾಲು (ರಣದೊಳರಾತಿ 
ಘಟಾಳಿಯನೊರ್ವನೆ ಗೆಲ್ಲಂ: ಗದಾಯು, ೧. ೧೭) 

ಘಟಿಕಾಭೇರಿ - ಸಮಯವನ್ನು ಸೂಚಿಸಲು ಬಾರಿಸುವ ಭೇರಿ 
(ಉಣ್ಮಿತು ಮಧ್ಯಂದಿನಸೂಚ್ಯಮಪ್ಪ ಘಟಿಕಾಭೇರೀ 
ಗಭೀರಸ್ವರಂ: ಕುಸುಮಾಕಾ, ೧೦. ೧೦೪) 

ಘಟಿಕಾಸ್ಥಾನ - ಧಾರ್ಮಿಕ ವಿಷಯಗಳುಚ್ಚ ಶಿಕ್ಷಣ ಕೇಂದ್ರ; 
ಸಿದ್ಧಿಕ್ಷೇತ್ರ (ಇವು ಘಟಿಕಾಸ್ಥಾನಂ ಮತ್ತಿವು ತೀರ್ಥಸ್ಥಾನಮೆಂಬ 
ರೂಢಿಯ ರೂಢೀಯ ಭಗವದ್ಧವನಕ್ಕೆ ಅಲಂಘ್ಯಮಟಲುಂ 


ಕಣುತ್ತಿಚೆವರಾರ್‌: 


ಒಂದೆ 


ವಾರಣ 


ತವೆ ಮುಕ್ಕೊಡೆಯನೆತ್ತಿ ಬಿಟ್ಟನಾ ವಸುಷೇಣ೦: ಅನಂತಪು, 
೧೨. ೩೧) 

ಘಟಿತ - ಕೂಡಿದ, ಸೇರಿಸಿದ (ಜಟಮಟಿಸಿಕೊಂಡು ನಿಮ್ಮೀ 
ಘಟಿಯಿಸುವ ಈ ಸಂಧಿ ಕೌರವರ್ಕಳೊಳ್‌ ಎನ್ನಿಂ ಘಟಿತ 
ಜರಾಸಂಧ ಉರಸ್ತಟ ಸಂಧಿವೊಲ್‌ ಒಂದೆ ಪೊಟ್ತಜಳ್‌ 
ವಿಘಟಿಸದೇ: ಪಂಪಭಾ, ೯. ೨೩) 

ಘಟಿಯಿಸು - ಉಂಟಾಗಲಿರುವ (ಜಟಮಟಿಸಿಕೊಂಡು ನಿಮ್ಮೀ 
ಘಟಿಯಿಸುವ ಈ ಸಂಧಿ ಕೌರವರ್ಕಳೊಳ್‌ ಎನ್ನಿಂ ಘಟಿತ 
ಜರಾಸಂಧ ಉರಸ್ತಟ ಸಂಧಿವೊಲ್‌ ಒಂದೆ ಪೊಟ್ತಜಳ್‌ 
ವಿಘಟಿಸದೇ: ಪಂಪಭಾ, ೯. ೨೩); 

ಘಟಿಸು - ಸಂಭವಿಸು (ತಾಯ ಬಟೆಯನುಟೆಯದ ಕಜುವಿನಂತೆ 
ನಾಮಪದಂಗಳ್‌ ಅರ್ಥದೊಳ್‌ ಅನುಗತಂಗಳಾಗೆ ಸಮಾಸಂ 
ಘಟಿಸುಗುಂ: ಶಬ್ದಮದ, ೧೭೩ ವೃತ್ತಿ) 

ಘಟೀಯಂತ್ರ — ಬಾವಿಯಿಂದ 
(ಮದನರಾಜವಿಜಯತಂತ್ರಂಗಳೆನಿಪ 
ಪುಷ್ಪದಂಪು, ೯. ೨೨ ವ) 

ಘಟೆ - ಆನೆಗಳ ಗುಂಪು (ದುಷ್ಟೇಕ್ಷನುಂ ರಿಪುಘಟಾ ವಿಘಟನ 
ಮೃಗೇಂದ್ರನುಂ ಅಪ್ಪ ಪೂರ್ಣಚಂದನುಂ ಅಖಿಲ 
ಘೋಟಾಯಿಲರ್‌... .. ಕದನಕ್ಷೋಣಿಗೆ ನಡೆದರ್‌: ಪಂಪರಾ, 
೧೩. ೨೯ ವ) 

ಘಟೋದ್ಧವ - ದ್ರೋಣ (ಯಾದವವಂಶಜರುಂ ನಾನಾದೇಶ 
ನರೇಂದರುಂ ಫಘಟೋದ್ಭವನ ಧನುರ್ವೇದಮನೆ ಕಲಲ್‌ 
ಬಂದಾಳಾದರ್‌: ಪಂಪಭಾ, ೨. ೫೬) 

ಘಟೋಧ್ನಿ - ದೊಡ್ಡ ಕೆಚ್ಚಲುಳ್ಳ ಹಸು (ಕಾಡಿ ಕಜ್‌ಯದ 
ಫಟೋದ್ನಿಯ ಕೋಡಿಯನೋಡಿಸದ  ಕೆಜ್‌ಯ ಕೇಡಂ 
ಕಾಣರೆ: ಲೀಲಾವತಿ೧. ೪೮) 

ಘಟ್ಟಣೆ - ತಾಗುವಿಕೆ, ಘರ್ಷಣೆ (ಬಾಳ್ದಾಳಳ ಘಟ್ಟಣೆಯೊಳ್‌ 
ಬಳ್ಳಳ ಬಳೆದೊಗೆದು ನೆಗೆದ ಕಿಡಿಗಳ ಬಂಬಲ್ಲಳ್ಳರಸು 
ಪೊಳೆದು ನೆಗೆದುದು ಬಾಳ್ವೊಗೆ: ಪಂಪಭಾ, ೧೦. ೮೪) 

ಘಟ್ಟನ - ಹೊಡೆತ (ಚಟುಳಿತ ಚಕ್ರನೇಮಿ ಪರಿವರ್ತನ 
ಘಟ್ಟನಘಾತನಿರ್ಭರ ಸ್ಫುಟಿತ ಧರಾತಳಂ: ಪಂಪಭಾ, ೧೧. 
೧೪೭) 

ಘಟ್ಟಾಘಟ್ಟಿ - ಪರಸ್ಪರ ಹೊಡೆದಾಟ (ಇಲ್ಲಿ ಫಟ್ಟಾಘಟ್ಟಯಿಂ 
ಮಲ್ಲಾಮಲ್ಲಿಯಿಂ ಮಾಟ್ಬ ಯುದ್ಧಂಗಳ್‌ ಸಂಸ್ಕೃತ 
ಕರ್ಣಾಟಕದೊಳ್‌ ತತ್ಪಮ೦ಗಳ್‌: ಶಬ್ದಮದ, ೧೯೬ ಪ್ರ 

ಘಟ್ಟಿ - ಶ್ರೀಗಂಧ (ಮೌಕ್ತಿಕಕುಂಡಳ೦ ಕುಚ೦ಗಳೊಳ್‌ ಒಲೆದಾಡೆ 
ಲೀಲೆಯೊಳೆ ಫಟ್ಟಮಗುಲಸ್ವಿದು ಅಂಗನಾಜನಂ: ಆಚವರ್ಧ, 
೧. ೬೫) 

ಘಟ್ಟಿಕೆ - ಉಂಟಾಗುವಿಕೆ; ಗೊಂಚಲು (ಕುಸುಮ ಕುಟ್ಕಲಳದ 


ನೀರೆತ್ತುವ ರಾಟಣ 
ಘಟೀಯಂತ್ರಂಗಳುಂ: 


ಘಟ್ಟಿಕೆಗಳಂ ಪಿಡಿದಿರ್ಪ ಪರಿಚಾರಿಕಾಜನ೦ಗಳುಮಂ: 
ತ್ರಿಷಷ್ಟಿಪು, ೩. ೧೦೫ ವ) 

ಘಟ್ಟಿಮಗುಲ್ಬು - ಗಂಧ ತೇಯುವಾಗ ಮೇಲೆ ಕೆಳಗೆ 
ಮಾಡುವುದು (ಮನಂಬುಗೆ ನಳಿತೋಳ ಕೋಳೆಸೆಯೆ 


ಘಟ್ಟಿಮಗುಟ್ಟುವ ಘಟ್ಟಿವಟ್ಟಿಯಂ ಭೋಂಕನೆ ಕಂಡು ಕೀಚಕಂ: 
ಪಂಪಭಾ, ೮. ೫೯ ಮತ್ತು ೫೯ ವ) 

ಘಟ್ಟಿವಳಿ - ಗಂಧ ತೇಯುವವಳು (ವಿವಿಧಗಂಧಂಗಳಂ ಆಂ 
ಅವಯವದೊಳ್‌ ಮಾಡುವ ಘಟ್ಟಿವಳಿಯೆಂ ದೇವಿ 
ಗ೦ಡವಳ್ಳಿಯೆಂ ಅಲ್ಲೆಂ: ಪಂಪಭಾ, ೮. ೫೬) 


೪೦೬ 


ಘಟ್ಟಿವಳ್ಳ - ಗಂಧ ತೇಯುವವನು (ಅಲರ್ಗಣ್‌ ಘಟ್ಟವಳ್ಳರ 
ಪಸರದಂತೆ ಕಂಪಂ ಪರಕಲಿಸೆ: ಹರಿವಂಶ, ೫. ೫ ವ) 

ಘಟ್ಟಿಸು - ಅಪ್ಪಳಿಸು (ಚಾತುರ್ವಲಂಗಳ್‌ ಮೊದಲ 
ಸಮಕಟ್ಟುಗೆಟ್ಟು ತಡವರಿಸಿ ತಟ್ಟುಪೊಟ್ಟೆಂದು ಎಚ್ಚು ಮಿಟ್ಟುಂ 
ಇಣೆದು ತಜೆದು ಘಟ್ಟಸೆಯುಂ: ಪಂಪಭಾ, ೧೦. ೭೦ ವ) 

ಘನ - ಮೋಡ (ಘನದ ಕರಗಿದುದುನಜು ಅಪಘನದ 
ವಿಳಾಸಮನದೆಂತು ನಂಬುವುದೊ: ಆದಿಪು, ೪. ೬೫), 
ಘನವಾದುದು, ದೃಢವಾದುದು (ಘನಾಘನದಿಂದಂ 
ಅಣೆಯಲಾದುದು ಘನಾಘನ೦ ಜವನ ದಾಣಿಗಿಲ್ಲೆಂಬಿನಿತಂ: 
ಆದಿಪು, ೪. ೬೫), ತಾಳ, ಗಂಟೆ, ಗೆಜ್ಜೆ ಮುಂತಾದ 
ತಾಳವಾದ್ಯ (ಅತಿಮೃದುರವದಾಯಿಗಳಂ ತತ ಘನ ಸುಷಿರ 
ಅವನದ್ದವಾದ್ಯಂಗಳನೇಂ ಮತಮಜಿದು ಓಲಗಿಪುದೊ 
ದಂಪತಿಗೆಂದುಂ ಅವಾರ್ಯತೂರ್ಯಕ್ಷಾಜಂ: ಆದಿಷು, ೫. 
೩೫); ದಪ್ಪನಾದ (ಉತ್ತುಂಗ ಸುಸೂಕ್ಷ್ಮ ಪಾರ್ಶ್ವ ಕೃಶ 
ಕೋಮಳ ನಿಮ್ಮ ಘನ ಉನ್ನತ ಪ್ರದೇಶಂಗಳಂ ಆ 
ಸಮಾನತಳದಲ್ಲಿಯೆ ಚಿತ್ರಕಂ ಎಯ್ದೆ ತೋರ್ಪವೋಲ್‌: 
ಪಂಪಭಾ, ೧೩. ೨೧) 

ಘನಗರ್ಜನೆ - ಗುಡುಗು (ಘುಳುಘುಳಿಸುತ್ತಮಿರ್ಪ ಘನಗರ್ಜನೆ 
ಭೋರೆನುತಿರ್ಪ ವೃಷ್ಟಿ: ತ್ರಿಷಷ್ಟಿಪು, ೮. ೫೩) 

ಘನಗ್ರಾವ - ಆಲಿಕಲ್ಲು (ಮೌಕ್ತಿಕ ಅಸೃಕ್ಕಣೋತ್ಕರಂ ಎತ್ತಂ 


ಸುರಿವಂತೆ ಸೂಸಿತು ಘನಗ್ರಾವಂ ಇಂದ್ರಗೋಪವುಜಂ: 
ರಾಜಶೇವಿ, ೮. ೧೧೫) 
ಘನಘಟಾಟೋಪ - [ಘನಘಟಾ-ಆಟೋಪ।] ಮೋಡದ 


ರಾಸಿಯ ಅಬ್ಬರ, ಗುಡುಗು (ಸಮುದ್ಯತ್‌ ರಜತಗಿರಿ ತಟ 
ಸ್ಪಷ್ಟ ಸಂಶ್ಲಿಷ್ಟ ಮೌರ್ವೀನಿನದಂ ಪರ್ವಿತ್ತು ಅಕಾಂಡಪ್ರಳಯ 
ಘನಘಟಾಟೋಪ ಗಂಭೀರನಾದಂ: ಪಂಪಭಾ, ೧೨. ೧೩೭) 

ಘನಘಟೆ - ಮೋಡದ ರಾಶಿ (ಘನಘಟೆ ನಭದಿಂದಂ ಢಾತ್ರಿಗೆತ್ತೆತ್ತ 
ಬಂದತ್ತೆನಿಸಿ ತಳರ್ದುದೆತ್ತಂ ಆಶಾಚಕ್ರಗಂಧೇಭಚಕ್ರಂ: 
ಆದಿಹು, ೧೧. ೫೦) 

ಘನತರ - ಬಹಳ ದೊಡ್ಡ (ಘನತರ ಕುಂಕುಮಾಂಬುಗಳಿಂ 
ಅಂಬುರುಹಾಂಬಕಂ ಆತ್ಮಸನ್ನಿತಂಬಿನಿಯರನಂದು 
ತೋಜಿದರ್‌: ಕರ್ಣನೇಮಿ, ೧೩. ೩೨) 

ಘನದ - ಮೋಡ (ಘನದ ಕರಗಿದುದನಣೆದು ಅಪಘನದ 
ವಿಳಾಸಮನದೆಂತು ನಂಬುವುದೊ: ಆದಿಪು, ೪. ೬೫) 

ಘನದ್ದನಿ - ಗಾಢ ಧ್ವನಿ (ನುಡಿದಂ ಘನಧ್ವನಿ ಘನದ್ವನಿಯಂ ಮಿಗೆ 
ಖೇಚರಾಧಿಪಂ: ಪಂಪರಾ, ೫. ೧೭) ಗುಡುಗು 
(ಕಲ್ಲಾಂತಕಠೋರ ಘನಘನದ್ದನಿಯನೇಳಿಪಂತೆ ಗಜಟಿ 
ಗರ್ಜಿಸಿ: ರಾಜಶೇವಿ, ೫. ೧೨೦ ವ) 

ಘನನಿನದ - ಗಾಢವಾದ ಧ್ವನಿ (ಘನನಿನದಕ್ಕನುರೂಪಂ ಇದೆನೆ 
ಸಂಜೀವಕಂ ಅಳುರ್ಕೆಯಿಂ  ಕೆಲೆಯೆ ಮಹಾದ್ವನಿಯಿಂ: 
ಪಂಚತಂತ್ರ, ೮೦) 

ಘನಪಟಳ - ಮೋಡದ ರಾಶಿ (ಘನಪಟಳ ನಿನದಮುಮಂ 
ವನಧಿಯ ನಿನದಮು೦ ಒಂದುಮಾಡಿದ ತೆಅದಿ೦ 
ಜಯಜಯನಿನಾದ೦ ಒದವಿದುದು: ಆಚವರ್ಧ, ೧೪. ೨೩) 

ಘನಪಥ - ಆಕಾಶ (ಅಂಭೋಧಿವೇಲೆ ಭೋರ್ಗರೆವವೊಳ್‌ 
ಒರ್ಮೊಲೆಸೆದವು ಘನಪಥದೊಳ್‌ ತ್ರಿದಶಕರ ಆಹತಿಯಿಂ 
ಒಡನೆ ಸುರದುಂದುಭಿಗಳ್‌: ಪಂಪಭಾ, ೧. ೧೪೬) 


ಘನಮಾರ್ಗ ದ ಘನಪಥ 
ಚೈತ್ರದ್ವಜವಿಜಯಗಜಾರೂಢಂ 
ನೂಂಕಲುದ್ಭುಕ್ತನಾದಂ: ಆದಿಷು, ೧೪. ೯೮) 

ಘನರವ - ಗುಡುಗು (ಘನಪಥಮಂ ಪಳಂಚಲೆವ 
ಸೌಧಚಯಂಗಳಿಂ ಆಡುತಿರ್ಪ ಕೇತನತತಿಯಿ೦ ಕರೀಂದ್ರ 
ಗಳಗರ್ಜನೆಯಿಂ  ಪಟಹಪ್ರಣಾದಮಂ  ಘನರವಮಮೆಂದೆ 
ನರ್ತಿಸುವ ಕೇಕಿಗಳಿಂ: ಪಂಪಭಾ, ೪. ೫) 

ಘನರಸ - ಮಳೆ ನೀರು (ಘನರಸಮಂ ಪದೆದೀಂಟುವ ವಿನುತಂ 
ಚಾದಗೆ ಕುವಾರಿಯಂ ಕುಡಿವುದೆ: ಶಬರಶಂ, ೧. ೨೨); 


(ಘನಮಾರ್ಗವ್ಯಾಪಿ 
ಭರತನ್ಯಪಂ 


ಕರ್ಪೂರ 

ಘನವರ್ಷ — ಭಾರಿ ಮಳೆ (ಘನವರ್ಷತರಂ 
ವರದುರ್ದಿನಮಾರುದ್ದಾರ್ಕಮುರು ನೃಪಾನೀತರಜ೦ 
ವನನಿಧಿಯನಾಂತುದೆನಲ್‌: ಶಾಂತಿಪು, ೧೧. ೭೯) 

ಘನವಾತ - [ಜೈನ] ಭೂಲೋಕವನ್ನು ಆವರಿಸಿರುವ 
ಘನೋದದೀ, ಘನವಾತ, ತನುವಾತಗಳೆಂಬ ಮೂರು 
ವಾಯುಗಳಲ್ಲಿ ಒಂದು (ಎಂಟುಂ ಪೊಡವಿಗಳಂ 
ತಾಳ್ಗಿದುವೋಗಡಿಸದೆ ಮೂಜು೦ ಮಹಾನಿಲಂಗಳ್‌ ಕ್ರಮದಿಂ 
ಅದ ಪೆಸರ್ಗಳಂ ಘನೋದಧಿ, ಘನವಾತ 


ತನುವಾತಂಗಳೆಂಬುವು: ಶಾಂತಿಪು, ೧೨. ೫೧ ವ) 
ಘನಸಮಯ - ಮೋಡಗಳ ಕಾಲ, ಮಳೆಗಾಲ (ಗರ್ಗರರವದಿ೦ 
ದನಿಯೊಡೆಯೆ ಕರೆದುವೋಡುವ ಘನಸಮಯಮನಾರ್ವ 
ತೆಐದೆ ಕಳಹ೦ಸ೦ಗಳ್‌: ಲೀಲಾವತಿ, ೫. ೩೪) 
ಘನಸಾರ - ತುಂಬ ಶ್ರೇಷ್ಠ (ಘನಸಾರ ಘುಸೃಣ ಚಂದನ 


ಘನಸಾರ ದವದಿಂ ಅನಘನಂಪಫಿಗಳನರ್ಚಿಸಿದಂ: 
ಪುಷ್ಪದಂಪು, ೧೪. ೨); ಪಚ್ಚಕರ್ಪೂರ (ಘನಸಾರ 
ಸರಳಚಂದನವನಮೃದುಪಲ್ಲವಮಂ ಅಗ್ರಹಸ್ತದೆ ಕೊಂಡು: 
ಆದಿಪು, ೭. ೭೨) 

ಘನಸ್ಪನ - ಗುಡುಗು (ಭೂರಿಭೇರಿಯ ಫನಸ್ಪನಮೊಂದೆ 
ದಿಗಂತಮಂ ಇದಿರ್ಗೊಂಡನವಂ ನರಾಧಿಪಂ: 
ರಾಜಶೇವಿ, ೩. ೮೦) 

ಘನಾಗಮ - ಮಳೆಗಾಲ (ಘನಾಗಮಂ ಮೊದಲ್ಲಿಡೆ 


ಶರದಾಗಮಂ ನೆಳ್‌ಯೆ ಪರ್ಬೆ ಸಮಸ್ತಮಹೀವಿಭಾಗಮಂ: : 
ಪಂಪಭಾ, ೭. ೬೯) 

ಘನಾಘನ - ಮಳೆಯ ಮೋಡ (ಸುತ್ತಲುಂ ದಾನ ಗಜಂ 
ಘನಾಘನದವೋಲ್‌ ವರೆ ಬರದೆ ಪಾದಮಾರ್ಗದಿಂ: 
ಪಂಪರಾ, ೬. ೧೮೦); ಮೋಡದ ಅದೃಢತೆ 
(ಘನಾಘನದಿಂದಮಜೆಯಲಾದುದು ಘನಾಫನಂ ಜವನ 
ದಾಟೆಗಿಲ್ದೆಂಬಿನಿತಂ: ಆದಿಷು, ೪. ೬೫) 

ಘನಾಘನನಿನಾದ - ಗುಡುಗು (ಘನಾಘನನಿನಾದದಿಂ 
ಬೃಂಹಿತಂಗೆಯ್ಯ ವಿಜಯಗಜಮಂ ನೆಲನ೦ ಪೊಕ್ಕಡಂಗಿದ 
ಪಗೆವರಂ ಅಗುಟ್ಟು ಕೊಲ್ಬುದಂ ಉದಾಹರಿಸುವಂತೆ: 
ಪಂಪಭಾ, ೯. ೯೫ ವ) 

ಘನಾನಕ — ನಗಾರಿ (ಪೊಣ್ಣಿದತ್ತು 
ಸಾಮಧ್ಯಘನಾನಕಸ್ವನಂ: ಮಲ್ಲಿನಾಹು, ೭. ೧೫) 

ಘನೋದಧಿ - [ಜೈನ] ಅನ೦ತಲೋಕವನ್ನು ಸುತ್ತಿರುವ 
ವಾತತ್ರಿತಯಗಳಲ್ಲಿ ಒಂದು (ಎಂಟುಂ ಪೊಡವಿಗಳಂ 
ತಾಳ್ಗಿದುವೋಗಡಿಸದೆ ಮೂಳಖುಂ೦ ಮಹಾನಿಲಂಗಳ್‌ ಕ್ರಮದಿಂ 
ಅದ ಪೆಸರ್ಗಳಂ ಘನೋದಧಿ, ಘನವಾತ 
ತನುವಾತಂಗಳೆಂಬುವು: ಶಾಂತಿಪು, ೧೨. ೫೧ ವ) 


ಜಿನಮಂದಿರ 


೪೦೭ 


ಘನೋದಯೋಪಳ - ಆಲಿಕಲ್ಲು (ಫನೋದಯಪಳಂ 
ಸೂಸಿದುದಿಂದಗೋಪಮಂ: ರಾಜಶೇವಿ, ೫. ೧೦೪) 

ಘನೋಷಳ - ಆಲಿಕಲ್ಲು (ಎಅಪ ಶರಧರದ ತುಜುಗಲ್‌ ಕಣೌವ 
ಘನೋಪಳಕದಂಬಂ ಉಡುಗಣಮೆನೆ: ರಾಜಶೇವಿ, ೧. 
೧೨೧) 

ಘರಟ್ಟ - ಬೀಸುವ ಕಲ್ಲು (ದುಷ್ಟ ಘರಟ್ಟನಪ್ಪ ಶೂಲಪಾಣಿ ಮೆಚ್ಚಿ 
ನಿಜಮೂರ್ತಿಯಂ ಕಾರುಣ್ಯದಿ೦ ತೋಣೆದಾಗಳ್‌: ತ್ರಿಷಷ್ಟಿಪು, 
೩೧. ೧೨ ವ) 

ಘರವಟ್ಟಿಸು - ಬೀಸು, ತಿರುಗಿಸು (ಕರವಾಳಂ ಘರವಟ್ಟಿಸಿ 
ಶಿರೋಜಮಂ ಪಿಡಿದು ತೆಗೆದು ಗುರುವಂ ಪಚ್ಚಂತಿರೆ ಪಿರಿದು 
ಪೊಯ್ದಂ ಎಂತಪ್ಪರೊಳಂ ಮುಳಿಸು ಅಜೆವಂ 
ಆಗಲೇನಿತ್ತಪುದೇ: ಪಂಪಭಾ, ೧೨. ೩೦) 

ಘರ್ಮ - ಬೆವರು (ಇನಿಯಂ ತಾಂ ಬಂದಂ ಎಂಬಾಳಿಯ 
ನುಡಿ ಕಿವಿಯಂ ತಾಗಿದಾ ವೇಗದಿ೦ ರುಮ್ಮನೆ ಘರ್ಮಂ 
ಪೊಣ್ಣೆ ಶಾಂತೀಶ್ನಹು, ೧೧. ೭೨); ಉಷ್ಣತೆ (ಮೇಗಣ 
ಭಾಗದೊಳ್‌ ಅಗುರ್ವು ಘರ್ಮ ಹಿಮದಿಂದಾಗಳೆ 
ಮುರುಂಟುವರ್‌: ಆದಿಷು, ೫. ೮೨) 

ಘರ್ಮಕಿರಣ - ಬಿಸಿಯ ಕಿರಣಗಳುಳ್ಳವನು, ಸೂರ್ಯ 
(ಘರ್ಮಕಿರಣಸಂತಾಪತಾಪಿತಶರೀರರ್‌ ಒಂದು ಆಲದ 
ಮರದ ಕೆಳಗೆ ವಿಶಮಿಸೆ: ಪಂಪಭಾ, ೮. ೩೭ ವ) 

ಘರ್ಮಜಲ - ಬೆವರು (ತೋಳ್ಗಳ್‌ ಆಸೆಯೊಳ್‌ ತೊಡರ್ದಿರೆ 
ಪೊಣ್ಮೆ ಘರ್ಮಜಲಂ ಉಣ್ಮೆ ಭಯಂ ಕಿಡೆ ನಾಣ್‌ .. . 
ಗುಣಾರ್ಣವನಂ ಸತಿ ಮಾಲೆ ಸೂಡಿದಳ್‌: ಪಂಪಭಾ, ೩. 
೬೪) 

ಘರ್ಮವಾರಿ ದ ನರ್ತನ 

ಮಾಧವಿ 

ಪಡೆದುವೊ 

ನಾಟ್ಯಶಾಲೆಗಳ್‌: 


ಘರ್ಮಜಲ (ಉಣ್ಮಿದ 
ಘರ್ಮವಾರಿಯೊಳ್‌ ತಡತಡಮಾಗೆ 
ಮುಗುಳವೊಲಿರ್ದ ಎಳವೆಂಡಿರಿಂದಮೇಂ 
ಲೀಲೆಯಂ  ಮಣಿಮರೀಚಿ ವಿಚಿತ್ರಿತ 
ಮಲ್ಲಿನಾಪು, ೨. ೫೫) 

ಘರ್ಮಾಂಬು - ಬೆವರು (ಸಮಸಂದ ಅಟ್ಕಜ್‌ ಅಲಂಪನೀಯೆ 
ಶಯನಂ ಘರ್ಮಾಂಬುವಿಂ ನಾನೆ ಮುನ್ನಮೆ 
ನಾಣೊಟ್ಕುಡಿವೋಗಿ ಸೂಸುವ ಪದಂ ಗಂಗಾಂಬುವಂ 
ಹೋಲೆ: ಪಂಪಭಾ, ೪. ೧೦೯) 

ಘರ್ಮೋದ - ಘರ್ಮಜಲ (ಮದನಮೋಹಾಮೃತಂ ಮೆಯ್ಗಳಿಂ 
ಪೊಣ್ಣುವವೋಲ್‌ ಘರ್ಮೋದಂ ಆದಂ ಬುಡುತೆರೆ ನೆರೆದಳ್‌ 
ಕಾಂತನೊಳ್‌ ಕಾಮತೆಯೊರ್ವಳ್‌: ಲೀಲಾವತಿ, ೨. ೧೩೩); 
ಬಿಸಿ ನೀರು (ಘರ್ಮೋದಬಿಂದೂತ್ಕರಂ ಸುರಿಯುತ್ತಿರ್ದಪುದು 
ಕಣ್ಣ ಪಾಪೆಗೆ: ಕಾದಂಸಂ, ೫. ೨೫) 

ಫಘರ್ಮೋರ್ಮಿ - ಬಿಸಿಲಿನ ದಗೆಯ ಅಲೆ (ಘರ್ಮೋರ್ಮಿ 
ಹತನಿರ್ಮಳಸಮೀರನುಂ .. .. ಶರಮೊಪ್ರೆ: ಶಾಂತಿಷು, ೧೨. 
೧೯ ಪ) 

ಘಸಣಿ - ಆತಂಕ, ತೊಂದರೆ (ಒಂದು ಘಸಣಿಯ ಮೇಲೆ 
ಬಿರ್ದ೦ ಎನೆ ಚಾರುದತ್ತಂ ನೋಡಿ ಶಂಕಿಸದೆ ಬನ್ನಿಂ ಈತಂ 
. « ವಿದ್ಯಾಧರಜನಾಗ್ರಗಣ್ಯನು೦ ಆಗಲೆವೇಟ್ಕುಂ .. .. ಎಂದು: 
ಹರಿವಂಶ, ೩. ೧೧ ವ) 

ಘಸ್ಕಣ - ಕುಂಕುಮ ಕೇಸರಿ (ಅತಿ ಮಸೃಣಘಸ್ಕಣ ಗೋಶೀರ್ಷ 
ಚಂದನ ಅಗರು ಕರ್ಪೂರಸಂವಿಶ್ರಿತ ಸುರಭಿ 
ಗಂಧ೦ಗಳಿ೦ದಂ: ಆದಿಪು, ೨. ೩೨ ವ) 


ಘಸ್ಕರ - ನಾಶಮಾಡುವವನು (ಪೂಜಿಸಿದಂ ಧೃತಕಾಲಕೂಟನಂ 

ಮನಸಿಜಘಸ್ಮರಾಂಬಕಲಲಾಟನಂ ಉಗ್ರಫಣೇ೦ದ್ರಜೂಟನಂ: 

ಜಗನ್ನಾವಿ, ೧೭. ೯೦) 

- ಹಗಲು (ದಿವಸಂ ದಿನಂ ದಿವಾಹಂ ದ್ಯು ವಾಸರಂ 

ಘಸಮೆನೆ ಪಗಲ್‌: ಅಭಿಧಾವ, ೧. ೨. ೪) 

ಫಳಿಲನೆ - ಬೇಗನೆ (ಪೊಲಂ ಉಡುಗಿ ಬಂದುದು ಉಡಿದುದು 
ಪುಲ್‌ ಕಾಡು೦ ದಲ್‌ ಎಲೆಯಿಕ್ಕಿ ಘಳಿಲೆನೆ ನಿಂದುವು 
ತಣಿದುವು ಮೃಗಂಗಳ್‌ ಎತ್ತಲುಮೀಗಳ್‌: ಪಂಪಭಾ, ೫. 
೩೭) 

ಘಟಿಗೆ - ಒಂದು ಕಾಲ ಪರಿಮಾಣ, ಆರು ಕ್ಷಣಗಳು 
(ಕ್ಷಣಮದಾಜು ಘಟೆಗೆಯರನಿಕ್ಕುಂ: ಅಭಿಧಾವ, ೧. ೨. ೨) 

ಘಟೆಯ ದ ಸಜ್ಜು (ಪೊಳೆವ ಕೈದುವ 
ಘಟಿಯದಿನತಿಭಯದಮಾದುದಾ ಪ್ರತಿಭಯದಂ: 
ವರ್ಧಮಾಪು, ೪. ೪೨) 

ಘಟೆಯಿಸು — ಸಂಪಾದಿಸು (ಧರ್ಮಮಂ 
ಘಳಿಯಿಸಿಕೊಳ್ಳುದೊಂದೆ ಚದುರ್‌: ಆದಿಷು, ೩. ೫೩) 

ಘಾಟ - ಆನೆಯ ಕತ್ತಿನ ಹಿಂಭಾಗ (ಗ್ರಾಹಮಂ 
ಕರ್ಣಜಾಲಾಂತರಮಂ ನಿರ್ಯಾಣಮಂ ಸೃಕ್ವಮಂ 
ಉದರಮಂ ಉದ್ಧೂತಮಂ ಘಾಟಮಂ: ವರ್ಧಮಾಪು, ೪. 
೭೯) 


ಘಸ್ರ 


ಘಾತಿಕರ್ಮ- [ಜೈನ] ಆತ್ಮನ ಗುಣಕ್ಕೆ ಘಾತಕವಾದ 
ಜ್ಞಾನಾವರಣೀಯ, ದರ್ಶನಾವರಣಿಯ, ಅಂತರಾಯ, 
ಮೋಹನೀಯ ಎಂಬ ನಾಲ್ಕು ಕರ್ಮಗಳು (ಸುಟ್ಟಂ ಅತುಳ 
ಧ್ಯಾನಾಗ್ನಿಯಿಂ ಫಾತಿಕರ್ಮನಿಕಾಯಂಗಳ೦ ಆಗಳಾಗಳ್‌: 


ಕರ್ಣನೇಮಿ, ೧೩. ೮೫) 

ಘಾತಿಚತುಷ್ಯ - ಘಾತಿಕರ್ಮ[ಚತುಷ್ಟಯ] (ಚಮರರುಹದ್ವಯಂ 
ಬೆಳಪ ಬೆಳ್ಳೊಡೆ ಪೂಮಲಟ್‌ ಭಾಪ್ರತಾನಂ ಉತ್ತಮ 
ಮಣಿಪೀಠ೦ ಇಂದಸಭೆ ಎಂಬಿವು ಫಾತಿಚತುಷ್ಠದಿಂ 
ಸಮನಿಸೆ: ಶಾಂತಿಪು, ೪. ೬೩) 

ಘಾಸ - ಮೇವು. ಒಣಹುಲ್ಲು (ಶುಷ್ಕ ಪತ್ರ ಪಟ ವೀರುತ್‌ 
ಘಾಸಕಾರ್ಪಾಸಸಂತ್ರಿಕಜಾಲಂ ಬಲಿಭುಗ್ಬಲಂ ನಡೆದುದು 
ಅಂಭೋಧಾಧ್ಹದೊಳ್‌ ರಾಗದಿಂ: ಪಂಚತಂತ್ರ, ೩೭೬) 

ಘುಣಾಕ್ಷರಪ್ರಾಯ - ಹುಳುಗಳಿಂದ ಓಲೆಗರಿಯಲ್ಲಿ ಗೆರೆ ಬಿದ್ದು 
ಅಕ್ಷರಗಳಂತೆ ಕಾಣಿಸುವುದು (ಘೂಣಾಕ್ಷರಪ್ರಾಯದೆ 
ಶಬ್ದಮೊಂದೆರಡು ಮತ್ತೆ ವಿಚಾರಿಸಿ ನೋಡೆ ಕಾಕತಾಳೀಯದೆ 
ವಾಚ್ಯಮೊಂದೆರಡು ಕೂಡೆ: ಚಂದ್ರಪ್ರಪು, ೧. ೪೮) 

ಘುಸ್ಕಣ — ಕುಂಕುಮ (ಘುಸೃಣರಸಾವಗಾಹಭರಮಂ 
ರದನಚ್ಛದರಾಗಭೋಗಮಾಗಿಸೆ ನೃಪಂ ಪಡೆವಂ 
ಅಂಗನೆಯೊಳ್‌ ಜಳಕೇಳಿಲೀಲೆಯಂ: ಅನಂತಪು, ೨. ೧೯) 

ಘಳಿಲನೆ - ಬೇಗನೆ (ಪೊಲಂ ಉಡುಗಿ ಬಂದುದು ಉಡಿದುದು 
ಪುಲ್‌ ಕಾಡು೦ ದಲ್‌ ಎಲೆಯಿಕ್ಕಿ ಘಳಿಲೆನೆ ನಿಂದುವು 
ತಣಿದುವು ಮೃಗಂಗಳ್‌ ಎತ್ತಲುಮೀಗಳ್‌: ಪಂಪಭಾ, ೫. 
೩೭) 

ಘಳುಮ್ಮನೆ - ದಢಕ್ಕನೆ ಎಂಬರ್ಥದ ಅನುಕರಣಾವ್ಯಯ 
(ಖಳನುಂ ಕಳ್ಳುಣೆಯು೦ ಘಳುಮನಿಟಿಗುಂ ಶ್ವಭ್ರಾಂತಮಂ 
ತಾಪಿನಂ: ಆದಿಷು, ೫. ೮೧) 

ಘಟೆಯಿಸು -  [ಗಳಿಯಿಸು] 
ಘಳಿಯಿಸಿಕೊಳ್ಳುದೊಂದೆ 


ಸಂಪಾದಿಸು 
ಚದುರ್‌ 


(ಧರ್ಮಮಂ 
ಇಂತುಟು 


೪೦೮ 


ಸಂಸ್ಕೃತಿಧರ್ಮಮೇಕೆ: ಆದಿಪು, ೩. ೫೩); [ಘಟಿಯಿಸು] 
ಸೇರಿಸು (ವಿಯೋಗಿಯಳ್ಳೆರ್ದೆಯಂ ಆಯ್ದು ಅದಂ ಆಟರಲ್‌ 
ಎಂದೆ ಮನ್ನಥಂ ಘಟಿಯಿಸಿ ಕೆ೦ಪುವಾಸಿದವೊಲ್‌: ಪಂಪಭಾ, 
೫.೩೨) 

ಘಟೆಲನೆ - ಕೂಡಲೆ, ತಟ್ಟನೆ (ಉಚೆವುದು ಭುಜಬಲದಳವಂ 
ಘಟಲನೆ ಕೊಳ ಹೀನಬಲನಧಿಕಬಲಂ ತೊತ್ತಟದುಟೆದನೆಂಬ 
ಲೋಕದ ಪಟೆ ಪೊರ್ದದೆ ಮಾಣೆ 
ಧರ್ಮಯದ್ಧದೊಳೆಸಗಿಂ: ಆದಿಷು, ೧೪. ೧೦೨) 

ಘಾಟ - [ಆನೆಯ] ಹೆಕ್ಕತ್ತು (ಅಲ್ಪಘಾಟನು೦ ಉನ್ನತಶಿಖನುಂ 
ಪೀನಮಾಂಸಕಟಕಶ್ಪಿಷ್ಟನುಂ ಅತಿದೀರ್ಫ್ಥಸ್ನಿಗ್ಗಕೃಷ್ಣವದನನುಂ: 
ಆದಿಷು, ೧೨. ೫೬ ವ) 

ಘಾತ - ಹೊಡೆತದ ಪರಿ (ಪಾತಂ ಲಕ್ಷ್ಯಂ ಶೀಘ್ರಂ ಘಾತಂ 
ಬಹುವೇಗ೦ ವಎಂಬಿವಯ್ಬೇಸಿನೊಳ೦. ಅಂತು ಈತನ 
ದೊರೆಯಲ್ಲ: ಪಂಪಭಾ, ೧೨. ೧೮೫) 

ಘಾತಿ - [ಜೈನ] ಘಾತಿಕರ್ಮ, ಆತ್ಮನ ಗುಣಕ್ಕೆ ಘಾತಕವಾದ 
ಕರ್ಮ; ಸತ್ಕಾರ್ಯ ಪ್ರವೃತ್ತಿ ಮುಂತಾದ ಉತ್ತಮಗುಣಗಳನ್ನು 
ಹಾಳುಮಾಡಿ ಆತ್ಮನ ಪರಿಪೂರ್ಣತೆಗೆ. ಬಂಧಕವಾದ 
ಜ್ಞಾನಾವರಣೀಯವೇ ಮೊದಲಾದ ನಾಲ್ಕು ಬಗೆಯ ಕರ್ಮ 
(ಅಕ್ಷಯಪುಣ್ಯಂ ಉಗ್ರತಪಮೆಂಬುಗ್ರಾಸಿಯಿ೦ ಕೂಡೆ 
ಘಾತಿಗಳಂ ಘಾತಿಸಿ: ಆದಿಪು, ೩. ೮೦) 

ಫಾತಿಸು — ನಾಶಮಾಡು (ಅಕ್ಷಯಪುಣ್ಯಂ 
ಉಗ್ರತಪಮೆಂಬುಗ್ರಾಸಿಯಿ೦ ಕೂಡೆ ಘಾತಿಗಳ೦ ಘಾತಿಸಿ: 
ಆದಿಪು, ೩. ೮೦) 

ಘುಮ್ಮೆಂಬಡವಿ -. ಘುಮ್‌ ಎಂಬ ಅಡವಿ, ಬಿಗಿದುಕೊಂಡ 
ಕಾಡು (ನಿನ್ನಿರವಂ ನೀಂ ಮರುಳೆ ಬಗೆಯದಂತುಂ 
ಘುಮ್ಮೆಂಬಡವಿಯೊಳಡಂಗಿ ಚಿಂತಿಸುತಿರ್ಪಾ: ಪಂಪಭಾ, ೭. 
೫೦) 

ಘುಳುಮ್ಮನೆ - [ಅನುಕರಣ ಪದ] ದುಡುಂ ಎಂದು 
(ಧರ್ಮಕೃತಿದ್ರೋಹನುಂ ಖಳನುಂ ಕಳ್ಳುಣೆಯುಂ 
ಘುಳುಮನಿಟೆವಂ ಶ್ವಭ್ರಾಂತಮಂ ತಾಪಿನಂ: ಆದಿಷು, ೫. 
೮೧) 

ಘೂಕ - ಗೂಬೆ (ಪರಭೃತ ಭೃ೦ಗ ಕೀರ ಕಳಹಂಸೆಗಳಲ್ಲದೆ ಕಾಕ 
ಘೂಕ ಭೀಕರ ಖಗ೦ ಇಲ್ಲ .. . ದೇಶದೊಳ್‌: ನೇಮಿನಾಹು, 
೧. ೫೮ 

ಘೂರ್ಜರ - ಗುರ್ಜರ ದೇಶ (ಘೂರ್ಜರ ಬರ್ಬರ ಪಾರಸೀಕ .. 
. ಭೂಪಾಲಕರಿ೦ ಭಯಾನಕರಸಮುಂ: ಜಗನ್ನಾವಿ, ೨.೩೯ 
ವ) 

ಘೂರ್ಣಮಾನ ಮ ನಡುಗುವ (ಘೂರ್ಣಮಾನ 
ಅರ್ಣವಘೋಷಮಂ ಗೆಲ್ಬ ಹರ್ಷದಿಂ ಪೆರ್ಚ್ಜುವಂತೆ ಪೆರ್ಚಿ: 
ಆದಿಹು, ೧೩. ೪೨ ವ) 


ಘೂರ್ಣಿಸು - ಪಕ್ಷುಬ್ಧವಾಗು, ಭೋರೆಂದು ಶಬ್ದವಾಗು 
(ಉದಯಿಸೆ ಚಂದ್ರಂ ನೆಲವೆರ್ಜಿದ ಅರ್ಣವಂ 
ಘೂರ್ಣಿಪಂತೆ ಭೋರೆಂದೋರಂದದೆ ಭುವನಮೆಯ್ದೆ 


ಘೂರ್ಣಿಸಿದುದು ರಾಜಪುತ್ರಜನನೋತ್ಸವದೊಳ್‌: ಕಾದಂಸಂ, 
೨. ೧೯) 

ಫೃಣಿ - ಕಾಂತಿ, ಕಿರಣ (ಸರಸೋದ್ಯತ್‌ ಕಣಿಶಾವಳೀ 
ಫೃಣಿಮಯಂ ಕೇದಾರಜಾಲಂ ಲಸತ್‌ ಸರಸೀಜಾತಮಯಂ 


ಸರೋವರಚಯಂ: ಶಾಂತೀಶ್ಚಪು, ೧೩. ೧೩೬); 
ದಯಾವಂತ (ಸದಯಂ ಫೃಣಿ: ಅಭಿಧಾವ, ೨. ೧. ೧೮) 
ಫೃತ - ತುಪ್ಪ (ಫೃತವಾಜ್ಯಂ ಸರ್ಪಸ್ಸಂಜ್ಜಿತಮಕ್ಕುಂ: ಅಭಿಧಾವ, 

೧. ೧೬. ೨) 
ಫೃತಘಟವಿಘಟನ - ತುಪ್ಪದ ಕೊಡವನ್ನು ಒಡೆದುಕೊಂಡು 

ಬಂದವನಾಗಿ (ಅಂತು ನೂರ್ವರೊಳ್‌ ಒರ್ವನ ಅಗುರ್ಬು 

ಪರ್ಬಿ ಪರಕಲಿಸೆ ಸಂಪೂರ್ಣ ವಯಸ್ಕನಾಗಿ 

ಫೃತಘಟವಿಘಟನನುಮಾಗಿ ಪುಟ್ಟುವುದುಂ: ಪಂಪಭಾ, ೧. 

೧೩೧ ವ) 
ಫೃತಪೂರ — ತುಪ್ಪದ ಪೂರಿ (ಮೃದುರಸನಾ 
ಸಮ್ಮರ್ದನಮಾತ್ರದ್ರಾವಣಿಯ ಘೃತಪೂರಮುಮಂ: ಆದಿಷು, 
೧೧. ೨೬ ವ) 

- ಘರ್ಷಿಸುವ (ಪರಿಮಳಸಂಭ್ರಮ ಭ್ರಮರವಿಭ್ರಮಭೃತ್‌ 
ನಿಜದೃಷ್ಟಿ ಫೃಷ್ಣಭಾಸುರಸುಮಮಾಲೆಯಂ ಸಮಧುವ್ರಜಂ 
ಒಕ್ಕಿರೆ: ರಾಜಶೇವಿ, ೨. ೧೦೫) 
ಘೋಟ - ಕುದುರೆ (ಶಶಿಜೂಟಲ ವೇಧಘೋಟಂ 

ಪ್ರವಿಮಲತರಗಾತ್ರಂ ಲಸತ್‌ ಪಂಚವಕ್ತಂ: ಉದ್ಭಟಕಾ, ೧೨. 

೧೩೬) 
ಘೋಟಕ - ಕುದುರೆ (ಚತುರಶೀತಿಲಕ್ಷ ಭದ್ರಗಜ೦ಗಳಂ 

ತಾವತ್ವಮಿತ ರಥಂಗಳುಂ ಅಷ್ಟಾದಶ ಕೋಟಿ 

ಘೋಟಕ೦ಗಳು೦ ಚತುರಶತಿ ಪದಾತಿಗಳುಂ: ಆಚವರ್ಧ, 

೧೨. ೯೧ ವ) 
ಘೋಟಾರೂಢ - ಕುದುರೆ ಸವಾರ 

ಘೋಟಾಯ್ದಂ: ಶಬ್ದಮದ, ೩೧ ಪ್ರ 
ಘೋಣ - ಮೂಗು (ಕತ್ತರಿಸಿ ಕಿವಿಗಳ೦ ನಸುಗುತ್ತುತ್ತಂ ಮೆಯ್ಯ 


ಫೃಷ್ಣ 


(ಹೋಟಾರೂಢಂ- 


ಖಂಡಮಂ ಘುರುಘುರೆನುತ್ತೊತ್ತರಿಸೆ ಘೋಣ ಪವನಂ 
ಉದಾತ್ತಂ ಮಸಗಿತ್ತು ವಾಜಿ ಪೆರ್ಮಾರಿಯವೋಲ್‌: 
ಪಂಪರಾ, ೪. ೧೦೮) 

ಘೋರಂಬಡಿಸು ದ ಹಿಂಸೆ ಮಾಡು (ಪಶುವಂ 


ಘೋರಂಬಡಿಸಿಯೆ ಕೊಂದು ಅದನಾರೋಗಿಪ ವಿಪ್ರಸಮಿತಿ 
ಗೆಯ್ಯದುದುಂಟೇ: ಸಮಯಪ, ೧೧. ೧೦೬) 

ಘೋರತಪ - ಕಠಿಣವಾದ ತಪಸ್ಸು [ಜೈನ] ಭಯಾನಕ 
ಸ್ಥಳಗಳಲ್ಲಿ ರೋಗವುಂಟಾದರೂ ತಪ ಗೈಯುವುದು 
(ಉಗ್ರೋಗ್ರ ತಪದಿ೦ ದೀಪ್ತತಪಂ ಮಹಾತಪಂ ಘೋರತಪಂ 
ಎಂದಿವು ಮೊದಲಾಗೊಡೆಯ ತಪಂಗಳಂ ಗೆಯ್ಯೆ ತಪದ 
ಮಾಹಾತ್ವದಿಂದಂ ಆಮೋಷಧಿ ಖೇಳೋಷಧಿ ಜವೋಷಧಿ 
ವಿಪ್ಲೋಷಧಿ ಸರ್ವೋಷಧಿಯೆಂದಿವು ಮೊದಲಾಗೊಡೆಯ 
ಯದ್ದಿಗಳ್‌ ಪುಟ್ಟಿದೊಡಂ: ವಡ್ಡಾರಾ, ಪು ೬೯, ಸಾ ೩) 

ಘೋರತಮ ದ ಹೆದರಿಕೆ ತರುವ ಕಗ್ಗತ್ತಲು 
(ಘೋರತಮಮಾದೊಡ೦ ಮಾರ್ಜಾರಂ ಕಾಣ್ಣಂದದಿಂದೆ: 
ಪಾರ್ಶ್ವನಾಪು, ೬. ೭೭) 

ಘೋಷ - ಗೊಲ್ಲರ ಹಳ್ಳಿ (ಚತುರ್ಮುಖಂ ಶಠಕ್ಷಿಸಲೆ 
ಬಂದನೆಂಬೀ ಭ್ರಮೆಯಂ ನೂರ್ಮಡಿಸಿದುದು ಆ ಘೋಷ 
ಬಹಿರ್ಮಹಿಯೊಳ್‌ ನಟ್ಟ ಗೊಲ್ಲ ದೇವತೆ: ಲೀಲಾವತಿ, ೫. 
೯೮) 

ಘೋಷಣೆವಡೆ - ಕೀರ್ತಿ ಹೊಂದು (ತ್ರಿಣಯನಶೌರ್ಯಂ ತಾಂ 
ಘೋಷಣೆವಡೆವುದು ಲೋಕಲಯದೊಳ್‌ ಎನ್ನಂ 
ಪೋಲ್ರಿರ್ದಂ: ಜಗನ್ನಾವಿ, ೭. ೨೮) 


೪೦೯ 


ಘೋಷಾಕರ - ಕಣಜ (ಘೋಷಾಕರ ಸಂಗ್ರಹಾಕರ 
ಗೋವಜಂಗಳುಮಂ: ಅದಿಷು, ೮. ೬೩ ವ) 
ಘೋಷಿಸು - ಸಾರಿ ಹೇಳು (ಆನಂದಭೇರಿಯಂ ಪೊಯ್ದಿ 


ಘೋಷಿಸಲ್ವೇಟ್ದು: ಆದಿಷು, ೧೪. ೧೦೪ ವ) 

ಘೋಟಯಿಲ - ಕುದುರೆ ಸವಾರ, ರಾವುತ (ಘೋಟಯಿಲರ್‌ 
ತಗುಳ್ಳು ತತ್ತಜ ತಜೆದಿಕ್ಕಿ ದೇಗುಲಕೆ ಪೆರ್ಮರನಂ ಕಡಿವಂತೆ 
ಮಾಡಿದರ್‌: ಪಂಪಭಾ, ೮. ೯೫) 

ಘೋಲಕಾಯಿಲ - ಕುದುರೆ ಸವಾರ (ದುಷ್ಟೇಕ್ಷನುಂ ರಿಪುಘಟಾ 
ವಿಘಟನ ಮೃಗೇಂದನುಂ ಅಪ್ಪ ಪೂರ್ಣಚಂದ್ರನುಂ.. .. 
ಅಖಿಲ ಘೋಟಾಯಿಲರ್‌ .. . ಕದನಕ್ಷೋಣಿಗೆ ನಡೆದರ್‌: 
ಪಂಪರಾ, ೧೩. ೨೯ ವ) 

ಘೋಟಿಕಾಯ್ತ - ಕುದುರೆ ಸವಾರ (ನಾಗಾಯ್ದರ ಗಳಘರ್ಜನೆ 
ಘೋಟಾಯ್ತರ ಬಹಳಧ್ವಾನಂ ಆ ಸಭಾಭ್ಯಂತರದೊಳ್‌: 
ಜಗನ್ನವಿ, ೧೧. ೭೪) 

ಘೋಲಣಾಯ್ದ - ಕುದುರೆ ಸವಾರ (ಘೋಟಣಯ್ಸರ್‌ ಹೊಳೆಯಿಸೆ 


ಬಿಸಿಲ್ಲುದುರೆಗಳ್‌ ಹೊಳೆವಂತೆ ಹೊಳೆವ 
ಕಡುಗುದುರೆಗಳುಮ೦ .. .. ಒಡ್ಡಿ ನಿಂದಾಗಳ್‌: ಪಂಪಭಾ, 
೧೦. ೫೧ ವ) 

ಘ್ರಾಣ - ಮೂಗು (ಮೂಗು ನಾಸಿಕಾ ಘ್ರಾಣ ಸಿಂಘನೀ 
ಘೋಣಾಖ್ಯಂ: ಅಭಿಧಾವ, ೧. ೧೨. ೧೭) 

ಫ್ರಾಣಗಹ್ನರ - ಮೂಗಿನ ಹೊಳ್ಳೆ (ಫ್ರಾಣಗಹ್ಪರದಿಂ 
ಘೋರಸಮೀರನಂ ಪಸರಿಸುತ್ತಿರ್ದತ್ತುದಾತ್ತ ಹಯಂ: 


ಮಲ್ಲಿನಾಪು, ೮. ೧೨೦) 
ಫ್ರಾಣೀಯ - ಮೂಸಿನೋಡಬಹುದಾದ, ಒಳ್ಳೆಯ ವಸನೆಯುಳ್ಳ 
(ಸಂದರ್ಶನೀಯಂ ದಳತ್ಪುಷ್ಟತತಿ  ಫ್ರಾಜೀಯಂ 


ನಂದನಂ ಮಾಟ್ಪುದು: ಚಂದ್ರಪ್ರಪು, ೧. ೧೧೨) 
ಘೋಳಾಯ್ದ - ಕುದುರೆ ಸವಾರ (ಘೋಳಾಯ್ದರ್‌ ಪೊಳೆಯಿಸೆ 


ಬಿಸಿಲ್ಲುದುರೆಗಳ್‌ ಪೊಳೆವಂತೆ ಪೊಳೆವ 
ಕಡುಗುದುರೆಗಳುಮಂ ಒಡ್ಡಿ ನಿಂದಾಗಳ್‌: ಪಂಪಭಾ, 
೧೦. ೫೧ ವ) 


ಚ 


ಚಂಕನತ್‌ - ಹೊಳೆಯುವ (ಅಲ್ಲಿಗೆ ದಳನ್ನೀಲಾತಸೀ ಚಂಕನತ್‌ 
ತನು ತೋಯಾಹರಣಾರ್ಥಿ ಬಂದಂ ಅಭಯಂ ಸೌಮಿತ್ರಿ 
ಶತ್ರುಂಜಯಂ: ಪಂಪರಾ, ೭. ೧೦೪) 

ಚಂಕ್ರಮಣ - ತಿರುಗಾಟ (ಚಕಿತ ಚಂಕ್ರಮಣಸ್ಟಲಿತ ಪದಪಲ್ಲವ 
ಲಾವಣ್ಯರಾಗಾರ್ಜಿತ ಪದಪಥದತ್ತ ದೃಷ್ಟಿಯುಂ: ಲೀಲಾವತಿ, 
೧೪. ೪೯ ವ) 


ಚಂಚತ್‌ -. ಚಲಿಸುವ (ನಡೆಯೆ ತುರಗಂ ಪೊನ್ನ 
ಆಯೋಗಂ೦ಗಳಿ೦ ಅಮರ್ದು ಅಟ್ರೆಯಿಂ ಪಡೆಯೆ ನೆಳಟಂ 
ಚಂಚತ್‌ ಪಿಂಛಾತಪತ್ರಮೆ ಕೂಡೆ ತಮ್ಮೊಡನೆ ಬರೆ: 
ಪಂಪಭಾ, ೯. ೧೦೨) 

ಚಂಚರೀಕ - ದುಂಬಿ (ಸಂಚರತ್‌ ಚಂಚರೀಕ ಕ್ವಣನ 


ಜ್ಯಾಸಂಗಚಿತ್ತೋದ್ಧವಭುವನಜಯೋತ್ಪಾದನ ಪ್ರೌಢ ಸೇನಾಗ್ರಣಿ 


ಚೇತನಾಪೀತಿಯಂ ಪೆರ್ಚಿಸುವುದು ಸಮೀರಂ: 
ಮಲ್ಲಿನಾಷು, ೨. ೩೧) 

ಚಂಚಲ - ಅಲುಗುವ (ಪೋಗಿನ್ನೆಲೆ ಪೋಗಲಾರ್ಪೊಡೆ 
ಚಂಚಲಜೇಷ್ಟಿತ ನೋಟ್‌ನೆಂಬುದುಂ : ಜಗನ್ನಾವಿ, ೩. ೩೭) 

ಚಂಚಿತಿ - ಬೇಡಿತಿ  (ಮಜೆವುಲ್ಲೆಯ ಕಣ್ಮಿಂಚು ಕೆದಳುವ 
ನೋಟದ ಚಂಚಿತಿಯಂ ವಿಪ್ರರಾಜವಧು ಕಂಡು: ಪುಣ್ಯಾಸ್ರ, 
ದಿತ್ಯೀಸಿಪು 

ಚಂಚು - ಹಕ್ಕಿಯ ಕೊಕ್ಕು (ಎಟಲ್ವ ಪತತ್ರಂ ಎತ್ತಿ ನಸು ನೀಡಿದ 
ಗೋಣ್‌ ತೆಜ್‌ದ ಉದ್ಭ ಚಂಚುಮಂಡಳಂ ಅರೆಮುಚ್ಚಿದ ಅಚ್ಚಿ 
ಮಿಡುಕಾಡುವ ತಾಳುಗೆ: ಶಾಂತೀಶ್ವಪು, ೧೨. ೪೬) 

ಚಂಚುಷುಟ - ಮುಚ್ಚಿದ ಕೊಕ್ಕು (ಪಿರಿದಪ್ಪುದೊ೦ದು ಶಿಲಾತಳದ 
ಮೇಲಿಕ್ಕಿ ನಿಜ ಚಂಚುಪುಟದಿಂ ಶತಖಂಡಂ ಮಾಡಿ 
ಬೆಣ್ಣೆಯಂ ತಿಂದ ಬೆಕ್ಕಿನಂತೆ ಅಜೆಲೀಯದೆ: ಪಂಚತಂತ್ರ, 
೧೩೮ ವ) 


ಚಂಚುರ - ಸುಂದರವಾದ (ಸಲೆ ನಾವ್ಯಮಾಯ್ತು ಚಂಚುರ 
ಮುಚುಕುಂದ ಸಂಚಯದೊಳಂ: ಚಂದ್ರಪ್ರಪು, ೭. ೬೪); 
ಸೊಬಗು (ಸಾರವಿಚಾರ ಚಂಚುರಂ ಅತಿಪ್ರಸರಂ 
ಪರಿಪಕ್ವಶಾಸ್ತ್ರಸಂಸ್ಕಾರಂ ಕವಿ ಕರ್ಣಪೂರಂ: 
ವರ್ಧಮಾಪು, ೧. ೨೫) 

ಚಂಚುರತೆ - ಜಾಣತನ (ವಚನ ಚಮತ್ಕಾರಮ೦ ಬಳಬಳಿಕೆಯ 
ಚಂಚುರತೆಯಂ ಹಸ್ತಚಾರಣದ ವಿಸ್ತಾರಮಂ 
ತೋಳುತ್ತುಮಿರೆ: ಕುಸುಮಾಕಾ, ೭. ೬೩ ವ) 

ಚಂಚುಲೋವೆ - (ಕಂಕೇಲ್ಲಿ ಕವರ್ಗಟ್ಟುಗಳಿ೦ ನಂದ್ಯಾವರ್ತದ 
ನವಪದಂಗಳಿಂ ಚಂಪಕದ ಚಂಚುಲೋವೆಗಳಿಂ: 
ಕುಸುಮಾಕಾ, ೧೨. ೧೫೭ ವ) 

ಚಂಡ - ಬಲಿಷ್ಠವಾದ (ಚಂಡವಿರೋಧಿಸಾಧನ ತಮಸ್ತಮಮೋಡೆ: 
ಪಂಪಭಾ, ೧. ೩) 

ಚಂಡಕರ - ಉರಿವ ಕಿರಣ[ಉಳ್ಳವನು] ಸೂರ್ಯ (ಶ್ರೀದಯಿತಂ 


ಎಮಗೆ ಮಾಟ್ಕ್‌ ಶುಭೋದಯಮಂ ದುಶ್ತರಿತ್ರತಮ 
ಚಂಡಕರಂ: ಸಮಯಪ, ೧೪. ೧) 
ಚಂಡಣೆಗುಡು - ನಾಟ್ಯದ ಒಂದು ಭಂಗಿ (ಜತಿಯಂ 
ನಡೆಯಿಪುದು ಕಿತ್ತು ಚಂಡಣೆಗುಡುವುದು 
ನಚ್ಚಣಿಯರಾಟಮೇನಚ್ಚರಿಯೋ: ಚಂದ್ರಪ್ರಪು, ೧೫. ೭೫) 
ಚಂಡಮರೀಚಿ — ಸೂರ್ಯ (ಚಂಡಮರೀಚಿಗೆ 
ಅಸ್ತಮಯಮಿಲ್ಲದುದು ಪಂದೆಡೆ ನಿಮ್ಮ ಕೇಳ್ಬುದುಂ 


ಕಂಡುದು೦ ಉಳ್ಳೊಡೆ ಇಂ ಬೆಸಸಿಂ ಆಂ ಇರದೆ ಅಲ್ಲಿಗೆ 
ಪೋಪೆವು: ಪಂಪಭಾ, ೪. ೪೮) 
ಚಂಡಮಾರಿ - ಒಬ್ಬಳು ಕ್ಷುದ್ರ ದೇವತೆ (ಪಾಪಕಳಾಪಂಡಿತೆ 
ಚಂಡಮಾರಿ ದೇವತೆಯಿರ್ಪಳ್‌: ಯಶೋಧಚ, ೧. ೩೪) 
ಚಂಡರುಚಿ - ಸೂರ್ಯ (ತಚ್ಛಶಿ ಪಲವು ಯೋನಿಯೊಳ್‌ ನಿಂದು 
ಅಶಾ೦ತಮತಿ ಚಂಡರುಚಿ ನಿಶಾಚರನಾದಂ: ಚಂದ್ರಪ್ರಪು, ೫. 


೮೮) 

ಚಂಡರೋಚಿ - ಪ್ರಖರ ಕಿರಣಗಳುಳ್ಳವನು, ಸೂರ್ಯ (ಪತ್ತಿ 
ಶಸ್ತ್ರ ದ್ಯುತಿಪರಿಕರಿ ಸಾಂದ್ರೀಭವಚ್ಚಂಡರೋಚಿಣಿರಣೌಘಂ: 
ಆದಿಷು, ೪. ೨೪) 

ಚಂಡವಿಕಮ - ಭಯ ಹುಟ್ಟಿಸುವ ಪರಾಕ್ರಮವುಳ್ಳವನು 
(ಮೇಳಿಸುತು೦ ಚಂಡವಿಕಮಾಡಂಬರಂ .. . ಸಾರ್ತಂದು: 


ಪುಷ್ಪದಂಪು, ೫. ೫೮) 


೪೧೦ 


ಚಂಡವೇಗ - ಬಹಳ 
ಬಾಳಮತ್ತಪರಮುಮಂ 
ಕರ್ಣನೇಮಿ, ೪. ೬ ವ) 

ಚಂಡಾಂಶು -. ಚಂಡರುಚಿ, ಸೂರ್ಯ (ದೀಪ್ಯಮಾನ 
ಪ್ರತಾಪಸ್ಥಗಿತಾಶಾಚಕ್ರಚಂಡಾ೦ಶುವಂ: ಆದಿಷು, ೮. ೨೬) 

ಚಂಡಾತಕ - ಹೆಂಗಸರ ಒಂದು ಉಡುಪು (ಅರ್ಧೋರುಂ 
ಚಂಡಾತಕಂ: ಅಭಿಧಾವ, ೧. ೧೩. ೨೧) 

ಚಂಡಾಮಯ - ತೀವ್ರವಾದ ಕಾಯಿಲೆ (ಕಂಡೊಡೆ 
ಪೆಸರ್ಗೊಂಡೊಡೆ ಕಿಡುಗುಂ ಚಂಡಾಮಯವೆನಿಪ 
ಔಷಧಮಂಡಳಿಯಿಂ ಸೇವ್ಯಮಲ್ಲಿ ಗಂದಿಗವಸರಂ: 
ಪುಷ್ಪದಂಪು. ೨. ೮೪) 


ಕಾಂತೆ 


ವೇಗ (ಆ » 
ಚಂಡವೇಗದಿನೆಯ್ದಿ; 


ಕೊಂಡು 


ಚಂಡಾಲೆ - ಹೊಲೆಯ ಹೆಂಗಸು (ಕನ್ನೆ ಚಂಡಾಲೆ 
ದರ್ಶನತಾತ್ಸರ್ಯದೆ ರಾಜಕೀರಸಹಿತಂ ಬಂದಿರ್ದಳ್‌: 
ಕಾದಂಸಂ, ೧. ೧೨) 

ಚಂಡಾಳ - ಹೊಲೆಯ (ಚಂಡಾಳಂ ತಾಂ ಹೊಲೆಯಂ: 
ಅಭಿಧಾವ, ೧. ೧೧. ೮೭) 

ಚಂಡಾಳಿ - [ಚ೦ಡ--ಅಳಿ] ದುಷ್ಪ ದುಂಬಿ (ಚಂಡಾಳೀ 
ಚಂಡಗೀತದ್ದನಿಯನೊದೆದು ಬಾ ಉಣ್ಮೆ ಪೊಣ್ಣಿತ್ತು ಹಗೆ 


ತೂರ್ಯಪುಣಾದಂ: ಲೀಲಾವತಿ, ೩. ೫೮) 


ಚಂಡಿ - ದುರ್ಗೆ (ಪುಳಿಂದಪತಿಯಾಡುವ ಬೇಂಟೆಗೆ ಬೆರ್ಚಿ 
ಪೋಗಿ ಚಂಡಿಯ ಮಯಂ .. .. ಪೊಕ್ಕು: ನೇಮಿನಾಪು, 


೩ ೫೫) 
ಚಂಡಿಕೆ - ಜುಟ್ಟು ತಲೆಗೂದಲು (ಪಂಜರಮಂ 
ಪೊತ್ತಿರದೆಟ್ಟಂದಂ ಚಂಡಿಕೆವೆರಸಿದ ಚಂಡಾಲಬಾಲಕಂ 


ಮತ್ತಿರ್ವಂ: ಕಾದಂಸಂ, ೧. ೧೫); ದುರ್ಗೆ (ಸರಸಿಜಭವಂಗೆ 
ವಿಷ್ಣುಗೆ ಸರಸಿಜಮಿತ್ರಂಗೆ ಶಿಖಿಗೆ ಚಂಡಿಕೆಗೆ ಈತ೦ ಗುರು: 
ಸಮಯಪ, ೮. ೧೦೯) 

ಚಂಡಿಸು - ಹಟಮಾಡು (ಚ೦ಡಿಪ ಚಪಲೆಯ ನುಡಿಗೇಗೊ೦ಡಳ್‌ 
ಹಿತಮತಮನೇಕೆ ಕೇಳವೊ ಕಿವಿಗಳ್‌: ಲೀಲಾವತಿ, ೧೪. ೪೭) 


ಚಂದ - ಒಂದು ಜಾತಿಯ ಮರ (ಕುರವಕ ಚಂಪಕ ಅರ್ಜುನ 
ತಮಾಳ ಕುಚಿಂದನ ಚಂದ ನಾಗ ಜಂಬಿರ ಪನಸು ಆಮ್ರ 
ನಿಂಬ ಕುಟಜ ಆದಿ ಮಹಾಕುಜಸಂಕುಳಂಗಳಿಂ; ಹರಿವಂಶ, 
೭. ೭); ಸೊಬಗು (ತಾನುಂ ಮಾಕಂದಮೆನಿಸಲ್‌ ನೆಗಳ್ಳಿದ 


ಚ೦ದಮನಾಂ೦ತಂತೆ ನೇಜೆಲಲ್ಲೆಸೆದಿರ್ಕುಂ: ರಾಜಶೇವಿ, ೨. 
೪೬) 

ಚಂದನಕರ್ದಮ — ಶ್ರೀಗಂಧದ ಲೇಪನದವ್ಯ 
(ಚಂದನಕರ್ದಮದಣ್ಣು .. . ಬಗೆಗೊಂಡುದು: ಜಗನ್ನಾವಿ, 
೫.೭೧) 

ಚಂದನಕುಜ - ಶ್ರೀಗಂಧದ ಮರ (ಪಾವು ಸುತ್ತಿರಲನಾಹತ 
ಲೀಲೆಯೊಳಂದು ಬಾಳಚಂದನಕುಜದಂತೆ: 


ಕೃಷ್ಣನೆಸೆದಿರ್ದೊಡಂ: ಜಗನ್ನಾವಿ, ೩. ೯೧) 

ಚಂದನಕ್ಷೋದ - ಗಂಧದ ಪುಡಿ (ೆಂಪಿಲ್ಲದ ಬಿಸಿಲುಣ್ಮುವ 
ಕಂಪಿಲ್ಲದ ಸಾಂದ್ರ ಚ೦ದನಕ್ಷೋದಂ: ಚಂದ್ರಪ್ರಪು, ೮. ೪೪) 

ಚಂದನಗಂಧವಾರಿ - ಶ್ರೀಗಂಧದ ಪರಿಮಳದ ನೀರು (ಮುತ್ತಿನ 
ಪಚ್ಚೆ ಮಾಣಿಕದ ವಜದ ಕೇಟಿಯೊಳ್‌ ಒಂದಿ ಸಾಂದಿನೊಳ್‌ 
ಕತ್ತುರಿಯೊಂದು  ಕೋಟ್ಟ್‌ಸಳಳ್‌ ಓಕುಳಿ ಚಂದನ 
ಗಂಧವಾರಿಯೊಳ್‌ ಸುತ್ತಲುಂ ಅಲ್ಕ್‌ಜಿಂ ಪಡೆವ ಗೇಯದ 
ಪೆಂಪಿನ ಅಲಂಪ೦ ಆರ್ಗ೦ ಆರ್ತಿತ್ತುದು ಪಟ್ಟಬಂಧ 


ಮಹೋತ್ಸವಂ ಆ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧೪. 
೨೦) 

ಚಂದನಚರ್ಚೆ - ಗಂಧಲೇಪನ ಯ(ಭಟ್ಟಾರಕರ೦ ವಚಸ್ಸುರಭಿ 
ಚಂದನಚರ್ಚೆಗಳಿಂದಮರ್ಚಿಪೆಂ: ಪಂಪರಾ, ೧. ೧೪) 

ಚಂದನಚ್ಛ್ಚಟಾ - ಶ್ರೀಗಂಧದ ಗಟ್ಟಿ (ಚಂದನಚ್ಚಟಾ 
ಚರ್ಚೆಗಳೆಂಬವೊಲಡಸಿ ನೋಡಿ ತಳಿರ್ವಟ್ಟಲೊಳ್‌ 
ಒರ್ವಳೊಟ್ಟಿದಳ್‌: ಲೀಲಾವತಿ, ೧೩. ೬೭) 

ಚಂದನರಸ - ಶ್ರೀಗಂಧಧ ಮರದ ರಸ (ಮಾದ್ಯತ್‌ ಗಜಗಂಡಬಿತ್ತಿ 
ಕಷಣ ಪ್ರೋದ್ದೇದದಿಂ ಸಾರ್ದು ಬಂದು ಇದಿರೊಳ್‌ 
ಕೂಡುವುದಿಲ್ಲಿ ಚಂದನರಸಂ ಕೆಂಬೊನ್ನ ಟಂಕಂಗಳೊಳ್‌: 
ಪಂಪಭಾ, ೪. ೨೨) 

ಚಂದನಸಾರ - ಚಂದನಕರ್ದಮ (ಘನಸಾರ ಚಂದನಸಾರ 
ಪ್ರಮೃಷ್ಟಕರತಳನುಂ: ಆದಿಷು, ೧೧. ೨೭ ವ) 

ಚಂದವ - ಚಂದ್ರ (ಪಡೆ ಮರವಟ್ಟ ಮಾವು ಗಡ ಬೆಳ್ಳೊಡೆ 
ಆಗಸಕೆಟ್ಟಿ ಚಂದವಂ ಗಡ: ಕಬ್ಬಿಗಕಾ, ೧೪೪) 

ಚಂದ್ರಕ - [ಜೈನ] ಒಂದು ಇಂದಕದ ಹೆಸರು (ಚಂದಕಮೆಂಬ 
ಮೊದಲ ಇಂದ್ರಕದೊಳ್‌ .. . ಪುಟ್ಟಿದಯ್‌: ಶಾಂತಿಪು, ೭. 
೮೩ ವ) 

ಚಂದ್ರಕಚ್ಛತ್ರ -. ನವಿಲುಗರಿಯ ಸೀಗುರಿ (ನಿರಂತರೋಚ್ಚೆತ 
ಚ೦ದ್ರಕಚ್ಛತ್ರಚ್ಛಾಯಾನಿರಾಕೃತಾತಪನುಂ: ಆದಿಷು, ೩. ೯೦ 
ವ) 

ಚಂದ್ರಕಬಲ - ಸರ್ಪಗಂಧ ಎ೦ಬ ಹೂ (ಮಕರಂದಬಿಂದು 
ಸಂದೋಹ  ಚಂದ್ರಕಬಲ ಚಂದ್ರಕಿತಮುಖಚಂದ್ರರಾಗಿ: 
ಶಾಂತಿಪು, ೭. ೨ ವ) 

ಚಂದ್ರಕಬಳ - ಕೆಂಪು ಬಣ್ಣದ ಒಂದು ಬಗೆಯ ಪರಿಮಳದ್ರವ್ಯ 
(ಚಿನ್ನ ಪೂಗಳಂ ಮೆಜ"ವಂತೆ ಚ೦ದ್ರಕಬಳಮಂ ತೊಡೆವಂತೆ 
ಮಹೀಕಾಂತೆ ಸೊಗಯಿಸೆ: ಆದಿಪ, ೭. ೩೬ ವ) 

ಚಂದ್ರಕಬಳ - ಚಂದಕಬಲ, ಕೆಂಪು ಬಣ್ಣದ ಒಂದು ಬಗೆಯ 
ಪರಿಮಳದ್ರವ್ಯ (ಚಿನ್ನ ಪೂಗಳಂ ಮೆಜ್‌ವಂತೆ 
ಚಂದ್ರಕಬಳಮಂ ತೊಡೆವಂತೆ ಮಹೀಕಾಂತೆ ಸೊಗಯಿಸೆ: 
ಆದಿಪ, ೭. ೩೬ ವ) 

ಚಂದ್ರಕಳಾಪ - ನವಿಲುಗರಿಯನ್ನು ಆಭರಣವಾಗುಳ್ಳವನು, ಕೃಷ್ಣ 
(ಉದಂಚಿತ ಚಂದಕಳಾಪನೆಲ್ಲಿದಂ .. . ಎನುತ್ತೈದಿವಂದು: 
ಜಗನ್ನಾವಿ, ೩. ೯೦) 

ಚಂದ್ರಕಲೆ - ಚಂದನ ಹದಿನಾರು ಕಲೆಗಳು (ಚ೦ದ್ರಕಳೆ 
ಕಣ್ಣೆಜ್‌ದಂತೆ ನೆಕ್‌ ಮೆಖ್‌ದು ನಡೆತಂದು ನಗತನೂಜೆ: 
ಗಿರಿಜಾಕ, ೫. ೭೬ ವ) 

ಚಂದ್ರಕವಳ - ಒಂದು ಬಗೆಯ ಪರಿಮಳದವ್ಯ (ಅಡಿಗಡಿಗೆ ಸತಿಗೆ 
ಸಿರಿಕನ್ನಡಿ ತೋಜುವ ಚಂದ್ರಕವಳದಿಂದಂ ಮೊಗಮಂ 
ತೊಡೆವ: ಅಜಿತಹು, ೩. ೭) 

ಚಂದ್ರಕಾಂತ - ಬೆಳುದಿಂಗಳಿನಿಂದ ಆರ್ದ್ರಗೊಳ್ಳುವ ಬಿಳಿಯ ಕಲ್ಲು 
(ಆ ರತಿ ಪಾಪಮುಂ ಪಡಣಮುಂ ಪೋಪಂತೆ ಕಾಮಂಗೆ 
ಮಜ್ಜನಕೆ ಎಂದೆತ್ತಿದ ಚಂದ್ರಕಾಂತ ಘಟದೊಳ್‌ ತಂದು 
ಅಟ್ಟೆಯಿಂ. ಪುಷ್ಣವಾಸನೆಗೆಂದಿಕ್ಕಿದ ನೀಳನೀರರುಹಮಂ 
ಪೋಲ್ಬತ್ತು ಕಟ್ಟೆಂದುವಾ: ಪಂಪಭಾ ಪರಿಷತ್ತು. ೪. ೫೧) 

ಚಂದಕಾಂತಘಟ - ಬಿಳಿಗಲ್ಲಿನ ಕೊಡ (ರತಿ ಪಾಪಮುಂ 
ಪಡಣಮುಂ ಪೋಪಂತೆ ಕಾಮಂಗೆ ಮಜ್ಜನಕ್ಕೆಂದೆತ್ತಿದ 
ಚಂದ್ರಕಾಂತಘಟದೊಳ್‌: ಪಂಪಭಾ, ೪. ೫೧) 


೪೧೧ 


ಚಂದ್ರಕಿ - ನವಿಲು (ಸಮದಾರಾತಿಮರಾಳನೀರದರವಂ 
ಸಂಕ್ರುದ್ಧವೈವಸ್ವತೋಪಮವಿದ್ವಿಷ್ಟ ಫಣೀಂದ್ರ ಚಂದ್ರಕಿರವಂ: 
ಆದಿಷು, ೧೧. ೧೦) 

ಚಂದ್ರಕಿತ - ಕೆಂಪುಬಣ್ಣದ (ಗುರುಚರಣ ಸರಸೀರುಹ 
ಮಕರಂದಬಿಂದಿಸಂದೋಹ ಚಂದ್ರಕಬಲ ಚಂದ್ರಕಿತ 
ಮುಖಚಂದರಾಗಿ: ಶಾಂತಿಪು, ೭. ೨ ವ); ಹೊಳೆಯವ 
(ರತ್ನಾವಳೀ ತೋರಣಕಿರಣಮರುಚ್ಛಾಪಚಾರಂಗಳಿಂ 
ಚ೦ದ್ರಕಿತ೦ .. . ಮಲ್ಲರಂಗಂ: ನೇಮಿನಾಷು, ೮. ೬೩) 

ಚಂದ್ರಕಿರವ. - ನವಿಲಿನ ಕೇಗು (ಸಮದಾರಾತಿ 
ಮರಾಳನೀರದರವಂ ಸಂಕುುದ್ದವೈವಸ್ಥತೋಪಮ ವಿದ್ವಿಷ್ಟ 
ಚಂದಕಿರವಂ: ಆದಿಪು, ೧೧. ೧೦) 


ಚಂದ್ರಕಿವಾಹ - ನವಿಲನ್ನು ವಾಹನವಾಗುಳ್ಳವನು, ಷಣ್ಮುಖ 
(ಚಾರು ಚಂದ್ರಕಿವಾಹಂ ದಶಕೋಟಿಭೈರವಯುತಂ; 
ಶಬಶಂವಿ, ೧. ೫೯) 

ಚಂದ್ರಖಂಡ | ಚ೦ದ್ರನ ತುಂಡು (ವಿಳಸತ್‌ 
ವಿದ್ಧುಜ್ಞಟಾಮಂಡಳಂ ಅಮರನದೀಚಂದ್ರಖಂಡಾನ್ಸಿತಂ: 
ರಾಜಶೇವಿ, ೩. ೦೯) 

ಚಂದ್ರಗತಿ - ಚಂದನ ಚಲನೆ; [ಜೈನ] ಬೆಳುದಿಂಗಳಿನಂತೆ 


ಬಡವಬಲ್ಲಿದರ ನಡುವೆ ವ್ಯತ್ಯಾಸವಿಲ್ಲದೆ ಮಾಡುವ ಚರಿಗೆ 
(ಒಯ್ಯಗೆ ಕಾಲ್ಗಳ್‌ ನೆಲ ಮುಟ್ಟಿ ಚಂದ್ರಗತಿಯಿಂ ಬಂದಂ 
ಮುನೀಂದ್ರೋತ್ತಮಂ: ನೇಮಿನಾಪು, ೧. ೮೧) 

ಚಂದ್ರಚರಿತ -  ಚೆಂದಗತಿ  (ಶರದದ ಚಂದ್ರಮನೊಳ್‌ 
ಮಚ್ಚರಿಪಂತಿರೆ ಚ೦ದ್ರಚರಿತಮಂ ಕೈಕೊಂಡಂ: ಆದಿಷು, ೧೨. 
೪೬) 

ಚಂದದ ವ - ಕರ್ಪೂರದ ರಸ (ಸರಳ೦ ಚಂದ್ರದ್ರವಾಭಂ 
ತರುಣತ್ಕಣಗಣ೦ ಮುಷ್ಟಿಮಾತ್ರ೦ ಸುಪುತ್ರಂ: ಚಂದ್ರಪ್ರಷು, ೩. 
೩೩) 

ಚಂದ್ರಧವಳ - ಚಂದ್ರನಂತೆ ಬೆಳ್ಳಗಿರುವ (ಧರ್ಮಜನಿಕ್ಕಿದಂ 
ಗುರುವ೦ ಇಂ ನೀನಾತನ೦ ಬೇಗಂ ಇಕ್ಕದೆ ಕಣ್ಣೀರ್ಗಳನಿಕ್ಕೆ 
ಚಂದಧವಳಂ ನಿನ್ನನ್ವಯಂ ಮಾಸದೇ: ಪಂಪಭಾ, ೧೨. 
೩೫) 

ಚಂದ್ರಪ್ರಭ - ಚ೦ದ್ರನಂತೆ ಕಾಂತಿಯುಕ್ತ (ವದನಂ ಚಂದಪಭಂ 
ವಿಕಮಬುಜಂ ಅಜಿತಂ: ಲೀಲಾವತಿ, ೧. ೯೪); [ಜೈನ] 
ಎಂಟನೆಯ ತೀರ್ಥಂಕರ (ಚಂದಪಭಚರಿತಮಂ 
ಆಚಂದ್ರಾರ್ಕಸ್ಥಾಯಿಯಿಂತಿದೆನೆ ಪೇಟ್ಟು: ಚಂದ್ರಪ್ರಪು, ೧೬. 
೮೩) 

ಚಂದ್ರಬಲ - ಚಂದ್ರನು ಒಳ್ಳೆಯ ಸ್ಥಾನದಲ್ಲಿರುವ ಕಾರಣ 
ಉಂಟಾಗುವ ಶುಭಫಲ (ದಮಿತಾರಿಯ ಬಲಂ 
ಚ೦ದ್ರಬಲಮಿಲ್ಲದ ಅ೦ಕಕಾಜನಂ೦ತೆ ಸೋಲ್ತು 
ಮೂರ್ತಿಬಲಮಿಲ್ಲದ ಮಲ್ಲನಂತಿಕ್ಕು ಶಾಂತಿಷು, ೪. ೩೦ ವ) 

ಚಂದ್ರಬಿಂಬ - ಚಂದ್ರನ ಆಕೃತಿ (ಇತ್ತೆನೆಂದು 
ವಿಯತ್ತಳಕ್ಕೊಗೆದೊಡೆ ಆತನಂಶಮಾಕೆಯ 
ಗರ್ಭಸರೋವರದೊಳಗೆ ಚಂದಬಿಂಬದಂತೆ ಸೊಗಯಿಸೆ: 
ಪಂಪಭಾ, ೧. ೧೨೪ ವ) 

ಚಂದ್ರವಿಮಾನ - [ಜೈನ] ಸ್ಪರ್ಗಗಳಲ್ಲಿ ಒಂದು (ಇನಿಸಗ್ಗಳಂ 
ಚಂದ್ರಕಾಂತಮಣಿಮಯಮಪ್ಪ ಚಂದವಿಮಾನಮುಂ: 
ಸುಕುಮಾಚ, ೧೧. ೫೯ ವ) 


ಚಂದ್ರಶಾಲೆ - ಮಹಡಿಯಲ್ಲಿನ ಅಂಗಳ (ದಾಳಿಂಬದ 
ದ್ವಾರಂಗಳಿಂ ಚೂತದ ಚಂದಶಾಲೆಗಳಿಂ: ಕುಸುಮಾಕಾ, ೧೨. 
೧೫೭ ವ) 

ಚಂದ್ರಾಂಶು - ಚಂದ್ರನ ಕಿರಣ, ಬೆಳುದಿಂಗಳು (ವಾರಿಜ 
ಮಳಯಜ ಮಳಯಸಮೀರಣ ಚಂದ್ರಾಂಶು 
ಚಂದಕಾಂತದವ ಕರ್ಪೂರ ಮೃಣಾಳಾದಿಗಳುಂ: ಆದಿಷು, ೨. 
೧೩) 

ಚಂದ್ರಾತಪ - ಬೆಳುದಿಂಗಳು (ಚಂದ್ರಾತಪ ಪಾಂಡುರ 
ಹರಿಚಂದನಾನುಲಿಪ್ತಗಾತ್ರನುಂ ಅಭಿನವ ಏಳಸಿತ 
ಮಾಳತೀಮಾಳಾಪರಿಷ ತಮಕುಟನುಂ: ಆದಿಷು, ೧೧. ೧೦) 

ಚಂದ್ರಾಭ - ಬೆಳುದಿಂಗಳು (ರುಂದ್ರ ಅರ್ಧಚಂದ್ರಾಭಂ ಆರಯೆ 
ದಂತಾವರಣಂ: ಸುಕುಮಾಚ, ೫. ೫೩) 

ಚಂದ್ರಾಭರಣ - ಶಿವ (ಚಂದ್ರಾಭರಣಂ 
ತಾಲಿಗಟ್ಟಿದನೆನೆ: ಗಿರಿಜಾಕ, ೩. ೮೬) 

ಚಂದ್ರಾಲೋಕ - ಬೆಳುದಿಂಗಳು (ಪೊದಳ್ಳು 
ಚೆಂದ್ರಾಲೋಕಮಂ ಕಂಡು: ಪುಷ್ಪದಂಷು, ೧೩. ೨೫) 

ಚಂದ್ರಾಶ್ಮ - ಚ೦ದ್ರಕಾಂತಶಿಲೆ (ನಿರ್ಜರಕಾಂತಾನನ 
ಚಂದನಿಂದೊಸರ್ದ ಚಂದ್ರಾಶ್ಮಾಂಬುವಂ ಪೀರ್ದು 
ಕಿನ್ನರಗೀತಕ್ಕೆ ಕಡಂಗಿ: ರಾಜಶೇವಿ, . ೧೧೭) 

ಚಂದ್ರಿಕಾಪ್ರಭೆ - ಬೆಳುದಿಂಗಳ ಕಾಂತಿ (ತುಂಬಿಯ ಗಾವರಂಗಳಂ 
ಗೆಡೆಗೊಳೆ ಚಂದ್ರಿಕಾಪ್ರಭೆ ಮೊದಲ್ಲಿಡೆ ನಾಡೆ ವಿತರ್ಕದಿಂ 
ಬೆರಲ್ಲಿಡಿದು ಗುಣಾರ್ಣವಂ ನೆಜ್‌ಯೆ ನಿಟ್ಟಿಸಿದಂ ಬೆಳಗಪ್ಪ 
ಜಾವಮಂ ಪಂಪಭಾ, ೪. ೧೧೦) 

ಚಂದ್ರಿಕೆ - ಬೆಳೆದಿಂಗಳು (ಮದೀಯ ಮನೋಗತ ಕಾಮಸಾಗರದ 
ಒದವಿಂಗೆ ನಲ್ಲಳ ವಿಲೋಚನ ಚಂದ್ರಿಕೆಯೊಂದೆ ಸಾಲದೇ: 
ಪಂಪಭಾ, ೫. ೧೧) 


ಮನಮೊಸೆದು 


ಪಜಳಿಪ 
ಜ 


ಚಂದ್ರೋಪಲ ದ ಚಂದ್ರಕಾಂತ (ಚಂದ್ರೋಪಲಸಿತ 
ಭಸಿತಾನಂತಕಾಂತೋತ್ತಮಾಂಗಂ ನಂದಿಕೇಶಂ: 
ರಾಜಶೇವಿ, ೧. ೧) 

ಚಂಪಕ - ಸಂಪಿಗೆ (ನಣುಸುಯ್ಯ ಕಂಪಿನಿಂಪಿಂಗೆ ಎಅಗುವ 
ಮದಭ್ಯಂಗಮಾಲೆ ಬಿಟರುತಿರೆ ಪೂತೆಣಗಿದ ಚ೦ಪಕಲತೆಯಂ 
ನೆಜ*್‌  ಪೋಲ್ಲಳ್‌ ವಿರಹಿದಹನ ದಾಹಿನಿಯಾಗಳ್‌: 
ಶಾಂತೀಶ್ವಹು, ೫. ೧೧೩) ಕೆಂಬಣ್ಣ (ಸಂಜೆಯ 


ಸೂಟೌ್‌ವಂದ ಚಂದ್ರಮನ ಸೊಂಪಿನಂತೆ ಚಂಪಕಮಾಗೆ 
ಪೂತ ಸಂಪಗೆಯ ಸಾಲ್ಲಳ್‌: ಅನಂತಪು, ೧. ೯೦ ವ) 

ಚಂಪಕಮಾಲೆ - ಕೊರಳ ಆಭರಣ (ಪಿರಿದೊಂದುತ್ತುಕ 
ಭಾವದಿಂ ಸರಿಗೆಯಂ ಕಾಲೊಳ್‌ ಕಟೀಸೂತ್ರಮಂ 
ಕೊರಲೊಳ್‌ ಚಂಪಕಮಾಲೆಯಂ: ಆದಿಪು, ೧೧. ೨೨) 

ಚಂಹು - ಗದ್ಯಪದ್ಯ ಮಿಶ್ರಿತ ಕಾವ್ಯಪ್ರಕಾರ (ಎಲ್ಲರ್‌ ಅಜೆವಂತಿರೆ 
ಚಂಪುವೆನಿಪ್ಪ ಬಂಧದಿ೦ ಕನ್ನಡದಿಂದೆ ಪೇಳ್ವೆದನಿದಂ ಓದುಗೆ 
ಕೇಳುಗೆ ಕೂರ್ತು ಸಜ್ಜನರ್‌: ಧರ್ಮಪ, ೧. ೩೭) 

ಚಂಪೆಯ -.. ಡೇರೆ. (ಮಡಲ್ಲೊಂಡ ಮಲ್ಲಿಗೆಯ 
ಮಂಡವಿಗಳೊಳಂ ಸಂಪಗೆಯ ಜೊಂಪದ ಚಂಪೆಯದೊಳಂ 
.. ೬ ಬಿಟ್ಟ ಬೀಡು: ಕಬ್ಬಿಗಕಾ, ೧೮೪ ವ) 

ಚಂಬಕವಜಕಿ - ಒಂದು ಬಗೆಯ ಚರ್ಮವಾದ್ಯ (ಮೊರೆವ 
ಚಂಬಕವಜೌ್‌ಯ ಮೊಳಗುವ ಪಳಹದ ಸೂಳ್ಳಪ ನಿಸ್ಗಾಳದ: 
ರಾಜಶೇವಿ, ೬. ೧೧ ವ) 


೪೧೨ 


ಚಕಾರಚತುಷ್ಕ - ನಾಲ್ಕು ಚಕಾರಗಳು, ಚಕಾರ ಹೆಚ್ಚು ಬಳಸುವ 
ವ್ಯಾಸನ ವೈಶಿಷ್ಟ್ಯ (ಭಾರತಾದಿಯೊಳ್‌ ವಿರಚಿಸಿ ಪೇಟ್‌ 
ಪದ್ಯದ ಚಕಾರಚತುಷ್ಠ: ಸಮಯಪ, ೧೦. ೧೭೫) 

ಚಕಿತ - ಭಯಗೊಂಡ  (ಅಳುರ್ವ ಕೋಪಶಿಖಿಗಳ 
ನಡುವಿರ್ತಲೆವೊತ್ತಿದ ಪುಳ್ಳಿಯ ಪುಖವೊಲಿರ್ದಂ 
ಅತಿಚಕಿತಚಿತ್ತಂ ಅಪರಾದಿತ್ಯಂ: ಗದಾಯು, ೧. ೨೩) 

ಚಕೋರ - ಬೇಳುದಿಂಗಳನ್ನೇ ಕುಡಿಯುವುದೆಂದು ಹೇಳಲಾಗುವ 
ಒಂದು ಕಲ್ಪಿತ ಪಕ್ಷಿ (ಶುಕ ಕಾರಂಡ ಚಕೋರ ಸಾರಸ 
ಮಯೂರಾಕಾರದಿಂ ವ್ಯಾಫ್ರ ಸಿಂಹ ಕುರಂಗಾಂಬುಜ ವಕ್ರ 
ಮತ್ಸ್ಯ ಮಕರೇಭಾಕಾರದಿ೦ ಚೆಲ್ವುವೆತ್ತು: ಸುಕುಮಾಚ, ೧೦. 
೫೩) 

ಚಕ್ಕಣ - [ಚಕ್ಷಣ] ನೋಟ (ಮೃಡನಂ ಜಾನಿಸುವೆಡೆಯೊಳ್‌ ಬಿಡೆ 
ಚಕ್ಕಣದಿಂದೆ ನಾಲ್ಬೆರಲ್‌ ನೆಗೆದಿರ್ಪ್ಷಂ ಗಡ ಯೋಗಿ: 
ಸಮಯಪ, ೧೨. ೨೪); ಚಾಕಣ. ಮದ್ಯಪಾನದಲ್ಲಿ 
ನಂಜಿಕೊಳ್ಳುವ [ಖಾರವಾದ] ತಿಂಡಿ (ಗೇಯದೊಳ್‌ ಈಕೆ 
ಸೊರ್ಕನಿಕ್ಕಿದಳನೆ ಕಳ್ಗೆ ಚಕ್ಕಣಮೆನಿಪ್ಪುದು: ಪಂಪಭಾ, ೭. 
೯೦) 

ಚಕ್ಕವತ - ಚಕ್ಕೋತ ಸೊಪ್ಪು (ಸುರುಚಿರ ಚಕ್ಕವತಂ ಚಿರಿಕೆ 
ರಾಜಗಿರಿ ಕೆಸು ಕೀರೆ ದೊಗ್ಗಳೆಯೆಲೆ ವಾದುರವಂ 
ಬಡಿಸಿದರ್‌: ಧರ್ಮಪ, ೨. ೫೮) 

ಚಕ್ಕಟಿ - ಚಪ್ಪಟೆಯಾದುದು (ಚಕ್ಕಚಿದ ಮೊಲೆಗಳುಂ 
ಇನಿಯನ ರೋಸಕ್ಕೆಡೆಯಾಯ್ತು: ಲೀಲಾವತಿ, ೧೩. ೯೨) 


ಚಕ್ಕುಚಕ್ಕನೆ - ಚಕ್‌ ಚಕ್‌ ಎಂದು (ನಿಶಾತಶರಾಳಿಗಳ್‌ ಎಯ್ದೆ 
ಚಕ್ಕುಚಕ್ಕನೆ ಕೊಳೆ ಮೊಕ್ಕುಮೊಕ್ಕೆನೆ ಶಿರ೦ಗಳುರುಳ್ಳುವು 
ವೈರಿಭೂಪರಾ: ಪಂಪಭಾ, ೧೨. ೧೧೯) 

ಚಕ್ಕುಮೊಕ್‌ - ಚಕ್‌ ಮೊಕ್‌ ಎಂದು (ಬೇವ ಶವಸಂಘಾತಂಗಳಂ 
ಚಕ್ಕುಮೊಕ್ಕೆಂದು ಆಗಳ್‌ ಕಡಿದು ಉಗ್ರಭೂತನಿಕರಂ ಕೆಯ್‌ 
ಬೇಯೆ ಬಾಯ್‌ ಬೇಯೆ ತಿಂಬ೦ದಂ: ಪಂಪಭಾ, ೧೩. 
೭೧) 

ಚಕ್ರ - ಸೈನ್ಯ (ಚತುರಂಗ ಚಕ್ರಪಾಂಸುಪಟಲದಿಂದಂ 
ದಿಜ್ಮುಖಂಗಳುಂ ವಿರೋಧಿನರಪಾಳಯ ಪ್ರಿಯಸಖೀ 
ಮುಖಂಗಳುಂ ವಿಚ್ಛಾಯಂಗಳಾಗೆಯುಂ: ಆದಿಪು, ೧೩. 
೭೭ ವ) ಚಕ್ರವರ್ತಿಯ ಚಕ್ರ (ಹತವೈರಿಕ್ಷತ್ರಚಕ್ರಂ 
ಭಯಚಕಿತ ಜಗದ್ವೀರಚಕ್ರಂ ವಿನಮಕ್ಷಿತಿಚಕ್ರಂ: ಆದಿಷು, ೧೪. 
೩); ಒಂದು ಆಯುಧ (ಅನೇಕಾಕ್ಷರಸ್ತರೂಪಂಗಳೊಳಂ 
ಚಾಪ ಚಕ್ರ ಪರಶು ಕೃಪಾಣ ಶಕ್ತಿ ತೋಮರ ಮುಸಲ 


ಮುಸುಂಡಿ ಭಿಂಡಿವಾಳ ಮುದ್ಗರ ಗದಾದಿ 
ವಿವಿಧಾಯುಧಂಗಳೊಳಂ: ಪಂಪಭಾ, ೨. ೩೪ ವ) 
ಸುದರ್ಶನಚಕ್ರ (ಪಿಡಿಯೆಂ ಚಕಮನೆಂಬ ಚಕ್ರಿಯಂ 
ಇಳಾಚಕ್ರಂ ಭಯಂಗೊಳ್ಳಿನಂ ಹಿಡಿಯಿಪ್ಪೆಂ ಕರಚಕ್ರಮಂ: 
ಪಂಪಭಾ, ೧೦. ೨೫) ಸಮೂಹ (ತದ್ರಾಜಚಕ್ರಂ 
ಪೊದಳ್ಬರ್ಬಿಸಿದತ್ತು. ಉದ್ದಾಮ ಮೌರ್ವೀರವಮುಖರ 


ಮಹಾಚಾಪ ಚಕ್ರಾಂಧಕಾರಂ: ಪಂಪಭಾ, ೧೨. ೨೦); ಗಾಲಿ 
(ಭೀಕರ ರಥಚಕ್ರಮಂ ಪಿಡಿದು ನುಂಗಿದಳೋರ್ಮೆಯೆ ಧಾತಿ 
ಕೋಪದಿಂ: ಪಂಪಭಾ, ೧೨. ೨೦೬); ಭೂಮಿ (ಕ್ಷಿತಿ 
ಭೂಮಿಯುಂ ವಿನಾಶವುಮರಿ ಚಕ್ರಮುಂ: ಅಭಿಧಾವ, ೧. ೩. 
೧೯); ಚಕ್ರವಾಕ (ಪೊಣರ್ವಕ್ಕಿ ಚಕ್ರಂ: ಅಭಿಧಾವ, ೧. ೧೦. 
೧೭) 


ಚಕ್ಷಕ್ರಮಣ -. ಚಕ್ರದಂತಹ ಚಲನೆ, ಸುತ್ತುವುದು (ತನ್ನಂ 
ನಿರ್ದಾಟಿಸಿ ಕಳೆಯೆ ಪೋಗಿ ಸತ್ತು ವಿವಿಧ ಜವಂಜವ 
ಚಕಕಮಣದಿಂ ಬಂದು: ಶಾಂತಿಷು, ೭. ೪೨ ವ) 

ಚಕಚಾಪ - ಒಂದು ಆಯುಧ (ಸಬಳ ಸಲ್ಲೇಹ ಸೂಲಿಗೆ 
ಚಕ್ರಚಾಪ ಬಲ್ಲೆಹ ಕತ್ತಿಗೆ ಕಠಾರಿಯಾದ .. .. ಕೈದುಗಳಿಂದ: 
ಧರ್ಮಪ, ೧. ೮೬ ವ) 

ಚಕ್ರಧರ - ಚಕ್ರವನ್ನು ಧರಿಸಿದವನು, ಶ್ರೀಕೃಷ್ಣ (ಸಾರವಸ್ತುಗಳಿಂ 
ನೆಜದ ಅಂಭೋರಾಶಿಯೆ ಕಾದಿಗೆ ಕಾವನುಂ ಸೀರಪಾಣಿ 
ವಿಳಾಸದಿನಾಳ್ಬಂ ಚಕ್ರಧರಂ: ಪಂಪಭಾ, ೪. ೩೨); ಚಕ್ರವರ್ತಿ 
(ಚಕ್ರಧರನಧರಕಸಲಯದ ಮೇಲೆ ದಂತಕಾಂತಿ 
ಲತಾಂತಪ್ಪಭೆಗಳ್‌ ಪಸರಿಸೆ: ಆದಿಷು, ೪. ೨೬ ವ) 

ಚಕ್ರಧರತ್ವ - ಚಕ್ರವನ್ನು ಧರಿಸಿರುವುದು (ಚಕ್ರಧರತ್ವಮಂದು 
ಸಫಲಂ... .. ಆ ವಿಕ್ರಮ ಸಾಲ್ವನ೦ ತವಿಸಿದಂದು: ಜಗನ್ನಾವಿ, 
೧. ೭) 

ಚಕ್ರನೇಮಿ - ಚಕ್ರದ 
ಪರಿವರ್ತನಘಟ್ಟನಘಾತ 
ಪಂಪಭಾ, ೧೧. ೧೪೭) 

ಚಕ್ರಪಕ್ಷಿ - ಚಕ್ರವಾಕ (ಸುತ್ತಿದ ರೇಫೆ ದಡ್ಡ್ಮೃರಮಾದುದಕ್ಕೆ: 
ಕ್ರಪಕ್ಷಿ-ಜಕ್ಕವಕ್ಕಿ: ಶಬ್ದಮದ, ೨೭೫ ಪ್ರ) 

ಚಕ್ರಪಾಣಿ - ಕೈಯಲ್ಲಿ ಚಕ್ರವನ್ನುಳ್ಳವನು, ಶೀ ಕೃಷ್ಣ (ತನ್ನಿಜೆದು 
ಗೆಲ್ಲ ಕೊಳುಗುಳವಂ ನೋಡಲ್‌ ಚಕ್ರಪಾಣಿಯುಂ ತನ್ನ 
ಸಹೋತ್ಪನ್ನರು೦ ಒಡವರೆ: ಪಂಪಭಾ, ೧೪. ೨) 

ಚಕ್ರಮಿಥುನ - ಚಕ್ರವಾಕ ಜೋಡಿ (ನೆನೆಯಿಸಿದತ್ತಾ ಮಿಥುನಂ 
ದಿನಮುಖಮಂ ಕಂಡ ಚಕ್ರಮಿಥುನಾಕೃತಿಯಂ: ಮಲ್ಲಿನಾಹು, 
೧೩. ೧೫) 

ಚಕ್ರರತ್ನ — [ಜೈನ] ಚಕ್ರವರ್ತಿಯಾಗುವವನ ಆಯುಧಾಗಾರದಲ್ಲಿ 
ಹುಟ್ಟುವ ಚಿಕ್ರಾಯುಧ (ನೆಲನಾಕಾಶಂ ದಿಶಾಮಂಡಲಮೆನಿತನಿತುಂ .. . 
ಪರ್ವುವುದನಿದುವಿ ಪೇಟ್ಟಪುದೆಂಬಂತೆ .. . ಬೆಳಗಿದುದು ದಿಶಾಚಿಕ್ರಮಂ 
ಚಿಕ್ರರತ್ನಂ: ಆದಿಷು, ೧೧. ೨) 

ಚಕ್ರಲಾಭ - [ಜೈನ] ಐವತ್ತಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದು; ಚಕ್ತರತ್ನವು ದೊರೆಯುವುದು (ಗೃಹತ್ಕಾಗ 
ದೀಕ್ಷಾಜಿನರೂಪ ಮೌನಾಧ್ಯಯನ ಫಳ ಯೌವರಾಜ್ಯ ಸ್ವರಾಜ್ಯ 
ಚಕ್ರಲಾಭ ಎಂಬ ಅಯ್ಕ್ವತ್ತುಮೂಜು 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 

ಚಕ್ರವರ್ತಿತ್ವ - ಚಕ್ರವರ್ತಿ ಪದವಿ (ಚಕ್ರವರ್ತಿತ್ವಲಕ್ಷ್ಮಿಯಂ ಕಸವಿದು 
ಎನುತು೦ ಎಂಬ೦ ಭವ್ಯಂ: ಸಮಯಪ, ೪. ೨೧) 

ಚಕ್ರವಾಕ - ಸದಾ ಜೊತೆಯಾಗಿರುವ (ರಾತ್ರಿಯಲ್ಲಿ ಬೇರೆಯಾಗಿ 
ವಿರಹ ಅನುಭವಿಸುವ] ಕಲ್ಪನೆಯ ಜೋಡಿಹಕ್ಕಿ 
(ಜೆಲ್ವುವಿತ್ತಿದುದಯಮಂದು ಪದ್ಮಿನೀಚಕ್ರವಾಳ ಚಕ್ರವಾಕಚಕ್ರ 
ಚಕ್ರವರ್ತಿಯಾ: ಆದಿಪು, ೧೨. ೫೫) 

ಚಕ್ರವಾಕವಧು - ಹೆಣ್ಣು ಚಕ್ರವಾಕ 
ತಿಂತಿಣಿಯಿಟ್ಟೆಡೆಗಳ.. ಕಟ್ಟಲೆಯನಿರುಳೆ ಗೆತ್ತು ಆತ್ಮೇಶಂ 
ತಡೆದೊಡೆ ನರೇಂದ್ರ ನೋಡೀ ನಡುವಗಲೊಳ್‌ 
ಚಕ್ರವಾಕವಧು ವಿರಹಿಸುವಳ್‌: ಆದಿಪು, ೧೧. ೬೩) 

ಚಕ್ರವಾಲ - ಮಂಡಲ (ರಾಘವ೦ ಪೋಗೆ ಕಣ್ಣಂ ಬಗೆಗಂ 
ಇಟಿಕೆಯಾದತ್ತಾ ಸಭಾ ಚಕ್ರವಾಲಂ: ಪಂಪರಾ, ೬. ೧೫೬) 


(ಚಟುಳಿತ 
ಸ್ಪಟಿತ 


ರ್ಭರ 


ಚಕ್ರನೇಮಿ 
ಧರಾತಳಂ: 


(ಕೊಡೆಯಿಲೆಗಳ 


೪೧೩ 


ಚಕ್ರವಾಳ ಣ್‌ ಮಂಡಲ, 
(ಚೆಲ್ವುವೆತ್ತುದುದಯಮಂದು 
ಚಕ್ರವಾಕಚಕ್ರವರ್ತಿಯಾ: ಆದಿಷು, ೧೨. ೫೫; 

ಚಕ್ರವಾಳರುಚಿ - ಸಮೂಹ ಕಾಂತಿ (ಸಂಚಾರಿತಮೇಚಕಾಚಳ 
ಚಕ್ರವಾಳರುಚಿ ಹರಿಕರಟಿಘಟಾಪ್ರಪಂಚರಾಗಕೇತನ 
ಚಂಚಳಾಂಚಳನಿಚಯದಿಂದಂ: ಆದಿಪು, ೧೩. ೭೭ ವ) 

ಚಕ್ರವಾಕಚಕ್ರವರ್ತಿ - ಚಕ್ರವಾಕಗಳ ದೊರೆ, ಸೂರ್ಯ 
(ಜೆಲ್ವುವೆತ್ತುದುದಯಮಂದು ಪದ್ಮಿನೀಚಕ್ರವಾಳ 
ಚಕ್ರವಾಕಚಕ್ರವರ್ತಿಯಾ: ಆದಿಷು, ೧೨. ೫೫) 

ಚಕ್ರವಾಳ - ಮಂಡಲಾಕೃತಿ (ದಿಕ್‌ ಚಕ್ರವಾಳಾ೦ತರಮಂ ನೋಡಲ್ಕೆ 
ನೀಳ್ಬಂತಿರೆ ಬೆಳೆದ ಮಹಾಶಾಖೆಗಳ್‌: ಕಾದಂಸಂ, ೧. ಹಲಿ); 


ಸುತ್ತುವಲಯ 
ಪದ್ಮಿನೀಚಕ್ರವಾಳ 


ಪರ್ವತಪಂಕ್ತಿ (ಜೆಲ್ವುವೆತ್ತುದುದಯಮಂದು ಪದ್ಮಿನೀ 
ಚಕ್ರವಾಳ ಚಕ್ರವಾಕ ಚಕ್ರವರ್ತಿಯಾ: ಆದಿಪು, ೧೨. ೫೫) 
ಚಕ್ರವಾಳಗದ್ಯ - ಒಂದು ವಿಶಿಷ್ಟ ಬಗೆಯ ಗದ್ಯರಚನೆ 


(ಮುಕ್ತಪದಗ್ರಹಣ ಚಿಕ್ರವಾಳಗದ್ಯಂ: ಜಗನ್ನಾವಿ, ೧೨. ೫೭ 
ವ) 

ಚಕ್ರವ್ಯೂಹ - ಒಂದು ಬಗೆಯ ಸೇನಾವ್ಯೂಹ (ಇದು ಚಕ್ರವ್ಯೂಹಂ 
ಈ ವ್ಯೂಹಮಂ ಒಡೆವ ಅದಟ೦ ಪಾರ್ಥನಂತೆ ಆತನುಂ 
ಗೆಂಟಿದಂ ಎಮ್ಮೀ ನಾಲ್ವರುಂ ಭೇದಿಸಲಜೆಯೆವು ಇದಂ: 
ಪಂಪಭಾ, ೧೧. ೮೭) 

ಚಕ್ರಸಹಾಯ - ಚಕ್ರದ ಸಹಾಯ ಪಡೆದಿರುವವನು, ವಿಷ್ಣು 


(ಚಕ್ರಸಹಾಯನಾಕ್ರಮಿಸಿದ೦ ಭೂಚಕ್ರಮಂ ಪಾದದಿಂ: 
ಪುಷ್ಪದಂಪು, ೮. ೨೩) 

ಚಕ್ರಾಂಕ -  ಚೆಕ್ರವಾಕಪಕ್ಷಿ (ಕೋಡಿ ಹಿಮದಿಂ 
ಚಕ್ರಾಂಕಮಳ್ಳಿರ್ದುವು: ಪುಷ್ಪದಂಪು, ೩. ೪೦) 

ಚಕ್ರಾನಿಲ ದ ಸುಂಟರಗಾಳಿ (ಸರಭಸಂ ಪರಿತಂದು 


ಚಕ್ರಾನಿಲವಲೆದೊಲೆದು ಎತ್ತಿದ ಅರಲ ಪರಾಗಪಟಲಂ ಮೇಲೆ 
ಪರಿಕಲಿಸಿ ಪರ್ಬಿ: ಶಬರಶಂ, ೨. ೪೨ ವ) 

ಚಕ್ರಾಭಿಷೇಕ - [ಜೈನ] ಐವತ್ತಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 
ಒಂದು (ಗೃಹತ್ಕಾಗ ದೀಕ್ಷಾಜಿನರೂಪ ಮೌನಾಧ್ಯಯನ .. .. 
ಯೌವರಾಜ್ಯ ಸ್ವರಾಜ್ಯ ಚಕ್ರಲಾಭದಿಗ್ವಿಜಯ ಚಕ್ರಾಭಿಷೇಕ .. .. 


ಎಂಬ ಅಯ್ವತ್ತುಮೂಜು ಗರ್ಭಾನ್ವಯಕ್ರಿಯೆಗಳಂ: 
ಆದಿಹು, ೧೫. ೧೫ ವ) 

ಚಕ್ರಾಹ್ಟ - ಚಕ್ರವಾಕಗಳ ಜೋಡಿ (ಇಂದ್ರಿಯಸುಖಾರ್ಥಿ 
ಸಂಸಾರಗುಹಾಗಹ್ನರದೊಳಗೆ ಇರುಳಿನ ಚಕ್ರಾಹ್ವದವೊಲ್‌ 


ಮಅಗದೇಂ ಸುಖಂಬಡೆದಪನೇ: ಆದಿಪು, ೩. ೬೮) 

ಚಕ್ರಿ - ಚಕ್ರವನ್ನು ಹೊಂದಿದವನು, ವಿಷ್ಣು ಕೃಷ್ಣ 
(ಮಂಗಳತೂರ್ಯನಾದಂ ಎಸೆಯುತ್ತಿರ್ಪನ್ನೆಗಂ ಚಕ್ರಿ ರಾಗಿಸಿ 
ಕೆಯ್ನೀರ್‌ ಎಜ್‌ದಂ ಗುಣಾರ್ಣವ ಮಹೀಪಾಲಂಗ೦ ಆ 
ಕನ್ನೆಯಂ: ಪಂಪಭಾ, ೫. ೨೫); ಹಾವು (ಉರಗ೦ ಭೋಗಿ 
ಸರೀಸೃಪಂ ಫಣಿ ಭುಜಂಗಂ ಚಕ್ರಿ ದರ್ವೀಕರಂ ಹರಿಯುಂ 
ಕುಂಡಲಿ ಕಾದ್ರವೇಯಂ ಅಹಿ ನಾಗಂ ವ್ಯಾಳಮ ಆಶೀವಿಷಂ 
ಪುರುಪೃಷ್ಠಂ ಫಣಭ್ಯತ್ತ್ಯದಾಕು ಭುಜಗಂ ಕುಂಭೀನಸಂ 
ಪನ್ನಗಂ ಮರುದಾಶ೦ ಶನಿ ಗೂಡಪಾತ್‌ ವಿಷಧರಂ ಸರ್ಪಂ 
ದ್ವಿಜಿಹ್ವಾಹ್ವಯಂ: ಅಭಿಧಾವ, ೧. ೩. ೭); ಕುಂಬಾರ 
(ಕುಲಾಲಾಖ್ಯಂ ಚಕ್ರಿ ಕುಂಭಕಾರಂ: ಅಭಿಧಾವ, ೧. ೧೧. 
೭೪); ಚಕ್ರವರ್ತಿ (ಜಗದ ಬಡತನಮನೊರ್ಮೆಯೆ 
ಬಗೆದಂತಿರೆ ಕಿಡಿಪ ಚಕ್ರಿ ತನ್ನಿರ್ದೆಡೆಯೊಳ್‌ ನೆಗಟ್ಟ 


ಬಡತನಮನದೇಕೆ ಗಡ೦ ಸೈರಿಸುವನೆನೆ ಪೊದಳ್ಲುದು 
ಮಧ್ಯಂ: ಆದಿಪು, ೮. ೩೧) 
ಚಕ್ರಿಕಾವರ್ತಿ — ಚಕ್ರದಂತೆ ಸುತ್ತುವ ಶೀಲವುಳ್ಳವನು, 


ಕೃತ್ರಿಮೋಪಾಯವುಳ್ಳವನು (ಚಕ್ರಿ ಚಕ್ರಕಾವರ್ತಿಯಪ್ಪುದಚೆಂದ 
ಆ 5 ವನಾಂತರಾಳಕ್ಕೆ ಒರ್ವನೆ ಬಂದು ಮಾಧವೀಮಂಟಪಮಂ 


ಪೊಕ್ಕು ತವರಿಷವರ ನಾಣುಮಂ ನಡುಕಮಂ ಪತ್ತುವಿಟ್ಟು 


ನುಡಿದು: ಪಂಪಭಾ, ೫. ೧೯ ವ) 
ಚಕ್ರೇಶತ್ವ - ಚಕ್ರವರ್ತಿ ಪದವಿ (ನಿಜಕೂಟಾಗ್ರದೊಳ್‌ ಪಾಯ್ವ 
ಗಂಗಾಜಲದಿ೦  ಮೂರ್ಧಾಭಿಷೇಕೋನ್ನತಿ ನಿಲೆ 


ಚಕ್ರೇಶತ್ವಮ೦ ತಾಳ್ಜಿದ೦ ಅಖಿಳಧರಾರಮ್ಯ ಹೈಮಾಚಳೇಂದಂ: 
ಪಂಪಭಾ, ೪. ೧೪) 

ಚಕ್ರೀವ - ಕತ್ತೆ (ಖರತಾ 
ಭಯಲೋಭಾರ್ಜುನಭಂಜನಂ .... 
ನೇಮಿನಾಪು, ೭. ೯೩) 

ಚಕ್ರೇಶತ್ವ 
ಗಂಗಾಜಲದಿಂ  ಮೂರ್ಧಾಭಿಷೇಕೋನ್ನತಿ ನಿಲೆ 
ಚಕ್ರೇಶತ್ವಮ೦ ತಾಳ್ಗಿದಂ ಅಖಿಳಧರಾರಮ್ಯ ಹೈಮಾಚಳೇಂದಂ: 
ಪಂಪಭಾ, ೪. ೧೪) 

ಚಕ್ರೇಶ್ವರ - [ಜೈನ] ಚಕ್ರರತ್ನದ ಒಡೆಯ (ಚಕ್ರಂ ಪುಟ್ಟಿದೊಡೀಗಳ್‌ 
ಚಕ್ರೇಶ್ವರನೆರಬ ಫೆಸರುಮಾಯ್ತು ಆದಿಷು, ೧೪. ೭೯) 

ಚಕ್ರೇಶ್ವರಿ - [ಜೈನ] ಒಬ್ಬ ಯಕ್ಷಿ (ಗರುಡಂ ವಾಹನಮಾಗಿರ್ಪ 
ಚಕ್ರೇಶ್ವರಿ ಭಾಸ್ಟದ್ಧರ್ಮಚಕ್ರಾಕ್ರಮಿಗಳಂ 
ವಿಕಾಂತದಿಂದಂ: ಆದಿಷು, ೧. ೭) 


ಚಕ್ರೀವ ಜೀವಾಹತಂ 
ಜಯಮಂ ತಾಳ್ವಿದಂ: 


ಚಕ್ರೋದ್ಧವ - [ಜೈನ] ಚಕ್ರವರ್ತಿಯ ಆಯುಧಾಗಾರದಲ್ಲಿ 
ಚಕ್ರರತ್ಸ್ನದ ಉದಯ  (ಪುರುದೇವಂಗಾದ  ಕೈವಲ್ಕದ 
ಮಹಿಮೆಯಂ ಉಗ್ರಾಯುಧಾಗಾರದೊಳ್‌ ಭಾಸ್ಕರ 


ಚಕ್ರೋದ್ಭಾಸಿ ಚಕ್ರೋದ್ಧವದ ಪಿರಿದುಮಾಶ್ಚರ್ಯಮಂ: ಆದಿಷು, 
೧೦. ೪೯) 


ಚಕ್ಷುತ್ಮು. ತಿ - ಕಣ್ಣೆ ಕಿವಿಯಾಗಿರುವ ಪ್ರಾಣಿ, ಹಾವು 
(ಡಕ್ನಶ್ವುತಿಗಳಂತೆ ವಾಯುಭಕ್ಷಕರಾಗಿರ್ದ ಮುಮುಕ್ಷು 
ನಿಕರಮಮಂ, ನೀರ್ಮಾನಸರಂತೆ ನೀರೊಳ್‌ 


ನೆಲೆಸಿರ್ದುದಕವಾಸಿಗಳುಮಂ: ಪಂಚತಂತ್ರ, ೧೯೦ ವ) 
ಚಕ್ಕುಷ್ಠಂತ - ಮುಂದಾಲೋಚನೆಯವನು (ಚಕ್ಷುಷ್ಠಂತರ ಕಣ್ಣಂ 
ಮನಕ್ಕಂ ಇತ್ತುದು ಮುದಮಂ: ಶಾಂತಿಷು, ೧೦. ೧೩೭) 
ಚಕ್ಷುಸಿ — [ಬೇಕಾದುದನ್ನು ಕಾಣಬಲ್ಲ] ಒಂದು ವಿದ್ಯೆ 
(ಹಿಮವಂತದಲ್ಲಿ ರಾಕ್ಷಸಿ ಕೊಟ್ಟ ಚಕ್ಷುಸಿಯೆಂಬ ವಿದ್ಯೆಯಿಂ 
ಕಣ್ಣನಭಿಮಂತ್ರಿಸಿಕೊಂಡು: ಪಂಪಭಾ, ೭. ೩೭ ವ) 

ಚಕ್ಷೂರಾಗ - ನೋಟದಲ್ಲಿ ತೋರಿಸುವ ಪ್ರೀತಿ (ಚಕ್ಷೂರಾಗದೊಳ್‌ 
ಬೆಂದು ಒಳಗೊಳಗೆ ಎರ್ದೆವೊತ್ತುತ್ತುಮಿರ್ಪ 
ಅಂಗನಾಸಂಕುಳಮಂ ತಬ್ಕ್‌ಸಿ - ~ ಭಾರತೀಚಿತ್ತಚೋರಂ: 
ಲೀಲಾವತಿ, ೧೩. ೧೬೧) 

ಚಚ್ಚರಂ - ಬೇಗನೆ (ಚಚ್ಚರಂ ಒಳಪೊಯ್ದು ನೀಂ ನಿನಗೆ 
ಮಾಡುವುದೆಂದು ಅಮರೇಂದಪುತ್ತನಂ ಕರೆವವೊಲಾದುವು 
ಆ ಪುರದ ವಾತವಿಧೂತವಿನೂತನಕೇತುಗಳ್‌: ಪಂಪಭಾ, ೪. 
೩೪) 

ಚಚ್ಚರಿಕೆ - ಚಟುವಟಿಕೆ, ತೀವ್ರತೆ (ಚಯ್‌ಚಯ್ಕೆಂಬಾಗಳ್‌ ಮೆಯ್‌ 
ಮೆಯ್‌ ಚಲದಿ೦ಂ ಮುಟ್ಟಿ ಪೊಣರ್ದು ತಳ್ಲಿಜೆವ ಉರ್ಕಿಂ 


- ಚಕ್ರವರ್ತಿ ಪದವಿ (ನಿಜಕೂಟಾಗ್ರದೊಳ್‌ ಪಾಯ್ವ 


ಅಲೆದಾಟಕ್ಕೆ 


೪೧೪ 


ಕೆಯ್‌ ಚೆಚ್ಚರಿಕೆಯ ಚಲದಿ೦ ಕೆಯ್‌ ಚಳಿವಿನೆಗಂ ಇಟೆದರ್‌ 
ಎರಡು ಬಲದೊಳಂ ಅದಟರ್‌: ಪಂಪಭಾ, ೧೩. ೩೪) 

ಚಚ್ಚಾರವ — ಪುಂಗಿಯ ನಾದ (ಮಾಗಧಾಮರಂ 
ವಿನಮಿತಸರ್ವಾಂಗಂ ಚಚ್ಚಾರವಕೆ ಭುಜಂಗನ ಕೊರಲಂತೆ 
ಬಾಗಿದಂ: ಆದಿಹು, ೧೨. ೧೧೧) 

ಚಟಾಚ್ಛಾಟನ - ಜುಟ್ಟಿನ ಮಿಡಿತ (ನಿಶಿತ ಅಸಿಪತ್ರಪತಿತ 
ಪ್ರಚಂಡ ಸುಭಟ ಮಸ್ತಕೋಚ್ಚಳಿತ ಚಟಾಚ್ಛಾಟನ 
ದುರ್ನಿರೀಕ್ಷ್ಯ: ಪಂಪಭಾ, ೧೩. ೫೧ ವ) 

ಚಟಾರಿಸು - ವಂಚಿಸು (ದಾನಕ್ಕೆ ಕೊಟ್ಟುದಂ ನೆರೆ ತಾನಿಕ್ಕದೆ 


ಯಷಿಯರಂ ಚಟಾರಿಸಿ ಬಯ್ತ .. .. ಪೆಂಡಿರಸುಗತಿಗಿಳಿವರ್‌: 
ಸಮಯಪ, ೫. ೧೦೧) 

ಚಟುಳ - ಚಂಚಲ; ಚುರುಕುತನ (ಚಟುಳಚಳತ್‌ 
ಮೀನೋಏನಪ್ರತಾನಂ ಶುಂಭತ್‌ ಗಂಭೀರಮಂ 
ರಂಜಿಸಿದುದು: ರಾಜಶೇವಿ, ೧. ೯೦) 

ಚಟುಳತೆ - ಚುರುಕುತನ (ನಡೆಯೆ ಚಟುಳತೆಗೆ ಕಣೆಯಂ 


ಸಡಿಲ್ಲೊಡೆ ಅದಂ ಎಡದ ಕೆಯ್ಯೊಳ್‌ ಓಸರಿಸುತ್ತುಂ ನಡೆದು 


ಗವಾಕಂಬರಂ ಓಗಡಿಸದೆ ನವವರನಂ ಅಬಲೆ 
ನೋಡಿದಳೊರ್ವಳ್‌: ಶಾಂತಿಪು, ೬. ೯) 
ಚಟುಳಿತ - ಚಲಿಸುವ (ಘಟೆಯ ದಟದ ಉಲಿವು 


ಲಯಘನಘಟೆಗಳ ಮೊಲಗೆನಿಸೆ ಪೊಟ್ಟಗೆ ಒಡೆದತ್ತು ರಟತ್‌ 

ಪಟು ಪಟಹ ಶಂಖ ಭೇರಿಯ ಚಟುಳಿತದಿ೦ದ ಅತಳಪಟ೦ 

ಅಂಬರಪಟಳಂ: ಪಂಪಭಾ, ೧೦. ೬೭) 
ಚಟೂಕ್ತಿ - ಪ್ರಿಯವಾದ ಮಾತು (ಖಚರರಾಜಪುತ್ರಿಯಂ .. . 

ಚಟೂಕ್ತಿಯಿ೦ ಮೆಚ್ಚಿಸುತ್ತುಂ: ಆಚವರ್ಧ, ೬. ೯ ವ) 
ಚಟೂರಿಸು - ಎದುರಿಗೇ ಹೊಗಳು (ಮಾನ್ಯರ್‌ ಎಲ್ಲ ತೆಣದಿಂದ 
ಪೊಕ್ಕು ನಿನ್ನಂ ಚಟೂರಿಸದಂತಾಗಿರೆ ಆತ್ಮವಂತಂ 
ಎನಿಸು: ಕಾದಂಬ, ೩. ೧೦೪) 

- [ಛಾತ್ರ] ಶಿಷ್ಯ (ನಿನ್ನಂ ಅನಾಕುಳಂ ಎನ್ನ ಚಟ್ಟರಿಂ 
ತಳವೆಳಗಾಗೆ ಕಟ್ಟಿಸದೆ ಮಾಣ್ಟೊಡೆ ಕೆಮ್ಮನೆ ಮೀಸೆ ಸೆವೊತ್ತೆನೇ: 
ಪಂಪಭಾ, ೨. ೫೦) 
ಚಟ್ಟಣೆ -  (ಚಟ್ಟಿಜೆದು ಘಟಮನರ್ಚಿಸಿ ನೆಟ್ಟನೆ ಪೊಸ 

ಪೂಗಳಿಂದಮನಿತುಮಂ: ಕುಸುಮಾಕಾ, ೧೧. ೧೫೮) 
ಚಟ್ಟು - ಮಲ್ಲಯುದ್ದದಲ್ಲಿ ಒಂದು ವರಸೆ RU 

ಚಟ್ಟು ಸಿರಣವಟ್ಟಿ ಬಾಹುದಣೆ ಖಮ್ಮರಿ .. .. ಜೆಟ್ಟಿಗನ ನಚ್ಚಿನ 
ಬಿನ್ನಣಮೊಪ್ಪೆ ಕಾದಿದರ್‌: ಚಂದಪ್ರಪಪು, : ೫. ೭೮) 

- ಚಿಮುಟ (ಕಣ್ಣಂ ಕೆತ್ತುವೆಯೆ೦ದು ಲಕ್ಕಚಣದಿ೦ ಮೀಂಟಿ 
ಕಳೆವರ್‌ ಕಣ್ಣಂ: ಪಾರ್ಶ್ವನಾಪು, ೬. ೯೦) 
ಚಣಕ - ತುಂಡು ಚಲ್ಲಣ (ಚಣಕಮೆಂದು ಚಲ್ಲಣಂ: ಶಬ್ದಮದ, 

ಪ್ರಸಾ ೮೨); ಕಡಲೆ (ಚಣಕರಾಸಿಯೊಂದ ನೋಡಿ ನಮ್ಮ 

ನಾಡೊಳ್‌ ಈ ಪರಿಯ ಮೆಣಸು ಅನಂತ 

ರಾಸಿಯಿರ್ಪುವೆಂದೊಡೆ: ಧರ್ಮಪ, ೨. ೩೯) 
ಚತುರಂಗ - ಧ್ಯಾನದ ನಾಲ್ಕು ಅ೦ಗಗಳು (ಆ ಧ್ಯಾನಯೋಗಂ | 

ಧ್ಯಾನಂ  ಧ್ಯೇಯಂ ಧಾತೃ ಫಲಂ ಎಂದು 
ಚತುರ೦ಗಮಕ್ಕುಂ: ಅಜಿತಪು, ೮. ೨೮ ವ); ಆನೆ, ಕುದುರೆ, 
ರಥ, ಪದಾತಿಗಳಿಂದ ಕೂಡಿದ ಚತುರಂಗಂ 
ಚತುರಂಗಸೈನ್ಯದೊಳಡರ್ತುಂ ತಾಗಿ: 

ಪಂಪಭಾ, ೧೧. ೭) 


ಚಟ್ಟ 


ಚಣ 


ಸೈನ್ಯ 
ತಿಣ್ಣನೆಯ್ದಂದು 


ಚತುರಂಗಬಲ - ಆನೆ, ಕುದುರೆ, ರಥ, ಪದಾತಿಗಳಿಂದ ಕೂಡಿದ 
ಸೈನ್ಯ (ಬೆಂಗೊಟ್ಟುದು ದಶಮುಖ ಚತುರಂಗಬಲಂ: 
ಪಂಪರಾ, ೧೦. ೨೦೭) 

ಚತುರಂಗುಲ - ನಾಲ್ಕು ಅಂಗುಲ (ಚತುರಂಗುಲ ಚಾರಣಖಯದ್ದಿ 
ತಮಗೆ ಸಮನಿಸಿದುದು: ಪಂಪರಾ, ೧. ೧೨) 

ಚತುರಂತಕ್ಲಿತಿ - ನಾಲ್ಕು ಸಮುದ್ರದವರೆಗಿನ ಭೂಮಿ 
(ಚತುರಂತಕ್ಷಿತಿಕಾಂತೆ ಕೇಳ್‌ ಜಲಧಿ ಕೇಳ್‌ ಸಪ್ತಾರ್ಚಿ ಕೇಳ್‌ 
ತಾತ ಮಾರುತ ಕೇಳ್‌ ಮಾರುತಮಾರ್ಗ ಕೇಳ್‌: ಗದಾಯು, 
೬. ೨೪) 

ಚತುರಂತಯಾನ — ಪಲ್ಲಕ್ಕಿ (ಮನುಷ್ಯವಾಹ್ಯಮಪ್ಪ 
ಚತುರಂತಯಾನವನೇಜೆಸಿ: ಶಾಂತಿಪು, ೪. ೯೦ ವ) 

ಚತುರಯುತ - ನಲವತ್ತು ಸಾವಿರ (ಚತುರಯುತಮಿತಾ೦ಗರಕ್ಷಕ 
ಪರಿವೃತನು೦ ಲೋಕಪಾಲ ಚತುಷ್ಪಯಾಧಿಷ್ಠಿತನುಂ: ಆದಿಪು, 
೬ ೧೩. ವ) 

ಚತುರರ್ಣವಪರೀತ - ನಾಲ್ಕು ಸಮುದ್ರಗಳಿಂದ ಸುತ್ತುವರಿಯಲ್ಪಟ್ಟ 
(ಚತುರರ್ಣವಪರೀತ ಮಹೀತಳಮೆಲ್ಲಮಂ ಧರಾಮರಕರ್ಕಳ್ಗೆ 
ದಕ್ಷಿಣೆಗೊಟ್ಟನಪ್ಪುದಚೆಂ: ಪಂಪಭಾ, ೬. ೧೭ ವ) 

ಚತುರಶೀತಿ — ಎಂಬತ್ತನಾಲ್ಕು (ಚತುರಶೀತಿಲಕ್ಷ 
ಪ್ರಮಾಣಯೋನಿಮುಖದೊಳ್‌: ಸುಕುಮಾಚ, ೧೧. ೭೯) 

ಚತುರಶ್ರ -ನಾಲ್ಕು ಮೂಲೆಗಳುಳ್ಳದ್ದು, ಚಚ್ಚೌಕ (ಚತುರಶ್ರಂ 
ಮೂಜು೦ ಯೋಜನದಳವಿಯ ಸಭಾಮಂಟಪಮಂ ಒಂದು 
ಲಕ್ಕ ರಕ್ಕಸವಡೆಯಿ೦ ಪೊತ್ತು ತರಿಸಿ: ಪಂಪಭಾ, ೬. ೨ ವ) 

ಚತುರಾಂತರ - ಚಚ್ಚೌಕದ ನಡುವೆ, ಹಸೆಯ ಜಗುಲಿ 
(ವಿವಾಹಗೇಹಮಂ ಸಮೆಯಿಸಿ ಅದಣಂ ನಡುವಣ 
ಆರ್ದ್ರಮೃತ್ತಿಕಾವಿರಚಿತಮಪ್ಪ ಚತುರಾಂತರದೊಳ್‌: ಪಂಪಭಾ, 
೩ ೭೪ ವ) 

ಚತುರಾನನತ್ವ - (ಜೈ ಕೈನ] ನಾಲ್ಕು ಮುಖಗಳಿಂದ ಕೂಡಿರುವುದು 
ಮರೆ ತನುತ್ತಂ ಅಭುಕ್ತ್ಯುಪಸರ್ಗಭಾವಂ 
ಅನ್ವಿತಚತುರಾನನತ್ವಂ ಅಖಿಳಾಗಮವಿತ್ತ್ವಂ: ಆದಿಷು, ೧೦. 
೪೩) 

ಚತುರಾಸ್ಕ - ಚತುರ ನುಡಿಗಳನ್ನಾಡುವವನು; ನಾಲ್ಕು 
ಮುಖಗಳನ್ನುಳ್ಳ ಬ್ರಹ್ಮ (ಪಂಕರುಹಾಸನಂ ಪ್ರಜಾಪತಿ 
ವಿರಿಂಚನಂ ವಿಧಿ ಪಿತಾಮಹಂ ಚತುರಾಸ್ಯಂ: ಅಭಿಧಾವ, ೧. 
೧. ೧೧) 

ಚತುರಾಸ್ತ ತ್ವ - (ಜೈ ೈನ] ಕೇವಲಜ್ಜಾನಿಗೆ ಉಂಟಾಗುವ ಹತ್ತು 
ವಿಶೇಷಗಳಲ್ಲಿ ಹ ನಾಲ್ಕು ಕಡೆಯೂ ಒಮ್ಮೆಗೇ ನೋಡಿವ 
ಶಕ್ತಿ (ಚತುರಾಸ್ಯತ್ವಂ ಅಭುಕ್ತಿಭಾವಂ ಅನಿಮೇಷತ್ವಂ ಸ 
ಆಜ್ಞಾಯತೆಯೆಂಬ ಪತ್ತು ಅತಿಶಯಂ ತೀರ್ಥೇಶನೊಳ್‌ 
ಶೋಭಿಕುಂ: ಚಂದ್ರಪ್ರಪು, ೧೫. ೧೧೩) 

ಚತುರಾಸ್ಯಪ್ರಿಯೆ — ಸರಸ್ವತಿ 
ಹ ME ಚತುರಾಸ್ಕಪ್ರಿಯೆ 
ವಾಚಿಸಿದಳ್‌: ಪುಷ್ಪದಂಪು, ೯. ೮)" 

ಚತುರಿಂದ್ರಿಯ - ಪಂಚೇಂದ್ರಿಯಗಳಲ್ಲಿ ಕಿವಿಯ ಹೊರತು ಉಳಿದ 
ನಾಲ್ಕು ಇಂದ್ರಿಯಗಳಿರುವ ಜೀವಿ, ಕೀಟ ಸ್ಪರ್ಶನ ರಸನ ಪ್ರಾಣ 
ಚಕ್ಷುರಿಂದ್ರಿಯಸಮನ್ವಿತಂಗಳಪ್ಪ ವಧುಕಾದಿ ” ಚಿತುರಿಂದ್ರಿಯಂಗಳ್‌: 
ಆದಿಷು, ೧೦. ೬೩ ವ) 

ಚತುರಿಕೆ - ಚತುರೆ (ಇತ್ತ ಚತುರ ಚತುರಿಕೆಯರಪ್ಪ 
ಪರಿಚಾರಕಿಯರುಂ: ಪುಷ್ಪದಂಪು, ೮. ೫೩ ವ) 


ಹಸ್ತಾನ್ವಿತೆ 


(ಪುಸ್ತಕ 
೫1೩0 


೪೧೫ 


ಚತುರುತ್ತರಾಶೀತಿ - ಎಂಬತ್ತನಾಲ್ಕು (ಚೆತುರುತ್ತರಾಶೀತಿ 
ಪೂರ್ವಲಕ್ಷೋಪಲಕ್ಷಿತ ಅನಪವರ್ತ್ಯ ಆಯುಷ್ಕನುಂ ಆಗಿ: 
ಆದಿಪು, ೮. ೪ ವ) [ಬಸವರಾಜು ಮತ್ತು ನರಸಿಂಹಶಾಸ್ತಿ 
ಅವರ ಆವೃತ್ತಿಗಳಲ್ಲಿ) ಷ 

ಚತುರುಪಧಾವಿಶುದ್ಧ - ಧರ್ಮ ಅರ್ಥ ಕಾಮ ಭಯಗಳ 
ದೃಷ್ಟಿಯಿಂದ ಶುದ್ಧನಾದವನು (ಆತನ ಮಾತಂ 
ಮಾರ್ಕೊಂಡು ಸಮಸ ಸ್ಪಶಾಸ್ತ್ರವಿಚಾರಸಾರನುಂ 
ಚತುರುಪಧಾವಿಶುದ್ಧನುಂ ಬುದ್ದಿವೃ ದನ 
ವಸುಭಾಗಭಟ್ಟಂ: ಪಂಚತಂತ್ರ, ೬೭ ವ) 

ಚತುರುಪಾಯ - ಸಾಮ ದಾನ ಭೇದ ದಂಡಗಳು 
(ಸಾಮದಾನಭೇದದಂಡಮೆಂಬ ಚತುರುಪಾಯಂಗಳೊಳಂ೦ಂ 
ಮತ್ತಂ ಅನೇಕವಿಧದೊಳಂ ಶತ್ರುವಣ ಉದಾಸೀನನಂ 
ಮಾಡಲುಂ: ಪಂಚತಂತ್ರ, ೧೦೦ ವ) 

ಚತುರ್ಗತಿ - (ಜೈ ೈನ] ದೇವ, ಮಾನವ, ತಿರ್ಯಕ್‌, ನಾರಕ ಎಂಬ 
ನಾಲ್ಕು ಬಚನ ಜನ್ಮಗಳು (ಚತುರ್ಗತಿಸ್ತರೂನಿರೂಪಣಂ 
ತಪೋದಾನವಿಧಾನ ವರ್ಣನಂ ಎಂದಿತು 
ಅವಯವಂಗಳೆಂಟಕ್ಕುಂ: ಆದಿಷು, ೧. ೪೨ ವ) 

ಚತುರ್ಗುಣ - ನಾಲ್ಕು ಪಟ್ಟು (ಜಗದೊಳ್‌ ಪತಿಹಿತದೆಡೆಯೊಳ್‌ 
ನೆಗಟ್ಟ ಇನಜನಿಂ ಏಕದ೦ತನಿ೦ ಪವನಜನಿಂ ಖಗರಾಜನಿಂ 
ದುರ್ಗ೦ ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: 
ಪಂಚತಂತ್ರ, ೫೫) 


ಚತುರ್ಜ್ಯಾನ — [ಜೈನ] ಮತಿ, ಶುತಿ, ಅವಧಿ, 
ಮನಃಪರ್ಯಯಗಳೆಂಬ ನಾಲ್ಕು ಬಗೆಯ ಜ್ಞಾನಗಳು 
(ಚತುರ್ಜ್ಜಾನನೇತ್ರರಂ ಭೋಂಕೆನೆ ಕಂಡು 


ರಹರಹಪರಿಣಾಮಪರಿಣತನಾಗಿ ಸಮುದಾಯಮಂ ಬಂದಿಸಿ 
ಸಮುಚಿತೋದ್ದೇಶದಾಸನದೊಳ್‌ ಕುಳ್ಳಿರ್ದು: ಸುಕುಮಾಚ, ೮. 
೪೮ ವ) 

ಚತುರ್ಥಕಾಲ - ಸುಷಮಕಾಲ (ಪಪಾಪವರ್ತನಮನಯಂ 
ಪ್ರವರ್ತಿಸದು ವರ್ತಿಷುದು ಎಯ್ದಿ  ಚತುರ್ಥಕಾಲ 
ವರ್ತನಮೆನೆ: ಪಾರ್ಶ್ವನಾಪು, ೬.೧೧) 

ಚತುರ್ಥಧ್ಯಾ — [ಜೈನ] ಆರ್ತ, ರೌದ್ರ, ಧರ್ಮ, ಶುಕ್ಷ ಎಂಬ 
ನಾಲ್ಕು ಟಿ ಧ್ಯಾನಗಳಲ್ಲಿ ಕೊನೆಯದು 
(ಅಪಗತಯೋಗಗುಣಸ್ಥಾನನುಂ ಚತುರ್ಥಧ್ಯಾನಾನಳದಗ್ಧ 
ಶೇಷಾಶೇಷ ಕರ್ಮೇಂಧನನುಮಾಗಿ: ಆದಿಪು, ೧೬. ೭೪ ವ) 

ಚತುರ್ಥಸ್ನಾನ -  ಮುಟ್ಟಾದವಳು ನಾಲ್ಕನೆಯ ದಿನ ಮಾಡುವ 
ಸ್ನಾನ (ಮರುದೇವಿ ಮಹಾದೇವಿ ಚತುರ್ಥಸ್ನಾನದೊಳ್‌ 
ಕಲ್ಪದುವು ದುಕೂಲವಸನೆಯುಂ ಊರ್ಜಿತ 
ದಶನಮಯೂಖ ಜಳಪುಕ್ಷಾಳಿತದಶನವಸನೆಯುಂ.. .. ಆಗಿ 
(ಆದಿಷು, ೭. ೨೬) 

ಚತುರ್ಥಾಂಶ - ನಾಲ್ಕನೆಯ ಒಂದು ಭಾಗ (ಪಲ್ಕೋಪಮ 
ಚತುರ್ಥಾಂಶ೦ ಜಘನ್ಯದಿಂ ಪಲ್ಯೋಪಮಾಷ್ಟಮ 
ಭಾಗಮಕ್ಕುಂ: ಸುಕುಮಾಚ, ೧೦. ೫೯ ವ) 

ಚತುರ್ದಂತ - ನಾಲ್ಕು ಹಲ್ಲು[ಗಳುಳ್ಳದ್ದು], ಐರಾವತ 
(ಲಲಿತಾಂಗುಲಿ ಭಾಸುರಭದ್ರ ಲಕ್ಷಣಾಲಂಕೃತಂ 
ಚತುರ್ದಂತಂ: ಅಜಿತಪು, ೫. ೬೬) 

ಚತುರ್ದಶ - ಹದಿನಾಲ್ಕು (ಚತುರ್ದಶ ಮಹಾನದಿಗಳ 
ನೀರುಮಂ ತಟತಟಿ ತೊಳಗುವ ಕಳಧೌತಕಳಶಂಗಳೊಳ್‌ 
ತೆಕ್ಕನೆ ತೀವಿ ತಂದ ವಾರವನಿತಾ ಜನಕ್ಕಂ: ಪಂಪಭಾ, ೧೪. 
೧೭ವು 


ಚತುರ್ದಶಗುಣ - ಸಂಗೀತದ ಹದಿನಾಲ್ಕು ಗುಣಗಳು (ವರ್ಣ 
ಅಲಂಕಾರ ಸ್ಪರ ಪದ ಸಮಾಸ ಉಚ್ಛ್ವಾಸ ಸಭಾ ಆದೇಶ 
ತಾಳ ಲಯ ಯತಿ ಫಣಿಸ್ಥಾನ ದೇಶ ಕಾಲಜ್ಞತೆಗಳೆಂಬ 
ಚತುರ್ದಶಗುಣ೦ಗಳೊಳ್‌ ಕೂಡಿ ಬಾಜಿಸದಾಗಳ್‌: ಹರಿವಂಶ, 
ಜ.೨ ವ) 

ಚತುರ್ದಶಗುಣಸ್ಥಾನ - [ಜೈನ] ಮೋಹ ಹಾಗೂ ಯೋಗಗಳ 
ನಿಮಿತ್ತದಿಂದ ಆತ್ಮನ ದರ್ಶನ ಮತ್ತು ಚಾರಿತ್ರ ರೂಪ 


ಗುಣಗಳ ಕ್ರಮವಿಕಾಸ ರೂಪ ಅವಸ್ಥೆಗಳು; ಮಿಥ್ಯಾದೃಷ್ಟಿ. 
ಸಾಸಾದನ, ಮಿಶ್ರ, ಅಸಂಯತ ಸಮ್ಯಗ್ಯೃಷ್ಟಿ 
ಸಂಯತಾಸಂಯತ, ಪ್ರಮತ್ತಸಂಯತ, ಅಪ್ರಮತ್ತಸಂಯತ, 
ಅಪೂರ್ವಕರಣ, ಅನಿವೃತ್ತಿಕರಣ, ಸೂಕ್ಷ್ಮಲೋಭ, 
ಉಪಶಾಂತ ಕಷಾಯ, ಕ್ಷೀಣಕಷಾಯ, ಸಯೋಗಕೇವಲಿ, 
ಅಯೋಗಕೇವಲಿ (ಚತುರ್ದಶಗುಣಸ್ಥಾನಂಗಳಂ ನಂಬಿ 
ಪೊರ್ದಿದವರ್‌ ಪೊರ್ದಿದರಲ್ತೆ ಮುಕ್ತಿವನಿತಾ 


ಕಾಂಚೀಗುಣಸ್ಥಾನಮಂ: ಆದಿಪು, ೧೫. ೧೯) 
ಚತುರ್ದಶಪೂರ್ವ - [ಜೈನ] ಶುತಾಂಗಗಳ ವಿವರಣೆ ನೀಡುವ 
ಹದಿನಾಲ್ಕು ಪೂರ್ವಗಂಥಗಳು: ಉತ್ಪಾದ, ಅಗ್ರಾಯಣೇ, 
ವೀರ್ಯಾನುವಾದ,  ಅಸ್ತನಾಸ್ತಪವಾದ, ಜ್ಞಾನಪವಾದ, 
ಸತ್ಯಪ್ರವಾದ, ಆತ್ಮಪ್ರವಾದ, ಕರ್ಮ ಪ್ರವಾದ, ಪ್ರತ್ಯಖ್ಯಾನ, 
ವಿದ್ಯಾನುವಾದ, ಕಲ್ಯಾಣವಾದ, ಪ್ರಾಣವಾಯು, 
ಕ್ರಿಯಾವಿಶಾಲ, ಲೋಕಬಿಂದುಸಾರ (ಇತ್ತ ಗಂಧಭಾಜನ 
ಮುನಿಯುಂ ದ್ವಾದಶಾಂಗ 
ಆಗಮಮೆಲ್ಲಮಂ ಕಲ್ತು ಪಲಕಾಲಂ 
ತಪಶ್ಚರಣಂಗೆಯ್ದು: ವಡ್ಡಾರಾ, ಪು ೪೯, ಸಾ ೧೩) 
ಚತುರ್ದಶಭುವನ — 'ಹದಿನಾಲ್ಕು ಲೋಕಗಳು 
ಚತುರ್ದಶಭುವನಮೇ ಬೆಲೆಯೆನಿಪ 
ಅಮಳಾಕೃತಿಯಂ: ನೇಮಿನಾಹು, ೧. ೪೬) 
ಚತುರ್ದಶಮನು - ಹದಿನಾಲ್ಕು ಮಂದಿ ಮನುಗಳು; (ವೈದಿಕ) 
ಸ್ವಾಯಂಭುವ, ಸ್ವಾರೋಚಿತ, ಉತ್ತಮ, ತಾಮಸ, ಸಪತ. 
ಚಾಕ್ಷುಷ, ವೈವಸ್ವತ, ಸಾವರ್ಣಿ, ದಕ್ಷಸಾವರ್ಣಿ, 
ಬ್ರಹ್ಮಸಾವರ್ಣಿ, ಧರ್ಮಸಾವರ್ಣಿ, ರುದ್ರಸಾವರ್ಣಿ, 
ದೇವಸಾವರ್ಣಿ, ಇಂದ್ರಸಾವರ್ಣಿ; [ಜೈನ] ಪ್ರತಿಶುಶಿ, ಸನ್ಮತಿ, 
ಕ್ಷೇಮಂಕರ, ಕ್ಷೇಮಂಧರ, ಸೀಮಂಕರ, ಸೀಮಂಧರ, 
ವಿಮಲವಾಹನ, ಚಕ್ಷುಷ್ಠಂತ, ಯಶಸ್ವಿ, ಅಭಿಚ೦ದ್ರ, ಚ೦ದ್ರಾಭ, 
ಮರುದ್ದೇವ, ಪ್ರಸೇನಜಿತು, ನಾಭಿರಾಜ 
(ಅಜ್ಞಾನತ್ರಯರಹಿತರ್‌ ಅಧಿಕಪ್ರಜ್ಜರ್‌ ಪುಟ್ಟುವರೀ 
ನೆಲನಾಜ್ಞಾಮುದ್ರಿತಮೆನಲ್‌ ಚತುರ್ದಶ ಮನುಗಳ್‌: ಪಂಪರಾ, 
೧. ೯) 
ಚತುರ್ದಶ ಮಹಾನದಿ - 
ಮಹಾನದಿಗಳ ನೀರುಮಂ 
ಕಳಧೌತಕಳಶ೦ಗಳೊಳ್‌ 
ವಾರವನಿತಾಜನಕ್ಕಂ: ಪಂಪಭಾ, ೧೪. ೧೭ ವ) 
[ಮಹಾನದಿಗಳು: ಸರಸ್ವತೀ, ಭಾಗೀರಥೀ, ಯಮುನಾ, 
ಗೋದಾವರೀ, ಕೃಷ್ಣವೇಣೀ, ತಾಮ್ರಪರ್ಣಿ, ಸುವರ್ಣಮುಖೀ, 


(ಈ 
ಕೃತಿಯಂ 


ಹದಿನಾಲ್ಕು 
ತಲತಲ 
ತೆಕ್ಕನೆ ತೀವಿ 


(ಚತುರ್ದಶ 
ತೊಳಗುವ 
ತಂದ 


ನರ್ಮದಾ, ತುಂಗಭದ್ರಾ, ಚಂದ್ರಭಾಗಾ, ಚರ್ಮಣ್ವತೀ, 
ಕುಮುದ್ದತೀ, ಸರಯೂ, ಫಲ್ಲುನೀ] 
ಚತುರ್ದಶಲೋಕ - ಹದಿನಾಲ್ಕು ಲೋಕಗಳು: ಭೂ, ಭುವ, 


ಸುವ, ಮಹ, ಜನ, ತಪ, ಸತ್ಯ, ಎಂಬ ಊರ್ಧ್ವಲೋಕಗಳು 
ಮತ್ತು ಅತಳ, ವಿತಳ, ಸುತಳ, ತಲಾತಳ, ಮಹಾತಳ, 


ಚತುರ್ದಶಪೂರ್ವಮಪ್ಪ 
ಉಗ್ರೋಗ್ರ 


೪೧೬ 


ರಸಾತಳ, ಪಾತಾಳ ಎಂಬ ಏಳು ಅಧೋಲೋಕಗಳು 
(ಚತುರ್ದಶಲೋಕಮನೆಯ್ದೆ ಗರ್ಭದೊಳ್‌ ಧರಿಯಿಸಿದಚ್ಕುತಂ 
ಬಳೆಯೆತನ್ನುದರಾ೦ತರಾಳದೊಳ್‌: ಜಗನ್ನಾವಿ, ೨. ೯೮) 


ಚತುರ್ನಿಕಾಯ - [ಜೈನ] ಭವನವಾಸಿ, ವ್ಯಂತರ, ಜ್ಯೋತಿಷ್ಯ, 
ಕಲ್ಪವಾಸಿಗಳೆಂಬ ನಾಲ್ಕು ಪ್ರಕಾರದ ದೇವತಾಸಮೂಹ 
(ದ್ವಾರಾವತೀಪುರಮನೆಯ್ದಿ ಬಹಿಃಪಪ್ರದೇಶದೊಳ್‌ ನಿಲೆ 


ಚತುರ್ನಿಕಾಯ ಅಮರೇಂದವೃಂದವೊಂದಿ: ಕರ್ಣನೇಮಿ. ೮. 
೧೧೧ ವ) 

ಚತುರ್ನಿಕಾಯಾಮರ - ಭುವನ, ವನ, ಜ್ಯೋತಿ, ಕಲ್ಪ - 
ಇವುಗಳ ದೇವತೆಗಳು (ಅಂತು ಚತುರ್ನಿಕಾಯಾಮರಜನಂ 
ಬೆರಸುಂ ಅಮರರಾಜ೦ ಅಮರನಗರಿಗೆ ಹೋದಂ: ಅಜಿತಹು, 
೫, ೬೦ ವ) 

ಚತುರ್ನ್ಯಪವಿದ್ಯೆ - ರಾಜನು ಕಲಿಯಬೇಕಾದ ವಿದ್ಯೆಗಳು; ಸಾಮ, 
ದಾನ, ಭೇದ, ದಂಡ (ತ್ರಿವಿಧಶಕ್ತಿಪ್ರಯುಕ್ತನುಂ 
ಚತುರ್ನ್ಯಪವಿದ್ಯಾವಿಶರದನುಂ: ಚಂದ್ರಪ್ರಪು, ೭. ೩೫ ವ) 

ಚತುರ್ಬಲ - ಚತುರಂಗಬಲ (ಘೂರ್ಣಿತ ಅರ್ಣವಮಂ 
ಒತ್ತರಿಸಿತ್ತು ಚತುರ್ಬಲ ಆರ್ಣವಂ: ಪಂಪಭಾ, ೧೦. ೨೮) 

ಚತುರ್ಭಕ್ತಿ - [ಜೈನ] ನಾಲ್ಕು ಭಕ್ತಿಗಳು (ಅರ್ಹತ್‌ಭಕ್ತಿ 
ಆಚಾರ್ಯಭಕ್ತಿ ಬಹುಶ್ರುತ ಭಕ್ತಿ ಶುತಭಕ್ತಿ ಎಂಬ 
ಚತುರ್ಭಕ್ತಿಯುಂ: ಚಂದ್ರಪ್ರಪು, ೧೦. ೨೨) 

ಚತುರ್ಭುಜ - ನಾಲ್ಕು ತೋಳು(ಗಳುಳ್ಳವನು), ಕೃಷ್ಣ, ವಾಸುದೇವ 
(ಸತ್ಯಭಾಮೆಯ೦ ಸಕಳಜನಸ್ತುತ್ಯಂ ಖಚರಾಗ್ರಣಿ ಕೃತಕೃತ್ಯಂಗೆ 
ಚತುರ್ಭುಜಂಗೆ ತಂದಿತ್ತಂ: ಕರ್ಣನೇಮಿ, ೭. ೩೬) 


ಚತುರ್ಮುಖ - ನಾಲ್ಕುಮುಖಗಳವನು, ಬ್ರಹ್ಮ ಇರ್ದಂ 
ಜಗತ್ಪತಿಯೊಡ್ಡೋಲಗದೊಳ್‌ ಚತುರ್ಮುಖಂ 
ವಾಣೀವಧೂಟೀಸಖಂ: ಜಗನ್ನಾವಿ, ೧... ೨೬); [ಜೈ ವ] 
ಮಹಾಸಾಮಂತರು ಮಾಡುವ ಚಿ 
ಮಹಾಮಂಂಡಳಿಕ 


ಪ್ರಮುಖ ಮಕುಟಬದ್ಧರ್‌ ಮಾಲ್ಟ 
ಚತುರ್ಮುಖಮುಂ: ಆದಿಷು, ೧೫. ೧೩ ವ) 

ಚತುರ್ವರ್ಗ - ನಾಲ್ಕು ಪುರುಷಾರ್ಥಗಳು (ಸಮನಿಪ 
ಧರ್ಮಕ್ಕವಿರುದ್ದಂ ಅರ್ಥಂ ಅರ್ಥಕ್ಕೆ ಕಾಮಂ ಅವಿರುದಧಂ 
ಅನುಕ್ರಮದೊಳೆ ಕಾಮಕ್ಕಂ ಕಡೆಯ ಮೋಕ್ಷಂ ಅವಿರುದ್ಧಮೆನೆ 
ಚತುರ್ವರ್ಗಫಲಂ: ಅಜಿತಪು, ೨. ೪೭) 

ಚತುರ್ವಲ - ಚತುರಂಗಬಲ ನೆರೆದು ಚತುರ್ವಲಂಬೆರಸು 
ಬಂದುಳದೊಡ್ಡಿದ ಗಂಡರಾರುಂ ಎನ್ನಜೆಯದ ಗಂಡರೇ: 
ಪಂಪಭಾ, ೧೧. ೮೯) 

ಚತುರ್ವಾರ್ಧಿ - ನಾಲ್ಕು ಸಾಗರ (ದಾಂಟೆ ಕೀರ್ತಿ 
ಚತುರ್ವಾರ್ಧಿಯನಿರ್ದನಂದು ಸುಖದಿಂ ವಿದ್ದಿಷ್ಟವಿದ್ರಾವಣಂ: 
ಪಂಪಭಾ, ೩. ೮೫) 


ಚತುರ್ವಾಸರ - (ಎನಗೆ ಇಂದಿಂಗೆ ಆಣುತಿಂಗಳ್‌ 
ಸಮನಿಸಿದಪುದಿಲ್ಲ ಎಲ್ಲಿಯುಂ ಬಂದಿಮಂಚಲ್‌ 
ಖನನಪ್ರಾರಂಭ ಚೌರ್ಯಾದಿಗಳ್‌ ಅನಶನ೦ ಈಗಳ್‌ 


ಚತುರ್ವಾಸರಂ ಸುಕುಮಾಚ, ೭. ೧೮) 
ಚತುರ್ವಿಂಶತಿ - ಇಪ್ಪತ್ತನಾಲ್ಕು (ಚತುರ್ವಿಂಶತಿ ಅರ್ಹತ್‌ 
ಪ್ರತಿಮಾವಿರಾಜಮಾನ: ಆದಿಷು, ೧೬. ೩೭ ವ) 
ಚತುರ್ವಿಧದಾನ - [ಜೈನ] ಆಹಾರ, ಔಷಧ, ವಿದ್ಯೆ ಮತ್ತು 
ಅಭಯಗಳೆಂಬ ನಾಲ್ತು ದಾನಗಳು (ಸಂದ 
ಚತುರ್ವಿಧದಾನ೦ಂ ಅಗುಂದಲೆಯೆನೆ ಮಾಡಿ; ಕರ್ಣನೇಮಿ, 
೨. ೮೦) 


ಚತುರ್ವಿಧದೇವನಿಕಾಯ - [ಜೈನ] ಭವನವಾಸಿ, ವ್ಯಂತರ, 


ಜ್ಯೋತಿಷ್ಯ ಮತ್ತು ಕಲ್ಪವಾಸಿಗಳೆಂಬ ನಾಲ್ಕು ಪ್ರಕಾರದ 
ದೇವತೆಗಳ ಸಮೂಹ (ಮೂಜಲಕ್ಕೆ ದೃಡಢಬತಾದಿ 
ಶ್ರಾವಕರುಂ ಅಯ್ದುಲಕ್ಕೆ ಸುವತೆ ಮೊದಲಾಗೆ 


ಪರಮಶ್ರಾವಕಿಯರುಂ: ಆದಿಪು, ೧೬. ೪೦ ವ) 
ಚತುರ್ವಿಧ ಪುರುಷಾರ್ಥವೃತ್ತಿ - ಹಣಸಂಪಾದನೆ ಮತ್ತು 


ಕಾಪಾಡಿಕೊಳ್ಳುವ ನಾಲ್ಕು ಬಗೆಗಳು (ಅಲಬ್ದಲಾಭಂ 
ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ ವರ್ಧಿತತೀರ್ಥ 
ಪ್ರತಿಪಾದನಂ ಎಂಬ ಚತುರ್ವಿಧ 
ಪುರುಷಾರ್ಥವೃತ್ತಿಯಾಗಿರ್ಮ್ಪದು: ಪಂಚತಂತ್ರ, ೭೫ ವ) 
ಚತುರ್ವಿಧಶುಕ್ಷಧ್ಯಾನ - [ಜೈನ] ಪೃಥಕ್ತ್ವವಿತರ್ಕವಿಚಾರ, 
ಏಕತ್ವವಿತರ್ಕವಿಚಾರ, ಸೂಕ್ಷಕ್ರಿಯಾ ಪ್ರಶಿಪಾತಿ, ಪರತ 


ಕ್ರಿಯಾನಿವೃತ್ತಿ ಎಂಬ ನಾಲ್ಕು ಬಗೆಯ ಶುಕ್ಷಧ್ಯಾನಗಳು 
(ಚತುರ್ವಿಧಶುಕ್ಷಧ್ಯಾನದೊಳ್‌ ಪೂರ್ವಾಪರವಿಷಯ 
ವಿವಿಕ್ತಾರ್ಥವ್ಯಂಜನವೀರ್ಯ ವಿಧಿವ್ಯಂಜನಯೋಗ 
ಸಂಕ್ರಮಣಲಕ್ಷಣಲಕ್ಷಿತಮಪ್ಪ ಪೃಥಕ್ತ್ವವಿತರ್ಕವಿಚಾರಮೆಂಬ 
ಮೊದಲ ಶುಕ್ಷಧ್ಯಾನದೊಳ್‌: ಆದಿಷು, ೬. ೩೪ ವ) 
ಚತುರ್ವಿಧಾಮರ - ಚತುರ್ನಿಕಾಯ (ನಿರುತ೦ಂ ಭಾವನರುಂ 
ವನಾವಸಥರುಂ ಜ್ಯೋತಿಷ್ಯರುಂ ಕಲ್ಪವಾಸರು೦  ಆಆಗಿರ್ದ 
ಚತುರ್ವಿಧಾಮರರ್‌ ಉದಾರರ್‌: ಪುಷ್ಪದಂಪು, ೧೦. ೧೩) 
ಚತುರ್ವಿಧಾರಾಧನೆ - [ಜೈನ] ಸಮ್ಯಕ್‌ದರ್ಶನ, ಸಮ್ಯಕ್‌ಜ್ಞಾನ, 
ಸಮ್ಮಕ್‌ಚಾರಿತ್ರ, ಸಮ್ಯಕ್‌ತಪಸ್ಸು ಎಂಬ ನಾಲ್ಕು ಆರಾಧನಾ 
ಬಗೆಗಳು (ಅರಲ್ಪ ಮುಖಪದ್ಮಮುಂ ನಿಬಿಡಬದ್ಧ 
ಪರ್ಯಂಕದೊಳ್‌ ಮರಲ್ಪ ಕರಪಲ್ಲವದ್ದಿತಯಮುಂ 
ಬೆಡಂಗಪ್ಪಿನಂ ನಿರಂತರವಿಶೋಧಿ ಕೂಡಿರೆ ಚತುರ್ವಿಧ 
ಆರಾಧನಾಪುರಸ್ಸರತೆಯಿಂ ಸಮಾಧಿವಿಧಿಗೇಂ 
ಮನಂದಂದಳೋ: ಸುಕುಮಾಚ, ೯. ೧೫) 
ಚತುರ್ವಿಧಾಹಾರ - [ಜೈನ] ಲೇಪ್ಯ, ಓಜ, ಕಬಳ, ಮಾನಸ 
ಎಂಬ ಆಹಾರಗಳು (ಮಹಾಬಳನಂ ಜಾತರೂಪಧರನಂ 
ಮಾಡಿ ಚತುರ್ವಿಧಾಹಾರ ಶರೀರಪ್ರತ್ಯಾಖ್ಯಾನಮಂ ಕೊಟ್ಟು: 
ಆದಿಪು, ೨. ೫೧ ವ) 
ಚತುರ್ವಿಧಾಹಾರಶರೀರಪ್ರತ್ಯಾಖ್ಯಾನ - ನಾಲ್ಕು ಬಗೆಯ 
ಆಹಾರಗಳನ್ನೂ ಶರೀರದ ಅಭಿಮಾನವನ್ನೂ 
ತೊರೆಯುವುದು: (ಮಹಾಬಳನಂ ಜಾತರೂಪಧರನಂ ಮಾಡಿ 
ಚತುರ್ವಿಧಾಹಾರಶರೀರಪ್ರತ್ಯಾಖ್ಯಾನಮಂ ಕೊಟ್ಟು: ಆದಿಷು, 
೨.೫೦: ವು 
ಚತುರ್ವೇದಪಾರಗ - ಯಕ್‌, ಯಜುರ್‌, ಸಾಮ, ಅಥರ್ವಣ 
ಎಂಬ ನಾಲ್ಕು ವೇದಗಳಲ್ಲಿ ಪರಿಣತ (ಚತುರ್ವೇದಪಾರಗರ 
ಮನೆಯ ಮುಂದಣ ಚತುಶ್ಶಾಲೆಯೊಳ್‌ ಬೀಡಂ ಬಿಟ್ಟು: 
ಪಂಪಭಾ, ೩. ೨೨ ವ) 
ಚತುಶ್ಕಾಲೆ - ನಾಲ್ಕು ೈ ಅಂಗಳ 
(ಚತುರ್ವೇದಪಾರಗರ ಮನೆಯ ಮುಂದಣ 
ಚತುಶ್ಶಾಲೆಯೊಳ್‌ ಬೀಡಂ ಬಿಟ್ಟು: ಪಂಪಭಾ, ೩. ೨೨ ವ) 
ಚತುಷ್ಕ - ನಾಲ್ಕರ ಗುಂಪು (ಶುದ್ಧಾಖ್ಲರಂಗಳುಮಂ 
ಯೋಗವಾಹಚಯುಷ್ಯಮುಂ ಸಂಯೋಗಾಕ್ಷರಂಗಳುಮಂ 
ಬ್ರಹ್ಮಿಗೆ ದಕ್ಷಿಣಹಸ್ತದೊಳ್‌ ಉಪದೇಶಂಗೆಯ್ದು: ಆದಿಷು, ೮. 
೫೯ ವ); ಚೌಕ (ಆಗಳಾ ಪುರದ್ದಾರಚತುಷ್ಯದೊಳ್‌ 
ಯದುಬಲಂ ತಳರ್ದತ್ತು: ಜಗನ್ನಾವಿ, ೭. ೪೭) 


ಕಡೆ ಕೈಸಾಲೆಯಿರುವ 


೪೧೭ 


ಚತುಷ್ಕಗೋಪುರ ದ ನಾಲ್ಕು ಗೋಪುರಗಳಿರುವ 
(ವಿಭೂತಿಯನಾಂತುದಿಂತು ಕೌಶಂಬಿಪುರಂ ಜಿತಾಮರಪುರ೦ 
ಕಮನೀಯ ಚತುಷ್ಠಗೋಪರಂ: ಸುಕುಮಾಚ, ೧. ೭೯) 

ಚತುಷ್ಕಷಾಯ - [ಜೈನ] ಕ್ರೋಧ, ಮಾನ, ಮಾಯಾ, 
ಲೋಭಗಳೆಂಬ ನಾಲ್ಕು ಕಷಾಯಗಳು (ತಿಗುಪ್ತಿಗುಪ್ತನುಂ 
ಚತುಷ್ಕಷಾಯದರ್ಪದಳನನುಂ: ಅಜಿತಪು, ೩. ೧ ವ) 

ಚತುಷ್ಕಶೃಂಗಾಟವೇದಿಕೆ - ನಾಲ್ಕು ದಾರಿಗಳು ಕೂಡುವ ವೇದಿಕೆ 
(ನಾನಾಮಣಿಮಯ ಪ್ರಾಸಾದಂಗಳೊಳಂ ವಿವಿಧ 
ವೀಥೀಸನಾಥ ಚತುಷ್ಕಶೃಂಗಾಟವೇದಿಕೆಗಳೊಳಂ: ಆದಿಪು, ೬. 
೧೦೬) 

ಚತುಷ್ಕೋಣ - ನಾಲ್ಕು ಮೂಲೆ, ಚೌಕಾಕೃತಿ (ವೇದಿಕೆಯೊಳ್‌ 
ರಂಜಿಸಿದುವೆಳನೇಸಜು ನೆನೆಯಿಸುವ ಚಯುಷ್ಕೋಣ 
ಶೋಣಮಣಿಕಲಶಂಗಳ್‌: ಪಂಪರಾ, ೫. ೨೬) 

ಚತುಷ್ಟಯ - ನಾಲ್ವರ ಗುಂಪು (ಲೋಕಪಾಲಚತುಷ್ಟಯ 
ಆಧಿಷ್ಠಿತನುಂ: ಆದಿಷು, ೬. ೧೩ ವ) 

ಚತುಪ್ಪದ - ನಾಲ್ಕು ಕಾಲುಗಳುಳ್ಳ ಪ್ರಾಣಿ (ಪಕ್ಷಿ ಚತುಷ್ಪದ 
ಸರೀಸೃಪಾದಿ ತಿರ್ಯಗ್ಲಾತಿಗಳುಂ ಬೆರಸು: ಆದಿಷು, ೧೬. ೪೦ 
ವ) 

ಚತುಪ್ಪದಿ- ನಾಲ್ಕು ಪಾದಗಳು ಇರುವ ಛಂದೋರೂಪ (ಅ೦ತುಂ 
ಯತಿಯಂ ಪೇಟಸ್ಗರ್ಪಂತಾದ್ಯದೊಳಲಸದೆ ಆರ್ಯೆಯೊಳ್‌ 
ಕಂದದೊಳ೦ ಸಂತಂ ದ್ವಿಶೀಯ ಪಾದಗತಾಂತದೊಳಕ್ಕದು 
ಚತುಷ್ಪದೀ ಪದವಿಗಳೊಳ್‌: ಕವಿರಾಮಾ, ೧. ೭೭) 

ಚತುಷ್ನಷ್ಠಿ - ಅರವತ್ತನಾಲ್ಕು (ಯಕ್ಷಕುಮಾರರ್‌ ನೆರೆದಿಕ್ಕೆ 
ಚತುಪ್ಪಷ್ಟಿಚಮರರುಹದ ಪೊದಳ್ಳ ಪೊಳೆಪು 
ದೆಸೆದೆಸೆಗೆಸೆದಿರ್ಕುಂ: ಆದಿಪು, ೧೦. ೪೨) 


ಚತುಷ್ಪಷ್ಟಿಲಕ್ಷಣ - [ಜೈನ] ಪುರುಷನ ಅರುವತ್ತನಾಲ್ಕು 
ಶುಭಚಿಹ್ನಗಳು (ಸ್ವಸ್ತಿಕ ನಂದ್ಯಾವರ್ತಾದಿ ಚತುಷ್ಪಷ್ಟಿಲಕ್ಷಣ 
ಧರನುಂ ತಿಳಮಸೂರಿಕಾದ್ಯನೇಕ ವ್ಯಂಜನನಿಧಿಯುಂ 
ಅಪಾರವೀರ್ಯನುಂ: ಆದಿಷು, ೧೫. ೩ ವ) 

ಚತುಸಿಂಶದತಿಶಯ -[ಜೈನ] ಅರ್ಹಂತನಿಗೆ ಒದಗುವ 
ಅ 
ಮೂವತ್ತನಾಲ್ಕು ಅತಿಶಯಗಳು ಅಥವಾ ವಿಶೇಷಗಳು: 
ನಿಸ್ವೇದತೆ, ನಿರ್ಮಲ ಶರೀರ, ಹಾಲಿನಂತೆ ಬಿಳಿರಕ್ತ, 
ವಜ್ರವೃಷಭ ನಾರಾಚನಸಂಹನನ, ಸಮಚತುರಸ್ರ 
ಶರೀರಸಂಸ್ಥಾನ, ಅನುಪಮರೂಪ, ಸುಗಂಧದ ಉಸಿರು, 


ಸಾವಿರದೆಂಟು ಉತ್ತಮ ಲಕ್ಷಣಗಳು, ಅನಂತಬಲ ಹಾಗೂ 
ಹಿತಮಿತಮಧುರಭಾಷಣ ಎಂಬ ಹುಟ್ಟಿನ ಹತ್ತು ವಿಶೇಷಗಳು; 
ಸುತ್ತ ನೂರು ಯೋಜನ ಸುಭಿಕ್ಷೆ. ಹಿಂಸೆಯ ಅಭಾವ, 
ಆಕಾಶಗಮನ, ಭೋಜನರಾಹಿತ್ಯ, ಉಪಸರ್ಗರಾಹಿತ್ಯ, 
ಚತುರ್ದಿಕ್ಕುಗಳಲ್ಲಿ ಅಭಿಮುಖತೆ, ನೆರಳಿಲ್ಲದ ದೇಹ, ರೆಪ್ಪೆ 
ಮಿಟುಕಿಸದ ಕಣ್ಣು, ಸರ್ವವಿದ್ಯಾ ಪ್ರಭುತ್ವ, ನಖರೋಮಗಳ 
ಸಮಾನತೆ ಹಾಗೂ ಸರ್ವಭಾಷಾಮಯವಾದ  ದಿವೃದ್ದನಿ 
ಎಂಬ ಕೇವಲಜ್ಞಾನದಿಂದ ಬರುವ ಹನ್ನೊಂದು ವಿಶೇಷಗಳು; 
ಸುತ್ತಲೂ ಹೂಹಣ್ಣು ಸಮೃದ್ಧಿ. ಸುಖದಾಯಕವಾದ ಗಾಳಿ, 
ಪ್ರಾಣಿಗಳ ಮೈತ್ರಿ, ಸ್ವಚ್ಛವಾದ ಕನ್ನಡಿಯಂತಹ ಭೂಮಿ, 
ಸುಗಂಧಜಲವೃಷ್ಟಿ, ಸಮೃದ್ಧ ಸಸ್ಯಗಳ ಸೃಷ್ಟಿ ಸಕಲಜೀವರ 
ನಿತ್ಯ ಆನಂದ, ತಂಗಾಳಿ, ಜಲಸಮೃದ್ಧಿ, ನಿರ್ಮಲ ಆಕಾಶ, 
ಸಮಸ್ತಜೀವರ ರೋಗಮುಕ್ತಿ, ಸಮಸ್ತಜೀವ ರೋಗರಾಹಿತ್ಯ 
ಮತ್ತು ಯಕ್ಷೇಂದ್ರನ ಧರ್ಮಚಕ್ರಗಳು ಎಲ್ಲರಿಗೂ ಕಾಣುವುದು 
ಎಂಬ ಹದಿಮೂರು ದೇವಕೃತ ವಿಶೇಷಗಳು (ಪರಮಜಿನಪತಿ 


ಪರಿಭಾಷಿತಮಪ್ಪ ಸಕಳಶ್ರಾವಕವ್ರತಂಗಳಂ೦ ಷೋಡಶ 
ತೀರ್ಥಕರಭಾವನೆಗಳಂ ಚತುಸ್ತಿಂಶದತಿಶಯಂಗಳುಮಂ 


ಅಷ್ಟಮಹಾಪ್ರಾತಿಹಾರ್ಯಂಗಳುಮಂ: ಆದಿಪು, ೩. ೪೦ ಮ 

ಚತುಸ್ಪಂಜ್ವಲನ - [ಜೈನ] (ಕ್ರೋಧ, ಮಾನ, ಮಾಯಾ, 
ಲೋಭಗಳೆಂಬ ನಾಲ್ಕು ಕಷಾಯಗಳಿರುವ ಸ್ಥಿತಿ (ಮತ್ತಂ 
ಕಿಲೆಕಿಚೆದು ಬೇಗದಿಂ ತನ್ನ ಪರಿಣಾಮವಿಶೇಷದಿಂ 
ಚತುಸ್ಸಂಜ್ವಲನ  ನವನೋಕಷಾಯಂಗಳೆಂಬ ಪದಿಮೂಜು 
ಪ್ರಕೃತಿಗಳುಮ೦ ಅ೦ತರಕರಣ೦ ಮಾಡಿ: ಆದಿಷು, ೧೦. ೧೪ 
ವ) 

ಚತುಸ್ಪಹಸ್ರ - ನಾಲ್ಕು ಸಾವಿರ (ಮೂರ್ಧಾಭಿಷಿಕ್ತ ಮ೦ಡಳಿಕರಂ 
ಚತುಸ್ಪಹಸ್ತ್ರ ಮಕುಟಬದ್ಧಪರಿವೃತರಂ ಸೋಮಪ್ರಭ ಹರಿ 
ಅಕಂಪನ ಕಾಶ್ಯಪರಂ ಬರಿಸಿ: ಆದಿಪು, ೮. ೭೪ ವ) 

ಚತ್ತಾಣ - ಕಂದವೃತ್ತಗಳೊಡನೆ ದೇಸಿ ಛಂದೋಪಕಾರಗಳಿಂದ 
ಕೂಡಿದ ಒಂದು ಬಗೆಯ ಕಾವ್ಯ (ಕಂದಂಗಳ್‌ ಪಲವಾಗಿರೆ 
ಸುಂದರ ವೃತ್ತಂಗಳ್‌ ಅಕ್ಕರಂ ಚವುಪದಿ ಮತ್ತಂ ದಲ್‌ ಗೀತಿಕೆ 


ತಿವಿದಿಗಳಂದಂಬೆತ್ತೆಸೆಯೆ ಪೇಟ್ಟೊಡೆ ಅದು ಚತ್ತಾಣಂ: 
ಕವಿರಾಮಾ, ೧. ೩೫) 
ಚಿತ್ರ - ಧರ್ಮಸತ್ರ (ಚತ್ರದ ಕೂಟ್ಸೌ ಮೆಯ್ಯಾಂಪ 


ನಡುಮನೆಯೊಳ್‌ ಬಾವಿಯನಗಟ್ಟ: ಧರ್ಮಾಮೃ, ೯. ೧೯ 
ವ) 

ಚತ್ವಾರಿಂಶತ್‌ - ನಲವತ್ತು (ಪೂವೋಕ್ತ ಉಪನಯನಾದಿ 
ಚತ್ವಾರಿ೦ಶತ್‌ ಕ್ರಿಯೆಗಳೊಡನೆ ನಾಲ್ವತ್ತೆಂಟು 
ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಷು, ೧೫. ೧೬ ವ) 

ಚತ್ವಾರ್ಯೇವ ತತ್ವಾನಿ - ಪೃಥ್ವಿ, ಅಪ್‌ ತೇಜಸ್ಸು ಮತ್ತು ವಾಯು 
ಎಂಬ ನಾಲ್ಲು ತತ್ತ [ಭೂತಗಳು (ಶರೀರರೂಪಪರಿಣತ 
ಅವನಿ ಪವನಸಖ ಪವನಂಗಳ್ಗೆ ಭೇದಮಿಲ್ಲ ಅವರ್ಕಂ 
ಏಕತ್ವಮಾಗಿ "ಚತ್ವಾಯೇವ ತತ್ವಾನಿ' ಎಂಬ ನಿನ್ನ ಮಾತು 
ವಿಘಟಿಸುಗುಂ: ಆದಿಹು, ೨. ೧೦ ವ) 

ಚದುಕ - ನಾಲ್ಕು ಕಂಬಗಳ ಆಧಾರವುಳ್ಳ ಮಂಟಪ (ಗುಡಿ ತೋರಣ೦ 
ಸಸಿ ಮೊಸರ್‌ ಪಸೆ ಸೇಸೆ ವಿಳಾಸಿನೀಜನಂ ಚದುಕಮಿದು 
ಒಡ್ಡುಗಟ್ಟೆ: ನೇಮಿನಾಷು, ೨. ೩೯) 

ಚದುರ್‌ - ಚಾತುರ್ಯ (ಧರ್ಮಮಂ ಘಟೆಯಿಸಿಕೊಳ್ಳುದೊಂದೆ 
ಚದುರ್‌ ಇಂತುಟು ಸಂಸೃತಿಧರ್ಮಮೇಕೆ ಬಾಯಟೆವುದಿದೇಕೆ: 
ಆದಿಪು, ೩. ೫೩); ವಿವೇಕ, ಬುದ್ಧಿವಂತಿಕೆ (ತಮಗಂ 
ಬರ್ದುಕಿಲ್ಲ ಧರ್ಮಮಂ ಗಟೆಯಿಸಿಕೊಳ್ಳುದೊಂದೆ ಚದುರ್‌: 
ಪಂಪಭಾ, ೨. ೨೭); ಜಾಣತನ (ಇಜೆಯದ ಬೀರಂ ಇಲ್ಲದ 
ಕುಲಂ ತಮಗಲ್ಲದ ಚಾಗಂ ಓದದ ಓದು ಅಜೆಯದ ವಿದ್ದೆ 
ಸಲ್ಲದ ಚದುರ್‌ ನೆಜ್‌ ಕಲ್ಲದ ಕಲ್ಪಿ; ಪಂಪಭಾ, ೪. ೯೫); 
ವಿವೇಕ (ಕೆಲರ್‌ ಕುದುಕುಳಿರಕ್ಕಸರ್‌ ಬಿಸುಗೆಗಳ್ಳರಸು 
ಉಗ್ರಮಹಾಗಜ೦ಗಳ೦ ಚದುರ್ಗಿಡೆ ನುಂಗಿ ಬಿಕ್ಕಿ ಕುಡಿದರ್‌ 
ಬಿಸುನೆತ್ತರ ಕಾಟ್ಟುರಂಗಳಂ: ಪಂಪಭಾ, ೧೨. ೮); ಕೌಶಲ 
(ಉದಾರಗುಣಂ ಸಕಳಾವನೀಶ್ವರರ್ಗೆ ಅದಟಿನಳುರ್ಕೆ 
ಭೃತ್ಯನಿವಹಕ್ಕೆ ಚದುರ್‌ ಗಣಿಕಾಜನಕ್ಕೆ ಕುಂದದೆ ನೆಲಸಿರ್ಕೆ 
ಮದೀಯ ಕೃತಿಬಂಧದಿಂ: ಪಂಪಭಾ, ೧೪. ೬೩) 

ಚದುರ - ಬುದ್ದಿವಂತ (ದಾನದೊಳಂ ಸಾಮದೊಳಂ ನಿನಗರ್ಥಿ 
ಚಕ್ರವರ್ತಿಗಂ ಅದೆ ಮನೋನಿಚಿತಂ ಉಟೆದುದು ನೃಪ 
ನೀನಣಿವೈ  ನಯಮನೊಂದೆ ಮಾಟ್ದುದು ಚದುರಂ: 
ಶಾಂತಿಪು, ೨. ೫೯) 


೪೧೮ 


ಚದುರಂಗ - ಚತುರಂಗ (ನೆತ್ತಂ ಚದುರಂಗಂ ಬಾರ್‌ಗುತ್ತಂ 
ಕಡದೊಂಟಿ ಗೊಟ್ಟಿ ಜೂದೆಂಬಿವಂ ಆಡುತ್ತುಮಿರಲಾಗದು: 
ಸಮಯಪ, ೬. ೪೮) 

ಚದುರಂಗಕಾಜ - ಚದುರಂಗ ಆಡುವವನು (ಚಿದುರಂಗಕಾಜರ .. 


ಬೀಣೇಗಾಅರಾಗರಮೆನೆ ಪೆಂಪುಸೊಂಪನೊಳಕೊಂಡು 
ಕಬ್ಬಿಗಕಾ, ೪೨) 
ಚದುರಂಗದ ಮಣೆ - ಚದುರಂಗದಾಟದ ಹಾಸುಮಣೆ 
(ಚತುರಂಗಮುಂ ಒರ್ಮೊದಲೆ ನಡುಗಿದುದು ಕೂಡಿದ 
ಚದುರಂಗದ ಮಣೆಯಂ ಅಲ್ಲಿದಂತಪ್ಪಿನೆಗಂ: ಪಂಪಭಾ, 
೧೧. ೭೦) 
ಚದುರಸಿಗೆ - [ಚತುರಶ್ರಕ] ಚೌಕಾಕಾರದ ವಸ್ತ 
(ಕುದುರೆಯಿಂದಿಟೆದು. ಪಲ್ಲಣಮಂ ಚದುರಸಿಗೆಯುಮಠಿ 


ಕೀಟುಮ೦ ಕಳೆದು ಕುದುರೆಯಂ ನೀರೂಡಿ ಮೈದೊಳೆದು 
ಕಟ್ಟಿ: ವಡ್ಡಾರಾ, ಪು ೧೬೨, ಸಾ ೨೦) 

ಚಪಲಾ - ಮಿಂಚು (ಗಗನೇಚರ ತೇಜಪ್ತಿಖಿ ಪಗೆವರ ಭಾಸುರ 
ಯಶೋವಿತಾನಮನುರಿಪಲ್‌ ನೆಗೆದುದೆನೆ ಚಪಲವೇಗಂ 
ನೆಗೆದಂ ಗಗನಕ್ಕೆ ವಿಜಿತ ಚಪಲಾವೇಗಂ: ಪಂಪರಾ, ೪. 
೧೦೩) 

ಚಪಳೆಂಗಳಾಗು - ಚಂಚಲವಾಗು (ಅಲರ್ಗಣ್ಗಳ್‌ ಚಪಳಂಗಳಾಗಿ 
ಜಘನಂ ಕಾಂಚೀಕಲಾಪಪ್ರಭೋಜ್ಞ್ಯಲಂ ಉದ್ದತ್ತಮುಂ ಆಗಿ 
ತಾಂ ಅಲೆಗೆ: ಪಂಪಭಾ, ೪. ೭೪) 

ಚಪಳಕಪಿ - ಚಟುವಟಿಕೆಯ ಕೋಡಗ (ಮುತ್ತ ತವಸಿಗಳ 
ಕೈಯಂ ಪಿಡಿದುಯ್ಬು ಅವರ ಗುಹೆಗಳಂ ಪುಗಿಪ 
ಹೊಳಮಡಿಪ ಚಪಳಕಪಿಗಳುಮಂ: ಪಂಪಭಾ, ೧. ೧೧೫ 
ವ) 

ಚಪೇಟ - ಅಂಗೈ, ಪಂಜ (ಗಿರಿ ಗುರು ಚಪೇಟ ಪಾಟಿತ 
ಕರಿಯಂ ಹರಿ ಕೊಂಡು ಕೀಜ್‌ ಪಾಜುದುಂ: ನೇಮಿನಾಪು, 
೩ ೪೭) 

ಚಪೇಟಚರಣಾಘಾತ - ಕೈಯ ಹೊಡೆತ ಮತ್ತು ಕಾಲ ಒದೆತ 
(ಫಾತಿಸೆ ಚಪೇಟಚರಣಾಘಾತದೊಳಲಟೆದಿಲ್ಲಿ 
ಬಂದತಿಕ್ರೋಧನನಿಂತೀ ಪುಲಿಯಾದಂ: ಆದಿಷು, ೫. ೧೬) 

ಚಪ್ಪರಣೆ- ಗಿಳಿಗಳ ಸದ್ದು (ಕಳರವದಿಂ ಬಗ್ಗಿಸುವರ ಗಿಳಿಗಳ 
ಚಪ್ಪರಣೆಯೊಂದೆ ಸಾಲದೆ ಮದನಾ: ಗಿರಿಜಾಕ, ೭. ೬೨) 

ಚಪ್ಪರಿಸು - ಸವಿ (ಚಪ್ಪರಂ ಬಿಸಿಲಂ ಚಪ್ಪರಿಸಲ್‌: ಜಗನ್ನಾವಿ, 
೧೭, ೮೦); ಧ್ವನಿಮಾಡು, ಗದರಿಸು (ಸೋಗೆ ದನಿಯೆತ್ತದಿರು 
ಒಯ್ಯನೆ ಬಂದು ಕುಳ್ಳಿರು .. .. ಎಂದು ಗಿಳಿಗಳ್‌ ಕಡುಪಿಂ 


ನಡೆತಂದು ಸುತ್ತಲುಂ ಪಡಿಯಅರಾಗಿ 
ಚಪ್ಪರಿಪವೋಲಗದೊಳ್‌ ಸಲೆ ಕರ್ವುವಿಲ್ಲನಾ: ಕಬ್ಬಿಗಕಾ, 
೧೦೦); ಗರ್ವಿಸು (ಕಂಡು ಕಪ್ಪಮೀಯದೆ ಚಪ್ಪರಿಸುವ 


ಮಂಡಳಿಕರುಮಂ ಅಡಂಗದಾಟವಿಕರುಮಂ: ಆದಿಪು, ೪. 
೮೨ ವು 

ಚಮತ್ಕಾರ — ಮದ್ದಳೆಯನ್ನು ಬಾರಿಸಿ ಶಬ್ದ ಹೊರಡಿಸುವ ಒಂದು 
ಪರಿ (ಲಾಗು ಮೋಡಿ ಚಮತ್ಕಾರ ತುಡಿಕು ರಿಗೃವಣೆ 
ಪಹರಣೆಗಳೆಂಬ ನಾನಾ ಶಬ್ದಂಗಳಂ ಬಾರಿಸಿ: ಧರ್ಮಪ, ೨. 
೨೩ ವು 

ಚಮರಜ - ಚಾಮರ (ಚಮರಜಮನಿಕ್ಕೆ ಖಚರ ಪ್ರಮದಾಜನಂ: 
ಪಂಪರಾ, ೧೪. ೧೨೮) 


ಚಮರರುಹ - ಚಮರಜ (ಚತುಪ್ಪಷ್ಟಿ ಚಮರುರುಹದ ಪೊದಳ್ಬ 
ಪೊಳೆಪು ದೆಸೆದೆಸೆಗೆಸೆದಿರ್ಕುಂ: ಆದಿಪು, ೧೦. ೪೨) 

ಚಮರಿ - ಚಾಮರಗಿತ್ತಿ (ಒರ್ಪಿಡಿ ನಡುವಿನ ಚಮರಿಯರ್‌ 
ಇರ್ಪಿಡಿಗಳನೇಜೆ ಕೆಲಬರೆಸೆದರ್‌: ಶಾಂತೀಶ್ಚಪು, ೧೦. ೬೫) 

ಚಮರೀ - ಚಮರೀ ಮೃಗ (ಚಮರೀ ಲೋಲ ಲಾಂಗೂಲ 
ಮಾಲಾವಲಿ ವಿಕ್ಷೇಪಂಗಳಿಂ ತತ್‌ ಚಮರರುಹ ಮಹಾಶೋಭೆ 
ಕೈಗಣೆ: ಪಂಪಭಾ, ೪. ೧೪); 

ಚಮರೀಜ - ಚಾಮರ (ಯಮದಕಳಹಂಸೆಯಂ ಹಿಂಡಿದೆ 
ಪೊದರ್ಳದ ಚಮರೀಜಮಾಗೆ ಜಳದೇವತೆಗೆತ್ತಿದ ಪಚ್ಚೆಯ 
ಸತ್ತಿಗೆಗಳ ಪುದುವೆನಿಪುದು; ಆದಿಷು, ೧೧. ೬೫) 

ಚಮರೀಜಾತ - ಚಾಮರ (ಇವು ಚಮರೀಜಾತಂ ದುಗ್ಗವಾರ್ಧಿ 
ಫೇನೋಪಮಾನಮಿವು ನಿನಗೆಯೆ ತಕ್ಕುವು: ಆದಿಷು, ೧೩. 
೧೮) 

ಚಮರಿರುಹ - ಚಮರಜ (ಸುರವಧೂಲೀಲಾವತಿಧೂತ 
ಪ್ರತಿಕ್ಷಣಚಂಚಚ್ಚಮರೀರುಹ೦ ಪಟುನಟಪ್ರಾರಬ್ಧ ಸ೦ಗೀತಕ೦ 
ತಣಿದಂ: ಆದಿಷು, ೨. ೭೯) 

ಚಮೂ - ಸೇನೆ (ಪ್ರಿಯಗಳ್ಳಭೂಪತಿ ಚಮೂಪ್ರಸ್ಥಾನಮಾಚಕ್ಷತೇ: 
ಪಂಪಭಾ, ೯. ೯೭) 

ಚಮೂಪತಿ - ದಂಡಾಧಿಪತಿ (ತಮಿಸಗುಹೆಯ ವಜ್ರದ ಪಡಿ 
ತತ್ನಿತಿಧರದೆರ್ದೆಯಂತೆ ಚಮೂಪತಿಯಿ೦ ತೆಜ್‌ದತ್ತು: 
ಆದಿಷು, ೧೪. ೫೭) 

ಚಮೂರ - ಹುಲಿ (ಕರಿಕಲಭಂಗಳ್‌ ಕರಿಕೇಸರಿಗಳ್‌ ವೈರಮನೆ 
ಬಗೆಯದೆ ಅಹಿ ನಕುಲಂಗಳ್‌ ಹರಿಣ ಚಮೂರಂಗಳ್‌ 
ಶಾಂತರೂಪದಿಂರ್ದುವು ಅಜಿತನಾಥನ ಕೆಲದೊಳ್‌: 
ಅಜಿತಪು, ೭. ೬) 

ಚಮೂರು - ಜಿಂಕೆ (ಮತ್ಸ್ಯ ಮಕರ ಕುಲಿಶ ಕಲಶ ಕುಳೀರ 
ವರಾಹ ವಾನರ ಕಂಠೀರವ ಚಮೂರು ಮಯೂರ ಗರುಡ 
ಫಣಿರಾಜಚಿಹ್ನಂಗಳಪ್ಪ: ಆದಿಷು, ೧೧. ೨೮ ವ) 

ಚಮ್ಮಟಿಗೆ -. [ಚರ್ಮಪಟ್ಟಿಕಾ] ಬಾರುಕೋಲು (ಅನ್ನೆಗಂ 
ನಕುಳನುಂ ಅಂಕವಣೆಯುಂ ಬಾಳುಂ ಬಾರುಂ 
ಚಮ್ಮಟಿಗೆಯುಮ೦ ಒರ್ವ ಕೀಟಾಳಿಂ ಪಿಡಿಯಿಸಿಕೊಂಡು 
ಬಂದು: ಪಂಪಭಾ, ೮. ೫೪ ವ) 

ಚಮ್ಮವಾವುಗೆ - ಚರ್ಮದ ಪಾದುಕೆ (ಸೊಸೆವಿರ್ಗೆಲ್ಲಂ ಸಲೆ 
ಚಮ್ಮವಾವುಗೆಯಮ ಆ ಲಲನೆ ಮಹೊೋತ್ಸಾಹದಿಂದೆ 
ಮಾಡಿಸಿಕೊಟ್ಟಳ್‌: ಸುಕುಮಾಚ, ೧೦. ೧೨೦) 

ಚಯ್‌ ಚಯ್‌ - ಅನುಕರಣ ಶಬ್ದ. ಹೀಗೆ ಘರ್ಷಿಸುವುದು 
(ಚಯ್‌ ಚಯ್ಕೆಂಬಾಗಳ್‌ ಮೆಯ್‌ ಮೆಯ್‌ ಚಲದಿಂ ಮುಟ್ಟಿ 
ಪೊಣರ್ದು ತಳ್ತಿಜೆವ ಉರ್ಕಿಂ ಕೆಯ್‌ ಚೆಚ್ಚರಿಕೆಯ ಚಲದಿಂ 
ಕೆಯ್‌ ಚಳಿವಿನಂ ಇಜೆದರ್‌: ಪಂಪಭಾ, ೧೩. ೩೪) 

ಚಯ - ಸಮೂಹ (ದಿಗಂಬರ ತಟಂಬರಂ ಕೀರ್ತಿವಲ್ಲೀಚಯಂ: 
ಆದಿಪು, ೩. ೫೭) 

ಚಯ್ಯಾಡು - ಚೆಲಾಟವಾಡು (ಪಣೆಯಂ ಪಣೆಯಿಂದೊಯ್ಯನೆ 
ಅಣೆದಣೆದು ತಣಿಯದೆ ಚಯ್ಯಾಡುವ ತನಯಂ ಎನಗೆ 
ಎಂದಾದಪನೋ: ಧರ್ಮಮಧು, ೩. ೧೨೧) 

ಚರ - ನಡೆಯುವವನು (ಪರನಪರಂ ಭವನಭವಂ ಚರನಚರಂ 

ಎನಿಪ ಗಣಿದವಿರುದ್ಧಗುಣ: ಜಗನ್ನಾವಿ, ೩. ೯೭) 

ಸೇವಕ (ಅವಧರಿಪುದೆಂದು ಚರನಿಂತೆಂದಂ: ಪಂಪರಾ, ೪. 
೩೬) 


೪೧೯ 


ಚರಣ ದ ಮಾಡುವಿಕೆ (ಅವರೊಳಗೆ 
ನವಯೌವನಪ್ರಾರಂಭದೊಳೆ ತಪಃ ಚರಣ 
ಪರಾಯಣನಾದಂ; ಪಂಪಭಾ, ೧. ೬೫ ವ); ಪಾದ 
(ಚರಣಂ ಕ್ರಮಂ ಅಂಪ್ರಿ ಪದಂಬೆರಲಂಗುಉಳಿ 
ಪಾದತಳಮೆನೆ ಅಡಿಯೆನೆ ಪಡೆಗುಂ: ಅಭಿಧಾವ, ೧. ೧೨. 
೩) 

ಚರಣಗ್ರಂಥ- [ಜೈನ] ಚರಣಾನುಯೋಗವನ್ನು ವಿವರಿಸುವ ಗಂಥ 
(ಆಚಾರಂ ಆರಾಧನೆ ಮೊದಲಾಗೊಡೆಯ 
ಚರಣಗ್ರಂಥಂಗಳುಮಂ: ವಡ್ಡಾರಾ, ಪು. ೬, ಸಾ. ೭) 

ಚರಣತಳ - ಅಂಗಾಲು(ಚರಣತಳಪ್ರಘಾತದೆ ಪದಾತಿಗಳಂ 
ನಖರಪ್ರಹಾರದಿ೦ ತುರಗದಟ೦ಗಳ೦ .. .. ನುರ್ಗುಮಾಡಿ: 
ಚಂದ್ರಪ್ರಹು, ೧೧. ೯೬) 

ಚರಣನ್ಯಾಸ - ಹೆಜ್ಜೆಯಿಡುವಿಕೆ ಚರಣನ್ಯಾಸೋಚಿತಮೇದುರ 
ಕಾ೦ಚನಕಮಳಸಪ್ತಕ೦ ಕರಮೆಸೆಗುಂ: ಚಂದ್ರಪ್ರಪು, ೧೬. 
೩೬) 

ಚರಣಪ್ರಹರಣ - ಪಾದಗಳ ಒದೆತ (ವೃಕೋದರ 
ಗದಾಸಂಚೂರ್ಣಿತ ಊರುಯುಗಳನುಂ ಭೀಮಸೇನಚರಣ 
ಪ್ರಹರಣಗಳಿತ ಶೋಣಿತಾರ್ದ ಮೌಳಿಯುಂ ಆಗಿ: ಪಂಪಭಾ, 
೧೩. ೧೦೨ ವ) 

ಚರಣಾಫಾತ - ಕಾಲ ಒದೆತ 
ಚರಣಾಘಾತದೊಳಟೆದಿಲ್ಲಿ 
ಪುಲಿಯಾದಂ: ಆದಿಪು, ೫. ೧೬) 

ಚರಣಾನುಯೋಗ - [ಜೈನ] ಸದಾಚಾರವನ್ನು ನಿರೂಪಿಸುವ 
ಶಾಸ್ತಭಾಗ (ಪ್ರಥಮ ಕರಣ ಚರಣಾನುಯೋಗಂಗಳಂ 
ನಿರವಶೇಷಂ ಕಲ್ಲೊಡಲ್ಲದೆ ಜೋಯಿಸಮಂ 
ಕಲಲ್ಲಾರದೆಂಬುದುಂ: ಸುಕುಮಾಚ, ೩. ೩೫ ವ) 

ಚರಣಾಯುಧ - ಚರಣವನ್ನೇ ಆಯುಧವಾಗುಳ್ಳುದು, ಹುಂಜ 
(ಕರಮೆಸೆಯೆ ಸಮೆದು ಬಂದುದು ಚರಣಾಯುಧಂ ಅದ 


ದೇವಾಪಿ 


(ಘಾತಿಸೆ ಚಪೇಟ 
ಬ೦ದತಿಕ್ರೋಧನನಿಂತೀ 


ಚಿತ್ರಪರಿಶೋಭೆಗೆ ಬೆ೦ತರನೊಂದು ಆಶ್ರಿಸಿದುದು: 
ಯಶೋಧಚ, ೩. ೨೪) 

ಚರಣಾಯುಧವಧು - ಕೋಳಿ (ಅರಸಿಯಿ ನಾಯ್‌ ಉರಗಿ 
ಮೊಸಳೆ ಆಡು ಲುಲಾಯಂ ಚರಣಾಯುಧವಧುವಾದಳ್‌: 
ಯಶೋಧಚ, ೪. ೫೮) 

ಚರಣಿ - ಮೇವು ಹಾಕುವ ಗೋದಲೆ (ಕುದುರೆಯ 


ಮಂದುರಮಂ ಮಾರಿ ಪೊಕ್ಕು ಚರಣಿ ಪುಲ್ಲೊಳ್‌ 
ಪೊರಳಲೊಡಂ: ಪಂಚತಂತ್ರ ?) 

ಚರಣೋಪಾಂತ - ಚರಣದ ಹತ್ತಿರ (ಅನಂತವೀರ್ಯಕೇವಲಿಗಳ 
ಚರಣೋಪಾಂತದೊಳ್‌ ಕೈಗೊಂಡ ಪರಾಂಗನಾವಿರತಿವತದ 
ಭಂಗಮಂ ಬಗೆಯದೆ: ಪಂಪರಾ, ೯. ೧೦೩ ವ) 

ಚರಮ - ಕೊನೆಯ (ಚರಮಾವಸ್ಥಿತ ವೀತರಾಗಹೃದಯಚ್ಛದ್ದಸ್ಥ 

. ತವಿಸಿದಂ ಪಂಚಾಂತರಾಯಂಗಳಂ: ಅನಂತಪು, ೯. 

೧೧೯) 

ಚರಮಕಲ್ಯಾಣ — [ಜೈನ] ಪಂಚಕಲ್ಯಾಣಗಳಲ್ಲಿ ಕೊನೆಯದು, 
ಪರಿನಿರ್ವಾಣ (ಪರಮನ ಚರಮಕಲ್ಯಾಣಂ 
ಪರಿಪೂರ್ಣಮಾಗೆ: ಶಾಂತಿಪು, ೧೨. ೩೭ ವ) 

ಚರಮತನು - [ಜೈನ] ಮೋಕ್ಷಕ್ಕೆ ಹೋಗುವವನು (ಅಮೂರ್ತರ್‌ 
ಚರಮತನುಸಮಾಕಾರರ್‌ ಉದ್ದ್ಧೂತಲೇಪರ್‌ ಪ್ರಣುತರ್‌ .. .. 
ಸ್ವಕೀಯಪ್ರಭುತೆಯನೆಮಗ೦ ಮಾಲ್ಕ್‌ ಅತಿಪ್ರೀತಿಯಿಂದಂ: 
ಆದಿಪು, ೧. ೨) 


ಚರಮದೇಹ - ಚರಮತನು (ನೀಂ ಚರಮದೇಹನೈ 
ಪಂಚೇಷುವನಿಕ್ಕಿ ಗೆಲ್ಲು ಪಂಚೇಂದ್ರಿಯಮಂ 
ಪಂಚಮಹಾಕಲ್ಯಾಣಮನಿಂ ಚೆಚ್ಚರಮೆಯ್ದಿ ಪಡೆಯ 


ಪಂಚಮಗತಿಯಂ: ಅಜಿತಪು, ೬. ೭೨) 

ಚರಮದೇಹಧರ - [ಜೈನ] ಕೊನೆಯ ಸಲ ದೇಹಧರಿಸಿದವನು. 
ಮೋಕ್ಷಗಾಮಿ ೯ನೀಂ ಚರಮದೇಹಧರನೈ: ಅಜಿತಪು, ೩. 
೭೨) 

ಚರಮದೇಹಧಾರಿ — ಚರಮದೇಹಧರ (ಇವರಿರ್ವರ್‌ 
ಅರಸುಗಳಪ್ಪೊಡೆ ಚರಮದೇಹಧಾರಿಗಳ್‌: ಆದಿಪು, ೧೪. 
೧೦೦ ವ) 

ಚರಮಧ್ಯಾನ — [ಜೈನ] ನಾಲ್ಕು ಬಗೆಯ ಧ್ಯಾನಗಳಲ್ಲಿ 
ಕೊನೆಯದು; ಮೊದಲ ಮೂರು: ಆರ್ತ, ರೌದ್ರ ಧರ್ಮ 
(ಪರಮಜಿನಪತಿಯ ಚರಮಧ್ಯಾನದಂತೆಯುಂ 
ಮುನ್ನೀರೆ ಮೆರೆದಪ್ಪಿದಂತೆಯುಂ: ಮಲ್ಲಿನಾಷು, ೧೨. ೧೦೫ 
ವ) 

ಚರಮಾಂಗ - ಕೊನೆಯ ಜನ್ಮದವನು (ಪುರುಪರಮೇಶ್ವರಪುತ್ರಂ 


ಚರಮಾಂಗಂ ಚಕ್ರವರ್ತಿಯೆಂದೊಡೆ ಪೇಟಲ್‌ ದೊರೆ 
ಪೆಅರಾರ್‌ ಭರತನೊಳ್‌: ಆದಿಹು, ೧೨. ೧೦೯) 

ಚರಿಗೆ - [ಜೈನ] ಮುನಿಗಳ ಭಿಕ್ಷೆ (ಮಿಂದುಂಡೀಗಳೆ 
ಬಿಜಯಂಗೆಯ್ಯೆಂದಿರೆ ಕುಳಾದ್ರಿಧೈರ್ಯಂ೦ಗೆ ಚರಿಗೆ 
ಮಾಣ್ಬತ್ತಿನಿಸುಂ: ಆದಿಪು, ೯. ೧೨೯) 

ಚರಿಗೆವರ್‌ - [ಜೈನ] ಮುನಿಗಳು ಭಿಕ್ಷೆಗೆ ಬರುವುದು 


(ಅನುರಾಗದಿ೦ ಆ ಪ್ರೀತಿವರ್ಧನ೦ ಮುನಿವರರೆಂತೀ ಗಿರಿಗೆ 
ಚರಿಗೆವರ್ಪರನಾಗತಮತಿ ಬಗೆಯ ನೀನುಪಾಯಾಂತರಮಂ: 
ಆದಿಪು, ೫. ೭) 

ಚರಿಗೆವುಗು - ಚರಿಗೆಗೆ ಹೋಗು (ಊರಿಲ್ಲ ಕೇರಿಯಿಲ್ಲ ಎಲ್ಲಿ 
ಚರಿಗೆವುಗುವ೦ ಅಂತು ಕೆಮ್ಮನೇಕೆ ಎಮ್ಮಂ ತಾಂಗಿದಪಿರಿ 
ಎಂದೊಡೆ: ವಡ್ಡಾರಾ, ಪು ೯೦, ಸಾ ೨೯) 


ಚರಿಗೆವೊಗು - [ಜೈನ] ಮುನಿಗಳು ಭಿಕ್ಷೆಗಾಗಿ ಮನೆಯನ್ನು 
ಹೊಗು (ನಿಯಮದಿಂ ನಿರ್ಮಳಚರಿತ೦ಂ ಚರಿಗೆವೊಕ್ಕಂ 
ಅರಸನ ಬೀಡಂ: ಆದಿಷು, ೫. ೧೦) 

ಚರಿತ — ಆಚಾರ (ಬಗೆಯೊಳ್ಳೊಣ್ಮೆ ದಯಾರಸಂ 


ಚರಿತದೊಳ್ಳೈಗಣ್ಮೆ ಚಾರಿತ್ರಂ: ಆದಿಷು, ೧. ೫); ಜೀವನ ಕತೆ 
(ಕವಿರತ್ನನಿನನ್ನಿತಮಾದುದು ಸಗರಚಕ್ರವರ್ತಿಯ ಚರಿತಂ: 
ಅಜಿತಪು, ೧೨. ೨೭) 

ಚರಿತಂ - ತ್ವರಿತವಾಗಿ (ಚರಿತಂ ಬಂದರ್‌ ಕಣ್ಣೊಪ್ಪಿರಲ್‌ 
ವರಭೋಗಿಯರ್‌: ಪಂಪಭಾ, ೯. ೧೦೨) 

ಚರಿತಾನುರೂಪ -  ಕರ್ಮಾನುಸಾರಿಯಾದ (ಶರೀರಿಗಳ 
ಪಾಪಮಿದೇಂ ಚರಿತಾನುರೂಪಮೋ: ನೇಮಿನಾಪು, ೪. 
೧೨೪) 

ಚರಿತಾರ್ಥ - ಕೃತಾರ್ಥ (ಏಂ ಚರಿತಾರ್ಥನೋ 
ಸಾರ್ವಭೌಮರೊಳ್‌ ಯಮತನಯಂ: ಜಗನ್ನಾವಿ, ೧೭. ೫) 

ಚರಿಸು- ಸಂಚರಿಸು (ಹಂಸನಂತೆ ರಮಣೀಯ 
ನೂಪುರನಿನಾದಾನಂದಿತ ಮಾನಸಸರೋವರದೊಳ್‌ 
ಚರಿಸಿಯುಂ: ಕಾದಂಬ, ೨. ೩೦ ವ) 

ಚರು - ಹವಿಸ್ಸು ಹೋಮಕ್ಕಾಗಿ ಸಿದ್ದಪಡಿಸಿದ ಸ 
(ಜಳಗಂಧಾಕ್ಷತೆ ಪುಷ್ಪಾವಳಿ ಚರು ದೀಪಪ್ರದೀಪ 
ಧೂಪಫಲಂಗಳ್‌ ಕುಳಿಶಾಯುಧನರ್ಚಿಸೆ ತೊಳತೊಳಗಿದವು: 


ಅನ 


೪೨೦ 


ಆದಿಪು, ೭. ೧೦೫); ನೈವೇದ್ಯ (ಪ್ರಜೆಯೆಲ್ಲಂ ಜಲ ಗಂಧ 

ಚರು ತಾಂಬೂಲವುಜದಿ೦ ಪೂಜಿಸುವುದು: ಯಶೋಧಚ, ೪. 

೭೩) 
ಚರುಕ -. ಅನ್ನ (ಅನೇಕ ಭಕ್ಷೋಪದಂಶ ರಸಪ್ರಚುರ 
ಚಾರುಚರುಕಂಗಳಿಂದಂ: ಆದಿಪು, ೨. ೩೨ ವ) 

- ಚರಿಗೆ (ಬನದಿ೦ ಚರೈಗೆ ಪೊಳಮಟ್ಟಂ ಮುನಿ 
ತನ್ನಗವನಮಂ ದುತವಿಳಂಬಿತಂ ಪೊರ್ದದೆನಲ್‌: 
ಮಲ್ಲಿನಾಷು, ೧೩. ೧೪೭) 
ಚರ್ಕೃಣ - ಹೆಂಡದೊಡನೆ ನಂಜಿಕೊಳುವ ಪದಾರ್ಥ (ಚರ್ಕ್ಕಣಂ 

ತಾನದು ಪೆಸರೊಳುಪದಂಶಂ: ಅಭಿಧಾವ, ೧. ೧೬. ೬) 
ಚರ್ಚನ - ಗಂಧ ಬಳಿಯುವುದು (ವಿಜಯಾಂಗನಾ 

ಚರ್ಚನೋಚಿತ ಮೃಗಮದಮುಂ ನಿಜಭುಜ 

ವಿಜಯಲಕ್ಷ್ಮೀ ಪರಿರಂಭಪ್ರಕಟನ ದಕ್ಷದಕ್ಷಿಣವಿಷಾಣವಿನ್ಯಸ್ತ 

ಹಸ್ತಮುಂ: ಆದಿಪು, ೧೪. ೯೦ ವ) 
ಚರ್ಚರಪೂಜಾ - ನೃತ್ಯ ಸಂಗೀತಸಹಿತ ಮಾಡುವ ಪೂಜೆ 

(ಪೂರ್ವರಂಗಪು್ರಸಂಗದೊಳ್‌ ಚರ್ಚರಪೂಜಾಮಂಗಳ 

ಪದೋಚ್ಚಾರಪುಷ್ಟಾಂಜಲಿವಿಕ್ಷೇಪಣಾದಿ ನಾಂದಿವಿಧಿಯಂ 

ನಿರ್ವರ್ತಿಸಿ: ಆದಿಪು, ೭. ೧೧೫ ವ) 
ಚರ್ಚಿತ - ಲೇಪಿಸಿದ (ಚಂದನರಸ ಚರ್ಚಿತ ದಿಗಂಗನನೆನಿಸಿದ 

ಮಹಾರ್ಚಿತನುಂ ..ಮೊದಲಾಗೆ ಪಲಂಬರುಂ 

ನಾಯಕರಂತೆ: ಪಂಪರಾ, ೧೩. ೩೩ ವ) 


ಚರೈ 


ಚರ್ಚಿಸು - ವಿಧಿಸು (ಅಪ್ರತಿಮಾನರೂಪೆಯಂ ಅರ್ಚಿಪಂತೆ 
ಚರ್ಚಿಸಿ. ಪೋಗಿ ಭೋಗಿಶಯನಂ ನಿಜಶಿಬಿರದೊಳಿರೆ: 
ಕರ್ಣನೇಮಿ, ೭. ೬೨ ವ) 

ಚರ್ಚು - ಮಗುವನ್ನು ಎತ್ತಿಕೊಳ್ಳುವುದು (ಚರ್ಚು- 


ಶಿಶುಸಂಧಾರಣೇ: ಶಬ್ದಮದ, ಧಾ ೧೮೧) 

ಚರ್ಚೆ - ಅನುಲೇಪನ (ವರ್ಧಮಾನ ಭಟ್ಟಾರಕರ೦ ವಚಸ್ಸುರಭಿ 
ಚಂದನ ಚರ್ಚೆಗಳಿಂದಂ ಅರ್ಚಿಪೆಂ: ಪಂಪರಾ, ೧. ೧೪) 

ಚರ್ಮಜಳ - ಚರ್ಮದ ಬುದ್ಧಲಿಕೆಯ ನೀರು (ಎಲೆ ಶಿವಭಕ್ತ 
ಚರ್ಮಜಳಮಂ ತೊಟ” ಸಂತತಂ ಎಂದು ಪೇಟ್ವ ನಿರ್ಮಳ 
ಶಿವಯೋಗಿಯಿಲ್ಲ: ಸಮಯಪ, ೧೪. ೩೧) 

ಚರ್ಮಭಾಜನ - ನೀರಿನ ಬುದ್ಧಲಿ, ಪಕಾಲಿ (ಚರ್ಮಭಾಜನಂಗಳ 
ನೀರಂ  ಬಳಸುವುದುಂ  ಸಿದ್ದಿಗೆಯೊಳ್‌ ಬಳಸುವುದುಂ 
ವಿಪ್ರತತಿಗೆ ನಚ್ಚಿನ ಚರಿತಂ: ಸಮಯಪ, ೧೪. ೧೫೨) 

ಚರ್ಮರತ್ನ - [ಜೈನ] ಚಕ್ರವರ್ತಿಗೆ ತಾನಾಗಿ ದೊರೆಯುವ 
ಜೀವರತ್ನಗಳಲ್ಲಿ ಒಂದು: ನೀರಿನ ಮೇಲೆ ತೇಲಲು 
ಬಳಸುವ ಚರ್ಮದ ಸಾಧನ (ವರಚರ್ಮರತ್ನಮುಂ 
ಛತ್ರರತ್ನಮು೦ ತಮ್ಮ ತಮ್ಮ ಬೆಸಗಳನ್‌ ಉಜಿದಿರ್ಪಿರವಿಂದೆ: 
ಶಾಂತಿಪು, ೧೧. ೫೬) 

ಚರ್ಯಾಕಾಲ - [ಜೈನ] ಮುನಿಗಳು ಚರಿಗೆಗಾಗಿ ಹೋಗುವ 
ವೇಳೆ (ಮುನಿಚರ್ಯಾಕಾಲಂ ಈ ಧಾರ್ಮಿಜನಗೃಹಮಂ 
ಪುಣ್ಯಮೆಯ್ತರ್ಪ ಕಾಲಂ: ನೇಮಿನಾಷಪು, ೧. ೭೮) 

ಚರ್ಯಾಪರ್ಯಟನ - [ಜೈನ] ಚರ್ಯೆಗಾಗಿ ಮಾಡುವ 
ತಿರುಗಾಟ (ಆ ಮುನೀಶ್ವರಂಗೆ ನಿಖಳಜಗಜ್ಜನಾಶ್ಚರ್ಯ 
ಚರ್ಯಾಪರ್ಯಟನದೊಳ್‌ ಮತ್ತಮಜುದಿ೦ಗಳ್‌ ಪೋಗೆ: 
ಆದಿಹು, ೯. ೧೨೯ ವ) 

ಚರ್ಯಾಮಾರ್ಗ - [ಜೈನ] ಚರಿಗೆಗಾಗಿ ಹೋಗುವ ಉದ್ದೇಶ 
(ಚರ್ಯಾಮಾರ್ಗದೊಂದಂದಮಂ ಧರೆಯೊಳ್‌ 


ಮಾರ್ಗವಿಬೋಧನಾರ್ಥಂ 
ಆದಿಹು, ೯. ೧೨೪) 
ಚರ್ವಣ - ಅಗಿದು ತಿನ್ನುವುದು (ತಾಂಬೂಲಚರ್ವಣ 
ಭರಿತಕಪೋಲರುಂ: ಜಗನ್ನಾವಿ, ೪. ೮೦ ವ) 
ಚರ್ವಿತಚರ್ವಣ - ಅಗಿದದ್ದನ್ನೇ ಅಗಿಯುವುದು, ಪುನರುಕ್ತಿ 
(ನಿಚ್ಚಂ ನಿಚ್ಚಮೀ ಕ ಷಪೆ ಚರ್ವಿತಚರ್ವಣಂ 


ಅಣೆಯಲ್ವೆಂದೆತ್ತಿ ಕೆಯ್ಯಂ: 


ಪಿಷ್ಠಪೇಷಣ 
ಸುಖಮಿದೇಂ ನಿನ್ನಂ ಮರುಳ್ಳಾಡಿತೋ: ಆದಿಪು, ೩. ೬೯) 

ಚಲ - ಹಟ, ಛಲ; ಅಲುಗುವ; ಅಂತಸ್ತು (ಒಡೆಯಂ 
ಕೂಸಿಂಗದೊಂದು ಕುಲದ ಚಲದ ಪೆಂಪೊಂದೆ ಜೆಲ್ವೊಂದೆ 
ಸಂದೊಳ್ನುಡಿಯೊಂದೇ: ಆದಿಷು, ೪. ೨೭) 

ಚಲಂಗಳ್‌ - ಹೊರಟು ಹೋಗತಕ್ಕವು, ನಶ್ಚರ (ಜಲದದ 
ನೆಟಲುಂ ಪರಪುಂ ಲಾಸಮುಂ ಬೆಳಗುವ ಉದಿತ 
ವಿದ್ಭುಲ್ಲತೆಯುಂ ನೆಲಸವು ಚಲ೦ಗಳ್‌: ಕವಿರಾಮಾ, ೩. ೯೭) 

ಚಲತ್‌ - ಬೀಳುವ (ಸದ್ಯಃ ಸಂತಾಪಿತ ಲೋಹಪುತ್ರಿಕಾ 
ಪರಿರಂಭಸಂಭೃತ ಪ್ಲೋಷಚಲಜ್ಜಾಂಗಳ ಗಳತ್‌ ರುಧಿರ: 
ಆದಿಹು, ೫. ೮೭ ವ) 


ಚಲನ - ಅಲುಗಾಟ (ಚಲದಲಕ ತಮಾಲ ದಳ೦ ಚಲನ 
ಅಶೋಕ ಪ್ರವಾಳದೊಳ್‌ ಪುಂಜಿಸೆ ಕೋಮಲೆಯರ್‌ 
ವಿದ್ಯಾಧರ ಕುಲತಿಲಕಂಗತಿ ಭಕ್ತಿ ಭರದಿನಾನತರಾದರ್‌: 


ಪಂಪರಾ, ೧೧. ೬೫); ಪಾದ (ಬಟೆಕ೦ ಅಳಕಂಗಳ್‌ 
ಅಳಿಕುಳ ವಿಳಾಸಮ೦ ಯಮಿಯ ಚಲನನಳಿನಯುಗಳದೊಳ್‌ 
ತಳೆದಿರೆ: ಆಚವರ್ಧ, ೧೩. ೧೭) 


ಚಲಲ್ಲುಳಿತ - [ಚಲತ್‌4ಲುಳಿತ] ಹರಡಿಕೊಂಡು ಅಲುಗಾಡುವ 
(ಈ ಬರೆದ ಕಲ್ಲಂ ಈಶಾನಂ ಈ ಚಲಲ್ಲುಳಿತಕೇತನಂ 
ಸುರವಿಮಾನಂ ಆ ಶ್ರೀಪ್ರಭಂ: ಆದಿಹು, ೪. ೬) 

ಚಲಾಚಲ - ಮಿಂಚಿನಂತೆ ಚಂಚಲ (ನೆಲಸುಗೆ ನಿನ್ನ ವಕ್ಷದೊಳೆ 
ನಿಶ್ಚಳಮೀ ಭಟಖಡ್ಗಮಂಡಲೋತ್ಪಲವನ ವಿಭ್ರಮ 
ಭ್ರಮರಿಯಪ್ಪ ಚಲಾಚಲ ರಾಜ್ಯಲಕ್ಷ್ಮಿ ಆದಿಷು, ೧೪. ೧೩೦) 
[ಈ ಪದದ ಸ್ಥಾನದಲ್ಲಿ ಟಿವಿಪೆಂ ಆವೃತ್ತಿಯಲ್ಲಿರುವುದು 
“ಮನೋಹರಿ' ಎಂಬ ಶಬ್ದ] 

ಚಲಿಸು - ಅಲುಗಾಡು; ಕದಡು (ಆರ ಚರಿತ್ರಮಂ ಚಲಿಸದು ಆರ 
ಅಜೆವಂ ತಜೆದಿಕ್ಕದು ಆರ ಗಂಭೀರತೆಯಂ ಕಲಂಕದು . .. 
ರಾಗಮುತ್ಕಟಂ: ಶಾಂತೀಶ್ವಪು, ೫. ೧೪೮) 

ಚಲ್ಲ - ಸರಸ (ಎಡೆಯಚೆದು ಬರ್ಪ ಮೇಳದ ಕಡುಗಾಡಿಯ 


ಚದುರ ಚಲ್ಲದಬಳಾಜನದೊಳ್‌ ನುಡಿಯುತ್ತುಂ 
ಪೊಸಸುಗ್ಗಿಯ ಪಡಿಮಾತಂ ನೃಪತಿ ಬನಕೆ 
ಬಿಜಯಂಗೆಯ್ದಂ: ಮಲ್ಲಿನಾಪು, ೫. ೫೮); ಸೊಗಸು 
(ಪೆಂಡಿರ ವಕ್ತಸಹಸ್ರಕಾ೦ತಿ ಚಲ್ಲಂ ಚಳಯಂಗುಡುತ್ತುಮಿರೆ .. 
ಓಲಗಂಗುಡುವಂ ಖಚರೇಂದ್ರನಂದನಂ: 
ನೇಮಿನಾಪು, ೨. ೯೬) 
ಚಲ್ಲಕಾರ್ತಿ ತ ಸೊಗಸುಗಾತಿ (ಚಲ್ಲಕಾರ್ತಿಯರ್‌ 
ಕಣ್ಣಲದಿಂನಿವಾಳಿಸಿ ನಾಣಂ ಬಟೆದೀಡಾಡಿಯುಂ: 


ನೇಮಿನಾಪು, ೫. ೨ ವ) 
ಚಲ್ಲಣ - ಚೆಡ್ಡಿ ಅರ್ಧೋರುಕ (ಪಾಲ್ಗಡಲ ತೆರೆಯ ನೊರೆಯ 


ದೊರೆಯ ದುಕೂಲಾಂಬರದೊಳ್‌ ಇಂಬಾಗಿ ಚಲ್ಲಣಮನುಟ್ಟು 


ಪುಡಿಗತ್ತುರಿಯಂ ತಲೆಯೊಳ್‌ ತೀವೆ ಪೊಯ್ದು: ಪಂಪಭಾ, 
೧೨. ೧೦೮ ವ) 


೪೨೧ 


ಚಲ್ಲವಾಡು - ಸರಸವಾಡು (ಚಲ್ಲವಾಡಿ ಪೂವೆತ್ತುವ 
ಮಾಲೆಗಾರ್ತಿಯರಂ ಅಂದು ಅರಿಕೇಸರಿ ನಿಂದು ನೋಡಿದಂ: 
ಪಂಪಭಾ, ೪. ೮೧) 

ಚಲ್ಲವೊತ್ತ - ಒಳ್ಳೆಯ ಮಾತಾಡಿ ನಂಬಿಸಿ ಹೊಟ್ಟೆ 
ಹೊರೆಯುವವನು (ನಾಡ ಚಲ್ಲವೊತ್ತರ ನುಡಿಗೇಳದಿರ್‌ ನಿನಗೆ 
ಪಾಂಡವರಪುದ೦ ಆರುಂ ಅಪರೇ: ಪಂಪಭಾ, ೯. ೪೨) 

ಚಲ್ಲಿ - ಚಲನೆ, ನೃತ್ಯದ ಒಂದು ಗತಿ (ಚರಣದ ಚಾರಿಯ 
ಚಲ್ಲಿಯ ಪರಿಕ್ರಮಕ್ರಮದ ಚಿತ್ತಮುಮಂ ಎಉದೆ 
ರಂಜಿಸಿದುದು: ಆದಿಹು, ೯. ೩೯) 

ಚವುತಗಾ - [ಚವುತ- ಕಾ] ಅತಿಶಯತೆಯನ್ನು 
ಕಾಪಾಡಿಕೊಳ್ಳುವುದು (ಜಿನಮುನಿ ಮಾಟ್ಬಿ 
ವರುಷದಂದೊಂದು ಚವುತಗಾವುದು ಗಹನಂ: ಸಮಯಪ, 
ಕು ಕು 

ಚಷಕ - ಬಟ್ಟಲು, ತಟ್ಟೆ (ಕಮನೀಯ ಉದಾರ ಚಾಮೀಕರ 
ಚಷಕಚಯನ್ಯಸ್ತ ಮಾಧ್ವೀಕ ಗಂಧಾಂಧಮದಾಳಿವ್ರಾತ 
ರುಂಕಾರಿಯಂ ಅಧಿಕ  ಮನೋಹಾರಿಯಂ 
ಅತಿಮುದದಿಂದೆಯ್ದಿದಂ: ಪಂಚತಂತ್ರ ೧೨೮) 

ಚಳಕಿಗೆ - ತೋಳಬಂದಿ (ನನೆಗಳ9ಂ  ಕೋದೊರ್ವಳ್‌ 
ಬಂಧಂಬಿಡದಿರೆ ಚಳಕಿಗೆಯಂ ದರಹಸಿತಾಸ್ಕೆ ಮಾಡಿ 
ತೊಟ್ಟಳ್‌ ಮುದದಿಂ: ಪಾರ್ಶ್ವನಾಪು, ೯. ೭೪) 

ಚಳಣ - ಕಾಲು, ಪಾದ (ಬಳಮೆರಡುಂ ತನ್ನನೆ ಮಿಳಮಿಳ 
ನೋಡೆ ನರೇಂದಂ ಒಂದೆ ರಥಧಿಂದ ಅಸುಹೃದ್ಧಳಮಂ 
ಇರದೆಯ್ದಿ ಭೀಷ್ಮರ ಚಳಣಯುಗಕ್ಕೆಕಗೆ ನಿನಗೆ ಜಯಮಕ್ಕೆ 
ಎಂದಂ: ಪಂಪಭಾ, ೧೦. ೬೦) 

ಚಳತ್‌ - ಚಲಿಸುತ್ತಿರುವ (ಪಲವುಂ ರಾಜಚಿಹ್ನಂಗಳಂ 
ಬೆಳ್ಗೊಡೆಗಳ್‌ ತಳ್ಳೊಯ್ದು ಅದೇಂ ಕಣ್ಣೊಳಿಸಿದುದೊ ಚಳತ್‌ 
ಚ೦ದ್ರಕಚ್ಛತ್ರಪಿ೦ಡಂ: ಪಂಪಭಾ, ೧೩. ೩೮) 

ಚಳದಳಕೆ - [ಚಲತ್‌.-ಅಲಕೆ] ಅಲುಗುವ ಮುಂಗುರುಳುಳ್ಳವಳು 
(ಪುಳಿನದ ಲೋಹಾಸನಂಗಳೊಳ್‌ ನೆಮ್ಮಿರ್ದಂ 
ಚಳದಳಕೆಯರರೆಬರ್‌ ಅದೇಂ ಕಳೆದರೊ 
ಶರದಾತಪಪ್ರಭೂತಶ್ರಮಮಂ: ಆದಿಪು, ೧೧. ೭೬) 

ಚಳಮತಿ - ಚಂಚಲ (ಫಳದಿ೦ ಕಲ್ಪದ್ರುಮಮಂ ಜಳದಿಂ 
ಜಳನಿಧಿಯಂ ಉಕ್ತಿಯಿ೦ ಸುರಗುರುವಂ ಬೆಳಗಿ೦ ದಿನಪನಂ 
ಅರ್ಜಿಪ ಚಳಮತಿಗಳ ತೆಣನನಾಮುಮನುಕರಿಸಿರೆವೇ: 
ಆದಿಹು, ೧೪. ೧೧) 

ಚಳಯಂಬೆಜು - ಚಿಮುಕಿಸಲ್ಲಡು (ಕ್ರಿತಿತಳಂ .. .. 
ನೀರಿನಿಂದೆ ಚಳಯಂಬೆತ್ತು ಎತ್ತೆತ್ತಲುಂ 
ಸಂತೋಷಮಂ: ಆಚವರ್ಧ, ೧೩. ೭೫) 

ಚಳೆವಳಿಸು -  ಚೆಂಚಲಗೊಳ್ಳು (ಅಳವಳಿಸ೦ ಬೆಬ್ಬಳಿಸಂ 
ಕಳವಳಿಸಂ ಕನಲಂ ಒನಲಂ ಅಟ್ಕಂ ಚಳವಳಿಸ೦ ಚಪ್ಪರಿಸಂ 
ತಳವಳಿಸಂ೦ ಬೇಸಣೌಯ್ದು ಬೆಳ್ಳೊಗದಿನಿರಂ: ಅಜಿತಪು, ೫. 
೯೦) 


ಘನಕಾಶ್ಮೀರದ 
ಮಾಡಿತ್ತು 


ಚಳಿ - ಬಳಲು (ಚಳಿ-ವಿಗತಪ್ರಭಾವೇ: ಶಬ್ದಮದ, ಧಾ ೯೫೨) 
ಶೈತ್ಯ (ಚಳಿ- .. .. ಶೀತೇ ಚ: ಶಬ್ದಮದ, ಧಾ ೯೫೨); 
[ಬಣ್ಣ] ಮಸುಕಾಗು (ಎನ್ನ ಸೂಳೆಗೆ 


ಬಿಯಮಾದುದುಟೆದುವೆಲ್ಲಂ ವಣ್ಣಂ ಚಳಿಯದೆ ಇರ್ದುದು: 
ವಡ್ಡಾರಾ, ಪು ೧೨೫, ಸಾ ೨೫) 


ಚಳಿತು - [Nu] ದಣಿದು (ನಿಜತೇಜದಿ೦ ಆಂತ ದೈತ್ಯರಂ 
ತಳವೆಳಗಾಗೆ ಕಾದಿ ಚಳಿತು ಎಯ್ದಿ 
ಅಪರಾಂಬುರಾಶಿಯೊಳ್‌ ಮುಲುಗುವ ತೀವದೀಧಿತಿವೊಲ್‌ ಆ 
ಕೊಳದೊಳ್‌ ಫಣಿರಾಜಕೇತನ೦ ಮುಖುಗಿದಂ: ಪಂಪಭಾ. 
೧೩. ೭೪) 

ಚಳಿಯಿಸು - ಶಕ್ತಿಹೀನನಾಗಿಸು (ಈ ಮದದಂತಿಯ ಎಲ್ಟಿರವುಂ 
ಈತನ ಶೌರ್ಯಮಿ೦ ಈ  ಮಹೋಗಸಂಗ್ರಾಮದೊಳ್‌ 
ಎನ್ನುಮಂ ಚಳಿಯಿಸಲ್‌ ಬಗೆದಪುದು: ಪಂಪಭಾ, ೧೨. 
೮೪); ಚ೦ಚಲಗೊಳ್ಳು (ಕಲ್ಲಳ್‌ ಚಳಿಯಿಸುಗುಂ 
ಪರ್ವತಂಗಳೇಂ ಚಳಿಯಿಕುಮೇ: ಸಮಯಪ, ೭. ೧೯) 

ಚಳಿಲ್‌ - ಒಂದು ಅನುಕರಣ ಶಬ್ದ (ಪೊಸಪೂವಿನೊಳ್‌ 
ಪೊರೆದು ಪೊಣ್ಮಿದ ಕಂಪು ಮೊಗಂಗಳಂ ಚಳಿಲ್ಲನೆ ಕೊಳೆ 
ಪೊಯ್ಯೆ ತೀಡಿದುದು ತೆಂಕಣ ಗಾಳಿ ವಸ ೦ತಮಾಸದೊಳ್‌: 
ಪಂಪಭಾ, ೫. ೩೪) 

ಚಳಿವಿನಂ - ದಣಿಯುವವರೆಗೂ (ಚಯ್‌ಚಯ್ಕೆಂಬಾಗಳ್‌ 
ಮೆಯ್‌ ಮೆಯ್‌ ಚಲದಿಂ ಮುಟ್ಟಿ ಪೊಣರ್ದು ತಳ್ತಿಜೆವ 
ಉರ್ಕಿಂ ಕೆಯ್‌ ಚೆಚ್ಚರಿಕೆಯ ಚಲದಿಂ ಕೆಯ್‌ ಚಳಿವಿನೆಗಂ 
ಇಟೆದರ್‌ ಎರಡು ಬಲದೊಳಂ ಅದಟರ್‌: ಪಂಪಭಾ, ೧೩. 
೩೪) 

ಚಳಿವೆಟ್ಟಾ್ಣ - [ಚಳಿವೆಟ್ಟು-ಆಣ್ಮ ಹಿಮಗಿರಿಯ ಒಡೆಯ, 
ಹಿಮವಂತ (ಚಳಿವೆಟ್ಟಾರ್ಣಮನ ಪುತ್ರಿ ಸುರ್ಕೆ ಚಳಿಯಿಂ: 
ರಾಜಶೇವಿ, ೯. ೧೭) 

ಚಾಂದಸ - ಸ೦ಪ್ರದಾಯನಿಷ್ಠ, ಮಂದಮತಿ (ಛಕಾರಕ್ಕೆ ಚಕಾರಂ: 
ಛಿನ್ನಂ-ಚಿನ್ನಂ ಛಾಂದಸಂ-ಚಾದಸಂ: ಶಬ್ದಮದ, ೨೬೯ ಪ್ರ 

ಚಾಂದ್ರಾಯಣ - ಚಂದ್ರನ ಚಲನೆ, ವೃದ್ಧಿ-ಕ್ಷಯಗಳು 
(ವಿಳಾಸವತಿಯರ ಮುಖಮಂಡಳಕೆ ಸರಿಯಾಗಲಾಣಅದೆ ಸಲೆ 
ಮಾಟ್ದಂ ಚಂದ್ರಂ ಚಾಂದ್ರಾಯಣಮಂ: ಯಶೋಧಚ, ೧. 
೩೧); ಒಂದು ಬಗೆಯ ತಪಸ್ಸು (ಕೃಚ್ಛ ಅತಿಕೃಚ್ಛ 
ಚಾಂದ್ರಾಯಣ ಸಾಂತಪನಾದಿ ಮಹೆತಪಂಗಳಿಲ 
ಪಂಚತಂತ್ರ, ೧೯೦ ವ); [ಜೈನ] ಚಂದನ ವೃದ್ಧಿ- ಕ್ಷಯಗಳಿಗೆ 
ಅನುಗುಣವಾಗಿ ಆಹಾರಸೇವನೆಯಲ್ಲಿ ಹಜ್ಜ್‌ ಕಡಿಮೆ 
ಮಾಡುವ ವ್ರತ (ಪ್ರಿಯಕಾರಿಣಿಯುಂ ಬ 
ಚಾಂದ್ರಾಯಣಮಮಂ ನೋಂತು: ಶಾಂತಿಷು, ೯. ೧೪ ವ) 

ಚಾಂಪೇಯ - ಸಂಪಿಗೆ ಜಾತಿಯ ಮರ (ಚಾಂಪೇಯ 
ಪಿಂಗಾಜ್ಯಕೋಮಳ ಧಾರಾವಳಿಯಿಂ 
ಮಜ್ಜನ೦ಬುಗಿಸಿದ೦ ಸೌಂದರ್ಯಸಂಕ್ರಂದನಂ: 
೩ ೮೬) 


ಲೀಲಾವತಿ, 


ಚಾಗ 
ಬುಧಮಾಗಧವಂದಿಜನಕ್ಕೆ ಕೊಟ್ಟ ಕೋಡೆ ಎಡಣದೆ ಬೇಡಿಂ 
ಓಡಿಂ ಇದು ಚಾಗದ ಬೀರದ ಮಾತು ಕರ್ಣನಾ: ಪಂಪಭಾ, 


೧.೯೯) 
ಚಾಗಂಗೆಯ್‌ - ದಾನಮಾಡು (ನಿಜರಥತುರಗ 
ದಿವ್ಯಾಸ್ತ ೦ಗಳುಟೆಯೆ ಪಸುರ್ಮಣಿಯನಪ್ಪೊಡಂ 


ಉಚಿಯದಂತು ಚಾಗಂಗೆಯ್ದು: ಪಂಪಭಾ, ೧೨. ೧೦೮ 'ಮ) 
ಚಾಗದ ಕಂಬ - ದಾನದ ಶಿಲಾಸ್ತಂಭ (ಚಾಗದ ಕಂಬಮಂ ನಿಜೆಸಿ 
ಬೀರದ ಶಾಸನಮಂ ನೆಗಟ್ಟಿ ಕೋಳ್ಳೋಗದ ಮಂಡಲಂಗಳನೆ 
ಕೊಂಡು ಜಗತ್ತಿತಯಂಗಳೊಳ್‌ "ಜಸಕ್ಕೆ ಆಗರಮಾದ 
ಬದ್ದೆಗನಿಂ ಆ ರಸಿಂಹನಿಂ ಅತ್ತ ನಾಲ್ವರಲ್‌ ಮೇಗು 


ಬಲ೦ಲ್ಲು 
ಬ 


- [ತ್ಯಾಗ] ದಾನ (ನಿರಂತರಂ ಕಡಿಕಡಿದಿತ್ತ ಪೊನ್ನೆ 


೪೨೨ 


ಪೊದಳ್ಬ ಚಾಗದೊಳಂ ಒಂದಿದ ಬೀರದೊಳಂ 
ಗುಣಾರ್ಣವಂ: ಪಂಪಭಾ, ೧. ೫೦) 
ಚಾಟು - ಸಂತಸಕರವಾದ ನುಡಿ 


ಅತಿಕೃಪಣ೦ಗಳು೦ ಅಪ್ಪ ಚಾಟುಸ 


(ಅದೃಷ್ಟಪೂರ್ವ೦ಗಳು೦ 
ಹಸಂಗಳೊದವೆ 


ವೃತ್ತಾಂತಮನಾತಂಗೆ ನಿವೇದಿಸುತ್ತುಂ: ಕಾದಂಸಂ, ೪. ೯೬ 
ವ) 

ಚಾಟುಕಾರಂಗೆಯ್‌ - ಸಲಿಗೆಯನ್ನು ತೋರಿಸು (ಕಾಲ ಮೇಲೆ 
ಪೊರಳ್ಳು ಚಾಟುಕಾರಂಗೆಯ್ದುದುಂ ಪಾರ್ವ೦ ಕಂಡು: 
ಪಂಚತಂತ್ರ, ೨೫೮ ವ) 

ಚಾಟುಕಾರಿಸು - ಹೊಗಳು (ಗುಣಪಾಲಸೆಟ್ಟಿ ಬೆಳಗಾಗಿ 
ಪೆರ್ಗಡೆಗಳಂ ಚಾಟುಕಾರಿಸಲೆಂದು ಕೃತಕ ವಚನಂಗಳಿಂ 


ನಂಬೆ ನುಡಿದುಂ: ಧರ್ಮಾಮೃ, ೧೦. ೨೯ ವ) 

ಚಾಟುಕಾಳ - ಪ್ರಿಯವಾದ (ವಿವಿಧ ವಿಷಯದ ಚಾಟುಕಾಣಅ 
ವಚನವಿನ್ಯಾಸದಿಂ ಸೊಗಸುತ್ತ ಒಳ್ಳಿತ್ತೆಂದು ನುಡಿವೊಂ: 
ಚಾವುಂಪು, ಪು. ೪೩೯, ಸಾ. ೯) 

ಚಾಟುಭಣಿತೆ - ಚತುರತೆಯಿಂದ ಕೂಡಿದ ಮಾತು (ಎಂಬ 
ಗಣಿಕೆಯ ಚಾಟುಭಣಿತೆಯಂ ಕೇಳ್ದು  ಅರಸನೊಳ್‌ 
ಪೀಠಮರ್ದಕನಿಂತೆಂದಂ: ರಾಜಶೇವಿ, ೧೧. ೧೨೨ ವ) 

ಚಾಣೂರಾರಿ - ಚಾಣೂರ ಎಂಬ ರಾಕ್ಷಸನ ಶತ್ರು, ಶ್ರೀಕೃಷ್ಣ 
(ಚಾಣೂರಾರಿಯಂ ಸುಭದ್ರೆಯುಮನಭಿಮನ್ಯುವುಮಂ 
ಒಡಗೊಂಡು ಬರ್ಪುದೆಂದು ಬಟೆಯನಟ್ಟಿ: ಪಂಪಭಾ, ೯. ೭ 
ವ) 

ಚಾತುರಂಗ - ಚತುರಂಗ ಸೈನ್ಯ (ಅದಿರದಿದಿರ್ಚಿ ತಳ್ಲಿಜಯಲ್‌ ಈ 
ಮಲೆದೊಡ್ಡಿದ ಚಾತುರಂಗ ಬಲಮೆಂಬುದು ನಿನಗೊಡ್ಡಿ 
ನಿಂದುದು ಇದಂ ಓವದೆ ಕೊಲ್ವೊಡೆ ನೀನುಂ ಎನ್ನ 
ಕಜ್ಜದೊಳೆಸೆಗು ಎಂದು ಸೈತು ಅಜಿತಂ ಆದಿಯ 
ವೇದರಹಸ್ಯದೊಳ್‌ .. .. ನೆಜ್‌ಯೆ: ಪಂಪಭಾ, ೧೦. ೬೪) 

ಚಾತುರ್ದಂತ — ನಾಲ್ಕು 


ದಂತಗಳುಳ್ಳದ್ದು, ಆನೆ 
(ಚಾತುರ್ದಂತಮನಪರಾಜಿತನೆಟ್‌ದಂ ತನ್ನ ಮನಃಪಸ್ತಾರಿ 
ಪೌರುಷಮತಿಯಿಂ: ಶಾಂತಿಪು, ೪. ೭); ಚತುರಂಗಬಲ 
(ಅಂತು ಚಾತುರ್ದಂತಂ ಒಂದೊಂದಉಉಳ್‌ ಓರಂತೆ 
ನಡುವಗಲ್ಲರಂ ಕಾದುವುದುಂ: ಪಂಪಭಾ, ೧೧. ೩೬ ವ) 
ಚಾತುರ್ದಂತಬಲ - ಗಜಸೈನ್ಯ (ಅಂತು ನೆರೆದ ಚಾತುರ್ದಂತಬಲ 
ಜಲಧರ ರಭಸ೦ ಪ್ರಭಿನ್ನ ಬ್ರಹ್ಮಾಂಡಖಂಡ ಶಂಕೆಯಂ 
ಪುಟ್ಟಿಸೆ: ಶಾಂತಿಪು, ೩. ೧೦೧) 


ಚಾತುರ್ಬಳ - ಜಾತುರಂಗ (ನಿಜೈಕ ದೋರ್ಬಳಂ 
ಶತ್ರುದುರ್ದಮ ಚಾತುರ್ಬಳನಾಶಮಂ ಪಡೆಯೆ: ಚಂದ್ರಪ್ರಪು, 
೨.೯) 


ಚಾತುರ್ಮಾಸ - ಮಳೆಗಾಲದ ನಾಲ್ಕು ತಿಂಗಳು [ಆಷಾಢ ಶುಕ್ಷ 
ಪೌರ್ಣಮಿಯಿಂದ ಕಾರ್ತಿಕ ಶುಕ್ಷ ಪೌರ್ಣಮಿಯವರೆಗೆ] 
ಮುನಿಗಳು ಒಂದೆಡೆ ನೆಲಸಿ ನಡೆಸುವ ವ್ರತ (ಚಾತುರ್ಮಾಸದ 


ಪಾರಣೆಯೆಂದು .. . ಪೊಣಮಟ್ಟು: ವಡ್ಡಾರಾ, ಪು. ೪೮ 
ಸಾ. ೮) 
ಚಾತುರ್ಯ - ಜಾಣ್ಮೆ (ರತವ್ಯಾಪಾರಚಾತುರ್ಯಂ೦ .. . ಅದೇಂ 
ಬೆಡಂಗಮರ್ದುದೋ: ಚಂದ್ರಪ್ರಪು, ೧. ೧೩೪) 
ಚಾತುರ್ಯವಚನ - ಜಾಣ್ಮೆಯ ಮಾತು (ಜಗನ್ನುತ 
ಚಾತುರ್ಯವಚನರಚನೆಗಳಿಂದಂ ಭಟ್ಟಾರಕರರ್ಜಿಸುವುದುಂ: 
ಸುಕುಮಾಚ, ೫. ೫) 


ಚಾತುರ್ಯಾಮ ದ 
ಉಭಯಬಲಂಗಳೊಳಂ 
ಘಂಟಿಕಾಧ್ದನಿಗಳುಂ .. 
ವ) 

ಚಾತುರ್ವರ್ಣ - ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಶೂದ್ರ ಎಂಬ ನಾಲ್ಕು 
ವರ್ಣಗಳು (ಸಮಯಿಗಳುಂ ಚಾತುರ್ವರ್ಣಮುಂ 
ಉಚಿತಚರಿತ್ರಮುಂ ಬಿಸುಟ್ಟು ಆದಂ ಪೊಲ್ಲಮೆಯೊಳ್‌ ಸಲೆ 
ನಡೆವರ್‌: ಆದಿಷು, ೧೫. ೩೩) 

ಚಾತುರ್ವರ್ಣ್ಯ — ಚಾತುರ್ವರ್ಣ ವ್ಯವಸ್ಥೆ (ಚಾತುರ್ವರ್ಣ್ಯದೊಳಂ 
ದ್ವಿಜಜಾತಿಗೆ ದರ್ಭಾಧಿಕಾರಮಲ್ಲದೆ ಶಸ್ತ್ರಾಸ್ಮ್ತಮವರ್ಗೆ 
ಜಾತಿವಿರುದ್ಧಂ: ಗದಾಯು, ೨. ೧೭) 

ಚಾತುರ್ವಲ - ಚತುರಂಗಬಲ (ಚಾತುರ್ವಲಂಗಳ್‌ ಮೊದಲ 
ಸಮಕಟ್ಟುಗೆಟ್ಟು ತಡವರಿಸಿ ತಟ್ಟುಪೊಟ್ಟೆಂದು ಎಚ್ಚು ಮಿಟ್ಟುಂ 
ಇಚೆದು ತಣೆದು ಘಟ್ಟಿಸೆಯುಂ: ಪಂಪಭಾ, ೧೦. ೭೦ ವ) 

ಚಾದಗೆ - ಚಾತಕ ಪಕ್ಷಿ (ಕಾರ್ಗಾಲದ ಬರವಂ ಚಾದಗೆ 
ಪಾರ್ವಂತೆ: ಪಂಪಭಾ, ೮. ೩೬ ವ) 


ಚಾದಗೆವಕ್ಕಿ - ಚಾದಗೆ (ಕಾರ್ಗಾಲಮ೦ ಸೋಗೆ ಮುಂಬನಿಯಂ 
ಚಾದಗೆವಕ್ಕಿ ಹಂಸೆ ಕೊಳನ೦ ಪದ್ಮಂಗಳಾದಿತ್ಯಮಂ ನೆನವಂತೆ: 
ಆದಿಷು, ೧೨. ೩೧) 

ಚಾಪ - ಬಿಲ್ಲು (ಅನೇಕಾಕ್ಟರಸ್ವರೂಪಂಗಳೊಳಂ ಚಾಪ ಚಕ್ರ 
ಪರಶು ಕೃಪಾಣ ಶಕ್ತಿ ತೋಮರ ಮುಸಲ ಮುಸುಂಡಿ 
ಭಿಂಡಿವಾಳ ಮುದ್ಧರ ಗದಾದಿ ವಿವಿಧಾಯುಧಂಗಳೊಳಂ: 
ಪಂಪಭಾ, ೨. ೩೪ ವ) 


ನಾಲ್ಕು ಜಾವಗಳು (ಆಗಳ್‌ 
ಚಾತುರ್ಯಾಮಾವಸಾನ ಘಟಿತ 


.. ನೆಗಟ್ಟುವು: ಪಂಪಭಾ, ೧೦. ೩೫ 


ಚಾಪಚಾಪಳ - ಬಿಲ್ಪಿದ್ಯೆಯಲ್ಲಿ ನಿಪುಣ (ಎಚ್ಚಂ ಪೊರಳೆಚ್ಚಂ 
ಮರಳೆಚ್ಚಂ ಚಾಪಟಾಪಳಂ ಯುವರಾಜಂ: ಚಂದ್ರಪ್ರಪು, ೫. 
೧೦೦) 

ಚಾಪದಂಡ - ಹೆದೆಯೇರಿಸದ ಬಿಲ್ಲು (ದವದಹನಧೂಮಾಧಿಕ 


ಶ್ಯಾಮಳಿತೋತ್ತಾಳತಾಳಕಾಯಂ ಅತಿವಿಚಿತ್ತತಪುಮಯ 
ಪತ್ರಖಚಿತೋಚ್ಚಂಡತಾಳ ಚಾಪದಂಡಂ: ಆದಿಷು, ೧೩. ೪೫ 
ವ) 

ಚಾಪಲತಾಯೋಗ - ಚಂಚಲತೆ, ಬಿಲ್ಲಿನ ಸಂಬಂಧ (ಮುಖರತೆ 
ಪುರಳಿಯೊಳ್‌ ಚಾಪಲತಾಯೋಗಂ ಜೀವೆಯೊಳ್‌ 
ಪ್ರತಾರಣ೦ ನಾವೆಯೊಳ್‌: ಚಂದ್ರಪ್ರಪು, ೩. ೯ ವ) 


ಚಾಪಲತಾರೋಹಣ - ಚಾಂಚಲ್ಯವುಂಟಾಗುವುದು ಹಾಗೂ 
ಬಿಲ್ಲಿನ ಹೆದೆಯೇರಿಸುವುದು (ಕಳಕಂಠಕ್ಕೆ  ಅತನುಗೆ 
ಚಾಪಳತಾರೋಹಣವಿಕಾರವು  ಅಳಿಗೆ ಆಮ್ರಕುಜಾವಳಿಗೆ 
ಮಧುವಿಕೃತಿ ಮಾನವಕುಳಕ್ಕೆ ಕನಸಿನೊಳಮಿಂತಿಲ್ಲಾ 
ನಾಡೊಳ್‌: ಮಲ್ಲಿನಾಪು, ೨. ೨೦) 

ಚಾಪವಿದ್ಯಾಬಲ — ಧನುರ್ವಿದ್ಯಾ ಕೌಶಲ 
(ಚಾಪವಿದ್ಯಾಬಲದೊಳ್‌ ಕುಂಭೋದ್ಧವಂ ಸಾಹಸದ 


ಮಹಿಮೆಯೊಳ್‌ ಫಲ್ಲುಣಂ ಧರ್ಮದೊಳ್‌ ನಿರ್ಮಲಚಿತ್ತಂ 
ಧರ್ಮಪುತ್ರಂ ಮಿಗಿಲ್‌: ಪಂಪಭಾ, ೧೪. ೬೪) 

ಚಾಪಾಗಮ - [ಚಾಪಆಗಮ] ಬಿಲ್ವಿದ್ಯೆ (ನಿಮ್ಮಂ ಅದಿರ್ಪುವಲ್ಲಿ 
ಚಾಪಾಗಮಂ ಏವುದು ಅಂತೆನಗೆ ಬಿಲ್ವರಂ ಆಜಿಯೊಳಾಂಪ 
ಗಂಡರಾರ್‌: ಪಂಪಭಾ, ೧೦. ೧೨೩) 

ಚಾಮರ - ಚಮರೀಮೃಗ (ಸಿಂಹಾಸನಶ್ರೀಸಮುಚಿತಂ 
ಅಮೃತಾಂಭೋಧಿಕಲ್ಲೋಲಮಾಳಾನಿಭ ಲೀಲಾಸಂಚಳತ್‌ 
ಚಾಮರರುಚಿರಂ: ಆದಿಷು, ೧೩. ೪೬);  ಚಮರೀಮೃಗದ 
ಕೂದಲಿಂದ ಮಾಡಿದ ಬೀಸುವ ಕುಚ್ಚು 


೪೨೩ 


(ಗಂಗಾತರಂಗೋಪಮಾನ ಚಳಚ್ಚಾಮರವಾತಪೀತ 
ನಿಜಘರ್ಮಾಂಭಃಕಣಂ ದೌಪದೀಕಚಕುಂಭಾರ್ಪಿತ 
ಕುಂಕುಮದ್ರವವಿಲಿಪ್ತೋರಸ್ಸ್ಮಳಂ: ಪಂಪಭಾ, ೩. ೮೫) 

ಚಾಮರಗ್ರಾಹಿಣಿ - ಚಾಮರ ಹಿಡಿದು ಬೀಸುವವಳು 
(ಚಾಮರಗ್ರಾಹಿಣಿಯರ್ಕಳ್‌ ಕಾಶಕಣಿಶಂಗಳಿಂದೆಸೆವ 
ಶರಲ್ಲಕ್ಷ್ಮಿಯಂ ನೆನೆಯಿಸೆ: ಪಂಪರಾ, ೩. ೮೩ ವ) 

ಚಾಮರಿಗ - ಚಾಮರ ಹಿಡಿದು ಬೀಸುವವನು (ನಿಯೋಗದಲ್ಲಿ: 
ಹಡಪಿಗ೦ ಚಾಮರಿಗಂ: ಶಬ್ದಮದ, ೨೦೮ ಕ್ರಮಪ್ರಯೋಗಂ) 

ಚಾಮರಗಿತಿ - ಚಾಮರಗ್ರಾಹಿಣಿ (ಇತಿಗೆ: ಚಾಮರಿಗಿತಿ ಮದ್ದಳಿಗಿತಿ 
ಆವುಜಿಗಿತಿ: ಶಬ್ದಮದ, ೨೧೯ ಪ) 

ಚಾಮೀಕರ - ಚಿನ್ನ (ನೆರೆದಿಕ್ಕುವ ಯಕ್ಷರ್ಕಳ ಕರತಲದೊಳ್‌ 
ಪೊರೆದು ಚಾರು ಚಾಮೀಕರ ಚಾಮರಚಾಮರಾಳಿ 
ಚಾಮೀಕರರುಚಿರಚ್ಛಾಯೆ ನಿನಗದೇನಸೆಸೆದಪುದೋ: 
ಅಜಿತಪು, ೮. ೧೪) 

ಚಾರಚಕ್ಷು - ಚಾರರನ್ನು ಕಣ್ಣುಗಳುಳ್ಳವನು (ಚಾರಚಕು 
ವಿಮಳಾಚರಣ೦ ಸಚರಾಚರವಸ್ತುತಂ: ಚಂದ್ರಪ್ರಪು, ೬. ೧೯) 

ಚಾರಣ - ತಿರುಗಾಟ; ದ್ವಂದ್ವಯುದ್ಧದ ಒಂದು ವರಸೆ; 
ಹೊಗಳುಭಟ; ಗಂಧರ್ವ (ಫಣೀಂದವೃಂದಂ ನಿಖಿಲಾಮರ 
ಅಸುಹೃದ್ದಣಂ  ಖಗೇಶಪ್ರಕರಂ  ಮನೋಜ್ಞಚಾರಣವ್ರಜಂ: 
ಉದ್ಭಟಕಾ, ೧೨. ೧೨೯) [ಜೈನ] ಸಂಚಾರ ಮಾಡುವ, 
ಅವಧಿಜ್ಞಾನವಿರುವ ಗಗನಗಾಮಿ ಯಷಿಗಳು 
(ಅಗ್ಗಳಿಕೆಯೊಳೆಸೆದರ್‌ ಚತುರಂಗುಲ ಚಾರಣರೆನಿಸಿ 
ಕೊಂಡಕುಂದಾಚಾರ್ಯರ್‌: ಧರ್ಮಪ, ೧. ೧೧) 

ಚಾರಣಗಣ - [ಜೈನ] ಗಗನಗಾಮಿ ಸಂಚಾರಿಯಾಗಿ 
ಧರ್ಮೋಪದೇಶ ಮಾಡುವ ಅವಧಿಜ್ಞಾನವುಳ್ಳ ಮುನಿಗಳ 
ಸಮೂಹ (ದಾನಪ್ರಮೋದ ವಾಚಾಳಷಟ್ಟರಣ ಚಾರಣ 
ಗಣೋಚ್ಚಾರ ರುಂಕಾರಜಯಾಶೀರ್ಥೋಷಮುಮಪ್ಪ 
ವಿಜಯಗಜದ ಬೆಂಗೆ ವಂದು: ಆದಿಪು, ೧೪. ೯೦ ವ) 

ಚಾರಣಖದ್ಧಿ — [ಜೈನ] ಚಾರಣಖಯಷಿಗಳ ಗಗನಸಂಚಾರಶಕ್ತಿ 
(ಜಿತಶ್ರಮರಂ ಅಪಾಸ್ತದೋಷತಮರಂ 
ನಿತ್ಯಚಾರಣಖಯದ್ದಿವೃದ್ಧರಂ: ಕರ್ಣನೇಮಿ, ೧. ೭೫ ) 

ಚಾರಣಖಯಷಿ- ಚಾರಣಖಯದ್ದಿಯನ್ನು ಎಂದರೆ ಆಕಾಶದಲ್ಲಿ 
ಸಂಚರಿಸುವ ಶಕ್ತಿಯನ್ನು ಪಡೆದ ಪಡೆದ ಯಷಿ 
(ಧರ್ಮಾಭರಣರೆಂಬ  ಚಾರಣ್ಯಷಿಯರ ಸಮಕ್ಷಮದೊಳ್‌ 
ದೀಕ್ಷೆಯಂ ಕೊಂಡಂ: ಪಂಪರಾ, ೧೬. ೪೨ ವ) 

ಚಾರಣಕ್ರಮ - ಅಂಕುಶದಿಂದ ಆನೆಯನ್ನು ಮುನ್ನಡೆಸುವ ಕ್ರಮ 
(ವಾಹನ ದೇವದಂತಿಶಿರದೊಳ್‌ ಕೂರಂಕುಸಂ 
ಚಾರಣಕ್ರಮದಿಂದಾದಳುವತ್ತು ನಾಲ್ಕು ಪೊಳೆಪಿ೦ ಕಣ್ಣೊತ್ತೆ: 
ಶಾಂತಿಪು, ೪. ೧೦೬) 

ಚಾರಣಗುಣ — ಚಾರಣಖಯದ್ದಿ (ಚಾರಣಗುಣದಿಂದಂ 
ಸಂಸಾರಾರ್ಥಮಪಾರ ಚೈತ್ಯವಂದನೆಗೆಂದು ಅಂದು ಓರಂತೆ 
ಪೋಗಿ: ಶಾಂತಿಪು, ೯. ೧೧೩) 

ಚಾರಣಯುಗಳ - [ಜೈನ] ಗಗನಗಾಮಿ ಮುನಿಗಳ ಜೋಡಿ 
(ಚಾರಣಯುಗಳಚರಣಯುಗಳಕ್ಕೆ ಕರಕಮಳಯುಗಳಮಂ೦ಂ 
ಮುಗಿದು ಬೀಲಸ್ಕೊಂಡು ತ್ವರಿತಗತಿಯಿ೦ ಬರುತ್ತುಂ: ಆದಿಷು, 
೨. ೪೪ ವ) 

ಚಾರಣರಿಸಿ - ಚಾರಣಯಷಿ (ಚ೦ದ್ರವೇಗ೦ ಸಿದ್ಧಕೂಟಕ್ಕೆ ಪೋಗಿ 
ದೇವರನರ್ಚಿಸಿ ಸುಮಾಳಿಗಳೆಂಬ ಅವಧಿಜ್ಞಾನಿಗಳಪ್ಪ 


ಚಾರಣರಿಸಿಯರ೦ ಗುರುಭಕ್ತಿಗೆಯ್ದು: ವಡ್ಡಾರಾ, ಪು 
ಸಾ) 

ಚಾರಿ - ಪಗಡೆಕಾಯಿ ದಾಳ (ಒರ್ವಳ್‌ ನೆತ್ತದ ಚಾರಿಯಂ 
ಕೊಂಡು ಬಂದು... . ಎಮ್ಮ ನಾಯಕಿತ್ತಿಯೊಡನೆ ಆಡಿಂ .. 

ಎಂದೊಡೆ: ಹರಿವಂಶ, ೩. ೭೦ ವ); ನಾಟ್ಯದಲ್ಲಿನ 

ಹೆಜ್ಜೆಯ ಒಂದು ಗತಿ (ಚರಣದ ಜಾರಿಯ ಚಲ್ಲಿಯ 
ಪರಿಕ್ರಮಕ್ರಮದ ಚಿತ್ತಮುಮ೦ ಎಉದೆ ರಂಜಿಸಿದುದು: 
ಆದಿಪು, ೯. ೩೯); ಸಂಕೋಲೆ (ವಿಟಜನಕ್ಕೆ ತೊಡರ್ವ 
ಚಾರಿಯೆನಿಪ ಸೂಳೆಗೇರಿಯಿಂ ವಿದಗೃಹೃದಯಹಾರಿಯಿಂ: 
ಪಂಪಭಾ, ೧. ೫೮); ಸಂಗೀತವಾದ್ಯವನ್ನು ನುಡಿಸುವ 
ಒಂದು ಕ್ರಮ (ಬಹು ಲಯಭೇದದೋಜೆ ಗತಿಭೇದೊಡಂ 
ಚಾರಿಭೇದದುರ್ವಹತೆ ತಗುಳ್ಳಳಂಕರಣಭೇದಮದರ್ಕೆ 
ನಿಮಿಕೇಯಿ೦ .. . ಹೃದ್ಯವಾದ್ಯಮಂ ಬಹಳಿಕೆವೆತ್ತು ಬಿತ್ತರಿಸಿ 
ಬಾಜಿಸಿದರ್‌: ಪುಷ್ಪದಂಪು, ೧೨. ೨೬) 

ಚಾರಿತ್ರ - ನಡವಳಿಕೆ (ಮಣಿಕುಂಡಲಂ ಕವಚ೦ ಮಣಿಯದ 
ಚಾರಿತ್ರಂ ಉಗ್ರತೇಜಮು೦ ಈ ಒಳ್ಳುಣಮುಂ ಕಲಿತನಮುಂ: 
ಪಂಪಭಾ, ೧೨. ೯೮) 

ಚಾರಿತಮೋಹನೀಯ - [ಜೈನ] ಮೋಹನೀಯ ಕರ್ಮಗಳಲ್ಲಿ 
ಒ೦ದು, ಆಚಾರವನ್ನು ದೂಷಿಸುವ ಕರ್ಮದ ಒಂದು ವಿಧ 
(ದರ್ಶನ ಮೋಹನೀಯಂ ಚಾರಿತ್ರತೋಹನೀಯಂ 
ಎಂದಿರ್ತೆಅನಕ್ಕುಂ: ಶಾಂತಿಷು, ೧೨. ೧೧ ವ) 

ಚಾರಿತ್ರಶುದ್ಧ — ಪರಿಶುದ್ಧ ನಡತೆಯುಳ್ಳವನು (ಪರಮಬಹ್ಮ 
ತನೂಭವರ್‌ ದ್ವಿಜವರರ್‌ ವರ್ಣೋತ್ತಮರ್‌ ಲೋಕಪೂಜ್ಯರ್‌ 
ಇಳಾವಲ್ಲಭಮಾನ್ಯರ್‌  ಉನ್ನತಗುಣರ್‌ ಚಾರಿತ್ರಶುದ್ಧರ್‌ 
ಧರಾಮರರ್‌ ಈ ಬ್ರಾಹ್ಮಣರ್‌: ಆದಿಷು, ೧೫. ೨೦) 

ಚಾರಿವರಿ - ತಿರುಗಿಸು (ರಸಿಕಜನದಕ್ಷಿಗಳಂ 
ಚಾರಿವರಿದಾಡಿಸಿದಳೆಚ್ಚಾರಿತದಂಗಮಂ ಅನಂಗನಿರೆ 
ಪಿಂಗಡೆಯೊಳ್‌: ರಾಜಶೇವಿ, ೧೨. ೮೯) 

ಚಾರಿಸು - ಕತ್ತಿಯನ್ನು ರುಳಪಿಸು (ಚಾರಿಸಿ ಬಾಳಾಗಮಮಂ 
ಅವತಾರಂಗೆಯ್ದಂತೆ ಕಾಲದಂತಕನನೆ ಪೋಲ್ತು ಆರುತ್ತುಂ 
ಕವಿವ ಅದಟರಂ ಓರೊಂದೋರೊಂದೆ ಪೊಯ್ದು ಕೊಂದರ್‌ 
ಪಲರಂ: ಪಂಪಭಾ, ೧೦. ೮೩); ಚತುರತೆಯಿಂದ ನಡೆಸು 
(ಚಾರಿಸಿ ಬಾಳಾಗಮನಮವತಾರಂಗೆಯ್ದಂತಕಾಲದಂತಕನನೆ 
ಪೋಲ್ತಾರುತ್ತುಂ ಕವಿವದಟರನೋರೊಂದೋರಂದೆ ಪೊಯ್ದು 
ಕೊಂದರ್‌ ಪಲರಂ: ಪಂಪಭಾ, ೧೦. ೮೩) 

ಚಾರು - ಸುಂದರವಾದ (ಸಮಂತು ಅಲಂಕರಿಸಿದಂ ಶಾಂತೀಶನಂ 
ದಿವ್ಯಗಂಧ ದರಸ್ಮೇರ ನಮೇರು ಚಾರು ಕುಸುಮ 
ಕೌಮಾಂಶುಕ ಅನರ್ಫ್ಯ ಭಾಸ್ವದನೇಕೋತ್ತಮ 
ಭೂಷಣಾವಳಿಗಳಿ೦ ಸಂಕ್ರಂದನಾನಂದದಿ೦ದಂ: ಶಾಂತೀಶ್ವಪು, 
೧೬. ೩) 

ಚಾರುತರ -. ರಮಣೀಯವಾದ (ಚಾರುತರ ಯಜ್ಞವಿದ್ಯಾ 
ಪಾರಗರ ರವಂಗಳಿಂ ಸ್ಪಧಾಕಾರ ವಷಟ್ಕಾರ ಸ್ವಾಹಾಕಾರ 
ಓಂಕಾರದ್ದನಿ ನೆಗಟ್‌ ನೆಗಟ್ಟುದಾಹುತಿಧೂಮಂ: ಪಂಪಭಾ, 
೬. ೩೪) 

ಚಾರುಹಾಸಿನಿ - ಮೋಹಕವಾದ ನಗೆಯುಳ್ಳವಳು (ಒಡ೦ಬಟ್ಟು 
ಚಾರುಹಾಸಿನಿ ನಿಜನಿವಾಸಕ್ಕೆ ಪೋದಳ್‌: ಗದಾಯು, ೨. ೧೦ 
ವ) 


೬೨, 


೪೨೪ 


ಚಾರ್ವಾಕ - ನಾಸ್ತಿಕವಾದಿ (ಚಾರ್ವಾಕ ಮೇಘಾನಿಳನೊಳ್‌ 
ಅತುಳ ಮೀಮಾಂಸಕಾ೦ಬೋಧಿ ಕುಂಭಾರ್ಭಕನೊಳ್‌ .. 
ಸರ್ವಭಾಷಾ ಸಮರ್ಥರ್‌: ಧರ್ಮಪ, ೧. ೨೪) 

ಚಾರ್ವಾಕಮತ - ನಿರೀಶ್ವರತೆಯನ್ನು ಪ್ರತಿಪಾದಿಸುವ ಮತ 
(ಕೃತಕದ್ದಿಜಂ ಚಾರ್ವಾಕಮತಾವಲಂಬಿಯಾಗಿ: ಶಾಂತಿಷು, ೮. 
೧೨೬ ವ) 

ಚಾವಳಿಸು - ಚಾಪಲ್ಯವು೦ಟುಮಾಡು; ಆಕ್ಷೇಪಿಸು (ಏನಾನುಮಂ 
ಕೀಜೆ. ಚಾವಳಿಪಂತಾದುದು ಜೀರ್ಣ ಪರ್ಣ ಪರುಷ 
ಪ್ರಧ್ಧಾನದಿ೦ ಮಾರುತಂ: ಪಂಪರಾ, ೭. ೧೦೨) 

ಚಾಳಯ - ಗತಿಲಂಘನ (ಬೆಡಂಗಿರ್ಪ ಪೊಳೆಯಕ್ಕಂ ಆ 
ಚಾಳಯಮಾದ ಚಾಳೆಯಂಗಳುಮಂ ತಾಳದೊಳ್‌ 
ತೂಗಿದಂತೆ: ನೇಮಿನಾಪು, ೩. ೧೦೨ ವ) 

ಚಾಳಿಸು - ಚಪಲತೆ ತೋರಿಸು (ಬಾಯ್ಗೆ ಬಂದವೋಲ್‌ 
ಗಳಪುವನಾವಗಂ ಧನಮನೀಯದೆ ಚಾಳಿಪನೆಂತು 
ಮಾಳಏೆನಾಂ: ರಾಜಶೇವಿ, ೧೧. ೧೬೬); ಸೋಲಿಸು 
(ಅರಿನೃಪರಂ ಛೇದಿಸಿ ಪಾಂಚಾಳರಂ ಚಾಳಿಸಿ ಗಾಂಧರ್ವರಂ 
ವಿರಥರ್ಮಾಡಿ: ಪಂಪಭಾ, ೬ ೨೯ ವ); ರುಳಪಿಸು 
(ಉದ್ಭಹಿಮೋಗ್ರಖಡ್ಗಮಂ ಚಾಳಿಸುತುಂ 
ಸುರಾಧಿಪದಿಶಾನಿಳವಾಹಮನೇಜೆ ಬಂದುದು ಆಭೀಳತೆವೆತ್ತು 
ಮಾಗಿ: ಶಾಂತೀಶ್ಚಪು, ೧೨. ೭೩); ಚಲಿಸುವಂತೆ ಮಾಡು 
(ನಿಶ್ವಸಿತದ ಗಾಳಿ ಚಾಳಿಸೆ ತೆರಳ್ಗಡಿಗಟ್ಲೆತು ಧೂಳಿಜಾಳಮಂ: 
ಪುಷ್ಪದಂಪು, ೮. ೩೬); ಹೀಯಾಳಿಸು 
(ಲತಾಜಾಳಕಜಾಳಕ೦ಗಳ೦ ಎಲಲ್ವುತ ಅಲ್ಫಿಟೆದ ಅಬ್ಬ 
ಅಭ್ರಮಂ ಜಾಳಿಸುತು೦ ಮದಾಳೀಯ ಮದಾಳಿಯಂ ಓವದೆ 
ಸೋವುತುಂ: ಪುಷ್ಪದಂಪು, ೧೦. ೬೮) 

ಚಾಳೆಯ - ಚಲನೆ (ತಳಿರ್ಗಳ ಚಾಳೆಯಂ ಎಳಲತೆಗಳ ಲುಳಿ 
ತಿಳಿಗೊಳದ ತೆರೆಯ ತಾಳ೦ ಪೊಸಪೂಗಳ ನೋಟಂ೦ ಆಗೆ: 
ಯಶೋಧಚ, ೪. ೩) 

ಚಾಲ್‌ - ರಾಹು (ಒಂದರ್ಥಕ್ಕೆ: ಚಾಟೌಂದು ರಾಹು: ಶಬ್ದಮದ, 
೩೩ ವೃತ್ತಿ ೫೦) 

ಚಿಂತಾಂತರ - [ಚಿಂತಾ1ಅಂತರ] ಬೇರೆ ಚಿಂತೆ (ಶೋಕಾಗ್ನಿ 
ಪೊಂಪುಟೆವೋಗುತ್ತಿರೆ ಕರ್ಣನೆಂದ೦ ಅನಿತೇಂ ಪೇಟಬ್ಬೆ 
ಜಿಂತಾಂತರಂ: ಪಂಪಭಾ, ೯. ೮೬) 

ಚಿಂತಾಂತರಾಯ -  ಚಿಂತೆಯೆಂಬ ವಿಘ್ನ (ತಂತ್ರವಾಪ 
ಚಿಂತಾಂತರಾಯಪ್ರಾಯ ಸುಖಲವದೊಳೀ 
ಮಹೀತಳರಾಜ್ಯದೊಳ್‌ ನಿಜೆಸುವುದುಂ: ಆದಿಷು, ೮. ೮ ವ) 

ಚಿಂತಾಕ್ರಾಂತೆ - ಚಿಂತೆಗೆ ವಶವಾಗಿದ್ದವಳು (ಎಂದು 
ಚಿಂತಾಕ್ರಾಂತೆಯಾಗಿದ್ದ ಕುಂತಿಯ೦ ಕಂಡು ಪಾಂಡುರಾಜಂ 
ಏಕಾಂತದೊಳಿಂತೆಂದಂ: ಪಂಪಭಾ, ೧. ೧೧೭ ವ) 

ಚಿಂತಾಜನನಿ - [ಜೈನ] ಭರತ ಚಕ್ರವರ್ತಿಯ ಏಳು 
ಅಜೀವರತ್ನಗಳಲ್ಲೊಂದಾದ ಕಾಕಿಣೀರತ್ನದ ಹೆಸರು 
(ಮಹಾಗುಹಾಗಹ್ಹರಾ೦ತರ ಸೂಚೀನಿರ್ಧೇದ್ಯ ತಮಸ್ತಮೋ 
ನಿರಸನ ಪ್ರಭಾಭೂತ ಗುಣೋಪೇತಮಪ್ಪ ಚಿಂತಾಜನನಿ 
ಎ೦ಬ ಕಾಕಿಣೀರತ್ನಮುಂ: ಆದಿಷು, ೧೧. ೩ ವ) 

ಚಿಂತಾಮಣಿ - ಒಂದು ಮದ್ಯದ ಹೆಸರು (ಮಾರೀಚಿ 
ತೊಡರ್ಪುಳಿಂದೆ ಸರದಿ೦ ಕಂಪಿಲ್ಲ ಚಿಂತಾಮಣಿಗೇವುದಕ್ಕ 
ದಳಮಿಲ್ಲ ಈ ಕಕ್ಕರಕ್ಕಿಂತುಟಪ್ಪುದು ಕಳ್ಳಪ್ಪುದು ತಪ್ಪದೆಂದು 


ಕುಡಿದರ್‌ ಕಾಮಾಂಗಮಂ ಕಾಂತೆಯರ್‌: ಪಂಪಭಾ, ೪. 
೮೮) ಕೇಳಿದ್ದನ್ನು ಕೊಡುವ ದೇವಲೋಕದ ಒಂದು ಮಣಿ 
(ಮೇರುಮಹೀಜಾತಂ ಪಾರಿಜಾತ ಅ೦ಫ್ರಿಪೋತ್ಕರಂ 
ಅಶ್ಶಬ್ರಜಹ೦ ಪಯಃಪ್ರಸರಮು೦ ಚಿಂತಾಮಣಿ: ಶಾಂತೀಶ್ವಪು, 
೧೪. ೮೯) 

- ಥೂ ಎಂಬ ತಿರಸ್ಕಾರಸೂಚಕ ಉದ್ಗಾರ (ಬಗೆಗೊಂಡ 
ಕುಲಧನಂ ಸಮದಗಜಂ ಜಾತ್ಯಶ್ರಮೆ೦ಬಿವಂ ಮತ್ತೊರ್ಬಂ 
ಪಗೆವಂಗೆ ಕೊಟ್ಟು ಚಿಃ ಕೆಮ್ಮಗೆ ಬೆಸೆವವಂ ಅರಸದೆಂತೊ 
ಪಗರಣದರಸಂ: ಆದಿಷು, ೧೨. ೯೮) 
ಚಿಕುರ - ಮುಂಗುರುಳು (ಮಧುಪವ್ಯೂಹನಿಭ ಕುಟಳ ಚಿಕುರ 

ಮನೋಹರೆ ಮನಸಿಜನ ಕಣೆಗೆ ದೊಣೆಯೆನೆ ನೆಗಟ್ಬಳ್‌: 

ಸುಕುಮಾಚ, ೧. ೭೯ ಬಿ) 
ಚಿಕ್ಕಣ - ಮೆತ್ತಗಿರುವುದು (ಒ೦ದರ್ಥಕ್ಕೆ: ಕಿಮುಟ್ಟಿದನೆಂದು 

ಚಿಕ್ಕಣಮಾಗಿ ಮಾಡಿದಂ: ಶಬ್ದಮದ, ೩೩ ವೃತ್ತಿ ೩೧) 
ಚಿಕ್ಕುಟ - ಚಿಕ್ಕಾಡು, ಸಣ್ಣ ಸೊಳ್ಳೆಯಂಥ ಕೀಟ (ಬಿಯಗಮಿಕ್ಕಿ 

ಚಿಕ್ಕುಟು೦ ನುಸುಟಲ್ಲಾರದಂತಾಗಿ ಬಿಗಿಯೆ: ನೇಮಿನಾಷು, ೭. 

೪೪ ವ) 
ಚಿಕ್ಕೊತ್ತೆ - ಸೂಳೆಯರಿಗೆ ಕೊಡುವ ಹಗಲೊತ್ತೆ (ಮತ್ತೆ 

ಬೊಜಂಗರಿಲ್ಲ ಪೊಜಗೊಚ್ಛತವೇಂ ನಿನಗುಂಟು ತೋಳ 

ಚಿಕ್ಕೊತ್ತೆಗೆ ಪೊಕ್ಕೆಯಿ೦ತು ಶುನಿಯಂತೆ: ಲೀಲಾವತಿ, ೨. 

೧೨೧) 
ಚಿಗಿ - ಬೆರಳಿಂದ ಚಿಮ್ಮ (ಚಿಗಿ-ಅಂಗುಲಿ ವಿಸರ್ಜನೇ: ಶಬ್ದಮದ, 

ಧಾ ೧೦೭) 
ಚಿಗುರ್‌ - ತಳಿರು (ಚಿಗುರಿ೦ ಪೂವಿ೦ ಕಾಯಿ೦ ಸೊಗಯಿಪ 

ಮಾವಿಂಗೆಪುಣಿಸೆಗೆಅಲ್ವೇಡಾ: ಸಮಯಪ, ೯. ೫೭); 

ಪಲ್ಲವಿಸು (ಚಿಗುರ್‌-ಪಲ್ಲವೋತ್ಸತ್ತೌ; ಶಬ್ದಮದ, ಧಾ ೫೭೦) 
ಚಿಗುಳಿದುಟೆ - ತುಳಿದು ಜಜ್ಜಿಹಾಕು ಕರ್ಚ್ಜಿಯುಂ ಒದೆದು 

ಚಿಗುಳಿದುಟೆದು೦ ಸೇನೆ ಮೆದೆಗೆಡಲು: ಜಗನ್ನಾವಿ, ೪. ೩೯ 

ವ) 
ಚಿಟುಂಕಿಸು - ನೆಟಕೆ ಮುರಿ (ಮೆಯ್ಯಂ ಸೋಂಕಿ ಕುರುಳಂ 

ನೇವರಿಸಿ ಕರಾಂಗುಲಿಯಂ ಚಿಟುಂಕಿಸಿ .. .. ಜಕ್ಕವಕ್ಕಿಯಂತೆ 

ಸುಸಿಲೆಸಗಲ್‌ ಉಜ್ಜುಗಿಸಿರ್ಪನ್ನೆಗಂ: ರಾಜಶೇವಿ, ೮. ೮೨ ವ) 
ಚಿಟ್ಟುಮುಜೆ - ಓಡಿಸಿಕೊಂಡು ಹೋಗಿ ಮುಟ್ಟುವ ಆಟ 

(ಚಿಟ್ಟುಮುಚೆಯಂ ಪೆನಣ್ಣುಂಬಿಯು೦ ಘಫ್ರಾಣಸಂಚಾರಂ 

ಮಾರುತನಾಡೆ: ರಾಜಶೇವಿ, ೨. ೧೧೦) 
ಚಿಟ್ಟೆ - ಮಿಡಿತೆ (ಕೊಳ್‌ ಕೊಳ್ಳೆಂದು ಎಚ್ಚೊಡೆ ವಿಳಯ ಉಳ್ಳದ 
ತೆಅದಿಂದೆ ಮುಸು ದಿವ್ಯಾಸ್ತಚಯಂಗಳ್‌ ಕೊಳೆ 
ಗಾಂಧರ್ವಬಲಂಗಳ್‌ ಕೆಡೆದುವು ನಿಟ್ಟೆಗೊಂಡ ಚಿಟ್ಟೆಯ 
ತೆಐದಿಂ: ಪಂಪಭಾ, ೭. ೩೮) 

- ಚಿತೆ, ಬೆಂಕಿ (ಪರೇತವನದೊಳ್‌ ಯೋಗಸ್ಥರಾಗಿರ್ದ 
ಹಿರಣ್ಯವರ್ಮಮುನಿವೆರಸು ಇರ್ವರುಮಂ ಒಂದೆ ಚಿತಕದ 
ಮೇಗಿಟ್ಟು ಸುಡುವಾಗಳ್‌: ಚಾವುಂಪು, ಪು. ೨೧೫, ಸಾ. 
೨೪-೨೫) 
ಚಿತಾನಳ - ಚಿತೆಯ ಬೆಂಕಿ (ಆ ಜಯದ್ರಥನ ಚಿತಾನಳನಿಂದಂ 

ಒಗೆದ ಪೊಗೆಗಳ್‌ ಕೊಳೆ ಸುರಿವೊಡೆ ಸುರಿವುವು ಎನ್ನ 

ನಯನಜಲಂಗಳ್‌: ಪಂಪಭಾ, ೧೧. ೧೧೯) 
ಚಿತ್ತಂಗೊಳ್‌._- ಮನಸ್ಸಿಡು (ಕೇಳೀವನಪಾದಪಂಗಳಿರ 

ಚಿತ್ತಂಗೊಂಡು ಬೀಲಸ್ಕೊಂಡು ರಾಗದೆ ನಿಮ್ಮಮ ಬಲಗೊಂಡು 


ಚಿತಕ 


೪೨೫ 


ಪೋಪ ಗುಣಮಮಂ ಕೊಳ್ಳಿಂ ಮನಃಪ್ರೀತಿಯಿಂ: ಆದಿಷು, 
೧೧. ೧೩೪) 

ಚಿತ್ತಂಬಸು - ಚಾಂಚಲ್ಕವುಂಟಾಗು (ಚಿತ್ತಂಬಸದಪ್ಪವೊಲ್‌ 
ಅಮಲಮಪ್ಪ ಜೈನಾಗಮಮದೊಳ್‌ ಬಸದಾಗೆ ಮರ್ತ್ಯನೇಂ 
ಸಾಧಿಸನೆ ನಿರ್ವಾಣಪದವಿಯಂ: ಸಮಯಪ, ೬. ೫೩) 

ಚಿತ್ತಂಬೇಖ- ಮನಸ್ಸನ್ನು ಸೆರೆಹಿಡಿ (ಚಿತ್ತಂಬೆತ್ತು ಮೆಚ್ಚಂ ಸಲಿಸಿ 
ನಲಿವ ತಾಣ೦ಗಳೊಳ್‌ ಜಾಣರಂ ಜೊತ್ತಿಸಿ .. . ಪೋಪರ್‌: 
ಸಮಯಪ, ೫. ೪೯) 

ಚಿತ್ವಜ.. - ಮನ್ಮಥ (ಚಿತ್ತಜನೃಪಂಗೆ ಚೈತ್ರಂ ಮುತ್ತಿನ 
ಮಂಡವಿಗೆಯಂ ್ಹಐವಿಚಿತ್ರದೆ. ಸಮೆದಂತೆತ್ತಿದನೆನೆ ಮಿಗೆ 
ತಳ್ತದಿರ್ಮುತ್ತೆ ಮುಗುಳೆಸೆಯುತ್ತಿರ್ದುದು ಅತ್ತೊಂದೆಡೆಯೊಳ್‌: 
ಶಾಂತೀಶ್ವಪು, ೧೦. ೯೭); [ಜೈನ] ಬಾಹುಬಲಿಯ ಅನೇಕ 
ಹೆಸರುಗಳಲ್ಲಿ ಒಂದು (ಚಿತ್ತಜ೦ ಚಿತ್ತಭವಂ .. .. ನೆಗಟ್ಟುವು 
ಬಾಹುಬಲಿಗೆ ಪಲವುಂ ಪೆರ್ಗಳ್‌: ಆದಿಷು, ೮. ೫೩) 

ಚಿತ್ತಜಕೇಳಿ - ಕಾಮಕ್ರೀಡೆ (ನೆನೆಯದೆ ಪೋದುವಂತವರ್ಗೆ 
ಚಿತ್ತಜಕೇಳಿಗಳಿಂದೆ ಪೊಟ್ಟುಗಳ್‌: ಚಂದ್ರಪ್ರಪು, ೬. ೮೫) 

ಚಿತ್ತಜನ್ಮ - ಮನ್ಮಥ (ಮರುಳಾದಪೆ ಚಿತ್ತಜನ್ಮ ನೀಂ ನೋಡ 
ನಿಜಾಪ್ತವರ್ಗದಳವಂ: ಪಂಪರಾ, ೧. ೨೩) 

ಚಿತ್ತನಾಥ - ಮನಸ್ಸಿನ ಒಡೆಯ, ನಲ್ಲ (ಚಿತ್ತನಾಥನೊಳ್‌ 
ಬೆರಸುವೆನೆನ್ನದಾ೦ ಬೆರಪೆನೆಂಬುದಿದಾಗದು: ಕವಿರಾಮಾ, ೨. 
೧೦೭) 


ಚಿತನಿರೋಧ - ಮನೋನಿಗ್ರಹ (ಚಿತ್ತನಿರೋಧಂ ತಪಂ: 
ಸಮಯಪ, ೭. ೧೮) 

ಚಿತ್ರಪ್ರವರ್ತನ - ಚಿತ್ರಕ್ಕೆ ಬಣ್ಣ ಹಾಕುವ ಒಂದು ಬಗೆ (ಅನಿಲಕಂ 
ಪತ್ರಕಂ ಬಿಂದುಕಂ ಧೂಮ್ರಾವರ್ತನ೦ ಉದ್ವರ್ತನಂ 
ಚಿತ್ರಪ್ರವರ್ತನ೦ ಎಂಬಾಜುಂ ಪ್ರಕಾರಮುಮಂ: ಮಲ್ಲಿನಾಹು, 
೫. ೪೨) 

ಚಿತ್ತಭವ - ಮನ್ಮಥ (ಚಿತ್ತಭವನ ಮೆಯ್ದಣ್ಣಮಂ ನುಣ್ಣಿಸಿ 


ತೋರ್ಪಂತೆ ಕರ್ಪು  ಕಾಳಸೆಗೊಂಡ ತಮಾಳಮಾಳೆಗಳ 
ರತಿಯ ಮುಗುಳ್ನಗೆಯಂ ಅಗೆವೊಯ್ದಂತೆ: ಅನಂತಪು, ೧. 
೯೦ ವ); ಬಾಹುಬಲಿಯ ಒಂದು ಹೆಸರು (ಚಿತ್ತಭವಂ .. . 
ಅ೦ಗಜನೆನೆ ನೆಗಟಳ್ಬಿವು ಬಾಹುಬಲಿಗೆ ಪಲವುಂ ಪೆಸರ್ಗಳ್‌: 
ಆದಿಪು, ೮. ೫೩) 

ಚಿತ್ತಭೂ - ಮನ್ಮಥ (ಚಿತ್ತಭೂವಶೆಯೊರ್ಬಳ್‌ ಮನುವಂಶಚಂದ್ರ 
ಮುಖಚಂದ್ರಾಲೋಕದಿ೦ ಚಂದ್ರಕಾಂತಾಶಿಲಾಪುತ್ರಿಕೆಯಂತೆ 
ಒಸರ್ತು: ಆದಿಹು, ೧೧. ೧೮) 

ಚಿತ್ರಭ್ರಾಂತಿಕ್ರಾಂತ - ಮನಸ್ಸಿನ ಭ್ರಮೆಯಿಂದ ಬಳಲಿದವನು 
(ಚಿತ್ತಭ್ರಾಂತಿಕ್ರಾಂತಂ ಪೊತ್ತುದುದ೦ ತಡವಿ ನೋಡುತುಂ: 
ಪಂಚತಂತ್ರ, ೨೧೩) 

ಚಿತ್ರಸಂಭವಲಕ್ಷ್ಮೀ - ರತಿ ಚಿತ್ರಸಂಭವಲಕ್ಷ್ಮೀನಿಳಯಂ 
ಸಮಸ್ತಜನಚೇತೋಹಾರಿ ಶಯ್ಯಾಗೃಹಂ: ಪಂಚತಂತ್ರ, ೧೯೫) 

ಚಿತ್ತವಿಕಾರಕಾರಿ ದ ಮನಸ್ಸನ್ನು ವಿಕಾರಗೊಳಿಸುವಂತಹ 
(ವನಿತಾಚಿತ್ತವಿಕಾರಕಾರಿ ನೆಜ್‌ದತ್ತೀಗಳ್‌ ಕುಮಾರಂಗೆ 
ಯೌವನಂ: ಆದಿಪು, ೮. ೭) 

ಚಿತ್ತವಿಮೋಹನ ದ ಮನಸ್ಸನ್ನು ಸೆಳೆಯುವುದು, 
ಮರುಳುಗೊಳಿಸುವುದು (ಆ ಪಸದನದೊಳ್‌ ಜಗತ್ತ್ವಿತಯ 
ಚಿತ್ತವಿಮೋಹನ ಶಕ್ತಿಯೇಟ್‌ಯಂ: ಚಂದ್ರಪ್ರಹು, ೬. ೬೬) 


ಚಿತ್ತವಿಶೋಧಿ - ಮನಸ್ಸನ್ನು ಸ್ವಚ್ಛಗೊಳಿಸುವ (ಬೆಸಗೊಳೆ 
ದಶನದ್ಯುತಿ ದೆಸೆದೆಸೆಯ ತಮಃಪಟಮಂ ಉಗಿಪಟಂಗೊಳೆ 
ದೇವಂ ಬೆಸಸಿದನಾ ಕನ್ನೆಗೆ ಪಸರಿಸೆ ಚಿತ್ತವಿಶೋಧಿ 
ಬೋಧಿಪರಿಣಾಂ೦ಗಳ್‌: ಶಾಂತಿಪು, ೪. ೬೫) 

ಚಿತ್ತವೃತ್ತಿ - ಸ್ವಭಾವ, ಮನೋಧರ್ಮ (ಆಯಿಲದ ಅಳುಪಿನ 
ಇಟೆವಿಚಿಯುಂ ಕುತ್ತದ ಮುಕದ  ಚಿತ್ತವೃತ್ತಿಯುಂ 


ಅಪಮೃತ್ಯುವಿನ ಸತ್ವಭಾಧೆಯ ಗಂಧಾಗಂಧಮುಂ ಇಲ್ಲ: 
ಶಾಂತಿಪು, ೬. ೧೦೨ ವ) 
ಚಿತ್ರಶಯ — ಮನ್ಮಥ (ಚಿತ್ತಶಯ ನಾಮಮಂ 


ಪುರುಷೋತ್ತಮಸುತನಾಳ್ಗಂ: ಪುಷ್ಪದಂಪು, ೬. ೫೧) 
ಚಿತ್ತಶಯಾಕ್ರೀಡೆ - ರತಿಕ್ರೀಡೆ (ಕೊಳಗೊಂಡಾ ನೀರೊಳರ್ದಿರ್ದು 
ಚಿತ್ತಶಯಾಕ್ರೀಡಸರೋವತೀರ್ಣ ರತಿಯೊಂದಾಕಾರಮಂ 
ತಾಳ್ಗಿದಳ್‌: ಆದಿಷು, ೧೧. ೧೮) 
ಚಿತ್ತಸ್ಥಲನೆ - ಮನಸ್ಸಿನ ಸ್ಥಿರತೆ ಸಡಿಲಗೊಳ್ಳುವುದು (ರಾಜರಾಜ೦ 


ಸೈರಿಸದೆ ಚಿತ್ತಸ್ಥಲನೆಯಾಗೆ ಜಳಸ್ತಂಭಮಂತ್ರಮೆಲ್ಲಂ 
ಮಾಯಾಮಂತ್ರಮಾಗೆ: ಪಂಪಭಾ, ೧೩. ೮೦ ವ) 
ಚಿತ್ತಾರಿ -  ಚಿತ್ರಕಾರಿ ಚಿತ್ರಕಾರ (ಸೊಗಯಿಸುವ 


ಸಾಮಂತಚೂಡಾಮಣಿಯ ಮೆಯ್ಯ ಬಣ್ಣಂ ವಿಧಾತ್ರನೆಂಬ 
ಚಿತ್ತರಿಯ ವರ್ಣಕ್ರಮಂಗೆಯ್ದ ಕದಳೀಗರ್ಭಶ್ಯಾಮಮೆಂಬ 
ಬಣ್ಣದ೦ತಾದುದು: ಪಂಪಭಾ, ೨. ೩೯ ವ) 

ಚಿತ್ತಾರಿಗ - ಚಿತ್ತಾರಿ (ಸುಕೇಶಿನಿಯ ಮಾಡದ ಕೇರ್ಗ್ಗಳೆಲ್ಲಾ 
ಎಡೆಗಳೂಳಂ ವ್ಯಾಳ೦ಗಳಪ್ಪಾನೆಗಳಂ ತನ್ನ ಚಿತ್ತಾರಿಗರಿಂದಂ 
ಬರೆಯಿಸಿದಂ: ವಡ್ಡಾರಾ, ಮ ೩೪, ಸಾ ೧೧) 

ಚಿತ್ತೆಯ ಸರಿ - ಚಿತ್ರಾ ನಕ್ಷತ್ರದಲ್ಲಿ ಬರುವ ಮಳೆ 
(ಪುಷ್ತವರ್ಷಮೊರ್ಮೆಯೆ ಸಕಲೋರ್ವಿಯನೆಯ್ದೆ ಪರ್ವುತಿರೆ 
ಚಿತ್ತೆಯ ಸರಿಯಂತೆರಗಿ ಪೋದುದುಮರಸಮಾಜಂ: ಆದಿಷು, 
೧೪. ೧೪೭) 

ಚಿತ್ತೋದ್ಧವ - ಮನ್ಮಥ (ಚಿತ್ತೋದ್ಧವ ಭುವನಜಯೋತ್ಪಾದನ 
ಪೌಢಸೇನಾಗಣಿ ಚೇತಃಪ್ರೀತಿಯಂ ಪೆರ್ಜಿಸುವುದು 
ಉಪವನಸ್ವೈರಚಾರಂ ಸಮೀರಂ: ಮಲ್ಲಿನಾಷು, ೨. ೩೧) 

ಚಿತ್ರ - ಚಿತ್ರಕಲೆ, ಇದರಲ್ಲಿ ಮೂರು ಬಗೆ (ಚಿತ್ರ ಚಿತ್ರಾರ್ಧ 
ಚಿತ್ರಾಭಸಂ ಎಂಬ ಮೂಜು೦ ಪಕಾರಮುಂ 
ಪರಿಭಾವಿಸಿ ನೋಡಿ: ಮಲ್ಲಿನಾಪು, ೫. ೩೬ ವ); ವಿಚಿತ್ರ 
(ಅದೇನಚ್ಚರಿಯೋ ಚಿತ್ರದ ರೂಪು ರೂಪವಿಭವಂ 
ಮುಕ್ತ್ಯಾಂಗನಾಕಾ೦ತನಾ: ಆದಿಷು, ೮. ೫) 

ಚಿತ್ರಂ ಅಪಾತ್ರೇ ರಮತೇ ನಾರಿ - ವಿಚಿತ್ರ ಹೆಂಗಸು 
ಅಯೋಗ್ಯನಲ್ಲಿ ರಮಿಸುತ್ತಾಳೆ: ಯಶೋಧಚ, ೨. ೩೪) 

ಚಿತ್ರಕ - ಚಿತ್ರ ಬರೆಯುವವನು (ಚಿತ್ರಕನುಂ ತಾನುಮಲ್ಲದೆ 
ಪೆಣರಜೆಯದಂತು ಕರುವಿಡಿಸಿ: ಪಂಪರಾ, ೩. ೨೫ ವ) 

ಚಿತ್ರಕರ್ಮ — ಚಿತ್ರರಚನೆ (ರಸಭಾವಕಂಚುಕಿತ 
ಚಿತ್ರಕರ್ಮಂಗಳಿಂದದೊರ್ಮೆ ವಿವಿಧಪಕಾರ 
ಮೃಗಯಾವಿನೋದಂಗಳಿಂ: ಕಾದಂಬ, ೧. ೧೯) 

ಚಿತ್ರಕಳಾಪ - ಚಿತ್ರರಚನೆ (ಹಸ್ತಕೌಶಲಕಳಿತಮಪ್ಪ ಚಿತ್ರಕಳಾಪ 
ಪರಿಚ್ಛೇದ್ಯಾದಿ ಸಮನ್ವಿತಮಪ್ಪ ಶಿಲಮುಮಂ: ಆದಿಷು, ೮. 
೬೪-ವು) 


ಚಿತ್ರಕಳೆ - ಚಿತ್ರಗಳನ್ನು ರಚಿಸುವ ವಿದ್ಯೆ (ವೃಷಭಸೇನಂಗೆ 
ಗೀತವಾದ್ಯಾರ್ಥಸಂಗ್ರಹಮಪ್ಪ ಗಾಂಧರ್ವಶಾಸ್ತಮುಮಂ 


೪೨೬ 


ಅನಂತವೀರ್ಯಂಗೆ ವಿಚಿತ್ರ 
ವಾಸ್ತುವಿದ್ಧೆಯುಮಂ: ಆದಿಷು, ೮. ೬೦ ವ) 

ಚಿತ್ರಕಾಯ - ಸುಂದರ ದೇಹ; ಹುಲಿ, ಚಿರತೆ (ಚಿತ್ರಕಾಯನಂ 
ತಪ್ಪಿಸಿ ತಂದು ತೋಜೆಬಿಡು ಪೋಪ ಮೃಗಾಳಿಗೆ ಎನುತ್ತ: 
ಉದ್ಭಟಕಾ, ೨. ೫೧) 

ಚಿತ್ರಕೃತಿ - ವೈಶಿಷ್ಟ್ಯಪೂಣ್‌ ಕೃತಿ (ಪ್ರಕಟ೦ ಮಾಡಿರೆ ಚಿತ್ರಕೃತಿಯಂ 
ವ್ಯಾವರ್ಣಿಸುತ್ತುಂ ಕವಿಪ್ರಕರಂ: ಕವಿರಾಮಾ, ೧. ೧೫೦) 

ಚಿತ್ರಕೇತುವೃಂದ - ಬಣ್ಣ ಬಣ್ಣದ ಧ್ವಜಗಳ ಸಮೂಹ (ಕುದುರೆಯ 
ಬಣ್ಣದಿ೦ ರಥದ ತೋರ್ಕೆಯಿ೦ ಎತ್ತಿದ ಚಿತ್ರಕೇತುವೃಂದದ 
ಕುಜುಪಿ೦ದ ಉದಗ್ರ ರಥಚೋದಕಚಿಹ್ನದಿ೦ ಈತನೆಂಬುದಂ 
ಅಣೆದು: ಪಂಪಭಾ, ೧೦. ೮೭) 

ಚಿತ್ರಪ್ರವರ್ತನ - ಬಣ್ಣ ಹಾಕುವ ಆರು ಪ್ರಕಾರಗಳಲ್ಲಿ ಒಂದು 
(ಅನಿಲಕಂ  ಪತ್ರಕಂ ಬಿಂದುಕಂ  ಧೂಮ್ರಾವರ್ತಕಂ 
ಉದ್ದರ್ತನಂ ಚಿತ್ರಪ್ರವರ್ತನಂ ಎಂಬ ಆಉುಂ 
ತೆಆದಣ್ಕೆಯುಮಂ: ಮಲ್ಲಿನಾಹು, ೫. ೩೬ ವ) 

ಚಿತ್ರಭಿತ್ತಿ - ಚಿತ್ರಗಳಿರುವ ಗೋಡೆ (ಇಂದ್ರನೀಲದ ಭದದೊಳಂ 
ಕರ್ಕೇತನದ ಜಾಳರಿಗೆಯೊಳ೦ ಪಳುಕಿನ ಚಿತ್ರಭಿತ್ತಿಯೊಳಂ 
ವಿವಾಹಗೇಹಮಂ ಸಮೆಯಿಸಿ: ಪಂಪಭಾ, ೩. ೩೪ ವ); ಬೆಳ್ಳಿ 

ಚಿತ್ರರತ - ಅಸಹಜ ರತಿ (ಕಣ್ಣೊಳೆ ಸವಿಯಂ ಪುದುಂಗೊಳಿಪ 
ಚಿತ್ರರತಂಗಳ ಭಂಗಿಗಳ್‌: ಆದಿಷು, ೨. ೭೧) 

ಚಿತ್ರವೇತ್ರ - ಬಣ್ಣಬಣ್ಣದ ಕೋಲು (ಎಡೆಗೋದಿರದಿರಿ೦ ಉದ್ದಂ 
ನುಡಿಯದಿರಿಂ ನೃಪತಿ ನುಡಿಯೆ ನುಡಿಯಿಂ 
ನೀಮಿರ್ಪೆಡೆಯೊಳಿರಿ೦ ನೀಮಜೆವಿರ್‌ ಮಿಡುಕಿದೊಡೆ ಎನೆ 
ಚಿತ್ರವೇತ್ರದಂಡಧರರ್ಕಳ್‌: ಆದಿಹು, ೯. ೬) 

ಚಿತ್ರಸಾಲೆ - ಚಿತ್ರಗಳನ್ನಿಡುವ ಕೋಣೆ (ಎಸೆವ ಪವಡಿಸುವ ಮನೆ 
ಚಿತ್ರಸಾಲೆ ಸುರತಾಲಯ ಮಹೀಗ್ಯಹ೦ ಆರೋಗಿಸುವ ಮನೆ 
ಮಂಡಪಂ ಗುಣಣಸಾಲೆ ಎಂಬಿನಿತುಮ೦ ಗೃಹಾಂಗಂ 
ಕುಡುಗುಂ: ಶಾಂತಿಪು, ೬. ೧೧೬) 


ಚಿತ್ರಕಳೆಯುಮಂ 


ಚಿತ್ರಸೂತ್ರ - ಚಿತ್ರಗಳಿರುವ ಬಟ್ಟೆ (ಚೀನದ ಮಹಾಚೀನದ 
ಪಟಿಯ ಚಿತ್ರಾವಚೆಯ ಪಟ್ಕಾವಟೆಯ ಪಟ್ಟಸೂತ್ರದ 


ಚಿತ್ರಸೂತ್ರದ ನೇತ್ರವಟ್ಟಣಿಗೆಯ ಪುಟ್ಟಿಗೆಗಳಂ ಒಟ್ಟಿ ಬೆಟ್ಟಾಗಿ 
ಪುಂಜಿಸಿ: ಸುಕುಮಾಚ, ೧೦. ೯೧ ವ) 


ಚಿತ್ರಾಂಬರ ದ ಬಣ್ಣಬಣ್ಣದ ಬಟ್ಟೆ (ತಾಂ 
ಮಧುಪಾನಾಕ್ರೀಡಾನಿರತನಾಗಿ ಪೋಗಲ್‌ ಬಗೆದು 
ಚಿತ್ರಾಂಬರಪರಿಧಾನನುಂ ಸರ್ವಾಭರಣಭೂಷಿತನುಂ 
ಆಗಿ: ಪಂಚತಂತ್ರ, ೧೨೭ ವ) 

ಚಿತ್ರಭಾಸ - ಚಿತ್ರದ ಒಂದು ಬಗೆ (ಚಿತ್ರ ಚಿತ್ರಾರ್ಧ 


ಚಿತ್ರಾಭಾಸಮೆ೦ಬ ಮೂಳುಂ ಪ್ರಕಾರಮುಮಂ: ಮಲ್ಲಿನಾಹು, 
೫. ೩೬ ವ) 

ಚಿತ್ರಾಯತನ - ಚತ್ತಾಣ, ಒಂದು 
ಕುಲಕಂ ಕೋಶಂ ಸಂಘಾತ೦ ಎಂಬ ರಚನಾವೂಚಿತ್ರ್ಯ 
ಚಿತ್ರಾಯತನ ವೈದಂಡಿಕ ಪ್ರಬಂಧ ಬಂಧುರ 
ಪದ್ಯಬ೦ಧದೊಳಂ: ಅನಂತಷು, ೧೦. ೨೮ ವ) 

ಚಿತ್ರರ್ಧ - ಚಿತ್ರದ ಒಂದು ಬಗೆ (ಚಿತ್ರ ಚಿತ್ರಾರ್ಧ 
ಚಿತ್ರಾಭಾಸಮೆ೦ಬ ಮೂಉಖಂ೦ ಪ್ರಕಾರಮುಮಂ: ಮಲ್ಲಿನಾಹು, 
೫. ೩೬ ವ) 

ಚಿತ್ರಾರ್ಪಿತ - ಚಿತ್ರಣಗೊಂಡ (ಚಿತ್ರಾರ್ಪಿತಕಾಂತೆಯಂತೆ ತಳೆದಳ್‌ 
. ೬. ನಿಷ್ಠಂದಕಾರಿತ್ವಮಂ: ಚಂದ್ರಪ್ರಪು, ೮. ೮೫) 


ಮು 


ಕಾವ್ಯಪ್ರಕಾರ (ಮುಕ್ತಕಂ 


ಚಿತ್ರಾವಹ - ಆಶ್ಚರ್ಯಕರವಾದ (ಮತ್ತೀ ವಿವಾಹಾನಂದಂ 
ದೊರೆಕೊಂಡುದಾರಿನಿದು ಮಚ್ಚಿತ್ತಕ್ಕೆ ಚಿತ್ರಾವಹಂ: ಚಂದ್ರಪ್ರಪು, 


ಬಣ್ಣಬಣ್ಣದ ಬಟ್ಟೆ (ಪಟಿ ಚಿತ್ರಾವಳಿ 

ಜೋನೆಗವಟೆಯಂ ದೇವಾ೦ಗಮೆ೦ಬ ವಸನಂಗಳಂ: ಆದಿಪು, 

೫. ೩೪) 
- ಚಿತ್ರಕಾರ (ಪಟದೊಳ್‌ ದಿಟಮಾಗಿ ಚಿತ್ರಿಕ೦ ಬರೆದನೆ 

ಗೆತ್ತು: ಚಂದ್ರಪ್ರಷು, ೨. ೫೭) 

ಚಿತ್ರಿಕೆ - ಬೊಂಬೆ (ನಸುನಗುವಂತಿರ್ಪ ಚಿತ್ರಿಕೆಗಳ ನಗೆಮೊಗಕ್ಕೆ 
ನಾಣ್ಣಿ ಮುದ್ದುಮೊಗಮಂ ಬಾಗುವ 
ಮನುಜವನಿತೆಯರುಮಂ: ಲೀಲಾವತಿ, ೮. ೮೦ ವ) 

ಚಿತ್ರಿಸು - ಚಿತ್ರವನ್ನು ರಚಿಸು (ಕಾಟ್ತುಜು ಮಸಗಿದಂತೆ ಮಸಗಿದ 
ದುರ್ಧರ ಧನುರ್ಧರಬಲಮುಮಂ ಶ್ವೇತ ಭೀಷ್ಮರ ಪೇಟ್ಜ 
ಓಜೆಯೊಳರಡುಂ ಪಡೆಗಳ ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ 
ಚಿತ್ರಿಸಿದಂತೆ ಒಡ್ಡಿ ನಿಂದಾಗಳ್‌: ಪಂಪಭಾ, ೧೦. ೫೧ ವ) 

ಚಿತ್ರೆ - [ಜೈನ] ಒಬ್ಬ ದೇವತಾಸ್ತ್ರೀ (ಸುಪ್ರತಿಷ್ಠಿತ ಸುಪ್ಪಣೀಧಿ .. 
ಚಿತ್ರೆಯೆಂಬೇಣ್ಣರುಂ ದಿಗಂಗನೆಯರಂ: ಆದಿಷು, ೭. ೩ ವ) 

ಚಿನ್ನ - ಹೊನ್ನು (ಚಿನ್ನದ ಸವ೦ಗ೦ ಅಪೂರ್ವದ ಮೊಚ್ಚೆಯಂ .. 

ಒಪ್ಪೆ: ಪಂಪಭಾ, ೯. ೧೦೩); [ಛಿನ್ನ] ಕತ್ತರಿಸಿದುದು 

(ಛಕಾರಕ್ಕೆ ಚಕಾರಂ: ಛಿನ್ನಂ-ಚಿನ್ನಂ: ಶಬ್ದಮದ, ೨೬೯ ಪ್ರ 

ಚಿನ್ನಹೂ ದ ಹೂವಿನಾಕಾರದ ಚಿನ್ನದ ಆಭರಣ 
(ೆನ್ನೆಗಳನೊಯ್ದನೆ  ನೀವುವ  ಚಿನ್ನಪೂವನೋಸರಿಸುವ 
ಹಾರಮಂ ಪಿಡಿದು ನೋಡುವ: ಪಂಪಭಾ, ೩. ೭೭) 

ಚಿನ್ನವರದ - [ಚಿನ್ನ*ಪರದ] ಚಿನ್ನದ ವ್ಯಾಪಾರಿ (ಚಿನ್ನವರದರಿಂ 
ನಿರ್ಮಳ ಕನಕದ ಪಟ್ಟಶಾಲೆಗಳ್ಳರಿದೆಸೆಗುಂ: ತ್ರಿಷಷ್ಟಿಷು, ೭. 
೨೫) 

ಚಿಬ್ಬಂಬೊಯ್‌ - ಮೈಮೇಲೆ ಚುಕ್ಕೆಗಳನ್ನಿಡು (ದೆಸೆಯಾನೆಗಳ 
ಆನನದೊಳ್‌ ಪಸರಿಸಿ ದುಗ್ಳೋದಬಿಂದು 
ಚಿಬ್ಬಂಬೊಯ್ಬಂತೆಸೆದಿರ್ದುವು ಮೆಯ್ಕೊಳ್‌: ಅಜಿತಷಹು, ೪. 
ರ್ಜ) 

ಚಿಬ್ಬಸಲೆ - ಚಿಕ್ಕಹಸಲೆ (ಅಂಚೆಗಳ್‌ ತಳರುತ್ತಿರ್ದಪ್ಪುವು ಒಪ್ಪಿ 
ಚಿಬ್ಬಸಲೆಯಿಂ: ಲೀಲಾವತಿ, ೫. ೫೭) 

ಚಿಬ್ಬು - ಮೈಮೇಲಿನ ಸಣ್ಣ ಚುಕ್ಕೆಗಳು 
ಮುತ್ತಿನಾಭರಣಮಂ ದಿಗ್ಗಂಥಿಯೂಥಕ್ಕೆ 
ಪುಷ್ಪದಂಪು, ೧೧. ೩೩) 

ಚಿಮಿಚಿಮಿಸು - ಒಂದು ಅನುಕರಣ ಶಬ್ದ (ಮೊರ್ಮರಾಗಿ 
ಕರಿವುದು೦ ಚಿಮಿಚಿಮಿಸೆ ತಾಳಿಸುವುದು೦ ಇಕ್ಷುಯಂತ್ರಗಳಿಂ 
ಪಿಟೆವುದುಂ: ಸುಕುಮಾಚ, ೧೧. ೪೭ ವ 

ಚಿಮ್ಮು - ಬೆರಳಿಂದ ಚಿಮ್ಮ ಆಯುಧ ರುಳಪಿಸು 
(ಯುಕ್ತಾಂಗುಲಿ ವಿಮೋಚನೇ ಶ್ರಕ್ರಿಯಾಯಾಂಚ : ಶಬ್ದಮದ, 
ಧಾ ೫೦೫) 

ಚಿರಂ - ಸ್ಥಿರ, ಬಹುಕಾಲ ಬಾಳುವ (ಚಿರಮಲ್ತೆನ್ನಯ ತೇಜಮುಂ: 
ಅನಂತಪು, ೩. ೬೯) 

ಚಿರಂಜೀವಿ - ಕಾಗೆ (ಅಂದಿಂದಿತ್ತ ಕೌಶಿಕಂಗಳ್ಳಂ ನಮಗಂ 
ಪಗೆಯಾದುದು ಎಂದು ಚಿರಂಜೀವಿ ಪೇಟ ಪಂಚತಂತ್ರ, 
೩೨೯ ವ) 

ಚಿರಂಟಿ - ಯುವತಿ (ಪಾಡೆ ಚಿರಂಟಿಯರ್‌ ತಿಣ್ಣಮಾದ 
ವಿಳಾಸಮಂದಳೆದು: ಉದ್ಭಟಕಾ, ೮. ೧೭) 


ಚಿತ್ರಿಕ 


(ಅಮರಶ್ರೇಣಿಗೆ 
ಚಿಬ್ಬುಮಂ: 


೪೨೭ 


ಚಿರಂತನ - ಹಿರಿಯ (ಜನಪತಿ ಬಟೆಯಂ ಸಂಭಿನ್ನನೆಂಬ 
ನೈಮಿತ್ತಿಕಂಗೆ ಬಟಿಯಟ್ಟಿ ಚಿರಂತನರಿರ್‌ ದೃಷ್ಟ ಪರಂಪರ 
ವಿನೂತ ವಿದ್ಯಾವಿಶೇಷವಿದರಿರ್‌ ಪೇಟೆಂ: ಶಾಂತಿಷು, ೫. 
೨೦) 

ಚಿರಂತನಾಚಾರ್ಯ — ಹಿ೦ದಿನ ಆಚಾರ್ಯರುಗಳು 
(ಗದ್ಯಪದ್ಯಸಮ್ಮಿಶ್ರಿತಮ೦ ನಿಗದಿಸುವರ್‌ ಗದ್ಯಕಥಾಪ್ರಗೀತಿಯಿಂ 
ತತ್‌ ಚಿರಂತನಾಚಾರ್ಯರ್ಕಳ್‌: ಕವಿರಾಮಾ, ೧. ೨೭) 


ಚಿರಜೀವಿತೆ ದ ಬಹುಕಾಲ ಬದುಕುವುದು 
(ಇನ್ನೇವೆಸರ್ಗೊಂಡಪುದಣ್ಣ ನರರ ಚಿರಜೀವಿತೆಯಂ: 
ಚಂದ್ರಪ್ರಷು, ೨. ೩೨) 

ಚಿರನಿಮಿಷ- ಬಹುಕಾಲ ಕಣ್ಣು ಮುಚ್ಚಿರುವುದು 


(ಇರ್ದುದನಿಮಿಷಜಾತ೦ ಚಿರನಿಮಿಷಮಾಗೆ ಕಣ್ಣುಳ್ಳುವಿನಂ: 
ಜಗನ್ನಾವಿ, ೧. ೪೭) 

ಚಿರಬಿಲ್ಲ - ಹೊಂಗೆಮರ (ಚಿರಬಿಲ್ವಂ ಬ್ರಹ್ಮವೃಕ್ಷಂ ಕಚೆಕೆ 
ತಣೆಯದದಿಂದೊಪ್ಪುತಿರ್ದುದರಣ್ಯಂ: ಗಿರಿಜಾಕ, ೧. ೭೨) 

ಚಿರಾತ್‌ - ಬಹುಕಾಲಾನಂತರ (ಮಹಾಕ್ಷಮಾಶೌರ್ಯಯೋಃ 
ಚಿರಾತ್‌ ಪ್ರಥಮಸಂಗಮೋ ಹರಿಗಭೂಪತೌ ದೃಶ್ಯತೇ: 
ಪಂಪಭಾ, ೧೪. ೩೦) 

ಚಿರಿಕೆ - ಒಂದು ಸೊಪ್ಪು (ಸುರುಚಿರ ಚಕ್ಕವತಂ ಚಿರಿಕೆ ರಾಜಗಿರಿ 
ಕೆಸು ಕೀರೆ ದೊಗ್ಗಳೆಯೆಲೆ ವಾದುರವಂ ಬಡಿಸಿದರ್‌: 
ಧರ್ಮಪ, ೨. ೫೮) 

ಚಿರುಕುಟ - ಚಿಂದಿ, ಹರಕಲು ಬಟ್ಟೆ (ಚಿರುಕುಟಮನುಟ್ಟು 
ಕಯ್ಯೊಳ್‌ ತಿರಿದುಣುತು೦ ... .. ನುಡಿದೊಡೆ ಅದಂ.... 
ಆದೇಶವಚನಮೆಂಬರ್‌ ಮೂಢರ್‌: ಸಮಯಪ, ೧೨. ೩೩) 

ಚಿಲಿಚಿಮ - ಒಂದು ಜಾತಿಯ ಸಣ್ಣ ಮೀನು (ಎಳಮೀ೦ಗಳ್‌ 
ಶಕುಲಂಗಳ್‌ ನಳಮೀನಂ ಚಿಲಿಚಿಮ ಅಭಿಧಾನಮದಕ್ಕುಂ : 
ಅಭಿಧಾವ, ೧. ೪. ೬) 

ಚಿಲುಕೂಲಿ - ಒಂದು ಬಗೆಯ ಹಕ್ಕಿ (ಹೆಂಗುರು ಕಾಕಂ 
ಚಿಲುಕೂಲಿ  ರತ್ನಖಗ೦ ಇರ್ಕುಂ ತದ್ವನಾಗೌಘದೊಳ್‌: 
ರಾಜಶೇವಿ, ೫. ೫೯) 

ಚಿಲ್ಲ - ವಂಡು ನೀರನ್ನು ತಿಳಿಗೊಳಿಸುವ ಬೀಜ, ಕತಕ (ತದಕಿನ 
ತಾಳ ತೆಂಗಿನ ತಳಂಕಿನ ತುಂಬುರ ಚಿಲ್ಲ ಬೆಲ್ಲವತ್ತದ .. . 
ಮರಂಗಳ ಕೊಂಬುಗಳ್‌: ಲೀಲಾವತಿ, ೬ ೨೨) 

ಚಿವುಡು - ಉಗುರಿನಿಂದ ಚಿವುಟಿಹಾಕು (ಚಿವುಡು-ನಖಚ್ಛೇದೇ: 
ಶಬ್ದಮದ, ಧಾ ೩೦೭) 

ಚಿವುಳಿದುಟೆ - ಚಿಗುಳಿಯನ್ನು ತುಳಿ (ಸುಪ್ರತೀಕಂ ಕೆಯ್ಯ ಕಾಲ 
ಕೋಡ ಏಜೆನೊಳ್‌ ಬಲಮನೆಲ್ಲಂ ಜವನೆ ಚಿವುಳಿದುಟಿವಂತೆ 
ತೊಟ್ತುಟೆದುಟೆದು: ಪಂಪಭಾ, ೧೧. ೭೨ ವ) 

ಚಿಹ್ನ - ಗುರುತು (ಎಸೆದೊಪ್ಪಿರ್ದ ವಿಮಾನಮಾಲೆ ಖಚರಾನೀಕ್ಕಕೆ 
ಚಿಹ್ನ೦ಗರ್ಳ: ಶಾಂತಿಷು, ೫. ೩೮) 

ಚಿಹ್ನಿತ - ಗುರುತುಳ್ಳ (ಅರಿನೃಪಾಲಮೌಳಿಮಣಿಯೊಳ್‌ 
ನೆಲೆಗೊಂಡುದು ಶಂಖಚಕ್ರಚಾಮರಹಳಚಿಹ್ಲಿತಪದಾಕೃಶಿ: 
ಪಂಪಭಾ, ೬. ೨೯) 

ಚಿಳಿಚಿಮ - ಪುಟ್ಟ ಮೀನು (ವೀಚಿಗಳನೊಡೆದುರ್ಬಿ ಪರಿವ 
ಬಲ್ಕೀನ್ಗಳಿ೦ ಪುಟನೆಗೆದು ಮಗುಟೆಟೆವ ಚಿಳಿಚಿಮಾನೀಕದಿಂ: 
ಉದ್ಭಟಕಾ, ೩. ೮೪) 

ಚೀತ್ಕಾರ - ಕಿರುಗುಟ್ಟುವಿಕೆ 
ಕೇತುಸಮೂಹಂ ಉದಗ್ರ 


(ಮಾರುತಘಾತ 
ಚಕ್ರಚೀತ್ಕಾರಂ 


ಸಂಚಳಿತ 
ಉದಾರ 


ವೀರಭಟಸಿ೦ಹನಾದವಿಮಿಶ್ರಿತ ಉತ್ಕಟಜ್ಕಾರವಂ: ಪಂಪಭಾ, 
೧೦. ೮೫) 

ಚೀತ್ಕತಿ - ಗಟ್ಟಿಯಾದ ಧ್ವನಿ (ವಿಹಗ ಸಮುತ್ಕರಚೀತ್ಕಶಿ ತೀವಿ 
ವಿಪಿನದೊಳ್ಳಿಡದೆಸೆಗುಂ: ರಾಜಶೇವಿ, ೫. ೬೨) 

ಚೀನ - ರೇಷ್ಮೆಯ ಬಟ್ಟೆ (ಸಾಹಿಯಾಣದ ಚೀಣದ ಧವಳವಟ್ಟದ 
ಧರ್ಮದ ಜೊಂಗದ ದೇವಾಂಗದ ಸಕಳವಟ್ಟೆಗಳುಮಂ: 
ಆದಿಹು, ೪. ೩೪ ವ) 

ಚೀನಚೇಳ - ಚೀನಾ೦ಬರ (ಪೂತೆಲವಕ್ಕೆ ಪೌರವನಭೂರುಹ೦ 
ಒಪ್ಪುವ ಕೇತನಚೀನಚೇಳವರುಣೋಪಲಭಿತ್ತಿಗೆ 
ಪೊನ್ನಕೋಂಟೆ: ಚಂದ್ರಪ್ರಪು, ೬. ೩೮) 

ಚೀನವಸನ - ಚೀನಾಂಬರ (ಚೇನವಸನಾಂಚಲಮಂ ನಸುನೂಂಕಿ 
ಹಾರಮಂ ಕರತಳದಿಂ ಕೆಲಕ್ಕೆ ತೆಗೆದೊಯ್ಯನೆ 
ಸೋಗಿಲೊಳಿಟ್ಟು: ರಾಜಶೇವಿ, ೪. ೬೬) 

ಚೀನಾಂಶುಕ - ಚೀನಾ೦ಬರ (ಚೀನಾ೦ಶುಕ ರುಚಿರಂಗಳ೦ .. .. 
ಉತ್ಕಳಖೇಟಮಂ ಪುಗುವಾಗಳ್‌: ಆದಿಷು, ೪. ೫೮ ವ) 


ಚೀರೀ - ಜೀರುಂಡೆ (ಚೀರೀ ರಯಿಲ್ಲಿಕಾ ಭೃಂಗಾರೀ ಶಬ್ದಂ 
ಸಮಾನವಾಚ್ಯಂ: ಅಭಿಧಾವ, ೯. ೨೩) 

ಚೇರಿಕಾ - ರುಂಕರಿಸುವ ಒಂದು ಹುಳು (ಬಂದುದು 
ಬೇಸಗೆಗಾಲಂ ಅಸ್ತ ಕಾಸಾರಕ ಸಾರಂ ಅಸ್ತಮಿತ 
ಮಾರುತನುದ್ದತ ಚೀರಿಕಾ ರುತಂ: ಪಂಪರಾ, ೭. ೮೫) 

ಚೀರ್ಗರೆ - ಚೀರು, ಕಿರಿಚು (ಚೀರ್ಗರೆವಿಕ್ಷುಯಂತ್ರ ನಿಕರಂ 
ಪುಂಡೇಕ್ಷುಷಂಡಂಗಳೊಳ್‌: ಅನಂತಪು, ೧. ೭೯) 


ಚೀರಘಟ್ಟಿ - ದೇವಲೋಕದ ಚತ್ರಕಾರ (ಕರುವಂ ಒಡರ್ಚಿ 
ಬರ್ಜಿಸುವ ಬಲೈಗೆ ಬೀಗುವ ಚೀರಘಟ್ಟ ತಾಂ 
ಸರಿಯೆನಿಪಂದದಿಂ ಕರುವಿಡಲ್‌ ನೆಜೌ್‌ಯಂ 


ದ್ವಿಜರಾಜಕನ್ಯೆಯಂ: ಸುಕುಮಾಚ, ೫. ೫೬) 

ಚೀರೀ - ಚೀರಿಕಾ, ರೋಂಕರಿಸುವ ಒಂದು ಹುಳು (ಧವಳ 
ಚಮರರುಹ ಪವನನನವಮಾನಂಗೆಯ್ದು ಕಂದ ನಿಷ್ಠುರ 
ಚೀರೀ ರವ ಮುಖರ ಪರುಷ ಕಾನನ ಪವಮಾನನ 
ಸೋಂಕಂ ಆಸೆಗೆಯ್ಯಲ್‌ ಬಗೆದೈ: ಪಂಪರಾ, ೭. ೧೦) 

ಚೀಲ - [ಜೀರ] ಬಟ್ಟೆಯ ಕೋಶ, ಹಣ ಇಡುವ ಕೈಜೀಲ 
(ಪರದನ ಚೀಲಮ೦ ಒಳಗಿರ್ದು ಮೆಲ್ಲನೀಕ್ಷಿಸಿ ಜೋರಂ: 
ಧರ್ಮಾಮೃ, ೧೨. ೫೧) 

ಚುಂಚು - ಜುಟ್ಟು ಮುಂಗುರುಳು (ಮ೦ದಮತಿಯ ಮುಂದೆ 
ತಲೆಯ ಚುಂಚಂ ಪಿಡಿದು ಚರೆಯಕ್ಕೆ ಬಿಟ್ಟ ಗೂಂಟನೆಟ್‌ದು 
ತಪಂತೆ: ನೇಮಿನಾಪು, ೬. ೬೬ ವ) 

ಚುಂಚುಮೀಸೆ - ಹುರಿಗೊಂಡ ಮೀಸೆ (ಕತ್ತುರಿಯಂ ತೂಜುವ 
ಚುಂಚುಮೀಸೆ: ಅನಂತಪು, ೧೦. ೭೫) 

ಚುಂಚುಲೋವೆ — ಗೋಡೆಯ ಚಾಚು ಭಾಗ 
(ಪೊಂಬೆಸೆದುಪ್ಪರಿಗೆಯ ಬಿಸವಂದಮಾದ 
ಚುಂಚುಲೋವೆಗಳೊಳಗೆ ಬಳಸಿ ನಲಿದುಲಿವ ಪಾರಿವಂಗಳ 
ಕೊರಲುಲಿಯೊಳಂ: ಕಬ್ಬಿಗಕಾ, ೩೭ ವ) 

ಚುಂಬನ - ಮುತ್ತು (ಕಳಾನಿಲಯಂ ಮಾಡಿದಂ ಬಒಲ್ಲು 
ಚುಂಬನಪರಿಷ್ಟಂಗಪ್ರಪಂಚಂಗಳಂ: ಜಗನ್ನಾವಿ, ೧೦. ೧೪೦) 

ಚುಂಬಿಸು - ಮುತ್ತಿಡು (ತಾವರೆಯೆ ಗೆತ್ತು ಮುಖಾಬ್ದಮನೊಂದು 
ತುಂಬಿ ಚುಂಬಿಸೆ: ಪಂಪಭಾ, ೫. ೬೩) 


೪೨೮ 


ಚುಚ್ಚುಳ - ಚುಚ್ಚು ಮಾತಾಡುವವನು (ಚೆಚ್ಚರಿಗರಲ್ಲರೆನುತಂ 
ಚುಚ್ಚುಳರ್‌ ಆರ್ಹತರ್ಗೆ ಬಣಜಿದೆ ಮುಳಿಯುತ್ತಿರ್ಪರ್‌: 
ಸಮಯಪ, ೧೩. ೩೬) 

ಚುನ್ನ - ಕೊಂಕುಮಾತು (ಈ ಕ್ರಿತಿರಾಜ್ಯಸ೦ಪದವ೦ ಉಂತುಂ 
ನಜ್ಜೆ ಮೆಚ್ಚಿರ್ದೊಡೆ ಈ ಭುವನಾಧೀಶ್ವರ ನಿನ್ನ ಬೋಧದೆಸಕಂ 
ಚುನ್ನಕ್ಕೆ ಪಕ್ಕಾಗದೇ: ಪುಷ್ಪದಂಪು, ೧೩. ೬೬) 

ಚುನ್ನವಾಡು - ಕೊಂಕುಮಾತಾಡು (ತರದಿಂದುಣ್ಣುವ ಕಣ್ಣ 
ನೀರ್ವನಿಗಳಂ ಕೈಕೊಂಡು ನುಣ್ಮುತ್ತಿನೊರ್ಚರಮಂ 
ಪೆರ್ಮೊಲೆ ಚುನ್ನವಾಡೆ: ಕಬ್ಬಿಗಕಾ, ೫೭) 

ಚುನ್ನಕ - ನಿಂದಕ (ನಿನ್ನ ಸಂಪದ ನೋಡಲಾಣದೆ ಚಿನ್ನಭಿನ್ನವ 
ಮಾಡಿ ಕೆಡಿಸುವ ಚುನ್ನಕರ ನುಡಿವಿಡಿಯದೆ: ಆದಿಷು, ೧೦. 
೫) 


ಚುಬುಕ — ಗಲ್ಲ (ನೃಪಂ ಕರಸರೋರುಹದಿಂ 
ಚುಬುಕಾಗಭಾಗಮಂ ಹಿಡಿದು ನಿಜಾಂಬಿಕಾ 
ಪಯೋಜನಮನೀಕ್ಷಿಸು ಪೋಗು .. .. ಎಂದು ಬೆಸಸಲ್‌: 


ಕಾದಂಸಂ, ೨. ೪೫ ಮತ್ತು ೪೫ ವ) 

ಚುಯ್ಲಿಡು - ಸುಯ್‌ಗುಟ್ಟು (ಅಂಭೋಜ ಲಸನ್ನಾಳೋತ್ಕರಂ 
ಚುಯ್ಲಿಡುವ ಪೊಗೆಯಾಯ್ದು: ಕುಸುಮಾಕಾ, ೧೩. ೫೨) 

ಚುರು - ಸುಡು (ಉರಿವ ಕೈದೀವಿಗೆಗಳೊಳ್‌ ಮೊಗಮಂ 
ಚುರ್ಚುವರುಂ: ಆದಿಪು, ೫. ೮೫ ವ) 

ಚುರ್ಚುಂಗೊಳ್ಳಿ - ಉರಿಯುವ ಕೊಳ್ಳಿ (ಉಕಾರಾಂತದೊಳ್‌ 
ಗಕಾರಂ ಪರಮಾದುದರ್ಕೆ; ಸುರ್ಕುಂಗುರುಳ್‌, ಕರ್ಚು೦ಗಲ್‌, 
ಚುರ್ಚುಂಗೊಳ್ಳಿ: ಶಬ್ದಮದ, ೧೮೧ ಪು 

ಚುಳಕಪಾನ — ಅಂಗೈ ತುಂಬ 
(ಸಂತಪ್ರಜಳಪ್ರತ್ಯೇಕಚುಳುಕಪಾನಮಾತ್ರಜಾನುದಘ್ನ 
ಜಲದುರ್ಗನುಮಾಗಿ ನಡೆದು: ಆದಿಹು, ೧೪. ೫೨. ವ) 

ಚುಳಿಕೆ - ಹಿಡಿ, ಅಂಗೈ (ಮಣಿಯ ಹಾರಂ ಪೂಗಂ ಚುಳಿಕೆಯ 
ಅಸಿತೋತ್ಟಳ೦ ಕಂಗೊಳಿಸಲ್‌ ಶಿವನೆಡೆಗೆ ಪರವೆ ಭರದಿಂ 
ಬ೦ದಳ್‌: ತ್ರಿಷಷ್ಟಿಪು, ೩. ೧೧೦) 

ಚುಳುಕ - ಅಂಗೈ (ಅಗಸ್ತ್ಯಂಗೆ ಚುಳುಕಮಾತ್ರಂ ಭವಸಾಗರಶತಂ: 
ಅನಂತಹು, ೧೦. ೪೪) 

ಚುಳುಕಾಡು - ತುಳುಕಾಡು (ಮುನ್ನೆ ಕಣ್ಣೇಟದವಳ್‌ 
ತುಳುಕಿದೆಡೆಗೆಯ್ದಿ ಚುಂಬಿಸಿ ಚುಳುಕಾಡೆ ಮದಳ್ಳಿ ಮೂಡಿದಂ 
ಸ್ಮರನೊರ್ವಂ: ಅನಂತಪು, ೭. ೩೮) 

ಚೂಚಕ - ಗೊಂಚಲು (ಚೂಚಕ೦ಗಳ ಭರದಿನೊಂದಿನಿಸು 
ತೂಗುತು೦ ಪ್ರಾಚೀನಮಾದೆಲರ್ದೊಲೆದೊಲೆದು ಬಾಗುತುಂ: 
ಉದ್ಭಟಕಾ, ೩. ೮೮) 

ಚೂಚುಕ - ಮೊಲೆತೊಟ್ಟು (ಪೊಂಗೊಡನಂ ತಮಾಳಪಲ್ಲವದೊಳೆ 
ಮುಚ್ಚಿದಂದದೊಳೆ ಚೂಚುಕಮಾಂತುದು ಕರ್ಪನಾಕೆಯಾ: 
ಪಂಪಭಾ, ೧. ೧೨೫) 

ಚೂಡ - ಕೋಳಿ (ದಿನಾಂತಂ ಮನೋಹರಮಾಗಿರ್ದುದು 
ವಾಸಯಷ್ಠಿಗತಶುಂಭತ್ತಾಮ  ಚೂಡವುಜಂ: ಪಂಚತಂತ್ರ. 
೩೩೭) 

ಚೂಡಾಕರಣ - ಚೌಲಕರ್ಮ, ಮೊದಲ ಬಾರಿಗೆ ಗಂಡುಮಕ್ಕಳ 
ತಲೆಗೂದಲು ತೆಗೆಸುವುದು, ಷೋಡಶ ಸಂಸ್ಕಾರಗಳಲ್ಲಿ ಒಂದು 
(ಭುವನಚೂಡಾಭರಣಂಗೆ ಚೂಡಾಕರಣಮುಂ ಮೊದಲಾದ 
ಸಮುಚಿತಕ್ತಿಯೆಗಳಂ  ಯಥಾಕಾಲದೊಳ್‌ ಮಹೀಪಾಲಕಂ 
ಮಾಡಿಸಿ: ಪುಷ್ಪದಂಪು, ೪. ೫೧ ವ) 


ನೀರು 


ಚೂಡಾಮಣಿ - ತಲೆವಣಿ, ಶಿರೋರತ್ನ (ಈಡಿತ ಜಿನವರ ಶಾಸನ 
ಚೂಡಾಮಣಿ ಬುಧರ್ಗೆ ಅನಲ್ಪ ಕಲ್ಪಕುಜ೦ ಕೆಯ್‌ ನೀಡಿದ 
ಬೇಟ್ಟರ ನೆರವಿಗೆ ನೀಡಿಲ್ಲದೆ ಕುಡುವ ಉದಾತ್ತಂ ಆ 
ಜಿನಚ೦ದ್ರಂ: ಶಾಂತಿಷು, ೧. ೩೨) 

ಚೂಡಾರತ್ನ - ಚೂಡಾಮಣಿ (ಕವಿಜನ ಚೂಡಾರತ್ನಂ ಕವಿತಿಲಕಂ 
ಕವಿಚತುರ್ಮುಖಂ ಕವಿರತ್ನಂ: ಅಜಿತಪು, ೧. ೮೧) 

ಚೂಡೋದಯ - ಚೂಡಾಕರಣ (ಪಿಕಮೌನವತದುಂದುಭಿದ್ದನಿ 
ಬಲಾಕಾದೃಶ್ಯ ಚೂಡೋದಯಾನಕರಾವಂ: ಚಂದ್ರಪ್ರಪು, ೪. 
೩೫) 

ಚೂತ - ಮಾವಿನ ಮರ (ನವಚೂತಂ ತಳಿರ್ವಂದದಿಂ 
ತಳಿರ್ಗುಮೇ ಸ್ಥಾಣೂತ್ಕರಂ ಚೈತ್ರದೊಳ್‌: ಜಗನ್ನಾವಿ, ೧. 
೧೩) 

ಚೂತಕುಜಾತ - ಚೂತ (ಎಳೆವಿಸಿಲೀಗಳೀಗಳೆ ಮುದಿರ್ದುದು 
ಚೂತಕುಜಾತಮೀಗಳೀಗಳೆ ನನೆದೋಣೆತು: ಆದಿಷು, ೧೩. 
೫) 

ಚೂತದ್ರುಮ - ಮಾವಿನ ಮರ (ಕಂತುಗೆ ಕೆಯ್ಲೊಟ್ಟವೊಲಿರ್ದುದು 
ಇಟ್ಟಳದೆ ಕೈಬಂದ ಒಂದು ಚೂತದ್ರುಮಂ: ಶಾಂತೀಶ್ನಷು, 
೧೦. ೧೧೦) 

ಚೂತಪಲ್ಲವ - ಮಾವಿನ ಚಿಗುರು (ಮಲಯಾನಿಲನೂದೆ ತೆರಳ್ಳ 
ಚೂತಪಲ್ಲವದ ತೆರಳ್ಳೆ ತದ್ದನವಿಲಾಸಿನಿಯುಟ್ಟ 
ದುಕೂಲದೊಂದು ಪಲ್ಲವದ ತೆರಳ್ಳೆ: ಪಂಪಭಾ, ೨. ೧೪) 

ಚೂತಭೂಜಾರಾಮ - [ಚೂತಭೂಜ-4ಆರಾಮ] ಮಾವಿನ 
ತೋಪು (ಸಕಲದಿಕ್ಷಚಳಿತ ರಾಜಪುತ್ತಮಯೂರಾತಪತ್ರ 
ನಿಚಯಮೆ ಸಂಚಾರೀಭೂತ ಚೂತಭೂಜಾರಾಮಮಾಗೆ: 
ಆದಿಹು, ೧೩. ೬ ವ) 

ಚೂತಲತಿಕೆ - ಮಾವಿನ ಎಳಗೊಂಬೆ (ಅಂಕುರ ಪಲ್ಲವ 
ಕುಸುಮಾಳಂಕಾರದ ಚೂತಲತಿಕೆ ನರ್ತಕಿವೋಲ್‌ 
ತನ್ನಂಕುರದಿಂ ಶಾಖೆಯಿಂ ಏನಂಕುರಶಾಖಾಭಿನಯಮಂ 
ಅಭಿನಯಿಸಿದುದೋ: ಆದಿಪು. ೧೧. ೯೪) 

ಚೂತಲತೆ - ಮಾವಿನ [ಬಳ್ಳಿ] ಎಳೆಗೊಂಬೆ (ಎಲ್ಲಿಯುಂ 
ಮೆಯ್ಯನಾಜೆಸಲಾಣದೆ ಪೂತ ಚೂತಲತೆಗಳೊಳ್‌ ತಳ್ಳೊಯ್ದು 
ಪೊಸಮುತ್ತಿನ ಬಾಸಣಿಗೆಯೊಳ್‌ ಬಾಸಣಿಸಿದ 
ಬಿರಿಮಗುಳ್ಗಳೊಳ್‌ ತುಖುಗಿದ: ಪಂಪಭಾ, ೫. ೫ ವ) 

ಚೂತವನ - ಮಾವಿನ ತೋಪು (ಕಿಕ್ಕಿಜೆಗಿಣಿದು ಬೆಳೆದಡರೆ ಕೊಳೆ 
ಪೂತ ಚೂತವನಮೆ: ಶಾಂತಿಪು, ೪. ೯೫ ವ) 

ಚೂರ್ಣನೀಯ - ಪುಡಿಯಾಗುವ (ಅನಿಷ್ಠುರೋಷ್ಠಪುಟಮಧ್ಯ 
ಸಂಧಾರಣಮಾತ್ರ ಚೂರ್ಣನೀಯ ಶಾಕವರ್ತಿಕಮುಮಂ: 
ಆದಿಹು, ೧೧. ೨೬ ವ) 

ಚೂರ್ಣಯೋಗ - ಪುಡಿ ಎರಚಿ ಮಂಕುಗೊಳಿಸುವುದು 
(ಚೂರ್ಣಯೋಗ ಘಟಿಕಾಂಜನಮೆಂದಿವು 
ಮಾಡಲಾಗೊಡೆಯ ತಸ್ಕರ ಶಾಸ್ತ್ರಂಗಳೊಳ್‌: ವಡ್ಡಾರಾ, ಪು. 
೧೨೨, ಸಾ. ೧೭) 

ಚೂರ್ಣಾಳಕ - ಮುಂಗುರುಳು (ಸೆಣಸಲೆಳಸಿ ನೆಗೆವಂತೆ 
ಚೂರ್ಣಾಳಕಂ ಪಣೆವಿಡಿದು ಕುಣಿವುತ್ತಿರೆಯುಂ: ರಾಜಶೇವಿ, 
ಕು 

ಚೂರ್ಮೊನೆ - ಹರಿತವಾದ ಅಲಗು (ನೀರ್ಗೆ ಆರ್ದ್ರತೆ ಮುಳ್ಗೆ 
ಚೂರ್ಮೊನೆ ಭವತ್‌ ಚಿತ್ರಕ್ಕೆ ತತ್ವಜ್ಞತಾವಿಭವಂ ಸಾಜಂ: 
ಶಾಂತಿಷು, ೧೧. ೯೪) 


೪೨೯ 


ಚೂರ್ಮೊನೆಗೊಳ್‌ - ಹರಿತವಾದ ಅಲಗನ್ನು ಹೊಂದು 
(ಹೊಂಜಾಜಿಯೊಂದೊಂದು ಚೂರ್ಮೊನೆಗೊಂಡು 
ಒಂದಲರಾಯ್ದು ಕೋದ ತೆಣದಿಂದ: ನೇಮಿನಾಪು, ೩. ೯೯) 

ಚೂಲಿಕೆ - ಆನೆಯ ಕಿವಿಯ ತಳ (ಉತ್ಕೃಷ್ಟಾವಿಪುಲ 
ಚೂಲಿಕಾದುಂದುಭಿನಿರ್ಸೋಷಕರ್ಣನುಂ: ಆದಿಷು, ೧೨. 
೫೬ ವ) 

ಚೂಷಿತಕ -. ಚೀಪಿ ಚಪ್ಪರಿಸುವುದು (ಮಧುರಸೀತ 
ತನಾದದೊಳುಣ್ಮೆ ಪೊಣ್ಣಿ ಚೂಷಿತಕಮಂ ಔಪರಿಷ್ಟಕರತಂಗಳ 
ಭೇದದೊಳ್‌: ಆದಿಪು, ೧೧. ೯೯) 

ಚೂಳ -ಶಿಖರ (ಖೇಚರ ಚಕ್ರವರ್ತಿ ಧರಣೀದ್ವಜನಸ್ಮದಧೀಶಂ 
ಉದ್ಭ ತಾರಾಚಳಚೂಳಶೇಖರಂ: ಚಂದ್ರಪ್ರಪು, ೬. ೧೯) 

ಚೂಳಾಕರಣ - ಚೂಡಾಕರಣ (ಚೂಳಾಕರಣದಿನತ್ತಲೆ 
ಭಾಳಚ್ಛಾಯೆಯೊಳೆ ಭಂಗಮಂ ಪಡೆದ ಅರಿಭೂಪಾಳರ್ಗೆ: 
ಮಲ್ಲಿನಾಷು, ೪. ೯೧) 

ಚೂಳಾಕರ್ಮ - ಚೂಡಾಕರ್ಮ (ಅರಿಭೂಪಾಳರ್ಗೆ ದೀನವೃತ್ತಿಯ 
ಚೂಳಾಕರ್ಮಮಂ ಒಡರ್ಚಿದಂ ನೃಪತನಯಂ: ಮಲ್ಲಿನಾಷು, 
೪. ೯೧) 

ಚೂಳಿ - ಶಿಖರ (ಚಂಚತ್‌ ಮೃಗಾಂಕ 
ಚೂಳಿಕಾಯ: ಉದ್ಭಟಕಾ, ೧೨. ೧೦೮) 


ಚೂಳಿಕಾ - ಕಿವಿಯ ಮೂಲ (ಶ್ರುತಿಮೂಲ೦ ಚೂಳಕಾಖ್ಯಂ; 
ಅಭಿಧಾವ, ೧. ೧೪. ೩೪) 

ಚೂಳಿಕಾಭಾಗ - ತುದಿ, ಮೇಲ್ಭಾಗ (ಚೂಳಿಕಾಭಾಗದೊಳ್‌ 
ನಿಂದಪುದು ಊರ್ಧ್ವಲೋಕಮೆನೆ ಮೂಲೋಕಕ್ಕೆ 
ಪೆಂಪಿಂದಗುಂದಲೆಯಾಗಿರ್ದುದು: ಆದಿಪು, ೧. ೫೦) 

ಚೂಳಿಕಾವರ್ಧನ - ಸೀಮಂತ (ಚೂಳಿಕಾ ವರ್ಧನ ಮಾಂಗಲ್ಕಂ 
ಬಳಾಕಕ್ಕೆಸೆಯೆ .. ... ಘೂರ್ಣಿಸಿದುದು ಅಭಿನವಾಂಭೋದ 
ಗಂಭೀರನಾದಂ: ಪಂಪರಾ, ೭. ೧೫೦) 

ಚೂಳಿಕೆ - ತುದಿ (ನೆಗೆದ ಅಟ್ಟಾಳಕಜಾಲದ ಸೊಗಯಿಪ ಹರಿನೀಳ 
ಚೂಳಿಕಾವಳಿಯೊಳ್‌ ತಾರಗೆಗಳ್‌ ತುಉಂಗಿ ಮಿಜುಗುವುವು 
ಅಗಲದೆ ತೆತ್ತಿಸಿದ ಮುತ್ತುಗಳ ಮೊತ್ತದವೋಲ್‌: ಶಾಂತೀಶ್ವಪು, 
೧೩. ೧೫೩) ತುದಿ, ಅಗಭಾಗ (ಅಳಿಮಾಳೆ ಕಂತು 
ನೀರಾಜನದೀಪಮಾಳಿಕೆಯ ಚೂಳಿಕೆಯಂತೆ ಕರಂ 
ಮನೋಹರಂ: ಮಲ್ಲಿನಾಪು, ೫. ೨೦); ಬೆಟ್ಟದ ಶಿಖರ 
(ಚೂಳಿಕೆ ನಾಕಲೋಕಮಂ ಸೆಡೆಯದೆ ಪೊತ್ತು ನಿತ್ತರಿಸೆ....... 
ಉಚ್ಛ್ರಯಂ ಆ ಕನಕಾವನೀಧರಂ: ಪುಷ್ಪದಂಪು, ೧. ೯೪) 

ಚೆಂಗಣಿಗಿಲೆ - ಕೆ೦ಪು ಕಣಿಗಿಲೆ ಹೂ (ಕಟವೆಯ ಮಡಿಗಳ 
ಬಟೆವಿಡಿದು ಬೆಳೆದ ಚೆ೦ಗಣಿಗಿಲೆಯ ಕಂಪಿನೊಳ್‌ ಪೊರೆದು: 
ಕಬ್ಬಿಗಕಾ, ೪೫ ವ) 

ಚೆಂಗುಡಿ - ಕೆಂಪು ಬಾವುಟ (ಆನನ೦ ಅರಳ್ಬ ಅಂಭೋರುಹಂ 
ತಳ್ತ ಚೆಂಗುಡಿ ದೀರ್ಫಾರುಣಪಾಣಿಶಾಖೆ: ರಾಜಶೇವಿ, ೧೨/ 
೧೦೦) 

ಚೆಂಗಾರೆ - ಕೆಂಪು ಕಾರೆ ಹಣ್ಣು (ಆ ಬಟ್ಟೆಯೊಳ್‌ ಬೆದಕಿ 
ಬಟ್ಟನೇಜೆಲ ಚೆಂಗಾರೆಯ ಮೆಲ್ಜುಗುಟ್ಟ 
ಸಹಕಾರೋಚ್ಚಿಷ್ಟಪಕ್ವಂಗಳಂ: ಸುಕುಮಾಚ, ೪. ೫೭) 

ಚೆಂದಲ್‌ - ಕೆಂಪು ಅಕ್ಕಿಯ ಬತ್ತ (ನವಗಂಧೋದ್ಗಮ 
ಗಂಧಶಾಳಿ  ಶುಕಲೀಲಾಳಾಪದಿ೦ದಾಮೊಪ್ಪುವ ಚೆಂದಲ್‌: 
ಸುಕುಮಾಚ, ೧. ೭೪) 


ಶಕಲಾಂಚಿತ 


ಚೆಂದಳ - ಕೆಂಪಾದ ಅಂಗೈ (ಚಳಿಸಿದ ವೈಣವಮಂ ಚೆಂದಳದಿಂ 
ಪಿಡಿದೊಯ್ದು ನೋಡಿ ಕೆಂಪಾಗಿರೆ: ಉದ್ದಟಕಾ, ೨. ೯೧) 

ಚೆಂಬುಡಿ — ಕೆಂಪು ಪುಡಿ (ಭೂರಮೆಯ 
ಸಸಿ೦ಂಧೂರಸೀಮಂತರೇಖೆಯಂತೆ ಚೆಂಬುಡಿತಳ್ತು ಕಂಗೊಳಿಪ 
ಘಂಟಾಫಥದ ಪರಿಸರದಲ್ಲಿ: ರಾಜಶೇವಿ, ೨. ೨೦ ವ) 

ಚೆಂಬೊಂಗಳಸ ದ ತಾಮ್ರದ ಕಳಶ (ಒಪ್ಪಂಬೆತ್ತ 
ಜೆಂಬೊಂಗಳಸದೆಳವಿಸಿಲ್‌ ಸಂತತಂ ವ್ಯೋಮಗಂಗಾಬ್ಬದ 
ಪೆರ್ಜಂ ಮಾಡೆ: ಜಗನ್ನಾವಿ, ೯. ೯೫) 

ಚೆಂಬೊನ್‌ - ಚಿನ್ನ (ಗಟ್ಟಿಸಿ ಸೆಂದುರದೊಳ್‌ ನೆಲಗಟ್ಟಿಸಿ 
ಚೆಂಬೊನ್ನ ನೆಲೆಯ ಚೌಪಳಿಗೆಗಳೂಳ್‌ ಕಟ್ಟಿಸಿ ಪಟಯಿಗೆಗಳಂ 
ಅಳವಟ್ಟಿರೆ ಬಿಯಂ ಅಲ್ಲಿ ಮೊಟಗೆ ಪಲವುಂ ಪಣಿಗಳ್‌: 
ಪಂಪಭಾ, ೨. ೬೬); ಚಿನ್ನದ ನಾಣ್ಯ (ಸೈರಣೆಯಿಂ 
ಚೆಂಬೊಂಗಳೋರಂತಿರೆ ಬೇಡಿಕೊಳ್ಳೇನೆನ್ನಾರ್ಪನಿತಂ: 
ಧರ್ಮಾಮೃ, ೧. ೧೧೧); ತಾಮ್ರ (ಚೆಂಬೊನ್ನ ಘಟಂಗಳಿಂ 
ಅಮೃತಾಂ೦ಬುಧಿಯಂಬುಗಳನಾಂತು: ಪಾರ್ಶ್ವನಾಪು, ೧೪. 
೮೪) 

ಚೆಕ್ಕನೆ - ಇದ್ದಕ್ಕಿದ್ದಂತೆ (ಹೊಳದೊಳ್‌ ಕಾಲಂ 
ತೊಳೆಯಲ್ಲುಗೆಯಲ್ಲಿದ್ದ ನಕ್ತಂ ಚೆಕ್ಕನೆ ಚರಣಮಂ ಹಿಡಿಯೆ: 
ಪುಣ್ಯಾಸ್ರ: ೬. ೧೪ ವ) 

ಚೆಚ್ಚರ - ಎಚ್ಚರಿಕೆ, ಜಾಗರೂಕತೆ (ಶೀಲವತಿ ಸೀತೆ ಪೂಣ್ಣುದಂ 
ಎಂತು೦ ಪುಚ್ಚಚೆಯಳ್‌ ಎನ್ನದೆ ಅಟೆಪಿಂ ಚೆಚ್ಚರಂ ಆ ಸಭೆಗೆ 
ರಾಘವಂ ಬಟೆಸಂದಂ: ಪಂಪರಾ, ೧೬. ೩೫) 

ಚೆಚ್ಚರಂ - ಥಟ್ಟನೆ (ಪೊಲಸುನಾಜುವ ಮೆಯ್ಯನೆ ಕರ್ಚಲೆಂದು 
ಚೆಚ್ಚರಂ ಅಪರಾಂಬುರಾಶಿಗೆ ಇಟಿವಂತೆ ಇಟೆದಂ 
ಕಮಳ್ಳಕಬಾಂಧವಂ: ಪಂಪಭಾ, ೧೧. ೫೧); ನಿಶ್ಚಯವಾಗಿ 
(ಮನಸಿಜನೆಚ್ಚೊಡೆ ಆವ ತೆಜನಕ್ಕುಮೊ ಚೆಚ್ಚರಮೆನ್ನ 
ಪೇಟ್ಟುದ೦ ತನಗಿವನೆಯ್ದಿ ಬಿನ್ನವಿಪಿನಂ ಪಿಡಿದಿರ್ಕುಮೆ ದೇವ 
ಜೀವಮಂ: ಆಚವರ್ಧ, ೪. ೮೦) 

ಚೆಚ್ಚರಿಕೆ - ಚಳಕ, ಚಟುವಟಿಕೆ (ಚಯ್‌ಚಯ್ಯೆಂಬಾಗಳ್‌ ಮೆಯ್‌ 
ಮೆಯ್‌ ಚಲದಿಂ೦ ಮುಟ್ಟಿ ಪೊಣರ್ದು  ತಳ್ಲಿಚಿವ ಉರ್ಕಿಂ 
ಕೆಯ್‌ ಚೆಚ್ಚರಿಕೆಯ ಚಲದಿ೦ ಕೆಯ್‌ ಚಳಿವಿನೆಗಂ ಇಟೆದರ್‌ 
ಎರಡು ಬಲದೊಳಂ ಅದಟರ್‌: ಪಂಪಭಾ, ೧೩. ೩೪) 


ಚೆಚ್ಚರಿಗ - ಉತ್ಸುಕ (ಚೆಚ್ಚರಿಗರಲ್ಲರೆನುತಂ ಚುಚ್ಚುಳರ್‌ 
ಆರ್ಹತರ್ಗೆ ಬಜೆದೆ ಮುಳಿಯುತ್ತಿರ್ಪರ್‌: ಸಮಯಪ, ೧೩. 
೩೬), ಆತುರಗಾರ (ಜೆಚ್ಚರಿಗಂ  ಪರಿವಾಯಂತುಚ್ಚಳಂ 


ಅತ್ಯುಗಗೋಪಿ ಮೂರ್ಯಂ ಕೆಸಉೊಳ್‌ ಕಿಚ್ಚಿಡುವವನೆನಿಪ 
ಖಳನು: ಸಮಯಪ, ೬. ೧೦೬) 

ಚೆಚ್ಚರಿಸು - ಚಾಕಚಕ್ಕತೆಯಿಂದ ಕೂಡು (ಪನ್ನಗರಾಜನಂ೦ ಒತ್ತಿಕಟ್ಟ 
ಚೆಚ್ಚರಿಸಿ ಕರಾಗ್ರದಳ್‌ ನಿಜೆಪನೋ: ಧರ್ಮಾಮ್ಯ, ೯. ೧೨೨) 

ಚೆನ್‌ - ಚೆಲುವು (ಚೆನ್‌ ಏವುದೊ ಸಚ್ಚರಿತಂ ಚೆನ್ನಲ್ಲದೆ ದೇಹಿಗೆ 
ಎಂದು ನೆಗಟ್ವರ್‌ ಜೈನರ್‌: ಸಮಯಪ, ೬. ೪೪) 

ಚೆನ್ನ - ಶೂರ (ಬಿರುದರಂ ಒತ್ತಿ ಬೀರರ೦ ಅಡಂಗಿಸಿ 
ಕೊಂಕಿಗರಂ ಕಟಲ್ಲಿ ಚೆನ್ನರಂ ಅಡಿಗೊತ್ತಿ ಮಂಡಳಿಕರಂ 
ಬೆಸಕಯ್ಸಿ. ಮಾಡಿರೆ ರಾಜಸೂಯಮಂ: ಪಂಪಭಾ, ೭. 
೧೮) ಚೆಲುವ (ಬೆರಲೊಳ್‌ ಬೀಣೆಯ ತಂತಿಗಳ್‌ ಒರಸಿದ 
ಕೆಂಗಲೆಗಳ್‌ ಅಕ್ಷಮಾಲೆಯೊಳ್‌ ಎಸೆದಂತಿರೆ ಪೊಸೆಯೆ 
ಮುತ್ತು ಪವಳಂ ಬೆರಸಿದವೊಲಾಯ್ತು ಚೆನ್ನ ತಪಸಿಯ 
ಕೆಯ್ಯೊಳ್‌: ಪಂಪಭಾ, ೬ ೧೦) 


೪೩೦ 


ಚೆನ್ನಂಗಿ - ಒಂದು ಮರ (ಪಲಸು ಆಲಂ ತಡಸು ಆಸು ತೇಗು 
ತದುಕಿಂಚಿಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಪಾರ್ಶ್ವನಾಪು, 
೧೨. ೫೮) 

ಚೆನ್ನಗಂಡ - ಚೆಲುವನಾದ ವೀರ (ಅಚ್ಚರಿಸಿಯರಣ್ಮಿ ಸತ್ತ ಭಟರಂ 
ಕೊನೆಮೀಸೆಯ ಚೆನ್ನಗಂಡರಂ: ಗದಾಯು, ೪. ೨೨) 

ಚೆನ್ನಗನ್ನಡಿ - ಚೆಲುವಾದ ಕನ್ನಡಿ (ಚೇಟಕೆ ಬೀಸುವ 
ಕುಂಚಮೆಯ್ದೆ ಮೆಯ್ಬೋಜುವ ಗಾಡಿ ಕಾಂಚನದ ದಂಡದ 
ಸೀಗುರಿ ನೋಟ್ಗಾಡೆ ಆರುಮಂ ಮಾ ಪಂಪಭಾ, ೯. 
೧೦೦) 

ಚೆನ್ನನೆ - ಚೆನ್ನಾಗಿ (ಸುರಹೊನ್ನೆ ಚೆನ್ನನಪ್ಪ ಅರಲನೊತ್ತರದೆ ಸುತ್ತಿ 
ತೆತ್ತಿಸಿದ ಕೈರವದ ಕರ್ಣಪೂರಂಗಳಂ: ಜಗನ್ನಾವಿ, ೭ ೧೬ 
ವ) 

ಚೆನ್ನಪೂ - ಸುಂದರವಾದ ಹೂ (ದೇಸಿಯನಾವಗಮೀವ 
ಚೆನ್ನಪೂಗಳನೆ ಅವನೊಯ್ಯನೋಸರಿಸುತುಂ: ಪಂಪಭಾ, ೨. 
೧೭) 

ಚೆನ್ನಪೊಂಗ - ವೀರ (ಅದಟರ ಚೆನ್ನಪೊಂಗರ ಸಬಂಗಳ 
ತೊಟ್ಟುಟೆಯೊಳ್‌ ತೊಡಂಕಿ ನಿಲ್ಲದೆ ಪೊಜಮಟ್ಟ ತಮ್ಮ 
ಮನದೊಳ್‌ ಮಿಗೆ ಬೆಚ್ಚಿಸಿದಂತೆ ತೋಹಖುವ: ಪಂಪಭಾ, ೮. 
೧೦೪) 

ಚೆನ್ನಭಾಷಿತ — ಒಳ್ಳೆಯ ಮಾತು 
ಚೆನ್ನಭಾಷಿತಮದೊಳ್ಳಿತ್ತಾದುದು: ಗದಾಯು, ೨. ೮ ವ) 

ಚೆನ್ನಿಗ - ಚೆಲುವ (ಬಂದ ಚೆನ್ನಿಗುಮಂ ಆಸೆಕಾಅರುಮಂ 
ಒಲ್ಲದೆ: ಪಂಪಭಾ, ೧. ೧೦೬) 

ಚೆನ್ನೆಯ್ದಿಲ್‌ - ಕೆಂಪು ನೈದಿಲೆ (ಉಳ್ಳಲರ್ದ ಚೆನ್ನೆಯ್ದಿಲ್ಲೊಳಂ 
ತೂಗಿ ಪಣ್ಗೊಲೆಯಿಂ ಬಳ್ಳುವ ಕೌಂಗು: ಆದಿಷು, ೧. ೬೭) 

ಚೆನ್ನೈದಿಲ್ಲೊಳ - ಕೆಂಪು ನೈದಿಲೆಯ ಕೊಳ (ಉಳ್ಳಲರ್ದ 
ಚೆನ್ನೈದಿಲ್ಲೊಳಂ: ಆದಿಷು, ೧. ೬೭) 

ಚೆಯ್ಯಾಡು - ಮುದ್ದಾಡು (ಚೆಯ್ಯಾಡಿ ಪೆರ್ಮೊಲೆಯೊಳ್‌ ತೀವಿದ 


(ನಿನ್ನ 


ಪಾಲನೂಡಿ ತಣಿಯಲ್‌ ಪೊಂದೊಟ್ಟಲೊಳ್‌ ತೀವಿ: 
ತ್ರಿಷಷ್ಟಿಪು, ೧೦. ೧೨) 
ಚೆಲ್ಲ - ಸರಸ (ಚೆಲ್ಲದೊಳೆ ನುಡಿದು . . ನೂಂಕಿ ತಳೆದಂ 


ಚದುರಂ .. .. 

೧೩. ೧೫) 
ಚೆಲ್ಲಂಬೆರಸು - ಚೆಲ್ಲಾಟದಿಂದ ಕೂಡು (ಅಂತು ನೋಡಿ ಕಡೆಗಣ್ಣ 

ಜೆಲ್ಲಂಬೆರಸು ಸೂಸುವ ವಾಸವಸ್ತೀಯರ ಮುಖಾಬ್ದಾಸವ 

ಸಂಬಂಧಿಗಳಪ್ಪ ಶೇಷಾಕ್ಷತಂಗಳಂ ಈಶ್ವರನಂ ಗೆಲ್ಬ ಗೆಲ್ಲಕ್ಕೆ 

ಸೇಸೆಗೊಳ್ಳಂತೆ ಸೇಸೆಗೊಳ್ಳುತ್ತುಂ: ಪಂಪಭಾ, ೮. ೨೭ ವ) 
ಚೆಲ್ಲಗಣ್ಟೊಣರ್‌ -  [ಜೆಲ್ಲಗಣ್‌4*ಪೊಡರ್‌] ವಿಲಾಸಯುಕ್ತ 
ಕಣ್ಣುಗಳ ಜೋಡಿ (ತನ್ನಯ ಚೆಲ್ಲಗಣ್ಣೊಡರ ಲೀಲೆಯೇಜೆವ 
ಬಾಳೆಮೀನ್ಗಳಂ: ಪುಷ್ಪದಂಪು, ೯. ೯೯) 

- ಕನ್ನಡಿ (ಒಲವಿಂದೀವೊಡೆ ಗೋವಂಗಲಗೆ ಕೊಟಲ್‌ 
ಕೋಡ ಕಾಳೆ ಕೋಲುಡೆದೋಲ್‌ ಕಂಬಲ ಚೆಲ್ಲಿ ಪೀಲಿಯ 
ತಲೆಸುತ್ತಲ್ಲದೆ ಮಹಾಗ್ರಪೂಜೆ ವಿರುದ್ಧಂ: ಜಗನ್ನಾವಿ, ೧೭. 
೨೨) 
ಚೆಲ್ಲನಾಗು - ಚೆಲುವಾಗು (ಬಿಯಂ ಆರೆರ್ದೆಗಂ ಬರೆ ಬರ್ಪ 

ಪಾಂಗು ಅಗುರ್ವಾಗಿರೆ ಚೆಲ್ಪನಾಯ್ತು ಅರಬೊಜಂಗರ ಲೀಲೆ 

ಸುರೇಂದಲೀಲೆಯಿಂ; ಪಂಪಭಾ, ೪. ೮೭) 


ಲಜ್ಜೆಯೆಂಬ ಪಟಗುಂಟಣಿಯಂ: ಲೀಲಾವತಿ, 


ಲ್ಲ 


ಚೆಲ್ಪಿಡಿದಿರ್‌ - ಸೊಗಸು ತುಂಬಿಕೊಳ್ಳು (ಬಂದ ಚೆನ್ನಿಗರುಮಂ 
ಆಸೆಕಾಜರುಮನೊಲ್ಲದೆ ಚೆಲ್ಪಿಡಿದಿರ್ದ ರೂಪು ದೃಷ್ಟಿಗೆ ವರೆ 
ಪಾಂಡುರಾಜನನೆ ಕುಂತಿ ಮನಂಬುಗೆ ಮಾಲೆಸೂಡಿದಳ್‌: 
ಪಂಪಭಾ, ೧. ೧೦೬) 

ಚೆಲ್ಫೋಡು - ಅಂದಗೆಡು (ಬಾಡದ ಬಾಸಿಗಂ ಉಡೆ ಚೆಲ್ಡೋಡದ 
ದಿವ್ಯಾಮಬರಮಂ ಮನಂಗೊಳೆ: ಆದಿಷು, ೬. ೪೦) 

ಚೇಟಿ - ಸೇವಕಿ (ಗೃಹ ಚೇಟಿ ಚೆಚ್ಚರನೆ ನೋಡದೆ ಒರ್ವಳೀ 
ತಿರುನೀಲಕ೦ಠರ ಮೇಲೆ .. . ಸೂಸೆ: ತ್ರಿಷಷ್ಟಿಪು, ೭. ೬೬) 


ಚೇಟಿಕೆ - ದಾಸಿ (ಚೇಟಿಕೆ ಬೀಸುವ ಕುಂಚ೦ ಎಯ್ದಿ 
ಮೆಯ್ಬೋಜುವ ಗಾಡಿ ಕಾಂಚನದ ದಂಡದ ಸೀಗುರಿ 
ನೋಟೊಡೆ ಆರುಮ೦ ಮಾಜ್‌ ಮನೋಜನ ಒಡ್ಡು 


ಎನಿಸಿದರ್‌: ಪಂಪಭಾ, ೯. ೧೦೦) 

ಚೇಣ - ಕಲ್ಲು ಒಡೆಯುವ ಉಳಿ (ಜಿನರ ನೆರವಿಯೆಂಬ 
ಚೇಣದಿ೦ಂ ದೇವಗತಿಯೆಂಬ ನಿಗಳಮಂ ಭೇದಿಸದೆ: 
ಧರ್ಮಾಮೃ: ೭. ೫೫ ವ) 

ಚೇತ - ಚೇತನ, ಮನಸ್ಸು (ಮನಮಾಶಯಂ೦ ಅಂತಃಕರಣ 
ನಾಮಂ ಅದೆ ಚಿತ್ತಂ ಅಂತೆ ಚೇತಂ: ಅಭಿಧಾವ, ೧. ೧೨. 
೨೫) 

ಚೇತಃಪದ್ಮ — ಹೃದಯಕಮಲ (ಬಾಲಾರ್ಕನ೦ 
ಮದ್ದರಜೇತಃಪದ್ಮಂ  ಈಗಳ್‌ ಜಯಿಸಿದಪುದು ಕೇಳ್‌ 
ಭೂಮಿಪಾಲಾವತಂಸಾ: ರಾಜಶೇವಿ, ೩. ೭೩) 

ಚೇತಃಪ್ರೀತಿ - ಜೀವನಪ್ರೀತಿ (ಚಿತ್ತೋದ್ಧವ ಭುವನಜಯೋತ್ಪಾದನ 
ಪೌಢಸೇನಾಗಣಿ ಚೇತಃಪ್ರೀತಿಯಂ ಪೆರ್ಜಿಸುವುದು 
ಉಪವನಸ್ವೈರಚಾರಂ ಸಮೀರಂ: ಮಲ್ಲಿನಾಷು, ೨. ೩೧) 

ಚೇತನಭಾವ - ಚೈತನ್ಯವಿರುವ ಅನುಭವ (ತನಮಿಕೆಯೆಂಬಿವುಂ 
ಜೇತನಭಾವದೊಳಕ್ಕುಂ: ಕಾವ್ಯಾವಲೋ, ೩೪೩) 

ಚೇತನಾಚೇತನ - ಚೇತನವಿರುವ ಮತ್ತು ಇಲ್ಲದಿರುವ 
(ನಪುಂಸಕಲಿಂಗಕ್ಕೆ: ತಿರ್ಯಗ್ಹೀವ೦ಗಳಪ್ಪ ಜೇತನಾಚೇತನ 
ವಸ್ತುಗಳೆಲ್ಲಂ ನಪುಂಸಕಂಗಳ್‌: ಶಬ್ದಮದ, ೧೦೧ ಪ್ರ 


ಚೇತನವಡೆ - ಚೇತರಿಸಿಕೊ (ದನುಜನ ಮಾಯೆಯೊಂದಿನಿಸು 
ಬೇಗದಿನೊರ್ಮೆಯೆ ' ಮಾಯಮಾಗೆ ಚೇತನವಡೆದು: 
ಚಂದ್ರಪ್ರಪು, ೫. ೬) 

ಚೇತರಣೆಗೆಡು - ಚೈತನ್ಯ ಕಳೆದುಕೊ (ಚೇತರಣೆಗೆಟ್ಟರ್ದ 


ಮಂಗಿಯಂ ಕಂಡು ಸುತ್ತಿರ್ದ ಪಳಾಳವರ್ತಿಯಂ ಕಳೆದು: 
ಚಾವುಂಪು, ಪು. ೪೧೫. ಸಾ. ೧೭) 

ಚೇತರಿಸು - ಚೈತನ್ಯವನ್ನು ಹೊಂದು (ರುಕ್ನಿಣೀದೇವಿ 
ಮೂರ್ಛ್ಯಾಗತೆಯಾಗೆ ಕಿಚೆದುಸಮಯದಿಂದ ಚೇತರಿಸೆ 
ಚೇತೋಜಾತಂ ಆತ್ಮಜಂಗಿಂತೆಂದಂ: ಕರ್ಣನೇಮಿ, ೧೪. ೫೩ 
ವ) 


ಚೇತೋಜವಹರಿಯೋಗ್ಯ -  ಮನೋವೇಗದಲ್ಲಿ ಸಾಗುವ 
[ಕುದುರೆಗಳನ್ನು ಹೂಡಿದ] (ಪ್ರವೀರಪುರುಷಪ್ರಶಿಷ್ಠಿತಂಗಳ್‌ 
ಜೇತೋಜವಹರಿಯೋಗ್ಯಂಗಳ್‌ ತಳರ್ದುವಾಗಳ್‌ 


ಎ೦ಬತ್ತುನಾಲ್ಕು ಲಕ್ಕೆ ರಥಂಗಳ್‌: ಆದಿಷು, ೧೧. ೩೨) 
ಚೇತೋಜಾತ - ಮನ್ಮಥ, ಪ್ರದ್ಯುಮ್ನ (ರುಕ್ನಿಣೀದೇವಿ 
ಮೂರ್ಛ್ಯಾಗತೆಯಾಗೆ ಕಿಚೆದುಸಮಯದಿಂದ ಚೇತರಿಸೆ 
ಚೇತೋಜಾತಂ ಆತ್ಮಜಂಗಿಂತೆಂದಂ: ಕರ್ಣನೇಮಿ, ೧೪. ೫೩ 
ವ) 
ಚೇತೋವೃತ್ತಿ - ಮನೋವ್ಯಾಪಾರ (ತೋಣದೆ ಚೇತೋವೃತ್ತಿಯಿಂ 
ಕೊರಗುವೆ: ಪುಷ್ಪದಂಪು, ೩. ೧೦೧) 


೪೩೧ 


ಚೇತೋನಿಚಿತ - ಮನದಿಂಗಿತ (ದಾನದೊಳಂ ಸಾಮದೊಳಂ 
ನಿನಗರ್ಥಿ ಚಕ್ರವರ್ತಿಗ೦ ಅದೆ ಮನೋನಿಚಿತಂ ಉಟಿದುದು 
ನೃಪ ನೀನಚೆವೈ ನಯಮನೊಂದೆ ಮಾಟ್ದುದು ಚದುರಂ: 
ಶಾಂತಿಷು, ೨. ೫೯) 

ಚೇತೋಭವ - ಮನ್ಮಥ (ಚೇತೋಭವನುಂ ಪಗೆ ಪಗೆಗೆ 
ಪಕ್ಕುಗುಡುವುದು ಚದುರೇ: ಸಮಯಪ, ೫. ೭೪) 

ಚೇತೋಮಂ - (ಸಾಮಾನಿಕ ಜನತತಿ ಜೇತೋಮಂ ಪ್ರಾಸಾದಿಕ 
ಅಂತರ ಆಕ್ಷೇಪಕ ವಿನಿಷ್ಠಾಮಪ್ರವೇಶ 
ಗಾನರಸಾಮೃತಮೆಸೆಗುಂ ಧ್ರುವಪ್ರಯೋಗಾನುಗತಂ: 
ಅಜಿತಪು, ೫. ೧೦) 

ಚೇರ - ಒಂದು ದೇಶ, ಕೇರಳ (ಕರ್ಣಾಟ ಗೊಲ್ಲ ಕರಹಾಟ 
ಗೌಳ ಲಾಟ ಚೋಳ ಚೇರ ಪಾಂಡ್ಯ ಕಳಿಂಗಾದಿ 
ವಿಷಯಂಗಳಂ ಸಾಧಿಸಿ: ಧರ್ಮಾಮೃ, ೧೧. ೪೮ ವ) 

ಚೇಲ - ಬಟ್ಟೆ (ಪೊಳೆಯೆ ಕಟಾಕ್ಷಂ ಆ ಮಗುಟ್ಟು ನೋಟ್ಟನೆ 
ಪಿಂದೆ ದುಕೂಲ ಚೇಲಮಾ ಮಿಳಿರ್ದುದೆ: ಆಚವರ್ಧ, ೫. 
೧೨) 

ಚೇಲಕ - ಬಟ್ಟೆ (ಮುತ್ತಿನ ಹಾರ೦ ಉಟ್ಟ ನಿರ್ಮಳ ಸಿತ ಚೇಲಕಂ 
ಹೊಳೆವ ಕಣ್ಮಲರ್‌: ತ್ರಿಷಷ್ಟಿಪು, ೨೪. ೨೬೧) 

ಚೇಲನ - ಬಟ್ಟೆ (ಶರದಭ್ರಂ ಪರಿವಿಷ್ಣಮಪ್ಪ ವಿಲಸತ್‌ 
ನೀಲಾದ್ರಿಯೆಂಬಂತೆ ಬಿತ್ತರಿಸುತ್ತಿರ್ಷ ದುಕೂಲ ಚೇಲನಗಳಿಂ 
ಚೆಲ್ಲಾಗಿ ತೋರ್ಪ ಆ ಮದೋದ್ಭುರ ಮಾತಂಗಮಂ ಏಳೆ: 
ಶಾಂತೀಶ್ವಪು, ೩. ೧೨೫) 

ಚೇಲಾಂಚಲ - ಬಟ್ಟೆಯ ಅಂಚು (ರಮ್ಯಹರ್ಮ್ಯಶಿಖರ 
ಸ್ಥಳಿಯೊಳ್‌ ಹೊಳೆದುವು ಪೊಂಗಳಸಂಗಳ ಪೊಳೆಪುಂ 
ಕೇತನ ದುಕೂಲ ಚಾಲಾ೦ಂಚಲಮುಂ: ಪಂಪರಾ, ೩. ೧೧೩) 

ಚೇಷ್ಟಿತ - ಚೇಷ್ಟೆ ಕಾರ್ಯ (ನಿಮ್ಮನಾಸವಮಧುವಿಂದೆ 
ಪೂಟ್ಬುದೊ ಕೃತಮಾವುದಿಂ ಮಉ್‌ೌವುದೆಮ್ಮ 
ಮದೋತ್ಕಟಜೇಷ್ಟಿತ೦ಗಳಂ: ಆದಿಷು, ೧೧. ೧೩೧) 

ಚೇಷ್ಟೆಗೆಡು - ಚಲನೆ ಇಲ್ಲವಾಗು (ಕರಣ ಬಲ ಪ್ರಾಣದ 
ಚೇಷ್ಟೆಗೆಟ್ಟು ಭರತಂ ಪದಾನತಂ ವಿಕಲನಾಗಿ: ಪಂಪರಾ, ೭. 
೧೫) 

ಚೇಳಕಾಂಚಳ - ಬಟ್ಟೆಯ ಅಂಚು (ಆಂದೋಳಚಾಳನೋಜ್ಚಳಿತ 
ಚೇಳಕಾಂ೦ಂಚಳ ವಿಳಾಸಿನೀಮಳಯರುಹ ಧವಳ 
ಕುಚಮಂಡಳಂಗಳಿಂ ಘಳಿತಮಾಗಿಯುಂ: ಆಚವರ್ಧ, ೬. 
೪೪ ವ) 

ಚೇಳಾಂಚಳ - ವಸ್ತದ ಸೆರಗು, ತುದಿ (ಮಹೀತಳಾಶ್ಲಿಷ್ಟ 
ಜಾನುಲಲಾಟಪಟ್ಟರ್‌ ಪ್ರಣಾಮಾರ್ಪಣಪುರಸ್ಸರಂ 
ಶಿರೋವೇಷ್ಟನ ಪ್ರಲಂಬ ಚೇಳಾಂಚಳ ಪಿಹಿತವದನರಾಗಿ: 
ಆದಿಷು, ೧೦. ೪೮ ವ) 

ಚೈತನ್ಯ - ಜೀವ, ಚೇತರಿಕೆ (ಚೇತನೆ ಚೈತನ್ಯಂ ತಾಂ 
ನಿರ್ಹೇತುಕಮಕ್ಕುಂ: ಅಭಿಧಾವ, ೨. ೨. ೨೭); ಜೀವ, ಆತ್ಮ 
(ಭೂತಚತುಷ್ಟ್ಣಯ ಸಂಭೂತ ಚೈತನ್ಯಂ: ಶಾಂತಿಪು, ೮. 
೧೨೮ ವ); ಚಲನೆ (ಮಿಡುಕು ಮಿಡುಂಕು-ಚೈತನ್ಯೇ: 
ಶಬ್ದಮದ, ಧಾ ೬೨) 

ಚೈತಾಗ್ನಿ — ಚಿತೆಯ 
ತೇಜೋಗ್ಲಿಯಿಂದಂ 
ಉದಾತ್ತಪುಣ್ಯನವಂ 


ಬೆಂಕಿ (ಸೂರ್ಯತನಯಂ 
ದ್ವಿಷದ್ಹಲಮಂ ಸುಟ್ಟಂ 
ಚೈತಾಗ್ನಿಯಿಂ ಸುಟ್ಟೆನಿಲ್ಲ ಒಲವಿಂದ 


ಇಂದಿಂತು ಎರ್ದೆಮುಟ್ಟ ಕೂರ್ತನೊಳನೇ 
ದುರ್ಯೋಧನಂ: ಪಂಪಭಾ, ೧೩. ೬೦) 

ಚೈತ್ಯ - ಬಸದಿ (ಜೈನಪದಾಬ್ಜವರಪ್ರಸಾದದಾದುದು ನಿನಗಪ್ಪ 
ಕಾರಣದಿನೀಗಳೆ ಪೂಜಿಸು ಚೈತ್ಯರಾಜಿಯಂ: ಆದಿಪು, ೨. 
೬೯) 

ಚೈತ್ಯಕ್ಷಿತಿಜಾತ - ಅರಳಿಮರ (ಚೈತ್ಯಕ್ಷಿಶಿಜಾತ ಪ್ರಾಂತದೇಶಸ್ಥಿತ 
ಕನಕಮಯ ಪ್ರಾತಿಹಾರ್ಯಾಷ್ಟಕ ಅರ್ಹತೃತಿಬಿ೦ಂಬಭ್ರಾತಿಯಂ 
ಮಾಡಿದಂ: ಚಂದ್ರಪ್ರಷು, ೨. ೮೨) 

ಚೈತ್ಯಗೇಹ - ಚೈತ್ಯಗೃಹ (ಗೋಪುರಮೆಲ್ಲಂ ಚೈತ್ಯಗೇಹಂಗಳಿಂ 
ಉಪಪುರಮೆಲ್ಲಂ ಪುರಸ್ತೀರಣನ್ನೂಪರ ರುಂಕಾರಂಗಳಿ೦ 
ರಂಜಿಸೆ: ಮಲ್ಲಿನಾಹು, ೨. ೨) 

ಚೈತ್ಯದ್ರುಮ - ಅರಳಿಮರ, ಅಶ್ವತ್ಥವೃಕ್ಷ (ತ್ರಿಶಾಲ ತ್ರಿಪೀಠೋಪಸ್ಥಿತ 
ಅರ್ಹತ್ವತಿಮೋಪೇತ ಚೈತ್ತದುಮೋಪೇತ ಮಧ್ಯಪ್ರದೇಶ 
ಅಶೋಕ ಸಪ್ತಚ್ಛದಚಂಪಕ : 'ಅದಿಪು, ೧೦. ೩೧ ವ) 

ಚೈತ್ಯವೃಕ್ಷ — ಅರಳಿಮರ (ಶೀಮದಶೋಕ ಪ್ರಾಸಾದಾಮರತರು 
ಚೈತ್ಯವ್ಯಕ್ಷ: ಅಜಿತಪು, ೭. ೨೦) 

ಚೈತ್ಯಾಲಯ - ಜಿನಾಲಯ 
ಹರ್ಮ್ಯ ಚೈತ್ಯಾಲಯಾವನಿಯೆಂಬುದು  ಅದಣ 
ಅರ್ಧಯೋಜನಂ: ಆದಿಪು, ೧೦. ೨೫ ವ) 

ಚೈತ್ರ - ಚಾಂದ್ರಮಾನ ವರ್ಷದ ಮೊದಲ ತಿಂಗಳು (ನವಚೂತಂ 
ತಳಿರ್ವ೦ಂದದಿ೦ ತಳಿರ್ಗುಮೆ ಸ್ಥಾಣೂತ್ಕರಂ ಚೈತ್ರದೊಳ್‌: 
ಜಗನ್ನಾವಿ, ೧. ೧೩) 

ಚೈತ್ರದೂತಿ - ಮಾವು (ಚೈತ್ರದೂತೀಘನಗುಚ್ಛವ್ರಾತಮಂ 
ಪಾಟಳಿಯಂ ಎಸೆವ ಅಶೋಕಪ್ರಸೂನಾಳಿಯಂ: ರಾಜಶೇವಿ, 
೧೦. ೨) 

ಚೈತ್ರಮಿತ್ರ - ವಸಂತನ ಗೆಳೆಯ, ಮನ್ಮಥ (ಚೈತ್ರಮಿತ್ರನ 
ಪಟಯಿಗೆಯ ತಳಿರ್ಕಳಂ ಪಟೆವ ಚಂದಳದಿಂದ: ಉದ್ದಟಕಾ, 
೧, ೭೮ ವು 

ಚೈತ್ರರಥ - ಕುಬೇರನ ಉದ್ಯಾನ (ಅದು ಮೆಚ್ಚದು ಚೈತ್ರರಥದ 


ಕರ್ಣಂಗೆ 


(ಅಂತು 
ವಿಸ್ತಾರಂ 


ಚಿತ್ರಾಸ್ತದಮನೆನಲ್‌ ವೀತಶೋಖ ಪುರವರಮೆಸೆಗುಂ: 
ಮಲ್ಲಿನಾಷು, ೨. ೨೪) 

ಚೈರಂತನ ದ ಚಿರಂತನವಾದ, ಸನಾತನ (ಇಂತು 
ಕವೀಂದಸಮಯಮಂ ಚೈರಂತನಮಾರ್ಗದೊಳೊಂದೆ 
ತಿಳಿಯೆ ಪೇಟ್ನಿಂ: ಕಾವ್ಯಾವಲೋ, ೯೫೯) 

ಚೈರಂತನಕ್ರಮ - ಸನಾತನಕ್ರಮ (ಚೈರಂತನಕ್ರಮದಿಂದೆ ಆ 
ಮಣಲೆಲ್ಲವುಂ ಮಗುಳೆ ಪಾರಾವಾರದೊಳ್‌ ಪೊಯ್ದು 


ಮತ್ತಮದಂ ಸೋದಿಸಿ ಕಾಣ್ಣವೊಲ್‌ ನೃಗತಿ ನೋಡಲ್‌ 
ನಾಡೆಯುಂ ದುರ್ಲಭಂ: ಸುಕುಮಾಚ, ೫. ೩೩) 

ಚೊಕ್ಕ - ಅಂದವಾದ, ಅಚ್ಚುಕಟ್ಟಾದ (ಒಕ್ಕಲಿಗಂ ಚೊಕ್ಕ ಎಲೆಗಳಂ 
ತಂದು ಪೂಟಚ್ಸಿರ್ದ ಕರಗದ ನೀರಂ ಕಟ್ಟಿದೋಗರದ 
ಮೊಟ್ಟೆಯಂ ತೆಗೆದು: ಪುಣ್ಯಾಸ್ರ: ೧೨. ೧೬ ವ) 

ಚೊಕ್ಕಳ - ಅಚ್ಚುಕಟ್ಟು (ಇಕ್ಕಿದ ರನ್ನದೋಲೆ ಪೊಸಮುತ್ತಿನ 
ಮೂಗುತಿ ತೋಳಬಂದಿ ನೀಳ್ದೆಕ್ಕಸರಂ .... ಇಂಚರಮೀವ 
ನೇವುರಂ ಜೊಕ್ಕಳವಪ್ಪ ಚೆಲ್ವನೊಳಕೊಂಡಿರೆ: ಕಬ್ಬಿಗಕಾ, 
೨೬೫) 

ಚೊಕ್ಕೆಯ — 
ಮಲ್ಲನನಡಸಿ 
ಜೊಕ್ಕೆಯದಾಸೆಗೆ 
೧೦೫ ವ) 


ಮಲ್ಲಯುದ್ಧದ ಒಂದು ವರಸೆ 
ತಿವಿದು ಕಡುಪಿಂ  ಕೆಡಪಿ 
ಪೊಸಮಲ್ಲನನಿಕ್ಕಿ ಮೆಟ್ಟಿ: ಗಿರಿಜಾಕ, ೨. 


(ಕಡಂಗುವ 


೪೩೨ 


ಚೊಚ್ಚಲ್‌ - ಮೊದಲನೆಯ (ಶಾರಿಕೆಯ ಚೊಚ್ಚಲ 
ಶಾಬಕಮೋದಿದಷ್ಪುದೀ ನಡೆದುದೆ ತಾಯ ಬೆನ್ನೊಳೆ 
ತಳರ್ನಡೆಯಿಂ ಕಳಹಂಸಪೋತಕಂ: ನೇಮಿನಾಪು, ೧. ೯೪) 
ಚೊಚ್ಚಿಲ ಮಗ - ಮೊದಲ ಮಗ (ನೀಮುಂ ನಿಮ್ಮ ಚೊಚ್ಚಿಲ 
ಮಗನಪ್ಪ ಸೂರ್ಯಸೂನುವ೦ ಸೂರ್ಯದಿನದಂದು ಕಂಡು 
ಕಾರ್ಯಸಿದ್ಧಿಯಂ ಮಾಡಿಬನ್ನಿಂ: ಪಂಪಭಾ, ೯. ೬೩ ವ) 
ಚೊಲ್ಲೆಯ - ತುರುಬಿನ ಕೊನೆ (ಮಿಣುಪ ಕುರುಳೋಳಿ 
ಮೂಡುವ ಕಿಖುಮೊಲೆ ತಳತಳಿಸಿ ಪೊಳೆವ ಕೇಸಡಿ ನೀಡುಂ 
ತುಖಗಿದೆವೆ ಚೊಲ್ಲೆಯಂ ಮಿಗೆ ಮೆಜ್‌ವಿನಂ 
ಎಳವೆಂಡಿರಿರ್ದರ್‌ ಎರಡುಂ ಕೆಲದೊಳ್‌: ಕಬ್ಬಿಗಕಾ, ೧೦೪); 
ಹೂವಿನ ದಂಡೆ (ಮಳಯಜದಣ್ಣು ಮಲ್ಲಿಗೆಯ ಜೊಲ್ಲೆಯಂ 
ಆವಗಮಿಟ್ಟ ಬೊಟ್ಟು; ಶಾಂತೀಶ್ವಪು, ೧೧. ೭೫) 
ಚೊಲ್ಲೆಹ ದ ಹೂದಂಡೆ (ಅಚ್ಚ 
ಜೊಲ್ಲೆಹವಂಗದೊಳಾಂತು ಚಂದನಂ 
ಚಿನ್ನದೊಳ್ಳುಡೆ: ತ್ರಿಷಷ್ಟಿಪು, ೨. ೧೬೦) 
ಚೋಚ - ತೆಂಗು (ದಾಡಿಮ ದ್ರಾಕ್ಷ ಜೋಚ ಮೋಚಾದಿ 
ಫಳಕುಳ೦ಗಳು೦ ಸೊಗಯಿಪುವು: ಚಂದ್ರಪ್ರಪು, ೬. ೫೪ ವ) 
ಚೋಜಿಗ — ಸೋಜಿಗ (ಅ೦ಗನೆಯೊಳ್‌ 
ಕಳ್ಳರ್ಪ್ಷುುದನಂಗಾಹಿಯನಣಿದು ಪೇಟ್ದು ಪೊಡೆಯಂ 
ಕಡುಪಿನ್ನಂಗ೦ ದೊರೆಕೊಂಡಿರೆ ಕೊ೦ಡ೦ ಗಡಮೆಲೆ ತೈಗ 
ಹುಯಿಲದೇ೦೦ ಜೋಜಿಗಮೋ: ಕಾವ್ಯಾವಲೋ, ೪೪೫) 
ಚೋದನ ಕ್ರಮ - [ರಥ] ನಡೆಸುವ ರೀತಿ (ಪಿಂದೆ ಕಡಂಗಿ 
ತೇರಂ ಎಸಗು ಎಂಬವಂ ಅಂಬಿಗ೦ ಆಜಿರಂಗದೊಳ್‌ 
ಮುಂದೆ ಸಮಾನನಾಗಿ ಬೆಸದೆ ಇರ್ಪವನುಂ ತುಖುಕಾಅನಾಗೆ 


ಮಲ್ಲಿಗೆಯ 
ಸುರುಚಿರ 


ಮತ್‌ ಸೃಂದನಚೋದನಕ್ರಮಮದುಂ ಹೊಲೆಯಂಗೆ 
ಅಮರ್ದು ಇರ್ಕುಂ: ಪಂಪಭಾ, ೧೨. ೯೪) 
ಚೋದಿಸು - ರಥ ಮುಂತಾದವನ್ನು ನಡೆಸು (ಪುಸಿಯೆನೆ 


ರಥಮಂ ಹರಿ ಚೋದಿಸುವಂತೆವೊಲಿರ್ದು ಅದೆಂತು ನರನಂ 
ಗೆಲಿಪಂ ವಿಸಸನದೊಳ್‌ ಅಂತೆ ನೀಮುಂ ಪೆಸರಂ ಕರ್ಣಂಗೆ 
ಮಾಡಿ ಗೆಲ್ಲಂಗೊಳ್ಳಿಂ: ಪಂಪಭಾ, ೧೨. ೯೧) 

ಚೋದ್ಯ — ಆಶ್ಚರ್ಯ (ಜೋದ್ಯಮುತ್ತು ಕರಂ 
ಸಂಜನಿತಮುದನಿರಿಸಲಿರ್ದಾ ಧನದತ್ತಂಗಣಿಪಿ 
ಪೋಗಲುದ್ಯತನಾದಂ: ಕರ್ಣನೇಮಿ, ೪. ೮೪) 

ಚೋದ್ಯಂಬಡು - ಸೋಜಿಗಗೊಳ್ಳು (ಮುನಿಗಣೇಶ್ವರರೊಡನೆ 
ದಾಳಿವೂಗೊಯ್ದೊಡನೆ ವರ್ಪ ಗೋಳಾ೦ಂಗೂಳಂಗಳುಮಂ 
ನೋಡಿ ತಪೋವನದ ತಪೋಧನರ ತಪಃಪ್ರಭಾವಕ್ಕೆ 
ಜೋದ್ಯಂಬಟ್ಟು: ಪಂಪಭಾ, ೧. ೧೧೫ ವ) 

ಚೋದ್ಯಾವಹ ದ ಆಶ್ಚರ್ಯಕರವಾದ (ಜಗಕ್ಕತಿ 
ಜೋದ್ಯಾವಹಮಾಗೆ ಪೆಂಪುವಡೆದತ್ತಂತಾತ್ಮಜನ್ಮೋತ್ಸವಂ: 
ಆದಿಪು, ೭. ೩೭) 

ಚೋರ - ಕಳ್ಳ (ಕುಪಿತ ಅನೇಕಪ ದಂದಶೂಕ ದವ ದೈತ್ಯ 
ಅರಾತಿ ಚೋರ ಅಂಧಕಾರ ಪತದ್ವಜ ವಿಷ ಅಭಿಚಾರಿಕ 
ಜರಾತಂಕಾದಿ ಭೇದಂಗಳಪ್ಪ: ಆದಿಷು. ೧೬. ೯) 

ಚೋಹ - ವೇಷ (ಪೆಣರ ಬಟಿಸಂದು ತನ್ನಂ ಮಜ್‌ವಂ 
ಕವಿಯಲ್ಲಂ ಆಟಕಾಅರ ಜೋಹಂ: ಮಲ್ಲಿನಾಹು, ೧. ೩೨) 

ಚೌಕ — ಚತುಷ್ಕೋನಾಕಾರ (ಉಗುರಿಂದಂಟಿ 
ಬೆಣಂತಿಯನಂಜನಮದಕ್ಕುಂ ಚೌಕಮಂ ಕೀಜುತ೦ 
ತೆಗೆದೆಚ್ಚಾದಿಸೆ ಕೇಳ ನೀಳಪಟಮಕ್ಕುಂ: ಗಿರಿಜಾಕ, ೪. ೭೬) 


ಚೌಕಂಡ 
(ಪಳುಕಿನ ಚೌಕಂಡಂಗಳ ಕೆಟಗಣ 
ಮತ್ತವಾರಣದೊಳ್‌ ಕಣ್ಣೊಳಿಸಿದುದು ಅನೇಕ ದೇಶಂಗಳ 
ರಾಜತನೂಜರೋಳಿಯಿಂದಿರ್ಕೆಲದೊಳ್‌: ಪಂಪರಾ, ೩. ೩೭) 

ಚೌಕಸತ್ತಿಗೆ - ಚೌಕಾಕಾರದ ಕೊಡೇಸೀಗುರಿಯ ಚೌಕಸತ್ತಿಗೆಯ 
ಮುತ್ತಿನ ರುಲ್ಲರಿಯ ಮೊತ್ತಮಂ ತುಜುಗಲಾಗಿ 
ಪಿಡಿಯಿಸಿಯುಂ: ಚಂದ್ರ ಪ್ರಪು, ೧೨. ೮೩ ವ) 

ಚೌಕಿಗೆ - ಮನೆಯ ಅಂಗಳ, ತೊಟ್ಟ (ಸೊಂಪಾದ ಪಾದರಿಯ 
ಚೌಕಿಗೆಗಳೊಳಂ ಬಿಟ್ಟ ಬೀಡ೦ ಬರೆದಂತೆ ಕಂಡರಿಸಿದಂತೆ 
ಕಣ್ಣೆಸೆದಿರ್ದುದು: ಕಬ್ಬಿಗಕಾ, ೧೮೪ ವ) 

ಚೌತ - [ಚತುರಸ] ನಿಶ್ಚಿತ (ಮಧುಪ೦ಗಳ್‌ ತಮ್ಮಟ್ಕಮೆಯೆ 
ಚೌತಮಾಗಿರೆ ನೀಟ್ಕರಿಸಿದುವು ಉಂತೆ ಚಂಪಕಕ್ಕೆಜಗದುವೇ: 
ಆದಿಪು, ೧೧. ೧೧೯); ಕಪ್ಪ, ಕಾಣಿಕೆ (ಅಳಿಗಂತೆನಸುಂ 
ಚೌತಮನೊದವಿಪುದೆನಿಸುವ ಸಂಪಗೆಯ ಕಂಪು ಪೊಂಪುಚಿ 
ಬನದೊಳ್‌: ಪಾರ್ಶ್ವನಾಪು, ೯. ೧೨) 

ಚೌತೆಣ - ನಾಲ್ಕು ರೀತಿ (ಭಾವದೊಳ್‌ ಪದುಳಮಾಗಿರೆ 
ಚೌತೆಣನರ್ಥವೃತ್ತಿಯೊಳ್‌: ಪುಷ್ಪಂಪು, ೧. ೩೯) 

ಚೌದಂತ - ಚೌಜಂತ, ಐರಾವತ (ಎರಡು ರದನದ ಬಟೆ 
ಸಂದುರುಜಳಫೇನವಳಕ್ಷಂ ಕರಮೆಸೆದುದುದು ಒಂದು ದಂತಿ 
ಚೌದಂತದವೋಲ್‌: ಶಬರಶಂ, ೩. ೪೪) 

ಚೌಪಳಿಕೆ - ಮಂಟಪ (ಕೈಗೆಯ್ದು ಮಹಾವಿಭೂತಿಗಳಿ೦ ಬಂದು 
ತಂತಮ್ಮ ಚೌಪಳಿಕೆಗಳ ಮೇಲೆ ಲೀಲೆಯಿಂದಿರ್ದರ್‌: 
ಹರಿವಂಶ, ೨. ೩೦ ವ) 

ಚೌಪಳಿಗೆ - ಮಂಟಪ (ಚೌಪಳಿಗೆಯನೇಜೆದರ್‌ ಮುಗಿಲನೇಜುವ 
ಖೇಚರರಾಜರಂದದಿಂ: ನೇಮಿನಾಹು, ೮. ೬೫); ಹಜಾರ 
(ಗಟ್ಟಿಸಿ ಸೆಂದುರದೊಳ್‌ ನೆಲಗಟ್ಟಿಸಿ ಚೆಂಬೊನ್ನ ನೆಲೆಯ 
ಚೌಪಳಿಗೆಗಳೊಳ್‌ ಕಟ್ಟಿಸಿ ಪಟಯಿಗೆಗಳಂ ಅಳವಟ್ಟಿರೆ ಬಿಯಂ 
ಅಲ್ಲಿ ಮೊಟಗೆ ಪಲವುಂ ಪಣ್‌ೌಗಳ್‌: ಪಂಪಭಾ, ೨. ೬೬) 

ಚೌರಿಗೆ - ಚೌಕಿಯ ಮನೆ (ಮುಂದೊಂದೆಡೆಯೊಳ್‌ ಒರ್ವಂ 
ಚೌರಿಗೆಯಂ ಪೊಕ್ತು ಗಣಿಕೆಯಂ ಬಿಡದೆ 
ಪೊಅಮಡದಿರ್ಪುದಂ ಕಂಡು: ತ್ರಿಷಷ್ಟಿಪು, ೨೪. ೧೮೮ ವ) 

ಚೌಲ - ಚೂಡಾಕರ್ಮ (ವಸುಮತಿವೆಸರ್‌ ಅನ್ವರ್ಥಂ 
ವಸುಧೆಗೆನಲ್‌ ಕಣ್‌ದು ಮಲ್‌್‌ಯಂ ದಾನವ್ಯಸನಿ 
ದಶರಥನದೇಂ ಹೊಸಯಿಸಿದನೊ ಚೌಲೋಪನಯನ 
ಮಹಿಮೋತ್ಸವಮಂ: ಪಂಪರಾ, ೩. ೧೪೨) 

ಚೌವಂದದ ದಟ - ನಾಲ್ಕು ವಿಧದ ಸೈನ್ಯ (ಸುಗ್ಗಿಯು೦ ಆ 
ತೆ೦ಂಗಾಳಿಯು೦ ಇರ್ವರು೦ ಸಜ್ಜುವ೦ ಪಡೆದು ಚೌವಂದದ 
ದಟಕಂ ಸೆಲವಿತ್ತು ಒಡಗೊಂಡು ಬರೆ: ಕಬ್ಬಿಗಕಾ, ೧೫೩ ವ) 

ಚೌವಟ - ನಾಲ್ಕು 'ಬೀದಿಗಳು ಸೇರುವ ಚೌಕ (ಕರಂ ಚಲದಿಂ 


Ede ಪಾಯ್ತು ಅಲಂಘ್ಯಬಲಂ೦ ಅಲ್ಲಿ ಉಗುಟ್ಟು 


ಬಂದಂ ಮದನಂ: ಹರಿವಂಶ, ೯. ೩೮) 

ಚೌವಟಮಲ್ಲ - ಮಹಾ ಪರಾಕ್ರಮಿ, ನಾಲ್ಕು ದಿಕ್ಕುಗಳಲ್ಲಿಯೂ 
ಯುದ್ಧಮಾಡಬಲ್ಲ ವೀರ (ತಲ್ಲಣದಿಂ ಪೆಣದೆಗೆವ 
ಬಿದಿವೆಡಂಗನೆಂಬ ಬಿಂಜಮಾಣಿಕನೆಂಬ ಹರಿರಾಯನೆಂಬ 
ತೋರಹತ್ತನೆಂಬ ಚೌವಟಮಲ್ಲನೆಂಬ ಮುಚೆವ ರಕ್ಕಸನೆಂಬ 
ರಾಯದಬಸೂಜ'ಕಾರನೆಂಬ ತನ್ನೊಡ್ಡಿನ ಪೇರಾನೆಗಳಂ 
ಕಂಡು: ಕಬ್ಬಿಗಕಾ, ೨೨೩ ವ) 


- [ಚತುಷ್ಯಂಡ] ಮನೆಯ ಚೌಕಾಕಾರದ ತೊಟ್ಟಿ 
ಜೆಂಬೊನ್ನ 


೪೩೩ 


ಚೌವಟ್ಟ - ನಾಲ್ಕು ಬೀದಿಗಳ ಚೌಕ (ನಗರಾಭ್ಯಂತರ 
ದೇವತಾಭವನದೊಳ್‌ ಚೌವಟ್ಟದೊಳ್‌ ಬೀದಿವೀದಿಗಳೊಳ್‌ .. 
. ನೀತಿಗೆಟ್ಟಾಡುವರ್‌: ಸುಕುಮಾಚ, ೨. ೭) 

ಚೌವಳಿಗೆ - ಮಂಟಪ (ಕಡೆಯ ಜೌವಳಿಗೆಯೊಳಿರ್ದ ರಾಜಂ 
ಒರ್ವ ರಾಜಕುಮಾರನ ಮುಂದೆ ಬಾಜಿಸುವ 
ಪಣಯವರಲ್ಲಿಗೆ ವಂದು: ಹರಿವಂಶ, ೫. ೧೨ ವ) 

ಚೌವೇದಿ - ನಾಲ್ಕು ವೇದಗಳನ್ನು ಅಭ್ಯಸಿಸಿದವನು (ಚತುಃಶಬ್ಬಕ್ಕೆ: 
ಚತುರ್ವೇದಿ-ಚೌವೇದಿ ಚತುರ್ದಂತಂ-ಚೌದಂತಂ: 
ಶಬ್ದಮದ, ೩೦೫ ಪ್ರ 

ಚ್ಯುತಿ - ಬೀಳುವುದು, ನಾಶ (ಚ್ಯುತಿಯಿಲ್ಲದ ತಾಣಂ 
ನಿರ್ವ್ವತಿಯೊಂದೆ ದಲ್‌: ಪಾರ್ಶ್ವನಾಪು, ೭. ೬೭) 


ಛ 


ಛಂದ - ವೇದ (ವೇದಂ ಛಂದಂ ಶ್ರುತಿ: ಅಭಿಧಾವ, ೧. ೧. 
೧೨) 

ಛಂದೋವಿಚಿತಿ - ಛಂದಶ್ವಾಸ್ತ್ರ (ಸ್ವಯಂಭುವ ಸಿಹಾವಪದವಿದ್ಟ 
ಛಂದೋವಿಚಿತಿ ಆಟಾ ಮೂಲ್ದೆಂ ಪೆಸರ್ವಡೆದ 
ವಾಜ್ಜಿಯಮುಮಂ: ಆದಿಷು, ೮. ೬೦ ವ); ಭೇದಗಳನ್ನು 


ವಿವರಿಸುವ ಶಾಸ್ತ್ರ (ಅಂತು BEE 
ವೃತ್ತಭೇದಮಪ್ಪ “`ಛಂದೋವಿಚಿತಿಯೊಳಂ ಶಬ್ದಾಲಂಕಾರ 
ನಿಷ್ಠಿತಮಪ್ಪ ಅಲಂಕಾರದೊಳಂ: ಪಂಪಭಾ, ೨. ೩೪ "ವ 

ಛಂದೋವಿ[ದ್ದಾ ದ್ಯ — ಛ೦ದಶ್ಶಾಸ್ತ್ರ (ಮತ್ತಂ ಅತಿಲಲಿತಂ 
ಅತಿವಳಭಿಚ್ಚಂದಂ9೦ ಛಂದೋವಿದ್ದೆಯುಮುಂ: ಸುಕುಮಾಚ, 
೧೦.೫೦ ವ) 

ಛಟಾ - ಸಮೂಹ (ತಚ್ಚರಣಂಗಳ೦ ವಿಮಲವಿಲೋಚನ 
ಮರೀಚಿಚ್ಛಟಾ ಚಂದನ ಚರ್ಚೆಗಳಿನರ್ಚಿಸುತ್ತುಂ: 


ನೇಮಿನಾಷು, ೧. ೯೦ ವ) 


- ಕಾಂತಿ (ಪಾಂಡುರಲೋಲತ್‌ ಕಟಾಕ್ಷಮಾಲಾಚ್ಛಟೆಗಳ್‌ 

ಗಂಡಸ್ಥಳದೊಳ್‌: ಜಗನ್ನಾವಿ, ೧೦. ೧೨೦) 

ಛಟ್ಟ - ಚಾಂದ್ರಮಾನದ ಪ್ರಕಾರ ಷಷ್ಠಿ ತಿಥಿ (ಪತ್ರಕ್ಕೆ ಟತ್ವಂ: ಗೋಷ್ಠೀ- 
ಗೊಟ್ಟಿ ಷಷ್ಟಿ-ಚಿಟ್ಟಿ ಶಬ್ದವುದ, ೨೯೮ ಪು 

ಛತ್ರರತ್ನ ಜೈನ] "ಚಕ್ರವರ್ತಿಗೆ ತಾನಾಗಿ ದೊರಕುವ ಏಳು 
pr ಒಂದು (ವರಚರ್ಮರತ್ನಮುಂ ಛತ್ರರತ್ನಮುಂ 
ತಮ್ಮ ತಮ್ಮ ಬೆಸಗಳನ್‌ ಉಜಿೆದಿರ್ಪಿರವಿಂದೆ: ಶಾಂತಿಪು, 
೧೧. ೫೬) 

ಛದ - ಎಲೆ (ನೋಡುತ್ತೆ ಅಸವಸದೆ ಜೀರ್ಣಾತ್‌ ಛದಂಗಳ್‌ 
ಮೇಳಂಗೊಡೊಪ್ಪೆ ಶಾಖಾಗದೊಳ್‌; ರಾಜಶೇವಿ, ೯. ೨೯) 

ಛದನ - ಎಲೆ ಛದನಂ ಪತ್ರಂ ಪರ್ಣಕಂ ಛದಂ ಪಳಾಶಂ 
ದಳಮ ಸಮವೇಕಾರ್ಥಂ: ಅಭಿಧಾವ, ೧. ೭. ೫) 

ಛದ್ಮಬಾಲಿಶ -. ಮಾರುವೇಷ ಹಾಕಿಕೊಂಡು ಆಟ ಆಡುವವನು 
(ಆರ್‌ ಗೆಲ್ವರ್‌ ಈ ಛದ್ಮಬಾಲಿಶನಂ ದೈವೀಸೂತ್ರಮಂ: 
ಜಗನ್ನಾವಿ, ೩. ೧೯) 

ಛದ್ಮಸ್ಥ — [ಜೈನ] ಕೇವಲಜ್ಞಾನಿಯಾಗಲು ಹಿಂದಿನ 

ಅವಸ್ಥೆಯಲ್ಲಿರುವವನು (ಪ್ರಥಮಶುಕ್ಷಧ್ಯಾನಪರಿಣತಿಯಿಂ 

ಕ್ಷೀಣಕಷಾಯವೀತರಾಗ ಛದ್ಮಸ್ಥ ಗುಣಸ್ಥಾನ ವ್ಯವಸ್ಥಿತನಾಗಿ: 

ಸುಕುಮಾಚ, ೮. ೬೨ ವ) 


ಛಟೆ 


ಛದ್ಮಸ್ಥಕಾ - [ಜೈನ] ಛದ್ಮಸ್ಥ ಅವಸ್ಥೆಯಲ್ಲಿರುವವನು (ತತ್‌ 
ತ ಛದ್ಮಸ್ಥ ಕಾಲಂ ಅಯ್ದತ್ತಾಉುದಿನಂ ಹೋಗೆ: 
ಕರ್ಣನೇಮಿ, ೧೩. ೮೪ ವ) 

ಛದ್ಮಸ್ಥಗುಣಸ್ಥಾನ [ಜೈನ] ಜ್ಞಾನಾವರಣ 
ದರ್ಶನಾವರಣಗಳು ಛದ್ಯ ಅದರಲ್ಲಿರುವವರು ಛದಸ್ಥ; ೪ 
ರಿಂದ ೧೦ ಗುಣಸ್ಥಾನವರೆಗಿನವರು ಸರಾಗಛದಸ್ಥರು. ೧೦ 
ರಿಂದ ೧೨ ರವರೆಗಿನವರು ವೀತರಾಗಛದೃಸ್ಥರು 
(ವೀತರಾಗಛದೃಸ್ಥಗುಣಸ್ಥಾನಂ ಏಕತ್ವವಿತರ್ಕವಿಚಾರಾಭಿಧಾನ 
ಪರಿಣತ೦ ಅಪರಿಮಿತಪ್ರದೇಶನಿರ್ಜರಾದಿ ಕ್ರಿಯಾಕಳಾಫಂ: 
ಆದಿಪು, ೧೦. ೧೪ ವ) 

ಛನ್ನ - ಆವರಿಸಿದ (ಉನ್ನತ ಧವಳಚ್ಛತ್ರಚ್ಛನ್ನ ವಿಯತ್ತಳನಂ 
ಇಂದುಕುಳತಿಳಕನಂ ಇಂತು ಅನ್ನೆಯದಿಂದ ಈ 
ಪಟುವಿನೊಳ್‌ ಎನ್ನರಸನಂ ಇಂತು ಬಿದಿಯೆ ತಂದಿಕ್ಕುವುದೇ: 
ಪಂಪಭಾ, ೨. ೨೨); ಮುಚ್ಚಿದ (ಸಿತಮೃದುಳಪುಜ್ಞೆದಚ್ಛನ್ನ 
ಶಯ್ಯಾತಲದೊಳ್‌ ಸುಖಸೀನನಾಗಿರ್ದವಾಗಳ್‌; 
ಕಾದಂಸಂ, ೧. ೨೮) 

ಛಪ್ಪಿಸು - ಆಕ್ರಮಣ ಮಾಡು (ವರ್ಗ ದ್ವಿಶೀಯಾಕ್ಷರಂಗಳ್ಳೆ; ಛಲ್ಲಿ 


ಮಾಡಿದಂ [ಛಲ್ಲಂ ಮಾಡಿದಂ ಛರ್ಪಿಸಿದಂ-ಛಪ್ರಿಸಿದಂ: 
ಶಬ್ದಮದ, ೨೫ ವೃತ್ತಿ) 
ಛರ್ದಿ - ವಾಂತಿ (ಚರಿಗೆವೊಲ್ಲೊಡೆ ಆರುಂ ನಿಜೆಸುವರಿಲ್ಲ 


ಮೂಳಿತ್ತು ನಿಜೆಸಿದೊಡಂ ಛರ್ದಿಯಕ್ಕುಂ: ವಡ್ಡಾರಾ, ಪು 
೧೭೧, ಸಾ ೯) 

ಛರ್ದಿಗೆಯ್‌ - ವಾಂತಿಮಾಡಿಕೊ (ಸುವತೆಯರ್‌ ಎಂಬ 
ಆರ್ಯಿಕೆಯರ್ಗೆ ಆಹಾರದಾನಮಂ ಮಾಡಿದೊಡೆ ಅವರುಂ 
ಉಪವಾಸ ಶ್ರಮದಿಂ ಛರ್ದಿಗೆಯ್ಯೆ: ಶಾಂತೀಶ್ವಪು, ೮. ೧೩೨ 
ವ) 

ಛರ್ದಿಸು - ಛರ್ದಿಗೆಯ್‌ (ಕೊಳ್ಳಿರೆ ನಿಮ್ಮ ಕೂಟ೦ ಎನುತುಂ 
ಕೆಯ್ಯಂದಮೆರ್ದತ್ತ ಛರ್ದಿಸಿದಾಗಳ್‌: ಹರಿವಂಶ, ೯. ೩೦) 

ಛಲ - ನೆಪ (ಉಪದೇಶಂಗೆಯ್ದು ಕಾವ್ಯಚ್ಛಲದಿಂ ಅಖಿಲ 
ಧರ್ಮಂಗಳಂ ಕಲ್ಲಾಂತಪರೀತ ಖ್ಯಾತಿಯಂ ತಾಳ್ಗಿದ 
ಪರಮ ಕವಿಶ್ರೇಷ್ಠರಾದರ್‌: ಪಂಪರಾ, ೧. ೨೮) 

ಛವಿ - ಕಾಂತಿ (ತನ್ನೊಳಗಣ ಪನ್ನಗನ೦ ಮುಂ ನೀಂ ಪಿಡಿದು 
ಒಗೆಯೆ ಕಾಯಲಾಣದೆ ಪಿರಿದುಂ ಬನ್ನದ ಕರ್ಪೆಸೆದುದು 
ತೊಜ್‌ಗೆ ಇನ್ನುಂ ಹರಗಳ ತಮಾಳ ನೀಳಚ್ಛವಿಯಿಂ: 
ಪಂಪಭಾ, ೫. ೫೪) 

ಛಾಂದಸ — ವೇದಾಧ್ಯಯನ 
ಅಶುಚಿಯೆ೦ಬರ್‌ ಧೂರ್ತನಂ 
ಪಂಚತಂತ್ರ, ೧೦೪ ವ) 

ಛಾಗ - ಹೋತ (ಛಾಗದ ಪದೋತ್ಥಧೂಳಿಯೊಳಾಗದೆ 
ಬಹಿರಂಗ೦ ಅಶುಚಿಯೆಂಬರ್‌: ಸಮಯಪ, ೧೧. ೧೦೧) 

ಛಾತ್ರ - ವಿದ್ಯಾರ್ಥಿ (ತನ್ನ ಛಾತ್ರನಪ್ಪ ಯಜ್ಞನಂ ನಡುಮೆನಯ 
ಜಗಲಿಯಿಂ ತೆರಳಲಾಗದೆಂದು ನಿಯಮಮಂ ಕೊಟ್ಟು: 
ಧರ್ಮಪ, ೩. ೧೩ ವ) 


ಪ್ರವೀಣ (ಶುಚಿಯಂ 
ಛಾಂದಸನೆಂಬರ್‌: 


ಛಾದ್ಯ - ಮೇಲ್ಪಟ್ಟು, ವಿತಾನ (ಮುಕ್ತಾಮಣಿಗಣರಚಿತಂ ಛಾದ್ಯ 
ಹೃದ್ಯಂ .. . ಕಾಯಮಾನಂ ನವೀನಂ: ಚಂದ್ರಪ್ರಪು, ೧೨. 
೧೦೭) 

ಘಾ ದ ಕಾಂತಿ (ತಪ್ತತಪನೀಯಚ್ಛಾಯನುಂ 


ಪ್ರಹಸ್ತೋಚ್ಚ ಕ್ಟಯನುಂ ನಿದ್ರಾಲಸ ಅಕ್ಷಿನಿಮೇಷ ಜರಾ ಶೋಕ 
'ನಿರದಿತನುಂ: ಆದಿಪು, ೬. ೯ ವ) 


ಮತ್ತು 


೪೩೪ 


ಛಾಯಾಂಗಿ - ತೆಳುವಾದ ದೇಹವುಳ್ಳವಳು (ವಿಕಚ 
ಇಂದೀವರವಕ್ತೆ ಸನ್ಮರಕತತ್‌ ಛಾಯಾಂಗಿ ರಾಮಾಂಗೆ 
ವೃತ್ತಕುಚದ್ದಂತ್ವೆ ಎನೀಳಕುಂತಳೆ. ..ಕೂಷ್ಮಾಢಿಯಂಬಿಕೆ 
ಯಕ್ಷೇಶ್ವರಿ- ಸುಕುಮಾಚ, ೧. ೮) 

ಛಾಯಾಗ್ರಹಣಂಗೆಯ್‌  - ವ್ಯಕ್ತಿಯ ಚಲನವಲನವನ್ನು 
ನಿರೋಧಿಸಲು ಅವನ ನೆರಳನ್ನು ತಡೆಹಿಡಿ (ಶೀಶೈಳಂ 
ತದ್ದಿಮಾನಮಂ ಛಾಯಾಗ್ರಹಣಂಗೆಯ್ಯೆ ನೆಲಕ್ಕೆವರ್ಪದುಂ: 
ಪಂಪರಾ, ೧೧. ೫೨ ವ) 

ಛಾಯಾಟೋಪ - ಬಣ್ಣದ ವೈಭವ (ದಳಿತ 
ಕಮಲಚ್ಛಾಯಾಟೋಪಂ ಜ್‌ ಪ್ರಭಾವಳಯ 
ನಿಳಯಂ "ಪ್ರೋದ್ಯತ್‌ ಭ್ರೂವಿಭ್ರಮಂ: ಪಂಪಭಾ, ೪. ೭೭) 

ಛಾಯಾಲಕ್ಷ್ಯ — ಪ್ರತಿಬಿಂಬವನ್ನು ನೋಡಿ ಹೊಡೆಯಬೇಕಾದ 
ಗುರಿ (ಛಾಯಾಲಕ್ಷ್ಯಮನೊಡ್ಡಿಯುಂ ಆಯದ ನೀರೊಳಗೆ 
ತನ್ನನಡಸಿದ ನೆಗಟ೦ ಬಾಯಖಟೆವಿನಂ ಇಸಿಸಿಯು೦ ಅರೆ 
ಹೋಯಜ ಬಾಪೆಂದು ಹರಿಗನಂ ಗುರು ಪೊಗಬ್‌ 
ಪಂಪಭಾ, ೨. ೬೦) 

ಛಾಯೆ - ಕಾಂತಿ (ಉನ್ನಿಷತ್‌ ರತ್ನ ಹಟಚ್ಛಾಯೆಯೊಳೆ ಮುಸುಕಿ 
ದೇಹಚ್ಛಾಯೆಯುಮಂ ಪುದಿಯೆ ರತ್ತತರುವನೆ ಪೋಲ್ತಂ: 
ಆದಿಪು, 4 ೪೦) 

ಛಿಂದಕ - ಅಮರದವಳ್ಳಿ (ಓರೊಂದೆಡೆ ಛಿಂದಕ ಸುರದಾರು 
ಲವಂಗಾಸನದುಮಗಳಿನೆಸೆಗುಂ: ವರ್ಧಮಾಹು, ೫. ೪೯) 


ಛಿದ್ರ - ಕಂಡಿ (ನೃಪತಿಯ ಪ್ರಾಸಾದದ ಶಿಖರದ 
ಮಧ್ಯಪ್ರದೇಶಮ೦ ಬಾದಣದಂತಿರೆ ಛಿದಂ ಮಾಡಿ: ವಡ್ಡಾರಾ, 
ಪು ೧೮೬, ಸಾ ೧೪) 

ಛಿದ್ರಕದ್ದಾರ - ನೀರು ಹೋಗಲು ಮಾಡಿರುವ ತೂತು 


(ಛಿದ್ರದ್ಹಾರದ ತೂ೦ತನುರ್ಚಿ ನೀರಂ ಕಳೆದಾಗಳ್‌ : ವಡ್ಡಾರಾ, 
ಪು. ೨೬, ಸಾ. ೨೦) 

ಛಿದ್ರಾನ್ಹೇಷಿ - ರಂಧ್ರವನ್ನು ಹುಡುಕುವವನು, ಇತರರಲ್ಲಿ ತಪ್ಪನ್ನೇ 
ಹುಡುಕುವವನು (ಆಷಾಢಭೂತಿ ತಂ 
ಛಿದ್ರಾನ್ವೇಷಿಯಪುುದಣಿಂ ತನಗಿದುವೆ ಪದನೆಂದು ಬಗೆದು: 
ಪಂಚತಂತ್ರ, ೧೨೬ ವ) 

ಛಿದಿಸು - ಭೇದಿಸು, ನಾಶಮಾಡು (ರಸದಾನಾದಿಗಳೊಳ್‌ 
ಛಿದ್ರಿಸುವಮಪ್ಪೊಡೆ ಅವರ್‌ ಆಪ್ಪವಂತರುಂ ಬುದ್ಧಿವ೦ತರು೦ 
ಆಗಿ ನೆಗಟ್ಟರ್‌ ಇನ್ನಾವ ಮಾಟ್ಕಯೊಳ್‌ ಪಗೆಯಂ ಕೆಯ್ಲೆ 
ಮಾಡುವುದು ಪೇಟಿಂ. ಪಂಪಭಾ, ೬. ೬೭ ವ); ಕನ್ನ ಹಾಕಿ 
ಕಳ್ಳತನಮಾಡು (ಪರರ ಕಾವೈರ್ಥಮುಮಂ ಛಿದ್ರಿಸುವಂಗತಿ 
ಶಶಬ್ದದರಿದ್ರಂಗಕ್ಕುಮೆ ನವೀನ ಕಾವ್ಯಾರಂಭಂ: ಗಿರಿಜಾಕ, ೧. 
೨೬) 

ಛುರಿತ — ಬೆರೆತುಕೊಂಡಿರುವ (ಉತ್ಪಾತಾಸಿಚ್ಛುರಿತ 
ಭುಜಪರಿಘರೊಂದೊರ್ವರ ಸೆಣಸಿ೦ ಬಗ್ಗೆಗೆಯ್ದು ಪಾಯಿಸೆ 
ಜವದಿಂ: ಶಾಂತಿಷು, ೪. ೧೫) 

ಛೇದ - ಕತ್ತರಿಸುವುದು (ಧರ_ದುಚ್ಛೇದಪರಶುಧಾರೆಯುಂ 
ವಿಷಯವಿಷದ್ರುಮಕ೦ದಳಿಯುಂ: ಆದಿಷು, ೧೪. ೧೨೨ ವ) 

ಛೇದಿಸು - ಕತ್ತರಿಸು (ಮರನಂ ಛೇದಿಸುವು ವಷಟ್ಟರಣಂ ಗಂಧಕ್ಕೆ 
ಸೋಲ್ತು ತಾವರೆಯೆಸಳ೦ ಭರದಿಂ ಛೇದಿಸಲಾಅದೆ: 
ಧರ್ಮಾಮೃ, ೫. ೧೫) 


ಜ 
ಜಂಕರಿಸು - ಹೆದರು (ಜ೦ಕರಿಸ೦ ಕಾತರಿಸಂ ಮಾಂಕರಿಸಂ 
ಬೆಕ್ಕಸಂಬಡಂ ಬೆಕ್ಕರಿಸಂ ಹೂಂಕರಿಸಂ ನಿರ್ವಿನಿಸಂ 


ಜೀ೦ಕರಿಸ೦ ಜಿನುಗಂ ಅವನಿಸಂ ಕೊಕ್ಕರಿಸಂ: ಅಜಿತಪು, ೫. 
೮೯) 
ಜಂಕಿಸು - ಗದರಿಸು, ಹೀಯಾಳಿಸು (ಬಿಸುಗದಿರನ ಕಡುಗಾಯ್ದಂ 
ಮಸುಳಿಸಿದುವು ತುಜುಗಿ ನೆಗೆದು ನಾಲ್ಕುಂ ದೆಸೆಯಂ 
ಮುಸುಕಿದುವು ಮುಳಿದರ೦ ಜಂಕಿಸಿದುವು ಬಿಡದಾರ್ದು 
ಕಾವನೆಚ್ಚಲರ್ಗಣೆಗಳ್‌: ಕಬ್ಬಿಗಕಾ, ೨೩೫) 
- ಗದರಿಕೆ (ಪರಿವ ಗಾಲಿಯ ಕೋಳ್ಗೆ ಕೆಳರ್ತು ಬೆಟ್ಟುಗಳ್‌ 
ಕೂಡೆ ಸಡಿಲ್ಲಿನಂ ಹೊಡೆವ ಬೀರರ ಜಂಕೆಗೆ 
ಗೊಂಟಿನಾನೆಗಳ್‌ ಕೋಡುವಿನಂ ಕಡಂಗಿ ಪರಿತಂದುವು 
ತೋರ್ಕೆಯ ತೇರ್ಗಳೋಳಿಯಿಂ: ಕಬ್ಬಿಗಕಾ, ೧೬೦) 
ಜಂಗಮ - ಸಂಚರಿಸುವ (ಲತೆಗಳ್‌ ಜಂಗಮರೂಪದಿಂದೆ 
ನೆರದುವೋ ದಿವ್ಯಾಪ್ಲರೋವೃಂದ೦ ಈ ಕ್ಷಿತಿಗೇಂ ಇಂದ್ರನ 
ಶಾಪದಿಂದ ಇಟೆದುವೋ ಪೇಟ್‌೦ಬ ಶಂಕಾಂತರಂ ಮತಿಗಂ 
ಪುಟ್ಟುವಿನೆಗಂ: ಪಂಪಭಾ, ೪. ೩೯) 

ಜಂಗಮಕಲ್ಪವೃಕ್ಷ - ನಡೆದಾಡುವ ಕಲ್ಪವೃಕ್ಷ ಮಹಾ ಉದಾರಿ 
(ಇವಂ  ದಂಗಮಕಲಪ್ಯಕ್ಷಮನೆ ಕೊಟ್ಟು. ಈ ಮಾಲ್ಕ್‌ಯಿಂ 
ಭಾಜನಾಂಗದ ವಸ್ತಾಂಗದ ಭೂಷಣಾಂಗದ ಅಳವಂ 
ಚಕ್ರೇಶ್ವರಂ ತಾಳ್ವಿದಂ: ಔದಿಷು, ೪, ೩೫) 

ಜಂಗಮರೂಪ ದ ಸಂಚರಿಸುವ ಆಕಾರ (ಲತೆಗಳ್‌ 
ಜ೦ಗಮರೂಪದಿಂದೆ ನೆರದುವೋ ದಿವ್ಕಾಪರೋವೃಂದಂ ಈ 
ಕ್ಲಿತಿಗೇ೦ ಇಂದ್ರನ ಶಾಪದಿಂದ ಇಟೆದುವೋ ಪೇಟ”ಂಬ 
ಶಂಕಾಂತರಂ ಮತಿಗಂ ಪುಟ್ಟುವಿನೆಗಂ: ಪಂಪಭಾ, ೪. ೩೯) 

ಜಂಗಮಸೇತು - ಚಲಿಸುವ 
ಭೋರ್‌ ಭೋರೆನೆ. ಪೋಪ ಬರ್ಪ ಅಮರಸಂಹತಿ 
ಪೋಲ್ತುದು ಮಂದರಾದಿಗಂ ಕ್ಷೀರಪಯೋಧಿಗಂ ಹರಿಯ 
ಕಟ್ಟಿದ ಜಂಗಮಸೇತುಬಂಧಮಂ: ಶಾಂತಿಪು, ೧೦. ೪೫) 

ಜಂಗುಳಿ - ಗುಂಪು (ಅರಾತಿಗಜಮಸ್ತಕಕ್ಕೆ ಲಂಫಿಸುವ ಮಸಕದಿಂ 


ಜಂಕೆ 


ಸಿಂಗದ ಜಂಗುಳಿಯಂತೆ ಮುಂಗೊಳೊಳ್‌ ಕಡಂಗುವ 
ಅಣಿಯ ನಾಯಕರ್ಗೆ: ಆಚವರ್ಧ, ೮. ೪೩ ವ) 
ಜಂಗುಳಿದೇವರು - ಜನಜಂಗುಳಿಯ ದೇವತೆಗಳು, ಕ್ಷುದದೇವತೆ 
(ಜಂಗುಳಿದೇವರರಂ ಒಂದುದಿಂಗಳ್‌ ಕುಳ್ಳಿರ್ದು 
ಪೂಜಿಸುತ್ತಿರದೆ: ಸಮಯಪ, ೧. ೧೨೭) 
ಜಂಘಚಾರಣ — [ಜೈನ] ಎಂಟು ಬಗೆಯ 
ಚಾರಣಶಕ್ತಿಯಿರುವವರಲ್ಲಿ ಒಬ್ಬ, ನೆಲಕ್ಕೆ ಕಾಲೂರದೆ 


ನಡೆಯಬಲ್ಲವನು (ಜ೦ಘಚಾರಣರ್‌ ನಿಲಲೊಲ್ಲದೆ ಪೋದ 


ಕಾರಣವನಣಿಯದೆ .. .. ಬೆಸಗೊಂಡೊಡೆ: ಚಾವುಂಪು, ಪು. 
೨೧೧, ಸಾ. ೫) 
ಜಂಘಾ - ತೊಡೆ (ಆ ಕನಕಕದಳೀಸ್ತಂಬ ವಿಭ್ರಮ 


ಜಂಘಾಯುಗಳೆಯರೊಳ್‌ ಆ ಭುವನಭರಣೋತ್ತರಣ 
ಸಂಭರಮಣೀಯಜಂಘಾಯುಗಳಂ: ಆದಿಪು, ೮. ೨೩ ವ) 
ಜಂಘಾಲ - ವೇಗವಾಗಿ ಓಡುವವನು (ಅತಿ ಜಂಘಾಲಂ ಭಯ 
ಕಂಪಿತ ತನು ನಿಜಪತಿಯಂ ಇಂದನಂ ಕಂಡು 
ಪದಾನತನೆಂದಂ ದಶಮುಖಂ ಅಪ್ರಶಿಮಂ ಬವರದೊಳ್‌ 
ಇದಿರ್ಚುವವರಾರ್‌ ಅವನಂ: ಪಂಪರಾ, ೧೦. ೧೬೩) 


ಸೇತುವೆ (ಕೊಡಂಬೆರಸು ಆಳಿಗಟ್ಟಿ 


೪೩೫ 


ಜಂಘಾಳ - ವೇಗವಾಗಿ ಓಡುವವನು 
ಮರ್ತ್ಯನಿಳಾಕ್ರಾಂತಹಯೌಘಮೂರ್ಜಿತ 
ಜಂಘಾಳಪತ್ತಿ ನಿಕಾಯಂ: ಆದಿಷು, ೪. ೯೧) 

ಜಂಜು - ಬೀಸುವ ಗಾಳಿ ಅಥವಾ ಬೀಳುವ ಮಳೆಯ 
(ರುಕಾರಕ್ಕೆ ಜಕಾರಂ: ರುುಂಪಂ-ಜಂಪಂ 
ಜ೦ಜು: ಶಬ್ದಮದ, ೨೬೯ ಪ್ರ) 

ಜಂರಭಾನಿಲ - ಮಳೆಹನಿಯೊಡಗೂಡಿದ ಗಾಳಿ (ಜಂರುಾನಿಲಂ 


(ಚಂಡಾಜಿವಿಕ್ರಾಂತ 
ಜಯಪ್ರಖ್ಯಾತ 


ಸದ್ದು 
ರುಂರಭಾ- 


ಭೀಕರಮಾದ್ಯತ್‌ ಕುಂಜರಂಬೊಲ್‌ ಸುಟೆದೊಗೆಯೆ 
ವರ್ಷಾಂಬು ದಾನಾಂಬುವಾಗಳ್‌: ಉದ್ದಟಕಾ. ೯. ೧೩೨) 
ಜಂರಭಾಪ್ರಭಂಜನ — ಮಳೆಹನಿಯೊಡಗೂಡಿದ ಗಾಳಿ 


(ರಿಪುಬಲಬಲಾಹಕ ಪ್ರಬಲಜಂರುಾಪ್ರಭಂಜನನಂ ಕಂಡು: 
ರಾಜಶೇವಿ, ೬. ೮೧ ವ) 


ಜಂರಖಾಸಮೀರ - ಜಂರುಾಪು್ರಭಂಜನ (ಆಶಾಂತರದೊಳ್‌ 
ಜಂರುಖಾಸಮೀರಂ... .. ಪರ್ವಿಸತ್ತಿರ್ದುವೆತ್ತಂ: ಕಾದಂಬ, ೯. 
೧೫) 

ಜಂತ - ದಂತ (ಸಿರಿಕಂಡದ ಕೋಟ್ಕ್‌ಸಜಂ ಪುದಿದು ಜಂತದಿಂ 
ಕಡೆದು ಕಂಡರಿಸಿದ ಪುತ್ತಚೆಯಂತಿರ್ಪಳ್‌: ಕಬ್ಬಿಗಕಾ ೨೪೬ 
ವ) 

ಜಂತದ ಪಾಪೆ - ದಂತದ ಬೊಂಬೆ (ಜ೦ತದ ಪಾಪೆಗಳ್‌ ತಳಿರ 


ತುಂತುರನೋಸರಿಸುತ್ತೆ ಕೈಗಳಿಂದಂ ಬರ್ಪಂತಿರೆ ಬರ್ಪ 
ಭೂಮಿಪತಿ: ಲೀಲಾವತಿ, ೧೨. ೧೪) 

ಜಂತಿಗ - ದಂತದ ವ್ಯಾಪಾರಿ (ಜಂತಿಗರ್‌ ಸಂತತಿಗೆಟ್ಟರಂತಟಲೆ 
ತಂಬುಲಿಗರ್‌ ನಂಬುಗೆಗೆಟ್ಟವರಂತೆ ಪೆಂಸಾರೆ: ಧರ್ಮಾಮ್ಮ 
೨.೪೧ ವ) 

ಜಂತು - ಪ್ರಾಣಿ (ಬತಗುಣಚರಿತಮಿಲ್ಲದ ಸುತನ೦ ಜಂತು ಎಂಗೆ 
ತನುಜನಪ್ಪುದಣಿಂದಂ: ಸಮಯಪ, ೫. ೧೪೫) 

ಜಂತೆ - ಛಾವಣಿಯ ತೊಲೆಗಳ ನಡುವೆ ಹಾಕುವ ಸಣ್ಣ ಅಡ್ಡಪಟ್ಟಿ 
(ಪಚ್ಚೆಯ ನೆಲಗಟ್ಟಿನೊಳಂ ಪವಳದ ಜಂತೆಯೊಳ೦ 
ಪದ್ಮರಾಗದ ಬೋದಿಗೆಯೊಳಂ: ಪಂಪರಾ, ೩. ೭೪ ವ) 

ಜಂತೆತ್ತಿದರ್‌ - ಹೊಟ್ಟೆಯಲ್ಲಿ ಜಂತುಗಳು ಹೆಚ್ಚಾಗು 
(ಕಂಡಕಂಡವರೆಲ್ಲಂ ಜಂತೆತಿತ್ತದರಂತೆ ಓಕರಿಸುತ್ತುಂ: 
ಧರ್ಮಾಮೃ, ೪.೪೮ ವ) 

ಜಂತ್ರ - ಯಂತ್ರ, ಕಡೆಗೋಲು (ಘನ ಮಂದರಾವನೀಧರಂ 
ಉರು ಜಂತ್ರಮಾಗೆ ಕಡೆದರ್‌ ಭುಜಸತ್ವದ 
ಸಂಭ್ರಮಂಗಳಿಂ: ತ್ರಿಷಷ್ಠಿಪು, ೧೬. ೨೧) 

ಜಂಪ - ನೆಗೆತ, ಕುಪ್ಪಳಿಕೆ (ರುಕಾರಕ್ಕೆ ಜತ್ವಂ: ರುಂಕೆ-ಜಂಕೆ 
ರುಂಪಂ-ಜ೦ಪಂ: ಶಬ್ದಮದ, ೨೬೯ ಪ್ರ 

೦ಪತಿ - ದಂಪತಿ (ಆ ಜಂಪತಿಗಳ ವದನಾಂಭೋಜಂಗಳಂ.. 
.. ನೋಡಿ: ಪುಷ್ಪದಂಪು, ೧೨. ೧೦) 

ಜಂಪೆ - ಮನೆಯ ಒಂದು ಭಾಗ (ತಿವುರಿ ಗುಡಿ ಗೂಡಾರಂ 
ರುಂಪಾಳಿ ಚೌಕಿಗೆ ಜಂಪೆ ಮಂಡವಿಗೆ ಮಾಡಿತ್ತು 
ಕಣ್ಣನುರಾಗಂ: ಅನಂತಹು, ೧೩. ೭೩) 

ಜಂಬಾಳ - ಒಂದು ಸಸ್ಯ (ಜಳಮಾತ್ರಂ ಪುದಿದಿರ್ಪ ಪಲ್ವಲ 
ಮಹಾಜಂಬಾಳದ ಒಳ್ಳೇಸರಾವಳಿಯಗಂ ನಸುದೋಣದಂತೆ 
ನೆಜ* ನಿಷ್ಠ೦ಂಪತ್ಚದಿ೦ .. . ಇರ್ದುದು .. .. ಕ್ರೋಡವಜಂ 
ನಾಡೆಯುಂ: ಶಾಂತೀಶ್ವಪು, ೧೨. ೩೫) 


ಜಂಬಿರ - ನಿಂಬೆ (ತಮಾಳ ಕುಚಂದನ ಚಣದ ನಾಗ ಜಂಬಿರ 
ಪನಸು ಆಮ ನಿಂಬ ಕುಟಜ ಆದಿ ಮಹಾಕುಜಸಂಕುಗಳಂ: 
ಹರಿವಂಶ, ೭. ೭) 

ಜಂಬೀರ - ನಿಂಬೆ (ಪನಸು ಆಮ್ರ ಜಂಬು ಜಂಬೀರ ನಾರಿಕೇಳ 
ಕಪಿತ್ಥ ಕದಳೀ ನಾರಂಗ ನವೀನಫಲಾವಳಿಯಂ ವಿನಯದಿಂ 
ಆ ದ್ವಿಜಂಗೆ ಕಪಿವರನಿತ್ತಂ: ಪಂಚತಂತ್ರ, ೧೮೩) 

ಜಂಬು - ನೇರಿಳೆ (ಪನಸು ಆಮ ಜಂಬು ಜಂಬೀರ ನಾರಿಕೇಳ 
ಕಪಿತ್ಥ ಕದಳೀ ನಾರಂಗ ನವೀನಫಲಾವಳಿಯಂ ವಿನಯದಿಂ 
ಆ ದ್ವಿಜಂಗೆ ಕಪಿವರನಿತ್ತಂ: ಪಂಚತಂತ್ರ, ೧೮೩) 

ಜಂಬುಕ - ನರಿ (ಅಧಿಕಭಯಪ್ರದಮೆನಿಪ ಘೋರಕಾಂತಾರದೊಳೆ 
ಮಹಾಭೀರುವೆಂಬ ಜಂಬುಕನಿರ್ಕುಂ: ಪಂಚತಂತ್ರ, ೯೩) 
ವರುಣ (ವರುಣ೦ಗ೦ ಕ್ರೋಷ್ಟುಗ೦ ಜಂಬುಕನೆನಿಸುವ 
ಸಂಜ್ಞಾಂತರಂ ತಾನದಕ್ಕುಂ: ಅಭಿಧಾವ, ೩. ೧. ೭) 

ಜಂಬುದೀವಿ - ಜಂಬೂದ್ವೀಪ (ಸಮುನ್ನಿಷದ್ದಿವಿಧ ರತ್ನಮಾಲಾ 
ಪ್ರಭಾಭಿದಾರುಣ ಜಲಫ್ಲವಾವಿಳ ವಿಳೋಳ ವೀಚೀರಯ 
ಪ್ರದಾರಿತ ಕುಳಾಚಲೋದಧಿ ಪರೀತಮಾಗಿರ್ದ 
ಜಂಬುದೀವಿಯೊಳಗುಂಟು: ಪಂಪಭಾ, ೧. ೫೧೨ [ಇದನ್ನು 
ಪೃಥ್ವೀ ವೃತ್ತವೆಂದು ಗುರುತಿಸಿ ಪರಿಷತ್ತಿನ ಮುದ್ರಣದಲ್ಲಿ 
ಅಡಿಟಿಪ್ಪಣಿಯಾಗಿ ನೀಡಿದ್ದಾರೆ] 

ಜಂಬೂದ್ಧೀಪ - ಜಂಬೂ, ಪ್ಲಕ್ಷ್ಯ. ಶಾಲ್ಮಲೀ, ಕುಶ, ಕೌಂಚ, ಶಾಕ, 
ಪುಷ್ಕರ ಎಂಬ ಸಪ್ಪದ್ದೀಪಗಳಲ್ಲಿ ಒಂದು; [ಜೈನ] 
ಜಂಬೂದ್ವೀಪದಲ್ಲಿ ಭರತವರ್ಷ, ಹೈಮವತವರ್ಷ, 
ಹರಿವರ್ಷ, ವಿದೇಹವರ್ಷ, ರಮ್ಯಕವರ್ಷ, ಹೈರಣ್ಯವತವರ್ಷ, 
ಐರಾವತವರ್ಷ ಎಂಬ ಏಳು ಭಾಗಗಳು (ಅರೆ 
ಜಂಬೂದ್ವೀಪ೦  ಅಲ್ಲಿಂ ಪೊಣಗಿರೆ ಲವಣಾ೦ಬೋಧಿ: 
ಪುಷ್ಪದಂಪು, ೧. ೯೦) 

ಜಂಬೂವೃಕ್ಷ - ನೇರಿಳೆ ಮರ (ಮೇರುಪರ್ವತದ ತೆಂಕಣ 
ತಟ್ಟಲೊಳ್‌ ದ್ವಾದಶಯೋಜನ ಪ್ರಮಾಣಮಪ್ಪ ಜಂಬೂವ್ಯಕ್ಷದ 
ಕೆಲದೊಳ್‌: ಪಂಪಭಾ, ೬. ೩೦ ವ) 

ಜಂಭರಿಪು - ಜಂಭ ಎಂಬ ರಾಕ್ಷಸನ ಶತ್ರು ಇಂದ್ರ 
(ಜಂಭುರಿಪುವಿನೋಲಗದೊಳ್‌ ರಂಭಾಸಂಭೋಗ 
ಸೌಖ್ಯಮಂ ನೆರ” ಮಾಲ್ಕುಂ: ಉದ್ಭಟಕಾ. ೧. ೯೧) 

ಜಂಭವೈರಿ - ಇಂದ್ರ (ಜಲನಿಧಿ ಜಂಭವೈರಿಗೆ ಅರಿಯಂ 
ನಿಜೆಯಂ ಬಿಡು ಬೇಗಮೆಂದು ಬಂದುಲಿವವೊಲೊಪ್ಟೆ: 
ರಾಜಶೇವಿ, ೧. ೯೯) 

ಜಂಭಾರಾತಿ — ಜಂಭರಿಪು (ಶಾತಕುಂಭಕುಂಭ೦ಗಳಿ೦ 
ಜಂಭಾರಾತಿ ತದ್ಭುವನಮೂಲದ್ರಂಭಂಗೆ ಸವನವಿಧಿಯಂ 
ನಿರ್ವರ್ತಿಸಿ: ಕರ್ಣನೇಮಿ, ೧೩. ೭೧ ವ) 

ಜಂಭೀರ - ಗಜನಿಂಬೆ (ಪಣ್ಮ ಜಂಭೀರಂ ಬಿಣ್ಗೊನೆ ಜೋಳ್ಪ 
ಬಾಳೆ ಫಲಸಂದೋಹಂ೦ಗಳಿ೦ .. ಜೆಲ್ಹಾದುದಾ ನಂದನಂ: 
ಧರ್ಮಪ, ೧. ೪೮) 

ಜಕ್ಕ - ಯಕ್ಷ (ಕುಬೇರನಿಂ ಕಪ್ಪಂಗೊ೦ಡು ಪೊನ್ನಂ ಜಕ್ಕರೆಕ್ಕೆಯಿಂ 
ಪೊತ್ತು ಬರೆ: ಪಂಪಭಾ, ೬. ೩೨ ವ) 

ಜಕ್ಕಂಜಜೆ - ಬಹಳ ನಿಂದನೆಮಾಡು (ಅಂತು ಜಕ್ಕಂಜಜೆವ 
ಕಜ್ಜಮಂ ಕೇಳ್ದು: ಅನಂತಪು, ೮. ೧೯ ವ) 

ಜಕ್ಕಂದೊಟ - ಗುಂಡಗೆ ಸುತ್ತುವ ಉಯ್ಯಾಲೆ ಸುಟಗಾಳಿಯ 
ತೂಲದಂತೆ ಜಕ್ಕಂದೊಟದಂತೆಉಟಣದ ಗುಂಡಿಗೆಯಂತೆ: 
ಚಂದ್ರಪ್ರಪು, ೧೩. ೯೦) 


೪೩೬ 


ಜಕ್ಕಂದೊಟಲಿ - ಕೋಣ 
ಅನುಕರಿಸಿರ್ದ೦ ಬಹಳ 
ನೇಮಿನಾಪು, ೮. ೧೧೬) 

ಜಕ್ಕರೆಕ್ಕೆ - ಓಜಕ್ಕರ್‌-ಎಕ್ಕೆ] ಯಕ್ಷರು ಒಟ್ಟಾಗಿ (ಕೈಳಾಸದ ಮೇಗಣ್ಣೆ 
ವಂದು ಕುಬೇರನಿಂ ಕಪ್ಪಂಗೊ೦ಡು ಜಕ್ಕರ್‌ ಎಕ್ಕೆಯಿ೦ ಪೊತ್ತು 
ಬರೆ: ಪಂಪಭಾ, ೬. ೪೨ ವ) 

ಜಕ್ಕವಕ್ಕಿ - ಚಕ್ರವಾಕ ಪಕ್ಷಿ (ಬನಮಂ ಕೋಗಿಲೆ ಜಕ್ಕವಕ್ಕೆ ಪಗಲಂ 
ಪೂಗೊಂಚಲಂ ತುಂಬಿ ಚ೦ದ್ರನನ೦ಭೋನಿಧಿ: ಆದಿಪು, 
೧೨. ೩೧) 

ಜಕ್ಕಿ - ಯಕ್ಷಿ («ಜಕ್ಕಿಯರೂಟವೆ. ಕೂಟದೇಟ್ಸ್‌ಯೊಳ್‌ 
ಸುರುಕೆನಬಾರದೆಂಬ  ಬೆಲೆವೆಣ್ಲಳ ಕೂಟಮಂ ಇಕ್ಕು 
ಕಿಚ್ಚಿನೊಳ್‌: ಅನಂತಪು, ೮. ೫೭) 

ಜಕ್ಕುಗೊಳ್‌ - ಚಿವುಟು, ಉಗುರ ಗುರುತು ಹೊಂದು 
(ಮರೆದೊಣಗಿದ ಎಡ್ಡ ಮಿಂಡಿಯರ ಮೇಲುದಂ ಸೆಳೆದು 
ಕುಸಿದು ಕೆಳಕ್ಕೆ ಎಬ್‌ದು ಜಕ್ಕುಗೊಂಡು ತಕ್ಕೆಗೆ ತೋರವಾದ 
ಪೇರುರದ ಮೊಲೆಗಳೊಳಪೊಕ್ಕು: ಲೀಲಾವತಿ, ೩. ೨೦ ವ) 

ಜಕ್ಕುಲಿಸು - ಮೋಹಗೊಳಿಸು (ಮುರಿದು ಸುತ್ತಿದ ಚಂಪಕಮಾಲೆ 

ಕಣ್ಗಳಂ ಜಕ್ಕುಲಿಸಿತ್ತು: ನೇಮಿನಾಪು, ೩. ೯೯); ಆವರಿಸು, 

ವ್ಯಾಪಿಸು (ಆಕೆಗಳ ಕಣಂಗಿದ ಕುಚ ಚೂಚುಕಂಗಳಿಂದೆಸೆದು 

ತೋಳ ಮೊದಲಿಂ ಜಕ್ಕುಲಿಸುವ ಪೆರ್ಮೊಲೆ: ಪಂಪರಾ, ೩. 

೧೩೩ ವ); ಕಚಗುಳಿಯಿಡು; ಅಲ್ಲಾಡು (ಎತ್ತಿದ ಪಟಯಿಗೆ 

ಜಕ್ಕುಲಿಸುತ್ತಿರೆ ನಕ್ಕಪುದು ಗಗನಂ: ಆಚವರ್ಧ, ೮. ೩) 

- ಜಗತ್ತು (ಜಗಮ೦ ಮಾಡಿದ ಪದ್ಮಜಂ: ಪಂಪಭಾ, ೪. 

೭೫) 

ಜಗಚ್ಚಕ್ರ - ಭೂಮಂಡಲ (ಚಕ್ರಿಗೆ ಸುತ್ತಾಕ್ರಾಂತ ಸಮಸ್ತ ಜಗಚ್ಚಕ್ರಂ: 
ಕಾದಂಬ, ೧. ೯) 

ಜಗಜ್ಜನ - ಜಗತ್ತಿನ ಜನ (ನೇತ್ರಾನಂದಕರಂ ಈ 
ಜಗಜ್ಜನಚೂಡಾಮಣಿ: ಮಲ್ಲಿನಾಪು, ೧೧. ೯೩) 

ಜಗಜ್ಜನಕ - ಲೋಕದ ತಂದೆ ಜಗಜ್ಜನಕನೆಂಬುದು ಮೇದಿನಿ 
ಶಾಂತಿವರ್ಮನಂ: ಪುಷ್ಪದಂಪು, ೧. ೭೫) 

ಜಗಜ್ಜೀವನ - ಜಗತ್ತನ್ನು ಬದುಕಿಸುವ (ನದನದೀಕುಳದೊಳ್‌ 
ಪರಿವರ್ಧಿಕು೦ ಜಗಜ್ಜೀವನಜೀವನಂ: ಜಗನ್ನಾವಿ, ೪. ೭೭) 

ಜಗಚ್ಚೈತ್ರ ದ ಜಗತ್ತನ್ನು ಗೆಲ್ಲುವ (ಮಧುಮಿತ್ರ 
ಜಗಜ್ಜೈತ್ರಾಯುಧಗೃಹಮೆನೆ ವಿಕಚ ವಿಚಕಿಳಂ 
ಸೊಗಯಿಸುಗುಂ: ಚಂದ್ರ ಪ್ರಷು, ೭. ೫೦) 

ಜಗತಿ - ಜಗಲಿ (ಎಸೆವ ಕಪ್ಪುರದ ಉೊಬ್ಬನುರ್ವಿದ ಜಗತಿಯೊಳ್‌ 
ಅಸುಕೆಯ ಪೊಸದಳಿರ ಪಾಸಿನೊಳ್‌: ಕರ್ಣನೇಮಿ, ೧೩. 
೨೦ ವ); ಜಗತ್ತು (ವಸುಂಧರೆ ಕು ಮಹಿ ಜಗತಿ ವಿಶ್ವಂಭರೆ: 
ಅಭಿಧಾವ, ೧. ೫. ೧) 


(ಹರಿ 
ಬಾಹುಚಾಳನ 


ಜಕ್ಕಂದೊಟಲಿಯಂ 
ಗತಿಯೊಳ್‌: 


ಜಗ 


ಜಗತೀಜನ - ಜಗತ್ತಿನ ಜನ (ಕಡೆಯೊಳ್‌ ತೀರ್ಥಂಕರಂ.. 
-ಉರ್ವಿಗಿಟಿತಂದಂ  ಬಂಧುರಾನಂದಮಂ ಪಡೆಯುತ್ತುಂ 
ಜಗತೀಜನಕ್ಕೆ: ಶಾಂತೀಶ್ವಪು, ೨. ೧೨೦) 

ಜಗತೀತಲ - ಭೂಮಿತಳ (ಜಹತೀತಳಮಂ ಪ್ರಭು 
ಮೇಘರಥಂಗಿತ್ತಂ: ಶಾಂತಿಪು, ೯. ೬೨) 

ಜಗತೀತಳ - ಜಗಲಿ (ಷೋಡಶಸೋಪಾನೋಪಶೋಭಿತ 
ಜಗತೀತಳಮಧ್ಯದೊಳ್‌ ಅನುಕ್ರಮದೊಳ್‌ ಎಂಟು 


ನಾಲ್ಕುನಾಲ್ಕುಂ ಬಿಲ್ನಿಡಿಯವಾಗಿ: ಆದಿಷು, ೧೦. ೨೩ ವ) 


ಜಗತೀತ್ರಯ - ಮೂರು. ಲೋಕಗಳು (ಬಸಿಯೊಳ್‌ 
ಜಗತೀತ್ರಯಮಂ ಒಸೆದಿಟ್ಟು ಓರಂತೆ ಕಾದ ಪೆಂಪಿನ ನಿಮ್ಮೀ 
ಬಸಿಆ೦ ಪೊಕ್ಕ ಅಯ್ದರಂ ಅಸುರಕುಳಾಂತಕ ಕಡಂಗಿ 
ಕಾವುದು ಪಿರಿದೇ: ಪಂಪಭಾ, ೯. ೧೬) 

ಜಗತೀಧರ - ಬೆಟ್ಟ [ಕೈಲಾಸ] (ಕಪಾಲಶೂಲರಂಜನಕರ ದೇವ 
ದೇವ ಜಗತೀಧರಮಂದಿರ ಮಂಗಳಾಕರಾ: ರಾಜಶೇವಿ, ೧. 
೫೯) 

ಜಗತೀನಾಥ - ರಾಜ (ಆ ನಾಗಪಾಶಮಂ ಜಗತೀನಾಥಂ 
ಪೊಸೆಯೆ ಕಟ್ಟುಗಳ್‌ ಬಿಟ್ಟೆರೆ ಪೋಲ್ತೇನೆಸೆದುದೊ ನೃಪಸುತನ 


ಅಪದಾನದ ಶಾಸನಕೆ ಲೆಕ್ಕಮಿಟ್ಟಕ್ಕರಮಂ: ಶಾಂತಿಷು, ೮. 
೫೪) 
ಜಗತೀಪಾಲ — ರಾಜ (ಜಗತೀಪಾಲರನೊತ್ತಿಕೊಂಡು 


ಪಿತೃಗಟ್ಟುತ್ತುಂ: ಪುಷ್ಪದಂಪು, ೫. ೫೭) 
ಜಗತೀರಾಜ್ಯ - ಭೂರಾಜ್ಯ ಐಹಿಕರಾಜ್ಯ (ನೆಗಟ್ಟ ತಪೋರಾಜ್ಯದ 
ಬಗೆ ಮಿಗೆ ನಿಂದಂ ವೃಷಭನಾಥಂ ಅತ್ತೊಂದೆಡೆಯೊಳ್‌ 
ಜಗತೀರಾಜ್ಯದ ಬಗೆ ಕೈಮಿಗೆ ನಿಂದಂ 
ಭರತರಾಜನಿತ್ತೊಂದೆಡೆಯೊಳ್‌: ಆದಿಪು, ೯. ೬೭) 


ಜಗತೀಸಂತತಿ - ಜಗತ್ತಿನ ಸಂತತಿ (ಗೃಹಸ್ಥಧರ್ಮದಿಂದಂ 
ನೀನೆಂತಂತೆ ಸಲೆ ನೆಗಬ್‌ 
ಧರ್ಮಸಂತತಿ ನಿಲ್ಕುಂ: ಆದಿಷು, ೮. ೧೩) 

ಜಗತ್ತಯ - ಮೂರು ಟಗಳ: ಸ್ವರ್ಗ, ಮರ್ತ್ಯ, ಪಾತಾಳ 
ಂಹಾಸನಮಸ್ತಕದೊಳಿರ್ದ ಜಗತ್ತಿತಯತಿಳಕನ 
ಪಾದಪದ್ಭಂಗಳ್ಳೆ .. .. ವಿಹಿತೋಪಹಾರನಾಗಿ: ತದಿಷು, ೧೩. 
೮೩ ವ) 

ಜಗತ್ತಯಗುರು - [ಜೈನ] ಮೂರುಲೋಕಗಳ ಗುರು, ಆದಿದೇವ 
ಸಎಅಗಿ ಜಗತ್ತಯಗುರುಗೆರ್ದೆಯಜಕದೆ ಪೊಗಟ್ಟು ಅಖಿಳ 
ಭುವನಜನನಿಯನಾಗಳ್‌ ಮಲ್‌ಯಿಸಿ ಮಾಯಾನಿದ್ರೆಯಿಂ: 
ಆದಿಪು, ೭. ೪೫) 


ಜಗತ್ತಯಪ - ಮೂರು ಲೋಕಗಳ ಒಡೆಯ (ಕಳೆದ 
ವ ವಿರಾಮಂಗಳೊಳೊದವಿದ ಮೋಹದಿ೦ 
ವಿಚಾರಕ್ಕೆ ಪವಣ್ಣಳೆದ ಗುಣದಿಂ ಕರಂ ಪಳುಗಳಿದುದು ದಯೆ 
ತಮ್ಮನೊಳ್‌ ಜಗತ್ತಯಪತಿಯಾ: ಶಾಂತಿಷು, ೧೦. ೯೯) 

ಜಗತ್ತಿತಯ ದ ಜಗತ್ತಯ (ಚಾಗದ ಕ೦ಬಮಂ ನಿಜಿಸಿ ಬೀರದ 
ಶೈಸಿನಮಂ ನೆಗಷ್ಟೆ ಕೋಳ್ಳೋಗದ ಮಂಡಲಂಗಳನೆ ಕೊಂಡು 
ಜಗತ್ತಿತಯಂಗಳೊಳ್‌ ಜಸಕ್ಕೆ ಆಗರಮಾದ ಬದ್ದೆಗನಿಂ ಆ 
ನರಸಿಂಹನಿಂ ಅತ್ತ ನಾಲ್ಡರಲ್‌ ಮೇಗು ಪೊದಳ್ಳ 
ಚಾಗದೊಳ೦ ಒಂದಿದ ಬೀರದೊಳಂ ಗುಣಾರ್ಣವಂ: 
ಪಂಪಭಾ, ೧. ೫೦) 

ಜಗತ್ತರ್ಯಷ್ಠಿ - ಲೋಕಪೂಜೆ (ಜಗತ್ತರ್ಯಷ್ಠಿಗೆ ನೆಲೆಯಾದರ್‌ 
ಅಷ್ಟಮಾವನಿನಿಳಯರ್‌: ಶಾಂತಿಷು, ೧೨. ೯) 

ಜಗತ್ತಕಟ - ಜಗತ್ತಿನಲ್ಲಿ ಪ್ರಸಿದ್ಧವಾದ (ಜಗತ್ತಕಟ ಫ್ಲವಸಂವತ್ಸರದ 
ಕಾರ್ತಿಕ೦ ಮುದಮನೀಯೆ: ಆದಿಪು, ೧೬. ೭೩) 


ಜಗತ್ತತೀತ — ಜಗತ್ತಸಿದ್ದ (ಲಲಿತವಾಗ್ವಿಳಾಸಮೆ 
ಲಸಿಕ ಉತಿಯವೊಎಸೆದಪುದು ಜಗತ್ಪತೀತನೀತನೆ 


ಸರಸ್ವತೀಮಣಿಹಾರಂ: ಆದಿಪು, ೧. ೨೮) 


ಜಗತೀಸಂತತಿ ನಿಲೆ ನಿನ್ನ 


೪೩೭ 


ಜಗತ್ತಥಿತ — ಲೋಕಪುಸಿ ಸಿದ್ಧವಾದ (ಪರರಥಿನೀಜಳನಿಧಿಯ 
`ಪಾರಮಂ ಸಲ್ವ ಜಗತ್ತಥಿ ಥಿತ ಭುಜದರ್ಪದಿ೦ದತಿರಥಮಥನಂ 


ಕರ್ಣಧಾರನಲ್ಲನೆ ಕರ್ಣಂ: ಪಂಪಭಾ, ೧೨. ೫೦) 


ಜಗತ್ತ್ವಾಮಿ - ಜಗತ್ತಿಗೆ ಒಡೆಯನಾದವನು, ಆದಿಜಿನ (ಶ್ರೀ 
ದೇವೇಂದಮುನೀಂದವಂದಿತಗುಣವ್ರಾತಂ ಜಗತ್ಲ್ವಾಮಿ ಸಂದ 
ಆದಿಬ್ರಹ್ಮಂ ಅಗಾಧಬೋಧನಿಳಯಂ: ಆದಿಪು, ೧. ೧) 

ಜಗದೇಕಮಲ್ಲ - ಲೋಕಕ್ಕೆ ಒಬ್ಬನೇ ಜಟ್ಟಿ (ಆ ಮಾತಿಗೆ ಮೆಚ್ಚಿ 
ಜಗದೇಕಮಲ್ಲನ೦ ತೊಡೆಯನೇಟೆಸಿಕೊಂಡು ಕುಂಭಸಂಭವಂ 
ಗಾಂಗೇಯನಂ ಇಂತೆಂದಂ: ಪಂಪಭಾ, ೨. ೫೪ ವ) 

ಜಗದ್ಗುರು. - [ಜೈನ] ಆದಿ ತೀರ್ಥಂಕರ (ತ್ರಿದಶಾಸನ೦ಗಳ್‌ 
ಅಲ್ಲಾಡಿದುವು ಜಗದ್ದುರುಗೆ ಬೇಗಂ ಉಚ್ಚಾಸನದಿಂದಿರೇಟೆಂ 
ಎ೦ದು ಪೇಟ್ಟವೊಲ್‌: ಆದಿಪು, ೭. ೪೧) 


ಜಗನ - [ಜಘನ] ಸೊಂಟ (ಈ ಜಗನಮಿದೇಕೆ 
ಹೇಮರಶನಾಧ್ದನಿಯಿಲ್ಲದೆ ಮೂಗುವಟ್ಟುದು ಈ ಬಗೆಯೋಲ್‌ 
ಅಲಕ್ವಕದ್ರವದೊಳೊಂದದೆ.. ನಿಂದುವು. ಪಾದಪಂಕಜಂ: 
ಪಂಪಭಾ, ೪. ೬೨) 

ಜಗನ್ಮಂಗಳ ದ [ಜಗತ್‌--ಮಂ೦ಗಳ] ಲೋಕಕ್ಕೇ 
ಮಂಗಳಕಾರಿಯಾದ (ಅಂತು ಚಾಗಂಗೆಯ್ದು 
ಜಗನ್ನಂಗಳಗಂಗಾವಾರಿಯೊಳ್‌ ಅನಿವಾರಿತಪರಾಕ್ರಮಂ 
ಅಘಮರ್ಷಣಪೂರ್ವಕಂ ಮಿಂದು: ಪಂಪಭಾ, ೯. ೭೨ ವ) 

ಜಗನ್ಮಂಡನ — ಜಗತ್ತಿಗೆ ಆಭರಣವಾಗಿರುವವನು 
(ಕನತ್ಸನಕರಂಜಿತಂ ನಿಜಕರಂ ಜಗನ್ನಂಡನಂ 
ವನೇಜಸಖಂ ಏಕಚಕ್ರರಥನಸ್ತದೋಷೋದಯಂ 
ಮನೋಹರತರಪ್ರಭಂ ಸುರವರಂ ತ್ರಿಲೋಕಸ್ತುತಂ 
ಮುನೀಶ್ಚರನ ಮುಂದೆ ನಿಂದನನಘಂ ದಿನಾಧೀಶ್ವರಂ: 


ಪಂಚತಂತ್ರ, ೩೬೨) 

ಜಗಲಿ - ಕಟ್ಟೆ (ವಜ್ರಂಗಳ ಕಾಂತಿಳಡರೆ ಪರ್ವಿ ಪಚ್ಚೆಯ 
ಜಗಲಿಯೊಳೊಪ್ಪಿದುವು ರಂಗವಲ್ಲಿಯಿಕ್ಕಿದವೊಲ್‌: ಮಲ್ಲಿನಾಪು, 
೩. ೭೭) 

ಜಗಲಿಸು - ಜಗಜಗಿಸು (ಜಗಲಿಸುತ್ತುಮಿರ್ದ ಕಾ೦ಚನರತ್ನ 
ಸಂಚಯಮಂ ಕಂಡು ಕೊಂಡು ಶೌಂಡಿಕಂ ಧನಶೌಂಡನಾಗಿ 
ಹೋದಂ: ನೇಮಿನಾಪು, ೪. ೧೧೪ ವ) 

ಜಗಳೆ - ಕಂಸಾಳೆ, ಜಾಗಟೆ (ಜಿನಗೃಹದೊಳೊಗೆವ ಜಗಳೆಯ 
ದನಿಯಂ ಕಾರ್ಗಾಲ ಮುಗಿಲ ಮೊಬಗಿನ ದನಿಗೆತ್ತು 
ಅನುರಾಗದಿಂ ಒಡರಿಸಿದುವು ಮನೆಮನೆದಪ್ಪದೆ 
ಶಿಖಂಡಿಗಳ್ತಾಂಡವಮಂ: ಮಲ್ಲಿನಾಹು, ೭. ೭೨) 

ಜಗಳ - ಕಲಹ (ನುಡಿದ ಜಗಟಮದಿನಿಸಾನುಂ ತ್ರಿಪುರಹರನ 
ಕಿವಿಗೆಯ್ದುವುದುಂ: ಪಂಪಭಾ, ೧೨. ೧೪೨) 

ಜಗಟ೦ಬೊಗು - ಜಗಳ ತೆಗೆ (ಜಗಟಂಬೊಕ್ಕವರೊಳ್‌ ಕೆಲರ್‌ 
ಪೆಟವರಾಗಿರ್ದರ್‌: ನೇಮಿನಾಪು, ೨. ೮೪) 


ಜಗಟಗಂಟಿ — ಜಗಳ ಮಾಡುವ ಸ್ವಭಾವದವಳು 
(ಜಗಟಗ೦ಟಿಯಂತೆ ಮಿಡುಮಿಡುಮಿಡುಕಿ: ಧರ್ಮಾಮೃ, ೧. 
೧೨೯ ವ) 

ಜಗುನೆ - ಯಮುನಾನದಿ (ದ್ವೈತವನಮಂ ಪೊಣಮಟ್ಟು 


ಜಗುನೆಯಂ ಪಾಯ್ದ್ತು ಮೂಡಮೊಗದ ಪಯಣಂಬೋಗಿ: 

ಪಂಪಭಾ, ೮. ೫೦ ವ) 
ಜಗುಲಿ - ವೇದಿಕೆ 

ಸಂದಣಿಸಿದಶೋಕಲತೆಯ 


(ಪೊಸಗೆಂದಳಿರ ಗೊಂದಳದೊಳೆ 
ಓಲಗಶಾಲೆಯೊಳಗಣ 


ಕಪ್ಪುರವಳುಕಿನ ಜಗುಲಿಯ ಮೇಗಣ ಕುಸುಮದೆಸಳ: 
ಆದಿಷು, ೧೧. ೭೩ ವ) 
ಜಗುಲಕ್‌ - ಜಾರು (ಜಗಟ್ಟು ತೋಜುವ ಪೊಜವಾಹೌಳುಚ್ಛಳಿಪ 


ತೆಳ್ಳದಂ ಇರ್ವರೊಳೊಪ್ಪೆ ನೋಡಿದರ್‌: ಕಬ್ಬಿಗಕಾ, ೨೫೯); 
ಹೊರಟುಹೋಗು (ನಾಣ್ಣಿ ಜಗುಟ್ಟು ಇರ್ವರುಂ ಅಂದು 
ಒಳಸಾರ್ದು ಪೋಪುದುಂ: ಆದಿಪು, ೩. ೮೯) 
ಜಗುಲ್ದರ್‌ - ಜಾರಿಹೋಗು (ಅಲಸಿಕೆ ಜಕ್ಕವಕ್ಕಿಗೆ ಜಗುಟ್ಟರೆ: 
ಚಂದ್ರ ಪ್ರಷು, ೮. ೯೭) 
ಜಗ್ಗಿ 
ಭುಕ್ತಿ: ಅಭಿಧಾವ, ೧. ೧೬. ೭) 
ಜಘನ ದ ನಿತಂಬ (ಕಾಂಚನಕಾಂಚೀದಾಮಪಾತ್ರಂ 
ಜಘನಜಗತಿಯೊಳ್‌ ಶೋಭಿಸಲೈ: ಗದಾಯು, ೮. ೫೮) 
ಜಘನಸೂತ್ರಿಕೆ - ಒಡ್ಕಾಣ (ಮೌಕಿಕದ ಜಘನಸೂತ್ರಿಕೆಯೆಂಬಂತಿರೆ 
ಎಸೆದುದು ಮಿಸುಪ ಚಂದ್ರಕಾಂತದ ದುರ್ಗಂ: 
ತ್ರಿಷಷ್ಟಿಪು, ೧೭. ೨೧) 
ಜಘನ್ಯ - ಹಿಂಬದಿಯ (ಜಂಬೂದ್ವೀಪದ ಹೈಮವತಮೆಂಬ 
ಜಘನ್ವಭೋಗಭೂಮಿಯೊಳ: ವಡ್ಡಾರಾ, ಪು. ೧೬೪ ಸಾ. 
೫); ಕೀಳಾದ (ದುರ್ಗಂಧರುಂ ನಪುಂಸಕರುಂ ಜಘನ್ಯದಿಂ 
ದಶಸಹಸ್ರವರುಷಾಯುಷ್ಯಮುಂ: ಸುಕುಮಾಚ, ೧೧. ೪೮ 
ವ) 
ಜಘನ್ಯಪಾತ್ರ - ನಾಟಕದಲ್ಲಿನ ಕೀಳು ಅಥವಾ ಅಪ್ರಧಾನ ಪಾತ್ರ 
(ಮುಳ್ಳುರ್ಚೆ ತೆಜ್‌ದು ಪಲ್ಲಂ ಫಘೊಳ್ಳನೆ ನಗಿಸಿದುದು 
ಕಟಕಮ೦ ಮರ್ಕಟ೦ - ಇದು ಜಘನ್ಯಪಾತ್ರ: ಕಾವ್ಯಾವಲೋ, 
೮೧೩); [ಜೈನ] ಸ್ವೀಕಾರಕ್ಕೆ ಅರ್ಹರಾದವರಲ್ಲಿ 
ಕನಿಷ್ಠನಾದವನು (ದರ್ಶನವಿಶುದ್ಧನಾಗಿಯು೦ 
ಶೀಲವ್ರತಭಾವನಾ ರಹಿತನಸಂಯುತ೦ಂ ಜಫನ್ಯಪಾತ್ರಂ: 
ಆದಿಹು, ೧೧. ೯ ವ) 
ಜರಭಾರೆ - ಕೊಂಡಾಟದ ಮಾತು (ರಭಾರೇ ಜರಖಾರೇ ಹಳುರೇ 
. ಎಂಬುಲಿ ನೆಗೆವಿನೆಗಂ: ಕಬ್ಬಿಗಕಾ, ೨೭೯) 
ಜಟಮಟಿಕ - ವಂಚಕ (ಪಟಮಿದೆ ಸಾಲ್ಗುಂ ಅನ್ಯಭವವಲ್ಲಭನಂ 
ಪಟವಿದ್ಯೆಯೆತ್ತರು೦ ಜಟಮಟಕರ್ಕಳ೦ ತೊಡರೆ ಸುತ್ತಲುಂ 
ಅಪ್ಪುದಚೆಂ: ಆದಿಪು, ೩. ೪೫) 
ಜಟಮಟಿಕ - ವಂಚಕ (ಪಟಮಿದೆ ಸಾಲ್ಗುಂ ಅನ್ಯಭವವಲ್ಲಭನಂ 
ಪಟವಿದ್ಯೆಯೆತ್ತರು೦ ಜಟಮಟಕರ್ಕಳ೦ ತೊಡರೆ ಸುತ್ತಲುಂ 
ಅಪ್ಪುದಚೆಂ: ಆದಿಪು, ೩. ೪೫) 
ಜಟಮಟಿಗ - ಮೋಸಗಾರ (ಜಟಮಟಿಗರ ಪೇಟ್ದ 
ದಿಟಮೆಂದು ಅದನೊಲ್ಬು ಕೇಳ್ವರ್‌: ಸಮಯಪ, 
೧೫೨) 
ಜಟಮಟಿಸು - ಮೋಸಗೊಳಿಸು (ಜಟಮಟಸಿಕೊಂಡು ನಿಮ್ಮೀ 
ಘಟಿಯಿಸುವ ಈ ಸಂಧಿ ಕೌರವರ್ಕಳೊಳ್‌ ಎನ್ನಿಂ ಘಟಿತ 
ಜರಾಸಂಧ ಉರಸ್ತಟ ಸಂಧಿವೊಲ್‌ ಒಂದೆ ಪೊಟ್ತಜಸಳ್‌ 
ವಿಘಟಿಸದೇ: ಪಂಪಭಾ, ೯. ೨೩) 
ಜಟಾಕಲಾಪ ದ ಜಡೆಯ ಸಮೂಹವುಳ್ಳವನು (ಅಂತು 
ವಲ್ಕಲಾವೃತ ಕಟಿತಟನುಮಾಗಿರ್ದ ಜಟಾಕಲಾಪನು೦ ಆಗಿ 
ತಪೋವನಕ್ಕೆ ಪೋಪ ಭಾರ್ಗವಂ: ಪಂಪಭಾ, ೨. ೪೫ ವ) 
ಜಟಾಜೂಟ - ಜಟೆಗಟ್ಟಿದ ಕೂದಲು 
ಚಂದ್ರಲೇಖೆಯಿರ್ಪಂತೆ 


ಓದನೆ 
೧೧. 


- ಊಟ ಮಾಡುವುದು, ಊಟ (ಭಕ್ಷಣ ಅಶನಂ ಜಗ್ಗಿ 


(ಹರಜಟಾಜೂಟಕ್ಕೆ 
ದಿಕ್ಕರಿಕಟತಟಕ್ಕೆ 
ಮದಲೇಖೆಯಿರ್ಪಂತೆ ಕೈಟಭಾರಾತಿಯ ವಿಶಾಲೋರುಸ್ಥಳಕ್ಕೆ 


೪೩೮ 


ಕೌಸ್ತುಭಂ ಇರ್ಪಂತೆ ಸೊಗಯಿಸುತಿರ್ದುದು: ಪಂಪಭಾ, ೧. 
೫೭ ವು 

ಜಟಾಟವಿ - ಜಡೆಗಳ ಸಮೂಹವೆಂಬ ಅರಣ್ಯ (ಆತಂಗೆ 
ಅಮರಾಪಗೆ ಮೆಚ್ಚಿ ಪಾಯ್ವುದುಂ ಗಗನದಿಂ 
ಅಂಧಕೆದ್ದಿಷಜಟಾಟವಿಯೊಳ್‌ ಬಟಿಕಾದ ಶೈಳದೊಳ್‌ 
ಸೊಗಯಿಸೆ ಪಾಯ್ದುದು: ಪಂಪಭಾ, ೪. ೧೩) 

ಜಟಾಧರ - ಜಟೆಯನ್ನು ಧರಿಸಿದವನು (ವಲ್ಕಲವಸನರುಂ 


ಕೌಪೀನಧಾರಿಗಳುಂ ಭಸ್ಕೋದ್ಧೂಳಿತಾಂಗರುಂ ಜಟಾಧರರುಂ 
.. ಆಗಿ ತಮಗೆ ತಾವೇ ವನಪ್ರವೇಶಮಂ ಮಾಡಿ: ಆದಿಪು, 
೯. ೯೩ ವ) 


ಜಟಾಬಂಧ ದ ಜಡೆಗಳ ಸಮೂಹ (ಅಂತು 
ನೀಲಾಂಬುದಶ್ಕಾಮನುಂ ಕನಕಪಿ೦ಗಳ ಜಟಾಬಂಧ 
ಕಳಾಪನುಂ ದಂಡಕಪಾಳಹಸ್ತನುಂ ಕೃಷ್ಣಮೃಗತ್ವಕ್‌ 


ಪರಿಧಾನನುಮಾಗಿ: ಪಂಪಭಾ, ೧. ೬೯ ವ) 

ಜಟಾಳಿ - ಜಟೆಯ ಸಾಲು (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ ತ್ರಿಪುಂಡಕಂ 
ಒಪ್ಪೆ 'ಓಂಗಜಟಾಳಿ ತಾವರೆಯ” ಸೂತ್ರದೊಳಾದ ಜನ್ನವಿರಂ 
ದುಕೂಲದ ಕೋವಣಂ ಕರಂ ಒಡಂಬಡೆ ನೋಟಕರ್ಕಳಂ 
ಆ ತಪಸ್ವಿ ಮರುಳ್ಗಿದಂ: ಪಂಪಭಾ, ೬. ೮) 

ಜಟಿ - ಜಟೆಯನ್ನು ಹೊಂದಿರುವವನು, ಶಿವ; ಮುನಿ (ಉದ್ಗಾತ್ಮ 
ಜಟಿಗಳ೦ ಖತ್ತಿಜರಂ ವರ ಹೋತೃಗಳಂ: ಕುಸುಮಾಕಾ, ೪. 
೧೩೦) 

ಜಟಿಕಾವಳಯ - ಜಟೆಗಳ ಸಮೂಹ (ಕನಕ ಪಿಶ೦ಗ ತುಂಗ 
ಜಟಿಕಾವಳಯಂ೦ ಕುಡುಮಿ೦ಂಚಿನೋಳಿಯಂ ನೆನೆಯಿಸೆ: 
ಪಂಪಭಾ, ೭. ೫೯) 

ಜಟಿಳ - ಗಂಟುಗಂಟು, ತೊಡಕು; ಹೆಣೆದುಕೊಂಡಿರುವ 
(ಎನೆಯೆನೆ ರತ್ನರಶ್ಲಿಜಟಿಳಂ ಮಕುಟಂ ಮಣಿಕುಂಡಳಂ 
ಕನತ್‌ ಕನಕ ಪಿಶ೦ಗ ದೇಹರುಚಿ .. . ಇಳಾಮರಂ ಅಂದು 
ಅಮರೇಂದರೂಪಮಂ: ಪಂಪಭಾ, ೮. ೭) 

ಜಟಿಳಿತ -  ಜಡೆಗಟ್ಟಿದಂತೆ ಗಂಟುಗಂಟಾದ (ದೆಸೆಯೆಲ್ಲಂ 
ಪಂಚರತ್ನದ್ಯುತಿಜಟಳಿತ ನಾನಾವಿಮಾನಂಗಳೊಳ್‌ ರಂಜಿಸೆ: 
ಆದಿಹು, ೬. ೧೮) 

ಜಟ್ಟಿಗ - ಶೂರ (ನಿಜಪ್ರತಾಪದಳವ೦ಂ ತೋಜಲ್ಕೆ ಮಾಳಾಂಪ 
ಜಟ್ಟಿಗರಾರಪ್ಪೊಡ೦ ಇಲ್ಲದಂದು: ಆದಿಪು ನರಸಿಂ, ೧೪. 
೫೨) 

ಜಠರ - ಹೊಟ್ಟೆ (ಬಸಿಆ್‌ ಉದರಂ ಜಠರಂ ಕುಕ್ಷಿ: ಅಭಿಧಾವ, 
೧.೧೨. ೪ 

ಜಠರಾಗ್ನಿ - ಜೀರ್ಣಮಾಡುವ ಅಗ್ನಿ (ಜಠರಾಗ್ನಿ ನಂದದಂದದಿಂ 
ಅರ್ಧಾಹಾರಮ೦ ಆರೋಗಿಸುವಾಚಾರದಿಂ: ಸುಕುಮಾಚ, ೪. 
೫) 

ಜಠರಾನಳ - ಜಠರಾಗ್ನಿ (ಜಠರಾನಳನುರಿವಿನಂ ಅಂತೊರ್ವಂ 

ಉರಿಯ ಬಣ್ಣದ ಪಾರ್ವಂ: ಪಂಪಭಾ, ೫. ೬೯) 

- ಮೂಢ (ಬಾಲಿಶಂ ಅಜಂ ಮೂಢಂ ಜಡಂ: ಅಭಿಧಾವ, 
೨. ೧. ೭); ಸೋಮಾರಿ (ಅಳಸಂ ಮಂದಂ ಜಡಂ: 
ಅಭಿಧಾವ, ೨. ೧. ೧೧); ನೀರು (ಅಗ್ನಿ... ಜಡ೦ .. .. 
ನೆಲಂ ಎಂಬಿವು ಆಪ್ತಂಗೊಡಲೆನಲಾಗ: ಸಮಯಪ, ೮. ೭೭) 
ಜಡಜಜ ದ ಬ್ರಹ್ಮ (ಜಡಧಿಯ ರತ್ನಂಗಳ್‌ 

ಪೊಂದದೊಡವಿನುಪಾಶ್ರಯದಿನೆಸೆದವೋಲ್‌: ಪಂಪರಾ, ೭. 


ಜಡ 


೫); ದಡ್ಡನ ಮಗ (ಅಜನಂತಿರೆ ಜಡಜಜನೆನಿಸದೆ 
ತದ್ಗುರುಕರಸ೦ಜಾತನೆನಿಸಿದನೀತಂ: ರಾಜಶೇವಿ, ೧. ೬೪) 
ಜಡಜನ - ಅಲಸಿಗರಾದ ಜನ (ಜಡಜನಮುಮೆಲ್ಲಂ ಓದಂ 
ತಡೆಯದೆ ಕಲ್ಲುಂ ಗುರೂಪದೇಶಕ್ರಮದಿಂ: ಕವಿರಾಮಾ, ೧. 
೧೦) 

ಜಡಧರ - ನೀರನ್ನು ಧರಿಸಿರುವುದು, ಮೋಡ (ನಿಡುಗಳಿಲೆಯ 
ಮೊನೆಯುರ್ಚಿದ ಜಡಧರಮೆಸೆದುದು: ಶಬರಶಂ, ೩. ೩೭) 

ಜಡಧಿ - ಸಮುದ್ರ (ಆ ಜಡಧಿಸಂಗತಿಯಿ೦ ಜಡಬುದ್ಧಿ 
ಬುದ್ಧಿಯಂ ತೊಲಗಿಸಿತಕ್ಕುಂ ಅಲ್ಲದೊಡೆ ನೀನಿನಿತಂ ನುಡಿವೈ 
ಪಳಾಳಮಂ: ಪಂಪಭಾ, ೯. ೪೪) 

ಜಡಬುದ್ಧಿ - ಮಂದಬುದ್ಧಿ (ಆ ಜಡಧಿಸಂಗತಿಯಿಂ ಜಡಬುದ್ಧಿ 
ಬುದ್ಧಿಯಂ ತೊಲಗಿಸಿತಕ್ಕುಂ ಅಲ್ಲದೊಡೆ ನೀನಿನಿತಂ ನುಡಿವೈ 
ಪಳಾಳಮಂ: ಪಂಪಭಾ, ೯. ೪೪) 


ಜಡಮತಿ ದ ದಡ್ಡ, ಮೂರ (ಆಡುವ ಮರುಳ್ಗಳಂ 
ನಡೆನೋಡಿದುದಣಿನಿಂತು ಕನಸಿನೊಳ್‌ ಮಕ್ಕಳ್ಳಂ ಕೂಡೆ 
ಪೆಸರಿಟ್ಟು ಸಲೆ ಕೊಂಡಾಡಿದಪರ್‌ ವ್ಯಂತರರ್ಕಳಂ 


ಜಡಮತಿಗಳ್‌: ಆದಿಹು, ೧೫. ೩೯) 

ಜಡರಾಶೀಂದ್ರ - ವರುಣ (ಕಟ್ಟುವೆ೦ ಜಡರಾಶೀ೦ದ್ರನನೆಯ್ದುವೆಂ 
ಪವನನಂ ಸರ್ವಸ್ವಮಂ ಕೊಂಡುಕೂಡಿಪೆ೦ ವಿತ್ತಪನಂ: 
ಜಗನ್ನಾವಿ, ೩. ೨೦) 

ಜಡವಾದ - ನಿರೀಶ್ವರವಾದ, ಜಗತ್ತು ಪಂಚಭೂತಗಳಿಂದ ಆಗಿದೆ 
ಎಂಬ ವಾದ (ಮಾಂಸನಯನಾವಿಷಯಮೆಲ್ಲಂ 
ಅಪ್ರತ್ಯಕ್ಷಮೆ೦ಬೀ ಜಡವಾದಮಂ ಕಂಡು: ಶಾಂತಿಷು, ೫. 
೧೪೧ ವ) 

ಜಡಾಕರ - ಸಮುದ್ರರೋಗದ 
ಕುಟಜಶೋಭಾಪ್ರಭವಮಾಗಿಯುಂ 
ಜಡಾಕರಮಲ್ಲು: ಚಂದ್ರಪ್ರಪು, ೪. ೪೨ ವ) 


ಆಗರ (ಅ೦ಗೀಕೃತ 


ಸಂಶೋಷಿತ 


ಜಡಾಕರತ್ವ - ನೀರಿಗೆ ಆಶ್ರಯವಾಗಿರುವುದು ಹಾಗೂ 
ಮೂರ್ಪರಿಗೆ ಆಶ್ರಯ ನೀಡುವುದು ವಿಶಿಷ್ಟ ಪಕ್ಷ 
ಭೂಭೃನ್ನಿಕರಮಾಗಿಯುಂ ಜಡಾಕರತ್ವೋಪೇತಮಲ್ವ್ರು: 


ಚಂದ್ರಪ್ರಷು, ೧. ೧೩೬) 

ಜಡಾಶಯ - ಜಲಾಶಯ (ಕಮಳಿನೀ ಲಕ್ಷ್ಮಿಯಂ ಜಡಾಶಯ 
ನಿವಾಸಿಯೆನಿಸಿಯುಂ ವಸಂತಲಕ್ಷ್ಮಿಯಂ 
ಮದಾಳಿಮಲಿನೆಯೆನಿಸಿಯು೦ .. . ಆಕೆ: ಮಲ್ಲಿನಾಹು, ೩. 
ರ೯ ವು 

ಜಡಿ - ಗದರಿಸು (ಅಡಿಗೆಣಗಿಂ ಎಂದು ಭರತ೦ ಜಡಿವಂ 
ನಿನಗೆಅಗಿ ಪೆಅರ್ಗೆಆಗುವೆವೇ: ಆದಿಹು, ೧೪. ೩೬), ಎಳೆ, 
ಸೆಳೆ ಬಲಾತ್ಕರಿಸು (ನಾಣ್ಣಿ ಪೋಗಲೆಂದೆಟ್ಬ ಕನ್ನೆಯಂ 
ಚೂತಲತಿಕೆಯೆಂಬ ಕೆಳದಿ ಜಡಿದು ಕುಳ್ಳಿರಿಸಿ : ಪಂಪಭಾ, ೫. 
೧೭. ವ); ಹಕ್ಕಿ ಕೂಜಿಸು (ಕಳಮೆವನಕ್ಕಾಗಿ ತೆಐ೦ಬೊಳೆವ 
ಬಕಂ ಸುಟಿವ ಸೋಗೆ ಜಡಿವರಗಿಳಿಗಳ್‌ ವಿಳಸಿತ ರವದಿಂ 
ಪಾಂಥ ಪ್ರಬಲಮನೋರಥ ವಿಘಾತಮಂ ಮಾಡುತ್ತುಂ: 
ಸುಕುಮಾಚ, ೯. ೫೩) 

ಜಡಿಪ - ಹಕ್ಕಿಗಳ ಕೂಜನ (ಮುಳಿಸಿ೦ ಗಜಜೆ ಗರ್ಜಿಸುವಂತಿರ್ದ 
ಕೋಗಿಲೆಗಳ ಜಡಿಪಕ್ಕೆ ಬೆದಜುವಳ್‌: ಕಾದಂಬ, ೮. ೪೬ ವ) 

ಜಡಿಪು - ಕೂಜನ (ಮಲೆಯೆಲರಲೆಪು೦ ಮನಸಿಜನಲೆಪುಂ 
ಕೋಗಿಲೆಯ ಜಡಿಪುಂ ಒಡನೆಗಟ್ಟಿನೆಗಮೆನಲ್‌ 
ಅಜಡಿಯಾದಂತಿರ್ಮವು ಅಗಲದಾ ವನಲತೆಯ 


೪೩೯ 


ಜೊಂಪದೊಳ್‌ ದಂಪತಿಗಳ್‌: ಅಜಿತಪು, ೨. ೧೪); 

ರುಳಪಿಸು (ನೃಪನ ಜಡಿಪದೆ ನಡುಗುವಳ್‌ ಅಸಿತಕಾಂತೆ 

ಕೂರ್ಪಿದೇಂ ಕೈವಸಮೋ: ಪುಷ್ಪದಂಪು, ೩. ೧೬) 

ಜಡೆಗಟ್ಟು - ಕೂದಲು ಗಂಟುಗಂಟಾಗು (ಕುಚದ್ವಯಂ 
ಕೊರಗಿದತ್ತು ಕಚ೦ ಜಡೆಗಟ್ಟಿತು: ಗಿರಿಜಾಕ, ೧೦. ೧೫) 

ಜತಿ - [ಯತಿ] ಮುನಿ (ಹರಿಸದೆ ಸಗ್ಗದ ಜತಿಗಳ್‌ 
ನೆರೆದಂತೆರಡು೦ ಕೆಲಂಗಳೊಳ್‌ ತರದಿಂ ಕುಳ್ಳಿರೆ ಕುಳ್ಳಿರ್ದಂ 
ನಡೆನೋಟ್ಟರ ಕಣ್ಗಳ ಹಬ್ಬಮೆಂಬಿನಂ ಕಜ್‌ಗೊರಲಂ: 
ಕಬ್ಬಿಗಕಾ, ೧೩೧); ಯತಿ, ಪದ್ಯರಚನೆಯಲ್ಲಿನ ಉಸಿರ್ದಾಣ 
(ಕರಣಾಂಗಹಾರಮೃದುಪದ ಪರಿಕ್ರಮಂಗಳ ಬೆಡಂಗುಗಳ 
ಜತಿಯೊಳ್‌ ಅಳಂಕರಿಸಿದುದೆಂಬಿನಂ: ಆದಿಪು, ೭. ೧೮) 

ಜತಿಗೆ ಮೆಟ್ಟು - ತಾಳಕ್ಕೆ ಸರಿಯಾಗಿ ಕುಣಿ (ಬಾಯ ಕಂಪಿಂಗೆ 
ಸಾರ್ವ ಅಳಿಪ್ರಕರಂ ಅಂದು ಸೀಗುರಿವೊಲಾಗೆ ನಾಣ್ಗೆಟ್ಟು 
ಮೊಕ್ಕಳಂ ಜತಿಗೆ ಮೆಟ್ಟುವಳ್‌ ಪಿಡಿದು ಮೆಟ್ಟುವಳ್‌ 
ನೋಟ್ಬರಂ: ಪಂಪಭಾ, ೪. ೮೯) 

ಜತಿಮೆಟ್ಟು - ಲಯಾನುಸಾರಿ ಗತಿ (ಗೋಪಿ ಡಕ್ಕೆಯ ಲಯಕ್ಕೆ 

ಪೆಣಲ್‌ ಜತಿಮೆಟ್ಟುತಾಡಿದಳ್‌: ಜಗನ್ನಾವಿ, ೫. ೧೫) 
- ಅರಗು (ಚಮರಂ ಜತು ಪೇರುಡು ಪೀಲಿಯೆಂಬಿವಂ 
ತುಂಬಿದ ಕಂಬಿಯಂ ತಳೆದದೇಂ ತಳರ್ದತ್ತೊ 
ಪುಳಿಂಸಂಕುಳಂ: ರಾಜಶೇವಿ, ೫. ೧೧೪) 
ಜತುಗೃಹ - ಅರಗಿನ ಮನೆ (ಕಾಯ್ವ ಅಟಲ್‌ ಉಜ್‌ 
ಜತುಗೃಹದೊಳಗೆ ಅಯ್ವರುಮ೦ ಮಂತ್ರಬಲದೆ ಸುಟ್ಟೊಡಂ 
ಅವರಂ ದೆಯ್ವಬಲಮೊಂದೆ ಕಾದುದು ದೆಯ್ದಮಂ ಆರಯ್ಕೆ 
ಮೀಟಿ ಬಾಟಲ್‌ ನೆಜ್‌ವರ್‌: ಪಂಪಭಾ, ೪. ೩) 

ಜತುಗೇಹ — ಜತುಗೃಹ (ಜತುಗೇಹಾನಲದಾಹದಿ೦ 
ವಿಷವಿಶೇಷಾಲಿಪ್ತಗುಪ್ತಾನ್ನದಿಂ ಕೃತಕದ್ಯೂತವಿನೋದದಿಂ 
ದುಪದಜಾ ಕೇಶಾಂಬರ ಆಕೃಷ್ಟಿಯಿಂ ಧೃತರಾಷ್ಟ್ರಾತ್ಮಜ 
ಪಾಂಡುರಾಜಸುತರಂ ಮುನ್ನಂ ಕೊಲಲ್ಕೊಡ್ಡಿದಯ್‌: 
ಗದಾಯು, ೭. ೪೧) 

ಜತ್ತಕ - ಮೋಸ, ವಂಚನೆ (ಈ ದೂದವಿ ಜತ್ತಕಮಂ ನುಡಿದು 
ಜವಕಮಿಲ್ಲದೆ ಕೂಡಿದಳೆಂದು ನುಡಿಯುತ್ತುಂ ಪೋಗೆ: 
ಅನಂತಪು, ೮. ೨೯ ವ) 

ಜತ್ತಕುಜ - ವಿನೋದ (ಕಾದಿದ ಕಾಳೆಗ೦ ಜವನ ಜತ್ತಕುಜಕ್ಕೆ 
ಸಮಾನಮಾದುದು: ಅನಂತಹು, ೧೧. ೭೮) 

ಜತ್ತಕುಣು - ವಿನೋದ (ಕೊಲ್ವುದಹಿ ತಪ್ಪಿತ್ತೆನೆ ಪೊಡೆವುದು 
ಬಜಸಿಡಿಲೆತ್ತಿದು ಮಾನವರ್ಗೆ ಜವನ ಜತ್ತಕುಅಲ್ತೇ: 
ಚಂದ್ರಪ್ರಷು, ೯. ೧೩) 

ಜತ್ತವಟ್ಟ - ವರ್ತುಲವಾದ ಬೊಂಬೆಗಳನ್ನು ಕುಣಿಸುವ ಹಲಗೆಯ 
ಯಂತ್ರ (ಶಕ್ರನೃತ್ಯದೊಳೊಡ೦ಬಡೆ ನರ್ತಿಸುವಲ್ಲಿ ಜತ್ತವಟ್ಟದ 
ಮಣೆಯಂತದೇ೦ ಪದುಳಮಾದುದೋ ದಿವ್ಯವಧೂ 
ಕದಂಬಕಂ: ಆದಿಪು, ೭. ೧೨೫) 

ಜತ್ತಿಸು - ಒಲಿಸಿಕೊ, ಸ್ನೇಹ ಮಡು (ಸಕಳಾಳಾಪಂಗಳಿಂ 
ಜತ್ತಿಸುವ ಬಗೆ ಗೆಲಲ್ಕೆಂದು ಕೂರ್ತಿಜ್ಜೆ ಬೆಚ್ಚಂತಿರೆ: 
ಸುಕುಮಾಚ, ೯. ೬೩) 

ಜತ್ತು - ಸರಸವಾಗಿ ಮಾತನಾಡು (ಮೇಳಿಸುವ ಜತ್ತುವ 
ಕಾಲ್ವಿಡಿವ ಇಂಬುಕೆಯ್ವ ಮಾಣ್ಣಿರದೆ ಮಗುಟ್ವ ಕಾತರಿಪ 
ಕೂಡುವ .. . ತೊಡರ್ಪಿನೊಳ್‌ ಪೋದುವು ಪೊತ್ತುಗಳ್‌: 
ವರ್ಧಮಾಪು, ೬. ೫೧) 


ಜತು 


ಜತ್ತುಳ - ನೊರೆ (ತನುಕಾಂತಿ ವಾರಿ ವಿಲಸತ್‌ ಪೀತಾಂಬರಂ 
ವಾರಿಜೋಜ್ವಳತೇಜ೦ ನಗೆ ಜತ್ತುಳಂ ವಿಷ್ಣುವೆನೆ 
ಕಣ್ಣೊಪ್ಪಿತ್ತು ನೀರಾಕರಂ: ಉದ್ಭಟಕಾ, ೧. ೩೮) 

ಜನ - ಜನಗಳ ಸಮುದಾಯ, ಲೋಕ, ಜಗತ್ತು (ಲೋಕಂ 
ಜನಮು೦ ಜಗಮುಂ: ಅಭಿಧಾವ, ೩. ೧. ೨೦) 

ಜನಕ - ಹುಟ್ಟಿಸುವವನು, (ಜನಕಂ ಪಿತೃವಪ್ಪ ತಂದೆ: ಅಭಿಧಾವ, 
೧. ೧೧. ೧೭) 


ಜನಕ್ಷಯಕರಣ - ಜನರ ನಾಶವನ್ನು ಮಾಡುವಂಥದ್ದು 
(ಜಯಮಂ  ಕೈಕೊಳ್ಳುದು ದೃಷ್ಟಿಯುದ್ಧ ಜಳಯುದ್ಧ 
ಮಲ್ಲಯುದ್ಧದೊಳೆ ಜನಕ್ಷಯಕರಣದೊಳೇಂ ಪಾಪಮುಂ 


ಅಯಶಮುಂ ಅಪ್ಪನಿತೆ ದೇವ: ಆದಿಷು, ೧೪. ೧೦೧) 

ಜನಜನಿತ - ಜನರಲ್ಲಿ ಹರಡಿರುವ, ಪ್ರಸಿದ್ಧವಾದ (ಲೋಕಗುರು 
ಶಂಖಚಕ್ರಗದಾಕರಂ ಅತಿಶಯ ಚತುರ್ಭುಜಂ ಜನಜನಿತ 
ವ್ಯಾಕುಳದೆ ಬಂದಂ: ಪಂಪಭಾ, ೯. ೩೦) 

ಜನತೆ - ಜನಸಮುದಾಯ (ಪರಮಬ್ರಹ್ಮಶರೀರಪುಷ್ಟಿ ಜನತಾ 
ಅಂತರ್ದೃಷ್ಟಿ .. .. ನವೀನಸೃಷ್ಟಿ .. .. ವಿದ್ಯಾನಟೀ ನಠಟಕಂ 
ನಲಿಗೆ ಮತ್ತಾವ್ಯಸ್ಥಲೀರಂಗದೊಳ್‌: ಪಂಪರಾ, ೧. ೬) 

ಜನನ - ಹುಟ್ಟು (ಜನನಂ ಜನ್ಮಂ ಪ್ರಸವಂ: ಅಭಿಧಾವ, ೧. ೩. 
೩); ಉತ್ಪತ್ತಿ (ಜನನಂ ಪ್ರಾದುರ್ಭವನಂ: ಅಭಿಧಾವ, ೧. 


೧೧. ೧೫); ವಂಶ (ಜನನಂ ಅನ್ವವಾಯಂ ಕುಲಂ: 
ಅಭಿಧಾವ, ೧. ೧೧. ೨೯) 
ಜನನಾಥ - ರಾಜ (ತೂಗಿ ತಲೆಯಂ ಜನನಾಥಂ 


ವಿಸ್ಮಯಸ್ಮಿತಂಬೆರಸು: ಆದಿಷು, ೪. ೭೦) 
ಜನನಿ - ತಾಯಿ (ತನ್ನ ಬಾಲಂಬೆರಸು ಉರಿಯೊಳ್‌ 
ಮಿಡುಕುತಿರ್ದ ಜನನಿಯಂ ಕಂಡು ಪಾವುಗಳುಳ್ಳ ಪಗೆಯಂ 
ಮಖಲ್‌ಯವೆಂಬುದಂ ನನ್ನಿಮಾಡಿ: ಪಂಪಭಾ, ೫. ೯ ವ) 
ಜನನೀಚರ - [ಜೈನ] ಹಿಂದಿನ ಜನ್ಮದಲ್ಲಿ ತಾಯಿಯಾಗಿದ್ದ 
(ಇನಗಿನಿವಿರಿದು ಸುಖಂ ಮತ್‌ ಜನನೀಚರ 
ದಿವಿಜನಿಂದಮಾಯ್ದು: ಆದಿಷು, ೩. ೫೮) 
ಜನನುತ - ಜನರಿಂದ ಹೊಗಳಲ್ಪಟ್ಟ 
ಜನನುತರಾದೆವು 
ಜನ್ಮಭೂಮಿಯಾದನುಪಮ 
ಪುಷ್ಪದಂಪು, ೧೨. ೯೨) 
ಜನನುತೆ - ಜನರ ಸ್ತುತಿಗೆ ಪಾತ್ರಳಾದವಳು, ಗಂಗೆ 
(ಮೆಯ್ಯಂಕುರಿಸೆ ಸುರಿವ ಅಶ್ರುಜಲಂ ಉಬ್ಬರಿಸಿ ಪೊನಲ್‌ 
ಪೊನಲನಟ್ಟೆ ಜನನುತೆಗಾಗಳ್‌: ಪಂಪಭಾ, ೯. ೭೪) 
ಜನನೋತ್ಸವ - ಮಗು ಹುಟ್ಟಿದ ಸಂಭ್ರಮ (ಮಂದಿಗೆ 
ಎರೆವರ್ಥಮಂ ಆ ಮಂದಾರಂ 
ಕೆಯ್ದಂದವೊಲೆಂದಿತ್ತೆಸಗುವನೊ ನೃಪತಿ ಜನನೋತ್ಸವಮಂ: 
ಪುಷ್ಪದಂಪು, ೩. ೯೦) 


(ನಿನ್ನ ಜನ್ಮದಿಂ 
ಅಮಳಮೌಕ್ತಿಕರತ್ನಕೆ 
ಶಕ್ತಿಸಂಪುಟದವೋಲ್‌: 


ಜನಪ - ರಾಜ (ಜನಪನ ಕಾದು ರಕ್ಷಿಸುವ ನೀತಿ .. . ಏಂ 
ಪಿರಿದೊ: ಅನಂತಪು, ೧. ೮೩) 
ಜನಪತಿ - ರಾಜ (ಜನಪತಿ ಬಟಿಯಂ ಸಂಭಿನ್ನನೆಂಬ 


ನೈಮಿತ್ತಿಕಂಗೆ ಬಟೆಯಟ್ಟಿ ಚಿರಂತನರಿರ್‌ ದೃಷ್ಟ ಪರಂಪರ 
ವಿನೂತ ವಿದ್ಯಾವಿಶೇಷವಿದರಿರ್‌ ಪೇಟೆಂ: ಶಾಂತಿಷು, ೫. 
೨೦) 


೪೪೦ 


ಜನಪದ - ಜನಸಮುದಾಯ (ನಾಡದಾ ಕನ್ನಡದೊಳ್‌ ಭಾವಿಸಿದ 
ಜನಪದಂ ವಸುಧಾವಳಯವಿಲೀನ ವಿಶದವಿಷಯವಿಶೇಷಂ; 
ಕವಿರಾಮಾ, ೧. ೩೬) 

ಜನಪದಸಮಭಿಜಾತ -.. ದೇಶ ಬಲ್ಲವನು (ಆತಂ 
ಜನಪದಸಮಭಿಜಾತನು೦ ಅನ್ವಯಾಗತನು೦ ಅಭಿರೂಪನುಂ 
ಪ್ರತ್ಯುತ್ಪನ್ನಮತಿಪ್ರತಿಭನುಂ: ಆದಿಷು, ೧೪. ೪೩ ವ) 

ಜನವಡೆ - ಜನರ ಗುಂಪು (ಈ ಜನವಡೆಯೊಳಾರಾನುಂ ಈ 
ಬಿಲ್ಲನೇಜೆಸಲಾರ್ಜಡೆ ಬನ್ನಿಂ: ಪಂಪಭಾ, ೩. ೬೦ ವ) 

ಜನವಶ್ಯಚೂರ್ಣ - ಜನರನ್ನು ವಶೀಕರಣಗೊಳಿಸುವ ಪುಡಿ 


(ಕ೦ತುನಿರ್ಮಿತ ಜನವಶ್ಯಚೂರ್ಣಮೆನೆ ಪಾಂಸುಗಳಂ 
ಕೆದಳುತ್ತೆ .. .. ಅರಲ್ಲುದು ಕೇದಗೆ: ಮಲ್ಲಿನಾಹು, ೮. ೫೭) 
ಜನವಾದ - ಕಿ೦ವದಂತಿ, ವಾರ್ತೆ (ಜನವಾದಂ ತಾಮ 


ಕಿ೦ವದಂತಿ ವಾರ್ತೆಯದಕ್ಕುಂ: ಅಭಿಧಾವ, ೧. ೧೩. ೩೨) 
ಜನಸಂಕೀರ್ಣ - ಜನಗಳ ಗುಂಪು (ಜನಸಂಕೀರ್ಣದ ನಡುವೆ 


ನಾಲ್ಕು ಪೊಟ್ಟಳಿಗೆಯನೀಡಾಡಿದೊಡೆ: ವಡ್ಡಾರಾ, ಪು. ೧೫. 
೬) 
ಜನಸಂಮರ್ದ - ಜನಸಮೂಹ (ಜನಸಮಮರ್ದೋತ್ಥ 
ಕೋಳಾಹಳ ಕುಪಿತ .. . ಕುಮಾರಂ: ಚಂದ್ರಪ್ರಪು, ೬. ೯೩) 
ಜನಸಂಮೋಹನ ದ ಜನರನ್ನು ಮರುಳುಗೊಳಿಸುವ 
ಜನಸ೦ಮೋಹನವಿದ್ಕೆ ತನ್ನ ಮಧುವಿಂ ಪುಟ್ಟಿತ್ತು: 


ಮಲ್ಲಿನಾಹು, ೬. ೩೭) 

ಜನಾಂತ - ನಾಡು, ದೇಶ (ಜನಾಂತದ ವಿಪುಳ ನಗರಾಧಿಪತಿ 
ಜಯವರ್ಮನೆಂಬೊಂಜನನಾಥಂ: ಚಂದ್ರಪ್ರಪು, ೬. ೧೧ ವ) 

ಜನಾನಂದನ - ಜನರಿಗೆ ಸಂತೋಷ ತರುವವನು (ತಂದಿರಿಸದ 
ಜೀವರಾಶಿಯಂ ಬಿಡಿಸಿ ಜನಾನಂದನರಂ 
ತನ್ನನುಜೆಯನಂದನರಂ ಮಾರಿದತ್ತ ವಿಭು ಲಾಳಿಸಿದಂ: 
ಯಶೋಧಚ, ೪. ೭೪) 

ಜನಾಪವಾದ- ಜನರು ಹೊರೆಸುವ ಅಪವಾದ (ಜನಾಪವಾದಮಂ 
ಪೆಣಗಿಕ್ಕಿ ಕುಲೋದ್ಧೂತರಂ ತತ್ತ್ವವೇದಿಗಳುಂ 
ಮನೆವಾಟನಾಸೆವಡಲಾಗದು: ಶಾಂತಿಪು, ೪. ೮೨ ವ) 


ಜನಾರ್ದನ - ಕೃಷ್ಣ (ಮುಂದೆ ನಿಂದಿರ್ದ ಜನಾರ್ದನಂಗೆ 
ಬದ್ಧಾಂಜಲಿಯಾಗಿ: ಜಗನ್ನಾವಿ, ೩. ೪ ವ); [ಜೈನ] 
ವಾಸುದೇವ, ಲಕ್ಷ್ಮಣ ಧನುವನೆತ್ತಿದಂ  ಏಜಿಸಿದಂ 


ಜನಾರ್ದನಂ: ಪಂಪರಾ, ೫. ೧೦೦) 
ಜನಿತ - ಉಂಟಾದ (ಗೀತವಾದಿತರವ೦ ಏವೇಟ್ಟುದೋ 

ಸಭೆಯಂ ರಸದೊಳ್‌ ಪೂಲ್ಪವೊಳ್‌ ಎಸೆದತ್ತು 

ದಿವಿಜಪೇಟಕಜನಿತಂ: ಆದಿಪು, ೯. ೧೪) 
ಜನಿಷ್ಯಮಾಣ ದ ಹುಟ್ಟಲಿರುವ 
ವೃಷಭಜಿನಾವತರಣ ಮಂಗಳನಿಹಿತ 


ಲ 
ಆದಿಪು, ೬. ೧೦೬ ವ) 


ಜನೇಶ - ರಾಜ (ಜನೇಶನಿಂತೇಕೆ ಕಟೆದು ಪೋದನೊ ಪೇಟೆಂ: 
ಕವಿರಾಮಾ, ೨. ೩೩) 

ಜನೇಶ್ವರ - ರಾಜ (ಜಯವರ್ಮ ಜನೇಶ್ವರನಲ್ಲಿಗೆ 
ಉದ್ಭವನೆಂಬ ದೂತಮುಖ್ಯನ೦ ಅಟ್ಟದೊಡೆ: ಚಂದ್ರಪ್ರಪು, ೬. 
೧೮'ವ) 

ಜನೋಕ್ತಿ - ಜನರ ಮಾತುಗಳು (ಮುನ್ನಮೆಂಬ ಬಟೆಕೆಂಬ 
ಜನೋಕ್ತಿಯೊಳಶಾಯ್ತು ಸೂಚಿಶಕ್ತಿಗೆ ನೃಪರಾನೆ 


(ಜನಿಷ್ಠಮಾಣ 
ಕಳಶದರ್ಪಣದಂತೆ: 


ದಾರದವೊಲಾದುವು ರಾಜಕುಮಾರರಾನೆಗಳ್‌: ಗದಾಯು, ೧. 
೧೬) 

ಜನ್ನ - ಯಜ್ಞ (ಮರುತ್ತೆಂಬ ಅರಸಂ ಜೀವವಧೆಗೆಯ್ವ ಜನ್ನಮಂ 
ಒಡರ್ಚಿ ಪೆಜರಾರ್ಗ೦ ಪೊಡೆವಡದೆ ಪಲವುಂ ಪ್ರಾಣಿಗಳಂ 
ಕೊಂದಪ್ಪಂ: ಪಂಪರಾ, ೧೦. ೧೮೩ ವ) 

ಜನ್ನದಾರ - ಜನಿವಾರ (ಜನ್ನದಾರದ ಪನ್ನಗಭೂಷಣಂ ಪವಿತ್ರದ 
ಪರಮಾತ್ಮಂ: ಗಿರಿಜಾಕ ೧೦. ೭೯ ವ) 

ಜನ್ನವನುಣ್ಣಣ್ಣರ್‌ - ಯಜ್ಞಬಲಿಯನ್ನು ತಿನ್ನುವವರು, ದೇವತೆಗಳು 
(ಬಾಂಬೊಲಲನುರ್ಕಿ೦ ಮೂಜುಮಂ ಸುಟ್ಟು 
ಜನ್ನವನುಣ್ಣಣ್ಣರಂ ಆರ್ದು ಕೊಂದು: ಕಬ್ಬಿಗಕಾ, ೧೨೩) 

ಜನ್ನವಿರ - ಜನಿವಾರ (ಪಿ೦ಗಜಟಾಳಿ ತಾವರೆಯ ಸೂತ್ರದೊಳಾದ 
ಜನ್ನವಿರಂ ದುಕೂಲದ ಕೋವಣ೦ ಕರಂ ಒಡಂಬಡೆ 
ನೋಟಕರ್ಕಳಂ ಆ ತಪಸ್ವಿ ಮರುಳ್ಳಿದಂ: ಪಂಪಭಾ, ೬. ೮) 

ಜನ್ನಿಗೆ - ಜನಿವಾರ (ದೆಯ್ವದ ಜನ್ನಿಗೆಯುಮಂ .. .. ಆ ಕಳ್ಳರ್‌ 
ಕೊಂಡೊಯ್ದಲ್ಲಿ ಕಾಯಲಾಅದ ದೆಯ್ದಂಗಳ್‌ ತಮಗೆ ಭಕ್ತರಂ 
ಕಾದಪುವೇ: ಸಮಯಪ, ೯. ೧೦೫) 

ಜನ್ನಿವರ - ಜನಿವಾರ (ಜನ್ನಿವರಮ೦ ಬಲಮುಯ್ವಿನೊಳಿಕ್ಕಿ .. .. 
ಕೌಳನವೊಲೇಂ ಪಟಿಕೆಯ್ದನೇ ಕೆಟ್ಟ ಜೈನನುಂ: ಸಮಯಪ, ೬. 
೩೭) 

ಜನ್ಮ - ಸಂಸಾರ (ಜನ್ಮಮೆಂಬುದದು ಸಂಸಾರಂ; ಅಭಿಧಾವ, ೧. 
೩. ೧); (ಜನನಂ ಜನ್ಮಂ ಪ್ರಸವಂ: ಅಭಿಧಾವ, ೧. ೩. ೩) 

ಜನ್ಮಕಲ್ಯಾಣ — [ಜೈನ] ಜಿನನ ಪಂಚಕಲ್ಯಾಣಗಳಲ್ಲಿ ಒಂದು; 
ಜನಶಿಶು ಹುಟ್ಟಿದಾಗ ದೇವೇಂದನು ತನ್ನ ಪರಿಜನರೊಡನೆ 
ನಡೆಸುವ ಉತ್ಸವ ತೀರ್ಥಕರ ಜನ್ಮಕಲ್ಯಾಣಾರ್ಥ೦ ಬಂದಿಂತೆ 
ನೆಲಸಿದಪುವಿಲ್ಲಿ: ಚಂದ್ರಪ್ರಷು, ೧೦. ೭೬) 

ಜನ್ಮಕ್ಷೇತ್ರ - ಹುಟ್ಟುವ ಜಾಗ, ಯೋನಿ (ಮೂತ್ರನಿವಾಸಂ 
ಜನಕ್ಷೇತ್ರಂ ಶುಕ್ಷಶೋಣಿತಂ ಬಿತ್ತು ಗಡೇ೦ ಪಾತ್ರಂ ದೇಹಂ: 
ಮಲ್ಲಿನಾಷು, ೯. ೪೮) 

ಜನ್ಮಗೃಹ - ತವರು ಮನೆ (ವಿನಯೈಕಜನ್ನಗೃಹ೦ ಆಳ್ತನದ 
ಆಸ್ಪ್ತದಂ ಒಳ್ಬಿನ ಆಟಂ ಆರ್ಪಿನ ಕಣಿಯ ಎಂದು 
ಅನುನಯದಿಂ ಕೂರ್ತು ಜಗಜ್ಜನಜಾಲ೦ಂ ಪೊಗಬ್‌ 
ದುರ್ಗಮಯ್ಯಂ ನೆಗಟ್ಟಂ: ಪಂಚತಂತ್ರ, ೪೨) 

ಜನ್ಮಭೂಮಿ — ಹುಟ್ಟು ನೆಲ (ಈಗಳೀ ವನಾಂತರದೊಳೆ 
ಕಾಣಲಕ್ಕುಮೊ ಮದೀಯ ಮನೋರಥಜನ್ಮಭೂಮಿಯಂ: 
ಪಂಪಭಾ, ೫. ೧೪) 

ಜನ್ಮಸವನ — [ಜೈನ] ಜಿನನ ಪಂಚಕಲ್ಯಾಣಗಳಲ್ಲಿ ಒಂದು; 
ಜಿನಶಿಶು ಹುಟ್ಟದ ಕೂಡಲೆ ದೇವೇಂದ್ರನು ತನ್ನ 
ಪರಿಜನರೊಂದಿಗೆ ಆ ಮಗುವಿಗೆ ಮಾಡುವ ಅಭಿಷೇಕ 
(ದಿಟ್ಟಿಗೆಪೊನಲಾದುದು ಪೊಂಬೆಟ್ಟಂ ಜಿನ ಜನ್ಮಸವನ 
ಮಣಿಮಯಪಟ್ಟಂ: ಪಂಪರಾ, ೧. ೪೪) 

ಜನ್ಮಸ್ನಪನ - ಜನ್ನಸವನ (ಇದು ಜನ್ಮಸ್ನಪನಕ್ಕೆ ನೂರ್ಮಡಿ 
ಮಿಗಿಲ್‌ ಕಲ್ಯಾಣಂ ಎಂದಟ್ಕರಿಂ ತ್ರಿದಶೇಂದ್ರಂ 
ತಿದಶಾಪುರುಷಪರಿವೃತಂ ಬಂದು: ಆದಿಪು, ೮. ೨೨) 

ಜನ್ಮಾಂತರವೈರ -. ಹಿಂದಿನ ಜನ್ಮದ ವೈರ (ಅನ೦ತವೀರ್ಯನ 
ಜನ್ಮಾಂತರವೈರಂ ಕಾರಣಮಾಗೆ ವಿರೋಧಿಯನಾಂತು: 
ಶಾಂತಿಪು, ೪. ೪೩ ವ) 

ಜನ್ಮಾಂಧಕಿ - ಹುಟ್ಟು ಕುರುಡಿ (ನಂದನವನೋದ್ದೇಶದೊಳಿರ್ದ 
ಜನ್ಮಾಂಧಕಿಯಲ್ಲಿಗೆ ಬಂದು: ಸುಕುಮಾಚ, ೫. ೨೩ ವ) 


ಜನ್ಮಾನುಬಂಧಿ - ಜನ್ಮಜನ್ಮಾಂತರದ ಸ೦ಬ೦ಧವುಳ್ಳವನು[ಳು] 
(ಜನ್ಮಾನುಬ೦ಂಧಿಯಪ್ಪ ಸ್ನೇಹಂ ಕಾರಣಮಾಗಿ ದುಃಖಮಂ 
ಸೈರಿಸಲಾಜದೆ: ವಡ್ಡಾರಾ, ಪು. ೩೫, ಸಾ. ೨೯) 

ಜನ್ಮಾಭಿಷವಣ - [ಜೈನ] ಜಿನನ ಜನ್ಮಾಭಿಷೇಕ ಕಲ್ಯಾಣ 
(ಶೇಷಾಶೇಷ ದೇವನಿಕಾಯಮಂ ಉಚಿತಸ್ಥಾನದೊಳ್‌ ನಿಜೆಸಿ 
ಜನ್ಮಾಭಿಷವಣಪರಿಣತಾ೦ತಃಕರಣನಾದಾಗಳ್‌: ಆದಿಷು, ೭. 
೬೬) 

ಜನ್ಮಾವಳಿ - ಭವಾವಳಿ, ಹುಟ್ಟಿನ ಪರಂಪರೆ (ಮನದೊಳೆನಗೀಶ 
ಮತ್ತಾಕ್ಷನ ಜನ್ಮಾವಳಿಯನೆಯ್ದೆ ಕೇಳ್ವ ಅಟ್ಟೆ ಕರಂ 
ಜನಿಯಿಸಿದಪುದು: ಚ೦ದ್ರಪ್ರಪು, ೩. ೮) 

ಜನ್ಮಾವಾಸ - ಹುಟ್ಟಿದ ಮನೆ (ಶ್ರೀವಧುಗೆ ಪೇರುರಂ 
ಜನ್ಮಾವಾಸಂ: ಪಂಪರಾ, ೧೧. ೧) 

ಜನ್ಮಾಳಿ - ಭವಾವಳಿ (ಪುಣ್ಯದೊಳ೦ ವಿಮಿಶ್ರಣದೊಳ೦ ಜನ್ಮಾಳಿ 
ಸ್ಗುಂ: ಶಾಂತಿಷು, ೮. ೧೩೯) 

ಜನ್ನಿ - ಜೇವಿಸಿರುವವನು (ತನುವ೦ ಸುವುತದಿಂದಂ 
ತವಿಪಾತನ ಜನ್ಮಂ ಸಫಲಂ ಮತ್ತಿನವ೦ ತಾಂ ಜನ್ಮಿಯೆನಿಸಿ 
ಜೀವನ್ಮಶಕಂ: ಸಮಯಪ, ೧೫. ೮೯) 

ಜನ್ಮೋತ್ಸವ - ಮಗು ಹುಟ್ಟಿದ ಹಬ್ಬ (ಸೂರದತ್ತನಾತ್ಮೀಯಜನ 
ಜನ್ಮೋತ್ಸವಾಕರ್ಣನದೊಳ್‌ ಅತ್ಯಂತ 
ಹರ್ಷೋತ್ಕರ್ಷಾಂತರಂಗನಾಗಿ: ಸುಕುಮಾಚ, ೧೦. ೨೭ ವ); 
[ಜೈನ] ತೀರ್ಥಂಕರ ಜನ್ಮಕಲ್ಯಾಣ (ಅಭಿವೀಕ್ಷಿಸುವ ಜನಕ್ಕೆಯ್ದೆ 
ಜಿನನ ಜನ್ಮೋತ್ಸವಮ೦ ಬೆಸಕೆಯ್ದ ಮಣಿವಿತಾನದೊಳ್‌: 
ಶಾಂತಿಷು, ೧೦. ೨೩) 

ಜನ್ಯ - ಯುದ್ಧ (ರಣಂ ಪ್ರಥನಂ ಜನ್ಯಂ ಆಹವಂ: ಅಭಿಧಾವ, 
೧. ೧೪. ೧) 

ಜನ್ಯಜನಕಮೋಹ - ತಂದೆಮಕ್ಕಳ ನಡುವಣ ಪ್ರೀತಿ (ತಮ್ಮ 

ಮೂಜನೆಯ ಭವದ ಜನ್ಯಜನಕಮೋಹ೦ ಕಾರಣಮಾಗಿ: 

ಶಾಂತಿಪು, ೯. ೫೫ ವ) 

- ಮದುವಣಗಿತ್ತಿಯ ಸೇವಕಿ (ಅಂಗರಾಜನೊಳಿದಿರ್ಚಿದ 

ಭಾವನೆ ಪೊಚ್ಚಮಾಗೆ ಹೇಮಾಂಬುರುಹಾಸ್ಯೆ ಸೋಲ್ವುದನೆ 

ಕನ್ನಿಕೆ ಜನೈಯನೊತ್ತೆ ಪೋಯ್ತು ಯಾನಂ: ಶಾಂತಿಪು, ೫. 

೧೧೬) 

ಜಪನ - ಜಪ (ಜಪನವಿಕಲ್ಪ ಪ್ರಪಂಚಹೀನಧ್ಯಾನಂ: ಅನಂತಪು, 
೯. ೯೫) 

ಜಪಾಕುಸುಮ - ಕೆಂಪು ದಾಸವಾಳ (ಚಾರು ಜಪಾಕುಸುಮದ 
ತೋರಣದಿ೦ ಸಾಲಸುಗಂಧಾವಳಿಯೋರಣದಿಂ: ಉದ್ದಟಕಾ, 
೫. ೨೪) 

ಜಪಾಪ್ರಸವ - ದಾಸವಾಳದ ಹೂ (ಜಪಾಪುಸವ ರಕ್ತಾಶೋಕ 
ಬಂಧೂಕಶೋಣಮಣಿಜ್ಯೋತಿಗಳಿಕ್ಕೆಯಿಂ ಕುಡೆ ಜಯಂ 
ಭದ್ರಂ ಶುಭಂ ಮಂಗಳಂ: ಆದಿಪು, ೧೬. ೩) 

ಜಪಾಪ್ರಸೂನ - ಜಪಾಪ್ರಸವ (ದೆಸೆದೇವತೆಗಳ್ಳೆ ಜಪಾಪ್ರಸೂನಮ೦ 
ರಕ್ತಬಲಿಯುಮಂ ತಾಂ ಕುಡುವಂತೆಸೆದಿರ್ದರ್‌ ಕಡೆಗಣ್ಣೊಳ್‌ 
ಪಸರಿಸೆ ಕಡುಗೆಂಪು ಭೀಮದುರ್ಯೋಧನರಾ: ಗದಾಯು, 
೮.೩ 

ಜಬ್ಬುಲಿ - ದುರ್ಬಲ (ಕಿಸುಗುಳಿಗಂ ವಿಕಾರಿ ಕಡುನಾಣಿಲಿ ಜಬ್ಬುಲಿ 
ಬೂತು ಕಾತರಂ: ಲೀಲಾವತಿ, ೨. ೭೪) 


ಜಮದಗ್ನಿ - ಯಜ್ಞದ ಅಗ್ನಿಯನ್ನು ನಿರಂತರವಾಗಿ 
ಉರಿಸುವವನು (ಅಗ್ನೀಧ್ರ ಮೈತ್ರಾವರುಣ ಅಗ್ನಿಪರಿಚಾರಕ 


ಜನ್ಯ 


ಉದ್ಗಾತ್ಮ ನೇತ್ಯ ಹೋತೃ ಜಮದಗ್ನಿ ಆದಿಗಳಪ್ಪ ಷೋಡಶರ್‌ 
ಯತ್ತಿಜರ್ಕಳಿಂ: ಪಂಪಭಾ, ೬. ೩೩ ವ) 

ಜಯಂತಿ - [ಜೈನ] ಹದಿನಾಲ್ಕು ವಿಮಾನಗಳಲ್ಲಿ ಒಂದು 
(ಹೇ ಬಕ್‌ ಅಹಮಿಂದನಾಗಿ ತ್ರಯಸ್ವಿಂಶತ್‌ 
ಸಾಗರೋಪಮ ಆಯುಷ್ಯನುಂ: ನೇಮಿನಾಪು, ೪. ೬೫ ವ) 

ಜಯಗಜ - ರಾಜನ ಯುದ್ಧದ ಆನೆ (ದಾನಧಾರಾಸಾರಂ ಕೈಗಣ್ಮೆ 
ಕಣ್ಗೊಪ್ಪುವ ಜಯಗಜಮಂ ಲೀಲೆಯಿಂದೇಜೆ: ಆದಿಪು, ೧೩. 
೪೩) 

ಜಯದ - ಜಯಕಾರ ಮಾಡುವವನು (ಎನಗೆ ಉರ್ವೀಧರವೈರಿ 
ಬಂಧು ಜಯದರ್‌ ದೇವರ್ಕಳ್‌: ನೇಮಿನಾಪು, ೧. ೫೬) 


ಜಯಧ್ವಾನ - ಜಯಘೋಷ (ಜಯಪ್ರಾರಂಭಮಂ ಸಾಜುವಂತೆ 
ಎಸೆದತ್ತು ಅಚ್ಚರಿಯಪ್ಪಿನಂ ಜಯಜಯಧ್ವಾನಂ 
ದಿಗಂತದೊಳ್‌: ಪಂಪಭಾ, ೯. ೮೬) 

ಜಯನಶಾಲಿಕೆ -  ಆಯುಧಾಗಾರ (ನಿಚಿತಶೇಷಾಸ್ತಾಳಿ 
ಜಯನಶಾಲಿಕೆಯದೌಳ್‌: ಚಂದ್ರಪ್ರಪು, ೧. ೧೪೯) 

ಜಯನಶಾಲೆ — ಜಯನಶಾಲಿಕೆ (ಸೌಂದರೀಜನ೦ 


ಮನಸಿಜಭೂಮಿಭೃತ್‌ ಜಯನಶಾಲೆಯ ಲೀಲೆಯಿಂ ಒಪ್ಪಿ 
ತೋಣುಗುಂ: ಪಂಚತಂತ್ರ, ೬೨) 

ಜಯಪತ್ರ - ಗೆದ್ದವನಿಗೆ ಕೊಡುವ ದಾಖಲೆಪತ್ರ 
(ಖಚರೇಶ್ವರನೀಯೆ ಪಡೆದಂ ಅತ್ಕಾದರದಿಂ ಜಯಪತ್ರಮಂ 
ಸ್ವಯಂಬುದ್ಧಬುಧಂ: ಆದಿಪು, ೨. ೨೩) 


ಜಯಪ್ರಮೋದ - ಗೆಲವಿನ ಸಂತೋಷ (ಖರನ೦ ಮುರಾರಿ 
ಸಂಹರಿಸೆ ಜಯಪ್ರಮೋದಸುಮನರ್‌ ಸುಮನರ್‌ 
ಸುಮನಸ್ಕವೃಷ್ಟಿಯಂ ಸುರಿಯೆ: ಜಗನ್ನಾವಿ, ೪. ೪೨) 

ಜಯವನಿತೆ - ಜಯಲಕ್ಷ್ಮಿ ಗೆಲವೆಂಬ ಸ್ತ್ರೀ (ಪವನಾತ್ಮಜಂ 


ದ್ರುಪದಾತ್ಮಜೆಗೆ ಬಚೆಯನಟ್ಟುವುದುಂ ಆ ವಂತೆ ಜಯವನಿತೆ 
ಬರ್ಪಂತೆ' ಬಂದು: ಪಂಪಭಾ, ೧೨. ೧೫೦ ವ) 


ಜಯಾವಸಥ - ವಿಜಯಕ್ಕೆ ನೆಲೆಯಾದವನು, ಜಯಶೀಲ 
(ಜಯಾವಸಥಂ ಲಕ್ಷ್ಮಣ೦ ರಣೋತ್ಸುಕನಾದಂ: ಪಂಪರಾ, 
೧೪. ೧೬೫) 

ಜಯಾಶೀರ್ಫೋಷ — ಜಯವಾಗಲೆಂದು ಮಾಡುವ 
ಆಶೀರ್ವಾದ (ಗಣೋಚ್ಚಾರ ರುಂಕಾರ 


ಜಯಾಶೀರ್ಥೋಷಮಪ್ಪ ವಿಜಯಗಜದ ಬೆಂಗೆ ವಂದು: 
ಆದಿಷು, ೧೪. ೯೦ ವ) 
ಜಯಾಸ್ತ - ವಿನಾಯಕನು ಅರ್ಜುನನಿಗೆ ದಯಪಾಲಿಸಿದ ಅಸ್ತದ 
ಮ್ಮ 
ಹೆಸರು (ತನಗೆ ವಿನಾಯಕಂ ದಯೆಯಿನಿತ್ತ ಜಯಾಸ್ತಮೆಂ 
ಉರ್ಚಿಕೊಂಡು ಭೋಂಕೆನೆ ಶರಾಸನದೊಳಾಂತು ಅದನಾಗಡೆ 


ಪೂಡಿ .. .. ಎಚ್ಚೊಡೆ: ಪಂಪಭಾ, ೧೨. ೧೬೮) 
ಜಯೋದ್ಧಾಮ - ಗೆಲವಿನಿಂದ ಘನತೆ ಪಡೆದವನು 
(ಕೊಂದುದಲೆಂ ಭೀಮಂ ಜಯೋದ್ಧಾಮನೆಂಬುದಂ 


ಎಂಬಂತಿದು ವಸ್ತು: ಗದಾಯು, ೧. ೩೩) 


ಜರ - ಮುಪ್ಪು (ಜಾತಿಜರಾಮರಣಂಗಳಿಂದಪ್ಪ ಬಾಧೆಯಿನಗಲ್ಪ 
ಶಾಶ್ವತಮಪ್ಪ ಮೋಕ್ಷಸುಖಂಗಳನೆ ಬೇಟ್‌ನ್‌: ವಡ್ಡಾರಾ 
೧೧೩, ಸಾ ೨೨) 


ಜರಗು - ಚಿನ್ನದ ಹುಡಿ ಬೆರೆತ ಮಣ್ಣು (ನಿಧಿಗಂಡು೦ ಜರಗು 
ಕರ್ಚುವಂ ಅಧಮನೆನಿಕ್ಕುಂ: ಪಾರ್ಶ್ವನಾಪು, ೪. ೯೫) 

ಜರಗಂಕರ್ಚು - ಮಣ್ಣಿನಲ್ಲಿರುವ ಚಿನ್ನದ ಕಣಗಳನ್ನು 
ಬೇರ್ಪಡಿಸಲು ಅದನ್ನು ತೊಳೆಯುವುದು (ದೊರೆಕೊಂಡ 


೪೪೨ 


ನಿಧಿಯನೊಲ್ಲದೆ ಜರಗ೦ ಕರ್ಚುವುದೆ . .. ದೊರೆಯಲ್ಲದ 
ಮಾನವಂಗೆ ಕುಡುವುದೆ ಕೂಸಂ: ಪಂಪರಾ, ೫. ೨೦) 

ಜರಚ್ಛದನ -  [ಜರತ್‌*ಛದನ] ಹಣ್ಣೆಲೆ (ಬರುತುಮೆ 
ಬಸಂತಕಾಂತಂ ಬರಸೆಳೆಯೆ ಸಡಿಲ್ವವೋಲ್‌ ಜರಚ್ಛದನಂ 
ಬೀಟ್ತರೆ: ಲೀಲಾವತಿ, ೯. ೧೧೩) 

ಜರಠ ದ ಜೀರ್ಣಗೊಂಡ, ಮುದಿ 
ಮಹಾಶಾಲ್ಮಲೀವೃಕ್ಷಮಿರ್ಕುಂ: ಕಾದಂಸಂ, ೧. ೩೮) 

ಜರತ್‌ - ವಯಸ್ಸಾದ, ಮುದಿ (ಅಂತೆಯ್ದಿ ತರುಶಿಫೆಯಂ ಪಿಡಿದು 
ಅಡರ್ವನಂ ಅಲ್ಲಿರ್ಮ್ಪದೊಂದು ಕಪಿ ಕಂಡು ಬೇಗಂ ಇದಿರಂ 
ಬಂದು ಅಂಜದಿರೆಂದು ಕೈಯಂ ಪಿಡಿದು ತೆಗೆವುದುಂ, ಆ 
ಜರತ್‌ ಚೆಮೂರಂ ಕಂಡು ಪಂಚತಂತ್ರ, ೧೭೭ ವ) 

ಜರತಿ - ಮುದುಕಿ (ನಿಮಗಿದೇತಟೆಂದಾಯ್ತೊ ಪೇಟಿಂ ನಿರುತಂ 
ನೀಮೆಂದೊಡೆ ಎ೦ದಳ್‌ ಜರತಿ: ಕರ್ಣನೇಮಿ, ೭. ೨೦) 

ಜರತ್ನಣ - ಒಣಹುಲ್ಲು (ಚಕ್ರವರ್ತಿ ಪದಮುಂ 
ತನಗಾವಗಮಾದೊಡಾ  ಮಹಾಪುರುಷನದಂ ಜರತ್ತ್ವ್ಮಣ 
ಕಣಾನುಗುಣ೦ ವಲಮೆಂದೆ ಪೇಸಿದಂ: ಆದಿಹು, ೩. ೭೮) 

ಜರತ್ನಾಮಂತ - ಮುದಿ ಸಾಮಂತ (ಕೂರ್ಚಾಳತುಂದಿಳ 
ಜರತ್ಸಾಮಂತ ಸಂದೋಹಕ್ಕಪ್ಪಯಿಸಿ ಶುಭದಿನ 
ಮುಹೂರ್ತದೊಳ್‌ ಪ್ರಯಾಣಭೇರಿಯಂ ಪೊಯಿಸಿ: ಆದಿಪು, 
೪.೯೧ ವ) 

ಜರದ್ವಧು - ಮುದುಕಿ (ವಿರಸಂ ಕರಮವು ದೇಸಿಗೆ ಜರದ್ದಧೂ 
ವಿಷಯಸುರತ ರಸರಸಿಕತೆವೊಲ್‌: ಕವಿರಾಮಾ, ೧. ೫೦) 

ಜರಾ ದ ಮುಪ್ಪು (ತಪ್ತತಪನೀಯಚ್ಛಾ ಯನುಂ 

ಪ್ರಹಸ್ತೋಚ್ಚ ಕ್ಟಯನುಂ ನಿದ್ರಾಲಸ ಅಕ್ಷಿನಿಮೇಷ ಜರಾ ಶೋಕ 

ತ 'ನಿರಹತನುಂ: ಆದಿಪು, ೬. ೯ ವ) 

ಜರಾಯು - ಗರ್ಭಕೋಶ (ಗರ್ಭಾಶಯಮದು ಜರಾಯು: 
ಅಭಿಧಾವ, ೧. ೧೧. ೧೫) 


ಜರಾಯುಜ - ಜರಾಯುವಿನಿಂದ ಜನ್ಮ ಪಡೆದ ಪ್ರಾಣಿಗಳು ಮತ್ತು 
ಮನುಷ್ಯ (ಮಾನವಪಶುನಿವಹ೦ ಜರಾಯುಜಂ: ಅಭಿಧಾವ, 
೧. ೩.೪) 

ಜರಾಯುಪಟಲ - ಗರ್ಭಕೋಶದ ಪೊರೆ (ಪಸರಿಸೆ 
ಜರಾಯುಪಟಲ೦ ಪಸುಗೂಸುಗಳೊಡಲೊಳ್‌ ಅವನಗಲ್ಲುವ 
ಮತಿಯಂ೦ ವಸುಮತಿಗಣಿಪಿ: ಆದಿಪು, ೬. ೬೫) 

ಜರಾವಿಭೇದ — ಮುಷ್ಟಿನಿಂದ ಬದಲಾದವನು 
(ಪ್ರಿಯವಾದಿತ್ವಮುಮಲ್ಲದೆ ಜರಾವಿಭೇದಂ 
ದಂತಮಳಾದಿವಿರಹಿತನುಂ: ಅಜಿತಪು, ೫. ೯೩ ವ) 

ಜರಿವೊನಲ್‌ - ಬೆಟ್ಟದಿಂದ ಇಳಿದು ಬರುವ ಜಲಧಾರೆ 
(ಕಿಸುಗಾಡ ನೆಲಂಗಳ್‌ ಎಳದಳಿರ ಬಣ್ಣಮಂ ಕೆಯ್ಕೊಂಡು 


(ಜರಠ 


ವಿರಹಿಗಳ ಮನಮನೊಲಿಸುವಂತೆ ಜಲಜಲನೆ ಪರಿವ 
ಜರಿವೊನಲ್ಗಳುಮಂ... .ಪಯಣಂ ಬಂದು: ಪಂಪಭಾ, ೭. 
೨೫ ವ) 


ಜರೆ - ಮುಪ್ಪು (ಕಟಿದ ನೀರ್ಗೆ ಬಂದಪುದೆ ಬಟೆಕ ಜರೆಗಂ 
ತಿರ್ದಲ್‌: ಅಜಿತಪು, ೨. ೫೯) 

ಜರ್ಕು - ಉಗುರಿನಿಂದ ಗಾಯಮಾಡು (ಜರ್ಕು-ನಖಘಾತನೇ: 
ತಬ್ದಮದ, ಧಾ ೩೭) 

ಜರ್ಗುವೀಟರ್‌ - ಕುಸಿದು ಬೀಳು (ನುರ್ಗಿದುದೆನೆ ನೆರ್ಗಿದುದೆನೆ 
ಕಿರ್ಗಿದುದೆನೆ ಜರ್ಗುವಿಟ್ಟುದೆನೆ ಸರೇಫಪದಂಗಳ್‌: 
ಶಬ್ದಮದ, ೪೮) 


ಜರ್ಜರಿತ - ಛಿದ್ರಗೊಂಡ (ಅನೇಕ ನೃಪ ಶಿರಃ ಕಪಾಳ ಶಕಳ 
ಜರ್ಜರಿತಮು೦ ಪರಸ್ಪರ ಸಮರ ರಭಸಸಮುತ್ತಾರಿತಮುಂ: 
ಪಂಪಭಾ, ೧೩. ೫೧ ವ) 

ಜರ್ಜರಿತಹಸ್ತ - ಕೈಗೆಟ್ಟ (ಸೊಕಮಿರ್ಕೆ ಅಕ್ಕಟ ದರ್ಭಪಾಣಿ 
ಯಮಜಂ ದರ್ವೀಕರ೦ ವಾಯುಪುತ್ತಕನುಂ ಜರ್ಜರಹಸ್ತಂ 
ಇಂದ್ರತನಯಂ ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ 
ಶಸ್ಮವಿಡಂಬಂ ಏವುದವರ್ಗಂ ಪಾಂಚಾಲಿಯುಂ 
ಗರಿಧದಾಯಕಿಯಾಗಿರ್ಪಿನಂ ಅಂದು ಮತ್ಸ್ಯಗೃಹದಿಂದ ಈ 
ನಿಗ್ರಹ೦ ಪೊಲ್ಲದೇ: ಗದಾಯು, ೩. ೩೪) 

ಜರ್ರುರದ್ದನಿ - ಛಿದ್ರವಾದ, ಶಿಥಿಲಗೊಂಡ ಕರ್ಕಶದ್ವನಿ 
(ಪರುಷತರಮಕ್ಕುಂ ಒತ್ತುಂಗರಡೆಯ ಮದ್ದಳೆಯ ಜರ್ಶ್ರುರ 
ಧ್ವನಿಗಳವೋಲ್‌: ಕವಿರಾಮಾ, ೧. ೫೩) 


ಜರ್ಬ - ಗದರಿಕೆ (ಜರ್ಬು-ಆಕ್ರಮಣದ್ವನೌ: ಶಬ್ದಮದ, ಧಾ, 
೪೮೩) ಸಂಜ್ಞೆ («ವಾಮಾಕ್ಷಿಗೆ ಪುರ್ಬಿ೦ ಜರ್ಬಿನಿಂ 
ನೋಡೆನುತ ಅಜುಪಿ ನೃಪಂ ಯತ್ನದಿಂ 


ಕೀರಪ್ರತನಯನಿನಾದಮಂ ಕೇಳ್ದನಾಗಳ್‌: ರಾಜಶೇವಿ, ೪. 
೭೦) 
ಜರ್ವು - ಹುಬ್ಬು ಹಾರಿಸು, ಹುಬ್ಬಿನ ಚಲನೆ (ಜರ್ವಿದ ಕಡೆಗಣ್ಣ 


ಜರ್ವುಗಳೊ ಮೋದಿದ ನೀಳ 
ಸರೋಜಮಾಳೆಯಿಂದುದಿರ್ದ: ಆದಿಪು, ೪. ೧೦); 
ಗದರಿಸು (ತಾಂಬೂಲಕರಂಕವಾಹಿನಿಯರಂ ಪುರ್ವಿನಿ೦ 


ಜರ್ವಿಯಂ: ಜಗನ್ನಾವಿ, ೧೦. ೭ ವ) 

ಜಲ - ನೀರು (ಘನಸಂಜಾತವನದ್ದೀಪೇಂದ್ರ ಜಲವಾಹೋದ್ಧೂತ 
ವೇಣೂದ್ಧವ ಅಭಿನುತ ಜ್ಯೋತಿಗಳಪ್ಪ ಮುತ್ತುಗಳಂ.. ..ಚಕಿಗೆ 
ತಂದುಕೊಟ್ಟೆರಗಿದರ್‌: ಶಾಂತೀಶ್ಚಪು, ೧೫. ೧೧೦) 

ಜಲಕನೆ - ತಟಕ್ಕನೆ (ದುಃಖ ಸುಖ ಹೇತುಗಳಂ ನಿಜ ದಿವ್ಯ 
ಭಾಷೆಯಿ೦ ಜಲಕನೆ ತೋಜಿದೈ ಸಕಲ ದೇಹಿಗೆ ನೀನೆ ಶರಣ್‌ 
ಜಿನೇಶ್ತರಾ: ಪಂಪರಾ, ೫. ೭) 

ಜಲಕ್ಕಗೆ ಮಾಡು - ನಿರ್ಮಲವಾಗಿಸು, ಸ್ಫಟಿಕದಂತೆ ಶುಭ್ರವಾಗಿಸು 
(ಈ ಧರ್ಮಮಂ ನೀಂ ಜಲಕ್ಕಗೆ ಮಾಡಲ್ಬಗೆದರ್ಪುದೆಂದು 
ನಯದಿಂ ಸಾಕೇತಂ ಉತ್ಕೇತುಬಾಹುಗಳಿಂದಂ ಕರೆವಂತೆ: 
ಆದಿಪು, ೭. ೨) 

ಜಲಕ್ಕನೆ - ಶುಚಿಯಾಗಿ (ವಿಕ್ರಮಾರ್ಜುನಂ ಅನಂತನುಂ ತಾನುಂ 
ಜಲಕ್ಕನಿರೆ ಪಲ್ಲಂ ಸುಲಿದು ಅಗಣ್ಯಪುಣ್ಯ 
ತೀರ್ಥೋದಕ೦ಗಳ೦ ಮಿಂದು ಮಂಗಳವಸದನಂಗೊಂಡು: 
ಪಂಪಭಾ, ೧೦. ೪೬ ವ); ತಟಕ್ಕನೆ (ಪೋದ ಭವದೊಳಾದ 
ವಿಷಾದ ಕಾರಣಮನೇನಾನುಮಂ ನೆನೆದಂತೆ 
ಚಿ೦ತಾಕ್ರಾಂತೆಯಾಗಿರ್ದಳ್‌ ಎಂಬುದಂ ವಿವೇಕವಿದ್ಯಾಧರಂ .. 
. ಜಲಕ್ಕನಣೆದು: ಮಲ್ಲಿನಾಹು, ೪. ೧೬ ವ); ಸ್ಪಷ್ಟವಾಗಿ (ಸಿರಿ 
ಸಾರ್ತರೆ ಸಾರ್ವದು ಅದರ್ಕೆ ಸಂದೆಯಂಬಡದೆ ಜಲಕ್ಕನೆ 
ಈಗಳ್‌ ಅಣಿದೆಂ ಸಿರಿ ಕಳ್ಳೊಡವುಟ್ಟಿತೆಂಬುದಂ: ಪಂಪಭಾ, 
೨. ೪೯) 

ಜಲಜಲಿಸು - ಜುಳುಜುಳು 
ನೊಸಲೊಳ್‌ ಬೆಮರನೊರಸಿ 
ಲೀಲಾವತಿ, ೧೩. ೧೦೫) 

ಜಲದ - ಮೋಡ (ಜಲದಾಟೋಪಮಂ ಬುದ್ದುದನಿವಹನಿಭಂ 
ಫೇನಪಿಂಡಾಯಮಾನಂ ಜಲರೇಖಾಕಾರಂ.. ಆಖಂಡಲ 
ಲಲಿತ ಧನುರ್ಲೀಲಂ ಆಕಾಳಿಕೀಸ೦ಂಚಳ೦ ಈ ಸೌಂದರ್ಯಂ: 
ಅಜಿತಪು, ೬. ೫೦) 


ಹರಿ (ಅಲರಾಯ್ತು ಬಟಲೆ 
ಕಳೆವ ಇನಿಯನ ಮೆಲ್ಟು: 


೪೪೩ 


ಜಲದಮಾರ್ಗ - ಮೋಡಗಳ ದಾರಿ, ಆಕಾಶ (ಅಮರಗುರುವರಂ 
ಯತಿ ಜಲದಮಾರ್ಗಗತಿಯಾದಂ: ಶಾಂತಿಪು, ೭. ೬೬) 

ಜಲದರವ - ಗುಡುಗು (ನೋಡೆ ಜಲದರವದೊಳ್‌ 
ಕೂಡಿದುದಂತಪುುದೊಂದು ಶಬ್ದಂ ಕಿವಿಯೊಳ್‌ ತೀಡೆ ಕರಂ 
ಅಗಿದು .. .ಮಗುಟ್ಲ್‌ಂ: ಪಂಚತಂತ್ರ, ೮೯) 


ಜಲದಾಗಮ - ಮೋಡ ಬರುವ ಕಾಲ, ಮಳೆಗಾಲ 
(ಜಲದಾಗಮದಿಂ ಚಿತ್ತಸ್ಪಲಿತ೦ ಕೇಳನಲ್ಲನಂ: ಕವಿರಾಮಾ, ೨. 
೧೨೮) 

ಜಲದುರ್ಗ - ನೀರಿನ ನಡುವೆ ರಚಿತವಾದ ಕೋಟೆ 


(ಜಾನುದಫ್ನಜಲದುರ್ಗನುಮಾಗಿ ನಡೆದುಂ: ಆದಿಷು, ೧೪. 
೫೨ ವ) 

ಜಲದೇವತೆ - ನೀರಿನಲ್ಲಿ ನೆಲಸಿರುವ ದೇವತೆ (ಅಂತು 
ನಡನಡನಡುಗಿ ಜಲದೇವತೆಗಳಪ್ಪೊಡಂ ಮನಂಗಾಣ್ಣರೆಂದು 
ನಿಧಾನಮನೀಡಾಡುವಂತೆ  ಕೂಸಂ ಗಂಗೆಯೊಳೀಡಾಡಿ 
ಬಂದಳ್‌: ಪಂಪಭಾ, ೧. ೯೫ ವ) 

ಜಲಧರಕಾಲ - ಮಳೆಗಾಲ (ಎಬ್ಬಂದುದು ಜಲಧರಕಾಲಂ 
ಶಿಖಿಶ್ರೇಣಿಲೋಲಂ: ಕುಸುಮಾಕಾ, ೬. ೭) 

ಜಲಧರಾಗಮ ಎ ಮಳೆಗಾಲ 
(ಭೂತಳಾಧಿನಾಥನರ್ಥಿಸಂಘತಾನವ ಬರ್ಹಿಣಾನ೦ಂದಕರಂ 
ಪ್ರತ್ಯಗ್ರಜಲಧರಾಗಮಂ: ಸುಕುಮಾಚ, ೧. ೭೯ ವ) 

ಜಲಧಿ — ಸಮುದ್ರ (ಹರಿಣಧರ 
ಮನಕುಂಭದ್ವಯಬ್ದಾಕರ ಜಲಧಿ ಗಜ 
ಚಕ್ರಾಹಿಗೇಹಸ್ತುರಿತ ಮಣಿಸಮೂಹಜ್ವಾಳೆಯಂ 
ಕ೦ಡಳ್‌: ಅಜಿತಹು, ೩. ೧೨) 

ಜಲಧಿತಲ್ಪ - ವಿಷ್ಣು (ಜಲಧಿತಲ್ಲಂಗೆ ದೈಶ್ಯೇಂದರ್‌ ಉದ್ದಕ್ತತೆಯಂ 
ಪುಯ್ಯಲ್ಪೆ; ಜಗನ್ನಾವಿ, ೨. ೪೪) 

ಜಲಧಿಪ - ವರುಣ ಜಲಧಿಪ ಸಾರ್ವ ವಹ್ನಿಯನೆ ಸಾರ್ದಂ: 
ಕುಸುಮಾಕಾ, ೭. ೧೧) 

ಜಲನಿಧಿ - ಸಮುದ (ಉಭಯಬಲದರಸುಗಳ್‌.. ಕೆಯ್ಬೀಸೆ 
ಲಯಕ್ಷುಭಿತ ಜಲನಿಧಿನಿನಾದಮಂ ಅಭಿನಯಿಸಿದುದು ಒಗೆದು 
ನೆಗೆದ ಸಮರ ಆರಾವಂ: ಪಂಪಭಾ, ೧೧. ೩೪) 

ಜಲನಿಧಿವಳಯ - ಸಮುದ್ರ (ಜಲನಿಧಿವಳಯದಿಂ ಪರಿಕ್ಷಿಪ್ರಮಾಗಿ 
ಸೊಗಯಿಸುವ ಜಂಬೂದ್ವೀಪದ ಭಾರತವರ್ಷದ 
ಸಕಲಜಗತೀಜನಸ್ತುತ್ಯ ದಾಕ್ಷಿಣಾತ್ಯಮೆಂಬ ಜನಪದಮುಂಟು: 
ಪಂಚತಂತ್ರ, ೫೯ ವ) 

ಜಲಪ್ಷ್ಪವ - ನೀರಿನ ಪ್ರವಾಹ (ಸಮುನ್ನಿಷದ್ವಿವಿಧ ರತ್ನಮಾಲಾ 
ಪ್ರಭಾಭಿದಾರುಣ ಜಲಪಫ್ಲವಾವಿಳ ವಿಳೋಳ ವೀಚೀರಯ 
ಪ್ರದಾರಿತ ಕುಳಾಚಲೋದಧಿ ಪರೀತಮಾಗಿರ್ದ: ಪಂಪಭಾ, 
೧. ೫೧೪) 

ಜಲಭ್ಯೃಚ್ಚಾಪ - [ಜಲಭೃತ್‌--ಚಾಪ] ಮಳೆಬಿಲ್ಲು ಕಾಮನಬಿಲ್ಲು (ಆ 
ಪುರದ ರತ್ನಭವನ ಕಳಾಫದ್ಯುತಿ ನೆಗಟ್‌ ಗಗನತಳದೊಳ್‌ 
ಜಲಭೃಚ್ಚಾಪರುಚಿಗೆತ್ತು: ಆದಿಷು, ೨. ೧೭) 

ಜಲಮಂತ್ರ - ಜಲಸ್ತಂಭನ ಮಂತ್ರ (ಜಲಮಂತ್ರಮನೇನುಮಂ 
ಬಗೆಯದೆ ಕೋಪೋದ್ರೇಕಮನೆ ಬಗೆದು: ಗದಾಯು, ೭. ೨೨ 
ವ) 

ಜಲಮಾನುಷಿ - ಜಲಕನ್ನಿಕೆ ಉದಧಿಯ ತೋಣಮುತ್ತೆನಿಸೆ ತಾರಗೆ 
ಶೀತಮರೀಚಿಶಂಕದಂದನಿರೆ ನೀರ ಮೇಲೆ ನಲಿವ 


ವಿವಸ್ಪತ್‌ 
ದ್ವಿಟ್ಟರ 
ಕಾಂತೆ 


ಅಚ್ಚರಿಯರ್‌ ಜಲಮಾನುಷೀಪ್ರಕರದನಿರೆ: ಮಲ್ಲಿನಾಪು, ೧೨. 
೧೦೬) 

ಜಲಯಂತ್ರ - ಪಿಚಕಾರಿ (ಒಂದರ್ಥಕ್ಕೆ ಜೀರ್ಕೊಳಟವೆಯೆಂದು 
ಜಲಯಂತ್ರಂ: ಶಬ್ದಮದ, ೩೩ ವೃತ್ತಿ ೫೩) 


ಜಲರೇಖೆ - ನೀರ ಮೇಲಿನ ಬರಹ (ಜಲದಾಟೋಪಮಂ 
ಬುದ್ದುದನಿವಹನಿಭಂ ಫೇನಪಿಂಡಾಯಮಾನಂ 
ಜಲರೇಖಾಕಾರಂ ಆಖಂಡಲ ಲಲಿತ ಧನುರ್ಲೀಲಂ 
ಆಕಾಳಿಕೀಸಂಚಳಂ ಈ ಸೌಂದರ್ಯಂ: ಅಜಿತಪು, ೬. ೫೦) 
ಜಲಲವ — ನೀರ ಹನಿ (ಪೊಳೆದುವು 
ಅವನೀಶ್ವರಕಾಂತಾವದನಂಗಳ್‌ ಸ್ವೇದಜಲಾವಳಿಯಿಂ 


ಸಜಲಲವಸರೋಜ೦ಗಳವೋಲ್‌: ಆದಿಪು, ೧೧. ೫೩) 
ಜಲಲಿಪಿ - ನೀರ ಮೇಲೆ ಬರೆದದ್ದು, ನಶ್ವರ (ಲಲಾಟದೊಳ್‌ 

ವಿಧಿಯಿಂ ಬರೆದ ಲಿಪಿ ಜಲಲಿಪಿಯೇ: ಪಂಪರಾ, ೩. ೩೦) 
ಜಲವಾಹ — ಮೋಡ (ಘನಸಂಜಾತವನದ್ದೀಪೇಂದ್ರ 


ಜಲವಾಹೋದೂತ ವೇಣೂದ್ಧವ ಅಭಿನುತ ಜ್ಯೋತಿಗಳಪ್ಪ 


ಮುತ್ತುಗಳಂ ..... ಚಕ್ರಿಗೆ ತಂದುಕೊಟ್ಟಿರಗಿದರ್‌: ಶಾಂತೀಶ್ವಪು, 
೧೫. ೧೧೦) 

ಜಲವಿಕಳ - ನೀರು ಬತ್ತಿರುವುದು (ಜಲವಿಕಳಮಾಗಿರ್ದ 
ಜಲಾಶಯದೊಳ್‌ ಶಿಶಿಕುಳಳೀರಂ ನೀರಂ ಪಡೆಯದೆ: 
ಪಂಚತಂತ್ರ, ೪೨೮ ವ) 

ಜಲವಿಹಂಗ - ನೀರು ಹಕ್ಕಿ (ಚಿತ್ತದೆ ಕವಿತರ್ಪ 


ಜಲವಿಹಂಗಂಗಳವೋಲ್‌ ಎತ್ತಂ ಕವಿತಂದುವು: ಚಂದ್ರಪ್ರಪು, 
೬. ೩೨) 

ಜಲವ್ಯಾಳ ದ 
ಜಳವ್ಯಾಳಮೆಂದು  ಕೆಲದ 
ಧೀಂಕಿಡುವ ವಿಷಾಪಹಾರ 
ಚಂದ್ರಪ್ರಪು, ೫. ೪೦ ವ) 

ಜಲಶಯನ - ನೀರಹಾಸಿಗೆ (ರಸೆಯೊಳ್‌ ಕಾಲಾಗ್ನಿರುದ್ರಂ 
ಜಲಶಯನದೊಳ್‌ ಅಂಭೋಜನಾಭಂ ಪೊದಳ್ಳು ಆಗಸದಿಂ 
ಸುತ್ತಿರ್ದ ಅಜಾಂಡೋದರದೊಳ್‌ ಅಜಂ 
ಅಡಂಗಿರ್ಪವೋಲ್‌; ಪಂಪಭಾ, ೮. ) 
(ಜಲಶಯನೋದರಾಂತರದಿನೀ ತ್ರಿಜಗಂ 
ಪೊಣಮಟ್ಟುದೀಗಳೆಂಬುಲಿ ಸಲೆ: ಪಂಪಭಾ, ೧೦. ೫೨) 

ಜಲಸ್ತಂಭ - ಪ್ರವಾಹವನ್ನು ತಡೆಯುವ ವಿದ್ಯ (ಪತಿಯ 
ಜಳಸ್ತಂಭದ ಪರಿಣತಿ ದಲಿದಲ್ಲದೊಡೆ ಜಳಪಥಂ 
ಸ್ಥಳಪಥದಂತೆ ಅತಿಸುಗಮಮಾಗದು: ಆದಿಪು, ೧೨. ೮೩) 

ಜಲಾಂಜಲಿ - ಜಲತರ್ಪಣ (ಜನಕಂಗೆ ಜಲಾಂಜಲಿಯಂ 
ತನೂಭವಂ ಕುಡುವುದು ಉಚಿತಂ ಅದುಗೆಟ್ಟೀಗಳ್‌ ನಿನಗಾಂ 
ಕುಡುವಂತಾದುದೆ ತನೂಜ ನೀಂ ಕ್ರಮವಿಪರ್ಯಯಂ 
ಮಾಡುವುದೇ: ಗದಾಯು, ೪. ೬೨) 

ಜಲಾರ್ದ - ನೀರಲ್ಲಿ ತೋಯಿಸಿದ (ಪರಸುವ ಪೌರವೃದ್ಧರ 
ಕುಲಾಂಗನೆಯರ್ಕಳ ಸಾಧುವಾದದೊಳ್‌ ಬೆರಸಿ ಸಮಂತು 
ಸೂಸುವ ಜಲಾರ್ದಲಸದ್ದವಳಾಕ್ಷತಂಗಳೊಳ್‌: ಪಂಪಭಾ, ೨. 
೯೫) 

ಜಲೌಫ - ನೀರರಾಶಿ (ಪ್ರಕಟ೦ ವಾರಿಧಿವೇಳೇ ವಾರ್ಧಿಗೆ 
ಜಲೌಘಸ್ಪರ್ಧೆಯೊಳ್‌ ಬಾಧ್ಯಬಾಧಕಭಾವಂ: ಜಗನ್ನಾವಿ, ೧. 
೩೦) 

ಜಲ್ಪ ದ ಮಾತಾಡು 
ಮನದೊಳಗೊಂದೊಂ೦ದವ್ಯಕ್ತನಿಜಾಕ್ಟರ 


ನೀರುಹಾವು (ಜಳಮೃಣಾಳನಾಳಮಂ 
ಬಿಲದಿಂ ಪಿಡಿಯಲೆಂದು 


ಶಾಲೂರಜಾಲಂಗಳೊಳೆಂ: 


೮೬); 


(ಜಿನನಿರ್ದಂ 
ಜಲ್ಲಮೆಸೆಯೆ 


ಏಷ್ಟು 


೪೪೪ 


ಮಂ೦ದರಕಲ್ಪಂ: ಅಜಿತಪು, ೭. ೧೨), ಹರಟತಿದು 
ಮತ್ತೋನತ್ರಜಲ್ಪಂ ಕುಲವಧುವರ ಮಾತಲ್ರು: ಪಂಪರಾ, ೯. 
೧೬೯) 

ಜಲ್ಪಾಕ - ವಾಚಾಳಿ, ಹರಟೆಮಲ್ಲ (ವಾಚಾಳ೦ ಜಲ್ಲಾಕಂ 
ವಾಚಾಟಂ ವಾವದೂಕನಕ್ಕುಂ: ಅಭಿಧಾವ, ೨. ೧. ೧೩) 

ಜಲ್ಲಮಲ - ಮೈಕೊಳೆ (ತನುವಿನೊಳಾದ ಜಲ್ಲಮಲಂ ಆಭರಣ೦ 
ಪುಲಿಯಿರ್ಪುದೊಂದು ಕಾನನದ ಗುಹಾಂತರಂ ಮನೆ . . 
ಆಗೆ: ಜೀವಸಂ, ೩. ೨೨) 

ಜಲ್ಲಳಿ - ಜರಡಿ (ಜಲ್ಲಳಿಯ ಮಲ್‌ೌವೊಕ್ಕವೊಲ್‌ ಕಳಕುಳಮಾದರ್‌ 

ನಾಗರಾಜರಪಗತತೇಜರ್‌: ಆದಿಪು, ಆದಿಪು, ೧೩. ೬೫) 
- ಕುದುರೆಗೆ ಹಾಕುವ ಒ೦ದು ಆಭರಣ (ಮಿಸುಗುವ ಜಲ್ಲಿ 
ಬೆಳ್ಳಜೆ ಕೊಡಂಕೆಯ ಚಾಮರಮೊಪ್ಪೆ ಬಂದುವಂದು ಅಸದೃಶ 
ವಾಜಿಗಳ್‌: ರಾಜಶೇವಿ, ೧೩. ೬೨) 
ಜಲ್ಲಿಮಿಗ - ಚಮರೀಮೃಗ (ಜಲ್ಲಿಮಿಗಕ್ಕೆ ವರಾಹಯೂಥಮೆಳ್ತರೆ 
ಮಣಿಕಾಲ್ಗಳಂ ಮಡಿದು ತೋಟೆದರೊಯ್ಯನೆ 
ಸನ್ನೆವೇಂಟಿಯೊಳ್‌: ಶಬರಶಂವಿ, ೩. ೪೭) 

ಜವ - ಯಮ (ನಿನ್ನಯ ತಾಯನುಯ್ಯ ಪದದೊಳ್‌ ಜವಂ 
ಅಕ್ಕಟ ಬಂದು ಎನ್ನುಮಂ ಅಂತೆ 
ಕೂಡಿದೊಡನೊಕ್ಕಲುವೋಗಿಸನೇಕೆ: ಕಾದಂಸಂ, ೧. ೫೩); 
ವೇಗ (ಜವ೦ ಉಟಿದೊಂದು ಸೋಗೆನವಿಲ್‌ ಒಯ್ಯನೆ 
ಕರ್ಕಡೆಗಾಸಿಯಾಗಿ ಪಾಖುವುದುಂ: ಪಂಪಭಾ, ೫. ೫೧) 

ಜವಂಗಿಡು - ಶಕ್ತಿಗುಂದು (ಜವಂಗಿಡದೆ ಮುಟ್ಟೆ ಬರ್ಪ ಜವನಂ 
ಜವಂಗುಂದಿಸಲ್‌ ಜವಂಗೆ ಜವನಾಗಲ್‌ ಇಂ ಪೆಅರ್ಗೆ 
ತೀರ್ಗುಮೆ: ಆದಿಪು, ೧೩. ೮೮) 

ಜವಂಗುಂದಿಸು - ಜವಂಗಿಡಿಸು (ಜವಂಗಿಡದೆ ಮುಟ್ಟಿ ಬರ್ಪ 
ಜವನಂ ಜವಂಗುಂದಿಸಲ್‌ ಜವಂಗೆ ಜವನಾಗಲ್‌ ಇಂ 
ಪೆಐರ್ಗೆ ತೀರ್ಗುಮೆ: ಆದಿಪು, ೧೩. ೮೮) 

ಜವಂಗೆಡು - ಶಕ್ತಿಗುಂದು (ಕುದುರೆಯು೦ ಜವಂಗೆಟ್ಟುದು ನಾಂ 
ಪಥಶ್ರಾಂತನಾದೆಂ: ಪಂಚತಂತ್ರ, ೧೮೯ ವ) 

ಜವಂಜವ - ಹುಟ್ಟುಸಾವುಗಳ ಆವರ್ತನೆ, ಸಂಸಾರ (ತನ್ನಂ 
ನಿರ್ದಾಟಿಸಿ ಕಳೆಯೆ ಪೋಗಿ ಸತ್ತು ವಿವಿಧ ಜವಂಜವ 
ಚಕ್ಷಾಕಮಣದಿಂ ಬಂದು: ಶಾಂತಿಷು, ೭. ೪೨ ವ) 


ಲ್ಲಿ 


ಜವಕ - (ಈ ದೂದವಿ ಜತ್ತಕಮಂ ನುಡಿದು ಜವಕಮಿಲ್ಲದೆ 
ಕೂಡಿದಳೆಂದು ನುಡಿಯುತ್ತುಂ ಪೋಗೆ: ಅನಂತಪು, ೮. ೨೯ 
ವ) 

ಜವಜವಾಗು - ದುರ್ಬಲಗೊಳ್ಳು (ಜವ೦ ಜವಜವಾಗಿ 
ಮುಟ್ಟುಗಿಡುವನ್ನಮಿನ್ನಾ ಜವಂ ಜವವ್ಯಸನಪು೦ಜಮಂ 
ಕಿಡಿಪುದು: ಆದಿಷು, ೧೩. ೮೮) 

ಜವದಾಡೆ - ಹಲ್ಲುಗಳಿರುವ ಈಟಿ (ಲೌಡಿಯ ಜವದಾಡೆಯ 


ಚಾಪದ ಚಕ್ರದ ಶರದ ಶೂಲದ ಸೆಲ್ಲೆಹದ 
ಪದಾತಿವ್ಯೂಹದಿಂ: ರಾಜಶೇವಿ, ೬. ೧೧ ವ) 

ಜವದೂತ - ಯಮದೂತ (ಜವನುಂ ಕರಣ೦ಗಳು೦ ಆ 
ಜವದೂತರುಮಿರ್ಪ ತಾಣಂ: ಸಮಯಪ, ೧೦. ೧೨೭) 

ಜವನ - ವೇಗವುಳ್ಳುದು (ಜವನ೦ ಎನಿಸಿರ್ದ ನಿಜದಶೆ ಜವನಂ 
ಅಧಃಕರಿಸೆ: ಪಾರ್ಶ್ವನಾಪು, ೪. ೧೧೦) 

ಜವನ ಬಾಣಿಗೆ ಅಟ್ಟು - ಯಮನ ಸರದಿಗೆ ಕಳಿಸು, ಶೂಲಕ್ಕೆ 
ಕಳಿಸು (ಪೆಂಡತಿಯ ಮೂಗ೦ ಅಕಾರಣದಿ೦ ಅರಿದವನಂ 


ಜವನ ಬಾಣಿಗೆ ಅಟ್ಟುವುದೇ ಧರ್ಮವೆಂದು ಧರ್ಮಾಧಿಕರಣ೦ 
ದಂಡಧರಂಗೆ ಪೇಟ್ವುದುಂ: ಪಂಚತಂತ್ರ, ೧೩೭ ವ) 

ಜವನಿಕೆ - [ಯವನಿಕಾ] ತೆರೆ (ನಿಲ್ತು ಜವನಿಕೆಯ ಮಜ್‌ಯೊಳ್‌ 
ಪೋಲ್ತಳವಳ್‌ ಮುಗಿಲ ಮಜ್‌ಯ ವಿದ್ಯುಲ್ಲತೆಯಂ: ಆದಿಪು, 
೯. ೨೦) 


ಜವಪ್ರಸರ - ವೇಗ ಹೆಚ್ಚುವುದು (ಪವಮಾನಾತ್ಮಜಂ 
ಜವಪ್ರಸರದಿ೦ .. . ಮಿಗುವ ಜಾತ್ಮಶ್ವಂಗಳ್‌: ಪುಷ್ಪದಂಪು, 
೨. ೫೮ 

ಜವಮುಟಿ - ವೇಗವನ್ನು ಬಿಡು (ಜವಮುಟೆದೊಂದು 


ಸೋಗೆನವಿಲ್‌ ಒಯ್ಯನೆ ಕರ್ಕಡೆಗಾಸಿಯಾಗಿ ಪಾಜುವುದುಂ: 
ಪಂಪಭಾ, ೫. ೫೧) 

ಜವಳ - ಜೋಡಿ (ಆ ಯಕಾರಕ್ಕೆ ಜಕಾರಂ: ಯಮುನೆ-ಜಗುನೆ 
ಯಮಲಂ-ಜವಳಂ: ಶಬ್ದಮದ, ೨೭೩ ಪ್ರ 


ಜವಳಿ - ಬಟ್ಟಿ ತುಡುವ ತೊಡಿಗೆಗಳುಂ ಉಡಲ್ಕುಡುವ 
ಜವಳಿಗಳುಂ: ಲೀಲಾವತಿ, ೭. ೬೮ ವ) 
ಜವಳಿವದ್ದಳೆ - ಜೋಡಿ ಮದ್ದಳೆ (ಮಕಾರಕ್ಕೆ ವತ್ವಂ; 


ಯಮಲಮರ್ದಲಂ-ಜವಳಿವದ್ದಳೆ: ಶಬ್ದಮದ, ೩೦೭ ಪ್ರ 

ಜವಾದಿ - ಪುನುಗು (ಜಾದಿಯರಲ್ಲೆ ಜವಾದಿಯನೊಲವಿಂ 
ಮೇದಿಪರಲ್ಲದೆ ಕಾಟ್ತುಜುಚೆಗದವು ಮೇದಿಪರೇ: ಅನುಭವ, 
೩೯) 

ಜವೋಷಧಿಯದ್ದಿ - ಹತ್ತು ತಪಸ್ಸಿದ್ಧಿಗಳನ್ನು ಪಡೆದವರಿಗೆ 
ಉಂಟಾಗುವ ಮಹಿಮೆ; ಸಾಧುವಿನ ಬೆವರ ಸ್ಪರ್ಶದಿಂದ 
ರೋಗ ವಾಸಿಯಾಗುವ ಔಷಧರ್ಧಿ (ಉಗ್ರೋಗ್ರ ತಪದಿಂ 
ದೀಪ್ತತಪಂ ಮಹಾತಪಂ ಘೋರತಪಂ ಎಂದಿವು 
ಮೊದಲಾಗೊಡೆಯ ತಪಂಗಳಂ ಗೆಯ್ಯೆ ತಪದ 
ಮಾಹಾತ್ವದಿಂದಂ ಆಮೋಷಧಿ ಖೇಳೋಷಧಿ ಜವೋಷಧಿ 
ವಿಪ್ಲೋಷಧಿ ಸರ್ವೋಷಧಿಯೆಂದಿವು ಮೊದಲಾಗೊಡೆಯ 
ಯದ್ದಿಗಳ್‌ ಪುಟ್ಟಿದೊಡಂ: ವಡ್ಡಾರಾ, ಪು ೬೯, ಸಾ ೩) 


ಜವ್ವನ - ಯೌವನ (ಮದುವೆಯಂ ನಿಲಲೊಲ್ಲದಟ್ಟಿ ಕಳೆದೊಡೆನ್ನ 


ದೆವಸಮುಂ ಜವ್ಹನಮುಂ ಅಡವಿಯೊಳಗೆ ಪೂತ 
ಪೂವಿನಂತೆ ಕಿಡಲೀಯದೆ: ಪಂಪಭಾ, ೧. ೭೬ ವ) 
ಜವ್ಪನಮತ್ತೆ - ಪ್ರಾಯದ ಮತ್ತಿನಿಂದ ಕೂಡಿದವಳು 


(ಅವಳುಮಪ್ಪೊಡೆ ಜವ್ವನಮತ್ತೆ ನಾಣ ಕಾಪದು ಪಿರಿದು ಓತು 
ಮಾತಡಕಲ್‌ ಒಂದಿದ ದೂದವರಿಲ್ಲ: ಪಂಪಭಾ, ೪. ೭೯) 


ಜವ್ಹನಿಗ - ಹರಯದವನು (ಈ ಜವ್ಹನಿಗ ತವಸಿ ತೊಟ್ಟರ್ಪ 
ಕರ್ನಾವತಂಸಂ ಪೊಸತು: ಕಾದಂಬ, ೫. ೪೫) 
ಜವ್ವನಿಗೆ - ಹರಯದವಳು (ಆ ದೊರೆಯ ಭರದ 


ಜವ್ವನಿಗೆಯರೆಮ್ಮ ಕೆಯ್ದಾರಲಿತ್ತಪ್ಪುದೆ: ಆಚವರ್ಧ, ೯. ೪೩ 

ವ) 

- ಯಶಸ್ಸು ಕೀರ್ತಿ (ಚಾಗದ ಕಂಬಮಂ ನಿಜಿಸಿ ಬೀರದ 

ಶಾಸನಮಂ ನೆಗಟ್ಟೆ ಕೋಳ್ಬೋಗದ ಮಂಡಲಂಗಳನೆ ಕೊಂಡು 

ಜಗತ್ತಿತಯಂಗಳೊಳ್‌ ಜಸ ಸಕ್ಕೆ ಆಗರಮಾದ ಬದ್ದೆಗನಿಂ ಆ 

ನರನಿಂಹನಿಂ ಅತ್ತ 

ಚಾಗದೊಳಂ ಒಂದಿದ ಬೀರದೊಳ೦ ಗುಣಾರ್ಣವಂ: 

ಪಂಪಭಾ, ೧. ೫೦) 

ಜಸಕ್ಕೆ ನೋನ್‌ - ಹಂಬಲಿಸು, ವ್ರತಹಿಡಿ (ಇನ೦ ಮಂತಣದಿಂದೆ 
ರಿಸೆಯುಂ ಎಂದುದನೆನ್ನದೆ ಮೀಜೆ ಕೊಟ್ಟಂ ಓರಂತು 


ನಾಲ್ವರಲ್‌ ಮೇಗು ಪೊದಳ್ಳ 


೪೪೫ 


ಜಸಕ್ಕೆ ನೋಂತು ನೆರ್ದೊಡಲೊಳ್‌ ತೊಡರ್ದಾ ತನುತ್ರಮಂ: 
ಪಂಪಭಾ, ೯. ೬೨) 

ಜಹ್ನುಜಾಂಬು - ಗಂಗೆ (ಪರಮೋಕ್ಷಾಲಂಬಮೆನಿಪ ಕಾಶಿಗೆ 
ಕಾಲಾರಿಗೆ ಪೋಗಿ ಜಹ್ನುಜಾ೦ಬುಗಳಿ೦ದಂ: ರಾಜಶೇವಿ, ೩. 
೨೮) 

ಜಳಕನಾಗು - ಪ್ರಸಿದ್ಧವಾಗು, ಪ್ರಕಟಗೊಳ್ಳು (ಶರ್ಕರೆ ನಾಲಗೆ 
ನೃಪರೆರ್ದೆ ಕತ್ತರಿ ಎಂಬುದು ಜಳಕನಾದುದು ಎಮ್ಮಗಜನಿಂ: 
ನೇಮಿನಾಪು, ೫. ೯) 

ಜಳಜ - ಕಮಲ (ಜಳರುಹನಾಭನ ನಾಭಿಯ 
ಜಳಬುದ್ದುದದೊಳಗೆ ಸುರಭಿಪರಿಮಳಮಿಳಿತ ಉಲ್ಲುಳಿತ ಅಳಿ 
ಜಲಜಮಾಯ್ತು ಆ ಜಳಜದೊಳಗೆ ಒಗೆದಂ ಓರಣ್ಯಗರ್ಭಂ: 


ಪಂಪಭಾ, ೧. ೪೯) 
ಜಳಜಾತಾರಿಕಿರೀಟ - ಕಮಲದ ಶತ್ರುವಾದ ಚಂದ್ರನನ್ನು 
ಕಿರೀಟವಾಗಿ ಧರಿಸಿರುವ ಶಿವ (ಜಳಜಾತಾರಿಕಿರೀಟನಂ 


ಹರುಷದಿಂದಂ ಪೂಜೆಯಂ ಮಾಡಿ: ತ್ರಿಷಷ್ಟಿಷು, ೨. ೧೪೦) 


ಜಳದ - ಮೋಡ (ಕವಿದುವು ಕಾಳ ನೀಳ ಜಳದಾವಳಿ 
ವಾರಿಧಿಗಳ್‌ ಧರಿತ್ರಿಯಂ ಕವಿದುವು ಗಾಳಿಗಳ್‌ 
ಪ್ರಳಯಕಾಲಮನಾಗಿಸಲೆಂದೆ ಲೋಕಮಂ ಕವಿದುವು: 


ಪಂಪಭಾ, ೨. ೭೭); ಮಳೆಗಾಲ (ಜಳದಗೀಷ್ಮ ಹಿಮಂಗಳಿಲ್ಲ 
ಮೊಳೆವುಲ್‌ ನಾಲ್ಕಂಗಳುಳಂಗಳ್ಳರಂ ಬಳಗ೦ ಬಳಗಂ ತಣ್ಣಿನ 
ಬಿಣ್ಣಿನಂತೆಸಗುಗುಂ: ಶಾಂತಿಷು, ೬. ೧೦೨) 

ಜಳೆದಸಮಯ - ಮಳೆಗಾಲ 
ವಿಸ್ತಾರಂ  ಶಿಖಂಡಿತಾಂಡವಸಾರಂ 
ಏನೆಸೆದಪುದೋ: ಆದಿಷು, ೧೧. ೮೮) 

ಜಳದಾದ್ವ - ಆಕಾಶ (ಜಳದಾಧ್ದಂ 
ಪೆಜುತಿರ್ದದೋ ತಾನದಭ್ರಾಮಳ 
ಕುಸುಮಾಕಾ, ೪. ೫೨) 

ಜಳದಾನ - ತರ್ಪಣ (ವಿದುರಂ .. - ಧೃತರಾಷ್ಟ್ರನ ಬೆಸದೊಳ್‌ 
ವಾರಣಾವತಕ್ಕೆ ಪೋಗಿ ನರ್‌ ದಗ್ಗ 'ಕಳೇವರಂಗಳಂ 
ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ ಮಗುಲ್‌ 
ವಂದಂ: ಪಂಪಭಾ, ೩. ೮ ವ) 

ಜಳದೆ - ಬಾಳದ ಬೇರಿನ ಬೀಸಣಿಗೆ (ಕುಳಿರ್ವ ತಿಳಿನೀರಂ 
ಉಡುಗದೆ ತಳಿ ತಳಿರಂ ಪಾಸು ಜಳದೆಯಿಂ ಬೀಸು: ಆದಿಪು, 
೨. ೧೪) 

ಜಳದಾನ - ನೀರಿನ ತರ್ಪಣ (ಧೃತರಾಷ್ಟ್ರನ ಬೆಸದೊಳ್‌ 
ವಾರಣಾವತಕ್ಕೆ ಹೋಗಿ ತದರ್ಧದಗ್ಗ ಕಳೇವರಂಗಳ೦ 
ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ: ಪಂಪಭಾ, ೩. 
೮ ವ) 


(ಪರಿಪಕ್ವರಾಜಜಂಬೂದ್ರುಮ 
ನವಜಳದಸಮಯಂ 


ಸ್ವರ್ಧುನೀಫೇನನೆವದೆ 
ಶುಭ್ರಜ್ಯೋತಿಯಂ: 


ಜಳಧರ - ಮೋಡ (ಅನ್ನೆಗಂ ಕಪುಂಗವಿಯಾಗಿ ಕವಿವ 
ದ್ರುಪದವಿಳಯಾನಿಳನಂ ದ್ರೋಣಂ ಮಹಾದ್ರೋಣ 
ಪುಷ್ಧಾವರ್ತಕಂಗಳೆಂಬ ವಿಳಯಕಾಳನೀಳ ಜಳಧರ 


ವರ್ಷಂಗಳಿಂ ನಂದಿಸೆಯುಂ: ಪಂಪಭಾ, ೧೨. ೨೦ ವ) 
ಜಳಧರದ್ದನಿ - ಮೋಡದ ಸದ್ದು, ಗುಡುಗು (ಎಂಬುದುಂ 
ಜಳಧರದ್ವನಿಯಿಂ ಅಶ್ವತ್ಥಾಮನಿ೦ತೆಂದಂ: ಪಂಪಭಾ, ೧೩. 
೨೪ ವ) 
ಜಳಧರನಿನಾದ - ಮೋಡದ ಸದ್ದು, ಗುಡುಗು (ಎಂದು 
ವಳಯಕಾಳಜಳಧರನಿನಾದದಿ೦ ಗಿರಿ ತಾಟಿಸಿದಂತಾನುಂ 
ನೆಲಂ ಮೊಬಗಿದಂತೆ: ಪಂಪಭಾ, ೭. ೧೫ ವ) 


ಜಳಧರಮಾರ್ಗ - ಆಕಾಶ (ಜಳಧರಮಾರ್ಗ೦ ತಟಿನ್ನಯಂ 
ದಿಗ್ಗಳಯಂ  ಕೆಳೆಗೊಳೆ ನವಸೃಷ್ಟಿಯನೇಂ ತಳೆದುದೊ 


ಭುವನಂ: ರಾಜಶೇವಿ, ೮. ೧೧೯) 

ಜಳಧರರೂಪ - ಮೋಡದ ಆಕಾರ (ಅಂತು ನೋಡೆ ನೋಡೆ 
ಶರತ್ತಮಯಸಮುದಿತ ಜಳಧರರೂಪದಿಂದ 
ಅದೃಶ್ಯರೂಪನಾಗಿ: ಆದಿಷು, ೩. ೮ ವ) 

ಜಳಧರಸಮಯ ದ ಮಳೆಗಾಲ (ಜಳಧರಸಮಯನಿಶಾ 
ಸಂಚಲಿತ ವಿದ್ಯುತ್‌ ಪಿಂಗಳಾಕ್ಷಪಾತಂಗಳಿಂ ದೆಸೆಗಳಂ 
ನುಂಗುವಂತೆ ಮುಳಿದು ನೋಡಿ: ಪಂಪಭಾ, ೧೩. ೭೫ ವ) 

ಜಳಧಿನಾದ - ಸಮುದ್ರಘೋಷ (ಮಹಾಪ್ರಳಯಜಳಧಿ ನಾದದಿಂ 
ಇರದೆ ಉಚ್ಚಳಿಸಿ ನುಡಿದಂ ತೆ ಕಳೆ ಕಳೆ ಗರಿಗೆತ್ತಿದ 
ಅನರ್ಫ್ಯದರ ಮಂ ಧರ್ಮಸುತಾ: ಪಂಪಭಾ, ೬. ೪೨) 


ಜಳಧಿನಿನದ - ಸಮುದ್ರದ ಭೋರ್ಗರೆತ (ಕಾಳಾಂತ ಪವನಹತಿ 
ಕಲ್ಲೋಳವಿಳ ಜಳಧಿನಿನದಮೋ ನಿರ್ಫಾತಾಭೀಳತರ 
ರಭಸಮೋ ಲಯಕಾಳಾಂಬುದಘೋಷಮೋ ನೆಲಂ 


ಮೊಬಗಿದುದೋ: ಆದಿಪು, ೧೨. ೯೧) 

ಜಳಧಿಯೊಳಾಗು - ಸಮುದ್ರದಲ್ಲಿ ಹುಟ್ಟು (ಜಳಧಿಯೊಳಾದ 
ಮುತ್ತುಗಳವೇ೦ ಪೊಸತಾದುವೆ: ಪಂಪಭಾ, ೧೦. ೪೬) 

ಜಳನಿಧಿ - ಸಮುದ್ರ (ಅಂತು ವಿಳಯಕಾಲಜಳನಿಧಿಗಳಂತೆ 
ಮೇರೆದಪ್ಪಲ್‌ ಬಗೆದ ತನ್ನ ನಾಲ್ವರ್‌ ತಮ್ಮಂದಿರ ಮುನಿದ 
ಮೊಗಮಂ ಕಂಡು: ಪಂಪಭಾ, ೭. ೮ ವ) 

ಜಳನಿಧಿನಿನದ - ಸಮುದ್ರಘೋಷ  (ಬೆಡಂಗೊದವಿರೆ 
ತೋಣಿದರ್‌ ಅವರೊರ್ಮೊದಲೆ ಜನಂ ಪೊಗಟ್‌ ನಗ್‌ 
ಜನಿಧಿನಿನದಂ: ಪಂಪಭಾ, ೨. ೭೧) 

ಜಳನೀಳಿಕೆ - ಪಾಚಿ (ಶೈವಾಳ೦ ಜಳನೀಳಿಕೆ ಶೈವಳಮದು 
ನೀರೊಳಾದ ಪಾವನೆರಯೆನಿಕುಂ: ಅಭಿಧಾವ, ೧. ೪. ೧೮) 

ಜಳಪಥ - ನೀರ ಮೇಲಿನ ದಾರಿ, ಸಮುದ್ರದ ದಾರಿ (ಪತಿಯ 
ಜಳಸ್ತಂಭದ ಪರಿಣತಿ ದಲಿಲ್ಲದೊಡೆ ಜಳಪಥಂ ಸ್ಥಳಪಥದಂತೆ 
ಅತಿ ಸುಗಮಮಾಗದು: ಆದಿಪು, ೧೨. ೮೩) 


ಜಳಪಾನ - ನೀರು ಕುಡಿಯುವುದು (ಜಳಪಾನಚ್ಛಳದಿಂ 
ಪ್ರಪಾಪ್ರಣಯಿನೀ ಶೃಂಗಾರಲೀಲಾಸುಧಾಜಳಮಂ 
ಕಣ್ಣಳಿನೀಂಟಿ ಭಾವರತಕೇಳೀಸೌಖ್ಯ 


ಪೀಯೂಷಸಂಕುಳಮಂ ಚಿತ್ತದಿನೀ೦ಟಿ ತದ್ದಿಷಯದದ್ವನ್ಕರ್‌ 
ಮನಂಬೆರ್ಚುವರ್‌: ಚಂದ್ರಪ್ರಷು, ೧. ೯೯) 

ಜಳಪ್ರವೇಶ - ನೀರಲ್ಲಿ ಹೊಗುವುದು (ಜಳಪ್ರವೇಶ೦ ಇಲ್ಲಿಗೆ 
ಪದನೆಂದು ನಿಶ್ಚಯಿಸಿ ವಾರಿಜನಾಥ೦ ಅನಾಥನಾಗಿ ತೊಟ್ಟನೆ 
ಮುಖುಪಂತೆವೊಲ್‌ ಮುಬುಗಿದಂ: ಪಂಪಭಾ, ೧೩. ೧೦೬) 

ಜಳಪ್ಸವ - ಪ್ರವಾಹ (ಜಳಫ್ಲ್ಪವದೊಳ್‌ ನಸುದೇಂಕುದೇಂಕೆ 
ತಳ್ಳಲರ್ಗಣೆ ನಟ್ಟು ತೀವೆ ದೊಣೆಯಂತಿರೆ ಮೆಲ್ಲನೆ ಮೆಯ್‌ 
ಬೆಳರ್ತು: ವರ್ಧಮಾಷು, ೮. ೯೧) 

ಜಳಬುದ್ಧುದ - ನೀರಿನ ಗುಳ್ಳೆ ನೀರಿನ ಗುಳ್ಳೆ (ಜಳರುಹನಾಭನ 
ನಾಭಿಯ ಜಳಬುದ್ದುದದೊಳಗೆ ಸುರಭಿಪರಿಮಳಮಿಳಿತ 
ಉಲ್ಲುಳಿತ ಅಳಿ ಜಲಜಮಾಯ್ತು ಆ ಜಳಜದೊಳಗೆ ಒಗೆದಂ 
ಹಿರಣ್ಯಗರ್ಭಂ: ಪಂಪಭಾ, ೧. ೫೯) 

ಜಳಮಂತ್ರ - ಜಲಸ್ತಂಭನವಿದೈೆ (ಎನ್ನ ಪೇಬ್ದ 
ಜಳಮಂತ್ರೋಪದೇಶಮಂ ಕೆಯ್ಕೊಂಡು: ಪಂಪಭಾ, ೧೩. 
೬೦.) 


೪೪೬ 


ಜಳಯಂತ್ರ - ಪಿಚಕಾರಿ (ಜಳಯಂತ್ರ೦ಂಗಳ೦ ಕಳಸ೦ಗಳ೦ 
ಕಳೆದುಕೊಂಡು ಮೇರೆದಪ್ಪಿ ತುಳುಂಕಿಯಾಡುವಾಗಳ್‌: 


ಲೀಲಾವತಿ, ೧೩. ೧೩೦ ವ) 

ಜಳರುಹನಾಭ - ತಾವರೆಯನ್ನು ನಾಭಿಯಲ್ಲಿ ಪಡೆದವನು, ವಿಷ್ಣು 
(ಜಳರುಹನಾಭನ ನಾಭಿಯ ಜಳಬುದ್ದುದದೊಳಗೆ 
ಸುರಭಿಪರಿಮಳಮಿಳಿತ ಉಲ್ಲುಳಿತ ಅಳಿ ಜಲಜಮಾಯ್ತು ಆ 
ಜಳಜದೊಳಗೆ ಒಗೆದಂ ಹಿರಣ್ಯಗರ್ಭಂ: ಪಂಪಭಾ, ೧. ೫೯) 

ಜಳರುಹಾಕರ - ಸರೋವರ (ಅಲ್ಲಿ. ಮಾಮರದಲ್ಲಿ 
ಮಲ್ಲಿಕಾಲತೆಯಲ್ಲಿ ಎಳೆಯಸುಗೆ ಮರದಲ್ಲಿ ಜಳರುಹಾಕರದಲ್ಲಿ: 
ರಾಜಶೇವಿ, ೧೦. ೫೭ ರಗಳೆ) 

ಜಳವಟ್ಟಿಗೆ - ಒಂದು ಆಭರಣ (ಪೇರುರದ ಪರೆಪು ಕರಿಯ 
ದಂಡೆಯ ಜಳವಟ್ಟಿಗೆಯ ಬೆರಕೆವೆಳಗಿ೦ ಸುರಧನುವಿನ 
ಹೊರಜೆ ಹತ್ತದೈರಾವತಕ್ಕೆ ವೈರಮನೊಡರ್ಚಿ: ಅನಂತಪು, ೨. 
೨೬ ವ) 

ಜಳವಿಹಂಗಮ — ನೀರು ಹಕ್ಕಿ (ಜಳವಿಹಂಗಮ 
ಭೃಂಗನಿನಾದವ್ಕಾಪ್ತಸರೋವರಸಂಕುಳ೦ಗಳೊಳೆ ಪೂತ 
ಅದಿರ್ಮುತ್ತೆಯ: ಆದಿಷು, ೪. ೫೮) 

ಜಳೆವಿಹಗ - ನೀರು ಹಕ್ಕಿ (ಬಳಸಿ ಜಳೆವಿಹಗ ಜಳಚರ 
ಜಳಜೋತ್ತಳಕಳಿತಂ ಅಮಳಜಳಕೇಳೀವಿಳಸನ ವಿದಗೃಖೇಚರ 
ನಿಳಿಂಪದಂಪತಿಯಿನಂಬುಖಾತಿಕೆ ರಯ್ಯಂ: ಆದಿಷು, ೧೦. 
೨೬) 

ಜಳಸ್ತಂಭ - ತೊಂದರೆಯಾಗದಂತೆ ನೀರನ್ನು ತಡೆಯುವ ವಿದ್ಯೆ 
(ಪತಿಯ ಜಳಸ್ತಂಭದ ಪರಿಣತಿ ದಲಿಲ್ಲದೊಡೆ ಜಳಪಥಂ 
ಸ್ಥಳಪಥದಂತೆ ಅತಿ ಸುಗಮಮಾಗದು: ಆದಿಪು, ೧೨. ೮೩) 

ಜಳಸ್ತಂಭನಮಂತ್ರ - ನೀರಲ್ಲಿದ್ದೂ ತೊಂದರೆಯಾಗದಂತೆ 
ತಡೆಯುವ ವಿದ್ಯೆ (ರಾಜರಾಜ೦ ಸೈರಿಸದೆ ಚಿತ್ತಸ್ಪಲನೆಯಾಗೆ 
ಜಳಸ್ತಂಭನಮಂತ್ರಮೆಲ್ಲಂ ಮಾಯಾಮಂತ್ರಮಾಗೆ: ಪಂಪಭಾ, 
೧೩. ೮೦ ವ) 

ಜಳಸ್ಥಳಯಾತ್ರಾ - ನೀರಲ್ಲಿ ಮತ್ತು ನೆಲದ ಮೇಲಿನ ಪ್ರಯಾಣ 
ವೈಶ್ಯವರ್ಣ (ವಣಿಗ್ವಂಶಕ್ಕೆ ಜಳಸ್ಥಳಯಾತ್ರಾಸಂವೃತಮರ್ಥ 
ಪ್ರವರ್ತನಮುಮಂ: ಆದಿಹು, ೮ ೭೩ ವ) 


ಜಳಸ್ಥಳಾವಿಳಂಬಿ - ನೀರು ನೆಲಗಳಲ್ಲಿ ವೇಗವಾಗಿ ಚಲಿಸುವ 
(ದಿವ್ಯಾಸ್ತಂಗಳಂ ತೆಕ್ಸ್ಕನೆ ತೀವಿ ಜಳಸ್ಥಳಾವಿಳಂಬಿಗಳಪ್ಪ 
ಗಿಳಿಯ ಬಣ್ಣದ ಕುದುರೆಗಳೊಳ್‌ ಹೂಡಿದ 


ಅಜಿತಂಜಯಮೆಂಬ ರಥಮನೇಜೆ: ಆದಿಪು, ೧೨. ೭೪ ವ) 

ಜಳಸ್ಯಂದೀ - ನೀರಿನ ಸುರಿತದಿಂದ (ಕಂಚ ಆಕಸ್ಮಿಕ 
ಪಾಂಸುಪಲ್ಲವ ಜಳಸ್ಯಂದೀ ಸದಾಸಿಂಧುರ್‌ ಅಪ್ರಾಗೇಯಂ 
ಪ್ರಿಯಗಳ್ಳಭೂಪತಿ ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. 
೯೭) 

ಜಳಾಂಜಳಿ - ತರ್ಪಣ (ನೆಲನ೦ ಕೊಟ್ಟಂ ಇನಾತ್ಮಜಾತಂ ಎನಗೆ 
ಆಂ ತಕ್ಕೂರ್ಮೆಯಿಂದಂ ಜಳಾಂಜಳಿಯುಮಂ 
ಕೊಟ್ಟೆನುಮಿಲ್ಲ: ಪಂಪಭಾ, ೧೩. ೬೦) 

ಜಳಾಕರಪತಿ - ವರುಣ (ಹರಿ ಶಿಖಿ ಯಮ ನಿರುತಿ ಜಳಾಕರಪತಿ 
ಮರುತ್‌ ಐಳಬಿಳ ಹರ ಅಹಿಪ ಶಶಿ ಭಾಸ್ಕರರರಂ 
ಸೌಧರ್ಮೇಂದಂ ನಿರವಿಸಿದಂ ದಶದಿಶಾಳಿಯೊಳ್‌ 
ಬಲಸಹಿತಂ: ಶಾಂತೀಶ್ವಹು, ೧೪. ೧೦೯) 

ಜಳಾವಗಾಹ - ನೀರಲ್ಲಿ ಮುಳುಗು, ಸ್ನಾನಮಾಡು (ಬಂದು 
ಶಮಂತಪಂಚಕ೦ಬರ೦ ಇಟೆದು ಅಲ್ಲಿ ಸಂಗರಪರಿಶ್ರಮಮಂ 


ಕಳೆಯೆಂದು  ಮಯ್ದುನಂಬೆರಸು ಜಳಾವಗಾಹದೊಳಿರುತ್ತೆ: 
ಪಂಪಭಾ, ೧೧. ೧೧೦) 

ಜಳಾವಗಾಹ — ನೀರಲ್ಲಿ ಮುಳುಗಿ 
(ಜಳಾವಗಾಹಾಸೆಯಿ೦ ವೈತರಣಿಯ 
ಮೆಟ್ಟಿ; ಶಾಂತಿಷು, ೭. ೯೧ ವ) 

ಜಳೊಕ - ಜಿಗಣೆ (ಮಲ್‌ ಭೋರ್ಭೋ ರೆಂದು ಅಹೋರಾತ್ರಂ 
ಉಡುಗದೆ ಕೊಳ್ಳಲ್ಲಿ ಪೊಲಲ್ಗಳಿ೦ದ ಅವ್ವಳಿಸುತ್ತುಂ ಬಂದು 
ಪೆರ್ವಾವುಗಳ್‌ ಉಗುಬಗಿ ಮಾಲ್ದಲ್ಲಿ ಮೆಯ್ಯಂ 
ಜಳೂಕಾಳಿಗಳ್‌ ಪೀರ್ವಲ್ಲಿ: ಸುಕುಮಾಚ, ೪. ೯) 

ಜಳೂಕಾಮುಖ - ಜಿಗಣೆ (ಆ ಬಾಲಕರ್‌ ಬಾಲ್ಕದಿಂ ತೊಟ್ಟು 
ಗೋಳಾಂಗೂಳರಂತೆ ಸಹಜಚಜಾಪಲ್ಯರುಂ 
ಜಳೂಕಾಮುಖರಂತೆ ದೋಷಗ್ರಾಹಿಗಳು೦ ಸುರಶರಾಸನದಂತೆ 
ನಿರ್ಗುಣರು: ಸುಕುಮಾಚ, ೨. ೫ ವ) 

ಜಳೂಕೆ - ಜಿಗಣೆ (ಜಳೂಕೆ ಜಿಗಳೆ: ಅಭಿಧಾವ, ೧. ೪. ೮) 

ಜಜುಚು - ಹರಟೆ ಹೊಡೆ (ತೆಅನಟಜೆಯದೆ. ಒಂದವಿಂದಂ 
ಜಅಚುವುದುಂ ಅಅಗುಲಿಯಪವಂಗೆ 
ಸಹಜಮಿವಿನಿತುಂ: ಸಮಯಪ, ೧೩. ೫೮): ಜಂಬ ಕೊಚ್ಚು 
(ಅಜಿಕೆಯ ರೂವಿಲ್ಲದ ನಿನ್ನೆಜೌಯಂಗೆ ಉಬ್ಬಟೆಯು 
ಬೀರಮುಂಟೆಂದುದ್ದಂ ಜಹಖುಜಿದೆ ಕೇರಿಲ್ಲದೆ ಕಣ್ಣೆಹೌವಿನೆಗಂ 


ಕರ್ಬು ಗಡ ಬಿಲ್ಲಿದೇನಚ್ಚರಿಯೋ: ಕಬ್ಬಿಗಕಾ, ೧೪೨); ಬಹಳ 


ಮೀಯುವುದು 
ಪಿರಿಯ ದರಿಯಂ 


ಮಾತು (ನೆಲನ೦ ದುರ್ಯೋಧನಂ ತಾಗಿ ತಳ್ಲಿಜೆದಲ್ಲದೆ 
ಕೂಡನೆ ಆಜಿಭರಮುಂ ಸಾರ್ಚಿತ್ತು ಅದೇನೆಂದು 
ಮುನ್ನಜುದಿ೦ಗಳ್‌ ಜಲುಚ್ಚುಮಿರ್ಪುದೆ: ಪಂಪಭಾ, ೯. ೯೨) 
ಜಳಕದ ನಿಂದಿಸು ಬಾಯ್ಗೆವಂದಂತೆ ನುಡಿದಪಂ 


ಅತಿಧುರ್ತನೆಂದುಕಂಡರೆಲ್ಲಂ ಜಲಯ: ಧರ್ಮಾಮೃ್ಯ, ೯. 
೯೦ ವ) 

ಜಾಂಗಲ - ಮಾಂಸ (ಧರ್ಮ ಅಸ್ಥಿ ಶಕಲಂ ವಾಲಂ ವಿಷಾಣ೦ 
ವಿನತ್‌ ಖುರಮಾಲಂಬಿತ ಜಾಂಗಲಂ: ತ್ರಿಷಷ್ಟಿಷು, ೨೭. ೩೩) 

ಜಾಂಗಳ - ಬರಡುಭೂಮಿ (ಬಚೆಕಂ ದೇವಮಾತೃಕ ಸಾಧಾರಣ 
ಅನೂಪ ಜಾಂಗಳ ಭೇದ೦ಗಳುಮನ: ಆದಿಪು, ೮. ೬೩ ವ); 
ಮಾಂಸ 

ಜಾಂಗಳಿವಿದ್ಯಾ - ವಿಷವೈದ್ಯ (ಮನಂಗೊಳಿಸುವ ಭೋಜನಗೃಹಕ್ಕೆ 
ರಾಜಾಧಿರಾಜಂ ಜಾಂಗಳವಿದ್ಯಾವಿದುರರ್‌ ಬೆರಸು 
ಬಿಜಯಂಗೆಯ್ದುದುಂ: ಪಾರ್ಶ್ವನಾಷು, ೮. ೪೯ ವ) 


ಜಾಂಡಲಕೆ - ಒಂದು ಸಸ್ಯ (ಜಾಂಡಲಗೆಯ ಬೀಜಂ 
ಭೂಮಂಡಲದೊಳ್‌ ಪಸುರಡಗಂಗಿ ಪಾಜುವ  ತೆಣದಿಂ: 
ಧರ್ಮಾಮೃ, ೯. ೮೫) 

ಜಾಂಬವ — ಚಿನ್ನ  (ಪೊಸಬಿಸಿಲದು ಹೆಜದೆಗೆದಿರೆ 
ಕಿಸುಸಂಜೆಯುಮುಡು ಸಮೂಹಮಂ 
ಮಿಸುಪವೊಲೇನೆಸೆದುದೊ ಪವಳ೦ ಮುಕ್ತಾವಿಸರಂ ಜಾಂಬವ 
ಜಳಂ ಪೆಡಂಮೆಟ್ಟರೊಡಂ: ರಾಜಶೇವಿ, ೬ ೧೧೪); 
ಸಮುದ್ರ (ಏನೆಸೆದುದೊ ಪವಳಂ ಮುಕ್ತಾವಿಸರಂ 


ಜಾಂಬವಜಳಂ ಪೆಡಂಮೆಟ್ಟಲೊಡಂ: ರಾಜಶೇವಿ, ೬. ೧೧೪) 
ಜಾಂಬುಕವನ - ನೇರಿಳಿ ಮರಗಳ ವನ (ತರುಗಳ ಗೊಂದಳದಿಂ 

ಕಟ್ಟಲಿಸುತಿರ್ದ ಜಾ೦ಬುಕವನಮಂ: ಕುಸುಮಾಕಾ, ೭. ೮೩) 
ಜಾಂಬೂನದ — ಚಿನ್ನ (ಅತಿಸುರಭಿಸುರಸಸುರುಚಿ 
ಫಲನಿಚಯಂಗಳಿಂದಂ ಮತ್ತಂ ಉತ್ತಪ್ಪ ಜಾಂಬೂನದ 
ಕುಸುಮದಾಮಂಗಳಿಂದಂ: ಆದಿಪು, ೨. ೩೨ ವ) 


೪೪೭ 


ಜಾಗಂಬೊಯ್‌ - ಜಾಗದ ಪೈರು ಬೇಳೆಸು (ರತ್ನದ ಕೇರ್ಗಳ್‌ 
ಜಾಗಂಬೊಯ್ಬಂತಿರೆ ಪರಭಾಗಂಬಡೆದುವು 
ವಿವಾಹಗೇಹಾಂತರದೊಳ್‌: ಆದಿಪು, ೪. ೩೧) 

ಜಾಗ - ಮರಕತ (ಹರಿನೀಲ ಸ್ತಂಭಮುಂ ಜಾಗದ 
ಪಡಲಿಗೆಯುಂ .. .. ಎಳಸೆ ಬೆಡಂಗಾದುದು ಉದ್ದಾಹಗೇಹಂ: 
ಪಂಪರಾ, ೫. ೧೧೨); ಶುಭಕಾರ್ಯದಲ್ಲಿ ಅಂಕುರಾರ್ಪಣದ 
ಅಂಗವಾಗಿ ಪಾತ್ರೆಯಲ್ಲಿ ಬೆಳೆಯುವ ಪೈರು (ಪಚ್ಚೆಯ 
ಪಸಲೆಯ ಪಸುರಂ ಅಸಕಟೆದು ನಿಮಿರ್ದ ನೆಲವಡಲಿಗೆಯ 
ಜಾಗ೦ಗಳುಮಂ; ಆದಿಪು, ೮. ೧೫ ವ) 

ಜಾಗರ - ಎಚ್ಚರ (ಅಂತು ಆ ಇರುಳ ನಾಲ್ಕು ಜಾವಮುಮಂ 
ಕಾಮನ ಜಾಗರದಂತೆ ಅವರ್ಗೆ ಕೆಂದಿನೊಳೆ ಬೆಳಗಾಗೆ: 
ಪಂಪಭಾ, ೩. ೮೩ ವ); ಶುಭಸಮಯದಲ್ಲಿ ಬೆಳೆಸುವ 
ಪಾತ್ರೆಯಲ್ಲಿನ ಮೊಳೆತ ಪೈರು (ಪಸುರ್ಪೆಸೆದು ನಿಮಿರ್ದ 
ಜಾಗರಂಗಳಿಂ ತೊಳಗುವ ಕಾಂಚನದ್ರೋಣಿಗಳಿಂ: 
ಕಾದಂಬ, ೩. ೧೦೫ ವ) 

ಜಾಜಿಪತ್ತೆ - ಜಾಜಿಯ ದಳ (ತುಳುಂಬಿದ ಜಾದಿ ಪತ್ತೆ ಕತ್ತರಿಸಿದ 
ಗಡ್ಡಂ ಅಗುಂದಲೆಯಾದುದು ಬೀರನಣ್ಣಿನಾ: 
ನೇಮಿನಾಪು, ೫. ೩೧) 

ಜಾಜು - [ಧಾತು] ಕೆಂಪಾದ ಕಲ್ಲು, ಕಾವಿ 
ಬಲದ ಕರಿಘಟೆಗಳ್‌ ಒಂದೊಂ೦ದಉೌೊಳ್‌ ತಾಗಿ ತಟ್ಟಿಜೆಯೆ 
ಬಿಸುನೆತ್ತರ ಅರ್ಬಿಗಳ್‌ ಉರ್ವಿ ಪಾಯೆ ಪೇರರ್ವಿಗಳ್ಳೆರಸು 
ಜಾಜಿನ ಪರ್ವತಂಗಳಂತೆ ಕೆಡೆದಟ್ಲೆತಟ್ಟೆದಾಗಳ್‌: ಪಂಪಭಾ, 
೧೦. ೯೬ ವ) 

ಜಾಜ್ವಲ್ಯಮಾನ — ಹೊಳೆಯುತ್ತಿರುವ 
ಮಣಿಮಕುಟಾಂಶೂಜ್ಞಳ ಖೇಚರೇಂದ್ರ 
ಶಾಂತಿಪು, ೫. ೧೫೦) 

ಜಾಣ್‌ - ಬುದ್ಧಿವಂತಿಕೆ (ಶೂರ್ಪಕವೈರಿ ಕಾಲುಗುರ್ಗೆ ವರ್ಪನೊ 
ಶೀತಮರೀಚಿ ಕಾಂತಿಗೇಂ ವರ್ಪನೊ ವಾಸವಂ ಸಿರಿಗೆ 
ವರ್ಪನೊ ವೃತ್ರಹಮಂತ್ರಿ ಜಾಣೆ ಮೇಣ್‌ ವರ್ಪನೊ: 
ಶಾಂತಿಪು, ೭. ೧೧೮) 

ಜಾಣ್ಣುಡಿ - ಜಾಣತನದ ನುಡಿ (ಕಣ್ಣಮನ ಜಾಣ್ಣುಡಿ ಪಂಪನ 
ರೀತಿ: ಜಗನ್ನಾವಿ, ೧. ೧೦) 

ಜಾತ - ಉಂಟಾದ, ಹುಟ್ಟದ (ಕ್ರಂದತ್‌ ಸ್ಕಂದನ ಜಾತ ನಿರ್ಗತ 


ಕಲ್ಲು (ಎರಡುಂ 


(ಜಾಜ್ವಲ್ಕಮಾನ 
ಪರಿಷದ್ವಳಯಂ: 


ಶಿಖಿಜ್ವಾಳಾಸಹಸ್ರಂಗಳ್‌ ಆಟಂದೆತ್ತಂ ಕವಿದೇಟ್ವ ಬೇವ 
ಶವಸಂಘಾತಂಗಳಂ: ಪಂಪಭಾ, ೧೩. ೭೧); ಸಮೂಹ 
(ಜೀವಜಾತದಿಂದೆನಗೆ ಬಲಿಯನಿತ್ತೊಡೆ ಮುನಿವೆಂ: 
ಯಶೋಧಚ, ೪. ೭೩) 

ಜಾತಕರ್ಮ - ಮಗು ಹುಟ್ಟಿದಾಗ ಮಾಡುವ ಕರ್ಮ, 
ಷೋಡಶಸಂಸ್ಕಾರಗಳಲ್ಲಿ ಒಂದು (ಅರ್ಹತ್ಪರಮೇಶ್ವರಂಗೆ 
ಮಹಾಮಹಮಂ ಮಾಡಲ್ಜೇಟ್ಟು 


ಜಾತಕರ್ಮೋತ್ಸವಮನೊಡರ್ಜ್ಚಿ: ಚಂದ್ರಪ್ರಪು, ೩. ೧೦೨ ವ) 
ಜಾತದಯ - ದಯಾವಂತ (ಎಲ್ಲಂದದಿ೦ ಸೂಚಿತಾಭ್ಯುದಯಂ 
ಜಾತದಯಂ ಮನಂಗೊಳಿಸಿದ೦ ಸಂಸಾರಸಾರೋದಯಂ: 
ಆದಿಹು, ೩. ೯೨) 
ಜಾತನಿರ್ವೇದ - 
ಕೃತಾನುಶಯನುಂ 
ಚಂದ್ರಪ್ರಷು, ೨. ೩೦) 


ವಿರಕ್ತಿ. ಹೊಂದಿದವನು 
ಜಾತನಿರ್ವೇದಾತಿಶಯನುಂ 


(ಸಂಸ್ಕೃತಿ 


ಆಗಿ: 


ಜಾತಪ್ರಿಯ - ದಯಾವಂತ (ಜಾತಪ್ರಿಯನಾತಂ ತನುಜಾತನೆ 
ತಾನಾಗೆ ತನ್ನ ಕಣ್ಣಂ ಮನಕಂ ಜಾತಕುತೂಹಲ ನಾನಾ 
ದ್ಯೋತಿಶಯಮನರಸನಚಲದಂತಿರೆ ನೋಟ್ಕುಂ: ಅಜಿತಪು, 
೫. ೫೩) 

ಜಾತರೂಪ - ಬೆತ್ತಲೆ, ದಿಗಂಬರ ಜೈನರ ಸನ್ಯಾಸ (ತದ್ದುರುವಿನ 
ಮತಮಂ ಭಕ್ತಿಯ ಭರದಿಂದಂ ಜಾತರೂಪಮಮಂ 
ಕೈಕೊಂಡರ್‌: ಆದಿಪು, ೯. ೮೧); ಚಿನ್ನ 
(ಸವ್ಯೋಮಾಂಗನಾಗಿಯುಂ ಜಾತರೂಪರುಚಿಮತ್‌ 
ವಿಗ್ರಹನುಂ: ಶಬರಶಂ, ೧. ೭೮ ವ) 

ಜಾತರೂಪಧರ - ದಿಗ೦ಬರ ಸನ್ಯಾಸಿ (ವೀರಸ೦ಸ್ಥಾನಾರೂಢನಂ 
ಮಹಾಬಳನಂ ಜಾತರೂಪಧರನಂ ಮಾಡಿ: ಆದಿಪು, ೨. 
೫೧ ವ) 

ಜಾತವೇದ - ಅಗ್ನಿ (ಗಣನಾತೀತ ಆಜ್ಯಾಹುತಿಗಣದಿಂದಂ 
ತಣಿಯೆ ಜಾತವೇದನು೦ ಆ ಬ್ರಾಹ್ಮಣಸಮಿತಿ ಬೇಳೆ ದೇವರ್‌ 
ತಣಿಯುಂಡರ್‌ ನೆರೆದು ದಿವ್ಯ ಹವ್ಕಾಮೃತಮಂ: ಪಂಪಭಾ, 
೬.೩೭) 


ಜಾತವೇದೋಜಾತೆ - ಅಗ್ನಿಯಲ್ಲಿ ಹುಟ್ಟಿದವಳು, ದ್ರೌಪದಿ 
(ಅಂತಿರ್ದ ಜಾತವೇದೋಜಾತೆಯ ಪಾರಿಜಾತ 
ಪಲ್ಲವೋಲ್ಲಸಿತ ನಿಕಾಮಕೋಮಲಕರಸ್ಪರ್ಶನದೊಳಂ: 
ಗದಾಯು, ೮. ೬೧ ವ) 

ಜಾತಾನಂದ - ಆನಂದವುಂಟಾದವನು (ಬಿನ್ನಪಂಗೆಯ್ದಿರೆ 
ಜಾತಾನಂದಂ ಈ ಮೂಯೊಸಗೆಗಳೊಳಂ ನ್ನಾವುದಂ 


ಮುನ್ನ ಮಾಲಿ: ಆದಿಷು, ೧೦. ೪೯) 

ಜಾತಿ - ಹುಟ್ಟು '(ಜಾತಿಜರಾಮರಣಂಗಳಿಂದಪ್ಪ ಬಾಧೆಯಿನಗಲ್ಪ 
ಶಾಶ್ವತಮಪ್ಪ ಮೋಕ್ಷಸುಖಂಗಳನೆ ಬೇಟ್‌ನ್‌: ವಡ್ಡಾರಾ 
೧೧೩, ಸಾ ೨.೨), ಸಮೂಹ (ಮದೇಭಗಣಕ್ಕೆ 
ಮಂಡನಾಯೋಗಮುಮಾದುವಾ ಕೊಳದ ಕೋಮಳನೀರಜ 
ಪುಷ್ಪಜಾತಿಗಳ್‌: ಆದಿಷು, ೪, ೯೪); ಕುಲ 
(ಜಾತಿಯೊಳೆಲ್ಲಮುತ್ತಮದ ಜಾತಿಯ ವಿಪಕುಲಂಗೆ 
ಪೇಟಲೇಮಾತೊ: ಪಂಪಭಾ, ೧೪. ೪೮); ಜಾಜಿಯ ಗಿಡ 
(ಸೊಗಯಿಸಿ ಬಂದ ಮಾಮರನೆ ತಳ್ತ ಎಲೆವಳ್ಳಿಯೆ ಪೂತ 
ಜಾತಿಸಂಪಗೆಯೆ ಕುಕಿಲ್ವ ಕೋಗಿಲೆಯೆ ಪಾಡುವ ತುಂಬಿಯೆ 
ನಲ್ಲರ ಒಳ್ಳೊಗಂ ನಗೆಮೊಗದೊಳ್‌ ಪಳಂಚಲೆಯೆ ಕೂಡುವ 
ನಲ್ಲರೆ ನೋಲ್ಬೊಡೆ: ಪಂಪಭಾ, ೪. ೨೮); ವಿಧ, ಬಗೆ 
(ಮುನೂಜ್ಣುವತ್ತು.. ಜಾತಿಯ ಕಳ್ಳಳಂ ಮುಂದಿಟ್ಟು 
ಮಧುಮಂತ್ರದಿಂ ಮಧುದೇವತೆಗಳನರ್ಚಿಸಿ: ಪಂಪಭಾ, ೪. 


೮೭ ವ); ಕುಲ (ಜಾತಿಯೊಳೆಲ್ಲಮುತ್ತಮದ ಜಾತಿಯ 
ವಿಪಕುಲಂಗೆ ಪೇಟಲೇಮಾತೊ: ಪಂಪಭಾ, ೧೪. ೪೮) 
ಜಾತಿಜಾಂಗಣ - ಸತ್ಯ್ಕುಲಜರ ಮನೆಯ ಪರಿಸರ (ಬಂದ 
ಮಾವಿಲ್ಲದ ನಮದನಂ ಕುಳಿರ್ವ ನಂದನಮಿಲ್ಲದ 


ಜಾತಿಜಾ೦ಗಣ೦: ಅನಂತಪು, ೩. ೯) 

ಜಾತಿಜಾಣ್‌ - ದೇಸಿಯ ಕೌಶಲ (ಕಂದಮುಂ ಅಮಳಿನ 
ವೃತ್ತಮುಂ ಒಂದೊಂದೆಡೆಗೊಂಡು ಜಾತಿಜಾಣ್‌ ಎಸೆಯೆ 
ಬೆಡಂಗೊಂದಿವಳೊಳ್‌ ಅಮರೆ ಪೇಟಲ್‌ ಸುಂದರ ರೂಪಾ 
ಬೆದಂಡೆಗಬ್ಬಮದಕ್ಕುಂ: ಕವಿರಾಮಾ, ೧. ೩೪) 

ಜಾತಿದೇವತೆ - ಶ್ರೇಷ್ಠವರ್ಗದ ದೇವತೆ (ಅದಲ್ಲದೆಯುಂ ನೀನೆ 
ಜಾತಿದೇವತೆಯಪ್ಪೊಡೆ ಎನ್ನೆಂಜಲನೆಂತು ತಿಂಬೆ: ಪಂಪಭಾ, 
೮. ೪೩ ವ) 


೪೪೮ 


ಜಾತಿಬಧಿರ - ಹುಟ್ಟು ಕಿವುಡ (ಜಾತಿಬಧಿರನಂತೆ ಅನ್ಯರ 
ಕಿವಿಯೊಳ್‌ ಕೇಳ್ವುದ೦ ನುಡುವನಲ್ಲೆಂ: ಪಂಚತಂತ್ರ, ೧೫೨ 
ವ) 

ಜಾತಿಬೆಳ್‌ - ಹುಟ್ಟು ದಡ್ಡ (ಸಂಧಿಯಂ ಮಾಡಲೊಲ್ಲದೆ 
ಸುಹೃದ್ಧಲಮೆಲ್ಲಮನಿಕ್ಕಿ ಯುದ್ಧಮಂ ಮಾಡಿದ ಜಾತಿಬೆಳ್‌ 
ನಿನಗೆ ಅದೇವಿರಿದು ಈ ಎಡಣ್‌ ಎಂದು ಮುಂದೆ ಬಂದು 
ಏಡಿಸುವಂತಿರೆ ಆಡಿದುದೊಂದು ಮರುಳ್‌ 
ಫಣಿರಾಜಕೇತುವಂ: ಪಂಪಭಾ, ೧೩. ೫೪) 

ಜಾತಿಸಂಪಗೆ - ಉತ್ಕಷ್ಟವಾದ ಸಂಪಗೆ ಅಥವಾ ಜಾಜಿ ಮತ್ತು 
ಸಂಪಗೆ (ಗಯ ಬಂದ ಮಾಮರನೆ ತಳ್ತ ಎಲೆವಳ್ಳಿಯೆ 
ಪೂತ ಜಾತಿಸಂಪಗೆಯಿ ಕುಕಿಲ್ವ ಕೋಗಿಲೆಯ ಪಾಡುವ 


ತುಂಬಿಯೆ: ಪಂಪಭಾ, ೪. ೨೮) 
ಜಾತಿಸ್ಕರ - ಹಿಂದಿನ ಜನ್ಮದ ನೆನಪುಳ್ಳವನು (ಜಾತಿಸ್ಕರರೆನೆ 
ನೆರೆದೋರೊರ್ವರೊಳ್‌ ಮತ್ತಂ ಅತ್ಯುತ್ತವದಿಂದಂ 


ಮರ್ತ್ಯಭೊಗ೦ಗಳ೦ ಅನುಭವಿಸಲ್‌ ನೋಂತರ್‌: ಆದಿಷು, 
೪. ೬೧) 

ಜಾತಿಸ್ಕರತೆ - ಹಿಂದಿನ ಜನ್ಮದ ನೆನಪು (ಜಾತಿಸ್ಕರತೆ ವಿರಕ್ತಿಗೆ 
ಹೇತು ಎನುತ್ತಿರ್ಪರ್‌: ಕಾದಂಬ, ೧೦. ೫) 

ಜಾತೀಪತ್ರ - ಜಾಯಿಕಾಯಿ (ಅಭಿಷೇಕಂಗೆಯ್ದು ಕರ್ಕೋಳ 
ಜಾತೀಫಲ ಜಾತೀಪತ್ರ ಗೋಶೀರ್ಷ ಚಂದನ ಲವಂಗ 
ಕುಂದುರುಷ್ಕಾದಿ ಸುಗಂಧದ್ರವ್ಯಸಹಿತನಾಗಿ: ಅಜಿತಪು, ೪. 
೩12) 

ಜಾತೀಫಲ - ಜಾಯಿಕಾಯಿ (ಅಭಿಷೇಕಂಗೆಯ್ಬು ಕರ್ಕೋಳ 
ಜಾತೀಫಲ ಜಾತೀಪತ್ರ ಗೋಶೀರ್ಷ ಚಂದನ ಲವಂಗ 
ಕುಂದುರುಷ್ಕಾದಿ ಸುಗಂಧದ್ರವ್ಯಸಹಿತನಾಗಿ: ಅಜಿತಪು, ೪. 
೭೦ ವ) 

ಜಾತೋತ್ಸವ — ಹುಟ್ಟುಹಬ್ಬ (ಮಹಾವಿಭೂತಿಯಿಂ 
ಜಾತೋತ್ಸವಮಂ ಮಾಡಿ: ಪಂಪರಾ, ೧೬. ೨ ವ) 

ಜಾತ್ಯಂಧ ದ ಹುಟ್ಟುಕುರುಡ (ಅಂಧನೃಪಸುತನಯೋ 
ಜಾತ್ಕಂಧನಯೋ ಮೆಟ್ಟದಗಲ್ಲು ಹೋಗೆನುತುಂ 
ಕೋಪಾಂಧರ್‌ ಜಡಿದರ್‌ ಪತಿಯ ಕಬಂಧಮಂ ಎಡಗಲಿಸಿ 
ಹೋಪ ದುರ್ಯೋಧನನಂ: ಗದಾಯು, ೪. ೧೬) 

ಜಾತ್ಯಂಧಕ - ಜಾತ್ಯಂಧ (ಅಂಬೆಗೆ ಧೃತರಾಷ್ಟ್ರನೆಂಬ ಜಾತ್ಯಂಧಕಂ 
ತನೂಜನಾದಂ: ಕರ್ಣನೇಮಿ, ೩. ೩೦ ವ) 

ಜಾತ್ಯಂಧೆ - ಹುಟ್ಟುಕುರುಡಿ (ನೇಜೆಲಪಣ್ಣಂ ತಡವರಿಸಿ ಆಯ್ದು 
ತಿನ್ನ ಜಾತ್ಕಂಧೆಯಪ್ಪ ಪೊಲೆಯರ ಕೂಸಂ ಕಂಡು: ವಡ್ಡಾರಾ, 
ಪು. ೯. ಸಾ, ೧೭) 

ಜಾತೃಶ್ವ - ಒಳ್ಳೆ ತಳಿಯ ಕುದುರೆ (ಅಂತು ತಮ್ಮ 
ಮನದೊಳೊಡಂಬಟ್ಟಂತೆ ಮನಮ೦ ಎಡಗಲಿಸಿ ಪರಿವ 
ಜಾತ್ಕಶ್ವಂಗಳೆಲ್ಲಂ ಅಟೆಗಾಳೆಗದೊಳ್‌ ಸತ್ತೊಡೆ: ಪಂಪಭಾ, ೮. 
೯೪ ವ) 


ಜಾತ್ರೆಮರುಳ್ಗಳ್‌ - ವಿಚಾರಶೂನ್ಯರು (ಕುರುಕ್ಷೇತ್ರಮಂ 
ಜಾತ್ರೆಮರುಳ್ಳಳ್‌ ಎಯ್ದೆ ಬಲವರ್ಪರ್‌: ಸಮಯಪ, ೧೨. 
೧೨) 

ಜಾದಿ - [ಜಾತಿ] ಜಾಜಿ (ಸೊಡರ ಬೆಳಗಿನೊಳ್‌ ಕೊರಗುವ 


ಜಾದಿಯಂ ತುಂಬಿಯೊಳ್ಳಗೆಗೊಂಡ ಸಂಪಗೆಯಂ: ಆದಿಷಪು, 
೧೧. ೧೦೯) 


ಜಾದಿನ ಸೇಲೆ - ಕಾವಿಬಣ್ಣದ ಬಟ್ಟೆ (ಮಹಾಪದ್ಮನಂ ಕಿಡಿಸಿದಲ್ಲದೆ 
ಕಾಸೆಗಳಂ ಕಳೆಯೆನೆಂದು ಜಾದಿನ ಸೇಲೆಗಳನ್ನುಟ್ಟು ಭಗವಂತ 
ವೇಷಮಂ ಕೈಕೊಂಡು: ವಡ್ಡಾರಾ, ಪು ೧೮೬, ಸಾ ೬) 


ಜಾದಿನೊಳೂಡು - ಕಾವಿ ಬಣ್ಣವನ್ನು ಹಚ್ಚು (ಎನಗೆ 
ಜಾದಿನೊಳೂಡಿದವೆರಡು ವಸ್ತದೊಳವು ಪೊನ್ನ 
ಗುಂಡಿಗೆಯುಮುಂಟು ಮೂಜುದಂಡಮುಂ ಒಳವು: 


ವಡ್ಡಾರಾ, ಮ ೧೯೦, ಸಾ ೧೧) 


ಜಾದು - ಕಾವಿಬಣ್ಣ (ಅಣೆದುದು ಕೊತ್ತಿ ನೂಂಕಿದುದು 
ಪೊಕ್ಕೊಡನೆ ಇಕ್ಕಿದುದು ಏಜ ಬಾಯ್ಲಳಿಂ ನೆಣನುಗೆ 
ನೆತ್ತರುಚ್ಛಳಿಸೆ ಜಾದಿನ ಬೆಟ್ಟಿ ಮಗುಟ್ದುವಂತೆ: ಕಬ್ಬಿಗಕಾ, 


೨೨೨); ಜಾಜು, ಗೈರಿಕ ಧಾತು 

ಜಾನ - ಧ್ಯಾನ, ಚಿಂತನೆ (ಯಮರಾಜನಂ ಅದ್ಭುತ ತೇಜನಂ 
ಸರೋಜಾನನೆ ಜಾನದಿ೦ ಬರಿಸೆ: ಪಂಪಭಾ, ೧. ೧೧೯) 

ಜಾನಪದ - ಸ್ಥಳೀಯ (ಮಹಾಸಂಧಿವಿಗ್ರಹಿಗೆ ಬೆಸಸಿದೊಡೆ 
ಆತಂ ಜಾನಪದನುಂ ಅಭಿಜಾತ್ಸನುಂ ಅನ್ವಯಾಗತನುಂ 
ಅಭಿರೂಪನುಂ: ಆದಿಪು, ೧೪. ೪೩ ವ) [ಇದು ಎಲ್‌. 
ಬಸವರಾಜು ಅವರು ಸ್ವೀಕರಿಸಿರುವ ಪಾಠ] 

ಜಾನಿಸು - ಧ್ಯಾನಮಾಡು (ಕಿತ್ತಯ್ಯಾ ನಿಮಗೀಗಳ್‌ ಪ್ರಾಣಂ 
ಪೋಗಲ್ಬಗೆದಪ್ಪುದು ದೇವರಂ ಜಾನಿಸುವುದು: ವಡ್ಡಾರಾ, ಪು 
೮೩, ಸಾ ೧೧) 

ಜಾನು -  ಳಕಾಲು (ಮಹೀತಳಾಶ್ರಿಷ್ಟಷಾನುಲಲಾಟಪಟ್ಟರ್‌ 
ಪ್ರಣಾಮಾರ್ಪಣಪುರಸ್ಪರಂ ಶಿರೋವೇಷ್ಟನ ಪ್ರಲಂಬ 
ಚೇಳಾಂಚಳ ಪಿಹಿತವದನರಾಗಿ: ಆದಿಪು, ೧೦. ೪೮ ವ) 

ಜಾನುಚಂಕ್ರಮಣ - ಮೊಣಕಾಲ ಮೇಲೆ ಮುಂದೆ ಹೋಗುವುದು, 
ಅಂಬೆಗಾಲಿಕ್ಕುವುದು (ಜಾನುಚಂಕ್ರಮಣಂ 
ಹರ್ಮ್ಯಾಂಗಣದೊಳ್‌ ಎಂದು ಸುಟಿಗುಮೊ .. .. ಕುಮಾರಂ: 
ಕಾದಂಬ, ೨. ೫೮) 

ಜಾನುದಪ್ನ - ಮೊಳಕಾಲು ಮುಟ್ಟುವ (ಚುಳುಕಪಾನಮಾತ್ರ 
ಜಾನುದಫ್ನಜಲದುರ್ಗನುಮಾಗಿ ನಡೆದು: ಆದಿಪು, ೧೪. 
೫೩ ವ) 

ಜಾನುಭಂಜಿನಿ -.. ಮೊಳಕಾಲು ಮುರಿಯುವಂತಹ (ಕಂಟಕ 
ಗುಲ್ಮ ವಿಷವಲ್ಲೀಸಂಘಾತಭೀಷಣ೦ಗಳು೦ ಜಾನುಭಂಜಿನಿ 
ಶೂಲಪ್ರಕರಪರಿವೃತ೦ಗಳುಂ: ಆದಿಪು, ೧೩. ೫೭ ವ) 

ಜಾನುಲಂಬಿತ - ಮೋಣಕಾಲಿನವರೆಗಿನ (ತಾರಾತರಳಫಳಕಲಿತ 
ಜಾನುಲಂಬಿತಬ್ರಹ್ಮಸೂತ್ರನುಂ: ಆದಿಷು, ೧೧. ೧೦ ವ) 

ಜಾಮಾತೃ - ಮಗಳ ಗಂಡ, ಅಳಿಯ (ಚಿತ್ರರಥನುಂ ಗೌರಿವೆರಸು 
ಹಂಸನುಂ ಬಂದು ಜಾಮಾತೃದರ್ಶನ ಉತ್ಸುಲ್ಲವದನರ್‌ ಮ 
ಆನಂದಪರಂಪರೆಯನೆಯ್ದಿ: ಕಾದಂಸಂ, ೮. ೬೧ ವ) 

ಜಾಮಿಸು - ಸುಡು, ಶವಸ೦ಸ್ಕಾರಮಾಡು (ಈತನಂ ಆರುಂ 
ಜಾಮಿಸದೆಡೆಯೊಳ್‌ ಜಾಮಿಸುವೆಂ ಎಂದು ಮತ್ತಂ 
ಪೊತ್ತುಕೊಂಡು ಪೋಗಿ ಚಂದನದ ಪುಳ್ಳಿಗಳಂ 
ತಂದೊಟ್ಟಿ ಜಾಮಿಸಲಿರ್ದಾಗಳ್‌: ಹರಿವಂಶ, ೧೪. ೫೦ ವ) 

ಜಾಯಾ - ಹೆಂಡತಿ (ಮುಗಿದ ಅಂಜಲಿಪುಟಮಂ ತರಂಗಿತಮಂ 


ಇದಿರೊಳ್‌ ನಿಂದು ಅಂಜನಗಿರಿಯವೊಳಿರೆ ಕೊಟ್ಟಂ 
ಜಯಜಾಯಾಸಹಾಯಂ ಅಭಯಮನಾಗಳ್‌: ಪಂಪರಾ, ೪. 
೭೩) 


ಜಾಯಾಜೀವ - ನಟ (ಬಹುರೂಪಮಂ ತಳೆದು ಜಾಯಾಜೀವಂ 
ಎಂತು ಅಂತೆವೋಲ್‌ ತಿಜೆಗುಂ: ವರ್ಧಮಾಪು, ೧೦. ೫೧) 


೪೪೯ 


ಜಾಯಾಜೀವಿ - ನಟ (ರಸಿಕರ್‌ ಬಣ್ಣಿಸೆ ಭಾವುಕರ್‌ ಪೊಗಬ್‌ 
ಜಾಯಾಜೀವಿಗಳ್‌ ಕೂರ್ತು ಕೀರ್ತಿಸೆ: ಪುಷ್ಪದಂಷು, ೧೨. 
೫೧) 

ಜಾಯಿಲ - ನಾಯಿ (ಮಿಕ್ಕುಪುಗಲತ್ತು ಕಿರ್ಗಣ್ಣಿಕ್ಕುತ್ತೊಳಪೊಕ್ಕ 
ಜಾಯಿಲನ ಬಡನಡು೦ ಚಕ್ಕನೆ ತುಂಡಿಸಿ: ಗಿರಿಜಾಕ, ೧. 
೧೦೫); [ಯಾಯಿಲ] ಜಾತಿ ಕುದುರೆ 
(ಜಾಯಿಲಮೊಂದೆರಡೆಂದು ತೋಟ್‌ ನೆಟ್ಟನೆ ಪದಿನೆಂಟು 
ಕೋಟಿವರೆಗಂ ತಳರ್ದತ್ತು ತುರಂಗಸಾಧನಂ: ಆದಿಪು, ೧೧. 
೩೧) 

ಜಾಯೆ - ಹೆಂಡತಿ (ಜೀರ್ಣಕೋಟರ ವಿರಳಾಭ್ಯಂತರದೊಳ್‌ 


ಇರ್ದುದೊಂದು ಶುಕಂ ತನ್ನ ಜಾಯೆವೆರಸು 
ಪರಿಣತವಯಸಂ: ಕಾದಂಸಂ, ೧. ೪೨) 
ಜಾರಜಾತ - ಜಾರನಿಂದ ಹುಟ್ಟಿದವನು (ಅಧಮರ 


ಪೊಲ್ಲಮಾನಸರ ದುರ್ಜನರ ಜಾರಜಾತರ ವಿಜಾತಿಗಳ್ಗೆ 
ಯೋಗ್ಯಮಪ್ಪ ಅಯೋಗ್ಯಮಂ: ವಡ್ಡಾರಾ, ಪು ೮, ಸಾ ೧೪) 

ಜಾಲ - ಬಲೆ (ಒಂದು ದಿವಸ ಆ ಮೀನಂ ಒರ್ವ ಜಾಲಗಾಳಂ 
ಜಾಲದೊಳ್‌ ಹಿಡಿದು ಅಲ್ಲಿಗೆ ಅರಸಪ್ಪ ದಾಶನಲ್ಲಿಗೆ ಉಯ್ದು 
ತೋಣೆದೊಡೆ: ಪಂಪಭಾ, ೧. ೬೮ ವ) 

ಜಾಲಗಾಅ - ಬೆಸ್ತ (ಒಂದು ದಿವಸ ಆ ಮೀನಂ ಒರ್ವ 
ಜಾಲಗಾಅಂ ಜಾಲದೊಳ್‌ ಹಿಡಿದು ಅಲ್ಲಿಗೆ ಅರಸಪ್ಪ 
ದಾಶನಲ್ಲಿಗೆ ಉಯ್ದು ತೋಣೆದೊಡೆ: ಪಂಪಭಾ, ೧. ೬೮ ವ) 

ಜಾಲಗಾಣತಿ - ಬೆಸ್ತ ಹೆಂಗಸು (ಬ್ಯಾಸಂ ಗಡ ಜೆಡೆದೊಂಗಲ್‌ 
ವೆರಸಿ ಜಾಲಗಾಅತಿಗೊಗೆದಂ: ಸಮಯಪ, ೧೦. ೧೫೩) 


ಜಾವ - [ಯಾಮ] ಮೂರು ಗಂಟೆಯ ಅವಧಿ (ಅಂತು ಆ 
ಇರುಳ ನಾಲ್ಕು ಜಾವಮುಮ೦ ಕಾಮನ ಜಾಗರದಂತೆ 
ಅವರ್ಗೆ ಕೆಂದಿನೊಳೆ ಬೆಳಗಾಗೆ: ಪಂಪಭಾ, ೩. ೮೩ ವ); 
ಪಹರೆ (ಬಲಿದು ಕಾಲ್ಲಾಪಿನಣಿವೆರಸು ನಿಂದ ಜಾವದ 
ಮದಗಜಂಗಳುಮುಂ: ಆಚವರ್ಧ, ೯. ೫೬೭ ವ); 
ಪಹರೆಯವರ ಕಾವಲುಕೋಣೆ (ಹೃದಯಪ್ರಿಯರಂತೊಣಗಿದ 
ಪದದೊಳ್‌ ಗರಟಿಗೆ ಜಾವದುಕ್ಕಡದುಲಿ ಮಟ್ಲೆದ ಪೊತ್ತು: 
ಯಶೋಧಚ, ೨. ೨೭) 

ಜಾವಜ್ಜೀವ - ಜೀವವಿರುವವರೆಗೆ (ಬೆಟ್ಟದ ಮೇಗಣ ಏಕಸಣಿಯ 
ಮೇಗಿರ್ದು  ಚತುರ್ವಿಧಮಪ್ಪ ಆಹಾರಕ್ಕಂ ಶರೀರಕ್ಕಂ 
ಜಾವಜ್ಜೀವಂ ನಿವೃತ್ತಿಪೂರ್ವಕಂ ಸನ್ಯಸನಂಗೆಯ್ದರ್‌: 
ವಡ್ಡಾರಾ, ಪು ೮೮, ಸಾ ೨೮) 

ಜಾವಮಿರ್‌ - ಕಾವಲಾಗಿರು (ಇಲ್ಲಿಯೆ ಇರುಳೀ ದಾಷ್ಟಿಕಂಗೆ 
ಜಾವಮಿರಿ೦ ಎಂದು ಪೇಟಳ್ಬಿ ಪೋದಂ: ವಡ್ಡಾರಾ, ಪು 
೧೪, ಸಾ ೨೫) 

ಜಾವಮಿರಿಸು - ಕಾವಲಾಗಿರಿಸು (ನಾಲ್ವರೊಳ್ಳಿದರಪ್ಪ ಸುಭಟರಂ 
ಜಾವಮಿರಿಸಿ ಪೋದನ್‌: ವಡ್ಡಾರಾ, ಪು ೧೪, ಸಾ ೧೫) 

ಜಾವಳ - ಸಾಮಾನ್ಯ (ಕಡಲಳ್ಳಿ ಬಟ್ಟೆಗೊಟ್ಟುದು ಗಡ 
ನಡೆನೋಳ್ಪಾಗಳ್‌ ಆತನೇ೦ ಜಾವಳನೇ: ರಾಜಶೇವಿ, ೬. 
೧೧೯) 

ಜಾವಳಿಸು -. ಗರ್ವಿಸು (ಎನಿತಂ ಜಾವಳಿಸುವೆಯೆಲವೊ 
ದೂತನೋ ನೀಂ ಬೂತೋ: ಆಚವರ್ಧ, ೭. ೫೮) 

ಜಾಹ್ನವಿ - ಜಹ್ನು ಯಷಿಯ ಮಗಳು, ಗಂಗೆ (ಏ ದೊರೆ 
ಪೆಂಪೊಲಕ್ಷ್ಮೀ ನಿಜವಲ್ಲಭೆ ಜಾಹ್ನವಿ ತನ್ನ ಪಾದಪದ್ಮೋದಕಂ: 
ಜಗನ್ನಾವಿ, ೧. ೨೦) 


ಜಾಳಕ - ಸಮೂಹ (ತಳತ್ತಳಿಸಿದುದು ಈಷತ್‌ ಉನ್ವಿಷಿತಮ೦ಡಳ 
ಚಂಡಕರಾಂಶುಜಾಳಕಂ: ಲೀಲಾವತಿ, ೩. ೭೫) 

ಜಾಳಪಟ - ಬಲೆಯ ಹಾಳೆ (ಆತನ ಕೆಲದೊಳ್‌ ಜಾಳಪಟಂ 
ತೂಂತಿಟ್ಟಂತೆ ಸಂದಣಿಸಿ ನಿಂದ ಗೋಪಕುಮಾರರಣಿಯ 
ನಡುವೆ: ಪಂಪಭಾ, ೧೦. ೫೭ ವ) 

ಜಾಳಮಾರ್ಗ - ಕಿಟಕಿ (ಗಣಿಕೆಯರ ವಿಳಾಸಾಗರದೊಳ್‌ 
ಜಾಳಮಾರ್ಗಪ್ರಣಯಿಸಿಯರ ಅಪಾಂಗಶ್ರೇಣಿಗಳ್‌ ಮೂಜು 
ಬಣ್ಣಂ ಪೆಣೆದೊದವೆ: ಆದಿಷು, ೧೧. ೨೩) 

ಜಾಳರಂಬೋಗು - ಜರ್ಜರಿತಗೊಳ್ಳು (ನಿಶಿತಾಸ್ತಹತಿಯಿಂ ಆ 
ಮುನಿಯ ಶರೀರಂ ಕೂಡೆ ಕಾಳರಂಬೋಗಿರೆ: ಪಾರ್ಶ್ವನಾಪು, 
೧೨. ೮೫) 

ಜಾಳರಿಗೆ - ಜಾಲರಿಯಿರುವ ಕಿಟಕಿ (ಇಂದನೀಲದ ಭದದೊಳಂ 
ಕರ್ಕೇತನದ ಜಾಳರಿಗೆಯೊಳ೦ ಪಳುಕಿನ ಚಿತ್ರಭಿತ್ತಿಯೊಳಂ 
ವಿವಾಹಗೇಹಮಂ ಸಮೆಯಿಸಿ: ಪಂಪಭಾ, ೩. ೩೪ ವ); ಬೆಳ್ಳಿ 

ಜಾಳಾಂತರ -.. ಜಾಳರಿಗೆ (ಮೇಗಿರ್ದು ಗವಾಕ್ಷ 
ಜಾಳಾಂತರಂಗಳಿಂದಂ ದಿಶಾವಲೋಕನಂ ಗೆಯ್ಯುತ್ತಿರ್ಪನ್ನೆಗಂ 
ಅರ್ಧಗಪ್ಪಡದ ಸಂಘಂ ಭೈಕ್ಷಂ ಕಾರಣಮಾಗಿ ಅರಮನೆಯಂ 
ಪುಗುವುದಂ ಅರಸಂ ಕಂಡು: ವಡ್ಡಾರಾ, ಪು. ೯೩. ಸಾ. ೯) 


ಜಾಳಾಂಧರ - ಜಾಳರಿಗೆ (ಹೃದಯಂ ಜಾಳಂಧರಂಬೋಪಿನಂ 
ಅಂಬೆಸೆದೆಚ್ಚಂ .. . ಕಾಮಂ: ನೇಮಿನಾಪು, ೪. ೧೪೬) 
ಜಾಳಿಸು - ಹೋಗು  (ಶಕುಂತಪಾಳಿಕೆಯರ್‌ ಪೊಣಗೆ 


ವಾಸಯಷ್ಟಿಗಳೊಳ್‌ ನಣಿದ ಪೊನ್ನ ಪಂಜರದ ಪುಗಿಲ್ಲಳಿಂ 
ಜಾಳಿಸಿ ಪೊಕ್ಕು: ಚಂದ್ರಪ್ರಪು, ೮. ೪೩ ವ) 

ಜಾಲು - ಅನುಮಾನ (ನೀಜೌಯರ ಮನಮನೆಣಗಿಸೆ ಜಾಜೇಂ 
ಜವ್ವನದ೦ ಅಮರನೆಸೆದಂ ನಿಸದಂ: ಪಾರ್ಶ್ವನಾಷು, ೫. 
೧೦೨); ಹಿಮ್ಮೆಟ್ಟುವಿಕೆ. (ಪಾಜುವ ಪಾಜುಂಬಳೆ ಕೊಳೆ 
ಜೀಜಿ್‌ಬ್ಲಂಬರಕೆ ತಲೆ ಸಿಡಿಲ್ಲೊಡಂ ಆ ಕಾಯ್ದಾಜದೆ 
ಹರಣಂಗೆಯ್ದುವು ಜಾಅಲ್ಲದೆ ಜೋದರ ಅಟ್ಟೆಗಳ್‌ 
ಕೆಲವಾಗಳ್‌: ಪಂಪಭಾ, ೧೦. ೯೫); ಮಾಯೆ (ಮಾಜಾಂತ 
ದಾನವರ್ಕಳ ಜಾಜೆಂದರ್ವಿಸುವ ಬಳಮಂ: ಕರ್ಣನೇಮಿ, 
೧೨. ೨೪) 

ಜಾಜುಂಗಲ್‌ - ಜಾರಿಕೆಯುಳ್ಳ ಕಲ್ಲು (ಸಂದಣಿಸಿ ಬರ್ಪ 
ಸೊರ್ಕಾನೆಗಳ ಕಾಲ್ಪೊಜ್‌ಗೆ ನೆಲನೊಂದೆಸೆಗೊಲೆದು 
ಜಾಜುಗಲ್ಲಂತೆ ತೋಜ”ಯುಂ: ಕಬ್ಬಿಗಕಾ, ೨೮೮) 

ಜಾಅಕಿವರಿ -. ಆಯತಪ್ಪು (ವಾಪೀಸೋಪಾನಮನಡರುತ್ತುಂ 
ಜಾಜೌವರಿದು ಕೆಡೆದುರದೊಳ್‌ ನಟ್ಟ ಸುರಿಗೆ ಬೆನ್ನೊಳ್ಳೂಡೆ: 
ಆದಿಷು, ೨. ೧೪ ವ) 

ಜಿಂಕರ - ಒಂದು ಬಗೆಯ ವಾದ್ಯ (ಬಾರಿಪ ಜಿಂಕರದ 
ಜಿಂಕರಮುಂಪೊಯ್ಯ ಎಕ್ಕವದ್ದಳೆಯ ದನಿಯುಂ .. .. ನೆರಪೆ: 
ನೇಮಿನಾಪು, ೮. ೭೫ ವ) 

ಜಿಂಜಿಣಿ - ಅಂಟು (ಚಂದ್ರಕರಂಗಳಿಂದು ತಣ್ಣಿದುವೆರ್ದೆಗಕ್ಕೆ 
ಕೆಂದಳಿರ ಸೆಜ್ಜೆಯ ಜಿಂಜಿಣಿ ಪೋಕೆ ನಿನ್ನ ಕೂಟದೊಳ್‌: 
ಪಂಪಭಾ, ೫. ೧೮) 

ಜಿಂಹ - ವಕ್ರ 
ಜಿ೦ಹಜಿಹ್ವಾವಿಡ೦ಂಬಮಂ 
ಅಗದಾ: ಲೀಲಾವತಿ, ೭. ೧೧೩) 

ಜಿಗಿಜಿಗಿ - ಅಜ್ಜಿಬಜ್ಜಿ (ನಡುವಿರ್ದ ನರಿ ಕರಿ ಮೆಟ್ಟಿದ ಸೋರೆಯ 
ಕಾಯಂತೆ ಜಿಗಿಜಿಗಿಯಾಗಿ ಸತ್ತೊಡೆ: ಪಂಚತಂತ್ರ, ೧೨೬ ವ) 


(ಪೆರ್ವಾವುಗಳೇಂ ತುಡುಕಿದುವೊ 
ಘನಗುಹಾಮುಖಂಗಳೊಳ್‌ 


೪೫೦ 


ಜಿಗಿಲ್‌ — ಅಂಟಿಕೊಳ್ಳು (ಸಂತಸದಂತನೆಯ್ದಿ 
ಸುರತಾಮಮೃತದೊಳ್‌ ತಣಿದಟ್ಕರಿಂ ಜಿಗಿಲ್ಲಂತಿರೆ ಪತ್ತಿ 
ಮೆಯ್ಗಳೆರಡಾದೊಡಮೇನಸುವೊಂದೆ ನೋಟ್ಪಡೆಂಬಂತಿರೆ 
ಕೂಡಿ: ಆದಿಪು, ೩. ೫) 

ಜಿಗೀಷು - ಜಯದ ಅಪೇಕ್ಷೆಯುಳ್ಳವನು (ಸೊಗಯಿಸುಗುಂ 
ತಾರಾಳಿಯೊಳೆಸೆವ ಹಮದ್ಯುತಿಮಾಳೆವೊಲಿನಿಸಿಲ್ಲದಂ 


ಜಿಗೀಷುವೆ ನೃಪರೊಲ್‌: ಶಾಂತಿಷು, ೨. ೪೪) 

ಜಿಗುರ್‌ - ಸ್ನಿಗ್ಗಗೊಳ್ಳುವುದು, ತೇವಗೊಳ್ಳುವುದು (ನಲಿದು 
ನವಿಲ್‌ ಜಿಗುರ್ತುದು ಪಿಕದ್ದನಿ ಪಣ್ತುದು ಮಿಂಚು ಕಣ್ಗಳೊಳ್‌ 
ಮೊಳೆತುದು ಶಕ್ರಚಾಪಲತೆ ಪೊಣ್ಮೆ  ಪಸುರ್ತುದು: 
ನೇಮಿನಾಪು, ೩. ೬೦) 

ಜಿಗುಳೆ - ಜಿಗಣೆ (ಉಡೆವಣಿ ಪಜೆಯದ ಮುನ್ನಮೆ ತೊಡಗಿ 
ಚಲಂ ನೆಗಟ್‌ ರಿಪುಬಲಂಗಳನೆ ಪಡಲ್ಪಡಿಸಿ ಪರಬಲದ 
ನೆತ್ತರ ಕಡಲೊಳಗಣ ಜಿಗುಳೆ ಬಳೆವ ತೆಅದೊಳೆ ಬಳೆದಂ; 
ಪಂಪಭಾ, ೧. ೪೬) 

ಜಿಗುಟಕಿ - ಜಿಗಣೆ (ದೋಷಕ್ಕೆ ಒರ್‌ ಮಾರ್‌ ನೀಳಂ 
ನಿಮಿರ್ದಪುದು ಅತಿವಾಚಾಳರ ನಾಲಗೆಗೆ 
ಜಿಗುಟೌಯೇನಪ್ಪುದೊ ಪೇಳ್‌: ಲೀಲಾವತಿ, ೧. ೩೨) 

ಜಿತತ್ರಿತಾಪ - ಅಧಿದೈವಿಕ, ಅಧಿಭೌತಿಕ, ಅಧ್ಯಾತ್ಮಿಕ ಎಂಬ 
ಮೂರು ತಾಪಗಳನ್ನು ಗೆದ್ದವ 
(ಅತಿಭಕ್ತಿವಶೀಕೃತಶೈಲಚಾಪನಾತ್ತದಯ ಜಿಪಿತಾ 
ಬಸವೇಶ್ವರಂ ಈಗೆ ಎಮಗೆ ಈಶಭಕ್ತಿಯಂ: 
ರಾಜಶೇವಿ, ೧. ೧೧) 

ಜಿತನೀಹಾರ - ಮಂಜನ್ನು ಮೀರಿಸಿದ (ವಾರಾಶಿಯೊಳಿನ್ನವು 
ಮುತ್ತೋರನ್ನವು ಪಡೆಯಲಾಗವತಿತರಳತರತ್ತಾರಾಹಾರಂ 
ಜಿತನೀಹಾರಂ ತ್ರೈಲೋಕ್ಕಸಾರ೦ ಇಂತಿದು ಹಾರಂ: ಆದಿಷು, 
೧೨. ೧೧೮) 


| 6% ofl 
ae 


ಜಿತರಿಪುಷಡರಗ್ಗ೦ - ಕಾಮ ಕ್ರೋಧ ಲೋಭ ಮೋಹ ಮದ 
ಮತ್ಸರಗಳೆಂಬ ಆರು ಶತ್ರುಗಳನ್ನು ಗೆದ್ದವನು (ನೀತಿಪರಂ 
ಕ್ಷಮಾನ್ವಿತಂ ಜಿತರಿಪುಷಡ್ವರ್ಗಂ ಪ್ರಭೂತಂ 


ಅನುಪಮಗುರ್ಗಂ: ಪಂಚತಂತ್ರ ೩೦೩) 

ಜಿತಶತ್ರು - ಶತ್ರುಗಳನ್ನು ಗೆದ್ದವನು (ಮತ್ತಿತ್ತಲ್‌ ಜಿತಶತ್ರುವೆಂಬ 
ಪೆಸರಾಯ್ತು ಅನ್ವರ್ಥಮೆಂಬನ್ನಂ: ಪಂಪರಾ, ೧೦. ೭೩) 

ಜಿತಸ್ಮಯ - ಅರಿಷಡ್ವರ್ಗವನ್ನು ಗೆದ್ದವನು (ಜಿತಸ್ಮಯನುಂ 
ಸಂಜಾತವಿಸ್ಮಯನು೦ ಜಾತಿಸ್ಮರನುಂ ವೈರಾಗ್ಯಪರನಾಗಿ .. .. 
ತಪಶ್ನರಣಮಂ ಕೆಯ್‌ಕೊಂಡಂ: ನೇಮಿನಾಹು, ೪. ೧೨೭ 
ವ) 

ಜಿತಾಂತಕ - ಯಮನನ್ನು ಗೆದ್ದವನು, ಶಿವ (ಜಿತಾಂತಕನೊಳ್‌ 
ಮಿಗೆ ಮುಷ್ಟಿಯುದ್ಧದಿಂ ಕಾದುವ ಕಜ್ಜಮಂ ಗಡ 
ನಿರಂಗನೊಳಿಂತಿದು ಚಿತ್ರಮಲ್ಲವೇ: ಶಬಶಂವಿ, ೪. ೧೩೧) 

ಜಿತಾತ್ಮ - ಮನಸ್ಸನ್ನು ಗೆದ್ದವನು (ಉಭಯಕುಲವಿಶುದ್ಧರ್‌ 
ನ್ಯಾಯವಂತರ್‌ ಜಿತಾತ್ಮರ್‌ ಪ್ರಭುಗಳ್‌ ಅಧಿಕಪುಣ್ಯರ್‌ ಮುನ್ನೆ 
ನಿಮ್ಮಜ್ಜಪಜ್ಜರ್‌: ಶಾಂತಿಷು, ೩. ೭೬) 

ಜಿತಾನಂಗ - ಜಿತಕಾಮ (ಮ೦ಗಳಸವನಾನ೦ತರ೦ ಅಂಗೀಕೃತ 
ಶುಭವಿಭೂಷರ೦ ಮಾಡಿ ಜಿತಾನಂಗನೆನಿಪ ಆ ಕುಮಾರಕನಂ 
ಗೋಮಿನಿಯೆನಿಪ ಖಚರನಂದನೆಯಂ: ಶಾಂತೀಶ್ವಹು, ೨. 
೧೩೯) 


ಜಿತಾಮರಿ - ದೇವತಾಸ್ತ್ರೀಯನ್ನು ಜಯಿಸಿದವನು 
ಸ್ವಜಾತೀಯ ಸಂಮದದಿಂ ಪಾಮರಿಯರ್‌ ಜಿತಾಮರಿಯರ್‌ 
ಇರ್ಪರ್‌ ಕಾದು ಕೇದಾರಮಂ: ಮಲ್ಲಿನಾಪು, ೨. ೧೫) 

ಜಿನ - ಅರ್ಹಂತ (ಉದ್ಭವಿಸಿದಂ ತೈಲೋಕ್ಕನಾಥಂ ಜಿನಂ: 
ಪುಷ್ಪದಂಪು, ೧೦. ೨). ಬುದ್ಧ (ಜಿನರ್‌ ಅರ್ಹರ್‌ ಸುಗತರ್‌ 
ಕಮಳನಾಭನುಂ ರುದನುಂ: ಆಭಿಧಾವ, ೩. ೧. ೨) 

ಜಿನಕಲ್ಪ - ॥ಜೆ ಸೈನ] ಏಕವಿಹಾರಿ ಜೈನಸಾಧು ಸಂಪ್ರದಾಯ 
(ಸ್ಫೂಲಭದಾಚಾರ್ಯರ್‌ ಖೇ ಕೆಲಂಬರ್‌ 
ಕೊಳಲೊಲ್ಬದರ್‌ ಜಿನಕಲ್ಪಂ ಸ್ಥವಿರಕಲ್ಲಮೆಂದೆರಡು ಭೇದಂ 
ಮಾಡಿ ಅರ್ಧಗಪ್ಪಡದ ತೀರ್ಥಮಂ ನೆಗಟ್ಟೆದರ್‌: ವಡ್ಡಾರಾ, 
ಪು ೯೨,ಸಾ೧) 

ಜಿನಕಲ್ಲಿತೀ - [ಜೈ ಕೈನ] ಜಿನನು ಕಲ್ಪಿಸಿಕೊಂಡದ್ದು, ಒಂದು 
ಆಚರಣೆಯ ಹೆಸರು (ಅನ್ನೆಗಮಿತ್ತ ವೃಷಭಯೋಗೀ೦ದ್ರನುಂ 
ಸಕಳ ಸಾವದ್ಯಾತಿದೂರಮಪ್ಪ ಜನಕಲ್ಪಿತಮೆಂಬ ಆಚರಣಮಂ 
ಕೈಕೊಂಡು: ಆನಿಷು, ೧೦. ೧೩ ಮ್ರ 

ಜಿನಗುಣಸಂಪತ್ತಿ - ೧೬ ಭಾವನೆಗಳು, ೫ ಕಲ್ಯಾಣಗಳು, ೮ 
ಪ್ರಾತಿಹಾರ್ಯಗಳು, ಹಾಗೂ ೩೪ ಅತಿಶಯಗಲು - ಹೀಗೆ 
೬೩ ಗುಣಗಳಿಗೆ ೬೩ ದಿನಗಳು ಮಾಡುವ ವ್ರತ 
(ಷೋಡಶತೀರ್ಥಕರಭಾವನೆಗಳಂ ಚತುಸ್ವಿಂಶತ್‌ 
ಅತಿಶಯಂಗಳುಮಂ ಅಷ್ಟಮಹಾ ಪ್ರಾತಿಹಾರ್ಯಂಗಳುಮಂ 
ಪಂಚಕಲ್ಯಾಣ೦ಗಳುಮಂ ನಾಮೋದ್ದೇಶಂಗೆಯ್ದು 
ಜಿನಗುಣಸಂಪತ್ತಿಯಂ: ಆದಿಷು, ೩. ೪೦ ವ) 

ಜಿನನಿಕೇತ - [ಜೈನ] ಜಿನಾಲಯ (ರತ್ನಚ್ಛವಿಯಿಂ ದಿಗ್ಳಿತ್ತಿಯಂ 
ಚಿತ್ರಿಸುವ ಜಿನನಿಕೇತಂಗಳ೦ ಮಾಡಿಸುತ್ತುಂ: ಆದಿಪು, ೧೫. 
೪೯) 

ಜಿನಮತ - 
ಶಂಕಾಪನಯನಮುಂ 
ವಿಮುಖತೆಯುಂ: ಆದಿಪು, ೫. ೫೭) 

ಜಿನಮತಾರುಚಿ - [ಜಿನಮತ-ಅರುಚಿ] ಜೈನಮತದ ಬಗೆಗಿದ 
ದ್ಲೇಷ (ಮಾಂಸಮಧುಮದ್ಯಸೇವನೆ ಹಿಂಸಾರುಚಿ 
ಪರಮಜಿನಮತಾರುಚಿ ಕುಲಟಾಸಂಸರ್ಗ೦ ಎಂಬಿವಲ್ಲದೆ 
ಸಂಸಾರಭಮಣಕಾರಣಂ ಪೆಜವೊಳವೇ: ಆದಿಷು, ೫. ೮೦) 

ಜಿನಮಹಾಕಲ್ಯಾಣ — ತೀರ್ಥಂ೦ಕರನಿಗೆ ಮಾಡುವ 
ಪಂಚಕಲ್ಯಾಣಗಳು (ಜಿನಮಹಾಕಲ್ಯಾಣಮಯ್ದುಂ 

ವಿಸರದಿಂದಿರ್ಮವು: ಅಜಿತಪು, ೧. ೯೬) 

ಜಿನರೂಪತಾ - [ಜೈನ] ಐವತ್ತಮೂರು ಗರ್ಭಾನ್ವಯಕ್ರಿಯೆಗಳಲ್ಲಿ 

ಒಂದು (ಗೃಹತ್ಯಾಗ ದೀಕ್ಷಾಜಿನರೂಪತಾ ಮೌನಾಧ್ಯಯನ ಕ 


(ಜಿನಮತಪದಾರ್ಥ 
ಭೋಗಾಕಾಂಕ್ಷೆಯೊಳ್‌ 


ಜೈನಧರ್ಮ 


. ಎಂಬ ಅಯ್ವತ್ತುಮೂಜು .. .. ಗರ್ಭಾನ್ವಯಕ್ರಿಯೆಗಳಿಂ: 
ಆದಿಹು, ೧೫. ೧೫ ವ) 
ಜಿನವೃಂದಾರಕ - ತೀರ್ಥಂಕರ (ಜಿನವೃಂದಾರಕರ್‌ 


ಇರ್ಪತ್ತುನಾಲ್ಪರ್‌: ಅಜಿತಹು, ೧. ೬) 

ಜಿನಶಾಸನ - ಜೈನಸಿದ್ಧಾಂತ (ಜಿನಶಾಸನರುಚಿ ಪಡೆವಳ ತೈಲನ 
ಜನನಿಯೆ ತೀರ್ಥಕರ ಜನನಿಯೆನ್ನದರೊಳರೇ: ಅಜಿತಪು, ೧. 
೫೫) 

ಜಿನಸಸಪರ್ಯಿ - ಜಿನಪೂಜೆ (ಪುಣ್ಯಬಂಧಮನಾವರಿಸುವ 
ಜಿನಸಪರ್ಯಿ ತೊಡರ್ದುದು ಬಗೆಯೊಳ್‌: ಆದಿಪು, ೩. 
೨೮) 


(ತಂತಮ 
೬ 


೪೫೧ 


ಜಿನಸವನ - ಜಿನನ ಅಭಿಷೇಕ (ಜಿನಸವನಮಂಗಳಕ್ಕಾನೆ 
ನೋಂತೆನೆಂಬಂತೆ ಶಿಖರಿ ನಿಜಶಿಖರದ ಪೆಂಪನೆ ಮೆಜ್‌ದು: 
ಆದಿಪು, ೭. ೬೫) 

ಜಿನಾರ್ಭಕ - ಜಿನಶಿಶು (ಆ ಜಿನಾರ್ಭಕನಂ .. .. ಓಲಗಿಸಲ್‌ 
ಸಾರ್ದಿರ್ದ ರಾಕೇಂದುವೆಂಬಂತೆ ರಾಜಿಸುವ 
ಧವಳಾತಪತ್ರಂಬಿಡಿದು ಈಶಾನೇ೦ದ್ರಂ: ಶಾಂತೀಶ್ಚಪು, ೧೪. 
೬೭ ವ) 


ಜಿನಾವಾಸ — ಜಿನಗೃಹ (ಜಿನಯೋಗಿಜ್ಯಾಯರ್‌ 
ಉತ್ಸಾರಿತಭವದುರಿತರ್‌ ಭಾವಿಸುತಿರ್ಪ ತತ್ಪಾವನ 
ಶುಭ್ರಧ್ಯಾನದೀಪ್ತಿವ್ರಜಮೆ ಬಲಿದು ಭಾಸ್ವತ್‌ 
ಜಿನಾವಾಸಮಾಯ್ರು: ಶಾಂತೀಶ್ವಷು, ೧. ೧೧೩) 

ಜಿನಿಗಿಸು - ನಿಶ್ಚೇಷ್ಟಗೊಳಿಸು (ಜಿನಿಗಿಸು [ಜಿನುಗಿಸು]- 
ನಷ್ಟಚೇಷ್ಟಾ ಯಾಂ: ಶಬ್ರಮದ, ಧಾ ೭೮೧) 

ಜಿನುಂಗು -  ತೊಟಕಲು ಮಳೆ (ಜಿನುಗು, ಜಿನುಂಗು- 


ವರ್ಷಭೇದೇ ಚ: ಶಬ್ದಮದ, ಧಾ ೧೦೯); ರೋಂಕರಿಸು 
(ಮಧುಕರಮದು ಭೋಂಕೆನೆ ಪಾಯ್ದೆಅಂಕೆ ನಾಂದೊಡೆ 
ಜಿನುಂಗಿ ನೆಲಸಿದುದು ವಿಚಕನಕಾಬ್ದಿನಿಯೊಳ್‌: ಆದಿಷು, ೧೧. 
೬೨) 

ಜಿನುಗು - ಸಣ್ಣಗೆ ದನಿಮಾಡು, ಗೊಣಗು (ಜ೦ಕರಿಸಂ ಕಾತರಿಸಂ 
ಮಾಂಕರಿಸಂ ಬೆಕ್ಕಸಂಬಡಂ ಬೆಕ್ಕರಿಸಂ ಹೂಂಕರಿಸ೦ 
ನಿರ್ವಿನಿಸಂ ಜೀಂಕರಿಸಂ ಜಿನುಗ೦ ಅವನಿಸಂ ಕೊಕ್ಕರಿಸಂ: 
ಅಜಿತಪು, ೫... ೮೯); ರುಂಕರಿಸು (ಜಿನುಗುವ 
ದುಂಬಿಯಿಂಚರಮೆ ಗಾಣರ ಕಾಕಳಿ: ಆದಿಹು, ೧೩. ೬) 


ಜಿನೇಂದಬಿಂಬ - [ಯುದ್ಧವೀರರು ಯುದ್ಧಕ್ಕೆ ಮುಂಚೆ 
ಪೂಜಿಸುವ] ಜಿನನ ಪ್ರತಿಮೆ (ದರ್ಭಶಯ್ಯೆ ಪೂಜಿಸುವ 
ಜಿನೆಂದಬಿಂಬಂ ಎಸೆವ ಉಗ್ರ ರಣಾನಕರೌದ್ರಘೋಷಂ 


ಏರ್ವೆಸನಮನು೦ಟುಮಾಡಿದುದು ಪಂದೆಗಂ: ಆದಿಪು, ೧೪. 
೯೦) 

ಜಿನೇಶ್ವರರೂಪ - [ಜೈನ] ಜಿನರೂಪ (ಅಂತು ದಶಸಹಸ್ರ 
ಧರಣೀಶ್ವರರೊಡನೆ ಜಿನೇಶ್ವರರೂಪಮಂ ತಾಳ್ವಿ: ಆದಿಷು, ೩. 
೫೬ ವ) 


ಜಿನ್ನ - 


ಶೆ ಜೀರ್ಣ (ಮೇಗಣ ಣಕಾರಂ ನಕಾರಮಪ್ಪುದರ್ಕೆ: 


ಜೀರ್ಣರ್ನಂ೦-ಜಿನ್ನಂ, ಕರ್ಣ್ಣಂ೦-ಕನ್ನಮ: ಶಬ್ದಮದ, ೨೭೯ 
ಪು 

ಜಿವುಳಿದುಟೆ - ಚಿಗುಳಿಯನ್ನು ತುಳಿದ ಹಾಗೆ ತುಳಿ (ಕೆಯ್ಯ ಕಾಲ 
ಕೋಡೇಣಿನೊಳ್‌ ಬಲಮೆಲ್ಲಂ ಜವನೆ ಜಿವುಳಿದುಟೆದಂತೆ 
ತೊಟ್ಟುಚೆದುಟಿದು: ಪಂಪಭಾ ಪರಿಷತ್ತು ೧೧. ೭೨ ವ) 

ಜಿಷ್ಣು ದೇವೇಂದ್ರ (ಎಲೆ ಜಲಧಿ ಜಿಷ್ಣುಚಕಿತಾಚಲಪಾಲಕ 
ಕಾವುದೆಮ್ಮಂ: ರಾಜಶೇವಿ. ೧. ೯೫) 

ಜಿಷ್ಣುಚಾಪ - ಇ೦ದ್ರಧನುಸ್ಸು, ಕಾಮನ ಬಿಲ್ಲು ಘನಾಗಮದಂತೆ 
ಜಿಷ್ಟುಚಾಪಶರಕರಕೋಚಿತಮುಂ: ರಾಜಶೇವಿ, ೬. ೧೭ ವ) 

ಜಿಹ್ಮಗ - ವಕವಾಗಿ ಚಲಿಸುವುದು, ಹಾವು 
(ಆಅಖಿಳಾವನಿಪಟಳಮನುರ್ಚಿ ಜನಾರ್ದನ ಜಿಹ್ನಗಂ 
ಎಯ್ದಿದತ್ತು ಸಪ್ತಮದರೆಯಂ: ಆಚವರ್ಧ, ೧೦. ೩) 

ಜಿಹ್ಮಗಪತಿ - ಆದಿಶೇಷ (ಸೂತಜನ ಉದಾರ೦ ಉಪಮಾತೀತಂ 
ಅದಂ ಪೊಗಟಲ್‌ ಅಣಿದು ಜಿಹ್ಮಗಪತಿಗಂ: ಕರ್ಣನೇಮಿ, 
೧೨. ೧೪೧) 


ಜೀಂಕರಿಸು - ಹೊಗಳು, ಕೊಂಡಾಡು (ಜಂಕರಿಸ೦ ಕಾತರಿಸಂ 
ಮಾಂಕರಿಸಂ ಬೆಕ್ಕಸಂಬಡ೦ ಬೆಕ್ಕರಿಸಂ ಹೂಂಕರಿಸಂ 
ನಿರ್ವಿನಿಸಂ ಜೀಂಕರಿಸ೦ ಜಿನುಗ೦ ಅವನಿಸಂ ಕೊಕ್ಕರಿಸಂ: 
ಅಜಿತಪು, ೫. ೮೯) 

ಜೀಮೂತ - ಮೋಡ (ಎನ್ನ ರಶ್ಮಿಯ ಪ್ರತಾಪಮಂ 
ಜೀಮೂತ೦ಗಳ್‌  ಮುಸುಕಲೀಯದೆ  ಮುಸುಜಿಕೊಂಡು 
ಎನಗ೦ ಅಧಿಕಂಗಳಾಗಿರ್ಕುಂ: ಪಂಚತಂತ್ರ, ೩೬೩ ವ); 
ರಾಜ (ಧರಣೇಂದ್ರರ್ಗಮಬ್ಬಪ್ರತತಿಗ೦ ಎಸೆಗುಂ ಕೂಡೆ 
ಜೀಮೂತನಾಮಂ: ಅಭಿಧಾವ, ೩. ೧. ೭) 

ಜೀಮೂತವಾಹ - ಇಂದ್ರ (ಜೀಮೂತವಾಹಂಗೆ 
ನಿಜಸುಧಾರಸಮಂ ಮರಕತಕಳಶದೊಳ್‌ ತೀವಿ 
ನೀಡಿದಪಳೆಂಬಂತೆ ರಂಜಿಪ ನಾರಿಕೇಳಮುಂ: ಶಬರಶಂ, ೨. 
೪೨ ವ) 

ಜೀಯ - ಒಡೆಯ (ಧರಿತ್ರಿಯ೦ ಜೀಯ ಎನೆ ಬೇಡಿ ಕೊಳ್ಳದೆ 
ವಿರೋಧಿನರೇಂದರಂ ಒತ್ತಿ ಕೊಂಡುಂ: ಪಂಪಭಾ, ೧.೧) 

ಜೀರಕ - ಜೀರಿಗೆ (ಜೀರಕಾದ್ರವ ನವಹಾರಿದ್ರಕವಾಟೋತ್ಕರಂ 
ಉನ್ನಿದ್ರಿತ ಕಮಲಾಕರ೦ಗಳಿ೦ ಸೊಗಯಿಸುಗುಂ: ಮಲ್ಲಿನಾಪು, 
೨. ೩೭) 

ಜೀರಗೆಯೊಕ್ಕಲ್ಮಾಡು - ಜೀರಿಗೆಯನ್ನು ಗಿಡದಿಂದ ಬೇರ್ಪಡಿಸಲು 
ಬಡಿಯುವಂತೆ ಸದೆಬಡಿ (ಅಂತು ಕುರುಬಲಮೆಲ್ಲಮಂ 
ಜೀರಗೆಯೊಕ್ಕಲ್ಮಾಡಿ ತುಟೆದು ಕೊಲೆ ರಾಜರಾಜನ ಬೆಸದೊಳ್‌ 
ಅಂಗರಾಜ೦ ಬಂದು ತಾಗೆ: ಪಂಪಭಾ, ೧೨. ೯. ವ) 

ಜೀರಿಗೆಬೆಲ್ಲ - ಮದುವೆಯಲ್ಲಿ ಗಂಡುಹೆಣ್ಣಗಳು ಪರಸ್ಪರರ 
ತಲೆಯ ಮೇಲೆ ಜೀರಿಗೆ ಮತ್ತು ಬೆಲ್ಲ ಹಾಕುವ ಶಾಸ್ತ್ರ 


(ಸರಿಸಂಬರಿದುದು ಜೀರಿಗೆಬೆಲ್ಲದೆ. ಪರಿಯಿಂ ಮುಂದಿಷ್ಟೆ 
ಭಸಿತಂ: ಗಿರಿಜಾಕ, ೯. ೧೨೦) 

ಜೀರ್ಕೂಳವಿ - ಪಿಚಕಾರಿ (ಮಳಯರುಹ ಸಲಿಲಮಂ 
ಜೀರ್ಕೊಳವಿಗಳಿಂದೊತ್ತಿ ರಮಣಿಯರ್‌ ಸೂಸೆ: 


ಕುಸುಮಾಕಾ, ೫. ೧೪೦) 

ಜೀರ್ಗರೆ - ಜೀರ್‌ ಎ೦ದು ಸದ್ದುಮಾಡು (ಅರರೀಪುಟಮೆರಡುಂ 
ಜೀರ್ಗರೆದು ಮರಲ್ವಂದಮೆಂತುಂಟಾಯ್ತು ಗಿರಿ 
ನೊಂದು ನರಳ್ವ ಮಾಚ್ಯ್‌ಯಂತ: ಆದಿಪು, ೩ ೩೭) 

ಜೀರ್ಕೊಟವಿ - ಶಿಚಕಾರಿ, ನೀರು ಚಿಮ್ಮುವ ಕೊಳವೆ (ಆಳಿಯರ್‌ 
ದೂರದಿಂ ಸೂಸುತ್ತಿರ್ಪರ್‌ ತೋಯಮಂ 
ಜೀರ್ಕೊಟವಿಯೊಳೆ: ಜಗನ್ನಾವಿ, ೧೧. ೩೮) 

ಜೀರ್ಣ - ಜರ್ಜರಿತಗೊಂಡ (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಮುಚ್ಛಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಕೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟರ್ದನಂ: ಪಂಪಭಾ, ೩. ೩೧ ವ) 

ಜೀರ್ಣಕರ್ಪಟ - ಹರಿದ ಬಟ್ಟೆ (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣಕರ್ಪಟಾವೃತಕಟಿತನುಮಾಗಿ ಬಂದು 
ಕಣ್ಣುಚ್ಚಲೆಡೆವೇಡೆ: ಪಂಪಭಾ, ೩. ೩೧ ವ) 

ಜೀರ್ಣಶೀರ್ಣಚೀರ - ಹಳೆಯ ಹರಿದ ಬಟ್ಟೆ (ಪರೇತವನ 
ಭೂಮಿಯೊಳ್‌ ಜೀರ್ಣಶೀರ್ಣಚೀರ೦ಗಳಿಂದ೦ ಪುದಿದಿರಿಸಿ 
ಪೋಗಿ: ಆದಿಪು, ೩. ೩೪ ವ) 

ಜೀರ್ಣಿಸು - ಕೊಳೆ (ಮೂರರ್ಥಕ್ಕೆ: ಕೊಟ್‌ತುದೆಂದು 
ಜೀರ್ಣಿಸಿದುದುಂ: ಶಬ್ದಮದ, ೩೩ ವೃತ್ತಿ ೧೬೯) 


೪೫೨ 


ಜೀರ್ಣೋದ್ಧಾರ - ಬಿದ್ದವುಗಳನ್ನು ಸರಿಪಡಿಸುವುದು (ಅಲ್ಲಿಗಲ್ಲಿಗೆ 
ಒಡೆದ ಕೆಜ್‌ಗಂ ಅಟೆದ ಆಯತನಕ್ಕಂ ಧನಮನಿತ್ತು 
ಜೀರ್ಣೋದ್ಧಾರಂಗಳಂ ಮಾಡಿಸುತ್ತುಂ: ಪಂಪಭಾ, ೨. ೯೭ 
ವ) 

ಜೀವಂಗಿಡಿಸು - ಸಾವರ್ಥ್ಯಗುಂದುವಂತೆ ಮಾಡು (ರಾಮನಂ ಧುಮಂ 
ಸುತ್ತಿದಂತೆ ಜೀವಂಗಿಡಿಸಿ: ಧರ್ಮಾಮ್ಯ: ೭ ೫೪ ವ) 

ಜೀವಂಜೀವಕ - ಚಕೋರ 
ಪರೀಕ್ಷಾಯೋಗ್ಯಂಗಳೆನಿಪ್ಪ ಜೀವಂಜೀವಕ 
ಪಂಚತಂತ್ರ, ೩೨೦ ವ) 

ಜೀವಕ - ಹೊನ್ನೆಯ ಮರ (ಕಕಾರಕ್ಕೆ ಗಕಾರಂ - ಜೀವಕ - 
ಜೀವಗ: ಶಬ್ದಮದ, ೨೬೯ ಪು 

ಜೀವಕಕನಕ - ಜೀವವೆಂಬ ಚಿನ್ನ 
ಮುನಿಪುಂಗವನ ಜಟಾಜಾಳಲತಿಕೆಗಳ್‌ 
ಅನುಪವಿಶದಾ ಫ್ರ್ಯಿನಾನಲದಗ್ಗ ಎಸ್ಫುರಜ್ಜೀವಕ 
ಕಾಳಿಕೆಗಳವೋಲ್‌: ಆದಿಪು, ೯. ೯೫) 

ಜೀವಗ - ಹೊನ್ನೆಯ ಮರ (ಕಕಾರಕ್ಕೆ ಗಕಾರಂ - 
ಜೀವಗಮೆಂದು ಹೊನ್ನೆಯಮರಂ: ಶಬ್ದಮದ, ೨೬೯ ಪು 

ಜೀವಣಶಾಲೆ - ಊಟದ ಮನೆ (ಓಲಗಶಾಲೆ ಪೂಗಿಡುಗಳೋಳಿಗೆ 
ಜೀವಣಶಾಲೆ ಮತ್ತಭ್ಯೃಂಗಾಳೀಗೆ ಜೇನಶಾಲೆ: ಪುಷ್ಪದಂಪು, ೨. 
೫೦) 

ಜೀವತತ್ತ್ವ- [ಜೆ ಕೈನ] ಏಳು 
(ತ್ತೆ ಗಳೊಳಗೆ ಚೇತನಾಲಕ್ಷಣಮಪುದು 
ಆದಿಷು, ೧೦. ೬೧ ವ) 

ಜೀವತ್ರಾಣ - ಜೀವಿಗಳನ್ನು ಕಾಪಾಡುವ[ವನು] (ಕಾನಲ್ಲಾರದ 
ಸೂಕ್ಷ್ಮಪ್ರಾನಿಗಳ೦ ನೋಡಿ ನಡೆಯಲೆಂದು ಆ ಜೀವತ್ರಾಣನ 
ಕಾಲ್ಲಂ ಕಣ್ಣಳೆ ಮಾಣಿಕದಂತಾದುದೆನಿಸಿ 
ತೊಳಗಿದುವುಗುರ್ಗಳ್‌: ನೇಮಿನಾಹು, ೧. ೮೫) 

ಜೀವದಯಾಷ್ಟಮಿ - (ಜೈ ೈನ] ಒಂದು ವತ, ಆಶ್ವಯುಜ ಶುಕ್ಷ 
ಅಷ್ಟಮಿಯ ದಿನ ಭರವ ವ್ರತ (ಶ್ರಾವಕಜನದುಪವಸಂ 
ಜೀವದಯಾಷ್ಟಮಿಯೊಳಾಗೆ ಪಾರಣೆ ಕವಿಗಳ ಈ 
ಕಥನದಿಂದೆ: ಯಶೋಧಚ, ೧. ೩) 

ಜೀವಧನ ದ ಪಶುಸಂಪತ್ತು (ಕೊಡುವ 
ಜೀವಧನಂಗಳ್ಳಂ ಬಿಡುವೆಣ್ಣಂ ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ 
ಕೊಂಡಾಡಿದಂ ಬಲ್ಲಹನಜೆಯೆ ಗುಣಾರ್ಣವಂ 
ಕವಿತಾಗುಣಾರ್ಣವನಂ: ಪಂಪಭಾ, ೧೪. ೫೫) 

ಜೀವನ - ಬದುಕು; ನೀರು (ಜಗದೇಕಜೀವನಸ್ಥಿತಿಯಿಂ 
ಅತಿಪ್ರಸಾದಗುಣದಿ೦ ರಸಭಾವವಿಳಾಸದಿ೦ .. .. ದಯೆಗೆಯ್ಗೆ 

. ನಿರ್ಮಳತ್ವಮಂ: ಕಾದಂಸಂ, ೧. ೨) 

ಜೀವನಜ - ಬಹ್ಮ (ಸರಸಿರುಹಭವ೦ ಬ್ರಹ್ಮಂ ಹಿರಣ್ಯಗರ್ಭಂ 
ವಿಧಾತೃ ಜೀವನಜಂ: ಅಭಿಧಾವ, ೧. ೧. ೧೧) 

ಜೀವನ್‌ ಭದ್ರಾಣಿ ಪಶ್ಯತಿ - (ಜೀವನ್‌ ಭದ್ರಾಣಿ ಪಶ್ಯತಿ ಎಂಬ 
ನೀತಿಯುಂಟಪ್ಪುದಜೆಂ ನಿಷ್ನಾರಂಣಂ ಸಾಯದೆ ಎನ್ನಂ 
ಕೊಳ್ಳಿಂ: ಪಂಚತಂತ್ರ, ೧೪೬ ವ) 

ಜೀವನೃತಕ - ಜೀವಿಸಿದ್ದರೂ ಸತ್ತಂತಿರುವವನು (ನೀಳ್ಲೊದವಿದ 
ಟಸವನುಪಾರ್ಣಸದ' ಅಧಮಂ ಅದೇತರ್ಕೆ ಬಾರ್ತೆ 
ಜೀವನ್ಮತಕಂ: ಆದಿಷು, ೧೨. ೯೭) 


(ಅಮೃತಾಹಾರ 
ಸಮೂಹಮುಂ: 


(ಪವನಹತಂಗಳ್‌ 
ನಿಮಿರ್ದುವು 
ಕನಕ 


ತತ್ವಗಳಲ್ಲಿ ಮೊದಲನೆಯದು 
ಜೀವತತ್ವ್ವಂ: 


ಬಾಡಕ್ಕಂ 


ಜೀವಮುಳ್ಳಿನಂ - ಜೀವವಿರುವವರೆಗೂ (ಜೀವಮುಳ್ಳಿನಂ 
ಇಣೆದು ಅರ್ಥಮುಳ್ಳಿನೆಗಂ ಇತ್ತು ನೆಗಟೌಯನಾಂಪುದೆಂಬ 
ಪೆಂಪಿನ ಸಮಕಟ್ಟು: ಪಂಪಭಾ, ೫. ೭೭) 

ಜೀವರತ್ನ - [ಜೈನ] ಚಕ್ರವರ್ತಿಗೆ ದೊರೆಯುವ ಏಳು 
ಜೀವವಿರುವ ರತ್ನಗಳು: ಸೇನಾಪತಿ, ಸ್ಥಪತಿ, ಗೃಹಪತಿ, 
ಪುರೋಹಿತ, ಗಜ, ವಾಜಿ, ಸ್ತ್ರೀ (ಆ ಚಕ್ರರತ್ನದ ಬಟೆಯೊಳ್‌ 
ಸಂಗಳಿಸಿದ ಆಉಖುಂ ಅಜೀವರತ್ನಂಗಳುಮಂ 
ಏಟು೦ ಜೀವರತ್ನಂಗಳುಮಂ.. ..ಪೂಜೆಗೆಯ್ದು: ಶಾಂತೀಶ್ನಷು, 
ರಿತ. ಒತು 

ಜೀವವಿಯೋಗ - ಪ್ರಾಣ ಹೋಗುವುದು (ಕೊರೆವೊಡೆ 
ಬೆಟ್ಟುಗಳ್‌ ಬಿರಿವುವು ಉಣ್ಣುವ ಲಾಳೆಯ ಲೋಳೆಗಳ್‌ 
ಪೊನಲ್ಲರಿವುವು ಕೆಮ್ಮಿ ಕುಮ್ಮಿದೊಡೆ ತೋಳೊಳೆ 
ಜೀವವಿಯೋಗಮಪ್ಪುದು: ಪಂಪಭಾ, ೪. ೧೦೦) 

ಜೀವಸಂಭಾವನೆ - ಜೀವದ ಪರಿಕಲ್ಪನೆ (ಈ ನಿಮ್ಮ ಜಿನಮತದ 
ಜೀವಸಂಭಾವನೆಯೊಳ್‌ ಪೃಥಿ ಅಪ್‌ ತೇಜೋ ವಾತ 
ಅಭೀಧಾನ ಭುತಚತುಷ್ಟಯದಿಂದಂ ಬೇ”: ಶಾಂತಿಷು, ೮. 
೧೨೮ ವ) 

ಜೇವಸಿದ್ದಿ — [ಜೈನ] ಜೀವನ ಅಸ್ತಿತ್ವವನ್ನು ಸಾಧಾರವಾಗಿ 
ಪ್ರತಿಪಾದಿಸುವುದು (ಅನುಭೂತ  ಶುುತದೃಷ್ಟ 
ಕಥಾನಕ೦ಗಳಿ೦ ಯುಕ್ತಿಯಿಂದಿನಿತಂ 
ಜೀವಸಿದ್ಧಿಯನಿದಂ ನಿಶ್ಚೈಸಿ: ಆದಿಪು, ೨. ೨೨) 

ಜೀವಹತಿ - ಜೀವವಧೆ (ಜೀವಹತಿ ತನಗೆ ಸುಖೋದ್ದೀಪನಂ 
ಎನಿಸವ ಪಾಪಕಳಾಪಂಡಿತೆ ಚಂಡಮಾರಿ ದೇವತೆಯಿರ್ಪಳ್‌: 
ಯಶೋಧಚ, ೧. ೩೪) 

ಜೀವಾಜೀವರತ್ನ - ೭ ಅಜೀವರತ್ನಗಳು ಹಾಗೂ ೭ 


ಜೀವರತ್ನಗಳು - ಒಟ್ಟು ೧೪ ರತ್ನಗಳು (ಚಕ್ರ... ಛತ್ತ್ನ .. 
4 ಖಡ್ಗ ಎ.ಇ ಡಂಡ ೬ ಚರ್ಮ; ;; ಮಣಿ .... ಕಾಕಿಣೀ 
ಎ... ಗೃಹಪತಿ .... ಸೇನಾನಿ... ತಕ್ಷಕ... ಪುರೋಹಿತ 
. ಯಾಗಹಸ್ಕ್ಮಿ .. . ತುರಗ . .. ಸ್ಕೀ . . ಎಂದಿಂತು 
ಜೀವಾಜೀವರತ್ನಂ: ಆದಿಪು, ೧೧. ೩ ವ) 
ಜೀವಾಭಾವ - ಜೀವವಿಲ್ಲ ಎಂಬ ವಾದ (ಮಹಾಮತಿ 
ಸಂಭಿನ್ನಮತಿ ಶತಮತಿಗಳ್‌ ಲೋಕಾಯತಿಕ ಯೋಗಾಚಾರ 
ಮಾಧ್ಯಮಿಕ ಮತವಿತಥಾಭಿಧಾಯಿಗಳ್‌ ಜೀವಾಭಾವಮನೆ 
ಪಿಡಿಯಚ್ಚುವಿಡಿದು: ಆದಿಷು, ೨. ೭ ವ) 
ಜೀವಿತ - ವೃತ್ತಿ ಸಂಬಳ (ಗಾಯಕ ಸತ್ತಹಾರವೃತ್ತಪಾಠಕ ತತಿಗೆ 
ಇತ್ತಂ ಅಗ್ಗಳದ ಮಾವಿನ ಪೂವಿನ ಮಾವಿನಂಕುರಪ್ರಕರದ 
ಮಾವಿನೊಳ್ಳಿಡಿದು ಜೀವಿತಮ೦ ಮದನ೦ ವಸಂತದೊಳ್‌: 
ಶಾಂತಿಪು, ೭. ೧೩೦) 


ಖೇಚರ 
ಸಾಧಿಸಿ 


ಜೇವಿತವ್ಯಪಾಯ - ಆಯುಷ್ಯದ ಮುಗಿತಾಯ 
(ತಪೋಭರದೊಳ್‌ ನಾಲ್ವರುಂ ನಿಂದು 
ಜೀವಿತವ್ಯಪಾಯದೊಳ್‌ ಅಧೋಗೈವೇಯಕದೊಳ್‌ 
ಅಹಮಿಂದ್ರಪದವಿಯಂ ತಾಳ್ಪಿದರ್‌: ಆದಿಷು, ೫. ೨೭ ವ) 

ಜೇವಿತಾತ್ಯಯ -. ಜೀವ ಬಿಡುವುದು (ಪ್ರಾಯೋಪಗಮನ 


ವಿಧಾನನಾತ್ಮೀಯ ಜೀವಿತಾತ್ಕಯದೊಳ್‌: ಚಂದ್ರಪ್ರಪು, ೯. 
೪೫) 


ಜೀವಿತಾಶಯ - ಜೀವನನಿರ್ವಹಣೆಯ ನೆಲೆವನೆ 
(ಜೀವಿತಾಶಯದಂತೆ ಅತ್ಯಾಯಾಮಮುಂ ಮುಕ್ತಜ್ವರದಂತೆ 
ನಿರ್ಮುಕ್ತೋಷ್ಠಮುಂ ಮೂರ್ಛಾಪ್ರಾಪ್ತನಂತೆ 


೪೫೩ 


ತಮೋಮಯಮುಮಪ್ಪ ತಮಿಸ್ತಗುಹೆಯಂ: ಆದಿಷು, ೧೩. 
೪೬ ವ) 

ಜೀವೆ - ಬಿಲ್ಲಿನ ಹೆದೆ (ಚಾಪಲತಾಯೋಗಂ ಜೀವೆಯೊಳ್‌ . .. 
ಮಹಾಮಾತ್ರವರ್ತನಂ೦ ಸೃಣಿಯೊಳ್‌: ಚಂದ್ರಪ್ರಪು, ೩. ೯ 
ವ) 

ಜೀಅಕಿಂಕ್‌ -  ಕಿರಿಚು, ಕೀರು; ಸಶಬ್ಬವಾಗಿ ಮೇಲೇಳು 
(ಉಡಿದಿರ್ದ ಅಚ್ಚು ಅಟೆದ ಈಸು ತಟ್ಟೆದ ನೊಗ೦ ಜೀಉ್‌ಬ್ಬ 
ಚಕ್ರಂ .. . ನೆತ್ತರ ಪೊನಲ್‌ ಕಣ್ಗೊಂಡುದುಗ್ರಾಜಿಯೊಳ್‌: 
ಪಂಪಭಾ, ೧೦. ೯೧) 

ಜೀಅಕೀಟಿಕ್‌ - ಜೀಲ್‌ಲ್‌ (ಸಕಳಭುವನಂ ಒಂದೊಂದಉೊಳ್‌ 
ಕೇಣಿಗೊಂಡು ಉಚ್ಚಳಿಸಲ್‌ ಸೂಸಲ್‌ ಪಳಂಚಲ್‌ ಪಿಡಿದು 
ಒಡೆದು ಅಳಅಲ್‌ ಪಾಜೆ ಜೀಜ ಬಲ್‌ ಅಂದು ಉಮ್ಮಳಿಸುತ್ತೆ 
ಅತ್ತಿರ್ದೇಡೆ  ಆವಂ ಹರಿಗನೊಳ್‌ ಇದಿರ ಮೀಜೆ 
ಮಾಣಾಂಪ ಗಂಡಂ: ಪಂಪಭಾ, ೧೦. ೬೫) 

ಜುಂಕ - ಒಂದು ಬಗೆಯ ವಾದ್ಯ (ಪಳವದ ತಿವಳಯ ಜುಂಕದ 
ಮೊಳಸಿನ ಜೇಕಿರದ ಸಿವಿಅ ಸಿಪ್ಪಿನ ಲಯದಿಂದ ಎಳಲದೆ 
ಕುಣಿದರ್‌: ಅಜಿತಪು, ೫. ೩೨) 

ಜುಗುಮ - ಜೋಡಿ (ಆ ಯಕಾರಕ್ಕೆ ಜತ್ವಂ: ಯುಗ್ಗಂ- 
ಜುಗುಮ೦ ಯಮುನೆ-ಜಗುನೆ: ಶಬ್ದಮದ, ೨೭೩ ಪ್ರ 

ಜುದ್ದ - ಯುದ್ಧ (ಆ ಯಕಾರಕ್ಕೆ ಜತ್ವಂ:ಯುಗಂ-ಜುಗಂ 
ಯುದ್ಧಂ-ಜುದ್ಧಂ: ಶಬ್ದಮದ, ೨೭೩ ಪ್ರ) 

ಜೂಜಿನ ದಿಂಡೆ -  ಜೂಜುಕಟ್ಟೆ  (ನಗರಾಭ್ಯಂತರ 
ದೇವತಾಭವನದೊಳ್‌ ಚೌವಟ್ಟದೊಳ್‌ ಬೀದಿವೀದಿಗಳೊಳ್‌ 
ಜೂಜಿನ ದಿಂಡೆಯೊಳ್‌ .ನೀತಿಗೆಟ್ಟಾಡುವರ್‌: 
ಸುಕುಮಾಚ, ೨. ೭) 

ಜೂಂಟ - ಮೋಸಗಾರ (ನಿನಗಾವೆಡೆಯೊಳುಂ 
ಜೂಂಟರಂ ನಂಟರೆಂದು ನಂಬಿ: ಜೀವಸಂ, ೪. ೧೧ 

ಜೂಟ - ಜಡೆಗಟ್ಟಿದ ಕೂದಲು (ಚ೦ಚತ್‌ ಜಟಾಜಾಲ 
ವ್ಯೋಮ ಪ್ರೋದ್ಧಾಸಿ ಚಂದಂ ತ್ರಿಭುವನ 
ಆನಂದಮಂ೦ ಮಾಡುಗೆಂದುಂ: ಕಾದಂಬ, ೧. ೧) 

ಜೂಟಬಂಧ - ಜಡೆಗಳ ಕಟ್ಟು (ಉಪನಿಟಲ ಕುಟಲ 
ಜೂಟಬಂ೦ದಮುಂ: ಆದಿಪು, ೧೩. ೪೫ ವ) 

ಜೂದನಿಕ್ಕು - ಜೂಜಾಟವನ್ನು ಹೂಡು (ಎನಿತಾನುಮಂದದಿಂ 
ಜೂದನಿಕ್ಕೆಯು೦ ದುಪದಸುತೆಯಂ ಎಟ್‌ದುಯ್ಯೆಯುಂ 
ಇಂತಿನಿತೊಂದಾದುದು ದುಶ್ವಾಸನನಿಂದಂ ಶಕುನಿಯೆಂಬ 
ಬೆಳ್ಳೊಜಸಿಂದಂ: ಪಂಪಭಾ, ೭. ೨೦) 

ಜೂದಾಡು ದ 
ಮೇದಿನಿಯಂ ಕೊಟ್ಟು 
ಪೋದೊಡಮೇ೦  ತಿಣುಕಾಗದೆ ಪೋದಪುದೇ 
ನೃಪತಿಗವು ತವುದಲೆಯೊಳ್‌: ಪಂಪಭಾ, ೭. ೧೮) 

ಜೂದು - [ದ್ಯೂತ] ಜೂಜು (ಕರೆದೊಡೆ ಜೂದಿಂಗಂ ಧುರಭರಕೆ 
ಆಖೇಟಕ್ಕೆ ಭೂಭುಜ೦ಗೇ ಆಗದು ಮೆಯ್ದರೆದಿರಲಿ ಎಂಬ 
ಪುರಾತನ ಗುರುವಚನಂ ತನಗೆ ನಿಟ್ಟಿಪಟ್ಟುದಳಿಂ: ಪಂಪಭಾ, 
೬ ೭೧) 


ಅಲ್ಲದ 

ವ) 
ಜೂಟ 
ಜನಕೆ 


ಘಟಿತ 


ಜೂಜಾಡು (ಜೂದಾಡಿ ಸೊಲ್ಲು ನನ್ನಿಗೆ 
ಪಾಂಡುನಂದನರ್‌ ಈಗಳ್‌ 


ನಮ್ಮ 


ಜೂದುಗಾಅ - ಜೂಜುಗಾರ (ಭಂಡಾರಿಗನಂತೆ ಆಯಮಂ 
ಪಿಡಿದು ಜೂದುಗಾಅನಂತೆ ಕವಡಿಕೆಯಂ ತೆಗೆದು 
ತುರಗಾರೋಹಕನಂತೆ ಆರೂಢಕ್ರಮಮಂ ಅಣೆದು: 


ಸುಕುಮಾಚ, ೩. ೬ ವ) 


ಜೂಬುಮಾಡು - ಹೆದರಿಸು (ಆತ್ಮಪರಿವೃಢ ಪ್ರತಾಮಂ 
ಅತಿಶಯಿಸಿ ಜೂಬು ಮಾಟ್ಬ ಚರನ೦ ಜ್ವಳನಜಟ ಕಟಾಕ್ಷಿಸಿ: 
ಆಚವರ್ಧ, ೭. ೫೮) 

ಜೂಳಿ - ಸೊಂಡಿಲಾಕಾರದ ಗಿಂಡಿಯ ನಳಿಕೆ (ಕರಗದೊಳಿಟ್ಟೊಡೆ 
ಜೂಳಿಯಿನಿರದದು ಪೊಳಮಡುಗು: ಸಮಯಪ, ೪. ೪೦) 

ಜೃಂಭಾಸ್ತ್ರ - ಒಂದು ದಿವ್ಯಾಸ್ತ (ಜೃಂಭಾಸ್ತ್ರದಿಂ 1. 
ಸ್ತಂಭಿಸಿ ರಥಮಂ ರಥಾಶ್ತವೆಂ ಸಾರಥಿಯಂ: ಜಗನ್ನಾವಿ, 
೮೭) 

ಜೃಂಭಿತ - ಅಧಿಕವಾದ (ದುಃಖಾಂಭೋಧಿಯ ಕಡೆಗಾಣದೆ 
ಜೃ೦ಭೀತದುಷ್ಕರ್ಮದಿಂದೆ ನಮೆದಪರಿನ್ನುಂ: ಆದಿಷು, ೫. 
೭೬) 

ಜೃಂಭಿನಿ - ಬೇಕಾದಾಗ ಕಾಣಿಸಿಕೊಳ್ಳುವ, ಕಣ್ಮರೆಯಾಗುವ 

ಒಂದು ಜೋರ ವಿದ್ಯೆ (ವಿದ್ಯುಚ್ಚೋರನೆಂಬೊ೦ ಕಳ್ಳಂ ಆತಂ 

ಜೃ೦ಭಿನಿ ಸ್ತಂಭಿನಿ ಮೋಹಿನಿ ಎಂದಿವು 

ಮೊದಲಾಗೊಡೆಯ ತಸ್ಕರಶಾಸ್ತ್ರಂಗಳೂಳ್‌ ಆದಮಾನುಂ 

ಉಶಲಂ: ವಡ್ಡಾರಾ, ಪು. ೨೨೧5 ಸಾ. ೧೬) 
- ಜ್ಯೇಷ್ಠ ಮಾಸ (ಪಾಲ್ಕೊಳ್ಳ ಕೆಯ್ಗೆ ಜೆಟ್ಟಿಯ ಗಾಳಿ 

ಬರ್ಪಂತಾನುಂ ತಾವರೆಗೊಳಕ್ಕೆ ಮಂಜು ಬರ್ಪಣಂತೆ: 

ಜೀವಸಂ, ೧. ೪೯ ವ) 


ಜೆಟ್ಟಿ 


ಜೆಟ್ಟಿಗ - ಬಲಶಾಲಿ (ಜೆಟ್ಟಗರಂ ಅಯೋನಿಸಂಭವರಂ ಆಳ್ಬು 


ಅರಿವರ್ಗದೊಳಾಂತು ಕಾದೆಯುಂ: ಪಂಪಭಾ, ೧೩. ೧೦೩); 
ಸಮರ್ಥ (ಅಕ್ಕರವಿದ್ಯೆಯೊಳ್‌ ನೆಜ್‌ಯಿ 
ಜೆಟ್ಟಗನೆಂನಿತಲ್ಲದಿರ್ದೊಡಂ ಮಕ್ಕಳನೋದಿಸಲ್‌: ಸಮಯಪ, 
೨. ೨೨) 
ಜೆಡೆದೊಂಗಲ್‌ - 
ಜೆಡೆದೊ೦ಂಗಲ್‌ವೆರಸಿ 
೧೦. ೧೫೩) 
ಜೇಂಕರಿಸು - ಪ್ರಶಂಸೆಮಾಡು (ಉಗ್ರಫಣಿಯಂ ಪಿಡಿವಂ 
ವಿಷಭೋಜಿಯೆಂದು ಜೇಂಕರಿಸುವರ್‌: ಸಮಯಪ, ೮. ೬೨) 
ಜೇನ್‌ - ಜೇನುತುಪ್ಪ (ಜೇನ ಮಲಟ್‌ಕೊಂಡು ಅಮರ್ದಿನ 
ಸೋನೆಯೆ ಸುರಿದತ್ತು: ಆದಿಪು, ೭. ೧೭); ಹುಳು (ಜೇನ 
ನೊಟಂಗಳ್‌ ತುಪ್ಪವನಿರಿಸಿದೊಡೆ ಲೋಗರ್‌ 
ಕೊಂಡುಪೋಪರ್‌: ಪಂಚತಂತ್ರ, ೧೨೬, ಶ್ಲೋಕ ೪೦ ಟೀಕೆ) 
ಜೇನಪುಟ್ಟಿ - ಜೇನುಗೂಡು 
ಬಿಸುನೆತ್ತರ ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳ್‌ ಉಗಲೀಯದೆ 
ಅವ್ವಳಿಸಿ ಪೀರ್ವಿನಂ ಒರ್ಮೆಯೆ ಪೊಯ್ವ ಪೊಯ್ಸಳಿಂ 
ನೆಗೆದು ಮುಗಿಲ್ಲಳ್‌ ಇಟ್ಟಿಡೆಗಳೊಳ್‌ ತಲೆಗಳ್‌ ತೊಡರ್ದಿರ್ದು 


ಜಡೆಯ ಒತ್ತು (ಬ್ಯಾಸಂ ಗಡ 


ಜಾಲಗಾಅತಿಗೊಗೆದಂ: ಸಮಯಪ, 


ಜೇನ ಪುಟ್ಟಗಳೆನೆ ಪೋಲ್ತುವು ಏಂ ಕಲಹ೦ ಅಚ್ಚರಿಯಾಯ್ತೊ 


ತುರಂಗಸೈನ್ಯದೊಳ್‌: ಪಂಪಭಾ, ೧೦. ೮೦) 
ಜೇನೆಯ್‌ - ಜೇನುತುಪ್ಪ (ಏನಯ್ಯ ಖಡ್ಗಧಾರೆಯ ಜೇನೆಯ್ಯಂ 


ನೆಕ್ಕುವಂತೆ  ಸಂಸಾರಸುಖಕ್ಕಾನಳಿಪೆ ವಿಷಯಲೋಭದಿಂ 
ಏನಸ್ಸಂತಾನಂ ಎನ್ನಂ ಏನಂ ಅಲಲಿಸದೋ: ಪಂಪರಾ, ೨. 
೧೮) 


ಜೇವಣ - ಊಟ (ಅಂಬುಜಸೌರಭಂ ತನಗೆ ಗಾವಣ ಜೇವಣಂ: 
ಶಾಂತಿಪು, ೮. ೮೭) 

ಜೇವಣಶಾಲೆ - ಮ ಮನೆ (ಜೇವಣಶಾಲೆ ತುಂಬಿಗಳ 
ಪುಷ್ಪಕಳಂಬ೦ ಸ್ವಶಾಲೆ ಕೀರಾವಳಿ ಕೋಕಿಲಾವಳಿಗಳ್‌: 
ರಾಜಶೇವಿ, ೯. ಬ 


(ಭುಗಭುಗನೆ ಉರ್ಚಿಪಾಯ್ವ 


೪೫೪ 


ಜೇವಣಸಾಲೆ - ಊಟದ ಮನೆ (ನೆರೆದ ತುಂಬಿಯ ಜೇವಣಸಾಲೆ 
. ಸುಧಾಕರನ ಸೋದರವು ಆ ವಿಳಸತ್‌ ಸರೋವರಂ: 
ಲೀಲಾವತಿ, ೬. ೭೫) 
ಜೇವೆ - ತಂಬೂರಿಯ ಜೀವಾಳ (ಕಳೆಯಂ ಪತ್ತಿಸಿ ಜೇವೆಯಂ 
ನಿಜೆಸಿ ಮೆಲ್ಲಿಂ ತಂತಿಯಂ ತೀಡಿ ಕಾಕಳಿಯೊಳ್‌ 
ವೀಣೆಯನಾಗುಮಾಡಿ ಮಿಡಿಯುತ್ತ: ಲೀಲಾವತಿ, ೧೦. ೧೧) 
ಜೇವೊಡೆ - ಬಿಲ್ಲಿನ ಠೇಂಕಾರ ಮಾಡು (ವಜಕಾಂಡವೆಂಬ 
ನಿಜವಿಜಯಕಾರ್ಮುಕಕ್ಕೆ .... ನಿಜಭುಜಾದಂಡಮಂ ನೀಡಿ 
ನೀಡಿಲ್ಲದೇಟೆಸಿ ನೀವಿ ಜೇವೊಡೆದಾಗಳ್‌: ಆದಿಷು, ೧೨. ೮೭ 
ವ) 


ಜೈತ್ರ - ಜಯಶಾಲಿ (ರಾಜಪುತ್ರಿಸ್ಥಿತಿ ಮಧುಮಧುರಾಪಾಂಗ 
ಜೈತ್ರಾಂಗಜಾಸ್ತಂಗಳ ಕೋಳಂ ನೂತನಪ್ರೇಮದೆ 


ನಿಮಿರ್ವೆಡೆಯೊಳ್‌ ಕಾವನಾವಂ: ಆದಿಪು, ೪. ೫೧) 

ಜೈತ್ರದ್ವಜ - ಗೆಲವಿನ ಸಂಕೇತವಾದ ಬಾವುಟ (ತೋರ್ಕೆಗೆತ್ತದ 
ಜೈತ್ರದ್ವಜಮೆ೦ದು ತೋರ್ಪ ತೆಜದಿಂ: ಆದಿಷು, ೧೧. ೧೭) 

ಜೈತ್ರಯಾತ್ರೋತ್ಸವ - ದಿಗ್ಬಿಜಯಯಾತ್ರೆ (ಜೈತ್ರಯಾತ್ರೋತ್ಸವದಳ್‌ 
ಅಖಿಲ ಷಟ್ಟಂಡಭೂಮಂಡಲೇಶಂ: ಆದಿಷು, ೧೩. ೭) 

ಜೈತ್ತಶಾತವ - ಶತ್ರುಗಳನ್ನು ಗೆದ್ದವನು ್ಡ(ಸಸ್ಮಿತಾನನದೊಳೆ 
ಮಾಟ್ದುದೆಂದು. ಅಜೆಪಿದ೦ ಜಿತಶತ್ರುಗೆ ಜೈತ್ರಶಾತ್ರವಂ: 
ಅಜಿತಪು, ೫. ೯೮) 

ಜೈತ್ರಾಸ್ತ್ರ - ಗೆಲವನ್ನು ಸಾಧಿಸುವ ಅಸ್ತ[ವುಳ್ಳವನು] (ಜೈತ್ರಾ 
ನಿನಗೀ ಚಕತ್ತದಿಂ ಪೆಅತುಂಟೇ: ಆದಿಷು, ೧೪. ೧೨) 

ಚೈನದೀಕ್ಷೆ - ಜಿನದೀಕ್ಷೆ (ಕಿಡುವೊಡಲ ಕಿಡುವ ರಾಜ್ಯದ 
ಪಡೆಮಾತುಗೊಳಲ್ಕಮೆನ್ನ ಮೈಯಗಿದಪುದು ಈಗಡೆ 
ಜೈನದೀಕ್ಷಯಂ ಕೊಂಡಡಿಗೆಅಗಿಸುವೆ೦ ಸಮಸ್ತಸುರ 
ಸಮುದಯಮಂ: ಆದಿಪು, ೧೪. ೧೨೭) 

ಜೈನಶಾಸನ | ಜೈನಧರ್ಮ (ವಿಪುಳಗುಣ ವತ್ತಳತ್ಸಮುಂ 
ಅಪಗತಮಳ ಜೈನಶಾಸನ ಉದ್ಭಾಸನಮುಂ: ಆದಿಪು, ೫. 
೫೮) 

ಜೈನಾಭಿಪ್ರಾಯ - ಜೈನ 
(ಪರಮಾಯುಷ್ಯಾಂತ೦ಬರಂ೦ 
ಆಯಿರವಿನ 'ಜೈನಾಭಿಪ್ರಾಯಂ 
ತೊರೆಯಿಸಿದಂ: ಆದಿಹು, ೨. ೫೩) 

ಜೈವಾತೃಕ - ದೀರ್ಫಾಯುಷಿ (ಜೈವಾತ್ಮಕನೆನೆ ಚಂದ್ರಂ 
ಜೈವಾತ್ಮಕನೆನೆ ಚಿರಾಯುವಪಪ್ನು೦ ಅಕ್ಕುಂ: ಅಭಿಧಾವ, ೩. 
೧. ೯); ಚ೦ದ್ರ (ಜೈವಾತ್ಮಕ೦ ಅತನುಕೃತಸ್ವಾಂತಸೌಖ್ಯಂ .. .. 
ನೇಮಿಚಂದಂ ಜಿನೇಂದಂ: ಲೀಲಾವತಿ, ೧. ೧) 

ಜೊಂಗ - ಒಂದು ಬಗೆಯ ರೇಷ್ಮೆ ಬಟ್ಟೆ (ಸಾಹಿಯಾಣದ 
ಚೀನದ ಧವಳವಟ್ಟದ ಭರ್ಮದ ಜೊಂಗದ ದೇವಾಂಗದ 
ಸಕಳವಟ್ಟೆಗಳುಮಂ: ಆದಿಪು, ೪. ೩೪ ವ) 

ಜೊಂಡೆಗರ್ಬು - ರಸಭರಿತ ಕಬ್ಬು (ತೋರಣಸ್ತಂಭಂಗಳಾಗಿ 
ಪೊಟ್‌ಗಟ್ಟಿ ನಿಜೆಸಿದ ಜೊಂಡೆಗರ್ಬಿನ ತೆನೆಗಳಂ: ಲೀಲಾವತಿ, 
೧೧. ೫೬ ವ) 

ಜೊಂಪ - ಗೊಂಚಲು (ಅಲ್ಲಿಯ ಸುರತರುಗಳ ತಣ್ಣೆಟಲ್ಲಳೊಳಂ 
ಕಲ್ಲಲತೆಯ ಜೊಂಪಂಗಳೂಳಂ: ಆದಿಷು, ೨. ೧೪ ವ) 

ಜೊಂಪಿಸು - ತೊನೆದಾಡು (ಕಂಠದ ಬಿಣ್ಣಿಂ ಜೊಂಪಿಸುತ್ತುಂ 
ನಡೆದುದಡವಿಯೊಳ್‌ ದೀರ್ಫ್ಥದೇಹಂ ವರಾಹಂ: 
ಸೂಕ್ತಿಸುಧಾ, ೩. ೩೯) 


ತ್ರಾಸಂ 
ದ್‌ 


ಮತದ ಕ್ರಮ 
ನಿರಾಕುಳಮಾಗಿರ್ಪ 
ಪ್ರಾಯೋಪಗಮನದಿಂ 


ಜೊತ್ತಿಸು - ಮರುಳು ಮಾಡು (ಒತ್ತಿದ ತಳ್ಳು ಎತ್ತಿದ ತಟಿ 
ಮುತ್ತಿನ ಪೊಸದುಡುಗೆ ತಳಿರ ಸೋರ್ಮುಡಿ ಮನಮಂ 


ಪಠಿನಿ ಜೊತಿಸೆ ಮದನೋನತೆಯರ್‌ ಅವಯವದೆ ಬಂದರ್‌ 
ವಂಚನೆ 


ಅರಸಿಯರ್‌” ಅರೆಬರ್‌: ಪಂಪಭಾ, ೫. ೫೯); 
ಮಾಡು (ಅಂತಾದೊಡೆ ಆ ವ್ರತಮಿರ್ಕೆ ಮತ್ತಿನ ಜೊತ್ತಿಸಿ 
ಕೊಟ್ಟ ಅಸಿತವ್ರತಂಗಳ೦ ಆ ಜಿನಮುನಿಗೆ ಕೊಟ್ಟು ಬರ್ಪಂ: 
ಸುಕುಮಾಚ, ೭. ೫ ವ) 

ಜೊತ್ತು - ರಾಶಿ (ಯೌವನದ ಜೊತ್ತುಂ ಬೆಡಂಗಿನ ಬಿತ್ತುಂ .. .. 
ಎನಿಸಿದ ಸ ರೈ ಶ್ವರ್ಯರೂಪಾತಿಶಯಮಂ ಭಾವಿಸಿ 
ನೋಡುತ್ತಿರ್ಷದುಂ: ಲೀಲಾವತಿ, ೩. ೪೮ ವ) 


ಜೊನ್ನ - [ಜ್ಯೋತ್ಸ್ನಾ] ಬೆಳುದಿಂಗಳು (ಬೇಣದೊಂದು ಜೊನ್ನದ 


ಕಾರ ಕಾರಿರುಳ ಮೆಯ್ದಿರಿ ತಪ್ಪದೆನಲ್‌ ದಿಗಂತಮಂ 
ಪುದಿಯೆ.. .. ಬಲಾಚ್ಯುತರ್‌ .. .. ಪುಗುತಂದರ್‌: ಪಂಪರಾ, 
೪, ೪೪) 

ಜೊನ್ನಪಾಡಿವ - ಶುಕ್ಷಪಕ್ಷದ ಪಾಡ್ಯಮಿ (ಮತ್ತೊಂದು ದಿವಸಂ 
ಅಟವಿಶ್ರೀಯುಂ ತನ್ನ ಜೊನ್ನಪಾಡಿವದೊಳ್‌ 


ಉಪವಾಸಂಗೆಯ್ದು: ಚಾವುಂಡಪುಚಂದ್ರ ಪು. ೬೬ ಸಾ ೨೪) 
ಜೊನ್ನವಕ್ಕಿ - ಬೆಳುದಿಂಗಳನ್ನು ಕುಡಿಯುವ ಹಕ್ಕಿ ಚಕೋರ 
(ನನೆವಿಲ್ಲ ಬಲ್ಲಹನ ಸೊಂಒಇಂಗೆ ಬೆಕ್ಕಸಂಬಡುತ್ತುಂ ಬದ 


ಇಂಗದಿರ್ಗಳಂ ಕಾಣ್ಕೆಗೊಟ್ಟು ಜೊನ್ನವಕ್ಕಿ ಬಿನ್ನವಿಸಿತ್ತು: 
ಕಬ್ಬಿಗಕಾ, ೧೧೩ ವ) 
ಜೊಮ್ಮನೆ ಹೋಗು - ಜೋಮು ಹಿಡಿದು ಹೋಗು (ಮೆಯ್‌ 


ಪಸಿದು ಜೊಮ್ಮನೆ  ಪೋದಪುದು ಎನ್ನ 
ತಣಿಯಲೀವೊಡೆ ಈವುದು: ಪಂಪಭಾ, ೫. ೭೧) 

ಜೊಮ್ಮನೆವೋಗು - ಆಯಾಸದಿಂದ ಮೈಮರೆ (ಚಕಿತಮೃಗಾಕ್ಷಿ 
ನೀನೆಳಸಿ ಕೆಮ್ಮನೆ ಜೊಮ್ಮನೆವೋಗಿ ಭಾವದಿಂ ಪ್ರಕಟಿಸಲೇಕೆ 
ಪಾಜುತನಮಂ: ಪುಷ್ಪದಂಪು, ೫. ೩೪) 

ಜೋಕಾಅ - ಜೋಕುಮಾರು, ಏಳು ದಿವಸ ಆಯುಸ್ಸಿದ್ದ ಒಬ್ಬ 
ಕ್ಷುದ್ರದೇವತೆ (ಪದ್ಮರಥ೦ ಮೆಚ್ಚಿ ಮೆಚ್ಚಿತ್ತೆಂ ಬೇಡಿಕೊಳ್‌ ಎನೆ 
ಬಲಿ ಜೋಕಾಜನಂತೀರೇಟು ದಿವಸದ ಅರಸುತನಮಂ ಬೇಡಿ 
ಪಡೆದಂ: ನೇಮಿನಾಹು, ೬. ೧೯ ವ) 

ಜೋಗ - [ಯೋಗ] ತಪಸ್ಸು (ದೇವರ೦ ಬಂದಿಸಿ 
ನಿಯಮಂಗೆಯ್ದು ಜೋಗಭಕ್ತಿಯಿಂದಿರ್ದರ್‌: ವಡ್ಡಾರಾ, ಪು. 
೧೫೬ ಸಾ. ೮) 

ಜೋಗಂಚೋಗು - 
ಜೋಗಂಬೋಗುತ್ತಂ 
ತ್ರಿಷಪ್ಟಿಪು, ೨೪. ೧೫೩) 

ಜೋಗವಟ್ಟಿಗೆ - [ಯೋಗಪಟ್ಟಿಕಾ] ಯೋಗಿಯು ಸುತ್ತಿಕೊಳ್ಳುವ 
ಬಟ್ಟೆ (ಅದು ಜೋಗವಟ್ಟಗೆ ಕಮಂಡಲು ಅಂತದು ಭಸ್ಮಶಯ್ಯೆ 

.. ಎ೦ದು ನೋಡಿದಂ ಅತಿವಿಸ್ಮಯಂಬೆರಸು ತದ್ಗುಹೆಯಂ 

ನೃಪರೂಪಚಂದಮಂ: ಕಾದಂಸಂ, ೩. ೩೯) 

ಜೋಗು - [ಯೋಗ] ಧ್ಯಾನ (ದಯಾಭದ್ರ ಭಟಾರರ್ಗೆ ಜೋಗು 
ನೆಗೆದು ಯಶೋಭದ್ರೆಯ ಬೇಡಿದ ಮೋನದ ದಿವಸದ 
ಪ್ರಮಾಣಾವಸಾನದೊಳ್‌: ವಡ್ಡಾರಾ, ಹು ೨೮, ಸಾ ೮) 
ತೇವ, ಒದ್ದೆ (ಉರ್ವೀತಳಮದು ನೆಜ್‌ ಜೋಗಿರ್ದು ಮೆಟ್ಟರೈೆ 
ಬಲೊಂದೆಡೆಯಿಲ್ಲೆಂಬಂತೆ ಪಂಕಂ ಮಸಗೆ ನೆನೆದು: 
ಕುಸುಮಾಕಾ, ೬ ೩೫) 


ವೇಟ್ಟುದಂ 


ಮೈಮರೆ (ತೂಗುತ್ತೆ 
ಸೊಕ್ಕಿದಬಲೆಯರ್‌ 


ತೊದಳಿ 
ಕಣೆಸೆದರ್‌: 


[a 


೪೫೫ 


ಜೋಗುಗೊಳ್‌ - ತಪಸ್ಸು ಮಾಡು (ಆಷಾಢಮಾಸದ 
ಚತುರ್ದಶಿಯ ದಿವಸದಂದು ಪಜ”*ವೊಟ್ಟು ಬಂದು 
ಜೋಗುಗೊಂಡಿರ್ದರ್‌: ವಡ್ಡಾರಾ, ಪು ೨೭, ಸಾ ೨೪) 

ಜೋಗುಳ - ಲಾಲಿ ಹಾಡು (ಜೋ ಎನುತೆ ಜೋಗುಳಮಂ 
ಶುತಿಗೂಡಿ ಪಾಡಿದರ್‌: ಅನಂತಪು, ೬. ೩) 

ಜೋಗೆತ್ತು - ತಪಸ್ಸಿನಿಂದ ಎಚ್ಚರಗೊಳ್ಳು (ಜೋಗೆತ್ತಿ 
ಮುನಿಶಿಖಾಮಣಿ ಪೋಗುತ್ತಿರೆ: ಪುಣ್ಯಾಸ್ರ, ೩. ೭೨) 

ಜೋಡ - ಹಾದರಿಗ (ಜೋಡನೆಂದು ಸಿತಗನುಂ 
ಪಾಣ್ಣನುಮಕ್ಕುಂ, ಶಬ್ದಮದ, ಪ್ರಸಾ, ೮೯) 

ಜೋಡಾಗು - ಜೊತೆಗೂಡು (ಅಂಬಿನ ಬಂಬಲೊಳಂ ಜೋಡಾಗಿ 
ಕೋಡನೂಛೆ ಕೆಡೆದ ಗಜವಜಂಗಳ ಡೊಣೆವುಗಳಿಂದ 
ಒಳಿತು ಪಣೆವ ನೆತ್ತರ ಕಡಲ್ಲಳುಂ: ಪಂಪಭಾ, ೧೦. ೧೧೬ 
ವ) 

ಜೋಡಾಡು - ಹಾದರಮಾಡು (ನಿಮ್ಮಡಿ ನೀಮಿಲ್ಲಿ 
ಸುಖನಿದೆಗೆಯ್ಯಿಂ ಎಂದು ತಾಂ ಜೋಡಾಡಲ್‌ ಬಗೆದು: 
ಪಂಚತಂತ್ರ, ೧೨೮ ವ) 

ಜೋಡು - ಜೊತೆ; ಸಮಾನ (ಅಂತೆ ಸಂತಸಂ ಮಾಡದೆ 
ಸಂಧಿಮಾಡಿ ಕುರುಪುತ್ರರೊಳ್‌ ಎನ್ನನೆ ಜೋಡುಮಾಲ್ಟಿರೇ: 
ಪಂಪಭಾ, ೯. ೨೪); ಅಂಗರಕ್ಷೆ (ಕಿಜುವುಲಿಯ ಜೋಡಂ 
ತೊಟ್ಬಂತಿರಿಟ್ಟಳಮಾಗೆಯುಂ: ಅನಂತಪು, ೨. ೨೯ ವ) 

ಜೋಡುಮಾಡು - ಜೋಡಿಯಾಗಿಸು, ಕೂಡಿಸು (ಪೂಣ್ಣೆನಗಂತೆ 
ಸಂತಸಂ ಮಾಡದೆ ಸಂಧಿಮಾಡಿ ಕುರುಪುತ್ರರೊಳೆನ್ನನೆ 
ಜೋಡುಮಾಟ್ದೆರೇ: ಪಂಪಭಾ, ೯. ೨೪) 

ಜೋಡೆ - ಹಾದರಗಿತ್ತಿ (ಅಲರ್ಗಣ್ಣೊಳ್‌ ಸ್ಮರನಿರ್ದಪನಕ್ಕುಂ 
ಎಡೆವೋಪಾ ಜೋಡೆ ಕಾಮಂಗೆ ಕಾದಲೆಯಕ್ಕುಂ: ಪಂಪಭಾ, 
೪. ೮೪) 

ಜೋಡೆಗೆಯ್ದ - ಹಾದರ (ನೋಡಿ ನಾಡಾಡಿಯಲ್ಲದ ಆಕೆಗಳ 
ಜೋಡೆಗೆಯ್ತಂಗಳ೦ ಕಂಡು ಇದು ಮನೆಯಾಣ್ಮನಂ 
ಮಾಜುವ೦ಂದಮಲ್ಲದೆ ಪೂಮಾಜುವಂದ೦ ಅಲ್ಲು ಎಂದು 
ಮುಗುಳ್ನಗೆ ನಗುತುಂ: ಪಂಪಭಾ, ೪. ೮೧ ವ) 

ಜೋತಿರಮರ - [ಜೈನ] ಭವನವಾಸಿ, ವ್ಯಂತರ, ಜೋತಿಷ್ಯ, 
ಕಲವಾಸಿಗಳೆಂಬ ನಾಲ್ಕು ಬಗೆಯ ದೇವತೆಗಳಲ್ಲಿ ಒಂದು 


ಗುಂಪು, ಜ್ಯೋತಿಷ್ಠಲೋಕದಲ್ಲಿನ ಸೂರ್ಯಚಂದ್ರ 
ಮೊದಲಾದ ದೇವತೆಗಳು (ಭವನಾಮರರುಂ 
ವ್ಯಂತರನಿವಹಮುಂ ಆ ಜ್ಯೋತಿರಮರತತಿಯುಂ: 


ಕರ್ಣನೇಮಿ, ೮. ೧೦೯) 

ಜೋದ - [ಯೋಧ] ಸೈನಿಕ (ಪಾಜುವ ಪಾಜುಂಬಳೆ ಕೊಳೆ 
ಜೀಜ್‌ಬ್ಲಂಬರಕೆ ತಲೆ ಸಿಡಿಲ್ಲೊಡಂ ಆ ಕಾಯ್ದಾಜದೆ 
ಹರಣಂಗೆಯ್ದುವು ಜಾಅಲ್ಲದೆ ಜೋದರ ಅಟ್ಟೆಗಳ್‌ 
ಕೆಲವಾಗಳ್‌: ಪಂಪಭಾ, ೧೦. ೯೫); ಮಾವತಿಗ (ಆದಿತ್ಯಂ 
ಮಸುಳ್ಳನ್ನೆಗಂ ಧ್ವಜಘಟಾಟೋಪಂಗಳಿಂದಂ 
ಲಯಾಂಭೋದಂಗಳ್‌ ಕವಿವಂತೆವೋಲ್‌ ಕವಿವುದುಂ 
ಕಾಲ್ಲಾಪು ಕಾಲ್ಲಾಪಿನೊಳ್‌ ಜೋದರ್‌ ಜೋದರೊಳ್‌ .. .. 
ಅಗುರ್ವಪ್ಪನ್ನೆಗಂ: ಪಂಪಭಾ, ೧೦. ೯೩); 

ಜೋನೆಗವಟಿ - ಯವನರಿಂದ ತಯಾರಾದ ಬಟ್ಟೆ (ಪಟೆ 
ಚಿತ್ರಾವಳಿ ಜೋನೆಗವಟಿ ದೇವಾಂಗಮೆ೦ಬ ವಸನಂಗಳಂ: 
ಆದಿಪು, ೫. ೩೪) 


ಜೋಯಿಸ - ಜ್ಯೋತಿಷ್ಯ (ಮಾಯಾತಪಸ್ವಿ ಜೋಯಿಸಮಂ 
ವಕ್ಚಾಣಿಸಿಂ ಎಂದು. ಕಯ್ಗಳ೦ಂ ಮುಗಿದು ಮುಂದೆ 
ಕುಳ್ಳಿರ್ಪುದುಂ: ಸುಕುಮಾಚ, ೩. ೩೫ ವ); ಜ್ಯೋತಿಷಿ 
(ಮಲ*ಗಾಲಮುಂಟೆಂದು ತಪ್ಪಿದ ಜೋಯಿಸಂ ಬಾವಿಯ 
ನೀರನಡಕಿ ನಿರ್ವೊಯ್ದನೆಂಬ ಕಥೆಯಂತೆ ಪುಸಿಯರಸುತನದ 
ಬೆಸನದೊಳ್‌ ತೊಡರ್ದು: ಪಂಚತಂತ್ರ, ೧೯೭ ವ) 

ಜೋಯಿಸಿಗ - ಜ್ಯೋತಿಷಿ (ಆ ಒತ್ತುಂ ಜೋಯಿಸಿಗರ್‌ 
ಪಾಪಗ್ರಹಮೆಂದು ಪೆಸರನಿಡೆ: ಸಮಯಪ, ೮. ೧೬೧) 

ಜೋಲ್‌ - ಜೋತುಬೀಳು (ಜೋಲ್ವ ಪುರ್ಬನೆತ್ತಿ ಕಟ್ಟಿದ 
ಲಲಾಟಪಟ್ಟದೊಳ್‌. ಇಟ್ಟಣಮೊಪ್ಪುವ ಬೀರವಟ್ಟಮುಂ: 
ಪಂಪಭಾ, ೧೦. ೫೨ ವ) 

ಜೋವೇಖು - ಜೋಮು ಹಿಡಿ, ಮರಗಟ್ಟು (ಬಿದಿರ್ದಳ್‌ ಕದಪಿನ 
ಭರದಿಂ ಜೋವೇಜೆದೊಂದು ಕರಕಿಸಲಯಮಂ: ಕಾದಂಬ, 
೮. ೪೫) 

ಜೋಹ - ಜೋಹ, ವೇಷ, ರೂಪ (ಪಾಟ್ಬಸದಿಯ ಪೆಣ್ಣ 
ಜೋಹದವೊಲ್‌ ಒಪ್ಪಿದಳ್‌ ಒರ್ವಳ್‌ ಅನಂಗರಾಗದಿಂ: 


ಶಾಂತಿಪು, ೮. ೮೮); ಪಾತ್ರ (ಪಗರಣದ ಜೋಹಂ 
ಬಂದಿರ್ದುದೆನೆ ಗುಂಡುಗೊಂಡಿಡೆ ಪೆಅಗಣ್ಣೋಡಿ: 
ಕರ್ಣನೇಮಿ, ೩. ೧೧೩ ವ) 

ಜೋಳ - ಒಂದು ಬಗೆಯ ಧಾನ್ಯ, ಅನ್ನದ ಯಣ 


(ಒ೦ದೆರಟ್ಕುದುರೆಯಟ್ಟೆಯು೦ ಒಂದೆರಡು ಆನೆಯಟ್ಟೆಯುಂ 
ತೊಡರ್ದೊಡನಾಡೆ ತಳ್ಲಿಜೆಯದಿರ್ದೊಡೆ ಜೋಳಮನೆಂತು 
ನೀಗುವೆಂ: ಪಂಪಭಾ, ೧೦ ೪೨) 

ಜೋಳಕ್ಕೆ ತಪ್ಪು - ಅನ್ನದ ಯಣ ತೀರಿಸದಿರು (ಜೋಳಕ್ಕೆ 
ತಪ್ಪಿಯು೦ ಇಂ ಬಾಟ್ವುದೆ ಪೂಣ್ಣು ನಿಲ್ಲದಿಕೆಯಿಂ ಬಾಟ್ವಂತು 
ವಿಖ್ಯಾತ ಕೀರ್ತಿಯವೊಲ್‌ ಈ ಒಡಲ್‌ ಅಬ್ಬೆ ಪೇಟೆಂ 
ಎನಗೇ೦ ಕಲ್ಟಾಂತರಸ್ಥಾಯಿಯೇ: ಪಂಪಭಾ, ೯. ೮೪) 

ಜೋಳದ ಪಾಟಿ - ಅನ್ನದ ಯಣ (ರಣದೊಳ್‌ ಗೆಲ್ಬು ಆಜಿಯಂ 
ತಳ್ತು ಸಂಗರದೊಳ್‌ ಜೋಳದ ಪಾಟೆಯಂ ನೆರಪಿದಂ 
ಗಂಡಂ ಪೆ೫೦ ಗಂಡನೇ: ಪಂಪಭಾ, ೧೦ ೪೩) 

ಜೋಳವಾಟಿ - ಜೋಳದ ಪಾಳಿ, ಅನ್ನದ ಹುಣ ತೀರಿಸಲು 


ಮಾಡುವ ಕರ್ತವ್ಯ (ಸೆರಗಂ ಬೆರಗಂ ಬಗೆಯದೆ 
ಪೊರೆದಾಳ್ದನ ಜೋಳವಾಳಿ ನಿಲೆ ಗೋಟಯ್ದರ್‌ 
ಪರಿಯಿಷುದು೦. ಒಂದೆನೇಣೊಳ್‌ ಪರಿವಂತಿರೆಪರಿದುವು 


ಉಭಯ ಬಲದ ಹಯಂಗಳ್‌: ಪಂಪರಾ, ೧೩, ೫೭); 
ಕರ್ತವ್ಯ ಮಾಡುವವನು 

ಜೋಳಿಗಟ್ಟು - ಜೊತೆಗಟ್ಟು (ಅಂತು ರಾಜವಲ್ಲಭಾಕರಿಣಿಗಂ 
ಮನೋವಲ್ಲಭ ಕರೇಣುಗ೦ ಜೋಳಿಗಟ್ಟಿನ ಆಲಾಸ್ತಂಭಮಾದ 
. . ಭೂರಿಭುಜಶಾಖೆಗಳಂ: ಅನಂತಪು, ೬ ೬೫ ವ) 


ಜೋಳಿದೆಗೆ - ಜೋಡಿಮಾಡು (ಗೋವಳರ ಗೊಂದಣಂ 
ಜೋಳಿದೆಗೆದು ಮೇಳೈಸುವಾಗಳ್‌: ಅನಂತಪು, ೨. ೨೩ ವ) 
ಜೋಳಿಸು - ಕೂಡಿಸು (ಜೋಳೀಸಿ ಕರಪಲ್ಲವಂ 


ಮಲ್ಲಿಗೆಯೊಳರ್ಚಿಸಿದಳ್‌: ಅನಂತಪು, ೭. ೧೨) 
ಜೌಗು- ಸದಾ ತೇವವಾಗಿರುವ ಪ್ರದೇಶ (ನೆಕ್‌ ಜೌಗಾಗೆ ಮತ್ತೇಭ 
ದಾನಾತುಳ ಧಾರಾಪೂರದಿಂದ: ಕುಸುಮಾಕಾ, ೧೫. ೧೦೩) 
ಜ್ಞಾತವ್ಯ — ತಿಳಿಯಬೇಕಾದ (ಜ್ಞಾತವ್ಯಂ ತನಗೆನಿಸಿದ 
ಭೂತಳಸಾರಮ೦ ಉಪಾಸಕಾಚಾರಮಂ ಖ್ಯಾತ ಯತಿಗೊಳೆ 


ತಿಳಿದು: ಆಚವರ್ಧ, ೧೨. ೭೦) 


೪೫೬ 


ಜ್ಞಾತಿ - ದಾಯಾದಿ (ಬಂಧು ಸನಾಭಿ ಸಗೋತ್ರಂ 
ಆತ್ಮೀಯನೆನಿಸುಗುಂ ಜ್ಞಾತಿ: ಅಭಿಧಾವ, ೧. ೧೧. ೨೮) 
ಜ್ಞಾತಿತ್ವ  - ದಾಯಾದಿ ಸಂಬಂಧ (ಜ್ಞಾತಿತ್ವಂ ತಾನಕ್ಕುಂ 


ಜ್ಞಾತೇಯಂ: ಅಭಿಧಾವ, ೨. ೨. ೩೦) 

ಜ್ಞಾತಿಬಹಿಷ್ಯತ - ದಾಯಾದಿ[ಬಂಧು]ಗಳಿಂದ ಬಹಿಷ್ಕತನಾದವನು 
(ಜ್ಞಾತಿಬಹಿಷ್ಯತಂ ವ್ಯಸನಿ ದೈವಪರಂ ಶಿಶು ದೀರ್ಫ್ಥದೋಷಿ 
ಸತ್ಯೇತರಂ ಅಸ್ಥಿರಂ: ಪಂಚತಂತ್ರ, ೩೦೮) 

ಜ್ಞಾನ - ಅರಿವು (ಜ್ಞಾನದಿನಿರ್ದು ನಿಟ್ಟಿಪೊಡೆ ದಿವ್ಯಮುನೀಂದ್ರನ 
ಕೊಟ್ಟ ೦ತ್ರಂಗಳಂ ಓದಿಯೋದಿ .. . ಯಮರಾಜನಂ .. . 
ಬರಿಸೆ: ಪಂಪಭಾ, ೧. ೧೧೯) 


ಜ್ಞಾನಗರ್ಭ- ಜ್ಞಾನದಿಂದ ಕೂಡಿದ (ವಿಶ್ವರೂಪಗರ್ಭೀಣಿಯಪ್ಪ 


ದೇವಿ ಬ್ರಹ್ಮಗರ್ಭಪ್ರಕೃತಿಯ೦ತೆಯುಂ ಸ ಸ 
ಜ್ಞಾನಗರ್ಭಸನ್ಮತಿಯಂ೦ತೆಯುಂ ಮಹತ್ವಮಂ ಪಡೆದೆ: 
ಜಗನ್ನಾವಿ, ೨. ೯೬) 

ಜ್ಞಾನಚತುಷ್ಟಯ - [ಜೈನ] ಮತಿ, ಶ್ರುತ, ಅವಧಿ ಮತ್ತು 
ಅನಃಪರ್ಯಯ ಎಂಬ ಜ್ಞಾನಗಳು (ಅಂತು 
ದೀಕ್ಷಾಗಹಣಾನಂತರಸಮಯಸಮುತ್ತನ್ನ ಸಪ್ತರ್ಧಿ 
ಜ್ಞಾನಚತುಷ್ಟಯಂ ಪ್ರಮಥಗಣಧೃನಾದಂ: ಆದಿಷು, ೧೦. 
೪೮ ವ) 

ಜ್ಞಾನಧರ - [ಜೈನ] ಮತಿ, ಶ್ರುತಿ ಮತ್ತು ಅವಧಿ ಎಂಬ 
ಜ್ಞಾನತ್ರಯಗಳನ್ನು ಹೊಂದಿದವನು, ಪುರುದೇವ 
(ಶ್ರೀನಿಳಯಮಿದುವೆ ನಾಭಿಸ್ಥಾನಮೆನಲ್‌ ನೆಜ್‌ದ 


ಅಯೋಧ್ಯೆಗವತರಿಸಲ್‌ ಶ್ರೀ ಜ್ಞಾನಧರಂ ಬಗೆದಂ: ಆದಿಪು, 
ಹು) 

ಜ್ಞಾನಭೇದ - [ಜೈನ] ಐದು ಬಗೆಯ ಜ್ಞಾನಗಳು (ಅದು ಮತಿ 
ಶ್ರುತ ಅವಧಿ ಮನಃಪರ್ಯಯ ಕೇವಲ ಜ್ಞಾನಭೇದದಿಂ 
ಪಂಚವಿಧಂ: ಆದಿಹು, ೧೦. ೬೩ ವ) 

ಜ್ಞಾನರ್ಧಿ - ಜ್ಞಾನದ ಅಥವಾ ತಿಳಿವಳಿಕೆಯ ಹೆಚ್ಚಳ (ಈ ಕಥೆ 
ಗುಣ್ಣುವೆತ್ತುದು ಅವರುಂ ಜ್ಞಾನರ್ಧಿಸಂಪನ್ನರ್‌ ಎಂದಿರದೆ 


ಆಂ ಧೃಷ್ಟನೆಂ ಈ ಕಥಾಬ್ಬಿಯುಮಂ ಏನೀಸಲ್‌ 
ಮನಂದಂದೆನೋ: ಆದಿಹು, ೧. ೩೫) 
ಜ್ಞಾನಾಂಬಕ -. ತಿಳಿವಿನ ಕಣ್ಣು (ಜ್ಞಾನಾ೦ಬಕ೦ ಅಮಳ 


ಗುಣಾಧಾನಂ ಷರ್ವಜ್ಞನೆಂಬುದು: ಸಮಯಪ, ೮. ೮೧) 
ಜ್ಞಾನಾವರಣಪಂಚಕ — [ಜೈನ] ಮತಿಜ್ಜಾನ, ಶುತಿಜ್ಞಾನ, 
ಅವಧಿಜ್ಞಾನ, ಮನಃ ಪರ್ಯಾಯಜ್ಞಾನ ಮತ್ತು ಕೇವಲಜ್ಞಾನ 


ಎಂಬ ಐದು ಜ್ಞಾನಾವರಣಗಳು (ಚರಮಸಮಯದೊಳ್‌ 
ಜ್ಞಾನಾವರಣಪಂಚಕಮುಂ ದರ್ಶನಾವರಣಚತುಷ್ಠಮುಂ 
ಅಂತರಾಯಪಂಚಕಮುಂ ನಿರ್ಮೂಳಮಪ್ಪಂತೆ 


ಒರ್ಮೊದಲೊಳೆ ಕಿಡಿಸಿದಾಗಳ್‌: ವರ್ಧಮಾಪು, ೧೩. ೩೨ 
ವ) 
ಜ್ಞಾನಾವರಣೀಯ - [ಜೈನ] ಎಂಟು ಬಗೆಯ ಘಾತಿಕರ್ಮಗಳಲ್ಲಿ 


ಒಂದು; ಜ್ಞಾನವನ್ನು ಮರೆಮಾಡುವ ಕರ್ಮ 
(ಕಮಧಭೇದಮುಂ ಮೂಲಪ್ರಕೃತಿಭೇದದಿಂದೆಂಟು 
ತೆಜನಕ್ಕುಂ. ಅವಾವುವೆನೆ ಜ್ಞಾನಾವರಣೀಯಂ 


ನಾಮಗೋತ್ರಮಂತರಾಯಂ: ಶಾಂತಿಷು, ೧೨. ೧೧ ವ) 

- ಬಿಲ್ಲಿನ ಹೆದೆ (ಸೀಕರಿವೋದತ್ತು ಮೃಣಾಳತಂತುರಚಿತ 
ಜ್ಯಾಲೇಖೆ ಬಾಲಚ೦ದ್ರಮುನಿನಾಥಜ್ಞಾನನೇತ್ರಾಗ್ನಿಯಿಂ: 
ಮಲ್ಲಿನಾಪು, ೧. ೧೯); ಭೂಮಿ (ಜಸವೆಣ್ಣಂ ಜ್ಯಾಯಂ 


ಜ್ಯಾ 


ಎಅಗಿಸಿದ ನೀಜಂ ಸ್ತೀಯರ೦ ಎಣಗಿಸುವುದು ಅರಿದೆ 
ಮನುಜಮನೋಜಂ: ನೇಮಿನಾಹು, ೫. ೧) 

ಜ್ಯಾಕಿಣ - ಬಿಲ್ಲಿನ ಹೆದೆ ತಗುಲಿ ಆಗುವ ದಡ್ಡು (ಜ್ಯಾಕಿಣ 
ರೇಖಾಂಕ ಪ್ರಕೋಷ್ಠಂ ಅದಟಿಂದ ಒರ್ವಂ 
ಉರ್ವೀಶನಾದಂ: ಲೀಲಾವತಿ, ೧. ೮೩) 

ಜ್ಯಾಘಾತ — ಬಿಲ್ಲಿನ ಹೆದೆಯ ಏಟು (ಬೃಹ೦ದಳೆಯಾಗಿ 
ಗಾ೦ಂಡೀವಜ್ಕಾಘಾತದೊಳ್‌ ಇಂದ್ರನೀಲಂಗಳನಡಸಿದಂತಿರ್ದ 
ಎರಡು೦ ಮುಂಗೆಯ್ಗಳ ಕರ್ಪಂ ತೀವೆ ತೊಟ್ಟ ಬಳೆಗಳ್‌: 
ಪಂಪಭಾ, ೮. ೫೫ ವ) 


ಜ್ಯಾಯ - ಜ್ಯೇಷ್ಠ ಅಗ್ರಜ ಯ(ಜಿನಯೋಗಿಜ್ಕಾಯರ್‌ 
ಉತ್ಸಾರಿತಭವದುರಿತರ್‌ ಭಾವಿಸುತಿರ್ಪ 
ತತ್ಪಾವನಶುಭ್ರಧ್ಯಾನದೀಪ್ರಿವ್ರಜಮೆ ಬಲಿದು ಭಾಸ್ಟತ್‌ 


ಜಿನಾವಾಸಮಾಯ್ರು: ಶಾಂತೀಶ್ವಷು, ೧. ೧೧೩) 

ಜ್ಯಾರವ - ಬಿಲ್ಲಿನ ಹೆದೆಯ ಠೇಂಕಾರ (ನವಚೂತಾಂಕುರ 
ಸುರಭಿದ್ರವಮ೦ ಸವಿದನಿತಜೆಂದೆ  ಮದನಧನುರ್ಜಾರವ 
ಸನ್ನಿಕಾಶಮೀಗಳ್‌ ಕಿವಿಯಂ ಮುಟ್ಟಿದುದು ಪಿಕದ 
ಪಂಚಮನಿನದಂ: ಆದಿಹು, ೧೧. ೮೬) 

ಜ್ಯಾಲೇಖೆ - ಬಿಲ್ಲಿನ ಹೆದೆಯ ದಾರ (ನನೆವಿಲ್‌ ನಿಸ್ಸಾರಮಾದತ್ತು 
ಸೀಕರಿವೋದತ್ತು ಮೃಣಾಳತಂತುರಚಿತ ಜ್ಯಾಲೇಖೆ 
ಮೀನದ್ದಜಂ ಕೊರಗಿತ್ತು ಕಂತು ಸೀದ ಗಜೆಯಂತಾದಂ: 
ಮಲ್ಲಿನಾಷು, ೧. ೧೯) 

ಜ್ಯೋತಿಃಪ್ರಭೆ - ನಕ್ಷತ್ರಗಳ ಬೆಳಕು (ಆಭರಣ ಪರಿಭೂತ ಪ್ರಭೂತ 
ಜ್ಯೋತಿಃಪ್ರಭೆಯಂ: ಶಾಂತಿಷು, ೫. ೧೦೫ ವ) 

ಜ್ಯೋತಿರಂಗ - [ಜೈನ] ದಶವಿಧ ಕಲ್ಪವೃಕ್ಷಗಳಲ್ಲಿ ಒಂದು; 
ಬೆಳಕನ್ನು ನೀಡುವ ಕಲ್ಪವೃಕ್ಷ (ಸೊಗಯಿಸುವುದು ದೀಪಾಂಗ 
ಜ್ಯೋತಿರಂಗ ಕಲ್ಪಕುಜ೦ಗಳ್‌: ಆದಿಷು, ೫. ೪೦) 

ಜ್ಯೋತಿರಿಂಗಣ - ಮಿಣುಕುಹುಳು (ತಮಂ ಪಿಂಗೆ ದಿನಪತಿಯ 
ಬೆಳಪ ನಭೋಂಗಣಮಂ ಜ್ಯೀತಿರಿಂಗಣ೦ ಬೆಳಗುಗುಮೇ: 
ಆದಿಹು, ೮. ೧೦) 

ಜ್ಯೋತಿರೌಘ ದ ಬೆಳಕಿನ 
(ಮಕುಟಮಣಿಜ್ಯೋತಿರೌಘಪ್ರಸೂನಾವಲಿ 
ಅಂಘಿದ್ವಯಂ: ಅಜಿತಪು, ೭. ೨೧) 


ಜ್ಯೋತಿರ್ಗಣ - ಜ್ಯೋತಿಷ್ಯ ದೇವಗಣ (ಆತಂ ಆ ತಪಃಫಲದಿಂ 


ಪ್ರವಾಹ 
ಮಾಲಾರ್ಜಿತ 


ಜ್ಯೋತಿರ್ಗಣದೊಳಗೆ ಸುದರ್ಶನನೆಂಬ ದೇವನೀತನಾಗಿ 
ಪೂರ್ವಜನ್ಮಜನಿತ . « ರೋಷಾವೇಶದಿ೦ ಉಪಸರ್ಗಮಂ 
ಮಾಡಿದಂ: ನೇಮಿನಾಹು, ೪. ೧೨೯ ವ) 

ಜ್ಯೋತಿರ್ಜಾನ ದ ಜ್ಯೋತಿಷ್ಯದ ತಿಳಿವಳಿಕೆ (ಈ 


ಜ್ತೋತಿರ್ಜ್ಯಾನಮಪ್ಪೊಡೆ ಎಮ್ಮನ್ನರಪ್ಪ ಯಷಿರೂಪರ್ಗಲ್ಲದೆ 
ಕಲಲುಂ ಕಲಿಸಲುಂ ಬಾರದು: ಸುಕುಮಾಚ, ೩. ೨೮ ವ) 


ಜ್ಯೋತಿರ್ಭೂಜಾತ - [ಜೈನ] ಜ್ಯೋತಿರ್ವೃಕ್ಷ 
(ಜ್ಯೋತಿರ್ಭೂಜಾತತೇಜಂ ಪಸರಿಸುವುದಣಿಂದಿನ್ನೆಗಂ 
ಕಂಡುದಿಲ್ಲ ಇಂತೀ ತೇಜೋರೂಪಮಾಗಿರ್ದಪುವು 


ಇನಶಶಿಬಿ೦ಬ೦ಗಳ್‌: ಆದಿಷು, ೬. ೫೩) 

ಜ್ಯೋತಿಷ್ಯ - [ಜೈನ] ಸೂರ್ಯ, ಚಂದ್ರ ಗ್ರಹ, ನಕ್ಷತ್ರಗಳಲ್ಲಿರುವ 
ಒಂದು ದೇವತಾವರ್ಗ (ಮಾನಸರ ಮಕ್ಕಳೇ ಜ್ಯೋತಿಷ್ಯರ್‌: 
ಸಮಯಪ, ೧೦. ೧೦೫) 

ಜ್ಯೋತಿಷ್ಯದೇವಿ ಎ [ಜೈನ] ಜ್ಯೋತಿಷ್ಯವರ್ಗಕ್ಕೆ ಸೇರಿದ 
ದೇವತಾಸ್ತ್ರೀ (ಮುನಿನಾಥರ್‌ ಕಲ್ಪಕಾ೦ತಾಜನತತಿ 


೪೫೭ 


ಗಣಿನೀಶ್ರಾವಿಕಾಸಂಕುಳಂ 
ಆದಿಹು, ೧೦. ೩೬) 

ಜ್ಯೋತಿಷ್ಠಾಮರ - ಜ್ಯೋತಿಷ್ಯ ವರ್ಗದ ದೇವತೆ (ಚಂದ್ರಾದಿತ್ಯ 
ಪ್ರಮುಖರಪ್ಪ ಜ್ಯೋತಿಷ್ಕಾಮರರುಮಂ: ಚಂದ್ರಪ್ರಪು, ೧೨. 
೧೧೩ ವ) 

ಜ್ಯೋತಿಸು - ಬೆಳಗಿಸು (ಭವ್ಯಜನಮಂ ಕಣ್ಣೂಜಿ ಕಲ್ಪಿಪ್ಪ 
ಉಪಾಧ್ಯಾಯರ್‌ ಜ್ಯೋತಿಸುಗೆ ಎಮ್ಮ ಚಿತ್ತಗೃಹದೊಳ್‌ 
ರತ್ನತ್ರಯಜ್ಯೋತಿಯಂ: ಆದಿಷು, ೧. ೪) 

ಜ್ಯೋತ್ಸಾವಿಲಾಸ — ಬೆಳುದಿಂಗಳ 
(ಜ್ಯೋತ್ಸ್ನಾವಿಲಾಸದೊಳ್‌ ಬಗೆದನಿಲ್ಲ ನಲ್ಲಳಂ 
ಕವಿರಾಮಾ, ೩. ೯೩) 

ಜ್ವರಿತ - ಜ್ವರಪೀಡಿತ (ಜ್ವರಿತಂಗೆ ದುಗ್ಗಪಾನಂ ಸೊಗಯಿಸದ 
ತೆಣದೆ ಮಿಥ್ಯಾತ್ತಮಹಾಜ್ದರಿತಂಗೆ ಜಿನೇಂದ್ರಾಗಮೋಕ್ತಿ 
ಮೋಹಿಸದೆಂತುಂ: ಸಮಯಪ, ೩. ೬೪) 

ಜ್ವಲನ - ಬೆಂಕಿ (ತತ್ಲುರಪತಿ ವರವಿಭವ ಮರುತ್ತಶಿ 
ತೇಜೋವಿರಾಜಿತ ಅಹಃಪತಿ ಚಂಚತ್ಲರಮಯ ಯಶಃಪತಿ 
ವಿದ್ವತ್ಪೂಜ್ಯಂ ಜ್ವಲನಜಟಿ ಮಹಾಖಚರೇಜ್ಯಂ: ಶಾಂತೀಶ್ವಪು, 
೧. ೧೪೬) 

ಜ್ವಳತ್‌ - ಪ್ರಕಾಶಿಸುವ (ಜ್ವಳತ್‌ ಅನಳಾಸ್ತದಿಂದಂ ಇಸೆ ಕಟ್ಟಲೆ 
ತೂಳ್ಬು ತೆರಳ್ಳಾಗಳ್‌ ಉಮ್ಮಳಿಸಿ ಮಹಾರಥರ್‌ ಪೆಳಜ 
ಪಂಪಭಾ, ೧೧. ೧೪೯) 

ಜ್ವಳನ - ಬೆಂಕಿ (ಮತ್ತ ಮಾತಂಗ ಪದನಖ ಖರ್ವಿತ 
ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 
೧೩. ೫೧) 

ಜ್ವಳನಪತತ್ರಿ - ಬೆಂಕಿಯ ಬಾಣ, ಆಗ್ನೇಯಾಸ್ತ್ರ 
(ಜ್ವಳನಪತತ್ರಿಯಂ ಕಡಿದು ವಾರುಣಪತ್ರಿಯಿ೦ 
ಐಂದ್ರಬಾಣಮಂ ಕಳೆದು ಸಮೀರಣಾಸ್ತದಿ೦ ಭೂಭುಜರೆಲ್ಲರಂ 
ಭಯಂಗೊಳಿಸಿ: ಪಂಪಭಾ, ೧೧. ೪ಬ) 

ಜ್ವಳನಸಖ - ಬೆಂಕಿಯ ಗೆಳೆಯ, ಗಾಳಿ (ಜ್ವಳನಸಖಸುತನ 
ಮೂರ್ಚೆಯೆ ತಿಳಿದುದು ಮುಂತಿಳಿಯಲಿಲ್ಲ: ಗದಾಯು, ೮. 
೩೪) 

ಜ್ಞಾಳಿ - ಬೆಂಕಿ (ಮುಂದಣ ಭೀಮ ಜ್ಞಾಳಿಯೊಳೊಂದಿದ ಪೆಣನಂ 
ಕೆಲಕ್ಕೆ ನೂಂಕಿ: ಕರ್ಣನೇಮಿ, ೩. ೧೬೦) 


ಭಕ್ತಿನಮಜ್ಜೋತಿಷ್ಯದೇವೀಪ್ರತತಿ: 


ವೈಭವ 
ಇನಸಂ: 


ರು 


0 


ರುಂಕರಣ -. ರೋಂಕಾರ (ಸರಸಿಜವನಂಗಳಲರ್ವಿನಂ 
ಇರಲಾಣದೆ  ಬೇಗಮೆಅಗುವಳಿನೀನಿವಹದ ರುಂಕರಣಕ್ಕೆ 
ಕಾಯ್ದುಗೊಂಡು: ಆದಿಷು, ೧೨. ೫೧) 

ರುಂಕಾರ - ದುಂಬಿಗಳ ಮೊರೆತ 
(ದರದಳಿತಾಂಭೋರುಹದಳಪರೀತ ಪಟ್ಟದ ನಿಬದ್ಧ 
ರುಂಕಾರೈಕಾಕ್ಟರ ದಿವ್ಯಮಂತ್ರದಿ೦ದಂ: ಮಲ್ಲಿನಾಷು, ೫. ೪) 

ರುಂಪಾಣ - ಮುಸುಕು (ಬಾಸಣಿಸಿದ ಮದನನ 
ಬಾಣಾಸನದವೊಲೆಸೆವ ಚಾರುರುಂಪಾಣದೊಳು: 
ಪುಷ್ಪದಂಪು, ೫. ೨೦) 


ರುಂಪಾಳ - ಮೇಲ್ಮುಸುಕು (ದಾಡಿಮೀಫಲ೦ಗಳ ಮೇಲೆ ಮುತ್ತಿ 
ರುಂಪಾಳಂಗಳ೦ ಕವಿಯಲುಂ ಪೋಗೆವೋಗೆ: 
ಕಾದಂಬ, ೬. ೨೫ ವ) 

ರುಣಂಬ - ಮೇಲುಹೊದಿಕೆ (ಇಂದಜಾಲಿಗರ ಪಾಪೆಗಳುಂ 
ಸೀರೆಗಳುಂ ರುಣ೦ಬಮುಮಂ ತೊಟ್ಟು ಶೃಶಾನದೊಳುರಿವ 
ಕಿಚ್ಚಿನ ಪಕ್ಕದೆ ನಿಂದಿರ್ದಳ್‌: ವಡ್ಡಾರಾ, ಪು ೧೯, ಸಾ ೧೨) 

ರುಣರುಣಾಯಮಾನ - ರುಣರುಣ ಎನ್ನುವ (ಆತ್ಮೀಯ 
ಘನಜಘನದ ನುಣಿನೊಳ್‌ ನುಣ್ಣುಮೆಗೆತ್ತು 
ರುಣರುಣಾಯಮಾನ ಮಣಿಕಿಂಕಿಣೀವಿರಾಜಿತ: ಆದಿಹು, ೪. 
೪೧ ವ) 

ರುಲ್ಲರಿ - ಒಂದು ಚರ್ಮವಾದ್ಯ (ಆಗಳ್‌ ಕುರುಧ್ವಜಿನಿಯುಂ 
ಅನೇಕ ಶಂಖ ಕಾಹಳ ಭೇರೀ ಪಣವ ರುಲ್ಲರೀ ಮೃದಂಗ 
ತೂರ್ಯಂಗಳ್‌ ಅಂತ ಕಾಲಾಂತಕ ವಿಕಟಾಟ್ಟಹಾಸ೦ಗಳ್‌ 
ಎಂಬಂತೆ ಮೊ೦ಟಗೆ: ಪಂಪಭಾ, ೧೧. ೩೩ ವ); ಕಂಚಿನ 
ತಾಳ (ಪಟುಪಟಹ ತುಣವ ಭಂಭಾ ಮರ್ದಳೆ ರುಲ್ಲರಿ 


ಮುಕುಂದ ತಾಳ ಕಾಹಳ ಶಂಖ ವಂಶ 
ವೀಣಾಸ್ವರಂಗಳೆಸೆಯೆ: ವಡ್ಡಾರಾ, ಪು ೮೪, ಸಾ ೨೮) 
ಜರಡಿ (ರುಲ್ಲರಿವೋಲ್‌ ರುಲ್ಲೆನೆ ಸೂಸಿ ನಿರ್ಧುರಂ 


ಬೀಟ್ವರ್ಪಿನಂ: ನೇಮಿನಾಪು, ೮. ೧೧) 


ರುಲ್ಲಿಸು - ದ್ರವಿಸು (ಕಲ್ಲಲ್ಲೇ ಶಶಿಕಾಂತಂ ರುಲ್ಲಿಸುವುದು 
ಚಂದಕಿರಣಮಂ ತಗಲೊಡಂ: ಅನುಭವ, ೯೦) 

ರುಷ - ಮೀನು (ಚಳತ್ಯದಳಿಕಾಮಾಳಂ ರುಷಾನೀಕಂ 
ಅಚ್ಚರಿಯಂ ಬಾಹುಬಲೀಶ್ವರಂಗೆ ಪಡೆದತ್ತು 


ಆತ್ಮೀಯಸೈನ್ಯಾರ್ಣವಂ: ಆದಿಷು, ೧೪. ೯೧ ವ) 

ರುಷಕೇತನ - ಮೀನಿನ ಗುರುತುಳ್ಳ ಧ್ವಜವುಳ್ಳವನು, ಮನ್ಮಥ 
(ಪಾರ್ವತಿಯ ನವಯೌವನಂ೦ .. . ರುಷಕೇತನ ನಿಕೇತನ 
ತೋರಣ ರತ್ನಸ್ತಂಭಗಳಂತೆ: ಗಿರಿಜಾಕ, ೪. ೧೨ ವ) 

ರುಷಕೇತು - ರುಷಕೇತನ (ಸೀರ್ಪನಿಗಳ್‌.. ಅರರೆ 
ತುಫಾಕದಿ೦ ನೆಗೆವ ಗುಂಡಿನವೋಲ್‌ ರುಷಕೇತುವೀರನಾ: 
ರಾಜಶೇವಿ, ೫. ೬೯) 

ರುಳೆಂಬಂ - ಮೇಲು ಮುಸುಕು, ಹೊದಿಕೆ (ಬಣ್ಣದ ಸೀರೆ 
ಮೇಘವಂಣಿಗೆಯ ರುಳಂಬಂ ಎಂಬಿವು ಅಳವಟ್ಟಿರೆ .. .. 
ನಡೆತಂದಂ .. . ಅಪೂರ್ವಚಿತ್ರಿಕಂ: ಮಲ್ಲಿನಾಪು, ೫. ೨೭) 

ರಭಾಳೆಯಂಗೊಳ್‌ - ತೆಗೆದುಕೊ, ಕಿತ್ತುಕೊ (ಅರಸರ ಕಾಪಿನ 
ಹೊಲನಂ ಪೊಕ್ಕುವೆಂದು ಉಂಡಿಗೆಯೊತ್ತಿಕೊಳುತ್ತುಂ 
ಊಟಿಗವಾದೆಡೆಗಳೊಳ್‌ ರಭಾಳೆಯಂಗೊಳುತ್ತುಂ: 
ಸುಕುಮಾಚ, ೭. ೩೫ ವ) 

ರುಲ್ಲಿಕಾ - ಜೀರುಂಡೆ (ಚೀರೀ ಯಿಲ್ಲಿಕಾ ಭೃಂಗಾರೀ ಶಬ್ದಂ 
ಸಮಾನವಾಚ್ಕಂ: ಅಭಿಧಾವ, ೯. ೨೩) 

ರುಂಕಟ - ವಾದ್ಯವಿಶೇಷ (ಕ೦ಕರಿಯ ಸಿವಿಅ ಪೆಂಪಿನ ರುಂಕಟ 
ಬೊಂಬುಟೆಯ ಉಲಿ ನೆಗಟ್ಟು ಕರ್ಣಾಮೃತ 
ಸಮುದ್ರಘೂರ್ಣನಮಾಯ್ತೋ: ಪುಷ್ಪದಂಪು, ೧೨. ೨೭) 

ರೋಂಕರಿಸು - ಶಬ್ದ ಮಾಡು, ಆರ್ಭಟಿಸು (ಓರಂತು ತಗುಳ್ಳು 
ರುಂಕರಿಸಿದೊಡೆ ಎಲ್ಲಡಗಾಗೆ ಮೋದಲೆಂದಿರ್ದ 
ಎಡೆಯೊಳ್‌ ಗುರು ತನ್ನ ಮಗನ೦ ಎಡೆವುಗವೇಟ್ಬಂ: 
ಪಂಪಭಾ, ೨. ೭೩); ಹೊಗಳು (ಶಂಕರನಾರಾಯಣನ ಕರಂ 
ಕಿಡುವುದು ಯುಗದ ಕಡೆಯೊಳ್‌ ಎಂದೆನುತುಂ ರುೋಂಕರಿಸಿ: 
ಸಮಯಪ, ೯. ೯) 


೪೫೮ 


ರೋಂಪಿಸು - ತೂಕಡಿಸು, ಮೈಮರೆ (ಇರುಳೋರಂತಿರೆ 
ಕಾದಂಬರಿಯನೆ ನೋಡುತ್ತುಮಿರ್ದು ರೋಂಪಿಸೆ 
ನಿದ್ರಾತುರನಾಗಿ ಪಟ್ಕ್‌ ಸಾರ್ವಂತಿರೆ ಸಾರ್ದಂ ಚಂದಂ 
ಅಪರವೇಲಾವನಮಂ; ಕಾದಂಸಂ, ೫. ೬೪); 


ಟ 


ಟಂಕ - ; ಕುದುರೆ ಲಾಳ; ಕಲ್ಲು ಕೆತ್ತುವ ಚಾಣ, ಉಳಿ 
(ಆಕರ್ಣಾಕೃಷ್ಣ  ಉತ್ಸಷ್ಟನಿಜವಿಕೀರ್ಣ  ಟಂಕೆಂಗಳಿಂದಂ: 
ಆದಿಷು, ೧೪. ೧೦೩ ವ); ಕಲ್ಲು ಕೆತ್ತುವ ಚಾಣ, ಉಳಿ 
(ಆಕರ್ಣಾಕೃಷ್ಣ ಉತ್ಸಷ್ಟ ನಿಜ ವಿಕೀರ್ಣಟಂಕಂಗಳಿಂದಂ 


ತತ್ತತಾಕಿನೀಕುಂಜರ ಶಿರಶ್ಶಿಳಾ ಪಟ್ಟಕ೦ಗಳ೦ 
ಇರ್ಬಗಿಮಾಡಲ್ಪಡದೆಯುಂ: ಆದಿಷು, ೧೪. ೧೦೩ ವ); 
ಬೆಟದ ಇಳಿಜಾರು (ಮಾದ್ಯತ್‌ 


ಗಜಗಂಡಕಷಣಪೋದೇದದಿಂ ಸಾರ್ದು ಬಂದು ಇದಿರೊಳ್‌ 
ಕೂಡುವುದಿಲ್ಲಿ ಚಂದನರಸಂ ಕೆಂಬೊನ್ನ ಟಂಕಂಗಳೊಳ್‌: 
ಪಂಪಭಾ, ೪. ೨೨) 

ಟಂಕಾರ 3 ಬಿಲ್ಲಿನ ಠೇಂಕಾರ 
ಟಂಕಾರವಗುರ್ವುವಡೆಯೆ ಜೇವೊಡೆದು: 
೫೭) 

ಟಂಕಾಹತಿ - ಜಾಣದ ಪೆಟ್ಟು 
ವನದುರ್ಗವ್ರಾತನಶ್ಚಾವಳೀಖುರ 
ಪಾತಿತಾರಿಗಿರದುರ್ಗವ್ರಾತಂ: ಚಂದ್ರಪ್ರಪು, ೪. ೨೭) 

ಟಂಕಿತ - ಮುದ್ರಿಸಿದ (ಅನೇಕ ಮಣಿ ಕೂಟಕೋಟಿ ವಿಟಂಕ 
ಟಂಕಿತ ವಿಯತ್ತಳ೦ಗಳುಂ: ಪುಷ್ಪದಂಪು, ೨. ೭೫ ವ) 

ಟಂಕೃತಿ - ಟಂಕಾರ ಅಅತಿಮೃದುಪುಷ್ಪಚಾಪದಳಿನೀಗುಣ 
ಟಂಕೃತಿರಾವಂ ಆಗಮಾಮೃತ ಪರಿಪೂರ್ಣಕರ್ಣಯುಗನಂ 
ಸಲೆ ಕೇಳಿಸದೆ: ಚಂದ್ರಪ್ರಪು, ೧. ೨೬) 

ಟಂಕೋತ್ವೀರ್ಣ ದ ಚಾಣದಿಂದ ಕೆತ್ತಿದುದು 
(ಅಪ್ರತಿಹತದಿಗ್ವಿಜಯಪ್ರಶಸ್ತಿಯ೦ ಟಂ೦ಕೋಶ್ಕೀರ್ಣ೦ ಮಾಡಿ: 
ಆದಿಷು, ೧೪. ೫೯ ವ) 

ಟಕಾರಿ - ತೋರಣ ಸಾರಮಂ ಕಿಹುಮಿಡಿಗೆತ್ತು ಸಾರಿಕೆ 
ಟಕಾರಿಯ ಮಾಣಿಕವಟ್ಟೆಯಂ ಪಿಕ೦ಂನಿಜೆದಳಿರ್ಗೆತ್ತು 
ಲಂಬಣದ ಮುತ್ತುಗಳ೦ ಮಚ್‌ಗೆತ್ತು ಚಾತಕ೦: ಅನಂತಪು, 
೬ ೪೩) 

ಟಕ್ಕ - ಠಕ್ಕ ಮೋಸಗಾರ (ನೀನಿಂದೆನ್ನ ಮನೆಗೆ ಬಾರದಂದು 


(ಬಿಲ್ಲನೇಣೆಸಿ 
ಪಂಪರಾ, ೯. 


(ಕರಿಸೇನಾಕರಲೂನವೈರಿ 
ಟಂಕಾಹತಿ 


ನಿನ್ನ ಕೆಳೆ ಟಕ್ಕರ ಕೆಳೆಯಂತಕ್ಕುಮಲ್ಲದೆ ತಕ್ಕರ 
ಕೆಳೆಯಂತೊಪ್ಪಲಜೆಯದು: ಪಂಚತಂತ್ರ, ೧೯೬ ವ) 
ಟಕ್ಕು — ಠಕ್ಕು, ಮೋಸ (ತದೆದುಂ ಒದೆದುಂ 


ಅಂತಕವದನಾಂತರದೊಳ್‌ ತೂಂತದೆ ಟಕ್ಕಿಂ ಪೊರೆದವೊಲ್‌ 
ಇಂತೇಕೆ ನಿಂದಂ: ಆಚವರ್ಧ, ೨. ೫೨) 

ಟಕ್ಕನಿಕ್ಕು - ಎಚ್ಚರ ತಪ್ಪಿಸುವ ಮದ್ದನ್ನಿಡು (ಅವರ 
ಕಪಟವೃತ್ತಿಯನಜೆಯದೆ ಉಂಡು ಸೊಕ್ಕಿ ಮೆಯ್ಯಜೆಯದೆ 
ಟಕ್ಕನಿಕ್ಕಿದಂತು ಕೆಡೆದು ನಿರೆಗೆಯ್ದುದುಂ: ಧರ್ಮಾಮೃ: ೧೧. 
೮೭ ವ) 


ಟಕ್ಕವಿದ್ಯೆ - ಮೋಸದ ವಿದ್ಯೆ (ಟಕ್ಕವಿದ್ಯೆಯೊಳ್‌ ತೊಡರದು ಕೂಡೆ 
ಪುಂಜಿಸಿದ ವಾಜ್ಮಯರತ್ನಚಯಂ ಜಿನೇಶನಾ: ಸಮಯಪ, 
೨. ೨೧) 


ಟಕ್ಕುವಗೆ -  [ಟಕ್ಕುಬಗೆ] ಮೋಸದ ಬುದ್ದಿ (ಆ 
ಲಾಕ್ಷಾಗೃಹದಾಹಮೊಂದೆ ವಿಷಸಂಯುಕ್ತಾನ್ನಂ ಅಂತೊಂದೆ 
ಪಾಂಚಾಲೀನಿಗ್ರಹ೦ ಒಂದೆ ಟಕ್ಕುವಗೆಯಿಂ ಗೆಲ್ದಿರ್ದ 


ಜೂದೊಂದೆ: ಪಂಪಭಾ, ೯. ೨೨) 

ಟಮಾಳ - ಮೋಸ (ದುರ್ವಿಮಂತ್ರಮಂ ಪರೆಪ ಟಮಾಳಮಂ 
ಪಿರಿದಂ ಓದಿದೊಡೆ ಅಪ್ಪ ಪದಾರ್ಥಮಾವುದೋ: ಪಂಪಭಾ, 
೧೩. ೬೬) 

ಟಾಠಡಾಢಣ - ಟವರ್ಗದ ಅಕ್ಷರಗಳು; ಅವುಗಳಂತೆ ನಿಶ್ಚಿತ, 
ನಿಷ್ಠುರ (ಮೇಣ್‌ ಎನ್ನ ನುಡಿ ಟಾಠಡಾಢಣ೦ ಎನ್ನಂ 
ಬೆಸಸುವುದು ರಾಜಸೂಯಂ ಬೇಳಲ್‌: ಪಂಪಭಾ, ೬. ೨೬) 

ಟಿಟ್ಟಿಭ - ಒಂದು ಹಕ್ಕಿ (ಸಮುದ್ರದ ತೀತೈಕಪ್ರದೇಶದೊಳ್‌ 
ಮಧುರಾಲಾಪೆಯುಂ ಚಂಡಪರಾಕ್ರಮಂ ಎಂಬ 
ಟಿಟ್ಟಿಭಮಿಥುನಂ ಸುಖದಿನಿರ್ದು: ಪಂಚತಂತ್ರ, ೨೧೪ ವ) 

ಟೀಕು - ವ್ಯಾಖ್ಯಾನ (ಲೋಕಕ್ಕಿದು ಅರ್ಥಶಾಸ್ತ್ರದ ಟೀಕೆನಿಸಿದ 
ತನ್ನ ನುಡಿ ಮನಂಗೊಳಿಸೆ: ಪಂಪಭಾ, ೯. ೧೪) 

ಟೆಂಟಣಿಸು - ವಿರೋಧಿಸು (ತಾಂ ಟೆಂಟಣಿಸದೆ ಬಲ್ಲಿಡಿದಂ 
ಮೀಂಟುಂಜವ್ಪನಿಗನಾ ನುಡಿಗಳಂ ಮನದೊಳ್‌: ಉದ್ಭಟಕಾ, 
೧೧. ೪೪) 

ಟೆಂಠಣಿಸು - ದ್ವೇಷಿಸು (ಸೆಣಸಲ್‌ ಮಾರ್ಮಲೆಯಲ್‌ ಬೆಸಕ್ಕೆ 
ಬೆಸೆಯಲ್‌ ದಂಡೋಪನತ್ಯಕ್ಕೆ ಟೆಂಠಣಿಸಲ್‌; ಶಾಂತಿಪು, ೯. 
೧೮೫) 


ಟೆಕ್ಕೆಯ - ಧ್ವಜ (ನನೆಯೆಸಳಂದಮಾದ ಗುಟಮುಂ 
ಪೊಳೆಯುತ್ತಿರೆ ನೀಳುವೆತ್ತ ಪೂವಿನ ಪೊಸ ಟೆಕ್ಕೆಯಂ 
ಮಿಳಿರೆ ಪಕ್ಕದ ಕೋಗಿಲೆಯೆಂಬ ಗಂಟಿಗಳ್‌ ದನಿಗುಡೆ: 
ಕಬ್ಬಿಗಕಾ, ೧೬೫) 

ಟೆಪ್ಪರ - ಕುದುರೆಯದರಂತಹ ಪುಟನೆಗೆತ; ಕತ್ತಿವರಸೆ 
(ದಿತ್ತಕ್ಕಿಲ್ಲದುದರ್ಕೆ: ಟಿಪ್ಪಣ೦ ಟೆಪ್ಪರ೦ ಮುಪ್ಪುರಿ: ಶಬ್ದಮದ, 
೧೭೦ ಪು 

ಟೆಬ್ಬರಿಸು -  ಚಲನೆಯಿಲ್ಲದಂತೆ ಮಾಡು (ಟೆಬ್ಬರಿಸು- 


ಕುಂಠೀಕರಣೇ: ಶಬ್ದಮದ, ಧಾ ೭೮೨) 

ಟೊಣೆ - ಭೇದಿಸು; ಕಣ್ತಪ್ಲಿಸು ವಂಚಿಸು (ಟೊಣೆದವರೆಚ್ಚ 
ಕೂರ್ಗಣೆಗಳಂ ಮಿಗೆ ಮುತ್ತಿದ ಜಾಯಿಲಂಗಳಂ 
ಕ್ಷಣದೊಳಿದಿರ್ಚಿ ತುಂಡಿಸಿ: ಶಬರಶಂ, ೪. ೧೦) 

ಟೊಪ್ಪರ - ಟೋಪಿ (ತಳ್ಳೊಯ್ದು ಸಂಜೆಗೆಂಪಿನ ತಳ್ತಮರ್ದಿರೆ 
ಪೊರೆಯನೆತ್ತಿ ಪೊಲಿಸಿದ ತೆಣದಿಂದೊಳ್ಳಿನ 
ಪೊಸಟೊಪ್ಪರಮಿನಕಳ್ಳಂಗಾ ಜೋಗಿಗೆಸೆದುದಸದಳಮಾಗಲ್‌: 
ಲೀಲಾವತಿ, ೪. ೭೩); ಮುಖವಾಡ (ನೆರೆದು ಪುಳಿ೦ದರ್‌ 
ಆರ್ದು ಮೊಗಕಿಕ್ಕಿದ ಟೊಪ್ಪರಮಂ೦ ಕಳಲ್ವಿ: ತ್ರಿಷಷ್ಟಿಪು, ೨೭. 
೯೦) 


೪೫೯ 


ಶಕ್ಕವಿದ್ಯೆ - ಮೋಸದ ಸ್ವಭಾವ (ಶಕ್ಕವಿದ್ಯೆಯೊಳ್ನೊಡರದು ಕೂಡೆ 
ಪುಂಜಿಸಿದ ವಾಜ್ಮಯರತ್ನಚಯಂ೦ ಜಿನೇಶನಾ: ಸಮಯಪ, 
ಎವಿ) 

- ಮಿಥ್ಕಾಧರ್ಮ (ಪಸರಿಸುವ ಠಕ್ಕಸಮಯದ 
ದೆಸೆವೋಗರ್‌ ಅದೆಂತು೦ ಆವ ತೆಜದಿಂ ಜೈನರ್‌: ಸಮಯಪ, 
೬ ೭೫) 

ಶಕ್ಕಿಕ್ಕು — ಮೋಸಗೊಳಿಸು 
ಪೆಣರನುಪಾಯದೆ ತಕ್ಕಿಕ್ಕಿದೇವವಕಾರ್ಯದೊಳಿನಿಸುಂ 
ನೋಯದೆ: ಧರ್ಮಾಮೃ, ೧. ೯೫) 

ಶಕ್ಕುಗಾರ್ತಿ - ಮೋಸಗಾತಿ (ಮತ್ತಮೊರ್ವಂ ಇದಿರೊಳ್ಳೆತರ್ಪ 
ತಕ್ಕುಗಾರ್ತಿಯಂ  ಕರಸಂಜ್ಞೆಯಿಂ ಕೆಳೆಯಂಗೆ ತೋಜೆ: 
ರಾಜಶೇವಿ, ೧೧. ೧೫೪ ವ) 

ಠಕ್ಕುಗೊಳ್‌ - ಮೋಸಕ್ಕೊಳಗಾಗು, ಮರುಳಾಗು (ಮಾರಿದತ್ತಂ 
ಲಲಿತಾಕಾರರ ಧೀರರ ಬಂದ ಕುಮಾರರ ರೂಪಿಂಗೆ 
ತಕ್ಕುಗೊಂಡಂತಿರ್ದಂ: ಯಶೋಧಚ, ೧. ೫೮) 

ಠಕ್ಕುಮತ -. ಮೋಸದ ಮತ (ಕುಲಹೀನಂಗೊಂದು ತೆಣಂ 


(ಮಾಯಮನೆ ಬೀಸಿ 


ಕುಲಜಂಗೊಂದು ತೆಣಂ ಣಿ ಪೇಟ್ಟುದು 
ನಿರ್ಮಲಧರ್ಮಮದಲ್ತು ಠಕ್ಕುಮತಂ: ಸಮಯಪ, ೩. ೮) 
ಠಕ್ಕುವೀಟರ — ಮಂಕುಬಡಿ, ಮೋಸಕ್ಕೊಳಗಾಗು 


(ಒಡನಾಡಿಗಳೂಳ್‌ ನುಡಿಯಲ್ಕು೦ ಒಲ್ಲಳ್‌ ಆ ಸೌಂದರಿ 
ಠಕ್ಕುವಿಟ್ಟ ತೆಅದಿನಿರ್ದಳ್‌: ಚಂದ್ರಪ್ರಪು, ೫. ೧೨೩) 

ಠಣತ್ಕಾರ - ಠಣ್‌ ಎಂಬ ಗಂಟೆಯ ಶಬ್ದ (ಕಿವಿ ಶಬ್ದಂಗಿಡೆ 
ಘಂಟಿಕಾ ಘನಠಣತ್ಕಾರ೦ಗಳಿಂದೆ: ಚಂದ್ರಪ್ರಪು, ೬. ೧೪) 

ಠವಣಿಸು - ಸೇರಿಸು (ಕವಿಮಾರ್ಗದೊಳ್‌ ಒಖ್ಹಾಣಿಪ ಠವಣಿಪ 
ಕಮ್ಮೈಸುವ ಎಡೆಯೊಳ್‌ ವಖ್ಥಾಣಿಸಲುಂ ಠವಣಿಸಲುಂ 
ಕಮ್ಮೈಸಲು೦ ಇವನಂತಾರ್‌ ಬಲ್ಲರ್‌ ಎನಿಸಿದ೦ ಕವಿರತ್ನಂ: 
ಅಜಿತಪು, ೧. ೮೨) 

ಠವಣೆ - ವೀಣಾವಾದನದ ಒಂದು ಕ್ರಮ (ನುಡಿಸಿದ ಆಕಾರಮಂ 


ಪೊಯ್ದು ಠವಣೆಯೊಳ್‌ ಪವಣಳೆದು ನಾನಾ 
ಶಬ್ಧಂಗಳ೦ ಬಾರಿಸಿ: ಧರ್ಮಪ, ೨. ೨೩ ವ) 
ಠಾಣಾಂತರ ದ ತಾಣಾಂತರ, ಪಾಳೆಯ (ತಂತಮ್ಮ 


ಠಾಣಾ೦ಂತರಂಗಳೊಳಿರ್ದ೦ಗಜತಂತ್ರದಂತೆಸೆವಿನಂ 
ಜೆಲ್ವಾದುವಿಮ್ಮಾವುಗಳ್‌: ಆದಿಪು, ೧೧. ೯೬) 

ಠಾಯೆ - ಆಲಾಪನೆಯಲ್ಲಿನ ಮಧ್ಯಲಯ ಗಮಕಂ ತಳ್ಲಿರೆ ಠಾಯೆ 
ಮಿಂಚಿರೆ ಚಮತ್ಕಾರಂ ಕರಂ ಹೊಣೆ .. .. ಬಾಜಿಸಿದಳ್‌ .. .. 
ವೀಣೆಯಂ: ರಾಜಶೇವಿ, ೧೦. ೩೨) 

ಠಾವು - ಸ್ಥಳ (ಮಾವಿನ ಹೂವಿನ ಕಾವಿನ ಠಾವಿನ ಮೊದಲಿಂದೆ 
ತೀವಿದಳಿಗಳ ಬಳಗಂ: ಗಿರಿಜಾಕ, ೨. ೩೭) 

ಠೀವಿ - ಗತ್ತು (ಹಾವದ ಭಾವದ ಮುಖುಕದ ಠೀವಿಯ 
ಗರಗರಿಕೆವಡೆದ ಚೆನ್ನೆಯರಂ ತಂದಾ ವಿಭುಗೆ ತೋಜ 
ಪುಣ್ಯಾಸ್ರ: ೪. ೪೮) 


ಡ 


ಡಂಕೆ - ಸರಳು, ಸಲಾಕೆ (ಬೇಗಂ ಮಂಡೆಯನಿರ್ಪೋಲಗಾಗಿರೆ 
ಕರ್ಬುನದ ಡಂಕೆಯಿ೦ ಪೊಯ್ದುದುಂ: ಧರ್ಮಾಮೃ, ಲ್ವ 
೬೩) 


ಡಂಗ - ಸುಂಕವಸೂಲಿಗಾಗಿರುವ ಕಾವಲು ಕಟ್ಟೆ (ಪೊಂಗುವ 
ಮಲೆಪರ ಮಲೆಗಳ ಡಂಗಂಗಳ್‌ ಮಲೆವ ಮಂಡಲಂಗಳ್‌ 
ಪ್ರತ್ಯಂತಗಳ್‌ ಎನಲ್‌ ಒಳವೆ ಪಾ೦ಡವರಂ ಗೆಡೆಗೊಳೆ ನಿನಗೆ 
ಕುರುಕುಳಾಂಬರಭಾನೂ: ಪಂಪಭಾ, ೯. ೩೯) 

ಡಂಗುರಂಬೊಯ್ದು - ಡಂಗುರ ಸಾರಿಸು (ಕುಮಾರನನೆತ್ತಿದಂಗೆ 
ಬೇಡಿತ್ತಂ ಕುಡುವೆನೆಂದು ಡಂಗುರಂಬೊಯ್ದಲೊಡಂ: 
ಪಂಚತಂತ್ರ, ೧೮೫ ವ) 


ಡಂಗೆ - ದೊಣ್ಣೆ, ಕೋಲು (ಕಬ್ಬುನದ ದಬ್ಬಣ೦ಗಳ೦ ದಬ್ಬುಕದ 
ಡಂಗೆಗಳಿಂ ಬೆರಲ್ಲಳೊಳಡಂಗೆ ಬೆಟ್ಟುವುದುಂ ಪಲ್ಲಳಂ 
ನುರ್ಗ್ಗುಗಟ್ಟುವುದುಂ: ಸುಕುಮಾಚ, ೧೧. ೪೭ ವ) 

ಡಂಗೆಗೊಳ್‌ - ಹಟಹಿಡಿ (ಪರಮಾರ್ಥಮಪ್ಪುದಂ ಮಚ್ಚರಿಸದೆ 
ಕೋಪಿಸದೆ ಡಂಗೆಗೊಳ್ಳದೆ: ಧರ್ಮಾಮ್ಯ. ೧. ೧೩೭); 
ಬಡಿಗೆಯನ್ನು ತೆಗೆದುಕೊ (ಡಂಗೆಗೊಂಡು ಬಡಿಯಲ್‌ 
ಚಲದಿಂದೆನಸು೦ ದುರಾಗ್ರಹಂ ಚಿತ್ತದೊಳಾಗೆ: ಕಾವ್ಯಾವಲೋ, 
೪೫೧) 

ಡಂಗೆಯಂಗೊಳ್‌ — ಬಡಿಗೆಯನ್ನು ತೆಗೆದುಕೊ 
(ಡಂಗೆಯಂಗೊಂಡು ಕೆಂಗಲ್ಲಸಗಿ ಪರಿವ ಮರುಳ್ಗಲಿಗಳುಂ: 
ಲೀಲಾವತಿ, ೫. ೧೧೪ ವ) 

ಡಂಬ - ತೋರಿಕೆ, ಮೋಸ (ಸತ್ತನೆ ಮತ್ತೆ ಪುಟ್ಟುವಂ ಗಡ ಪುಸಿ 
ಕಾಣ ಡಂಬವಿದು ಖೇಚರ ನೀನಿದನೆಂತು ನಂಬಿದೋ: 
ಆದಿಪು, ೨. ೮) 

ಡಂಬಕ - ಮೋಸಗಾರ (ತಮತಮಗೆ ಡಂಬಕರ್‌ ಬಲ್ಲೆವೆಂದು 
ಛಿದಿಸಲೆ ವಾಜವಶ್ಕವಯಸ್ತಂಭಮಂ: ಸಮಯಪ, ೧೨. ೪೦) 

ಡಂಬಲ - ಹುಚ್ಚಾಟ (ತರುಣಿ ಪೋಗದಿರೆನುತು೦ ಬೆಂಬತ್ತಿ 
ನಡೆದು ಕಾಣದೆ ಡಂಬಲನಂ ನೋಡಿ ಮುಗ್ದೆ 
ನಗಿಸಿದಳಾಗಳ್‌: ಗಿರಿಜಾಕ, ೪. ೨೯) 

ಡಂಬಿಸು - ಮೋಸಮಾಡು (ಚಿತ್ರಕಥೆಗಳಂ ಪಟದೊಳ್‌ ತೋಣೆ 
ಪೇಟ್ಟು ಲೋಗರಂ ಡಂಬಿಸಿ ಮಾಜುಗೊಳ್ಳ ಬತ್ತಮಂ 
ಕಳ್ಳೊಂ: ವಡ್ಡಾರಾ, ಪು ೧೪, ಸಾ ೧೯) 

ಡಂಬನ - ಮೋಸ, ವಂಚನೆ (ಅನ೦ಗವಿಕಾರಂ ಉಬ್ಬೆಗಂ 
ಕಲುಷತೆ ಡಂಬನಂ ಕುಟಿಲವೃತ್ತಿ ಅಸೂಯೆ .. . ದುರ್ಜನ 
ಗುಣ೦ಗಳೆ ನಲ್ಲೆಗೆ ಕೆಡ ತಪ್ಪುದು: ಅನುಭವ, ೮೬) 

ಡಂಬರ - ಚೆಲುವು (ಚಿತ್ತ್ವಜನ ಡಂಬರಮಂ ತಳೆದು ಆ 
ಕುಮಾರಕಂಗೆ ಅಳಿಕುಳ ಕು೦ತಳ೦ ಪೊಳೆಯೆ: ಕರ್ಣನೇಮಿ, 
೩ ೧೮೧) 

ಡಂಭತನ — ಸೋಗು (ಗೋವನಂ ಪಿಡಿದು 
ಸುರತಕ್ರೀಡೆಯಾಡುವುದಂ ನಾರಾಯಣಭಟ್ಟಂ ಕಂಡಾ 
ಪಾಣ್ಣೆಯ ಡಂಭತನಕ್ಕೆ ಬೆಜಗಾಗಿ: ಪಂಚತಂತ್ರ, ೩೨೩ ವ) 

ಡಕ್ಕೆ - ಒಂದು ವಾದ್ಯ (ತನ್ನ ತೊಡಂಕದು ಎಯ್ದೆ ನೂರ್ಮಡಿ 
ಮನದೊಳ್‌ ಪಳ೦ಚಲೆಯೆ ಡಕ್ಕೆಯೊಳ್‌ ಅಟ್ಟಜವಾಗೆ 
ಆಡಿದಳ್‌: ಪಂಪಭಾ, ೪. ೯೦) 

ಡಕ್ಕೆವಾಜಿಸು - ಡಕ್ಕೆಯನ್ನು ಹೊಡೆ (ಆಡುವ ಡಕ್ಕೆವಾಜಿಸುವ 
ನೋಡುವ ಸ೦ಗಡಮೊಪ್ಪೆ: ಸೂಕ್ತಿಸುಧಾ, ೪. ೧೪೯); [ಎದೆ] 
ಡವಡವ ಹೊಡೆದುಕೊ (ನೋಡುವರೆರ್ದೆ 
ಡಕ್ಕೆವಾಜಿಸುತ್ತಿರ್ಪಿನೆಗಂ: ಆಚವರ್ಧ, ೨. ೨೨) 

ಡಕ್ಕೆವಾಯ್‌ - [ಎದೆ] ಡಕ್ಕೆಯಂತೆ ಡವಡವ ಹೊಡೆದುಕೊ 
(ಕಣ್ಣೆಟ್ಟು ಕೋಟಳೆಗೊಂಡು ಅಳೆರ್ದೆ ಡಕ್ಕೆವಾಯ್ದು ಸತಿ 
ನಿಂದು ಔತ್ಸುಕ್ಕಮ೦ ತಾಳ್ಗಿದಳ್‌: ಅನಂತಪು, ೧೧. ೫೬) 


೪೬೦ 


ಡಕ್ಕೆವಾಜು - ಡವಡವಗುಟ್ಟು (ಲವಧ್ಯತಿಯಿಲ್ಲದೆ ಒರ್ಮೆಯುಂ 
ಅರಾತಿಭಯಕ್ಕೆ ಬಿಗುರ್ತು ಡಕ್ಕೆವಾಜುವ 
ನೃಪಯೂಧವಕ್ಷದೊಳಿರಲ್ಕೆ ಅಣ೦ ಒಲ್ಲದೆ .. .. ಅತುಳಲಕ್ಷ್ಮಿ 


ಶಾಂತೀಶ್ವಪು, ೪. ೭೯) 

ಡಗೆ - ಮೋಸ (ಬೀಟ್ವ ಏಟ್ವ ಸುಟಿವ ಸುತ್ತುವ ಡಗೆಯಂ 
ತರಹರಿಪ ಸಾರ್ವ ಪಾರ್ವ ಅಬ್ಬರಿಪ ಎಸಕ೦ ಮೀಜೆ 
ಕಾದಿದರ್‌ ಕಡುಗಲಿಗಳ್‌: ಶಬರಶಂ, ೪. ೭೬) 

ಡಮರುಗ - ಒಂದು ಚರ್ಮವಾದ್ಯ (ಮಕಾರಕ್ಕೆ 
ಡಮರುಕಂ-ಡವರುಗಂ: ಶಬ್ದಮದ, ೨೭೭ ಪು 

ಡವಕೆ - ಪೀಕದಾನಿ, ಕಾಳಾ೦ಜಿ (ನೂಣೌಂಟುಂ ಕರಣಮುಮಂ 
ಅವಳ ಡವಕೆಯ ಪರಿಚಾರಿಕೆಯಣೆಗುಂ ಆಕೆಗವು 
ತೊಡರ್ವೆಡೆಯೇ: ಆದಿಪು, ೯. ೨೯); ಡಮರುಗ ಎಂಬ 
ಒಂದು ವಾದ್ಯ (ಪಿರಿದುಮೆರ್ದೆ ಡವಕೆ ವಾಜಿಸುತಿರೆ 
ಭಂಗಂಬೆತ್ತು ಹಾರಲತೆ ಘನಕುಚದೊಳ್‌ ಕರವಿಕ್ಷೇಪದೆ 
ನರ್ತಿಸೆ ನರೇಂದ್ರನಂದನನನೊಲ್ಲು ನೋಡಿದಳೊರ್ವಳ್‌: 
ಕಾದಂಬ, ೩. ೨೮) 

ಡವಕೆಯ ಪರಿಚಾರಿಕೆ - ಪೀಕದಾನಿ ಅಥವಾ ಕಾಳಾಂಜಿ ನೀಡುವ 
ಸೇವಕಿ (ನೂಖ್‌ಂಟುಂ ಕರಣಮುಮಂ ಅವಳ ಡವಕೆಯ 
ಪರಿಚಾರಿಕೆಯಜಿಗುಂ ಆಕೆಗವು ತೊಡರ್ವೆಡೆಯೇ: ಆದಿಪು, 
೯. ೨೯) 

ಡವಕೆವಿಡಿ - ಪೀಕದಾನಿಯನ್ನು ಒಡ್ಡು (ಲೋಕಂ ಪೊಲ್ಬುದು 
ಕನಕಾಬ್ದಾಕಾರದ ಡವಕೆವಿಡಿದ ಸುರಸೌಂದರಿಯಂ : ಆದಿಪು, 
೭೦) 


ಡಸಿಕು - ವಕ್ರ ನಡತೆಯವನು (ಕಸವಿಂಗಂ ಕಳುಚಿಂಗಂ 
ಡಸಿಕಿ೦ಗ೦ ದೂರ್ತವಡೆಗ೦ ಅತಿಚಪಳರ್ಗಂ ಪುಸಿರ್ವ್ವಂ 
ಸಿತಗರ್ಗಂ ವಸುಧೇಶ್ವರ ಕೇಳ ಕುಡುವನುರ್ಕಿ ಕುಮಾರಂ: 
ಧರ್ಮಾಮೃ, ೨. ೪೨) 

ಡಾಕಿನಿ - ರಕ್ಕಸಿ (ನೀನುಂ ದೇವಾ ಸುರಯುದ್ಧಕ್ಕೆ ಕರಗಂಬೊತ್ತ 
ಡಾವರಡಾಕಿನಿಯಿನಿಸಿದ ಪಾಂಚಾಲಿಯು೦ ಬುದ್ಧಿಮತಿಯೆಂಬ 
ಗಾಳುದೊಲ್ಲುಂ ಇಂತೀ ಮೂವರುಂ: ಗದಾಯು, ೨. ೮ ವ); 


ಡಾಣೆ - ದೊಣ್ಣೆ (ಡಾಣೆಯೊಳ್‌ ಬೀಳೆ ಬಡಿವೆನೆಂದಾಜ್ಞೆಯಂ 
ಮಾಡಿದಂ: ಧರ್ಮಪ, ೫. ೧೦ ವ); ಒಂದು ಆಯುಧ, 
ಗದೆ (ಬೀಸುವ ಡಾಣೆಗೆ ತಲೆಯೊಡ್ಡುವಂತಿರಲೊಡ್ಡಿದನಲ್ರೆ: 
ಪಾರ್ಶ್ವನಾಪು, ೩. ೧೧೩); ರಕ್ಕಸಿಯ ಕತ್ತಿ (ಡಾಣೆಯೆಂದು 
ರಕ್ಕಸಿಯ ಕತ್ತಿಗೆ: ಶಬ್ದಮದ, ಪ್ರಯೋಗಸಾರ, ೯೨) 

ಡಾಮರ - ಹಿಂಸೆ, ದಾಳಿ (ಆ ಮಾಧವೀಮಂಟಪಮಂ ಕಾಮನ 
ಡಾಮರಕ್ಕೆ ಅಳ್ಳಿ ವನದುರ್ಗ೦ಬುಗುವಂತೆ ಪೊಕ್ಕು: ಪಂಪಭಾ, 
೫. ೬ವ) 

ಡಾವರ - ಪೀಡೆ, ಗಲಭೆ (ಇಂಚೆಯ ಪಸವಿನ ಬಣದ ಕಳಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ 
ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡ ಊರ್ಗಳ್‌: 
ಪಂಪಭಾ, ೮. ೫೧); ಬಾಯಾರಿಕೆ (ಪುಂಡರೀಕ ಭೋಂಕನೆ 
ನಿನಗೀಗಳ್‌ ಇಂದ್ರಿಯದ ಡಾವರವೆತ್ತಣಿನೆತ್ತ ಬಂದುದೋ: 
ಕಾದಂಸಂ, ೪. ೨೦) 

ಡಾವರಿಗ - ಸೂರೆಗಾರ (ಮೋಹಮೆಂಬ ಅಳೆಕೆಯ 
ಡಾವರಿಗನುಂ ಪಗೆ ತನ್ನೊಳಗಿರ್ದೊಡೆ 
ಏತೆಣದೊಳಂ ಒಳ್ಳಿಕೆಯ್ಗುಮೇ: ಜೀವಸಂ, ೯. ೧೬): 


ವತ್ವಂ: 


ಸಂದ 
ಎಂತುಂ 


ಡಾಹ - [ದಾಹ] ಸುಡುವಿಕೆ (ಕಿರ್ಜಿನಂತೆ ಅಡಕಮಂ ತೋಜಿ 
ನಂಬಿಸದೆ ದಾಟಿಯಂತೆ ಡಾಹಮ೦ ಮಾಡಿ ಕಿಡಿಸದೆ: 
ಧರ್ಮಾಮೃ, ೫. ೬೪ ವ) 


- ಕಾಂತಿ (ತೊಳಗುವ ಮುತ್ತಿನೋಲೆಗಳ ಬೆಳ್ಳೆಳಗಿನ 
ಸುಲಿಪಲ್ಲ ಮಿಂಚಿನಿಂ ಪೊಳೆವಲರ್ಗಣ್ಣ ಮುಣ್‌ ಕದಿರ್ಗಳಿಂ 
ತಿಸರಂಗಳ ನೀಳ್ಬ ಡಾಳದಿಂ ಮಿಗೆ ಪೆರ್ಮೆವೆತ್ತು 
ಕಣ್ಣೊಳಿಸಿದಳ್‌: ಕಬ್ಬಿಗಕಾ, ೬೪); ಧೂರ್ತ (ಡಾಳಂಗೆ 
ಅಪ್ಪಯಿಸಿದುದು ಬಿಡಾಳಕ್ಕಂ ಪಾಲ ಕಾಪನಿತ್ತವೊಳಯ್ತಂದು 
ಈ ಲೋಕಮುಲಿಯೆ: ಪಾರ್ಶ್ವನಾಷು, ೩. ೧೧೨) 
ಡಾಳಿಸು - ಚಾಮರ ಬೀಸು (ಅಂಗಜನೃಪಂಗೆ ಬನವೆಂಬ 

ಅಂಗನೆ ಡಾಳಿಸುವ ಚಾರುಚಾಮರಮದೆನಲ್‌: ಉದ್ಭಟಕಾ, 

೯. ೧೬) 
ಡಾಳೆ - ಗಯ್ಯಾಳಿ (ಮೆಯ್ಯನೆ ಮಾಳುವಾಕೆ ಭವಮಂ 

ಪೇಟಸ್ಮಾಖಳೆ ಸಂತೆಯೊಳ್‌ ಧನಕಾನಾಣಿನಿವಳ್ಗೆ ದೈವವಣಿಗಿನ್ನೀ 

ಸೂಳೆಯಂ ಡಾಳೆಯಂ: ಲೀಲಾವತಿ, ೨. ೧೦೩); ಸುಂದರಿ 

(ಅಸಮಶರಂ ನಿಡುನನೆಯಂಬಿ೦  ಕೆಡೆಕೆಡೆಕೆಡೆ ಎದು 

ಎಚ್ಚಾರ್ದು ಕೆಡಪಿದಂ ಢಾಳೆಯರಂ: ನೇಮಿನಾಪು, ೪. 

೧೪೭) 
ಡಾಳೆವೆಂಡತಿ - ಗಯ್ಯಾಳಿ ಹೆಣ್ಣು (ತೊಡಿಗೆ ಸುಸರ ಹಾರದ 
ಮುತ್ತಿನಂತೆ ಸರದೊಳಳವಡುವ ಡಾಳೆವೆಂಡತಿಯಂತೆ 
ಕೈಸನ್ನೆಯಜೆಯದ ಜಾತಿಜಾಯಿಲಂಗಳಂ: ಅನಂತಪು, ೨. 
೩೦ ವ) 


ಡಾಳ 


ಡಿಂಡಿಮ — ಢಕ್ಕೆ ಎಂಬ ಒಂದು ಚರ್ಮವಾದ್ಯ 
(ಡಿಂಡಿಮರವದೊಳ್‌ ವನವೇತಂಡಮಂ 
ಎಚ್ಚರಿಸುವಂತಿರ್ಪವೋಲ್‌ ಸೊಗಯಿಸುಗು೦ .. .. ಭ್ರಮರ 


ಮಧುರ ಮಂದ್ರಸ್ವಾನಂ: ಕಾದಂಬ, ೧. ೧೨೪) 

ಡಿಂಡೀರ - ನೊರೆ (ಡಿಂಡೀರಂ ಆ ಪಾಂಡುಲಸದ್ಧಸ್ಮಂ 
ಪ್ರವಾಳೋತ್ಕರಂ ರುಣಜಟಾಮಂಡಲಂ: ಶಬರಶಂ, ೧. ೩೦) 

ಡಿಂಡೀರಪಿಂಡ - ನೊರೆಯ ಮುದ್ದೆ, ರಾಶಿ (ತರತ್‌ 
ಡಿಂಡೀರಪಿಂಡ ಪ್ರಭಾಸ್ಪದಮಂ ಕೌತುಕದಿಂದೆ ಚಕ್ರಪತಿ 
ತೀರೋಪಾಂತದೊಳ್‌ ನಿಂದು ನೋಡಿದಂ: ಅಜಿತಪು, ೯. 
೧೯) 

ಡಿಳ್ಳವಾಗು - ದುರ್ಬಲವಾಗು (ತನು ಡಿಳ್ಳಮಾಗೆ ಮಧುಪಾನ 
ವಿನೋದದಿನಾದ ಸೋಂಖು ಚೆಲ್ಲಿಡಿದಿರೆ: ಸೂಕ್ತಿಸುಧಾ, ೧೩. 
೩) 

ಡುಂಡುಕ - ತಿಗಣೆ (ನಿನೊಳಕೊಂಡಂದೆನಗಂ ಆ ವಿಧಿಯಕ್ಕುಂ 
ಎಂದು ಮಂದವಿಸರ್ಪಿಣಿ ಪೇಟ್ವುದುಂ 
ಡುಂಡುಕನಿಂತೆಂದುದು: ಪಂಚತಂತ್ರ ೧೯೯ ವ) 

ಡುಂಡುಚಿ - ಒಂದು ಚರ್ಮವಾದ್ಯ, ಡಮರು (ಪಂಡಿತರುಂ .. .. 
ಕೇಳತಕ್ಕ ಕೃತಿಯಂ ಕ್ಷಿತಿಯೊಳ್‌ ಕ೦ಡರ್‌ ಕೇಳ್ಬೊಡೆ ಗೊರವರ 
ಡುಂಡುಚಿಯೆ: ಧರ್ಮಮಧು, ೧. ೫೭) 

ಡುಂಡುಭ - ಇರ್ತಲೆಯ ಹಾವು (ಕೊರ್ಬಿಯಾಡುವ 
ಡುಂಡುಭಂಗಳ೦ ಕಂಡು ಆನು೦ ನಿಮ್ಮೊಡನೆ ಇರ್ದಪೆಂ 
ಎಂದೊಡೆ: ಪಂಚತಂತ್ರ, ೧೯೫ ವ) 

ಡುಜುಕೆನ್‌ - ಗುಟುರು ಹಾಕು (ಪಂದಿ ಡುರುಕೆಂದೊಡೆ 
ಮಹಾವನಕರಿಯಂ ವಿದಾರಿಸುವ ಸಿಂಹಂ: ಗಿರಿಜಾಕ್ಕ ೧. 
೨೯) 


೪೬೧ 


ಡೆಂಕಣಿ - ಯುದ್ಧದಲ್ಲಿ ಕಲ್ಲು ಎಸೆಯುವ ಒಂದು ಯಂತ್ರ 

(ಬೆದಣಿದತ್ತು ಬಿಡೆ ಭೈರವಡೆಂಕಣಿಯಿಂದಂ ಚಿಮ್ಮತೆ 

ಡೆಂಕಣಿಯಿಂದಂ ಪಾಯ್ದ ಕಲ್ಲೆ ಭೋಂಕೆನಲಾಗಳ್‌: 

ಪಾರ್ಶ್ವನಾಷು, ೩. ೧೩೭) 
- ಜಂತೆ (ಢತ್ವಕ್ಕೆ ಡತ್ವ ಪ್ರಯೋಗಂ: ಷಂಡಂ-ಸಂಡಂ 

ಢಂಕಾ-ಡೆಂಕೆ: ಶಬ್ದಮದ, ೨೬೯ ಪ್ರ 

ಡೆಳ್ಳೆ - ಬಿದಿರಿನ ಬುಟ್ಟಿ (ಕಳಶಂ ಶುಕ್ತಿಕೆ ವರ್ತುಲಂ ಪಟಲಕಂ 
ವೈಸ್ತಾಳಿ ನೀರಾಜನಂ ವಿಳಸತ್‌ ಕುಂಡಿಕೆ ಡೆಳ್ಳೆ 
ಎಂಬೆಡೆಗಳೊಳ್‌: ಅನಂತಪು, ೧೦. ೪೮) 

ಡೊಂಕಣಿ - ಸಬಳ (ಪರಿಗೆಗಳಲ್ಲಿ ಕೀಲಿಸಿದ ಗೆಜ್ಜೆಯ ಬಚ್ಚಣೆವೆತ್ತ 
ಬಿಲ್ಲಳಚ್ಚರಿಗೆಡೆಯಾದ ಕನ್ನಡಿಯ ಕೂರ್ಪಿನ ಡೊಂಕಣಿಯಲ್ಲಿ 
ಜುಂಜಿನಂತಿರೆ ಮಿಳಿರ್ದಾಡುತಿರ್ಪ: ಕಬ್ಬಿಗಕಾ, ೨೦೪) 

ಡೊಂಬ - ದೊಂಬ (ಪಂದೆಯ ಮಾತಿನಂತೆ ಡೊಂಬರ 
ತೋಂಟಿಯಂತೆ ದೂರದ ಬೆಟ್ಟದಂತೆ: ಧರ್ಮಾಮೃ, ೮. ೫೭ 
ವ) 

ಡೊಂಬ ದಡ್ಡಿಸ - ಡೊಂಬರ ಡೋಲು (ಡೊಂಬ ದಡ್ಡಿಸದ 
ಪೆಅವು ದೆಯ್ವಂಗಳವೇಂ ಕುಡುಗುಮೆ ಸುಖಮಂ: 
ಸಮಯಪ, ೮. ೨೩೮) 

ಡೊಂಬರ ಕೋಡಗ - ಕೊಲ್ಲಟಿಗರು ಆಟಕ್ಕಾಗಿ ಬಳಸುವ ಕೋತಿ, 
ಇತರರು ಹೇಳಿದಂತೆ ಕೇಳುವವನು (ಡೊಂಬರ 
ಕೋಡಗದಂತಾಡಿ ಗೆಲ್ದಾಗಳ್‌ ತಮ್ಮಣ್ಣನ ಸೋಲಮಂ 
ಕಂಡಾಗಳ್‌ ಭೀಮಸೇನನಿಂತೆಂದಂ: ಪಂಪಭಾ, ೬. ೭೨ ವ) 

ಡೊಂಬವಿದ್ದೆ - ದೊಂಬರ ವಿದ್ಯೆ, ಯಕ್ಷಿಣಿ, ವಂಚನೆ (ಮೀಂ 


ಡೆಂಕೆ 


ಆವೆ ಪಂದಿ ಎಂದು ಎನಿತಾನುಂ ತೆಅನಾಗಿ 
ಡೊಂಬವಿದ್ಯೆಯನಾಡಲ್‌ ನೀನಣಿವೆ: ಪಂಪಭಾ, ೭. ೫೭) 
ಡೊಂಬವಜಕಿ - ದೊಂಬರ ಒಂದು ಚರ್ಮವಾದ್ಯ 


(ದಡ್ಡಸಮೆಂದು ಡೊಂಬವಜ ಶಬ್ದಮದ, ಪ್ರಸಾ ೧೧೪) 

ಡೊಂಬಾಟ - ದೊಂಬರಾಟ, ಸಲ್ಲದ ಕಾರ್ಯ (ವಿಡಂಬನ 
ಡೊಂಬಾಟಕ್ಕಂ ಸಮೃಕ್ಷ್ಯಚೂಡಾಮಣಿಯ ಧೈರ್ಯಕ್ಕುಂ 
ಮನದೊಳಾದ ಜೀವದಯಿಗಂ ವಿಸ್ಮಯಂಬಟ್ಟು. 
ಧರ್ಮಾಮೃ, ೧೨. ೩೦ ವ) 

ಡೊಂಬಿತಿ - ಡೊಂಬರ ಹೆಣ್ಣು: ವಂಚಕಿ (ಡೊಂಬಿತಿ ಜೋಡೆ 
ಸೋಲದಿ೦ ಬಡ್ಡಿಸಿದಪ್ಪಳ್‌ ಎಂದೆ ನೆಜ್‌ ದೂರುವರೆನ್ನಂ: 
ಧರ್ಮಾಮೃ, ೧೦. ೧೩೪) 

ಡೊಂಬಿಸು - ವಂಚಿಸು (ಧನಮುಳ್ಳಿನಂ ಕರಂ ಡೊಂಬಿಸಿ 
ತಿಂಬರಿಲ್ಲದೊಡೆ ಪೊರ್ದದ ನಂಟರ ಪಾಂಗುಂ: ಜೀವಸಂ, 
೪. ೧೪) 

ಡೊಂಬೆ ಸಿರಿ -  ಚಂಚಲೆಯಾದ ಲಕ್ಷ್ಮಿ (ಓಡಿದನೊಳ್‌ 
ಪರಾಂಗನೆಯೊಳ್‌ ಓತು ಒಡಗೂಡಿದನೊಳ್‌ ಸರಾಗದಿಂ 
ಕೂಡುವಳೆಂಬ ಡೊಂಬೆ ಸಿರಿ ಪಾತಕಿ ನಾಣಿಲಿ: ಹರಿವಂಶ, 
೧೧. ೧೦೪) 

ಡೊಕ್ಕನೆ - ಡೊಕ್‌ ಎಂದು (ಡೊಕ್ಕನೆ ಸುರಿಗೆಯೊಳ್‌ ಉರಮಂ 
ಬಿಕ್ಕನೆ ಬಿರಿಯಿಟೆದು ಬರಿಯಗಲನೊತ್ತಿ ಮನಂ ಕೊಕ್ಕರಿಸದೆ 


ಬೆಲಗಸೆಯಿಂ ಅಳುರ್ಕೆಯೆ ಮೊಗೆಮೊಗೆದು ನೆತ್ತರಂ: 
ಪಂಪಭಾ, ೧೨. ೧೫೩) 

ಡೊಕ್ಕರ - ಹೊಡೆತ, ಮಲ್ಲಯುದ್ಧದ ಒಂದು ವರಸೆ 
(ಶಾಖಾಚರಬಂಧಂ ಆಯತಿಕೆಬಂಧಂ ಡೊಕ್ಕರಂ 


ಪಟ್ಟಿಸಂವಳಯಾವೇಷ್ಟನ೦ ಆಹತಂ೦ .. .. ಚಮತ್ಕರಿಸೆ ನಾನಾ 
ಕೌಶಲಂದೋಜಿೆದರ್‌: ಶಬರಶಂ, ೪. ೭೫) 

ಡೊಕ್ಕರಂಗೊಳ್‌ - ಮಲ್ಲಯುದ್ದದಲ್ಲಿ ಡೊಕ್ಕರವೆಂಬ ಪಟ್ಟು 
ಹಾಕು (ಅಂತು ಎಣಗಿದೊಡೆ ಕೋಡ ಕೆಯ್ದ ಕಾಲೆಡೆಗಳೊಳ್‌ 


ಬಿಣ್ಣುಮಂ ಪೊಳೆವಂದದಿಂದೇರ್ದು ಡೊಕ್ಕರಂಗೊಂಡು 
ಕುರುಕ್ಷೇತ್ರದಿಂದ ಅತ್ತ ಪನ್ನೆರಡು ಯೋಜನಂಬರಂ 
ಒತ್ತುವುದುಂ: ಪಂಪಭಾ, ೧೧. ೭೪ ವ) ("ಕೊರಳ 


ಹಿಂಭಾಗವನ್ನು ಒಂದು ಭುಜದ ಕಂಕುಳಲ್ಲಿ ಇರಿಕಿಸಿಕೊಂಡು, 
ಗಲ್ಲವನ್ನು ಅಂಗೈಯಲ್ಲಿ ಪೀಡಿಸುತ್ತ ಇನ್ನೊಂದು ಕೈಯಿಂದ 
ಕೀಲುಗಳನ್ನು ಹಿಡಿದುಕೊಂಡು, ಎರಡು ತೊಡೆಗಳಿಂದ 
ಹೊಟ್ಟೆಯನ್ನು ಬಲವಾಗಿ ಪೀಡಿಸುತ್ತ ಇರುವುದಕ್ಕೆ 
ಡೊಕ್ಕರವೆಂದು ಹೆಸರು” - "ದೀಪಿಕೆ? 

ಡೊಕ್ಕರಿ - ಜೀರ್ಕೊಳವೆ (ಇಂದುಶಿಲೆಯ ಡೊಕ್ಕರಿಗಳ೦ ಆಗಳೆ 
ಕೊಂಡು ತಾನುಮಾ ಮಾನಿನಿಯುಂ ಧರಣೀವಲ್ಲಭ 
ಚಕಿಗಿಂದು ಜಳಕೇಳೀಸ್ಲಾನಂ  ಆನಾದೆನೆಂಬ ಉರು 
ಸಂತೋಷದೆ ತತ್ಸರೋವರಮದುಂ ಮೈವೆರ್ಚುತಿರ್ದತ್ತು; 
ಶಾಂತೀಶ್ವಪು, ೧೦. ೧೬೦ ಮತ್ತು ೧೬೧) 

ಡೊಕ್ಕರಿಗೊಳ್‌ -  ಡೊಕ್ಕರಂಗೊಳ್‌ (ಭುವನೈಕಮಲ್ಲಂ 
ಮೋಹಮಲ್ಲಂ ನೀನೆಕ್ಕತುಳದಿಂದ ಅಕ್ಕುಳಿಸದೆ 
ಡೊಕ್ಕರಿಗೊಂಡು ನೆಟ್ಟನೆ ಮುಚಿದಿಕ್ಕಿ ಗೆಲ್ಲ ವಿದ್ಯಾಧರ ಕಳಂ 
ಇದು: ಪಾರ್ಶ್ವನಾಷು, ೧೬. ೧೦ ವ) 

ಡೊಕ್ಕರಿಸು - ಪೆಟ್ಟು ಕೊಡು, ಅಪ್ಪಳಿಸು (ಪರಿದೆಯ್ದಿ ಬಿನ್ನಣದಿ 
ಡೊಕ್ಕರಿಸುವ ಡೊಕ್ಕರಿಸಲ್‌ ಎತ್ತಿ ಬಿಸುಡುವ: ತ್ರಿಷಷ್ಟಿಷು, ೧೭. 
೧೪) 

ಡೊಣೆ - ದೊಣೆ, ಬೆಟ್ಟದ ಮೇಲಣ ಸ್ವಾಭಾವಿಕ ಹೊಂಡ 
(ಮುಗಿಲ ನೀರ೦ ನಚ್ಚಿ ಡೊಣೆಯ ನೀರಂ ತುಳುಂಕಿದ 
ಕೋಡಗದಂದಂ ನಿನಗಕ್ಕುಂ: ಪಂಚತಂತ್ರ, ೧೨೦ ವ); 
ಬತ್ತಳಿಕೆ (ಡೊಣೆಯಿಂ ಕಣೆಯಂ ತೆಗೆತೆಗೆದು ಅಣಿಯರಮೆನೆ 
ಹೂಡಿ ನೋಡಿ: ರಾಜಶೇವಿ, ೬. ೪೫) 

ಡೊಣೆವು - ಗಾಯದ ಡೊಗರು (ಅಂಬಿನ ಬಂಬಲೊಳಂ 
ಜೋಡಾಗಿ ಕೋಡನೂಜಿ ಕೆಡೆದ ಗಜವ್ರಜ೦ಗಳ 
ಡೊಣೆವುಗಳಿಂದ ಒಳ್‌ತು ಪರಿವ ನೆತ್ತರ ಕಡಲ್ಲಳೊಳ್‌ 
ಮಿಳಿರ್ವ: ಪಂಪಭಾ, ೧೦. ೧೧೬ ವ) 

ಡೊಳ್ಳಿಗ - ಡೊಳ್ಳು ಬಾರಿಸುವವನು; ಡೊಳ್ಳು ಹೊಟ್ಟೆಯವನು 
(ಸೆಟ್ಟ ಡೊಳ್ಳಿಗನಪುದಣೆಂ ಪರೀಕ್ಷಿಸದೆ ಪೋದರ್‌: 
ಧರ್ಮಾಮೃ, ೧೨. ೫೦ ವ) 

ಡೊಳ್ಳು - ದೊಡ್ಡ ಹೊಟ್ಟೆ (ತೀವಿದ ನರೆಯುಂ ಡೊಳ್ಳುಂ 
ದೇವವತನೆನಿಸಿ ನೆಗಟ್ಬ ಯಶಮಂ ಬೆರಸಿನ್ನೀವುದು ಹರಿಗೆ 
ಆರ ಮಂ ಎಂದು ಆವನು೦ ಈ ಭೀಷ್ಮರಂತು ನುಡಿದರುಂ 
ಒಳರೇ: ಪಂಪಭಾ, ೬. ೪೩) 

ಡೋಲಾಯಮಾನ - ತೂಗಾಡುವ (ಗಂಧರ್ವರಾಜನಂದನೆಯ 


ನೆಗಟ್‌ಗೆ  ಡೋಲಾಯಮಾನಚಿತ್ತನಾಗಿ ತನ್ನೊಳಿಂತೆಂದಂ: 
ಕಾದಂಸಂ, ೫. ೩೭ ವ) 

ಡೋಳಾಕೇಳಿ - ಉಯ್ಯಾಲೆಯಾಡುವುದು (ಡೋಳಾಕೇಳಿಯ 
ಕಂದುಕಕೇಳಿಯ ಬಿನದದೊಳೆ 


ಸತಿಯನವರೊಸೆಯಿಸಿದರ್‌: ಪುಷ್ಪದಂಪು, ೯. ೮೨) 


೪೬೨ 


ಡೌಡೆ - ಡಿಂಡಿಮ ಎ೦ಬ ಚರ್ಮವಾದ್ಯ (ನೀ೦ ಪೋ ಪೋಗು 
ಹೋಗೆಂದು ಮುಂಗಡೆಯೊಳ್‌ ಸಾಳುವ ಡೌಡೆಯೆಂಬ 
ತೆಣದಿಂದಂ ಬಗ್ಗಿಸುತಿರ್ದುವುಗ್ಗಡದಿ೦: ಕಬ್ಬಿಗಕಾ, ೪೬) 

ಡೌಡೆವಣ* - ಡೌಡೆ (ನೆರೆದು ಪಳಂಚುವ ಕಾಲುಂಗುರದ ರವಂ 
ಮುಂದೆ ಡೌಡೆವಣೌಯಂ೦ ಪೋಲುತ್ತಿರೆ: ಗಿರಿಜಾಕ, ೭. ೫೧) 


ಢ 


ಢಿಳ್ಳ - ಸಡಿಲವಾದ (ಬಲ್ಲಾಲ್ಲಳ್‌ ಬೀಟ್ಟುದುಂ 
ಢಿಳ್ಳಮಾದೊಡಳ್ಳರ್ದೆಗಳ್‌ ಕೆಲಬರ್‌ ಬಾಳೆಂ 
ಬಾಟನಾಸೆಗೆಯ್ಯೆಯುಂ: ಪಾರ್ಶ್ವನಾಷು, ೩. ೧೫೨ ವ) 


ತ 


ತಂಗದಿರ್ಗಲ್‌ - ಚಂದಕಾಂತಶಿಲೆ 
ಚೆಂದಳಿರ್ವಾಸಿನೊಳ್‌ ಅತ್ತಂ 
ಸೂಸಿದರಲಂ: ಶಬರಶಂ, ೧. ೫೦) 

ತಂಗುಟ್ಡಿರಿಕ - [ತಂಗುಟ್‌-ತಿರಿಕ] ತಂಗಳನ್ನು ಬೇಡುವವನು 
ತಮ್ಮಯ್ಯನಪ್ಪ ತಂಗುಟ್ಟೆರಿಕನ ಮಾತಂ ಕೇಳ್ದು: ಧರ್ಮಾಮ್ಮ 
೮. ೧೦೩ ವ) 

ತಂಗೂಲತ್‌ ದ ತಂಗಳು (ತಂಗೂಟ್‌ಂಬುದು 
ನಿಯಮಸ್ಥಂಗಾಗದು: ಸಮಯಪ, ೧೪. ೬೫) 

ತಂಗೆ - ಕಿರಿಯ ಸೋದರಿ (ಭಟಾರರ ತಂಗೆಯಪ್ಪ 
ವೀಯಶ್ರೀಯುಂ.. .. ಪುಳಾಪಿಸಿ ದುಃಖಂಗೆಯ್ಯೆ: ವಡ್ಡಾರಾ, 
ಪು. ೧೧೮, ಸಾ. ೯) 

ತಂಡ - ಗುಂಪು (ಕಣ್ಣಳಿಂ ಕೆಂಡದ ತಂಡ೦ಗಳು೦ ಉರಿಯ 
ತಂಡಂಗಳುಂ ಸೂಸೆ: ಪಂಪಭಾ, ೩. ೧೬ ವ) 

ತಂಡಂಗೊಳ್‌ - ಗುಂಪುಗೂಡು (ನೆರೆದು ನಿಗುಂಬಿಸಿ 
ತಂಡಂಗೊಂಡಿರ್ದ ನರರ ಖಚರರ ಗುಂಡಂ: ಆದಿಪು, ೪. 
೩) 

ತಂಡಸು - ಕಂಟಿಕಿ, ಮುಳ್ಳುಮರ (ನೇಳಲ್‌ ಎರಂ ಪಾದರಿ ತಾಜ್‌ 
ತಂಡಸು ಬಿಳಿಲ್‌ ಬಲ್ಲತ್ತಿ ಬೇವತ್ತಿ ಸೆಳ್ಳೆಲವಂ ಸಂಪಗೆ 
ತುಂಬುರಂಬಡೆ ಒವುಂಗು ಇಮ್ಮಾವು ಕಕ್ಕಿಮ್ಮರಂ: 
ಪಾರ್ಶ್ವನಾಷು, ೧೨. ೫೮) 

ತಂಡುಲ - ಅಕ್ಕಿ (ಪ್ರಜೆಯೆಲ್ಲಂ ಜಲ ಗಂಧ ಸ್ರಜ ತಂಡುಲ 
ಧೂಪ ದೀಪ ಚರು ತಾಂಬೂಲವಜದಿಂ ಪೂಜಿಸುವುದು: 
ಯಶೋಧಚ, ೪. ೭೩) 


ಕೋಂಟೆ 
ಬಿಟು 
ಊ 


(ತಂಗದಿರ್ಗಲ್ಲ ಗಹ್ವರದ 
ಇತ್ತ ಚೆವಿಂಗೆಡೆಯಾಗಿ 


ತಂಡುಳ - ಅಕ್ಕಿಯ ಕಾಳು (ವಾರ್ಥ್ಧಿಭೂತಳನಾಥಂಗೆ 
ಅನುರಾಗಮಂ ಬಳೆಯಿಸಲ್ಕೆ ಅರ್ಫ್ಯಕ್ರಿಯಾ 
ತಂಡುಲಂಗಳಿವೆಂದು ಆದರದಿಂದೆ ಕೊಂಡನವಜ್‌ೌೊಳ್‌ 


ಪತ್ತೆಂಟು ರತ್ನ೦ಗಳಂ: ಆದಿಷು, ೧೨. ೧೨೦) 
ತಂತನ್ಯನ್ಮಾನ - ಮಾರ್ಮೊಳೆ, ಪ್ರತಿಬಿ೦ಬಿಸು (ತಂತನ್ಯಮಾನದೀಪ್ತಿ 
ಸಂತಾನಾಮೃತ ನಾನಾನೀರಜ ರಜಃಪಿ೦ಜರಿತ 
ಜಳಜಳಾಶಯಂಗಳೊಳಂ: ಆದಿಪು, ೬. ೧೦೧ ವ) 

- ಲೋಹದ ತೆಳುವಾದ ಎಳೆ (ಬೆರಲೊಳ್‌ ಬೀಣೆಯ 
ತಂತಿಗಳೊರಸಿದ ಕೆಂಗಲೆಗಳ್‌: ಪಂಪಭಾ, ೬. ೧೦) 


ತಂತಿ 


ತಂತುವಾಯ - ನೇಕಾರ (ಮತ್ತನೃತ್ಯತ್‌ ಪ್ರಮದಾ ಕಸ್ತೂರಿಕಾ 
ಮಿಶ್ರಿತ ಗುರುಕಬರೀನಿರ್ಗಳತ್‌ ಪುಷ್ಪಸ೦ದೋಹಮಂ 
ಉದ್ಯತ್‌  ಪಾನಭೂರಂಗಮಂ ಅತಿಮುದದಿಂದೆಯ್ದಿದಂ 
ತಂತುವಾಯಂ: ಪಂಚತಂತ್ರ, ೧೨೮) 

ತಂತುವಾಯಿಕೆ - ನೇಕಾರ ಹೆಣ್ಣು (ಹರಿಣಾಕ್ಷಿ ಪು೦ಶ್ಚಲೀನಾಯಿಕೆ 
ತಂತುವಾಯಿಕೆ ನಿಜಾಲಯದಿಂ ಪೊಅಮಟ್ಟಳಟ್ಟೆಯಿಂ: 
ಪಂಚತಂತ್ರ, ೧೨೯) 

ತಂತ್ರ - ಸೈನ್ಯ (ಪೆಜಗಣಿ೦ದಡಿವಜ್ಜೆಯಂ ನೋಡಿ ತೇನತೇನದಿಂ 
ತಂತ್ರಮೆಲ್ಲಂ ನೆರೆದು ಬಂದು: ವಡ್ಡಾರಾ, ಪು ೧೬೩, ಸಾ 
೧೦); ವೈದ್ಯ (ಭೇಷಜ್ಯಂ ಜಾಯು ತಂತ್ರಂ ಅಂತು 
ಏಕಾರ್ಥಂ: ಅಭಿಧಾವ, ೧. ೧೨. ೪೨) 

ತಂತ್ರಂಗಳ್‌ - ವಿವಿಧ ಬಗೆಯ ಸೈನ್ಯಗಳು (ಮೌಲ, ಭೃತ್ಯ 
ಸುಹೃತ್‌ ಶ್ರೇಣಿ ಮಿತ್ರ ಆಟವಿಕ ತಂತ್ರಂಗಳ್‌ ಪಣ್ಣಿದ 
ಜಂತ್ರಂಗಳಂತೆ ಕಟಕುಟಮಾದುವು: ಪಂಪಭಾ, ೧೩. ೨೧ 
ವ) [ಇವು ಕ್ರಮವಾಗಿ ಪಾರಂಪರಿಕ ಸೈನಿಕರು, ಸಂಬಳ 
ತೆಗೆದುಕೊಳ್ಳುವ ಸೈನಿಕರು, ಸ್ನೇಹಿತ ರಾಜರ ಕಡೆಯವರು, 
ಯುದ್ಧಸಮಯದಲ್ಲಿನ ತಾತ್ಕಾಲಿಕ ಸೈನಿಕರು, ಶತ್ರುಗಳ 
ವಿರೋಧಿ ಬಣದ ಸೈನಿಕರು, ಕಾಡುಜನರಾದ ಸೈನಿಕರು] 

ತಂತ್ರಪಾಳ - ಸೇನಾಧಿಪತಿ (ಮಂತ್ರಿ ಮಹತ್ತರ ಪ್ರಧಾನ 
ತಂತ್ರಪಾಳವರ್ಗದೊಳಾಳೋಚಿಚಿ ನಿಶ್ಚಯಂಗೆಯ್ದು: 
ವರ್ಧಮಾಪು, ೭. ೭೪ ವ) 

ತಂತ್ರವೇದಿ - ವೈದ್ಯ (ದೋಷಜ್ಞಂ ತಂತ್ರವೇದಿ ಬೆಜ್ಜಂ ವೈದ್ಯಂ: 
ಅಭಿಧಾವ, ೧. ೧೨. ೪೨) 

ತಂತ್ರಾಧ್ಯಕ್ಷ - ಸೇನಾಪತಿ (ತಂತ್ರಾಧ್ಯಕ್ಷನಂ ಬರಿಸಿ ಬೆಸುವುದುಂ 


ಆತಂ ವಿಜಯಪ್ರಯಾಣಭೇರಿಯಂ ಪೊಯ್ಲಿದಾಗಳ್‌: 
ಚಂದ್ರಪ್ರಹು, ೧೦. ೧ ವ) 
ತಂತ್ರಾವಾಪ - ರಾಜ್ಯ ಹಿತಚಿಂತನೆ (ನಿರಂತರಂ ತಂತ್ರಾವಾಪ 


ಚಿ೦ತಾಂತರಾಯಪ್ರಾಯಸುಖಲವದೊಳ್‌ 
ಮಹೀರಾಜ್ಯದೊಳ್‌ ನಿಜೆಸುವುದುಂ: ಆದಿಷು, ೮. ೮ ವ) 

ತಂತ್ರಿ - ತಂತಿ, ದಾರ (ನಯಮಳವಟ್ಟ ಜೀವೆಯಳವಟ್ಟ 
ಧರೋತ್ತರ ತಂತ್ರಮಪ್ಪ ತಂತ್ರಿಯೊಳನುವಾದಿಯಾಗೆ: 
ಶಾಂತಿಷು, ೯. ೧೮೭) 

ತಂತ್ರೀನಾದ - ತಂತಿವಾದ್ಯ್ಧದ ದನಿ (ಸುರಯುವತಿ ತಂತ್ರೀನಾದಂ 
ಕೊಳೆ ಬೀಣೆಯ ದಂಡಿಗೆಯುಂ ತಳಿರ್ತುದೆಂಬೊಂದು 
ಶಂಕೆಯಂ ಪುಟ್ಟಿಸಿದಳ್‌: ಆದಿಷು, ೭. ೨೧) 

ತಂತ್ರೋದಿತ - ತಂತ್ರಶಾಸ್ತದಲ್ಲಿ ಉಕ್ತವಾದ (ತಂತ್ರೋದಿತ 
ಗುಣಗಣಮಂ ತಾಳ್ಗಮೋಘಂ ಪ್ರಭುತ್ವಂ ದೊರೆಕೊಂಡು: 
ರಾಜಶೇವಿ, ೧. ೧೩) 

ತಂದಂ - [ತರ್‌] ತಂದುಕೊಂಡನು (ಮೆಲ್ಲನೆ ಮೃಗಮೆಂದು 
ಸಾರ್ದು ನೆಅನ೦ ನಡೆ ನೋಡಿ ನರೇಂದನೆಚ್ಛು ಭೋಂಕನೆ 


ಛ್‌ 


ಮೃಗಚಾರಿಯಂ ತನಗೆ ಮಾಣದೆ ತಂದನದೊಂದು 
ಮಾರಿಯಂ: ಪಂಪಭಾ, ೧. ೧೧೧) 
ತಂದಲ್‌ - ತುಂತುರು, ಸೋನೆ (ಸೋನೆಯಿಂ ಸರಿಗಳಿಂ 


ತಂದಲ್ಲಳಿಂದಂದು ಭೂತಳಮೇಕಾರ್ಣವಮಾಗೆ 

ಬಲಕ್ಕಾತಂಕಮ೦ ಮಾಡಿದರ್‌: ಆದಿಷು, ೧೩. ೫೯) 
ತಂದಿಕ್ಕು - ಎಸೆ, ಬಿಸಾಕು (ಭರತಾವನೀಶ್ಚರಂ ಗುರು ಪಿರಿಯಣ್ಣಂ 

ಚಕ್ರವರ್ತಿ ಮಹಿಮಾಕರಂ ಈ ದೊರೆಯನುಂ ಅಳವಟಿಯೆ 


ಚಕ್ರಿಯ 


೪೬೩ 


ವಸುಂಧರೆಯೊಳ್‌ ತಂದಿಕ್ಕಿ 
ಆದಿಹು, ೧೪. ೧೧೨) 

ತಂದುಕೊಳ್‌ -  ಮದುವೆಮಾಡುವುದು (ಮದುವೆಯಂ 
ಮಾಡಲೆಂದು ಧೃತರಾಷ್ಟ್ರಂಗೆ ಗಾಂಧಾರರಾಜ ಸೌಬಲನ 
ಮಗಳಪ್ಪ ಗಾಂಧಾರಿಯಂ ಶಕುನಿಯೊಡವುಟ್ಟಿದಳಂ 
ತಂದುಕೊಟ್ಟು: ಪಂಪಭಾ, ೧, ೮೭, ವ) 

ತಂದೆ - ಜನಕ (ತಂದೆಯ ರೂಪೆ ತಂದೆವಿಳಾಸಮೆ ತಂದೆಯ 
ಜೆಲ್ಲೆ: ಆದಿಷು, ೮. ೪೩) 

ತಂದ್ರ - ಆಲಸ್ಯ (ಕವೀಂದ್ರರಂ ವಿರಹಿತತಂದ್ರಂ ಪೊಗಟದಂಗೆ 
ತದಾಶ್ರಿತ ವಾಣಿ ಕೂರ್ಪಳೇ: ಆಚವರ್ಧ, ೧. ೧೬) 

ತಂದ್ರಿ - ನಿದ್ದೆ (ನೀನಜೆವುಗೆಟ್ಟು ಈ ತಂದ್ರಿಯಿಂದೊಂದಿ 
ಸಾಯಲಿದೇಂ ತಕ್ಕುದೇ ಎಂದು ಭೂಪತಿ ಶೋಕಂಗೆಯ್ವ 
ಹಾಹಾರವಂ: ಶಾಂತೀಶ್ವಪು, ೫. ೨೫) 


ಭಂಗಮಂ ಮಾಡುವೆನೇ: 


ತಂದ್ರೀಭೂತ -.. ಜಡಗೊಂಡ (ಭರತಂ ವಿಷಾಧಭರ 
ತಂದ್ರೀಭೂತಜೇತಸನಾಗಿರ್ಷದುಂ: ಪಂಪರಾ, ೬. ೧೦೨ 
ವ) 


ತಂಬಟ - ತಮ್ಮಟೆ ಮಿಳ್ಳಿಪ ಪಟಯಿಗೆ ಸೂಳೈಪ ತಂಬಟಂ: 
ಆಚವರ್ಧ, ೮. ೪೯) 

ತಂಬುಲ - ತಾಂಬೂಲ (ಕಪ್ಪುರದ ಬಂಬಲ್‌ ತಂಬುಲಂ 
ರಾಗಮಂ ಪಡೆಗೆಲ್ಲಂ ಪಡೆವನ್ನೆಗಂ ನಡೆದರಂದೆತ್ತಂ ಕೆಲರ್‌ 
ನಾಯಕರ್‌: ಪಂಪಭಾ, ೯. ೧೦೪) 

ತಂಬುಲಮನಿಕ್ಕು - ತಾಂಬೂಲವಿತ್ತು ಆಹ್ವಾನಿಸು 
(ತಂಬುಲಮನಿಕ್ಕದೊಡಂ ಎಂತುಂ ಬೇಡಿಯುವಲ್ಲಿ ಮೆಲ್ವರ್‌ 
ಉಂಡಿಯುಂಬಟೆಗೆಯಂ: ಸಮಯಪ, ೧೪. ೯) 

ತಂಬುಲಿಗ - ವೀಳೆಯದೆಲೆಯ ಮಾರಾಟಗಾರ (ಪೊಂಬರದರ 


ಪೂವಡಿಗರ ತಂಬುಲಿಗರ ಕ೦ಚುವಳರ ಮಣಿಗಾಅರ: 
ಉದ್ಭಟಕಾ, ೧. ೫೦) 

ತಂಬುಲಿಗವಸರ - [ತಂಬಿಲಿಗ- ಪಸರ] ವೀಳೆಯದೆಲೆಯ 
ಅಂಗಡಿ (ಬಿಳಿಯೆಲೆಗಳ್‌  ತಂಬುಲಿಗವಸರದೊಳ್‌ 
ಕರಮೆಸೆಗುಂ: ಲೀಲಾವತಿ, ೭. ೧೫) 

ತಂಬೆಲರ್‌ - ತಂಗಾಳಿ (ಮನಮಾಜ್‌ ತೀಡಿದುದು ತೆಂಕಣ 


ತಂಬೆಲರ್‌ ಅಪ್ಪಿಕೊಳ್ಳವೋಲ್‌: ಪಂಪಭಾ, ೧೪. ೧೨) 

ತಕ್ಕಂ - ಉಳ್ಳವನು (ಇಳೇಯಂ ಪಫುಾಡತಿಸಿ ತಕ್ಕರಂ 
ಕವರ್ದುಕೊಂಡು ಅರ್ಥಮಂ ಪೂಟ್ಟು ನೋಡುತ್ತುಂ 
ಉಗ್ರಲೋಭವಶದಿಂ: ಆದಿಹು, ೨. ೧೫); ದಾನಾರ್ಹ 
(ಜಿನಪೂಜೋತ್ಸವಮ೦  ಮಹಾಮಹಮುಮಂ ತಾಂ 
ಮಾಡಿ ಸಲ್ವನ್ನೆಗಂ ಧನಮಂ ತಕ್ಕವರ್ಗೀಯವೇಟ್ಟುದು: 
ಆದಿಷು, ೧೫. ೬); ಗುಣಶಾಲಿ (ಕಲಿಯನೆ ಪಂದೆ 
ಮಾಟ್ಬ ಒಳ್ಗಲಿಯಂ ಕಡುವಂದೆ ಮಾಟ್ಬ ತಕ್ಕನಂ 
ಪೊಲೆಯನೆ ಮಾಟ್ಬ ಮುಂ ಪೊಲೆಯನಂ ನೆಜ್‌ ತಕ್ಕನೆ 
ಮಾಟ್ಟ: ಪಂಪಭಾ, ೧೨. ೯೨); ಯೋಗ್ಯನಾದ 
(ಒಕ್ಕಲಿಗನನೋಲಗಿಸಿದ ತಕ್ಕಂ ಮೊದಲಾಗಿ ಮುಡಿದ 
ಪೂವಂ ಮುಡಿವರ್‌: ಸಮಯಪ, ೮. ೧೫) 

ತಕ್ಕರ್‌ - ವಂಚಕರು, ಠಕ್ಕರು (ಪೆಣನಂ ಎತ್ತಲ್‌ ಸಲ್ಲೆಂದು 
ಆಪತ್ತುವಡಿಸಿ ಪುತ್ರನಂ ಈ ಪೊನ್ನಂ 
ಸಂಗತಿಗುಡುವೆವೆಂಬರ್‌ ತಕ್ಕರ್‌: ಸಮಯಪ, ೧೪. ೧೫೫) 

ತಕ್ಕಟೆ — ಯೋಗ್ಯತೆ ಕುಂದು (ತಕ್ಕಟಿದೆನಗೆ 
ಸಪತ್ನಿಯರಿಕ್ಕುಗೂಟೆಂಗೆ ಬಯಸಿ ಪಾರ್ದಿರ್ಪ ವಿಷಾದಕ್ಕೆ 


ಗುರಿಯಪ್ಪ ದುರ್ಯಶಮಕ್ಕುಂ: ಪಂಪರಾ, ೬. ೯೧); 
ಧೈರ್ಯಗುಂದು (ಇಭರಿಪುವ೦ ತಕ್ಕಚಿವಿನೆಗಂ ನೊಂದು 
ನಿಂದು ಕೊಂದುದಿಭೇಂದಂ: ಶಾಂತಿಷು, ೨. ೧೦೬) 
ತಕ್ಕಿಸು - ಬಯಸು (ತಕ್ಕಿಸಲೆ ತಕ್ಕ ಶೋಭೆಗೆ ಪಕ್ಕಾದೊಡಂ: 
ಲೀಲಾವತಿ, ೮. ೪೦) 

- ಧೈರ್ಯ; ಸಾಮರ್ಥ್ಯ (ದರ್ಪಿತದುರಿತಮಲ್ಲನುಮಂ 
ಉಡಿವ ತಕ್ಕಿನಿಂ ಸಭೆಗೆ ನಡೆದಂ: ಆದಿಷು, ೧೪. ೧೩೪); 
ಶ್ರೇಷ್ಠ (ಮದಮಂ ಮುಕ್ಕುಳಿಸಿರ್ದ ಇಭಂಗಳಂ 
ಉದಗ್ರಾಶ್ವಂಗಳಂ ತಕ್ಕಿನಗ್ಗದ ಬಾಡ೦ಗಳ೦ ಆಯ್ದು ಕೊಟ್ಟು: 
ಪಂಪಭಾ, ೨. ೫೩); ಆಧಿಕ್ಯ, ಹೆಚ್ಚಿಕೆ (ಎರಡು೦ ಬಲಂ ಎನ್ನೆ 
ನೋಡೆ ತಕ್ಕಿನ ಎನ್ನ ಅದಟುಮ೦ ಎನ್ನ ವೀರಮುಮಂ 
ಆಜಿಯೊಳ್‌ ಎನ್ನರಸಂಗೆ ತೋಖವೆಂ: ಪಂಪಭಾ ಪರಿಷತ್ತು, 
೧೦. ೪೧) 
ತಕ್ಕುಗೆಡು - ಧೈರ್ಯಗೆಡು (ಇಂತು ತಕ್ಕುಗೆಡದೆ ಮಿಕ್ಕು ಪೊಕ್ಕು 

ಪೊಣರ್ವ ಸಗರ್ವಗಂಧರ್ವವಾಹಕಸಮೂಹದ: ರಾಜಶೇವಿ, 

೬. ೬೫ ವ) 
ತಕ್ಕುಗುಡು - ಬೆಂಬಲ ಕೊಡು (ಮುಗುಳ್ನಗೆಯ ಮುಗುಳ್ವೆಳಗಿಂಗೆ 

ತಕ್ಕುಗುಡುವಂತೆಯುಂ: ಅನಂತಪು, ೮. ೭ ವ) 
ತಕ್ಕುಗೊಡು - ಠಕ್ಕುಗೊಡು, ವಂಚಿಸು (ಚಿಂತಾಗತಿಯುಂ ತನ್ನ 

ಪೆಸರಂ ನನ್ನಿಮಾಡಿ ತರುಣಿಗೆ ತಕ್ಕುಗೊಟ್ಟು ಪೆಜಗೆ ಪಾಣಿ 

ಹೋಗಿ: ನೇಮಿನಾಹು, ೩. ೧೮ ವ) 
ತಕ್ಕುದೆ - ಯೋಗ್ಯವಾದುದೇ (ಮಧ್ಯಸ್ಥಂಗಳಾಗಿರ್ದುವರ್ಕಲೆಯಲ್‌ 

ತಕ್ಕುದೆ ಕೆನ್ನಂ ಆ ತಿವಳಿಗಳ್ಳನ್ನಂ ಸರೋಜಾಕ್ಷಿಯಾ: 

ಪಂಪಭಾ, ೪. ೭೪) 
ತಕ್ಕುಮೆ - ಯೋಗ್ಯತೆ (ಮಿಂಡನ ತಕ್ಕುಮೆಯುಮೊಪ್ಪಲಾಅವು 

ಜಗದೊಳ್‌: ಧರ್ಮಾಮೃ, ೭. ೩೦) 
ತಕ್ಕೂರ್ಮೆ - (ತಕ್ಕು-ಊರ್ಮೆ] ಅಧಿಕ ಯೋಗ್ಯತೆ (ಈ ನುಡಿಯೆ 

ನಿನ್ನ ಕೂರ್ಮೆಗ೦ ತಕ್ಕೂರ್ಮೆಗಂ ದೊರೆಯಪ್ಪುದಾದೊಡಂ 

ಅರಾತಿಸೈನ್ಯಮಂ ತವೆ ಕೊಂದಲ್ಲದೆ ನಿನ್ನ ಮೊಗಮಂ 

ನೋಡೆಂ: ಪಂಪಭಾ, ೧೩. ೨೮ ವ) 
ತಕ್ಕೆಗೊಳ್‌ - ಹತ್ತಿರ ಸೆಳೆದುಕೊ (ಮುಳಿದ ವಿಯುಕ್ತವಲ್ಲಭಜನಂ 

ತಳುವಿಲ್ಲದೆ ತಕ್ಕೆಗೊಂಡುದು ಅಸ್ಥಳಿತ ಕೃಷೀಕುತೂಹಳಜನಂ೦ 

ಮರವಟ್ಟರುತಿರ್ದುದು .. .. ಏನಳವಿಗಳುಂಬಮೋ ಪುದಿದ 

ಮಾಗಿಯ ಶೀತವಿಜೃಂಭಪಾತನಂ: ಶಾಂತೀಶ್ವಪು, ೧೨. ೮೬) 
ತಕ್ಕೆವರ್‌ - ಹತ್ತಿರ ಬರು (ಅಭ್ಯಾಸನಿಮಿತ್ತದಿಂದಿರದೆ 

ಬರ್ಕುಮೆನುತ್ತಂ ತಕ್ಕೆವಂದು: ಕುಸುಮಾಕಾ, ೧೧. ೧೩೯) 
ತತ್ತಬಳೆ - ತಬ್ಬಿದ ಹೆಣ್ಣು (ತತ್ತಬಳೆ ತಾಳಗೊಟ್ಟಿ ಎನುತ್ತಾದಂ 

ಯಷಿಯರೊಡನೆ ಜಡಮತಿಗಳ್‌ ಪೋರುತ್ತಿರ್ಪರ್‌: 

ಸಮಯಪ, ೧೪. ೧೮) 
ತಕ್ರ - ಮಜ್ಜಿಗೆ (ಕಡೆಗೋಲ ಪೊಯ್ಲಿನಿಂದಂ ಸಿಡಿದು 

ಶರೀರದೊಳೆ ತುಖುಗೆ ತಕಕಣಂಗಳ್‌: ಲೀಲಾವತಿ, ೫. 

೧೧೦) 
ಕ್ಷ - ಬಡಗಿ, ರಥಕಾರ (ಭದ್ರಮುಖನೆಂಬ ತಕ್ಷನಿಂದಂ .. .. 

ಪದಿನೇಣ್ಭಾಸಿರ್ವರ್‌ ಮ್ಲೇಚ್ಛರಾಜರಿಂದಂ ನೆಜ್‌ದೈಶ್ವರ್ಯಂ: 

ಶಾಂತಿಪು, ೧೦. ೮೪ ವ) 
ತಕ್ಷಕಪತಿ - ಮಹಾ ಶಿಲ್ಪಿ (ಭದ್ರಮುಖನೆಂಬ ತಕ್ಷಕಪತಿಯುಂ .. .. 

ಆತ್ಮೀಯ ಸಾಮ್ರಾಜ್ಯಪರಿಚ್ಛೇದಮಾಗೆ: ಆದಿಷು, ೧೫. ೩ ವ) 


ತಕ್ಕು 


೪೬೪ 


ತಕ್ಷಕರತ್ನ - [ಜೈನ] 
ವಾಸ್ತುಶಿಲ್ಪಿ. (ಪ್ರಾಸಾದಪ್ರಕರಣನುಮಪ್ಪ 
ತಕ್ಷಕರತ್ನಮುಂ: ಆದಿಪು, ೧೧. ೩ ವ) 

ತಗಪು - ಸಾಲದ ನಿರ್ಬಂಧ (ತಗಪಿರ್ದಂ ಕಾಪಿನವರಗಲೈಯಂ 
ಮೆಚ್ಚದಿರ್ಪನೆ: ಜೀವಸಂ, ೧೧. ೧೩ ವ) 


ಜೀವರತ್ನಗಳಲ್ಲಿ ಒಂದಾದ ಸ್ಥಪತಿ, 
ಭದ್ರಮುಖನೆಂಬ 


ತಗರ್‌ - ಟಗರು (ತಗರ೦ ಕೋಟೆಗಳ೦ ಲಾವಗೆಗಳಂ ಎಸೆವ 
ಎರ್ಮೆವೋರಿಯಂ ಪಾಪಿಷ್ಠರ್‌ ಪೋರಿಪರ್‌: 
ಸಮಯಪ, ೫. ೧೫) ಅಡ್ಡಗಟ್ಟು (ರಥಮಂ ಬಂದೇಜೆ 


ಪೋ ಪೋಗಲೆಂದೊದಳುತ್ತುಂ ಪರಿತಂದು ತಾಗಿ ತಗರ್ದಂ 
ಗಂಗಾಸುತಂ ಭೀಮನಂ: ಪಂಪಭಾ, ೧೧. ೧೦) 

ತಗರಕೇಳೀ -  ಟಗರುಕಾಳಗದ ಆಟ (ನಗರಾಭ್ಯಂತರ 
ದೇವತಾಭವನದೊಳ್‌ ಚೌವಟ್ಟದೊಳ್‌ ಬೀದಿವೀದಿಗಳೊಳ್‌ 
ಜೂಜಿನ ದಿಂಡೆಯೊಳ್‌ ತಗರಕೇಳೀವಿದ್ಯೆಯೊಳ್‌ 
.ನೀತಿಗೆಟ್ಟಾಡುವರ್‌: ಸುಕುಮಾಚ, ೨. ೭) 

ತಗರ್ತಲೆಯ - ಒಂದು ಬಾಣ (ನೆಜ್‌ದು ನಿರ್ವಾಯಂ 
ನರುವಾಯಂ ಮುಂಮೊನೆ ನೆರಕೆ ನಾರಾಚ೦ ತಗರ್ತಲೆಯಂ: 
ಪಂಪಭಾ, ೧೩. ೩೯) 

ತಗವು - ಯೋಗ್ಯವಾಗವು (ಕ್ಷೀರಾಬ್ಧಿಯ ನೀರಲ್ಲದೆ ಧೀರನ 
ಮಜ್ಜನಕೆ ಪೆಜವು ನೀರ್‌ ತಗವು ಎಂದು ಆ ವಾರಾಶಿವರಂ: 
ಆದಿಪು, ೭. ೮೨) 

ತಗವೆ -. ಅಡೆತಡೆ (ಕನ್ನಡದೊಳ್‌ ಯತ್ವ ವತ್ನಂಗಳ್ಗೆ 
ಬಹುಲತೆಯಿಂ  ಲೋಪಮುಂಟು: ತಗವೆ--ಅಪ್ಪೊಡೆ ೫ 
ತಗವಪ್ಪೊಡೆ, ತಗವೆಯಪ್ಪೊಡೆ: ಶಬ್ದಮದ, ೬೫ ಪ್ರ ೮) 

ತಗು - ತಕ್ಕದ್ದು, ಶ್ರೇಷ್ಠ [1ತಗು] (ಕ್ಷೀರಾಬ್ಧಿಯ ನೀರಲ್ಲದೆ 
ಧೀರನ ಮಜ್ಜನಕೆ ಪೆಣವು ನೀರ್‌ ತಗವು ಎಂದು 
ವಾರಾಶಿವರಂ ಸುರಜನದಾರಿ ಮನೋಹಾರಿ 
ನೀಳ್ಬುವೆರಡುಂ ಕೆಲದೊಳ್‌: ಆದಿಪು, ೭. ೮೨); ತಕ್ಕನಾಗು 
(ದೇವರ್ಕ್ಕಳ ದೇವಿಯರ್ಕಳ ಕೈಯೊಳ್‌ 
ಖಯಷಿಯರ್ಕ್ಯಳ್ಳುಣಲುಂ ಕುಡಿಯಲುಂ ತಗದು: ವಡ್ಡಾರಾ, ಪು 
೧೦೪, ಸಾ ೯) 

ತಗುಣಬಿಗುಣಂಬರಿ — ಅಲೆದಾಡು (ವಿಯತ್ತಳದೊಳ್‌ 
ತಗುಣಬಿಗುಣ೦ಬರಿದು ಬಂದು ಚಾರುದತ್ತನಿರ್ದ 
ತಿದಿಯನೊಯ್ದು: ಕರ್ಣನೇಮಿ, ೪. ೧೦೬ ವ) 

ತಗುಣೆಗಾಟಂ - ತಿಗಣೆಯ ಕಾಟ (ಈ ರಾಜಹಂಸನಂ 
ಸರಸೀರುಹಲಂಪಟನಂ ಅಸುರನೊರ್ವಂ ಗಡ 
ಕೊಲ್ಲಾರವೊಲ್‌ ಉದ್ಯತನಾದಂ  ಅಪಾರಬಲ ತಗುಳೆ 
ತಗುಣೆಗಾಟಂಗಾಡಲ್‌: ಶಾಂತಿಹು, ೮. ೬೮) 

ತಗುಳ್‌ — ಸೇರು (ಬಗೆಯೊಳ್ಳೊಣ್ಣೆ  ದಯಾರಸಂ 
ಚರಿತದೊಳ್ಳೈಗಣ್ಮೆ ಚಾರಿತ್ರಂ ಆವಗಮಾವಶ್ಯಕದೊಳ್‌ ತಗುಳ್ಸು 
ಪಲವುಂ ಶೀಲಂಗಳಂ ತಾಳ್ವಿ: ಆದಿಷು, ೧.೫); ಆರಂಭಿಸು, 
ತೊಡಗು (ಆ ಮಹಾಬಳಂ ಬಾಲಕಾಲದಿಂ ತಗುಳ್ಳು 
ಅಭ್ಯಸ್ತಸಮಸ್ತವಿದ್ಧಾಧರವಿದ್ಯಾಪಾರಗನುಂ: ಆಗಿ: 
ಆದಿಪು, ೧. ೭೩ ವ); ಅನುಸರಿಸು (ಭೋಗಿಪೆನೆನ್ನ 
ಜವ್ವನಮುಂ ಈ ಧನಮುಂತವುವನ್ನೆಗಂ 
ಕುಚಾಗಭರಾನತಾಂಗಿಯರೊಳ್‌ ಅನ್ನೆಗ೦ ಅಜನಂ ಶಗುಳ್ವೆಂ: 
ಆದಿಪು, ೩. ೬೩); ಅಂಟು, ಹಿಡಿ (ವನದಹನಂ 
ವನಾಮತರಮನೊರ್ಬಳಸಾಗಿರೆ ಮುತ್ತಿ ಸುತ್ತಿನ 
ನಡುವಿರ್ದು೦ ಆ ಮರನ೦ ಅಟ್ಟೆದುದು ಈ ಮರನಂ 


ತಗುಳ್ಬುದು: ಆದಿಪು, ೯. ೫೯); ಅಟ್ಟಿಸಿಕೊಂಡು ಹೋಗು 
(ಗೆಡೆವಚ್ಚಿರ್ವರ್‌ ಮನಗೊಂಡು ಒಡನೊಡನೆ ಓರಂತು 
ತಗುಳ್ಳು ರುಂಕರಿಸಿದೊಡೆ ಎಲ್ವಡಗಾಗೆ ಮೋದಲೆಂದಿರ್ದ 
ಎಡೆಯೊಳ್‌ ಗುರು ತನ್ನ ಮಗನಂ ಎಡೆವುಗವೇಟ್ಬಂ: 
ಪಂಪಭಾ, ೨. ೭೩); ಆರಂಭಗೊಳ್ಳು (ಹಿರಣ್ಯಗರ್ಭಬಹ್ಮರಿಂ 
ತಗುಳ್ಳು ಅವ್ಯವಚ್ಚೆನ್ನಮಾಗಿ ಬಂದ ಸೋಮವಂಶ೦ ಈಗಳ್‌ 
ಎಮ್ಮ ಕುಲಸಂತತಿಗಂ ಆರುಮಿಲ್ಲದೆ ಎಡವಣಚಿದು 
ಕಿಡುವಂತಾಗಿರ್ದುದು: ಪಂಪಭಾ, ೧. ೮೪ ವ); ಆವರಿಸು 
(ವಿಷಮಬಾಣನ ತೀವ್ರ ಶರಾನಳಾರ್ಚಿಗಳ್‌ ತಗುಳ್ಳುವು ಎನಲ್ಕೆ 
ತೋರ್ಷ್ಪುವು ತಮಸ್ವಿನಿಗಳ್‌: ಕಾದಂಬ, ೨. ೧೩) 

ತಗುಳ - ಗೊಂಚಲು (ಬಿರಿಮುಗುಳ ತಗುಳದಿ೦ ಸೊಗಯಿಸುವ 
ಮಲ್ಲಿಕಾಲತೆಯ ಜೊಂಪಂಗಳುಂ: ಪುಷ್ಪದಂಪು, ೨. ೩೯ 
ವ) 

ತಗುಳಿಸು - ಜೋಡಿಸು (ಸತಿಯ ಕಿವಿಯೊಳ್‌ ತಗುಳಿಸಿದಳ್‌ 
ಹಂಸರಚನೆಯೋಲೆಯನೊರ್ವಳ್‌: ಪುಷ್ಪದಂಪು, ೯. ೭೭ 
ವ) 


ತಗುಳೆವರ್‌ - ಅಟ್ಟಿಸಿಕೊಂಡು ಹೋಗು, ಎಂದರೆ ಸೋಲಿಸು 
(ಈತನುದಾತ್ತ ಪೂರ್ವ ಭೂಮಿಪರನೊಳ್ಳಿನೊಳ್‌ 
ತಗುಳೆವಂದೊಡೆ ಈ ಕಥೆಯೊಳ್‌ ತಗುಳಿ 


ಪೋಲಿಪೊಡೆನಗಟ್ಟಿಯಾದುದು ಗುಣಾರ್ಣವ ಭೂಭುಜನ೦ 
ಕಿರೀಟಿಯೊಳ್‌: ಪಂಪಭಾ, ೧. ೧೪) 

ತಗುಳ್ಳು - ತಗುಲಿಸು, ಜೋಡಿಸು (ಚಿನ್ನಪೂಗಳ೦ ಅವಳ್‌ 
ತಗುಳ್ಳದೆ ಮೃಗೋದ್ಧವಪಂಕದೆ ಪತ್ರಭಂಗಮಂ ತೊಳಪ: 
ಆದಿಪು, ೪. ೧೨); ಕೊಡಿಸು, ಸಮೀಕರಿಸು (ಈ ಕಥೆಯೊಳ್‌ 


ತಗುಳ್ಳಿ ಪೋಲಿಪೊಡೆನಗಟ್ಟೆಯಾದುದು ಗುಣಾರ್ಣವ 
ಭೂಭುಜನ೦ ಕಿರೀಟಿಯೊಳ್‌: ಪಂಪಭಾ, ೧. ೧೪); 
ಮುಡಿದುಕೊ (ಪೂತಚೂತಮಂ ನೆರ್ಮಿದ 


ಅಶೋಕವಲ್ಲರಿಯ ಪಲ್ಲವಮೊಂದನೆ ಕೊಯ್ದು ರಾಗದಿಂ 

ಸೋರ್ಮುಡಿಯೊಳ್‌ ತಗುಳ್ಳಿದೊಡೆ: ಪಂಪಭಾ, ೫. ೮೨) 
ತಗುಳ್ಬು -. ಜೋಡಣೆ, ಬೆಸುಗೆ (ವಜಲೇಪದ ತಗುಳ್ಳಂ 

ಪೋಲ್ಟಿನಂ ವಜನಾಭಿಗತಿಪ್ರೀತಿಯನುಂಟುಮಾಡಿದರ್‌ ಅವರ್‌ 


ಜನ್ನ್ಮಾಂತರಸ್ನೇಹದಿಂ: ಆದಿಷು, ೬. ೨೨); ಆಧಾರ, 
ಅವಲಂಬನೆ 
ತಗೆ - ನಿಲ್ಲಿಸು ಅಡ್ಡಿಪಡಿಸು (ಆ೦ ಮರುಳೆನೊ.. .ನೀಂ 


ಮರುಳಯೋ ಪೇಟ ಪೇಟದೊಡೆ ಪೋಗದಿರು ಈಶ್ವರನಾಣೆ 
ಎಂದು ಪುಲ್ಕರುಳ್‌ ಇನಿಸಾನುಮಂ ತಗೆದು ಕಾಡಿದುದಲ್ಲಿ 
ಫಣೇಂದ್ರಕೇತುವಂ: ಪಂಪಭಾ, ೧೩. ೫೫); ಅಡ್ಡಿ 
(ಮಹಾಶ್ವೇತಾವಲೋಕನಕ್ಕೆ ತಗೆಯ೦ ಮಾಲ್ಡ್‌ಂತೆ ಪಡಿಯುಂ 
ಕೆತ್ತಗುಟೆಯನಿಕ್ಕಿ: ಕಾದಂಸಂ, ೮. ೩೭ ವ) 

ತಜಿನೆವಟಯಿಗೆ - ಒಂದು ಬಗೆಯ ಧ್ವಜ (ಬೆಳ್‌ಗೊಡೆಗಳುಂ 
ಪಾಳಿಧ್ವಜಂಗಳೂಂ ತಜಿನೆವಟಯಿಗೆಗಳುಂ 
ಚಂದ್ರಾದಿತ್ಯರ್ಕಳುಂ: ವಡ್ಡಾರಾ, ಪು ೧೩೩, ಸಾ ೧೯) 


ತಜ್ಞ ದ [ತತ್‌*ಜ್ಞ] ಅದನ್ನು ತಿಳಿದವನು ಒಂದು ವಿಷಯವನ್ನು 


ಚೆನ್ನಾಗಿ ಬಲ್ಲವನು (ತಜ್ಞರ್‌ ತಲೆದೂಗೆ ದೇವಸಭೆ 
ಸಂತೋಷಕ್ಕೆ ಪಕ್ಕಾಗೆ: ಪುಷ್ಪದಂಪು, ೧೨. ೫೦) 
ತಜ್ಯತೆ - ಪಾಂಡಿತ್ಯ (ಉದಾತ್ತಾಳಾಪ ಪ್ರಯೋಗಳಗಳಿಂ 


ತಜ್ಞತೆಯನಾ ಮಾನಧರ ಮುಂದಿಡೆಯುಂ: ಶಾಂತಿಪು, ೪. 
೮೨ ವ) 


೪೬೫ 


ತಟ - ದಡ (ಬೇಂಟೆಯನಾಡಿ ಬಟಲ್ಲು ಬೇಸಗೆಯ 
ನಡುವಗಲೊಳ್‌ ವನಕ್ರೀಡೆಗ೦ ಜಲಕ್ರೀಡೆಗ೦ ಆಸಕ್ತರಾಗಿ 
ಯಮುನಾನದೀತಟನಿಕಟವರ್ತಿಗಳಾದರ್‌: ಪಂಪಭಾ, ೫. 
೫೧ ವ); ಬೆಟ್ಟದ ತಪ್ಪಲು (ಸಮುದ್ಯತ್‌ ರಜತಗಿರಿ ತಟ ಸ್ಪಷ್ಟ 
ಸಂಕ್ಲಿಷ್ಟ ಮೌರ್ವೀನಿನದಂ ಪರ್ವಿತ್ತು ಅಕಾಂಡಪ್ರಳಯ 
ಘನಘಟಾಟೋಪ ಗಂಭೀರನಾದಂ: ಪಂಪಭಾ, ೧೨. ೧೩೭) 

ತಟಂಕಷ ದ ದಡವನ್ನು ಮುಟ್ಟುವ, ಸಮಗ್ರವಾದ 
(ನವಭಾವರಸಂಗಳಂ ತಟಂಕಷಮೆನೆ ತೋಟಿ ತದ್ರುಚಿಯ 
ಮೆಯ್ಯೊಳೆ ಸದ್ರುಚಿಯೊಳ್‌ ತೊಡರ್ಚುವ ಈಮಿಷದ 
ಕವೀಂದರ್‌: ಪುಷ್ಪದಂಪು, ೧. ೩೪) 

ತಟಾಂತರ - ದಡದ ಪ್ರದೇಶ (ಎರೆದನ ಪೆಂಪುವೇಟಸ್ಬಾಡೆ 
ಅನಲಂ ಪೊಣರ್ವಾತನ ಪೆ೦ಪುವೇಖ್ದಾೂಡೆ ಆ ಸುರಪತಿ 
ಕೊಟ್ಟ ತಾಣದೆಡೆವೇಖ್ವಾಡೆ ಯಮುನಾನದೀತಟಾಂತರಂ: 
ಪಂಪಭಾ, ೫. ೭೩) 

ತಟಾಕ - ಕೆರೆ. (ಗಗನತಳಮೆ ಪಣಿದು ಬಿಟ್ಟುದೆನಿಪ 
ಬಹುತಟಾಕದಿಂ ಕುಕಿಲ್ವ ನಲಿವ ಕೋಕದಿಂ: ಪಂಪಭಾ, ೧. 
೫೮) 

ತಟಿತ್‌ - ಮಿಂಚು, ಹೊಳೆಯುವ (ಸುಸ್ತನಿತಮ ಉಚ್ಚ ತಟಿತ್‌ 
ಕರವಾಲನಾಂತು  ತಜ್ವಲದ ಭಟಂಗೆ ಅದಂ ಕುಡದೆ: 
ರಾಜಶೇವಿ, ೧. ೯೯೦ 

ತಟಿದಂಗನೆ - [ತಟಿತ್‌4ಅಂಗನೆ] ಮಿಂಚೆಂಬ ಹೆಣ್ಣು (ತಟಿದಂಗನೆ 
ತಾಂ ಕಡೆಗೊಗೆದಂತಿರೆ ಮುಗಿಲಿಂ ಸಿಡಿದು ಕೆಲಕ್ಕೊಗೆದ 
ಖಚರಿಯೇನೊಪ್ಪಿದಳೋ: ಶಬರಶಂ, ೧. ೪೨) 

ತಟಿದ್ಭುತಿ -  (ತಟಿತ್‌*ದ್ಭುತಿ) ಮಿಂಚಿನ ಕಾಂತಿ 
(ತಟಿದ್ದ್ಯುತಿಚಂಚಲೆಯೆಬುದೊಂದು ಭಾವನೆಯೊಳೆ 
ರಾಜ್ಯಲಕ್ಷ್ಮಿಯೊಳ್‌ ಅನಾದರಮಾಯ್ತು ಮನಂ ಜಚಿದಾತ್ಮನಾ: 
ಆದಿಪು, ೮. ೬) 

ತಟಿದ್ದಲ್ಲರಿ - ಮಿಂಚಿನ ಬಳ್ಳಿ (ಕನಕಮಯಸೋಪಾನ ರುಚಿವಿತಾನ 
ತಟಿದ್ವಲ್ಲರೀವಲಯಿತಮುಂ ... ಆ ಕರುಮಾಡಂ ಒಪ್ಪುಗುಂ: 
ಮಲ್ಲಿನಾಹು, ೨. ೫೮ ವ ಮತ್ತು ೫೯) 

ತಟಿದ್ದಳಯ - ವಿದ್ಯುದ್ವಲಯ, ಮಿಂಚಿನ ಪ್ರದೇಶ 
(ತಟಿದ್ವಳಯವಿಳಸಿತಂಗಳಾಗಿ ನಿಜಪ್ರಕೋಷ್ಠನಿಷ್ಠಿತಂಗಳಪ್ಪ 
ವೀರಾಂಗದಂಗಳೆಂಬ ಕಟಕಗಳುಂ: ಆದಿಪು, ೧೫. ೩ ವ) 

ತಟಿನಿ - ನದಿ (ಶಿಪ್ರಾತಟಿನೀತಟಸ್ಥಲಿಗಳೂಳ್‌ ಲೀಲಾವಿನೋದೈಕ 
ತತರನಾಗಳ್‌ ನಡಪಾಡುತಿರ್ಪಂ: ಕಾದಂಸಂ, ೬. ೧೬) 

ತಟಿಲ್ಲತೆ - ಮಿಂಚಿನ ಬಳ್ಳಿ (ಎಸೆವ ತಟಿಲ್ಲತೆ ಮೇಘಪ್ರಸರದೊಳ್‌ 
ಅಂತಿ೦ತು ಪೊಳೆದಾಡಿ ಅಡಂಗುವ ತೆಅದೆ: ಆಚವರ್ಥ, ೨. 
೪೯) 

ತಟ್ಟಿ - ತಡಿಕೆ (ಗಂಗಾಸುತನ ವಾಮಭಾಗದೊಳ್‌ ಅಂಬರಭಾಗಂ 
ಆ ತಟ್ಟಿ ಮೆಡಜೆದಂತಾಗಿ ತನ್ನ ರಥದೊಳೊಟ್ಟಿದ ಕೆಯ್ದುಗಳ 
ಬೆಳಗೆ ಬೆಳಗಾಗೆ: ಪಂಪಭಾ, ೧೦. ೫೬); ಒಂದು ಬಗೆಯ 
ಬಲೆ (ಎಡೆವಿಡದೆ ಮಲ್ಲಗಳನಂ ಕುಡಿ ಮಿಂಚಿನ ತಟ್ಟಿ 


ಸುತ್ತಿದಂತಿರೆ .. .. ಸುತ್ತಿದರ್‌ ಕೂರಾಳ್ಗಳ್‌: ನೇಮಿನಾಪು, ೮. 
೭೨) 
ತಟ್ಟಿಜೆ - ಅಪ್ಪಳಿಸು (ಎರಡುಂ ಬಲದ ಕರಿಘಟೆಗಳ್‌ 


ಒಂದೊಂದಯಖೊಳ್‌ ತಾಗಿ ತಟ್ಟಿಚೆಯೆ ಬಿಸುನೆತ್ತರ ಅರ್ಬಿಗಳ್‌ 
ಉರ್ವಿ ಪಾಯೆ ಪೇರರ್ವಿಗಳ್ಳೆರಸು ಜಾಜಿನ ಪರ್ವತಂಗಳಂತೆ 
ಕೆಡೆದಲ್ಲಿತಟ್ಲಿದಾಗಳ್‌: ಪಂಪಭಾ, ೧೦. ೯೬ ವ) 


ತಟ್ಟು - ಅಪ್ಪಳಿಸು (ತಟ್ಟು-ತಾಡನೇ, ಕ್ಷಪಣಕಾಚ್ಛಾದನೇ ಚ: 
ಶಬ್ದಮದ, ಧಾ ೨೪೪); ಸನ್ಯಾಸಿಯ ಹೊದಿಕೆ (ಪಿರಿದುಂ 
ತಟ್ಟಿನ ಕಷ್ಟರ್‌ ಕುಂಚದ ವಿರಸದ ಹಂಚುಗಳನಿಪ್ಪ 
ಸವಣರ್‌ ನೆರೆದರ್‌: ತ್ರಿಷಷ್ಟಿಪು, ೨೯. ೨೦); ಸೈನ್ಯ 
(ಪೊಗಟ್‌ಯಂ ತಳೆದ ತೇಜಿಯ ತಟ್ಟು ತೆರಳ್ಬುದೆತ್ತಲುಂ: 
ಕಬ್ಬಿಗಕಾ, ೧೫೯) 

ತಟ್ಟುಂತಾಜು೦- ಅಸ್ತವ್ಯಸ್ತವಾಗಿ ನಾಲ್ಕುಂ ತೆಣದ 
ಶಸ್ತ್ರಾಸ್ಮ್ತಮುಖಂಗಳೂಳ್‌ ತಟ್ಟುಂತಾಜು೦ ಬೀಟ್ವ ಚತುರಂಗ 
ಪೃತನಾಪ್ರತಾನದ ತುಮುಲ: ಅನಂತಪು, ೧೪. ೧ ವ) 

ತಟ್ಟುಹೊಟ್ಟು - ಥಟ್‌ ಪಟ್‌ ಎಂದು (ಚಾತುರ್ವಲಂಗಳ್‌ 

ಮೊದಲ ಸಮಕಟ್ಟುಗೆಟ್ಟು ತಡವರಿಸಿ ತಟ್ಟುಪೊಟ್ಟೆಂದು ಎಚ್ಚು 

ಮಿಟ್ಟುಂ ಇಜೆದು ತಜೆದು ಘಟ್ಟಿಸೆಯುಂ: ಪಂಪಭಾ, ೧೦. 

೭೦ ವ) 

- ಅಡ್ಡಿ (ರಾಜಸೂಯಮಖಮಂ ತಡವಿಲ್ಲದೆ ಬೇಳ್ಬ 
ಬೀರಮಂ ನೆಟ್ಟನೆ ನೀನೆ ಕಂಡಿಸಲಕ್ಕುಮೆ ಗಾಂಡಿವಿಯಂ: 
ಗದಾಯು, ೨. ೩೭); ವಿಳಂಬ (ಈ ನುಡಿ ತಡಮಲ್ಲು 
ನಾಳೆಯೆ ರಣಾಂಗಣದೊಳ್‌ ನಡೆ ನೋಡುವಿರ್‌: ಪಂಪರಾ, 
೧೦. ೨೩೩); ದಡ (ಟಕಾರಕ್ಕೆ ಡಕಾರಂ: ತಟಂ-ಟಡಂ 
ತಟಿ-ದಡಿ: ಶಬ್ದಮದ, ೨೬೯ ಪ್ರ; ಅನುರೂಪ (ಆಮೋದ 
ಮುದಿತ ಮಧುಕರ ದಾಮಕದೊಳ್‌ ನೀಲರತ್ನ ದಾಮಂ 
ಮಲ್ಲೀದಾಮಕದೊಳ್‌ ಮುಕ್ತಾಫಳದಾಮಂ ತಡವಾದುವೊಡನೆ 
ಮಣಿಮಂಡಲದೊಳ್‌: ಪಂಪರಾ, ೫. ೧೧೫); ಆಧಾರ 
(ತಡದಿ೦ ಕಿತ್ತು ಅಡಿಯಡಂಬುದಡಿಗಿಡೆ ಪೊಕ್ಕು 
ಪೊಯ್ದರ್‌: ಗದಾಯು, ೮. ೧೬) 
ತಡಂಗ - ತಟಾಕ (ಅದೇಂ ನೆಜ್‌ ಪೋಲ್ತುದೋ ಚಂಡಹುಂಡ 

ಸಂಸ್ಥಾನದ ಗುಂಡುದೀವಿದ ತಡಂಗನಂಗದ ಪಾಂಗವಂದಿರಾ: 

ಆದಿಷು, ೫. ೯೦) 
ತಡಂಗಡಿ - ಕತ್ತರಿಸು (ಸಂಧಿಶಂದಿಗಳಂ ಗ೦ಟುಗಡಿವುದುಂ 

ತಡಂಗಡಿವುದುಂ: ಸುಕುಮಾಚ, ೧೧. ೪೭ ವ) 
ತಡಂಗಲಿಸು ದ ಕೂಡಿಕೊ, 

(ದೇವದುಂದುಭಿದ್ದನಿಗಳೊಳ್‌ 

ತಡಂಗಲಿಸೆ: ನೇಮಿನಾಪು, ೭. ೪೩ ವ) 
ತಡಂಗಾ - ತಡೆದು ರಕ್ಷಿಸಿಕೊ (ಪೂವಿನ ಸುಗ್ಗಿಯಲ್ತೆ .. 

ಸವಿಯೊಳ್‌ ಸೆಜ್‌ಗೆಯ್ದದು ಜೀವಮಂ ತಡಂಗಾವುದು: 

ಲೀಲಾವತಿ, ೧೪. ೪೩) 


ತಡ 


ಸೇರಿಕೊ 
ಘನಾಘನದನಿಗಳ್‌ 


ತಡಂಗಾಲ್‌ - ತೊಡರುಗಾಲು (ತೊಡರೆ ತಡಂಗಾಲ್‌ 
ಪೊಯ್ಬೊಡೆ ಕೆಡೆದುಂ ತಿವಿದೊಡೆ ಸುರುಳ್ಳು ಮೋದಿದೊಡೆ 
ಇರದೆ ಎಲ್ವಡಗಾಗಿ ಮಡಿದು ಬಿಟ್ಲುವು ಗಡಣದೆ 


ಕರಿಘಟೆಗಳೇಂ ವಲಸ್ಥನೋ ಭೀಮಂ: ಪಂಪಭಾ, ೧೧. ೬೮) 

ತಡಂಗೂಡು - ಸೇರಿಕೊ (ಪೂನೀರಂ ತಡಂಗೂಡಿ ಗುಗ್ಗುಳ 
ನಿರ್ಯಾಸಮನಾಂತು ಗಂಧಂಗಳಂ ತಳೆಧೇಂ 
ಗಂದಿಗರಂತೆ ಬಂದೊಲೆದುದೋ: ನೇಮಿನಾಹು, ೫. ೯೭) 

ತಡಂಗೆಡೆ - ಕುಸಿದುಬೀಳು (ಗುಹೆಯೊಳಡಂಗಿ ಬೆಡ೦ಗಳಿದು 
ತಡಂಗೆಡೆದಿರ್ಪ್ಹ ಮಾತಂ೦ಗದಂಪತಿಗಳಿಂ: ಗಿರಿಜಾಕ ೧. 
೧೨೮ ವ) 

ತಡಂತೊಡರ್‌ - ಬೆರೆತುಕೊ (ಸಂಚಳ ಮೀನಸಂಚಯಂ 
ಪೂದುಜುಗಲ್‌ ತಡಂತೊಡರ್ದು ತೋರ್ಪವೊಲ್‌ ಒದ್ಪಿರೆ: 
ನೇಮಿನಾಪು, ೧. ೬೧) 


೪೬೬ 


ತಡಂನುಡಿ - ನಿಧಾನ ಮಾತು (ನಡೆತಂದರ್‌ ಒಳ್ನುಡಿಯ 
ತಡಂನುಡಿಯ ತೊದಳನುಡಿಯೊಳ್ಳೆಂಡಿರ್‌: ಜಗನ್ನಾವಿ, ೪. 
೧೨೬) 

ತಡಂಬಡು - ತಡವರಿಸು (ದಡದಡಿಪ ಅಡಿ ಪಡಿಮಾತಂ 
ಪಡೆಯಲ್‌ ಒಡರ್ಚುವ ಮನಂ ತಂಡಂಬಡಿಪ ತಳರ್‌ ನುಡಿ: 
ರಾಜಶೇವಿ, ೬. ೩೩) 

ತಡಂಬರಿ - ಹೊರಸೂಸು ಯಛಕೆಮ್ಮುಗಿಲ ಕಾವಣದೊಳ್‌ 
ಕುಡಿಮಿಂಚುಗಳ್‌ ತಡಂಬರಿವೊಲೇಂ ಬೆಡಂಗಡರ್ದುದೋ: 
ಅನಂತಪು, ೭. ೨೮) 

ತಡಂಬಾಯ್‌ - ದಾಟು (ಬಿಲ್ಲಂ ನಿಷಾದಿಗಳದೊಲ್ಲದೆ ಕಿಟ್ಟ 
ಗೇಣೊಳೆ ತಡಂಬಯ್ದಯ್ದೆ ತದ್ವೈರಿಯೋಧಿಗಳಂ ತಾನೆನೆ .. 
.. ಕಯ್ಯಾರ್ವಿನ೦ ಕಾದಿದರ್‌: ಚಂದ್ರಪ್ರಷು, ೧೦. ೮೩) 

ತಡಂಬುಗಿಸು - ಬೆರೆಸು ಬಳ್ಳಿಗುರುಳ ಬಂಬಲೊಳ್‌ ತುಂಬಿಯ 
ಬಂಬಲಂ ತಡಂಬುಗಿಸೆ: ಅನಂತಪು, ೧೦. ೨೩ ವ) 

ತಡಂಬೊಯ್‌ - ಅಪ್ಪಳಿಸು (ಎತ್ತಿಕೊಂಡು ಅಸಗವೊಯ್ದೊಯ್ಲೊಳ್‌ 
ತಡಂಬೊಯ್ದುಂ ಉಳ್ಳ ಅಡಗಂ ನೆತ್ತರು೦ ಎಲ್ವುಂ ಎಲ್ಲ 
ದೆಸೆಗಳ೦ ಜೀಉೌಟ್ಟು ಪಾಜಟ್‌: ಪಂಪಭಾ, ೧೦. ೧೦೪) 

ತಡಂಮಾಡು - ತಬ್ಬಬ್ಬುಮಾಡು (ತಡಮಾಡು, ತಂಮಾಡು- 
ವಿಪರ್ಯಾಸೇ: ಶಬ್ದಮದ, ಧಾ ೩೧೦) 

ತಡಂಮೆಟ್ಟು - ಮೆಟ್ಟಿಂಗಾಲಿಡು, ಮೆಲ್ಲಗೆ ನಡೆ (ಹೊಳೆದು ಪರಿವ 
ಪೊಳೆವುಲ್ಲೆಗಳುಮ೦ಂ ತಲೆಯಂ ಕುತ್ತಿ ವಿಶಾಲಂಬರಿವ 
ಕರಡಿಗಳುಮಂ೦ಂ ಅಡಂಗಿ ಪರಿವ ಪುಲಿಗಳುಮ೦ ಸೋಂಕಿ 
ಪರಿವೆಯ ಎಯ್ಗಳುಮಂ ತಡಂಮೆಟ್ಟಿ .. ಪಲವನೆಚ್ಚು: 
ಪಂಪಭಾ, ೫. ೪೮ ವ) 

ತಡಕು - ಹುಡುಕು (ಸರಸಪದಾರ್ಥಮಂ ತಡಕಿ ಕಾಣದೆ ಕಳ್ಳು 
ಪದೋಕ್ತಿಯುಕ್ತಿಯಂ: ರಾಜಶೇವಿ, ೧. ೨೩) 

ತಡಕ್ಕೆ - ಅಪ್ಪುಗೆ (ಪಟ್ಸ್‌ತಟ್ಯ್‌ಸಿದನೆಂದು 
ಮಾಡಿದನೆಂಬುದರ್ಥಂ: ಶಬ್ದಮದ, ೨೯ ಪ್ರ 

ತಡತಡವರ್‌ - ತೊದಲು, ತೊಡರು (ಕುಡುಪು೦ ಕಯ್ಯುಂ 
ಜತಿಯೊಳ್‌ ತಡತಡವರೆ ವಾದಕಂಗೆ ಪುರ್ವಿ೦ ಜತಿಯಿಂ 
ತೊಡರದೆ ನಡೆಯಿಸಿ: ಆದಿಷು, ೯. ೩೨) 

ತಡತಡಾಗು -  ತಡವರಿಸು (ಅದು ತಡತಡಾದೊಡೆ 
ಅರ್ಹತ್ವದಮಂ ನಾಲಗೆಗೆ ತರ್ಪದು ಅದು ಬಾರದೊಡೆ 
ಇರ್ಪುದು ಅಕಾರದೊಂದಜ್‌ೊಳ್‌: ಆದಿಪು, ೨. ೫೬) 

ತಡತಡಿಸು - ಧಾವಂತದಿಂದ, ದಡದಡನೆ (ಆಕ್ರಂದತ್‌ 
ಸ್ವರಪರಿಗತರ್‌ ಸೈರಿಸಲಾರದೆ ತಡತಡಿಸಿ ಪರಿತಂದು: ಆದಿಪು, 
೧೫. ೮೭ ವ) 

ತಡದಡಿಸು - ಮುನ್ನುಗ್ಗು (ಅಸಿಧೇನುವಂ ಕಿಟ್ಟು ನಡನಡನಡುಗಿ 
ತಡವಡಿಸುತ್ತುಮಿಚೆಯಲ್‌: ಆದಿಪು, ೨. ೧೪ ವ) 

ತಡಬಡಿಸು - ಶಬ್ಬಿಬ್ಬುಗೊಳ್ಳು (ತಡಬಡಿಸುತ್ತ ಸತೀತತಿ 
ಅಡಿಯಿಟ್ಟುದು ನಿಜನಿಶಾಂತಸಂಚಯಕಾಗಳ್‌: ಉದ್ಭಟಕಾ, 
೧೦. ೧೧೭) 

ತಡಮಾಡು - ಒಂದುಗೂಡಿಸು (ಮನಂ ವಿನೋದರಸದೊಳ್‌ 
ತಡಮಾಡೆ ಮಗುಟ್ಟು ಮನ್ಶ್ಮಹಕ್ರೀಡೆಗೆ ನೋಡೆ ನಾಡೆ 
ಗುಜೆಯಪ್ಪುವು: ಆದಿಷು, ೫. ೪೧); ಉತ್ಸಾಹಗೊಳಿಸು 
(ಸುಖದೊಳ್‌ ಮೂಡುವ ಮುಟ್ಕಾಡುವ ತಡಮಾಡುವ 
ಬಗೆಯಲ್ಲದಲ್ಲಿ ಬಗೆ ಪೆಣತುಂಟೇ: ಆದಿಷು, ೬. ೪೦) 
ತಳ್ಳಂಕಗೊಳಿಸು 


ತಡಕ್ಕೆಯಂ 


ತಡಮ್ಮೆಟ್ಟು - ನಿಧಾನವಾಗಿ ನಡೆ (ಪರಲೊತ್ತೆ ಸೈರಿಸುತ್ತುಂ ಗುರು 
ಜಘನ ಭರಂಗಳಿ೦ ತಡಮ್ಮೆಟ್ಟುತ್ತುಂ ಚರಣ ಕಮಲಂಗಳಂ 
ಸ೦ವರಿಸುತ್ತುಂ ಸೀತೆ ಸೆಡೆದು ಮೆಲ್ಲನೆ ನಡೆದಳ್‌: ಪಂಪರಾ, 
೭. ೨೭) 

ತಡಮಿಕ್ಕು - ತಡೆಯೊಡ್ಡು (ಸ್ಮರಶರಾಸನ ಭ್ರೂವಿಭ್ರಮನಂ ತಮ್ಮ 
ಭೂವಲ್ಲಿಗಳೊಳ್‌ ತಡಮಿಕ್ಕಿಯುಂ: ಸುಕುಮಾಚ, ೧೦. ೧೦೧ 
ವ) 


ತಡವಡವು - ತಡವರಿಸುವಿಕೆ (ಬಾಡಿದ ಪೂಮಾಲೆಯೊಡನೆ 


ಬಳಲ್ಲು ಸೋರ್ಮುಡಿಯುಂ ಅಡಿಗಡಿಗೆ ತಡವಡವಪ್ಪ 
ನಡೆಗಳುಂ ಬೆರಸು: ಆದಿಷು, ೧೧. ೭೦ ವ) 

ತಡವಡಿಸು - ಹಿಂದು ಮುಂದು ನೋಡು (ತಡವಡಿಸಿ 
ಪುಡುಕಿಪಂಜಿನ ನಡು ಬೀದಿಯೊಳಿರ್ದು ಮಹುಗುತಿರೆ 


ಕಂಡು: ಸುಕುಮಾಚ, ೪. ೫೮ 


ತಡವರ್‌ - ತೊದಲು (ಅಳ್ಳೆರ್ದೆ ನೊಂದು ಕುಂದುಗುಂ ನುಡಿ 
ತಡವಕ್ಕುಂ ಇಚ್ಚೆಗೆಡುಗುಂ: ಆದಿಷು, ೧೨. ೪೦) 

ತಡವರಿಸು - ಮುಟ್ಟು (ದೆಸೆಗಳ೦ ತಡವರಿಸಿಕೊಳ್ಳಂತೆ ಬಳ್ಳಳ 
ಬಳೆದು ಸೊಗಯಿಸುವ ಪೆರ್ಮರಂಗಳಿಂದಂ: ಪಂಪಭಾ, ೭. 
೨೯) 

ತಡವಿಕ್ಕು - ಹಿರಿದುಮಾಡು, ಹೆಚ್ಚಿಸು (ಹಸ್ತಿಯ ಬೆಂಗೆ ವಂದು 
ಸುತ್ತಿಚಿದು ಪಗಲಂ ತಡವಿಕ್ಕಿದಂತೆ ಬೆಳಗುವ ಕೆಯ್ದೀವಿಗೆಗಳ 
ಬೆಳಗೆ ಬೆಳಗಾಗೆ: ಪಂಪಭಾ, ೧೨. ೫೨ ವ) 

ತಡವು - ತಡವರಿಸು (ಬಾಯ್ದಿಡದೆ ಬತ್ತುಗು೦ ಅಳ್ಳೆರ್ದೆ ನೊಂದು 
ಕುಂದುಗುಂ ನುಡಿ ತಡವಕ್ಕುಂ ಇಚ್ಚೆಗೆಡುಗುಂ ಗಡ 
ನಲ್ಲರಗಲೈಗೆ: ಆದಿಷು, ೧೨. ೪೦); ಅಡ್ಡಿ ತೊಂದರೆ 
(ಎಳೆಯಂ ದುರ್ಯೋಧನಂ ತಳಿಚೆಯದೆ ಕುಡೆಂ ಎಂದಟ್ಟಿ 
ಕಾದಲ್ಕಂ ಈಗಳ್‌ ಕಳನ೦ ಪೇಟ್ಜಂ ಕುರುಕ್ಷೇತ್ರಮಂ ಎನೆ 
ತಡವಿನ್ನಾವುದು: ಪಂಪಭಾ, ೯. ೯೩) 

ತಡಸು - ಒಂದು ಮರ (ಪಲಸು ಆಲಂ ತಡಸು ಆಸು ತೇಗು 
ತದುಕಿಂಚಿಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ 
ಅರನೇಜೆಲ್‌ ಇಪ್ಪೆ ಸಿರಿಸಂ ಹಾಡಂಗಿ: ಪಾರ್ಶ್ವನಾಪು, ೧೨. 
೫೮) 

ತಡಹರ ದ ಬೊಕ್ಕೆ (ವಿರಹಜ್ವರದುಗ್ರತರಾತಿರೇಕದಿಂ 
ತಡಹರಮೆರ್ದುವೆಂಬಿನೆಗಂ ಎರ್ದುವು ಮೆಯ್ನವಿರಾ 
ಮೃಗಾಕ್ಷಿಯಾ: ಲೀಲಾವತಿ, ೧೨. ೩೭) 

ತಡಾಗ - [ತಟಾಕ] ಸಣ್ಣ ಕೆರೆ (ತಡಾಗ ತತಿ ಕಣ್ಗಳಿಂ ಉನ್ನತ 
ಪಾದಪೋತ್ಕರಂ ಸೀಗುರಿಯಿ೦ ಕರಂ ಕಿಜೆಯವಾದುವು ಕಣ್ಣೆ 
ಗುಣಾವಲೋಕನಾ: ನೇಮಿನಾಪು, ೬. ೪) 

ತಡಿ - ದಡ (ಕೊಳದ ತಡಿಯೊಳ್‌ 
ಹಳಿಕುಳಿಶಶಂಖಚಕ್ರಲಾಂಛಿತಮಪ್ಪ ಅಡಿವಜ್ಜೆಯ೦ ಕಂಡು: 
ಪಂಪಭಾ, ೧೩. ೭೬ ವ) 

ತಡಿಕೆವಲೆ - ತಟ್ಟಿಯ ಹಾಗಿರುವ ಬಲೆ (ತಡಿಕೆವಲೆ ಕಣ್ಣಿವಲೆ 
ನಿಟ್ಟಡಿಕಿಲ್ವಲೆ ಗೂಂಟವಲೆ ... .. ಒಪ್ಪಿದುವುದು ಲುಬ್ಬಕರೊಳ್‌: 
ಗಿರಿಜಾಕ, ೧. ೮೦) 

ತಡಿಗಾಣ್‌ - ದಡಕಾಣು (ಈ ಸಂಸಾರಾಂಭೋಧಿಯನೀಸುವ 
ನಿನಗಿದುವೆ ನಾವೆ ತಡಿಗಾಣ್ಟೆ ಅನಾಯಾಸದೊಳ್‌: ಆದಿಷು, 
೫. ೬೦) 


೪೬೭ 


ತಡಿವಿಡಿ - [ತಡಿ--ಪಿಡಿ] ದಡದ ಗುಂಟ 
(ಅಧಿಕಬಳನಳಕರತಳಗಳಿತ ಕುಳಶೈಲಸಹಸ್ರ ಸಂತಾನ ಕಳಿತ 
ಸೇತುಬಂಧುರಮಪ್ಪ ದಕ್ಷಿಣಸಮುದ್ರದ ತಡಿವಿಡಿದು ಬಂದು: 
ಪಂಪಭಾ, ೪. ೧೮ ವ) 

ತಡೆ - ನಿಧಾನಿಸು (ಇದಿರ್ದಟ್ಟಾಳಿಕೆಗಳಲ್ಲಿ ನಾಡೆಯುಂ 
ಆಳೋಚಂಬೆರಸು ತಡೆದು ನಡೆದಂ ದಿನಪಂ: ಆದಿಪು, ೬. 
೧೦೫); ಬೀಡುಬಿಡು (ತಡೆವ೦ ಗಂಗಾದ್ವಾರದಿ೦ ಎಡೆಯೊಳ್‌ 
ಬೀಡಿಲ್ಲ: ಆದಿಪು, ೧೨. ೬೩); ಅಡ್ಡಗಟ್ಟು (ಅಡರ್ವದೆ 
ವಿಜಯಾರ್ಧ ಗಿರಿಯನಿಂತೀಗಳೆ ಪೂಣ್ಣೆಡೆಗಿಡುವುದೆ 
ಸಿಂಧುವನಿಂ ತಡೆವಂದಂ ಇದಾವುದು ಎಮ್ಮನೆಮ್ಮನೆ ಬೆಸಸಾ: 
ಆದಿಪು, ೧೩. ೨೧); ತಡವಾಗು (ಅತ್ತ ಧೃತರಾಷ್ಟ್ರನ 
ಮಹಾದೇವಿಯಪ್ಪ ಗಾಂಧಾರಿ ಕೇಳ್ದು ತನ್ನ ಗರ್ಭಂ 
ತಡೆದುದರ್ಕೆ ಕಿನಿಸಿ ಕಿಂಕಿರಿವೋಗಿ: ಪಂಪಭಾ, ೧. ೧೨೮ 
ವ); ತಡಮಾಡು (ಈ ಪೊಟ್‌ ಪೊಟ್ಟಾಗೆ ನೀನೊಡಗೊಂಡು 
ಉಯ್ದುದು ಕನ್ನೆಯಂ೦ ತಡೆಯದಿರ್‌ ವಿದ್ವಿಷ್ಟವಿದ್ರಾವಣಾ: 
ಪಂಪಭಾ, ೫. ೨೦) 

ತಡೆದಿರ್‌ - ತಡಮಾಡಿ ಬಾ (ಪವನತನಯಂಗೆ ಅಂತಕತನಯನ 
ಸಮಾವಸ್ಥೆಯಂ ಪೇಟ್ಟು ಇಂದಿನ ಅನುವರಮೆಲ್ಲಮಂ 
ನಿಮ್ಮೊರ್ವರ ಮೇಲಿಕ್ಕಿ ಪಿರಿದು೦ ಪೊಟ್ಟು ತಡೆದಿರ್ಪೆವು ಎನೆ: 
ಪಂಪಭಾ, ೧೨. ೧೩೪ ವ) 

ತಣಿ - ತೃಪ್ತಿ ಪಡೆ (ಸುಟೆಯದು ಗಾಳಿ ಮೃಗಂ ಕೆಯ್ದಟಿಗಳ 
ಮೇತದೊಳೆ ತಣಿದಪುವು ಪಂದಿಗಳುಂ ಪಟನವಿರ್‌ 
ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 

ತಣಿಯನೆ -  [ತಣಿಯನ್‌+ಎ] ಹೊಂದಲಿಲ್ಲ 
(ಊರ್ಜಿತಪುಣ್ಯಂ ಪೂಜಿಸುತ್ತುಂ ತಣಿಯನೆ 
ಭವತ್ಪಾದೋಪಕಂಠಕ್ತಿತಿಯಂ ಚಕ್ರಾಧಿನಾಥಂ: ಆದಿಷು, ೧೩. 
೯೧) 

ತಣಿಯಲೀ - [ತಣಿಯಲ್‌. ಈ] ತೃಪ್ತಿಯಾಗುವಂತೆ ನೀಡು (ಎನ್ನ 
ವೇಟ್ಟುದಂ ತಣಿಯಲೀವುದು ಎನೆ ಪಾರ್ಥಂ ಅದೇವಿರಿದು 
ಇತ್ತೆಂ: ಪಂಪಭಾ, ೫. ೭೧) 


೨ 
ತೃಪ್ತಿ 


ತಣಿಯುಣ್‌ - ತೃಪ್ತಿಯಾಗುವಂತೆ ತಿನ್ನು (ಗಣನಾತೀತ 
ಆಜ್ಯಾಹುತಿಗಣದಿಂದಂ ತಣಿಯೆ ಜಾತವೇದನುಂ ಆ 


ಬ್ರಾಹ್ಮಣಸಮಿತಿ ಬೇಳೆ ದೇವರ್‌ ತಣಿಯುಂಡರ್‌ ನೆರೆದು ದಿವ್ಯ 
ಹವ್ಯಾಮೃತಮಂ: ಪಂಪಭಾ, ೬. ೩೭) 

ತಣಿವು - ತೃಪ್ತಿ (ಎನಿತೊಳವು ಜೀವರಾಶಿಗಳ್‌ ಅನಿತುಮಂ 
ಓರಂತೆ ಕೊಂದು ತಿಂದು೦ ತಣಿವಿಲ್ಲು ಯಶೋಧಚ, ೪. 
೬೩) 

ತಣ್ಣದಿರ್‌ - ತಂಪು ಕಿರಣ (ನುಣ್ಣಜೆಯಿಲ್ಲದ ವಿಧುವಿಂ ತಣ್ಣದಿರ್‌ 
ಒಗೆದಂತೆ ವಿಮಳಮುಖಮಂಡಳದಿಂ ಕಣ್ಣೊಳಿಸೆ ದಂತಕಾಂತಿ 
ಪವಣ್ಣಳಿದುಳ್ಳಲೆ ಖಚರವರಂ ಇಂತೆಂದಂ: ಶಾಂತೀಶ್ವಪು, ೨. 
೫೩) 

ತಣ್ಗಾಲ್‌ - ತಂಪಾದ ನೀರಿನ ಕಾಲುವೆ (ತೆಂಬೆಲರ್ಗಳಿಂ 
ತಣ್ಗಾಲೊಳ್‌ ಒಂದೊರ್ವಳ್‌ ಅಚ್ಚನೆಯಾಟಂ ನತಿ 
ಬೇಟದೇವತೆಗೆ ಪಾನೋಕ್ನತ್ತೆ ನಿಂದಾಡಿದಳ್‌: ಅನಂತಪು, ೮. 
೩೦) 


ತಣ್ಣೊಡರ್‌ -  [ತಣ್ಣಿತ್ತು ಸೊಡರ್‌] ತಂಪಾದ ದೀಪ 
(ವಶ್ಯದೊಂದು ತಣ್ಣೊಡರೆನೆ ನೋಲ್ಪ ನೋಟಕರ 
ಕಣ್ಣೊಳಗಾದುದು ಕಣ್ಣ ಪಾಪೆವೋಲ್‌: ಪಂಪರಾ, ೩. ೩೯) 

ತಣ್ಣನೆ - ಹಾಯಾಗಿ (ನೆರೆದು ಅವರೊಳ್‌ ಮುನ್ನಿನ ಭವದ 
ಪುಣ್ಯಕಲ್ಪಾವನಿಜದ ತನಿವಣ್ಣ ರಸದೆ ತಣ್ಣನೆ ತಣಿವಂ: 
ಆದಿಷು, ೬. ೪೮) 

ತಣ್ಣಲೆ - ತಂಪಾದ ಅಲೆ (ತಣ್ಣೆಲರ್‌ ಇರ್ಕೆಲದ ಪರಿಕಾಲ್ಗಳಂ 
ತಣ್ಣಲೆವೆಳಸಲೆಗಳಂ ಎಳಸಿ ಸುಚಿವೆಳೆಯವಳಂ: ಆಚವರ್ಧ, 
೪. ೭೫) 

ತಣ್ಣಸ - ತಂಪು (ನನೆಯೆಳಗಂಪನೆತ್ತಿಯು೦ ಅಣಂ ನನೆನಾಜದೆ 


ಅರಲ್ಟು ಅನೇಕ ಕೋಕನದವನಂಗಳೊಳ್‌ ಸುಚಿದು 
ತಣ್ಣಸಮಾಗದೆ: ಪಂಪಭಾ, ೫. ೩೪); ತೃಪ್ತಿ 


(ಮದನರಸಪ್ಲವ೦ ಕವಿಯೆ ತಣ್ಣಸನಾಗದೆ ತೃಷ್ಟೆ: ಶಾಂತಿಷು, 
೮.೯೭) 

ತಣ್ಣಸಗೆಯ್ಯವಟ್ಟ - 
ಅಮರ್ದಾನನವೇಳಿಸೆ 
ಉದ್ಭಟಕಾ, ೨. ೬೩) 

ತಣ್ಣಸಗೊಳ್‌ - ತಂಪಾಗು (ಬೆಮರ ಬೆರಲ್ಲನಿಗಳಿಂ ತಣ್ಣಸಗೊಂಡ 
ತಂತಿಗಳಂ  ಆಜೆಸುವರ್‌ ಬಿಸುಸುಯ್‌ದು  ಕಿನ್ನರರ್‌ 
ಬೀಣೆಗಳಂ: ಲೀಲಾವತಿ, ೯. ೫೧) 

ತಣ್ಣಸುವುಟ್ಟು - ತಂಪು ಉಂಟಾಗು (ಕಿಉುವೀಲಿ ಕಣ್ಣೆಜ್‌ಯೆ 
ಸೋಗೆಗೆ ತಣ್ಣಸುವುಟ್ಟೆ ಬೆಟ್ಟವೇಸಗೆಯ ಬಿಸಿಲ್ಲೆ ತೀಡಿದುದು 
ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ: ಪಂಪರಾ, ೭. ೧೩೯) 

ತಣ್ಣಿತ್ತು - ತಂಪಾದ (ಕುದಿಯುತ್ತಿರ್ದ ತುಯ್ಕಲಂ ತಣ್ಣತ್ತಾಗಿ 
ಆಯುವನ್ನೆಗಂ ಪಾರುತ್ತಿರ್ದು: ವಡ್ಡಾರಾ, ಪು ೬೪, ಸಾ ೨೨) 

ತಣ್ಣಿದು - ತಂಪಾದುದು (ಚ೦ದ್ರಕರಂಗಳಿಂದು ತಣ್ಣಿದುವೆರ್ದೆಗಕ್ಕೆ 
ಕೆಂದಳಿರ ಸೆಜ್ಜೆಯ ಜಿಂಜಿಣಿ ಪೋಕೆ ನಿನ್ನ ಕೂಟದೊಳ್‌: 
ಪಂಪಭಾ, ೫. ೧೮) 

ತಣ್ಣಿದೆ - ತಂಪಾದವನು (ಎಮ್ಮ ಅನ್ವಯಕ್ಕೆ ನೀಂ ತಣ್ಣಿದೆಯಾಗು 
ಎಂದು ಬೇಡುವುದುಂ ತದಸ್ತು ಎಂದಂ: ಪಂಪಭಾ, ೫. 
೧೦೦ ವ) 

ತಣ್ಣೆಲರ್‌ - [ತಣ್ಣನೆಯ ಎಲರ್‌] ತಂಗಾಳಿ (ಸುಭದ್ರೆ ಪಲುಂಬಿ 
ಮನಂಬಸದೆ ತನುವ೦ ಆಣಿಸಲ್‌ ಅಲರಿ೦ ತುಂಬಿಗಳಿಂ 


ಚಂದ್ರ 
ತಮ್ಮ 
೬ 


(ತಣ್ಣಸಗೆಯವಟನ 
ಣ ಜ್‌ 
ನಲ್ಲರಂ ಬಣ್ಣಿಸುತುಂ: 


ತಣ್ಣೆಲರಿಂ ತುಂಬಿದ ತಿಳಿಗೊಳದ ಬನಮಂ ಪೊಕ್ಕಳ್‌: 
ಪಂಪಭಾ, ೫. ೨) 

ತಣ್ಣೆಬಲ್‌ - ತಂಪಾದ ನೆರಳು (ಪಾಂಡವರಂ ಇಕ್ಕಿದ 
ಒಸಗೆವಾತುಗಳಂ ಈಗಳೆ ಕೇಳಿಸುವೆಂ ಎಂದು 


ಸರೋಜನಿಳಯೆ ಎನ್ನ ಬರ್ಪನ್ನಂ ಅರಸನ೦ ಅಗಲದೆ 
ವಿಕಸಿತಶತಪತ್ರಾತಪತ್ರದ ತಣ್ಣೆಟಲುಮಂ ಕುಂದಲೀಯದಿರು 
ಎಂದು ನಿಯಮಿಸಿ: ಪಂಪಭಾ, ೧೩. ೧೦೫ ವ) 

ತಣ್ಣಿಡಿ - ತಂಪಿನಿಂದ ಕೂಡು (ಸೊಡರ್ಗುಡಿ ಒಯ್ಯನಾಗೆ 
ಪೊಸಮಲ್ಲಿಗೆ ಕಂಪುನಾಜ್‌ ತಣ್ಣಿಡಿದ ಎಲರ್‌ ಉಊದೆ 
ಗಾವರದ ಮೆಲ್ಲುಲಿ ತುಂಬಿಯ ಗಾವರಂಗಳ ಗೆಡೆಗೊಳೆ: 
ಪಂಪಭಾ, ೪. ೧೧೦) 

ತಣ್ಣುಗೆಯ್‌ - ತಂಪಾಗಿ ಮಾಡು (ಕರಿಯ ಕರ್ಬಿನ ಕಾವಿನ ಎಳ 
ಮ್ಲೆಂದವಾಟ್‌ಯ ಎಲೆಯ ಬಿಜ್ಜಣಿಗೆಗಳಿಂ ಬೀಸಲ್ವೇಟ್ಟು 


ಬ! 
ತಣ್ಣುಗೆಯ್ಯೆ: ಪಂಪಭಾ, ೫. ೬ ವ) 


೪೬೮ 


ತಣ್ಣುವೆಸಕೆಯ್‌ - ತಂಪಾಗುವಂತೆ ಮಾಡು (ಮಲಯಸಮೀರಣ 
. ವಾರಿಯಂ ಪುದುಂಗೊಳಿಸಿ .. .. ತಣ್ಣುವೆಸಕೆಯ್ವುದು 

ತೀರವನಾ೦ತರಾಳದೊಳ್‌: ಆದಿಹು, ೧೧. ೬೬) 

ತಣ್ಣಿಸಿಲ್‌ - ತಂಪಾದ ಬಿಸಿಲು, ಎಳೆಬಿಸಿಲು (ಘುಲ್ಲಸರಳ್‌ 
ಬಸಂತದ ಪುಗಿಲ್‌ ನೆಜ್‌ದಿಂಗಳ ತಣ್ಣಿಸಿಲ್‌ ಮುಗುಳಲ್ಲಿಗೆ 
ಬ೦ದ ಮಾಮಲೆವ ತೆಂಕಣಗಾಳಿ ವಿಪಂಚಿಯಿಂಚರಂ ನಲ್ಲಳ 
ಲಲ್ಲೆ ಕೋಹಿಲೆಯ ಬಗ್ಗಣೆ ತುಂಬಿಯ ಗೇಯತಂ 
ಎಂಬಿನಂ ಬಲ್ಲವರ೦ ಮನಂಗೊಳಿಸುಗುಂ ಕೃತಿ ಸತ್ಯೃತಿ 
ನಾಗಚ೦ದ್ರನಾ: ಮಲ್ಲಿನಾಹು, ೧. ೪೪) 

ತಣ್ಣುಚೆಲ್‌ - ತಂಪು ಮರಳು ಏಲ್ಲಿ ನೋಡದೊಡಂ 
ಉದ್ಯಾನಂಗಳ್‌ ಎತ್ತೆತ್ತ ನೋಡಿದೊಡ೦ ತಣ್ಣುಚೆಲ್‌ 
ಇಲ್ಲದ ನೆಲಂ ಬೇಜಚೆಲ್ಲ: ಆಚವರ್ಧ, ೧. ೩೩); ತಂಪಾದ 
ತೋಪು (ಬರವಂ ಕಾಡಂ ಬೇಗೆಗೆ ಕರಮಣಿದು ಎರಡುಂ 
ಮೃಗ೦ಗಳು೦ ತಣ್ಣುಚೆಲೊಳ್‌ ನೆರೆದು ಒಡವಂದುವು ತಪ್ಪದೆ 
ಇದ ಅರಿಕೇಸರಿ ಕಂಡು ಮೆಚ್ಚುವೈ ಕೋಳ್ಪಾಂಗಂ: ಪಂಪಭಾ, 
೫. ೩೯) 

ತಣ್ಮಲೆ -.. ದಟ್ಟವಾಗು, ಗಾಢವಾಗು (ಮಲದಲರ್ದ 
ನಾಗಸಂಪಗೆಯಲರ್ಗಳೊಳ್‌ ಅಗ್ಗಲಿಸಿ ಬಿರಿವ 
ಪೊಂಬಾಟ್‌ಯ ತಣ್ಮಲೆವ ಪೊಸಗಂಪಿನೊಳ್‌: ಆದಿಷು, ೧. 
೬೮); ದೃಢವಾಗಿ ನಿಲ್ಲು (ತಮ್ಮ ಮನದೊಳ್‌ 
ಅವರುಪದೇಶಪರಾನುಗ್ರಹಬುದ್ಧಿಯು೦ ಸನ್ಮಾರ್ಗದರ್ಶನ 
ಕೌಶಲಮುಂ ನಿಸರ್ಗಸ್ನೇಹಸಂಬ೦ಧಮುಂ ಅಂತರಂಗದೊಳ್‌ 
ತಣ್ಮಲೆಯೆ: ಆದಿಷು, ೫. ೬೫ ವ); ಭಾವೋದ್ವೇಗರಹಿತತೆ, 
ನಿಶ್ಚಿತತೆ (ಪಡೆವೆ೦ ಶಾಶ್ವತಶ್ರೀಯ೦ ಎ೦ಬುಜ್ಜುಗದೊಳ್‌ ಚಿತ್ತಂ 
ಕರಂ ತಣ್ಮಲೆಯೆ ನೆಜ್‌ಯೆ ನಿಶ್ಚೈಸಿದಂ ಸಾರ್ವಭೌಮಂ; 


ಆದಿಪು, ೬. ೨೬); ಗುಂಗು ಹಿಡಿಸು (ಕನಸಿನೊಳಮಾ 
ಕುಮಾರನೆ ಮನಮಂ ತಣ್ಮಲೆಯೆ ಚಿತ್ತಜ೦ ಚಿತ್ರಭವಂ 
ಮನಸಿಜಂ ಅನಂಗಂ ಅಂಗಜಂ ಎನೆ ನೆಗಟ್ಟುವು 


ಬಾಹುಬಲಿಗೆ ಪಲವುಂ ಪೆಸರ್ಗಳ್‌: ಆದಿಪು, ೮. ೫೩) 
ತತ್‌ - ಆ, ಅದು (ಚಮರೀ ಲೋಲ ಲಾಂಗೂಲ ಮಾಲಾವಲಿ 
ವಿಕ್ಷೇಪಂಗಳಿಂ ತತ್‌ ಚಮರರುಹ ಮಹಾಶೋಭೆ ಕೈಗಣ್ಣೆ 
ಪಂಪಭಾ, ೪. ೧೪) 
- ಹರಡಿದ (ಸುಳುಗೊಳುತೆತ್ತೆ ಸುಟ್ಟುರೆ ಧರಾರಜಮಂ 
ಕೆಟಗೊಂದೆ ದಂಡದಂತುಳಿದ ತತ ಆತಪಂ: ರಾಜಶೇವಿ, ೮. 
೯೫); ತಂತಿವಾದ್ಯ  (ತತಮೆಂಬುದು ತಂತ್ರಿಯೊಳ್‌ 
ಅನ್ವಿತಮಾದುದು ಸುಷಿರಮೆಂಬುದದು ವಂಶಾದ್ಯಂ ವಿತತಂ 
ಅವನದ್ಧ ಚರ್ಮಾವೃತಂ ಘನಂ ಕಾಂಸ್ಕವಿನಿತೆ 
ವಾದ್ಯವಿಭೇದಂ: ಅಭಿಧಾವ, ೧, ೧೩. ೨೫) 
ತತಘನಸುಷಿರಾವನದ್ದವಾದ್ಯ - ತಂತಿ ಲೋಹ ಬಿದಿರು ಚರ್ಮ 
ಇವುಗಳ ವಾದ (ಅತಿಮೃದುರವದಾಯಿಗಳಂ 
ತತಘನಸುಷಿರಾವನದ್ದವಾದ್ಯಂಗಳನೇಂ ಮತಮಜಿದು 
ಓಲಗಿಪುದೊ ದಂಪತಿಗೆಂದುಂ ಅವಾರ್ಯತೂರ್ಯಕ್ಷ್ಯಾಜಂ: 
ಆದಿಪು, ೫. ೩೫) 


ತತ 


ತತಿ - ಸಮೂಹ ಛಗ್ರಿಯತಮನಂತೆ ಪುಣ್ಯತತಿಯಂತೆ 
ಸುಧಾಕರನಂತೆ .. . ಹರಿದೇವನ ಉನ್ನತ ಕೃತಿ: ಗಿರಿಜಾಕ, 
೧. ೧೮) 

ತತ್ತಟ -. ತತ್‌-ತಟ] ಆ [ನದಿಯ] ದಡ (ಗಾಂಡೀವದ 


ಕೊಪ್ಪುಗಳೊಳ್‌ ಖಂಡಿಸಿ ತತ್ತಟದ ಕನಕರೇಣುವಂ ಅವಂ 


ಆಖಂಡಲತನಯಂ ಅಸುಂಗೊಳೆ ಖಂಡಿಸಿದಂ: ಪಂಪಭಾ, 
೬. ೩೧) 

ತತ್ತರಿಸು - ನಡುಗು (ಭೀಕರ ಶಬರಸೇನೆ ಕವಿದುದು ಸರಭಸದಿಂ 
ದೆಸೆ ಮಸುಟ್ಟು ತತ್ತರಿಸುವಿನಂ: ಕುಸುಮಾಕಾ, ೧೪. ೯೫) 

ತತ್ತಜ ತಜೆ - ಚೂರುಚೂರಾಗಿ ಕತ್ತರಿಸು (ಘೋಟಯಿಲರ್‌ 
ತಗುಳ್ಳು ತತ್ತಜ ತಣೆದಿಕ್ಕಿ ದೇಗುಲಕೆ ಪೆರ್ಮರನಂ ಕಡಿವಂತೆ 
ಮಾಡಿದರ್‌: ಪಂಪಭಾ, ೮. ೯೫) 

ತತ್ತಣದಟಿ - ಕೊಚ್ಚಿಹಾಕು (ಉಣದೆ ಇದಿರಾಂತು ನಿಂದ 
ರಿಪುಸೈನ್ಯಮಂ ಆಹವರಂಗದಲ್ಲಿ ತತ್ತಜದಜೆದು ಇಕ್ಕಲ್‌ ಆಂ 
ನೆಜ್‌ವೆಂ ಇನ್ನಿರವೇಡ ಒಡಗೊ೦ಡು ಪೋಗು: ಪಂಪಭಾ, 
೧೧. ೯ಬ) 

ತತ್ತಟಗುದಿ - ಜೋರಾಗಿ ಕುದಿ (ಕೂಡೆ ತತ್ತಟಗುದಿಯುತ್ತುಮಿರ್ಪ 
ಕುದಿಯೊಳ್‌ ಸಿಡಿದು ಅಲ್ಲಿಯ ಮುತ್ತುಗಳ್‌ ಛಳಿಲ್‌ ಛಳಿಲನೆ 
ಕೊಂಡುವು ಒರ್ಮೊದಲೆ ರುಂದಸುರೇಂದ್ರವಿಮಾನಪಜ್ಜೆಯಂ: 
ಪಂಪಭಾ, ೧೧. ೧೫೩) 

ತತ್ತಿ - ಮೊಟ್ಟೆ (ಅಜಾಂಡಂ ಸಿಡಿಲ್ಲು ಸಿಡಿಲ್ದೊಯ್ದು ಒಡೆದು 
ಒಂದು ತತ್ತಿಯವೊಲಾಯ್ತು: ಪಂಪಭಾ, ೯. ೯೪) 

ತತ್ತುಪಣ - ಜೊತೆಗೊಳಿಸುವಿಕೆ, ಹೊತ್ತಿಸುವಿಕೆ (ನಿತಂಬಿನಿ 
ನಾನಾಪ್ರಕಾರದ ತತ್ತುಪಣ೦ಗಳಿ೦ ಜೊತ್ತಿಸಿ ವಶೀಕೃತಂಮಾಡಿ: 
ಸುಕುಮಾಚ, ೭. ೧೩ ವ) 

ತತ್ತುಪಣಂಗೆಯ್‌ -  ಉಪಚಾರಮಾಡು 
ಕೆಯ್ಯನೊತ್ತಿಯು೦ ಕಾಲನೊತ್ತಿಯುಂ 
ಅಜಿತಪು, ೫. ೯೫ ವ) 

ತತ್ತ್ವ - ಜೈನ] [ತತ್‌*ತ್ವ] ವಸ್ತುಸ್ತರೂಪ (ನಿನ್ನ ಬೆಸಗೊಂಡ 
ತತ್ತ್ವಮುಂ ಹೇಯೋಪಾದೇಯರೂಪದಿ೦ ದ್ವಿವಿಧಮಕ್ಕುಂ: 
ಆದಿಪು, ೧೦. ೬೩ ವ) 

ತತ್ತ್ವಜ್ಞ — ತತ್ವಜ್ಞಾನಿ (ಕಲಾಕುಶಲನಂ ತತ್ತ್ವಜ್ಞನಂ ಪೆತ್ರಪೈ: 
ಪಂಪರಾ, ೧೦. ೧೪೦): 

ತತ್ನಪರಿಣತ — 
ಸ 


(ಕೆಲಕ್ಕೆ ವಂದು 
ತತ್ತುಪಣ೦ಗೆಯ್ದು: 


ತತ ಜ್ಹ 


ಎದ 


ಇರ್ದು 


(ಸುದತ್ತಾಚಾರ್ಯರ 
ತತ್ತ್ವಪರಿಣತನಾದಂ: 


ನ 
ಮುದಾಯದೊಳ್‌ 


ಯಶೋಧಚ, ೪. ೬೭) 

ತತ್ತ್ವಾನುಗತ - ಶತ್ತ್ವ್ವಕ್ಕನುಸಾರಿಯಾದ, ಶಾಸ್ತ್ರಕ್ಕನುಗುಣವಾದ 
(ಅತನುರಸೋಪೇತ ವಿಳಂಬಿತ ಮಧ್ಯ ದ್ರುತಲಯಂಗಳೊಳ್‌ 
ಲಕ್ಷಣಸಂಯುತ ತತ್ತ್ವಾನುಗತಗತೌಘಪ್ರತೀತ 
ವಾದ್ಯಂಗಳೆಸೆದುವು: ಆದಿಷು, ೯. ೨೩) 

ತತ್ಪಕಟ - [ತತ್‌*ಪಕಟ] ಅದರಿಂದ ದೊರೆಯುವ 

`" (ತ್ರಿಕರಣಶುದ್ಧಿಯೊಳಾ ರಾಜಕುಮಾರಂ ಮಾರಮಥನನಂ 
ಸ್ತುತಿಯಿಸಿ ತತ್ಪಕಟಫಲಪ್ರಾಪ್ತಿಗೆ ಸಂಚಕರಂಗೊಳ್ಸಂತೆ: ಆದಿಷು, 
ಡು 

ತತ್ಪಪಂಚ - ಆ ವಿಷಯ (ಧರ್ಮಾಧಿಕರಣರಲ್ಲಿಗೆ ಬಂದು 

5 ಇರ್ವರುಂ ತತ್ಪಪಂಚಮೆಲ್ಲಮಂ ಸವಿಸ್ತರಂ. ನುಡಿದು: 
ಪಂಚತಂತ್ರ ೨೩೫ ಮ 

ತತ್ಸಮ — ಅದಕ್ಕೆ (ದಟ್ಟಡಿಯನಿಕ್ಕುವ 
ಬಾಲಕನಂಗದೊಂದು ಮಾರ್ಹೊಳಪಿರೆ 
ನೀಲಕುಟ್ಟಿಮದೊಳುರ್ವರೆ ತಜ್ಞನನೀ ಸಪತ್ನಿ ತಾಂ ತಳೆದಳೊ 
ತತಸ್ಮಾಧ್ಯಭವನ೦ ಪುರುಡಿಂದೆನೆ ಕಣ್ಣೆ ರಂಜಿಕುಂ: ರಾಜಶೇವಿ, 
೪. ೭೨) ವ್ಯತ್ಯಾಸವಿಲ್ಲದೆ ಅಥವಾ ಸ್ವಲ್ಪ ವ್ಯತ್ಯಾಸದಿಂದ 
ಕನ್ನಡದಲ್ಲಿ ಬಳಸುವ ಸಂಸ್ಕೃತ ಶಬ್ದ (ಗಲ್ಲಂ ಮಲ್ಲಂ ತಳಂ 


ಸಮನಾದ 


೪೬೯ 


ಇಂತಿವೆಲ್ಲಂ ತತ್ನಮಮು ಇವುದಾಹರಣೆಗಳ ಸೊಲ್ಲಿಸುವೆಂ: 
ಶಬ್ದಮದ, ೩೧೩) 

ತತ್ಪಮೀಪ - ಅದಕ್ಕೆ ಹತ್ತಿರ, ಅಲ್ಲೇ ಹತ್ತಿರ (ನೀನು೦ ತಾನುಂ 
ಒರ್ಮೆ ಗಂಗಾನದೀತೀರದೊಳ್‌ ಬೇಂಟೆಯಾಡುವಲ್ಲಿ 
ತತ್ಸಮೀಪದ ತಾಪಸಾಶ್ರಮದೊಳ್‌: ಪಂಪಭಾ, ೯. ೬೬ ವ) 

ತತ್ನವಿತುರ್ವರೇಣ್ಯ - ಬ್ರಾಹ್ಮಣ, ಶ್ರೌತ (ಅಹಿಂಸಾ ಪರಮೋ 
ಧಮಎಂಬುದಂ ಈ ತತ್ನವಿತುರ್ವರೇಣ್ಯರ್‌ ಅಟೆದರ್‌ 
ತ್ರೈಲೋಕ್ಕಚೂಡಾಮನೀ: ಶಬ್ದಮದ, ೮೫ ಪ್ರ ೪) 

ತತ್ಲ್ಯಾನ - ಆಯಾ ಜಾಗಗಳು (ಕುಮತಿಗಳ್‌ ತತ್ಸ್ಯಾನದೊಳ್‌ 
ಮುನ್ನ ಪುಟ್ಟಿದುವೆ೦ಬರ್‌ ಪುಸಿ ನನ್ನಿಯಜೆಯದೇ೦ ಲೋಕಂ 
ಮರುಳ್ಗೊಂಡುದೋ: ಆದಿಪು, ೮. ೭೩) 

ತಥಾಗತ - ಬುದ್ಧ (ಬುದ್ಧಂ ಸಮಂತಭದಂ ಸಿದ್ಧಾರ್ಥಂ ಮುನಿ 
ತಥಾಗತಂ ಷಡಭಿಜ್ಯಂ ಶೌದ್ಧೋದನಿ ದಶಬಳಂ 
ಅತ್ಯುದ್ಧತಮದಮದನವಿಜಯಿ ಶಾಕ್ಕಂ ಸುಗತಂ: ಅಭಿಧಾವ, 
೧. ೧. ೧೦) 


ತಥಾಗತಮತ - ಬೌದ್ಧಮತ (ಎಂದು ತಥಾಗತಮತಮಂ 
ತಿರಸ್ಕರಿಸಿ ತನ್ನೊಳ್‌ ಅಶಕ್ಕಾ ನುಷ್ಠಾನಕ್ಕೆ ಪೊಣರ್ದ 
ಲೋಕಾಯತ ಶಾಕ್ಕಮತಾವಲಂಬಿಯಂ ಅನವಲಂಬಿತಂ 


ಗೆಲ್ಬು: ಶಾಂತಿಷು, ೮. ೧೪೭ ವ) 

ತಥಾಸ್ತು - [ತಥಾಸ್ತು] ಹಾಗೆಯೇ ಆಗಲಿ (ಎನಗೀವುದು 
ನಿನ್ನನೆ ಪೋಲ್ವ ಪುತ್ರನ೦ ಎಂಬುದು೦ ತಥಾಸ್ತುವೆಂದು 
ತನ್ನಂಶಮನಾಕೆಯ ಗರ್ಭದೊಳವತರಿಸಿ ಯಮಭಟ್ಟಾರಕಂ 
ಅಂತರ್ಧಾನಕ್ಕೆ ಸಂದಂ : ಪಂಪಭಾ, ೧. ೧೧೯) 

ತಥ್ಯ - ನಿಶ್ಚಯ (ಹರಿಯೆಂದಂದಮದಂತೆ ಪಾಂಡುತನಯರ್‌ 


ನಿರ್ದೋಷಿಗಳ್‌ ತಥ್ಯಂ ಇಂತು ರಣಸ್ಥಾನದೊಳ್‌ 
ಇನ್ನೆರಟ್ನುಡಿವೆನೇ: ಪಂಪಭಾ, ೧೩. ೯೦) 

ತಥ್ಯಾಭಿಯೋಗ - ಸರಿಯಾದ ಪ್ರಯತ್ನ (ತನ್ನ ಮಂತ್ರಿ 
ಮುದ್ರಾರಾಕ್ಷಸಂಗೆ ತಥ್ಯಾಭಿಯೋಗಮಾದೊಡಂ 
ಮಿಥ್ಯಾಭಿಯೋಗಮೆಂದು ನಿಶ್ಚೈಸಿ ನಿರ್ವಿಚಾರದಿಂ 


ನಿರ್ದಾಟಿಸಿ ಕಳೆದೊಡಾತಂ: ಪಂಚತಂತ್ರ, ೩೪೬ ವ) 

ತದರ್ಧಪ್ರಮಿತ - ಅದರ ಅರ್ಧದಷ್ಟು ಅಳತೆಯ 
ಯೋಜನಶತಮೂಲ ವಿಸ್ತೃತಮುಂ | 
ತದರ್ಧಪ್ರಮಿತೋಪರಿಮಿತಲವಿಸ್ತಾರಮುಂ: ಆದಿಷು, ೧೩. 
೬೯ ವ) 


(ಅದು 


ತದವಸಾನ ದ ಅದರ ಕೊನೆ (ಪ್ರಿಯಮಿತ್ರೆ 
ಮಜ್ಜನಂಬುಗುವಿನಮಲ್ಲಿರ್ದು ತದವಸಾನದೊಳ್‌ 
ಅಶೇಷಭೂಷಣಭೂಷಿತೆಯಂ ಪಡಿಯಣಅಂ ಕಾನಿಸೆಯುಂ; 


ಶಾಂತಿಪು, ೯. ೧೦೧ ವ) 

ತದಸ್ತು - [ತತ್‌.-ಅಸ್ತು] ಅದು ಆಗಲಿ, (ಎಮ್ಮನ್ವಯಕ್ಕೆ ನೀನ್‌ 
ತಣ್ಣಿದೆಯಾಗು ಎಂದು ಬೇಡುವುದುಂ ತದಸುವೆಂದಂ: 
ಪಂಪಭಾ, ೫. ೧೦೦ ವ) 

ತದಾತನ - ನಡೆಯುತ್ತಿರುವ ಕಾಲದ (ನೈಮಿತ್ತಿಕನಂ ಬರಿಸಿ 
ತದಾತನಮು೦ ಅತ್ಯಂತ ನೂತನಮುಂ ಅಪ್ಪುದೊಂದು 
ಲಗ್ನಮಂ ಪೇಟೆಂ ಎಂಬುದುಂ: ಶಾಂತಿಷು ೫. ೩೭ ವ) 

ತದಾತ್ಸಸುಖ ದ ತಾತ್ಕಾಲಿಕ ಸುಖ (ಜೀವಂ 
ಸದಾತ್ಸಸುಖಲವಸೇವೆಗೆ ಕಳವಳಿಪುದು: ಚಂದ್ರಪ್ರಪು, ೨. 
೩೦) 


ತದಾಶ್ರಮ - [ತತ್‌4+ಆಶ್ರಮ] ಆ ಆಶ್ರಮ 
(ಸಾಮವೇದದ್ದನಿಯೊಳ್‌ ಮೊರೆವ ತುಂಬಿಗಳುಮಂ 
ಪಣ್ಣೆಳಗಿದ ತದಾಶ್ರಮದ ತರುಗಳ ಮೇಗಿರ್ದು ಪುಗಿಲ್‌ 
ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ ಪೊಂಬಣ್ಣದ 


ಕೋಗಿಲೆಗಳುಮಂ: ಪಂಪಭಾ, ೧. ೧೧೫ ವ) 

ತದಿಕು - ಸಲ್ಲಕೀ ಗಿಡ, ಬೇಲದ ಮರ (ಅರೆರೊಳಿ ತಳಿಸಿನ 
ತದಿಕಿನ ಸರಿಸದ ಬೇಳದುರಿಯ ಬಿಳಿಲ ಸಿವನ್ನಿಯ 
ಕಕ್ಷಾಂತರಾಳದಿಂ ಪುದಿರ್ಕುಂ: ವರ್ಧಮಾಷು, ೫. ೫೦) 

ತದಿಗೆ - ಹುಣ್ಣಿಮೆ, ಅಮಾವಾಸ್ಯೆಗಳನಂತರದ ಮೂರನೆಯ 
ದಿನದ ತಿಥಿ (ಯಕಾರಕ್ಕೆ ಗಕಾರಂ: ದ್ವಿತೀಯೆ-ಬಿದಿಗೆ 
ತೃತೀಯೆ-ತದಿಗೆ ಚರ್ಯೆ-ಚರಿಗೆ: ಶಬ್ದಮದ, ೨೭೩ ಪ್ರ 

ತದೀಯ - ಅದಕ್ಕೆ [ಆ ವ್ಯಕ್ತಿಗೆ] ಸಂಬಂಧಿಸಿದ (ತದೀಯ 
ಸಿತಕೇತುಪಟ೦ ಬರೆದಿಟ್ಟ ತಿಟ್ಟದ ಒಪ್ಪುವ ಪಟದಂತೆ 
ನಿಶ್ಚಳತಮಾದುದು ವೇಗಮರುತ್ತಯೋಗದಿಂ: ಶಾಂತಿಪು, ೪. 
೬೦) 

ತದುಕು - ಸಲ್ಲಕಿ ಗಿಡ (ತದುಕು ತಳಿರ್ತುದು ಇಕ್ಕಿದುದು ಪಾದರಿ 
ಪಣ್ಣೆಲೆಯಂ ನಯಕ್ಕೆ ಬಂದುದು ಲತೆ .. .. ಶಿಶಿರಾತ್ಯಯ 
ಜೈತ್ರನವಪ್ರವೇಶದೊಳ್‌: ಲೀಲಾವತಿ, ೯. ೬೨) 

ತದುಕ್ತಕ್ತಿಯೆ - ಅದಕ್ಕಾಗಿ ವಿಧಿಸಿದ ಕಾರ್ಯ (ಆಕೆಯುಂ 
ತದುಕ್ಷಕ್ರಿಯೆಯೊಳಂ ನಿಯಮನಿಯಮಿತೆಯಾಗಿ: ಪಂಪಭಾ, 
ನ್ಮ ಪಮ) 

ತದೆ - ಒದೆ (ತರುವಲಿಯಂ ತದೆದುಂ 
ಅಂತಕವದನಾಂತರದೊಳ್‌ ತೂಂತದೆ 
ಪೆರೆದವೊಲಿಂತೇಕೆ ನಿಂದಂ: ಆಚವರ್ಧ, ೨. ೫೨) 

ತದೆದುಕೊ - ಹೊಡೆದುಕೊ (ಆಕೆ ನೆಲಕ್ಕೆ ಬಿಟ್ಟು ಬಾಯುಂ 
ಬಸಿಆೌಂಬಿವಂ ತದೆದುಕೊಂಡು: ನೇಮಿನಾಪು, ೭. ೧೨) 

ತದೆವಡೆ - ಏಟು ತಿನ್ನು (ಊರ ಸೀರೆಗೆ ಅಗಸಂ ತದೆವರೆದಂ 
ಎನಿಪ್ಪ ನಾಡನುಡಿ ಪರೆವಿನಗಂ: ನೇಮಿನಾಷು, ೮. ೮೦) 

ತದ್ಭವ - ಅದರಿಂದ ಹುಟ್ಟಿದ ಯ(ಧನಾಢ್ಯದಂಪತಿಯೆ 
ತದ್ಧವದಂಪತಿಯಂದಮಮಂ ಪುದುಂಗೊಳಿಸೆ ಪುರಂ 
ವಿರಾಜಿಪುದು: ಚಂದ್ರಪ್ರಹು. ೧೧. ೭೨); ಹೆಚ್ಚು ವ್ಯತ್ಕಾಸ 
ಹೊಂದಿ ಕನ್ನಡಕ್ಕೆ ಬಂದ ಸಂಸ್ಕೃತ ಶಬ್ದ (ಸಕ್ಕದದ 
ತದ್ಭವಂಗಳ ಲಕ್ಕಣಮಂ ಕನ್ನಡಕ್ಕೆ ಲಕ್ಷಿಸಿ ಪೇಟ್ಜ್‌ಂ: ಶಬ್ದಮದ, 
೨೬೭), ಆ ಜನ್ಯ ಹಿಂದಿನ ಜನ್ಮ (ಜಾತಿಸ್ಕರೆಯಾಗಿ 
ತದ್ಭವಪ್ರತ್ಯಯದಿಂ ಭವಸ್ವರೂಪಮಂ .. .. ಕೇರ್ಳದು ತಿಳಿದು: 
ಸುಕುಮಾಚ, ೮. ೧ ವ) 

ತದ್ರು - ಸೌಟು (ತದ್ರು ತಾಂ ದರ್ವಿ ದಾರುಹಸ್ತಕಮೆನಿಪ್ಪುದದು 
ಖಜಿಕಾಖ್ಯಂ: ಅಭಿಧಾವ, ೧. ೧೦. ೩೩) 

ತನಗೆ ಮಾಡು - ತನ್ನ ಕಡೆ ಸೇರಿಸಿಕೊ (ಕಪಟಪ್ರಪಂಚದಿಂದ 
ಆತನುಮಂ ತನಗೆ ಮಾಡಿ ಬೀಡಿಂಗೆ ವಂದು: ಪಂಪಭಾ, ೯. 
೬೦ ವ) 

ತನತು - ತನ್ನ (ಇದು ನಿನ್ನೀ ಅಗಲ್ಲುರದೊಳ್‌ ಪೊದಳ್ಳು 
ತನತೊಂದು ಜನ್ಮಮ೦ ಸಫಳ೦ ಮಾಲುದು: ಆದಿಹು, ೧೨. 
೧೧೯) 

ತನಯ - ಮಗ (ಸರ್ವಾರ್ಥಸಿದ್ಧಿಯೊಳ್‌ ಪುಟ್ಟಿದ ಅಹಮಿಂದಂ 
ಬಂದು ವೃಷಭಸೇನನೆಂಬೊ೦ ತನಯನಾದಂ: ಆದಿಪು, ೮. 
೪೪ ವ) 


ಒದೆದುಂ 
ಟಕ್ಕಿಂ 


೪೭೦ 


ತನಿಗಂಪು - ಸುವಾಸನೆ (ತನಿಗಂಪನಾಳ್ಚು ಕಡುದಣ್ಣೆಸೆನಸುಂ 


ಕವಿತರೆ ನೀಡಿದನಾಗಳ್‌ ದಿವಿಜೇಭಕರಾನುಕಾರಿ 
ನಿಜಕರಯುಗಮಂ: ಕಾದಂಸಂ, ೪. ೧೦೪) 

ತನಿಗರ್ವ -. [ತನಿ-ಕರ್ವು] ಬಲಿತು ಸಿಹಿಯಾದ ಕಬ್ಬು 
(ಮಿಡಿದೊಡೆ ತನಿಗರ್ವ ರಸಂ ಬಿಡುವುವೆ: ಪಂಪಭಾ, ೧. 
೫೫) 

ತನಿಗಂಡ - ಉರಿಯುವ ಕೆಂಡ (ತನಿಗೆಂಡಮನೊಜಲೆ 


ಪತ್ತಲೇನಚೆದಪುದೇ: ಪುಷ್ಪದಂಪು, ೧೪. ೨೯) 

ತನಿಗೆತ್ತು - ತೀವ್ರವಾದ ಬಯಕೆ, ಮಿಡಿತ (ಪದಪು ಮನಕ್ಕೆ 
ಸೊರ್ಕು ನಯನಕ್ಕೆಸೆಯುತಿರೆ ಚುಂಬನಾಭಿಲಾಷದ ತನಿಗೆತ್ತು 
ಬಾಯ್ಲೆ .. .. ಪುದಿದಿರೆ: ಆದಿಷು, ೪. ೧೫) 

ತನಿಗೆತ್ತು - ತೀವ್ರವಾದ ಬಯಕೆ, ಮಿಡಿತ (ಪದಪು ಮನಕ್ಕೆ 
ಸೊರ್ಕು ನಯನಕ್ಕೆಸೆಯುತಿರೆ ಚುಂಬನಾಭಿಲಾಷದ ತನಿಗೆತ್ತು 
ಬಾಯ್ಗೆ ಪುದಿದಿರೆ: ಆದಿಪು, ೪. ೧೫); ಹೊಸ 
ಅದಿರಾಟ (ತಮ್ಮ ಕೆಂಪ೦ ಕಣ್ಣಳ್ಗೆ ಕೊಟ್ಟು ಕಣ್ಗಳ ಬೆಳ್ಳಂ 
ತಮಗೆ ಮಾಜುಗೊಂಡಂತೆ ತನಿಗೆತ್ತುವೆರಸು ಬತ್ತಿ 
ಸೊಗಯಿಸುವ ಬೆಳರ್ವಾಯ್ಗಳೊಳ್‌ ಇಂಪಂ ತಾಳ್ವಿ: 
ಪಂಪಭಾ, ಲ, ೮೮ ವ); ಹೆಚ್ಚಾಗಿ ನಡುಗು 
(ಕಣ್ಣನಿದುಖುಗಲಂ ಎಮೆಯೊಳಾಂತು ನಿಡುಸುಯ್ಗಧರಂ 
ತನಿಗೆತ್ತಲ್‌ ಮನಮಿಕ್ಕು ಒಯ್ಯನೆ ನುಡಿದಂ ಪತ್ರಲೇಖೆಗೆ 
ಅವನಿಪತನಯಂ: ಕಾದಂಸಂ, ೬. ೧೩ 

ತನಿವಣ್‌ - ಸಿಹಿಯಾದ ಹಣ್ಣು (ನೆರೆದು ಅವರೊಳ್‌ ಮುನ್ನಿನ 
ಭವದ ಪುಣ್ಯಕಲ್ಪಾವನಿಜದ ತನಿವಣ್ಣ ರಸದೆ ತಣ್ಣನೆ ತಣಿವಂ: 
ಆದಿಪು, ೬. ೪೮) 

ತನಿಸೋಂಕು - ಹಿತಕರ ಸ್ಪರ್ಶ (ಪೊದಳ್ಳ ಬಲ್ಕುಗುಳ್ಗಳ 
ತಂದಲಂದು ಕವಿತಂದುದು ಅದ೦ ತನಿಸೋಂಕು ಸೋಂಕಿ 
ಮೆಲ್ಲಗೆ ಮಲಯಾನಿಲಂ ಸುಟೆದೊಡೆ ಅಂದು ಜಗಂ 
ಹೊಸತಾದುದು: ಪಂಪಭಾ, ೧೪. ೧೯); ಹಿತವಾಗಿ ಸರ್ಶಿಸು 
(ತಳೆದು ನಿಜಾಂಗಪೀಠತಟದೊಳ್‌ ಜಿನನ೦ ತನಿಸೋಂಕಿ 
ಹಸ್ತದಿಂ ಪುಳಕಿತಗಾತ್ರನಾಗಿ ಮಘವಂ ಮೆ೫ೌದಂ; 
ಪುಷ್ಪದಂಪು, ೧೦. ೨೨) 

ತನು - ಕೃಶವಾದ, ಸಣ್ಣ (ಶಿತಿಕ೦ಠ೦ ಅಲ್ಪವ್ರತಕ್ಕೆ ತನುತರತಪಕ್ಕಂ 
ಏನೊಲ್ಲಪನೇ: ಶಬರಶಂ, ೨. ೮೬); ದೇಹ (ಬಿಸುನೆತ್ತರ್‌ 
ನೆಣ೦ ಅಡಗು ಎಲ್ವು ಸಮಸ್ತಂ ಸುರಿಯೆ ಕೈಗೆ ತೊವಲ್‌ 

ಉಟಿಯಲ್‌ ಅಗುರ್ವಿಸಿದುದು ತೀವಿದ ಗುಳ್ಳೆಯ 
ಪಸುಂಬೆಯ ಸೋರ್ಚಿದಂತೆ ತನು ಕೀಚಕನಾ: ಪಂಪಭಾ, ೮. 
೭೭) 

ತನುಚ್ಛದ -  ದೇಹಕವಚ (ಪರಿತ್ಯಕ್ತ ತನುಚ್ಛದ೦ ಉತ್ತಪ್ಪ 
ರಜತಾವದಾತ ಲೋಹಪುತ್ರಿಕಾನದ್ಭ ಹಿಂಗುಲಿಕಪಾಟಫಲಕಂ: 
ಆದಿಪು, ೧೩. ೪೫ ವ) 

ತನುಚ್ಛವಿ — ದೇಹಕಾಂತಿ (ನೀಲನೀರದತನುಚ್ಛವಿ 
ಭಸ್ಮರಜೋವಿಲಿಪ್ತಂ ಅ೦ಜನಗಿರಿಯಂ ಶರಜ್ಞಳಧರಂ 
ಕವಿದಂತಿರೆ: ಪಂಪಭಾ, ೭. ೫೯) 

ತನುಜ - ಮಗ (ತನುಜ೦ಂ 
ಪುಷ್ಪದಂಪು, ೩. ೯೨) 

ತನುಜಾತ - ತನುಜ (ನಾಲ್ವರುಮ೦ ಅವನೀಶ೦ ದಶರಥಂ 
ಪಡೆದಂ ತನುಜಾತರಂ: ಕಾದಂಬ, ೨. ೫೨) 


ಅಖಿಲಾರ್ಥಕಲ್ಪಾವನಿಜಂ: 


ತನುಜೆ - ಮಗಳು (ಅವನೀತಳಕ್ಕೆ ನಿಜತನುಜೆವೆರಸು 
ಬಿಜಯಂಗೆಯ್ದು .. . ಬ೦ದ೦ ಅಗಕುಲರಾಜಂ: ಗಿರಿಜಾಕ, 
೩ ೧೧೫) 

ತನುತ್ರ - ಕವಚ (ಅಸ್ತಶಸ್ತ್ರ ತನುತ್ರೋತ್ಕರರಹಿತಂಗೆ 
ಅಸಹಾಯಂಗೆ ಅತಿಬಳಜಯಮಂ ಅಳವು 


ದೊರೆಕೊಳಿಸುವೊಲ್‌: ಆದಿಷು, ೧೫. ೧೭) 

ತನುತ್ವ - ದೇಹವಿರುವಿಕೆ (ಮಿತನಖಕೇಶಶೋಭಿತ ತನುತ್ವಂ 
ಅಭುಕ್ತ್ಯುಪಸರ್ಗಭಾವಂ ಅನ್ಸಿತಚತುರಾನನತ್ವಂ 
ಅಖಿಳಾಗಮವಿತ್ತ್ವಂ: ಆದಿಷು, ೧೦. ೪೩) 

ತನುತ್ಸಂಬಡೆ - ಕೃಶವಾಗು (ತನುನಾಮಮಂ ಸಾರ್ಥಕಂ 
ಮಾಟ್ಬಂತೆ ತನು ತನುತ್ವಂಬಡೆಯೆ: ರಾಜಶೇವಿ, ೭. ೯೨ ವ) 

ತನುದಂಡ -  ದೇಹದಂಡನೆ (ಸಮನಿಸೆ ಹಾ ಮಾ 
ದಿಗ್ಗಂಡಮಯ್ದರಿಂದಾಯ್ತು ಭರತನಿಂ ತನುದಂಡಂ: 
ಪಂಪರಾ, ೧. ೮೯) 

ತನುಭೃದ್ಧಣ — 
ತನುಭೃದ್ದಣಜವಮಲ್ಲಿ 
ಚಂದ್ರಪ್ರಷು, ೨. ೨೫) 

ತನುರುಹ - ಮೈಯ ಕೂದಲು (ತನುರುಹ೦ ಅಗೆವೊಯ್ದವೊಲಿರೆ 
ತನು ತಳಿರೆ: ರಾಜಶೇವಿ, ೧೧. ೧೨೦) 

ತನುರೇಖೆಗೊಳ್‌ - ಸೂಕ್ಷ್ಮ ಗೆರೆಗಳಿಂದ ಕೂಡು (ತುಖುಗೆಮೆ 
ನೀಳ್ಬ ಪುರ್ವ ನಿಡುಗಣ್‌ ಪೊಉೌಯಲ್ಲದೆ. ಬಟ್ಟಿತಪ್ಪ 
ಬಾಯ್ದೆಜ್‌ ತನುರೇಖೆಗೊಂಡ ಕೊರಲ್‌ .. .. ಎಂದು ಧಾತ್ರಿ 
ಪೊಗಲ್ಲುಂ: ಪಂಪಭಾ, ೧. ೧೦೮) 

ತನುವಾತ - [ಜೈನ] ವಿಶ್ವಾಕಾಶವನ್ನು ಆವರಿಸಿಕೊಂಡಿದ್ದು, ಎಂಟು 
ಲೋಕಗಳಿಗೆ ಆಧಾರವಾದ ಮೂರು ಅನಿಲಗಳಲ್ಲಿ 
ಕೊನೆಯದು (ಎಂಟುಂ ಪೊಡವಿಗಳ೦ ತಾಳ್ವಿದುವೋಗಡಿಸದೆ 
ಮೂಜು೦ ಮಹಾನಿಲಂಗಳ್‌ ಕ್ರಮದಿ೦ ಅದರ ಪೆರ್ಗಳುಂ 
ಘನೋದಧಿ ಘನವಾತ ತನುವಾತಂಗಳೆಂಬುವು: ಶಾಂತಿಪು, 
೧೨. ೫೧ ವ) 

ತನುವಿತ್ತ - ಶರೀರ ಮತ್ತು ಹಣ (ತನುವಿತ್ತಮೆಂಬ ಬಿತ್ತಂ 
ಜಿನಧರ್ಮಕ್ಷೇತ್ರದಲ್ಲಿ .. .. ಬಿತ್ತಿರ್ದು ಅನುಪಮ ಸುಖಮಂ 
ಬೆಳೆವಂ: ಸಮಯಪ, ೧೫. ೯೦) 

ತನುವಿಧು - ರೇಖಾರೂಪದ ಚಂದ, ಬಾಲಚಂದ್ರ 
(ತನುವಿಧುವೊ೦ದನುಳ್ಳ ನಭದೊಳ್‌ ಶಿಶುಕೇಸರಿಯೊ೦ದನುಳ್ಳ 
ಕಾನನದೊಳ್‌ ಕುಟ್ಕಳನುಳ್ಳ ಸರೋವರದೊಳ್‌: ಆದಿಪು, ೪. 
೮೨) 

ತನುವ್ಯಕ್ತಿ - ದೇಹದ ಸ್ಪಷ್ಟವಾದ ಆಕಾರ (ನಡೆಗೊಂಡಾಗಳ್‌ 
ತನುವ್ಯಕ್ತಿಯನಜೆಯಲಣ೦ ಬಾರದಾಯ್ತತ್ತಣ೦ ಕಾಣ್ಬಡೆಗಂ 
ಗೆಂಟಾದುದು: ಆದಿಹು, ೭. ೫೭) 

ತನೂಜ - ಮಗ (ಅಂತು ಭರದ್ವಾಜ೦ ಆತ್ಮತನೂಜಂಗೆ 
ಪೆಸರನಿಟ್ಟು ತನ್ನ ಕೆಳೆಯ ಪಾಂಚಾಳದೇಶದರಸು 
ಪೃಷಪತನೆಂಬಾತನ ಮಗಂ ದ್ರುಪದನುಮಂ ದ್ರೋಣನುಮಂ 
ಒಡಗೂಡಿ: ಪಂಪಭಾ, ೨. ೪೩ ವ) 

ತನೂಜಾತೆ - ಮಗಳು (ಎನ್ನ ತನಯಂಗೆ ತಕ್ಕಳ್‌ ನಿನ್ನ 
ತನೂಜಾತೆ ರೂಪವತಿ ಸೀತೆ ಗಡಾ: ಪಂಪರಾ, ೫. ೧೮) 

ತನೂಜೆ - ತನೂಜಾತೆ (ಉರ್ವರೆಯಂ ಇಳಾತನೂಜೆಯೆನುತ 
ಅಂತು ಅದಂ ಈಕ್ಷಿಸುವರ್‌ವನೇಚರರ್‌: ಕಾದಂಬ, ೧. ೯೭) 


ಜೀವಸಮೂಹ 
ಸಂಶಯಂ 


(ಕ್ಷಣಭ೦ಗವೃತ್ತಿ 
ನೋಲ್ಬೊಡಿತ್ತಣಮಿಲ್ಲ: 


೪೭೧ 


ತನೂದರ - ತೆಳುವಾದ ಹೊಟ್ಟೆ (ಒದವಿದ ಕರ್ಪನೆಯ್ದೆ 
ಪರಿವೃತ್ತಪಯೋಧರಕ್ಕೆ ಮಾಡದೆ ವಳಿಭಂಗಮಂ ಕಟೆಯೆ 
ತೋರ್ಪುದನಂತೆ ತನೂದರಕ್ಕೆ ಮಾಡದೆ: ಆದಿಷು, ೮ ೪೭) 

ತನೂದರಿ - ತೆಳುವಾದ ಹೊಟ್ಟೆಯುಳ್ಳವಳು (ಲಲನಾಜನಕ್ಕೆ ತಾನೀ 
ಲಲನೆ ದಿಟಂ ತಿಲಕಮೆಂದು ವರ್ಣಿಸುತ ಒಲವಿಂ ತಿಲಕಿಸುವ 
ತೆಣದಿಂ ಒರ್ವಳ್‌ ತಿಲಕಮನಿಟ್ಟಳ್‌ ತನೂದರಿಯ 
ಪೆರೆನೊಸಲೊಳ್‌: ಶಾಂತೀಶ್ವಪು, ೪. ೨೪೨) 

ತನೂಭವ - ತನೂಜ (ಸುರಿವರಲ ಒಂದು ಬೆಳ್ಳರಿಯದು 
ಆತ್ಮತನೂಭವನ ಉತ್ತಮಾಂಗದೊಳ್‌ ದೊರೆಕೊಳ: ಪಂಪಭಾ, 
೫. ೧೦೩) 

ತನೂರುಹ - ಮೈಗೂದಲು (ಕೇಳ್ದದ೦ .. .. ತಾಳ್ಚಿ ಮುದಮಂ 
ತನೂರುಹಂ ಗುಡಿಗಟ್ಟುತ್ತ ಏಳ್ಳಿರೆ: ರಾಜಶೇವಿ, ೪. ೨೮) 

ತನೆವಂದಿ - ಗಬ್ಬ ಧರಿಸಿದ ಹಂದಿ (ಪಿಡಿವಂದೀ ತನೆವಂದಿ 
ಕುರುಡು ಕುಂಟೆಂದದಲಸದಣಿದಂತು: ಪಂಪಭಾ, ೫. ೪೬) 

ತನ್ನಂಕ - ತನ್ನ ಹೆಸರು (ತನ್ನಂಕದೊಂದುಗೃಸಾಯಕದಿಂ 
ನಾಯಕರಂ ಪಡಲ್ಪಡಿಸುತುಂ ತಾಂ ತಂದನಂದು 
ಅಂಬೆಯಂಬಿಕೆಯಂಬಾಲೆಯರೆಂಬ ಬಾಲೆಯರಂ: ಪಂಪಭಾ, 
೧. ೭೪) 

ತನ್ನಂಶ - ತನ್ನ ಭಾಗ (ಎನಗೀವುದು ನಿನ್ನನೆ ಪೋಲ್ವ ಪುತ್ರನಂ 
ಎಂಬುದುಂ ತಥಾಸ್ತುವೆಂದು ತನ್ನಂಶಮನಾಕೆಯ 
ಗರ್ಭದೊಳವತರಿಸಿ.. ಯಮಭಟ್ಟಾರಕ೦  ಅಂತರ್ಧಾನಕ್ಕೆ 
ಸಂದಂ : ಪಂಪಭಾ, ೧. ೧೧೯) 

ತನ್ನವೊಲೆ -. ತನ್ನಂತೆಯೇ (ಮತ್ತೊರ್ವ ಮಗನಂ 
ಬೇಡೆಂದಂಬಿಕೆಗೆ ಪೇಟಳ್ಲಾಡಾಕೆಯುಂ ವ್ಯಾಸಭಟ್ಟಾರಕನಲ್ಲಿಗೆ 
ಪೋಗಲಲಸಿ ತನ್ನ ಸೂಳೆಯಂ ತನ್ನವೊಲೆ ಕಯ್ಲೆಯ್ದು 
ಬರವಂ ಬೇಡಲಟ್ಟಿದೊಡೆ: ಪಂಪಭಾ, ೧. ೮೫ ವ) 

ತನ್ನಜೆಪು -  ತಾನಾರೆಂದು ತಿಳಿಸು (ಕಿರೀಟಿ ತನ್ನಜೆಪುತ್ತೆ 
ಶಮೀದ್ರುಮದಲ್ಲಿಗೆ ಆತನಂ ನೀಡಿರದೆ ಉಯ್ದು ನೀಡಿಸಿದಂ 
ಆತನಿ೦ ಅಲ್ಲಿಯ ಕೈದುವೆಲ್ಲಮಂ: ಪಂಪಭಾ, ೮. ೧೦೦) 

ತನ್ನಿಕ್ಕಿದ ತತ್ತಿಯನೆ ಪಾವು ನೊಣೆವಂತೆ - ಇಲನಿಟ್ಟ 
ಮೊಟ್ಟೆಯನ್ನು ತಾನೇ ನುಂಗಿದಂತೆ (ರಣದೊಳ್‌ ಮಕ್ಕಳಂ 
ಆಂ ಕೊಂದೊಡೆ ತನ್ನಿಕ್ಕಿದ ತತ್ತಿಯನೆ ಪಾವು 
ನೊಣೆವಂತಕ್ಕುಂ: ಪಂಪಭಾ, ೧೦. ೧೩) 

ತನ್ನೀವಳವು -.. [ತನ್ನೀವ- ಅಳವು] ತಾನು ನೀಡುವ ಅಳತೆ, 
ಸಾಮರ್ಥ್ಯ (ಸೋರ್ವ ವಸುಧಾರೆಯಂ  ಕೆಯ್ದಾರ್ವ 
ನಿಧಾನಮುಮಂ ಇಟಿಸಿ ತನ್ನೀವಳವಿ೦ ಪಾರ್ವ೦ಗ೦ ಅಳಿಪಿ 
ಬೇಡಿದ ಪಾರ್ವಂಗಂ ಪಿರಿದನಿತ್ತಂ: ಪಂಪಭಾ, ೯. ೭೨) 

ತನ್ನೆಚ್ಚ - ತಾನು ಪ್ರಯೋಗಿಸಿದ [ಬಾಣ] (ಆಗಳ್‌ 
ಪ್ರಳಯದುಳ್ಳಮುಳ್ಳುವಂತೆ ತನ್ನೆಚ್ಚಂಬು ಮುನಿಕುಮಾರನ 
ಕಣ್ಣೊಳಮೆರ್ದೆಯೊಳಂ ಉಳ್ಳೆ: ಪಂಪಭಾ, ೧. ೧೧೧ ವ) 

ತನ್ಮುನಿಶಾಪ -. [ತತ್‌.ಮುನಿಶಾಪ] ಆ ಮುನಿಯ ಶಾಪ, ಈ 
ಸಂದರ್ಭದಲ್ಲಿ ಕಿಂದಮ ಎಂಬ ಖಯಷಿ ಕಾಮಾಕ್ರಾಂತಕ್ಕಾಗಿ 
ಪಾಂಡುವಿಗೆ ಕೊಟ್ಟ ಶಾಪ (ಅದಿನ್ನೆನಗೆ ತಪ್ಪುದು 
ತನ್ನುನಿಶಾಪದಿಂದಂ ಇನ್ನಾರುಮಿದರ್ಕೆ ವಕ್ರಿಸದಿರಿ೦ 
ವನವಾಸದೊಳಿರ್ಪೆಂ: ಪಂಪಭಾ, ೧. ೧೧೪) 


ತನ್ನಂಗಿ - [ತನು*ಅಂಗಿ] ಕೃಶವಾದ ದೇಹದವಳು, ಕೋಮಲ 

ಶರೀರೆ (ತನ್ಹಂಗಿಗೇ೦ ಚೆಲ್ಬುವೀಜಿದುವೋ ಮುತ್ತಿನ ಪಚ್ಚಮುಂ 

ದುಗುಲಮುಂ: ಜಗನ್ನಾವಿ, ೨. ೭೨) 
- ತನ್ನಂಗಿ (ನಿನ್ನನಾ ತನ್ನಿಯೆತ್ತಂಬಳದುತ್ತುಂಗಸ್ತನಂ 

ಮಾಣ್ಣಿರದೆ ಬಳಸಲ್‌: ಆದಿಷು, ೪. ೨೧) 

ತಪ - ತಪಸ್ಸು (ಬೂದಿ ಜೆಡೆ ಲಕ್ಕಣಂ ತಪಕೆ ಆದುವು 
ಎರಲ್ಟೊಣೆ ಶರಾಸನಂ ಕವಚಂ ಇದೆಂತಾದುವೋ ಮುತ್ತುಂ 
ಮೆಟಸು೦ ಕೋದಂತುಟೆ ನಿನ್ನ ತಪದ ಪಾಂಗೆಂತು ಗಡಾ: 
ಪಂಪಭಾ, ೭. ೯೨); ಬೇಸಿಗೆ (ನಿದಾಘಂ ತಪಾಹ್ವಯಂ 
ಗ್ರೀಷ್ಠಂ: ಅಭಿಧವ, ೧. ೨. ೧೩); [ಜೈನ] ಅನಶನ, ವಿವಿಕ್ತ, 
ಅವಮೋದರ್ಯ, ವೃತ್ತಿಪರಿಖ್ಯಾನ, ರಸಪರಿತ್ಕಾಗ, ವಿವಿಕ್ತ 
ಶಯ್ಯಾಸನ, ಕಾಯಕ್ಷೇಶ, ಪ್ರಾಯಶ್ಚಿತ್ತ, ವಿನಯ, ವೈಯಾವೃತ್ತ, 
ಸ್ವಾಧ್ಯಾಯ, ಉತ್ಸರ್ಗ, ಧ್ಯಾನ ಎಂ ಹನ್ನೆರಡು ಬಗೆಯ 
ತಪಸಗಳು (ವಸುಷೇಣ೦ ಅಗ್ಗಳಿಪ ತಪಮಂ ಕೈಕೊಂಡಂ 
ಶ್ರೇಯೋ ಮುಮುಕ್ತುಸಮಕ್ಷದೊಳ್‌: ಅನಂತಪು, ೧೨. ೩೨); 

ತಪಃಪರೀಷಹ - [ಜೈನ] ತಪಸ್ಸನ್ನು. ಮಾಡುವಾಗ 
ಸಹಿಸಿಕೊಳ್ಳಬೇಕಾದ ತೊಂದರೆಗಳು 

ತಪಃಹೋತ - ತಪಸ್ಸಿನ ಹಡಗು (ಪೆಂಪುವೆತ್ತ ತಪಃಪೋತದಿನಣ್ಣ 
ನೀಂ ತಡಿಯನೆಯ್ದು ಅ೦ತಲ್ಲದಿ೦ತೀ 
ಚತುರ್ಗತಿಸಂಸಾರಪಯೋಧಿಯಂ ಪೊಅಮಡಲ್‌ ಮತ್ತಿಲ್ಲ 
ನೀನಾರ್ತಪೈ: ಆದಿಷು, ೩. ೫೬) 


ನ್ವ 


ತಪಃಪ್ರಭಾವ — ತಪಸ್ಸಿನ ಪರಿಣಾಮಕಾರಿಕತೆ 
(ಮುನಿಗಣೇಶ್ಚರರೊಡನೆ.. ದಾಳಿವೂಗೊಯ್ವೊಡನೆ.. ವರ್ಪ 
ಗೋಳಾಂಗೂಳಂಗಳುಮಂ ನೋಡಿ ತಪೋವನದ 


ತಪೋಧನರ ತಪಃಪ್ರಭಾವಕ್ಕೆ ಜೋದ್ಯಂಬಟ್ಟು: ಪಂಪಭಾ, ೧. 
೧೧೫ ವ) 

ತಪನ ದ ಸೂರ್ಯ (ಆಂತು ಪರಾಶರನಂದನನ 
ಉಪದೇಶದೊಳ್‌ ತಪನಪ್ರಭ೦ ತಪಂಗೆಯ್ಯಲ್‌ ತಗುಳ್ಳೊಡೆ: 
ಪಂಪಭಾ, ೭. ೭೯ ವ) 

ತಪನಕರ - ಬಿಸಿಲು, ಸೂರ್ಯ (ತಪನಕರ೦ ತನುಗಳನುರ್ಜ 
ಪೋಗೆ ಸಾರ್ದತ್ತು ಜಕ್ಕವಕ್ಕಿಯ ಪೊಣರುಂ: ಆದಿಪು, ೧೧. 
೫೦) 


ತಪನಕಿರಣಾಳಿ - ಬಿಸಿಲು (ಸುತ್ತುಲುಮುರಿಮಾಲೆಗಳೆನೆ 
ಪೊತ್ತಿಸಿದವೊಲಳುರೆ ತಪನಕಿರಣಾಳಿ ಮುನೀಂದ್ರೋತ್ತಮ 
ಗುರು ಕಲ್ಲೆನೆ ನಿಂದೆತ್ತಿದ ಬೆಳ್ಗೊಡೆಯ 


ನೆಟಲೊಳಿರ್ಪಂತಿರ್ದಂ: ಆದಿಪು, ೬. ೩೧) 

ತಪನತಪ್ಪ - ಬಿಸಿಲಿನಲ್ಲಿ ಸುಟ್ಟ (ನಿಂದ ಶಿಲೆ ತಪನತಪ್ಪಮಿದೆಂದು 
ಅಂಬುಜನಿಳಯೆ ಪದ್ಮವಿಷ್ಠರಮಂ ಸ ಕೃತೇಚ್ಛಂಗೆ ಪಡೆದು: 
ಅದಿಷು, ೯. ೮೫) 

ತಪನಸುತ - ಕರ್ಣ (ತಪನಸುತಂ ಬೇಜ್‌ ಪೊಲ್ಲದಂ 
ನುಡಿದನಾವಗಂ ಬಿಸುಟಂ ರಕ್ಷಿಪ ಕಯ್ದುವಂ: ಗದಾಯು, ೨. 
೨೦) 

ತಪನಾಂಶು - [ತಪನ+ಅಂಶು] ಬಿಸಿಲು (ಅಂತು ನೃಪಂ 
ನಡೆಯೆ ಲಲಾಟಂ ತಪತಪನಾಂಶುವಿಂ ಸರೋವರಜಲಂ 
ಓರಂತಿರೆ ಕಾಯ್ಗೊಂಡದ ನೀರಂತಿರೆ: ಆದಿಷು, ೧೧. ೪೮) 


ತಪನಾತಪ - ಸುಡುವ ಬಿಸಿಲು (ತಪನಾತಪದಿಂ 
ಜೇಷ್ಟಾಕ್ರಪಣೆಯನೊಳಕೊಂಡು: ಪಂಪರಾ, ೭. ೯೫) 


೪೭೨ 


ತಪನಾಸ್ತ - ಸೂರ್ಯಾಸ್ತ (ಇಸೆ ತಮದಂಬಿನಿಂ ತಪನಾಸ್ತದಿಂ 
ಅದಿಬಾಣದಿಂದಿಸೆ ದನುಜಾಧಿಪಂ: ಪಂಪರಾ, ೧೪. ೧೬೧) 

ತಪನೀಯ - ಬಂಗಾರ (ಕಾಯ್ದಿನುಗತೆಯಿಂ ಆತಪಂ ಆ 
ತಪನೀಯ ದೀಧೀತಿಪ್ರಸರಮ೦ ಅಕ್ಕಿಸಲ್‌ ನೆಜ್‌ಯದೆ ಇಂತು 
ಮಗುಳ್ಹಿದುದು ಎಂಬಿನಂ: ಶಾಂತೀಶ್ವಪು, ೧೧. ೩) 

ತಪನೀಯಸೂತ್ರ - ಚಿನ್ನದ ಎಳೆ (ತಪನೀಯಸೂತ್ರದೊಳ್‌ .. .. 


ಬ್ರಹ್ಮಸೂತ್ರಾಭಿಧಾನ ಯಜ್ಞೋಪವೀತದಿಂ 
ಪವಿತ್ರಗಾತ್ರರ್ಮಾಡಿ: ಆದಿಷು, ೧೫. ೧೧ ವ) 
ತಪನೋದಯ - ಸೂರ್ಯೋದಯ (ರಾಮಭುಜಪ್ರತಾಪ 


ತಪನೋದಯ ಶೈಲಮುಪಾಂತ ಪರ್ವತಸ್ತೋಮಸಮನ್ನಿತಂ: 
ಪಂಪರಾ, ೧೧. ೧೬೦) 

ತಪನೋಪಲಪುತ್ರಿಕೆ - ಸೂರ್ಯಕಾಂತ ಶಿಲೆಯ 
ಬಿಸಿಲೇಣಿದ ತಪನೋಪಲಪುತ್ರಿಕೆಯಂತೆ ಕಾಯ್ದು 
ಕೆಳದಿಯ ಬಟಿಸಂದು: ಲೀಲಾವತಿ, ೧೪. ೩೩ ವ) 

ತಪಮಾನ್‌ - [ತಪಂ- ಆನ್‌] ತಪಸ್ಸನ್ನು ಕೈಗೊಳ್ಳು (ಪೋಗಿ 
ಇಂದ್ರಕೀಲಕ್ಕೆ. ಪೆಂಪಡರ್ದುದ್ಯತ್‌  ತಪಮಾಂಪುದೆಂದು 
ಬೇಸನಿತ್ತಂ: ಶಬಶಂವಿ, ೨. ೧೧೬) 

ತಪಶ್ನರಣ - ತಪಸ್ಸಿನ ಆಚರಣೆ (ಮಹಾತ್ಮಂ ಸಕಳದುರಿತಹರಣ 
ಕರಣಕಾರಣ ತಪಶ್ಚರಣ ಪರಿಣತಾಂತರಂಗನಾಗಿ: 
ಸುಕುಮಾಚ, ೧೧. ೮೩ ವ) 

ತಪಷ್ಟಟ್ಕ - [ಜೈನ] ತನ್ನೊಳಗಿಗೆ ಸಂಬಂಧಿಸಿದ ಆರು ಬಗೆಯ 
ತಪಸ್ಸುಗಳು (ಮತ್ತಂ ಅಭ್ಯಂತರ ತಪಷ್ಟಟ್ಕದೊಳ೦ ಪ್ರಾಯಶ್ಚಿತ್ತ 
ವಿನಯ ವೈಯಾಪೃತ್ಯ ಸ್ವಾಧ್ಯಾಯ ಧ್ಯಾನ ವ್ಯತ್ತರ್ಗ೦ಗಳಂ 
ಕೈಕೊಂಡು: ಆದಿಷು, ೬. ೩೩ ವ) 

ತಪಸಿ - ತಪಸ್ವಿ (ಬೆರಲೊಳ್‌ ಬೀಣೆಯ ತಂತಿಗಳ್‌ ಒರಸಿದ 
ಕೆಂಗಲೆಗಳ್‌ ಅಕ್ಷಮಾಲೆಯೊಳ್‌ ಎಸೆದಂತಿರೆ ಪೊಸೆಯೆ 
ಮುತ್ತು ಪವಳಂ ಬೆರಸಿದವೊಲಾಯ್ತು ಚೆನ್ನ ತಪಸಿಯ 
ಕೆಯ್ಕೊಳ್‌: ಪಂಪಭಾ, ೬. ೧೦) 

ತಪಸ್ತಪನ - [ತಪಃ ತಪನ] ತಪಸ್ಥೆಂಬ ಸೂರ್ಯ (ಅಂತು 
ಉಗ್ರೋಗತಪಂಗೆಯ್ಯೆ ತತ್‌ ತಪಸ್ತಪನವಿಪುಳಮರೀಚಿಗಳ್‌ 
ತಮಗೆ ತಪೋವಿಘಾತಮಂ೦ಂ ಮಾಡುವುದುಂ: ಪಂಪಭಾ, ೮. 
೧೦ ವ) 

ತಪಸ್ಥೆ - ತಪಸ್ಸಿನಲ್ಲಿ ತೊಡಗಿರುವವಳು ಹನುಮನರಸಿಯರೆಲ್ಲಂ 
ಸುಮತಿಗಂತಿಯರ ಪಕ್ಕದೊಳ್‌ ತಪಸ್ಥೆಯರಾದರ್‌: ಪಂಪರಾ, 
೧೬. ೪೨ ವ) 

ತಪಸ್ವಿ - ತಪಸಿ (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ ಪೊನ್ನ 
ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ ತ್ರಿಪು೦ಡ್ರಕ೦ ಒಪ್ಪೆ 
ಪಿಂಗಜಟಾಳಿ ತಾವರೆಯ ಸೂತ್ರದೊಳಾದ ಜನ್ನವಿರಂ 
ದುಕೂಲದ ಕೋವಣಂ ಕರಂ ಒಡಂಬಡೆ ನೋಟಕರ್ಕಳಂ 
ಆ ತಪಸ್ವಿ ಮರುಳ್ಹಿದಂ: ಪಂಪಭಾ, ೬. ೮) 

ತಪಿ - ತಪನ, ಸೂರ್ಯ (ರವಿ ಮಾರ್ತಂಡಂ ಪತಮಗಂ ತಪಿ 
ತಪನಂ: ಅಭಿಧಾವ, ೧. ೧. ೬೪) 


ಪ್ರತಿಮೆ 


ತಪೋಧನ — ತಪಸ್ಸನ್ನೇ ಧನವಾಗುಳ್ಳ ಯಷಿ 
(ಮುನಿಗಣೇಶ್ವರರೊಡನೆ  ದಾಳಿವೂಗೊಯ್ದೊಡನಿ ವರ್ಷ 
ಗೋಳಾಂಗೂಳಂಗಳುಮಂ ನೋಡಿ ತಪೋವನದ 


ತಪೋಧನರ ತಪಃಪ್ರಭಾವಕ್ಕೆ ಜೋದ್ಯಂಬಟ್ಟು: ಪಂಪಭಾ, ೧. 
೧೧೫ ವ) 


ತಪೋನಿಯೋಗ - ತಪ್ಪಸಿನ ಕಾರ್ಯ (ಭಗೀರಥಂ ನೆಗಟ್‌ 
ತಪೋನಿಯೋಗದೊಳ್‌ ಅವಂಗೆ ಅಮರಾಪಗೆ ಮೆಚ್ಚಿ 
ಪಾಯ್ವುದುಂ: ಪಂಪಭಾ, ೪. ೧೩) 

ತಪೋಪಳ - ತಪಸ್ಥೆಂಬ ಕಲ್ಲು [9] (ತನ್ನೂರ್ಮಿಗಳ್‌ ಬಂದುವು 
ಅಂದು ಇದಚೆ೦ಂ ಪೋದ ತಪೋಪಳ೦ ಗಗನಮಂ 
ಮಾರ್ಪೊಯ್ಯೆ ಕಣ್ಣೊಪ್ಪಿ ತೋರ್ಪುದು: ಪಂಪಭಾ, ೪. ೨೪) 

ತಪೋಮಯಾನಳ - [ತಪೋಮಯ-ಅನಳ] ತಪಸ್ಸೆಂಬ ಬೆಂಕಿ 
(ಸ್ಫುರಿತತಪೋಮಯಾನಳನಿಂ ಈಯೊಡಲಂ ನೆಗಟ್ಟೇ 
ಗಿರೀಂದ್ರಕಂದರದೊಳಗಿಂತೆ ದಲ್‌ ಕರಗಿಪೆಂ: ಪಂಪಭಾ, ೮. 
೬) 

ತಹೋಮಯೂಖ - ತಪಸ್ಸಿನ ಕಾಂತಿ (ಇರುಳ್‌ ಶಶಿರುಚಿಯಂ 
ಪರಿಭವಿಸಿ ನಭಮನಡರ್ದುವು ನರೇಂದ್ರತಾಪಸ 
ತಪೋಮಯೂಖಾವಳಿಗಳ್‌: ಪಂಪಭಾ, ೮. ೧೦) 

ತಪೋವನ — ತಪಸ್ಸನ್ನು ಮಾಡುವ ಜಾಗ 
(ಮುನಿಗಣೇಶ್ವರರೊಡನೆ ದಾಳಿವೂಗೊಯ್ದೊಡನೆ ವರ್ಪ 
ಗೋಳಾಂಗೂಳಂಗಳುಮಂ ನೋಡಿ ತಪೋವನದ 
ತಪೋಧನರ ತಪಃಪ್ರಭಾವಕ್ಕೆ ಜೋದ್ಯಂಬಟ್ಟು: ಪಂಪಭಾ, ೧. 
೧೧೫ ವ) 

ತಹೋವಲ್ಲಿ - ತಪಸ್ಸೆಂಬ ಬಳ್ಳಿ (ತಪೋವಲ್ಲಿಯೊಳಪ್ಪ 
ಅನಲ್ಲಸುಖಮೆಲ್ಲಮಂ ಅಲ್ಪಸುಖಕ್ಕೆ ಮಾಜೆ ಬಂದಿಲ್ಲಿ.. 
ಮಹಾಬಳನಾಗಿ ಪುಟ್ಟಿದಂ: ಆದಿಷು, ೨. ೪೨) 


ತಪೋವಿಘಾತ - ತಪ್ಪಸ್ಸಿಗೆ ವಿಫ್ನ ಅಡ್ಡಿ (ನರೇಂದ್ರತಾಪಸಂ 
ತನ್ನಿಂದ್ರತ್ತಮಂ ಕೊಳಳೆಂದು ತಪಂಗೆಯ್ದಪಂ ಎಂಬ 
ಸಂಕೆಯೊಳ್‌ ತಪೋವಿಘಾತ೦ ಮಾಡಿಂ ಎಂದು: ಪಂಪಭಾ, 


0B) 

ತಪೋವೃದ್ಧ - ಹಿರಿಯ ತಾಪಸಿ (ಕುಂತಿ ಶೋಕಾಕ್ರಾಂತೆಯಾಗಿರೆ 
ತಹೋವನದ ತಪೋವೃದ್ದರಾ ಕಾಂತೆಯನಿಂತೆಂದು 
ಸಂತೈಸಿದರ್‌: ಪಂಪಭಾ, ೨. ೨೬ ವ) 

ತಪ್ಪ - ಸುಡಲ್ಪಟ್ಟ (ವಿಚಿತ್ರವೀರ್ಯನುಮವಾರ್ಯವೀರ್ಯನಾಗಿ 
ಕೆಲವು ಕಾಲಂ ರಾಜ್ಯಲಕ್ಷ್ಮಿಯ೦ ತಾಳಿ ರಾಜಯಕ್ಷತಪ್ತ 
ಶರೀರನಾತ್ಮಜವಿಗತಜೀವಿಯಾಗಿ.  ಪರಲೋಕಪ್ರಾಪ್ತನಾದೊಡೆ: 
ಪಂಪಭಾ, ೧. ೮೦ ವ) 

ತಪ್ತತಪನೀಯಚ್ಛಾಯ - ಪುಟವಿಟ್ಟ ಚಿನ್ನದ ಮಿರುಗು 
(ಚೈತ್ಯಾಲಯಂಗಳ೦ ಅರ್ಚಿಸಿ ತಪ್ತಶಪನೀಯಚ್ಛಾಯನುಂ 
ಸಪ್ಪಹಸ್ತೋಚ್ಛಯನುಂ: ಆದಿಪು, ೨. ೬೯ ವ) 

ತಪ್ಪಾಯಃಪುತ್ರಿಕಾಲಿಂಗನ - ಕಾದ ಕಬ್ಬಿಣದ ಪ್ರತಿಮೆಯನ್ನು 
ಅಪ್ಪುವುದು (ತಪ್ತಾಯಃಪುತ್ರಿಕಾಲಿಂಗನದೊಳ೦ ಅತಿಕರಾಳ 
ಶೂಲಾರೋಹಣದೊಳಂ: ಅಜಿತಪು, ೧೧. ೧೧ ವ) 

ತಪ್ಪಾಯಸ - ಕಾದ ಕಬ್ಬಿಣ (ಸಿತಕರ್ಷಪಂಗಳನಿಟಿಯೆ 
ಸುರಿವುದುಂ ತಪ್ತಾಯಃಕಟಾಹಪತಿತ ಲಾಜಃಪುಂಜದಂತೆ 
ದೆಸೆದೆಸೆಗೆ ಚಳಿಲ್‌ ಚಳಿಲೆನೆ ಸಿಡಿಲ್ಲು: ಅಜಿತಪು, ೧೦. ೫೩ 
ವ) 

ತಪ್ತಾಯಸರಸ - ಕಾದ ಕಬ್ಬಿಣದ ದವ (ನಾಯಕಸಾರವೊಲಿದು 
ಕಡುಸೀಯೆನೆ ಕುಡಿಯೆಂದು ತಂದು ಕುಡಿಯಿಸುವರ್‌ 
ತಪ್ತಾಯಸರಸಮಂ೦ಂ ಬಸನಿಗಪಾಯಂ ಭವಭವದೊಳ್‌ 
ಎಂದುಂ ಏಂ ಕುಂದುಗುಮೇ: ಶಾಂತಿಪು, ೭. ೯೭) 

ತಪ್ಪ - ಕೊನೆಗಾಣುವ (ಉಊೋಡಿಸುಗುಂ ತಪ್ಪ 
ಎಂತಪ್ಪರುಮಂ: ಮಲ್ಲಿನಾಹು, ೭. ೬೬) 


ದಿವಸಂ 


೪೭೩ 


ತಪ್ಪಡಿ - ದಾಪುಗಾಲು (ತಪ್ಪಡಿಯ೦ ಅಷ್ಟೋತ್ತರಶತಪ್ರಮಿತಮಂ 
ಮಣ್‌ೌಯದೆ ನೆಜ್‌ೌ ಇಟ್ಟು ಅಲ್ಲಿ ನಿಲ್ಲಿಂ: ಕರ್ಣನೇಮಿ, ೩. 
೧೫೯ ವ) 

ತಪ್ಪಲೆ - ತಪ್ಪಲ್ಲವೇ (ಬೇಡಂ ಈ ಬಿನದಂ ತಪ್ಪಲೆ ಕಲ್ಪಿತಂ 
ಪರಿಯದಾತಂಗೆಂದು ನಿನ್ನೀ ಮನಂ ನಿನಗಾತಂ ದೊರೆ 
ನೆಟ್ಟನಾದಿಪುರುಷಂಗೇಕಕ್ಕ ನೀನ್ನಾಣ್ಣುವೈ: ಪಂಪಭಾ, ೪. ೬೯) 

ತಪ್ಪಿದನಿಲ್ಲ - ತಪ್ಪಿದವನಾಲಿಲ್ಲ (ತನ್ನ ನುಡಿದ ಪ್ರತಿಜ್ಞೆಯಂ 
ಏಗೆಯ್ದುಂ ತಪ್ಪಿದನಿಲ್ಲ: ಪಂಪಭಾ, ೧, ೮೩ ವ) 

ತಪ್ಪಿರ್‌ - ತಪ್ಪು ಮಾಡು ಮತ್ತು ಮಾತಿಗೆ ತಪ್ಪು (ನಿನಗೆ 
ಅಹಿತರ್‌ ಎಯ್ದೆ ತಪ್ಪಿರ್ದರ್‌ ಅವರ್‌ ತಪ್ಪಿದ ಬಟೆಕ್ಕೆ ತಪ್ಪಿದ 
ತಪ್ಪೇಂ ಗಳ ನನ್ನಿಗೊಪ್ಪಮಲ್ಲದೆ ತಪ್ಪೇ: ಪಂಪಭಾ, ೭. ೫೨) 


ತಪ್ಪು - ಮೀರು (ನಿಜಾಂಫಿನಖಿದರ್ಪಣಚುಂಬಿತ 
ದೃಜ್ನಿಜಾನನೇಂದುವನವಲೋಕಿಸುತ್ತ ಅವಧಿ ತಪ್ಪಿದುದು 


ಆಜ್‌ನೆ ಪತ್ತು ತಿಂಗಳಾದುವು: ಆದಿಷು, ೧೨. ೪೨); 
ತಪ್ಪುಮಾಡು (ನೆಲನ೦ ಒಪ್ಪಿಸಿ ತಪ್ಪದೆ ಬಾಟಂ ಎನ್ನದೆ ಈ 
ಉರ್ಕಿನೊಳೆಂತು ನಿಂದು ಸೆಣಸಲ್‌ ಬಗೆ ಬಂದುದು: 
ಪಂಪಭಾ, ೯. ೫೦); [ನಿಷ್ಠೆ ತಪ್ಪು (ಅಣಿದೆಂ 
ಸೋದರರೆಂದು ಪಾಂಡವರಂ ಇನ್ನೆಂತು ಎನ್ನರಂ ಕೊಲ್ವೆಂ 
ಅಬ್ಕಜಸಾಳ್‌ ಎನ್ನಂ ಪೊರೆದು ಎಯ್ದೆ ನಂಬಿದ ನೃಪಂಗೆಂತು 
Su ತಪ್ಪುವೆಂ: ಪಂಪಭಾ, ೯. ೭೧); 
ಮುಗಿದುಹೋಗು (ತನ್ನ ದೊಣೆಯಂಬುಗಳ್‌ ತವುವನ್ನೆಗಂ 
ಎಚ್ಚು ಅಂಬು ತಪ್ಪೊಡೆ ಅಭಿವಾದನಯೆನಲ್ಕೆ ಇನ್ನೆನಗೆ ಪದಂ 
ಇದು ಎಂದು ಕರಂ ನಗೆ ಸುರರ್‌: ತರಾ ನಹ ೪೦); 
ಅನುಮಾನ, ಶಂಕೆ (ಶಂಖಚಕ್ರಹಳಕುಳಿಶ ಲಾಂಛಿತಮಾಗಿರ್ದ 
ಅಡಿವಜ್ಜಿಯಂ ನೋಡಿ ದುರ್ಯೋಧನನ ಪಜ್ಜೆಯಪ್ಪುದು 
ಏನುಂ ತಪ್ಪಿಲ್ಲ: ಪಂಪಭಾ, ೧೩. ೭೬ ವ) 

ತಪ್ಪುದು - [ಸತವು] ಕ್ಷಯವಾಯಿತು (ಉದಗ್ರಲೋಭವಶದಿಂ 
ತನ್ನುಂಡದುಂ ತಪ್ಪುದು ಎಂದು ಅಳವಂ ಮಾಣಿಸಿ: ಆದಿಪು, 
೨. ೧೫) 

ತಪ್ಪು ನೋಡು - ಜಾರು ನೋಟದಿಂದ ನೋಡು 
(ಪಡಿದೆಜ್‌ದಂದದಿಂದಂ ತೆಜ್‌ದತ್ತು ಪೊದಳ್ಳ ಸಂಕೆಯಿಂ 


ನಡುಕ೦ . . ಕಣ್‌ ನಡೆ ನೋಡಿ ತಪುನೋಡಿ 

ನಾಣೆಡೆಯೊಳ್‌ ಆದುದು: ಪಂಪಭಾ, ೫. ೧೫) 
ತಪ್ಪುವರೇ - ತಪ್ಪುತ್ತಾರೆಯೇ, ಇಲ್ಲ (ರಂಗತ್ತರಂಗವಾರ್ಧಿ 

ಚಯಂಗಳ್‌ ತಂತಮ್ಮ ಮೇರೆಯಂ. ದಾ೦ಟುವೊಡ೦ 


ಗಾಂಗೇಯನುಂ ಪ್ರತಿಜ್ಞಾಗಾಂಗೇಯನುಮೊರ್ಮೆ ನುಡಿದುದಂ 
ತಪ್ಪುವರೇ: ಪಂಪಭಾ, ೧. ೮೪) 

ತಪ್ಪುವಿಡಿ - ತಪ್ಪುಗಳನ್ನು ಗುರುತಿಸು (ಮುನಿಕುಮಾರರೋದುವ 
ವೇದವೇದಾಂಗಂಗಳಂ ತಪ್ಪುವಿಡಿದು ಜಡಿದು ಬಗ್ಗಿಸುವ 
ಪದುಮರಾಗದ ಬಣ್ಣದರಗಿಳಿಗಳುಮಂ: ಪಂಪಭಾ, ೧. 
೧೧೫ ವ) 

ತಪ್ಪೊಡಂ -. [ತವು-ದ--ಒಡೆ] ಮುಗಿದರೆ, ಕೊನೆಗೊಂಡರೆ 
(ನುಡಿಯಿಸಿ  ಕೇಳ್ಗುಂ ಹರಿಗನ ಪಡೆಮಾತನೆ ಮಾತು 
ತಪ್ಪೊಡಂ ಮತ್ತಮದಂ ನುಡಿಯಿಸುಗು೦ ಮೊದಲಿಂದಾ ನುಡಿ 
ಪಚೆಪಡೆ ಮುಳಿದು ನೋಡುಗುಂ ಕೆಳದಿಯರಂ: ಪಂಪಭಾ, 
೪. ೫೬) 


ತಮ - ತಮೋಗುಣ (ಸತ್ಯಂ ಸಾತ್ವಿಕಗುಣಕೆ ಮಹಾತ್ಯಾಗಂ 
ರಾಜಸಕ್ಕೆ ವಿಕ್ರಮಧಿಕೋದ್ಭತ್ಯಂ ತಮಕ್ಕೆ ನೆಲೆಯಾಯ್ತತ್ಕಂತಂ 
ನೃಪನಿದೇಂ ತ್ರಿಮೂರ್ತ್ಯಾತ್ಮಕನೋ: ಪುಷ್ಪದಂಪು, ೩. ೬); 


ಕತ್ತಲೆ (ತಮಂ ತಲೆಯನೆತ್ತದಂತು ಮಸುಳ್ಳಂತು 
ಸೂರ್ಯೇಂದುಗಳ್‌ ಸಮಸ್ತ ಮಣಿಕೂಟ ಕೋಟಿಗಳ 
ಕಾಂತಿಗಳ್‌ ಸಂತತಂ ನಿಮಿರ್ಕೆವಡೆದೊಪೆೆ: ಲೀಲಾವತಿ, ೮. 
೭೧) ಅಜ್ಞಾನ (ಏನಂ ಮಾಡುವೆಂ ಎಂದು 


ಆಂದೋಳಮನಾಡೆ ಮನಂ ತಮಮಂ ಅಪ್ಪುಕಯ್ದನಿಳೇಶಂ: 
ಯಶೋಧಚ, ೩. ೨೨) 

ತಮಂಗಮಂಟಪ - ಸಭಾಂಗಣ (ತಮಂಗಮಂಟಪದ 
ಮತ್ತವಾರಣದ ಕೆಲಕ್ಕೆ ಮತ್ತವಾರಣಮಂ ಸಾರ್ಚಿ: ಅನಂತಪು, 
ನ ೨೯'ಪು) 

ತಮಃಪಟ - ಕತ್ತಲ ರಾಶಿ (ಬೆಸಗೊಳೆ ದಶನದ್ಯತಿ ದೆಸೆದೆಸೆಯ 
ತಮಃಪಟಮಂ ಉಗಿಪಟಂಗೊಳೆ ದೇವಂ ಬೆಸಸಿದನಾ ಕನ್ನೆಗೆ 
ಪಸರಿಸೆ ಚಿತ್ತವಿಶೋಧಿ ಬೋಧಿಪರಿಣಾಂಗಳ್‌: ಶಾಂತಿಪು, ೪. 
೬೫) 

ತಮಪ್ರಭೆ - [ಜೈನ] ಒಂದು ನರಕ (ಅಲ್ಲಿಂ ಕೆಟಗೇಕರಜ್ಜು 
ಪ್ರಮಾಣಾಂತರದೊಳಮಘವಿಯೆಂಬ ಪೆಸರ 
ತಮಪ್ರಭೆಯೆ೦ಂಬ ಆಅನೆಯ ನರಕಮಿರ್ಪುದು: ಅಜಿತಪು, 
೧೧. ೬ ವ) 

ತಮದೊಡ್ಡು - ಕತ್ತಲ ರಾಶಿ (ಮುಗಿಯೆ ಖಳನಾಂಬುಜಮುಂ 
ಅಂಬುಜಮುಂ ತಮದೊಡ್ಡುಗೆಟ್ಟು ತಾನುಗಿಯೆ ಕರಂಗಳಂ: 
ಅಜಿತಪು, ೬. ೪೦) 


ತಮಸ್ಕಣ - ಪ್ರಕಾಶಮಾನ (ಮನೋಲಕ್ಷ್ಯ ತಮಸ್ಕಣ 
ದರಸ್ಥೇರನೇತ್ರಪಸೂನಾಯುಧಂ ಮನ್ನಥಂ 
ದಿವ್ಯರೂಪಂ: ಲೀಲಾವತಿ, ೧. ೨) 

ತಮಸ್ತಮ - ಗಾಢ ಕತ್ತಲೆ (ಮಿಥ್ಕಾತ್ತ ತಮಸ್ತಮಮಂ 
ಅಕಳಂಕದೇವ ಪ್ರಮಾಣರತ್ನಪ್ರದೀಪರಶ್ಮಿಕಳಾಪಂ: ಆದಿಷು, 
೧. ೧೬) 


ತಮಸ್ವಿನಿ - ರಾತ್ರಿ (ವಿಷಮಬಾಣನ ತೀವ್ರ ಶರಾನಳಾರ್ಚಿಗಳ್‌ 
ತಗುಳ್ಳುವು ಎನಲ್ಕೆ ತೋರ್ಪುವು ತಮಸ್ಸಿನಿಗಳ್‌: ಕಾದಂಬ, ೨. 
೧೩) 

ತಮಾಲ - ಹೊಂಗೆಯ ಮರ (ತಮಾಲಪಾದಪದ ಪಲ್ಲವಮಂ 
ಪಿಟೆದೊಂದು ನಿರ್ಮಲೋಪಲತಲದಲ್ಲಿ ಕಾದಂಸಂ, ೪. 
೩೫) 

ತಮಾಲ ಪ್ರವಾಳ - ಹೊಂಗೆಯ ಚಿಗುರು (ಮಲಯರುಹ ಗಂಧಿ 
ಮೃಗಮದ ತಿಲಕೆ ತಮಾಲ ಪ್ರವಾಳ ಕುಂತಲೆ ಪುಳಿನಸ್ಥಲ 


ವಿಪುಲ ಜಫಘನೆ ಮದಗಜ ವಿಲಾಸವತಿ ವನಲತಾಂಗಿ 
ಕಣ್ಣೆಸೆದಿರ್ದಳ್‌: ಪಂಪರಾ, ೭. ೧೨೪) 
ತಮಾಳ - ಹೊಂಗೆ (ಪಿರಿದುಂ ಬನ್ನದ ಕರ್ಪೆಸೆದುದು 


ತೊಉ್‌ಗಿನ್ನುಂ ಹರಗಳ ತಮಾಳ ನೀಳಚ್ಛವಿಯಂ: ಪಂಪಭಾ, 
೫. ೫೪) 


ತಮಾಳಪಲ್ಲವ - ಹೊಂಗೆಯ ಚಿಗುರು (ಪೊಂಗೊಡನಂ 
ತಮಾಳಪಲ್ಲವದೊಳೆ ಮುಚ್ಚಿದಂದದೊಳೆ 
ಚೂಚುಕಮಾಂತುದು ಕರ್ಪನಾಕೆಯಾ: ಪಂಪಭಾ, ೧. 
೧೨೫) 

ತಮಾಳವಿನೀಳ - ಹೊಂಗೆಯಂತೆ ಕಪ್ಪಗಿರುವ (ಅಳಿನೀಳ 
ನೀಳಗಳಕಂಠ ತಮಾಳವಿನೀಳ ನೀರದಪ್ರಸರ 


ವಿಭಾಸಿಯಾದುದು ಸಮೀರಂ: ಪಂಪಭಾ, ೭. ೨೨) 


೪೭೪ 


ತಮಿಸ್ರ - ಕತ್ತಲೆ (ಈ ಕಲಿಕಾಲದೆ ಮಿಥ್ಯಾವ್ರತ ತಮಿಸರಪ್ಪ 
ಜನಾವಳಿಗಳ ನಡುವೆ ಬೆಳಗುತಿರ್ಪರ್‌ ಜೈನರ್‌: ಸಮಯಪ, 
೬ ೮೮) 

ತಮಿಸ್ರಗುಹೆ - [ಜೈನ] ಕತ್ತಲ ಗುಹೆ (ತಮಿಸ್ರಗುಹೆಯ ವಜ್ರದ 
ಪಡಿ ತತ್‌ ಕ್ಲಿತಿಧರದೆರ್ದೆಯಂತೆ ಚಮೂಪತಿಯಿಂ ತೆಉೌದತ್ತು: 
ಆದಿಷು, ೧೪. ೫೭) 


ತಮೋಗಜ - ಕತ್ತಲೆಯೆಂಬ ಆನೆ (ತಮೋಗಜದ 
ಕೋಡೇಜೆಂದಮೇ೦ ನೊಂದುದೊ ಹರಿಣಂ; ಪಂಪಭಾ, ೪. 
೫೦) 

ತಮೋಧಿ - ಕತ್ತಲ ಮೊತ್ತ (ತಮೋಧೀಯಂ ಕಿಡಿಸದಂ 


ಸೌಜನ್ಯಕೆಂದಾಂಕುರಂ: ಶಾಂತಿಷು, ೧೧. ೧೧೪) 
ತಮೋಬಳ - ಕತ್ತಲ ಸೈನ್ಯ (ಓಡೆ ತಮೋಬಳಂ ಅಗಿದಳ್ಳಾಡೆ 
ನಿಶಾಚರಬಲಂ ರಥಾಂಗಯುಗಂಗಳ್‌ ಕೂಡೆ ತಟತಟನೆ 
ನೇಸಜ್‌ ಮೂಡಿದುದು: ಪಂಪಭಾ, ೩. ೨೭) 
ತಮೋಮಯ -  ಕತ್ತಲಿಂದ ತುಂಬಿದ, ಪಜ್ಞೆಯಿಲ್ಲದಂತೆ 
(ಮುಕ್ತಜ್ಜರದಂತೆ ನಿರ್ಮುಕ್ತೋಷ್ಠಮು೦ ಮೂರ್ಥಾಪ್ರಾಪ್ತನಂತೆ 


ತಮೋಮಯಮುಮಪ್ಪ ತಮಿಸ್ರಗುಹೆಯನೆಯ್ದಿದಾಗಳ್‌: 
ಆದಿಪು, ೧೩. ೪೬ ವ) 
ತಮೋರಾಜಕ೦ -  ಕತ್ತಲೆಯೆಂಬ ಅರಸು (ಕನಕಪ್ರಾಸಾದ 


ಪಜೆಗಳ ಪಟಪಟನೆ ಬೆಳಗುವ ಸೊಡರ್ಗಳಂ ಆದಿತ್ಯನ 
ನಂಟರೆಂದು ತಮೋರಾಜಕಂ ಮುಳಿದು ಸೆಜ್‌ಗೆಯ್ದ ಬೆಳಗಿನ 
ಸೆಔೌಯ ಮನೆಗಳನ್ನವಾದುವು: ಪಂಪಭಾ, ೪. ೪೯ ವ) 

ತಮೋರಿ -. [ತಮಃ ಅರಿ] ಕತ್ತಲ ಶತ್ರು, ಸೂರ್ಯ 
(ಕುರುರಾಜೋಗ್ರ ತಮಸ್ತಮೋರಿ ಕುರುರಾಜೇಭೇಂದ್ರ 
ಕಂಠೀರವಂ: ಗದಾಯು, ೧. ೭೪) 

ತಮೋಹರ - ಕತ್ತಲ [ಅಜ್ಞಾನದ] ನಿವಾರಣೆ; ಸೂರ್ಯ 
(ಶರದದ ಚಂದನಂ ವಿಮಲಚಂದಿಕೆ ಬಾಳದಿನೇಶನಂ 
ತಮೋಹರಕಿರಣ೦ ಕಿಶೋರಹರಿಯಂ ನವಕೇಸರರಾಜಿ . . 
ಪೊರ್ದೆ: ಪಂಪಭಾ, ೨. ೩೯) 

ತಮ್ಮ - ಕಿರಿಯ ಸಹೋದರ (ಆ ಕೂಸೆಂಬುದು ನಿಮ್ಮ ತಮ್ಮನಪ್ಪ 
ವಾಯುಭೂತಿಯ ಜೀವಂ: ವಡ್ಡಾರಾ, ಪು. ೧೦, ಸಾ. ೧); 


ತಾವು (ತಮ್ಮ ಕೊಂಡು ಪೋದ ಭಂಡಮಂ ಮಾಜಿ 
ಪೆಣದಂ ತಮ್ಮ ನಾಬ್‌ ಅಪೂರ್ವಮಪ್ಪ ಭಂಡಮಂ 
ತೀವಿಕೊ೦ಡು .. . ಬ೦ದಿರ್ದರ್‌: ವಡ್ಡಾರಾ, ಪು ೭೧, ಸಾ 
೨೫) 

ತಮ್ಮಂ ನಗುವರ್‌ - ತಮ್ಮನ್ನು ನೋಡಿ ನಗುವವರು (ಬೀರಕ್ಕೆ 
ಮುಯ್ವಾಂತುಂ ಒಂದು ವೀಸವನಪ್ಪೊಡಂ 
ಆರ್ಗಮಿತ್ತಜೆಯದೆ ಜಾಗಕ್ಕೆ ಮುಯ್ವಾಂತುಂ ತಮ್ಮಂ 


ನಗುವರಂ ಅಜೆಯದೆ: ಪಂಪಭಾ, ೪. ೯೪ ವ) 
ತಮ್ಮಡಿ - ಗುರು, ಯಜಮಾನ (“ತಮ್ಮಡಿಗೆ ಮೊಖೆವ ಶ್ವಾನಂ 


ದಮ್ಮಿಯನೇಕೆ ಬಾಬಲಿತ್ತಪುದು” ಎಂಬಂತೆ: ಪಂಚತಂತ್ರ, 
೨೪೩ ವ) 
ತಮ್ಮುತಿರ್ವರುಂ - ತಾವಿಬ್ಬರೂ (ನೋಡುವುದಳಳ್‌ ಏಂ 


ಅಟ್ಟೆಯೊಳ್‌ ಆಡುತ್ತಿರಲಾಗ ತಮ್ಮುತಿರ್ವರುಂ: ಪಂಪಭಾ, ೬. 
೭೦) 

ತಮ್ಮುತೆರಡುಂ -  ತಾವೆರಡೂ, ಆ ಎರಡೂ (ಭಯಮುಂ 
ಲೋಭಮುಂ ಎಂಬ ತಮ್ಮುತೆರಡುಂ ಪಾಪಕ್ಕೆ ಪಕ್ಕಾಗೆ: 
ಪಂಪಭಾ, ೯. ೮೪) 


ತರ - ಕ್ರಮ (ತಳಿರ್ಗಳಿಖಂಬಿನಲ್ಲಿ 
ಕೃಷ್ಣಮೃಗಾಜಿನಂಗಳಿಂ 
ಅಶೋಕಭೂರುಹಂ: ಕಾದಂಸಂ, ೧. ೭೩); ಸಾಲು 
ತರದಿಂದಂ ಬೆಳ್ಳುಗಿಲ್‌ ಒಗೆದುದೆನಲ್‌ ತೋರ್ಪ 
ಸೌಧಂಗಳೊಳ್‌; ಕಾದಂಬ, ೨. ೧೨); ವೇಗ, ತ್ವರಿತ 
(ತರದೇ೦ ಬರ್ಪುದೆ ತೊಟ್ಟನಿಲ್ಲಿಗೆ ಮಹೀಭೃತ್ಕಂತುವ೦ ದೇವಿ 
ಮೆಯ್ಗರೆದಾತಂ ಬರವೇಟ್ಕುಂ: ಕುಸುಮಾಕಾ, ೩. ೯೭) 

ತರಂಗ - ಅಲೆ (ದಳಿತ ತರುಣಾಂಬುರುಹ೦ ಉಚ್ಛಳಿತ 
ತರಂಗಪ್ರಪಾತದಿ೦ ಚಲಿಯಿಪ ಪಾಂಗಳವಡೆ .. .. ಲಾವಣ್ಯ 
ರಸಾವಿಳಂ: ರಾಜಶೇವಿ, ೧೨. ೭೪); ಮೈಯ ಸುಕ್ಕು 
(ಸಂಗತತರಂಗಯುತೆಯಂ ಮಂಗಳಲಕ್ಷಣೆಯ೦ಂ ಅಂದು 
ಭೋಮಕನೆ ಕಂಡಂ ಗಂಗಾಂಗನೆಯಂ ಕಾಣ್ಬವೊಲ್‌ 
ಅಗನೃಪಂ ಮುಂದೆ ನಿಂದ ಕೊಂತಿಯನಾಗಳ್‌: ಪಂಪಭಾ, 
೯. ಜು 

ತರಂಗಿಣಿ - ಅಲೆಗಳಿಂದ ಕೂಡಿದುದು, ನದಿ (ಮದೋದ್ಧತ 
ಮಕುಟಬದ್ಧಚೂಡಾಮಣಿಕಿರಣಚರಣ ಆಲಕ್ಷಿಕ ರಾಗಮುಂ 
ಸೀತಾತರಂಗಿಣೀ ತರ೦ಗೋತ್ತರೆಯುಂ: ತನಗೆ 
ಸಹಜಾಭರಣಮಾಗೆ: ಮಲ್ಲಿನಾಹು, ೩. ೨೧ ವ) 

ತರಂತರ - ಮೇಲಿಂದ ಮೇಲೆ (ತರಂತರದೊಳೆ ಪಾಯ್ಬ 
ಕೂರ್ಗಣೆಗಳಂ ತಜೆದೊಟ್ಟಿ ತೆರಳ್ಳಿ ತೂಳ್ಬಿಕೊಂಡು ಎರೆದು 
ಮಗುಟ್ಚಿ ಸಣ್ಣಿಸಿದಂ ಆಂತ ಚತುರ್ವಲಮಂ ಗುಣಾರ್ಣವಂ: 
ಪಂಪಭಾ, ೧೧. ೧೪೭) 

ತರಕ್ಷು - ಕಿರುಬ; ಹುಲಿ (ವಟವಿಟಪಿಯ ಕೆಟಗೆ ತರುಣ ಹರಿಣ 
ವೃಕ ವರಾಹ ಖುಕ್ಷ ತರಕ್ಷು ಪ್ರಮುಖನಿಖಿಲಮೃಗಗಣ 
ಪರಿವೃತನುಂ ಆಗಿ: ಪಂಚತಂತ್ರ, ೮೧ ವ) 

ತರಜೆಗತ್ತರಿ - ಕುದುರೆಗೆ ತೊಡಸುವ ಒಂದು ಆಭರಣ 
(ಗರ್ಗರದ ತರಜೆಗತ್ತರಿಯ ಪೊರ್ಕುಳ ಘಂಟೆಯ 
ತುರಂಗಸಂಘಾತದಿಂ: ರಾಜಶೇವಿ, ೬. ೧೧ ವ) 

ತರಟು - ತಲೆಬೋಳಾಗು (ಆ ದಿವಿಜಾಧಿಪನೆ ಬೆಸಸೆ ಪೂವಂ 
ದೇವಂಗೆ  ಆದರದಿಂ ಅಡಕಿ ತಲೆ ತರಟಾದುವು 
ಶತಧಾರಿಯಾಗೆ ಬರೆ ಸುರವಟುಕರ್‌: ಅಜಿತಪು, ೫. ೭೫) 

ತರಟ್ಟು - ತರಟು (ನಾವಿದ೦ ಕನ್ನೆಯ ಪುರ್ವಂ ನೊಸಲುಮಂ 
ಸಮಣೆದಾಗಳ್‌ ಆ ಪುರ್ವ೦ ಬೋಟಪುರ್ವಾಗೆ ನಿಸಲುಂ 
ತರಟ್ಟಿನಂತಾಗೆ: ಹರಿವಂಶ, ೯. ೭ ವ) 

ತರಣ - [ತ್ರಾಣ] ಶಕ್ತಿ (ಅಕಾರದ ಮುಂದಣ ದೀರ್ಫಕ್ಕೆ ಹಸ್ತಂ: 
ಪ್ರಾಣಂ-ಹರಣಂ,  ತ್ರಾಸಂ-ತರಿಸಂ, ತ್ರಾಣಂ-ತರಣಂ: 
ಶಬ್ದಮದ, ೨೬೮ ಪ್ರ 

ತರಣದ್ರೋಣಿ - ದಾಟಿಸುವ ದೋಣಿ (ದುರಿತವ್ರಾತಲತಾಕೃಪಾಣಿ 
ವಿಸರದ್ದುರ್ಬೋಧರೋದಸ್ವನೀ ತರಣದ್ರೋಣಿ .. .. ತಾಳ್ವಿರ್ಕೆ 
ವಿಸ್ತರದಿ೦ ವಾಣೀ ಮದೀಯ ಮಾನಿತಮುಖಶ್ರೀಯೊಳ್‌: 
ಚಂದ್ರಪ್ರಷು, ೧. ೧೨) 


ತರದೆ ಪೇಚೆದ 
ತೋಣಜೆದುವಾಗಳ್‌ 


ತರಣಿ - ಸೂರ್ಯ (ಸಂಸಾರಸಾಗರ ಸಮುತ್ತರಣ ತರಣಿಯುಂ 
ನಿಜಗುಣತಾಮರಸ ತರಣಿಯುಂ ಎನಿಪ ಪರಮ 
ತಪಸ್ಪರಣಿಯಂ ಜ್‌ ಎಯ್ದುವ ಉದ್ಯೋಗಮಂ: ಆಚವರ್ಧ. 


೨. ೬೩ ವ); ದೋಣಿ (ತರಣಿ ಬಹಿತ್ರಮು೦ ಇನನುಂ: 
ಅಭಿಧಾವ, ೩. ೧. ೧೭) 

ತರಣಿಜ - ಸೂರ್ಯನ ಮಗ, ಯಮ (ಸ್ಮರಹರ ಪುರಹರ 
ತರಣಿಜಹರ ಗಂಗಾಧರ: ತಿಸಷ್ಠಿಪು, ೨೦. ೧೭) ಕರ್ಣ 


೪೭೫ 


(ತರಣಿಜನಂತೆ ದಾನಗುಣದಿ೦ ರಘುವಂಶಜನಂತೆ ಸತ್ಯದಿಂ 
ಸರಸಿಜನೇತ್ರನಂತೆ ಶಿವಭಕ್ತಿಯಿಂ: ತ್ರಿಷಷ್ಟಿಪು, ೯. ೫) 

ತರತ್‌ - ಮಿಣುಕುವ, ಹೊಳೆಯುವ (ನವಮೇಘದ್ವನಿ 
ಪುಷ್ಕರದ್ವನಿ ತರತ್ತಾರಾಳಿ ಪುಷ್ಟೋಪಹಾರವಿಳಾಸಂ 
ರುಚಿರಾ೦ಬುದ೦ ಯವನಿಕಾವಿನ್ಯಾಸಂ: ಆದಿಷು, ೬ ೭೨) 

ತರತರ - ಸಾಲು ಸಾಲು (ಓಗಡಿಸದೆ ನಡೆದುದು ಬಲಸಾಗರ೦ 
ಆ ಸಾಗರಂಬರಂ ತರತರದಿಂ: ಆದಿಪು, ೧೨. ೬೪) 

ತರತ್ವರಂಗೆ - ಚಲಿಸುವ ಅಲೆಗಳುಳ್ಳ [ನದಿ] (ಪುಚ್ಚವಣಂ 
ನೋಡುವೆನೆನ್ನೆಚ್ಚೆಯೊಳೀ ಮುನಿಯ ವರದ ಮಹಿಮೆಯಂ 
ಎನುತ ಅಂದು ಉಚ್ಛಸ್ತನಿ ಗಂಗೆಗೆ ಶಫರ ಉಚ್ಚಳಿತ 
ತರತ್ತರಂಗೆಗೆ ಒರ್ವಳೆ ಬ೦ದಳ್‌: ಪಂಪಭಾ, ೧. ೯೦) 


ತರತ್ತರಳ - ಚಲಿಸುವ, ಚಂಚಲ (ಸುಲಿಪಲ್‌ ಮಿಂಚಿನ 
ಗೊಂಚಲುಟ್ಟ ದುಗುಲಂ ಗಂಗಾನದೀಫೇನಂ 
ಉಜ್ಜ್ವಲಮುಕ್ತಾಭರಣ೦ ತರತ್ತರಳ ತಾರೋದಾರ ಭಾ 


ಭಾರಂ... ..ಕಣ್ಗೊಪ್ಪಿತಾ ಕಾಂತೆಯಾ: ಪಂಪಭಾ, ೧. ೧೩೭) 
ತರದಿ೦ - ಕ್ರಮವಾಗಿ (ತಣ್ಣೇಟಲ ಚ೦ದ್ರೇಂದ್ರಾಶೃಪೀಠ೦ಗಳೋಳ್‌ 

ತರದಿ೦ ಮಂಡಿಸಿ ನೋಡುವ .. . ನಾನಾ ಲೀಲೆ ಕೆಯಣ್ಣೆ; 

ಶಬರಶಂ, ೧. ೪೮) 
ತರಲಾಡು - ತುಯ್ದಾಡು 

ಸೌಧಮೆಂದು ತರಲಾಡಿಪ 

ತ್ರಿಷಷ್ಟಿಪು, ೨೪. ೧೩೯) 
ತರವಾರಿ - ಕತ್ತಿ (ಜಾನುದಫ್ನವಾದುವು ತರವಾರಿಯಿಂದಿಜೆಯೆ 

ಲೋಹಿತವಾರಿಗಳಾಸವಾರಿಗಳ್‌: ಪಂಪರಾ, ೧೩. ೬೧) 
ತರಸಾದಂ - ನೈರುತ್ಯ ದೇವತೆ (ತರಸಾದ೦ ಯಾದವೋದಂ 

ವರುಣಂ ಎರಲೆಯಂ ವಾಯು ಪಾಂ ಆರ್ದು 

ಏಟೆಯುಂ: ನೇಮಿನಾಪು, ೬. ೫೭) 
ತರಸ್ವಿ - ಗರುಡ (ತರಸ್ಸಿಗಳ್‌ ಬಡಗಣಿಂ ತೆಂಕಣ್ಣೆ ಮೇಣ್‌ 

ತೆಂಕಣಿಂ  ಬಡಗಣ್ಣೆ ತಾಂ ಪಾಅಲಾರ್ಪೊಡೆ: 

ನೇಮಿನಾಪು, ೩. ೫) 
ತರಹರಿಸು - ಸಹಿಸಿಕೊ (ಎಟವಿ ಮಜಪಿಕ್ಕಿ ಕಳಲುಂ ಕೆಲಗಂ 
ತರಹರಿಸಿಕೊಳಲು೦ ಆಅದೆ ಅಸುರಂ ನೆಟಲೊಳ್‌ 
ಪೊಣರ್ವಂತೆ ಪೋರ್ದು ಕಟೆಯೆ ಬಟಲ್ಬಂ: ನೇಮಿನಾಪು, 
೮. ೧೦೨) 

- ಉಜ್ವಲ (ತಾರಾತರಳಮುಕ್ತಾಫಳ ಲಂಬಲಂಬೂಷ 
ಭೂಷಿತಮುಂ: ಆದಿಪು, ೭. ೭೬ ವ), ಚಂಚಲ 
(ಮುನ್ನಿದಿರೇಟ್‌ ತಾಂ ಬಟಿಕ್ಕ ಇರದೆಬ್ಬಳ್‌ ತರಳನಯನೆ 
ಸಂಭ್ರಮದಿಂದಂ: ಕಾದಂಸಂ, ೫. ೨೨) 


(ಮೀಯಲ್‌ ಉಜ್ಜುಗಿಸುವ 
ಮುಗ್ಧ ವಧೂಜನಂಗಳಂ: 


ತರಳ 


ತರಳತರ - ತುಂಬ ಉಜ್ವಲವಾದ (ತರಳತರವೃತ್ತಮೌಕ್ತಿಕ 
ಪರಿಕರಂ ಏಕಾಂತಕಾಂತಮೆಕ್ಕಾವಳಿ ಕಂಧರದೊಳ್‌ 
ಅಮರ್ದೆಸೆಯಿ: ಆದಿಷು, ೪. ೩೭), ಚಂಚಲವಾದ 


(ತರಳತರಲೋಚನಂ ನಿರ್ಭರರಾಗರಸ೦ ಮುಖಾರವಿಂದಂ 
ನಿಮ್ಮ ದೊರೆಕೊಳಿಸಿದೊಸಗೆಯೇಂ ಬಂಧುರಮೆಂಬುದು: 
ಕವಿರಾಮಾ, ೩. ೧೬) 

ತರಳತರಬಂಧ - ಹೆಚ್ಚು ಉಜ್ಜಲವಾದ ಹಾರ (ಪ್ರತ್ಯೇಕ 
ಶೀರ್ಷಕ ಅವಘಾಟಕ ಪ್ರಕಾಂಡ ತರಳತರ ಬಂಧ 
ಉಪಪದಪಂಚಕ ಸಮೇತಂಗಳಾಗಿ: ಆದಿಷು, ೮. ೫೪ ವ) 


ತರಳತಾರನೇತ್ರ - ಚಂಚಲ ಹಾಗೂ ಕಾಂತಿಯುಕ್ತ ಕಣ್ಣು 
(ಪುಂಡರೀಕಾಕ್ಷವದನ ವಿನ್ಯಸ್ತ ನಿರಸ್ತ ತರಳತಾರನೇತ್ರರುಂ 
ನಿಸ್ಪಂಜ್ಞ ತ್ರಿಸಂಜ್ಯಗಾತ್ರರು೦ ಆಗೆ: ಜಗನ್ನಾವಿ, ೩. ೯೪ ವ) 

ತರಳತೆ - ಚಾಂಚಲ್ಯ (ಮತ್ತಿನ ಮಿಥ್ಕಾಜ್ಞಾನಿವೋಲ್‌ ನೀಂ 
ತರಳತೆವೆರಸಿಂತೇಕೆ ವಿಭ್ರಾಮತನಪ್ಪೈ: ಆದಿಷು, ೩. ೭) 

ತರಳನಯನೆ - ಚಂಚಲ ಕಣ್ಣಿನವಳು (ಮುನ್ನಿದಿರೇಟ್‌ ತಾಂ 
ಬಟೆಕ್ಕ ಇರದೆಬ್ಬಳ್‌ ತರಳನಯನೆ ಸಂಭ್ರಮದಿಂದಂ: 
ಕಾದಂಸಂ, ೫. ೨೨) 

ತರಳಲೋಚನೆ - ಚಂಚಲವಾದ ಕಣ್ಣುಳ್ಳವಳು (ಓಪನಂ 
ಮಿಡುಕಲೀಯದೆ ಕಾಲ್ವಿಡಿದಟ್ತು ತೋರ ಕಣ್ಣನಿಗಳನಿಕ್ಕಿದಳ್‌ 
ತರಳಲೋಚನೆ ಸಂಕಲೆಯಿಕ್ಕಿದಂತೆವೋಲ್‌: ಪಂಪಭಾ, ೪. 
೯೭) 

ತರಳಾಪಾಘ - ಚಂಚಲವಾದ ಕುಡಿನೋಟ (ತರಳಾಪಾಂಗಮುಂ 
ಆಕೆಯ ದರಹಸಿತಮು೦ ಅಟೆಯೆ ಪೇಟ್ಲುಮೆಜಕವಂ 
ಎರ್ದೆಯೊಳ್‌: ಕವಿರಾಮಾ, ೩. ೧೦೯) 


ತರಳಾಯತೇಕ್ಷಣೆ - ಚಂಚಲವಾದ ವಿಶಾಲ ನೇತ್ರವುಳ್ಳವಳು 
(ಇಟ್ಕುಳಿಗೊಂಡ ಅಲಂಪುಗಳ್‌ ಕನಸಿನೊಳಂ 
ಪಲಂಚಲೆವುವು ಎನ್ನೆರ್ದೆಯೊಳ್‌ ತರಳಾಯತೇಕ್ಷಣೇ: 
ಪಂಪಭಾ, ೪. ೧೦೬) 

ತರಳಿತ -  ಅದುರುತ್ತಿರುವ (ಚಳತ್‌ ಭ್ರೂಲತಾಗ್ರ 
ವಿಭಾಗೋತ್ಕಟತರ್ಜನಂ ತರಳಿತ ಆತಾಮ್ರಾಧರಂ 


ಚಕ್ರಿಗಿತ್ತುವಲಂಪಂ: ಆದಿಷು, ೧೨. ೪೭) 

ತರಿಸು - ತರುವಂತೆ ಮಾಡು (ಸಂಭೋಗಿಸುತಿಪ್ಪಲ್ಲಿಗೆ ಅಗ್ನಿ ಬರೆ 
ನಾಣ್ಣಿಕೆಯಿಂದ ಆ ಗಿರಿಜೆ ಪೋಗೆ ತರಿಸಿದಂ ಆಗಳೆ 
ಷಣ್ಮುಖನಿಂ: ಸಮಯಪ, ೮. ೫೪) 

ತರಿಯಿಸು - ದಾಟು (ಭವಾಬ್ಬಿಯಂ ಕ್ರಮದಿಂದಂ ತರಿಯಿಸಿ 
ಗಳಿತಾಖಿಳಕರ್ಮರಜಸನಿಂ ಕಡೆಯ ತೀರ್ಥಕರನಾದಪ್ಪಂ: 
ಆಚವರ್ಧ, ೧೦. ೪೬) 

ತರು - ಮರ (ಪಣ್ಣೆಜಗಿದ ತದಾಶ್ರಮದ ತರುಗಳ ಮೇಗಿರ್ದು 
ಪುಗಿಲ್‌ ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ ಪೊಂಬಣ್ಣದ 
ಕೋಗಿಲೆಗಳುಮಂ: ಪಂಪಭಾ, ೧. ೧೧೫ ವ) 

ತರುಕೋಟರ - ಮರದ ಪೊಟರೆ (ಗಿರಿಗುಹಾದ್ವಾರಂಗಳೊಳಂ 
ತರುಕೋಟರ ಕುಟೀರಂಗಳೊಳಮಿಡಿದಿಡಿದು ತೀವಿ ಬಟಿಕ್ಕೆ 
ಕೊಳ್ಳಿಗಳನಲ್ಲಿಗಲ್ಲಿಗೆ ತಗುಳ್ಳುವುದುಂ: ಪಂಚತಂತ್ರ, ೩೭೬ 
ವ) 

ತರುಚರ - ಕೋತಿ (ಪುರಜನಮುಂ ಪರಿಜನಮುಂ ಪರಿತಂದು 
ತರುಚರಂಗಳಂ ನಿರವಶೇಷಗಳಂ ಮಾಡಿ ಕೊಂದರ್‌: 
ಪಂಚತಂತ್ರ, ೨೪೪ ವ) 

ತರುಜಾತ - ತೋಪು (ಪಾತಾಳವರಂ ಸ್ವಾಚ್ಛ ಗುಣಾತಿಶಯದ 
ಕಾಣಲೆಯ್ದೆ ಬಂದಪುದೆಂಬೀ ಮಾತನೊದವಿಪುದು ತಟ 
ತರುಜಾತ ಪ್ರತಿಬಿ೦ಬವಿಸರವ೦ತಾ ಸರದೊಳ್‌: ಚಂದ್ರಪ್ರಪು, 
೫. ೩೯) 

ತರುಣ - ಎಳೆಯದಾದ (ತಮ್ಮೊಡನೆ ನಲಿದಾಡುವ 

ಕಿಶೋರಕೇಸರಿಗಳಂ ತೆಗೆವ ಕರಿಕಳಭಂಗಳುಮ೦ಲ ಆ 

ಪಟವಂಗಳಿಂದೆ ಪಾಯ್ವ ಪುಲಿಗಳ ಮಣೆಗಳೊಳ್‌ 

ಪರಿದಾಡುವ ತರುಣ ಹರಿಣಂಗಳುಮಂ: ಪಂಪಭಾ, ೧. 

೧೧೫ ವ); ಹರೆಯದವನು ತರುಣ೦ ತಾನಿವನೊರ್ಬ 

ಮರ್ತ್ಯನೆನೆ ನೋಡಿನ್ನುಂಟಿ ಮರ್ತ್ಯಂಗೆ ಬಿತ್ತರಿಪೀ ರೂಪ 


೪೭೬ 


ಏಳಾಸ೦ ಈ ವಿಪುಳ ಬಾಹಾಶೌರ್ಯಂ: ಕುಸುಮಾಕಾ, ೧೧. 
೧೦೬) 

ತರುಣವೃಷ - ಪ್ರಾಯದ ಹೋರಿ (ತರುಣವೃಷಂ ಕೆಲೆದು 
ತೊಲಲ್ತರೆ ಕಂಡುದಲೆಂದೆ ಜೈನದೀಕ್ಷೆಗೆ ಮೆಯ್ಯಂ 
ತರುಣಜನಂಗಳೆ ತರ್ಪರ್‌: ಆದಿಪು, ೧೫. ೪೪) 


ತರುಣಹರಿಣ - ಎಳೆಯ ಜಿಂಕೆ, ಜಿಂಕೆಯ ಮರಿ (ತಮ್ಮೊಡನೆ 
ನಲಿದಾಡುವ ಕಿಶೋರಕೇಸರಿಗಳಂ ತೆಗೆವ 
ಕರಿಕಳಭಂಗಳುಮ೦ ಆ ಪಟವಂಗಳಿಂದೆ ಪಾಯ್ವ ಪುಲಿಗಳ 
ಮಜೆಗಳೊಳ್‌ ಪರಿದಾಡುವ ತರುಣ ಹರಿಣ೦ಗಳುಮಂ: 
ಪಂಪಭಾ, ೧. ೧೧೫ ವ) 

ತರುಣಾರ್ಕ - ಬಾಲಸೂರ್ಯ (8ಡಿ ಕಿಣಿದಾದೊಡಂ ಸುಡದೆ 
ಕಾನನಮಂ ತರುಣಾರ್ಕನಾದೊಡಂ ಕಿಡಿಸನೆ ತೀವ್ರಮಪ್ಪ 
ತಮಮಂ: ಪಂಪರಾ, ೪. ೪೮) 

ತರುಣಿ - ಹುಡುಗಿ (ಬರಿಸಿದ ಕಾರಣಮಾವುದೊ ತರುಣಿ 
ಮುನೀಶ್ಚರನ ಮಂತ್ರಮೇದೊರೆಯೆಂದಾ೦ ಮರುಳಿಯೆನೆ 
ಅಚೆದುಮಣಜೆಯದೆ ಬರಿಸಿದೆನಿನ್ನೇಟೆಮೆ೦ದೊಡಾಗದು 
ಪೋಗಲ್‌: ಪಂಪಭಾ, ೧. ೯೩) 

ತರುವಲಿ - ಹುಡುಗ (ಕರುಣದಿಂ ಎಮ್ಮಂ ತಾಯ್ವೊಲ್‌ 
ತರುವಲಿಗಳಂ ಎಯ್ದೆ ನಡಪಿದ ಅಜ್ಜರ್‌ ನೀಂ: ಪಂಪಭಾ, 
೧೧. ೪೮); ತಬ್ಬಲಿ (ಕರುಣದಿ೦ ಎಮ್ಮಂ ತಾಯ್ವೋಲ್‌ 
ತರುವಲಿಗಳಂ ಎಯ್ದೆ ನಡೆಪಿದಜ್ಜಜರ್‌ ನೀಮಿಂತಿರೆಯುಂ 
ನೋಡಿದೆವು ಏನೆಮಗರಸಿಕೆಯೋ ಪೇಟೆಮೆಂದು 
ಶೋಂಕಂಗೆಯ್ದರ್‌: ಪಂಪಭಾ, ೧೧. ೪೮) 

ತರುಶಿಫೆ - ಬಿಳಲು (ಅಂತೆಯ್ದಿ ತರುಶಿಫೆಯಂ ಪಿಡಿದು 
ಅಡರ್ವನಂ ಅಲ್ಲಿರ್ಪುದೊ೦ಂದು ಕಪಿ ಕಂಡು ಬೇಗಂ ಇದಿರಂ 
ಬಂದು ಅಂಜದಿರೆಂದು ಕೈಯಂ ಪಿಡಿದು ತೆಗೆವುದುಂ: 
ಪಂಚತಂತ್ರ, ೧೭೭ ವ) 

ತರುಸಾರ - ನೆಯ್ಗೆಯ ಕೆಲಸ ಹಾಗೂ ಮರದ ಚೇಗು, ತಿರುಳು 
(ತಂತುವಾಯ ಕ್ರಿಯಾಯಾಂ, ತನುಸಾರೇ ಚ : ಶಬ್ದಮದ, 
ಧಾ ೧೭೮) 

ತರ್ಕಯಿಸು - ಅಪ್ಪಿಕೊ (ತನ್ನಿಪ್ಪತ್ತು ತೋಳುಗಳಿ೦ದ ಆ ಗಿರಿಯಂ 
ತರ್ಕಯಿಸಿ ಅಲ್ಲಾಡೆ ಗಿರಿಜೆ ನಡುಗಿ: ಧರ್ಮಪ, ೯. ೩೯ ವ) 

ತರ್ಕೈಸು - ತಳ್ಳೈಸು, ಅಪ್ಪಿಕೊ (ಅನೇಕಭೋಗಭಾಗಿಯಾಗೆಂದು 
ಪರಸಿ ಪಿರಿದು೦ ಅಬ್ಕಜೆನೊಳ್‌ ತರ್ಕೈಸಿಕೊ೦ಂಡು: ಆದಿಷು, 
೪. ೨೪ ವ) 

ತರ್ಗು - ತಗ್ಗು ಕೆಳಕ್ಕೆ ಇಳಿ (ಆಗಡೆ ಕಟ್ಟಿ ಕುಸಿದು ಕುಸಿದಡಿ 
ಮಿಡುಕದೆ ಸುಗಿದಗಿದು ಮುರ್ಗಿ ತರ್ಗುವ ಪದದೊಳ್‌: 
ಸುಕುಮಾಚ, ೫. ೧೪) 

ತರ್ಜನ - ನಿಂದನೆ; ಹೆದರಿಸುವುದು (ಬಾರಿಪ ನಿಮ್ಮ 
ತರ್ಜನದಿನೀ ಜನದೊಂದುಲಿ ಮಾಣ್ಗೆ: ಪುಷ್ಪದಂಪು, ೭. 
೩೫) 

ತರ್ಜನಿ ದ ತೋರುಬೆರಳು (ಅತಿಲಲಿತ 
ತರ್ಜನೀತರ್ಜಿತಪರಿಜನೆಯರ್‌ ವಿಚಿತ್ರವೇತ್ರಲತಾಶೋಭಿತ 
ತಳಕಮಳೆಯರ್‌: ಆದಿಪು, ೭. ೧೪) 

ತರ್ಜನೋಕ್ತಿ - ನಿಂದೆಯ ಮಾತು (ಪ್ರತಿಹಾರ ತರ್ಜನೋಕ್ತಿ 
ತಾನದೆ ಕಳಗಿಥನಾದಮದೆ ಮನ್ನಥನಾಥನ ಬೀಡುದಾಣಂ: 
ಚಂದ್ರಪ್ರಷು, ೧೧. ೬೧) 


ತರ್ಜಿತ - ಹೆದರಿಸುವುದು (ಮಧುಮಾಸಕೇಸರಿ ವಿಯೋಗಿಗಳೆಂಬ 
ಮೃಗಂಗಳಂ  ಭಯಂಗೊಳಿಸಿದುದು ಉತ್ಕ ಕೋಕಿಲ 
ಗರ್ಜಿತತರ್ಜಿತಂಗಳಿಂ: ಅಜಿತಪು, ೬. ೨೩) 

ತರ್ಜಿತೆ - ಧಿಕ್ಕರಿಸಲ್ಪಟ್ಟವಳು (ಲಜ್ಜೆಯಿ೦ ತರ್ಜಿತೆಯಾದಂತೆಯುಂ 
ಗಂಧರ್ವರಾಜನಂದನೆ .. .. ತನ್ನೊಳಿತೆಂದಳ್‌: ಕಾದಂಬ, ೬. 
೯೨ ವ) 

ತರ್ಜಿಸು - ದೂರಮಾಡು (ತರ್ಜಿಸು-ನಿವಾರಣೇ: ಶಬ್ದಮದ ಧಾ 
೭೩೧); ಬೆದರಿಸು (ಪತ್ತೆ ಸಾರ್ವವರಂ ತರ್ಜಿಸಿ ಕಾಮನ 


ಪಡಿಯಅತಿವೊಲೆಸೆದಳ್‌ ಪೊಸ ದೇಸೆಕಾರ್ತಿ 
ಪೊಸಕಿಟ್ಟಳದೊಳ; ನೇಮಿನಾಪು, ೨. ೧೪) 
ತರ್ಣಕ.- ಹೊಸದಾಗಿ ಹುಟ್ಟಿದ ಕರು 
ಜಾತೋಕ್ಪನೆಯ್ದೆನೆರೆದುಪಜಾತವೃಷಂ ತರ್ಣಕಾಭಿಧಾನಂ 
ಯೋಗ್ಯಂ: ಅಭಿಧಾವ, ೧. ೧೫ ೫) 
ತರ್ಪಣ - ತುಷ್ಟಿ ತೃಪ್ತಿ (ತಣಿವುದು ಸಾಹಿತ್ಯಂ 


ತರ್ಪಣವೆನಿಸುಗುಂ: ಅಭಿಧಾವ, ೧. ೧೬. ೭) 

ತರ್ಬು - ತಬ್ಬಿಕೊ, ಅಪ್ಪು (ತರ್ಬು-ಆಶ್ಲೇಷೇ: ಶಬ್ದಮದ, ಧಾ 
೪೮೪) 

ತರ್ಷ - ಬಾಯಾರಿಕೆ ಹಾಗೂ ಹಂಬಲ (ತರ್ಷಂ 
ಅಭಿಧಾವ, ೧. ೧೬. ೮) 

ತಲೆ -  (ಚೊಳಿಕಾಭಾಗದ ಆ ತಲೆಯೊಳ್‌ ನಿಂದಪುದು 
ಊರ್ಧ್ವಲೋಕಮೆನೆ ಮೂಲೋಕಕ್ಕೆ ಪೆಂಪಿಂದೆ: ಆದಿಷು, ೧. 
೫೦); ಪೀಳಿಗೆ (ಸಲೆ ಸಂದ ಇರ್ಪತ್ತೊಂದು ತಲೆವರೆಗಂ 
ನಮಗೆ ಪರಿಭವ೦ ಕೃಷ್ಣೆಯ ಮುಂದಲೆಯಂ ಹಿಡಿದು 
ಪಿಡಿದೆಟ್‌ವಲ್ಲಿಯೆ: ಪಂಪಭಾ, ೫. ೫೬) 

ತಲೆಗರೆ - ಅಡಗಿಕೊ (ಮಂತ್ರಪದಕ್ಕೆ ಉರಗಂ ಸುಗಿವಂತೆವೊಲ್‌ 
ಅಗಿದು ಸುಗಿದು ತಲೆಗರೆದಿರ್ಪಂ: ಪಂಪಭಾ, ೭. ೪೩) 

ತಲೆಗವಿ - ತಲೆಯನ್ನು ಮರೆಮಾಡು (ಯುಧಿಷ್ಠಿರಂ 
ತಲೆಗವಿವನಲ್ಲದೆಯು೦ ಏವದೊಳ್‌ ತಲೆಗವಿದು ಸಿಗ್ಗಂ 
ಕೊಂಡಾಡಿ ನೆತ್ತಮನಾಡಿ: ಪಂಪಭಾ, ೭. ೨ ವ) 

ತಲೆಗಾಪಿನಾಳ್‌ - ಮೈಗಾವಲ ಭಟ (ತಲೆಗಾಪಿನಾಳ್‌ 
ಉಕ್ಕಡದಾಳ ಮೇಲಿಕ್ಕಿ ಉಕ್ಕಡದಾಳ್‌ ಘರವಟ್ಟಿಗೆಯಾಳ 
ಮೇಲಿಕ್ಕಿ: ಗದಾಯು, ೯. ೩೨ ವ) 

ತಲೆಗುತ್ತು - ತಲೆಬಾಗು (ಎಡೆಯೊಳ್‌ ದೂಂಟಿಂದೆ ದೂಂಟಂಗೆ 
ಪೆರ್ವಜ*ಯಂ ಪೊಯ್ಸಿ ಕೆಲಕ್ಕೆ ನಾಣ್ಣಿ ತಲೆಗುತ್ತಿರ್ಪ 
ಆಕೆಯೇಂ ಜೋಡೆಯೇ: ಪಂಪಭಾ ಪರಿಷತ್ತು ೪. ೮೨) 

ತಲೆಗೋ - ಹೊಣೆ ಹೊರು (ದೇವರೆನ್ನಂ ಧರಾಭರದೊಳ್‌ 
ತಂದು ತೊಡರ್ಚಿ ಪೂಣ್ಣು ತಲೆಗೋದಿರ್ದು೦ ಬಿಕ್ಕೆ: 
ಆದಿಹು, ೪. ೮೧) 

ತಲೆದುಡುಗೆ - ತಲೆಯ ಆಭರಣ (ನಂದನನ ಸಹಸ್ರ ಕುಂತಳ 
ಕಲಾಪಕ್ಕೆ ಬಿಡುಮುತ್ತಿನ ತಲೆದುಡುಗೆಯಂ ಪಡೆದು 
ಮೋಹರಸ ಸುಧಾಪೂರದೊಳ್‌ ಅಗಾಹವಮಿರ್ಪುದುಂ: 
ಪಂಪರಾ, ೬. ೪೮ ವ) 

ತಲೆದೋಜು - ಕಾಣಿಸಿಕೊ (ಆಗಳುಂ ಇಂದುಸೂರ್ಯರ್‌ ಅಣ೦ 
ಇಲ್ಲ ಕಟ್ಟಲೆಯೆಂಬುದಿಲ್ಲ ತದ್ಭೋಗಿಫಣಾದ್ಯುತಿಯೆ 
ಕಟ್ಟಲೆಯಂ ತಲೆದೋಅಲೀಯದು: ಪಂಪಭಾ, ೪. ೧೬) 

ತಲೆನವಿರ್‌ - ತಲೆಗೂದಲು (ಯುವತಿಯರ್‌ ಓರೋರ್ವರ 
ತಲೆನವಿರಂ ತಲೆನವಿರೊಳಡಸಿ ಕಟ್ಟುತ್ತುಂ ಮೋದುವುದುಂ: 
ಪಂಪರಾ, ೧೪. ೧೦೧) 


ತೃಷ್ಣಾಶಾ: 


೪೭೭ 


ತಲೆನೀರ್ಮೀ - ಮುಟ್ಟಾದವಳು ನಾಲ್ಕನೆಯ ದಿನ ತಲೆಗೆ 
ಸ್ನಾನಮಾಡು (ಕೊಂತಿ ತಲೆನೀರ್ಮಿಂದು  ಆದಿತ್ಯನಂ 
ಬಯಸಿದೊಡೆ ಗರ್ಭಮಪುದು ಎತ್ತಗರ್ಭಮಾಗಿ 


ಕೊವಿಯೊಳ್‌ ಕರ್ಣನಂ ಪೆತ್ತಳ್‌: ಹರಿವಂಶ, ೧.' ೨೯ ವ) 

ತಲೆನೇಣ್‌ - ಪ್ರಾಣಿಗಳ ಕೊರಳಿನ ಹಗ್ಗ (ತಲೆನೇಣ್ಣೆಂದು 
ಮೃಗೇಂದ್ರ ವಾಲಕುಲಮಂ ಪಾಸಿ೦ಗ೦ ಆ ಸಿಂಗದುಜ್ಜಳ 
ಚರ್ಮಾವಳಿಯಂ ಕೊಂಡು ತಳರ್ದತ್ತಾಗಳ್‌ 
ಕಿರಾತೋತ್ಸರಂ: ಕುಸುಮಾಕಾ, ೧೪. ೫೬) 

ತಲೆಬಟೆವಟೆ - ದೊಡ್ಡ ಬಳುವಳಿ ಅಥವಾ ತಲೆಗಳ [ಅಂದರೆ 
ಸೈನ್ಯದ] ಬಳುವಳಿ (ಅ೦ತು ಮಾಡಿದ ಪರಿಸಂಖ್ಯೆಯೊಳ್‌ 
ಒಂದಕ್ಷೋಹಿಣಿ ಬಲಂ ಬೆರಸು ತಲೆಬಟಿವಟೆಯೆಂದು 
ಅಭಿಮನ್ಯುಗೆ ಕೂಸಂ ಕೊಟ್ಟ ಜೆಟ್ಟಿಗಂ ವಿರಾಟಂ: ಪಂಪಭಾ, 
೯. ೯೫ ವ) 

ತಲೆಮಟ್ಟು - ತಲೆಯವರೆಗೆ (ಒದೆದು ಬಡಿಯುತ್ತಿರೆಯುಂ ಸಲೆ 
ನಮೆವ ಆವಿನ ಮೆಯ್ಕೊಳ್‌ ತಲೆಮಟ್ಟು ಎಂತು ಅಂತೆ 
ನಿಂದರಾ ದೇವತೆಗಳ್‌: ಸಮಯಪ, ೯. ೬೨) 

ತಲೆಮಡು - ತಲೆಗೆ ತಾಗು, ಸಮ್ಮುಖವಾಗು (ಅಂತು ಎರಡುಂ 
ಪಡೆಯ ನಾಯಕರ್‌ ಒರ್ವರೊರ್ವರೊಳ್‌ ತಲೆಮಟ್ಟು 
ಕಾದುವಾಗಳ್‌: ಪಂಪಭಾ, ೧೦. ೧೧೪ ವ) 

ತಲೆಮಿಗು - ಅತಿಶಯವಾಗು, ಅತ್ಯಧಿಕವಾಗು (ಪಾರದೆ ಬರ್ಪ 
ದೂದವಿಯರಂ ತವಕದಿಂ ತಲೆಮಿಕ್ಕು ನೀವಿಯಂ ಚಾರು 
ಕಳಾಪದೊಳ್‌ ನಿಲಿಸುತುಂ ಜಾರೆಯರೆಯ್ದುತಿರ್ದರ್‌ 
ಉಪಕಾಂತರನಾ ಬಹಳಾಂಧಕಾರದೊಳ್‌: ಶಾಂತೀಶ್ವಹಪು, 
೧೧. ೨೪) 

ತಲೆಯಿಕ್ಕು - ತಲೆಯಿಡು, ಮಲಗು (ಅಂತದಣ ಮೊದಲೊಳ್‌ 
ಕೆಲವು ದಿವಸಂ ತಲೆಯಿಕ್ಕಿ ಪಟ್ಟರ್ದುದನೊಂದು 
ದರ್ದುರಂ ಕಂಡು: ಪಂಚತಂತ್ರ, ೩೮೩ ವ) 

ತಲೆಯುರ್ಚು - ಅಡಗಿಕೊ (ಅದುವೆ ಕಾರಣಮಾಗುಳಿದಿರ್ದಂ 
ಅ೦ಧರಾಣ್ನಂದನಂ ಅಅಲ್ಲದೆ ಉಂತೆ ತಲೆಯುರ್ಚುಗುಮೇ 
ರಣರಂಗಭೂಮಿಯೊಳ್‌: ಪಂಪಭಾ, ೧೩. ೭೫) 

ತಲೆಯೆಅಕ - ತಲೆ ತಗ್ಗಿಸುವುದು (ನೆರದೀ ಸಭೆಯೊಳ್‌ 
ಲಜ್ಞಾಭರದಿಂ ತಲೆಯೆಣಕಮಾದುದು ಇಂದೆನಗೆ: ಸುಕುಮಾಚ, 
೨. ೨೮) 

ತಲೆಯೇಜು - ತಲೆಗೆ ಹತ್ತು ಮಿತಿಮೀರು 
ಸ್ವರೂಪನಪ್ಪ ಪರಮಂಗೆ ಸ್ಪಪ್ನೋಪಮಾಹಂ 
ತಲೆಯೇ ಗಿರಿಜಾಕ, ೮. ೪೫ ವ) 

ತಲೆಯೊತ್ತು - ತಲೆತೂರಿಸಿ ಹೊಡೆದಾಡು (ತಿರು ಪಣೆದೊಡೆ 
ದಂಡಾದಂಡಿ ರಣಂ ಬಿಲ್ಲಂದಮಾಯ್ತು ಬಿಲ್ಮುಣಿದೊಡೆ 


(ನಿರ್ವಿಕಾರ 
ಮಮತೆ 


ಗೋಣುರಿಗೆ ತಲೆಯುತ್ತುತಿರ್ಪೊಂದುರವಣೆಯಿಂದ: 
ಚಂದ್ರಪ್ರಪು, ೧೦. ೭೦) 
ತಲೆವಡು -  ಎದುರಾಗು (ಪಲತೆಣದ ವಿಷಯದತ್ತಲ್‌ 


ತಲೆವಟ್ಟಿರ್ದ ಇಂದ್ರಿಯಂಗಳ್‌: ಕಾದಂಬ, ೬. ೯೧) 

ತಲೆವಣಿ - [ಹಾವಿನ ಹೆಡೆಯ] ತಲೆಯ ಮಣಿ (ತಲೆವಣಿಯ 
ಫಣಿಗಳುಂ ಸುಲಿಮೊಲದಡಗಂ ಪೊತ್ತ ಬೇಡರುಂ: 
ಲೀಲಾವತಿ, ೬. ೨೫) 

ತಲೆವರಿ - ಮುಂದೆ ಹೋಗು (ತಲೆವರಿದು ಓಜೆಯ ಪಿಡಿಯಂ 
ಏಣಿ ಪೆಂಡವಾಸದ ಒಳ್ಳೆಂಡಿರ್‌ ಬಳಸಿ ಬರೆ: ಪಂಪಭಾ, ೩. 
೪೮ ವ) 


ತಲೆವರಿಗೆ ದ 
ತಲೆಡವರಿಗೆಗೊಂಡತನು 
ಶಶಲಕ್ಷ್ಯ೦: ಆಚವರ್ಧ, ೬. ೩೯) 


ಶಿರಸ್ತಾಣ (ದಿವಮನದಿರ್ಪಲ್‌ 


ನಭಮನಡರ್ದವಪ್ಪನೆನಿಸಿದಂ 


ತಲೆವಟಿ - (ತಲೆ--ಪಜೆ] ಲೋಚುಮಾಡು (ತಲೆವಣೆದುಟ್ಟುದಿಕ್ಕಿ 
ಸುರಲೋಕಸುಖಂಗಳನುಣ್ಣೆವೆಂಬ ಬತ್ತಲಿಗರ 
ಮಾತುಗೇಳದಿರು: ಆದಿಪು, ೨. ೯), ಅಲಂಕರಿಸು 


(ತಲೆವಚೆದ ಓಜೆಯ ಪಡಿಯನೇಟೆ ಪೆ೦ಡವಾಸದೊಳ್ಟೆಂಡಿರ್‌ 
ಬಳಸಿ ಬರೆ: ಪಂಪಭಾ, ೩. ೪೮ ವ) 

ತಲೆವಾಗಿಲ್‌ - ಮುಂಬಾಗಿಲು (ಶೃಂಖಳಾಬಂಧನೆಯಂ ಮಡಿ 
ತಲೆವಾಗಿಲ ಕೆಲದ ಪುಲುಮನೆಯೊಳಿರಿಸಿ: ಆಚವರ್ಧ, ೧೫. 
೫೪ ವ) 


ತಲೆವಿಕ್ಕು ಎ [ತಲೆ+ಪಿಕ್ಕು] ತಲೆ ಬಾಚು (ಲಳನೆಯ 
ಕೇಶದಲ್ಲಿಯಲರುಂ ತಳಿರುಂ ಪೊಳೆವಂದದಿಂದೆ 
ಕೋಮಳನಖಕಾಂತಿಯುಂ ಮೃದುತಳದ್ಯುತಿಯುಂ 


ನಿಮಿರ್ವನ್ನಂ ಒಯ್ಯನಾಗಳೆ ತಲೆವಿಕ್ಕಿ: ಚಂದ್ರಪ್ರಪು, ೬. ೬೫) 

ತಲೆವಿಡಿ - [ತಲೆ೬ಪಡಿ] ಸೆರೆಮಾಡು (ಕೃಷ್ಣೆಯ ಮುಂದಲೆಯಂ 
ಪಿಡಿದು ಪಿಡಿದೆಆೌವಲ್ಲಿಯೆ ತಲೆವಿಡಿದರ್‌ ನಮ್ಮ ಬೀರಮಂ 
ಕೌರವರುಂ: ಪಂಪಭಾ, ೫. ೫೬) 

ತಲೆವಿಲ್‌ - ಶ್ರೇಷ್ಠವಾದ ಬಿಲ್ಲು ಮುಂಚೂಣಿಯ ಬಿಲ್ಲು 
(ನಿನ್ನಭ್ಯುದಯದೊಳ್‌ ಆಂತು ಅರಿ ಸೇನೆಯಂ ಇದಿರ್ಜಿ 
ತಲೆವಿಲ್‌ ಎನೆ ಎದು ತವಿಸುವ ತೆಅದಿಂ: ಶಾಂತಿಷು, ೫. 
೯೦); [ಬಿಲ್ಲ--ತಲೆ] ಬಿಲ್ಲಿನ ತುದಿ (ಯುದ್ಧದೊಳ್‌ ಸ್ಥಿತನಾದಂ 
ತಲೆವಿಲ್ದೊಳ್‌ ಎಂದೊಡೆ ನಳ೦ ಗ೦ಡ೦ ಪೆಣರ್‌ ಗಂಡರೇ: 
ಪಂಪರಾ, ೧೨. ೩೮) 


ತಲೆವೀಡು - ಶ್ರೇಷ್ಠವಾದ ಬೀಡು (ನೆಲೆವೀಡು ರತಿಗೆ 
ತಿಜುವಾಯ್‌ ತಲೆವೀಡು ಅಂಗಜಶರಕ್ಕೆ ಕಾಮನ 
ಕಿಸುಗಣ್ನಲರ್ವೀಡುವಿಯೋಗಿಗೆ ಸಮಕಲೆವೀಡು 


ವಸಂತದಂತಿಗೆ ಉಪನಗರವನಂ: ಚಂದ್ರಪ್ರಪು, ೧. ೯೭) 

ತಲೆವೀಸು - ಒಪ್ಪದಿರು, ಬೇಡವೆಂದು ಹೇಳು (ನೀ ತಲೆವೀಸದೆ 
ಉರ್ವರಾಶ್ರೀಯಂ ಇದಾಗದೆನ್ನದೆ ಒಳಕೊಳ್‌ 
ಪರಮೋತ್ಸವದಿಂ ಗುಣಾರ್ಣವಾ: ಪಂಪಭಾ, ೧೪. ೧೭) 

ತಲೆವೂಸು - [ತಲೆೇಪೂಸು] ತಲೆಗೆ [ಎಣ್ಣೆ] ಲೇಪಿಸು (ನಿನ್ನ 
ಗಂಡಂಗೆ ತಲೆವೂಸಿ ಮೊೋಯಲೆಖೆದು ಷಡಸಾನ್ನಮಂ 
ಇರ್ಪತ್ತೊಂದು ದಿವಸಮಿಂಬಾಗಿ ಉಣಲಿಕ್ಕಿದೆಯಪೊಡೆ ಆತನ 
ಕಣ್ಣೊಡೆಗುಂ: ಪಂಚತಂತ್ರ, ೩೯೨ ವ) 

ತಲೆವೇಸಜಕ್‌ - ತಲೆಬೇಜಾರು (ಒಳ್ಳುಂ ಒಲ್ಲದನ್ನೊಳೆ ಗಡ 
ಸೂಳೆಯೆಂದೊಡೆ ಇನಿತ೦ ತಲೆವೇಸಣನೆಂತು ನೀಗುವೆಂ: 
ಪಂಪಭಾ, ೪. ೯೮) 

ತಲೆವೊತ್ತು - ಪ್ರತಿಭಟಿಸು (ಕಲಹಕ್ಕೆ ಕಚ್ಚೆವಾಸುವ ತಲೆವೊತ್ತೆ ಕೆರಳ್ಳ 
ಜಗಳವಾಡುವವನು೦ ಸಲೆ ಬಯ್ಲಿಕೊಳ್ಳಂ: ಸಮಯಪ, ೩. 
೫೫) 

ತಲೆವೊಲ - ಮುಖ್ಯ ಪ್ರದೇಶ (ತಲೆವೊಲದ ನಾನಲ್ವಳ್ಳದ ದರಿಯ 
ಕುತ್ತುಜೆಂಗೆ ಕೊಣಕಿಡುವ ಪುಲ್ಲೆ ಎರಲೆಯ ಜವಕ್ಕೆ 
ಪಕ್ಕುಗೊಟ್ಟು: ಮಲ್ಲಿನಾಪು, ೭. ೨ ವ) 

ತಲೆಸುತ್ತು - ತಲೆಗೆ ಸುತ್ತುವ 
(ರಾಜೀವಲೋಚನಂ ಕ್ರೀಡಿಸಿದಂ 
ಪಜ್ಜೋಲೆಯ ಪೊಂಬಟ್ಟೆಯುಡೆಯ 
ಜಗನ್ನಾವಿ, ೪. ೪೭) 


ಬಟ್ಟಿ, ಶೀರ್ಷಕ 
ಪೀಲಿಯ ತಲೆಸುತ್ತಿನ 
ಚೆಲ್ವೆಸೆವಿನೆಗಂ: 


೪೭೮ 


ತಲೆಸೂಡು - ತಲೆಯಲ್ಲಿ ಧರಿಸು, ಶಿರಸಾವಹಿಸು (ತಲೆಸೂಡಿ 

ಮುನ್ನೆ ಕಜ್ಜದ ಫಲಮಂ ಬೆಸಗೊಂಡು೦ ಏವನಲ್ಲಿಂ 
ಬಟೆಯಂ: ಕವಿರಾಮಾ, ೩. ೧೪೪) 

ತಲ್ಪ - ಹಾಸಿಗೆ (ತಲ್ಲಂ ಶಯ್ಯಾ ಅಟ್ಟ: ಅಭಿಧಾವ, ೩. ೧. ೩೨) 

ತಲ್ಬು - ಆಸ್ರವ (ಕಟೆದ ಭವಕ್ಕೆ ಪೇಸುವ ಅಡೆವ ಆಸುರಕರ್ಮದ 
ತಲ್ಪಂ ಅರ್ಥಿಸುತ್ತ ಅಟಿವ: ಶಾಂತಿಷು, ೯. ೧೩೧) 

ತಲ್ಲಲಿ - ತಲ್ಲಣ ಭಯ (ನೆಅಮಾರ್‌ ಪೆಣಗಿಕ್ಕಿ 
ಕಾವರಾರಾರ್ಮನೆನುತ್ತ ಒಜಲ್ಬಟಲುತಿರ್ಪದೆ ನಾರಕರ್ಗಲಲಿ 
ತಲ್ಲಟಿಂ: ಶಾಂತಿಷು, ೭. ೯೪) 

ತಲ್ಲಟಿಸು - ಭಯಗೊಳ್ಳು (ತದೀತ ದುಸ್ತರ ಸ್ಮರದಶಾವ್ಯತಿಕರಕ್ಕೆ 
ತಲ್ಲಟಿಸಿ: ಆಚವರ್ಧ, ೪. ೮೪ ವ) 

ತವಂಗ - ಉನ್ನತಾಸನ, ವೇದಿಕೆ, ಜಗುಲಿ (ಯುವರಾಜ೦ 


ಬ೦ದೀಗಳ್‌ ತವ೦ಗದಲ್ಲಿರ್ಪನೆಂದು .. .. ಕೇಳ್ದು: ಕಾದಂಬ, 
೮. ೫) 
ತವಂಗಪಂಟಪ ಸಲುವಾಗಿ 


- ಆನೆಗಳ ಯುದ್ಧಕ್ರೀಡೆಯ 
ನಿರ್ಮಿತವಾದ ಅಂಗಳ (ತವಂಗಮಂಟಪದ ಮತ್ತವಾರಣದ 
ಕೆಲಕ್ಕೆ ಮತ್ತವಾರಣಮಂ ಸಾರ್ಚಿ: ಅನಂತಪು, ೨. ೨೯ ವ) 

ತವಕಿಗ - ಉತ್ಪ್ಸುಕನಾದವನು (ತನಿಗಳ್ಳ ತವಕಿಗಂ ಬಾಡಿನ 
ಬಾಕುಳಂ ಶಈತನೆಂದು ಲೋಹದ ರಸಮಂ 
ಕುಡಿಯಿಪರ್‌: ಅನಂತಪು, ೯. ೩೫) 

ತವದ - [ತವು] ಕ್ಷಯಿಸದ (ರಮಿಯಿಪುದು ಅಮರಿಯರೊಳ್‌ 
ತೆಗಟ್‌ ಅಮರಿಯರೊಳ್‌ ತವದ ಮೇಳಮ್‌ 
ಅಮರಿಯರೊಳ್‌ ಅಲಂಪು ಅಮರಿಯರೊಳ್‌ ನಗೆ ಸಬ್ಬವಂ 
ಅಮರಿಯರೊಳ್‌ ನಡೆವುದು ಅಮರನೇಂ ಸುಖಮಯನೋ: 
ಶಾಂತಿಪು, ೭. ೭೬) 


ತವದೊಣೆ - ಅಕ್ಷಯವಾದ ಬತ್ತಳಿಕೆ (ಗಾಂಡೀವಮೆಂಬ 
ಬಿಲ್ಲುಮಂ ದಿವೃಶರಂಗಳೊಳ್‌ ತೆಕ್ಕನೆ ತೀವಿದ 
ತವದೊಣೆಗಳುಮಂ ತಂದು ಬೃಹ೦ದಳನೆಂಬ 


ಸಾರಥಿವೆರಸು ರಥಮ೦ ಏಅಲೊಡಂ: ಪಂಪಭಾ, ೫. ೭೭ 
ವ) 

ತವನಿಧಿ - ತವಿಸದ [ಕಡಿಮೆಯಾಗದ] ನಿಧಿ (ಎಣಿಕೊಂಡ 
ಕಸವರಂ ತವನಿಧಿಯಂತೆ ತವದಿರ್ದ್ದಪ್ಪುದೆ ನಿನ್ನ ಕೈಯಿಂದಂ 
ಕೊಳ್ಳ ಪೋಗಬ್ಬಾ: ವಡ್ಡಾರಾ, ಪು. ೧೭, ಸಾ. ೪) 

ತವರಾಜ - ಒಂದು ಬಗೆಯ ಬಿಳಿ ಸಕ್ಕರೆ (ಇಂತು ಇವರ್ಗಳ 
ಚಿಲ್ವಿಕೆ ಕಂಗಳ ತವರಾಜಮಂ ಇಂದು ಕಂಡೆಂ: ಯಶೋಧಚ, 
೧. ೬೨) 

ತವಸಿ - [ತಪಸ್ವಿ] ಯಷಿ (ಮುತ್ತ ತವಸಿಗಳ ಕೈಯಂ 
ಪಿಡಿದುಯ್ದು ಅವರ ಗುಹೆಗಳಂ ಪುಗಿಪ ಪೊಳಮಡಿಪ 
ಚಪಳಕಪಿಗಳುಮಂ: ಪಂಪಭಾ, ೧. ೧೧೫ ವ) 

ತವಿಲ್‌ - ಕುಂದು (ನಿಧಿಗಳ್ಳೆಂತು೦ ತವಿಲಿಲ್ಲದುದಂ ಕಂಡು 
ಉತ್ಸವದಿಂ ಜಿನನಿಳಯನಿಚಯಮಂ ಮಾಡಿಸಿದಂ: 
ಸಮಯಪ, ೨. ೨೬); ತೊಂದರೆ (ತನ್ನ ಬಿನ್ನನಿರ್ದ 
ಮೊಗದಿ೦ ತವಿಲ್ಲಿರೆ ವಿಲಾಸಮು೦ ಮುಂದೆ ಕಂಡನಲ್ಲಿ 
ಕಮಳಾಕ್ಷಿಯಂ೦ ವೃಷಭಲಕ್ಷಣ೦ ಲಕ್ಷ್ಮಿಯಂ: ಗದಾಯು, ೯. 
ಪಿ); ನಾಶ (ಆಗಳವರ್‌ ಕಾದಲ್‌ ಅನುಗೆಯ್ತ ಕಾಯ್ದಂ ಕಂಡು 
ಎಲೆ ತಂದೆಗಳಿರ ನೀಮೀತನೊಳ್‌ ತಾಗಿ ತವಿಲಾಗಲ್ಪೇಡಿಂ 
ಬೇಡಿಕೊಂಡೆಂ: ಶಾಂತೀಶ್ವಪು, ೫. ೧೭೬ ವ) 


ತವಿಷೆಂ - [ತವು] ನಾಶಪಡಿಸಿಕೊಳ್ಳುತ್ತೇನೆ, ಬಲಿದಾನಗೈಯುತ್ತೇನೆ 

(ಎಂತು ನೋಡಿ ಕೊಕ್ಕರಿಸದೆ ಕೊಲ್ಜೆಂ ಎನ್ನೊಡಲನಾಂ 

ತವಿಪೆಂ ರಣರಂಗಭೂಮಿಯೊಳ್‌: ಪಂಪಭಾ, ೯. ೭೦) 
ತವಿಸು - ಕ್ಷಯಿಸು (ಕ್ಷಿತಿಯೊಳಗುಳ್ಳ ಭೂಭುಜರ ಬಿತ್ತು 
ಮೊದಲ್ಲಿಡೆ ಮುನ್ನಂ ಏಕವಿಂಶತಿ ಪರಿಸಂಖ್ಯೆಯಿಂ ತವಿಸಿ 
ಸರ್ವನಿವೇದಕಮೆ೦ಬ ಯಜ್ಞದೊಳ್‌: ಪಂಪಭಾ, ೨. ೪೫); 
ನಾಶಪಡಿಸು (ಮಿತವಚನ೦ ತನಗಿದಿರಾ೦ತ ರಿಪುಬಲಮಂ 
ಇಂತು ತವಿಸಿದಾಗಳ್‌: ರಾಜಶೇವಿ, ೬. ೧೦೫ ವ) 

- ತವು] ಕ್ಷಯಿಸು (ಭವಂ ತವೆ ಭವತ್ಹಾದಂಬುರುಹ 
ಸೇವೆಗೆಯ್ದಾರುಮಂ ಭವಂಗಿಡಿಪೆ: ಆದಿಷು, ೧೩. ೮೭) 
ತವುತರ್‌ — ಕ್ಷೇಣಗೊಳ್ಳು (ಆಗಳ್‌ ಓಡುವಾತನ 

ಭಯಮುಟ್ಟುವಾತನ ಚಲಂ ತವುತಂದುವು ತತಸ್ಮೀಪದೊಳ್‌: 
ಶಾಂತಿಪು, ೬. ೪೦); ಬರಿದಾಗು (ಅವನೋದುವನಿತು 
ಬುದ್ಧಿಯೆ ತವುತಂದೊಡೆ ಪಂಚಪದದ ನಾಮಾಕ್ಷರಮಂ 
ಧ್ರುವಮೋದುವುದು: ಆದಿಪು, ೨. ೫೫); ಮತ್ತೆ ಬಾ 
(ತವುತಾರವು ನಿನ್ನೆಗಳುಂ ಸವೆಯವು ನಾಳರೆಗಳುಂ ಅದಜೆಂ 
ಇಳೆ ನೆಜ್‌ಯದು  ಲೆಕ್ಕವಿಡಲ್‌ ಶಬ್ದಂ ನೆಜ್‌ಯವು 
ಪವಣಿಸಲೆನೆ ಕಂಡರಾರೊ ಕಾಲದ ಪವಣಂ: ಪಂಪರಾ, ೧. 
೫೪) 
ತವುದಲೆ - ಮುಗಿತಾಯ, ಕೊನೆ (ಜೂದಾಡಿ ಸೊಲ್ಲು ನನ್ನಿಗೆ 
ಮೇದಿನಿಯಂ ಕೊಟ್ಟು ಪಾಂಡುನಂದನರ್‌ ಈಗಳ್‌ 
ಹೋದೊಡಮೇಂ ತಿಣುಕಾಗದೆ ಪೋದಹುದೇ 
ನೃಪತಿಗವು ತವುದಲೆಯೊಳ್‌: ಪಂಪಭಾ, ೭. ೧೮) 
ತವೆ - ಮುಗಿದುಹೋಗು (ನೀಂ ಇನಿಸು ಕಾಲ ಇರ್ದೆಯಪ್ಪೊಡೆ 
ಏ ತೊದಳೊ 
ರಸಾತಳಂಬರಂ ಬೆದಕಿಯುಂ 
ಕೊಂದಪೆಂ: ಪಂಪಭಾ, ೧೩. ೮೦) 
ತಸ್ಕರ - ಕಳ್ಳ (ದಿನಪಂ ತಸ್ಕರರ ಬಾಧೆಗಂಜುವನಕ್ಕುಂ: 
ಸಮಯಪ, ೧೧. ೫೪) 
ತಸ್ಕರಸ್ಯ ಅನೃತಂ ಬಲಂ - ಕಳ್ಳನಿಗೆ ಸುಳ್ಳೇ ಶಕ್ತಿ (ದುಷ್ಟಬುದ್ಧಿ 
ನುಡಿದಂ ಪುಸಿಯಂ ಮತಿಗೆಟ್ಟು ತಸ್ಥರಸ್ಯ ಅನೃತಂ ಬಲಂ 
ಎನಿಪ ವಾಕ್ಕವಂ ನೆನೆಯುತ್ತುಂ: ಪಂಚತಂತ್ರ, ೨೩೭) 
ಅವನ (ತಸ್ಕಾಯಂ ಪುನರುಕ್ತ 
: ಪಂಪಭಾ, ೧೪. ೨೮) 
ತಳ್‌ - ವ್ಯಾಪಿಸು (ಏನೋದಾವಂ ತಳ್ತಟ್ಟದಂತೋಸರಿಸಿ ಕಳೆಗೆ 
ಸುಖರಕಿತಾಕದಿರೆನಂ: ಆದಿಪು, Fd ೩); ದಟ್ಟವಾಗು 
(ಕೊಂಕಿದ ಕೊಂಕು ತದ್ದಿಷಯಕಾಂತೆಯ ಪರ್ವಿನ 
ಕೊಂಕಿನಂತೆ ಚೆಲ್ವಂ ಕುಡೆ ತಳ್ತರಬ್ರಡಿಯ ಪೂಮರದಿಂ 
ಕಟೆವೂಗಳ್‌: ಆದಿಪು, ೧. ೬೧); 
ಮನದೊಳ್‌ ತಳ್ಪೊಯ್ದು ತಳ್ತಾ ತಗುಳ್ಳುಗಳೊಳ್‌ ಪೊಕ್ಕುವು: 
ಆದಿಪು, ೬. ೨೨); 


ತವು 


ಎಂತು೦ಂ ಅಪಳಿಸಿ 


ಏವ 


ತಳ್ಳೆಸಳ್‌ ಅದೇನೆಸೆದಿರ್ದುದೊ ಕರ್ಣಿಕಾರದಾ: ಆದಿಷು, ೧೧. 
೧೧೭); ಹಬ್ಬು ಒಡಗೂಡು (ಈರೆಲೆವೋದ ಲುಂದಿನೊಳ್‌ 


ಬಳೆದ ವಿಯೋಗದೊಳ್‌ ಪೊರೆದ ಜಿಂತೆಯೊಳ್‌ ಎಯ್ದೆ 


ಮಡಲ್ತ ತಳ್ಳ ಮೆಯ್ಗಳೊಳ್‌: ಆದಿಷು, ೧೨. ೨೦) 
ದೂಡು, ತಳ್ಳು ಸಿಡಿಲಂ ಸಿಡಿಲಟ್ಟುವುದೆನೆ ಕುಡುಮಿಂಚಂ 
ಮಿಂಚು ತಳ್ತುದೆನೆ ಗಗನಮಂ ಏನಡರ್ದುವೊ ಜಯನ 
ಶರಂಗಳ್‌: ಆದಿಷು, ೧೩. ೬೩) 


ನಮ್ಮ 


ಸರೋವರಾಂಬು ಅನಿತಂ ತವೆ ತುಳ್ಳಿ 


ಎದುರಿಸು, ತಳೆ (ತಮ್ಮ 


ಒಡಗೂಡು (ಕೇಸರಂ ಬೆರಸಿದ ಪೊನ್ನ 
ಬಾಯಿನದ ಬಟ್ಟಲಿವೆಂಬಿನಂ ಆರ್ದಕೇಸರಂ ಬೆರಸಿದ ಚೆಲ್ವು 


೪೭೯ 


ತಳ - ಕೈ, ಅಂಗೈ (ಇನಿಯನ ಕೆಂದಳಂ ತಳಮನೊಯ್ಯನೆ 

ಸೋಂಕೆ ಪೊದಳ್ದ ನಾಣ ಪೆಂಪಿನೊಳೊಗೆತರ್ಪ ವಿಳಾಸಂ: 

ಆದಿಹು, ೪, ೪೬); ಅಂಗಾಲು (ನವಕಮಳದಳಂಗಳ್‌ 

ಭೀಕರ೦ ಬಲ್ಬುಮಾಗಿರ್ಪವೆ ತಳಕೆ ತಳಂಗಳ್‌ ನೋಯವೇ 

ಮೆಟ್ಟಿದಂದು: 'ಆದಿಪು, ೭. ೫೬); ತಾಳೆ (ತಳಮುಂ ತಾಳಮುಂ 

ಎನೆ ಪಸೆ: ಅಭಿಧಾವ, ೧. ೮. ೪) ಆಳ (ತಳನಾಮಂ ಮತ್ತನೂರ್ಧಂ: 

ಅಭಿಧಾವ, ೧.೮. ೪ 

ತಳಚ್ಛಂದ — ತಳದ ವಿನ್ಯಾಸ (ಸಮಚತುರಶ್ರಂ 
ಪಾದಾಧಿಕಚತುರಶ್ರಂ ವೃತ್ತಮಾಯತಂ ಅಷ್ಟಾಶ್ರಯಂಗಳೆಂಬ 
ತಳಚ್ಚಂದಂಗಳಂ; ಚಂದ್ರಪ್ರಪು, ೧೫. ೨೧ ವ) 

ತಳತಂತ್ರ - ಪದಾತಿ ಸೈನ್ಯ (ಮುಂದಣ ತನ್ನ ತಳತಂತ್ರಮಂ ಕೆಲಕ್ಕೆ 


ತೊಲಗವೇಟ್ಟು: ಚಂದ್ರಪ್ರಪು, ೧೦. ೯೪ ವ) 


ತಳತಳಿಸು - ಮಿಗಿಲಾಗಿ ಹೊಳೆ (ತೆಂಬೆಲರಲೆಪಿಂ ಕಳಿಕೆಯೊಳೆ 
ತುಜುಗಿ ತಳಿರೊಳೆ ತಳತಳಿಸಿದುದೊಂದಶೋಕಲತೆಯನೆ 
ಪೋಲ್ತಳ್‌: ಆದಿಪು, ೮. ೨೯) 

ತಳದಳಿಸು ಎ ಮಿಗಿಲಾಗಿ ಹೊಳೆ (ತಳದಳಿಪ 
ಮುಗಿಲ್ಗಳ್ಳಳಕುಳಮಪ್ಪಿನಮಳುರ್ದು: ಆದಿಷು, ೧೩. ೬೫) 

ತಳಪಟ್ಟು - ಕುಸ್ತಿಯ ಒಂದು ವರಸೆ (ಜಡೆಯೆಂಬುದು 
ಗೊರವಂಗೆ ತಟ್ಟೆಂಬುದು ಸವಣಂಗೆ ತಳಪಟ್ಟೆಂಬುದು 


ಪೊಲ್ಲಂಗಲ್ಲದೆ ಕೊಲ್ವ ಗೆಲ್ವ ಕಲಿಗಂ ಬಿರುದಂಗಂ ಏವುದು: 
ಅನಂತಪು, ೨. ೨೮ ವ) 

ತಳಮಳಗು - ತಳಮಳ (ತಳಮಳಗುತ್ತೆಜಗುವುದುಂ 
ವಿಳಾಸನ್ಮಾಗಧಕಿರೀಟರತ್ನಾಂಶುಗಣ೦ ಗಳಯಿಸಿದುವು: 
ಆದಿಹು, ೧೨. ೧೧೨) 

ತಳಮಳಿಸು - ಕಳವಳಗೊಳ್ಳು (ಮುಳಿದು ತಳಮಳಿಸಿ ತಳರದೆ 
ತೊಳಗುವ ಕರವಾಳ೦ ಉರ್ಚಿ ಮೆಯ್ವೆರ್ಚಿ ಪೊದಳ್ಳ ಅಳವು 


ಅಮರೆ ಪಿಡಿದು ರಥದಿಂದೆ ಇಳೆಗೆ ಇಟಿದು ಅವಂ 
ಅವನಿಪತಿಯಂ ಅಣುಗಿಜೆ ಪೊಯ್ದಂ: ಪಂಪಭಾ, ೧೩. 
೪೭) 

ತಳಮಿತಮಧ್ಯೆ ದ ಬಹು ತೆಳ್ಳನೆ ಸೊಂಟವುಳ್ಳವಳು 


(ತಳಮಿತಮಧ್ಯೆಯಂ ಆಯತ ವಿಳೋಳಲೋಚನೆಯಂ .. .. 
ಪೃಥು ನಿತಂಬಬಿಂಬೆಯಂ ಉಟಿದಂ: ಕವಿರಾಮಾ, ೩. ೧೦) 
ತಳರ್‌ - ಹೆದರು (ಇನಿಸು ಪೊಟ್ಟುಂ ತನ್ನಂ ಮಣ್‌ದಿರಲಕ್ಕುಮೆ 
ತಳರದೆ ತಜೆಸಲದೆ ಇನ್ನೆಜ್‌ದುಂ ಮಜ್‌ದುಂ ಇರ್ಪುದೆ 
ಚದುರಂ: ಆದಿಪು, ೪. ೭೬); ಚಲಿಸು (ಜೀವಂ ತನುವಿಂ 
ತಳರಲೊಡಂ ವಿಚ್ಛಾಯತೆಗೊಳಗಾದುವು ತೊಳಗುವವರ 
ಸೌಂದರತನುಗಳ್‌: ಆದಿಷು, ೫. ೨೭) ತೊಡರು, 
ಎಡವುವಿಕೆ (ನುಡಿಯ ತೊದಳ್‌ ನಡೆಯ ತಳರ್‌ ಜೆಡೆಗಳ 
ಕರ್ಪ ಅಲರ್ದ ಮೊಗದ ಕಿಜುನಗೆ: ಆದಿಪು, ೮. ೩೯) 
ಕಡಿಮೆಯಾಗು (ಮುಳಿದು ಮನಃಪ್ರಿಯಂ ಪೆಣಗುಗೆಯ್ದಿರೆ 
ಬೆಂಬೆಡಿದಪ್ಪಿಕೊಂಡ ನಲ್ಲಳ ಮೊಲೆಯೊತ್ತಿನೊಳ್‌ ತಳರ್ದುದು 


. ಕೋಪಮೋಪನಾ: ಆದಿಪು, ೧೨. ೩೪); ಹೊರಡು 
(ವಕ್ರಿಸದಿರಿ೦ ವನವಾಸದೊಳಿರ್ಪೆಂ ಎಂದು 
ದುರ್ವಾರಪರಾಕ್ರಮಂ ತಳರೆ ಬಾರಿಸಿ ವಾರಿಸಿ 
ಕುಂತಿಮಾದ್ರಿಯರ್‌: ಪಂಪಭಾ, ೧. ೧೧೪); ಅಲುಗಾಡು 


(ಅಂತು ಪುಗುವೇಟ್ವುದು೦ ದಿಗ್ದಂತಿಗಳು೦ ಕುಲನಗಂಗಳುಂ 
ಗಡಣಂಗೊಂಡೆಂತು ಕವಿತರ್ಕು೦ ಅಂತೆ ನೆಲಂ ತಳರ್ವಿನೆಗಂ 
ಪ್ರಚಂಡಕೋದಂಡಧರರ್‌: ಪಂಪಭಾ, ೨. ೭೦); ಮುಂದೆ 
ಸಾಗು (ನಂದೆ ಅಪರನಂದೆ ಅಶ್ವಿನಿ ಮಹಾನಂದೆ ಎಂಬ 


ತೀರ್ಥಜಲಂಗಳೊಳ್‌ ಓಲಾಡುತ್ತುಂ ಉದ್ದತ್ತ ರಿಪು 
ನೃಪತಿಗಳ೦ ಏಸಾಡುತ್ತುಂ ಅಲ್ಲಿಂ ತಳರ್ದು: ಪಂಪಭಾ, ೪. 
೧೮ ವ) 

ತಳರಡಿ — ಅಸ್ಲಿರವಾದ 
ಮಾರ್ಪೊಳೆಯುತ್ತಿರೆ ಪಳಿಕಿನ ಕುಟ್ಟಿಮತಳದೊಳಿಂತು 
ತಳರಡಿಯಿಡುತುಂ.. ನೆನಯಿಸಿದ೦ಂ... ನೃಪಸುತನಮರ್ದಿನ 
ಕಡಲೊಳ್‌ ತಗುವ ಅರುಣರಾಕಾಶಶಿಯಂ: ಶಾಂತೀಶ್ವಷು, 
೧೫. ೩) 

ತಳರ್ಚು - ತಳರಿಸು, ಚಲಿಸುವಂತೆ ಮಾಡು, ನೂಕು (ಎಂದುಂ 
ಕಾಲಕ್ಕೆ ಚಲಂ ಸಂದುದು .. . ಅಚಲಂ ಎಂದೊಡೆ ನಗುತಂ 
ಬಂದು ತಳರ್ಚುಗುಂ ಅಚ್ಯುತನೆಂದೊಡೆ ಕೆಡಹುಗುಂ: ೪. 
೧೯); ಹೊರಡು 


ಹೆಜ್ಜೆ ದಟ್ಟಡಿ (ತನು 


ತಳರ್ನಡೆ ದ ದಟ್ಟ ಹೆಜ್ಜೆ, ಮಂದಗಮನ 
(ದಾದಿಯರೊಡವಂದಿನಿಸಂ ನಡೆಯಿಸೆ 
ಲಲಿತೇಂದನೀಲಮಣಿಭೂಮಿಯೊಳ್‌ ತಳರ್ನಡೆನಡೆದಂ: 
ಆದಿಹು, ೮. ೨) 


ತಳರ್ನುಡಿ - ತೊದಲು ನುಡಿ (ದಡದಡಿಪ ಅಡಿ ಪಡಿಮಾತಂ 
ಪಡೆಯಲ್‌ ಒಡರ್ಚುವ ಮನಂ ತಂಡಂಬಡಿಪ ತಳರ್‌ನುಡಿ: 
ರಾಜಶೇವಿ, ೬. ೩೩) 

ತಳರ್ಪು - ಚಲನೆ (ತನ್ನ ಜಸದಂತೆ ಪಸರಿಸಿದ ಅಚ್ಚವೆಳ್ಬಿಂಗಳಂ 
ಆಕೆಯ ಕಣ್ಗಳ ಬೆಳ್ಳಿನ ತಳರ್ಪು ಎನುತ್ತುಂ ಪೆಪ್ಪಳಿಸಿ 
ಚಂದನಂ ನೋಡಿ: ಪಂಪಭಾ, ೪. ೬೯ ವ) 

ತಳರ್ವಕ್ಕಿ - ದಟ್ಟಡಿಯಿಡುವ ಹಕ್ಕಿ ಹಂಸ (ತಳಿರ್ವೆರಲ 
ತರತರಿಕೆಯ ತುಂಬಿಯ ತಳರ್ವಕ್ಕಿಯ 
ಕುಸುಂಕುರುಗೊಂಡೆಸಲ ಬಾಟ್ಟ್‌ಲಿಯ ಕೇಸರದ 
ಕೋಶಮಿರ್ಪಂತೆ: ಲೀಲಾವತಿ, ೮. ೫೧ ವ) 

ತಳಲುಂಬಳಲುಂಗುಟ್ಟು - ಸದೆಬಡಿ (ಕೌರವಾನಿಜರ್ಕಳನಾಗಳ್‌ 
ತಳಲುಂಬಳಲುಂಗುಟ್ಟಿದನೆಳೆಯೊಳ್‌ ಪಡಲಿಟ್ಟು 
ಸೊಪ್ಪುಸೊವಡಷ್ಟಿನೆಗಂ: ಕರ್ಣನೇಮಿ, ೧೨. ೮೩) 

ತಳವರ್ಗ - ಸೈನ್ಯ (ಪತ್ತೆಸಾರ್ವ ತಳವರ್ಗದ ನಿಗ್ರವೃತ್ತಿಯಂ 
ಕಂಡು ಇದು. ಮದೀಯವಿಕ್ರಾಂತದರ್ಶನಾರ್ಥಮೆಂದು 
ಮುಂದಣ ತನ್ನ ತಳತಂತ್ರಮಂ ಕೆಲಕ್ಕೆ ತೊಲಗವೇಟ್ಟು: 
ಚಂದ್ರಪ್ರಹು, ೧೦. ೯೪ ವ) 

ತಳವಳಿಸು - ತಳಮಳ ಅನುಭವಿಸು (ಅಳವಳಿಸ೦ ಬೆಬ್ಬಳಿಸಂ 
ಕಳವಳಿಸಂ ಕನಲಂ ಒನಲಂ ಅಟ್ಕಂ ಚಳವಳಿಸ೦ ಚಪ್ಪರಿಸಂ 
ತಳವಳಿಸ೦ ಬೇಸಣ್‌ೌಯ್ದ್‌ಿ ಬೆಳ್ಕೊಗದಿನಿರಂ: ಅಜಿತಪು, ೫. 
೯೦) 

ತಳವಜ - ತಳವಾರ, ನಗರರಕ್ಷಕ (ವಿಷಯ ಗೃಹಾಮಾತ್ಯ 
ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ ತಳವಣ 
ಹಾಸ್ಕಾದಿ ತಂತ್ರಾಳಿಪಾಳಾವಳಿ ರಾಜಶ್ರೇಷ್ಠಿ ಸೇನಾಪರಿಕರಣ 
ಪುರೋಧೋಧಿಕಾರ ಅಂಗರಕ್ಷಾವಳಿ ಮುಖ್ಯಂಬೆತ್ತ 
ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: ಶಾಂತೀಶ್ವಪು, 
೧೫. ೯೦); (ತಳವಣ ಕಳ್ಳರ ಬಾರಿಯೊಳೊಳಗಾಗದೆ ನಿನ್ನ 
ಬರ್ದುಕಿ ಬಂದಂದಂ ಇದು ಆರಳವೀಗಳುಂಬ೦ 
ಅಂಬುಜದಳಾಕ್ಷಿ ಪೋಗಬ್ಬೆ ಬೇಗಂ ಎಂಬುದುಂ: 
ಸುಕುಮಾಚ, ೭. ೨೪) 

ತಳವೆಳಗಾಗು - ಗಾಬರಿಗೊಳ್ಳು (ತನ್ನಲೆ ತಾನಿಂತು ಕನ್ನೆ 
ತಳವೆಳಗಾದಳ್‌: ಪಂಪಭಾ ಪರಿಷತ್ತು ೪. ೫೫); 
ಭ್ರಾಂತಿಗೊಳ್ಳು ಗೊ೦ದಲಗೊಳ್ಳು (ಓಲಗಕ್ಕೆ ಪುಗುವ 


೪೮೦ 


ಹೊಳಅಮಡುವ ನೂಪುರಂಗಳ 
ರವ೦ಗಳೊಳ್‌ ನೃಪಭವನೋಪವನ 
ದೀರ್ಪಿಕಾಹಂ೦ಸಕುಳ೦ಗಳ್‌ ತಳವೆಳಗಾದುವು: ಪಂಪಭಾ, ೪. 
೪೯ ವ); ಬೆರಗಾಗು (ಆನಿನ್ನೇಗೆಯ್ದೆನೆಂದು ತಳವೆಳಗಾದೆಂ: 
ಕಾದಂಸಂ, ೪. ೫೮) 

ತಳಸು - ತಡಸಲ ಮರ (ಅರರೊಳಿ ತಳಿಸಿನ ಸರಿಸದ 
ಬೇಳದುರಿಯ ಬಿಳಿಲ ಸಿವನ್ನಿಯ ಕೋಳ್ಕರದಾರ ತಜೆಯ 


ವಾರವಿಳಾಸಿನಿಯರ 


ಬಸುರಿಯ ದುರಿಕ್ಷ ಕಕ್ಷಾಂತರಾಳದಿಂ ಪುದಿದಿರ್ಕುಂ: 
ವರ್ಧಮಾಪು, ೫.೫೦) 

ತಳಾಮಳಕ - ಅಂಗೈಯ ನೆಲ್ಲಿ ಸುಸ್ಪಷ್ಟ (ಪೊಳಪಿನೊಳ್‌ 
ಅತನುವನೆ ತಳಾಮಳಕ೦ ಮಾಡಿದುದು 
ಬಗೆವೊಡಚ್ಚರಿಯಲ್ಲೇ: ಲೀಲಾವತಿ, ೨. ೨೪) 

ತಳಾಅ - ತಳವಜ (ಸೋಮಶರ್ಮನುಂ ಕೊಲಲುಯ್ವ 
ತಳಾಅನಂ ಬೆಸಗೊಂಡು ತದ್ವೃತ್ತಾಂತಮೆಲ್ಲಮನಜಿದು 


ನಾಗಶ್ರೀಗಿಂತೆಂದು ಪೇಟ್ಗುಂ: ವಡ್ಡಾರಾ, ಪು ೧೪, ಸಾ ೧) 

ತಳಾಣೆಕೆ - ತಳವಾರನ ವೃತ್ತಿ (ಯಮದಂಡಂಗಂ ಪೊಟಲ 
ತಳಾಚೆಕೆಯಂ ಕೊಟ್ಟು ಮಂಗಳವಸದನಂಗೊಂಡು: ವಡ್ಡಾರಾ, 
ಪು. ೧೩೩, ಸಾ. ೧೬) 

ತಳಾಜುಗೆಯ್‌ - ತಳವಾರನ ಕೆಲಸ ಮಾಡು (ಎನ್ನರಸ೦ ಕಳ್ಳಂ 
ಆನುಮೀ ಹೊಲಲೊಳ್‌ ತಳಾುಗೆಯ್ದಿಂ ಇದು 
ಕಜ್ಜಮೊಳ್ಳತ್ತಲ್ತು: ವಡ್ಡಾರಾ, ಪು, ೧೨೯. ಸಾ. ೧೮) 

ತಳಿ - ಎರಚು, ಸೇಚಿಸು (ಆಗಳಮೃತಕಿರಣನ ಅಮೃತಜಲಂಗಳಿಂ 
ಕುಮುದಿನಿಗಳ೦ ತಳಿವಂತೆ: ಆದಿಪು, ೧೧. ೧೪೭ ವ); 
ಅನ್ನಸತ್ರ (ತಳಿ-ಸೇಚನೇ ಸತ್ರೇ ಚ: ಶಬ್ದಮದ, ಧಾ ೯೫೪) 

ತಳಿಗೆ - ತಟ್ಟೆ (ಚೆಂಬೊನ್ನ ತಳಿಗೆಗಳೊಳ್‌ ಶೆಕ್ಕನೆ ತೀವಿದ 
ಬಿಡುಮುತ್ತಿನ ಸೇಸೆಗಳುಂ: ಆದಿಪು, ೨. ೬೭ ವ) 

ತಳಿಗೆಯಂ ಬಾಜಿಸು - ಜಾಗಟೆ ಬಡಿ (ಅದೇಕೆ ತಳಿಗೆಯಂ 
ಬಾಜಿಪರ್‌ ಉತ್ತಮಮಂ ನುಡಿಯೆಂಬರ್‌: ಸಮಯಪ, ೧೪. 
೧೧೪) 

ತಳಿಪ - ಸಿಂಪಡಿಸುವಿಕೆ (ಕುಂಕುಮದ ಕದಡುನೀರ್‌ ತಳಿಪದಿಂ 
ಓಲಗಿಸಿದುವು ಸುಚಿವ ತಂಗಾಳಿಗೆ  ನೃಪಗೃಹವೀಧಿ 
ಬೆರಕೆಗೆಂಪಿನ ಸೊಂಪಂ: ಪುಷ್ಪದಂಪು, ೪. ೩೩) 

ತಳಿಪು - ಸೇಚನೆ (ಧಾತ್ರಿತಳಪತಿಯ ಮೆಯ್ಯೊಳೆಲ್ಲಂ ತಳಿಪಂ 
ತಳಿವಂತೆ ಕೂಡಿ ಪತ್ತಿತ್ತಾಗಳ್‌: ಧರ್ಮಾಮೃ, ೪. ೧೦೨) 

ತಳಿಯಿಸು - ಚಿಮುಕಿಸು (ಪೊಟಲ ಬೀದಿಗಳೊಳೆಲ್ಲಂ 
ಗಂಧೋದಕ ಪಂಚಗವ್ಯಂಗಳಿಂ ತಳಿಯಿಸಿ: ಪಂಪಭಾ, ೪. ೫ 
ವ) 

ತಳಿರ್‌ -  ಚಿಗುರೊಡೆ (ಮನದೊಳ್‌ ಅಲಂಪನಾಳ್ಬು 
ಇನಿಯನಟ್ಟದ ದೂದರ ಸೀಯನಪ್ಪ ಮಾತಿನ ರಸದೊಳ್‌ 
ಕೊನರ್ವುದು ತಳಿರ್ವುದು ಪೂವುದು ಕಾಯ್ದುದು: ಪಂಪಭಾ, 
೪, ೧೦೨); ಚಿಗುರು (ತಳಮಿವು ತಳಿರಿವು ಬೆರಲಿವು 
ಕಳಿಕೆಗಳಿವು ನಖಮಿವು ಅಲರಿವು ಎಂದಜೆಯದೆ ಕೋಮಳೆ 
ಪೂಗೊಯ್ದೆಡೆಯೊಳ್‌ ಪಳಪಳಿಸಿದಳ್‌ ಅತಿಮುಗ್ಗೆ 
ಮಾವಿನೊಳ್‌ ಮತ್ತೊರ್ವಳ್‌: ಶಾಂತೀಶ್ವಪು, ೧೦. ೧೨೬) 

ತಳಿರಿಡಿ - ಚಿಗುರು ಬಿಡು (ತಳಿರಿಡಿದು ಪೂತಲತೆಗಳಂ 
ಒಡನೊಡನೆ ಎಲರಲೆಯೆ ಬಿಡದೆ ಸುರಿವ ಅಲರ್ಗಳಂ: 
ಪಂಪಭಾ, ೫. ೫೫) ["ತಡಿವಿಡಿದು' ಬದಲು ಡಿಎಲ್‌ಎನ್‌ 
“ತಳಿರಿಡಿದು' ಎಂದು ಪರಿಷ್ಠರಿಸಿಕೊಂಡಿದ್ದಾರೆ] 


ತಳಿರ್ಗಳಸ - [ಮಾವಿನ] ಚಿಗುರುಗಳನ್ನಿಟ್ಟಿರುವ ಕಳಶ 
(ತಳಿರ್ಗಳಸ೦ ಮುಕುಂದ ರವಂ ಎತ್ತಿದ ಮುತ್ತಿನ ಮಂಟಪಂ 


ಮನಂಗೊಳಿಪ ವಿತಾನಪಜ್ಜೆ_ ಪಸುರ್ವಂದಲೊಳ್‌ ಒಲ್ಬು 


ಎಡೆಯಾಡುವ ಎಯ್ದೆಯರ್‌: ಪಂಪಭಾ, ೧. ೧೦೭) 

ತಳಿರ್ಗಾಸೆ - ಚಿಗುರು ಬಣ್ಣದ ಬಟ್ಟೆ ಕಾವಿ ಬಟ್ಟೆ 
(ಮುನಿಜನಂಗಳ್‌ ಒಗೆದು ಆರಲಿಕ್ಕಿದ ತಳಿರ್ಗಾಸೆಗಳ 
ಸೋರ್ದ ಬಣ್ಣದಿಂ: ಕಾದಂಬ, ೧. ೯೮ 5) 

ತಳಿರ್ವಟ್ಟೆ — ಚಿಗುರಿನ [ಬಣ್ಣದ] ಬಟ್ಟೆ (ಮಿಗೆ ಬೆಲೆಯೇಜೆದ 
ಹೂಲಿಯ ಮಗರಿಯ ದೋರಿಯದ. ಪಟೆಯ ತಳಿರ್ವಟ್ಟೆಯ 
ಕಾಡಿಗೆ ನೀರಿನ ಬಟ್ಟೆಯ ಮಟೆಗೆಗಳಿಂ ಸೋಲಿಪುವು 
ಸೀರೆವರದರ ಪಸರಂ: ಕಬ್ಬಿಗಕಾ, ೩೪) 

ತಳಿರ್ವಾಸು - [ತಳಿರ್‌-ಪಾಸು] ಚಿಗುರಿನ ಹಾಸಿಗೆ (ಇಲ್ಲಿ 
ಮಾವಿನ ತಳಿರ್ವಾಸಿನೊಲ್‌ ಹೊರಳುತಿರ್ದಪೆಂ ಆಗಳುಂ: 
ಆದಿಹು, ೧೨. ೪೧) 

ತಳಿಸು - ಕುಟ್ಟು (ಕೇಸಕ್ಕಿಯಂತೆ ತಳಿಸಿದಕ್ಕಿಯಂತೆ 
ಕರ್ಚಿದಕ್ಕಿಯಂತೆ: ಧರ್ಮಾಮೃ, ೧೨. ೧೪ ವ) 

ತಳುವು - ತಳ್ಳು ತಡಮಾಡು (ಮುಳಿದ ವಿಯುಕ್ತವಲ್ಲಭಜನಂ 
ತಳುವಿಲ್ಲದೆ ತಕ್ಕೆಗೊಂಡುದು ಅಸ್ಥಳಿತ ಕೃಷೀಕುತೂಹಳಜನಂ 
ಮರವಟ್ಟರುತಿರ್ದುದು .. .. ಏನಳವಿಗಳುಂಬಮೋ ಪುದಿದ 
ಮಾಗಿಯ ಶೀತವಿಜೃಂಭಪಾತನಂ: ಶಾಂತೀಶ್ವಪು, ೧೨. ೮೬) 

ತಳೆ - ಧರಿಸು (ತಳೇ-ಧಾರಣೇ: ಶಬ್ದಮದ ಧಾ ೯೫೫) 
ಹೊಂದು (ತಂಗೆ ನೀಂ ಅಟಲ೦ ತಳೆಯದಿರ್‌ ಆವಿರ್ವರುಂ 
ಸಮಸುಖದುಃಖ ವೃತ್ತಿಗಳಾದೆವು: ಕಾದಂಸಂ, ೭. ೫೨ ವ) 
ಪ್ರಾಣಿಗಳನ್ನು ಕಟ್ಟುವ ಹಗ್ಗ (ಒ೦ದರ್ಥಕ್ಕೆ: .. .. ತಳೆಯೆಂಬ 
ಕ್ರಿಯೆಯೊಳಂ ಪಶುವಿನ ಕೊರಲ ತಳೆಯೊಳ೦ ಕುಳಂ: 
ಶಬ್ದಮದ, ೩೩ ವೃತ್ತಿ ೫೯) 

ತಳೆಯಿಕ್ಕು - ಪ್ರಾಣಿಗಳ ಕಾಲುಗಳಿಗೆ ಕಟ್ಟು 
(ತಗುಳ್ಳೊದೆವಾವಂ ತುಣೆಸು ತಳೆಯಿಕ್ಕು ತಡೆಯದೆ 
ಮುಳುವಂ ಸುರಿ ಎಂಬ ಸರಮೆ ತುಖುಗಾರ್ಶಿಯರಾ: 
ಲೀಲಾವತಿ, ೫. ೧೦೪) 

ತಳೋದರಿ - ತೆಳುನಡುವಿನ ಹೆಂಗಸು (ಅಟ್ಕಜೆಂ 
ಸಂಬಳಂಗೊಳ್ಳವೊಲ್‌ ಆ  ತಳೋದರಿಯ 
ಇಟ್ಟುಟೆಗೊಂಡಂ ಅರ್ಜುನಂ: ಪಂಪಭಾ, ೭. ೬೮) 

ತಳ್ಳಿಜೆ - ಲೇಪಿಸು, ಬಳಿ (ಕೆನ್ನೆತ್ತರೊಳ್‌ ಒರ್ವರೊರ್ವರಂ 
ತಳ್ಳಿಜೆದು೦ ಬೊಬ್ಬಿಜೆದುಂ ತ್ರಿಪು೦ಡ್ರಮಿಟ್ಟುಂ ಕೂಕಿಹೆದುಂ 


ಹಗ 
(ಸಿ 


ಈಯೆ 
ಚಿತ್ತಮಂ 


ತೇಗಿಯು೦ ಸಸಿನೆವರಿದು೦ [ಡಿಎಲ್‌ಎನ್‌ ಒಪ್ಪಿದ ಪಾಠ] 
ಬವಳಿವರಿದುಂ ಬಾನಂಗುಳಿಗೆವರಿದುಂ ಸೂಟ್ವರಿದುಂ 


ಆಡುವಾಗಳ್‌ ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ 
ವ) 

ತಳ್ಳು - ಲೇಪನ (ಚಂದನದ ತಳ್ಳು ಅಬಳಾನಿಕರಕ್ಕದೀಗಳೀಗಳೆ 
ನೆಗಟ್ಟತ್ತು ಎಲೆ ಪುಗಿಲದಾಗಲೆವೇಡ ವಸಂತರಾಜಾ: ಆದಿಷು, 
೧೩... ೫); ಉಪಾಯ (ಕಡಲೊಳ್‌ ನೇಸಜನಲ್ಬಲುಂ 
ಪೊಡವಿಯಂ ನುರ್ಗೊತ್ತಲು೦ ಕೊಂಕಿ ಫೀಳಿಡೆ ತಳ್ಳಿಂ 
ದೆಸೆಯಾನೆಯಂ ಮುಜಿಯಲುಂ: ಕಬ್ಬಿಗಕಾ, ೧೧೯) 

ತಳ್ಳ - ಚಿಗುರಿದ (ಸೊಗಯಿಸಿ 
ಎಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ವ ಕೋಗಿಲೆಯ 
ಪಾಡುವ ತುಂಬಿಯೆ ನಲ್ಲರ ಒಳ್ಳೊಗಂ ನಗೆಮೊಗದೊಳ್‌ 
ಪಳಂಚಲೆಯೆ ಕೂಡುವ ನಲ್ಲರೆ ನೋಲ್ಬೊಡೆ: ಪಂಪಭಾ, ೪. 
೨೮) 


ಬಂದ ಮಾಮರನೆ ತಳ್ತ 


೪೮೧ 


ತಳ್ಳ ತೋಳ್‌ - ತಬ್ಬಿದ ತೋಳು (ಮಹ್‌ದು ಸಾರ್ಚಿದ ನಲ್ಲಳ 


ತಳ್ಳ ತೋಳ್ಗಳ೦ ಮೆಲ್ಲಮೆಲ್ಲನೆ ಪತ್ತುವಿಡಿಸಿ: ಪಂಪಭಾ, ೪. 
೧೨ ಮತ್ತು ೧೨ ವ) 
ತಳ್ಪಳಿಸು ದ ಪ್ರಕಾಶಿಸು (ನಾನಾವಿಮಾನ೦ಗಳೊಳ್‌ 


ಭಾಸುರರತ್ನಜ್ಯೋತಿಗಳ್‌ ತಳಳಿಸಿರೆ: ಆದಿಷು, ೮. ೬೭) 
ತಳ್ಳಳದಣಿ - [ತಳಅ-ತಟಿೆ] ಚಿಕ್ಕಚಿಕ್ಕದಾಗಿ ಕತ್ತರಿಸು (ಬಅಸಿಡಿಲ್‌ 
ಎಐಪಂತಿರೆ ಬಂದೆಳಗಿದರಂ ತಳ್ತು ಬಾಳ ಕೀಟಸ್ಕಾನೆಯಿಂ 
ತಳಅದಣೆದು: ಪಂಪಭಾ, ೧೦. ೮೨) 
ತಳ್ಳಿರ್‌ - ಸೇರಿರು, ಜೊತೆಯಿರು (ತಪೋಧನರೆಲ್ಲಂ ನೆರೆದು 
ಬಂದು ಕೈಲಾಸದೊಳ್‌ ವಿಳಾಸಂಬೆರಸು ಗಿರಿಜೆಯೊಳ್‌ 
ತಳ್ಳಿರ್ದ ಬಾಳೇಂದುಚೂಡಾಮಣಿಗೆ: ಪಂಪಭಾ, ೮. ೧೦ ವ) 
ತಳ್ಳಿಚಿ - ಎದುರಿಸಿ ಇರಿ (ಅದಿರದಿದಿರ್ಚಿ ತಳ್ಲಿಚೆಯಲ್‌ ಈ 
ಮಲೆದೊಡ್ಡಿದ ಚಾತುರಂಗಬಲಮೆಂಬುದು ನಿನಗೊಡ್ಡಿ 
ನಿಂದುದು ಇದಂ ಓವದೆ ಕೊಲ್ಲೊಡೆ ನೀನುಂ ಎನ್ನ 
ಕಜ್ಜದೊಳೆಸೆಗು ಎಂದು ಸೈತು ಅಜಿತಂ ಆದಿಯ 
ವೇದರಹಸ್ಕದೊಳ್‌ .. .. ನೆಜ್‌ಯೆ: ಪಂಪಭಾ, ೧೦. ೬೪) 
ತಳ್ತು ಕಟ್ಟಿದ ಕಿವಿ - ನೇರವಾದ ಕಿವಿ (ಅಸಿಯ ನಡುವುಂ 
ಅಗಲುರಮುಂ ತಳ್ತು ಕಟ್ಟಿದ ಕಿವಿಯು೦ ಕವಿವ ಪುರ್ವುಂ 


ತೋರಮಾಗಿ ನಿಮಾರ೯ಸಮಪ್ಪ ಕಾಲ್ಲಳುಂ: ಪಂಪಭಾ, ೫. 
೪೬ ವ) 

ತಳ್ತು ಕಟ್ಟು - ಸೇರಿಸಿ ಕಟ್ಟು (ತಳ್ತು ಕಟ್ಟಿದ ಗುಡಿ ರಂಗವಲ್ಲಿಗಳ 
ದಾಂಗುಡಿಯಂತಿರೆ ಸೂಸೆ ಸೇಸೆಯಂ ಸುದತಿಯರಿಕ್ಕೆ 


ಚಾಮರಮಂ: ಪಂಪಭಾ, ೫. ೧೦೫) 

ತಳ್ಳೆಮೆ - [ತಳಎಮೆ] ಮುಚ್ಚಿದ ರೆಪ್ಪೆ (ಮದನ ದವಾನಲಾರ್ಚಿ 
ತನುವ೦ ಸುಡೆ ತಳೆಮೆಯೊಳ್‌ ಪಳಂಚಿ ಬೀಗಿದ 
ಬೆಳರ್ವಾಯೊಳ್‌ ಉಚ್ಚಳಿಸಿ: ಪಂಪಭಾ, ೫. ೯) 

ತಳ್ಳೊಯ್‌ - ಬೆಸೆದುಕೊ (ಪೊಸತಾಗೆ ತಮ್ಮ ಮನದೊಳ್‌ 
ತಳ್ಳೊಯ್ದು ತಳ್ತು ಆ ತಗುಳುುಗಳೊಳ್‌ ಪೊಕ್ಳುವು: ಆದಿಷು, 
೬. ೨೨) ಒತ್ತಾಗಿ ಸೇರು (ಬಿನ್ನನೆ ಕುರುಳ ನೆಲಲ್ಗಳ್‌ 
ತನ್ನೊಳೆ ತಳ್ಳೊಯ್ದು ನೆಗಟ್ಟ ಕಲ್‌ಯನೆ ಪೋಲ್ತು: ಆದಿಷು, 
ಪಿ ನಿಂ); ” ಠಾಕಲಾಡು (ಕರಂ ಪರಕೆಗಳಂ ತಳ್ಳೊಯ್ಯೆ 
ಸೇಸಿಕ್ಕಿತು ಇಂದ್ರತನೂಜಂಗಿದಿರ್ವಂದು ಷೋಡಶ 
ಸಹಸ್ತಾಂತಃಪುರಂ ಕೃಷ್ಣನಾ: ಪಂಪಭಾ, ೪. ೩೯); ನೂಕು 
(ಪಲವುಂ ರಾಜಚಿಹ್ನ೦ಗಳ೦ ಬೆಳ್ಗೊಡೆಗಳ್‌ ತಳ್ಳೊಯ್ದು 
ಅದೇ೦ ಕಣ್ಣ್ಗೊಳಿಸಿದುದೊ ಚಳತ್‌ ಚಂದ್ರಕಚ್ಛತ್ರಪಿ೦ಡಂ: 
ಪಂಪಭಾ, ೧೩. ೩೮) 

ತಳ್ಳ - ಹಾಸಿಗೆ (ಕಳಹಂಸಂ ಕಮಲತಳ್ಗದಿಂದ ಏಳ್ಳವೊಲ್‌ 
ಒಲ್ಲಿಳೆಯರಸಂ ಎಳ್ನಂ: ರಾಜಶೇವಿ, ೪. ೨೬) 

ತಳ್ಳು - ಧರಿಸಿರುವಿಕೆ; ಗುಂಪು (ತಾವರೆವಳ್ಳಿಯ ತಳಿನಿಂ 
ಪಸುರ್ಪಾಗೆ ನಿರಂತರಂ ಸೊಗಯಿಸಿರ್ಪುವು ಪೆರ್ಗೆಜ್‌ಗಳ್‌ 
ನಿರಂತರಂ: ಮಲ್ಲಿನಾಪು, ೨. ೩೫) 

ತಳ್ಳೊಯ್‌ - ನೂಕು (ಪಲವುಂ ರಾಜಚಿಷ್ನಂಗಳಂ ಬೆಳ್ಗೊಡೆಗಳ್‌ 
ತಳ್ಳೊಯ್ದು ಅದೇಂ ಕಣ್ಣೊಳಿಸಿದುದೊ ಚಳತ್‌ 
ಚಂದಕಚ್ಛತ್ರಪಿಂಡಂ: ಪಂಪಭಾ, ೧೩. ೩೮); ವ್ಹಾಪಿಸು 
(ಪೊಸತಾಗೆ ತಮ್ಮ ಮನದೊಳ್‌ ತಳ್ಳೊಯ್ದು ತಳ್ತು ಆ 
ತಗುಳ್ಳುಗಳೊಳ್‌ ಹೊಕ್ಕುವು: ಆದಿಪು, ಗಿ "೨೨; ಸುರಿ 
(ಕಾಮಿನಿ  ಕಾಮರಾಗರಸಮಂ ತಲಟ್ಕ್ಸ್‌ಸಿ ತಳ್ಳೊಯ್ದು 
ಮೇಳದೊಳಂ ಪೊಕ್ಕು ಎನಸು೦ ಮನಂಗೊಳಿಸಿದಳ್‌ ನಾನಾ 


ಪ್ರಕಾರಂಗಳಿಂ: ಸುಕುಮಾಚ, ೭. ೧೧); ಒತ್ತಾಗಿ ಸೇರು 
(ಬಿನ್ನನೆ ಕುರುಳ ನೆಬಲ್ಲಳ್‌ ತನ್ನೊಳೆ ತಳ್ಳೊಯ್ದು ನೆಗಟ್ಟ 
ಕಜಿ*ಯೆನೆ ಪೋಲ್ತು: ಆದಿಪು, ೭. ೧೦) 

ತಳ್ಳು - [1ತಳ್‌ಇಧರಿಸು] ಸೇರಿ ಹೊಂದಿಕೊ (ಬಗೆ 
ಪೊಸತಪುದಾಗೆ ಮೃದು ಬಂಧದೊಳೊಂದುವುದೊಂದಿ 
ದೇಸಿಯೊಳ್‌ ಪುಗುವುದು ಪೊಕ್ಕ ಮಾರ್ಗದೊಳೆ ತಳ್ಳುದು: 
ಪಂಪಭಾ, ೧.೮); ತಡಮಾಡು (ವಿರಾಟನಿರ್ಪ ಅಜೆಕೆಯ 
ಪಟ್ಟಣಂ ನಮಗೆ ಇದೇ ಪಿರಿದಪುದು ತಳ್ಳದೆ ಎಯ್ದಿ ನಾಂ 
ತುಖುವನೆ ಕೊಳ್ಳಂ ಅಂತು ತುಜುಗೊಂಡೊಡೆ 
ಪಾಂಡವರಿರ್ಪ ಗಂಡರೇ: ಪಂಪಭಾ, ೮. ೮೯); ವಿಳಂಬ 
(ಮೆಯಲಿ ತಳ್ಳಿಲ್ಲದೆ ಚೆಂದ್ರವರ್ಧನಂ ಅಭೀಪ್ಲಾವಲ್ಲರೀ 
ವರ್ಧನಂ... .. ಬೈತಲ್ಲಿ ಕಾದಿರ್ಪುದುಂ: ಪಂಪರಾ, ೫. ೨೯) 

ತಳ್ಳಂಕ - ಆತಂಕ (ಪಸಿಯ ಪಗಿನದೊಳ್‌ ಕಾಲ್‌ ಜಿಗಿಲ್ತು 
ತಳ್ಳಂಕಗೊಳ್ಳ ಸಮಯದೊಳ್‌: ರಾಜಶೇವಿ, ೫. ೫೫ ವ) 

ತಳ್ಳಂಕಗುಟ್ಟು - ತುಂಬಿ ತುಳುಕು (ಸುರವಿರಚಿತಮಂದಾನಿಳ 
ಆಂದೋಳದಿಂದಂ ಸುರವಂದಿಸ್ತೋತ್ರದಿ೦ ದೆಸೆ ಗಗನತಳಂ 
ತೀವಿ ತಳ್ಳಂಕಗುಟ್ಟುತ್ತಿರೆ: ಆದಿಪು, ೧೦. ೧೮) 

ತಜ೦ಟುದಲೆ - ಬೋಳುತಲೆ (ಎನಿಸು ಶಕ್ತಿಯುಳ್ಳೊಡಂ ಔಷಧಂ 


ತಜ೦ಟುದಲೆಯೊಳ್‌ ರೋಮಮಂ ಪುಟ್ಟಸಲಾರದು: 
ಧರ್ಮಾಮೃ, ೭. ೩೯ ವ) 
ತಣಂಬು - ಒರಟು ನೆಲ (ತಜಂಬೊಪ್ಪೆ ನೀಂ ಸೈರಿಷೈ ನಿನಗೆ 


ಮೆಯ್ಯೊಡಂಬಡುಗುಮೇ ತಪೋಮಾರ್ಗದೊಳ್‌: ಹರಿವಂಶ, 
೧೪. ೧೨) 


ತಣಗೆಲೆ - ಒಣಗಿದ ಎಲೆ (ಪೊಸನಾರೆ ದೇವಾಂಗವಸ್ತಮಾಗೆ 
ಪರೆದ ತಣಗೆಲೆಯೆ ಪರಿಯಣಮಾಗೆ ಪಣ್ಣಲಮೆತ್ತಿದ 
ಬೋನಮಾಗೆ: ಪಂಪಭಾ, ೭. ೨೮) 

ತಜತಜಿ - ಅಸ್ತವ್ಯಸ್ತ (ತಜತಜಾಗಿರ್ದ ಕುಂಕುಮದ 
ನಿಜವದನಮಂ ತೆಜ್‌ದ ಕಣ್ಗಳೊಳೆ ಧವಳಿಸಿದ 
ನಿಜವದನಮಂ: ಆದಿಪು, ೭. ೨೭ ರಗಳೆ) 

ತಣತಣಅಂ — ಅಸಂಬದ್ಧತೆಯಿಂದ (ದರವುರಮುಂ 
ಅಂಟಿಸುಂಟಿಯು೦ ಅರೆವೊರಕನು೦ ಎನಿಸಿ ತಣಳತಣಂ 


ನುಡಿದು ಸಭಾ೦ತರದೊಳ್‌ ರಂಜಿಪುದೆ ರಸಾಂತರಂಗಳಂ 
ಮುಟ್ಟೆ ನುಡಿದು ರಂಜಿಸವೇಡಾ: ಅಜಿತಪು, ೧. ೮೮) 
ತಅಬಅಕ - ಹರುಕುಮುರುಕು (ಅಜೆಯದ ಬಾಲಂ ಬೀದಿಯ 
ಹಜೆಮಣ್ಣಿಂ ಮಾಡಿದೊಂದು ಹಾಹೆಯ ತೆಅದಿ೦ ತಳಣಬಅಕಂ 
ವಿಕಟಾಕೃತಿ ನೆಖ್‌ ನಿಷ್ಠುರ ನಿವೃತ ಹುಂಡಸಂಸ್ಥಾನಂಗಳ್‌: 
ಶಾಂತೀಶ್ವಪು, ೯. ೧೦೭) 
ತಜೆದೊಟ್ಟು - ಕತ್ತರಿಸಿ ರಾಶಿಹಾಕು (ಸಪ್ತಸಮುದ್ರಮುದ್ರಿತ 
ಧರಾತಳಮಂ ಬೆಸಕಯ್ಸು ಮೀಣಿದ ಉದ್ದಪ್ಪ ವಿರೋಧಿ 
ಸಾಧನಮಂ ಆಹವದೊಳ್‌ ತಜೆದೊಟ್ಟು ಪಂಪಭಾ, ೧. 
೧೪೯) 


ತಟಿಸಲ್‌ - ನಿರ್ಧರಿಸು (ತಾನು೦ ತಜೆಸಂದು ಉಗ್ರತಪಮಂ 
ತಡವಿಲ್ಲದೆ ಕೊಂಡು: ಆದಿಷು, ೨. ೬೧) 

ತಣೆಸಲವು - ನಿರ್ಧಾರ, ನಿರ್ಣಯ (ಕೇಳ್ದಿರೆ ಪಾಂಡುಸುತರ 
ಮುನಿಸಿನ ತಣಜೆಸಲವಿನ ಚಲದ ಬಲದ ಕಲಿತನದಳವಂ: 
ಪಂಪಭಾ, ೧೦. ೨) 


೪೮೨ 


ತಣು - ಖದಿರೆಯ ಮರ (ಅಲ್ಲಿಯ ಮರಂಗಳೆಲ್ಲಂ ತಜೆಯ 
ಮರಂಗಳೆ ಕಲ್ಲಳೆಲ್ಲಂ ಮೊನೆಕಲ್ಲಳೆ ಮೃಗಂಗಳೆಲ್ಲಂ ಪುಲಿ 


ಕರಡಿಗಳೆ: ಹರಿವಂಶ, ೮. ೧೩ ವ) 


ತಜುಂಬಿ ನಿಲ್‌ — ಸ್ತ೦ಭನಗೊಳ್ಳು (ಚಕ್ರರತ್ನಂ 
ಅಯೋಧ್ಯಾಪುರಮಂ ಮುಗದೆ ತುಂಬಿ ನಿಂದುದಂ 
ಕಂಡುಂ: ಆದಿಪು, ೧೪. ೩ ವ) 

ತುಂಬು - ಅಡ್ಡಗಟ್ಟಿ ನಿಲ್ಲು (ವನಷಂಡಂಗಳೊಳ್‌ 
ತಳುಂಬಿಯುಂ  ಸರೋಜಷಂಡಂಗಳೊಳ್‌ ತುಂಬಿಯುಂ: 
ಆದಿಪು, ಕಿ ೯೭ ವ); ಸೋಲಿಸು 
(ನೆಗಟ್ಟ್‌ಚ್ಚರಿಯರಿಯರಚ್ಚರಮಪ್ಪ ವಿಳಾಸಮಂ 
ನಿಜಭೂನಟನೈಕದೇಶಮೆ ತಜುಂಬಿದುದೆಂಬ ಸುರೂಪ 


ವಿಭ್ರಮಶ್ರೀ ನಿಜಮಾಗೆ: ಪುಷ್ಪದಂಪು, ೨. ೭೭); ಸನ್ನೆಕೋಲು 
(ತಯುಂಬು-ಗತಿಸ್ತಂಭೇ ಶಿಲೋದ್ವಹನದಾರೌ: ಶಬ್ದಮದ, ಧಾ, 
೪೮೫) 

ತಣುಬು - ನಿಗ್ರಹಿಸು (ವಿರಕ್ತನಾದಪ೦ ತಜುಬಿರಲ್‌ ಅಗ್ನಿಯಂತೆ 
ಅರಗು ನಿಲ್ವುದೆ ಗಟ್ಟಿಯದಾಗಿ: ಅನುಭವ, ೧೭) 

ತಜುವಾಯ್‌ - ಕ್ರಮದಿಂದ, ಆನಂತರದಲ್ಲಿ (ತರುವಾಯಿಂದೆ 
ಗುರುವುಂ ದೀರ್ಪಮುಂ ಗೂಢಸಂಧಿಯುಮಾಗಿ: ಶಬ್ದಮದ, 
೨೦ ವೃತ್ತಿ) 

ತಟ್‌ - ಸೇರು (ಪಸರಿಸಿ ನೀಟ್ಬ ತನ್ನ ಜಸದೊಳ್‌ ಪೆಜನೊರ್ವನ 
ಕೀರ್ತಿ ತಟ್ಟು ರಂಜಿಸೆ: ಪಂಪಭಾ, ೧೪. ೩೯) 

ತಟತಲ - ಥಳಥಳ (ತೇರಂ ಕುದುರೆಯಂ ಎಸಗುವ 
ಸಾರಥಿಯ ಪೊಡರ್ಪಂ ಅಯ್ದುಬಾಣದೊಳುಪಸಂಹಾರಿಸಿ 
ತಟಿತಟ ತೊಳಗುವ ನಾರಾಚದಿಂ ಎಚ್ಚಂ ಊಜಿ ಭೀಮನ 
ನೊಸಲಂ: ಪಂಪಭಾ, ೧೨. ೬೯) 

ತಟಿತಬಗುದಿ - ಜೋರಾಗಿ ಕುದಿ (ಒಂ೦ದರ್ಥಕ್ಕೆ: ತಟತಟಗುದಿ 


ತಟ್ಟಳಗುದಿ ಎಂಬಿವು ಕಾಸುವ ದ್ರವ್ಯಾನಿಕರಣ೦ಗಳ್‌: 
ಶಬ್ದಮದ, ೩೩ ವೃತ್ತಿ, ೫೫) 
ತಟತಟನೆ - ಸರಸರನೆ (ತಟತಟನೆ ನೇಸಜ್ಮೂಡುವಾಗಳ್‌ 


ಎಯ್ದೆವ೦ಂದು ದುರ್ಯೋಧನನಂ ಕಂಡು ಕೊಳ್‌ ನಿನ್ನ ನಚ್ಚಿನ 
ಪಾಂಡವರ ತಲೆಗಳಂ ಎಂದು: ಪಂಪಭಾ, ೧೩. ೧೦೬ ವ) 

ತಟಿತಟೆಸು - ಹೊಳೆಯುತ್ತಿರು (ತಮ್ಮಯ ಬೆಳಗು ಅಗ್ಗಳಿಸಿ 
ತಟತಟಿಸಿ ವಿದ್ಯುತ್‌ ಎಳಸಿತಮೆನಿಸಿದುವು ನರನ 
ದಿವ್ಯಾಸ್ತಂಗಳ್‌: ಪಂಪಭಾ, ೧೦. ೪೭) 

ತಟಿತ್ತಟೆಸು - ತಚತಟೆಸು (ಬೆಳಗುವ ಸೊಡರ್ಗಳ ಬೆಳಗುಮಂ 
ಇಳಿಸಿ ತಟತ್ತಟೆಸಿ ಪೊಳೆಯೆ: ನೇಮಿನಾಪು, ಪಂಪಭಾ, ೧೦. 
೪೭) 

ತಟಪಟನೆ -. ಜೋರಾಗಿ (ಒಟ್ಟಿದ ಕಚ್ಚಿಂ ತಟಪಬನೆ 
ಪುಳ್ಳಿಯೊಳಗಣ ಹುಲು ಬೇಗಂ ಬೇಗುಂ: ನೇಮಿನಾಪು, ೪. 
೧೨೯) 

ತಟಲ್‌ - ಬಲಿತ ಕಾಯಿ, ದೋರೆಗಾಯಿ (ಒಂದರ್ಥಕ್ಕೆ 
ತಟಲೆಂದು ಮುತ್ತ ಕಾಯ್‌: ಶಬ್ದಮದ, ೩೩ ವೃತ್ತಿ ೫೫)) 

ತಟಿ - ತೊಲೆ, ದಪ್ಪನಾದ ದಿಮ್ಮಿಯ ಜಗುಲಿ (ತನ್ನ 
ಮನೆಯಂಗಣದೊಳ್‌ ಸೆಂಡಾಡುವ ತಟೆಯುಂ 
ಆನೆಯನೇಜುವ ವಿನೋದಂ ಮೊದಲಾಗೊಡೆಯ ವಿನೋದ 
ಸ್ಥಾನ೦ಗಳೆಲ್ಲಮಂ ನೋಡುತ್ತುರ್ಕ್ಯಂ: ವಡ್ಡಾರಾ, ಪು ೪೫, ಸಾ 
೨೧); ಆನೆಗಳ ಹೋರಾಟಕ್ಕೆ ಇರಿಸಿರುವ ಮರದ ದಿಮ್ಮಿಗಳ 
ಗೋಡೆ (ತಟೆಯೊಳ್‌ ಪೋರ್ವ ಮದಾಂಧಸಿಂಧುರಚಯಂ; 
ಧರ್ಮಮಧು, ೨. ೪೮) 


ತಟಿಗೋಂಟೆ - ತಳಿಗೋಂಟೆ, ಬೇಲಿ, ಮರದ ಕೋಟೆ 
(ಅರಿನೃಪಕೋಟಿಯಂ ಆಟರಲೆಂದು ಆಸ್ಫೋಟಸಿ 
ನಿಶಿತಶರಕೋಟಿಯೊಳ್‌ ತಟಿಗೋಂಟೆಯನಿಕ್ಕಿ 
ವೀರರಸನಿಕೇತನನಾಗಿರ್ದ ಕಳಶಕೇತನನ೦ ನೋಡಿ ದ್ರುಪದಂ 
ಸೈರಿಸದೆ: ಪಂಪಭಾ, ೧೨. ೧೮ ವ) 

ತಟ್‌ - ಛತ್ರಿ (ಕೊಡೆ ತಟ್‌ ತಳ್ತ ಸೀಗುರಿ ಕರೀಂದ್ರಘಟಾಳಿ 
ತುರಂಗಸೈೆನ್ಯಂ ಉರ್ಕುಡುಗದೆ: ಆದಿಷು, ೪. ೯೨) 

ತಟ್‌ದುಲುಗಲ್‌ - ಛತ್ರಿಗಳ ಸಮೂಹ (ಆ ರುದ್ರಾವತಾರನ 
ಕೆಲದೊಳ್‌ ಕಿಕ್ಕಿಜೆಗಿಚಿದ ತಟೌದುಜುಗಲ ನಡುವೆ ಪೊನ್ನ 
ರಥಮನೇಣೆ ನಿಂದಂ: ಪಂಪಭಾ, ೧೦. ೫೭ ವ) 

ತಟಿಕ್ಸೆಗೊಳ್‌ - ಆಲಂಗಿಸು (ಮುಳಿದು ವಿಯುಕ್ತ ವಲ್ಲಭಜನಂ 
ತಳುವಿಲ್ಲದೆ ತಟ್ಕ್‌ಗೊಂಡುದು: ಕುಸುಮಾಕಾ, ೭. ೨೧) 

ತಟ್ಸ್ಕೈಸು - ಆಲಂಗಿಸು, ಅಪ್ಪಿಕೋ (ಅಟ್ಕರ್ತು ನೋಟ೦ ಬೆರಸು 
ಪರಸಿ ತಟ್ಕ್‌ಸಿಕೊಂಡು ಅಮ್ಮ ನೀಂ ಮಮ್ಮನೆಯಪ್ಪೈ 
ನೋಡು ನಣ್ಣಿಂ: ಆದಿಷು, ೨. ೨೦) 

ತಲ್ಲು - ತಗ್ಗು, ಕ್ಷೀಣಿಸು (ತಟ್ಲೆದ ನೊಗಂ ಜೀಉ್‌ಲ್ಬ ಚಕ್ರಂ 
ಸಿಡಿಲ್‌ ಪೊಡೆದಂತೆ ಒರ್ಮೆಯೆ ಸೂಸಿ ಪಾಜಿದ ಮಡಂ: 
ಪಂಪಭಾ, ೧೦. ೯೧) 

ತಟ್ಪಿಬಗುದಿ - ತಟತಲಗುದಿ 
ತಟ್ಟಳಗುದಿ ಎಂಬಿವು 
ಶಬ್ದಮದ, ೩೩ ವೃತ್ತಿ ೫೫) 

ತಟ್ಟಲ್‌ ಎ [ಬೆಟ್ಟದ] ತಪ್ಪಲು (ಮೇರುಪರ್ವತದ ತೆಂಕಣ 
ತಟ್ಟಲೊಳ್‌ ದ್ವಾದಶಯೋಜನ ಪ್ರಮಾಣಮಪ್ಪ ಜಂಬೂವೃಕ್ಷದ 
ಕೆಲದೊಳ್‌: ಪಂಪಭಾ, ೬. ೩೦ ವ) 

ತಟ್ಟು - ಆಲಿಂಗನ (ವಿಜಯಲಕ್ಷ್ಮಿವೊಲೀತನ ತೋಳ ತಟ್ಟೆನೊಳ್‌ 
ಪೊಸಯಿಸು ನಲ್ಲೆಯಂ: ಪಂಪರಾ, ೯. ೧೬೭); ಆಲಂಗಿಸು 
(ಪಾರಿವಂಚೆ ಕೊಂಚೆ ಗಿಳಿ ಸೋಗೆ ಕುಕಿಲ್‌ ತೊಣೆವಕ್ಕಿ 
ತಮ್ಮತಮ್ಮೋರಗೆ ತಟ್ಟಲುಂಬಿ ದನಿಗೆಯ್ದಪುವು ಎಂದು 
ಒಡನೆಟ್ಟು: ಸೂಕ್ತಿಸುಧಾ, ೧೪. ೫೦) 

ತಟಕ್ಪೊಯ್‌ - ಮೆತ್ತಿಕೊ (ನೆತ್ತರ ಪೊನಲೊಳ್‌ ನಾಂದು ನನೆದ 
ಮೆಯ್ಕುಮಂ ತೊಯ್ದು ತಲ್ಲೊಯ್ದ ಜಡೆಯುಂ: ಪಂಪಭಾ, 
೧. ೧೦೫ ವ) 

ತಾಂ - ತಾವು (ಅಲರ್ಗಣ್ಗಳ್‌ ಚಪಳಂಗಳಾಗಿ ಜಘನಂ 
ಕಾಂಚೀಕಲಾಪಪ್ರಭೋಜ್ಞಲಂ ಉದ್ದತ್ರಮುಂ ಆಗಿ ತಾಂ 
ಅಲೆಗೆ: ಪಂಪಭಾ, ೪. ೭೪) 

ತಾಂಗು ದ ಆಶ್ರಯ, 
ನಾನಾಮಯೂಖಂಗಳೊಳ್‌ ಸೆಣಸಿ 
ಮಣಿಮುಕುರಂಗಳುಂ ಅವರ್ಕೆ ತಾಂಗಾಗಿ 
ಪಸಲೆಯ ಪಸುರನಸಕಟದು: ಆದಿಷಪು, ೮. ೧೫ ವ); 
ಕಾರ್ಯೋನ್ಯಗವಾಗು (ವಿವಿಧಾತೋದ್ಯಲಯ ಅನುಬಂಧಿ 
ವಿಳಸಲ್ಲಾಸ್ಯಂ ತಗುಳಲ್ಲಿ ನಾಟ್ಯವಿದರ್‌ ತಾ೦ಗೆಯುಂ: ಆದಿಪು, 
೧೧. ೧೯); ಆಕ್ರಮಿಸು, ದಾಳಿ ಮಾಡು (ಎಂದು ತನ್ನ 
ನಿರ್ಭರಪ್ರಣಯನಿಗಳದೊಳೆ ತೊಡರ್ಚಿ ತಾಂಗಿದಳ್‌: ಆದಿಪು, 
೧೨. ೩೫ ವ); ತಾಗು, ಮೇಲೆ ಬೀಳು (ಧವಳಹಯಂ 
ಧವಳರಥಂ ಧವಳ ಉಷ್ಣೀಷಂ ಶಶಾಂಕಸಂಕಾಶ 
ಯಶೋಧವಳಿತ ಭುವನಂ ತಾಗಿದಂ ಅವಯವದಿಂ ಬಂದು 
ಧರ್ಮತನಯನ ಬಲದೊಳ್‌: ಪಂಪಭಾ, ೧೧. ೩೯); ತಡೆ, 
ಮಾಡದೆ ಬಿಡು (ಕೊಲ್ಲದೆ ತಾಂಗಿದಂ ಅಂಬಿಕೆಗೆ ನುಡಿದ 
ನುಡಿ ನಿಲೆ ಮನದೊಳ್‌: ಪಂಪಭಾ, ೧೧. ೧೪೪); ತಗ್ಗಿಸು 


(ಒ೦ಂದರ್ಥಕ್ಕೆ: ತಟತಟಗುದಿ 
ಕಾಸುವ ದ್ರವ್ಯಾನಿಕರಣ೦ಗಳ್‌: 


ನೆಲೆ (ಮಣಿವಿತಾನ 
ಬೆಳಗುವ 


ಪಚ್ಚೆಯ 
ಜಿ 


೪೮೩ 


(ಲೋಲಲೋಚನಮಂ ತಾಂಗಿದನಿಲ್ಲ ಜಾನಕಿಯ 
ಸೌಂದರ್ಯಕ್ಕಿದಾಶ್ಚರ್ಯಮೇ: ಪಂಪರಾ, ೫. ೬೩) 
ತಾಂಡವ - ಕುಣಿತ, ನೃತ್ಯ (ತಾಂಡವಾಡಂಬರದೊಳ್‌ 


ನಾನಾವಿಧಂ ನರ್ತಿಪ ನಟನ ಭುಜಾದಂಡಮೋ ಎಂಬಂತಿರೆ: 
ಕಾದಂಸಂ, ೧. ೩೮) 

ತಾಂಬೂಲ - ವೀಳೆಯ (ಕೆಲರಂಭೋರುಹದಿಂ 
ಸುರಗಿಯಿ೦ .. .. ತಾಂಬೂಲದಿಂದಂ ಕೆಲರ್‌ .. .. 
ಧರ್ಮಾಮೃ, ೫. ೧೪೮) 

ತಾಂಬೂಲಕರಂಕವಾಹಕ — ತಾಂಬೂಲಕರಂಕ ಸ 
ಹಿಡಿದಿರುವವನು (ತಾಂಬೂಲಕರಂಕವಾಹಕಪ್ರದೀಯಮಾನ 
ವೀಟಕಾಗ್ರಹಣ ಲೀಲಾಸಕೃತ್ವರಾವೃತ ವಾಮಪಾನಿಪಲ್ಲವನುಂ: 
ಚಂದ್ರಪ್ರಪು, ೮. ೮೩ ವ) 

ತಾಂಬೂಲಕರಂಕವಾಹಿನಿ — ತಾಂಬೂಲ ಕರಂಕವನ್ನು 
ಹಿಡಿದಿರುವ ದಾಸಿ (ಸಂತತ ಸನ್ನಿಹಿತೆಯಪ್ಪ 
ತಾಮಬೂಲಕರಂಕವಾಹಿನಿ ಮಕರಿಕೆ ಎ೦ಬಳ್‌ ಇಂತೆಂದಳ್‌: 
ಕಾದಂಬ, ೨. ೪೪ ವ) 

ತಾಗು - ಆವರಿಸು (ಪುಳಕಪ್ರೋದ್ದೇದ ಘರ್ಮೋದಕವಿಸರಂ 
ಒತ್ತಂಬದಿ೦ ತಾಗೆಯುಂ ನಿಶ್ಚಳಧೈರ್ಯವ್ಯಾಜತಿರ್ಯಗ್ವಳಂ 
ಅತರಳಿತಂ: ಆದಿಪು, ೪. ೫೨) ಯುದ್ಧಮಾಡು (ಆಕಾಶದ 
ಕವಿಯುಂ ನೆಲದ ಕಲ್ಲೆಯುಂ ಮುನ್ನಮೆ 
ಮೇರೆದಪ್ಪುವುದುಮಂ ತನ್ನೊಳ್‌ ಅಳವಡಿಸಿಕೊಂಡು 
ತಾಗಿದಾಗಳ್‌: ಪಂಪಭಾ, ೧೨. ೧೯ ವ) 

ತಾಟಂಕ - ಕಿವಿಯ ಓಲೆ (ನಯನೋತ್ಪಳ೦ ಕನಕ ತಾಟಂಕ 


ಕೆಲರ್‌ 
ಪೂಜಿಸಿ: 


ವನ್ನು 


ಅರ್ಕಬಿಂಬ್ರಭಾಶ್ರೀವಿನ್ಯಾಸಸಮಾಗಿಯುಂ: ರಾಜಶೇವಿ, ೨. 
೧೧೮) 
ತಾಟಿಸು - ಘಟ್ಟಿಸು, ಬಡಿ (ಭರದಿಂದಂ ದಂಡದೊಳ್‌ 


ತಾಟಿಸಿದೊಡೆ ವಿಜಯಾರ್ಧಾಚಳ೦ ತೊಟ್ಟನಾಗಳ್‌ ಬಿರಿದತ್ತು 
ಎಂಬಂತುಂ: ಆದಿಪು, ೧೩. ೩೬) 

ತಾಡನ - ಹೊಡೆಯುವುದು (ಅರಸ೦ ಕರತಳತಾಡನ ಪರಸ್ಪರಂ 
ದೇವ ಬನ್ನಿಂ ಎಂದು ಒಲವಿಂದೊಡ್ಡಿರೆ ಕೈಯಂ: ಚಂದ್ರಪ್ರಷು, 
೩ ೪೬) 

ತಾಡನರವ - ಹೊಡೆತದ ಸದ್ದು (ವಿಭ್ರಮಮಂ ಕಂಠರವಕ್ಕೆ 
ತಾಡನರವಂ ತಂದೀಯೆ ತತೌಧದೊಳ್‌ 
ಸಮಸತ್ವಂಬಡೆವಂತಿರೆ ಆಯ್ತು ಸುರತಪ್ರಾರಂಭಕೋಳಾಹಳಂ: 
ಪಂಪಭಾ, ೪. ೧೦೯) 

ತಾಡಿಸು - ಹೊಡೆ (ಶಂಖಂಗಳಂ ಪೂರಿಸಿಯುಂ ಭೇರಿಯಂ 
ತಾಡಿಸಿಯುಂ ಏಗೆಯ್ದುಂ ಪೊಳಮದಡದಿರೆ: ಪಂಪಭಾ, ೧೩. 
೭೬ ವ) 

ತಾಣ - [ಸ್ಥಾನ] ಎಡೆ (ಮೂಡಿಗೆ ಕುಕ್ಕಂಬ೦ ಸುಟಿಸಿ ಜೊಂಪಂ 
ಬೀಡುಬಿಡುವ ಇಂಬು ಕದಳಿ ತೆಂಗಿನ ತಾಣ೦ ಜಾಣಿಂ 
ನೀರ್ದಾಣಮೆಂದು ಎಡೆಯಣಿದುಂ: ಪಂಪಭಾ, ೫. ೪೧) 

ತಾಣಬಟ್ಟ - ಸ್ಥಾನಭ್ರಷ್ಟ (ಎಡರ ಪದಂಗಳಪರ್ಭರಂಶಕ್ಕೆ: 
ಸ್ಥಾನದೀಪಿಕೆ-ತಾಣದೀವಿಗೆ, ಸ್ಥಾನ ಭ್ರಷ್ಟಂ-ತಾಣಬಟ್ಟಂ: 
ಶಬ್ದಮದ, ೩೦೪ ಪ್ರ 

ತಾಣಂದರ - [ಸ್ಥಾನಾಂತರ] ಸ್ಥಳ, ಬೀಡು (ಬನಗಳೊಳ್‌ 
ತಾಣ೦ದರಮಾಗಿರ್ಪ ಕೆಂಗಣ್ಣಕ್ಕಿ ಅಲರ್ವಕ್ಕಿ ಕನ್ನಡವಕ್ಕಿ 
ಪೊಣರ್ವಕ್ಕಿ ಮೊದಲಾದ ದಟ್ಟಿಯ ಕೂರಾಳ್ಗಳುಂ: ಕಬ್ಬಿಗಕಾ, 
೧೫೩ ವ) 


ತಾತ - ತಂದೆ (ದೇವ ಭವತ್‌ ತಾತಂ ಬಂದು ಈ 

ವನದುಕಂಠದಲ್ಲಿ ಬಿಟ್ಟರ್ದಪಂ: ಕುಸುಮಾಕಾ, ೧೫. ೧೧೫) 
ತಾತ್ಪರ್ಯ - ಉದ್ದೇಶ (ಆರ್ಯರ ಯಶಮಿದು ಖಳರ ಕದರ್ಕರ 

ದುರ್ಯಶಮಿದು ಎಂದು ತೋರ್ಪಲ್ಲಿಯೆ ತಾತ್ಸರ್ಯಂ 

ಎನಗೆ: ಲೀಲಾವತಿ, ೧. ೫೩) 
ತಾತ್ಪರ್ಯಕಾರ್ಯ — ಉದ್ದಿಷ್ಟ ಕೆಲಸ (ಮಗನೆ 

ತಾತ್ಪಯಕಾರ್ಯಸಿದ್ಧಿಯಪ್ಪಂತು ರಾಜ್ಯದೊಳ್‌ ನಿಂದು... .. 

ಸುಖಮನನುಭವಿಸು: ಮಲ್ಲಿನಾಹು, ೯. ೬೫ ವ) 
ತಾತ್ಪರ್ಯಾರ್ಥ - ಆಶಯ (ಅವಳವಳ ಬಟೆಯೊಳ್‌ ವೃತ್ತಿಯ 

ವಿಸ್ತರಂ ವ್ಯಾಕುಲಮಾದಪ್ಪುದೆಂದು ಸೂತ್ರಕ್ಕೆ ತಾತ್ಪರ್ಯಾರ್ಥಂ 

ಪ್ರವರ್ತಿಸುತ್ತುಮಿರೆ ಪೇಟ್ಸ್ಟ್‌ಂ: ಶಬ್ದಮದ, ೬ ವೃತ್ತಿ) 
ತಾದಾತ್ಮ್ಯ - ಅದರಲ್ಲಿ ಲೀನವಾಗಿರುವುದು (ಇಂತು 
ತಾದಾತ್ಮ್ಯವಮನೋಹರಂಗಳುಂ ಆಯತ್ಯವಿರುದ್ಧಂಗಳುಮಪ್ಪ 
ಪರಂಪರೆಗಳಿಂ: ಚಂದ್ರಪ್ರಪು, ೨. ೧೪ ವ) 

- ಸಂಗೀತದ ಅಲೆಅಲೆಯಾದ ನಾದಕ್ರಮ (ಅನುಕೃತ 
ಮಯೂರಕೆಕಾನಿನಾದ ಮರದುಗಾನ ತಾನ ನಿಪುಣರ್‌: 
ಜಗನ್ನಾವಿ, ೩. ೭೬) 
ತಾಪ - [1ತಾಂಗು ಎಂಬುದರ ಭವಿಷ್ಯತ್‌ ಕೃದಂತ] 

ಎದುರಿಸುವ, ತಾಗುವ (ಅತಿಚಿತ್ರ೦ ಚಿತ್ರನ 

ವಿಶ್ರುತಶೌರ್ಯಮಿದೆನಿಸಿ ತಾಪ ಚಿತ್ರನಂ ಅಂತಾ ಪ್ರತಿವಿಂಧ್ಯಂ 
ವಿಂದ್ಯಾಚಲದವೊಲ್‌ ಅವಿಚಳಿತನಾತಂ ಬಂದಾಂತಂ: 

ಪಂಪಭಾ, ೧೨. ೬೨) 
ತಾಪನ - ಬಿಸಿ ಮಾಡುವುದು (ಕನಕ೦ ಕಲ್ಲೊಳಗಿಂ ತೆಗೆವನ್ನಂ 

ತಾಂ ದಹನ ತಾಪನಕ್ರಿಯಿವೇಬ್ಕಂ: ಸಮಯಪ, ೧೫. ೨೯) 
ತಪಸ್ವಿ. (ತಾಪಸನ ಶಾಸನಮೆಂಬುದುಪಾಪದ 

ರೂಪಜೆತುಂ ಅಜೆಯದಂತೆ: ಪಂಪಭಾ, ೨. ೨೦) 
ತಾಪಸಕನ್ಯ - ಖಷಿಕುಮಾರಿ (ಆ ಪರ್ವತದ ವಿಪುಳವನ 

ಉಪಕಂಠಂಗಳೊಳ್‌ ತಾಪಸಕನ್ಯೆಯರ್‌ 

ನಡಪಿದೆಳಲತೆಗಳೂಳೆಣಗಿ ತುಜುಗಿ ಸಾಮವೇದದ್ದನಿಯೊಳ್‌ 

ಮೊರೆವ ತುಂಬಿಗಳುಮಂ: ಪಂಪಭಾ, ೧. ೧೧೫ ವ) 
ತಾಪಸವಳ್ಳಿ -. ತಪಸ್ವಿಗಳಿರುವ ಊರು (ಐರಾವತಿಯೆಂಬ 

ತೊಳ್‌ಯ ತಡಿಯ ಭೂತರಮಣದ ತಾಪಸವಳ್ಳಿಯೊಳ್‌: 

ಚಾವುಂಡಪುಚಂದ್ರ ೧೬೩, ಸಾ ೨೮) 
ತಾಪಸವ್ಯಾಜ - ತಪಸ್ವಿಯ ವೇಷ (ಯುಧಿಷ್ಠಿರನಟ್ಟಿದ್ದ 

ಕಿರಾತದೂತ೦ ತಾಪಸವ್ಯಾಜನಾಗಿ ಪೋಗಿ ಸುಯೋಧನನ 

ವಾರ್ತೆಯೆಲ್ಲಮನಜೆದು: ಪಂಪಭಾ, ೭. ೩೯ ವ) 
ತಾಪಸಾಶ್ರಮ ದ ತಪೋವನ (ಅಂತು ಕೊಂತಿಯ 

ಗರ್ಭಭಾರಮಂ ತಾಪಸಾಶ್ರಮದ ಅನುರಾಗಮುಂ 

ಒಡನೊಡನೆ ಬಳೆಯೆ: ಪಂಪಭಾ, ೧. ೧೨೦ ವ) 
ತಾಪಿಂಛ - ಹೊಂಗೆಯ ಮರ (ಮದಗ೦ಧಸಾರಸಪ್ತಚ್ಛದಮಗಳಿಂ 

ಪುದಿದು ಬೆಳೆದ ತಾಪಿಂಛದ ಪೆರ್ವೊದಅ ಕರಿಶಂಕೆಯಿಂ: 

ಚಂದ್ರಪ್ರಷು, ೫. ೫೦) 
ತಾಪಿಚ್ಛ - ಹೊಂಗೆಯ ಮರ (ಕಾಳಸ್ಕಂಧಂ ತಮಾಳಮೆನೆ 

ತಾಪಿಚ್ಛಂ: ಅಭಿಧಾವ, ೧. ೮. ೮) 
ತಾಪು - ಭೇದಿಸು, ಸೀಳು (ಮದವತ್‌ ದಂತಿಗಳ೦ ಕಜುತ್ತು 

ಅಸಗವೊಯ್ವೊಯ್ದಾಜಿಯೊಳ್‌ ಭೀಮಂ ಆರ್ದು ಒದೆದು 

ಈಡಾಡಿದೊಡೆ ಅತ್ತ ಅಜಾಂಡತಟಮಂ ತಾಪನ್ನೆಗಂ ಪಾಜ್‌ 

ತಾಚೆದ ಪೇರಾನೆಯ ಒಡಲ್ಗಳ್‌: ಪಂಪಭಾ, ೧೧. ೬೭); 


ತಾನ 


ತಾಪಸ - 


೪೮೪ 


ತಾಕು (ಕಾಯ್ದ ಕರ್ಬೊನ್ನ ಕೀಲ್ಗಳಂ ನೆಲನಂ ತಾಪಿನಂ 
ಉರ್ಚಿ ಪೋಗಿ ಇಣೆದೊಡೆ: ವಡ್ಡಾರಾ, ಪು ೫೨, ಸಾ ೧) 

ತಾಮರಸ - ತಾವರೆ (ಗೊಟ್ಟಿಗಾಣರಂತಿರೆ ಮಣೆದುಂಬಿ 
ಮೇಳದವರಂತಿರೆ ಸಾರಿಕೆ ರಾಜಗೇಹದಂತಿರೆ ಕೊಳ೦ ಅಲ್ಲಿ 
ತಾಂ ಅರಸರಂತಿರೆ ತಾಮರಸ೦ಗಳೊಪ್ಪುಗುಂ: ಪಂಪಭಾ, ೫. 
೫೮) 

ತಾಮರಸನಿಭಾಸ್ಯೆ - ತಾವರೆಯಂತಹ ಮುಖವುಳ್ಳವಳು (ಆ 
ತಾಮರನಿಭಾಸ್ಯೆಗೆ ಸುರಕಾಮಿನಿ ಕಟ್ಟಿದಿರಿರೊಳೆಸೆಯೆ 
ಕನ್ನಡಿವಿಡಿದಳ್‌: ಆದಿಪು, ೭. ೯) 

ತಾಮರಸಾಮೋದ - ತಾವರೆಯ ಮಕರಂದ 
(ಶ್ರೀಮದಮರಾ೦ಗನಾನನ ತಾಮರಸಾಮೋದಮತ್ತ 
ಮಧುಕರಂ ಕಲ್ಪಾಮರನೊಸೆದಂ: ಆದಿಪು, ೩. ೧) 

ತಾಮರಸೋದ್ಭವ - ತಾವರೆಯಲ್ಲಿ ಹುಟ್ಟಿದವನು, ಬ್ರಹ್ಮ 
(ಜಿಂತಾಮಣಿ ಕಾಮಧೇನು ಸುರಭೂರಹಮೆಂಬಿವನೇಕೆ 
ಮಾಡಿದಂ ತಾಮರಸೋದ್ಧ್ಭವಂ ಜಡಜಜಂ೦ಗೆ ವಿವೇಕಮದೆಲ್ಲಿ 
ಬಂದುದೋ: ಅಜಿತಪು, ೧. ೬೨) 

ತಾಮರೆ - ತಾವರೆ ತಾಮರೆಗಂ ಚಂದಂಗಂ ತಾಮಸಮಂ ಕಳೆದು 
ಕಾಣ್ಕೆ ಮಾಳ್ದಂತೆವೊಲ್‌: ಆದಿಷು, ೭. ೯) 

ತಾಮಸ - ದ್ವೇಷ (ತಾಮರೆಗಂ ಚಂದ್ರ೦ಗ೦ ತಾಮಸಮಂ 
ಕಳೆದು ಕಾಣ್ಕೆ ಮಾಳಂತೆವೊಲ್‌: ಆದಿಷು, ೭. ೯) 

ತಾಮುಂ ತಾಮುಂ - ತಾವು ತಾವೇ (ಕೆಯ್ದ್ಗಟಿದ ಮನೆವಾಲ್‌ೌ 
ಬುದ್ಧವೇಟ್‌ಡೆಯಿಲ್ಲ ತಾಮುಂ ತಾಮುಂ ಅಣೆವರ್‌ ಬನ್ನಿಂ: 
ಪಂಪಭಾ, ೭. ೧೬ ವ) 

ತಾಮೆ - ತಾವೆ (ಆಚಾರ್ಯರೆಂಬೀ ಪೆಸರ್‌ ಜಗತೀವ್ಯಾಪಕಮಾಗೆ 
ತಾಮೆ ಕಣಿಯಾಗಿರ್ದರ್‌ ಗುಣಂಗಳ್ಗೆ: ಅಜಿತಪು, ೧. ೩) 

ತಾಮ್ರ - ಒಂದು ಲೋಹ (ಪೊಲೆಯಂ ಪಡೆದ ಸುವರ್ಣಂ 
ಕಿಲುಬುಗೊಂಡಿರ್ದು ತಾಮ್ರಮಕ್ಕುಮೆ: ಸಮಯಪ, ೧೫. 
೧೦) 

ತಾಮ್ರಚೂಡ - ಹುಂಜ (ಕೂಗಿದುದೇಕೆ ಈ ಕೃತಕ ತಾಮ್ರಚೂಡಂ 
ಇದೇಕೆಂದು ಆರಜೆವರಯ್ಯ ವಿಧಿವಿಳಸನಮಂ: ಯಶೋಧಚ, 
೩. ೨೭) 

ತಾಮ್ರತುಂಡ - ಕೆಂಪು ಕೊಕ್ಕು[ಉಳ್ಳುದು], ಗಿಣಿ (ಎಅಂಕೆಗಳಂ 
ಬಿದಿರ್ಚಿಕೊಂಡು ತಾಮತುಂಡಂ ಕಣ್ಣೆಜ್‌ದು: ಉದ್ಭಟಕಾ, ೫. 
ನವು) 

ತಾಮ್ರಪರ್ಣಿ - ಒಂದು ನದಿ (ನೂತನ  ಶುಕ್ತಿಜಕ್ಕೆ 
ತಾಯ್ದನೆಯೆನಿಸಲ್‌ ದೊರೆ ತಾಮಪರ್ಣಿ ತಾನೊಂದೆ ವಲಂ: 
ಕಾವ್ಯಾವಲೋ, ೮೮೭) 

ತಾಮ್ರಮಯ - ತಾಮ್ರದಿಂದ ತುಂಬಿದ (ತಾಮಮಯ 
ಗುಹ್ಯಕಪ್ರತಿರೂಪ೦ ಕಿಚ್ಚಿಂಗೆ ತೋಟಿದ ಅರಗು ಕರಗುವಂತೆ 
ಕರಗಿ ಪೊನಲ್ಪರಿಯೆ ಬಿಟ್ಟೆರ್ದ ಇಂದ್ರಾಯುಧಮಂ ಕಂಡು: 
ಶಾಂತಿಪು, ೬. ೨೯ ವ) 

ತಾಮ್ರಲೋಚನ - ಕೆ೦ಗಣ್ಣು/ಳ್ಳವನು] (ಖಳದುಶ್ಶಾಸನಲೋಹಿತ 
ಜಳಮಂ ಕುಡಿದೆಂ ಅಸು೦ ಅಳ್ಳಿಸಲಾಣದೆ ಕಣ್ಣೊಳೆ 
ಕಾಣುವಂತೆ ಕೌರವಕುಳಾಂತಕಂ ತರಲತಾಮ್ರಲೋಚನನಾದಂ: 
ಗದಾಯು, ೮. ೫) 

ತಾಯ್‌ - ತಾಯಿ (ಜನನಿ ಸವಿತ್ರಿ ಮಾತೃ ಸುಷು ತಾಯ್‌: 
ಅಭಿಧಾವ, ೧. ೧೧. ೧೭) 


ತಾಯ್ಗರು ದ ಮೂಲಸ್ಥಾನ (ವರಪುಣ್ಯೋದಯಹೇತು 
ಶಾಶ್ಚತಮಹಿಂಸಾಲಕ್ಷಣಂ ಸದ್ಗುಣಾಕರಂ 
ನೆಟ್ಟನೆ ಪುನರ್ಚಾತಕ್ಷಯಶ್ರೀಗೆ ತಾಯ್ಗರು: ಸುಕುಮಾಚ, ೧. 
೬) 

ತಾಯ್ಗಾಡು - ಮೂಲಸ್ಥಾನವಾದ ಕಾಡು (ಮನಸಿಜನೆಂಬಾನೆಗೆ 
ತಾಯ್ಗಾಡೆನಿಪ್ಪ ಚೆಲ್ವಂ ತಳೆದುದ್ಯಾನವನದೊಳಗೆ ಪೊಕ್ಕಂ: 
ಮಲ್ಲಿನಾಹು, ೬. ೧) 

ತಾಯ್ಗಿರಿ - ತಾಯಿ ಬೆಟ್ಟ ದೊಡ್ಡ ಬೆಟ್ಟ (ಕುಳನಗಂಗಳ 
ಕುಲದೈವಮಧಿರಾಜಂ ತಾಯ್ಗಿರಿ ಮೇರು ಮಹೀಧರೇ೦ದಂ: 
ಶಾಂತಿಪು, ೧೦. ೬೬) 


ತಾಯ್ದೊಟ್ಟಿಲ್‌ -. [ತಾಯ್‌.-ತೊಟ್ಟಿಲ್‌] ಆಶ್ರಯ (ಜಗಕ್ಕೆ 
ತನ್ನುಂಗುಟಮೆ ತಾಯ್ಬೊಟ್ಟಲಾದ ಗಿರಿಸುತೆಯಂ: ಗಿರಿಜಾಕ, 
೩ ೬೬) 

ತಾಯ್ಮಣಲ್‌ -. ಜಲಾಶಯದ ತಳದ ಮರಳು (ಇಂಗಡಲ 
ತಾಯ್ಮಣಲ್‌ ಬೆಳ್ಳಿಂಗಳ ಬಯಲಂತೆ ಏಶದಮಾಗೆ: 


ಆಚವರ್ಧ, ೧೪. ೩೩) 

ತಾಯ್ದನೆ - ತಾಯ ಮನೆ, ತವರು (ತಣ್ಣೆಟಲ ತಾಯ್ವನೆ 
ತಾನೆನಿಸಿರ್ದುದು ಆ ವನಂ: ಕುಸುಮಾಕಾ, ೧೧. ೧೭೯) 

ತಾಯ್ದಾಲ್‌ - ತಾಯ ಹಾಲು (ಆರ್‌ ಕಾವರ್‌ ಅಂತಕರಾಜಂ 
ಬಲಗರ್ವಿತಂ ಮುಳಿದೊಡಂ ತಾಯ್ದಾಲೆ ನಂಜಾದೊಡಂ: 
ಶಾಂತಿಪು, ೬. ೯೩) 

ತಾಯ್ದಿಡಿ - [ತಾಯ್‌ಪಿಡಿ] ಮರಿ ಹಾಕಿದ ಆನೆ (ತಾಯ್ದಿಡಿಯ 
ಸೋಂಕಿನೊಳೊಯ್ಯನೆ ಸೋಂಕಿ ನಿಲ್ವ N 
ಕಲಭವ್ರಜಮಿರ್ದುದು ಅದೊಂದು ತಾನದೊಳ್‌: ಜಗನ್ನಾವಿ, 
೧೬. ೧೧) 

ತಾಯ್ದೆದೆಗೂಡು - ನೆಲವು ಹದಗೊಳ್ಳು (ನೆಲಮನುಖಂತಾಗೆ .. .. 
ತಾಯ್ದೆದೆಗೂಡೆ ಬಿತ್ತಿ ಪೆಣನಂ ಬೇಖೂೊಂದು 
ಶೌರ್ಯಾಂಕುರಂ ತರೆದೋಟಿತ್ತ: ಪಂಪರಾ, ೧೧. ೧೨೭) 

ತಾರ - ಬೆಳ್ಳಿ (ಹಲ ಮುಸ ಲಾಯುಧಂ ನಡೆವ ತಾರ 
ನಗೇಂದಮನೊಂದು ಕರ್ಮುಗಿಲ್‌ ಬಳಸಿದವೊಲ್‌ ವಿರಾಜಿಸೆ: 
ಪಂಪರಾ, ೬. ೭೬); ಎತ್ತರದ ದ್ವನಿ 
(ಕಿನ್ನರೀಕರಕಿಸಲಯಚಳನಸಮುತ್ತನ್ನ ಕಾಕಳೀಕಳರವಮಿಳಿತ 
ಮಧುಕರತಂತ್ರೀಸಮಂಚಿತವಿಪಂಚೀ ಮಂದ್ರ ತಾರ ಮಧುರ 
ಮೂರ್ಚ್ಛನಾಸನಾಥ ಪ್ರಯೋಗಂಗಳುಮಂ: ಆದಿಷು, ೧೧. 
೭೪ “ವು ಮುತ್ತಿನ ಹಾರ (ಸುಲಿಪಲ್‌ ಮಿಂಚಿನ 
ಗೊಂಚೆಲುಟ್ಟ ದುಗುಲಂ ಗಂಗಾನದೀಫೇನಂ 
ಉಜ್ಜ್ವಲಮುಕ್ತಾಭರಣ೦ ತರತ್ತರಳ ತಾರೋದಾರ ಭಾ ಭಾರ೦ 

ಣೊಪಿತಾ ಕಾಂತೆಯಾ: ಪಂಪಭಾ, ೧. ೧೩೭) 

ತಾರಕ . — 1] ಕಣ್ಣ ಗುಡ್ಡೆ (ಲಲಿತಮುಖಸರಸಿಜ೦ ನಿಶ್ಚಳಪಕ್ಷ್ಮಂ 
ಸ್ತಿಮಿತತಾರಕ೦ ಭುಜಬಲಿ ಕಣ್ಣೊಳೆ ತವೆ ಪೀರ್ವವೊಲೇ 
ನಿಶ್ಚಳತನು ನಡೆ ನೋಡೆ ಭರತರಾಜ೦ ಸೋಲ್ತಂ: ಆದಿಷು, 
೧೪. ೧೦೫); ದಾಟಿಸುವವನು (ಭವಾಂಬುನಿಧಿ ತಾರಕಂ .. 


. ರಘುಪ್ರವರನರ್ಚಿಸಿದಂ: ಪಂಪರಾ, ೧೪. ೨೦೭); ನಕ್ಷತ್ರ 


(ಮಧುರ ತಾರಕಾವಸನಂ ಭಾಸುರ ಚಂದಕಾತಿಲಕಂ 
ಉಡುವರ ಕಾಂತಿಯುತಂ ಬೆಡಂಗುವೆತ್ತ್ವಾಗಳ್‌: ಅಜಿತಪು, 
೬. ೩೯); ಒಬ್ಬ ರಾಕ್ಷನ ಹೆಸರು (ಅಪ್ರತಿಮ ಪ್ರತಾಪಭಂಗುರ 
ಭುವನತ್ರಯಂ ನೆಗಳ್ನನಕ್ರಮಕಾರಿ ಜಿತಾರಿ ತಾರಕಂ: ಗಿರಿಜಾಕ, 
೬. ೫) 


ಒಳ್ಳಿಂಗೆಜ್‌ವಟ್ಟು 


೪೮೫ 


ತಾರಕಗಣ ದ ನಕ್ಷತ್ರಪು೦ಜ (ಸೂಸುವ ಶೀಕರಾಳಿ 
ತಾರಕಗಣದೊಳ್‌ ಸಮಂಬಡೆಯೆ: ಜಗನ್ನಾವಿ, ೧. ೪೪) 

ತಾರಕರಿಷು - ತಾರಕನ ಶತ್ರು, ಷಣ್ಮುಖ ೯ಗೌರೀಸುತಂ ವಿಶಾಖಂ 
ತಾರಕರಿಪು ಷನ್ಮುಖಂ ಮಹಾಸೇನ೦ ಕ್ರೌಂಚಾರಿ ಗುಹಂ 
ಸೇನಾನಿ ಮಯೂರರಥಂ ಸ್ವಾಮಿ ಕಾರ್ತಿಕೇಯಂ ಸ್ಕಂದಂ: 
ಅಭಿಧಾವ, ೧. ೧. ೧೮) 

ತಾರಕಾಕಾರ - ನಕ್ಷತ್ರದ ಆಕಾರವನ್ನುಳ್ಳ (ಅನವರತಸ್ತುರಿತ 
ತಾರಕಾಕಾರಮುಕ್ತಾಭರಣಕಿರಣನಿಕರ ವಿಳಸಿತ ವಿಶಾಲ 
ಉರಸ್ಥಳನುಂ: ಪಂಪಭಾ, ೯. ೨೮ ವ) 

ತಾರಕಾಪತಿ - ಚಂದ್ರ (ಪ್ರಜಾಪತಿ ಸಂವತ್ಸರ ಚೈತ್ರಮಾಸ ಸಿತಪಕ್ಷ 
ದ್ವಾದಶೀ ತಾರಕಾಪತಿವಾರಂ ಬರೆ ಪಂಚತಂತ್ರಮೆಸೆದತ್ತು ಈ 
ಧಾತ್ರಿಯೊಳ್‌: ಪಂಚತಂತ್ರ, ೪೪೮) 


ತಾರಕಾರಿ -. [ತಾರಕ-ಅರಿ] ನಕ್ಷತ್ರಗಳ ಶತ್ರು, ಸೂರ್ಯ 
(ವಿಹೃತದೋಷಂ ಅನಾರತಂ ಎನ್ನ ಹೃತ್ಸರೋರುಹಕುಜ್‌ೌ 
ತಾರಕಾರಿ ಮಿಗೆ ಮಾಡುಗೆ ಭವ್ಯತರಪ್ರಮೋದಮಂ: 
ರಾಜಶೇವಿ, ೧. ೮) 

ತಾರಕಿತ - ನಕ್ಷತ್ರಗಳಿಂದ ಕೂಡಿದ 
ವೀರನಾರಾಯಣನ ತಾರಕಿತ 
ಸೊಗಯಿಸುಗುಂ: ಕವಿರಾಮಾ, ೩. ೧೮೦) 

ತಾರಕೋತ್ಕರ - ನಕ್ಷತ್ರಪುಂಜ (ಸೊಗಯಿಪ ತಾರಕೋತ್ಕರದ 
ಮಧ್ಯದ ಶೀತಮರೀಚಿ ರೋಹಿಣೀಯುಗಮೆನೆ: ಚ೦ದ್ರಪ್ರಪು, 
೭ ೧೫೧) 

ತಾರಗೆ - ನಕ್ಷತ್ರ (ಕೈದೀವಿಗೆಗಳ ಬೆಳಗು೦ ತರತರದಿನೊಗೆವ 
ತಾರಗೆಗಳ.. ಗೊ೦ದಳಮು೦ ಇಳಾತಳದ ವಿಯತ್ತಳದ 
ಳಾಸಮನದೇನೊಡಂ೦ಬಡಿಸಿದುದೋ: ಆದಿಪು, ೧೨. ೩) 

ತಾರಗೆದುಜುಗಲ್‌ - ನಕ್ಷತ್ರಗಳ ಗೊಂಚಲು (ತಾರಗೆದುಜುಗಲ್‌ 
ನವಸಂಧ್ಯಾರಾಗದೊಳೆಸೆವ ತೆಅದೆ ಪದನಖರುಚಿಗಳ್‌: 
ಜಗನ್ನಾವಿ, ೧. ೫೪) 

ತಾರನಗೇಂದ್ರ - ಬೆಳ್ಳಿಬೆಟ್ಟ (ಲತಾಂಗಿ .. .. ಏಚೆದಳ್‌ ಮಾಡಮಂ 
ಅದ್ರಿರಾಜಸುತೆ ತಾರನಗೇ೦ದ್ರಮ೦ ಏಳುವಂದದಿಂ: ಕಾದಂಬ, 
೬ ೧೦೯) 

ತಾರಯಿಸು - ಜೋರಾಗಿ ಧ್ವನಿಮಾಡು (ಚಕ್ರಿ ಬೀಣೆ ಬಾಜಿಸೆ 
ಸುತಿಗೂಡಿ ತಾರಯಿಪ ತುಂಬಿಗಳಂತೆ: ಆಚವರ್ಧ, ೫. ೬೧) 


(ಸಭಾಂಗಣಂ ಒಪ್ಪೆ 
ನಭದವೋಲ್‌ 


ತಾರಭೂಧರ - ಬೆಳ್ಳಿಬೆಟ್ಟ (ತಾರಭೂಧರ ಸಿತಕೀರ್ತಿಯೆಂಬ 
ಬೆಲಸಂ ಬೆಖೆದವು ಪರಸೈನ್ಯಭೈರವ೦: ಗದಾಯು, ೧೦. ೫) 

ತಾರಶೈಲ -  ಬೆಳ್ಳಿಬೆಟ್ಟ (ರಣದೊಳ್‌ ರಾವಣನ೦ ಜವಂಗೆ 
ಪೊಸತಿಕ್ಕಲ್‌ ತಾರಶೈಲಕ್ಕೆ ತೆಂಕಣದಿಂ ಕಂಕಣದಂತೆ 
ಕೈಗೆವರಿಸಲ್‌ . ಪುಟ್ಟಿದವರೇಂ ಸಾಮಾನ್ಯರೇ: ಪಂಪರಾ, 
೩ ೧೬೦) 

ತಾರಹಾರ - ಮುತ್ತಿನ ಹಾರ (ಅವು ಅತಿತರಳತರತ್‌ 


ತಾರಾಹಾರಂ ಜಿನನೀಹಾರಂ ತ್ರೈಲೋಕ್ಕಸಾರಂ ಇಂತಿದು 
ಹಾರಂ: ಆದಿಹು, ೧೨. ೧೧೮) 

ತಾರಹಾರಮುಕ್ತಾಫಳ - ಮುತ್ತಿನ ಹಾರದ ಮುತ್ತು (ಸುರೇಂದ್ರ 
ತಾರಾಹಾರಮುಕ್ತಾಫಳಪ್ರತಿಬಿ೦ಬಿತತನುಗಳಿಂ 
ವಿದ್ಯಾದೇವತೆಗಳೆನಿಸಿ: ಆದಿಷು, ೭. ೧೨೬ ವ) 

ತಾರಾಂತರ - ನಕ್ಷತ್ರಗಳ ಆಚೆ (ಇರುವರೆ ತಾರಾಂತರದೊಳ್‌ 
ಅನಿಬರು೦ ಸತ್ತವರ್ಗಳ್‌: ಸಮಯಪ, ೧೧. ೧೧೫) 


ತಾರಾಗ - [ತಾರ--ಅಗ] ತಾರಶೈಲ (ಎಲೆ, ತಾರಾಗಂ ಹರ ೦ 
ಕಣ್ಣಿಡೆ ಕರಗಿದುದು .. .. ಎನಲ್‌ ಚೆಲ್ವದಾಯ್ತು ಅಬ್ದಷಂಡಂ: 
ಕಾದಂಬ, ೪. ೧೬) 

ತಾರಾಗಣ - ನಕ್ಷತ್ರಸಮೂಹ (ತಾರಾಗಣಂಗಳ್‌ ನಿಇಂದ 
ನೆಲೆಯಿಂ ದೆಸೆಯ೦ ಪೊಟ್ಟುಮನಜೆದು: ಪಂಪಭಾ, ೩. ೮ 
ವ) 

ತಾರಾಗಣಂಗಳ್‌ ನಿಂದ ನೆಲೆ - ನಕ್ಷತ್ರಸಮೂಹದ ಸ್ಥಾನದಿಂದ 
(ತಾರಾಗಣ೦ಗಳ್‌ ನಿಂದ ನೆಲೆಯಿಂ ದೆಸೆಯಂ 
ಪೊಲ್ತುಮನಣಿದು ತೆಂಕಮೊಗದೆ ಪಯಣಂಬೋಗಿ: 
ಪಂಪಭಾ, ೩. ೮ ವ) 

ತಾರಾಗಣವಿಮಾನ - [ಜೈನ] ಒಂದು ಬಗೆಯ ಜ್ಯೋತಿರ್ವಿಮಾನ 
(ಸಾಸಿರದ ನೂಟಿಪುತ್ತೊಂದು ಯೋಜನಮಗಲದಿಂ 
ತಾರಾಗಣವಿಮಾನಂಗಳಿರ್ಕುಂ: ಸುಕುಮಾಚ, ೧೧. ೫೯ ವು 

ತಾರಾಚಲ - ತಾರಾಗ (ಮುಂದಣ ತಾರಾಚಲಶಿಖಿರಮನೇಟೆದತ್ತು 
ಕಿನ್ನರಮಿಥುನಂ: ಕಾದಂಸಂ, ೩. ೪) 

ತಾರಾದ್ರಿ - ತಾರಾಗ (ಶರದಾಭ್ರ ತಾರಾದ್ರಿ ಪಯಚುಂದೇಂದು 
ಯಶೋಭಾಸುರನೆಂದು ಮನಂಗೊಂಡು: ಸುಕುಮಾಚ, ೧. 
೫೬) 

ತಾರಾಧಿಪತಿ - ಚಂದ್ರ (ತಾರಾ ಜಾನಕಿಯ೦ ಪೋಗಿ ತಾರಾ 
ತರಳನೇತ್ರೆಯಂ ತಾರಾಧಿಪತಿ ತೇಜಸ್ವೀ ತಾರಾದಿ 
ವಿಜಯೋದರ್ಯ: ಕವಿರಾಮಾ, ೨. ೧೩೦) 

ತಾರಾಧೀಶ - ಚಂದ್ರ (ಲೋಲೇಕ್ಷಣ೦ ಸಂಚಲತ್‌ ಕುಂತಳಂ 
ಭ್ರೂವಿಭ್ರಮ೦ ಶೋಜಿಸೆ ಶಿಳಿಗೊಳನಂ ಘುಲ್ಲ ಪಂಕೇಜಮಂ 
ನಿರ್ಮಳ ತಾರಾಧೀಶನ೦ ಪೋಲ್ತೆಸೆಯೆ: ಅಜಿತಪು, ೨. ೪೦) 


ತಾರಾಧ್ವ - ನಕ್ಷತ್ರಮಾರ್ಗ, ಆಕಾಶ (ತಾರಾಧ್ವದೊಳ್‌ 
ಅಸ್ಪಶೈಲಶಿ ಖರಾಗದೊಳಿರ್ದುದು ಚಂದ್ರಮಂಡಲಂ: 
ಲೀಲಾವತಿ, ೬. ೫) 


ತಾರಾಪತಿ - ತಾರಾಧೀಶ (ತಾರಾನಿಕರಾವೇಷ್ಟಿತ ತಾರಾಪತಿಯಾ 
ಸಮಸ್ತಸುರಲೋಕಮುಮಂ ನೇರಿತ್ತು ಬೆಳಗಿ ಪೋಪುದ೦ ಆ 
ರಾತ್ರಿಯೊಳ್‌ ಅನಂತವೀರ್ಯಂ ಕಂಡಂ: ಆದಿಷು, ೧೬. ೪೬) 

ತಾರಾಪಥ - ತಾರಾಧ್ವ (ವೈದ್ಯನಂತೆ ಪಂಚಾಂಗಶುದ್ದಿಯಂ 
ನೋಡಿ  ಮಂತ್ರವಾದಿಯಂತೆ ಗಹಗತಿಯಂ ಕಂಡು 
ತಥಾಗತಮತೋಪಾಸಕನಂತೆ ತಾರಾಪಥಕ್ಕೆಜಗಿ: ಸುಕುಮಾಚ, 
೩ ೬ವ) 

ತಾರಾಹಾರ - ಮುತ್ತಿನ ಹಾರ (ಸೊಗಯಿಸಿದುದು ವಿಮಳತರ 
ತಾರಾಹಾರಂ: ಚಂದ್ರಪ್ರಪು, ೬. ೫೯) 

ತಾರುಂತಟ್ಟು - ದಿಕ್ಕಾಪಾಲು, ಚೆಲ್ಲಾಪಿಲ್ಲಿ (ಮೃಗಂಗಳ್‌ 
ತಾರುಂತಟ್ಟುವೀಲುತ್ತ ಓಡುತ್ತುಮಿರ್ಪಾಗಳ್‌: ಕುಸುಮಾಕಾ, 
೧೪. ೬೦ ವ) 

ತಾರುಣ್ಯ - ಹರಯ (ಪೊಸವೆಳ್ಳಿಂಗಳಿತ್ತೆನ್ನ ತಾರುಣ್ಯವಿಡಂಬ೦ 
ತಾನಿದೆತ್ತ ಒತ್ತರಿಪ ವಿಧಿಯುಮೆತ್ತ: ಚಂದ್ರಪ್ರಪು, ೮. ೭೯) 

ತಾರುಣ್ಯವತಿ - ಚಿಕ್ಕ ಹರಯದವಳು (ತಾರುಣ್ಕವತಿ 
ಶರೀರದ ಸಹಜ ಸುರಭಿಗಂಧಮಂ ಗಂಧವಹಂಗೆ 
ಒಚ್ಚತಗುಡುವಂತಿರೆ: ಚಂದ್ರಪ್ರಪು, ೮. ೭೨ ವ) 

ತಾರೆ - ನಕ್ಷತ್ರ (ತಾವರೆಯಲ್ಲಿ ತಾರೆ ಜನನಂಬಡೆದಂದು .. . 
ಸತಿಯಂಗಮಂ ಆಂ ಪೊಗಳಲ್ಕೆ ಸಾಲ್ಲಪೆಂ: ರಾಜಶೇವಿ, ೭. 
೨೬) ಕಣ್ಣು ಗುಡ್ಡೆ (ನಿಷ್ಠಂಪವೆನಿಪ್ಪ ತಾರೆಗಳ್ಳರಸು 


೪೮೬ 


ಎವೆಯಿಕ್ಕದೆ ನೋಡುತಿರ್ದಳ್‌ 
ಕಾದಂಸಂ, ೬. ೫) 

ತಾರೆಲೆ — ಜನಸಾಮಾನ್ಯರ ಒಂದು ಹಾಡು 
(ನೀರಸರಣಿವಂತೇನಿದು ತಾರೆಲೆಯೇ ಬೀದಿವಾಡೇ ತುಮುಕೇ: 
ಗಿರಿಜಾಕ, ೧. ೩೦) 


ಎನ್ನಯ ಮೊಗಮಂ: 


ತಾರೇಶ್ವರ -. ಚಂದ್ರ (ಉದಯಕ್ಷೀರವಾರಾಶಿತಾರೇಶ್ವರ 
ಭಕ್ತವ್ರಾತಕಲ್ಪದ್ರುಮ: ತ್ರಿಷಷ್ಟಿಪು, ೩. ೩೯) 

ತಾರ್ಕಿಕ — ತರ್ಕಶಾಸ್ತ್ರಜ್ಞ (ತಾರ್ಕಿಕರೆರ್ದೆಗೊಂಡುದು 
ಉಪನ್ಯಾಸಮಾ ಸಭಾಮಂಡಲದೊಳ್‌: ಶಾಂತಿಪು, ೮. 
೧೪೯) 

ತಾರ್ಕ್ಷ್ಯ - ಹದ್ದು, ಗರುಡ (ವನಜನಾಭಂಗೆ ವಾಹನಮಾಗಿರ್ದ 


ತಾರ್ಕ್ಷ್ಯ ಅನ್ವಯದ ಪಕ್ಷಿನಿಕಾಯಮುಂ: ಪಂಚತಂತ್ರ, ೩೨೦ 
ವ) 

ತಾರ್ಕ್ಯಕೇತನ - ವಿಷ್ಣು (ತಾರ್ಕ್ಯಕೇತನ ಸಖ ಸತ್ಯನಿತ್ಯ ಜಯ 
ನಿಶ್ಚಳಶ೦ಕರ ಚ೦ದ್ರಶೇಖರಾ: ತ್ರಿಷಷ್ಟಿಪು, ೩. ೮೭) 

ತಾರ್ಕ್ಯೇಷು — ಗರುಡಾಸ್ತ್ರ (ತಾರ್ಕ್ಯೇಷುವಿಂ ತುಂಗಮಹೀಧಾಸ್ತಕ್ಕೆ 
ಚಂಡಾಶನಿ ನಿಶಿತ ನಿಕಾಯಂಗಳಂ ತೊಟ್ಟು; ವರ್ಧಮಾಷು, 
೪. ೯೫) 

ತಾರ್ಣ - ತೃಣಕ್ಕೆ ಸಂಬಂಧಿಸಿದ (ಪೆರ್ವುಲಿಗಳ್‌ ಪೊರಳ್ಬು 
ಪೋದುದಂ ಪಿಸುಣ್ಣೇಟ್ವ ಜೀರ್ಣ ತಾರ್ಣ ಸ್ಥಳಿಗಳುಂ: 
ಚಂದ್ರಪ್ರಪು, ೫. ೬೫ ವ) 


ತಾರ್ಮುಟ್ಟು - ಸೋಂಕು (ತಂತುವಾಯಿಕೆ ಪೊಜಮಟ್ಟು 
ಕಿಚೆದಂತರಂ ಪೋಗುತ್ತುಂ ಕಟ್ಟಿದಿರೊಳ್‌ ತಾರ್ಮುಟ್ಟಾಗೆ 
ಮದಿರಾಮದೋನ್ನತ್ತನಾಗಿ ತನ್ನಿಚ್ಛೆಯಿಂ ಮೆಚ್ಚಿದಂತೆ 


ಗಟಿಪುತ್ತುಂ ಬರ್ಪ ಮನೆಯಾಣ್ಮನ ಸರಮಂ ಭೋಂಕೆನೆ 

ಸಮಾಪದೊಳ್‌ ಕೇಳ್ದು: ಪಂಚತಂತ್ರ ೧೨೯ ವ) 

ಅಪಳಿಸುವಿಕೆ (ತಳಿರ್ತ ಅಶೋಕಷಂಡದ ಎಳವಿಸಿಲೊಳಂ 

ಬಂಬಲ್ಲೆರೆಯ ತಾರ್ಮುಟ್ಟಿಂ ಪುಟ್ಟಿದ ತಂಗಾಳಿಯ 

ಸೋಂ೦ಕಿ೦ .. . ಶ್ರುತಿಸುಭಗಮಾಗೆ: ಮಲ್ಲಿನಾಹು, ೩. ೮೨ 

ವ); ಅಸ್ಕವ್ಯಸ್ತ (ಅಂತು ತಂತುವಾಯಿಕೆ ಪೊಳಮಟು 

ಕಿಚೆದಂತರಂ ಪೋಗುತ್ತುಂ ಕಟ್ಟಿದಿರೊಳ್‌ ತಾರ್ಮುಟ್ಟಾಗೆ 

ಮದಿರಾಮದೋನ್ನತ್ತನಾಗಿ ತನ್ನಿಚ್ಛೇಯಿಂ ಮೆಚ್ಚಿದಂತೆ 
ಗಟಪುತ್ತುಂ ಬರ್ಪ ಮನೆಯಾಣ್ಮನ ಸರಮಂ ..ಕೇಳ್ಪು: 
ಪಂಚತಂತ್ರ, ೧೨೯ ವ) 

ತಾಲ - ತಾಳೆ ಮರ (ಪಕ್ಷ ಕದಂಬ ನಿಂಬ ಪನಸ ಅರ್ಜುನ 
ತಾಲ ಲವಂಗ ಲುಂಗ ರುದ್ರಾಕ್ಷ ತುರುಷ್ಠ ಮುಷ್ಕ ನಿಚುಳ 
ಆಮ ಕರಂಜ ವಟ ಆದಿ ಅನೇಕ ವೃಕ್ಷ: ಪಂಚತಂತ್ರ, ೯೫) 

ತಾಲು - ಅಂಗುಳು (ಅಂದು ಅಪಗತ ತಾಲು ಓಷ್ಠಸ್ತಂದನಂ 
ಅಸ್ಪಶ್ಯಕರಣವರ್ಣಂ ಜಗದಾನಂದಕರಂ ಜಳಧರರವ 
ಸೌಂದರಂ: ಆದಿಪು, ೧೦. ೬೩) 

ತಾವಡಿಗೊಳ್‌ - ಆಯಾಸಗೊಳ್ಳು (ಆವಡವಿಗಳೊಳ್‌ ಪಣ್ಣಲಂ 
ಆವಗ೦ ಒಳವು ಅಲ್ಲಿಗಳಸಿ ಪರಿಪರಿದು ಕರಂ ತಾವಡಿಗೊಳ್ಳ 
ಈ ಭೀಮನ ಬೇವಸಮಿದು ನಿನ್ನ ಮನಮಂ ಒನಲಿಸಿತಿಲ್ಲಾ: 
ಪಂಪಭಾ, ೭. ೪೬) 

ತಾವಡಿವೇಟಿಕ್‌ - ಆಯಾಸ ಪರಿಹರಿಸು (ವಿರಹಿಗೆ ಭಾವಭವಂ 
ತಾವಡಿವೇಟ್ಟಂತೆ ಸುಳಿವುದು ಪವನಪವನಂ: ಚಂದ್ರಪ್ರಪು, 
೧೧. ೬೨) 


ತಾವತ್‌ - ಅಷ್ಟೇ (ಅದು ಯೋಜನಶತಮೂಲವಿಸ್ತ ಸ್ನತಶಮುಂ 
ತಾವತ್‌ ಪ್ರಮಾಣೊತ್ತೇಧಮುಂ: ಆದಿಪು, ಅದಿಹು. ೧೩. 
೬೯ ವ) 

ತಾಳ್‌ ದ ಧರಿಸು (ಹೃದಯದೊಳೆ 
ಮಣಿಹಾರಂಬೋಲ್‌: ಕವಿರಾಮಾ, ೧. ೧೩); ಹೊಂದು 
(ಪಟ್ಟಬಂಧೋತ್ಸವಮನತಿಶಯಂ ಮಾಡಿ ಸಾಮ್ರಾಜ್ಯ 
ದೀಕ್ಷಾಗುರು ತಾಳಲ್‌ ದೀಕ್ಷೆಯಂ: ಅಜಿತಪು, ೬. ೮೭); 
ಸಹಿಸು (ತನು ತಾಳಲಾಅದನ್ನೆಗಂ 
ಎನಸುಂನೀನದಉೌಳಾತ್ಮಶಕ್ತಿಯನಪ್ಪಿನೆಗಂ: ಅಜಿತಪು, ೨. 
೫೯); ಗಂಟಲು (ತಾಜುವ ತಾಳ್ಗಳುಮಗುರ್ವಿಸಲ್‌ 
ಕಾಡುಕೋಣನೆಯ್ದಿದುದಟಲಂ: ಜಗನ್ನಾವಿ, ೧೭. ೬೮) 

ತಾಳ - ತಾಳೆಯ ಗರಿ; ಲಯವಾದ್ಯ (ಪಟುಪಟಹ ತುಣವ 
ಭಂಭಾ ಮರ್ದಳೆ ರುಲ್ಲರಿ ಮುಕುಂದ ತಾಳ ಕಾಹಳ ಶಂಖ 
ವಂಶ ವೀಣಾಸ್ಟರ೦ಗಳೆಸೆಯೆ: ವಡ್ಡಾರಾ, ಪು ೮೪, ಸಾ ೨೯) 

ತಾಳಂಗುಟ್ಟು - ತಾಳಹಾಕು (ಅಂತು ನೆಲನುಮಂ ಆಗಸಮುಮಂ 
ತಾಳಮಗುಟುವಂತೆ ಭಯಂ ಪುಟ್ಟೆ ಗುಟ್ಟಯಿಸಿ ಘಟ್ಟನದಿಂ 
ನೆಟ್ಟನಾಡುವ: ಪಾರ್ಶ್ವನಾಷು, ೩. ೧೧೯ ವ) 


ತಾರ್ಳದ 


ತಾಳಗೊಟ್ಟಿ - ಸಂಗೀತ ಕುಣಿತ ಗೋಷ್ಠಿ (ತತ್ತಬಳೆ ತಾಳಗೊಟ್ಟ 


ಎನುತ್ತಾದಂ ಯಷಿಯರೊಡನೆ ಜಡಮತಿಗಳ್‌ 
ಪೋರುತ್ತಿರ್ಪರ್‌: ಸಮಯಪ, ೧೪. ೧೮) 

ತಾಳೆದ್ದಜ - ಭೀಷ್ಮ (ಸೋಲ್ತ ತನ್ನ ಬಲಮ೦ ಅಳುಂಬಮಾದ 
ವಿಕಮಾರ್ಜುನನ ಭುಜಬಲಮುಮಂ ಕಂಡು ಕನಕ 
ತಾಳದ್ವಜಂಗೆ ಪನ್ನಗಧ್ದಜನಿಂತೆಂದಂ: ಪಂಪಭಾ, ೧೧. ೧೩ 
ವ) 

ತಾಳನಿವರ್ತನ - ತಾಳವನ್ನು ಹಿಡಿಯುವುದು (ಅತಿ ಸುಕಂಠನುಂ 
ಅತಿ ಪ್ರಗಲ್ಲನುಂ ಅಪ್ಪ ಮುಖ್ಯಗಾಯಕ೦ ತಾಳನಿವರ್ತನಂ 
ಮಾಡಿ: ಮಲ್ಲಿನಾಹು, ೮. ೧೫ ವ) 

ತಾಳಪತಾಕ - ಬಲದೇವ (ಜ್ಞಾನವಿಹೀನನಂತೆ ಅಣೆವುಗೆಟ್ಟು ಎಲೆ 
ತಾಳಪತಾಕ ಶೋಕದೊಳ್‌ ನೀನಿರಲಪ್ಪುದೇ ಬಗೆವೊಡೆ ಈ 
ತನು ನಿತ್ಯಮೇ: ಶಾಂತೀಶ್ವಪು, ೫. ೩೨) 


ತಾಳಪತ್ರ - ತಾಳೆಯ ಮರ (ತಾಳಪತ್ರ ಶೃಂಗಾಟಕನಿಚಿತಂಗಳುಂ 


ಶ್ವದ೦ಷ್ಟಾ ್ರಿರ್ಗಳೋಪರಿಮ ಸಂಛನ್ನಂಗಳುಂ: ಆದಿಷು, ೧೩. 
ನೇ ವ” 
ತಾಳಲಕ್ಷ್ಮ - ತಾಳದ ಲಾಂಛನವುಳ್ಳವನು, ಬಲರಾಮ 


(ಬಲದೊಳ್‌ ಆತ್ಮೀಯ ಭೂಷಾಂಶುವಿ೦ಂ ರಾಜಿಸುವಂ ತಾಂ 
ತಾಳಲಕ್ಷ್ಮಂ: ಕರ್ಣನೇಮಿ, ೬. ೧೫೯ ವ) 

ತಾಳವಟ್ಟ - ಒಂದು ಬಗೆಯ ಇರಿತ (ಆಗಳಿರ್ವಲದ 
ಕಡಿತಲೆಕಾಅರ್‌ ಅಲಗಿನೊಳ್‌ ಪಳಂಚೆ ತಾಗಿ ನಿರ್ಫಾತ 
ಉಪ್ಪರಂ ತಾಳವಟ್ಟಂ ಅವಿತಂ ಉಟೆತಂ ಎಂಬ ಪಲವುಂ 
ತೆಣದದ ಇಟೆವ ಬಿನ್ನಣದೊಳ್‌ ನೆಜ್‌ದು ತಾಳುಂತಟ್ಟುಂ 
ಪೊಯ್ಯೆ: ಪಂಪರಾ, ೧೩. ೫೪ ವ); ಬೀಸಣಿಗೆಯಂತಹ 
ಆನೆಯ ಕಿವಿ (ಲಳಿತವಿಷಾಣಕೋಟಿಗಳಿಂ ಈಡಾಜಿದಾಗಳೆ 
ತಾಳವಟ್ಟಮಂ: ಚಂದ್ರಪ್ರಷು, ೫. ೬೫) 

ತಾಳವೃಂತ - ಬೀಸಣಿಗೆ (ಸಾರಚಂದನದ್ರಮಾಂಬು ಬೀಸುತಿರ್ಪ 
ತಾಳವೃಂತಮಾಸೆಯಾಗದಿರೆ ನಿತಾಂತ; ಅಜಿತಪು, ೨. ೮) 

ತಾಳಿಕ ದ ತಾಳೆಯ ಮರ (ಪ್ರೇಂಖೋಳಿತ ಮನಸಿಜ 
ವಿಜಯಪ್ರಶಸ್ತಿಲೇಖನೋಚಿತಚ್ಛಧ ಶ್ರೀ 
ವೇಳಾವನದೊಳ್‌: ಆದಿಪು, ೧೩ ೩ ವ) 


ತಾಳಿಕಮುಮಪ್ಪ 


೪೮೭ 


ತಾಳಿಗಟ್ಟು - ಮಂಗಳಸೂತ್ರವನ್ನು ಕಟ್ಟು (ಚಂದ್ರಾಭರಣಂ 
ಮನಮೊಸೆದು ತಾಳಿಗಟ್ಟಿದನೆನೆಮೆಜ್‌ದುದುಕೊರಲೊಳ್‌ 
ಏಕಮುಖ ರುದ್ರಾಕ್ಷಂ: ಗಿರಿಜಾಕ, ೩. ೮೬) 

ತಾಳಿಗೆ - ದವಡೆ (ಬಿಲ್ಲ ಕೊಪ್ಪು ತಾಳಿಗೆಯಂ ಚುರ್ಚಿ 
ನೆತ್ತಿಯೊಳ್‌ ಮೂಡುವುದುಂ: ಪಂಚತಂತ್ರ, ೪೩೪ ವ) 

ತಾಳಿಸು - ಎಣ್ಣೆಯೊಡನೆ ಹುರಿ (ಕಾಯ್ದ ಕಾವಲಿಗಳೊಳ್‌ 
ಮೊರ್ಮರನೇಗೆ ತಾಳಿಸುವವರುಂ: ಆದಿಹು, ೫. ೮೫ ವ) 

ತಾಳೀ - ತಾಳೆಯ ಮರ (ಫಳಕರ್ಪೂರ ಲವಂಗ ಲುಂಗ 
ಲವಳೀ ಹಿ೦ತಾಳ ತಾಳೀ ತಮಾಳ 
ಲತಾಸುಂದರನಂದನಕ್ಕಳುರೆ ಮುಂ ತನ್ನರ್ಚಿಗಳ್‌: ಪಂಪಭಾ, 
೫. ೮೬) 

ತಾಳು೦ಂತಟ್ಟುಂಬೊಯ್‌ - ಚೆಲ್ಲಾಪಿಲ್ಲಿಯಾಗುವಂತೆ ಹೊಡೆ 
(ಆಗಳಿರ್ವಲದ ಕಡಿತಲೆಕಾಅರ್‌ ಅಲಗಿನೊಳ್‌ ಪಳಂಚೆ ತಾಗಿ 
ನಿರ್ಫಾತ ಉಪ್ಪರಂ ತಾಳವಟ್ಟಂ ಅವಿತಂ ಉಟಿತಂ ಎಂಬ 


ಪಲವುಂ ತೆಆದದ ಇಲೆವ ಬಿನ್ನಣದೊಳ್‌ ನೆಜ್‌ದು 
ತಾಳುಂತಟ್ಟುಂ ಪೊಯ್ಯೆ: ಪಂಪರಾ, ೧೩. ೫೪ ವ) 
ತಾಳುಗೆ - [ತಾಲುಕಾ] ದವಡೆ (ಪಾತಾಳಗಣಂಗಳಿವೆತ್ತಂ 


ತಾಳುಗೆವರೆಗಂ ತೆಜ್‌ದ ಬಾಯನನುಕರಿಸಿರ್ಕುಂ: ಆದಿಪು, 
೧೨. ೭೯); ಗಂಟಲು (ಎಟಲ್ವ ಪತತ್ರಂ ಎತ್ತಿ ನಸು ನೀಡಿದ 
ಗೋಣ್‌ ತೆಜ್‌ದ ಉದ್ಭ ಚಂಚುಮಂಡಳಂ ಅರೆಮುಚ್ಚಿದ ಅಚ್ಚಿ 
ಮಿಡುಕಾಡುವ ತಾಳುಗೆ: ಶಾಂತೀಶ್ವಪು, ೧೨. ೪೬) 

ತಾಳುತಳ - ಅ೦ಗುಳ ತಳಭಾಗ (ಅತ್ಯಂತ ಕೋಮಳ ತಾಳುತಳ 
ಸಂಘಟ್ಟಮಾತ್ರಕ್ಷೋಧನೀಯ ಮೋದಕಮುಂ: ಆದಿಪು, ೧೧. 
೨೬ ವ) 

ತಾಳೋದ್ರಾಟಿನಿ - ಬೀಗ ತೆಗೆಯುವುದು, ಒಂದು ಕಳ್ಳತನದ ವಿದ್ಯೆ 
ತಾಳೋದ್ರಾಠಿನಿ ವಿದ್ಯಾಮಂತ್ರ ಮೊದಲಾಗೊಡೆಯ 
ತಸ್ಕರಶಾಸ್ತ್ರಂಗಳೊಳ್‌ ಧನಂ ಕುಶಲನಂತಪ್ಪ ಕಳ್ಳಂ: 


ವಡ್ಡಾರಾ, ಪು . ೧೨೨, ಸಾ. ೧೬) 

ತಾಳೋಲೆ — ತಾಳೆಗರಿಯ ಓಲೆ (ನಿಕ್ಕುವದಿಂ 
ತಾಳೋಲೆಯನಿಕ್ಕುವರ್‌ ಪಲರೊ ಮುತ್ತಿನೈಸರಮಂ 
ಕೇಳಿಕ್ಕವರ್‌ ಪಲರೊ: ಧರ್ಮಾಮೃ, ೧. ೧೫೧) 

ತಾಳ್ಗಿರವಾಗು -  ತಾಳಿಕೊಂಡಿರದಂಥವಾಗು (ಮೃಗಪದ 
ಪತ್ರಲೇಖೆಗಳಂ ಏಕೆಗೆ ತಾಳ್ಗಿರದಾದುವು ಈ ಕದಂಪುಗಳ್‌ 
ಉರಮೇಕೆ  ಹಾರಮಣಿಮಂಜರಿಯಿಲ್ಲದೆ ಬಿನ್ನಗಿರ್ದುದು: 
ಪಂಪಭಾ, ೪. ೬೨) 

ತಾಳ್ಜು ಇ ಇ [ತಾಳ್‌] [ನೀನು] ಧರಿಸು ಎಂಬ ವಿಧ್ಯರ್ಥರೂಪ 


(ನಿನಗೀ ಖಳಸಂಸ್ಕೃತಿಯೆಂಬುದೊಂದು ಜಟಣದೊಳಗಮ್ಮ 
ನೀಂ ಮೊಗಪೆಯಾಗದೆ ತಾಳ್ಪಪವರ್ಗಮಾರ್ಗಮಂ: ಆದಿಷು, 
೩ ೭೧) 
ತಾಅಕ್‌ - ಒಣಗು (ತಾಚೆ ತಪದಿಂದೆ ಮೆಯ್ದವೇಜೆದ ತಪಸಿ 
ಕೊರಡುಗೆತ್ತು 
ಲೀಲಾವತಿ, ೮. ೬೨) 
ತಾಜಲ್‌ - ಒಣಕಲು (ಎಮಗೆ ನಿತ್ತರಿಸಲ್‌ ನೆಜವಿಲ್ಲ ತಾಅಲ್‌ 


ಯನೆ 
ಹರಿದು ಹರಿಣಿ ನಡೆನೂಂಕಿದುದೋ: 


ಆದುವು ತನು ಕೂಟ ನೀರ ದೆಸೆಯೊಲ್ಲದೊಡೆ 
ಒಡಲ್ಲಳನೆಂತು ತಾಳ್ಗುವೆಂ: ಆದಿಪು, ೯. ೮೧); ಪೊದೆ 
(ಪೊಸ ಕಾರೊಳ್‌ ತಾಜಲೊಳ್‌ ಕಣ್ಣರೆ ಮುಗಿದಿರೆ 


ಸೃಕ್ವಂಗಳಿ೦ ಸೂಸೆ ಫೇನಪ್ರಸರ೦ ಮೆಲ್ಕೊತ್ತುತು೦ ನಿಂದುದು 


ವನಮಹಿಷೀವೃಂದಂ ಆನಂದದಿಂದಂ: ಪಂಪರಾ, ೭. 


೧೫೭) 
ತಾಣಲ್ಲಿಡಿ - ಪೊದೆಯಲ್ಲಿ ಅಡಗಿಕೊ (ತಾಅಲ್ವಿಡಿದು 
ಗೋರಿವರಿದುಮೆನೆ ಕುನುಂಗಿ ಕೆಲಲ್ಲಯಿಸಿ ನೋಟ್ಟ 


ತರಳಲೋಚನದ ಸರಳಾಪಾ೦ಗಂ: ಅನಂತಪು, ೭. ೧೬ ವ) 

ತಾಚೆ - ಅಳಲೆ (ಅರನೇಟೆಲ್‌ ಇಪ್ಪೆ ಸಿರಿಸ೦ ಹಾಡಂಗಿ ಭಾರಂಗಿ 
ನೇಳಲ್‌ ಎರ೦ ಪಾದರಿ ತಾಜ್‌ ತಂಡಸು ಬಿಳಿಲ್‌ ಬಲತ್ತಿ 
ಬೇವತ್ತಿ ಸೆಳ್ಳೆಲವಂ ಸಂಪಗೆ: ಪಾರ್ಶ್ವನಾಷು, ೧೨. ೫೮) 

ತಾಣೆಗಬೀಟೆಗೆ - ಅಸ್ತವ್ಯಸ್ತ (ಹಜಿಗವಿಗಳ ಕಬ್ಬಂಗಳ 
ಹೊಳಗಟಿಯಕ್ಕರದ ಹೊಲಿಗೆ ಬಿರ್ಜಿದೊಡೆಲ್ಲಂ ಬಜೆ 
ತಾಣೆಗಬೀಟೆಗ ಎತ್ತ ತತ್ತಳ ಎಕ್ಕಸಕ್ಕಂ ಅಸ್ಪವ್ಯಸ್ತಂ: ಗಿರಿಜಾಕ, 
೧. ೨೩) 

ತಾಟು - ಆಯಾಸಗೊಳ್ಳು (ಬಿರಯಿಗಳಂಜಿ ತಾಜ್‌ ಪಗಲಾಣ್ಮನ 
ಮೆಯ್‌ ಬಿಸುಪೇಆ ಮಾಗೆ ಚೆಚ್ಚರದೊಳೆ ಪಾ ಕಬ್ಬಿಗಕಾ, 
೪೫); ಸೊರಗು  (ಮದವತ್‌ ದಂತಿಗಳ೦ ಕುತ್ತು 
ಅಸಗವೊಯ್ವೊಯ್ದಾಜಿಯೊಳ್‌ ಭೀಮಂ ಆರ್ದು ಒದೆದು 
ಈಡಾಡಿದೊಡೆ ಅತ್ತ ಅಜಾಂಡತಟಮಂ ತಾಪನ್ನೆಗಂ ಪಾಟ್‌ 
ತಾಚೆದ ಪೇರಾನೆಯ ಒಡಲ್ಗಳ್‌: ಪಂಪಭಾ, ೧೧. ೬೭); 
ಒಣಗು (ಮಾಸಿ ತಾಜೆದ ಕುರುಗಳುಂ : ಗದಾಯು, ೯. ೩) 


ತಾಯಿಂತಟ್ಟುಂ - ಚೆಲ್ಲಾಪಿಲಿ (ಇದಿರುಂ ಬಟಿಯುಂ 
ತಾಜುಂತಟ್ಟುಂ ಈಸಿಯಾಡಿ ಮೇರೆದಪ್ಪಿ 


ತುಳುಂಕಿಯಾಡುವಾಗಳ್‌: ಲೀಲಾವತಿ, ೧೩. ೧೩೦ ವ) 

ತಾಜು೦ಬಚೆ - ಕ್ರಮರಹಿತವಾಗಿ (ಹಂತಿದಪ್ಪಿ ತಾಳುಂಬಟೆಯುಂ 
ತೆರಳ್ಳಿ ಕುರುಳ್‌: ಚಂದ್ರಪ್ರಹು, ೮. ೭೨) ಸುತ್ತಮುತ್ತ 
(ಅಳಿಗಳ ಬಳಗ೦ ತಾಜುಂಬಟಿಯಿಂ ಬರುತಿರೆ: ಕುಸುಮಾಕಾ, 
೫. ೭೯) 

ತಾಲುಂಬಟೆಗೊಳ್‌ ದ ಇಡಿಕಿರಿ (ಹಂಸಮಂಡಳಿ 
ತಾಜುಂಗೊರ್ಳವ ತಾವರೆಗೊಳಂ: ಅನಂತಪು, ೧. ೯೪) 

ತಾಳುಂಬಟೆಯಂ - ಚೆಲ್ಲಾಪಿಲ್ಲಿ (ಅಲರ್ಗೆ ಫಲಕೆ ಪರಿದತ್ತು 
ಎಳವೆಂಡಿರ ನೆರವಿ ತಾಜುಂಬಟೆಯಂ: ಚಂದ್ರ ಪ್ರಪು, ೭. 
೯೮) 

ತಾಟಿಕ್‌ - ತಾಳೆಯ ಮರ (ನೀಳ್ಬ ತಾಟ್‌ ಮರದವೊಲಪ್ಪ 
ಒಡಲ್‌ ಕಹಕಹದ್ದನಿ ಕೌಳಿಕನಾದಂ ಆದುದು 
ಆಸುರತರಮಾಗೆ ಬಂದು ಕವಿದತ್ತು ಘಟೋತ್ಕಚ 
ರೌದ್ರಸಾಧನಂ: ಪಂಪಭಾ, ೧೨. ೭) 

ತಾಟಪಣ್‌ - ತಾಳೆಯ ಹಣ್ಣು (ಸಂದ ಚೆನ್ನಪೊಂಗರ ತಲೆ 
ತಾಟಪಣ್‌ ಕೆದಣಿದಂತೆ ನಿರಂತರಂ ಆಜಿರಂಗದೊಳ್‌ 
ಪರೆದಿರೆ: ಪಂಪಭಾ, ೮. ೧೦೬) 

ತಾಟವಣ್‌ - ತಾಳೆಯ ಹಣ್ಣು (ಎನಗಿಕ್ಕುವಂ .. .. 
ಬಣ್ಣಕ್ಕೆಣೆಯಾದ ಚಂಚುಪುಟದಿಂದಮೆ 
ಕಾದಂಸಂ, ೧. ೪೫) 

ತಿಂಗಳ್‌ - ಚಂದ್ರ (ಇಂಗಡಲ ಒಡನಾಡಿಯೋ ನೆಜ್‌ ತಿಂಗಳ 
ಸೋದರಮೊ: ರಾಜಶೇವಿ, ೧. ೭೧); ವರ್ಷದ ಹನ್ನೆರಡನೇ 
ಒಂದು ಭಾಗ (ಇಂತು ವರ್ಷಾಕಾಲದ ನಾಲ್ಕು ತಿಂಗಳೊಳು 
ಮರ್ದನೂಡಿ: ವಡ್ಡಾರಾ, ಪು. ೧೭೧, ಸಾ. ೨೭) 
ಬೆಳುದಿಂಗಳು (ತಿಂಗಳ್ಳರಂ ಅಮೃತಮನ್‌ ಆ ತಿಂಗಳ್‌ 
ಸುರಿದಪುದೆ ಬಯಸಿ ನೋಡುವರೆಲ್ಲಂ ತಿ೦ಗಳೊಳ್‌ ಒಂದು 


ತಾಟವಣ್ಣ 
ಮಜ್ಜನಕಂ: 


೪೮೮ 


ದಿನಂ  ಬೆಳ್ಳಿಂಗಳ್‌ ಚೌತಿಯೊಳೆ 
ನೋಡಲ್‌: ಸಮಯಪ, ೯. ೪೩) 

ತಿಂಗಳ ಕೂಸು - ಬಾಲಚಂದ್ರ (ನೇಸಣ ಬಿಂಬಂ ತಿಂಗಳ 
ಕೂಸಿನವೋಲ್‌ ಕೋಡುತಿರ್ದುದು ಅಂದಿನ ದಿನದೊಳ್‌: 
ಲೀಲಾವತಿ, ೯. ೮) 

ತಿಂಗಳ್ಳಲ್‌ - ಚಂದಕಾಂತಶಿಲೆ (ಕರಗಿ ಪರೆವ ಜೊನ್ನದ 
ತಿಂಗಳ್ಗಲ್ಲಳ್‌ ಒಸರದೆನೆ ಕಟಲ್ಬ ಐಕಿಲ್ಗೊಳನೆನೆ ಕುಳಿರ್ದುದಾ 
ಜಳಂ ತಿಳಿಗೊಳದಾ: ನೇಮಿನಾಪು, ೫. ೧೦೯) 

ತಿಂಗಿಣಿ - ಕುಚ್ಚು ಗೊಂಡೆ (ಮುತ್ತಿನ ಸೂಸಕದೊಳಂ ಚೆಂಬೊನ್ನ 
ತಿಂಗಿಣಿಯೊಳಂ: ಪುಷ್ಪದಂಪು, ೮. ೫೦ ವ) 

ತಿಂಗುಣಿ - ತಿನ್ನಲು ಸಾಕಿದ ಕುರಿ (ಮಾಂಸದ ಸವಿಗಂಡ ಅರಸಿ 
ಬಾಣಸಿನ ಮನೆಯೊಳ್‌ ಕಟ್ಟಿದ ಪೋಂತಂ  ತಿಂಗುಜಿ 
ಮಾಡಿದಳ್‌: ಯಶೋಧಚ, ೩. ೭೧) 

ತಿಂಟೆ - ರಾಶಿ, ಗುಡ್ಡೆ (ನೀರ ತಡಿಯೊಳ್‌ ಸಣ್ಣಮಪ್ಪ ಮಣಲ 
ತಿಂಟೆಯೊಳ್‌ ಒಂದು ಅಡಿವಚ್ಚೆಯಂ ಕಂಡು: ಹರಿವಂಶ, ೩. 
೮) 

ತಿಂತಿಣಿ - ಸಮೂಹ, ಗುಂಪು (ಸಿಡಿಲ್ಬ ಬಾಳ ಮೊನೆಯಂಬಿನ 
ತಿಂತಿಣಿಯೊಳ್‌ ತಗುಳ್ಳ್ಬು ಕಿಕ್ಕಿಜೆಗಿಚೆದಿರ್ದ ಕೊಳ್ಳುಳದೊಳಂ 
ನಡೆವೀ ನಡೆಗೆಂತು ನೋಂತೆಯೋ: ಪಂಪಭಾ, ೧೩. ೫೨) 

ತಿಂತಿಣಿಯಾಗು - ತುಂಬಿಹೋಗು, ಭರ್ತಿಯಾಗು (ಉತ್ತುಂಗ 
ಕಿರೀಟರಶ್ಲಿರಚಿತ ಅನೇಕ ಇಂದ್ರಚಾಪಂಗಳಿಂ ಗಗನಂ 
ತಿಂತಿಣಿಯಾದುದಾಗಳ್‌: ಆದಿಷು, ೧೦. ೨೧) 

ತಿಂಬ - ತಿನ್ನುವೆಯಾ? (ಅಡಗಂ ತಿಂಬ ತೊಲಗು: ಸಮಯಪ, 
೧೫. ೪೨) 

ತಿಂಬಡ - ತಿನ್ನುವ ಪದಾರ್ಥ (ಮನೆಯಿಂದಂ ಪೂಸಲುಂ 
ಉಡಲುಂ ತುಡಲುಂ ಪೂವುಂ ತಂಬುಲಮುಂ 
ತಿಂಬಡೆಂಗಳುಂ ಬಂದುವು: ವಡ್ಡಾರಾ, ಪು ೧೧೬, ಸಾ 
೨೦) 

ತಿಂಬು - ತುಂಬು (ಕೆಂಬಣ್ಣದ ಕುದುರೆಗಳೊಳ್‌ ಒಡಂಬಡೆ 

ನಿಜರಜತರಥಂ ಅಗುರ್ವ ಉರ್ವರೆಯಂ ತಿಂಬೆ: ಪಂಪಭಾ, 

೧೦. ೫೪) 

- ಕಹಿ (ಭ್ರಮಿತಮನಹ್ಲಾದಂಗೆ ಫಣಿದಪ್ಪನ ನಾಲಗೆಗೆಂತು 
ತಿಕ್ಷವರ್ಗಮೆ ಮಧುರಂಗಳಾಗಿ: ಸಮಯಪ, ೧೧. ೧೫೪) 
ತಿಗಟ - ಉದ್ದ (ಅಡ್ಡಮುಂ ತಿಗಟಮುಂ ತಾಉಂತಟ್ಟುಂ 

ಇದಿತುಂ ಬಟೆಯುಂ ಬಿಟ್ಟು ಬಟಲದೆ: ಲೀಲಾವತಿ, ೭. ೫೫ 


ವಿಷಮನುಗುಟ್ವುದೆ 


ಕ್ತ 


ವ) 
ತಿಗುಡು - ಮರದ ತೊಗಟೆ (ಮರದ ಫಲಮುಂ ತಿಗುಡುಂ 
ಎಲೆಯುಂ ಬೇರುಮಂ ತಿಂದವರ್‌ ನಿರೋಗಿಗಳಾಗಿ 


ವಳಿತಸ್ತಂಭರಾಗೆ: ಧರ್ಮಪ, ೭. ೪ ವ) 

ತಿಗುಣ - ತ್ರಿಗುಣ, ಮೂರು ಪಟ್ಟು (ಉತ್ತರಪದನಪಭ್ರಂಶಕ್ಕೆ 
ಬಾರದೆ ಪೂರ್ವಪದಂ ತದ್ಭವಮಾದುದರ್ಕೆ: ತ್ರಿಗುಣ- 
ತಿಗುಣ೦: ಶಬ್ದಮದ, ೩೦೪ ಪ್ರ 

ತಿಗುಣಂಗೊಳ್‌ - ಮುರು ಪಟ್ಟಷ್ಟು ಆಗು (ತೇನತೇನಮವತಂ 
ಬಿಗುಣ೦ ತಿಗುಣ೦ಗೊಳಲ್‌ ಮೊಗಂಬೊಕ್ಕ ಗಜಂಗಳಂ .. .. 
ಪಿಂಗಿಪಂ: ಅನಂತಪು, ೬. ೧೨) 

ತಿಗುರಿ - ಚಕ್ರ (ಅದು ತಿಗುರಿಯಂದದಿಂ ತಿರಿದುದು ಮುಂದಂ 
ನೆಗೆದು ಪಿಂದನೀಡಾಡಿ ಬಿಸಿಲ್ಲುದುರೆಯವೋಲ್‌ 
ಬಿಜುವರಿವರಿದುದು ಕೆಳರ್ದ ಕೃತಾಂತನಿಂತಿದೆನೆ ಕೃತಕಾಶ್ವಂ: 


ಪಂಪರಾ, ೪. ೧೦೭), ಸುಳಿ (ಸುಳಿಗಳ್‌ ನೀರ್‌ 
ತಿಗುರಿಯವೋಲ್‌ ಸುಚೆದುವು ತೆರೆ ತೆರೆಯನಟ್ಟಿದುವು ಬೆಟ್ಟದ 
ಬೆಂಬಟೆಯಂ ಬೆಟ್ಟಟ್ಟುವವೋಲ್‌ ತಟ” ತಳ್ತವೊಲಿರ್ದುವೊಗೆದ 
ಮಣಿ ಕಿರಣ೦ಗಳ್‌: ಪಂಪರಾ, ೧೨. ೯೦) 

ತಿಗುರಿದಿರುಪು - ಜೋರಾಗಿ ತಿರುಗಿಸು (ಅನಂತಾಖ್ಯಮೆಂದು 
ಭೂಮಿಯಂ ತಿಗುರಿದಿರುಪಿಯುಂ: ಜಗನ್ನಾವಿ, ೯. ೫೩) 

ತಿಗುಳನಾಡು - ತಮಿಳುದೇಶ (ನಿಂದುಣಿಸಿನಿಂದ ಒಡಲದೊಂದು 
ತಿನಿಸಿ೦ ತೃಷೆಯದೊಂದು ಕುದಿಪಿಂ ತಿಗುಳನಾಡಸೆಆೌಯಂತೆ 
ಆನೊಂದಿದ ಅತಿ ದುಃಖದೊಳೆ: ಧರ್ಮಾಮೃ, ೧. ೧೨೯) 

ತಿಗ್ಗಕರ — ಪ್ರಖರ ಕಿರಣಗಳುಳ್ಳವನು, ಸೂರ್ಯ 
(ಭವ್ಯಪದ್ಮಾಕರಬೋಧಾದಾಯಿಯಂ ತಿಗಕರನುದಯದೊಳ್‌ 
ಪುತ್ರನಂ ಪೆತ್ತಳಾಗಳ್‌: ಆದಿಪು, ೭. ೩೬) 

ತಿಗೃಕಿರಣ - ಸೂರ್ಯ (ಆ ಭೂಲಲನೇಶರ್‌ ನಿಂದು ಸುಶೀಲರ್‌ 
ವಿಶಮಿಸೆ ತಿಗ್ಗಕಿರಣನುಮಾಗಳ್‌ ಅಪರವಾರಿಧಿಗಿಟೆವುದುಂ: 
ಕರ್ಣನೇಮಿ, ೯. ೫೪ ಮತ್ತು ೫೪ ವ) 

ತಿಗ್ಗಪ್ರಭ - ಪ್ರಖರ ಕಾಂತಿಯುಳ್ಳವನು (ತೊಡರ್ದುದು ಅಪ್ರಭವಂ 
ತನಗೆನೆ ತಿಗಪ್ರಭಂ ಗತಪ್ರಭನಾದಂ: ಕುಸುಮಾಕಾ, ೪. ೧೧) 

ತಿಗ್ಗಮರೀಚಿ - ತಿಗ್ಡಕರ (ಕುಮುದಮನಲರ್ಜಿ ಹಿಮರುಚಿಗೆ 
ಮಹೋತ್ಸವಮಿತ್ತುದು ಅಬ್ಬಮಂ ಕೊಣಗಿಸಿ 
ತಿಗ್ಗಮರೀಚಿಯನದು ಮಸುಳಿಸಿತು: ರಾಜಶೇವಿ, ೯. ೨೦) 

ತಿಗ್ಗರುಜ್ಮಾಲಿ ದ [ತಿಗ್ನರುಕ್‌-ಮಾಲಿ] ಪ್ರಖರಕಿರಣಗಳ 
ಮಾಲೆಯುಳ್ಳವನು, ಸೂರ್ಯ (ಸುತ್ತಂ ಸೂಸಿದೀಶಾನನ 
ಜಡೆಗಳವೊಲ್‌ ಕಾಯ್ದ ಪೊನ್ನೀರ್ಗವಿಲ್ಲೆಂಪಿನ ಪೆಂಪಂ 
ಸಿಂಪಿಸುತ್ತಿರ್ದ ಹಿಮರುಚಿಗಳ೦ ತಿಗ್ಗರುಜ್ಞಾಲಿಬಿಂಬಂ: 
ಕಾದಂಬ, ೮. ೮. ೬೯) 

ತಿಗ್ಗರೋಚಿ - ಸೂರ್ಯ (ದ್ವಿಜವಂಶಾಂಬರ ತಿಗ್ಗರೋಚಿ 
ಸುಬಳಕ್ಷ್ಮಾಪಾಲಪಾಣಿಗ್ರಹವ್ರಜ ಸಂರಕ್ಷಣದಕ್ಷಂ: ಸುಕುಮಾಚ, 
೨. ೩೯) 

ತಿಗ್ಮಾಂಶು — ಸೂರ್ಯ (ಪರಿಪೂರ್ಣೇಂದುವಿಂ 
ಅನ್ವಯಾಭ್ರತಿಳಕ೦ ತಿಗ್ಗಾಂಶುವಿಂ ತೀವುಭಾಸುರತೇಜಂ 
ಸುರಶೈಲದಿಂ ಸಕಳಭೂಭ್ಯನ್ನುಖ್ಯಂ: ಆದಿಷು, ೮. ೨೭) 

ತಿಟ್ಟ - ಚಿತ್ರ (ತದೀಯ ಸಿತಕೇತುಪಟಂ ಬರೆದಿಟ್ಟ ತಿಟ್ಟದ ಒಪ್ಪುವ 
ಪಟದಂತೆ ನಿಶ್ಚಳಿತಮಾದುದು ವೇಗಮರುತ್ಚಯೋಗದಿಂ: 
ಶಾಂತಿಪು, ೪. ೬೦) 

ತಿಟ್ಟನೆ ತಿಚಿ - ಜೋರಾಗಿ ತಿರುಗು (ಎರಡು ಸಾಗರೋಪಮಂ 
ತಿಟ್ಟನೆ ತಿಚಿದು ಚಂಪಕಾನಗರದೊಳ್‌ ಮಾದಿಗಿತ್ತಿಯಾಗಿ 
ಪುಟ್ಟಿ: ಚಾವುಂಪು, ಪು. ೪೩೦. ಸಾ. ೧೬) 

ತಿಟ್ಟಮಿಡು - ಚಿತ್ರ ಬರೆ (ಬರೆಯಲೆಂದು ಬಟ್ಟಗೆವಲೆಗೆಯಂ ತರಿಸಿ 
ತಿಟ್ಟಮಿಟ್ಟು ಬರೆವನ್ನೆಗಂ: ಆದಿಷು, ೪. ೬೩ ವ) 

ತಿಟ್ಟವಿಡು - ಚಿತ್ರ ಬರೆ (ತನೂದರಿ ತಿಟ್ಟವಿಟ್ಟ ತತ್ತರುಣಿಯ 
ನಾಮಮಿಂತು ಕುಸುಮಾವಳಿಯೆಂದೆನಿಪ ಅಕ್ಷರೋತ್ಕರಂ 
ಬರೆದ ನವೀನ ಚಿತ್ರಪಟಮಿರ್ದುದು: ಕುಸುಮಾಕಾ, ೯. ೭೯) 

ತಿಟ್ಟು - ಬೈಗುಳ (ತಿಟ್ಟೆಂದು ಬೈಗುಳ್‌: ಶಬ್ದಮದ, ಪ್ರಸಾ ೧೦೧); 
ದಿನ್ನೆ (ತಿಟ್ಟು-ಭರ್ತ್ತನೇ ಉನ್ನತಭೂಮೌ ಚ: ಶಬ್ದಮದ, ಧಾ 
೨೪೬) 

ತಿಣಿ - ಒಟ್ಟಿಗೆ ಸೇರು (ತಿಣಿ-ಸಂಕೀರ್ಣೇ: ಶಬ್ದಮದ, ಧಾ ೩೭೩) 


೪೮೯ 


ತಿಣಿಕು - ಕಪ್ಪ (ಅನಿತುಂ ಬಲಮಂ ಮುತ್ತಿ ಚಿಳಾತಾವರ್ತರ್‌ 

ಸುತ್ತಲುಂ ಏಸಾಡಿ ಪಿರಿದು ತಿಣಿಕಂ ತ೦ದರ್‌: ಆದಿಷು, ೧೪. 

೭೦) 
ತಿಣು ಕು - ಮುಲುಕು 
ಅಣಕಮಿದೆಂದು ಕಣ್‌ ತುಮುಆ* 
ಸೂಸೆ ಬೇಸಜಿಂ ತಿಣುಕಿದಂ  ಆನಲ್‌ ಉಮ್ಮಳಿಸಿ 
ಶೇಷನಶೇಷಮಹೀವಿಭಾಗಮಂ: ಪಂಪಭಾ, ೯. ೯೯); 
ಹೆಣಗಾಟ (ಜೂದಾಡಿ ಸೋಲ್ತು ನನ್ನಿಗೆ ಮೇದಿನಿಯಂ 
ಕೊಟ್ಟು ಪಾಂಡುನಂದನರ್‌ ಈಗಳ್‌ ಪೋದೊಡಮೇಂ 
ತಿಣುಕಾಗದೆ ಪೋದಪುದೇ ನಮ್ಮ ನೃಪತಿಗವು 
ತವುದಲೆಯೊಳ್‌: ಪಂಪಭಾ, ೭. ೧೮; ಹೂಸುಬಿಡು 
(ತಿಣುಕು-ಅಪಾನವಾಯೌ: ಶಬ್ದಮದ, ಧಾ ೪೦) 

- [ತೀಕ್ಷ್ಮ] ಭಾರ (ನಿನಗೆ ಜಯವರ್ಮನಾದಂದಿನ 
ಭವದಿಂದಿತ್ತ ಭೋಗಕಾಂಕ್ಷೆಯೆ ತಿಣ್ಣಂ ಮನದೊಳ್‌: ಆದಿಪು, 
೫. ೫೧) 
ತಿಣ್ಣಂ - ತೀಕ್ಷ್ಣವಾಗಿ, ನಿಬಿಡವಾಗಿ (ನಿಜವಿಜಯಸಿಂಧುರಮಂ 

ತಿಣ್ಣಂ ನೂಂಕಲವುಂಕಲುಂ ಬೆಸಸಿ: ಆದಿಷು, ೧೪. ೯೮ ವ); 

ಹೆಚ್ಚು (ಬಿಜುವಿಸಿಲು೦ ಸುಡುತಿರೆ ನೀರಡಿಕೆ 

ತಿಣ್ಣಮಾದತ್ತಾಗಳ್‌: ಕಾದಂಸಂ, ೧. ೬೩) 
ತಿಣ್ಣನೆ - ಜೋರಾಗಿ (ತಿಣ್ಣನೆ ಕಿರ್ಚ೦ ಪುಡಿಯಂ ಮಣ್ಣಂ 

ಪೊಯ್ದಿಂತು ಮಾಡಿದ ದೂರ್ತಿಂದಂ: ಧರ್ಮಾಮೃ. ೯. 

೯೩) 
ತಿಣ್ಣಮಿಡು - ಬಲವಾಗಿ ಹೊಡೆ (ಅವನ ವರೂಥಮನೆ 

ತಿಣ್ಣಮಿಟ್ಟೊಡೆ: ಪಂಪಭಾ, ೧೨. ೧೪೯) 
ತಿಣ್ಣಮಿರಿಸು - ಅಧಿಕ ಸಂಖ್ಯೆಯಲ್ಲಿರಿಸು (ಕುದುರೆಯುಂ 

ಕಾಲಾಳುಂ ನಾಯ್ಗಳುಮಂ ತಿಣ್ಣಮಿರಿಸಿ: ಪಂಪಭಾ, ೫. ೪೭ 

ವ) 
ತಿಣ್ಣಮಿಸು - ಬಲವಾಗಿ ಬಾಣಪ್ರಯೋಗಿಸು (ಎಂತು ಇದಿರಾಂತೆ 

ಅಂತೆ ಕಲಿಯಾಗು ಒಳಸೋರದಿರ್‌ ಎಂದು ಭೀಮಂ 

ಓರಂತೆ ಕನಲ್ಲು ತಿಣ್ಣಂ ಇಸೆ: ಪಂಪಭಾ, ೧೦. ೯೮) 
ತಿಣ್ಣವೆಳಗು - ಪ್ರಖರವಾದ ಬೆಳಕು (ಬಂದುಗೆಯ ಬಣ್ಣದ 

ತಿಣ್ಣವೆಳಗುಂ ಕಣ್ಣ ಬೆಳಗು೦ ತಮ್ಮೊಳಿರ್ಮಡಿಸೆ: ಗಿರಿಜಾಕ, ೭. 

೧೧ ವ) 
ತಿಣ್ಣು - ಭಾರ (ಹಿಮಕರ೦ ಆತ್ಮ ಶೀತರುಚಿಯಂ ದಿನನಾಯಕಂ 

ಉಷ್ಟದೀಧೀತಿಯಕ್ರಮಮಂ ಅಗಾಧವಾರಿಧಿಯೆ ಗುಣ್ಣಂ 

ಇಳಾವಧು ತನ್ನ ತಿಣ್ಣಂ ಬಿಸುಲಸ್ಪಾಡಂ; ಪಂಪಭಾ, ೧. ೮೩); 

ಆಧಿಕ್ಕ (ಮೃಗರಾಜನ ಶಕ್ತಿತ್ರಯದ ಗುಣ್ಣುಮ೦ ಬಾಹುಬಲದ 

ತಿಣ್ಣುಮಂ ಅಣಿದೆಂ: ಪಂಚತಂತ್ರ, ೧೫೮) 
ತಿತಿಕ್ಲಾನ್ಸಿತಿ - ಸಹನೆಯ ಗುಣದವನು (ಕುಲಜ೦ ಸತ್ವಾಡ್ಯಂ 
ನಿಶ್ಚಲವಚನಭಿಮಾನಿ ಗುಣಿ ತಿತಿಕ್ಷಾನ್ಸಿತನಿರ್ಮಲಚರಿತಂ 
ಎರಡನಜೆಯಂ: ಪಂಚತಂತ್ರ, ೪೨೭) 

- ಗಜಲ ಹಕ್ಕಿ (ವೇದಂಗಳಂ ಮುನಿಪಂ 
ತಿತ್ತಿರಿಯಾಗಿರ್ದನಗ್ನಿ ಪೀರ್ದೊಡೆ ಅದು 
ತೂತ್ತಿರ್ಯವೇದೆಂಬುದೀ ಧರೆಗಾಯ್ತು: ಸಮಯಪ, 
೫); ತುತ್ತೂರಿ (ನಲವಿನೊಳೂದುತಿರ್ಪ ರಣಮೌವರಿ 
ಕೋಡಗಾಳಿ: ತ್ರಿಷಷ್ಟಿಷು, ೨೭. ೩೪) 


(ಧಾತ್ರಿಯ ಬಿಣ್ಣೆನಗೆಂದಿನಂದವಲ್ಲು 


ಪೆರ್ಬೆಡೆಯಿ೦ ಮಣಿ 


ತಿಣ್ಣ 
ನ 


ತಿತ್ತಿರಿ ಕಾಟ್‌ 
ತಾಂ 
೧೧. 


ತಿತ್ತಿರಿ 


ತಿತ್ತಿರೆ - ತಿತ್ತಿರಿ (ಚರಣಾಯುಧಂ ಶಕುನಿ ಕಂಕಂ ತೊಂಡಿಗಂ 
ಸೋರೆ ತಿತ್ತಿರಿ ಕೋಕಂ ರತ್ನಖಗಮಿರ್ಕುಂ 


ತದ್ವನಾಗೌಘದೊಳ್‌: ರಾಜಶೇವಿ, ೫. ೫೯) 


ತಿತ್ತಿರಿಗಾಳೆ - ಒಂದು ಬಗೆಯ ಕಹಳೆ (ತಿತ್ತಿರಿಗಾಳೆಯನಾಲಿಸುತ್ತೆ 


ಪಿಂಡೊಡೆಯದೆ ಕೂಡಿ ಬರ್ಪ ಪಲವಾಕಳಂ ಕಠಕ್ಷಿಸಿದಂ 
ನರಾಧಿಪಂ: ಲೀಲಾವತಿ, ೫. ೮೮) 

ತಿಥಿ - ಚಾಂದ್ರಮಾನದ ಒಂದು ದಿವಸ (ಶುಭತಿಥಿ ಶುಭನಕ್ಷತ್ರಂ 
ಶುಭವಾರಂ ಶುಭಮುಹೂರ್ತಮೆನೆ ಗಣಕಂ 
ಇಳಾಪ್ರಭುವೊಗೆದಂ ಉದಿತಕಾಯಪುಭೆಯೊಗೆದಿರೆ 
ದಳಿತಶತ್ರುಗೋತ್ರಂ ಪುತ್ರಂ: ಪಂಪಭಾ, ೧. ೧೨೭) 

ತಿದಿ - ಬೆಂಕಿಗೆ ಗಾಳಿಯೂದುವ ಕಮ್ಮಾರನ ಸಾಧನ 
(ಉಸಿರೊತ್ತಿಂ ತಿದಿಯಂತಿರೊತ್ತಿರೆ ಬಸಿಣ್‌ ಪೋತಂದ ಕಣ್‌ 
ಬಿಟ್ಟ ಬಾಯ್‌ ಪುಡಿಯೊಳ್‌ ಪೊರಳ್ವ ಪಗೆಯಂ 
ಕಣ್ಣಾರ್ವಿನಂ ನೋಡಿದಳ್‌: ಪಂಪಭಾ, ೧೨. ೧೫೧); 
ಚರ್ಮ (ಅಂತು ತನ್ನ ಸಹಜಕವಚಮಂ ನೆತ್ತರ್‌ ಪನಪನ 
ಪರಿಯೆ ತಿದಿ ಉಗಿವಂತೆ ಉಗಿದು: ಪಂಪಭಾ, ೧. ೧೦೨ 
ವ) 

ತಿದಿಯುಗಿ - ಚರ್ಮವನ್ನು ಸುಲಿ (ಬಾಟ್‌ವಾಟ್‌ ತಿದಿಯುಗಿವರುಂ 
ಮಿಡುಮಿಡುಕೆ ಬಡಿತಂಗಾಸುವರುಂ: ಆದಿಪು, ೫. ೮೫ ವ) 

ತಿನ್‌ - ಸೇವಿಸು (ತಿನ್‌-ಖಾದನೇ: ಶಬ್ದಮದ, ಧಾ ೪೩೬) 


ತಿಷ್ಟುಚಿಕ್‌ - ಹಕ್ಕಿಗಳ ಗರಿ (ಒ೦ದರ್ಥಕ್ಕೆ: ತಿಪ್ಪುಟೌಂದು ಪಕ್ಕಿಯ 
ಗಣೆ: ಶಬ್ದಮದ, ೩೩ ವೃತ್ತಿ ೬೧) 
ತಿಪ್ಪೆ - ಕಸದ ರಾಶಿ (ವಾರಿಜಷಂಡಮಂ ಪದೆದು 


ಪೊರ್ದುವವೊಲ್‌ ಕಳಹಂಸೆ ತಿಪ್ಪೆಯಂ: ಧರ್ಮಾಮೃ, ೪. 
೧೧೯) 

ತಿಬ್ಬ 
ಅವಧಾರಣದೋಷಮಂ 
ಕೃತಿನಾರಿಯೊಳ್‌: ಕವಿರಾಮಾ, ೧. ೧೩೯) 

ತಿಬ್ಬಂ - ಶೀಘ್ರವಾಗಿ (ಅದಣಿಂ ಮುಂಚಿ ಪಳಂಚಿ ಪಾಣಿದುದು 
ತಿಬ್ಬಂ ಬಾಣಮನ್ಯಂ: ಶಬಶಂವಿ, ೪. ೪೦) 

ತಿಬ್ಬಂಮಾಡು - ಗಟ್ಟಿಯಾಗಿ ಮಾಡಿಕೊ (ಎಗ್ಗನ೦ ಪೋಲ್ದೆನೀ 
ದರ್ಶನಮುಮಂ ವ್ರತಮುಮಂ ಬಿಟ್ಟಿನಷಪ್ಲೊಡೆ ಎಂದು 
ಮನಮಂ ತಿಬ್ಬಂಮಾಡಿ: ಧರ್ಮಾಮೃ, ೧೧ ವ) 

ತಿಮಿರ್‌ - ತಿಕ್ಕು ಲೇಪಿಸು (ಬಚೆಯಂ ಯಕ್ಷಕರ್ದಮದ 
ಕೆಯ್ಗಟ್ಟಯೊಳ್‌. ಕೆಯ್ಯಂ ತಿಮಿರ್ದು ತಂಬುಲಮಂ ಕೊಂಡು: 
ಪಂಪಭಾ, ೩ ೭೯ ವ); 
(ಕೈಘಟ್ಟಿಯೊಳಂಗೆಯ್ಯಂ ತಿಮಿರ್ದು: ಸುಕುಮಾಚ, ೧೧. 
೩೦) 

ತಿಮಿರ - ಕತ್ತಲೆ (ರಜನೀವಧುವ೦ ನಸುಸೋಂಕಿದಾಕ್ಷಣಂ 
ಘನತಿಮಿರ ಅಸಿತಾ೦ಬರ೦ ಅದೊಯ್ಯನೆ ಜಾಜಿ”: ರಾಜಶೇವಿ, 
೪. ೧೪) ಕಣ್ಣಿನ ಒಂದು ರೋಗ, ಪೊರೆ (ಪರಿಹರಿಸಲ್‌ 
ಅರಿದೆನಿಪ್ಪುದು ಪರಮೈಶ್ವರ್ಯಪ್ರಭೂತ ತಿಮಿರ ಅಂಧತ್ವಂ: 
ಕಾದಂಬ, ೩. ೬೪) 

ತಿಮಿರು - ಲೇಪಿಸು (ತೊಳಗುವ ಮೆಯ್ಗಳೊಳ್‌ ತಿಮಿರ್ದು 
ಕುಂಕುಮದಿಂ ಪೊಳೆವೊಂದು ವಿಳಾಸದಿಂ 
ಪುಷ್ಟಿತೆಯಪ್ಪುದು ಒಪ್ಪದೇ: ನೇಮಿನಾಷು, ೨. ೧೨); ಲೇಪನ, 
ಗಂಧ (ನೇರಿತ್ತಾಗಿ ಜೂರಿಸಿದ ಸಿರಿಖಂಡದ ತಿಮಿರುಂ ಇಕ್ಕಿದ 


ನೆಲಸಲೀಯದಿರಿಂ 


- [ತೀವ್ರ] ಚುರುಕಾದ, ಬೇಗನೆ (ತಿಬ್ಬಮೆ೦ದಲಸಿ ಪೇಟ್ವ 


ಪರಿಮಳದ್ರವ್ಯ 


೪೯೦ 


ಜವಿಯ ದಂಡೆಯುಂ .. .. 
೬೭ ವ) 
ತಿಮುಲನಾಲತ್‌ - ತಿಗುಳರ ನಾಡು, ತಮಿಳುನಾಡು (ಇತ್ತ 
ತಿಮುಜನಾಲ್ಲ್‌ ಪೋದ ಯಷಿಸಮುದಾಯಮೆಲ್ಲಂ ಪನ್ನೆರಡು 
ವರುಷ೦ಬರೆಗ೦ ಸುಖದೊಳಿರ್ದು: ವಡ್ಡಾರಾ, ಪು ೯೦, ಸಾ 
೧೪) 
- [ಸ್ಥಿರ] ಶಾಶ್ವತ (ಅದೇಂ ತಿರವೋ ಪೂಣಿಸಿದ ಮುಷ್ಟಿ 
ಭೂರಿಶ್ರವನಾ: ಪಂಪಭಾ, ೧೧. ೧೪೧) 
ತಿರಸ್ಕರಣ - ತಾತ್ಸಾರ (ನಿನ್ನ ಬಗೆ ನಿನ್ನ ತಿರಸ್ಕರಣ೦ ಬೃಹಸ್ಪತೀ: 
ಗಿರಿಜಾಕ, ೬. ೩೭) 
ತಿರಸ್ಕರಿಣಿ - ಪರದೆ, ತೆರೆ (ಪರ್ವಿದ ರಜನೀ ತಿರಸ್ಕರಣಿಯಂ 
ಹೆಣಪಿಂಗಿಸಿ .. . ನೋಡುವೆಂ: ಕಾದಂಬ, ೮. ೧೦೪) 
ತಿರಸ್ಕರಿಸು - ಕಡೆಗಣಿಸು (ಮತಿಗೆಟ್ಟು ಬಾಯ್ಗೆವಂದಂತೆ 
ತಿರಸ್ಕರಿಸುವುದು ಪುರುಷಕಾರಮೆ ಗುರುವಂ: ಸುಕುಮಾಚ, 
೨. ೬೭) 
- ಅಲೆದಾಡು, ಚಲಿಸು (ಇನ್ನೆಗಂ ಓರಂತೆ ತೊಟಲ್ಲೆಂ ಇಂ 
ತಿರಿಯಲಾರೆ೦ ಭವಾ೦ಂಬೋಧಿಯೊಳ್‌: ಆದಿಪು, ೯. ೬೦); 
ಭಿಕ್ಷೆ ಬೇಡು (ತಾವಿರ್ಬರುಂ ತಿರಿದು 
ತ೦ದಿಕ್ಕಿದೆಂಜಲೆವುಟುಮಂ ತಿಂದು: ಆದಿಷು ೩. ೩೪ ವ); 
ಸುತ್ತು ತಿರುಗಿಸು (ತಿರಿವ ಎಸಳ್ಗಳ್‌ ಮುಸುಉಖುವ 
ಮಧುಕರಂಗಳಂ ಸೋಯಿ: ಆದಿಪು, ೪. ೭೦) 
ತಿರಿಕ - ತಿರ್ಯಕ್‌ ಗತಿ [ಪಶುಜನ] (ವಜಜಂಘಂಗಂ 
ಶ್ರೀಮತಿಗಮಾ ತಿರಿಕಂಗಳ್ಳಂ ಉತ್ತಮಪಾತ್ರದಾನಾನುಮೋದದ 


ಅದ್ಭುತಮಾಗೆ: ನೇಮಿನಾಪು, ೮. 


ತಿರ 


ತಿರಿ 


ಪುಣ್ಯಫಲದಿಂದಂ ಉತ್ತಮ ಭೋಗಭೂಮಿಯಿ 
ಜನ್ಮಭೂಮಿಯಾದುದು: ಆದಿಷು, ೫. ೨೭ ವ) 
ಅಲೆದಾಡುವವನು (ತ್ರಿಜಗದ ತಿರಿಕಂ 
ವಿದ್ಯಾಭಿಜಾತಗಂಧರ್ವಂ ನಿಮಿತ್ತವಿದಂ: ಶಾಂತಿಷು, ೬. 
೨೪), ಭಿಕ್ಷುಕ (ತಿರಿಕಂ ನಿಧಿವಡೆದೊಡೆ ಎಂತು 


ನಲಿದಾಡುಗುಂ: ಸಮಯಪ, ೧. ೧೦೨) 

ತಿರಿಕಜೀವ - ಪ್ರಾಣಿ (ನರಸಿ೦ಂಪುರಾಣಮಂ ತಿರಿಕಜೀವವಣಿವುವೆ 
ಪೇಟಲ್‌: ಸಮಯಪ, ೧೦. ೮೫) 

ತಿರಿಕಲ್‌ - ಅಣೆಕಲ್ಲು (ತನ್ನಳಿನಿ ಹರಿನೀಲದಿ೦ ಕೆಂದಳದೊಳ್‌ 
ತಿರಿಕಲ್ಲನಾಡುವಂತೆವೊಲೆಸೆಗುಂ: ರಾಜಶೇವಿ, ೨. ೭೧) 

ತಿರಿಕವ್ರಾತ - ತಿರ್ಯಕ್‌ಜಾತಿಯ ಜೀವಿಗಳ ಗುಂಪು 
(ತಿರಿಕವ್ರಾತಂಗಳೊಳ್‌ ಸಂಭವಿಸಿ ದುರಿತದಿ೦ ದುಃಖಮಂ 
ಪೇಜಲಾಜ್‌ಂ: ಧರ್ಮಾಮೃ, ೧೩. ೧೦೩) 

ತಿರಿಕೊಟ್‌ಗೊಳ್‌ - ಭಿಕ್ಷೆ ಬೇಡಿ [ಬಟ್ಟೆ] ಸಂಪಾದಿಸು (ಅರಿದಾದಂ 
ಕನ್ನೆಡದೊಳ್‌ ತಿರಿಕೊಜ್‌ಗೊಂಡಣಿಯೆ ಪೇಟ್ಸ್‌ಂ: ಕವಿರಾಮಾ, 
೧. ೪೨) 

ತಿರಿಕೋಪಸರ್ಗ - [ಜೈನ] ತಿರ್ಯಕ್‌ಜೀವಿಗಳಿಂದ ತಪಸ್ಥಿಗಳಿಗೆ 
ಆಗುವ ತೊಂದರೆ (ಸೈರಿಸಲುಮಾಗದ 
ತಿರಿಕೋಪಸರ್ಗಮನವಂತಿ ಸುಕುಮಾರಸ್ವಾಮಿ ಮೂಖು 
ದಿವಸಮಿರುಳು೦ ಪಗಲುಂ ಸೈರಿಸಿ: ವಡ್ಡಾರಾ, ಪು. ೩೦, 
ಸಾ. ೧೮ 


ತಿರಿಗುತ್ತ - ಭಿಕ್ಷೆ ಬೇಡುವ ಕಷ್ಟ (ಬಡತನದ ಕುತ್ತದ ತಿರಿಗುತ್ತದ 
ರಾಜಬಾಧೆಯ ಅಗ್ನಿಗೆ ತಮ್ಮ ಶರೀರಮೆಂಬ 
ಪುಳ್ಳಿಯನಿಕ್ಕುವರದೇಂ ಸಾಸಿಗರೊ: ಧರ್ಮಾಮೃ, ೬. ೧೨೦ 
ವ) 


ತಿರಿತರ್‌ - ಭಿಕ್ಷೆ ಎತ್ತಿ ತಾ (ಮುಂದಿಟ್ಟು ಚಕ್ರಮಂ 
ತಿರಿತಂದುದುಮ೦ ಪೂಟದಿರ್ದು ಬಯ್ತಂಗೊಳ್ಳೊಂದಂದದೆ 
ಕೊಂಡುದುಮಂ ಅದೇನೆಂದುನ್ನತಿಮಾಡಿ 
ಪೊಗಟ್ಟ್‌ಯೊಳಗಣಿಯದುದೇ: ಆದಿಪು, ೧೪. ೬೭) 
[ಪೂಲದಿರ್ದು ಬಯ್ತಂಗೊಳ್ಳೊಂದಂದದೆ' ಎಂಬುದರ 
ಬದಲು ಎಲ್‌. ಬಸವರಾಜು ಹಾಗೂ ನರಸಿಂಹಶಾಸ್ತಿಗಳು 
“ಪಾಳಮಿರ್ದು ಬೈಕಂಗೊಳ್ಳೂಂದಂದದೆ' ಎಂಬ ಪಾಠವನ್ನು 
ಸ್ವೀಕರಿಸುತ್ತಾರೆ]: ತಿರುಗು (ವಲಲಂ ತಳಮಂ ಮಾರ್ಪೊಸೆದು 
ತಳ್ತು ಕಣ್‌ ತಿರಿತರ್ಪಿನೆಗ೦ ಅವುಂಕಿ ಸಿ೦ಹನಾದದಿನಾರ್ದಂ: 
ಪಂಪಭಾ, ೮. ೫೮) ಅಲೆದಾಡು  (ಅರಣ್ಯದೊಳ್‌ 
ತಿರಿತರುತಿರ್ದ ಕಣ್ಣಡಿಗರ೦ಂ ಮಗುಟ್ಟುಂ ಬಿಜುತೋಡಿ 
ಬೇಡರೊಳ್‌ ನೆರೆದಿರಲ್‌: ಪಂಪಭಾ, ೮. ೮೫); ಬೇಡಿತರು 
(ಒಡಲಂ ಮೃಡನಂತೇಕಯ್ಯ ಪೊತ್ತು ತಿರಿತಂದಪನೇ: 
ಸಮಯಪ, ೧೦. ೨೬) 

ತಿರಿದಾಡು - ಅಲೆದಾಡು (ಕೈರವವಾರಿಜಂಗಳಲರಂ ತಿರಿದಾಡುವ 
ಭೃಂಗಮಾಲೆಯಂ ಬಾರಿಸಿ: ಆಚವರ್ಧ, ೧. ೪೦) 

ತಿರಿದುಣ್‌ - ಭಿಕ್ಷೆ ಎತ್ತಿ ತಿನ್ನು (ತಿರಿದು೦ಡಲ್ಲದೆ ಮೆಯ್ಮಣಿಯದು 
ಸಂದೆಯಮಿನ್ನೇಕೆ ಬಿಲ್ಲ ನಾಮ ಕಲ್ಪಿನೆಗಂ: ಧರ್ಮಾಮ್ಮ 
೧೩. ೨೯) 

ತಿರಿಪು - ತಿರುಗಿಸು (ದರ್ಪಕಂ ತಿರಿಪುವ ಚಕ್ರದಂತೆ ತಿರಿಯುತ್ತಿರೆ 
ಮೇಲೆ ಮದಾಳಿಮಾಳೆಗಳ್‌: ನೇಮಿನಾಪು, ೨. ೩೭) 

ತಿರಿವು - ತಿರುಗಾಟ (ಕರ್ಮಮೆ ಕಡುಬಲ್ಲಿತ್ತು ಅದ ತಿರಿವು 
ಅದೇಂ ಬಹುವಿಧಮೋ: ಆದಿಪು, ೫. ೯೭) 

ತಿರಿಸುಳಿ - [ತಿಶೂಲಿ] ಶಿವ (ಬಗೆ ಪೊಅಸೂಸದೆ ಕೈಯಂ 
ಮುಗಿಯದೊಲವಿ೦ ನೋಡಿ ಪೆರ್ಚುತು೦ ತಿರಿಸುಳಿಯಂ 
ಪೊಗಟುತ್ತ ಇರ್ತರದಿಂದೆ ಓಲಗದೊಳ್‌ ಕುಳ್ಳಿರ್ದ 
ಜತಿಗಳೇನೊಪ್ಪಿದರೋ: ಕಬ್ಬಿಗಕಾ, ೧೨೬) 

ತಿರೀಟ - ಕಿರೀಟ (ಅದು ರತ್ನಹಟತ್‌ ತಿರೀಟಮೆ ಅಲ್ಲ ಅದು 
ವರವ್ರಜಕುಂಡಳಮೆ ಅಲ್ಲ ಅನುಕ್ರಮದಿ೦ ಬಳೆದಂ 
ತ್ರಿವಿಕ್ರಮಂ: ನೇಮಿನಾಹು, ೬. ೨೮) 

ತಿರು - ಬಿಲ್ಲಿನ ಹಗ್ಗ (ಸುರಗಿರಿ ಬಿಲ್‌ ನಾಗೇಂದಂ ತಿರು ಕೃಷ್ಣನೆ 
ಬಾಣಮಾಗಿರೆ: ಸಮಯಪ, ೧೦. ೭೧) 

ತಿರುಗೊಲೆ - ಬಿಲ್ಲಿನ ಕೊಪ್ಪು (ತುಂಬಿಯ ತಿರುಗೊಲೆಯೊಳ್‌ 
ಕೋದ ಕಂದರ್ಪಕೋದಂಡ ಲತಾಸೌಭಾಗ್ಯಮಂ ಸೂಸುವ 
ತನುಲತೆ: ಲೀಲಾವತಿ, ೧೩. ೧೩೮) 

ತಿರುಪು - ತಿರುಗಿಸು (ಕೆಲರಂ ಗುರ್ದಿಯುಂ ಉರ್ದಿಯುಂ 
ತಿರುಪಿಯು೦ ತೇದು೦ ಭುಜಾದಂಡದಿಂ: ಗದಾಯು, ೩. 
೧೨); ಅಲೆದಾಡಿಸು (ತಿರುಪು-ಭ್ರಮಣೇ: ಶಬ್ದಮದ, ಧಾ 
೪೬೨) 

ತಿರು ವಾಯ್‌ - ಹೆದೆಯ ಮಧ್ಯ (ದೊಣೆಗಳಿಂ ಉರ್ಚುವ 
ತಿರುವಾಯ್‌ ಒಣರ್ಚಿ ತೆಗೆನೆಖ್‌ವ ಬೇಗಮಂ ಕೂರ್ಗಣೆಗಳ 
ಪಂದರನೆ  ನಭೋಂಗಣದೊಳ್‌ ಕಂಡತ್ತು ದೇವಗಣಂ 
ಇನಸುತನಾ: ಪಂಪಭಾ, ೧೨. ೧೮೪) 

ತಿರುವು - ಬಿಲ್ಲಿನ ಹೆದೆ (ಬಂದಳ್‌ ಅತನುವ ಪೂಗಣೆ ಶಿರುವಿಂ 
ಬರ್ದುಂಕಿ ಬರ್ಪವೊಲ್‌ ಒರ್ಬಳ್‌: ಮಲ್ಲಿನಾಹು, ೫. ೭೭) 

ತಿರುವುವೊಯ್‌ - ಹೆದೆಯಿಂದ ಠೇಂಕಾರ ಮಾಡು (ನನೆಎಲ್ಲಂ 
ಬಿಟ್ಟು ವಿದ್ಯುಲ್ಲತೆಯ ತಿರುವುವೊಯ್ವಿಂದಕೋದಂಡಮಂ 
ಕೊಡು: ಜಗನ್ನಾವಿ, ೪. ೨೧) 


೪೯೧ 


ತಿರುವೊಯ್ದ್ಲು - ಬಾಣ ಬಿಡುವಾಗ ಬಿಲ್ಲಾರನ ಕೈಗೆ ಬೀಳುವ 
ಹೆದೆಯ ಪೆಟ್ಟು (ತಿರುವೊಯ್ದ್ಲಿಂದಾದದಡ್ಡುಬ್ಬರಿಸಿಮೆಜೌವ 
ಮುಂಗೆಯ್ಗಳಿಂ: ಶಾಂತೀಶ್ವಪು, ೩. ೭೫) 

ತಿರುಳ್‌ - ಸಾರ (ಕಿಸುವೊಟಲಾ ವಿದಿತ ಮಹಾ ಕೊಪಣ 
ನಗರದಾ ಪಿಲಿಗೆಜೌಯಾ ಸದಭಿಸ್ತುತಮಪ್ಪ ಒಂಕುಂದದ ನಾಡೆ 
ನಾಡೆ ಕನ್ನಡದ ತಿರುಳ್‌: ಕವಿರಾಮಾ, ೧. ೩೭) 

ತಿರುಳ ಕನ್ನಡ - ಸಾರವತ್ತಾದ ಕನ್ನಡ (ರಾಜದ್ರಾಜಕಮೆನಿಸಿದ 
ಸಾಜದ ಪುಲಿಗೆಜ್‌ಯ ತಿರುಳ ಕನ್ನಡದೊಳ್‌: ಪಂಪಭಾ, 
೧೪. ೫೮) 

ತಿರುಳೆಲೆ - ಎಲೆಯ ಸುಳಿ (ಎಳವಾಟ್‌ಯ ತಿರುಳೆಲೆಯ 
ತೆರೆಸುತ್ತಿನೊಳ೦ ಎಸೆವ ಪಸುರ್ವಂದರೊಳಗೆ: ಲೀಲಾವತಿ, 
೧೧. ೫೨ ವ) 

ತಿರೋಹಿತ - ಮರೆಯಾದ, ಅದೃಶ್ಯ (ಶುಚಿಶಚಿಮಹಾದೇವಿ 
ತಿರೋಹಿತಶರೀರೆಯಾಗಿ: ಆದಿಷು, ೭. ೪೩ ವ) 


ತಿರೋಹಿತನಾಗು - ಮರೆಯಾಗು, ಅದೃಶ್ಯನಾಗು (ಎಂದು 
ತಿರೋಹಿತನಾಗಿ ಪುರಂದರನು೦ ಪೋದಂ: ಪಂಪಭಾ, ೮. 
೪ 

ತಿರೋಹಿತವೇಷ - ವೇಷ ಮರೆಸಿಕೊಂಡವನು ಗಾರ್ಗ್ಯನೆಂಬ 
ಪುರೋಹಿತಂ ತಿರೋಹಿತವೇಷನಗಿ ಬಂದು ಯಥೋಧಿತ 
ಮಂಗಳಾಚಾರಮಂ ಮೆಜ್‌ದು: ಜಗನ್ನಾವಿ, ೩. ೨೬ ವ) 

ತಿರೋಹಿತೆ - ಕಣ್ಣಿಗೆ ಮರೆಯಾದವಳು (ಎಂದು 
ತಿರೋಹಿತೆಯಾದೊಡೆ ತಂದಿರಿಸಿದ ಜೀವರಾಶಿಯಂ ಬಿಡಿಸಿ 
.. ೬ ವಿಭು ಲಾಲಿಸಿದಂ: ಯಶೋಧಚ, ೪. ೭೪) 

ತಿರ್ದ  - ಶುಭಸೂಚಿಸು (ಬಿಡೆ ತಿರ್ದಿದ ಶಕುನದ 
ನಯದಡಿವಿಡಿದು ಪುರೋಹಿತಂ ಈ ನುಡಿ ನುಡಿದಂ: 
ಆದಿಪು, ೫. ೬); ತಿದ್ದುವಿಕೆ ಪಳಗಿಸು (ಮುದುಗುದುರೆ 
ತಿರ್ದೆ ಬಡವಾದುದು ಎಂಬ ತೆಐದಿಂ: ಸಮಯಪ, ೧೩. 
೬೧) 

ತಿರ್ದುವರ್‌ - ಸಮಂಜಸವಾಗು (ನಿರಾಭರಣ೦ ಮೆಜ್‌ಯಲ್ಕೆ 
ಪೇಟ್ಲಿಪೆಂ ಚರಿತಪರಾಣಮಂ ಬೆದೆ ಪೇಟ್ಬಪೆನೆಂದೊಡೆ 
ತಿರ್ದುವಪ್ಪುದೇ: ಅನಂತಪು, ೧. ೩೬) 

ತಿರ್ದುಹ - ತಿದ್ದುವಿಕೆ (ನೆಲದಲ್ಲಿ ತಾವರೆಯಂ ಬಿತ್ತುಹವುಂ, 
ಕಿವುಂಡಗೇಕಾಂತವಂ ಹೇಟುಹವುಂ, ನಾಯಬಾಲಮಂ ಕಾಸಿ 
ತಿರ್ದುಹವುಂ, ಪಂಚತಂತ್ರ, ೨೦೬, ಶ್ಲೋಕ ೮೭ ಟೀಕೆ) 

ತಿರ್ಯಕ್ಷ್ಯ - ಪಶುಪ್ರಾಣಿಯಾಗಿರುವಿಕೆ  (ಸುರಲೋಕಭಷ್ಟನೆಂ 
ಮರ್ತ್ಯದೊಳುದಯಿಪ ತಿರ್ಯಕ್ರ್ಯದೊಳ್‌ ನಿಲ್ವ 
ದುಃಖೋತ್ಕರಂ: ಕಾದಂಸಂ, ೮. ೩೯) 

ತಿರ್ಯಗ್ಗತಿ - [ಜೈನ] ಚತುರ್ಗತಿಗಳಲ್ಲಿ ಒಂದು, ಪಶುಪ್ರಾಣಿಗಳ 
ಗುಂಪು (ಯಶೋಧರಂ ಚಂದ್ರಮತಿ ಇಂತಿರ್ಬರ್‌ ಗೂಡಿನ 
ಕೋಟಿಗಳಾದರ್‌  ನೋಡಯ್‌” ಮತ್ತೊರ್ಮೆ ಬಳಳಿ 
ತಿರ್ಯಗ್ಗತಿಯೊಳ್‌: ಯಶೋಧಚ, ೪. ೩೩) 

ತಿರ್ಯಗ್ದಾತಿ -  [ಶಿರ್ಯಕ್‌*ಜಾತಿ] ಪಶುಪಕ್ಷಿ 
(ತಿರ್ಯಗ್ದಾತಿಯೊಳೀ  ಚಾತುರ್ಯಮಿದೇನೆಂದು ಸ 
ಅತ್ಯಾಶ್ಚರ್ಯ೦ ಒದವುವಿನಂ ಅರಸಂಗೆ ಆರ್ಯೆಯಂ 
ಓದಿತ್ತದೊ೦ದನಾ ಶುಕರತ್ನಂ: ಕಾದಂಸಂ, ೧. ೨೧) 

ತಿರ್ಯಗ್ಹಾತಿತ್ವ- ಪಶುಪ್ರಾಣಿಗಳ ಜನ್ಮ (ತಿರ್ಯಗಜಾತಿತ್ವಮಂ 
ಪೊರ್ದಿದ ಮಿಥುನಂಗಳಾಗಿ ಪುಟ್ಟಿ ಪರಸ್ಪರವೈರಂ೦ಗಳಿಲ್ಲದೆ: 
ಆದಿಪು, ೫. ೪೧ ವ) 


ಜನ 


೬ 


ತಿರ್ಯಗ್ನೀನ - ಅಡ್ಡಡ್ಡಲಾಗಿ ನಡೆದಾಡುವುದು (ಉಡ್ಡೀನ ಸಂಡೀನ 
ತಿರ್ಯಗ್ಬೀನ ಅವಡೀನ ಪ್ರಕೃತಿ ಗರುಡನೇಂ ವಿಸ್ಮಯಂ 
ಸಭವೇಗಂ: ಜಗನ್ನಾವಿ, ೧೮. ೯೪) 

ತಿರ್ಯಗ್ಲೋಕ — ಪಶುಪ್ರಾಣಿಗಳಿರುವ 
(ಅಂತೆಸೆದಿರ್ಮದು ಅಧೋಲೋಕಂ 
ಊರ್ಧ್ವಲೋಕಂ: ನೇಮಿನಾಷು, ೧. ೫೪) 

ತಿರ್ಯಗ್ವರ್ತಿತ - ಅಡ್ಡಡ್ಡಲಾಗಿ ಓಡಾಡುವ (ಮನವನೊಲಿಸೆ 


ಭೂಲೋಕ 
ತಿರ್ಯಗ್ಲೋಕಂ 


ತಿರ್ಯಗ್ವರ್ತಿತ ಸ್ಮೇರತಾರಂ ಜನಪತಿಸುತನಾಗಳ್‌ 

ಕಾಮತೆಯ೦ ನೋಡಿದಂ: ಚಂದ್ರಪ್ರಪು, ೬. ೭೬) 
ತಿರ್ಯಗಳನ - ಅಡ್ಡಲಾಗಿ ಬಾಗು (ಪುಳಕಪ್ರೋದ್ಧೇದ 

ಘರ್ಮೋದಕವಿಸರಮನೊತ್ತಂಬದಿಂ ತಾಗೆಯುಂ 


ನಿಶ್ಚಳಧೈರ್ಯವ್ಯಾಜ ತಿರ್ಯಗ್ಗಳನತರಳಿತಂ: ಆದಿಷು, ೪. 
೫೧) 

ತಿಲಕ - ಸುಂದರವಾದ ಹೂಬಿಡುವ ಒಂದು ಮರ, ಘರಕ 
(ಕುಂದ ಮುಚುಕುಂದ ಮಂದಾರ ಇಂದೀವರ ನಂದ್ಯಾವರ್ತ 
ತ್ರಿಸಂಧ್ಯಾ ಬಂಧೂಕ ಕದಂಬ ಕನಕ ಕರವೀರ ಕರ್ಣಿಕಾರ 
ಕುಮುದವನವಕುಳ ಕುರವಕ ಕಮಲ ತಿಲಕ ಚಂಪಕ ಪಾಟಲಿ 


ಪಾರಿಜಾತ ಜಾತಿ ಪುನ್ನಾಗ ಮಲ್ಲಿಕಾದಿ ಅನೇಕ 
ಸುರಭಿಕುಸುಮಂಗಳಂ: ಪಂಚತಂತ್ರ, ೧೯೦ ವ); ಹಣೆಯ 
ಮೇಲಿನ ಬೊಟ್ಟು(ತಿಲಕಾಕಾರನಿದಿರ್ಕೆ ನೊಸಲೊಳ್‌ 


ಸಾಮ್ರಾಜ್ಯಪಟ್ಟಂ: ಪ೦ಪರಾ, ೬. ೮೦); ಶ್ರೇಷ್ಠವಾದ (ಪೇಟ್ಬಂ 
ಮನಮೊಸೆದು ಪುರಾಣತಿಲಕಮಂ೦ ಕವಿತಿಲಕಂ: ಅಜಿತಪು, 
೧. ೭೯) 

ತಿಲಕಿಸು - ತಿಲಕವನ್ನಿಡು, ಲೇಖಿಸು (ಲಲನಾಜನಕ್ಕೆ ತಾನೀ ಲಲನೆ 
ದಿಟಂ ತಿಲಕಮೆಂದು ವರ್ಣಿಸುತ ಒಲವಿ೦ ತಿಲಕಿಸುವ 
ತೆಣದಿಂ ಒರ್ವಳ್‌ ತಿಲಕಮನಿಟ್ಟಳ್‌ ತನೂದರಿಯ 
ಪೆರೆನೊಸಲೊಳ್‌: ಶಾಂತೀಶ್ವಪು, ೪. ೨೪೨) 

ತಿಲ್ಪಕ - ಬಿಳಿ ಸಾಂಬ್ರಾಣಿಯ ಮರ (ಬಿಲ್ವ ತಿಲ್ಪಕ ಶಮೀ ಶಮ್ಯಾಕ 
ಜಂಬಾಳಡಂಬದಿಂ ಒಂದೊಂದೆಡೆ ಛಿಂದಕ ಸುರದಾರು 
ಲವಂಗಾಸನದ್ರುಮಂಗಳಿನೆಸೆಗುಂ: ವರ್ಧಮಾಪು, ೫. ೪೮) 

ತಿವದಿ - ತ್ರಿಪದಿ ಎಂಬ ಛ೦ದೋಪ್ರಕಾರ (ವೃತ್ತಂಗಳ್‌ ಅಕ್ಕರಂ 
ಚವುಪದಿ ಮತ್ತಂ ದಲ್‌ ಗೀತಿಕೆ ತಿವಿದಿಗಳಂದಂಬೆತ್ತೆಸೆಯೆ 
ಪೇಲ್ಬೊಡೆ ಅದು ಚತ್ತಾಣಂ: ಕವಿರಾಮಾ, ೧. ೩೫) 

ತಿವಳಿ - ಸ್ತ್ರೀಯ ಹೊಕ್ಕುಳಿನ ಮೇಲಿರುವ ಮೂರು ಮಡಿಕೆಗಳು 
(ಮಸುಳೆ ತಿವಳಿ ಕರ್ಪಂ ಬಾಸೆ ಪೆತ್ತೊಪ್ಪೆ .. .. ಪೆರ್ಚಿತ್ತು 
ಗರ್ಭಂ: ಚಂದ್ರಪ್ರಪು, ೩. ೮೫); ಹೆಜ್ಜೆಗುರುತು 
(ಸೊವಡಿಂಗೇವಯ್ಸಿ ಪುಲ್ವಟ್ಟೆಯ ತಿವಳಿಯನಾರಯ್ದು 
ಫರ್ಮದ್ರವ೦ ಮೆಯ್ನವಿರುಂ ಮೆಯ್ದೆರ್ಜೆ 
ಮರವಾಯ್ದತ್ತು ಮತ್ತದ್ದಿಪೇಂದಂ: ಮಲ್ಲಿನಾಷು, ೧೦. ೬೦); 
ಒಂದು ಬಗೆಯ ವಾದ್ಯ (ಪಳವದ ತಿವಳಿಯ ಜುಂಕದ 
ಮೊಳಸಿನ ಜೇಕಿರದ ಸಿವಿಐ ಸಿಪ್ಪಿನ ಲಯದಿಂದ ಎಳಲದೆ 
ಕುಣಿದರ್‌: ಅಜಿತಹು, ೫. ೩೨) 

ತಿವಿ - ಗುದ್ದು, ಮುಷ್ಟಿಪ್ರಹಾರ ಮಾಡು (ತಿವಿ-ಮುಷ್ಟಿಪ್ರಹರಣೇ: 
ಶಬ್ದಮದ, ಧಾ ೬೭೨) 

ತಿವುಡುಗಳೆ - ಧಾನ್ಯದ ಹೊಟ್ಟು ತೆಗೆ (ತಿಳಿದುಪ್ಪಂ ತಿವುಡುಗಳೆದ 


ಪೊಂಬೆಸಲ ಮಹೋಜ್ಜಳಮಪ್ಪ ಕಂಪಿನಿಂಪಿನ 
ನಿಳಯಮೆನಿಸಿರ್ದ ಸವಿಯಿ೦.. ಒದವಿದ ತೊವೆಯಿಂ; 
ಧರ್ಮಾಮ್ಯ, ೧. ೧೧೯) 


೪೯೨ 


ತಿವುರಿ - ಡೇರೆ (ಗಾಡಿವಡೆದ ಬಕುಳದ ಗೂಡಾರದೊಳಂ ಬೀಗಿ 
ಪಟಪಟನೆ ಬೆಳದ ಬಾಟ್‌ಯ ತಿವುರಿಯೊಳಂ .. .. ಬಿಟ್ಟ 
ಬಿಡು ಬರೆದಂತೆ: ಕಬ್ಬಿಗಕಾ, ೧೮೪ ವ) 
ತಿವುರು — ಲೇಪ (ತಿವುರುಮಂ ತಿಳಕಮು೦ 
ಬೆರಸುತ್ತೂರಿಸಿಕೊ೦ಡು ಬರ್ಕೆ: ನೇಮಿನಾಪು, ೮. ೭೩ ವ) 
ತಿಸರ -. (ತ್ರಿಸರ] ಮೂರೆಳೆಯ ಸರ (ಸರಿಗೆ ದುಸರಂ 
ಮಣಿಮುದ್ರಿಕೆ ತ್ರಿಸರಮೆ೦ಬ ಭೂಷಾನಿಕರಮಂ: ಆದಿಷು, ೫. 
೩೩) 
ತಿಸರಿ - ಒಂದು ತಂತಿವಾದ್ಯ (ಬಾಜಿಪ ಬೀಣೆಯ ತಿಸರಿಯಂ 
ಕೊಳ್ಳಂದು ಬಲ್ಲಂಗಿವಂ ಕುಡಿಂ: ಅಜಿತಪು, ೬. ೧೦೮) 
ತಿಸುಳ - ತ್ರಿಶೂಲ (ತಿಸುಳದೊಳ್‌ ಉಜಚ್ಚಳಿಪ್ಪ ಪೊಸನೆತ್ತರೆ 
ಕೆಂದಳಿರಾಗೆ ಕಣ್ಣೆ ಅಗುರ್ವಿಸುವಿನಂ ಒಕ್ಕು ನೇಲ್ವ 
ಕರುಳೋಳಿಯಿ ಬಾಳಮೃಣಾಳಮಾಗೆ ಮಿಕ್ಕಸುರರ 
ಮೆಯ್ಕೊಳಾದ ವಿರಹಾಗ್ನಿಯಂ ಆಣೆಸುತಿಂತೆ ತನ್ನ 
ಕೂರಸಿಯೊಳ್‌ ಅಡರ್ತು ಕೊಂದಸಿಯಳ್‌ ಇರ್ಕೆ 
ಅಸಿಯೊಳ್‌ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧. ೬) 
ತಿಸುಳಿ - [ತಿಶೂಲಿ] ಶಿವ (ಎನ್ನಯ ಬಾರಿಯೊಳ್‌ ತಿಸುಳಿ 
ತಾನಿನ್ನೆತ್ತ ಪೋಗಿರ್ದಪಂ: ಕಬ್ಬಿಗಕಾ, ೧೫೦) 
ತಿಹುರಾಂತಕ - ತ್ರಿಪುರಾಂತಕ (ಉತ್ತರಪದನಪಭ್ರಂಶಕ್ಕೆ ಬಾರದೆ 
ಪೂರ್ವಪದಂ ತದ್ಭವಮಾದುದರ್ಕೆ: ಶ್ರೀರಾಮಂ-ಸಿರಿರಾಮಂ, 
ತ್ರಿಪರಾ೦ತಕಂ೦-ತಿಹುರಾ೦ತಕಂ: ಶಬ್ದಮದ, ೩೦೪ ಪು 
ತಿಳ - ತಿಲ ಎಳ್ಳು (ಗರ್ಭ ಷಷ್ಟಿ ವ್ರೀಹಿ 
ಗೋಧೂಮಾದಿಮಹೌಷಧಂಗಳುಂ ತಿಳ 
ಕುಸುಂಭಾದಿದೀಪೌಷಧಿಗಳುಂ; ಆದಿಷು, ೮. ೬೧ ವ) 
ತಿಳಕ - ವಶೀಕರಣದ ಬೊಟ್ಟು (ತಿಳಕಂ ವಶ್ಯಮೆ 
ಜಡಜನಮೊಳಗಣಜ*ಯದು ಸಕಳಭವೃತಿಳಕಂಗೆ: ಆದಿಷು, ೧೦. 
೬೦) 
ತಿಳಕೆ -.. ಮೂರನೆಯ ಮದಾವಸ್ಥೆಯಲ್ಲಿರುವ ಆನೆ 
(ತಿಳಕಮಿಟ್ಟವೊಲ್‌ ತಿಳಕೆಯದು: ಪಾರ್ಶ್ವನಾಷು, ೪. ೧೧೭) 
ತಿಳಕಿಸು - ಮದವೇರು (ತುಹಿನಾಂಶುಬಿ೦ಬ೦ ಅಂಬರದೊಳ್‌ 
ಕಣ್ಣೊಳಿಸಿರ್ದುದು ಇಲ್ಲಿಂ ಮುನ್ನಮೆ ತಿಳಕಿಸದಿರ್ಕುಮೆ 
ಮನೋಜವಿಜಯಗಜೇಂದ್ರಂ: ಮಲ್ಲಿನಾಹು, ೫. ೧೬) 
- ಬಗ್ಗಡ ಹೋಗಿ ಶುದ್ಧವಾಗು (ಕೆಸಜೆಂ ಪಿಂಗಿತ್ತು ಧರಣಿ 
ತಿಳಿದುವು ಕೊಳಗಳ್‌: ಕವಿರಾಮಾ, ೨. ೬೧); 
[ಮೂರ್ಛೆ ಯಿಂದ] ಎಚ್ಚರಗೊಳ್ಳು (ಕಪ್ಪುರದ ರಜಂಬೊರೆದ 
ಕರಕಾಂಬುವ ತಳಿದು ದರವುರಂ ಎಲ್ಲರಿಸೆ ಮೂರ್ಛೆ ತಿಳಿದು 
ಕುಮಾರಂ: ಆದಿಷು, ೪. ೧೭); ತಗ್ಗು ಕೋಪವು ತಿಳಿಗೊಳ್ಳು 
(ಮುನಿಸಿನೊಳಾದಮೇವಯಿಸಿ ಬಯ್ದನುವಿಸಿ ಕಾಡಿ 
ನೋಡಿ ತಿಳಿದು ಅಟ್ಕಜೆಂ ಇಟ್ಕುಳಿಗೊಂಡು: ಪಂಪಭಾ, ೪. 
೧೦೬); (ಅಗರುವ ಧೂಪಧೂಮದೊಳ್‌ ಸೊರ್ಕಿದ 
ಸೊರ್ಕುಗಳ್‌ ಆಗಳಲ್ಲಿ ತೊಟ್ಟಗೆ ತಿಳಿದಂತೆ: ಆದಿಷು, ೫. 
೪೨); ಹೊಳೆ, ಮಿರುಗು (ಸೆಳ್ಳುಗುರ್ಗಳ ತೆಳ್ಳನೆ ತಿಳಿದ ಕಾಂತಿ 
ಕುಸುಮಿಸುವಿನೆಗಂ: ಅನಂತಷು. ೬. ೪೬); ಕೋಪವನ್ನು 
ಬಿಡು (ಮುನಿಸಿನೊಳಾದಮೇವಯಿಸಿ ಬಯ್ದನುವಿಸಿ 
ಕಾಡಿ ನೋಡಿ ತಿಳಿದು ಅಟ್ಕಟೆಂ ಇಟ್ಕುಳಿಗೊಂಡು: ಪಂಪಭಾ, 
೪, ೧೦೬); ಅರಿತುಕೊ (ಜಿನೇಂದಧರ್ಮಮಂ 
ಸಾರಮಪುದಂ ತಿಳಿದು ನಂಬಿದವರಂ ಅನ್ಯರನೇಕೆ 
ಪೊರ್ದುವರ್‌: ಧರ್ಮಾಮೃ, ೧. ೧೩೬); ನೈರ್ಮಲ್ಯ (ತಿಳಿ- 


ಯವ 
ಅಸೀತ 


ತಿಳಿ 


ನೈರ್ಮಲ್ಯೇ ಜ್ಞಾನಪ್ರಸನ್ನಭಾವಯೋಃ ಕಾಂಜಿಕೇ ಚ: 
ಶಬ್ದಮದ, ಧಾ ೯೫೭); ಯೋಚಿಸು (ತಿಳಿವೊಡೆ ರವಿ ಶಶಿ 
ಶಶಿ ರವಿ: ಗಿರಿಜಾಕ, ೯. ೪) 

ತಿಳಿದ ಕೊಳ - ಸ್ವಚ್ಛವಾದ (ಜೆಲ್ವನಿತ್ತತ್ತು 
ಓರಂತಂಭೋದಮಾರ್ಗಂ ತಿಳಿದ ಕೊಳದವೋಲ್‌ 
ದೇವಸಂದೋಹದಿಂದಂ: ಆದಿಷು, ೧೦. ೧೯) 

ತಿಳಿಪು - ಶುದ್ಧವಾಗು ತೀಳಿಪುವೊಡೆ ಮೊಗ್ಗೆ ಮುದ್ದುಂ 
ಕಳಂಕಮುಂ ತಿಳಿಯದಿರ್ಪ ದೆಸೆಗಳುಮ೦ ನೀರ್ಗಳುಮಂ 
ತಿಳಿಪಿದ ಸರಮುಂ ತಿಳಿಪಿದುದೆ ಕಳಂಕಗತಿಯಂ 
ಅಮೃತದ್ಯುತಿಯಂ: ಲೀಲಾವತಿ, ೧೪. ೫೧); ಕೋಪವನ್ನು 
ಉಪಶಮನಗೊಳಿಸು (ವನಿತೆಯರ ಒಲವಿನ ಮುನಿಸುಗಳಂ 
ತಿಳಿಪುವ ಎಡೆಯೊಳ್‌ ಅತಿ ಚತುರಂ: ಕಾದಂಸಂ, ೧. ೧೯); 
ಸ್ಪಷ್ಟಪಡಿಸು (ಅವರರಂ ತಿಳಿಪಲಾಅದೆ ಮತ್ತೆ 
ಪೂರ್ವವಿದೇಹಕ್ಕೆ ಪೋಗಿ ಭಟಾರರ್ಗೆ ಪೇಟ್ಟು: 
ವಡ್ಡಾರಾ, ಪು. ೧೦೪, ಸಾ. ೨೦) 

ತಿಣೆ - ಹೂ ಕೊಯ್ಯ (ನೂಪುರನಿನದಂ ಪುದಿದಿದೊ 
ಮೊರೆವಳಿಗಳನೆನಿಸಿದಶೋಕೆಯ ತಳಿರನೊರ್ವಟ್ಟಿಯಿ 
ತಿಜೆದಳ್‌: ಆದಿಪು, ೧೧. ೧೦೪); ಬೇಡು 
(ಕೈರವವಾರಿಜಲಂಗಳ೦ ತಿಜೆದಾಡುವ ಭೃಂಗಮಾಲೆಯಂ 
ಬಾರಿಸಿ: ಆಚವರ್ಧ, ೧. ೪೦) 

ತಿಚಿಕಲ್‌ - ಅಣ್ಣೆಕಲ್ಲು, ಮೇಲೆಸೆದು ಹಿಡಿಯುವ ಸಣ್ಣಕಲ್ಲು 
(ನೆಗೆಯುತ್ತುಮಿರ್ಪ ತುಂಬಿಗಳ್‌ .. .. ಮನಕ್ಕೆ ತರಲಾರ್ತುವು 

. ಇಂದ್ರನೀಲ ಮಣಿಯಂ ತಿಜೆಕಲ್ಲ್ಗಳನಾಡುವಂತೆವೋಲ್‌: 

ಪಂಪರಾ, ೩. ೭೭) 

ತಿಟೆಕಲ್ಲಾಡು - ತಿಲೆಕಲ್‌ ಆಟವಾಡು 
ಬೊಟ್ಟುವೋರಿಸುವ ಸೆಡಂ ಪೊಯ್ವ 
ಕೈನಿಟಿದೆರ್ದಾಡುವ: ಸುಕುಮಾಚ, ೨. ೬) 

ತಿಜಿಕೊಅ* - ತಿರಿದು ತಿನ್ನುವವನು, ಕಾಳನ್ನು ಆಯ್ದುಕೊಂಡು 
ಜೀವಿಸುವವನು (ತಿಜಿಕೊಜ*ಯೆಂದು ಅಯ್ಕಳಿ: ಶಬ್ದಮದ, 
ಪ್ರಸಾ, ೧೦೩) 

ತಿಣೆದ ತೆಜದೆ.. - ಕತ್ತರಿಸಿದ ರೀತಿಯಲ್ಲಿ (ತನಗರ್ಫ್ಯಮೆತ್ತಿದ 
ತಳಿಗೆಯೊಳಿಡೆ ತಿಜಿದ ತೆಣದೆ ತಲೆ ಪರಿದಾಗಳ್‌ ಕಳಕಳಿಸಿ 
ನಗುತುಮಿರ್ದುದು: ಪಂಪಭಾ, ೬. ೬೪) 

ತಿಜೆದಿಕ್ಕು - [ತಿಜೆದು ಇಕ್ಕು] ಚಿಮ್ಮೆ ಎಸೆ (ಪೇರಾಳ್‌ 
ತಿಣೆದಿಕ್ಕಿದಂತೆ ತಲೆಯಂ ಪೋಗೆಚ್ಚನಾ ಶ್ವೇತನಾ: ಪಂಪಭಾ, 
೧೦. ೧೨೩) 

ತಿಜು - ವಿನಿಮಯಮಾಡು (ತಿಜು-ದ್ರವ್ಯ ವಿನಿಮಯೇ: ಶಬ್ದಮದ, 
ಧಾ ೮೬೭) 

ತಿಯುನೀರಿಕ್ಕು - ತರ್ಪಣದ ನೀರನ್ನು ಕೊಡು (ತಣಿಸಂದು 
ಲಾಟರೊಳ್‌ ತಳಿಜೆದು ಏಂ ಪೇಟ್‌ ಕೇಳ್ದು 
ಮಂಡಲಮಿನ್ನುಂ ತಿಜುನೀರಿಕ್ಕುವುದು ಎನಿಸಿದ ತಣಜೆಸಲವಿನ 
ಚಲದ ಬಲದ ಕಲಿ ನರಸಿಂಹಂ: ಪಂಪಭಾ, ೧. ೩೩) 

ತಿಣ್ಣನೆ - ಗಿರನೆ. ಒಂದು ಅನುಕರಣ ಶಬ್ದ (ಧಾತ್ರಿ ತಿಣ್ಜನೆ 
ತಿರಿವನ್ನೆಗಂ ತೆಗೆದು ಕಂಧರಸಂಧಿಯಂ ಎಯ್ದೆ ನೋಡಿ 
ತೊಟ್ಟನೆ ನರಂ ಎಚ್ಚೊಡೆ: ಪಂಪಭಾ, ೧೨. ೧೬೮) 

ತೀಟ — ಸ್ಪರ್ಶ (ತೆಂಬೆಲರೊಂದು ತೀಟಮಿಲ್ಲದ 
ಸಹಕಾರವಲ್ಲರಿಯ ತೋರ್ಕೆಗಮೊಪ್ಪುವ ಭೃಂಗಸಂಗಂ: 
ಸುಕುಮಾಚ, ೫. ೬೦); ಬೀಸುವಿಕೆ (ಅದಅ ಕೆಲದೊಳ್‌ 


ಕೊಳ 


(ತಿಣೆಕಲ್ಲಾಡುವ 
ಬಾದಿಂಗೆ 


೪೯೩ 


ತಂಬೆಲರ ತೀಟದಿಂ ಅಲ್ಲಾಡುವ ಅಸುಕೆಯ 
ಪೊಸದಳಿರ್ಗಳ೦ ನೋಡಿ: ಮಲ್ಲಿನಾಹು, ೬. ೧೨ ವ) 

ತೀಂಟು - ತಾಕು (ಉಚ್ಚಳಚ್ಚೀಕರತತಿ ನಭವಂ ತೀಂಟುವನ್ನಂ: 
ಕುಸುಮಾಕಾ, ೧. ೨೨) 

ತೀಂಟೆ - ತೀಟೆ, ನವೆ ಮದಕರಿ ತೀಂಟೆಗೊಲ್ಹ್ದೊರಸೆ 
ಭೂರುಹಕಂಧರಂಗಳೊಳ್ಳಿಗಿಲ್ತು ಪತ್ತಿದ ಮದಸೌರಭಕ್ಕೆ 
ಸುಳಿಗೊಳ್ಳಳಿಮಾಲೆ: ಕುಸುಮಾಕಾ, ೧೪. ೧೨೦) 

ತೀಕ್ಷ್ಣ - ಹರಿತವಾದ (ಸುರಶರಾಸನದಂತೆ ನಿರ್ಗುಣರುಂ 
ತೀಕ್ಷ್ಣಕೌಕ್ಷೇಯಕದಂತೆನಿಸ್ವಿಂಶಭಾವರುಂ: ಸುಕುಮಾಚ, ೨. ೫ 
ವ) 

ತೀಟ - ತೀಡುವಿಕೆ, ಸ್ಪರ್ಶ (ಅಲರ್ದಲರ್ಗಣ್ಗಳ ನೋಟದೆ 
ಸುಲಲಿತತನು ಶಿಶುವ ಮೆಯ್ಯ ತೀಟದೆ ತನಗಗ್ಗಲಿಸದಲಂಪಂ 
ಕುಡೆ: ಆದಿಷು, ೭. ೪೭) 

ತೀಡು - ಉಜ್ಜು (ಕುಸುಮಶರಾಸ್ತ್ರಮಂ ಸಸಿಯ ಸಾಣೆಯೊಳೀ 
ಮಧುವೆಂಬ ಕಮ್ಮಅ೦ ಮಸೆಯಲೆವೇಡಿ ತೀಡಿದನೋ: 
ಪಾರ್ಶ್ವನಾಷು, ೯. ೯೮); ಇಚ್ಛಿಸು (ಆಡುವರಂ ಕಂಡಾಡುವ 
ಪಾಡುವರಂ ಕಂಡು ಪಾಡುವಂದಾನಂದಕ್ರೀಡೆಗೆ ಮಘವನ 
ಬಗೆಯುಂ ತೀಡಿದುದೇಂ ಪಿರಿದೊ ಜಿನನ ಪುಣ್ಯಾಶಿಶಯಂ: 
ಪುಷ್ಪದಂಪು, ೧೨. ೨೩); ಬೀಸು (ಪೊಸಪೂವಿನೊಳ್‌ 
ಪೊರೆದು ಪೊಣ್ಣಿದ ಕಂಪು ಮೊಗಂಗಳಂ ಚಳಿಲ್ಲನೆ ಕೊಳ 
ಪೊಯ್ಯೆ ತೀಡಿದುದು ತೆಂಕಣ ಗಾಳಿ ವಸಂತಮಾಸದೊಳ್‌: 
ಪಂಪಭಾ, ೫. ೩೪); ನವೆ (ಎನ್ನ ದೋರ್ದ್ವಯದ ತೀಡಂ 
ರೂಢಿಪೆ೦ ಸಂಗರಾವನಿಯೊಳ್‌ ಬೇಗದಿಳಿಗಳೆಂದು ಬಗೆದಂ: 
ಕುಸುಮಾಕಾ, ೧೧. ೧೩) 

ತೀನ್‌ - ನವೆ, ಕಡಿತ, ತಿನಿಸು (ನರಮಾತಂಗತುರಂಗಸ್ಯೆನ್ಯಂ 
ಇದಿರಾಂತು ಈರೆಂಟು ಲಕ್ಕಂಬರಂ ಕರಗಿತ್ತು ಎನ್ನ 
ನಿಶಾತಹೇತಿಹತಿಯಿ೦ ಮತ್ತಂತು ಈ ತೋಳ ತೀಂ ಕರಗಲೈ 
ಆರ್ತಪುದಿಲ್ಲ: ಪಂಪಭಾ, ೧೨. ೧೩೫) 

ತೀನ - ಕಡಿತ, ನವೆ (ಕಂಠನಾಳಮಂ ಭೋಂಕೆನೆಲೆಚ್ಚು ಪಾಯ್ವ 
ಬಿಸುನೆತ್ತರ ಸೇಕದಿಂ ಎನ್ನ ತೋಳ ತೀನ೦ ಕಳೆವೆಂ: 
ಪಂಪರಾ, ೧೦. ೬೩) 

ತೀನು - ತಿಂಡಿ (ನೀಡುಂ ನಿದ್ದೆಯಂ ತೀನುಮಂ ಅಜಿಯದೆ 
ನೀರೂಡದೆ ಇರ್ದುದು ಗಿಡಿಗಿಡಿಜಂತ್ರಂಬೊಲ್‌ 
ಅದೊಂದಿಭೇಂದಂ: ಲೀಲಾವತಿ, ೮. ೫) 

ತೀಯಕಾರ್ತಿ - ತೀಟೆಯಿರುವವಳು, ಬೆದೆ ಬಂದವಳು 
(ತೀಯಕಾರ್ತಿಯರ್‌ ತಾಯಿಲ್ಲದ 
ಬಾಯಂಬಿಡೆಯುಂ: ನೇಮಿನಾಪು, ೫. ೨ ವ) 

ತೀರ್‌ - ಶಕ್ಕವಾಗು (ಜವಂಗಿಡದೆ ಮುಟ್ಟಿ ಬರ್ಪ ಜವನಂ 

ಜವಂಗುಂದುಸಲ್‌ ಜವಂಗೆ ಜವನಾಗಲಿಂ ಪೆಣರ್ಗೆ 

ತೀರ್ಗುಮೋ: ಆದಿಪು, ೧೩. ೮೮) ಮುಗಿತಾಯಗೊಳ್ಳು 

(ಮದನನ ಕಾಯ್ದೆ ಮಾಣ್ಣೆ ಸರಸೀರುಹಜನ್ನನ ಮೆಚ್ಚು 

ತೀರ್ಗೆ ಕೋಳ್ಗುದಿ ಮನದಿಂದಂ ಇಂದು ಪೊಳಮಾಖಯುಗೆ: 

ಪಂಪಭಾ ಪರಿಷತ್ತು. ೫. ೧೮); ಕೈಗೂಡು (ತನ್ನ ಬಯಕೆ 

ತೀರ್ದುದೆಂದು ಪೆರ್ಚಿ ಗುಡಿಗಟ್ಟ: ಧರ್ಮಾಮೃ, ೬. ೩೦ ವ) 
- ದಡ (ತೀರಂ ರೋಧಂ ತಟಂ: ಅಭಿಧಾವ, ೧. ೪. 

೧೩) 

ತೀರಂಬಿಡಿ - ದಡವನ್ನು ಅನುಸರಿಸು 
ತೀರಂಬಿಡಿದು ಬರ್ಪಲ್ಲಿ: ಆದಿಷು, ೧೩. ೪ ವ) 


ಕೂಸಿನಂತೆ 


ತೀರ 


(ಸಿಂಧುನದೀ 


ತೀರಸ್ಥ - ದಡದಲ್ಲಿರುವ (ತೀರಸ್ಥ ಲವಂಗ ಚೂತ ಲವಲೀ 
ಪುಷ್ಪಾವಾಸ್ವಾದಿತೋದಯುತೋನ್ಮಾದೆಯ:  ಆದಿಷು, ೧. 
೫೪) 

ತೀರಮೆ - ಸಾಕಾಗುವುದು (ಪಾಂಥಶ್ರೇಣಿ ನೀರಟ್ಟ್‌ಯಂ 
ಶ್ರಮಮಂ ತೀರಮೆಯಂ ಪ್ರಪಾಂಗನೆಯರಂ ಕಣ್ಣಾಗುವುದಾ 
ದೇಶದೊಳ್‌: ಪಂಪರಾ, ೧. ೧೦೩) 

ತೀರ್ಗುಮೇ — ಸಾಧ್ಯವಾಗುತ್ತದೆಯೇ? ಇಲ್ಲ 
(ಬಲಿದುಪವಾಸದೊಳ್‌ ನಮೆದು ನೋಂಪಿಗಳೊಳ್‌ 
ನಿಯಮಕ್ರಮಂಗಳಂ ಸಲಿಸಿದರಿಂತು ನೋನದೆ ಗುರ್ಣಾವನಂ 
ಪಡೆಯಲ್ಕೆ ತೀರ್ಗುಮೇ: ಪಂಪಭಾ, ೧. ೧೩೬) 

ತೀರ್ಗುಮೋ - ಸಾಧ್ಯವಾಗುತ್ತದೆಯೇ (ಅರಣ್ಯದೊಳ್‌ 
ತಿರಿತರುತಿರ್ದ ಕಣ್ಣಡಿಗರ೦ ಮಗುಟ್ಟುಂ ಬಿಜುತು ಓಡಿ 
ಬೇಡರೊಳ್‌ ನೆರೆದಿರಲ್‌ ಒಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ಕೆ 
ತೀರ್ಗುಮೋ: ಪಂಪಭಾ, ೮. ೮೫) 

ತೀರ್ಚು - ಮುಗಿಸು, ಕೊನೆಗೊಳಿಸು; ನಿರ್ಮಿಸು 
ಮಂಡಳಿಸಿದುದು ಇಂದುರಶ್ಮಿಯೊಳೆ ತೀರ್ಚಿದ 
ನೇಣವೋಲ್‌: ಪಂಪರಾ, ೪. ೧೧೩) 

ತೀರ್ಥ ಎ ಪುಣ್ಮಸ್ಥಾನ (ದಯೆಯಿಂದ 
ಮನೆಗಳಲ್ಲವೆ ತೀರ್ಥಂ: ಸಮಯಪ, ೬. ೯೯); [ಜೈನ] 
ಯತಿ ಸಂಪ್ರದಾಯ (ಸ್ಥೂಲಭದ್ರಾಚಾರ್ಯರ್‌ ಮೊದಲಾಗಿ 
ಕೆಲಂಬರ್‌ ಕೊಳಲೊಲ್ಲದರ್‌ ಜಿನಕಲ್ಪಂ ಸ್ಥವಿರಕಲ್ಲಮೆಂದೆರಡು 
ಭೇದಂ ಮಾಡಿ ಅರ್ಧಗಪ್ಪಡದ ತೀರ್ಥಮಂ ನೆಗಟ್ಟಿದರ್‌: 
ವಡ್ಡಾರಾ, ಪು ೯೨, ಸಾ ೧) 

ತೀರ್ಥಕರ' - [ಜೆ ೈನ] ಅರ್ಹಂತ, ತೀರ್ಥಂಕರ (ಅತ್ಯಂತ ಭಕ್ತಿಯಿಂ 


(ಅಂಶು 
ಕೀಟ 


ಪದನತ್ಯಂತಡೊಳೆಯ್ದೆ ತಾಳ್ದಿದಂ 

ತೀರ್ಥಕರಸ್ತುತ್ಕೋದ್ಯಮಮಂ: ಚಂದ್ರಪ್ರಷು, ೭. ೩) 
ತೀರ್ಥಕರತ್ವ - [ಜೆ ಸೈನ] ತೀರ್ಥಂಕರನ ಸ್ಥಿತಿ 

(ವಾಸವಂಗಾಸನಕಂಪಮಂ "ಇಡೆದು ತೀರ್ಥ ಕರತ್ವಮನಿತ್ತು 


ಅನಶ್ಚರಾವಾಸಮನೆಯ್ದಿಸಲ್ಕೆ ಇದುವೆ ಷೋಡಶಭಾವನೆಯಿಂದೆ 
ಷೋಡಶ್ವಾಸಮನೆಯ್ದೆ ಭಾವಿಸುಗೆ: ಆದಿಷು, ೧೬. ೮೧) 
ತೀರ್ಥಕರಭಾವನೆ - ತೀರ್ಥಂಕರನಾಗಲು ಕಾರಣವಾಗುವ 
ಹದಿನಾರು ಮನೋವೃತ್ತಿಗಳು (ಪರಮಜಿನಪತಿ 
ಪರಿಭಾಷಿತಮಪ್ಪ ಸಕಳಶ್ರಾವಕವ್ರತಂಗಳ೦ ಷೋಡಶ 
ತೀರ್ಥಕರಭಾವನೆಗಳಂ ಚತುಸ್ತಿಂಶದತಿಶಯಂಗಳುಮಂ 
ಅಷ್ಟಮಹಾಪ್ರಾತಿಹಾರ್ಕಂಗಳುಮಂ: ಆದಿಷು, ೩. ೪೦ ವ) 


ತೀರ್ಥಕೃದ್ಧಾ ವನಾ - [ ಜೈನ] ಒಂದು ಗರ್ಭಾನ್ವಯಕ್ರಿಯೆ 
(ತೀರ್ಥಕೃದ್ಧಾವನಾ ಅಗ್ರನಿರ್ವೃತಿಯೆಂಬ 
ಅಯ್ವತ್ತುಮೂಜು ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ 


ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 
ತೀರ್ಥಜಲ - ನದಿ (ಅದಣ ನೆಲೆಯೊಳಿರ್ದ ಅಕೃತ್ರಿಮ 
ಜೈತ್ಯಾಲಯಂಗಳ೦ ಅಖಿಳ ಜಗತ್ತಾವನಕರ ಸರಸ್‌ ಸರಸೀ 
ಸರಿನ್ನಾಥ ತೀರ್ಥಜಲಂಗಳಿಂದಂ: ಆದಿಷು, ೨. ೩೨ ವ); 
ಪವಿತ್ರವಾದ ನೀರು (ಅಂತೆಗೆಯ್ದೆನೆಂದು ತೀರ್ಥಜಲಂಗಳಂ 


ಮಿಂದು ದಳಿಂಬವನುಟ್ಟು ಮುತ್ತಿನ ತೊಡಿಗೆಗಳಂ ತೊಟ್ಟು 


ದರ್ಭಶಯನದೊಳಿರ್ದು: ಪಂಪಭಾ, ೧. ೧೧೮ ವ) 

ತೀರ್ಥಜಳ - ಪವಿತ್ರಕ್ಷೇತ್ರದ ನೀರು ಭದ್ರಾಸನದೊಳ್‌ ಭರದಿಂ 
ಕುಳ್ಳಿರಿಸುತ್ತುಂ ಚರಣಂದೊಳೆಯುತ್ತೆ ತೀರ್ಥಜಳಮಂ 
ತಳೆದರ್‌: ಗಿರಿಜಾಕ, ೪. ೩೯) 


ಆರೈವುದೆನಿಪ್ಪ 


೪೯೪ 


ತೀರ್ಥನಾಥ - ತೀರ್ಥಂಕರ (ಬಂದುತ್ಸರ್ಪಣಕಾಲದೊಳ್‌ 
ಅಂದಿಲ್ಲಿಯ ತೀರ್ಥನಾಥನಾಗಿ: ಕರ್ಣನೇಮಿ, ೧೪. ೩೯) 
ತೀರ್ಥೇಶ - ತೀರ್ಥಂಕರ (ಭೂತಾನಂದರೆಂಬ 


ತೀರ್ಥೇಶಸನ್ನಿಧಿಯೊಳ್‌ ದೀಕ್ಷೆಯಂ ತಳೆದು: ಕರ್ಣನೇಮಿ, ೬. 
೪೫ ವ) 

ತೀರ್ಥೇಶ್ಚರ - ತೀರ್ಥ೦ಕರ (ಬ೦ದ೦ ಲೋಕನಾಥಂ ಸ್ವಯಂಪುಭ 
ತೀರ್ಥೇಶ್ವರಂ ಅ ನೃಪೇಶ್ವರನ ರಾಜ್ಯಂ ಪೂಜ್ಯಮಪ್ಪನ್ನೆಗ: 
ಶಾಂತಿಷು: ೧. ೮೧) 

ತೀರ್ಥೋದಕ - ತೀರ್ಥಜಲ (ಅಂತು ಉಭಯಬಲಂಗಳೊಳಂ 


ವೀರಜನಜನಿತಾಳಾಪಂಗಳ್‌  ನೆಗಟ್‌. ವಿಕ್ರಮಾರ್ಜುನಂ೦ 
ಅನಂತನುಂ ತಾನುಂ ಜಲಕ್ಕನಿರೆ ಪಲ್ಲಂ ಸುಲಿದು 
ಅಗಣ್ಯಪಣ್ಯ ತೀರ್ಥೋದಕ೦ಗಳ೦ ಮಿಂದು 


ಮಂಗಳವಸದನಂಗೊಂಡು: ಪಂಪಭಾ, ೧೦. ೪೬ ವ) 
ತೀರ್ಥೋಪವಾಸ - ಪುಣ್ಯಕ್ಷೇತ್ರದಲ್ಲಿ ಮಾಡುವ ಉಪವಾಸ 
(ಚೈತ್ಯಾಲಯಂಗಳಂ೦ ವಂದಿಸಿ ಸದ್ವಾಸರದೊಳ್‌ 
ತೀರ್ಥೋಪವಾಸಂಗೆಯ್ದು: ಸುಕುಮಾಚ, ೪. ೨೧ ವ) 
ತೀವಿಕೊಳ್‌ - ತುಂಬಿಕೊ (ನೀರಂ ಕುಡಿದು ಪದ್ಮಪಶ್ರೌಘಂಗಳಿ೦ 
ತಮ್ಮಣ್ಣಂಗೆ ನೀರಂ ತೀವಿಕೊಂಡು ಸರೋವರದಿಂದ 
ಪೊಳಮಟ್ಟು; ಪಂಪಭಾ, ೮. ೩೯ ವ) 


ತೀವಿಸು - ತುಂಬಿಸು (ತೊಟ್ಟನೆ ಪಜೆಸೀರೆಗಳಂ ಬೆಟ್ಟಾಗಿರೆ 
ಗುಹೆಯ ಬಾಗಿಲೊಳ್‌ ತೀವಿಸಿದಂ: ಧರ್ಮಾಮೃ, ೯. ೧೧೬) 
ತೀವು - ತುಂಬು (ಏನಂ ಪೇಟ್ಟುದೊ ಸಿರಿಯುದ್ದಾನಿಯಂ 


ಎಣ್ಣೆಯೊಳ್‌ ತೀವಿ ದೀರ್ಫಿಕೆಗಳಂ ಅಂತಾ ನೃಪತಿ ನಿಚ್ಚಲ್‌ 
ಅಯ್ದೂಜ್‌ ಆನೆಯಂ ಅವಗಾಹಮಿರಿಸುವಂ 
ಬೋದನದೊಳ್‌: ಪಂಪಭಾ. ೧. ೧೭) 

ತೀವ್ರ - ಹರಿತವಾದ; ಗಾಢವಾದ (ಮತ್ತ ಮಾತಂಗ ಪದನಖ 
ಖರ್ವಿತ ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ 
ತೀವ್ರ ಜ್ವಳನ ಆಸ್ಚಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 


೧೩೨ ೫೧) 
ತೀವ್ರಕರ - ಸೂರ್ಯ (ಬೊಬ್ಬುಳಿಕೆಗಳಂತೆ ತೋಟಿದುವು 
ತೀವ್ರಕರಂ ಕರಮೆಯ್ದೆ ಕಾಯ್ದು ಪಜಳಿಸುವ 


ಲೋಹಪಿಂಡಮನೆ ಭೋಂಕೆನೆ ನೀರೊಳಗರ್ದಿದಂತವೂಲ್‌: 
ಆದಿಪು, ೭. ೯೮) 

ತೀವ್ರಕಿರಣ - ಸೂರ್ಯ (ಪಿಂಗಿದುದು ಭೋಂಕನೆ ಕಟ್ಟಲೆ 
ದಿವ್ಯಬಾಣಮಂ ತರೆ ತಿರುವಿಂಗೆ ತೀವ್ರಕಿರಣ೦: ಪಂಪರಾ, 
೧೪. ೧೭೨) 


ತೀವ್ರದೀಧಿತಿ - ತೀವ್ರಕಿರಣ (ನಿಜತೇಜದಿಂ ಆಂತ ದೈತ್ಯರಂ 
ತಳವೆಳಗಾಗೆ ಕಾದಿ ಚಳಿತು ಎಯ್ದಿ ಬಲಲು 
ಅಪರಾಂಬುರಾಶಿಯೊಳ್‌ ಮುಲುಗುವ ತೀವದೀಧಿತಿವೊಲ್‌ ಆ 
ಕೊಳದೊಳ್‌ ಫಣಿರಾಜಕೇತನಂ ಮುಖುಗಿದಂ: ಪಂಪಭಾ. 
೧೩. ೭೪) 

ತೀವ್ರಾಂಶು - ಸೂರ್ಯ (ವಿಧುವಿಂದ೦ ವಿಬುಧೋತ್ಕರ 


ಪ್ರಿಯಕರಂ ತೀವ್ರಾಂಶುವಿಂದಂ ಪ್ರತಾಪಧನಂ: ಪುಷ್ಪ ಪ್ರದಂಪು, 
ಬ. 053 


ತೀವ್ರಾಸ್ತ - ತೀಕ್ಷ್ಣವಾದ ಬಾಣ (ಬಿಲ್ಲಾಳ್ತನಂ ಪೇಲ್ವಾಡೆ 
ಈ 9 ಉಂ 
ಉಜ್ವಲತೀವಾಸ್ತನಿಘಾತಪಾತಿತ ರಿಪುವ್ಥೂಹಂ: ಪಂಪಭಾ, ೫. 
ಮೆ 
೨೨) 


ತೀಣತ್‌ - ಕಬಳಿಸು (ತೀಳ್‌[ಉ]-ಕಬಳನೇ: ಶಬ್ದಮದ, ಧಾ 
೪೬೮) 

ತುಂಗ - ಎತ್ತರವಾದ, ದೊಡ್ಡದಾದ (ತುಂಗವನ್ಯಮತಂಗಜದಂತೆ 
ಆಘಾತ ನಿಪಾತಿತ ಸಲ್ಲಕೀಭಂಗಮಂ: ಪಂಪಭಾ, ೧. ೧೧೫) 

ತುಂಗಥೋಣ - ಉದ್ದ ಮೂಗು (ಕುವಲಯನಯನಂ 
ತುಂಗಘೋಣಂ.. . ನೃಪಸುತಂ ನೋಡೆ ಕಣ್ಣೆಡ್ಡಮಾದಂ: 
ಪುಷ್ಪದಂಪು, ೪. ೬೮) 


ತುಂಗವಂಶ - ಶ್ರೇಷ್ಠ ವಂಶ (ತುಂಗವಂಶಪ್ರಭವಂ 
ಚಕ್ರಾಧೀಶನೊಳ್‌ ಮಚ್ಚರಿಪವೊಲ್‌ ಎಸೆದಿರ್ದತ್ತು 
ರೌಪ್ಯಾಚಲೇಂದಂ: ಆದಿಷು, ೧೩. ೪೬) 

ತುಂಗತೆ — ಹಿರಿಮೆ (ತುಂಗತೆಯಿಂ ಕನಕಾಂಶು 


ಪಿಶಂಗತೆಯಿಂದಜೆಯಲಾದುದಿಲ್ಲ: ಅಜಿತಪು, ೪. ೪೯) 

ತುಂಗಭದ್ರೆ - ಅತ್ಯಂತ ಮಂಗಳಸ್ವರೂಪಳು, ಒಂದು ನದಿಯ 
ಹೆಸರು (ವಿಳಸಿತ ಕೃಷ್ಣವೇಣಿ ಸುಸರಸ್ವತಿ ಸನ್ನುತ ತುಂಗಭದ್ರೆ 
ಮಂಜುಳ ಕಪಿಲಾಂಗಿ: ಶಬರಶಂ, ೧. ೩) 

ತುಂಡ - ಬಾಯಿ (ಸಾರದೆ .. . ದುರಾಚಾರರ ತುಂಡಮಂ 
ಕೃಪೆವಿಹೀನರ ದುರ್ಮೊಗಮಂ: ೧. ೩೪); ಕೊಕ್ಕು 
(ವಿನತಾಪುತ್ರನ ವಜ್ರ ತುಂಡ ಹತಿಗಂ ಮೆಯ್ಯಾಂತು 
ಕಂಡ೦ಗಳುಳ್ಳಿನಂ ಅ೦ಗ೦ಗಳ೦ ಒಡ್ಡಿ ಒಡ್ಡಿ ತನುವಂ 
ಕೊಟ್ಟಂತು: ಪಂಪಭಾ, ೪. ೨೬) 

ತುಂಡಯುಗ - ಎರಡು ಕೊಕ್ಕುಗಳು (ತುಂಡಯುಗಂಗಳಿಂ 
ನೆಗಪಿಕೊಂಡು ಎರಡುಂ ಮಿಗೆ ಪಾಚಿ ಪೋಪ ಭೇರುಂಡ: 
ಲೀಲಾವತಿ, ೮. ೨೭) 

ತುಂತು - ತುರುಕು (ಪಲ್ಲಿಲಿವಾಯೊಳ್‌ ಕ್ರೀಡಾಕಂತುಕಮಂ ತುಂತಿ 
ತೊಟ್ಟ ತುಡುಗೆಯಂ ಕಳೆದೀಡಾಡಿ: ನೇಮಿನಾಪು, ೫. ೨ ವ) 

ತುಂತುಜಿಕ್‌ - ತುಂತುರು ಹನಿ (ನೊರೆಯಿ೦ ಬುದ್ದುದದಿಂ .. .. 
ತುಂತುಣೆಂ: ಗಿರಿಜಾಕ, ೧. ೪೭) 

ತುಂದಿಳ - ತುಂಬಿದ (ಕಟಕಮ೦ ಮೆಲ್ಲಮೆಲ್ಲನೊಡಗೊಂಡು 
ಬರ್ಪಂತು ಕೂರ್ಚಾಳ ತುಂದಿಳ ಜರತ್‌ 
ಸಾಮಂತಸಂದೋಹಕ್ಕಪ್ಪಯಿಸಿ: ಆದಿಷು, ೪. ೯೧ ವ) 

ತುಂಬ - ಹೆಚ್ಚು ಬಹಳ (ತುಂಬಿಯ ಬಣ್ಣಮುಂ ಕೃಷಿಯ 
ನರಯ್ದಿಲ ಬಣ್ಣಮುಂ ತುಂಬಮಾಗೆ ತಿಂಬಿದುದು: 
ಲೀಲಾವತಿ, ೫. ೫೬) 

ತುಂಬಕಿ -  ಕೆನ್ನೆಯೂದಿಸಿಕೊಂಡು ಹಾಡುವ ದೋಷ 
(ತು೦ಬುಕೀರಹಿತ೦ ಗಾಯಕಗಣಕಂಠರವಂ 
ಶ್ರಾವಕಮಧುರಸ್ಸಿಗ್ಗಮೆಸೆದುದು ಆಸ್ಥಾಯಿಕೆಯೊಳ್‌: ಆದಿಪು, 
೫. ೧೧) 

ತುಂಬಿ - ದುಂಬಿ, ಭ್ರಮರ (ಸೊಗಯಿಸಿ ಬಂದ ಮಾಮರನೆ ತಳ್ತ 
ಎಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ವ ಕೋಗಿಲೆಯೆ 
ಪಾಡುವ ತುಂಬಿಯೆ ನಲ್ಲರ ಒಳ್ಳೊಗಂ ನಗೆಮೊಗದೊಳ್‌ 
ಪಳಂಚಲೆಯೆ ಕೂಡುವ ನಲ್ಲರೆ ನೋಲ್ಬ್ಟಾಡೆ: ಪಂಪಭಾ, ೪. 
೨೮); ಸಿಹಿ ಸೋರೆಕಾಯಿ (ಅಲಾಬು ತುಂಬೀನಾಮಂ: 
ಅಭಿಧಾವ, ೧. ೮. ೨೧); ತಂಬೂರಿಯ ಬುರುಡೆ 
(ಚಂದಬಿಂಬಮಂ ತುಂಬಿ ಮಾಡಿ ಬಿಸತಂತುಸಿಂಜಿನಿಯಂ 
ತಂತಿ ಮಾಡಿ ಇಕ್ಸುಚಾಪದಂಡಮಂ ದಂಡಿಗೆ ಮಾಡಿ... 
ಬೀಣೆಯಂ ಬಾಜಿಸುವ ರತಿಯಂತಿರ್ದಳಂ ಕಂಡು: 
ನೇಮಿನಾಹು, ೬ ೧೬ ವ) 


೪೯೫ 


ತುಂಬೀಫಲ - ಸೋರೆಕಾಯಿ (ಮಣ್ಣೊಳ್‌ ಮೆತ್ತಿದ ತುಂಬೀಫಲಂ 
ನೀರೊಳಿಕ್ಕಿದಾಗಳ್‌ ನಿಲ್ಲದಂತೆ ಕರ್ಮಬಂಧಸ್ಥನಪ್ಪ 
ಜೀವಂ: ಜೀವಸಂ, ೧೧. ೯ ವ) 

ತುಂಬು - ಪೂರ್ತಿಮಾಡು ಹಾಗೂ ಹಣ್ಣುಹೂಗಳ ನಾಳ 
(ತುಂಬು - ಪೂರಣೇ, ವೃಂತ: ಶಬ್ದಮದ, ಧಾ ೪೮೮) 
ಕೆರೆಯ ತೂಬು (ಜಾತ್ಯಶ್ವದಂತೆ ಬೇಗಮಾಗಿ 
ಕೋಳಿಕಾಳಿಕಾಅನ೦ತೆ ಬಟೆವಟೆವಿಡಿದು ತುಂಬಿನ ನೀರಂ 
ಉರ್ಚಿದಾಗಳಂತೆ ಪರಿದು ಅಳುರ್ದುಕೊಳ್ಳುದಿದು 
ಪಂದಿವೇಂಟೆಯ ನಾಯ್‌: ಪಂಪಭಾ, ೫. ೪೬ ವ); 
ಆವೃತವಾಗು (ಎಳಮಾವು ಕೆಂದಳಿರ ಹೂವಿನ 
ಬಿಣ್ಣೊಜ*್‌ಯಿಂ ಬಟಲ್ಟು ತುಂಬಿಗಳಿನೆ ತುಂಬಿ ಕೋಗಿಲೆಯ 
ಬಗ್ಗಿಸೆ: ಪಂಪಭಾ, ೧. ೮) 

ತುಂಬುಕಂ - ಕಾತರದಿಂದ (ಪಾದಪಾತಂಗಳೊಳಂ ಕಾಣ್ಬನ್ನಂ 
ಎನ್ನ ಆನನಸರಸಿಜಮ೦ ತುಂಬುಕ೦ ಪಾಯುತಿರ್ಪೈ: 
ಲೀಲಾವತಿ, ೧೪, ೧೪. ೬೮) 

ತುಂಬುರಕೊಳ್ಳಿ - ತೂಬರೆ ಮರದ ಕೊಳ್ಳಿ (ಎಂಬುದುಂ 


ಹಿಡಿಂಬಂ  ಆಡಂಬರಂಗೆಯ್ದು ತುಂಬುರುಕೊಳ್ಳಿಯಂತೆ 
ಅಂಬರಂಬರಂ ಸಡಿಲ್ಲು: ಪಂಪಭಾ, ೩. ೧೭ ವ) 
ತುಂಬುವೆಜ್‌ - ತುಂಬಿದ ಚಂದ್ರ (ತುಂಬುವೆಜಯಿಂ 


ಪೊಅಪೊಣ್ಮುವ ಜೊನ್ನದಂತೆ .... 
ಸದ್ಗುಣಾಂಕನಾ: ರಾಜಶೇವಿ, ೧. ೮೩) 

ತುಟಿತ - [ಜೈನ] ಬಹು ದೊಡ್ಡ ಕಾಲಪ್ರಮಾಣ 
(ತುಟಿತಾಬ್ಧಪ್ರಮಿತಜೀವಿತನುಮಾಗಿ ನಾಲ್ಕನೆಯ ಕುಳಧರಂ 
ಪುಟ್ಟ: ಆದಿಷು, ೬. ೫೬ ವ) 

ತುಟ್ಟಿಸು - ಬಲಗುಂದು (ತುಡುಕಿ ತುಟ್ಟಿಸಿ ಕತ್ತರಿವಾಣಿಯಲ್ಲಿ 
ಕೆಯ್ದುಡುಕಿದವೋಲ್‌ .. .. ಬೆರಲ್‌ ಬಿರಿದುವಾ ಹರಿ ಮೆಯ್ಯ 
ಶಕ್ತಿಯಂ: ನೇಮಿನಾಷು, ೮. ೧೦೯) 

ತುಡನೆ - [ತುಡನ್‌.-ಎ] ಧರಿಸನೆ, ತೊಡಲೇ ಇಲ್ಲ (ಎನಗೆ. 
.ಮಣೌೆಯಂ೦ ಆಸೆವಡಲ್‌ ಎಂದು ಅದಟ೦ ಅಣಂ ಕುಡನೆ 
ಕವಚಮಂ ರಾಧೇಯಂ: ಪಂಪಭಾ, ೧೨. ೧೦೯) 

ತುಡಿಕು - ಮದ್ದಳೆಯನ್ನು ಬಾರಿಸಿ ಶಬ್ದ ಹೊರಡಿಸುವ ಒಂದು 
ಪರಿ (ಲಾಗು ಮೋಡಿ ಚಮತ್ಕಾರ ತುಡಿಕು ರಿಗೃವಣೆ 
ಪಹರಣೆಗಳೆಂಬ ನಾನಾ ಶಬ್ದಂಗಳಂ ಬಾರಿಸಿ: ಧರ್ಮಪ, ೨. 
೨೩ ವ) 

ತುಡಿಸು - ತೊಡಿಸು (ಕಾವ್ಯಭೂಷಣಾರ್ಥ ಅತಿಶಯಂ ಪ್ರಿಯರ್‌ 
ತುಡಿಸಿದ ಅರ್ಥವಿಭೂಷಣದಂತಿರೆ ಒಪ್ಪೆ ಪೇಟ್ಸಾತನದಾರೊ 
ನಾನಣಿಯೆಂ: ಲೀಲಾವತಿ, ೧. ೮೨) 

ತುಡು - ತೊಡು (ಮನೆಯಿಂದಂ ಪೂಸಲುಂ ಉಡಲುಂ 
ತುಡಲು೦ ಪೂವುಂ ತಂಬುಲಮುಂ ತಿಂಬಡ೦ಗಳು೦ 
ಬಂದುವು: ವಡ್ಡಾರಾ, ಪು ೧೧೬, ಸಾ ೨೦); ಹಿಡಿ (ಭೀಕರ 
ಬಾಣಮಂ ಆದ ವಿವೇಕದಿ೦ ಉರದೆಡೆಗೆ ತುಡದೆ ತಲೆಗೆಯಿ 
ತುಡುವಾ: ಪಂಪಭಾ, ೧೨. ೧೯೪) 

ತುಡುಕು - ಹಿಡಿದುಕೋ (ಹರಿಪೋತಮಂ ಬೆದಳುತುಂ 
ಕರಿಪೋತಂ ಅವುಂಡುಗರ್ಚಿ ಕೇಸರಿಣಿಯಂ  ಕೆಚ್ಚಲಂ 
ತುಡುಕುತಂ ಪರಿದತ್ತು: ಪಂಪಭಾ, ೭. ೮೦); ತುಂಬು 
(ಕಣ್ಣೆಳಗಂ ತಾನಲಘುಕುಚೆ ತುಡುಕುತಿರ್ದಳ್‌ 
ಸುಲಲಿತಕುಸುಮಾಳಿ ಮತ್ತೆ ಮೂಡಿತೆನುತ್ತುಂ: ಶಾಂತೀಶ್ವಪು, 
೧೦. ೧೩೪); ವಾದ್ಯ ಬಾಜನೆಯ ಒಂದು ಬಗೆ (ಜತಿ 


ಒಡರ್ಚುವುದೀ ಕೃತಿ 


ಜೋಕೆ ತುಡುಕು ಬೆಡಗಿನಿತು೦ಂ ಸಂಗತಿವಡೆಯೆ 


ವಾದನಕಳಾವತಿ ಬಾಜಿಸುತಿರ್ದಳ್‌: ಶಾಂತೀಶ್ಚಪು, ೧೩. 
೨೨೭) 

ತುಡುಗುಣಿ - ತೊಂಡು (ಗಂಡುನೆರೆದುಕೊಂಡು 
ತುಡುಗುಣಿಯಾಗಿ ಭಾಂಡಸಂಕರಗೆಯ್ಯುತ್ತಿರ್ಷದುಂ ಆ 


ಯಷಿಸ್ತೀಯರ್‌ ಪುಯ್ಯಲಿಡೆ: ಪಂಚತಂತ್ರ, ೩೬೬ ವ) 


ತುಡುಗೆ — ಆಭರಣ (ಒಂದೊಂದಣಜಿನೀ 
ತುಡುಗೆಗಳೊಂದೊಂದಗ್ಗಳಮಿವೆಂದು ಪದಿನಾಲ್ಕುಮಂ 
ಓರೊಂದನೆ ತೋಣಿ: ಆದಿಪು, ೧೩. ೩೧) 

ತುಡುಜೊಡರ್‌ - ಉರಿಯುವ ಸೊಡರು (ತುಡುಜೊಡರ್‌ 
ಅಲುಗೆಲ್‌ ಎಂಬಿವು ಪಡೆಯವು ಬಿಂದುವಂ 
ಉದಂತವೃತ್ತಿನಾಳ್ಮುಂ: ತಬ್ದಮದ, ೧೮೨) 

ತುಡುವ ಬಿಡುವ - [ಬಾಣವನ್ನು] ಬಿಲ್ಲಿನಲ್ಲಿ ಹೂಡುವ 
ಎಸೆಯುವ ಅಥವಾ ಪ್ರಯೋಗಿಸುವ (ಅಂಬರಂ 


ಬಾಣದಿಂದಂ ಮುಸುಕಿಟ್ಟಂತಾಗೆ ಬೇಗಂ ತುಡುವ ಬಿಡುವ 
ಸೂಟ್ಲ್‌ಯ್ಯ ಬೇಗ೦ಗಳಂ: ಪಂಪಭಾ, ೧೨. ೨೦) 

ತುಡುವಾ ಎ ತೊಡುತ್ತೀಯೇನು? ಹೂಡುವೆಯಾ? 
(ಆಕರ್ಣಾಂತಂ ತೆಗೆನೆಜೌದಾ ಕರ್ಣ೦ ಇಸಲ್ಕೆ ಬಗೆದೊಡೆ 
ಉಡುಗು ಉಡುಗು ಇಸಲ್‌ ಈ ಭೀಕರಬಾಣಮಂ ಆದ 
ವಿವೇಕದಿಂ ಉರದೆಡೆಗೆ ತುಡದೆ ತಲೆಗೆಯೆ ತುಡುವಾ: 
ಪಂಪಭಾ, ೧೨. ೧೯೪) 

ತುಡುವು - ಕೂಡಿಟ್ಟ ವಸ್ತು (ಈ ಪ್ರಕಾರದೊಳು ನಿಚ್ಚ ನಿಚ್ಚ 
ಬಂದು ತುಡುವಂ ತಿಂದು ಬೇಸರಿಸುತ್ತಿರೆ: ಪಂಚತಂತ್ರ, ೯೨ 
ವ) 

ತುಣವ - ಜಂಖಾ ಎಂಬ ವಾದ್ಯ (ಪಟುಪಟಹ ತುಣವ ಭಂಭಾ 
ಮರ್ದಳೆ ರುಲ್ಲರಿ ಮುಕುಂದ ತಾಳ ಕಾಹಳ ಶಂಖವಂಶ 
ವೀಣಾಸ್ವರಂಗಳೆಸೆಯೆ: ವಡ್ಡಾರಾ, ಪು ೮೪, ಸಾ ೨೮) 

ತುತಿ - [ಸ್ತುತಿ] ಹೊಗಳಿಕೆ (ಸ್ಫೋಟಕಂ-ಹೋಳಿಗೆ, ಸ್ತುತಿ-ತುತಿ: 
ಶಬ್ದಮದ, ೨೮೬ ಪು... . 

ತುತ್ತು - ತಿನ್ನು (ತೆಗೆದೀಂಟಲ್‌ ವಾರ್ಥಿ ಮಂಗಲ್‌ ದಿಗಿಭಸಮಿತಿ 
ತುತ್ತಲ್‌ ವಿರಿಂಚಾಭಾಂಡಂ ಮಿಗಿಲಲ್ಲು: ಜಗನ್ನಾವಿ, ೬. ೭೫); 
ಒಂದು ಸಲ ಬಾಯಲ್ಲಿ ತುಂಬುವಷ್ಟು (ಗ್ರಾಸ೦ ಕಬಳಂ 
ತುತ್ತು: ಅಭಿಧಾವ, ೧. ೧೬. ೮) 

ತುತ್ತೆತ್ತು - ತುತ್ತಿನ ಹಾಗೆ ಒಂದೇ ಸಲ ನುಂಗಿಹಾಕು, ಕೊಲ್ಲು 
(ಇರದೂರೂರ ಪೊಲಂಗಳೊಳ್‌ ಸುಟಿವರಂ ಸೀಟ್ಟೆಕ್ಕುತುಂ 
ಬಟ್ಟೆವೋಪರಂ ಎಬ್ಬಟ್ಟಿ ಕೊಲುತ್ತುಂ ಆಂತ ಭಟರಂ 
ತುತ್ತೆತ್ತುತಂತಿರ್ದ ಸಿಂಧುರವಿದ್ದಿಡ್ಛಯದಿಂದ ಸಿಂಧುವಿಷಯಂ 
ಪಾಟಾಗೆಯುಂ: ಶಾಂತೀಶ್ವಪು, ೩. ೭) 

ತುದಿ - ಕೊನೆ, ಆನಂತರ (ಪದಿನಾಖ ತಿಂಗಳಿಂದಂ 
ತುದಿಯೊಳ್‌ ಪದಿನೈದು ದಿವಸಮಾದೊಡೆ ಸುಯ್ದಂ: ಆದಿಷು, 
೬. ೪೩) 

ತುದಿಕೊಡಕೆ - 
ತುದಿಕೊಡಕೆಯನಕ್ಕೆ 
ಸಮಯಪ, ೯. ೪೬) 

ತುದಿಗೆಯ್ದು - ತುದಿಯವರೆಗೂ (ಪೋರ್ದು ನೆಯ್ದಿಲ ಕಾವಂ 
ತುದಿಗೆಯ್ದೆ ಸೀಳ್ವ ತೆಅದಿ೦ ಸೀಳ್ದ೦ ಜರಾಸಂಧನಂ: ಪಂಪಭಾ, 
೬. ೨೭) 


ಕಿವಿಯ ತುದಿ (ತುದಿಮೂಗನಕ್ಕೆ 
ಕೊಯ್ಯೆ ಕೊನರ್ವೊಡೆ ಅದಕ್ಕುಂ: 


೪೯೬ 


ತುದಿಯೆಯ್ದು - ಕೊನೆಗೊಳ್ಳು, ನೆರವೇರು (ತುದಿಯೆಯ್ದಿತ್ತೆನಗೆ 
ಎನ್ನ ಪೂಣ್ಕೆ ನಿನಗಂ ಪುಣ್ಕೋದಯಂ ಸಾರ್ಚಿ ಬಂದುದು: 
ಆದಿಹು, ೪. ೧೮) 

ಪ್ಪ - ಘೃತ (ತುಪ್ಪಮಂ ಕೊಟ್ಟು ನೀರಂ ಕೊಳ್ಳ 
ಗಾವಿಲನಂತಾಗಿ: ಧರ್ಮಾಮೃ, ೧೪. ೭೬ ವ) 

ತುಪ್ಪುಟಕ್‌ - ಪಕ್ಷಿಗಳ ಮೈಗೂದಲು (ಒಂದರ್ಥಕ್ಕೆ: ತುಪ್ಪುಆೌಂದು 


ಪಕ್ಕಿಯ ರೋಮಂ: ಶಬ್ದಮದ, ೩೩ ವೃತ್ತಿ ೬೨) 


(೮. 


ತುಪ್ಪೇಜು -  ಜಿಡ್ಡಾಗು (ತುಪೇಜಿದ ದರ್ಪಣದೊಳ್‌ 
ಪಜ್ಜಳಿಸಲಾರ್ಪುದೇ ಪ್ರತಿಬಿಂಬಂ: ಯಶೋಧಚ, ೧. ೬೬) 
ತುಬ್ಬು - ಕಳ್ಳನನ್ನು ಪತ್ತೆಮಾಡು (ತುಬ್ಬು-ಜೋರಸೂಚನೇ: 


ಶಬ್ದಮದ, ಧಾ ೪೮೭), ಸಿಕ್ಕಿಹಾಕಿಕೊಳ್ಳು (ಪುಡಿಕೆಯ 
ಮೊದದಂತೆ ತುಬ್ಬುತಿರ್ಪರ್‌ ಪಗೆವರ್‌: ಚಾವುಂಪು, ಪು, 
೧೬೦, ಪ. ೨೨) ಸೂಚಿಸು (ಕುಲಜರಂ ಉದ್ಭತರಂ 
ಭುಜಬಲಯುತರಂ ಹಿತರಂ ಈ ಸಭಾಮಧ್ಯದೊಳ್‌ 
ಅಗ್ಗಲಿಸಿದ ಮದದಿಂ ನಾಲಗೆ ಕುಲಮಂ ತುಬ್ಬುವವೊಲ್‌ 
ಉಜದೆ ನೀಂ ಕೆಡೆನುಡಿವೈ: ಪಂಪಭಾ, ೧೦. ೨೦) 

ತುಮುಕು - ಒಂದು ಚರ್ಮವಾದ್ಯ (ನೀರಸರಜಿವಂತೇನಿದು 
ತಾರೆಲೆಯೇ ಬೀದಿವಾಡೇ ತುಮುಕೇ: ಗಿರಿಜಾಕ, ೧. ೩೦) 

ತುಮುಲಕೇಳಿ - ಗದ್ದಲದಿಂದ ಕೂಡಿದ ಆಟ (ಆನಂತರಂ 
ತುಮುಲಕೇಳಿಯಿಂದೋರೊರ್ವರಂ ತುಳುಂಕಾಡುವಾಗಳ್‌: 
ಚಂದ್ರಪ್ರಹು, ೭. ೧೪೩ ವ) 

ತುಮುಟ್‌ - ಹೊರಕ್ಕೆ ಬರು (ಅಂತು ಮುಂಬಗಲ್ವರಂ ತುಮುಟ್‌ 


ಕಾದುವ ಸಮರಭರಂ  ಮನೋರಾಗಮಂ ಮಾಡೆಯುಂ 
ಮಮ್ಮಟೆಸಿ ಪಾಂಡವಕೌರವಬಲದ ಕಲಿಕೆಯ 
ಪ್ರಧಾನನಾಯಕರ್ಕಳ್‌: ಪಂಪಭಾ, ೧೩. ೩೭ ವ); 
ತೇಲುಗಣ್ಣು ಮೇಲುಗಣ್ಣಾಗು (ಧಾತ್ರಿಯ 


ಬಿಣ್ಣೆನಗೆಂದಿನಂದವಲ್ತು ಅಣಕಮಿದೆಂದು ಕಣ್‌ ತುಮುಆ* 
ಪೆರ್ಬೆಡೆಯಿ೦ ಮಣಿ ಸೂಸೆ ಬೇಸಟಿಂ ತಿಣುಕಿದ೦ಂ ಆನಲ್‌ 
ಉಮ್ಮಳಿಸಿ ಶೇಷನಶೇಷಮಹೀವಿಭಾಗಮಂ: ಪಂಪಭಾ, ೯. 
೯೯) 

ತುಯ್ಯಲ್‌ - ಪಾಯಸ (ಕುದಿಯುತ್ತಿರ್ದ ತುಯ್ಕಲಂ ತಣ್ಣತ್ತಾಗಿ 
ಆಣುವನ್ನೆಗಂ ಪಾರುತ್ತಿರ್ದು: ವಡ್ಡಾರಾ, ಪು ೬೪, ಸಾ ೨೨); 


ತೊವ್ವೆ (ಕ್ರಮದಿ೦ ಒಪ್ಪಿಡಿ ತುಯ್ಕಲಾಮಿಷಚಯಂ .. .. ಸಲೆ: 
ಸಮಯಪ, ೧೦. ೧೩೦) 

ತುರಂಗ - ಕುದುರೆ (ತುರಂಗಮೆನೆ ಕುದಿರೆ ಬಡಬೆ 
ವಾಮಿಯೆನಿಕ್ಕುಂ: ಅಭಿಧಾವ, ೧. ೧೪. ೨೨) 

ತುರಂಗತ್ಸ್ತ - ಕುದುರೆಯ ರೂಪ ಆ(ತುರಂಗತ್ವಂ ಎನಗೆ 
ಮೂಡಿದೊಡ೦ ಎನ್ನ ಕೆಳೆಯನೊಡಗೂಡಿ ಕಾಲಮಂ 


ಕಟಿಪುವಂತು .. . ನೋಡಿ: ಕಾದಂಸಂ, ೭. ೪೭ ವ) 

ತುರಂಗದಟ - ಚತುರ೦ಗದಳದಲ್ಲಿ ಒಂದು, ಕುದುರೆ ಸೈನ್ಯ 
(ತುರಗ೦ ನೂಣಜನಿತುಂ ತುರಂಗದಟಮೊಂದೊಂದರ್ಕೆ 
ನೂಳಾಳ್‌ ತಗುಳ್ಳಿರೆ ಬಲ್ಲರ್‌ ನಡೆ ನೋಡಿ ಕೂಡ 
ಪಡೆದತ್ತಕೋಹೀಕೀಸಂಖ್ಯೆಯಂ: ಪಂಪಭಾ, ೯. ೯೫) 

ತುರಂಗಮ - ಕುದುರೆ (ಮದಗಜ ಬೃಂಹಿತದ್ದನಿ ತುರಂಗಮ 
ಹೇಷಿತಘೋಷಂ ಆದಂ ಒರ್ಮೊದಲೆ ಪಯೋಧಿಮಂಥನ 
ಮಹಾರವಮಂ ಗೆಲೆ: ಪಂಪಭಾ, ೩. ೩೮) 


ತುರಂಗವದನ - ಕಿನ್ನರ (ಒರ್ವನೆ ಸಂಧಿಸಿ ಪೋದನಂದು 
ಪೆರಡವಿಯೊಳ್‌ ಆ ತುರಂಗವದನರ್ಕಳ ಬೆ೦ಬಟೆಯಂ: 
ಕಾದಂಬ, ೪. ೪) 

ತುರಂಗಸಾಧನ - ಅಶ್ವಸೇನೆ (ನೆಟ್ಟನೆ ಪದಿನೆಂಟು ಕೋಟಿವರೆಗಂ 
ತಳರ್ದತ್ತು ತುರಂಗಸಾಧನಂ: ಆದಿಪು, ೧೧. ೩೧) 

ತುರಂಗಸೈನ್ಯ -  ಕುದುರೆದಳ (ಭುಗಭುಗನೆ ಉರ್ಚಿಪಾಯ್ವ 
ಬಿಸುನೆತ್ತರ ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳ್‌ ಉಗಲೀಯದೆ 
ಅವ್ವಳಿಸಿ ಪೀರ್ವಿನಂ ಒರ್ಮೆಯೆ ಪೊಯ್ವ ಪೊಯ್ಲಳಿಂ 
ನೆಗೆದು ಮುಗಿಲ್ಲಳ್‌ ಇಟ್ಟೆಡೆಗಳೊಳ್‌ ತಲೆಗಳ್‌ ತೊಡರ್ದಿರ್ದು 
ಜೇನ ಪುಟ್ಟಿಗಳನೆ ಪೋಲ್ತುವು ಏಂ ಕಲಹ೦ ಅಚ್ಚರಿಯಾಯ್ತೊ 
ತುರಂಗಸೈೆನ್ಕದೊಳ್‌: ಪಂಪಭಾ, ೧೦. ೮೦) 

ತುರಂಗಿ - ಕುದುರೆ ಸವಾರ (ಓರ್ವರೊರ್ವರ೦ ಪೊಯ್ದರ್‌ 
ಮಾಮಸಕದೆ ಪಣಿದಂಬೊಯ್ದಂತಿಯಂ ಪಿಂಗದೆ 
ತುರಂಗಿಗಳ್‌ ಸಂಗರದೊಳ್‌: ಚಂದ್ರಪ್ರಹು, ೧೦. ೮೧) 

ತುರಗ - ಕುದುರೆ (ತುರಗ೦ ಯುಯು ಸಪ್ತಿ ಹಯಂ: ಅಭಿಧಾವ, 
೧. ೧೪. ೨೨) 

ತುರಗ ಬ್ರಹ್ಮಚರ್ಯ ದ ಹೆಣ್ಣು ಕೊಡುವವರಿಲ್ಲದೆ 
ಅನಿವಾರ್ಯವಾಗಿ ತಾಳುವ ಬ್ರಹ್ಮಚರ್ಯೆ (ವಿಧೃತ 
ತುರಗಬ್ರಹ್ಮಚರ್ಯತೆಯ ಮಸಕದಿಂ: ಕಾದಂಬ, ೮. ೪) 

ತುರಗರತ್ನ — [ಜೈನ] ಜೀವರತ್ನಗಳಲ್ಲಿ ಒಂದು 
(ಪವನಂಜಯಮೆಂಬ ತುರಗರತ್ನಮುಂ: ಆದಿಷು, ೧೧. ೩ 
ವ) 


ತುರಗಾರೂಢ - ಕುದುರೆ ಸವಾರ (ತುರಗಾರೂಢನೀ 
ಬರ್ಪನಸ್ಮದ್ಧರಣೇಶಂ: ಶಾಂತಿಪು, ೫. ೩೯) 
ತುರಗಾರೋಹಕ - ಕುದುರೆ ಸವಾರ (ಭಂಡಾರಿಗನಂತೆ 


ಆಯಮಂ ಪಿಡಿದು ಜೂದುಗಾಜನಂತೆ ಕವಡಿಕೆಯಂ ತೆಗೆದು 


ತುರಗಾರೋಹಕನಂತೆ ಆರೂಢಕ್ರಮಮಂ ಅಣೆದು: 
ಸುಕುಮಾಚ, ೩. ೬ ವ) 

ತುರಾಷಾಟ್ಬಡ್ಗ - ವಜ್ರಾಯುಧ (ತುರಾಷಾಟ್ಟಡ್ಲೋಪಮಮಪು 
ತೀಕ್ಷತರಚಿಕ್ರಂ ಸಾರ್ಗು೦ ಇನ್ನಾತನಂ: ಚೆಂದ್ರಪ್ರಹು, ೫. 
೩೫) 

ತುರಿತ - [ತ್ವರಿತ] ಬೇಗ (ತರುಣಿಯ ತೊಡರ್ದ ಅಂಗಲತೆಯಂ 
ಬಿಡಿಸಿ ತರಿಸಿ ತುರಿತದಿ೦ ಪೋಗಿ: ಲೀಲಾವತಿ, ೧೦. ೬೬ 
ವ) 

ತುರಿಪ - ತುರಿತ (ಪರಿಜನಮನಿತುಂ ತುರಿಪದೆ ಪರಿತಂದು 
ಇನ್ನೇವೆವೆಂದು  ಕಪ್ಪುರದ ರಜಂಬೊರೆದ ಕರಕಾಂಬುವ 
ತಳಿದು: ಆದಿಹು, ೪. ೧೭) 

ತುರಿಪಕಾಜ - ಆತುರಗಾರ  (ಬಿತ್ತರಿಪ ತುರಿಪಕಾಅಂ 


ಮಹಾಧರ್ಮದೊಳ್‌ ಮಚ್ಚರಕಾಅಂ ಭಾವಕೋತ್ಪಾದಕ ರಸಿಕ 
ಕವಿಸ್ತೋಮದೊಳ್‌ ನೇಮಿಚಂದಂ: ನೇಮಿನಾಪು, ೧. ೩೭) 
ತುರೀಯ - ನಾಲ್ಕನೆಯ; ಪರಬ್ರಹ್ಮಸ್ಥಿತಿಯ (ಅವಂ ತುರೀಯಂ 
ಅನಖಂಡನಿಜೋನ್ನತಚಿತ್ವಕಾಶಂ: "ಠಬರಶಂ, ೨. ೯೮) 
ತುರುಷ್ಕ - ಒಂದು ದೇಶ “(ಬರ್ಬರ ಪಾರಸೀಕ ಪಾರಿಯಾತ್ರ 
ಹಮ್ಮೀರ ಡೊಕ್ಕಾರ ತುರುಷ್ಕ ಮರುಪ್ರಭೃತಿ ಭೂಪಾಲಕರಿಂ 
ಭಯಾನಕರಸಮು೦ಂ .. .. ಪೇಟುತ್ತುಮಿರೆಯಿರೆ: ಜಗನ್ನಾವಿ, 
೨. ೩೯ ವ); ಸಾಂಬ್ರಾಣಿ [ಮರ] (ಸುದರ್ಶನಮೆಂಬ 
ಮಣಿಕುಟ್ಟಿಮಮಪ್ಪ ಬೊಡ್ಡಣ ಬಾವಿಯೊಳ್‌ ಕರ್ಪೂರ 


೪೯೭ 


ಕಾಳಾಗರು ತುರುಷ್ಕ ಇರವು ಚಂದನಾದಿ ಸುಗಂಧ 
ದವ್ಯಂಗಳಿಂ ಬೆರಸೆ: ವಡ್ಡಾರಾ, ಪು ೧೩೬, ಸಾ ೨೨) 

ತುರುಷ್ಕ ತಃ - ಅರಬ್ಬೀ ಠಾಕಣ, ತುರುಷ್ಕ ದೇಶದ ಕುದುರೆ 
(ಒಂದು ಲಕ್ಕ. ಮದದಾನೆಯುಮ೦ ಮೂಖು ಲಕ್ಕ 
ರಥಮುಮಂ ಒಂದು ಕೋಟಿ ತುರುಷ್ಠತುರಂಗಗಳುಮಂ 
ಪದಿನೆಂಟು ಕೋಟಿ ಪದಾತಿಯುಮ೦ ಅಲಸದೆ ಪೇಸೇಬ್‌ 
ಕೊಂದು: ಪಂಪಭಾ, ೧೧. ೧೯ ವ) 

ತುರ್ಯ - ನಾಲ್ಕನೆಯ ಅವಸ್ಥೆ (ಚರಮಂ ಪಾದಂ ತುರ್ಯಂ: 
ಅಭಿಧಾವ, ೨. ೧. ೭೦) 

ತುಲನ - ತೂಕಮಾಡುವುದು (ತೂಗು-ತುಲನೇ: ಶಬ್ದಮದ, ಧಾ 


೧೧೫) 

ತುಲಾಕೋಟಿ - ತಕ್ಕಡಿಯ ತುದಿಗಡ್ಡಿ (ಜಿನಂ ಕೇವಲ 
ವಿಪುಲತುಲಾಕೋಟಿಯಿಂ ತೂಗೆ ತನ್ನಂ:  ಪಂಪರಾ. ೧. 
೪೨) 

ತುಲಾದಂಡ - ತಕ್ಕಡಿಯ ಕೋಲು (ಧರೆಯಜೆಯಲೊಡಂ 
ತೂಗಲ್‌ ಧರೆಗೆ ತುಲಾದಂಡಮಲ್ತೆ ಮದ್ಭುಜದ೦ಡಂ: 


ಆದಿಹು, ೧೪. ೮೧) 

ತುಷಾರ - ಮಂಜು (ತತ್ಕಾಲೋಚಿತ ವಚನತುಷಾರಸೇಚನದಿಂ 
ಈಷತ್‌ ವಿಶ್ರಾಂತ ಜಿ೦ತಾಸಮುದ್ಧೂತ 
ಅಂತಃಶೋಕಸಂತಾಪಶ್ರಮೆಯಾಗಿ: ಪುಷ್ಪದಂಷು, ೩. ೮೪ 
ವ) 

ತುಷಾರಕರ -ಚಂದ್ರ (ಶೀತಳ ನಭೂಸ್ಥಳ ತಿಳಕ ತುಷಾರಕರ ಶಿಶಿರ 
ಶರದಭ್ರವಿಭ್ರಮ ದಶದಿಶಾಮಂಡಲಂ 
ಅರ್ಹದ್ದಾಸನೆಂಬೊಂ: ನೇಮಿನಾಹು, ೧. ೬೮ ವ) 
ಷಾರೋಪಳ - ಕರ್ಪೂರದ ಬಿಲ್ಲೆ (ತುರುಷ್ಠ ತುಷಾರೋಪಳ 
ಕಾಳಾಗುರು ತಕ್ಕೋಳ ಲವಂಗ ಪ್ರಮುಖ 
ಸುರಭಿಪರಿಕರಯುತಮಂ: ಪುಷ್ಪದಂಪು, ೧೧. ೪೫) 

ತುಷಿತ - [ಜೆ ೈನ] ಲೋಕಾಂತಿಕ ದೇವತೆಗಳಲ್ಲಿ ಒಂದು ಗುಂಪು 
(ಸಾರಸ್ವತ ಆದಿತ್ಯ ವಹ್ನಿ ಅರುಣ ಗರ್ವತೋಯ ತುಷಿತ 
ವ್ಯಾಬಾಧ ಅರಿಪ್ಟರೆಂಬ ಎಣ್ಣರುಂ ಲೋಕಾಂತಿಕದೇವರ್‌ 
ಬಂದು: ಆದಿಪು, ೯. ೬೦ ವ) 

ತುಪ್ಪಿ - ತೃಪ್ತಿ (ತನ್ನಿಷ್ಟವನ್ನ೦ ಉತ್ತರಮಕ್ಕುಂ ಧೃತಿ ತುಷ್ಟಿ ಪುಷ್ಟಿ 
ವಿಭವಂ ಸೌಭಾಗ್ಯಂ ಇಷ್ಟಾಂಗನಾ ಸುರತಂ ಕಾಂತಿ ಅಗುಂತಿ 
ಶಾಂತಿ ವಿಭವಂ ಭದ್ರ೦ ಶುಭಂ ಮಂಗಳಂ; ಪಂಪಭಾ, ೧೪. 
೬೫) 

ತುಪ್ಪಿವಡಿಸು - ಇ (ಧಾರ್ಮಿಕಂ ತುಪ್ಪಿವಡಿಸವೇಟ್ಕುಂ 
ಜೈನಂ: ಸಮಯಪ, ೫. ೧೪೨) 

ತುಹಿನ - ಹಿಮ (ತುಷಾರ ಹಿಮ ಪ್ರಾಲೇಯ ತುಹಿನ: ಅಭಿಧಾವ, 
೧. ೧. ೬೮) 

ತುಹಿನಕರ - ಚಂದ (ದಿಗ್ನಾಯಕಚೂಡಾಮಣಿ 
ಲಗ್ನೋದಯಶಿಖರನೊಪ್ಪಿದ೦ಂ ತುಹಿನಕರಂ: ಅಜಿತಪು, ೬. 
೪೧) 

ತುಹಿನ್ಷೋಣೀಧ್ರ - ಹಿಮವತ್ತರ್ವತ (ಎಲೇ ಇದಲ್ಲಿ 
ತುಹಿನಕ್ಷೋಣೀಧ್ರದ ಉತ್ತುಂಗಸಾನಗಳ್‌; ಶಬ್ದಮದ, ೬೬ ಪ್ರ 
೨ 

ತುಹಿನಗಿರಿ - ತುಹಿನಕ್ಷೋಣೀಧ್ರ (ಬಳಸಿರ್ದ ಅಭ್ರಾಳಿಯಿಂದಂ 
ತುಹಿನಗಿರಿಶಿಲಾಪಟ್ಟವೆ೦ಬಂತೆ ಚೆಲ್ದಾದ 


ಸಿತಮೃದುಳಪ್ರಚ್ಛನ್ನದಚ್ಛನ್ನ ಶಯ್ಯಾತಳ: ಕಾದಂಸಂ, ೧. ೨೮) 


ತುಹಿನಾಚಳ - ತುಹಿನಕ್ಷೋಣೀಭ್ರ (ಸುಂದರ ತುಹಿನಾಚಳ 
ಸಂಕ್ರಂದನಗಜ ಶಾರದಾಭ್ರ ತಾರಾದ್ರಿ ಪಯಃಕುಂದೇಂದು: 
ಸುಕುಮಾಚ, ೧. ೫೬) 

ತುಳಾಕೋಟಿ - ಕಾಲಂದುಗೆ, ನೂಪುರ (ಮದನ 
ಡಿಂಡಿಮರವಾಡಂಬರಮಾಳೋಳ ತುಳಾಕೋಟಿಕ್ಕಣಿತಮೆ 
ನಿಗಳಾಂದುಕಾರವಮಾಗೆ: ಆದಿಪು, ೧೧. ೨೦ ವ) 

ತುಳಾಡಿ - ಮಲ್ಲಯುದ್ಧದ ಒಂದು ವರಸೆ (ಡೊಕ್ಕರಂ ಚಡಿಕೆ 
ತುಳಾಡಿ ಪೊಟ್ಟಮುಡುಹ೦ ಮುಹಡಂ ದಣುವಟ್ಟಿಪಟ್ಟಿಸಂ 
ಎಂದು ಮಲ್ಲಮಾತಂ ಮಾಡಿ: ಅನಂತಪು, ೨. ೨೭ ಮತ್ತು 
೨೭ ವ) 

ತುಳಾಪುರುಷ - ತುಲಾಭಾರ, ತನ್ನ ತೂಕದ ಚಿನ್ನವನ್ನು ದೇವರಿಗೆ 
ಅರ್ಪಿಸುವ ವ್ರತ (ಪುರುಷೋತ್ತಮನ ತಂಗೆಯುಂ ತಾನುಂ 
ತುಳಾಪುರುಷಮನಿರ್ದು ಲೋಕಕ್ಕೆಲ್ಲಂ ಬಿಯಮಂ ಮೆಜ್‌ೌದು: 
ಪಂಪಭಾ, ೧೪. ೨೦ ವ) 

ತುಳಿವೆಡೆ - ಒಂದು ಬಗೆಯ ಬಟ್ಟೆ (ಕಾರೋಹಣದ 
ಕಕ್ಕರವಟಯಿಗೆಯ ಚಿತ್ರಾವಳಿಯ ಪರಿವೆಡೆಯ ತುಳಿವೆಡೆಯ 
ನೆಳಲಪಾಣಿಯ: ಆದಿಪು, ೪. ೩೪ ವ) 

ತುಳಿವೊಂದು -  ಮೈಲಿಗೆಯಾಗದ ್ಡ(ದ್ರುಮಪತ್ರಪಾತ್ರೆಯಂ 
ಸಮೆದು ಅದಅಲಲ್ಲಿ ತುಂಬಿ ತುಳಿವೊಂದದ ಪೂಗಳನೈದೆ 
ತುಂಬಿಕೊಂಡು: ರಾಜಶೇವಿ, ೧. ೧೨೭) 

ತುಳುಂಕು - ಹೊರಚೆಲ್ಲು (ಕಡೆಗಣ್ಣೊಳ್‌ ತುಳುಂಕಿಯುಂ 
ಕದಪಿನೊಳ್‌ ಪೊಂಪುಟೆವೋಗಿಯು೦ ಭ್ರೂವಿಭ್ರಮದೊಳ್‌ 
ಪೊನಲ್ವರಿದುಂ: ಆದಿಷು, ೭. ೧೨೬ ವ) 

ತುಳುಂಕುಗುಟ್ಟು — ಹೆಚ್ಚಾಗಿ 
(ಆಕೆಗಳಂಗೋಪಾಂಗದೊಳಿಂತು ನಾಟ್ಯರಸಮೆ 
ತುಳುಂಕುಗುಟ್ಟಿ: ಆದಿಷು, ೭. ೧೨೬ ವ) 

ತುಳುಕುನೀರಾಡು - ನೀರು ಚಿಮುಕಿಸಿ ಆಟವಾಡು (ರಾಗದಿಂದ 
ಈಸಿದ೦ ದೊಮ್ಮಳಿಸಿ ತುಳುಕುನೀರಾಡಿದಂ: ಸುಕುಮಾಚ, ೯. 
೪೩) 

ತುಳುನಾಡು - ಒ೦ದು ದೇಶ (ತುಳುನಾಡ ಸತ್ತ ಮನೆಯವರಂತೆ 
ಪಟಯಿಸುವರ್‌ ಕುತ್ತಂಬಡೆದವರಂತೆ ಬೀಟ್ಟರ್‌: ಧರ್ಮಾಮ್ಮ 
೩. ೪೯ ವ) 

ತುಳ್ಳು - ತುಳುಕಾಡುವಂತೆ ಮಾಡು (ನೀಂ ಇನಿಸು ಕಾಲ 
ಇರ್ದೆಯಪ್ಪೊಡೆ ಏ ತೊದಳೊ ಸರೋವರಾಂಬುವನಿತಂ 
ತವೆ ತುಳ್ಳಿ ರಸಾತಳಂಬರ೦ ಬೆದಕಿಯು೦ ಎಂ೦ತು೦ ಅಪ್ಪಳಿಸಿ 
ಕೊಂದಪೆಂ: ಪಂಪಭಾ, ೧೩. ೮೦) 

ತುಣಿ - ನವೆ, ಕಜ್ಜಿ (ತುಜಿಯಾದೊಡೆ ಫಣಿಯೆಂಬರ್‌ 
ಮತಿಹೀನಜನರದೇನ೦ ಮಾಡರ್‌: ಸಮಯಪ, ೯. ೨೫) 

ತುಚೆಪ - ವೇಗ (ನೆಲದೊಳಿರ್ದಳಂ ಎತ್ತಿ ಪಾಸಿನೊಳ್‌ ಪಟ್ಟಿರಿಸಿ 
ತುಣಿಪಸಿಂ ತಣ್ಣಳಸದ ಆಲಿನೀರುಮಂ ಮೆಲೆ 
ಸೂಸುತ್ತುಂ: ಲೀಲಾವತಿ, ೧೦. ೭೪ ವ) 

ತುಣಿಪಗಾರ್ತಿ - ಕಾಮಾತುರೆ (ವನದೊಳಗೊರ್ಬನೆ ಬರ್ಪ 
ಮಾನಮದನನಂ ಕಂಡು ಕೈಗಚೆಯೆ ಕಣ್ಸೋಲ್ತು 
ಕಾಮಕಾತರೆಯಾಗಿ ತುಜೆಪಗಾರ್ತಿ ಕೂರ್ತು ನಿತ್ತರಿಸಲಾಅದೆ: 
ಲೀಲಾವತಿ, ೧೪. ೧೦೫ ವ) 

ತುಚೆಸು.. - ಕೆರೆ, ನೇವರಿಸು (ತಗುಳ್ಳೊದೆವಾವಂ ತುಳಿಸು 
ತಳೆಯಿಕ್ಕು ತಡೆಯದೆ ಮುಉುವ೦ ಸುರಿ ಎಂಬ ಸರಮೆ 
ತುಖಗಾರ್ತಿಯರಾ: ಲೀಲಾವತಿ, ೫. ೧೦೪) 


ತುಳುಕಾಡು 
ತೀವಿ 


೪೯೮ 


ತುಜು - ಹಸು (ತುಉು ಪರಿವಾಗಳ್‌ ಎಮ್ಮ ಪೆಣನಂ ತುಟೆದುಂ 
ಪರಿಗು೦ ದಲ್‌ ಎಂದು ಚಃ ತುಖಗೊಳೆ ಬಾಟಂ ಎಂದು 
ತುಜಗೋಳೊಳೆ ಸಾವುದು ಸೈಪಿದೆಂದು ಪಾಯ್ದು ಅಜಿಕೆಯ 
ಗೋವರ್‌ ಅಣ್ಮೆ ಬರೆ: ಪಂಪಭಾ, ೮. ೯೫) 

ತುಣುಂಗಲ್‌ - ಗುಂಪು (ಆತಂಗೆ 
ಬಂಬಲುಮಾಗೆ ಬೀಸುವ ಚಾಮರದ 
ದೆಸೆದೆಸೆಗೆಸೆವಂತೆ: ಆದಿಪು, ೧೧. ೫ ವ) 


ತುಜುಂಗಲು೦ 
ಪೊಳೆಪುಗಳೆ 


ತುಯುಂಗು - ಒತ್ತಾಗಿ ಸೇರು (ನೆಗೆದ ಅಟ್ಟಾಳಕಜಾಲದ 
ಸೊಗಯಿಪ ಹರಿನೀಳ ಚೂಳಿಕಾವಳಿಯೊಳ್‌ ತಾರಗೆಗಳ್‌ 
ತುಣು೦ಗಿ  ಮಿಜುಗುವುವು ಅಗಲದೆ ತೆತ್ತಿಸಿದ ಮುತ್ತುಗಳ 


ಮೊತ್ತದವೋಲ್‌: ಶಾಂತೀಶ್ವಪು, ೧೩. ೧೫೩) 

ತುಜು೦ಂಬು - ಕೂದಲ ಮುಡಿ (ತೋರಮಲ್ಲಿಗೆಯ ತುಜುಂಬು 
ರಾಹು ತವೆ ನುಂಗಿದ ಚಂದ್ರನಂ ಒಯ್ಯನೊಯ್ಯನೆ 
ಅ೦ದುಗುಟ್ಟವೊಳ್‌ ಒಪ್ಪಿರಲ್‌: ಪಂಪಭಾ, ೭. ೮೮); ತುಂಬು 
(ನಿಚೆವಿಡಿದುಟ್ಟ ದೇವಾಂಗವಸ್ತಾಪಶಾಖೆಯಂ ತುಖಂಬಿ 
ಮಿಕುಪ ಪರಿಮಳಮಂ ಉಗುಳ್ವ ಮಂದಾರ ಕುಸುಮಂಗಳಿಂ: 
ಧರ್ಮಪ, ೩. ೬೮ ವ); ಮುಡಿದುಕೊ (ಕಾಡ ಅಲರಂ 
ತುಜುಂಬಿ ಚಂದನದೊರಳಲ್ಲಿ ಪೊಯ್ದು ಬಿದಿರಕ್ಕಿಯಂ ೫ 
ಪಾಡಿದಳ್‌ ಪುಳಿಂದಿ: ಲೀಲಾವತಿ, ೮. ೩೦) 

ತುಜುಕಾರ - ದನ ಕಾಯುವವನು (ಹಿಂದೆ ಕಡಂಗಿ ತೇರಂ 
ಎಸಗು ಎ೦ಬವ೦ ಅಂಬಿಗ೦ ಆಜಿರಂಗದೊಳ್‌ ಮುಂದೆ 
ಸಮಾನನಾಗಿ ಬೆಸದೆ ಇರ್ಪವನು೦ ತುಜುಕಾಅನಾಗೆ ಮತ್‌ 


ಸ್ಯಂದನಜೋದನಕ್ರಮಮದು೦ ಪೊಲೆಯಂಗೆ ಅಮರ್ದು 
ಇರ್ಕುಂ: ಪಂಪಭಾ, ೧೨. ೯೪) 

ತುಜುಕಾರ್ತಿ - ಹಸು ಕಾಯುವವಳು (ನಸುವಾಡಿದನೆಲ್ಲ 
ನಿಡುವೊಡೆಗಳಿ೦ ತುಹುಕಾರ್ತಿಯರ್‌ ತಿಣಿದು ತಂದು: 
ಲೀಲಾವತಿ, ೫. ೫೯ ವ) 

ತುಳುಕು - ಬಲವಂತವಾಗಿ ಒಳಸೇರಿಸು  (ತುಖುಕು- 


ಗಾಢಪ್ರವೇಶೇ: ಶಬ್ದಮದ, ಧಾ ೪೨) 

ತುಜುಗಲ್‌ - ಗುಂಪು (ಪೊಸಸಂಜೆಮುಗಿಲ ತುಜುಗಲ್‌ 
ಮುಸುಕಿದುದು ಪಯಃಪಯೋಧಿಯೆಲ್ಲಮಂ: ಆದಿಹು, ೭. 
೮೭); ಗೊಂಚಲು (ಪಣ್ಗೊಲೆಯಿ೦ ಬಳ್ಳುವ ಕೌಂಗು 
ಕಾಯ್ದುಜುಗಲಂ ಪೇಣಿರ್ದ ಚೆಂದೆಂಗು: ಆದಿಪು, ೧. ೬೭); 
ದಟ್ಟಣೆ (ಪದವಿನ್ಯಾಸದ ತುಣುಗಲ್‌ ಪೊದಳೆ ಲಯಂಬೆರಸು 
ರಂಗಮಂ ಬಳಸಿದನಾ ತಿದಶನಾಥಂ ಅಳೆವವೊಳ್‌ 
ಉದನ್ವದಾವೇಷ್ಟಿತಾಖಿಳಾವನಿತಳಮಂ: ಆದಿಷು, ೭. ೧೧೯) 

ತುಜುಗಾ - [ತುಜು-ಕಾ] (ತುಜುಗಾವ ಗೋವರಂ೦ ಮತ್ತಜೆಕೆಯ 
ಕಬ್ಬಿಲರಂ ಎಯ್ದೆ ಬೆಸಗೊಳುತುಂ: ಧರ್ಮಾಮೃ. ೮. ೧೫) 

ತುಜುಗಾರ - ಹಸು ಕಾಯುವವನು, ಗೊಲ್ಲ (ಒರ್ವರಿ೦ ಒರ್ವರೆ 
ಮಿಕ್ಕು ಪಾರ್ದು ಸಾರ್ದು ಇಸೆ ತುಜುಗಾಅರ್‌ ಅಂದು 
ಇನಿಸು ಬಳ್ಗಳನಾದುದು ಅದೊಂದು ಕಾಳಗಂ: ಪಂಪಭಾ, ೮. 


೯೩) 
ತುಜುಕಾರ್ತಿ — ಗೊಲ್ಲ ಹೆಂಗಸು (ಪಾಮರಿಯರ 
ಪೆರ್ಮುಡಿಯಿನಲ್ಲೊಕ್ಕು ನಸುವಾಡಿದನೆಲ್ಲ ನಿಡುವೊಡೆಗಳಿಂ 


ತುಜುಕಾರ್ತಿಯರ್‌ ತಿಜಿದು ತಂದು: ಲೀಲಾವತಿ, ೫. ೫೯ 
ವ) 

ತುಜುಗಾರ್ತಿ - ದನ ಕಾಯುವಳು (ತಗುಳ್ಳೊದೆವಾವಂ ತುಸು 
ತಳೆಯಿಕ್ಕು ತಡೆಯದೆ ಮುಜುವ೦ ಸುರಿ ಎಂಬ ಸರಮೆ 
ತುಜುಗಾರ್ತಿಯರಾ: ಲೀಲಾವತಿ, ೫. ೧೦೪) 


ತುಖುಗು - ಒತ್ತಾಗಿ ಸೇರು (ಪಿರಿಯ ಪರಿವುಗಳ ಸುತ್ತಿದ 
ಪರಿಕಾಲ್ಗಳ ತುಜುಗಿದ ಅಣ್ಣಗಳ ತೀವಿದ ಪೊಕ್ಕರಣೆಗಳ 
ನೆಜದ ಕೆಗಳ ಸರೋವರಂಗಳ ಬೆಡಂಗು ಅಗುಂದಲೆ 
ಪುರದೊಳ್‌: ಸುಕುಮಾಚ, ೯. ೫೧) 

ತುಖುಗೆಮೆ - ಒತ್ತಾದ ರೆಪ್ಪೆಗೂದಲು (ಒಳಪೊಯ್ಯಲ್‌ ನಿನ್ನಂ ಆ 
ಕನ್ನೆಯ ತುಳುಗೆಮೆಗಳ್‌ ಸುತ್ತಲುಂ ನಿನ್ನಂ ಆ 
ಕೋಮಳೆಯಂದಂಬೆತ್ತ ಸುತ್ತುಂಗುರುಳಳವಡಿಸಲ್‌ ನಿನ್ನಂ: 
ಆದಿಷು, ೪. ೨೧) 

ತುಣುಗೆಮೆಗಣ್‌ - ದಟ್ಟ ಕೂದಲ ರೆಪ್ಲೆಯುಳ್ಳ ಕಣ್ಣು 
(ತುಜುಗೆಮೆಗಣ್ಣ ನೋಟ್ಟನಯನಂ ವೆಳರ್ವಾಯ 
ಬೆಡಂಗಿನೊಳ್ಳುಂ: ಹರಿವಂಶ, ೩. ೪೫) 


ತುಜುಗೆವೆ -. ತುಣುಗೆಮೆ (ತುಖುಗೆವೆ. ನಿಂದು ನೋಡೆ 

ಕಡೆಗಣ್ಣಿದಿರ್ಗೊಳ್ಳ ಅಳಿಪು ಆಡೆ ಪೊಕ್ಕು ಸೈಪೆಆೌದಿದಿರ್ಗೊಳ್ಳ 
ಲ್ಲೆಯಿದಿರ್ಗೊಂಡುದು ಕೂಟದ ಕಾಯ್ದಿನೋಪರಾ: 

ನೇಮಿನಾಪು, ೨. ೩೭) 

ತುಜುಗೊಳ್‌ - ದನಗಳನ್ನು ಹಿಡಿ (ವಿರಾಟನಿರ್ಪ ಅಜೆಕೆಯ 
ಪಟ್ಟಣಂ ನಮಗೆ ಇದೇ ಪಿರಿದಪ್ಪುದು ತಳ್ಳದೆ ಎಯ್ದಿ ನಾಂ 
ತುಖವನೆ ಕೊಳ್ಳಂ ಅಂತು ತುಜುಗೊಂಡೊಡೆ 
ಪಾಂಡವರಿರ್ಪ ಗಂಡರೇ: ಪಂಪಭಾ, ೮. ೮೯) 

ತುಜುಗೋಳ್‌ - ಗೋಗ್ರಹಣ, ದನಗಳನ್ನು ಕದ್ದೊಯ್ಯುವಾಗ 
ಮಾಡುವ ಹೋರಾಟ (ತುಜು ಪರಿವಾಗಳ್‌ ಎಮ್ಮ ಪೆಣನಂ 
ತುಟಿದುಂ ಪರಿಗುಂ ದಲ್‌ ಎಂದು ಚಃ ತುಖುಗೊಳೆ ಬಾಲಂ 
ಎಂದು ತುಜಗೋಳೊಳೆ ಸಾವುದು ಸೈಪಿದೆಂದು ಪಾಯ್ದು 
ಅಣೆಕೆಯ ಗೋವರ್‌ ಅಣ್ಣಿ ಬರೆ: ಪಂಪಭಾ, ೮. ೯೫) 


ತುಜುಚ - ಕಜ್ಜಿ ಇರುವವನು (ಸಾವ೦ ಬಯಸುವ ತೊನ್ನರುಂ 
ತುಜುಚರುಂ೦  ಮಹಾರೋಗಿಗಳುಂ ತಿಂದವರ್‌ 
ನಿರೋಗಿಗಳಾಗಿ: ಧರ್ಮಪ, ೭. ೪ ವ) 


ತುಖುಚೆ - ನವೆಯುಂಟುಮಾಡುವ ಒಂದು ಸಸ್ಯ (ಜಾದಿಯರಲ್ಲೆ 
ಜವಾದಿಯನೊಲವಿ೦ ಮೇದಿಪರಲ್ಲದೆ ಕಾಟ್‌ ತುಜುಚೆಗದಂ 
ಮೇದಿಪರೇ: ಅನುಭವ, ೩೯) 

ತುಖುನೆಲೆ — ದನಗಳ ಕೊಟ್ಟಿಗೆ 
(ಮಾನವವಂದನನುಂಮಕರಂದನುಂ ಆ ತುಜುಪಟ್ಟಿಯ 
ತುಣುನೆಲೆಯೊಳ್‌ ನಿಂದು ನೋಡುತ್ತುಮಿರೆ: ಲೀಲಾವತಿ, ೫. 
೮೫ ವ) 

ತುಜುಪಟ್ಟಿ - ದನಗಳ ಹಟ್ಟಿ (ಗೋಟ್ಟೇ-ತಜುಪಟ್ಟಿಯೊಳ್‌: 
ವಡ್ಡಾರಾ, ೧೮೦. ಸಾ. ೪) ಗೊಲ್ಲರ ಹಟ್ಟಿ (ಕೆಲಕಾಲಂ 
ಉಗ್ರೋಗ್ರ ತಪಶ್ವರಣಂಗೈದು ಮತ್ತೆ ಪಾಟಳೀಪುತ್ರದ ಸಾರೆ 
ಸೋಣೆಯೆಂಬ ತೊಯ ತಡಿಯಲ್ಲಿರ್ದ ತುಜುಪಟ್ಟಿಯೊಳ್‌ 
ವಿಹಾರಿಸುತ್ತುಂ ಬಂದಿರ್ದರ್‌: ವಡ್ಡಾರಾ, ಪು ೧೯೧, ಸಾ 
೧೯) 

ತುಜುಪಳ್ಳಿ - ಗೊಲ್ಲರ ಹಳ್ಳಿ (ಚಂದ್ರವಾಹನನ ಕೀಲಾರಿಗಳ 
ವೀರಪೂರ್ಣನೆಂಬೊಂ ಒಂದು ದಿವಸಂ ಅಲ್ಲಿಯ 
ತುಜುಪಳ್ಳಿಯ ಗೋವುಳಿಗರೊಳ್‌ ತೋಟಿಗೆಯ್ದು: 
ಸುಕುಮಾಚ, ೭. ೩೫ ವ) 

ತುಜುಬು - ಮುಡಿದುಕೊ (ರತಿಗೆ ಮುಡಿಯಲ್ಕೆ ಮದನಂಗೆ 
ತುಜುಬಲ್ಕಿರ್ದುದೆಂದು ಮಧು ಸುಟಿವ ಮಧುವ್ರತಮುಮಂ: 
ಆದಿಹು, ೧೧. ೧೧೧); 


೪೯೯ 


ತುಣುವೆ - ಒಂದು ಹೂವಿನ ಗಿಡ (ಪೊ೦ಗಳನೆ ಗೋಪಿಯರ್‌ 
ಕೆದಜೆದದೋಲ್‌ ತುಜುವೆಯ ನೆಗ್ಗಿಲ ಪೂಗಳ್‌ 
ಎಸೆದಿರ್ಕುಂ: ಲೀಲಾವತಿ, ೫. ೯೯) 

ತುಟೆ - ಕಾಲಿಂದ ಮೆಟ್ಟು (ತುಟಿ-ಪಾದಸಂಘಟ್ಟನೇ: ಶಬ್ದಮದ, 
ಧಾ ೯೨೬); ನಾಶಪಡಿಸು (ರಿಪುಸೇನೆಯಂ ತುಟಿದು 
ತೊಟ್ತುಟೆ ಮಾಡುವೆಂ: ಪಂಪಭಾ, ೧೩. ೪೪) 

ತುಟೆಕಲ್‌ - ಬಾಡಿಹೋಗುವುದು (ಒಂದರ್ಥಕ್ಕೆ: ತುಟೆಕಲೆಂದು 
ಸೊಪ್ಪಾದುದು: ಶಬ್ದಮದ, ೩೩ ವೃತ್ತಿ ೬೩) 

ತುಟೆಲ್‌ - ಶೌರ್ಯ (ತುಚೆಲಳವಾಂತು ನಿಂದ ಮಿಗಬೇರನನಿಕ್ಕಿ 
ಪೊಣರ್ಕೆಗಾರ್ಪು ಸಂಗಳಿಸಿ ಇದಿರಾಂತ: ಶಬರಶಂ, ೫. ೯); 


ನಮಸ್ಕಾರ ಯ(ಬ್ರಹ್ಮಯಷಿಯರೆಲ್ಲರುಮ೦ ಬರಿಸಿ ತುಟೆಲ 
ಪರಕೆಯ ಸಮಾನ ಪಶಿಪತ್ತಿಯಿಂ ಕಿಚೆವಿರಿಯರಜೆದು 
ಪೊಡೆವಟ್ಟು: ಪಂಪಭಾ, ೬, ೩೩ ವ) 

ತುಟೆಲಸಂದಂ - ವೀರ (ಾಪೀವುದು ಎಂದು ಕಳೆವ 
ತುಟೆಲಸಂದಂ ಕರೆದಂತೆ ಸಂಸಾರದೊಳಾರುಂ ಶರಣಿಲ್ಲ: 
ಹರಿವಂಶ, ೧೦. ೩೧ ವ) ಪಂಚಮವರ್ಣದವನು 


(ಎರಡರ್ಥಕ್ಕೆ: ತುಟಿಲಸಂದನೆಂದು ವೀರನುಂ ಪಂಚಮನುಂ 
ಅಕ್ಕುಂ: ಶಬ್ದಮದ, ೩೩ ವೃತ್ತಿ ೧೪೬) 

ತುಟೆಲಾಳ್‌ - ಪರಾಕ್ರಮಿ (ಆಯಮಿಲ್ಲದ ತುಟೆಲಾಳ್‌ ಫಲಮಿಲ್ಲದ 
ತರು ಶೀತಲಜಲಮಿಲ್ಲದ ಪೂಗೊಳ೦ ಮನಂಗೊಳಿಸುಗುಮೇ: 
ಅಜಿತಪು, ೬. ೯೫) 


ತುಟೆಲಾಳ್ಲನ - ಶೌರ್ಯ (ತುಟಿಲಾಳನಮಂ ಬಂದೀಗಳೆ 
ನುಡಿದೊಡೆ ಪೋಗಿ ತಂದು 
ಕುರುಪತಿಯಿಂತಗ್ಗಳಿಕೆಯನೇಜೆಸಲಕ್ಕುಮೆ: ಕರ್ಣನೇಮಿ, ೯. 
೨೫) 

ತುಟೆಲ್ಲೆಯ್‌ - ನಮಸ್ಕಾರಮಾಡು (ಆ ನಂಜುಗೊರಲನ 


ಗಾಡಿಯಂ ನೋಡಿ ಬಗೆಯೊಳ್‌ ಅಚ್ಚರಿವಡುತು೦ ಬಂದು 
ತುಟೆಲ್ಲೆಯ್ದು ಕೈಗಳ೦ ಮುಗಿದು: ಕಬ್ಬಿಗಕಾ, ೧೩೧ ವ) 

ತುಟಿವು - ತುಳಿಯುವಿಕೆ (ಖಳನ ತುಟಿವುಮಂ ಸೋಂಕುವನಾರ್‌ 
ಅವಧಾರಿಪರ್‌: ಆದಿಪು, ೪. ೬೭) 

ತೂಂಕಂಗೊಳ್‌ - ಮೂರ್ಛೆ ಹೋಗು 
ಕನತ್ವಿಂಜಲ್ಪಮುತ್ತಲಮೊಂದಂ ಜನಪತಿ 
ತೂಂಕಂಗೊಂಡಂ: ಶಾಂತಿಪು, ೬. ೯೨) 

ತೂಂಕಡಂ ಕಾಣ್‌ - ತೂಕಡಿಸು (ಗಟಪುವ ಗಿಳಿಯಂ 
ತೂಂಕಡಂ ಕಾಣಲೀಯಳ್‌: ನೇಮಿನಾಪು, ೩. ೧೦೬) 

ತೂಂಕಡಿಕೆಗಣ್‌ — ನಿದ್ದೆಗಣ್ಣು (ಕಳ್ಳನೆಂದು 
ತೂಂಕಡಿಕೆಗಣ್ಣಿಂದಾಕೆಯ  ಮುಂದಲೆಯನಡಸಿ ಹಿಡಿದು: 
ಧರ್ಮಾಮೃ, ೨. ೩೦ ವ) 

ತೂಂಕಡಿಸು - ತೂಕಡಿಸು, ನಿದ್ದೆಯಿಂದ ಜೂಗರಿಸು (ಮರೆದು 
ತೂಂಕಡಿಪ ವನ್ಯಮೃಗಂಗಳ ಮಗ್ಗುಲೊಳ್‌ ತೆರಂಬಿರಿದು 
ಹಿಮಾಂಶು ರಶ್ಮಿಗಳಿ೦ ಉಜ್ಜಳಿಸಿರ್ದ ಉಟಜಾಂಗಣಗಳೊಳ್‌: 
ಕಾದಂಬ, ೧. ೨೪೧) 

ತೂಂಕಡು - ಜೋಂಪು, ನಿದ್ದೆ (ಪನಿಪುಲ್ಲಂಬುಕಣ೦ಗಳಂ 
ಕೆದಳುತು೦  ಕೋಕಂಗಳೊಳ್‌ ರಾಗಮಂ ನನೆವೊಯ್ದು 
ಉಣ್ಮಿಸುತುಂ ಪತತ್ರಿಗಳೊಳಗಿರ್ಪಾ ತೂಂಕಡಂ ನೂಂಕುತುಂ 
ತಣ್ಣನೆ ತೀಡಿತ್ತೆನಸುಂ ಪ್ರಭಾತಮಯ ಪ್ರೋದ್ಧೂತ 
ಶೀತಾನಿಳಂ: ಶಾಂತೀಶ್ವಷು, ೧೧. ೯೪) 

ತೂಂತಿಡು - ತೂತು ಮಾಡು (ಆತನ ಕೆಲದೊಳ್‌ ಜಾಳಪಟಂ 
ತೂಂತಿಟ್ಟಂತೆ ಸಂದಣಿಸಿ ನಿಂದ ಗೋಪಕುಮಾರರ ಅಣೀಯ 


(ವಿಷವಿಷಮ 
ಕಂಉಗೊಂಡು 


ನಡುವೆ: ಪಂಪಭಾ, ೧೦. ೫೭ ವ); ತುಂಬು (ಎನಸುಂ 
ಭಿನ್ನ ಘಟಕ್ಕೆ ತೂಂತಿಡುವುದೇ ನದ್ಯಾದಿಗಳ್‌: ನೇಮಿನಾಪು, 
೪. ೫೭) 

ತೂಂತು - ತುರುಕು (ನವರಕ್ತಾಸಕ್ತ ನಕ್ತಂಚರೀಮುಖದೊಳ್‌ 
ತೂಂತುವುದಾಂತರಂ ದಶಮುಖೋತ್ಪಾತಾಸಿ ಧಾರಾಮುಖಂ: 
ಪಂಪರಾ, ೧೦. ೨೨೩); ತೂತು (ರತ್ನೋಜ್ಞಳಗಿರಿಕುಳದಿಂ 
ತೂಂತುನಿಟ್ಟಂತೆ ನೀಳಾಂಭೋದಂಗಳೊಳ್‌ ಕೂಡೆ 
ವಿದ್ಯುದ್ಧಳಯಮನೊಳಕೊಂಡಂತೆ: ಆದಿಷು, ೧೪. ೯೭) 

ತೂಂಬು - ನೀರು ಹೋಗಲು ಇರುವ ತೂಬು (ಪರಿಮಳದ 
ತೂಂಬನೆತ್ತಿದಂ ಅರಲಂಬಂ ಜನಮನೋವನಕ್ಕೆ ಎನೆ 
ಕಾಳಾಗರುಧೂಮಲತಿಕೆ  ಜಾಲಾಂದರದಿಂದ ಒಗೆದುದು: 
ಯಶೋಧಚ, ೨. ೧೯) 

ತೂಂಬುರ್ಚು - ತೂಬು ತೆಗೆ (ಮೀಂಬೊಲಸು ನಾರ್ಪ 
ಮೆಯ್ಗ್ಸಮಳುಂಬ೦ ತೂಂಬುರ್ಚಿದಂತೆ ಸುರಿವರುಣಜಳಕ್ಕಂ 
ಬಿಡದೆ ಕಾಗೆಯು೦ ಪರ್ದು೦ ಬಳಸುವವೆಂದೊಡೆ ಇಂತು 
ಕಿಸುಗುಳರೊಳರೇ: ಸುಕುಮಾಚ, ೪. ೫೯) 

ತೂಕ - ಭಾರ (ಬಲ್ಲವರೊಡಗೂಡಿ ಬಣ್ಣದಿಂದ ಒರೆಯಂ 
ತೂಕದಿಂ ಮರ್ಚ್ಚಯಿಂದಂ ಪೊನ್ನೆಂತೊಪ್ಪುಗುಂ: 
ಧರ್ಮಾಮೃ, ೧೩. ೩ ವ) 

ತೂಕರಿಸು - ದೃಷ್ಟಿ ತೆಗೆಯಲು ಊದುವುದು (ತೂಕರಿಸಿ 
ಪರಸಲೆಂದು ಶಚೀಕಾ೦ಂತೆಯೊಡರ್ಜಿ ನಾಣ್ಣಿ ತಲೆವಾಗಿ: 
ಚಂದ್ರಪ್ರಪು, ೧೨. ೧೫೮) 


ತೂಕವಣೆ - ನೃತ್ಯದ ಒಂದು ಗತಿ (ರೂಪುರೇಖೆ ಧಾಪಣೆ 
ತೊಡಿ ಯೋಂಕೆ ಢಾಳೆ 
ಉಲ್ಲಾಸದಚ್ಚರಿವಡೆಯ ನರ್ತಿಸುತ್ತುಮಿರೆಯುಂ: ಶಾಂತೀಶ್ವಹು, 
೧೬ ೬೭ ವ) 

ತೂಗಾಡು - ತೊನೆದಾಡು (ಮೇಪಿಂಗೆ ತೂಗಾಡುವ 
ಯಾಮನೇಕಮಂ ಮಿಳ್ಳಿಳಿಸಿ ಸೊವಡರನಾರಯ್ದುದು: 
ಆಚವರ್ಧ, ೮. ೩೪) 

ತೂಗಿ ತೊನೆ - ತೂಗಾಡು (ಅಂತಾಕೆಗಳ್‌ ತೂಗಿ ತೊನೆವ 
ತೊನೆಪಂಗಳುಮ೦ ಮರಸರಿಗೆವಿಡಿದು ಬಿಲ್ವಿಡಿದಾಡುವ 
ಬೂತಾಟಂಗಳುಮಂ ನೋಡಿ ಗಂಧೇಭವಿದ್ಯಾಧರಂ 
ಇಂತೆಂದಂ: ಪಂಪಭಾ, ೪. ೯೦ ವ) 

ತೂಗು - ತೂಕಮಾಡು (ಇಂತಿದು ಇಲ್ಲಿ ತೂಗಿದೊಡೆ 
ಅಜೆಯಲ್ಕೆ ಬಾರದು ಅದು ಕಾರಣದಿಂ 
ರಿಪುಭೂಪದಂತಿದಂತದ ತೊಲೆಯೊಳ್‌ ಪರಾಕ್ರಮದಿಂ 


ಎನ್ನನೆ ತೂಗಿ ತೋಆ್‌ೌನೇ: ಪಂಪಭಾ, ೧೦. ೪೦) 

ತೂಗುಂಗೊಂಬು - ತೂಗಾಡುವ ಕೊಂಬೆ (ತುಜುಗಿರ್ದ 
ಬಲ್ಲಿಡಿಯ ತೂಗುಂಗೊಂಬಿನೊಳ್ಳಾಯ್ದು ಮಂಡಳಿಸುತ್ತಿರ್ಪ 
ಶುಕಾಳಿ: ಆದಿಷು, ೧೧. ೯೬) 


ತೂಗುಂದಲೆ — ತೊನೆದಾಡುವ ತಲೆ (ತೂಗುವ 
ತೂಗುಂದಲೆಗಳುಮಂ೦ಂ ಅಲಅಸಿ ಕಾಣದೆ: ಹರಿವಂಶ, ೨. ೧೧ 
ವ) 

ತೂಗುಂದೊಟ್ಟಿಲು — ತೂಗಾಡುವ ತೊಟ್ಟಿಲು 


(ತೂಗುಂಡೊಟಿಲೊಳ್‌ ಪಟ್ಟ ಪುತ್ತನ ವಕ್ತೇಂದುವಂ 
ಇನ್ನೆಂದು ಕಾಣ್ಣೆನೋ: ಕಾದ೦ಬ, 9, ೫೬) 


೫೦೦ 


ತೂಣ - [ಸ್ಥೂಣ] ಕಂಬ; ಯಮ (ಕ್ಷೋಣಿಯೊಳಗೆ 
ಅಬ್ಲೆಯಜೆಯದ ಕೋಣೇಯುಂ ಆ ತೂಣನಾಡದೆಡೆಗಳುಂ 
ಒಳವೇ: ಲೀಲಾವತಿ, ೧. ೪೫) 


ತೂಣೀರ - ಬತ್ತಳಿಕೆ (ಪೊಣ್ಣಿದ ಇರಮ್ಮದ ಅನಳ 
ಶಿಖಾದಾಮಂಗಳೋ ತಾಂ ವಿಯೋಗಿಗಣಕ್ಕುರ್ಚುವ 
ಮೇಘಮನ್ಮಥನ ತೂಣೇರೋದ್ಗತಜ್ವಾಳೆಯ೦ಬುಗಳೊ 


ಪೇಟ್‌ನೆ ಮಿಂಚುಗಳ್‌: ಶಾಂತೀಶ್ವಹು, ೧೨. ೪೨) 
ತೂಪಿಟೆ - ದೃಷ್ಟಿ ತೆಗೆಯಲು ಬಾಯಿಂದ ಉಫ್‌ ಎಂದು ಊದು 


(ಪುಟ್ಟಿದುದೀ ಶುಕಶಾಬಕಂ ಇಂದು ಕಣ್ಣೆಜ್‌ದುದು 
ಸಂಜೆಯೊಳ್‌ ನಿವಳಿಸು ಆದರದಿಂ ಸೊಡರಕ್ಕೆಯಿಟ್ಟು 
ತೂಪಿಣಿ: ಲೀಲಾವತಿ, ೧೪. ೧೨೦) 

ತೂರ್ಣಗತಿ - ತ್ವರಿತ ಗತಿ (ಕುರಂಗದವೋಲ್‌ 
ತೂರ್ಣಗತಿಪ್ರಯುಕ್ತಂ ಅಳಿಯಂತೆ ಆಮೋದಚಿತ್ತಂ: 
ರಾಜಶೇವಿ, ೧೨. ೧೦೨) 

ತೂರ್ಯ ವಾದ್ಯ (ನಿಜದ್ದನಿ ತೂರ್ಯಮಾಗೆ 


ರಾಗದಿನಿನರಶ್ಲಿಯೆಂಬ ಕಸಮಂ ಕಳೆದು: ಆದಿಷು, ೬. ೭೧); 
ನಾಲ್ಕನೆಯ 

ತೂರ್ಯಕ್ಷಾ ಹ - [ಜೆ ೈನ] ದಿವ್ಯವಾದ್ಯಗಳನ್ನು ನೀಡುವ ಕಲ್ಪವೃಕ್ಷ 
(ಓಲಗಿಹುದೊ PENS 
ತೂರ್ಯಕ್ಷಾಜಂ: ಆದಿಷು, ೫. ೩೫) 

ತೂರ್ಯತ್ರಯ - ನೃತ್ಯ, ಗೀತ, ವಾದ್ಯ - ಇವುಗಳ ಮೇಳ 
(ಮರ್ಕಟಂಗಳ್‌ ತೂರ್ಯತ್ರಯಮನೆಸಗೆ ಕಂಡು ಬಂದು 
ಅರಸಂ ಅದಂ ಮಂತ್ರಿಗೆ ಪೇಳಲ್‌: ಧರ್ಮಪ, ೫. ೬ ವ) 


ತೂರ್ಯತ್ರಿಕ -  ತೂರ್ಯತ್ರಯ (ಚಿತ್ತೋದ್ಧವನಿನೆಸೆಯೆ 
ತೂರ್ಯತ್ರಿಕ೦ ಹಾಸಪುಷ್ಟಾಂಜಳಿಯಿಂ ತತ್ಕಾಂತೆ ದೇಹದ್ಯುತಿ 
ಜವನಿಕೆಯಿಂ ನಾಟ್ಯರಂಗರಿಬೊಲಿರ್ಪಳ್‌: ಎಜಿತಪು, ೨. 
೪೧) 

ತೂರ್ಯರವ - ತೂರ್ಯನಾದ (ಉಣ್ಣಿದತ್ತು ಭೋರೆನೆ 
ದಿವಿಜೇಂದತೂರ್ಯರವಂ: ಜಗನ್ನಾವಿ, ೩. ೩) 

ತೂರ್ಯಸ್ಪನ - ತೂರ್ಯನಾದ (ತೂರ್ಯದ್ದನಂ ಪೊಣ್ಮೆ 


ಮಂಗಳಲಿಳಗಕ್ಕೆ ಅಭಿಷೇಕಮ೦ ರಚಿಸಿದಂ: ರಾಜಶೇವಿ, ೩. 
೩೨) 
ತೂಲ - ಪತ್ತಿ (ಚತುರ್ಗತಿಗಳೊಳ್‌ ಸುಟೆಗಾಳಿಯ ತೂಲದಂತೆ .. 
ತೊಟಲ್ಲರುತಮಿರ್ದುದು ಸಾಲದೆ ಕರ್ಮಯೋಗದಿಂ: 
ಚಂದ್ರಪ್ರಪು, ೧೩. ೯೦); ತುಪ್ಪಳ (ಮರಾಳಿಕಾ ತೂಳ 
ತಳ್ಳದೊಳ್‌ ತಾಮೆಸೆದರ್‌ ಸುರಚಾಪಚ್ಛವಿ ಸುತ್ತಿದ 
ಶರದಭ್ರದೊಳೆಸೆವ ಖಚರದಂಪತಿಗಳವೊಲ್‌: ಯಶೋಧಚ, 
೨.೨೨) 
ತೂಲಿಕಾ[ೆ] - ಕುಂಚ (ಸಂಕಲ್ಲತೂಲಿಕಾಭಿತ್ತಿಯಳೀ 
ಭುವನತ್ರಯಮಂ ಚಿತ್ರಿಸುವವಿರಿ೦ಚನ: ಜಗನ್ನಾವಿ, ೯. ೪೯) 
ತೂಳ್‌ - ಹಿಮ್ಮೆಟ್ಟು (ನರರಥ೦ ತೂಳ್ಬು ಆ ಕುರುಕ್ಷೇತ್ರದಿಂ 
ಪಡುವು ಎಣ್ಣಾವುದು ಪೋಗೆ ಪೋ ಗಡ ಇಸುವೆಂ: 
ಪಂಪಭಾ, ೧೦. ೨೫); ಚೆದುರಿ ಹೋಗು (ತರಂಗಂಗಳ್‌ 
ತೂಳ್ಳು ಅಲಜುಗು೦ ಅವಳ ಅಳ್ಳೇಚೆನೊಳ್‌ ಅಲಜುಗುಂ 
ಎರ್ದೆತೆರೆಗಳಳಆ* ತೂಳ್ಡುದು ಪಿರಿದೇಃ ಆದಿಷು, ೧೧. 
೧೪೬); ನಾಶಪಡಿಸು (ಅಭಿನವ ಗಣಧರರೆನೆ ದಿವ್ಯ 
ಭಾಷೆಯಂ ತಾಳಿ ಕುಮತಮಂ ತೂಳ್ಡಿದರಂ ಶುಭಕೀರ್ತಿ 
ದೇವರಂ ಸಕಲಭುವನಜನ ಪೂಜ್ಯಪಾದರ್‌ ಎನ್ನದರೊಳರೇ: 


ಹೋಗಲಾಡಿಸು 
ಚಿತ್ತಭ್ರಾಂತಿಯಂ 


ಪಂಪರಾ, ೧. ೨೧); 
ವಿಜಯಾವತೀಸತಿಯ 
ಕುಸುಮಾಕಾ, ೩. ೭೧) 

ತೂಳ  - [ಸ್ಥೂಲ] ದಪ್ಪ ಸಕಾರದೊಡನೆ ಕೂಡಿದ ಥಕಾರಕ್ಕೆ 
ತಕಾರಂ: ಸ್ಥಾಪನೆ, ಸ್ಥೂಲಂ-ತೂಳಂ: ಶಬ್ದಮದ, ೨೭೧ ಪ್ರ); 
[ತೂಲ] ಹತ್ತಿ (ನಳಿನಂಗಳಂ ಅಳ್ಳಿಸಿ ಬೆಳ್ಳುಗಿಲ್ಲಳಂ 
ತೂಳಮನೆತ್ತುವಂತೆ ಎಟ್‌ದು .. . ತೀಡಿದುದು ಮೂಡಣ 
ಗಾಳಿ ಹಿಮಪ್ರವೇಶದೊಳ್‌: ಲೀಲಾವತಿ, ೯. ೨) 

ತೂಳಿಕೆ - ಬಣ್ಣ ಹಾಕುವ ಕುಂಚ (ವನಿತಾಕಟಾಕ್ಷ ತೂಳಿಕೆಯಿಂ 
ಅತನು ಸೌಭಾಗ್ಯರೂಪಮಂ ಚಿತ್ರಿಪ ನೂತನ ಚಿತ್ರಫಳಕಂ: 
ಆಚವರ್ಧ, ೪. ೧೯) 

ತೂಳೆ - ತೂಲ, ಹತ್ತಿ (ನವಮಣಿಮಂಚದಿಂದೆ ಮಿಸುಪಂಚೆಯ 
ತುಪ್ಪುಟ ತೂಳೆಯಿಂದೆ .. .. ಎಸೆರ್ದಿ ಸೆಜ್ಜೆಯೊಳ್‌ ಪವಡಿಸಿ: 
ಪುಷ್ಪದಂಪು, ೯. ೯೭) 

ತೂಅಲಗೊಂಬು - ಪುಟ್ಟ ರೆಂಬೆ (ಸಂಶಯಮನೆ ಮಾಲುವು 
ಆತುರದ ತೂಅಲಗೊಂಬಿನ ತೂಲರಾಶಿಗಳ್‌: ಕಾದಂಬ, ೧. 
೧೧೧) 

ತೂಅಲ್ಗೊಂಬು - ತೂಅಲಗೊ೦ಬು (ಸತ್ಯವೀ೦ದ್ರಕ್ಕಲುಬ್ಬಟಿಯಂ 
ಕಂಡು ಕನಲ್ಲು ಕೇದಗೆಯ ತೂಜಲ್ಲೊಂಬನೇಜೆರ್ದ 
ಮರ್ಕಟನಂತೆ: ಧರ್ಮಮಧು. ೧. ೫೩) 

ತೂಟಿಕೊಳ್‌ - ತೂರಿಕೊಳ್ಳು (ವಿರೋಧಿಸೈನ್ಯಮಂ ಮಾರಿ 
ಪೊಕ್ಕಂತೆ ಪೆಣಮಯಂ ಮಾಡಿ ತೂಜಿಕೊಂಡ 
ಜೋಳದಂತಿರೆ: ಪಂಪಭಾ, ೧೧. ೯೩ ವ) 


(ಮಂತ್ರಿನಿಧಾನಂ 
ತೂಳ್ಳಿದಂ: 


ತೂಯಿ - ಜಳ್ಳನ್ನು ಗಾಳಿಯಿಂದ ಬೇರ್ಪಡಿಸು(ಕಳದೊಳ್‌ 
ತೂಳೆದ ಭತ್ತಮನಳೆಯದೆ ನಿಂದಂದು ದನುಜನಾ 
ಧಾನ್ಯಮನಾಗಳೆ ಕೊಳ್ಳರೆ೦ಬರ್‌: ಸಮಯಪ, ೧೨. ; 


ತುಂತುರು ಬೀಳು (ಖಿನ್ನ ಗೃಹಿಣೀ ನಿಶ್ಲಾಸದಿಂ ಕೂಡೆ 
ತೂಜಿದುವು .. .. ವಾರ್ಬಿಂದುಗಳ್‌: ಚಂದ್ರಪ್ರಷು, ೪. ೪೦) 

ತೃಣ - ಹುಲ್ಲು (ತೃಣ ಘಾಸ ವಿಷಯಪ್ರಣಯಂ 
ಸಮವೃತ್ತಿಯಪ್ಪವೋಲ್‌ ಮೃಗಗಣದೊಳ್‌: ಕವಿರಾಮಾ, ೧. 
೮) 

ತೃಣಕುಟಿ - ಹುಲ್ಲಿನ ಗುಡಿಸಲು (ತೃಣಕುಟಿ ಪುಲ್ಲುಡಿ: ಅಭಿಧಾವ, 
೧. ೧೦. ೯) 

ತೃಣಗ್ರಾಹಿ — ನೀಲ ರತ್ನ (ಹಿಮೋಪಳಂ 
ಒಸರ್ವವೊಲಿಂದುಕರಾವಳಿಗೆ ತ್ತಣಗಾಹಿ 
ನೀಳಮಣಿಯೊಸರ್ದಪುದೇ: ಚಂದ್ರಪ್ರಷು, ೧. ೩೯) 

ತೃಣಪುರುಷ - ಬೆರ್ಚು, ಬೆದರುಗೊಂಬೆ (ಬೆರ್ಚು೦ಸಂತ್ರಾಸೇ 
ತೃಣಪುರುಷೇ ಚ: ಶಬ್ದಮದ, ಧಾ ೨೦೮) 

ತೃಣಪುಲೀ — ಹುಲ್ಲಿನ ಉಕ್ಕಡ 
ತುದಿಗೋಡುಗಳೊಳ್‌ ಕಟ್ಟಿದ ತೃಣಪುಲೀ 
ಕಾದಂಬ, ೮. ೦ ವ) 

ತೃಣಶರಣ - ಹುಲ್ಲಿನ ಗುಡಿಸಲು (ನೆರೆದುದು ವಿರಹಿಜನಮನಸ್‌ 
ತೃಣಶರಣದೊಳ್‌ ಅಂಗಜದವಾಗ್ನಿಯಂ ನೆಅಪುತ್ತುಂ 
ನೆರೆದಭಂ  ಕೊರ್ವಿದುದು ಅಚ್ಚರಿಯಿಂ  ಪೋದಗೆಯ 
ಗರ್ಭಮಂ ಕೊರ್ವಿಸುತುಂ: ಶಾಂತೀಶ್ವಪು, ೧೨. ೪೦) 

ತೃಣಾಗ್ರ - ತೃಣಶಿಖರ (ಅನಿಮಿಷಚಾಪದಂತೆ ಸಿರಿ 
ಶಾರದನೀರದಕಾಂತಿಯಂತೆ ಯೌವನದೆಸಕಂ 
ತೃಣಾಗಗತವಾಃಕಣಿಕಾಗಣದಂತೆ ಜೀವನಂ: 
ಪಂಚತಂತ್ರ, ೧೧೬) 


ಸಸ 
ಣು 


(ನಿಡುಮರದ 
ಚಿಹ್ಮಂಗಳಿಂ; 


ಸಂದ 


೫೦೧ 


ತೃಷಾಪೀಡಿತ - ಬಾಯಾರಿಕೆಯಿಂದ ಬಳಲಿದ (ಭೀತನಂ 
ಅಲಸಿಗನಂ ಕಾರ್ಯಾತುರನಂ ಪಸಿದನಂ ತೃಷಾಪೀಡಿತನಂ 
ದ್ಯೂತ ಮೃಗವ್ಯಸನಜನೋಪೇತನಂ ಅಣೆಅದಣಿದು 


ಬಿನ್ನವಿಪ್ಪಂ ಗಾ೦ಪಂ: ಪಂಚತಂತ್ರ, ೮೫) 

ತೃಷ್ಣಾತುರ - ಬಾಯಾರಿಕೆಯಿಂದ ಬಳಲುವ (ತೃಷ್ಣಾತುರ ಗದ್ಗದ 

ಕಾಂತೆಯಂ ಆ ತಾಪಸಣ ಆಗಳ್‌ ಅವಳನಿದಿರೊಳೆ ಕಂಡಂ: 

ಸುಕುಮಾಚ, ೪. ೫೬) 

- [ಕಾಮ]ತೃಷೆ (ಮದನರಸಪ್ಲವಂ ಕವಿಯೆ ತಣ್ಣಸನಾಗದೆ 

ತೃಷ್ಣೆ: ಶಾಂತಿಷು, ೮. ೯೭) 

ತೆ - ತಿರಸ್ಕಾರ ಸೂಚಕ ಅವ್ಯಯ, ಛೀ (ಗುರುವ ಕೇಶಕಳಾಪಮಂ 
ತೆಗೆದಂ ತೆ ಗಂಡನುಮಾದಂ ಈ ಪರಿಭವಕ್ಕೆ ಅನುರೂಪಮಿಂ 
ಪೆಜಣತೊಂದುಮಿಲ್ಲ ಅಹಿಕೇತನಾ: ಪಂಪಭಾ, ೧೨. ೩೭); 
['ಕೆಯ್ದಮೇಂ ತೆ ಕಳೆ' ಎಂಬುದು ಎಲ್‌. ಬಸವರಾಜು 
ಸ್ವೀಕರಿಸಿರುವ ಪಾಠ]; ಛೀ (ಗುರುವ ಕೇಶಕಳಾಪಮಂ 
ತೆಗೆದಂ ತೆ ಗಂಡನುಮಾದಂ ಈ ಪರಿಭವಕ್ಕೆ ಅನುರೂಪಮಿಂ 
ಪೆಜತೊ೦ದುಮಿಲ್ಲ ಅಹಿಕೇತನಾ: ಪಂಪಭಾ, ೧೨. ೩೭) 

ತೆಂಕಣದೆಸೆ - ದಕ್ಷಿಣ ದಿಕ್ಕು (ನಕುಳನುಂ ತೆಂಕಣ ದೆಸೆಯ 
ಮಲೆಪರಂ ಮಂಡಳಿಕರುಮಂ ಅಸಿಯರಾಗೆ 
ಕವರ್ದುಕೊಂಡು ಲಂಕೆಯ ಮೇಗೆ ನಡೆದು: ಪಂಪಭಾ, ೬. 
೩೨ ವ) 

ತೆಂಕಣ ಗಾಳಿ - ದಕ್ಷಿಣದಿಂದ ಬೀಸುವ ಗಾಳಿ, ತಂಪಾದ ಗಾಳಿ 
(ಪೊಸಪೂವಿನೊಳ್‌ ಪೊರೆದು ಪೊಣ್ಮಿದ ಕಂಪು 
ಮೊಗಂಗಳಂ ಚಳಿಲ್ಲನೆ ಕೊಳೆ ಪೊಯ್ಯೆ ತೀಡಿದುದು ತೆಂಕಣ 
ಗಾಳಿ ವಸಂತಮಾಸದೊಳ್‌: ಪಂಪಭಾ, ೫. ೩೪) 

ತೆಂಕಣದ - ದಕ್ಷಿಣ ದೇಶದವನು (ರಣದೊಳ್‌ ರಾವಣನಂ 
ಜವಂಗೆ ಪೊಸತಿಕ್ಕಲ್‌ ತಾರಶೈಲಕ್ಕೆ ತೆಂಕಣದಂ ಕಂಕಣದಂತೆ 
ಕೈಗೆವರಿಸಲ್‌ ಭೂಚಕ್ರಮಂ: ಪಂಪರಾ, ೩. ೧೬೦) 

ತೆಂಕಣೆಲರ್‌ - ತೆಂಕಣ ಗಾಳಿ (ಅಧೀಶವಚನಕದಂಬಕಂ 
ಎಂಬೊಂದು ತೆಂಕಣೆಲರೊಳ್‌ ನನೆವೋಯ್ತೆಂಬಿನಂ ಆಕೆಯ 


3 


ತೃಷ್ಣೆ 


ತನುಲತೆ ತುಂಬಿದುದು ಅಶಿಬಹಳಪುಳಕವಿಪುಳಶ್ರೀಯಂ: 
ಆದಿಷು, ೭. ೩೦) 
ತೆಂಕನಾಡು - ದಕ್ಷಿಣ ದೇಶ (ತೆಂಕನಾಡ ಕಿಷ್ಠಿಂಧೆಯೆಂಬ 


ಪರ್ವತಮನೆಯ್ದಿ: ವಡ್ಡಾರಾ, ಪು. ೧೧೬, ಸಾ. ೨೮) 

ತೆಕಮೊಗ - ದಕ್ಷಿಣಾಭಿಮುಖ (ತಾರಾಗಣ೦ಗಳ್‌ ನಿಂದ 
ನೆಲೆಯಿಂ ದೆಸೆಯಂ ಪೊಬುಮನಳಿದು ತೆಂಕಮೊಗದೆ 
ಪಯಣಂ೦ಜಬೋಗಿ: ಪಂಪಭಾ, ೩. ೮ ವ) 

ತೆಂಕಲ್‌ - ದಕ್ಷಿಣದಿಕ್ಕು (ಉದ್ಭ್ಧಟಭೂಮಿಪಂ ಉತ್ತರದಿಂ ಕೂರ್ತು 
ತೆ೦ಕಲಭಿಮುಖನಾದಂ: ಉದ್ಭಟಕಾ, ೨. ೩೩) 

ತೆಂಕವಂಕ - ದಕ್ಷಿಣ ದಿಕ್ಕು (ಆ ಪುರದ ತೆಂಕವಂಕದೊಳ್‌ .. 
ಪಾಪಕಳಾಪಂಡಿತೆ ಚಂಡಮಾರಿ ದೇವತೆಯಿರ್ಪಳ್‌: 
ಯಶೋಧಚ, ೧. ೩೪) 


ತೆಂಗಾಳಿ - ತೆಂಕಣದ ಗಾಳಿ (ಎಲೆ ತೀಡುವ ತೆಂಗಾಳಿಯಿ 
ನಲವಿ೦ .... ತಳ್ಳಿಲ್ಲದೆ ಕಾದಲನಂ ತಂದೊಡೆ: ಕಬ್ಬಿಗಕಾ, 
೫೮) 

ತೆಂಗುಹ - ಹಕ್ಕಿ ಮೇಲೆರಗುವಿಕೆ (ತೆಂಗುಹಮೆಂದು 


ಪಕ್ಕಯೆಅಗುಹಂ: ಶಬ್ದಮದ, ಪ್ರಸಾ, ೧೦೭) 
ತೆಂಟು - ಕೇರು (ತೆ೦ಟು-ಶುರ್ಪಕರಣೇ: ಶಬ್ದಮದ, ಧಾ ೨೪೮) 


ತೆಂಬೆರಲ್‌ - ತೆಂಕಣ ಗಾಳಿ (ಪೊರೆದೋಆ್‌ 
ಪೊರೆವೊರೆಯಂ ಸಡಿಲ್ದೆ: ಪಂಪಭಾ, ೫. ೩೩) 

ತೆಂಬೆಲರ್‌ - ತೆಂಗಾಳಿ (ತೆಂಬೆಲರಲೆಪದ ಪೂಲತೆಯೆಂಬಿನಂ 

ಅಂಕುರಿಸೆ ಪುಳಕಮೊರ್ಮೊದಲೊಳೆ ಬಿಲ್ಲುಂಬೆಣಗಾಗಿ: 

ಶಾಂತಿಪು, ೧೦. ೭) 
ತೀವು - ಭರ್ತಿಯಾಗಿ 

ಮಹಾನದಿಗಳ ನೀರುಮಂ ತಟತಲ 

ಕಳಧೌತಕಳಶಂಗಳೊಳ್‌ ತೆಕ್ಕನೆ ತೀವಿ 

ವಾರವನಿತಾಜನಕ್ಕಂ: ಪಂಪಭಾ, ೧೪. ೧೭ ವ) 

ತೆಕ್ಕನೆವೋಗು - ಗಾಬರಿಯಾಗು (ಇತ್ತ ಲೀಲಾವತಿ ನಿಜವಲ್ಲಭಂ 

ಮಲ್ಲಿಕಾಮಂಡಪದೊಳ್‌ ಇಲ್ಲದುದ೦ ಕಂಡು ಶೆಕ್ಕನೆವೋಗಿ: 

ಲೀಲಾವತಿ, ೧೪. ೧೧೭ ವು; ಅಚ್ಚರಿಗೊಳ್ಳು (ಆ 

ಭವದೊಳಂ ನೀಂ ವನಚರನೆ ಎನಲೊಡಂ ಶೆಕ್ಕನೆವೋದಂ 

ಜನ್ಮನಾಟಕಕ್ಕವನೀಶಂ: ನೇಮಿನಾಷು, ೪. ೫) 
- [ಪ್ರಾಣಿಗಳು] ನವೆಗೆ ನೆಕ್ಕು (ತೆಕ್ಕು-ತಿರ್ಯಕ್ಕಂಡೂತಿ 

ಲೇಹನೇ: ಶಬ್ದಮದ, ಧಾ ೪೪) 

ತೆಕ್ಕೆಗಟ್ಟು - ರಾಶಿಯಾಗು (ತೆಕ್ಕೆಗಟ್ಟದ ಪೊಂದಾವರೆಯ 
ರಜದಂತೆ: ಮಲ್ಲಿನಾಪು, ೨. ೫೦) 

ತೆಕ್ಕವೆಯು - ಗುಂಪಾಗು (ತನಯಂ ಬಂದಾ ವಾರ್ತೆಗೆ ತೆಕ್ಕೆವೆತ್ತು 
ಶಿಶಿರದ ಸೋಂಕಿಂ ನನೆದೊಪ್ಪುವ ಮಾಲತಿಯನೆ 
ವಿಜಯಾವತಿ ಸಮಂತು ಪೋಲೆೆಸೆದಿರ್ದಳ್‌: ಕುಸುಮಾಕಾ, 
೧೫. ೯೮) 

ತೆಗಪು - ಬೇಯಿಸು (ತಳಿರ್ಗಳ್‌ ಮೆಯ್ವೆಂಕೆಯಿಂದಂ ತೆಗಪಿದ 
ತಳಿರಂತಾದುವು: ಲೀಲಾವತಿ, ೧೧. ೪೪) 

ತೆಗಲೆ - ಹೆಕ್ಕತ್ತು ಹೆಗಲು (ಅಡಿ ತೊಡೆ ಪೊರ್ಕುಟುಂ ತೆಗಲೆ ಕೈ 
ಕಣೆಕಾಲ್‌ ಕೊರಲ್‌ ಎಂಬಿವು೦ ಬೆರಲ್‌ ನಡುವುರ ಬೆಂ 
ಬಸಿಜ್‌ ತೊಳಕು ಕರ್ಜಆ್‌ ಮುಯ್ವ .. .. ಎಂಬೆಡೆಯನೆ 
ನಟ್ಟುರ್ಜಿದುವು .. . ಪಾರ್ಥನ೦ಬುಗಳ್‌: ಪಂಪಭಾ, ೧೧. 
೧೩೬) 

ತೆಗಳಿ - ತೆವಡೆ, ಕೂದಲು ಉದುರುವ ರೋಗ (ಗಂಟಲುರಂಬಂ 
ಆಜ” ಬೆಂದೊವಲ್‌ ತೆಗಳಿಗೆ ಬೀಟ್‌ ಬಾಯ್ಲೆ ಕರಿಸಂ ಬರೆ .. 
.. ನಡೆಗೆಟ್ಟುವು: ಪಂಪರಾ, ೭. ೯೩) 

ತೆಗಳಿಕೆ - ಪದರ, ನಿರಿಗೆ (ಚಂದನಾಲೇಪದ ತೆಗಳಿಕೆಗಳ್‌ .. 
ಬೆರಸಲರ್ವಸೆಯೊಳ್‌ ಕಾಮತೆಯಿರ್ದಳ್‌: ಕುಸುಮಾಕಾ, ೧೩. 
೭೯) 

ತೆಗಳಿಗೆ - ಪದರ (ದಿವ್ಯತಳ್ಳಳಳದ ಪೊರೆಯೊಳಗೆ ನೆಗೆದ 
ಕೆಮ್ಮುಗಿಲ ತೆಗಳಿಗೆಯ ಪೊರೆಯೊಳ್‌ ಪೊರೆವೊರೆಯಲ್ಲದೆ 
ತೊಳತೊಳ ತೊಳಗಿ: ಆದಿಪು, ೨. ೬೧ ವ) 

ತೆಗಳಿಗೆಬೀಲಕ್‌ - ಪದರಪದರವಾಗು (ಗ೦ಟಲುರಂಬಮಾ** 
ಬೆಂದೊವಲ್‌ ತೆಗಳಿಗೆ ಬೀಟ್‌ ಬಾಯ್ಲೆ ಕರಿಸಂ ಬರೆ 
ನಾಲಗೆಗಿಟ್ತು ನಟ್ಟ ದಿಟ್ಟಿಗಳೊಡನಳ್ಳೆ ಪೊಯ್ಕ್ಯೆ ನಡೆಗೆಟ್ಟುವು 
ತೃಷ್ಣೆಯಿನಾರೊ ಬೇಯದರ್‌: ಪಂಪರಾ, ೭. ೯೩) 

ತೆಗಳಿಗೆವೀಟಕ್‌ -. ತೆಗಚೆಗೆಬೀಟ್‌ (ತೆಗಟೆವಿಟ್ಟೊಡಲುಂ 
ನಾಲಗೆಗಿತ್ತೆ ಬಲತ ಬಾಯುಂ: ಜಗನ್ನಾವಿ, ೧೭. ೬೬) 

ತೆಗಟ್‌ - ನಿಂದಿಸು (ತಮ್ಮೊಡನಾಡಿಗಳಪ್ಪ ಮೇಳದ ಸಬ್ಬವದ 
ನಗೆಯ ತೆಗಟಿನವರನೆಮ್ಮ ಬಟೆಯಟ್ಟಿದಂದು ಬನ್ನಿಮೆಂದು 
ಪ್ರಿಯಂ ನುಡಿದಿರಿಸಿ: ಪಂಪಭಾ, ೨. ೯೫ ವ); ನಿಂದೆ, 
ಹೀನಾಯ (ಸಭೆಯೊಳ್‌ ಮಾಷಮುಖದಂತೆ 


ತೆಂಬೆರಲ್‌ 


ತೆಕ್ಕನೆ ತುಂಬು (ಚತುರ್ದಶ 
ತೊಳಗುವ 


ತಂದ 


ತೆಕ್ಕು 


೫೦೨ 


ದೋಷಗವೇಷಣಪರರಪ್ಪರ್‌ ಎಂದೊಡದು ತೆಗಆಲ್ತೇ: 
ಆದಿಪು, ೧. ೨೧); ಸರಸ (ರಮಿಯಿಪುದು 
ಅಮರಿಯರೊಳ್‌ ತೆಗಟ್‌ ಅಮರಿಯರೊಳ್‌ ತವದ 


ಮೇಳಮ್‌ ಅಮರಿಯರೊಳ್‌ ಅಲಂಪು ಅಮರಿಯರೊಳ್‌ 
ನಗೆ ಸಬ್ಬವ೦ ಅಮರಿಯರೊಳ್‌ ನಡೆವುದು ಅಮರನೇಂ 
ಸುಖಮಯನೋ: ಶಾಂತಿಪು, ೭. ೭೬) 

ತೆಗಚೆನವರ್‌ - ನಿಂದಿಸುವವರು (ತಮ್ಮೊಡನಾಡಿಗಳಪ್ಪ ಮೇಳದ 
ಸಬ್ಬವದ ನಗೆಯ ತೆಗಟೆನವರ೦ಂ ಎಮ್ಮ ಬಟೆಯಟ್ಟಿದಂದು 
ಬನ್ನಿಂ: ಪಂಪಭಾ, ೨. ೯೫ ವ) 

ತೆಗಟಕ್ಕಿ -. ಸರಸ (ಬಗೆಯಣಿದು ನಗುವ ನಗೆಗಂ 
ಇಚ್ಛೆಯಣೆದು ತೆಗಲ್ಪತೆಗಟ್ಕ್‌ಗಂ: ಶಾಂತಿಷು, ೩. ೫೯ ವ) 

ತೆಗಟ್ಟು - ಮಾತಿನ ತೊದಲು (ಆಮೀಳನಮಂ೦ ಕಣ್ಣಳೊಳ್‌ ಆ 
ಮನದೊಳ್‌ ಒಸಗೆಯಂ ಮದಿರಾಮದವಾಗಿಸೆ 
ತೆಗಟ್ಟನಾಕೆಯ ನುಡಿಯೊಳ್‌: ಕವಿರಾಮಾ, ೩. ೯) 

ತೆಗಟಿಕ - ಸರಸ (ಲಾಲಿಸುವ ಲಲ್ಲೆ ಮರಲ್ಲುವ ಮಾತು ಚಿತ್ತಮಂ 

ತೆಗೆವ. ತೆಗಟೆ. ಮೋಹಿಪ. ವಿನೋದಂ 

ಅಲಂಪನೆರ್ದೆಗಿತ್ತರೊ ಸಗ್ಗದ ಪೆಂಡಿರಾತನಾ: ಚಂದ್ರಪ್ರಪು, 

೪. ೭೧) 

- ಹೊರಗೆ ತಾ (ಆನೇಜಿಪೆನೆಂದು ಆ ಕಾನೀನ೦ ಬಂದೆತ್ತಿ 

ಬಿಲ್ಲಂ ಏಟೆಸಿ ತೆಗೆಯಲ್‌: ಪಂಪಭಾ, ೩. ೬೦); ಹಿಮ್ಮೆಟ್ಟು 

(ಸಪ್ತಕೊ೦ಕಣ೦ ಆ ಸಾಗರದ ತೆಗೆದ ಎಡೆಯೊಳ್‌ 

ಆಯ್ತೆಂಬರ್‌ ಜಳಧಿ ಭಯದೆ ತೆಗೆದುದೆ ಪೇಟಿಂ: 

ಸಮಯಪ, ೧೦. ೧೧೨): ಆಕರ್ಷಿಸು (ತೆಗೆ-ಆಕರ್ಷಣೇ: 

ಶಬ್ದಮದ, ಧಾ ೧೧೬) 

ತೆಗೆದಪ್ಪು — ಬಲವಾಗಿ ತಬ್ಬಿಕೊ, ಬರಸೆಳೆ 
(ದಿಕ್ಕರಿಕರಾನುಕಾರಿಗಳಪ್ಪ  ಬಾಹುಗಳಿಂದಂ ಓರೊರ್ವರಂ 
ತೆಗೆದಪ್ಪಿ ನಿಬಿಡಾಲಿಂಗನಂಗೆಯ್ದು: ಪಂಪಭಾ, ೪. ೩೩ ವ) 

ತೆಗೆದಿಸು - ಜೋರಾಗಿ [ಬಾಣ] ಪ್ರಯೋಗಿಸು (ನನೆಯಂಬಂ 
ತೆಗೆದೆಚ್ಚಂ ಅಂಗಜನ ತಪ್ಪು ಏನಾನುಮ೦ ತೋಜ್‌ 
ಕಾಣ್ಣನಿತಂ ಮಾಡದೆ ಪದ್ಮಜ೦ ಮದನನಂ ಬೈದಂತುಟೇ: 
ಪಂಪಭಾ, ೪. ೬೯) 

ತೆಗೆದುಯ್‌ - ದೂರ ಕರೆದೊಯ್ಯಿ (ನಾಳೆ ನರನಂ 
ತೆಗೆದುಯ್ದುದು ಧರ್ಮಪುತ್ತನಂ ಗುರು ಹಿಡಿದಪ್ಪಂ; 
ಪಂಪಭಾ, ೧೧. ೮೫) 

ತೆಗೆನೆಣ್‌ಿ - ಪೂರ್ತಿ ಎಳೆ (ಗಜಿಸನ್ನೆಗೆಯ್ದು ತೆಗೆನೆಜ್‌ದು ಎಅಗಿ 
ಪರಂಕಲಿಸಿ ಪರ್ವಿ ಕೂಕಿಜಿದು ಇಸೆ ಕೆಂಗಣಿಯ 
ಮೊನೆಯಂಬುಗಳ್‌ ಕಣ್ಣೆಜ್‌ಯಿಸಿದುವು ಪೊಣರ್ವ ಬಿಲ್ಲ 
ಕಡುವಿತ್ತೆಗರಂ; ಪಂಪಭಾ, ೧೦. ೭೩) 

ತೆಗೆಯಾಳ್‌ - ದಾಳಿಕಾರ (ದಿವ್ಯವಾಗ್ದಿದಿತ ಸುಧರ್ಮಮಾ 
ಸಭೆಯೊಳಿಂದು ವಿರಕ್ಷನೃಪಾಳಮಿರ್ದುದು ತೆಗೆಯಾಳನಾಯ್ದು 
ತೆಗೆದಂತೆ ಕೊಳಲ್ಕುಪವರ್ಗದುರ್ಗಮಂ: ಅನಂತಪು, ೯. 
೪೯) 

ತೆಗೆಯಿಸು - ಹೊರಬರುವಂತೆ ಮಾಡು (ಸುಬಂಧುವಂ 
ನೆಲಮನೆಯಿಂ ತೆಗೆಯಿಸಿ ಸನ್ನಾನದಾನಂಗಳಿಂದಾತನಂ 
ಸತ್ಕರಿಸಿ: ವಡ್ಡಾರಾ, ಪು. ೧೮೨, ಸಾ. ೨೩) 

ತೆಣಜು - ತಿಣುಕು (ಪೊತ್ತ ಫಣಿ ತೆಣಜುತಿರೆ ನಡೆದತ್ತಾಗಳ್‌ 
ಸಗರಚಕ್ರವರ್ತಿಯ ಕಟಕಂ: ಅಜಿತಹು, ೯. ೧೬) 


ತೆಗೆ 


ತೆತ್ತಿಸು - ಅ೦ಟಿಕೊ (ದೆಸೆದೆಸೆಗೆ ನರಶಿರಂ ತೆತ್ತಿಸಿ ಮೆಚೌದುವು .. 
. ಜೀವಪ್ರಸರಮ೦ ಪಲವು ಮುಖದಿ೦ ಅವಳೋಕಿಪವೊಲ್‌: 
ಯಶೋಧಚ, ೧. ೫೭); ತನ್ಯಯಗೊಳಿಸು (ಹರನೊಳೆ 
ಪತ್ತಿ ತೆತ್ತಿಸಿದ ಚಿತ್ತಮ೦ ಇರ್ಬಗಿಯಾಗಿ ಮೋಹಮೊತ್ತರಿಸೆ 
ಸುಯೋಧನಂಗೆ ರಣಭೂಮಿಯೊಳ್‌ ಎಂತವಸ್ಥೆಯೋ 
ಕನಲ್ಲು ಉರಿದಪುದು ಎನ್ನ ಮೆಯ್‌: ಪಂಪಭಾ, ೧೩. ೬೩); 
ಕುಂದಣವಿರಿಸು (ನೆಗೆದ ಅಟ್ಟಾಳಕಜಾಲದ ಸೊಗಯಿಪ 
ಹರಿನೀಳ  ಜೂಳಿಕಾವಳಿಯೊಳ್‌ ತಾರಗೆಗಳ್‌ ತುಖುಂಗಿ 
ಮಿಜುಗುವುವು ಅಗಲದೆ ತೆತ್ತಿಸಿದ ಮುತ್ತುಗಳ 
ಮೊತ್ತದವೋಲ್‌: ಶಾಂತೀಶ್ನಷು, ೧೩. ೧೫೩) 

ತೆನೆ - ಧಾನ್ಯದ ತೆಂಡೆ, ಕಣಿಶ (ಪ್ರಬಳ ಫಳಭರದಿಂ ಕೂಡಿ ಬಳ್ಳಿ 
ತೆನೆ ನೆಲನನಲೆಯೆ ಪವನನ ಹತಿಯಿಂದೆ: ಸುಕಮಾಚ, ೯. 
೫೨); ಕೋಟೆಯ ಕಿರುಗೋಪುರ (ರಥಾಂಗಮೆಗೆತ್ತರುಣಂ 
ತೆನೆಯನೆತ್ತಿ ನಗಿಸುವನಿನನಂ: ಅನಂತಪು, ೧. ೧೦೧) 

ತೆನೆತೀವು - ಬಸಿರು ತುಂಬು (ಅದು ಮೆಲ್ಲನೆ ತೆನೆತೀವಿ ಸುಟಿಯೆ 
ಕಂಡೊರ್ಮೆ ಮಹೀವಲ್ಲಭನುಂ ಬೇಂಟೆಯೊಳ್‌ ಅಡಗಿಲ್ಲದೆ 
ಬರುತ ಎಚ್ಚಂ: ಯಶೋಧಚ, ೩. ೫೫) 

ತೆಪ್ಪ - ಹರಿಗೋಲು (ಬೆಳ್ಳಂಗೆಡೆದು ಪರಿತರ್ಪ ಪೆರ್ಬಳ್ಳದೊಳ್‌ 
ಪಿರಿದಪ್ಪ ತೆಪ್ಪದ ಮೇಲೆ ತೇಂಕುತ್ತುಂ: ಪಂಚತಂತ್ರ, ೪೨೭ 
ವ) 

ತೆಪ್ಪಜು - [ತೆರ್ಪಜು] ಚೇತರಿಸಿಕೊ (ಆಗಳ್‌ ತೆಪ್ಪತ್ತುಂ ಎಲ್ಲಿದಂ 
ಎತ್ತಣಂ ಎಂದು ಕರ್ಣನ ಕಳೇವರಮಂ ನೋಡಿ 
ನೋಡಲಾಣದೆ ಕಣ್ಗಳ೦ ಮುಚ್ಚಿ: ಪಂಪಭಾ, ೧೩. ೫೮ ವ) 

ತೆಪ್ಪರ್ತ -  ಮೂರ್ಛೆಯಿಂದ ಎಚ್ಛೆತ್ತವನು (ತೆಪ್ಪರ್ತನೆಂದು 
ಮೂರ್ಛೇತಿಳಿದಂ: ಶಬ್ದಮದ, ಪ್ರಸಾ, ೧೦೮) 

ತೆಬ್ಬರಿಸು - ಮೇಲಕ್ಕೆತ್ತು (ಇರ್ವರುಂ ಪರಸಿ ತಡವರಿಸಿಯುಂ 
ತೆಬ್ಬರಿಸಿಯುಂ ಅಟ್ಟಿಜಳ್‌ ಅಪ್ಪಿಕೊಂಡು: ಪಂಪಭಾ, ೧೩. 
೮ ವ); ಎಚ್ಚರಿಸು (ಇನಿಸು ಚೇತರಿಸಿ ಪತಿಯಂ ತೆಬ್ಬರಿಸಿ 
ನೋಟ್ಟ ರಾಜಾಗ್ರಮಹಿಷಿಯುಂ: ವರ್ಧಮಾಷು, ೫. ೯ ವ) 

ತೆಮರ್‌ - ಓಡಿಸು (ಮೆಯ್ದಡಪಿದಂ ವರವೀವ ಕರಾಬ್ದದಿಂದೆ 
ನೋಡಿದಂ ಅಖಿಳಾಘಮಂ ತೆಮರ್ವ ಕಣ್ಣಳಿಂ: ಶಬರಶಂ, 
೫. ೪೦) ತೆವರು, ದಿನ್ನೆ (ತೆಮರೆಲ್ಲಂ ಜೈನ 
ರಾಜಾಯತನಮೆ ಕುಟಿಯೆಲ್ಲಂ ನವಾಂಭೋಜಿನೀಷಂಡಮೆ: 
ಅನಂತಪು, ೩. ೭) 

ತೆಮಳ್‌ - ತೆವಳಿಕೊಂಡು ಹೋಗು (ಪೆ೫ಗೇಟು ದಿವಸದೊಳ್‌ 
ತೆಮಳ್ಳುಂ ಪೆಜವೇಟು ದಿವಸಕ್ಕೆ ತಳರ್ನಡೆನಡೆದುಂ: ಆದಿಷು, 


೫. ೪೧ ವ); ಕೂಡಿಹಾಕು, ಸಂಗಹಿಸು (ಅಂತು 
ಜಾತರೂಪಧರನಾಗಿ ತನ್ನ ಪಜೆದು ಬಿಸುಟ 
ಸಹಸ್ರಕು೦ತಳಂಗಳಂ ತನ್ನ ತಳದೊಳ್‌ ತೆಮಳ್ಳಿಕೊಂಡು: 


ಆದಿಷು, ೨. ೩೯ ವ); ಸೇರಿಸಿಕೊ, (ತೆಮಳ್ಳು ಪೀರ್ದ 
ಪಟನೀರ್ಗಳ೦ ಅಟ್ಛೆಸಲಾಜದೆ ಎಯ್ದೆ ಕ೦ಟಳಿಸಿ 
ಮಗುಳ್ದಿದಪ್ಪುದು: ಲೀಲಾವತಿ, ೧೨. ೩೮) 

ತೆರಂದಿರಿ - ಅವಕಾಶ ಮಾಡಿಕೊ (ಮರೆದು ತೂಂಕಡಿಪ 
ವನ್ಯಮೃಗಂಗಳ ಮಗ್ಗುಲೊಳ್‌ ತೆರಂಬಿರಿದು ಹಿಮಾಂಶು 
ರಶ್ಮಿಗಳಿಂ ಉಜ್ಜಳಿಸಿರ್ದ ಉಟಜಾಂಗಣಗಳೊಳ್‌: ಕಾದಂಬ, 
೧. ೨೪೧) 

ತೆರಟು - ಮದುವೆಯಲ್ಲಿ ಮುಯ್ಯ ಸೀರೆ ಕೊಡು (ತೆರಟು- 
ನಿವಸನೋದ್ಧಹನೇ: ಶಬ್ದಮದ, ಧಾ ೨೪೭) 


೫೦೩ 


ತೆರಳ್‌ - ಸುಕ್ಕಾಗು (ಮುಸುಮುತ್ತಂತೆ ತೆರಳ್ಳ ತನ್ನ ಮೊಗಮಂ 
ಕಂಡಳ್ಳ್ಸನೋ ಕೂಡೆ ಜೋಲ್ಲು ಸಡಿಲ್ಲಿರ್ದ ಒಡಲೊಳ್‌ 
ಅಳ್ಳೆಜೊಳ್ಳೆತನಮಂ ಮೇಣ್ವಾಣನೋ: ಆದಿಷು, ೨. ೪೫); 
ಒಟ್ಟಾಗು, ಗು೦ಪಾಗು (ವಿಪ್ರರ್‌ ತೆರಳ್ಲೋಡೆ ತಾಪಸರಂ 
ಬೆರ್ಚಿಸಿ ತೂಳ್ಡಿ ಬೇಳ್ವ ಅರಣಿಯಂ ಕೊಂಡು: ಪಂಪಭಾ, ೮. 
೩೭); ಒಗ್ಗೂಡಿಸು (ತೆರಳ್ಬು ಸುರಭೂರುಹಪ್ರಸವಧೂಳಿಯಂ 
ಮೊಕ್ಕಳ೦ ಸುರುಳ್ಳು ಸರಸೀಸರೋರುಹದಳಂಗಳಂ: ಆದಿಷು, 
೭. ೬೭) ಚಲಿಸು (ಎಸೆವ ನಭಸ್ಸರೋವರದೊಳುಣ್ಕೆ ಕೆಲಕ್ಕೆ 
ತೆರಳ್ಳ ನೀಲಿಕಾಪ್ರಸರಮೊ ಎಂದೆನಿಸಿತಂದು 
ಪುರಂದರಚಾಪವಿಭ್ರಮಂ: ಚಂದ್ರಪ್ರಪು, ೪. ೫೦) 

ತೆರಳಿ - ರೇಷ್ಮೆಹುಳು (ನಿಷ್ಕಾರಣ೦ ತೆರಳಿಯ ಪುಲುವಿನಂತೆ 
ನಿನ್ನಂ ನೀನೆ ದುಷ್ಪರಿಣಾಮದಿಂ ಸುತ್ತಿಕೊಂಡು: ಧರ್ಮಾಮೃ, 
ಗ೪.:೬5: ವ) 

ತೆರಳ್ಳೆ -  ಸುರಿಯುವಿಕೆ (ಎಂತು ಸೈರಿಸುವೆವಯ್ಯ 
ವಿಯೋಗಮನೆಂದು ಸೋರ್ವ ಕಣ್ಣನಿಯ ತೆರಳ್ಳೆ 
ಗದ್ಗದಿಕೆಗೊಳ್ಳ ಸರಂ: ಆದಿಪು, ೯. ೭೬); ಅಲುಗಾಟ 
(ಮಲಯಾನಿಲನೂದೆ ತೆರಳ್ಳ ಚೂತಪಲ್ಲವದ  ತೆರಳ್ಳ: 
ಪಂಪರಾ, ೨. ೧೪); ಓಡುವಿಕೆ (ಪೂಡಿದ ವಾರುವಂಗಳ 
ತೆರಳ್ಳೆಗೆ ನೇಸಜ ತೇರ ತೇಜಿಗಳ೦ ಪಾಡಟೆದಿರ್ಪಿನಂ: 
ಕಬ್ಬಿಗಕಾ, ೨೦೫); ಒನಪು, ಒಯ್ಯಾರ (ಬರ್ಬರೆಯ 
ಕಿರಾತೆಯೊಟ್ಟಜೆಗೆ ಕಿನ್ನರರೊಟ್ಟಜೆಯುಂ ತೆರಳ್ಳೆಯುಂ: 
ಶಾಂತಿಷು, ೨. ೨೨) 

ತೆರಳ್ಳೆವೆಯು -  [ತೆರಳ್ಳೆ*ಪೆಜು] ನಿರಿಹಿಡಿ, ನಿರಿಗೆಯನ್ನು ಮಾಡು 
(ಕರೆವೆರಸಿದ ಪೊಸದುಗುಲದ ತೆರಳ್ಳವೆತ್ತುಡೆ ಹಟತ್ಕಟೀಸೂತ್ರ 
ಪರಿಸ್ಫುರಿತದೊಳಂ ಕಟ್ಟಿದ ಪೊಂಜುರಿಗೆಯೊಳಂ: ಆದಿಪು, 
೪. ೩೬); 

ತೆರಳ್ಳು - ಒಟ್ಟಾಗಿಸು (ಕೆದಣಿ ಮನುಷ್ಯದಂಪತಿಗಳಿರ್ದುವಂ 
ಒ೦ದೆಡೆಯೊಳ್‌ ತೆರಳ್ಳಿ: ಆದಿಷು, ೬. ೮೯); ಹರಡು (ಆ 
ಗುಹೆಯೊಳಗಣ ಶರದದೊಳಾಗಳೆ ಬಸವಳಿದ 
ಬಲಮನಾಳಿಸುವವೊಲಾಯ್ತಾ ಗಿರಿಯ ಕೊಳದ ಮರಗಳ 
ಪೂಗಳ ಕಂಪನೆ ತೆರಳ್ಳಿ ಬೀಸುವ ಪವನಂ: ಆದಿಷು, ೧೩. 
೫೬); ಹಿಂದಕ್ಕೆ ಹೋಗುವಂತೆ ಮಾಡು (ಈತನ ಕಟಕಕ್ಕೆ 
ನಿತ್ಯ ಕ್ಷಯ ವ್ಯಯ ಪ್ರತ್ಯವಾಯಂಗಳ೦ ಮಾಡಿ ಬೇಸಣೆಸಿ 
ನೆಲದಿಂ ತೆರಳ್ಳುವಂ: ಆದಿಷು, ೧೩. ೫೮ ವ); 
ಸಂಗಹಮಾಡು, ಕೂಡಿಹಾಕು (ಎಂತು ಧನಂಗಳಂ 
ಪ್ರಯೋಗಾಂತರದಿಂ ತೆರಳ್ಲಿದಪಿರಿ ಆಗದು ಇದಾದೊಡಂ 
ಎಂತು ರಾಜಸೂಯಾಂತಂ: ಪಂಪಭಾ, ೬. ೨೩); ಬಾಚು, 
(ಅಂತು ರಕ್ಕಸವಡೆ ತನ್ನ ಪಡೆಯೆಲ್ಲಮಂ ತೆರಳ್ಲಿ ತೇರಯಿಸಿ 
ಮಂಗಿದೊಡೆ: ಪಂಪಭಾ, ೧೨. ೮ ವ); ಚಲಿಸುವಂತೆ 
ಮಾಡು (ಜಡಿ ಸೋಂಕು ಔಂಕು ತೆರಳು ನೋಡು 
ಕಡುಗೆಯ್ದೇಟ್‌ .. .. ಎನುತಂ .. . ನುಡಿವ ಒಂದಬ್ಬರಂ: 
ಕಾದಂಬ, ೧. ೧೩೫); ಸುತ್ತುವಂತೆ ಮಾಡು (ಕೆಂದಳದಿಂ 
ಸಣ್ಣಿಗೆಯಂ ತತೆರಳ್ಳಿ ತಿರುಪುತ್ತುಂ: ಕುಸುಮಾಕಾ, ೨. ೧೦೬); 
ಪಸರಿಸು (ಅನುಲೇಪನದ ಸೌರಬ್ಯಮಂ ತೆರಳ್ಳಿ 
ವಿಟಜನಪ್ರಾಣಕೆ ಪಾರಣೆಯನೊಡರ್ಚಿಯುಂ: ಕುಸುಮಾಕಾ, 
೪, ೨೯ ವ); ಉಂಟುಮಾಡು (ಕೂರ್ತು ಕೂಡಿದವರ್ಗಂ 
ರಾಗಾದಿ ಕಲ್ಲೋಲಮಂ ಕಿವಿಯಂ ತಾಗಲೊಡಂ 
ತೆರಳ್ಳುವುದು: ಅನಂತಪು, ೧. ೩೩) 


ತೆರಳ್ಲು ತೂಳ್‌ - ಒಗ್ಗೂಡಿಸಿ ಒಗೆಯಲ್ಲಡು (ಬಿಸಿಲಂ 
ಬೆಳ್ಳಿಂಗಳುಮವುಂ ಪಸರಿಸೆ ಕಟ್ಟಲೆ ತೆರಳು ತೂಳ್ಗೊಡೆ ರಾಗಂ: 
ಆದಿಷು, ೧೩. ೫೦) 

ತೆರೆ - ಅಲೆ; ಜವನಿಕೆ; ಮೈಯ ಸುಕ್ಕು (ಕೆನ್ನೆಯ ನರೆಯಂ 
ಕದಪಿನೊಳ್‌ ಉನ್ನುನ್ನಂ ನೆಗೆದ ತೆರೆಯನೊಡ್ಡಿದ ಜರೆಯಂ 
ಕನ್ನಡಿಯ ನೋಡಿ ತಜೆಸಲೆ ಕನ್ನಡಿಕುಂ ವೃದ್ಧ ನೋಡ 
ನಿನ್ನಯ ಮೊಗಮಂ: ಅಜಿತಪು, ೨. ೯೬) 

ತೆರೆಮಸಗು - ಅಲೆಗಳುಂಟಾಗು (ತೆರೆಮಸಗಿದ ಲಾವಣ್ಯರಸದ 
ಪೊನಲೆಂಬಿನೆಗಂ: ಮಲ್ಲಿನಾಷು, ೩. ೫೧) 

ತೆರೆವೊಯ್ದು - ತೆರೆಗಳ ಅಪ್ಪಳಿಸುವಿಕೆ 
ತುಂತುರ್ವನಿ ನಿಜತನುವಂ ತೀವಿ 
ಪೋಲೆ: ಜಗನ್ನಾವಿ, ೧. ೫೩) 

ತೆರೆಸುತ್ತು - ತೆರೆಯಲ್ಲಿ ಸುತ್ತು ತೆರೆಯ ಮರೆ (ಎಳವಾಟ್‌ಯ 
ತಿರುಳೆಲೆಯ ತೆರೆಸುತ್ತಿನೊಳ೦ ಎಸೆವ ಪಸುರ್ವ೦ದರೊಳಗೆ: 
ಲೀಲಾವತಿ, ೧೧. ೫೨ ವ) 

ತೆರ್ಕೆ - ಪರಂಪರೆ (ಕರಿಗಳ್‌ 
ನಡೆತಂದುವು ವಾಜಿರಾಜಿಗಳ್‌ 
ಕವಿತಂದುವು: ಪಂಪರಾ, ೪. ೫೫) 

ತೆರ್ಕೆಗಡಲ್‌ — ಎರಡು ಸಮುದಗಳ ಸೇರುವಿಕೆ 
(ಉಭಯಕಟತಟದ ಸೊರ್ಕುಕದಡಿನ ತೆರ್ಕೆಗಡಲ್ಲಳ್‌ ಒಕ್ಕೈಸಿ 
ಜಗಮನಿಕ್ಕಲೆಂದು: ಅನಂತಪು, ೧೩. ೨೧ ವ) 

ತೆಲ್ಲಂಟಿ — ಕಾಣಿಕೆ, ಬಳುವಳಿ (ಎನಗೆನ್ನೋಪನ 
ಬಂದುದರ್ಕಿದುವೆ ದಲ್‌ ತೆಲ್ಲಂಟಿ ನೀಂ ನಿನ್ನ ಕಂಪನುಗುಳ್‌ 
ಮಲ್ಲಿಗೆ ಚಂದ್ರ ನಿನ್ನ ಪೊಳೆಪಂ ನೀಂ ತೋಣು: ಆದಿಪು, 
೧೨. ೪೩) 

ತೆಲ್ಲಟಿಗೆಗುಡು - ಉಡುಗೊರೆ ನೀಡು (ಒಸೆದು ಅರ್ಜುನಂಗೆ 
ಮುಂ ಕಳಶಸಂಭವ೦ ಮಾನ್ಯಪದವಿಯಂ ಮಾಡಿದೊಡ೦ 
ಬೆಸುಗೆಗಿಡೆ ಪಾಟಿಗಿಡೆ ತನ್ನಸುವಂ ತೆಲ್ಲಟಿಗೆಗುಡುವ 
ತೆಣದೊಳ್‌ ಕೊಟ್ಟಂ: ಗದಾಯು, ೨. ೧೫) 

ತೆಲ್ಲಟಿಗೊಳ್‌ - ಉಡುಗೊರೆಯನ್ನು ಸ್ವೀಕರಿಸು (ಚ೦ಡವಿಕ್ರಮನ 


(ತೆರೆವೊಯ್ದಿಂದಾ 
. ಬೆಮರ್ವನಿಯಂ 


ಎಜಂಕೆವೆಟ್ಟುಗಳವೋಲ್‌ 
ತೆರೆಗಳ ತೆರ್ಕೆಯಂತೆ 


ಶಿರಕ್ಕೆ ತನ್ನ ಶಿರಮಂ ತೆಲ್ಲಟಿಗೊಳ್ಳುಮೆಂದು 
ಧೈರ್ಯವನುಟೆದು: ಕುಸುಮಾಕಾ, ೧೧. ೮೯) 

ತೆಲ್ಲಗ - ತೈಲಿಗ ಗಾಣಿಗ (ತೆಲ್ಲಿಗನಂ. ಎಣ್ಣೆಗೆಂದು 
ಗಾಣ೦ಬಡಿಯುತ್ತಿದ್ದೊಡೆ ಇದೇಕೆಂಬುದಂ ಎಂದೊಡೆ: 


ಹರಿವಂಶ, ೧೪. ೪೯ ವ) 


ತೆಲ್ಲಿಗಗೇರಿ - ಗಾಣಿಗರ ಕೇರಿ (ಮಂತ್ರವಾದಿಯಂ ಕಂಡ 
ಗ್ರಹದಂತೆ ತೆಲ್ಲಿಗರ್‌ ತಲ್ಲಣಿಸೆ ತೆಲ್ಲಿಗಗೇರಿಯಂ ಪೊಕ್ಕು: 
ಧರ್ಮಾಮೃ, ೨. ೧೪ ವ) 

ತೆವರ್‌ - ದಿಣ್ಣೆ (ಮುಗಿಲಿಂದೆಣಗುವ ಮಜ ಕದಡಿ ಬರ್ಪ 
ತೊಳ್‌ ಬೆಟ್ಟು ತೆವರ್‌ ಮೊಳಅಡು ಉಪಜಲಧಿಗಳೆನೆ 
ಜನಮಜೆಯೆ: ಆದಿಪು, ೬. ೬೨) 

ತೆವಳೆಗಾಣ್‌ - ಉದಾಸೀನ[ಮಾಡು] (ಸತಿ ಪುಯ್ಯಲ್ಟಿದಪಳ್‌ ಸ 
ಕೇಳ್ದಿದಂ ತೆವಳೆಗಂಡ೦ದು ಎನ್ನ ವಿಖ್ಯಾತಿ ದೂಷಿತಮಕ್ಕುಂ: 
ಪಂಪರಾ, ೯. ೧೪೪) 

ತೆಳುಂಪು - ಕೃಶತೆ, ತೆಳ್ಳಗಿರುವಿಕೆ (ಬಸಿಅ ತೆಳು೦ಪು ಕುಂದದೆ 
ಪಯೋಧರಚೂಚುಕಯುಗ್ಗಂ ಈಕ್ಷಿಸಲ್‌ ಮಸುಳ್ಳಿರದೆ: 
ಕರ್ಣನೇಮಿ, ೮. ೧೦೨) 


೫೦೪ 


ತೆಳ್ಸು - ತಿಳಿಯಾಗಿರುವುದು, ಪರಿಶುದ್ಧತೆ (ತಳ್ತುರ್ವಿ ಪರ್ವಿದೊಡೆ 
ಆ ಮುನ್ನಿನ ತೆಳ್ಳುಗೆಟ್ಟು ಕೆಸಳಾಯ್ತು ಆಕಾಶಗಂಗಾಜಲಂ: 
ಪಂಪಭಾ, ೧೦. ೨೯) 

ತೆಳ್ಳುಗೆಡು - ಶುದ್ಧತೆ ನಾಶವಾಗು (ತಳ್ತುರ್ವಿ ಪರ್ವಿದೊಡೆ 
ಮುನ್ನಿನಾ ತೆಳ್ಳುಗೆಟ್ಟು ಕೆಸಳಾಯ್ತಾಕಾಶಗಂಗಾಜಲಂ: 
ಪಂಪಭಾ, ೧೦. ೨೯) 

ತೆಳ್ಳುವೆಳು - ಪರಿಶುದ್ಧವಾಗು (ಶರೀರಂ ಅಬ್ದಜನ್ನನನೆ ಸಮೆದ 


ಇಂದಕಾಂತವನಕಾಂತೆವೊಲ್‌ ಎಂತೆನೆ ತಟ್ಟುವೆತ್ತುದೋ: 
ಶಾಂತಿಷು, ೯. ೧೯೮) 

ತೆಳ್ಳದ - ಕಾಮದ್ರವ ಯ(ಪೊಜವಾಯೊಳುಚ್ಚಳಿಪ ತೆಳ್ಳದಂ 
ಇರ್ವರೊಳೊಪ್ಪೆ ನೋಡಿದರ್‌ ತವಕಿಪ ಕಣ್ಮಲರ್‌ 
ಸುಸಿಲನೊಪ್ಪಿಸೆ ಕಾವನು೦ ಇಚ್ಚೆಗಾರ್ತಿಯುಂ: ಕಬ್ಬಿಗಕಾ, 
೨೫೯); 


ತೆಳ್ಳಸಿಅಕ್‌ - ತೆಳುವಾದ ಹೊಟ್ಟೆ (ಪೆರ್ಮೊಲೆ ತೆಳ್ವಸಿಆ ಕರಂ 
ನೆ೫ೌದ ನಿತಂಬ ಇಂಬುವಡೆದ ಒಳ್ಳೊಡೆ: ಪಂಪಭಾ, ೧. 
೧೦೮) 

ತೆಳ್ಳಗಿರು - ಸ್ಪಷ್ಟವಾಗು (ಉಳ್ಳ ಓದುಗಳೊಳಗೆ ಎನಿತಣಿವುಳ್ಳರ್ಗ೦ 
ತಿಳಿಪಲರಿಯದೆನಿಪ ಎಡೆಗಳುಮ೦ ತೆಳ್ಳಿಗಿರೆ ತಿಳಿಪುಗು೦ 
ಬೆಸಗೊಳ್ಳ ಗುಣಾರ್ಣವನ  ಲೆಕ್ಕಮಂ ಪೊಕ್ಕಮುಮಂ: 
ಪಂಪಭಾ, ೨. ೩೫) 

ತೆಳ್ಳಿದುವು. -  ತೆಳ್ಳಗಿರುವುವು (ಮೊಕ್ಕಳಮದಾರ್‌ ನಡೆ 
ನೋಲಸ್ಬೊಡಮಿ೦ತು೦ ಮೂಜಸಿಯವು ಮೂಳು ದೊಡ್ಡಿದುವು 
ಮೂಣಾಡೆ ತೆಳ್ಳಿದುವಂಬುಜಾಕ್ಷಿಯಾ: ಪಂಪಭಾ, ೪. ೭೨) 

ತೆಳ್ಳೊಅತೆ - ಸಣ್ಣ ಚಿಲುಮೆ (ಅಂತು ಪೋಷಿನ೦ ಒಂದೆಡೆಯೊಳ್‌ 
ಇಡಿದ ಮಟಲೇಜೆಗೊಂಡು ಬಳಸಿ ತಿಳಿದ ತೆಳ್ಳೊರತೆಯೊಳ್‌: 
ಲೀಲಾವತಿ, ೬. ೪೬ ವ) 

ತೆಣ - ರೀತಿ (ಎಂದು ಎನಿತಾನು೦ ತೆಅದೊಳ್‌ ಅಳಿಪಿನ ಲಲ್ಲೆಯ 
ಜೆಲ್ಲದ ಪುರುಡಿನ ಮುಳಿಸಿನ ನೆವದ ಪಡೆಮಾತುಗಳಂ 
ನುಡಿದುಂ  ಕಾಲ್ಪಿಡಿದುಂ . ಅಚಳಿತಧೈರ್ಯನ ಮನಮಂ 
ಚಲಿಯಿಸಲಾಣದೆ: ಪಂಪಭಾ, ೭. ೯೪ ವ) 

ತೆಅ೦ದಿರಿ - ಜೋರಾಗಿ ಬೀಸು, ಹಾರು; ಗಿರಗಿರ ಸುತ್ತು 
(ಪೀರ್ದು ಪೀರ್ದವಚಣದೇಂ ತೆಜಂದಿರಿದು ಪಾಯ್ಬುವೊ 
ಕೇತಕಿಯೊಳ್‌ ಮದಾಳಿಗಳ್‌: ಆದಿಪು, ೧೧. ೧೨೦) 


ತೆಅಂಬಿಡಿದಿರು — ನಾನಾ ತೆರನಾಗಿ (ಇಡಿದಿರೆ 
ರೋಮಕೂಪದೊಳಗೆ ಉರ್ಜಿದ ಸಾಲ ಸರಲ್ಲಳುಂ 
ತೆಣಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ ನೆಜಲ್ಲಿರೆ .. .. ಬಿಟ್ಟಂ 
ಏನೆಸೆದದೋ ಶರಶಯ್ಕೆಯೊಳ್‌ ಅಂದು ಸಿಂಧುಜಂ: 
ಪಂಪಭಾ, ೧೩, ೬೨) 

ತೆಅಂಬೊಳೆ -  [ತೆಣಂ೬ಪೊಳೆ] ತೆರತೆರನಾಗಿ ಹೊಳೆ 
(ಪೊಜಪೊಣ್ಮುವ ಕಣ್ಣ ಬೆಳ್ಳಂ ಓಪರ ಮನದೊಳ್‌ 


ತೆಅಐ೦ಬೊಳೆವ ಬಾಳೆಗಳಂತಿರೆ: ಆದಿಹು, ೧೧. ೪೬) 
ತೆಅಪಾಗು - ಕ್ರಮವಾಗಿ ಓರೆಯಾಗು ಮತ್ತು ತೆರೆದಿರು (ಆದೆಲರ 
ಸೋಂಕಿನೊಳ್‌ ತೆಅಪಾದೊಡೆ ಬೆಳ್ಳೆಸೆಯೆ ಮಸೆದ ಮದನನ 
ಬಾಳಂತಾದುವು ಪೊಳೆವೊಳ್ಳೊಡೆ ತೆಅಪಾದೆರ್ದೆಯಂ 
ನಟ್ಟುವಂದು ತನ್ಮುನಿಪತಿಯಾ: ಪಂಪಭಾ, ೨. ೪೨) 
ತೆಅಪು - ತೆರೆಯುವಿಕೆ, ಸಮಯಾವಕಾಶ (ತೆಅಪನೆ ಪಾಯ್ದಿರ್ಪಂ 


ಮಾಯ್ದಣಗುಲಿ ಜವಂ ಅದಣೆನಿನಿಸು ಪೊಲ್ಲುಂ 
ಮಖ್‌ದಿರಲಕ್ಕುಮೆ: ಆದಿಪು, ೪, ೭೬); ಜಾಗ 
(ತೆಐಪುವಡೆದು ಅ೦ಗಜ೦ ಕೆಯ್ದಜ”ಗೊಳೆ ನೋಟಕರ 


ಮನಮನಾಗಳ್‌ ಕೊಳದಿ೦ ಪೊಣಮಡೆ ಜಿಗಿಲ್ತು ಪತ್ತಿದ 
ಕುಜುವಡಿಗಳಿ ಮೆಜ್‌ದುದು ಅವರ ನಾಣ್ಗಳ ತೆಅಪಂ: 
ಪಂಪಭಾ, ೫, ೬೭) 

ತೆಅಪುವಡೆ.. - ಎಡೆ. ಹೊಂದು, ಅವಕಾಶವನ್ನು ಪಡೆ 
(ತೆಣಪುವಡೆದು ಅ೦ಗಜ೦ ಕೆಯ್ದಜ್‌ಗೊಳ ನೋಟಕರ 
ಮನಮನಾಗಳ್‌ ಕೊಳದಿ೦ ಪೊಅಮಡೆ ಜಿಗಿಲ್ತು ಪತ್ತಿದ 
ಕುಖುವಡಿಗಳೆ ಮೆಜ್‌ದುದು ಅವರ ನಾಣ್ಗಳ ತೆಳಪಂ: 
ಪಂಪಭಾ, ೫, ೬೭) 


ತೆಣವು - ಎಡೆ (ತೆಜವಿ೦ ನೀಳ್ಳಿ ಗವಾಕ್ಷಮಂ ತೆಜ್‌ವ ನೀರಂ 
ಮುಕ್ಕುಳೊಳ್‌ ತೀವಿಕೊಂಡೆಳ್‌ವ ಬ ಜ್ಯ 
ಓಪರಟ್ಕಣಲಂಪಂಗನೆಯರ್ಗೆ ರಾಗಮನದೇ೦ ಮಾಡಿತ್ತೊ 


ರತ್ಯಂತದೊಳ್‌: ಆಚವರ್ಧ, ೬. ೫೨); ಕಪ್ಪ (ಕರಮೊಸೆದಾ 
ದ್ರುಪದಜೆಯೊಳ್‌ ನೆರೆದೊಸಗೆ ತಮ್ಮ ಬೀರಮಂ 
ಬಿಂಕಮುಮಂ ತೆಜವುಂ ತೆಲ್ಲಂಟಿಯು೦ ಎಂದು ಅರಿಕೇಸರಿಗೆ 
ಆಗಳ್‌ ಈವವೊಲ್‌ ಬೆನ್ನಿತ್ತರ್‌: ಪಂಪಭಾ, ೩. ೭೨) 

ತೆಜು - [ಹಣ] ಕೊಡು (ಮಧುಕರ೦ ಮಧುಕರಮಂ ತೆಅಲಾರದೆ 
ಮಲ್ಲಿಗೆಯೊಳೆ ಸೆಜ್‌ಗೆಯ್ದಂತಿರ್ದುದೊಂದು ಪರಿಮಳ 
ಫಲಮಂ: ಅಜಿತಹು, ೬. ೧೮) 

ತೆಜಳ್‌ - ಬಿರಿ, ಸೀಳು (ಒಗೆದ ಸುತಶೋಕದಿಂದ ಆವಗೆಯಂತೆ 
ಒಳಗು ಉರಿಯೆ ಭೋಂಕನೆ ಎರ್ದೆ ತೆಜ್‌ಯಲ್‌ ಹಾ 
ಮಗನೇ ಎಂದು ಅಶುಜಲಾರ್ದಗಂಡಂ ಆ ಗಂಡಿನೊಡನೆ 
ಬಿಸುಟಂ ಬಿಲ್ಲಂ: ಪಂಪಭಾ, ೧೨. ೨೮); ತೆಗೆ (ತೆಜ್‌ಯದ 


ಮುನ್ನ ಕೆತ್ತ ಪಡಿಗಳ್‌ ನವಸೌರಭಮುಣ್ಮೆ ಮೊಕ್ಕಳಂ 
ತೆಚೌದುವು: ಆದಿಷು, ೨. ೬೩), ಸ್ಪಷ್ಟಗೊಳಿಸು 
(ಗಂಭೀರೋದಾರ ಸಾರ ಭಿನ್ನನಯಸಂತತಿ 


ಸಮನ್ಸಿತಮನಜೆಯೆ ತೆಜ್‌ಯೆ ನೆಜ್‌ಯೆ ನುಡಿದು: ಶಾಂತಿಷು, 
೩. ೮೯ ವ) ತೆರಿಗೆ (ಜನಕಜೆಗೆ ಅಗ್ನಿಸಾಕ್ಷಿಯಿ೦ದಾದುದು 
ರಾಮನೊಳ್‌ ಮದುವೆ ಬೆಲ್‌ ತೆಜ್‌ ತೆತ್ತು ಬರ್ದುಂಕಿ 
ಪುಣ್ಯದಿ೦ ಹೋದ ಮಹತ್ತರ೦ ಮಗುಟ್ಲಿಂ: ಪಂಪರಾ, ೬. 
೧೧) 

ತೆಜ್‌ಗೊಳ್‌ - ಕಂದಾಯ ವಸೂಲುಮಾಡು (ಅವನಾಳ್ವ 
ತೆಜೌಗೊಳ್ಳ ಬಿಟ್ಟಿಬೆಸಕಯಿಸಿಕೊಳ್ಳ ಭೋಗಿಪ 
ನಿಯೋಗಂಗಳುಮಂ ಮಾಡಿದಂ: ಆದಿಪು, ೮. ೬೩ ವ) 

ತೆಣಕಿದೇಖ - ತೆರಿಗೆಯನ್ನು ತೆರು (ಕ್ರಿಯಾಸಮಸಕ್ಕೆ: ಬಳೆದೊಟ್ಟಂ, 
ಕೆಳಗೊಂಡಂ, ತೆಜ್‌ದೆತ್ತಂ, ಮಖ್‌ವೊಕ್ಕಂ: ಶಬ್ದಮದ, ೧೭೮ 
ಪ್ರ ೧) 

ತೆಜಕಿಯೊಕ್ಕಲ್‌ - ತೆರಿಗೆ ಸಲ್ಲಿಸುವ ಒಕ್ಕಲು (ಡಂಬಿಸಿ ತಿರಿತರ್ಪರ 
ತೆಜೌಯೊಕ್ಕಲೆನಿಪ್ಪ ಅನ್ಕರ ತೆಜದಿಂ: ಸಮಯಪ, ೧೨. ೪೨) 

ತೇ - ತೇಯಿ, ತಿಕ್ಕು (ಕೆಲರಂ ಗುರ್ದಿಯುಂ ಉರ್ದಿಯುಂ 


ತಿರುಪಿಯು೦ ತೇದು೦ ಭುಜಾದಂಡದಿಂ: ಗದಾಯು, ೩. 

೧೨) 
ತೇಂಕಾಡು - ತೇಲಾಡು (ಕಣ್ಣೀರ ಪೂರದಿಂ ತೇಂಕಾಡುತ್ತುಂ .. 
ಆತ್ಮೀಯ ವೃತ್ತಾಂತಮಂ ಆತಂಗೆ 


ನಿವೇದಿಸುತ್ತುಮಿರ್ಪುದುಂ: ಕಾದಂಸಂ, ೪. ೯೬ ವ) 

ತೇಂಕು - ತೇಲಾಡು (ಶೋಣಿತ ಧಾರಾಳಿಗಳ್‌ ಉರ್ಚಿ ಪೆರ್ಜೆ 
ಸಿಡಿಯಲ್‌ ತೇಂಕಲ್‌ ವಿಮಾನ೦ಗಳ್‌ ಅಳ್ಳಿ ತಗುಳ್ಳಾಗಳೆ 
ಮತ್ತಮತ್ತ ತಳರ್ದರ್‌ ದೇವರ್‌ ನಭೋಭಾಗದೊಳ್‌: 
ಪಂಪಭಾ, ೧೧. ೭) 


೫೦೫ 


ತೇಂಕುದಾಣ - ನಾಡಿಮಿಡಿತದ ಸ್ಥಾನ (ಬೇಗನೆ ತೊಡೆದು 
ಹಿಮಕಣಾನೀಕಮಂ ತೇಂಕುದಾಣಂಗಳಂ 
ಅಂಟಂಟೆಲ್ಲಿಯುಂ ಕಾಣದೆ ಹರಣಮಂ: ಲೀಲಾವತಿ, ೯. 


೨೧) 
ತೇಂಗು - ನೆಲಸು (ಜವದಿಂದಾಗಸದೊಳ್‌ ಪಾಜುವ 
ಪಕ್ಕಿಯುಮಂತುಗಾಣಲಣಮಖಜದೆ ತೇಂಗುವುದು 


ಪತಾಕಾಗದೊಳ್‌: ಚಂದ್ರಪ್ರಹು, ೧೦. ೨೫) 

ತೇಗು - [ಹಕ್ಕಿಯಂತೆ] ಎರಗು (ಸಕಳಾವನಿ ರಾಗಿಸಿ ಬೀಗೆ ಕೀರ್ತಿ 
ದಿಕ್ತತಿಗಳ ಮೇಗೆ ತೇಗೆ ತಳೆದಂ ಭುವನಪ್ರಭು 
ರಾಜ್ಯಲಕ್ಷ್ಮಿಯಂ: ಪುಷ್ಪದಂಪು, ೧೩. ೨); ಉದಾನವಾಯು 
ಬಿಡು, ಹೊಟ್ಟೆಯೊಳಗಿನ ಗಾಳಿ ಬಾಯಿಂದ ಹೊರಬರು 
(ರಕ್ತಮಂ ಕುಡಿದು ಪೆರ್ಗೆಂಡಂಗಳಂ ಸೂಸುತುಂ 
ಗಜ್ಕೌಂದೋವದೆ ತೇಗಿಯುಂ: ಧರ್ಮಾಮೃ, ೬. ೧೩೩) 

ತೇಕುಣ್ಮು - ಏದುಸಿರು ಹೊಮ್ಮು (ಕಡುಗಾಯ್ದುಗ್ರಾತಪಜ್ಞಾಳೆಗೆ 
ಮಿಗೆ ಪುಳಿಚೇಟಲ್ಕೆ ಬೆಂಬೆಂದು ಬಾಯಂ ಬಿಡುತಂ ತೇಕುಣ್ಮಿ 
ಜಿಹ್ವಾಲತೆಯೆಟಲೆ ಜವಂಗುಂದುತುಂ ಬಂದು . . 
ಸೈರಿಭಂಗಳ್‌: ಶಾಂತೀಶ್ವಪು, ೧೨. ೩೬) 

ತೇಗು - ತೇಗದ ಮರ (ಪಲಸು ಆಲಂ ತಡಸು ಆಸು ತೇಗು 
ತದುಕಿಂಚಿಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ 
ಅರನೇಜೆಲ್‌ ಇಪ್ಪೆ ಸಿರಿಸಂ ಹಾಡಂಗಿ: ಪಾರ್ಶ್ವನಾಪು, ೧೨. 
೫೮) 

ತೇಜ - ಕಾಂತಿ (ತೇಜಕ್ಕೆ ನ್ನೊಳ್‌ ಸೆಣಸುವನೀ ಜಿನಪತಿಯೆಂದು 
ಕಾಯ್ದ ತೆಆದಳುರ್ದ೦ ನೀರೇಜಸಖಂ: ಲೀಲಾವತಿ, ೬. 
೪೫); ಪರಾಕ್ರಮ (ಶತ್ರುಸಂತತಿ ತಲೆವಾಗೆ ಶಿಷ್ಟಜನದಾಅಡಿ 
ನಾಟ್ಕಡೆವೋಗೆ ತೇಜಮುದ್ರರನೆ ಕೊಂದು ಕೂಗೆ: 
ಪುಷ್ಪದಂಪು, ೧೩. ೨) ಶ್ರೇಯಸ್ಸು (ತೇಜ೦ ಇಲ್ಲಾದೊಡಂ 
ಸೂಟ೦ ಮಾಡಿದನೊಳ್‌ ಕಾದಲೆವೇಟ್ಕುಂ ಎಂದು ದಮಿತಾರಿ 

ಕೈವೀಸೆ: ಶಾಂತಿಷು, ೪. ೭ ವ) 

ತೇಜಶ್ಚಕ್ರ - [ತೇಜಸ್‌--ಚಕ್ರ।ಐ ಪರಾಕ್ರಮದ ಚಕ್ರ (ಚಕ್ರದೊಳೇಂ 
ಮತ್ತೇಜಶ್ಚಕ್ರಮೆ ಮುಂದಕ್ಕೆ ದಂಡರತ್ನಂಬರಂ ಆರ್‌ 

ವಕ್ರಮೆನಗೆ ಅಖಿಳ ಧರಣೀಚಕ್ರದೊಳ್‌: ಆದಿಷು, ೧೨. ೭೨) 
- ಕುದುರೆ (ಪೊಗಟ್‌ಯಂ ತಳೆದ ತೇಜಿಯ ತಟ್ಟು 

ತೆರಳ್ಳುದೆತ್ತಲುಂ: ಕಬ್ಬಿಗಕಾ, ೧೫೯) 

ತೇಜಿವಾರು - ಕುದುರೆಗೆ ಕಟ್ಟಿರುವ ಚರ್ಮದ ಬಾರು (ಹೊನ್ನ 
ಪಲ್ಲಣಂ ಪಕ್ಕರೆ ತೇಜಿವಾರು ಕಟೆದಿರ್ಕಡಿಯಾದುದು ಬಾಳ 
ಬಾಯೊಳ್‌: ಕಬ್ಬಿಗಕಾ, ೨೧೮) 

ತೇಜೋಗುಣ - ತೇಜಸ್ಸು (ಕ್ಷತ್ರಂ ತೇಜೋಗುಣ೦ ಆ 
ಕ್ಷತ್ರಿಯರೊಳ್‌ ನೆಲಸಿ ನಿಂದುದು: ಪಂಪಭಾ, ೧. ೨೧) 

ತೇಜೋಗ್ನಿ - ತೇಜಸ್ಸು ಎ೦ಬ ಬೆಂಕಿ (ಸೂರ್ಯತನಯಂ 
ತೇಜೋಗ್ಲಿಯಿಂದಂ ದ್ರಿಷದ್ದಲಮಂ ಸುಟ್ಟಂ 
ಉದಾತ್ತಪುಣ್ಯನವಂ ಜೈತಾಗ್ನಿಯಿಂ ಸುಟ್ಟೆನಿಲ್ಲ ಒಲವಿಂದ 
ಇಂದಿಂತು ಎರ್ದೆಮುಟ್ಟಿ ಕೂರ್ತನೊಳನೇ ಕರ್ಣಂಗೆ 
ದುರ್ಯೋಧನಂ: ಪಂಪಭಾ, ೧೩. ೬೦) 

ತೇಜೋರೂಪ - ಬೆಳಕಿನ ರೂಪ (ಕರ್ಣನೊಡಲಿಂದಾಗಳ್‌ ನಡೆ 
ನೋಡೆ ನೋಡೆ ದಿನಪನೊಳಗೂಡಿದುದು ಒಂದು ಮೂರ್ತಿ 
ತೇಜೋರೂಪಂ: ಪಂಪಭಾ, ೧೨. ೨೧೫) 

ತೇಜೋವೃತ್ತಿ -. ಕಾಂತಿಯುಂಟಾಗುವಿಕೆ (ಖರಶಾಣಕಷಣದಿಂ 
ಮಣಿಗೆ ಉರು ತೇಜೋವೃತ್ತಿ ನೆಗಟ್ಟವೊಕ್ಕುಂ ನಷ್ಟುರ 


ತೇಜಿ 


ವಾಕ್ಲಾಷಾಣ ಪರಿಸ್ಫುರಿತಂ ಕೃತಿರತ್ನದೊಳ್‌: ಚಂದ್ರಪ್ರಪು, ೧. 
೪೪) 

ತೇನತೇನಂ - ಮೇಲಿಂದ ಮೇಲೆ (ಪೆಆಗಣಿಂದಡಿವಜ್ಜೆಯಂ 
ನೋಡಿ ತೇನತೇನದಿಂ ತಂತ್ರಮೆಲ್ಲಂ ನೆರೆದು ಬಂದು: 
ವಡ್ಡಾರಾ, ಪು ೧೬೩, ಸಾ ೧೦) 

ತೇಪೆ - ಸೂಳೆ (ಪತ್ತದರಾರೊ ಧೂರ್ತ ವಿಟಹೃತ್‌ ಸಂತಾಪೆಯಂ 
ತೇಪೆಯಂ: ಲೀಲಾವತಿ, ೨. ೯೬) 

ತೇರ್‌ - ಬಂಡಿ, ರಥ (ಪಿಂದೆ ಕಡಂಗಿ ತೇರ೦ ಎಸಗು ಎಂಬವಂ 
ಅಂಬಿಗಂ ಆಜಿರಂಗದೊಳ್‌ ಮುಂದೆ ಸಮಾನನಾಗಿ ಬೆಸದೆ 


ಇರ್ಪವನುಂ ತುಜುಕಾಜನಾಗೆ ಮತ್‌ 
ಸ್ಯಂದನಚೋದನಕ್ರಮಮದು೦ ಪೊಲೆಯಂಗೆ ಅಮರ್ದು 
ಇರ್ಕುಂ: ಪಂಪಭಾ, ೧೨. ೯೪) 

ತೇರಂಜಿಸು - ಸಾಣೆಯಿಂದ ಹೊಳಪು ಕೊಡು (ಮಣಿಯಂ 
ತೇರಂಜಿಪಂತೆ ಒಪ್ಪುಮನೆಸೆಗುಗೆ ಕೆಯ್ಯೊಂಡು 
ಸತ್ಯವೀ೦ದ್ರರ್‌: ಪುಷ್ಪದಂಪು, ೧. ೩೫) 

ತೇರಂಟೆ - ಸಹಸಪಾದಿ, ರುರಿ ಹುಳು (ತೇರಂಟೆಯಂತೆ 
ಕುಮತಕ್ಕೆ ಸೂರುಳದೆ ಒನಲಿಯಂತೆ ಪೊಲ್ಲಮೆಯಂ 
ಪಿಡಿಯದೆ: ಧರ್ಮಾಮೃ, ೪. ೨೬ ವ) 

ತೇರಜೆ - ಒಂದು ಬಗೆಯ ಪ್ರಾಣಿ (ರೂಪಮದಮುಳ್ಳಂ 


ಕಟ್‌ಯಾಗಿಯುಂ ಅಜ್ಞಾಮದಮುಳ್ಳಂ ತೇರಜೆಯಾಗಿಯುಂ 
ಪುಸಿಯುಳ್ಳಂ ಕರಡಿಯಾಗಿಯುಂ .. .. ಪುಟ್ಟಿ: ಧರ್ಮಾಮೃ, 
೧೩೨ ವ) 

ತೇರಣ - ಗೋರಂಟಿ (ಪೇನಂತೆ ತಲೆಯಂ ಪತ್ತಿ ಪಲ್ಕಡಿವರ್‌ 
ತೇರಣದಂತೆ ತಳಮಂ ಪತ್ತಿ ಕತ್ತಿರಿಸುವರ್‌: ಧರ್ಮಾಮೃ, ಕಿ 
೪೩ ವ) 

ತೇರಯ್‌ - ದಾಳಿ ಮಾಡು (ಪೂತನೀರಕ್ತಮಂ ಪೀರ್ದೆಡೆ ಆ 
ತೇರಯ್ವ ತೇರಂ ಪರಪಿದೆಡೆ: ನೇಮಿನಾಪು, ೮. ೨೩); 
ತವಕಪಡು (ಆಡಿಸುವ ತೋಳ್‌ ತೇರಯ್ಯ ಬಾಯ್‌ ತಪ್ಪಿ 
ಬರ್ಪರವಾತುಣುುವ ಕಿತ್ತುಸಿರ್‌: ಆಚವರ್ಧ, ೬. ೬೧) 

ತೇರಯಿಸು - ದಾಳಿಮಾಡು (ಅಂತು ರಕ್ಕಸವಡೆ ತನ್ನ 
ಪಡೆಯೆಲ್ಲಮಂ ತೆರಳ್ಳಿ ತೇರಯಿಸಿ ನುಂಗಿದೊಡೆ: ಪಂಪಭಾ, 
ದಿ ತು 

ತೇರಯ್ಕೆ - ಆಸೆ (ದಾಳಿಂಬಂ ತದುದ್ಧಾನದೊಳ್‌ ಒದವಿಸುಗುಂ 
ಬಾಯ್ಗೆ ತೇರಯ್ಕೆಯುರ್ವಂ: ಚಂದ್ರಪ್ರಷು, ೧೧. ೫೪) 

ತೇರಯ್ಸು -  ಮುತ್ತಿಕೋ ಯ(ತುಂಬಿಗಳುಮೊಡನೊಡನೆ 
ತಾರಯ್ಸತಿರೆ ಪಾಡಿ: ಪುಷ್ಪದಂಪು, ೨. ೪೪) 

ತೇರಸ - ತ್ರಯೋದಶಿ (ಆ ಕಾಲದೊಳ್‌ ಶುದ್ಧ ತೇರಸದೊಳ್‌ 
ಗುರು ಯೋಗದೊಳ್‌ ಪುಟ್ಟಿ (ಚಾವುಂಡಪುಚಂದ್ರ, ಪು. 
೧೪೨, ಸಾ. ೧೮) 

ತೇರಸಿ - ತ್ರಯೋದಶಿ (ಕದನಂ ಮಾರ್ಗಶಿರದ ಶುದ್ಧದಿನಂ 
ತೇರಸಿಯ ತಾರೆ ಭರಣಿಯೊಳ್‌ ಆ ಮೂಲದ 
ಕಡೆಯಮವಾಸೆಯ ಪರ್ವದೊಳಂ ನಿರ್ಮಲಮಾಯ್ತು 
ಕೌರವವಂಶಂ: ಗದಾಯು, ೯. ೩೭) 

ತೇರೆಸಗು - ರಥವನ್ನು ಚೋದಿಸು (ಕ್ಷೀರಸಮುದನಿವಾಸಿ ನರನ 
ತೇರೆಸುಗುವಂ: ಸಮಯಪ, ೮. ೧೫೬) 

ತೇರೈಸು ದ ತವಕಪಡು (ಅನ್ನೆಗಂ ವೃಕೋದರಂ 
ಚತುರ್ದಶಭುವನಂಗಳೆಲ್ಲಮಂ ತೆರಳ್ಳಿ ತೇರೈಸಿ ನುಂಗುವಂತು 
ಮಸಕದಿ೦ ಭಗದತ್ತನಂ ಮಾರ್ಕೊಂಡು: ಪಂಪಭಾ, ೧೧. 
೮ 


೫೦೬ 


ತೇರ್ಗಳೊಡ್ಡು - ರಥಿಕ ಸೈನ್ಯ (ಬಿಳುವರಿಯ ಬೇಗದಿಂದಂ 
ಕುಜುಪಿನ ಪಟಯಿಗೆಗಳೊಲೆಯೆ ಪೆರ್ಗಡೆಲೆಡೆಯೊಳ್‌ ನೆಜ್‌ 
ನಾವೆ ತಾಗುವಂದದೆ ತೆಜಪಿಲ್ಲದೆ ತೇರ್ಗಳೊಡ್ಡು 
ತಾಗಿದುದಾಗರ್ಳ: ಕಬ್ಬಿಗಕಾ, ೨೧೩) 

ತೇಟಿಕ್‌ - ಚೇಳು (ತೇಟ ತೆಅದಿ೦ಂದ೦ ತಾಂ ಜನನಿಯ ಬಸಿಅ೦ 


ಸೀಳ್ಬು ಒಗೆದಣ ಆಪ್ತನಲ್ಲೆಂತುಂ ಅಪ್ರಬುದ್ಧಂ ಬುದ್ಧಂ: 
ಸಮಯಪ, ೮. ೧೭೬) 
ತೈಲ — ಎಣ್ಣೆ (ಘತ ಲವಣ ತೈಲ ಕೀರ ದಧಿ 
ನಿ ಲ ಲ ವ 


ವ್ಯಂಜನ೦ಗಳೊಳ್‌ ಸಂಸ್ಕಾರಂ ಮಾಡುವ: ಆದಿಹು, ೬, ೭೭ 


ವ) 

ತೈಲಪಾಕ - ಎಣ್ಣೆಯಲ್ಲಿ ಕುದಿಸುವುದು (ಅನವರತ 
ಪ್ರಮುಚ್ಕಮಾನ ಪ್ರಚುರ ನಿಜನಾರಾಚರಾಜಿಯಿಂದಂ 
ಅವಿರಳಮದಜಳ ತೈಲಪಾಕ ದುರಾಲೋಕಂಗಳಪ್ಪ ತದ್ದಲ 
ಕರಟಿಕಟಕಟಾಹ೦ಗಳ೦ ಅಪತುಚ್ಛಚ್ಛಿದ್ರಂಗಳ್ಮಾಡಲ್ಪಡದೆಯುಂ: 
ಆದಿಪು, ೧೪. ೧೦೩ ವ) 

ತೊಂಗಲ್‌ - ಕುಚ್ಚು ಗೊಂಚಲು (ದೇವಾಂಗವಸ್ತದುಳ್ಳುಡೆಯೊಳ್‌ 
ಉಲಿವ ಸೂಸಕದ ತೊಂಗಲ್ಲೆರಸು ಎಟಲ್ವ ಮುಂದಣ ಸೋಗೆ 
ಕಾರ್ಗಾಲದ ಸೋಗೆಯಂತೆ ಸೊಗಯಿಸೆ: ಪಂಪಭಾ, ೨. ೪೧ 
ವ); ಸಮೂಹ  (ಪೆಜ್‌ನೊಸಲೊಳಂ ಕವಿವ ಜಡೆಯ 
ತೊಂಗಲಿಂ ಸಂಗಳಿಸಿ ಬೆಡಂಗನೊಳಕೊಂಡ ಗಂಡಮಂಡಲ: 
ಕಾದಂಸಂ, ೪. ೯೬ ವ) 

ತೊಂಗಲ್ಲುರುಳ್‌ - ಇಳಿಬಿದ್ದ ಮುಂಗುರುಳು (ನೊಸಲಂ 
ತೊಂಗಲ್ಲುರುಳ್‌  ಮೇಲುದನೊಗೆವ ಕುಚಂ ಬೆನ್ನನಾ 
ನೀಳಕೇಶಪ್ರಸರ೦ .. . ಪಸರಂಬೆತ್ತು: ಆದಿಷು, ೧೧. ೧೬) 

ತೊಂಡಲ್‌ - ಸಾಲು (ಅಲ್ಲಲ್ಲಿಗೆ ಪರಿಯುತಿರ್ಪ ಇಜುಂಪೆಯ 
ತೊಂಡಲ್‌: ಧರ್ಮಾಮ್ಮ ೩. ೪೪); ಮುತ್ತಿನ ಹಾರ 
(ಮುಡಿದ ಮಹೇಂದನ ಇಂದ್ರದಿಗ್ದಧುವ ಬಣ್ಣದ ತೊಂಡಲಂ 
ಇಂದುಮಂಡಲಂ: ಲೀಲಾವತಿ, ೨. ೫) 


ತೊಂಡಿಕೆ - ತುಂಟತನ (ಬೆಳೆದು ನಿಚ್ಚನಿಚ್ಚಂ ತೊಂಡಿಕೆಗೆಯ್ದು 
ಪುಯ್ಕಲ ಮಾಡುತ್ತಿರೆ ಅವರೆನ್ನಂ ಬೇಗಮಟ್ಟಿ ಕಳೆದೊಡೆ: 
ಹರಿವಂಶ, ೫. ೩೧ ವ) 


ತೊಂಡಿಗ - ರಣಹದ್ದು (ಚರಣಾಯುಧಂ ಶಕುನಿ ಕಂಕಂ 
ತೊಂಡಿಗಂ ಸೋರೆ ತಿತ್ತಿರೆ ಕೋಕಂ... .. ರತ್ನಖಗಮಿರ್ಕುಂ 
ತದ್ವನಾಗೌಘದೊಳ್‌: ರಾಜಶೇವಿ, ೫. ೫೯) 

ತೊಂಡಿಲ್‌ - ಮುಡಿಯುವ ದಂಡೆ (ಮಣಿವಜಮಂಡಿತಮೊಂದಿ 
ತೊಂಡಿಲ್‌ ಆ ಸೋರ್ಮುಡಿಯಲ್ಲಿ ತತ್ಸಖಿಜನಂ 
ಕೂರ್ಮೆಯೊಳಿಟ್ಟು ಸಿಂಗರಿಸಿ: ರಾಜಶೇವಿ, ೮. ೩೮) 

ತೊಂಡು - ಸ್ವೇಚ್ಛಾವೃತ್ತಿ, ತುಡುಗುತನ (ತೊ೦ಡಿನೊಳ್‌ ಉರ್ಕಿ 
ಕೆಟ್ಟ ದಶಕ೦ಠನ೦ ಅಕ್ಕಟ ಕೊಂಡ ಪೆರ್ಮರುಳ್‌ ಕೊಂಡುದೆ 
ತನ್ನುಮಂ: ಪಂಪಭಾ, ೬. ೩೩), ಮುಖ (ಗಾಡಿಯೊಳ್‌ 
ಅನಾರತಮೊಪ್ಪುವ ತೊಂಡು ತೊಂಡಿನೊಳ್‌ ನೆಲ ಬಳಸಿರ್ಪ 
ಭಾವವು ಅಳವಟ್ಟರೆ ನರ್ತಕಿ ನಾಡೆ ನರ್ತಿಪಳ್‌: ಧರ್ಮಪ, 
೨. ೨೪) 

ತೊಂಡುಗೆಡೆ - ಗಿಳಿಯು ಗಳಹು (ಪಾಡುವ ತುಂಬಿ 
ತೊಂಡುಗೆಡೆವ ಅಗ್ಗದ ಪಂಡಿತವಕ್ಕಿ: ಶಬರಶಂ, ೧. ೫೨); 
ರಾಶಿಯಾಗು 

ತೊಂಡುವೆಣ್ಣುರುಳಿ - ಗಳಹುವ ಹೆಣ್ಣು ಗಿಳಿ (ಪಾಡುವ ತುಂಬಿ 
ಕೋಡುವ ಪುಚೆಲ್‌ ನಡಪಾಡುವ ರಾಜಹಂಸೆ ಬಂದಾಡುವ 


ತೊಂಡುವೆಣ್ಣುರುಳಿ 
ಪಂಪಭಾ, ೩. ೩೭) 

ತೊಂಡುವೆಸರ್‌ - ಸುಳ್ಳು ಹೆಸರು, ಬಿರುದು (ಗಾವಿಲನೊರ್ವಂ 
ಕುಡೆ ಕೊಂಡ ತೊಂಡುವೆಸರಿಂದೇಂ ಸಲ್ವುದೇ ನಿಲ್ವುದೇ: 
ಧರ್ಮಮಧು, ೧. ೪೯) 

ತೊಂತುಳಿ - ಸಿಕ್ಕುಸಿಕ್ಕು (ಚಲದಿಚೆದಾ೦ತು ಬಿಟ್ಟ ಭಟರಂತ್ರದ 
ತೊಂತುಳಿಯೊಳ್‌ ಸಿಲುಕಿದಗ್ಗಳದ ಪೊದಳ್ಹ ಕೆಚ್ಚಲನಿಉುಂಕಿ: 
ಕರ್ಣನೇಮಿ, ೧೦. ೧೫೩) 

ತೊಂಬತ್ತೊಂಬೈಸಾಸಿರ - ತೊಂಬತ್ತೊಂಬತ್ತು ಸಾವಿರ 
(ಸಾಸಿರಯೋಜನ೦ ಅಮರ್ದು ಸುರಾಸುರಸಂಸೇವ್ಯಮಾಗಿ 
ತೊಂಬತ್ತೊಂಬೈಸಾಸಿರ ಯೋಜನಮಂ ನೆಗೆದೀ ಸುರಗಿರಿ: 
ಆದಿಪು, ೭. ೬೪) 

ತೊಂಬಯ್ದಾಸಿರ್ವರ್‌ - ತೊಂಬತ್ತು ಸಾವಿರ ಮಂದಿ 
(ತೊಂಬಯ್ದಾಸಿರ್ವರ್‌ ನಿಮ್ಮಂಬಿನ ಬಂಬಲೊಳೆ 
ಮಕುಟಬದ್ಧರ್‌ ಮಡಿದರ್‌: ಪಂಪಭಾ, ೧೧. ೨೯) 

ತೊಂಬೆ - ಕುಚ್ಚು ಗೊಂಚಲು (ತಳ್ಳ ಬಣ್ಣವಣ್ಣದ ಗುಡಿ 
ತೊಂಬೆಗೊಂಚಲ್‌ ಎಲೆಯಿಕ್ಕಿದ ಕಾವಣಮೆಲ್ಲಿಯುಂ 
ಪೊದಳ್ಳೊದವಿರೆ ಕಣ್ಣೆ ಕಂಡುವು ಅಖಿಳಾವನಿಪಾಳರ ಬಿಟ್ಟ 
ಬೀಡುಗಳ್‌: ಪಂಪಭಾ, ೩. ೩೮) 

ತೊಗರ್‌ - ಚೊಗರು, ಒಗರು (ಅಣಿಲೆಗೆ ತೊಗರೆಂತು ಸಹಜಂ 
ಸುಂಟಿಗೆ ಕಾರಮೆಂತು ಸಹಜಂ ಸಹಜಂ ತಾನಂತೆ ಬಡತನದ 
ಪೀಡೆ: ಧರ್ಮಾಮೃ, ೪. ೨೩ ವ) 

ತೊಗಲ್‌ - ಚರ್ಮ (ದಂಡಕ ರಿಸಿಯರ ಮೆಯ್ಯ ತೊಗಲ್‌ 
ಪಾವಿನ ಪೆರೆ ಸುಲಿವಂತೆ ಸುಲಿದು ಪೋಗಿ: ವಡ್ಡಾರಾ, ಪು 
೧೭೨, ಸಾ ೨); ಚರ್ಮದ ಬುದ್ದಲಿ (ಪೊಲೆಗೇವಯ್ಸರ್‌ 
ತೊಗಲಿನೊಳ್‌ ಅಲಸದೆ ನೀರ್ಗುಡಿಯುತಿರ್ಪರ್‌: ಸಮಯಪ, 
೧೪. ೯೬) 

ತೊಟ್ಟ - (ಗತುಡು) ಹೊಂದಿದ (ಈತನೊಳ್‌ ತೊಟ್ಟ 
ಕಿಂಕರಭಾವಂ ನಮಗಕ್ಕಿಗೊಟ್ಟು ಮಡಗೂಲುಣ್ಣಂದಮಂ 
ಪೋಲದೇ: ಆದಿಪು, ೧೪. ೩೨) 

ತೊಟ್ಟಗೆ - ಇದ್ದಕ್ಕಿದ್ದಂತೆ, ಬೇಗನೆ (ಅಗುಟ್ಟೆರಲ್‌ ಆ ಕುಟೆಯೊಳ್‌ 
ತೊಟ್ಟಗೆ ನಿಧಿಗಂಡಂತೆ ವಸುಧೆಗೆ ಅಸದಳಮಾಯ್ತು ಆ 
ಮಗನ ಅಂದಂ: ಪಂಪಭಾ, ೧. ೯೭); ತಕ್ಷಣವೇ (ಒಗೆದ 
ಶರಸ್ತಂಬದೊಳ್‌  ಇರ್ಬಗಿಯಾಗಿ ಮನೋಜರಾಗರಸಂ 
ಉಗುತರೆ ತೊಟ್ಟಗೆ ಬಿಸುಟು ಬಿಲ್ಲಂ ಅಂಬುಮಂ ಅಗಲ್ಲಂ 
ಆಶ್ರಮದಿ೦ ಉದಿತಲಜ್ಞಾವಶಂ: ಪಂಪಭಾ, ೨. ೩೩) 

ತೊಟ್ಟಗೆ ಕೊಳ್‌ - ಬೇಗನೆ ಆವರಿಸು (ತಳೋದರಿಯ ಸುಯ್ಗಳ 
ಬೆಂಕೆಯೊಳ್‌ ಇಚ್ಛೆಗೆಟ್ಟು ತೊಟ್ಟಗೆ ಕೊಳೆ: ಪಂಪಭಾ, ೫. 
೧೦) 

ತೊಟ್ಟನೆ - ತಕ್ಷಣ (ಧಾತ್ರಿ ತಿಜ್ಜನೆ ತಿರಿವನ್ನೆಗಂ ತೆಗೆದು 
ಕಂಧರಸಂಧಿಯಂ ಎಯ್ದೆ ನೋಡಿ ತೊಟ್ಟನೆ ನರಂ ಎಚ್ಚೊಡೆ: 
ಪಂಪಭಾ, ೧೨. ೧೬೮) 

ತೊಟ್ಟಿಲ್‌ - ಮಗು ಮಲಗಲು ಬಿದಿರಿನಿಂದ ಮಾಡಿದ 
ತೂಗುಹಾಸಿಗೆ (ನೀನ್‌ ತೊಟ್ಟಿಲೊಳಿರ್ದಂತೆ ನಿನಗೆ 
ಸೆಟ್ಟಿವಟ್ಟಂಗಟ್ಟಿ: ವಡ್ಡಾರಾ, ಪು. ೪೬, ಸಾ ೨೭) 

ತೊಟ್ಟಿಲಿಗ ದ ತೊಟ್ಟಿಲಲ್ಲಿ ಮಲಗುವ ಹಸುಗೂಸು 
(ಬಾಳಕಾಲದೊಳೆ ತೊಟ್ಟಿಲಿಗಂ ಗಜಪ್ರಿಯನಪ್ಪುದಂ ಸಲೆ 
ತೋಣಿದಂ: ಪಂಪಭಾ, ೧. ೪೩) 


ಅನುರಾಗಮಂ ಮಾಡೆ ಮನಕ್ಕೆ: 


ತೊಟ್ಟು - (ಇತುಡು-ಆರಂಭಿಸು] ಆರಂಭಿಸಿ (ಜನಿಯಿಸಿದಂದು 
ತೊಟ್ಟು ಅಗಲದಾತಂ ಇಂತಿರೆ ಅಗಲ್ಲ ಪಾಪಕರ್ಮನಂ 
ಅವಿವೇಕಿಯಂ ... .. ನೆನೆದು... .. ಬರವೇಟ್ಕುಂ: ಕಾದಂಸಂ, 
೬ ೩೫) 

ತೊಡಂಕಿಕ್ಕು - ಕಷ್ಟಕ್ಕೆ ಈಡುಮಾಡು (ನೀಮಾರ್ಗೆ ಎಲಗೆ 
ನಿಮ್ಮನಾವಜೆಯೆಂ ಎಂದೆಮ್ಮಂ ತೊಡಂಕಿಕ್ಕುವಂದಿನ 
ಭಿಕ್ಷಾನ್ನಮನಿಕ್ಕುವಲ್ಲಿ ಸತಿಯಂ೦ ಬೇಡೆಂದು ಕಣ್ಣೆತ್ತುವಂದಿನ 
ಸೊರ್ಕು: ಸುಕುಮಾಚ, ೪. ೨೬) 

ತೊಡಂಕು — ಸಿಕ್ಕಿಸು (ಪುಣ್ಯಜೀವಮಂ 
ಸಹಜಸುಖಾಸ್ಪದಂಬರೆಗಮುಯ್ದಿನಮಲ್ಲಿ ತೊಡಂಕಲೀಗುಮೇ: 
ಆದಿಪು, ೬. ೨೫); ಗೋಜಲು (ಕರುಳ ತೊಡಂಕಂ ಬಿಡಿಸಿ 
ನಡೆ ನೋಟ್‌ಂ ಒಳಗೆಲ್ಲ ಅಡಗಿರ್ಪದು ಜೀವನಿರ್ಪೊಡೆ 
ಎಲ್ಲಿಗೆವೋದಂ: ಯಶೋಧಚ, ೪. ೧೯); ಜಗಳಕ್ಕೆ ತೊಡಗು 
(ಎಯ್ದಿ ತೊಡಂಕಿ ಸಿ೦ಹಳಕ್ಕಾಳ್ವನ ಬ೦ಟರ್‌ ಉರ್ವಿ ಮಿಗೆ 
ಕಾಳೆಗಮಂ ತೆಗೆದರ್‌ ಧರಾಧಿಪಾ: ರಾಜಶೇವಿ, ೫. ೧೨೪) 

ತೊಡಂಕುವಲೆ - ಒಂದು ಬಗೆಯ ಬಲೆ (ಪೆರ್ವಲೆ 
ತೊಡಂಕುವಲೆ ಕೊಲ್ವಲೆ . .. ಬಿಡುವಲೆಗಳೆನಿಪ್ಪುಬೆಸೆದವಾ 
ಬೇಂಟೆಇಗರೊಳ್‌: ಶಬಶಂವಿ, ೩. ೨೪) 

ತೊಡಂಬೆ - ಹಣ್ಣುಹೂಗಳ ಗೊಂಚಲು (ಬಿಟ್ಟುಳಿಯ ಕುಕ್ಕಂಬ೦ 
ತೊಡಂಬೆಯ ಮೂಡಿಗೆಯ ಕದಲಿಕೆಯ 
ಕಾಂಡಪಟಗಳುಮಂ: ಪಂಪಭಾ, ೫. ೪೭ ವ) 

ತೊಡಂಬೆಪಜೆ - ತೊಟ್ಟು ಕಳಚು (ಬಡಿ ಕೊಳೆ ಕಾಯುಂ ಪಣ್ಣುಂ 
ತೊಡಂವೆವಜೆದುದಿರ್ವ ಮಾಲ್ಡ್‌ಯಿಂ ಕಿಚೆವಿರಿಯರ್‌ 
ಮಡಿವರ್‌: ಪಂಪರಾ, ೧. ೮೩) 

ತೊಡರ್‌ - ಸಿಲುಕಿಕೊ (ತೊಡರ್ದೀ ಪುತ್ತಕಳತ್ರಮೋಹದೊಳ್‌ 
ಇದೇಕಟ್ಟರ್ಪೆ ನಿನ್ನ ಮೆಟ್ಟಡಿದೇಕಾರಣ೦: ಆದಿಷು, ೧. ೭೯); 
ಸುತ್ತಿಕೊ (ಕುಡಿದೊಡೆ ಪೊಟ್ಟೆಯಿಂದೆ ಬಟೆನೀರ್‌ 
ಪೊಳಪಾಯ್ದುವೆ ಸುತ್ತಿ ಕಾಲನೇಂ ತೊಡರ್ವುವೆ 
ದಾಂಟುವಲ್ಲಿ ನಿಜೆ: ಚಂದ್ರಪಹು, ೮. ೬೦); ಬಂಧಿಸು 
(ತೊಡರ್‌-ಬಂಧನೇ: ಶಬ್ದಮದ, ಧಾ ೫೭೭); ತಡವರಿಸು 
(ತೊಡರೆ ಕೊರಳ್‌ ಹಷೊದಳ್ಳು ತುದಿನಾಲಗೆಯೊಳ್‌.. 
ತಡಮಡಮೆಟ್ಟಿ ಪಾಡಿ ಪೊಸ ಕಳ್ಗಳನೀಂಟಿದುದಂಗನಾಜನಂ: 
ಸೂಕ್ಶಿಸುಧಾ, ೧೩. ೭); ವಾದ ಮಾಡು (ವೇದಾಂತ 


ಸಿದ್ಧಾಂತ ಪ್ರಮಾಣಶಾಸ್ತ್ರಂಗಳನೋದಿ ತರ್ಕಿಸುವ 
ಪಂಡಿತರ್ಕಳೊಡನೆ ತೊಡರ್ದು ನುಡಿದು 
ಸದುತ್ತರಂಗುಡುತಿರ್ಪ ಶುಕಶಾರಿಕಾನಿಕಾಯಂಗಳುಮಂ: 


ಪಂಚತಂತ್ರ. ೧೯೦ ವ), ಬಂಧನ (ತೀರ್ಥಕರರ್‌ 
ನಿವ್ಯಾಕುಳಮೊಲ್ಲರ್‌ ಮೋಹೋದ್ರೇಕವಿಹನರ್ಕಳಲ್ಲಿ ರಾಜ್ಯದ 
ತೊಡರಂ: ಕರ್ಣನೇಮಿ, ೧೩. ೪೭), ಬಿರುದ ಬಳೆ 


(ತೊಡರ್‌- .. .. ಬಿರುದ ಶೃಂಖಲಾಯಾಂ: ಶಬ್ದಮದ, ಧಾ 
೫೭೭) 
ತೊಡರಿಕ್ಕು - ತೊಡರುಗಳನ್ನು ಒಡ್ಡು (ಎನಿತಾನುಂ 


ಉಪದ್ರವಂಗಳೊಳ್‌ ತೊಡರಿಕ್ಕಿಯುಂ ಗೆಲಲಾಅದೆ: ಪಂಪಭಾ, 
೨.೩೨ ಮು 


ತೊಡರ್ಚು - ಸಿಲುಕಿಸು, ಮುಡಿಸು (ಬೇಡವೇಡೆನೆಯುಂ 
ಕಿವಿಯೊಳ್‌ ತೊಡರ್ಚಿ ಪೋದಳ್‌ ಈ 
ಕುಸುಮಮಂಜರಿಯಂ: ಕಾದಂಬ, ೫. ೫೦ ವ) 

ತೊಡರ್ದಮರ್‌ - ಚೆನ್ನಾಗಿ ಸೇರಿಕೊ (ತೊಡರ್ದಮರ್ದ 


ಬಾಳವಣ್ಣದ ತುಡುಗೆ ಪಂಚಜಡೆ ನೊಸಲೊಳೊಡಂಬಡುವ 


ಅರಳೆಲೆ ಇವಣಿಂ ಚೆಲ್ಲಿಡಿದಿರ್ದದು ಬಾಳಕೇಳಿ 
ಧರ್ಮಾತ್ಮಜನಾ: ಪಂಪಭಾ, ೨. ೪) 

ತೊಡರ್ಚು - ಕಟ್ಟಿಹಾಕು (ಆ ಸಕಳಕಳಾನಿಳಯನ 
ಮನೋಮೃಗಮಂ ತಮ್ಮ ಮೃದುಮೃಣಾಳಕೋಮಳ 
ಬಾಹುಪಾಶ೦ಗಳೊಳ್‌ ತೊಡರ್ಜಿಯುಂ: ಆದಿಪು, ೮. ೨೪ 
ವ) 

ತೊಡರ್ದಿರ್‌ - [ತೊಡರ್ದು4ಇರೆ] ತೊಡರಿಕೊಂಡಿರು 
(ಒಡವುಟ್ಟಿದ ಮಣಿಕುಂಡಲಂ ಒಡವುಟ್ಟಿದ ಸಹಜಕವಚಂ 
ಅಮರ್ದಿರೆ ತನ್ನೊಳ್‌ ತೊಡರ್ದಿರೆಯು೦ ಬಂದಾಕೆಯ 


ನಡುಕಮಂ ಒಡರಿಸಿದನಾಗಳ್‌: ಪಂಪಭಾ, ೧. ೯೫) 
ತೊಡರ್ಷ - ಸಿಕ್ಕು ತೊಡಕು (ಇದುವು ಹಿರಿದು 
ತೊಡರ್ಪಾದುದು ಇನ್ನೆತ್ತವೋಪೈ: ಆದಿಪು, ೪. ೨೧); 


ಬಂಧನ (ಎನ್ನ ನಿನ್ನ ಪತ್ತುಗೆಯ ತೊಡರ್ಪದಿಂದು ಪಣಿದತ್ತು 


ಮನಂ: ಆದಿಷು, ೧೨. ೩೬); ಸಂಬಂಧ (ಒಡವುಟ್ಟಿಯುಂ 
ಒಡವಳೆದುಂ ಕಡೆಯೊಳ್‌ ನೀನೆನ್ನನಿಂತು 
ಕಂಡುಂಬ೦ದಿರ್ದೊಡೆ ಉಡಿದೀ ನಮ್ಮಿರ್ವರ ತೊಡರ್ಪಿದಂ 
ನೀಂ ಪುನರ್ನವಂ ಮಾಡಿನ್ನುಂ: ಶಾಂತಿಷು, ೭. ೧೦೪) 

ತೊಡರ್ಪುಳ್‌ - ಒಂದು ಬಗೆಯ ಹೆಂಡ (ಮಧು ಸೀಧು ಕಟು 
ಸೀಧು ಪೋ ಪುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು 
ಮಾರೀಚಿ ತೊಡರ್ಪಂಳಿಂದೆ ಸರದಿಂ ಕಂಪಿಲ್ಲ: ಪಂಪಭಾ, ೪. 
೮೮) 

ತೊಡರ್ವೆಡೆ - ತಪ್ಪುವ ಜಾಗ (ನೆಗಟ್ಬಂಗಹಾರಂ ನೂಜೌಂಟುಂ 
ಕರಣಮುಮನವಳ ಡವಕೆಯ ಪರಿಚಾರಿಗೆಯಜೆಗುಂ ಆಕೆಗವು 
ತೊಡರ್ವೆಡೆಯೇ: ಆದಿಪು, ೯. ೨೯) 

ತೊಡವು - ಒಡವೆ, ಆಭರಣ (ಪೋ ಬಿಡು ಕಟಿಸೂತ್ರಮಂ 
ತೊಡೆಯ ಬಿಣ್ಣು ಪದಾಂಬುರುಹಕ್ಕೆ ತಿಣ್ಣಂ ಎಂತು 
ಉಡಿಸುವುದಕ್ಕ ನೂಪುರಮಂ ಈ ಕೊಡವ ಏವುದೋ 
ರೂಪ ಸಾಲದ ಪಂಪಭಾ, ೩. ೪೬) 

ತೊಡವೆಳಗು - ಆಭರಣದ ಕಾಂತಿ (ತೊಡವೆಳಗು 
ಇಂದಚಾಪಲತೆ ಸೋರ್ಮುಡಿ ಕಾರ್ಮುಗಿಲ್‌: ರಾಜಶೇವಿ, 
೧೩. ೯೪) 

ತೊಡಿಗೆ - ಆಭರಣ (ಮುತ್ತಿನ ತೊಡಿಗೆಗಳಂ 
ದರ್ಭಶಯನದೊಳಿರ್ದು: ಪಂಪಭಾ, ೧. ೧೧೮ ವ) 


ತೊಡು - [ಸತುಡು] ಧರಿಸು, ಹೂಡು ಪಿಂಡುಗಂಕಣಮಂ 
ತೊಟ್ಟ ಕೈಯಿಂದಂ ಪೊನ್ನ ಸಟ್ಟುಗಮಂ ತೀವಿ: ವಡ್ಡಾರಾ, 
ಪು. ೧೯, ಸಾ. ೭); ಅನುಭವಿಸು (ಭವಪ್ರತ್ಯಯಜ್ಞಾನಂ 
ತೊಟ್ಟನೆ ಪುಟ್ಟಿ... ಪೂರ್ವಭವದೊಳ್‌ ತೊಟ್ಟೊಂದು 
ವೃತ್ತಾಂತಮಂ: ಆದಿಷು, ೨. ೬೬); 8 ಧರಿಸು 
(ಅಂತೆಗೆಯ್ದೆನೆಂದು ತೀರ್ಥಜಲಂಗಳಂ ಮಿಂದು 
ದಳಿಂಬವನುಟ್ಟು ಮುತ್ತಿನ ತೊಡಿಗೆಗಳಂ 
ದರ್ಭಶಯನದೊಳಿರ್ದು: ಪಂಪಭಾ, ೧. ೧೧೮ ವ) 
ಆರಂಭವಾಗು, ಆರಂಭಿಸು (ಕೊರಲೊಳ್‌ ಕಟ್ಟದ 
ದೇವಿಯಂತೆ ಉರದೊಳ್‌ ಶ್ರೀ 
ಅನಂತರಂ ಎನ್ನೊಳ್‌ ನೆಲಸಿತ್ತು: 
[ಬಾಣ] ಹೂಡು 
ಮಹಾವೈಷ್ಣವಾಸ್ತಮಂ ಗಾಂಗೇಯಂ ತೊಟ್ಟು ಇಸುವುದುಂ: 
ಪಂಪಭಾ, ೧೧. ೨೨) 


ಪಂಪಭಾ, ೧೦. ೯); 


ತೊಟು 
ಬ 


ತೊಟು 
ಬ 


ತೊಟಿಲೊಳ್‌ ತೊಟು 
ಬ ಎ 


(ಇಟ್ಟೊಡೆ ತನಗಸುರಾರಿಯ ಕೊಟ್ಟ 


೫೦೮ 


ತೊಡೆ - ಸೊಂಟದಿಂದ ಮಂಡಿಯವರೆಗಿನ ಭಾಗ (ಪಸೃತಾಖ್ಯೆ 
ಜಂಘೆ ತೊಡೆ ಊರು: ಅಭಿಧಾವ, ೧. ೧೨. ೩); 
ಮುಖಚಂದನಂ ಚಂದ್ರಕವಳದಿ೦ ತೊಡೆದು: ಆದಿಷು, ೪. 
೪೦ ವ); ಲೇಪಿಸು (ಕುಡಿ ಮುಜಿದಿರ್ದೊಡಂ 
ಆಯೆಡೆಯೊಳ್‌ ಬಿಸಿಯಪ್ಪ ತುಪ್ಪಮಂ ತೊಡೆದು: 
ಲೋಕೋಪಕಾ, ೬. ೧೩) ಒರಸಿಹಾಕು (ಬರೆಬರೆದಂತೆ 
ಅದಂ ತೊಡೆದು ತೊಟ್ಟನೆ ನಿಟ್ಟಿಸಿ ಮೆಲ್ಲನೊಂದುಮಂ 
ಸರಸಪದಾರ್ಥಮಂ ಕಾಣದೆ: ರಾಜಶೇವಿ, ೧. ೨೩) 

ತೊಡೆಸಕ್ಕಿ - ನೇರ ಸಾಕ್ಷಿ (ವಜವೇದಿಕೆಯಂ ತಾಂ 
ತೊಡೆಸಕ್ಕಿವೊಯ್ದವೋಲ್‌ ಪೊಯ್ದೊಡನೊಡನುಚ್ಚಳಿಪುವಿದ 
ತುಂಗತರ೦ಗಂ: ಆದಿಪು, ೧೨. ೧೨೪) 


ತೊಡೆಸೋಂಕು - ತೊಡೆ ಸೋಕುವಷ್ಟು ಹತ್ತಿರ (ಅಂತೆ 
ಕುಳ್ಳಿರಿರಪ್ಪೊಡೆ ಇಂ ನಿಮಗಾಣೆಯೆಂದಿರವೇಟ್ಟು 
ಇಳಾಕಾಂತನಂ ತೊಡೆಸೋಂಕಿ ಕುಳ್ಳಿರೆ: ಪಂಪಭಾ, ೧೨. 
೮೯) 

ತೊಣೆ - ಸಮನಾದುದು (ಕರ್ಣನ ಎಣೆಗಂ ತೊಣೆಗಂ 
ನೃಪರಾರುಮಿಲ್ಲ ಬೆಳ್ಳುಜ್‌ ರಿಪುಸೇನೆ  ತೇರನೊಸೆದು 
ಆನೆಸಗುತ್ತಿರೆ ಕರ್ಣನ೦ ಗೆಲಲ್‌ ನೆಜ"ವರೆ: ಪಂಪಭಾ, ೧೨. 
೧೦೦) 

ತೊಣೆವೆಜು — [ತೊಣೆ--ಪೆಜು] ಸಮಾನವಾಗು 


(ಪೊಣರ್ದೊಡಂ೦ ಅನುವರಂ ಇವನೊಳ್‌ ತೊಣೆವೆತ್ತಪುದು 
ಎನಗೆ ನರನೊಳ್‌ ಎಂದು: ಪಂಪಭಾ, ೧೨. ೧೬೪) 


ತೊತ್ತಟದುಟಿ - ಗಿಜಿಗಿಜಿ ತುಳಿ (ಹೀನಬಲನ೦ ಅಧಿಕಬಲಂ 
ತೊತ್ತಟದುಟೆದಂ ಎಂಬ ಲೋಕದ ಪಟಿ ಪೊರ್ದದೆ ಮಾಣೆ 
ಧರ್ಮಯುದ್ಧದೊಳೆಸೆಗಿಂ: ಆದಿಷು, ೧೪. ೧೦೨) 

ತೊದಳ್‌ - ಮುದ್ದುಮಾತಾಡು (ಕಿವಿಗಿಂಪಂ ತೊದಳೊಳ್‌ 
ಪೊದಳ್ಬ ನುಡಿಗಳ್‌ ಕಣ್ಣಟ್ಟ್‌ಅ೦ ರಾಗದಾಡುವ ಕೂಸಾಟದ 
ಚೆಲ್ಬುಗಳ್‌ ಕುಡೆ: ಆದಿಪು, ೭. ೧೨೯); ತಡವರಿಸು; ಸುಳ್ಳು 
(ಏನಭಿಮತಮವರ್ಗವರ್ಗದನೇನುಂ ತೊದಳಿಲ್ಲದಿತ್ತು 
ಮನ್ನಿಸಿದಂ ಸನ್ಮಾನಪುರಸ್ಪರಂ: ಆದಿಷು, ೧೫. ೧೨) 

ತೊದಳ್ನುಡಿ - ಸುಳ್ಳು. ಹೇಳು (ತೊದಳ್‌ನುಡಿಯದೆ 
ಪೋಗೆಂದೊಡೆ ಒಂದಬ್ಬದೊಳೆ ಬೃಹ೦ದಳೆಯಾಗೆಂದು 
ಮುನಿದು ಶಾಪವನಿತ್ತಳ್‌: ಪಂಪಭಾ, ೮. ೨೯); ಮಕ್ಕಳ 
ಮಾತು  (ಮುಖಸರಸಿಜದೊಳ್‌ ದರಹಸಿತಂ ನೆಗಟ್ಟಿನಂ 
ತೊದಳ್ನುಡಿ ನುಡಿದ: ಆದಿಷು, ೮. ೩) 


ತೊದಳ್ಳಾತು - ತೊದಲು ಮಾತು (ಸೀತೆ ಕಡಂಗಿ ಕಾಯ್ದು 
ಕಡೆಗಣ್ಣಿದಳಪ್ಲೊಡೆ ಧಾತ್ರನಿಂ ತೊದಳ್ಳಾತಿನೊಳೇನೊ 
ಪಾಂಡವರ ಕೈಯೊಳೆ ನಿನ್ನ ನಿಸೇಕಮಾಗದೇ: ಷಂಪಭಾ, ೯. 
೪೯) 

ತೊನಸೆ - ಚಿಗಟದಂತಹ ಕೀಟ (ನಿರುತಂ ಸರುಗಾಡುವ 
ಪಶುವಿನೊಳಲ್ಲಿರಲೇಂ ತಾನೆಂತೊ ತೊನಸೆಯೊ 
ನೊವುಗಳೋ: ಸಮಯಪ, ೯. ೬೦) 


ತೊನೆ - ಅಲ್ಲಾಡು (ಎಜಕೆಗಳ೦ ಮೆಲ್ಲನೆ ಉರ್ಚುತ್ತೆ ನಿಂದು 
ಒಯ್ಯನೆ ಸಾರು ಆ ತ್ರೋಟಿಯಿಂದಂ ತೊಡೆದು ಗಣಿಗಳಂ 
ನುಣ್ಣವಿರ್‌ ಬಿರ್ಚಿ ಮೆಯ್ಯಂ ತೊನೆದು ಉದ್ದಂ ನೀಡಿ 
ಗೋಣ೦ ನವ ದಿನಮುಖದೊಳ್‌ ಕುಕ್ಕುಟ೦ ಕೂಗಿತಾಗಳ್‌: 
ಶಾಂತೀಶ್ವಪು, ೧೧. ೯೬) 

ತೊನೆಪ - ತೂಗಾಡುವಿಕೆ (ಅಂತಾಕೆಗಳ್‌ ತೂಗಿ ತೊನೆವ 
ತೊನೆಪಂಗಳುಮಂ ಮರಸರಿಗೆವಿಡಿದು ಬಿಲ್ಪಿಡಿದಾಡುವ 


ಬೂತಾಟಂಗಳುಮಂ ನೋಡಿ ಗಂಧೇಭವಿದ್ಯಾಧರಂ 
ಇಂತೆಂದಂ: ಪಂಪಭಾ, ೪. ೯೦ ವ) 
ತೊನ್ನ ದ ತೊನ್ನುರೋಗಿ (ತಾಂ ತೊನ್ನನಾಗಿ 


ಮುರುಂಟಿದಕ್ಕೆಯು೦ ಕಾಲು೦ ಬೆರಸು: ವಡ್ಡಾರಾ, ಪು. 
೧೨೨, ಸಾ. ೨೨) 

ತೊನ್ನುಗೊಳ್‌ - ತೊನ್ನು ಉಂಟಾಗು (ಕಯ್ಯೇಟದೆ ಕಾಲೇಟದೆ 
ಮೆಯ್ಕೆಲ್ಲಂ ತೊನ್ನುಗೊಂಡು ದುಃಖಂಬಟ್ಟು: ಧರ್ಮಾಮೃ, 
೬. ೧೨೨) 

ತೊಮ್ಮೆವಡೆ - ಚೆಲುವಾಗು (ರೀತಿ ನೂತನಂಬಡೆಯೆ ವಳ 
ವಿಳಾಸಂಬಡೆಯಿ ವಹವಣಿ ಬಹಳಂಬಡೆಯೆ ತಿರುಪು 
ತೊಮ್ಮೆವಡೆಯೆ ಗತಿ ಸಂಗತಿವಡೆಯೆ ಗಮಕಂ 
ಗಾರವಂಬಡೆಯೆ: ಶಾಂತೀಶ್ವಪು, ೧೬. ೬೭ ವ) 

ತೊರೆ - ಎದೆಹಾಲು ಸುರಿಸು (ತೊರೆದ ಪಯೋಧರಂ 
ನವಮರಂದರಸಾಮೃತಪೂರ್ಣಕುಟ್ಕಳಂ: ರಾಜಶೇವಿ, ೨. 
೭೩); ಸೊರೆ ಬಿಡು (ತೊರೆದುದು ಕಾಮಧೇನು 
ತುಜುಗಲ್ಲ್ಗೊನೆವಣ್ತುದು ಕಲ್ಲವೃಕ್ಷಂ: ಪಂಪಭಾ, ೧೪. ೨೧) 

ತೊಲಗಿಸು - ತೆಗೆದುಹಾಕು (ವಸ್ತಾಭರಣಮಾಲ್ಯಾದಿಗಳಂ 
ಮೆಯ್ಕಿಂ ತೊಲಗಿಸಿ ಪೂರ್ವಾಭಿಮುಖನುಂ ನಿಬಿಡಬದ್ಧ 
ಪಲ್ಕಂಕಾಸನನು೦ ಆಗಿ: ಆದಿಷು, ೯. ೭೬ ವ) 

ತೊಲಗು - ಜಾರು (ಮನಸಿಜನೃಪಲೀಲಾಲಾಂಛನಂ ಸ್ವಸ್ತಿಕಂ 
ಸ್ವೀಜನದೊಳೆಸೆದು ನಿಂದತ್ತು  ಉತ್ತರೀಯಾಂತರೀಯಂ 
ತೊನೆಯೆ ತೊಲಗಿ: ಆದಿಪು, ೧೧. ೧೫೨) ಬಿಟ್ಟು 
ಹೋಗು (ಪ್ರಾಣಂ ಒಡಲಿಂದಂ ತೊಲಗೆಯುಂ ತೊಲಗದ 
ನನ್ನಿಯಂ ಉದಾಹರಿಸುವಂತೆ ಪತ್ತೆಂಟು ಕೋಲನೆಚ್ಚು: 
ಪಂಪಭಾ, ೧೨. ೨೧೩ ವ); ದೂರವಾಗು (ಅಳಿಯನಂ 
ಕಂಡತ್ತೆಯಂತೆ ತೊಲಗುತ್ತುಂ: ಧರ್ಮಾಮೃ, ೪. ೪೮ ವ) 

ತೊಲೆ - [ತುಲಾ] ತಕ್ಕಡಿ (ತೊಲೆಯಂ ಜನರಂಜನೆಗೇಜೆ 
ರಾಗಮಂ ಭೂವಲಯಕ್ಕೆ ಬೀಜೆದಂ ಅದೇಂ ಪ್ರಭುಮಾಡಿದ 
ಮಾಯರೆ ಸಲ್ಲದೇ: ಪಂಪರಾ, ೭. ೧೬೬); ಸಮಾನ (ಪುಡಿ 
ತನಿಗೆಂಡದ ಬೂದಿಯ ಪಡಿ ನೆಲಂ ಅಟ್ಟೊಲೆಯ ತೊಲೆ 
ಎಲರ್‌ ಬಿರಯಿಯ ಬಾಯಿಡೆ: ರಾಜಶೇವಿ, ೫. ೩೪) 


ತೊವರ್‌ — ಒಗರು ರುಚಿ (ಇಂದೊವರೆನಿಸಿದ 
ತನಿರಸದಿಂದೊದವಿದ ನೀಲ ಪಾಟಲಚ್ಛವಿಯಿಂ ನಣ್ಣಿಂದೆಸೆವ 
ಅರನೇಜೆಲ ಪಣ್ಣಿದರಗಿಳಿ ಗ್ರಾಮದೊಲವನೇಂ 


ತೊಲಗಿಸಿತೋ: ಪಂಪರಾ, ೭. ೧೫೫) 

ತೊವರ್ಗಂಪು - ಒಗರಿನಿಂದ ಕೂಡಿದ ವಾಸನೆ (ವನಜವನಂಗಳ 
ತೊವರ್ಗಂಪನಾಂಪ ಬಗೆ ಬಳೆಯೆ ಮೊರೆವುವಳಿಗಳ 
ಬಳಗಂ: ಆದಿಪು, ೧೨. ೫೦) 

ತೊವಲ್‌ - ಚಿಗುರು, ಚಿಗುರೆಲೆ (ಕೆ೦ಂದಳಿರ್ವಾಸು ಸೇಕದ 
ತೊಲ್ಲೆಣೆಯಾಯ್ತು ಮೃಣಾಳನಾಳವೊಂದೊಂದಡೆವೊತ್ತಿ 
ಪತ್ತಿದುವು: ಪಂಪಭಾ, ೫. ಮಿ); ಚಿಗುರುವುದು 
(ಪಯೋಧರಕಾಲದೊಳ್‌ ಎರಡು ತಡಿಯುಮಂ ಹೊಯ್ದು 
ಪರಿವ ತೊಲ್‌ಗಳುಮಂ ತೊವಲ್ಲು ಸೊಗಯಿಸುವ 
ಅಡವಿಗಳುಮಂ: ಪಂಪಭಾ, ೭. ೨೫ ವ); ತೊಗಲು, 
ಚರ್ಮ (ಎಂದು ಬಿನ್ನಪಂಗೆಯ್ದ ಬೇಂಟೆಯಾತಂಗೆ 
ಮೃಗವ್ಯಾಯಾಮ  ಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು 
ತೊವಲನಿಕ್ಕೆಂದು ಮುಂದೆ ಪೇಬ್ದಟ್ಟಿ ನಾರಾಯಣನುಂ 
ತಾನು೦ .. . ಬೇ೦ಟೆಗೆ ಪೊಅಮಟ್ಟು: ಪಂಪಭಾ, ೫. ೪೭ 
ವ) 


೫೦೯ 


ತೊವಲನಿಕ್ಕು - [ಬೇಟೆಗಾಗಿ] ಚಿಗುರನ್ನು ಹಾಕು (ಮೆಚ್ಚುಗೊಟ್ಟು 
ತೊವಲನಿಕ್ಕೆಂದು ಮುಂದೆ ಪೇಟ್ನಟ್ಟಿ ನಾರಾಯಣನುಂ 
ತಾನುಂ ಪರಿವಾರಂ ಬೆರಸು ಬೇಂಟೆಗೆ ಪೊಣಮಟ್ಟು: 
ಪಂಪಭಾ, ೫. ೪೭ ವ) 

ತೊವಲಿಕ್ಕು - ಚಿಗುರು ಬಿಡು; ಚಿಗುರಿನಿಂದ [ಎಲೆಗಳಿಂದ] 
ಮುಚ್ಚು (ಆಡಲಾಡಿಸಲ್‌ ಪಾಟೆಯಂ ನಿಣಿಸಲುಂ 
ಪರಿಗೊಳಲ್‌ ತೊವಲಿಕ್ಕಲೊಳಗಂ ಬರಲ್‌ ಕಾಡ ಬೇಲಿಯಂ 
ಮಾರ್ಕಾಡನಣಿಯಲುಂ ಮಾಡಲ್‌ ಮಾಡಿಸಲ್‌ 
ನೀನೆ ಬಲ್ಲೆ: ಪಂಪಭಾ, ೫. ೪೧) 

ತೊವಲ್ಲೊಳ್‌ - ಶರಣಾಗತಿಯ ಸಂಕೇತವಾಗಿ ಚಿಗುರನ್ನು 
ಹಿಡಿದುಕೊ (ನಿನ್ನಂಗನೆಯರ್‌ ತೊವಲ್ಲೊಳೆ ಭಯಂಗೊಳೆ 
ಕೋಡಗಗಟ್ಟುಗಟ್ಟಿ ಚಿತ್ರಾಂಗದನುಯ್ಯೆ 
ನಿನ್ನನೆಡೆಮಾಡದಸುಂಗೊಳೆ ಕಾದಿ ತಂದ ವೀರಂಗೆ ಅರಿಗಂಗೆ 
ನೀಂ ಮಲೆದು ನಿಲ್ವುದು ಪಾಟಿ ವಲಂ ಸುಯೋಧನಾ: 
ಪಂಪಭಾ, ೯. ೫೪) 

ತೊವಲ್ನಾರು -.. ತೊಗಟೆ ಮತ್ತು ನಾರು (ಇಂತಾದರಮೆ 
ತೊವಲ್ನಾರುಮಂ ಆದರದೇಂ ನಿನ್ನ ಮನಕೆ 
ಚಿಂಂತೆಯುಮಿಲ್ಲ: ಪಂಪಭಾ, ೭. ೪೯) 

ತೊವಲ್ಲೊರಜೆ - ಚರ್ಮದ ಹುರಿ ಕಟ್ಟುವಿಕೆ (ಈ ಮೆಯ್ಕೊಳ್‌ 
ತೊವಲ್ಲೊರಜೆಗಳ ಕಟ್ಟಿಂ ಪುಟ್ಟದ ಮೇನೆಯುಮಂ: ೧೦. 
೩೦ ವ) 

ತೊವಲ್ಲಿಡಿ - [ತೊವಲ್‌-ಪಿಡಿ] ಚಿಗುರನ್ನು ಹಿಡಿ [ಹೇಡಿತನದ 
ಸೂಚಕ] (ನಾಳೆ ದಿನೇಶ೦ ಅಸ್ತದತ್ತ ಉಡುಗದ ಮುನ್ನ 
ಸೈಂಧವನಗುರ್ವಿಸೆ ಕೊಲ್ಲದೊಡೇನೊ ಗಾಂಡಿವಂಬಿಡಿದು 
ಎನೆ ಚಿಃ ತೊವಲ್ವಿಡಿದನಲ್ಲೆನೆ ವೈರಿಗೆ ಯುದ್ಧರಂಗದೊಳ್‌: 
ಪಂಪಭಾ, ೧೧. ೧೨೨) 

ತೊವೆ - ತೊವ್ವೆ (ಉಪಾಧ್ಯಾಯಂಗೆ ಕಟಮೆಯ ಕೂಲುಂ 
ತುಪ್ಪಮಂ ತೊವೆಯುಮಂ ಉಣಲ್ಕೊಟ್ಟು ಕುಮಾರನಂ 
ಓದಿಸುಗೆ ಎಂದು ಓಲೆಯಟ್ಟದೊಡೆ: ವಡ್ಡಾರಾ, ಪು ೬೫, ಸಾ 
೧೫) 

ತೊಳಂಚೆ - ತುಳಸಿ (ಬನ್ನಿಯ ಎಕ್ಕೆಯ ಉತ್ತರಣೆಯ ಬೆಲ್ಲವತ್ತದ 
ತೊಳಂಚೆಯ ಪತ್ರೆಯ೦ ಒಂದನಿತ್ತು ಚೆಚ್ಚರಂ ಅಮರತ್ವಮಂ 
ಪಡೆಯಿ೦ ಎಂಬರ್‌: ಸಮಯಪ, ೮. ೧೨) 

ತೊಳಕು - ದೇಹದ ನಡುವಣ ಭಾಗ (ಅಡಿ ತೊಡೆ 
ಪೊರ್ಕುಲುಂ ತೆಗಲೆ ಕೈ ಕಣೆಕಾಲ್‌ ಕೊರಲ್‌ ಎಂಬಿವುಂ 
ಬೆರಲ್‌ ನಡುವುರ ಬೆಂ ಬಸಿಜ್‌ ತೊಳಕು ಕರ್ಜಜ”್‌ ಮುಯ್ವು 
. ಎಂಬೆಡೆಯನೆ ನಟ್ಟುರ್ಜಿದುವು 
ಪಾರ್ಥನಂಬುಗಳ್‌: ಪಂಪಭಾ, ೧೧. ೧೩೬) 

ತೊಳಗಿ ಬೆಳಗು - ಹೊಳೆದು ಪ್ರಕಾಶಿಸು (ಆವರಿಸಿತ್ತೊ 
ನಭೋಂತರ್ಭೂವಿವರಮಂ ಅಮರ್ದಿನೆಸಕಂ ಎನೆ 
ಬಿರಯಿಗಳ್‌ ಓ ಓ ಇದು ಮದನನ ಸೋದನದೀವಿಗೆಯೆನೆ 
ತೊಳಗಿ ಬೆಳಗಿದುದು ತುಹಿನಕರಂ: ಪಂಪಭಾ, ೪. ೫೨) 

ತೊಳಗು - ಪ್ರಕಾಶಿಸು (ಕಾರಿರುಳ ತಿರುಳ ಬಣ್ಣ ಕೂರಿದುವೆನೆ 
ತೊಳಪ ದಾಡೆ ಮಿಳಿರ್ವ ಉರಿಗೇಸ೦ ಪೇರೊಡಲ್‌ ಎಸೆದಿರೆ 
ಪುಟ್ಟಿದಂ ಆರು೦ ಅಗುರ್ವಿಸೆ ಮ್ಲಂ ಘಟೋತ್ಕಚನೆಂಬಂ: 
ಪಂಪಭಾ, ೩. ೨೦) 


ತೊಳಪ - ಹೊಳೆಯುವ (ತಂಬುಲಂ ತೊಳಪ ಬಾಯ್ದಿಜ್‌ 
ತುಟ್ಕುವ ರಾಗಂ ಒರ್ಮೆಯುಂ ಬಾಡದ ಬಣ್ಣಂ ಈಕೆಗೆ: 
ಲೀಲಾವತಿ, ೪. ೯೯) 

ತೊಳಪ್ಪ - ಹೊಳೆಯುವ (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ ತ್ರಿಪುಂಡ್ರಕಂ 
ಒಪ್ಪೆ ಸಂಗ ತಾವರೆಯ ಸೂತ್ರದೊಳಾದ ಜನ್ನವಿರಂ 
ದುಕೂಲದ ಕೋವಣಂ ಕರಂ ಒಡ೦ಬಡೆ ನೋಟಕರ್ಕಳಂ 
ಆ ತಪಸ್ವಿ ಮರುಳ್ವಿದಂ: ಪಂಪಭಾ, ೬. ೮) 

ತೊಳೆ - ಶುದ್ಧಮಾಡು (ಪಳುಕಿನ ಪಾಪೆಯನಮರ್ದಿಂ 
ತೊಳೆದಂತೆ: ಆದಿಪು, ೬. ೩೯); ಹಣ್ಣಿನ ಭಾಗ (ತೊಳೆ- 
ಪ್ರಕ್ಷಾಲನೇ ಫಲತೂಲಾಯಾಂ ಚ: ಶಬ್ದಮದ, ಧಾ ೯೫೯) 

ತೊಅವಿ - ಬಿಡುಗಡೆ (ನೀವಲ್ಲಿಗೆ ಬಿಜಯಂಗೈದು ತತ್ಪಣಿಗೆ 
ತೊಳವಯಂ ಕುಡುವುದೆಂಬುದುಂ: ಧರ್ಮಾಮೃ, ೧೪. ೬೭ 
ವ) 

ತೊಟ್‌ - ತ್ಯಜಿಸು (ತೊರೆ-ವಿಸರ್ಜನೇ: ಶಬ್ದಮದ, ಧಾತು, 
೮೭೩); ನದಿ (ತನ್ನೊಳಗಣ ಪನ್ನಗನ೦ ಮುಂ ನೀಂ ಪಿಡಿದು 
ಒಗೆಯೆ ಕಾಯಲಾಣದೆ ಪಿರಿದು೦ ಬನ್ನದ ಕರ್ಪೆಸೆದುದು 
ತೊಜ್‌ಗೆ ಇನ್ನುಂ ಹರಗಳ ತಮಾಳ ನೀಳಚ್ಛವಿಯಿಂ: 
ಪಂಪಭಾ, ೫. ೫೪) 

ತೊಅಿಕೊಳ್‌ - ನದಿಯಂತೆ ಕೊಚ್ಚಿಕೊಂಡು ಹೋಗು 
(ಎಯ್ತಂದರಂ ತೊಣಿ್‌ಕೊಳ್ಳಂತಿರೆ ಕೊಂಡುವು ಅಂದು 
ಅರಿಗನೆಚ್ಚು ಉಗೇಷುಧಾರಾಜಳಂ: ಪಂಪಭಾ, ೫. ೨೧) 

ತೊಟ್‌ದ - ಎಲ್ಲವನ್ನೂ ತೊರೆದವನು, ಸನ್ಯಾಸಿ (ಕಿಜೆಯಂ 
ಮುತ್ತಂ ಧನದಂ ಬಳುವಂ ತೊಜ್‌ದಂ ಗೃಹಸ್ಥನೆನ್ನದೆ 


La) 
ಮುಂಬಿಟ್ಟಜಸಿ ಕೊಲುತಿರ್ಪ ಜವನಂ: ಆದಿಪು, ೪. ೭೬) 


ತೊಹಅಕಿಯಿಸು - [ಐಹಿಕ ಬಂಧನಗಳನ್ನು] ಬಿಡಿಸು (ಆಯಿರ್ದ 
ಮಾಲ್‌ಯೊಳ್‌ ಪರಮಾಯುಷ್ಯಂತಂಬರಂ 
ನಿರಾಕುಳಮಾಗಿರ್ಪಾಯಿರವಿನ ಜೈನಾಭಿಪ್ರಾಯಂ 


ಪ್ರಾಯೋಪಗಮನದಿಂ ತೊಜ್‌ಯಿಸಿದಂ: ಆದಿಷು, ೨. ೫೩) 

ತೊಅಕಿಯೆಅಕಿಯ - ನದಿಯ ಒಡೆಯ, ಸಮುದ್ರ 
(ಮಿಂಚುಗಳನುಡಿದು ಪಿಡಿದನೊ ಕಡುಪಿ೦ 
ತೋ೫್‌ಯೆಆೌಯಂ ತೆಜ್‌ಗೈಗಳಿಂ ಅಣಿದೆನೆ: ರಾಜಶೇವಿ, ೧. 
೧೦೦) 

ತೊಟ್‌ವು - ತೊರೆಯುವಿಕೆ (ನಿಷ್ಣುರನಿವನೆಣಬ ಮಾತು 
ತೊಟ್‌ವಾದುದು ಪೆಂಪಿನ ಮಾತುಂ ಕೆಟ್ಟುದು: ಧರ್ಮಾಮ್ಮ 
೧೩. ೬೭) 

ತೊಟಲ್‌ - ಸುತ್ತಾಡು (ಅಂತವಂ ಅನನ್ಯದೃಷ್ಟಿಯಾಗಿ 
ತೊಟಲುತ್ತುಂ ಕಂದಮೂಲಫಲಂಗಳನಲ್ಲದೆ 
ಮೆಲ್ಲೆನೆಂದು ನಿಯಮಂ ಮಾಡಿರ್ದನ೦ ನೋಡಿ: ಕಾದಂಸಂ, 
೬ ೩೩ ವ) 

ತೊಟಿಲಿ - ಬೀಸುವ ಕಲ್ಲು (ಮರನಂ ಬಿಲಂ ತೊಟಲಿ ಸಮಸ್ತಂ 
ದೆಯ್ವಮಿಂತಿವೆಂಬರ್‌ ಮೂಢರ್‌: ಸಮಯಪ, ೯. ೮೧) 

ತೊಟಲ್ಲರ್‌ - ಸುತ್ತಾಡಿಕೊಂಡು ಬಾ (ತರುಣವೃಷಂ ಕೆಲೆದು 
ತೊಲಲ್ತರೆ ಕಂಡುದಣಿಂದೆ ಜೈನದೀಕ್ಷೆಗೆ ಮೆಯ್ಯಂ 
ತರುಣಜನಂಗಳೆ ತರ್ಪರ್‌: ಆದಿಹು, ೧೫. ೪೪) 

ತೊಟಸು - ಕಲಕು (ಆಟೋಪದಿಂ ಪೊಕ್ಕು ಸಾಗರಮಂ ಕೂಡೆ 
ತೆರಳ್ಲಿದಂ ತೊಟಸಿದಂ ತುಳ್ಳಾಡಿದ೦ ಜಗನ್ನಾವಿ, ೭. ೧೮) 


೫೧೦ 


ತೊಟಲ್ಲು - ಸುತ್ತಿಸು (ಆ೦ ಪಾರಣೆಯಂ ಮಾಡುವೆಂ 
ಪೆಜಣರಾರುಂ ನಿಟೆಸಲ್‌ ಸಲ್ಲೆಂದು ಪೊಟಲೊಳಗೆಲ್ಲಂ 
ಗೋಸನೆಯಂ ತೊಲಲ್ಲಿ; ವಡ್ಡಾರಾ, ಪು ೭೮, ಸಾ ೪) 

ತೊಟಲ್ಲರ್‌ - ಸುತ್ತಾಡಿಕೊಂಡು ಬಾ (ತರುಣವೃಷಂ ಕೆಲೆದು 
ತೊಲಲ್ತರೆ ಕಂಡುದಣಿಂದೆ ಜೈನದೀಕ್ಷೆಗೆ 
ಮೆಯ್ಯಂತರುಣಜನಂಗಳೆ ತರ್ಪರ್‌: ಆದಿಷು, ೧೫. ೪೪) 

ತೊಟುತ್ತಾಳ್‌ — ತೊತ್ತನ್ನಾಗಿಸಿಕೊ (ಮದನಾಸ್ತಂ 
ಖರಸಾಣೆಗಾಣಿಸಿದುದು ಎ೦ಬಂತಾಗೆ ನಿನ್ನೊಂದು ಕಂದಿದ 
ಮೆಯ್‌ ಎನ್ನಯ ತೋಳೊಳೊಂದೆ ಸಿರಿಯಂ ನೀನುಯ್ದು 
ತೊಣ್ಪಳ್ದು ರಾಗದಿಂ ಎನ್ನೊಳ್‌ ಸುಕಮಿರ್ಪುದು: ಪಂಪಭಾ, 
೮. ೬೬) 

ತೊಟ್ಟೆರ್‌ -  ತೊತ್ತುಗಳು (ನಿನ್ನ ತೊಟ್ಟೆರೊಳ್‌ ಇನಿತೇಕೆ 
ಭಕ್ತಜನವತ್ಸಲ ನಿರ್ದಯನಾದೆ: ಕಾದಂಸಂ, ೪. ೯೪) 

ತೊಟ್ಟು - ತೊತ್ತು. ದಾಸಿ, ದಾಸ (ತಾನು೦ ದಾದಿಯುಂ ಮತ್ತಂ 
ಬೆಸಕೆಯ್ದ ತೊಟ್ಟುಂ ಇಂತು ಮೂವರುಂ ಅಣಿವೊರ್‌ 
ಉಟಿದು ಆರುಂ ಅಜೆಯರ್‌: ವಡ್ಡಾರಾ, ಪು ೪೪, ಸಾ ೪) 

ತೊಬ್ರುವೆಸ - ತೊತ್ತಿನ ಕೆಲಸ (ಪಡೆದರ್‌ ತಾಯು೦ಂ ತಂದೆಯುಂ 
ಒಡಲಂ ಪ್ರಾಣಮುಮ೦ ಅವು ಅವರವು ಕೆಯ್ಕೆಡೆಯಂ 
ಕುಡುವುದು ಅರಿದಾಯ್ಕೆ ನೀಂ ಎನಗೆ ಎಡೆಮಡಗದೆ ಬೆಸಪ 
ತೊಟ್ಟುವೆಸನಂ ಬೆಸಸಿಂ: ಪಂಪಭಾ, ೯. ೮೧) 

ತೊಟ್ರುವೆಸನಂಗೆಯ್ದು - ತೊತ್ತಿನ ಕೆಲಸವನ್ನು ಮಾಡಿಸು 
(ಸೊನೆಯ ಸೋನೆಗಳುಮನೊಳಕೊಂಡು ತದಾಶ್ರಮದ 
ನಂದನವನಂಗಳ್‌ ಜನಂಗಳಂ ಅನಂಗಂಗೆ 
ತೊಟ್ಟುವೆಸಂಗೆಯ್ದಿದುವು: ಪಂಪಭಾ, ೨. ೧೨ ವ) 

ತೊಟುಟಿ - ತೊತ್ತಳ, ಅಜ್ಜಿಬಜ್ಜಿ, ತುಳಿದಾಟ (ಅದಟರ 
ಚೆನ್ನಪೊಂಗರ ಸಬ೦ಗಳ ತೊಟ್ಟುಚಿಯೊಳ್‌ ತೊಡಂಕಿ ನಿಲ್ಲದೆ 
ಪೊಅಮಟ್ಟ ತಮ್ಮ ಮನದೊಳ್‌ ಮಿಗೆ ಬೆಚ್ಚಿಸಿದಂತೆ 
ತೋಜುವ: ಪಂಪಭಾ, ೮. ೧೦೪) 

ತೊಟ್ದುಟಿದುಟಿ - ತುಳಿ ತುಳಿ ತುಳಿ (ಸುಪ್ರತೀಕಂ ಕೆಯ್ಯ ಕಾಲ 
ಕೋಡ ಏಣಟೆನೊಳ್‌ ಬಲಮನೆಲ್ಲಂ ಜವನೆ ಚಿವುಳಿದುಟಿವಂತೆ 
ತೊಲ್ತುಟಿದುಚಿದು: ಪಂಪಭಾ, ೧೧. ೭೨ ವ) 

ತೊಟ್ಬುಟ್ಟಿ - ತೊತ್ತಿಗೆ ಹುಟ್ಟಿದವನು (ನೀನುಂ ಮೆಬ್ರಟ್ಟು 
ವಿದುರನೆಂಬೀ ತೊಟ್ಟುಟ್ಟಯ. ಮನೆಯ ಕೂಲ್‌ ನುಡಿಯಿಸೆ 
ನುಡಿದೈೆ: ಪಂಪಭಾ, ೫೮) 

ತೋಕ - ಮಗು (ಎಲೆ ವಿದ್ಯಾಧರನಾಥ ದೇವಿ ಪಡೆದಳ್‌ 
ಭೂಭಾನುವಂ ಸೂನುವಂ ಲಲಿತಾಗಣ್ಯವರೇಣ್ಯಲಕ್ಷಣ 
ಮಣಿವ್ರಾತೋಕನ೦ ತೋಕನಂ: ಶಾಂತೀಶ್ವಪು, ೪. ೪೪) 

ತೋಂಟ - ತೋಟ (ಕಳ್ಳಿಯಂ ನಂಬಿ ಕೌಂಗಿನ ತೋ೦ಟಮಂ 
ಕಡಿವ ತೋಂಟಿಗನುಮಂ: ಧರ್ಮಾಮೃ, ೮. ೩೧ ವ) 


ತೋಂಟವಳ - ತೋಟಗಾರ (ಬಿನ್ನಪಂಗೆಯ್ದ ತೋಂಟವಳಂಗೆ 
ಪಸಾಯನಮನಿತ್ತು: ರಾಜಶೇವಿ, ೧೦. ೫ ವ) 

ತೋಂಟವೆಸಂಗೆಯ್‌ - ತೋಟದ ಕೆಲಸ ಮಾಡು 
(ಮಂದಾನಿಲಂ  ತೋಂಟವೆಸಂಗೆಯ್ದಟಬ್ಬಜಿಂ  ಪೆರ್ಚಿಸಿದ 
ವಿಚಕಿಳ೦ ರಯ್ಯಮಲ್ಲಲ್ಲಿಗೆಲ್ಲಂ: ಚಂದ್ರಪ್ರಷು, ೧. ೮೩) 

ತೋಂಟಿ - ಕಾಳಗ (ಪಂದೆಯ ಮಾತಿನಂತೆ ಡೊಂಬರ 
ತೋಂಟಿಯಂತೆ ದೂರದ ಬೆಟ್ಟದಂತೆ: ಧರ್ಮಾಮೃ, ೮. ೫೭ 
ವ) 


ತೋಂಟಿಗ - ತೋಟಗಾರ (ಕಳ್ಳಿಯ೦ ನಂಬಿ ಕೌಂಗಿನ 
ತೋಂಟಮಂ ಕಡಿವ ತೋಂಟಿಗನುಮಂ: ಧರ್ಮಾಮೃ, ೮. 
೩೧ ವ) 

ತೋಟಿ - ಜಗಳ (ಎಂತು ಅಬಳೆಗೆ ತಾಳಗೊಟ್ಟೆ ಎಂದು 
ಎಮೊಳಿಂತು ತೋಟಿಗೆ ಬಂದಂ: ಸುಕುಮಾಚ, ೭. ೪೪); 
ಮುಷ್ಟಿಯುದ್ಧ (ಪೊಯ್ವ ತೊಡಂಕುವ ತೋಟಿಗೈವ 
ಕೂಂಕುವ ನೆಜ್‌.. ನೂಂಕುವ ಏಳ್ಗೆಯ ಬಲಂ 
ಬಗೆಗೊಂಡುದು: ರಾಜಶೇವಿ, ೧೩. ೮೪); ಗೋಜು, 
ಸಂಬಂಧ (ಆ ಪಕ್ಷಿಯ ಗೂಡಂ ಕೋಡಂ 
ಮುಚಿದೀಡಾಡಿತ್ತು ಅದಟೆಂ ನಿನಗಿದಲ ತೋಟಿ ಬೇಡಃ: 
ಪಂಚತಂತ್ರ, ೩೪೦ ವ); ಸ್ಪರ್ಧೆ (ಗೋಸಂಬಂಧದ 
ತೋಟಿಯೊಳ್‌ ಆ ಸಾಗರನಾಥನಿತ್ತ ಶಾಪದಿಂ 
ಕೆಲವುಕಾಲಮಿರ್ಕುಂ: ಜಗನ್ನಾವಿ, ೧. 2) 


ತೋಟಿಮಾಡು - ಜಗಳವಾಡು (ದಿವಿಜರೊಳೆ ತೋಟಿಮಾಡುವ 
ಪಲವಂ ಬೇಡುವ ವಿಕಳನಂ ಆಪ್ಪಂ ಮಾಡಿ 
ಮಗುಟ್ಟಿಜಲಾಗದು: ಸಮಯಪ, ೮. ೯೦) 


ತೋಡಾಗು - ಜೋಡಿಯಾಗು (ಮುಗಿದಿರ್ದಂಭೋಜಂ 
ಓರೊಂದಲರ್ದುದು ಬಿಸುಸುಯ್ದತ್ತು ಅಗಲ್ಲಿರ್ದ 
ನೀರ್ವಕ್ಕಿಗಳಾಗಳ್‌ ಕೂಡಿ ತೋಡಾದುವು: ಆದಿಷು, ೧೨. ೯) 


ತೋಡು - ಅಗೆ (ತೋಡುವೆ೦ ಒರ್ವನ ಒಳ್ಗರುಳ೦ ಉರ್ವಿಗೆ 
ನೆತ್ತರನೆತ್ತಿ ಪೀರ್ದು ವಿರ್ದಾಡುವೆ೦ ಒರ್ವನ ಊರುಗಳಂ 
ಎನ್ನ ಗದಾಶನಿಘಾತದಿಂದೆ ನುರ್ಗಾಡುವೆಂ: ಪಂಪಭಾ, ೯. 
೨೪); ಅಗೆದ ಜಾಗ; ಹೊರಟು ಹೋಗು; ಜೋಡಿ 
(ಅಗಲಿರ್ದ ನೀರ್ವಕ್ಕಿಗಳಾಗಳ್‌ ಕೂಡಿ ತೋಡಾದುವು: 
ಆದಿಪು, ೧೨. ೯); ಜೋಡಿ (ದೇಸೆ ಕಣ್ಣಂ ಮನಕಂ 
ತೋಡೆನಿಸಿ ತೋಳೊಳಿದರನಾಡಿಸಿ ನೋಡುತ್ತುಂ 
ಇರ್ಪುದೊಂದರಸಲ್ಲೇ: ಅಜಿತಪು, ೫. ೨೨); ಬಾಣ ಹೂಡು 
(ತೋಡುಡುಗದೆ ಎಸುತುಮಿರೆ ಮಾರ್ಪಡೆಯರುಂ 
ಅವರವಯವಂಗಳ್‌ ಎನಿತಜಳಂ ಕೂಡೆ ನಡೆ: ಹರಿವಂಶ, 
೧೧. ೧೧೦; ಸಮಾನ (ಅವೇಂ ತೋಡಪುವೇ 
ಕರತಳದೊಳಗೂಡಿದ ಸೌಭಾಗ್ಯರೇಖೇಯೊಳವಳಾ: 
ಪುಷ್ಪದಂಪು, ೩. ೪೦); ದೋಷ (ಮೂಡಿಗೆಯಿಂ 
ತೋಡಿಲ್ಲದ ಚಂಡಕಾಂಡಮನುಗಿದು ಗಾಂಡಿವಿ . . ಪೂಡಿ 
ನೀಡಡಿಗೊಂಡು: ಶಬರಶಂ, ೪. ೨೪ ವ) 

ತೋಡುಂ ಬೀಡುಂ - [ಬಾಣ] ತೊಡುವುದೂ ಬಿಡುವುದೂ 
(ಕಟೆವು೦ ಉಟಿವುಂ ಕಾಮಂ ಮೇಪುಂ ತೋಡುಂ ಬೀಡುಂ 
ದೆಸೆಯುಂ ಕೊಸೆಯುಂ: ಪಂಪಭಾ, ೫. ೪೩ ವ) 

ತೋಪಿನ ಬೇಂಟೆ - ತೋಹಿನ ಬೇಟೆ, ಮರಗಳ ಗುಂಪಿನಲ್ಲಿ 
ಆಡುವ ಬೇಟೆ (ಪಾಂಡುರಾಜಂ ಒಂದು ದಿವಸಂ 
ತೋಪಿನ ಬೇಂಟೆಯನಾಡಲಟ್ಟೆಯಿಂ ಪೋಗಿ: ಪಂಪಭಾ, ೧ 
೧೧೦ ವ) 

ತೋಮರ - ಒಂದು ಆಯುಧ, ಭರ್ಜಿ (ಕಣೆಯ ಕಂಪಣ 
ಮುಸಲ ಮುಸುಂಡಿ ಭಿಂಡಿವಾಳ ತೋಮರ ಮುದ್ಗರ 
ಮಹಾ ವಿವಿಧಾಯುಧಂಗಳೊಳಿಟ್ಟುಂ ಇಜೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ) 

ತೋಮೆ - ಗುಂಪು (ಪಂದಿಯ ಗೊಂದಳದಂತೆಯುಂ 
ಅಮ್ಮಾವಿನ ತೋಮೆಯಂತೆಯುಂ ತೋಳದ 
ಗೂಳೆಯಂತೆಯುಂ: ಪುಷ್ಪದಂಪು, ೩. ೧೨೭ ವ) 


೫೧೧ 


ತೋಯ — ನೀರು (ವಿವರಾಂತರ್ವರ್ತಿಯಾಗಿರ್ದ 
ಅನಿಲನೊಗೆಯೆ ಮೇಗಣ್ಣೆ ಪಕ್ಷಂಬರಂ ಪೆರ್ಚುವುದು ಆ 
ತೋಯಾನಿಲಂ: ಮಲ್ಲಿನಾಪು. ೧. ೬೨) 

ತೋಯಜಗರ್ಭ ದ ಬ್ರಹ್ಮ (ತೋಯಜಗರ್ಭಂ 
ಆದಿಮುನಿಮುಖ್ಯಮತಪ್ರಕಟೀಕೃತಾಖಿಳ ಆಮ್ನಾಯ ಪರಂಪರಾಯತಂ 
ಆಶೇಷ ಜಗಜ್ಞನಕಂ. .ಒಲ್ಬು ದೀರ್ಫಾಯುಮಂ ಈಗೆ ಶಿಷ್ಪನಿಧಿಗೆ: 
ಪಂಚತಂತ್ರ ೩) 

ತೋಯಜಷಂಡ - ತಾವರೆಗಳ ಸಮೂಹ[ವಿರುವ] ಸರೋವರ, 
ಕೊಳ (ತೋಯಜಷಂಡಮನಿದಂ ಆಂ ಆಯತಿಯಿಂ ಕಾವೆಂ 
ಎನ್ನ ಮಾತಿಂಗೆ ಎಲೆ ಕೌಂತೇಯ ಮಜುಮಾತನಿತ್ತು: 
ಪಂಪಭಾ, ೮. ೩೯) 

ತೋಯನಿಧಾನ -  ತೋಯಧಿ (ತೋಯನಿಧಾನಫೇನ 
ವಿಶದೋತ್ತಮವಸ್ತಮನುಟ್ಟು ಪುಷ್ಪಮಾಲಾಯುತೆಯಾಗಿ 
ರಾಗದಿನುಪೇಶ್ವರಥೊಳ್‌ ನೆರವಟ್ಟಣೆಂ: ಪಂಚತಂತ್ರ, ೧೨೯) 

ತೋಯಭೃತ್‌ - “ತೋಡ (ಅಪೂರ್ವ ತೋಯಭ್ಯತ್‌ ವಿಸರದೆ 
ವಾಃಕೆಣಂಗಳುಗುತಂದಪುವೆಂದೆಪೊಡರ್ಪುಗೆಯ್ದು; 
ಚಂದ್ರಪ್ರಹು, ೯. ೭೬) 

ತೋಯರಾಶಿ - ಸಮುದ್ರ (ಪತಿಯ ಜಳಸ್ತಂಭದ ಪರಿಣತಿ 
ದಲಿಲ್ಲದೊಡೆ ಜಳಪಥಂ ಸ್ಥಳಪಥದಂತೆ ಅತಿ 
ಸುಗಮಮಾಗದು ಎನೆ ಪರಿದು ತೋಯರಾಶಿಯೊಳದೇಂ 
ರಥಂ ಸೊಗಯಿಸಿತೋ: ಆದಿಪು, ೧೨. ೮೩) 


ತೋಯಾಕರ - ನೀರಿನ ಆವಾಸ, ಕೊಳ ಸ್ವಚ್ಛಸ೦ಪನ್ನ 
ತೋಯಾಕರದೊಳ್‌ ಸೌಂದರಕೇಲೀಹಂಸನಾದಂ; 
ಆದಿಹು, ೧೬. ೭೫) 

ತೋಯಾಶಯ - ಜಲಾಶಯ, ಸರೋವರ (ನೂತನ 
ಲಾವಣ್ಯಚ್ಛತೋಯಾಶಯದೊಳೆ ಮೆ೫%ಯಲ್‌ 
ನರ್ತನಕ್ರೀಡೆಯಂ ನಚ್ಚಿನ ಭಾವರತ್ನರತ್ಯುತ್ತವದೊಳೆ 


ಪಡೆಯಲ್‌: ಆದಿಹು, ೧. ೮೩) 

ತೋಯೋದ್ದೇಶ - ತೋಯಾಶಯ (ಮೇಕಣಿಲ್ಲಿ ದಿಜ್ನಾಗರಾಜಿಗೆ 
ಮೆಯ್ಗರ್ಜಿಕೊಳಲ್ಕಜಂ ಸಮೆದ ತೋಯೋದ್ದೇಶಮೋ: 
ಗದಾಯು, ೬ ೧೧) 

ತೋರ - ದಪ್ಪನಾದ (ಪಲವು ನಿಡಿಯವು೦ ತೋರಮುಂ ಅಪ್ಪ 
ಕರ್ಬೊನ್ನ ಕೀಲ್ಲ್ಗಳಂ ಕೊಂಡು ಬಂದು: ವಡ್ಡಾರಾ, ಪು ೫೧, 
ಸಾ ೨೬) 

ತೋರಗಾವು - ದಪ್ಪ ಕಾವು, ದಂಟು (ತಾವರೆಯ 
ತೋರಗಾವುಗಳ ಗಟುಗಳೊಳಂ ಉತ್ಪಲನಾಳ ಪುಂಜದ 
ಪಂಜರದೊಳಂ: ಲೀಲಾವತಿ, ೧೧. ೫೨ "ಮ 

ತೋರಗಿಡಿ - [ತೋರ-ಕಿಡಿ] ದಪ್ಪ ಕಿಡಿ (ಅಂಬನಂಬಟ್ಟಿ 
ಪಳಂಚುತ್ತೆ ಸಿಡಿಲ್ಲ ತೋರಗಿಡಿಯಿಂ ಒಂದೊಂದಉೊಳ್‌ 
ಬೇವುದುಂ: ಪಂಪಭಾ, ೧೧. ೧೭) 

ತೋರಣ - ಹೆಬ್ಬಾಗಿಲು (ಸಪ್ಪಕಕ್ಷ್ಯಾಂತರಂಗಳ೦ ಕಾ೦ಚನಮಯ 
ತೋರಣಂಗಳಂ ನುಸುಳ್ಳು; ಕಾದಂಬ, ೬. ೧೭ ವ) 

ತೋರಣೀಕೃತ - ತೋರಣವಾಗಿ ಮಾಡಲ್ಪಟ್ಟ (ದಿಕ್ಕರಿ 
ಕರಾನುಕಾರಿ  ಕರಪರಿಘೋತ್ತಂಸಿತ ತೋರಣೀಕೃತ ರೌದ್ರ 
ಗದಾದಂಡನುಂ ಪ್ರಚ೦ಡನುಂ: ಪಂಪಭಾ, ೧೩. ೮೨ ವ) 

ತೋರಮಲ್ಲಿಗೆ - ದುಂಡು ಮಲ್ಲಿಗೆ (ಉಳ್ಳಲರ್ದ ಜೆಲ್ಪಿಂಗೆ 
ಮುಡಿಗವಿದಂತೆ ತೋಜುವ ತೋರಮಲ್ಲಿಗೆಯ 
ಮುಡಿಯುಮೆಸೆಯೆ: ಆದಿಪು, ೪. ೪೧ ವ) 


ತೋರವನಿ - ದಪದಪ ಹನಿ 
ತೋರವನಿಯ ಪುದುವಿನೊಳರಲ್ಪ 
ನಭದೊಳಿಟೆದಂತಿರ್ಕು: ಆದಿಹು, ೧೧. ೮) 

ತೋರಿದುವು -. ದಪ್ಪನಾದುವು (ಪಾದರಿ ಪೂತುವು 
ತೋರಿದುವಾದುವು ಮಲ್ಲಿಗೆಗಳೆಯ್ದೆ ಪಣ್ತುವು ಮಾವು: 
ಆದಿಷು, ೧೧. ೮೭) 

ತೋರಹತ್ತ - ದೊಡ್ಡ ಸೊಂಡಿಲು (ತಲ್ಲಣದಿ೦ ಪೆಣದೆಗೆವ 
ಬಿದಿವೆಡಂಗನೆಂಬ ಬಿ೦ಜಮಾಣಿಕನೆಂಬ ಹರಿರಾಯನೆಂಬ 
ತೋರಹತ್ತನೆಂಬ ಚೌವಟಮಲ್ಲನೆಂಬ ಮುಜಿವ ರಕ್ಕಸನೆಂಬ 
ರಾಯದಟಸೂಜ'ಕಾರನೆಂಬ ತನ್ನೊಡ್ಡಿನ ಪೇರಾನೆಗಳಂ 
ಕಂಡು: ಕಬ್ಬಿಗಕಾ, ೨೨೩ ವ) 

ತೋರಣೆಕೆ - ಹೆಚ್ಚಿನ ಖ್ಯಾತಿ (ಗ೦ಡರ್‌ ಜಾಜ್‌ ಕೈಕೊಳ್ಳದಗ್ಗದ 
ಬೀರರ್‌  ತೆಗೆದೋಡೆ ತೋರೃಷಿಕೆಯಾಳ್‌ಗಳ್‌ ಬಳ್ಳಿ 
ಬೆ೦ಬೀಟೌ ಕಬ್ಬಿಗಕಾ, ೨೩೮) 

ತೋರಿತ್ತು - ದೊಡ್ಡದು (ತುಕಾರಾಂತಕ್ಕೆ: ಬಟ್ಟಿತು-ಬಟ್ಟಿತ್ತು: 
ತೋರಿತು-ತೋರಿತ್ತು .. ಎಂಬಂತೆ ದ್ವಿತ್ತಮಂ ಒರ್ಮೆ 
ಪತ್ತಿಸಿಕೊಳ್ಳುದು: ಶಬ್ದಮದ, ೮೭ ಪ್ರ 

ತೋರಿದು - ದೊಡ್ಡದು (ಪಾದರಿ ಪೂತುವು ತೋರಿದವಾದುವು 
ಮಲ್ಲಿಗೆಗಳ್‌ ಎಯ್ದೆ ಪಣ್ತುವು ಮಾವುಗಳ್‌: ಆದಿಷು, ೧೧. 
೮೭) 

ತೋರ್ಕೆ - ತೋರಿಕೆ, ಆಕಾರ (ಕುದುರೆಯ ಬಣ್ಣದಿ೦ ರಥದ 
ತೋರ್ಕೆಯಿಂ ಎತ್ತಿದ ಚಿತ್ರಕೇತುವೃಂದದ ಕುಣುಪಿ೦ದ ಉದಗ್ರ 
ರಥಜೋದಕಚಿಹ್ನದಿ೦ ಈತನೆಂಬುದ೦ ಅಜೆದು: ಪಂಪಭಾ, 
೧೦. ೮೭) 

ತೋರ್ಕೆಗೊಡು - ಒಪ್ಪಿಸಿಕೊಡು, ಕಾಣಿಕೆ ನೀಡು (ನಿನಗೆನ್ನಂ 
ಬಿಡದೆ ಬೆಮರೆ ಕಯ್ನೀರಾಗಿರಲ್‌ ತೋರ್ಕೆಗೊಟ್ಟಂ ಅನಂಗಂ: 
ಕಾದಂಸಂ, ೫. ೩೦) 

ತೋರ್ಪ ದ ಸ್ಥೂಲವಾದ (ತಿವಳಿಗಳುಂ 
ವಿರೋಧಿನೃಪರುತ್ಸವಮುಂ  ಕಿಡೆವಂದುವು ಆನನೇಂದುವ 
ಕಡುವೆಳ್ಳು ಕೂಸಿನ ನೆಗಚ್‌ಯ ಬೆಳುವೊಲಾಯ್ತು ಮುನ್ನೆ 
ಬಳ್ಳುವ ನಡು ತೋರ್ಪ  ಮೆಯ್ಯನೊಳಕೊಂಡುದು: 
ಪಂಪಭಾ, ೧. ೧೨೫) 

ತೋರ್ಪು - ಕಾಣ್ಕೆ, ತೋರ್ಕೆ (ತೋರ್ಪೆನೆ ಕಾಣ್ಕೆ: ರನ್ನ 
ನಿಘಂಟು, ೧೨) 

ತೋರ್ಪುಗೆಡು -ಕುಗ್ಗು (ತನ್ನ ಪಕ್ಷಂ ಸತ್ತೊಡಂ ಮಾತು 
ಸಾಯದೆ ತೋರ್ಪಗೆಟ್ಟೊಡಂ ಕೂರ್ಪುಗಿಡದೆ. ತೇಜಂ: 
ಶಾಂತಿಷು, ೮. ೧೨೭) 

ತೋಲ್‌ - ತೊವಲು, ಚರ್ಮ (ತೋಲ್ಲಂಜರದ ಪಡಕೆಯೊಳ್‌ 
ನಿಲ್ವ ದುರ್ವಾರದುಃಖೋತ್ಕರಂ: ಕಾದಂಸಂ, ೮. ೩೯) 

ತೋಲ್ಕಟ್ಟು — ಮುಂಗೈಗೆ ಚರ್ಮ 
(ಹಾರಾದ್ಯಾಭರಣಂಗಳನೊಲ್ಲದೆ 
ಪಂಚಮಹಾಶಬ್ದಮನೊಲ್ಲದೆ ಬೇಂಟೆಪಳ್‌ಯಂ 
ಧರ್ಮಾಮೃ, ೭. ೩೭ ವ) 

ತೋಲ್ಲನೆ - ಧರ್ಮ ತುಂಬಿದ ಮನೆ (ಫಣಿಹಿಂಸಮಿಲ್ಲದಲ್ಲಿ 
ತೋಲ್ಲನೆ  ಪೊಲಸಿಲ್ಲದಲ್ಲಿ ಶಬರಂ ಸುಖಮಿರ್ಪಂ: 
ನೇಮಿನಾಹು, ೩. ೭೭) 

ತೋಲ್ಟ್ವಾವಲ್‌ - ತೊಗಲು ಬಾವಲಿ (ನೇಲ್ವ ತೋಲ್ಲಾವಲೊ 
ಮತ್ತವಾರಣದ ಸೊಂಡಲೊ ಅತಿಭೀತಿಯಾದಪುದು 


(ಎಳವಿಸಿಲೊಳ್‌ ಬೆಳ್ಳರಿ 
ತಿಳಿಗೊಳನೆ 


ಕಟ್ಟಿಕೊ 
ತೋಲಟಿ 
Neu 
ಪೊಯ್ದಿ: 


೫೧೨ 


ಸೂಳೆಯ ಸೋರ್ಮೊಲೆಗಂಡು ಭೂಪತೀ: ಲೀಲಾವತಿ, ೨. 


೧೦೮) 
ತೋಲ್ವುಲ್ಲೆ - ತೊಗಲಿನಿಂದ ಮಾಡಿದ ಜಿಂಕೆ (ನೆರೆದಿಸುತಿರೆ 
ತೋಲ್ಬುಲ್ಲೆಯಂ ಇರದೆ ಅದು ಬಿಲ್ಬೊಡೆ 


ಪುರಾಣಕೂಪದೊಳ್‌ ಅದಂ ಇನ್ನು ಅರಿದು ತೆಗೆವಂದಂ 
ಎಂದವರಿರೆ ಬಳಸಿಯುಮಲ್ಲಿ ಕಂಡು ನಕ್ಕಂ ದ್ರೋಣಂ: 
ಪಂಪಭಾ, ೨. ೫೧) 


ತೋಳ್‌ - ಬಾಹು (ದೋಷಮುಳ್ಳೊಡೆ ತನ್ನ ತೋಳನಾದೊಡಂ 
ಕಡಿದುಬಿಡುವುದು: ಪಂಚತಂತ್ರ, ೧೬೬ ಶ್ಲೋಕ ೫೬ ಟೀಕೆ) 


ತೋಳ ತೀನ್‌ - ತೋಳತೀಟೆ, [ಯುದ್ಧಮಾಡಲು] ತೋಳಿನ 
ತವಕ (ತೋಳ ತೀನ್‌ ಕಿಡೆ ನಲಿದು 
ಒ೦ದೆರಟ್ಕುದುರೆಯಟ್ಟೆಯುಂ ಒಂದೆರಡಾನೆಯಟ್ಟೆಯುಂ 
ತೊಡರ್ದು: ಪಂಪಭಾ, ೧೦. ೪೨) 

ತೋಳಬಂದಿ - ಒಂದು ಆಭರಣ, ಬಾಹುಪೂರ (ಇಕ್ಕಿದ 
ರನ್ನದೋಲೆ ಪೊಸಮುತ್ತಿನ ಮೂಗುತಿ ತೋಳಬಂದಿ 
ನೀಳ್ದೆಕ್ಕಸರಂ . ಇಂಚರಮೀವ ನೇವುರಂ ಜೊಕ್ಕಳವಪ್ಪ 
ಚೆಲ್ವನೊಳಕೊಂಡಿರೆ: ಕಬ್ಬಿಗಕಾ, ೨೬೫) 

ತೋಳೆ - ತೊಗಲ ಬಾವಲಿ (ಬಾಣ ಸಂಕುಲಂ ಕವಿದುವು 
ತೋಳೆವಿಂಡು ಕವಿವಂತೆಲೆಯಿಕ್ಕಿದ ಕಾನನಂಗಳಂ: ಪಂಪರಾ, 
೧೩. ೪೩) 


ತೋಳ್ಪುಜುಗಲ್‌ — ತೋಳುಗಳ ಸಮೂಹ 
(ತಿದಶಗಣಾಧಿನಾಯಕನ ಪರ್ವಿದ ತೋಳ್ಪುಜುಗಲೊಳ್‌ 
ಪಳಂಚಿದೆ ಗಗನಂಬರಂ ನೆಗೆದು ಸೂಸುವ 


ಬಾಹುಪರಿಭ್ರಮಂಗಳೊಳ್‌: ಆದಿಹು, ೭. ೧೨೫) 

ತೋಳ್ಸಲ - ಬಾಹುಬಲ (ನಿಜೇಶನ ನಚ್ಚು ಮಿಕ್ಕ ತೋರ್ಬಲದ 
ಪೊಡರ್ಪು: ಪಂಪಭಾ, ೧೨. ೨೩) 

ತೋಳ್ವಲೆ -.(ತೋಳ್‌.-ಬಲೆ]: ತೋಳ ಸೆರೆ, 
(ಕಾಮಿನೀಜಗದ ತೋಳ್ಪಲೆಯೊಳ್‌ ತೊರಲೈ 
ಪಂಪರಾ, ೧೪. ೨೦೦) 

ತೋಳ್ವಳೆ — (ತೊಳ್‌--ಬಳೆ] ತೋಳಬಂದಿ (ಮಣೀಮೇಖಳೆ 
ಮಕರಕುಂಡಳಂ ತೋಳ್ವಳೆಯೆಂಬಿವನವರ್ಗೆ ಭೂಷಣಾಂಗಂ 
ಕುಡುಗುಂ: ಶಾಂತಿಪು, ೭. ೧೧೦) 

ತೋಳ್ವಾಸ - ಹಿಡಿತ, ಅಪ್ಪುಗೆ (ಅವನ೦ ತೋಳ್ವಾಸದೊಳ್‌ ಕಟ್ಟಿ 
ತೂಗಲೊಡಂ ಪೇಟ್‌ ಮೊಲೆವೊತ್ತೆನೇ ಅವನ 
ವೇಷಂಬೊತ್ತೆನನಬ್ದಾನನೇ: ಲೀಲಾವತಿ, ೧೧. ೮೦) 

ತೋಳ್ಪಿಸುಗೆ - ತೋಳ ಬೆಸುಗೆ, ಅಪ್ಪುಗೆ (ವೀರಾಂಗನೆ ಕಡೆ 
ತೋಳಿಸುಂಗೆಯೊಳ್‌ ನೇರ್ಪಟ್ಟು ನಿಲ್ಪನ್ನಳೇ: ಪಂಪರಾ, ೧೨. 
೬೦) 

ತೋಳ್ಪೆಜಗು -. (ತೋಳ್‌-ಪೆಂಗು]. ತೋಳ ಹಿಂಭಾಗ 
(ಪ್ರಣಯಕಲಹ ಕೇಳಿಯಿ೦ ವಿಜಯಶ್ರೀಯ೦ ಜನಿಸುವಂತೆ 
ತೋಖ್ಡ್‌ರಗನಪ್ಪುಕೆಯ್ದು: ಪಂಪರಾ, ೩. ೯ ವ) 

ತೋಜಕ್‌ - ಕಾಣಿಸು (ರಮ್ಯರಜತಾಚಳತಿಳಕೋಪಮಾನಮೆನೆ 
ಸಂದ ಅಳಕಾಪುರಮೊಪ್ಪಿ ತೋಹುಗುಂ: ಆದಿಪು, ೧. ೭೧); 
ಪ್ರದರ್ಶಿಸು (ವನರಾಜಿಕ್ರೀಡೆಯಂ ಯೌವನದೊಳೆ ತೋಣಲ್‌ 


ಹಿಡಿತ 
ತಕ್ಕುದೇ: 


ಜಲಕ್ರೀಡೆಯಂ ನೂತನಲಾವಣ್ಯಾಚ್ಛತೋಯಾಶಯದೊಳೆ 
ಮೆಜೌಯಲ್‌: ಆದಿಪು, ೧. ೮೩); ಚೆಲುವಾಗಿರು (ನಯಂ 
ನಯಂಬಡೆಯೆ ಕಲ್ಪಮಹೀಜದ ಪಕ್ಕದಿರ್ಕೆಲಂಬಿಡಿದು 


ಮಡಲ್ತು ತೋಜುವ ಲತಾವಳಿಗಳ್ಳಣೆಯಾಗಿ: ಆದಿಷು, ೨. 
೪) 
ತೋಜಗೆ - ತೋರಿಸು (ಲೀಲಾವತೀ ನಿನ್ನ ಕಾಲ್ವಿಡಿವೆಂ ತೋಣಗೆ 
ಮುಗ್ಧೆ ಮುದ್ದುಮೊಗಮಂ: ಲೀಲಾವತಿ, ೧೪. ೫೮) 
ತೋಣಿಕುಡು - ಛೂ ಬಿಡು (ಪೆಳಗಿಡುವ ದಂತಿಯಂ ಕಲಿ 
ನಿಜೆಸಿ ಚಲ ನೆಲಸೆ ತೋಣೆಕುಡುವುದುಂ: ಪಂಪಭಾ, ೧೦. 
೧೧೦) 


ತೋಟಿಕೊಡು - ತೋರಿಸಿ ಬಿಡು, ಛೂ ಬಿಡು 
(ಮನ್ನಥಮಹೀಭುಜನೋವದೆ ತೋಣಿಕೊಟ್ಟುದೊಂದಾನೆಯೆ 
ತನ್ನನಾನೆಗೊಲೆಗೊಂದಪುದೆಂದು ಲತಾಂಗಿ ಬೆರ್ಚಿದಳ್‌: 
ಪಂಪಭಾ, ೪. ೫೮) 

ತೋಟಿ ಬಿಡು - ಕಾಳಗಕ್ಕೆ ಬಿಡು, ಛೂ ಬಿಡು (ಅಅಮಗನಿರ್ಕೆ 
ಅರ್ಜುನನಿರ್ಕೆ ಅಣೆಕೆಯ ಮಾದೀಸುತರ್ಕಳಿರ್ಕೆ 
ಅಚೆವಗೆಯಂ ಪಣಿಪಡಿಸಲ್ಕೆ  ಹಲಾಯುಧನೆಜ್‌ದಿರ್ದಪಂ 


ಎನಗೆ ತೋಟೆ ಬಿಡು ಕೌರವನಂ: ಗದಾಯು ಪರಿಷತ್ತು ೭. 
೬೨) 

ತೋಲ - ಕಾಣು (ತೋಜು-ದರ್ಶನೇ: ಶಬ್ದಮದ, ಧಾ ೮೭೪) 
ಕಾಣಿಸು (ತಮ್ಮ ದೈವತ್ವ್ತಮಂ ತೋಜಲ್ವೇಡಿ ಆಕಾಶಮೆಲ್ಲಂ 
ಚಿತ್ರಪಟಂಗೆದಣಿದಂತೆವಿಮಾನಂಗಳಿಂ ಸಂಛನ್ನಮಾಗಿ: 
ವಡ್ಡಾರಾ, ಪು. ೧೪೦, ಸಾ. ೨೫) 

ತೋಜಿಕುಡು - ತೋರಿಸಿ ಕೊಡು (ತೊಡೆಯಂ ಪೊಯ್ದಾರ್ವ 
ನೆವದೆ ನೆಐನೀತಂಗೀಯೆಡೆಯೆಂದು ತೋಳೆಕುಡೆ: ಗದಾಯು, 
೮. ೩೫) 

ತೋಯುಂಬೊಣೆ - ತೋರಿಸುವ ಹೊಣೆ, ಜಾಮೀನು (ಬಕಾರಕ್ಕೆ: 
ಪೆರ್ಚುಂಬುರುಳ್‌ ತೋಉುಂಬೊಣೆ, ಪಾಉಖಂಬಳೇ: 
ಶಬ್ದಮದ, ೧೮೧ ಪ್ರ ೪) 

ತೌಗೆ - ಮುಕ್ತಾಯ, ಅಂತ್ಯ (ಅದೊಂದು ತಂದ್ರತೆ ಚಿತ್ತಮಂ 
ಬಳಸಿದುದು ಪೇಣಾವೊಂಗೇನಾಗದಾಯುವ ತೌಗೆಯೊಳ್‌: 
ಚಂದ್ರ ಪ್ರಹು, ೪. ೭೮) 

ತೌಡು -. ಧಾನ್ಯದ ಹೊಟ್ಟು (ಶಿವಸುಖಮನಣಿಯದೀ 
ಮಾನವಸುಖದ ನಿಮಿತ್ತದಿ೦ ತಪಂಗೆಯ್ದವರ್‌ ಮಾಣಿಕಮಂ 
ತೌಡಿಂಗೆ ಅವಯವದೆ ಮಾಜುಗುಡುವ ಮರುಳ೦ ಪೋಲ್ಲಂ: 
ಶಾಂತಿಹು, ೧೧. ೯೨) 

ತೌತರ್‌ - ನಾಶವಾಗು, ತವುತರ್‌ (ವಿಳಯೋಗ್ರಾಂ೦ತಕನಂತೆ 
ಮುಂತಣಬಲಂ ತೌತಂದುದಂ ಕಂಡು: ಕರ್ಣನೇಮಿ, ೧೨. 
೮) 

ತೌದಲೆ - ಕೊನೆಗಾಲ (ಮೂದಲಿಪ ವೀರನಂ ತೌದಲೆಗಾಣಿಪ 
ಮಾಯದ ವೀರನ೦ ನೋಯಲಿಟಿದು ಕೆಡಪುವ: ರಾಜಶೇವಿ, 
೬. ೧೧ ವ) 

ತ್ಥಾಮ - ಕೆನೆತ (ದಿವಿಜ ಅಶ್ವ ತ್ಥಾಮದೊಳ್‌ ಈ ಭುವನಂಗಳ್‌ 
ನಡುಗೆ ಶಿಶು ನಕ್ಕು ಸರಂಗೆಯ್ದೊಡೆ ಕುಂಭಸಂಭವಂ ಇವಂ 
ಅಶ್ವತ್ಥಾಮನೆಂದು ಪೆಸರಿಡೆ ನೆಗಟ್ಟಂ: ಪಂಪಭಾ, ೨. ೪೪) 

ತ್ಯಾಗ - ಬಿಡುವುದು (ಶೌಚ ಸಂಯಮ ತಪಸ್‌ ತ್ಕಾಗ ಆಕಿಂಚನ್ಯ 
ಬ್ರಹ್ಮಚರ್ಯ ಆಪ್ತ ದಶಧರ್ಮಂಗಳಂ ಕೈಕೊಂಡು: ಆದಿಷು, 
೬.೩೦ ವ) 

ತ್ಯಾಜ್ಯ - ಬಿಡಲು ತಕ್ಕನಾದ (ಅಜೀರ್ಣಭಯದಿಂ ಪ್ರಾಜ್ಕಾಜ್ಯಮೇಂ 


ಸ್ರ 
ತ್ಯಾಜ್ಯಮೇ: ಚಂದ್ರಪ್ರಪು, ೧. ೪೫) 


೫೧೩ 


ತಹು - ಸೀಸ ಎಂಬ ಲೋಹ (ವಿಚಿತ್ರ ತ್ರಪುಮಯಪತ್ರ 
ಖಚಿತೋಚ್ಚಂಡಾತಾಳಚಾಪದಂಡಮಂ: ಆದಿಷು, ೧೩. ೪೫ 
ವ) 

ತ್ರಪುಷಕೋಶ - ಕತ್ತಿಯ ಒರೆ (ಅನೇಕ ವರ್ಣಾಕೀರ್ಣ 
ತ್ರಿಸರವೇಣಿಕಾ ಗಾಢಗಥಿತ ತ್ರಪುಷಕೋಶ 
ಗುಪ್ತಗುಲ್ಲಾಂತರಪ್ರಾಪ್ರ ಖಡ್ಗಧೇನುಕ೦ ಆಂಧ್ರಧಾನುಷ್ಟ ಬಳಂ: 
ಆದಿಪು, ೧೩. ೪೫ ವ) 

ತ್ರಯಸ್ವಿಂಶತ್‌ - ಮೂವತ್ತಮೂರು (ಜಯಂತೀ ವಿಮಾನದೊಳ್‌ 
ಅಹಮಿಂದನಾಗಿ ತ್ರಯಸ್ಸಿಂಶತ್‌ ಸಾಗರೋಪಮ 
ಆಯುಷ್ಯನುಂ ಸುಖಮನಾಸ್ವಾದಿಸುತ್ತುಮಿರ್ದಂ: 
ನೇಮಿನಾಪು, ೪. ೬೫ ವ) 


ತ್ರಯಿ - ಯಕ್‌, ಯಜುಸ್‌ ಮತ್ತು ಸಾಮ ಎಂಬ ಮೂರು 
ವೇದಗಳು (ಸಾಮರ್ಗ್ಯಜುಸ್ತಯಂ  ತ್ರಯಿ ಎನಿಕುಂ: 
ಅಭಿಧಾವ, ೧. ೧. ೧೨) 

ತ್ರಯೀಮಯ - ಮೂರು ವೇದಗಳ ಸ್ವರೂಪನಾದವನು, 
ಸೂರ್ಯ (ತ್ರೆಯೀಮಯನುಂ ನಿತ್ಯೋದಯನುಮಪ್ಪ 
ಗಭಸಿಮಾಲಿಗೆ ಅರ್ಯಮನೆತ್ತಿದ ಹಸ್ತಕಮಲದೊಳ್‌: 


ಪಂಚತಂತ್ರ, ೩೫೭ ವ) 

ತ್ರಯೀವಧು - ವೇದಾಧಿದೇವತೆ (ನಿರ್ಮೂಲಿಸಲ್‌ ಧರ್ಮಮಂ 
ಪಿರಿದುಂ ಶೋಕದೊಳ್‌ ಆ ತ್ರಯೀವಧು 
ವನಂಬೊಕ್ಕಿರ್ದಳೋ: ಕಾದಂಬ, ೪. ೪೦) 

ತ್ರಸ - ಚಲಿಸುವ; [ಜೈನ] ಈ ಹೆಸರಿನ ಕರ್ಮದ 
ಎರಡರಿಂದ ಐದು ಇಂದ್ರಿಯಗಳನ್ನು 
(ಆ ಸಂಸಾರಿಯುಂ ಸ್ಥಾವರ ತ್ರಸ ವಿಕಲ್ಲದಿಂ 
ಸುಕುಮಾಚ, ೮. ೬ ವ) 

ತ್ರಸಕಾಯ - [ಜೈನ] ಚಲಿಸುವ ದೇಹವುಳ್ಳ ದ್ವೀದ್ರಿಯ, ತ್ರೀಂದ್ರಿಯ, 


ಉದಯದಿಂದ 
ಪಡೆದ ಜೀವ 
ದ್ವಿವಿಧಮಕ್ಕುಂ: 


ಚತುರಿಂದ್ರಿಯ ಮತ್ತು ಪಂಚೇಂದ್ರಿಯ ಪ್ರಾಣಿಗಳು 
(ಅಲ್ಲಿಯುಂ ತ್ರಸನಾಮ ಕರ್ಮೋದಯವಶಂಗಳ್‌ 
ತ್ರಸಕಾಯಂಗಳ್‌: ಆದಿಹು, ೧೦. ೬೧ ವ) 

ತ್ರಸಜೀವ - [ಜೈನ]  ತ್ರಸಕಾಯ (ತ್ರಸಜೀವಂಗಳ್‌ 


ಚತುರ್ವಿಧಮಕ್ಕುಂ: ಆದಿಷು, ೧೦. ೬೩ ವ)) 

ತ್ರಸನಾಮ - ಹದಿಮೂರು ಪ್ರಕೃತಿಗಳಲ್ಲಿ ಒಂದು; ತ್ರಸಜೀವವನ್ನು 
ಪಡೆಯುವಂತೆ ಮಾಡುವ ಕರ್ಮ (ಅಲ್ಲಿಯು೦ ತ್ರಸನಾಮ 
ಕರ್ಮೋದಯವಶಂಗಳ್‌ ತ್ರಸಕಾಯಂಗಳ್‌: ಆದಿಹು, ೧೦. 
೬೧ ವ) 

ತ್ರಸ್ತ - ಭಯಗೊಂಡ (ಭವದೀಯ ಬಳವಿಜೃಂಭಿತರವದಿಂ 
ತ್ರಸ್ತನೆಂ ಅಧೀಶ ಬಂದೆಂ ಕಾಣಲ್‌ ಭವದಂಫ್ರಿಸರೋಜಮಂ: 
ಆದಿಪು, ೧೩. ೨೮); [ಜೈನ] ಒಂದು ನರಕ 

ತ್ರಸ್ತರಿಯಾಡು - ಮೂದಲಿಸು (ಸುರಭೂರುಹಮುಮಂ ಅಗ್ಗದ 
ಸುರಭಿಯುಮಂ ಚಾಗಗುಣದೊಳ್‌ ಎಮ್ಮರಸಂ 
ತ್ರಸ್ತರಿಯಾಡುವಂ: ಧರ್ಮಾಮೃ, ೪. ೧೨೯) 

ತ್ರಸ್ತಾಭಿಭೂತ - ಹೆದರಿದವನು (ಕಳ್ಳರೆಂದು ಪುಯ್ಕಲಿಟ್ಟಾಗಳ್‌ 
ಅನಿಬರುಂ೦  ತ್ರಸ್ತಾಭಿಭೂತರಾಗಿ ಪಟ್ಟನೆ ಪಾಜೆಯೋಡಿ: 
ವಡ್ಡಾರಾ, ಪು. ೧೮, ಸಾ. ೨೫ 

ತ್ರಾಣ - ಶಕ್ತಿ (ಪರಮದೈವಂ ತನ್ನತಂ ಜೀವರಾಶಿ 
ತ್ರಾಣಾಗಮಮೆಂದು ನಂಬುವಜೆವಿ೦ಂದಾಚಾರ್ಕರಿರ್ಪಂತು: 
ಅನಂತಪು, ೧. ವ); ರಕ್ಷಣೆ (ಪರಿಜನಪ್ರಾಣ 


ತ್ರಾಣಾಕುಲಮತಿಯಪ್ಪೆನ್ನ ಬಿನ್ನಪಮಂ 

ಪ್ರಸಾದಂಗೆಯ್ವುದು: ಕಾದಂಸಂ, ೬. ೧೯ ವ) 
ತ್ರಾಯಸ್ತಿಂಶ - [ಜೈನ] ಒಂದು ದೇವತಾವರ್ಗ (ಸಾಮಾನಿಕ 
ತ್ರಾಯಸ್ತಿಂಶತ್ಲಾರಿಷದ ಆತ್ಮರಕ್ಷ ಲೋಕಪಾಳ ಅಭಿಯೋಗ್ಯ 


ದೇವರವಧಾರಿಸಿ 


ಮ್ರು 
ಕಿಲ್ಲಿಷರೊಡನೆ: ಆದಿಹು, '೭' ೪೨ ಮ) [ತ್ರಾಯಸ್ಸಿಂಕ' 


ನರಸಿ೦ಹಶಾಸ್ತಿಗಳು ಅನುಮೋದಿಸಿರುವ ಪಾಠ] 


ತ್ರಾಯಿಗ - ರಕ್ಷಕ (ಭವ್ಯಜನ ತ್ರಾಯಿಗಂ ಅಮರೇಂದ್ರ 
ಸವನೀಯಂಗಳ್‌ ದೇವ ನಿನ್ನ ಚರಣಯುಗಂಗಳ್‌: 
ವರ್ಧಮಾಪು, ೮. ೪) 

ತ್ರಾಸಂಗೊಳ್‌ -  ಭಯಗೊಳ್ಳು (ವಸುಧಾತಳಪತಿಗಿತ್ತಂ 


ತ್ರಾಸಂಗೊಳುತು೦ ಸರ್ವಸ್ತಮಂ ಪ್ರಭಾಸಾಮರನುಂ: ಆದಿಷು, 
೧೩. ೪) 

ತ್ರಾಸು - ತಕ್ಕಡಿ, ಅದರ ಹಲ್ಲೆ (ಲೇಸು 
ಬಹಿರಂಗಮಿಲ್ಲದೊಡಾಸೆಯದೇನ೦ತರ೦ಗಮು೦ ತನಗಿನಿಸುಂ 
ಲೇಸಾಗಲಜೆಯದೆಂತೆನೆ ತ್ರಾಸಿನ ಕೊಡಮೊಂದು 
ಬಿರ್ದೊಡೊಂದುಟೆದಪುದೇ: ಧರ್ಮಾಮೃ. ೫. ೭೦) 

ತ್ರೀಪದಕ್ಷಿಣ - ಮೂರು ಬಾರಿ ಪ್ರದಕ್ಷಿಣೆ. ಬಲಭಾಗದಿಂದ ಸುತ್ತು 
ಬರು (ಆದಿತ್ಯಂಗೆ ಅರ್ಫ್ಯಮೆತ್ತಿ ಸೂರ್ಯಜಂ 
ಸೂರ್ಯಮಂತ್ರಂಗಳನೋದಿ ನೀರಂ ಸೂಸಿ 
ತ್ರೀಪ್ರದಕ್ಷಿಣ೦ಗೆಯ್ವಾಗಳ್‌: ಪಂಪಭಾ, ೯. ೭೨ ವ) 

ತಿಕ - ಮೂರು, ಮೂರರ ಸಮುದಾಯ (ತ್ರಿವಿಧಕರಣ 
ಪರಿಣಾಮಪರಿಣತಂ ಮಿಥ್ಯಾತ್ವ್ತ ಸಮ್ಯಜೈಥ್ಯಾತ್ವ ಸಮ್ಯಕ್ತ್ವಪಕೃತಿ 
ಎಂಬ ದರ್ಶನಮೋಹನೀಯತ್ರಿಕದ. ನಿರ್ಮೂಲನದಿಂ: 
ಆದಿಹು, ೧೦. ೧೪ ವ) 

ತ್ರಿಕರಣ — [ಜೈನ] ಜೀವಕ್ಕೊದಗುವ ಅಧಃಕರಣ, 
ಅಪೂರ್ವಕರಣ, ನಿವೃತ್ತಿಕರಣ ಎಂಬ ಮೂರು ಬಗೆಯ 
ಪರಿಣಾಮಗಳು (ತ್ರಿಕರಣ ದಿವ್ಕಾಂಜನದಿ೦ ಸಕಳಪ್ರತ್ಯಕ್ಷಹೇತು 
ಸಮನಿಸೆ ಸಪ್ತಪ್ರಕೃತಿಪಟಳಕ್ಷಯಂ: ಮಲ್ಲಿನಾಪು, ೧೪. ೫೮) 

ತಿಕರಣಪರಿಣತ - ಕರಣತ್ರಯಗಳ ಬಗ್ಗೆ ಸಂಪೂರ್ಣ 
ತಿಳಿವಳಿಕೆಯಿರುವವನು (ತ್ರಿಕರಣಪರಿಣತ೦ ಏಟುಂ 
ಪ್ರಕೃತಿಗಳುಮ೦ ಇಂತು ಕಿಡಿಸಿ . . ಸ ಿಗ್ಬೃಃ ಪ್ಲಿತ್ತಮಂ 
ಅಕಳ೦ಕ೦ ತಳೆದು ಶುದ್ಧದರ್ಶನನಾದಂ: ಚಂದ್ರಪ್ರಪು, ೧೪. 
೬೬) 

ತ್ರಿಕರಣಶುದ್ಧಿ - ಕಾಯ, ವಾಕ್ಕು, ಮನಸ್ಸುಗಳ ಪರಿಶುದ್ಧತೆ 
(ತಪಂಗೆಯ್ಯಲ್‌ ಕಾಲಮಿಲ್ಲೆಂದು ತ್ರಿಕರಣಶುದ್ಧಿಯಿಂ 
ಸಂನ್ಯಸನವುತಮಂ ದಯಂಗೆಯ್ಯಿಮೆಂಬುದುಂ: ಸುಕುಮಾಚ, 
೧೨. ೯ ವ) 


ತ್ರಿಕಳಿಂಗ - ಮೂರು ಕಳಿಂಗ ದೇಶಗಳು (ನಿರುಪಮ ದೇವನ 
ರಾಜ್ಯದೊಳ್‌ ಅರಿಕೇಸರಿ ವೆಂಗಿ ವಿಷಯಮಂ 
ತಿಕಳಿಂಗಬೆರಸೊತ್ತಿ ಕೊಂಡು ಗರ್ವದೆ ಬರೆಯಿಸಿದಂ 


ಪೆಸರನಖಿಳ ದಿಗ್ಗಿಕ್ತಿಗಳೊಳ್‌: ಪಂಪಭಾ, ೧. ೨೦) 

ತ್ರಿಕಾಲ - ಭೂತ, ವರ್ತಮಾನ, ಭವಿಷ್ಯತ್‌ ಎಂಬ ಕಾಲಗಳು 
(ಜಿನರ್ಗ೦ ತಿಕಾಲಯೋಗಂ ಜಿನರ್ಗ೦ ಸ್ಹಾಧ್ಯಾಯಮಯ್ಯು; 
ಅಜಿತಪು, ೧೨. ೩೦) 


ತ್ರಿಕಾಲಗೋಚರ ದ ಯೋಗಶಕ್ತಿಯಿಂದ ತ್ರಿಕಾಲಗಳ 
ಆಗುಹೋಗುಗಳನ್ನು ತಿಳಿಯುವ ಶಕ್ತಿ (ತದ್ವಜೋವಿಸ್ತರದೊಳ್‌ 
ಸಕಲಜಗಂ ಸೊಗಯಿಸುಗುಂ ತ್ರಿಕಾಲಗೋಚರಂ 


ಅನಂತಪರ್ಯಾಯಯುತಂ: ಚಂದ್ರಪ್ರಷು, ೨. ೬೭) 


೫೧೪ 


ತ್ರಿಕಾಲದರ್ಶಿ - ತ್ರಿಕಾಲಗೋಚರ ಶಕ್ತಿಯನ್ನು ಪಡೆದವನು 
(ತಪೋವೃದ್ಧರುಂ ತ್ರಿಕಾಲದರ್ಶಿಗಳುಂ ಸಕಳಭೂತಂಗಳಂ 
ಸವನಾಗಿ ಕಾಣ್ಣ ಕರುಣಾರಸಾರ್ದ ಹೃದಯರಪ್ಪದಳೆಂ: 
ಪಂಚತಂತ್ರ, ೧೩೮ ವ) 


ತಿಖಂಡ - [ಜೈನ] ಗಂಗಾ ಮತ್ತು ಸಿಂಧೂನದಿಗಳಿಂದ 
ಪ್ರತ್ಯೇಕಗೊಳಿಸಲ್ಲ್ರ್ಟ ಮೂರು ಭಾಗಗಳು (ತಳೆದಂ 
ಚಂಡನಂದೀ ತ್ರಿಖಂಡ ಉರ್ವರೆಯಂ ದಿಗ್ವರ್ಶಿ 


ಕೀರ್ತಿಪ್ರಸರಂ: ಕರ್ಣನೇಮಿ, ೨. ೧೦೩) 

ತ್ರಿಖಂಡಾಧಿಪ - [ಜೈನ] ತ್ರಿಐಂಡಗಳ ಒಡೆಯ, ಅರ್ಧ ಚಕ್ರವರ್ತಿ 
(ಮಯೂರಗ್ರೀವ೦ ನೀಳಾಂಜನೆಗಂ ಪುಟ್ಟಿದ 
ನಿಖಿಳಖೇಚರಲಲಾಮಾಯಮಾಣಂ ತ್ರಿಖಂಡಾಧಿಪಂ: 
ಶಾಂತಿಷು, ೫. ೨೬ ವ) 

ತ್ರಿಗಾರವ - [ಜೈನ] ಯದ್ವಿ ರಸ, ಸಾತು ಎಂಬ ಮೂರು ಬಗೆಯ ಗಾರವ 
[ಅಹಂಕಾರಗಳು (ಪಂಚಿಸಮಿತಿಸಂಯುತನುಂ ಶಲ್ಯತ್ರಯ 
ತ್ರಿಗಾರವರಹಿತನುಂ: ಕರ್ಣನೇವಿ, ೨. ೬೧ ವ) 

ತ್ರಿಗುಣ - ಸತ್ವ ತಮಸ್ಸು ರಜಸ್ಸುಗಳೆಂಬ ಮೂರು ಗುಣಗಳು; 
ಮೂರು ಪಟ್ಟು (ಜಗದೊಳ್‌ ಪತಿಹಿತದೆಡೆಯೊಳ್‌ ನೆಗಟ್ಟ 
ಇನಜನಿಂ ಏಕದಂತನಿಂ ಪವನಜನಿಂ ಖಗರಾಜನಿಂ ದುರ್ಗಂ 
ದ್ರಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: ಪಂಚತಂತ್ರ, 
೫೫) 

ತ್ರಿಗುಣಿಸು - ಮೂರು ಪಟ್ಟಷ್ಟು ಆಗು (ಕಮನೀಯಾಂಗತ್ರಿಭಂಗಿ 
ತ್ರಿಗುಣಿಸೆ ನಿಜಲಾವಣ್ಯಮಂ: ಶಾಂತೀಶ್ವಪು, ೨. ೭೭) 


ತ್ರಿಗುಪ್ತಿ - [ಜೈನ] ಕಾಯ, ವಾಕ್ಕು, ಮನಸ್ಸುಗಳನ್ನು 
ನಿಯಂತ್ರಿಸಿಕೊಂಡು ಧರ್ಮಧ್ಯಾನದಲ್ಲಿ ನಿರತನಾಗುವುದು 
(ಕಸವರಮಂ ಕಸಮ ಪೂಜಿಸುವನು೦ ಏಳಿಸುವನುಂ 
ಸಮಾನಂ ಪ್ರತಿಭಾಷಿಸೆ ಪಂಚಮಹಾವ್ರತ ಪಂಚಸಮಿತಿ 
ಮಿಳಿತ ತ್ರಿಗುಪ್ತಿಗುಪ್ತ೦ ಮುನಿಪಂ: ಶಾಂತಿಷು, ೯. ೧೧೧) 

ತ್ರಿಗುಪ್ತಿಗುಪ್ತ — ತ್ರಿಗುಪ್ತಿಯನ್ನು ಸಾಧಿಸಿದವನು 
(ದ್ವಿವಿಧಸ೦ಂಯಮಧಾರಿಯುಂ ತ್ರಿಗುಪ್ತಿಗುಪ್ತನುಂ 


ಪಂಚದಶಪ್ರಮಾದವರ್ಜಿತನು೦ ಆಗಿ: ಅಜಿತಪು, ೩. ೧ ವ) 
ತ್ರಿಜಗ - ಸ್ವರ್ಗ, ಮರ್ತ್ಯ, ಪಾತಾಳಗಳು (ತಿಜಗದ ತಿರಿಕಂ 
ವಿದ್ಯಾಭಿಜಾತಗಂಧರ್ವಂ ನಿಮಿತ್ತವಿದಂ: ಶಾಂತಿಷು, ೬. ೨೪) 


ತ್ರಿಜಗಚ್ಚೂಡಾಮಣಿ - [ತ್ರಿಜಗತ್‌.-ಚಜೂಡಾಮಣಿ] ಮೂರು 
ಲೋಕಗಳಿಗೂ ತಲೆಯ ಆಭರಣದಂತಿರುವವನು 
(ತ್ರಿಜಗಚ್ಚೂಡಾಮಣಿಯಂ ಕರಣತ್ರಯಶುದ್ಧಿಯಿಂದೆಣಗಿ 


ಪೊಡೆವಟ್ಟು: ಶಾಂತಿಷು, ೯. ೬೯ ವ) 

ತ್ರಿಜ್ಞಾನ - [ಜೈನ] ಶ್ರುತಿ, ಮತಿ, ಅವಧಿ ಎಂಬ ಮೂರು ಬಗೆಯ 
ಜ್ಞಾನಗಳು (ಸಹಜಾತ ತ್ರಿಜ್ಞಾನದ ಮಹಿಮೆಯಿಂ ಆ 
ನಿಖಿಳವಿದ್ಯೆಗಳ್‌ ತನ್ನೊಳ್‌ ಸನ್ನಿಹಿತಮೆನಿಸಿದುವು: 
ಕರ್ಣನೇಮಿ, ೯. ೫) 

ತ್ರಿಇಯನ - ಮೂರು ಕಣ್ಣುಗಳುಳ್ಳವನು, ಶಿವ (ತಿಣಯನನಂ 
ಹರನಂ ನಿರ್ಗುಣನ೦ ಸಡಿಫಡ ರತೀಶನಿಸುವನೆ: ಗಿರಿಜಾಕ, 
೮. ೪೦) 

ತ್ರಿಣೇತ್ರ -  ತ್ರಿನಯನ (ತ್ರಿಣೇತ್ರನುಮ೦ಂ ಅಸುಂಗೊಳಿಸಿದ 
ಸಾಹಸದೊಳ್‌ ಕದನತ್ರಿಣೇತ್ರನುಂ: ಪಂಪಭಾ, ೧೪. ೩೭ ವ) 

ತ್ರಿತಿಯ - ಮೂರರ ಗುಂಪು (ಅಲ್ಲಿಂದತ್ತಲ್‌ ಯೋಜನತ್ರಿತಯ 
ಅಂತರದೊಳ್‌ ಶುಕ್ರ ವಿಮಾನಮುಂ: ಸುಕುಮಾಚ, ೧೧. ೫೯ 
ವ) 


ತ್ರಿತಾಪ - ಅಧಿದೈವಿಕ, ಅಧ್ಯಾತ್ಮಿಕ, ಅಧಿಭೌತಿಕ ಎಂಬ 
ತಾಪತ್ರಯಗಳು (ಜಿತತ್ತಿಾಪ ಬಸವೇಶ್ಚರಂ ಈಗೆ ಎಮಗೆ 
ಈಶಭಕ್ತಿಯಂ: ರಾಜಶೇವಿ, ೧. ೧೧) 

ತ್ರಿದಂಡ - [ಜೈನ] ಕಾಯ, ಮನೋ, ವಾಕ್‌ ಎಂಬ ಮೂರು 
ದಂಡಗಳು (ಮತ್ತಂ ತ್ರಿದಂಡ ತ್ರಿಶಲ್ಕ ತ್ರಿಗಾರವಂಗಳಿ೦ 
ಕ್ರಮಕ್ರಮದಿಂ ಕಟಲ್ಲಿ; ಸುಕುಮಾಚ, ೩. ೪೬ ವ) 

ತ್ರಿದಂಡಿ - ಕಾಯ, ಮನೋ, ವಾಕ್‌ಗಳ ಮೇಲೆ ನಿಯಂತ್ರಣ 
ಸಾಧಿಸಿದ ಯತಿ (ಏಕದಂಡಿ ತ್ರಿದ೦ಡಿಗಳಪ್ಪ 
ಪರಿವ್ರಾಜಕರುಮಾಗಿ ತಮಗೆ ತಾವೇ ವನಪ್ರವೇಶಮಂ ಮಾಡಿ: 
ಆದಿಷು, ೯. ೯೩ ವ) 

ತ್ರಿದಶ - ಮೂರು ಹತ್ತುಗಳು, ಮೂವತ್ತು: ಸದಾ ಬಾಲ್ಯ 
ಕೌಮಾರ್ಯ, ಯೌವನಗಳೆಂಬ ಮೂರು ಅವಸ್ಥೆಗಳನ್ನು 
ಮಾತ್ರ ಉಳ್ಳವನು, ದೇವತೆ (ತ್ರಿದಶ ನರ ಅಸುರ ಉರಗ 
ಗಣಪ್ರಭು ನಿಶ್ಚಿತತತ್ತ್ವಯೋಗಿ ಯೋಗದ ಬಲಮುಣ್ಮೆ ಪೊಣ್ಮೆ 
ನಿಲೆ: ಪಂಪಭಾ, ೧. ೮೫) 

ತ್ರಿದಶಕಂಟಕ - ದೇವತೆಗಳಿಗೆ ಪೀಡೆಯಾದವನು (ಕಾಯ್ದಿಂ 
ದಶಕಂಠನಂ ತ್ರಿದಶಕಂಟಕನಂ ಕೊಲಲೆಂದು 
ರಾಮನಾದಂದಿನ ಸಾಹಸಂ: ಪಂಪಭಾ, ೪. ೧೯) 

ತ್ರಿದಶಕುಜ - ಕಲ್ಪವೃಕ್ಷ (ತ್ರಿದಶಕುಜದವೋಲ್‌ ಧಾತ್ರಿಯೊಳ್‌ 
ಶೋಬಭಿಕು೦ ಸನ್ನಧುರಂಬೆತ್ತಿರ್ಪ ಕಾವ್ಯಂ: ಉದ್ದಟಕಾ, ೧. 
೩೧) 

ತ್ರಿದಶಶಗಣ - ದೇವತೆಗಳ ಸಮೂಹ (ತ್ರಿದಶಗಣಾಧಿನಾಯಕನ 
ಪರ್ವಿದ ತೋಳ್ಪ್ಬುಜುಗಲ್ಲಲೊಳ್‌ ಪಳಂಚದೆ: ಆದಿಪು, ೭. 
೧೨೫) 

ತ್ರಿದಶಗಣಾಧಿನಾಯಕ - ದೇವತೆಗಳ ಅಧಿಪತಿ, ದೇವೇಂದ್ರ 
(ತಿದಶಗಣಾಧಿನಾಯಕನ ಪರ್ವಿದ ತೋಳ್ಗುಜುಗಲ್ಲಳೊಳ್‌: 
ಆದಿಪು, ೭. ೧೨೪) 

ತಿದಶಗಣಾಧಿಪ - ತ್ರಿದಶಗಣಾಧಿನಾಯಕ (ತ್ರಿದಶಗಣೇಧಿಪರ್‌ 
ಸುರಿಯುತಿರ್ಪನಿರ್ಮಲದುಗ್ಗವಾರಿಪೂರದೊಳ್‌ 
ಒಪ್ಪಿದನಿಂದವಂದಿತಂ: ಪುಷ್ಪದಂಷು, ೧೧. ೨೯) 

ತ್ರಿದಶತ್ವ - ದೇವತ್ವ ತ್ರಿದಶತ್ವಮನೆಯ್ದಿ ನೀನೆ ಬಂದು ಸಮಸ್ತ 
ತ್ರಿದಶವ೦ದಿತಶ್ರೀಪದನ೦ .. .. ಈಕ್ಟಿಸುವೈ: ಆಚವರ್ಧ, ೧೨. 
೧೯) 

ತ್ರಿದಶನಗೇಂದ್ರ - ದೇವತೆಗಳ ಬೆಟ್ಟ, ಮೇರುತ್ರಿದಶನಗೇಂದ್ರಂ 
ಧನುವಾದುದುಪಶುಪತಿಗೆ: ಜಗನ್ನಾವಿ, ೧೬. ೨೭) 


ತ್ರಿದಶನರಾಸುರೋರಗಗಣಪ್ರಭು - ದೇವತೆಗಳು ಮನುಷ್ಯರು 
ರಾಕ್ಷಸರು ನಾಗರು ಮತ್ತು ಮಿಕ್ಕ ಗಣಗಳಿಗೆ ಒಡೆಯ, ವ್ಯಾಸ 
(ತ್ರಿದಶನರಾಸುರೋರಗಗಣಪ್ರಭು ನಿಶ್ಚಿತತತ್ವಯೋಗಿ 


ಯೋಗದ ಬಲಮುಣ್ಮೆ ಪೊಣ್ಮೆ ನಿಲೆ: ಪಂಪಭಾ, ೧. ೮೫) 
ತ್ರಿದಶಪತಿ - ಇಂದ್ರ (ತಿದಶಪಶಿ ಪಾರಿಜಾತಪ್ರದನಾಗದೊಡೆ 
ಆಧಿಪತ್ಯಸವನಮದಿನ್ನಾಗದು: ಜಗನ್ನಾವಿ. ೧೩. ೩೧) 
ತಿದಶಪದ - ದೇವಪದವಿ (ತಿದಶಪದಸುಖಮನೆಯ್ದಲ್‌ 

ತುದಿಗಾಲೊಳ್‌ ನಿಂದಂ ಈತಂ ಎಂಬಿನಂ: ಜಗನ್ನಾವಿ, ೧೬. 
೬೦) 
ತ್ರಿದರ್ಶನ - [ಜೈನ] ಶ್ರುತಿ, ಮತಿ ಮತ್ತು ಅವಧಿ ಎಂಬ 
ಜ್ಞಾನಗಳು (ತನ್ನ ದರ್ಶನಂ ತ್ರಿದರ್ಶನಮನಧಚರಿಸೆ 
ಸುಪ್ರತಿಷ್ಠವ್ರತಿಪಂ ಏಕಾದಶಾ೦ಗಧರನಾಗಿ: ನೇಮಿನಾಹು, ೪. 
೬೫ ವ) 


೫೧೫ 


ತ್ರಿದಶಲೋಕ - ಸ್ಪರ್ಗಲೋಕ (ಆಯುರಬ್ಬಿಯೊಳ್‌ ಅನುಕ್ರಮದಿಂ 
ಪಳಿತೋಪಮಂಗಳ್‌ ಅಯ್ದುಟೆವಿನಂ ಉಂಡನಾ 
ತ್ರಿದಶಲೋಕಸುಖಾಮೃತಮಂ೦ ಸುರೋತ್ತಮಂ: ಆದಿಷು, ೨. 
೭೨) 

ತ್ರಿದಶನೇಕಾನಕ - [ತ್ರಿದಶ--ಅನೇಕ--ಆನಕ] ದೇವತೆಗಳ ಅನೇಕ 
ದುಂದುಭಿಗಳು (ತಿದಶಾನೇಕಾನಕಂಗಳ್‌ ಮೊಳಗಿದುವು: 
ಆದಿಪು, ೭. ೩೯) 

ತ್ರಿದಶಶರಾಸನ - ಕಾಮನಬಿಲ್ಲು (ತ್ರಿದಶಶರಾಸನಂ ತಳಿರ 
ತೋರಣಮಾಗಿರೆ ಕುಕ್ಕಿನೋಳಿ ಚೆಲ್ಪಿದಿರ್ಗೆಳೆ ಬರ್ಪ 
ಸೊನ್ನಲಿಗೆಯಾಗೆ: ಆದಿಪು, ೬ ೭೧) 

ತ್ರಿದಶಸ್ತ್ರೀ - ದೇವವನಿತೆ (ತ್ರಿದಶಸ್ತೀಜನದೊಳಂ ಅಮೃತದೊಳಂ 
ಅಣ೦ ಮಲ್ಲಿದುರಿವ ಮದನಾಗ್ನಿಯ ಕೊರ್ಬು: ಆದಿಪು, ೯. 
೫೬) 

ತ್ರಿದಶಾಸನ ೬. [ತ್ರಿದಶಶ--ಆಸನ] ದೇವತೆಗಳ ಪೀಠ 
(ತಿದಶಾಸನಂಗಳ್‌ ಅಲ್ಲಾಡಿದುವು ಕ್ರಮದೆ 
ಶಂಖಭೇರೀಕಂಠೀರವ ಘಂಟಾಧ್ದನಿಗಳ್‌ ನೆಗಟ್ಟುವು: ಆದಿಷು, 
೭. ೪೧) 

ತ್ರಿದಶೇಂದ್ರ - ದೇವೇಂದ್ರ (ತಿದಶೇಂದಂಗೆ ಯುಧಿಷ್ಠಿರಾಧ್ವರದ 
ಮಾಸಾಮರ್ಥ್ಯಂ ಸೂಲುಸೂಲದೆ ಪೇಟಲ್‌ ಪರಿವಂತೆ 
ಪೊಣ್ಮೆ ಪಲವುಂ ಧೂಮಂಗಳ್‌: ಪಂಪಭಾ, ೬. ೩೮) 

ತ್ರಿದಶೇಭ - ಐರಾವತ (ತ್ರಿದಶೇಭಕ್ಕೆಸೆದಾದುವಂದು ವದನಂ 
ಮೂತ್ತೆರಟ್‌ ಕೂಡೆ ತದ್ದದನವ್ರಾತದೊಳ್‌ ಆದುವು 
ಉದ್ಭರದನಂ: ಕರ್ಣನೇಮಿ, ೮. ೧೨೩) 

ತಿದಿವ - ದೇವಲೋಕ (ತನ್ನಧ್ಯದೊಳಿರ್ಪುದು ವಿಳಸನ್ಮಣೆಮಯ 
ಶಿಖರಚುಂಬಿತಾದ್ಯತ್‌ ತ್ರಿದಿವಂ: ಆಚವರ್ಧ, ೧. ೩೧) 

ತ್ರಿದೋಷ - ರೋಗಕ್ಕೆ ಕಾರಣವಾಗುವ ವಾತಪಿತ್ತಶ್ಲೇಷ್ಠಗಳೆಂಬ 
ದೋಷಗಳು (ಶಸ್ತ್ರ ಪಾಷಾಣ ಆತಪ ವರ್ಷ ವಿಷ ಅಗ್ನಿ 
ಕಾಷ್ಟ ಕಂಟಕ  ತ್ರಿದೋಷಸಂಭವಾಮಯ ಜರಾದಿ 
ಬಾಧಾವಿದೂರನುಂ: ಆದಿಪು, ಲ. ೪ ವ) [ಬಸವರಾಜು 
ಮತ್ತು ನರಸಿಂಹಶಾಸ್ತಿ ಅವರ ಆವೃತ್ತಿಗಳಲ್ಲಿ] 

ತ್ರಿಪತಾಕಾ - ಒಂದು ಹಸ್ತಾಭಿನಯ (ಪತಾಕಾ ತ್ರಿಪತಾಕಾ 
ಕರ್ತರೀಮುಖ ಅರ್ಧಚಂದಕಳಾ ಶುಕತುಂಡಾದಿ 
ಸಮಾಸದಭಿನಯ ಪ್ರಯೋಗ ಸುಭಗಮಾಗೆ: ಹರಿವಂಶ, ೨. 
೩೩ ವ) 

ತ್ರಿಪತಾಕೆ - ಮೂರು ಬಾವುಟಗಳು; ಹಣೆಯ ಮೇಲಿನ ಮೂರು 
ಮಡಿಕೆಗಳು (ಅಳೀಕಬುಕುಟಿಯುಂ ಅನರ್ಥಕ 
ಲಲಾಟತ್ರಿಪತಾಕೆಯು೦ ಅಪಾರ್ಥವಿಲೋಹಿತ ವಿಲೋಚನ 
ರುಚಿಯುಂ: ಆದಿಪು, ೧೪. ೮೧ ವ) 

ತ್ರಿಪಥಗೆ - ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿ ಹರಿಯುವವಳು, 
ಗಂಗೆ (ತ್ರಪಥಗೆಯ ಮೂಳು ಪೊನಲಿಂದೆ ಪೊಳೆವ 
ಹಿಮಗಿರಿಶಿಲಾತಳಕ್ಕೆ ಎಣೆ ಎನಿಸಿತ್ತು ತ್ರಿಮಂಡ್ರ 
ಲಾಂಛಿತ ಲಲಾಟವಾ ಮುನಿವರನಾ: ಕಾದಂಬ, ೧. ೧೯೩) 

ತ್ರಿಪದಿ - [ಆನೆಯ] ಕಾಲ?್ಗಟ್ಟು ಪದಬಂಧ (ಭುಜಂಗವೇಷ್ಟಿತ 
ಚಂದನ ಮಾರ್ಗದೊಳ್‌ ಇಭಂಗಳ್‌ ಒಳ್ಳಾನೆಗಳಂತೊಂದು 
ತ್ರಿಪದಿಚ್ಛೆದದೊಳಂ ದಲ್‌ ತಳರವೆ 
ಪಯೋಧಿವೇಳಾವನದೊಳ್‌: ಶಾಂತಿಪು, ೧೧. ೫) 

ತ್ರಿಪಲ್ಯೋಪಮ - [ಜೈನ] ವ್ಯವಹಾರ, ಉದ್ಧಾರ, ಅದ್ಭಾ ಎಂಬ 
ಮೂರು ಪಲ್ಯಗಳಷ್ಟು ಆವಧಿ (ಬದರೀಫಲ 


ಮಾತ್ರಾಹಾರಿಗಳುಂ ಆರೋಗ್ಯ ಶರೀರಂಗಳುಂ 
ಸೌಂದರಾಕಾರಂಗಳುಂ ಆಗಿ: ಆದಿಪು, ೫. ೪೧ ವ) 
ತ್ರಿಪಂಡ್ರ - ಹಣೆಯ ಮೇಲಿನ ಮೂರು ವಿಭೂತಿ ಪಟ್ಟೆಗಳು 
(ಮನೋಜಾತಮಹೋತ್ಸಾಹರ್‌ ತದ್ಭೂತಿಯಿನಿಟ್ಟರ್‌ 
ತ್ರಿಮ೦ಡ್ರಮಂ ದಿವಿಜೇ೦ದ್ರರ್‌: ಆದಿಷು, ೧೬. ೫೩) 
ತ್ರಿಪುಂಡಕ - ತ್ರಿಪು೦ಡ್ರ (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ ತ್ರಿಪು೦ಡ್ರಕಂ 
ಒಪ್ಪೆ .. . ಆ ತಪಸ್ವಿ ಮರುಳ್ಬಿದಂ: ಪಂಪಭಾ, ೬. ೮) 
ಪುರ - ತಾರಕಾಸುರನ ಮಕ್ಕಳಾದ ತಾರಕಾಕ್ಷ. ಕಮಲಾಕ್ಷ. 
ವಿದ್ಯುನ್ಮಾಲಿ ಎಂಬ ಮಕ್ಕಳಿಗೆ ಕ್ರಮವಾಗಿ ಸೇರಿದ ಒಂದರ 
ಕೆಳಗೊಂದಿರುವ ಚಿನ್ನ, ಬೆಳ್ಳಿ, ಕಬ್ಬಿಣಗಳಿಂದಾದ ಪಟ್ಟಣಗಳು 
(ತಿಪುರಂಬೊತ್ತಸಿದಂತೆ ಪೊತ್ತಿ ಪೊಗೆದತ್ತೆತ್ತಂ 
ವಿಯನ್ನಂಡಲಂ: ಪಂಪಭಾ, ೧೧. ೧೭) 
ತ್ರಿಪುರಭಂಜನ - ತ್ರಿಪುರಗಳನ್ನು ನಾಶಮಾಡಿದವನು, ಶಿವ 
(ಕೀನಾಶವಿನಾಶಕರಂ ತ್ರಿಪುರಭ೦ಜನ೦ ಶೂಲಧರಂ 
ಕೈಲಾಸಕ್ಕೆ ಬಿಜಯಂಗೆಯ್ದಂ: ಗಿರಿಜಾಕ, ೧೦. ೮ ವ) 
ತ್ರಿಪರಹರ - ಶಿವ (ಇಕ್ಕಿದಂ ಅಭವಂ ಪಾರ್ಥನಂ ಇಕ್ಕಿದನಾ 
ತ್ರಿಪರಹರನ೦ ಅರ್ಜುನಂ: ಪಂಪಭಾ, ೮. ೨೨) 
ತ್ರಿಪುರಾಂತಕ - ಶಿವ (ಇನ್ನಾವ ಶೈಲದೊಳಿರ್ಪೆವು ಇರ್ಪೆಡೆವೇಟ 
ನೀಂ ತ್ರಿಪರಾ೦ತಕಾ: ಪಂಪಭಾ, ೮. ೧೧) 
ತ್ರಿಪುರಾರಿ ದ ತ್ರಿಮರಭ೦ಜನ (ತ್ರಿಮರಾರಿಯಂತೆ 
ವಿಇಷೋರಗಧಾರಿಯು೦ .. .. ಎನಿಸಿದುದು: ಜಗನ್ನಾವಿ, ೧. 
೪೪ ವ) 
ತ್ರಿಪ್ರಾಭೃತ - [ಜೈನ] ಪ್ರಶಸ್ತನೋ ಆಗಮಭಾವ, ಅಪ್ರಶಸ್ತನೋ 
ಆಗಮಭಾವ, ಗ್ರಾಂಥಿಕ... ಎ೦ಬ. ಮೂರು ಪ್ರಾಭೃತ 
[ಉಡುಗೊರೆ]ಗಳು (ಅರ್ಹತ್ತತಿ ಮೆಚ್ಚಿತ್ತಂ ತ್ರಿಪ್ರಾಭೃತಮನೆನಲ್‌ 
ಕೊಂಡಕುಂದ ಮುನಿಪತಿ ಸಂದಂ: ಪುಷ್ಪದಂಷು, ೧ ೧೭) 
ತ್ರಿಭಂಗ - ಶರೀರವನ್ನು ಮೂರು ಕಡೆಗಳಲ್ಲಿ ಬಾಗಿಸಿ ನಿಲ್ಲುವ 
ನಾಟ್ಯದ ಒಂದು ಭಂಗಿ (ವದನಂ 
ಪೂರ್ಣಶಶಾಂಕನಂತೆಸೆಯೆ ಮೇಘಶ್ಯಾಮಳಾಂಗಂ 
ತ್ರಿಭಂಗದಿನಿಂಬಾಗಿರೆ: ಜಗನ್ನಾವಿ, ೩. ೧೬) 
ತ್ರಿಭುವನ - ಸ್ಪರ್ಗ, ಮರ್ತ್ಯ, ಪಾತಾಳಗಳು (ತಿಭುವನಮಂಗಳ 
ತೋರಣನಿಭಮಂ ಪ್ರವಚನಮನೆಯ್ದಿ: ಚಂದ್ರಪ್ರಹು, ೧. ೧೫) 
ತ್ರಿಭುವನಗುರು - ಮೂರೂ ಲೋಕಗಳಿಗೆ ಗುರು (ತ್ರಿಭುವನಗುರು 
ಪರಿನಿಷ್ಠಮಣಕಲ್ಯಾಣಶಾರದಾಗಮಪ್ರತೀಕ್ಷಣದಿವ್ಯಹ೦ಸರುಂ: 
ಆದಿಷು, ೯. ೬೦ ವ) 
ತ್ರಿಮಾರ್ಗಗೀತ - [ಜೈನ] ರೂಪಸ್ತವ, ಗುಣಸ್ತವ, ವಸ್ತುಸ್ತವ ಎಂಬ 
ಮೂರು ಬಗೆಯ ಗೀತಗಳು (ವೀತರಾಗ 
ರೂಪಗುಣವಸ್ತುವರ್ಣನಾನುಬದ್ಧ ತ್ರಿಮಾರ್ಗಗೀತ೦ಗಳ೦ 
ತ್ರಿವಿಧಮಾರ್ಗ೦ಗಳೊಳ್‌ ಪಾಡಿ: ಚಂದ್ರಪ್ರಪು, ೯. ೫೫ ವ) 
ತಿಭುವನಗುರು - ಮೂರೂ ಲೋಕಗಳಿಗೆ ಗುರು, ಆದಿದೇವ 
(ತ್ರಿಭುವನಗುರು ಪರಿನಿಷ್ಠಮಣಕಲ್ಯಾಣ ಶಾರದಾಗಮ 
ಪ್ರತೀಕ್ಷಣದಿವ್ಯಹ೦ಸರುಂ: ಆದಿಷು, ೯. ೬೦ ವ) 
ತ್ರಿಮೂಢತಾನಿರಸನ - [ಜೈನ] ಲೋಕಮೂಡತೆ, ದೇವಮೂಢತೆ, 
ಪಾಖಂಡಿಮೂಡತೆ ಎಂಬ ಮೂರು ಬಗೆಯ ಮೌಢ್ಯಗಳನ್ನು 
ತೊರೆಯುವುದು; ಇದು ಸಮ್ಯಗ್ಬರ್ಶನದ ಒಂದು ಅಂಗ 
(ಮುನಿಜನ ತನುಮಳವಿಚಿಕಿತ್ಸವರ್ಜನಮು೦ ತ್ರಿಮೂಢತಾ 
ನಿರಸನಮುಂ  ಉಪಗೂಹನಮುಂ ಎಂದು 


(@> 


೫೧೬ 


ಪೇಟ್ಟೇಯೆಂಟು ಗುಣಂಗಳುಂ ಸಮೃಗೃರ್ಶನಾವಯವಂಗಳ್‌: 
ಆದಿಪು, ೫. ೫೭) 


ತ್ರಿಯಾಮಾಂತ್ಯ — ಬೆಳಗಿನ ಜಾವ 
(ಪೂರ್ವದಿಗಮಣೀವಕ್ತಸರೋಜ ರಾಗಮಾಯ್ತೆತ್ತಂ 
ತ್ರಿಯಾಮಾಂತ್ಯದೊಳ್‌: ಆದಿಷು, ೧೨. ೪೮) 

ತ್ರಿಯಾಮಾವಿರಾಮ - ತ್ರಿಯಾಮಾಂತ್ಯ (ಒಂದು ದಿವಸಂ 
ತ್ರಿಯಾಮವಿರಾಮದೊಳ್‌ ಆಶ್ಚರ್ಯಭೂತ೦ಗಳುಂ 
ದೂರಾರಿಷ್ಠ್ಟಫಲಸೂಚಿಕಂಗಳುಮಪ್ಪ ಸ್ಪಷ್ಟಂಗಳಂ ಕಂಡು: 


ಆದಿಪು, ೧೫. ೨೧ ವ) 
ತ್ರಿಯಾಮೆ - ಮೂರು ಜಾಮಗಳನ್ನುಳ್ಳುದು, ರಾತ್ರಿ (ಇರುಳ್‌ 
ತ್ರಿಯಾಮೈ ಯಾಮಿನಿಯಕ್ಕುಂ: ಅಭಿಧಾವ, ೧. ೨. ೫) 


ತ್ರಿರಾತ್ರ - ಮೂರು ರಾತ್ರಿಗಳು (ಅಧಿವಾಸಿತ ಜೈತ್ಯಾಸ್ತಂ 
ವಿಧುವಿಶದ ದುಕೂಲವಸನಶೋಭಂ ನಾನಾವಿಧ 


ಮಂತ್ರಾನುಷ್ಠಾನ ಪ್ರಧಾನಂ ಉಪವಾಸದಿಂ ತ್ರಿರಾತ್ರಮಿರ್ದಂ: 
ಆದಿಹು, ೧೨. ೭೪) 

ತ್ರಿವರ್ಗ - ಧರ್ಮ, ಅರ್ಥ, ಕಾಮ (ಜಗದ್ಗುರು ತನ್ನತ್ಯಫಲಂ 
ತ್ರಿವರ್ಗವಿಭವಂ  ತಾನೆಂದೊಡೇಮಾತೊ ಸಾಸಿರಮುಂ 
ನಾಲಗೆಯುಳ್ಳ ವಾಸುಕಿಯು೦ ಇನ್ನೇನೆಂದದಂ ಬಣ್ಣಿಪಂ: 
ಆದಿಪು, ೭. ೧೨೭) 

ತ್ರಿವಳಿ - ಹೊಟ್ಟೆಯ ಮೇಲಿನ ಮೂರು ಮಡಿಕೆ (ಬಸಿಐ 
ತೆಳ್ಳಟಿದತ್ತೆ ಮೊಗಂ ಬೆಳ್ಳೇಣಿದುದೇ ಕುಚಚೂಚುಕಂ 
ಮಸುಳ್ಳುವೇ ತ್ರಿವಳೀರುಚಿಯು೦ ಮೇಣುಂದಿತೆ: ಆದಿಷು, ೭. 
೩೧) 


ತ್ರಿವಳೀರುಚಿ - ಹೊಟ್ಟೆಯ ಮೇಲಿನ ಮೂರು ಮಡಿಕೆಗಳ 
ಚೆಲುವು (ಬಸಿ ತೆಳ್ಗಟಿದತ್ತೆ ಮೊಗಂ ಬೆಳ್ಳೇಜಿದುದೇ 
ಕುಚಚೂಚುಕಂ ಮಸುಳ್ಳುವೇ ತ್ರಿವಳೀರುಚಿಯುಂ 


ಮೇಣ್ಕುಂದಿತೆ: ಆದಿಷು, ೭. ೩೧) 

ತ್ರಿವಾತ - [ಜೈನ] ಲೋಕವನ್ನು ಸುತ್ತುವರಿದಿರುವ ವಾತ, 
ಘನವಾತ, ತನುವಾತಗಳೆಂಬ ಗಾಳಿಯ ಆವರಣಗಳು 
(ತ್ರಿವಾತಾಭಿವೇಷ್ಟಿತ೦ ಉತ್ಪತ್ತಿಸ್ಥಿತಿಲಯೇತರಂ 
ಜಗತ್ತಿತಯಂ ನಿಂದುದು ತಾನನಾದ್ಯನಿಧನಂ 
ಸ್ವಾಭಾವಿಕನ್ಕಾಯದಿಂ: ಸುಕುಮಾಚ, ೧೧. ೪೧) 

ತ್ರಿವಿಕ್ರಮ - ಮೂರು ಲೋಕಗಳನ್ನೂ ತನ್ನ ಮೂರು ಹೆಚ್ಜೆಗಳಿಂದ 


ಆವರಿಸಿದವನು, ವಿಷ್ಣು (ಅನುಕ್ರಮದಿ೦ ಬಳೆದಂ ತ್ರಿವಿಕ್ರಮಂ: 
ನೇಮಿನಾಪು, ೬. ೨೬) 


ತ್ರಿವಿಧಕರಣ - [ಜೈನ] ಅಧಃಪ್ರವೃತ್ತಿಕರಣ, ಅಪೂರ್ವಕರಣ 
ಮತ್ತು ಅನಿವೃತ್ತಿಕರಣಗಳು (ಅ೦ಂತರ್ಮುಹೂರ್ತಮಂ 
ವಿಶ್ರಮಿಸಿ ಮಗುಟ್ಟುಂ ತ್ರಿವಿಧಕರಣಪರಿಣಾಮಪರಿಣತ೦ 
ಮಿಥ್ಯಾತ್ವ ಸಮ್ಯಜೈಥ್ಯಾತ್ವ ಸಮ್ಯಕ್ಷೃಪ್ರಕೃತಿ ಎಂಬ 


ದರ್ಶನಮೋಹನೀಯ ತ್ರಿಕದ ನಿರ್ಮೂಲನದಿಂ: 
೧೦. ೧೪ ವ) 

ತ್ರಿವಿಧಮಾರ್ಗ - ಸ೦ಗೀತದಲ್ಲಿನ ಶುದ್ಧ, ಸಾಳಗ, ಸಂಕೀರ್ಣವೆಂಬ 
ಮೂರು ಬಗೆಯಲ್ಲಿ ಹಾಡುವ ರೀತಿ (ವೀತರಾಗ 
ರೂಪಗುಣವಸ್ತುವರ್ಣನಾನುಬದ್ಧ ತ್ರಿಮಾರ್ಗಗೀತ೦ಗಳ೦ 
ತ್ರಿವಿಧಮಾರ್ಗ೦ಗಳೊಳ್‌ ಪಾಡಿ: ಚಂದ್ರಪ್ರಪು, ೯. ೫೫ ವ) 

ತ್ರಿವಿಧಶಕ್ತಿ - ಪ್ರಭು, ಮಂತ್ರ, ಉತ್ಸಾಹಗಳೆಂಬ ಮೂರು ಶಕ್ತಿಗಳು 
(ತ್ರಿವಿಧಶಕ್ತಿಪ್ರಯುಕ್ತನು೦ ಚತುರ್ನ್ಯಪವಿದ್ಯಾವಿಶಾರದನುಂ ... 


ಆದಿಪು, 


ದಶಾಂಗಭೋಗಸಂಗನುಂ ಆಗಿ: ಚಂದ್ರಪ್ರಪು, ೭. ೩೫ ವ), 
ನೋಡಿ, “ಶಕ್ಕಿತ್ರಯ' 

ತಿವಿಷ್ಠಪ - ದೇವಲೋಕ (ಸುರಸದನಂ ನಾಕಂ ತ್ರಿವಿಷಟಪಂ 
ದಿವಂ: ಅಭಿಧಾವ, ೧. ೧. ೩೦) 

ತ್ರಿಶಂಕು - ಸೂರ್ಯವಂಶದ ದೊರೆ; ಹರಿಶ್ಚಂದ್ರನ ತಂದೆ; 
ಅನ್ಯಸ್ತ್ರೀ ಅಪಹರಣ, ಸುಳ್ಳು ಹೇಳಿದುದು, ಹಸಿ ಮಾಂಸ 
ತಿಂದುದು ಎಂಬ ಮೂರು ತಪ್ಪುಗಳನ್ನು ಮಾಡಿ ವಸಿಷ್ಠನ 
ಶಾಪಕ್ಕೆ ಗುರಿಯಾದ ಸತ್ಯವ್ರತನಿಗೆ ಆನಂತರ ಬ೦ದ ಹೆಸರು 
(ತಿದಶಲೋಕಕೇಜತಿರ್ದಾ ತ್ರಿಶಂಕುನರಾಧೀಶನ ಲಕ್ಷ್ಮಿ ಶಕ್ತನ 
ಮಹಾ ಹುಂಕಾರದಿಂಬಿರ್ದಳೆಂಬಿನೆಗಂ: ಕಾದಂಬ, ೧. ೨೨) 

ತಿಶಕ್ತಿ -  ರಾಜನಲ್ಲಿರಬೇಕಾದ ಪ್ರಭುಶಕ್ತಿ ಇತ್ಸಾಹಶಕ್ತಿ 
ಮಂತ್ರಶಕ್ತಿಗಳು (ವರ ಷಾಡ್ಗುಣ್ಯ೦ ಸಪ್ತಾಂಗ ರಾಜ್ಯದೊದವಂ 
ತ್ರಿಶಕ್ತಿ ಚತುರಂಗಬಲಂ ಇರ್ಪುದು ನಿನ್ನೊಳ್‌: 
ತ್ರಿಷಷ್ಟಿಪು, ೨೪. ೨೪೩) 

ತ್ರಿಶಲ್ಯ — [ಜೈನ] ಮಿಥ್ಯಾ ಮಾಯಾ, ನಿದಾನಗಳೆಂಬ ಮೂರು 
ಮೋಹಗಳು (ಮತ್ತಂ ತ್ರಿದಂಡ ತ್ರಿಶಲ್ಕ ತ್ರಿಗಾರವಂಗಳಂ 
ಕ್ರಮಕ್ರಮದಿ೦ ಕಟಲ್ಜಿ ಕಳೆಯುತ್ತುಂ: ಸುಕುಮಾಚ, ೩. ೪೬ 
ವ) 


ತಿಶಾಲ - ಮೂರು ಸ್ತರಗಳಿಂದ ಕೂಡಿದ (ತತ್‌ ಕನಕ 
ಶಾಲಾಭ್ಯಂತರದೊಳ್‌ ತ್ರಿಶಾಲ ತ್ರಿಪೀಠೋಪಸ್ಥಿತ 
ಅರ್ಹತ್ರತಿಮೋಪೇತ .. .. ಶೋಭಿತಮುಂ: ಆದಿಪು, ೧೦. 
೩೦ ವ) 

ತ್ರಿಶುದ್ಧಿ — ತ್ರಿಕರಣಶುದ್ಧಿ (ಚಕ್ರವರ್ತಿಗೃಹೀತ 
ಸದ್ದರ್ಶನನಂತರ್ದರ್ಶನನಂ ತ್ರಿಶುದ್ಧಿಯಿಂ 


ಎ 
*ಪ್ರದಕ್ಷಿಣಂಗೆಯ್ಗು: ಚಂದಪ್ರಹು, ೭. ೨೭ ವ) 
ದ್‌ ಬ ಲಂ 
ತ್ರಿಶೂಲೋಪಮ - ಗು] [ತಿಶೂಲ೬ಉಪಮ] ತ್ರಿಶೂಲದಂತಹ 
(ಪೊದಳ್ಳ ಲಯಾಂತಕ ತ್ರಿಶೂಲೋಪಮ ಭೀಷಣಭುಕುಟಿ 
ಮುನ್ನಮೆ ರೌದ್ರ ಗದಾಯುಧಂಬರಂ ಹೋಪ ಭುಜಾರ್ಗಳಂ 
ರಿಪುಗಳ ಗ್ರಹಮಾದುದು ಭೀಮಸೇನನಾ: ಪಂಪಭಾ, ೭. ೬) 
ತ್ರಿಷಷ್ಠಿ - ಅರವತ್ಮೂರು (ತ್ರಿಷಷ್ಟಿಸಂಖ್ಯಾತ ವಲ್ಲಭಿಕಾ 
ವಿಭ್ರಮಭ್ರೂಲತಾ ತ್ರಿಭಾಗಭಾಜನನುಂ: ಆದಿಪು, ೬. ೧೩ ವ) 
ತ್ರಿಷಷ್ಟಿ ಪುರಾತನರು - ತಮಿಳುನಾಡಿನ ಅರುವತ್ತುಮೂರು ಮಂದಿ 
ಶೈವ ಭಕ್ತರುಗಳು: ಕಲಿಗಣನಾಥ, ರುದ್ರಪಶುಪತಿ, ಮುರುಘ, 


(ಇಂ 


ಚೊಕ್ಕನಾಯನಾರ್‌, ತಿರುನೀಲಕಂಡಠ, ಕಾರಿಕಾಲಮೈ 
ನರಸಿ೦ಗ ಮೊನೆಯಾರ, ಕಡವೂರಿಕಾರಿ, 
ತಿರುನೀಲಕಂಠಪಾಣ, ಚಿರುಪುಲಿಯಾ೦ಡ, ಸೋಮಾಸಿಮಾರ, 
ಅಚ್ಯುತ ಮೊನೆಯಾರ, ಮಾನಕಂಜರ, ಪಗಲ್‌ಬೋಳ, 
ಕಲಿಕಾಮದೇವ, ತಿರುಮೂಲ, ಪಗಲ್ಲೊಣೆಯಾಂಡ, 
ಅರಿವಾಳ್ತಾಂಡ,ನೈಸ, ನೀಲನಕ್ಕ, ತಿರುಕುರುಂಪೆತೊಂಡ, 
ತಿರುನಾಳ್ಲೋವ, ಏಣಾಧಿನಾಥ, ಸೇದಿರಾಜ, ಸೇದಿರಾಜ, 


ಪೂಸಲಿಯಾಂಡ, ಕಂಗುಲಿಯ ಕಲಿಯ, ಇರಿಭಕ್ತ ಕಳಚೆ೦ಗ 
ಪೆರುಮಾಳೆ, ನಮಿನಂದಿ, ಅಮರನೀತಿ, ಕಲಿಕಂಭ, ಕನ್ನಪ್ಪ 
ನಾಟ್ಯನಮಿತ್ತಾಂಡಿ, ಒಲಘಾ೦ಡಮೂರ್ತಿ, ಆಪೂತಿಯಡಿಯ, 
ವಾಗೇಶ, ತಿರುಜ್ಜಾನಸಂಬಂಧ, ಕುಲಚ್ಚರಿ, ಮಂಗಾಯಕ್ಕರಸಿ, 


ಸೌಂದರಪಾಂಡ್ಯ ವೇಳ್ಳುತ್ತ. ಮಹಾಕುಳಚಂಗ, ಸಾಂಕ್ಕೆ, 
ವಾಹಿಲ್ಯ, ಸಿರುತೊಣೆಯಾಂಡ, ಕಳಚತ್ತಿಯಾಂಡ, 
ಕೊಲ್ಲುಲಯಾಂಡ, ಚಂಡೇಶ, ಅಚ್ಚಕಲಿಯನಾರ್‌, 


ಐಯಡಿಯ, ಚಿರುತೊಂಡ, ಅತಿಭಕ್ತ ಕಣ೦ಬುಲ್ಲ ನಂಬಿ, 
ಇಳೆಯಾಂಡ ಗುಡಿಮಾರ, ಮೆರೆಮಿಂಡ, ಚೇರಮ, 


೫೧೭ 


ಪಿರವಾಳವಿಕುರುಂಬ, ಕಡೆಯ ನಾಯನಾರ್‌, 
ಯಸ್ಯಜ್ಞಾನದೇವಿ, ಮತ್ತು ಸೌಂದರನಂಬಿ (ಕರ್ನಾಟಕ 
ಕವಿಚಕ್ರವರ್ತಿವಿರಚಿತ ತ್ರಿಷಷ್ಟಿಪುರಾತನಚಾರಿತ್ರದೊಳ್‌: 
ತಿಷಷ್ಠಿಪು, ಆಶ್ವಾಸಾ೦ತ್ಯ ಗದ್ಯ) 

ತ್ರಿಷಷ್ಠಿಶಲಾಕಾಪುರುಷರು - ಅರುವತ್ತುಮೂವರು 
ಆರಾಧನೀಯರು [ಜೈನ] ಇಪ್ಪತ್ತನಾಲ್ಕು ಮಂದಿ 


ತೀರ್ಥಂಕರರು: ವೃಷಭ, ಅಜಿತ, ಸಂಭವ, ಅಭಿನಂದನ, 
ಸುಮತಿ, ಪದ್ಮಪ್ರಭ, ಸುಪಾರ್ಶ್ವ, ಚಂದ್ರಪಭ, ಪುಷ್ಪದಂತ, 
ಶೀತಲ, ಶ್ರೇಯಾಂಸ, ವಾಸುಪೂಜ್ಯ ವಿಮಲ, ಅನಂತ, 
ಧರ್ಮ, ಶಾಂತಿ, ಕುಂಥು, ಅರ, ಮಲ್ಲಿನಾಥ, ಮುನಿಸುವ್ರತ, 
ನಮಿ, ನೇಮಿ, ಪಾರ್ಶ್ವನಾಥ, ವರ್ಧಮಾನ; ಹನ್ನೆರಡು 
ಮಂದಿ ಚಕ್ರವರ್ತಿಗಳು: ಭರತ, ಸಗರ, ಮಫಘವಾ, 
ಸನತ್ಕುಮಾರ, ಶಾಂತಿ, ಕುಂಥು, ಅರ, ಸುಭೌಮ, ಪದ್ಯ 
ಹರಿಷೇಣ, ಜಯಸೇನ, ಬ್ರಹ್ಮದತ್ತ; ಒಂಬತ್ತು ಮಂದಿ 
ಬಲದೇವರು: ವಿಜಯ, ಅಚಲ, ಸುಧರ್ಮ, ಸುಪ್ರಭ, 
ಸುದರ್ಶನ, ನಂದಿ, ನಂದಿಮಿತ್ರ, ರಾಮ, ಪದ್ಧ ಒಂಬತ್ತು 
ಮಂದಿ ವಾಸುದೇವರು: ತ್ರಿಪೃಷ್ಠ, ದ್ವಿಪೃಷ್ಟ್ಣ ಸ್ವಯಂಭೂ, 
ಪುರುಷೋತ್ತಮ, ಪುರುಷಸಿಂಹ, ಪುಂಡರೀಕ, 
ದತ್ತ, ಲಕ್ಷ್ಮಣ, ಕೃಷ್ಣ, ಒಂಬತ್ತು ಮಂದಿ ಪ್ರತಿವಾಸುದೇವರು: 
ಅಶ್ವಗ್ರೀವ, ತಾರಕ, ಮೇರುಕ, ಮಧುಕೈಟಭ., ನಿಶುಂಬ, ಬಲಿ, 
ಪ್ರಹರಣ, ರಾವಣ, ಜರಾಸ೦ಧ: (ಜಿನಸ್ತವನ೦ಗಳನೆ ಮಾಣದೆ 
ಪಾಡಲುಂ  ತ್ರಿಷಷ್ನಿಶಲಾಕಪುರುಷರ ಕಥೆಗಳಂ ಕೇಳಲುಂ 
ಬಯಕೆ ತಿಣ್ಣಮಾಗೆ: ಧರ್ಮಾಮ್ಯ, ೧೦. ೧೧ ವ) 

ತ್ರಿಸಂಜ್ಞ - ಮಾತು, ಕಣ್ಣಾಡಿಸುವುದು, ಅಂಗಚಲನೆ ಎಂಬ 
ಮೂರು ಚಲನೆಗಳು (ನಂದಗೋಪನುಂ 
ಯಶೋದಯೆಯುಮಂ ವಿಗಟೆದಟಲನೊಳಕೊಂಡು 
ಚಂಡಾಹಿತುಂಡಖಂಡಿತ ಪುಂಡರೀಕಾಕ್ಷವದನದಿನ್ಯಸ್ತನಿರಸ್ತ 
ತರಳತಾರನೇತ್ರರುಂ ನಿಸ್ಪಂಜ್ಯತ್ರಿಸ೦ಜ್ಯಗಾತ್ರರುಂ ಆಗೆ: 
ಜಗನ್ನಾವಿ, ೩. ೯೫ ವ) 

ತ್ರಿಸಂಧ್ಯಾಸೇವೆ - ಬೆಳಿಗ್ಗೆ ಮಧ್ಯಾಹ್ನ ಸಂಜೆಗಳಲ್ಲಿ ಮಾಡುವ 
ಸೇವೆ (ತಿಸಂಧ್ಯಾಸೇವೆಯುಮೆಂದೆಂಟುಂ ತೆಅದ 
ಪೂಜೆಯುಮಂ ಅರ್ಕಪೂಜೆಯುಮಂ ಮನ್ನಿಸಿ: ಆದಿಪು, 
೧೫. ೧೩ ವ) 

ತ್ರಿಸಂಧ್ಯೆ - ಬೆಳಿಗ್ಗೆ, ಮಧ್ಯಾಹ್ನ ಸಂಜೆಗಳು; ದೇವಕುಸುಮ 
(ಕುಂದ ಮುಚುಕುಂದ ಮಂದಾರ ಇಂದೀವರ ನಂದ್ಯಾವರ್ತ 
ತ್ರಿಸಂಧ್ಯಾ ಬಂಧೂಕ ಕದಂಬ ಕನಕ ಕರವೀರ ಕರ್ಣಿಕಾರ 
ಕುಮುದವನವಕುಳ ಕುರವಕ ಕಮಲ ತಿಲಕ ಚಂಪಕ ಪಾಟಲಿ 
ಪಾರಿಜಾತ ಜಾತಿ ಪುನ್ನಾಗ ಮಲ್ಲಿಕಾದಿ ಅನೇಕ 
ಸುರಭಿಕುಸುಮಂಗಳಂ: ಪಂಚತಂತ್ರ, ೧೯೦ ವ) 


ತ್ರಿಸರವೇಣಿಕಾ - ಮೂರೆಳೆಯ ಹುರಿ (ಅನೇಕ ವರ್ಣಾಕೀರ್ಣ 
ತ್ರಿಸರವೇಣಿಕಾ ಗಾಢಗಥಿತ ತ್ರಪುಷಕೋಶ 
ಗುಪ್ತಗುಲ್ಫಾಂತರಪ್ರಾಪ್ತ ಖಡ್ಗಧೇನುಕ೦ ಆ೦ಧ್ರಧಾನುಷ್ಯ ಬಳಂ: 
ಆದಿಷು, ೧೩. ೪೫ ವ) 

ತ್ರಿಸಾಕ್ಸಿ - ಕಾಯ, ವಾಕ್‌, ಮನಗಳೆಂಬ ಮೂರು ಸಾಕ್ಷಿಗಳು; 
[ಜೈನ] ಆತ್ಮ ಇಂದ, ಸಿದ್ಧ ಎಂಬ ಸಾಕ್ಷಿಗಳು (ಪರಮ 
ಜಿನದೀಕ್ಷೆಯಂ ತ್ರಿಸಾಕ್ಷಿಕನಾಗಿ ಕೆಯ್ಕೊಂಡು 
ಕಾಲಾವಸಾನದೊಳ್‌ ಸನ್ಯಸನಮರಣದಿಂ ಜಃ ಭು 
ಮಹಾಬಲನೆಂಬ ದೇವನಾಗಿ ಪುಟ್ಟ: ಅಜಿತಪು, ೯. ೬ ವ) 


ತ್ರಿಸಾಕ್ಸಿಕ — [ಜೈನ] ತ್ರಿಸಾಕ್ಷಿಗಳುಳ್ಳವನು 
(ಬಾಹ್ಯಾಭ್ಯಂತರಪರಿಗ್ರಹಪರಿತ್ಯಾಗೋನ್ಮುಖ ಮಾನಸಂ 
ತ್ರಿಸಾಕ್ಷಿಕನಾಗಿ ವಸ್ತಾಭರಣಮಾಲ್ಕಾದಿಗಳಂ ಮೆಯ್ಕಿಂ 


ತೊಲಗಿಸಿ: ಆದಿಪು, ೯ ೭೬ ವ) 

- (ತೃಷಾ) ಬಾಯಾರಿಕೆ (ತ್ರಿಸೆ ಮೆಯ್ಯ ತಿನಿಸು ನೆಜ್‌ 
ಸೈರಿಸಬಾರದ ತಲೆಯ  ನೋವುಂ ಅತ್ತೆತ್ತಲ್‌ ಮುಂ 
ಮಿಸುಕದಿರವೆಂಬಿನಿತುಂ ಪುಸಿಯಲ್ಕೊಂದೊಂದೆ 
ಕಿಡಿಸಲಾಜದೆ ನರರಂ: ಧರ್ಮಾಮೃ, ೧. ೧೩೧) 

ತ್ರಿಸ್ನಾನ - ಮಂದ್ರ, ಮಧ್ಯಮ, ತಾರಗಳೆಂಬ ಸಂಗೀತದಲ್ಲಿನ 


ತ್ರೆ 


ಮೂರು ಸ್ಥಾಯಿಗಳು (ಕೊರಲ೦  ನಿಟ್ಟಿಗೆ ೦ದು 
ವಂಶಶ್ರುತಿಯಿಂ ತ್ರಿಸ್ಥಾನ ಸಂಶುದ್ಧಿವೆತ್ತಿರೆ ನಾನಾವಿಧಂ 
ಪ್ರಯೋಗಿಸುಪಾಂಗಂಗಳೊಳ್‌ ರಸಂಬೆತ್ತು 


ಬಿತ್ತರಿಸುವಂತಾಣತಿ ಮಾಡಿದಂ: ಮಲ್ಲಿನಾಹು, ೮. ೧೬) 

ತ್ರೀಂದ್ರಿಯ - ಸ್ಪರ್ಶ, ರಸನ, ಫ್ರಾಣ ಎಂಬ ಮೂರು 
ಇಂದ್ರಿಯಗಳನ್ನುಳ್ಳ ಜೀವ, ಕ್ರಿಮಿಕೀಟಗಳು (ಸ್ಪರ್ಶನ ರಸನ 
ಫ್ರಾಣೇಂದ್ರಿಯಸಮನ್ವಿತ೦ಗಳಪಳ್ಳಿಪೀಲಿಕಾದಿ ತ್ರೀಂದ್ರಿಯಂಗಳ್‌: 
ಆದಿಹು, ೧೦. ೬೩ ವ) 

ತ್ರೇತಾಗ್ನಿ - ಗಾರ್ಹಪತ್ಯ, ದಕ್ಷಿಣ. ಆಹವನೀಯ ಎಂಬ ಮೂರು 
ಅಗ್ನಿಗಳು (ತೀರ್ಥಕರಗಣಧರಾನಗಾರ ಕೇವಳಿಗಳ್‌ 
ಪರಿನಿರ್ವಾಣಕ್ಷೇತ್ರದೊಳ್‌ ಶರೀರಸಂಸ್ಥಾರಾದಿ ಗಾರ್ಹಪತ್ಯ 
ದಕ್ಷಿಣಾಗ್ನಿ ಆಹವನೀಯಮೆಂಬ ಪೆಸರಂ ಪಡದಂ: ಆದಿಷು, 
೧೫. ೧೬ ವ) 

ತ್ರೇತೆ — 


ದ್‌ 


ಮೂರರ ಗುಂಪು, ತ್ರೇತಾಯುಗ 
(ಹುತಾಶನತ್ರಿತಯನಾಮಕ೦ ತ್ರೇತೆ: ಅಭಿಧಾವ, ೩. ೧. 
೧೨೬); ತೇತಾಯುಗ (ತ್ರೇತಾಪ್ರವೇಶದೊಳ್‌ .. .. ಅಲಲದೆ 
ಜನಪದದ ಜನ೦ಗಳೊಳಿಲ್ಲ: ಜಗನ್ನಾವಿ, ೨. ೧ ವ) 

ತ್ರೈಕಾಲ್ಕಯೋಗಿ ದ ತಿಕಾಲಜ್ಞಾನಿಯಾದ 
(ತ್ರೈಕಾಲ್ಕಯೋಗಿ ಬಂದುದಂ ಸ 
ಕೇಕಿಕೋಕಿಳಕಾಕಳಿಯಿಂದಣೆದು ಬನಡದೊಳಣಸಿದೆನಾಗಳ್‌: 
ಚಂದ್ರಪ್ರಷು, ೨. ೮೧) 

ತ್ರೈಗುಣ್ಯ ಸತ್ವ ರಜಸ್ಸು ತಮಸ್ಸುಗಳೆಂಬ ಮೂರು ಗುಣಗಳು 
(ಜಗದಂಡಕರಂಡಷಂ೦ಡನಿರ್ಮಾಣಪ್ರವೀಣನು೦ ಸ 
ತ್ರೈಗುಣ್ಯವಾಸನಾತೀತ೦ ... .. ಒಪ್ಪುತ್ತಿರ್ದಂ: ಶಬಶಂವಿ, ೧. 
೮೧ ವ) 

ತ್ರೈಭುವನ - ಮೂರು ಲೋಕಗಳು (ಮನದೊಳ್‌ ತೈಭುವನಮಂ 
ಆಳ್ವನಿತುವರಂ ತನಗೆ ಸಂತಸಂ ಪೆರ್ಚಿಯು೦ ಅಂದು 
ಇನಿಸು ಅಂಧನೃಪಂ ತನ್ನಯ ಜನದೊಳ್‌ ಕೆಲನಜೆಯೆ 
ಕೃತಕಶೋಕಂಗೆಯ್ದಂ: ಪಂಪಭಾ, ೩. ೮) 

ತೈಭುವನಮನಾಳ್ಗನಿತುವರಂ  - ಮೂರು ಲೋಕಗಳನ್ನೂ 
ಆಳಿದಂತೆ ಎನ್ನುವಷ್ಟರಮಟ್ಟಿಗೆ (ಮನದೊಳ್‌ 
ತ್ರೈಭುವನಮನಾಳ್ಬನಿತುವರಂ ತನಗೆ ಸಂತಸಂ ಪೆರ್ಚಿಯುಂ 
ಅಂದು ಇನಿಸು ಅಂಧನೃಪಂ ತನ್ನಯ ಜನದೊಳ್‌ 
ಕೆಲನಣಿಯೆ ಕೃತಕಶೋಕಂಗೆಯ್ದಂ: ಪಂಪಭಾ, ೩. ೮) 

ತ್ರೈಭೂಭುವನ - ಮೂರು ಲೋಕಗಳು (ದುರ್ಯೋಧನಂಗೆ 
ಇಂ ಪುಗಲೈೆಡೆ ತೈಭೂಭುವನಂಗಳಿಂ ಪೊಣಗೆ ಮತ್ತೆಲ್ಲಿತ್ತೊ 
ಬಾಣಾಂತಕಾ: ಪಂಪಭಾ, ೧೩. ೭೬) 

ತ್ರೈಲೋಕ್ಯ - ಮೂರು ಲೋಕಗಳು (ಒರ್ವರಂ ಒರ್ವರ್‌ ಎಚ್ಚು 
ನಿಜಪೀಠಾ೦ಂಭೋಜದಿ೦ ಬ್ರಹ್ಮನುಚ್ಚಳಿಪನ್ನಂ ಹಿರಿದೊಂದು 


ಯೋಗಿ 


೫೧೮ 


ಸಂಕಟಮನೀ ತ್ರೈಲೋಕ್ಕದೊಳ್‌ ಮಾಡಿದರ್‌: ಪಂಪಭಾ, ೧. 
೭೯); ಗು] ತ್ರಿಲೋಕಗಳಿಗೆ ಸಂಬಂಧಿಸಿದ, ಮೂರುಲೋಕಗಳ 
(ಅಂತು  ಸಮುದಕ್ಕೋಭಮುಂ ತ್ರೈಲೋಕ್ಕಕ್ಷೋಭಮುಂ 
ಒಡನೊಡನಾಗೆ: ಪಂಪಭಾ, ೧೧. ೧೫೩ ವ) 
ತೈಲೋಕ್ಯಗುರು - ಮೂರು ಲೋಕಗಳಿಗೂ ಗುರುವಾದವನು, 
ಶ್ರೀಕೃಷ್ಣ (ಮುನ್ನಿನಂತೆ ಮನುಷ್ಯದೇಹಮಂ  ಕೆಯ್ತೊಂಡು 
ತೈಲೋಕ್ಕಗುರು ಗುರುತನೂಜನ ಕೆಯ್ಯಂ ಹಿಡಿದು 
ಅರಮನೆಯಂ ಪೊಅಮಟ್ಟು: ಪಂಪಭಾ, ೯. ೬೦ ವ) 
ತೈಲೋಕ್ಯಸಂಗೀತಕೀರ್ತಿ - ಮೂರು ಲೋಕಗಳಲ್ಲಿಯೂ 
ಚೆನ್ನಾಗಿ ಹೊಗಳಲ್ಲಡುವಂತಹ ಕೀರ್ತಿಯುಳ್ಳವನು 
(ಗೋಕರ್ಣನಾಥನ೦ ಗೌರೀನಾಥನಂ ಅವನಿ ಪವನ ಗಗನ 
ದಹನ ತರಣಿ ಸಲಿಲ ತುಹಿನಕರ ಯಜಮಾನ 
ಮೂರ್ತಿಯಂ  ತ್ರೈಲೋಕ್ಕಸಂಗೀತಕೀರ್ತಿಯಂ ಕಂಡು 
ಕೆಯ್ಗಳ೦ ಮುಗಿದು: ಪಂಪಭಾ, ೪. ೨೬ ವ) 
ತ್ರೈಲೋಕ್ಕಸಾರ - ಮೂರು ಲೋಕದ ಸಾರ 
(ವಾರಾಶಿಯೊಳಿನ್ನವು ಮುತ್ತೋರನ್ನವು 
ಪಡೆಯಲಾಗವತಿತರಳತರತ್ತಾರಾಹಾರಂ ಜಿತನೀಹಾರಂ 
ತೈಲೋಕ್ಕಸಾರಂ ಇಂತಿದು ಹಾರಂ: ಆದಿಷು, ೧೨. ೧೧೮) 
ತ್ರೈವಿದ್ಯ - [ಜೈನ] ಜೀವಸ್ಥಾನ, ಕ್ಷುದ್ರಕಬಂಧ, ಬಂಧಸ್ವಾಮಿತ್ವ 
ವಿಚಯಗಳೆಂಬ ಷಟ್ಟಂಡಾಗಮದ ಮೂರು ಖಂಡಗಳನ್ನು 
ತಿಳಿದವನು (ಮೂವತ್ತಾಜು ಗುಣದಿ೦ ಭಾವಜನಂ ಕಟ್ಟಿ 
ಪೆಟ್ಟವೆಳೆದರ್‌ ವೃಷದಿ೦ ಭಾವಿಪೊಡೆ ಮೇಘಚಂದತ್ರೈವಿದ್ಯರ್‌ 
ಅದೆಂತು ಶಾಂತರಸಮಂ ತಾಳ್ಜರ್‌: ಮಲ್ಲಿನಾಹು, ೧. ೨೧) 


ತ್ರೈವಿದ್ಯಾಸ್ಪದ - ವ್ಯಾಕರಣ, ತರ್ಕ, ಜೈನಸಿದ್ಧಾಂತಗಳಲ್ಲಿ 
ಬಲ್ಲಿದನಾದವನು (ವಿದಿತ ವ್ಯಾಕರಣದ ತರ್ಕದ ಸಿದ್ಧಾಂತದ 
ವಿಶೇಷದಿಂ  ತ್ರಯವಿದ್ಯಾಸ್ತದರೆಂದೀ ಧರೆ ಬಣ್ಣಿಪುದು 


ದಿವಾಕರ ನಂದಿದೇವ ಸೈದ್ಧಾಂತಿಗಳಂ: ಸುಕುಮಾಚ, ೧. 
೨೮) 

ತ್ರೋಟಿ - ಕೊಕ್ಕು (ಎಅಕೆಗಳ೦ ಮೆಲ್ಲನೆ ಉರ್ಚುತ್ತೆ ನಿಂದು 
ಒಯ್ಯನೆ ಸಾರು ಆ ತ್ರೋಟಿಯಿಂದಂ ತೊಡೆದು ಗಣಿಗಳಂ 
ನುಣ್ಣವಿರ್‌ ಬಿರ್ಚಿ ಮೆಯ್ಯಂ ತೊನೆದು ಉದ್ದಂ ನೀಡಿ 
ಗೋಣ೦ ನವ ದಿನಮುಖದೊಳ್‌ ಕುಕ್ಕುಟಂ ಕೂಗಿತಾಗಳ್‌: 
ಶಾಂತೀಶ್ವಪು, ೧೧. ೯೬) 

ತ್ರ್ಯಂಬಕ - ಮೂರು ಕಣ್ಣುಳ್ಳವನು, ಶಿವ ತ್ರ್ಯಂಬಕನಂ ಬಲವರಲ್‌ 
ಎರಡೆಂಬೀ ಪದವೆಯ್ದೆವಂದು ನಾಲ್ಕುಂ ಕಾಲಿಂದಂ 
ಬಲವಂದಳ್‌: ಗಿರಿಜಾಕ, ೩. ೭೨) 

ತ್ರಶ್ರೀಕೃತ - ನಾಟ್ಯದ ಒಂದು ಭಂಗಿ (ಶ್ರೀಕಮಳಲೋಚನಂ 
ತ್ರಶ್ರೀಕೃತಪದನಯನ್ನತೈಕಜಘನ೦ ಲಲಿತಭೂತ ತಿರ್ಯಗ್ವಳಿತ 
ವ್ಯಾಕುಂಚಿತಕಂಠನೂದುತಿರ್ದಂ೦ ಕೊಟಲಂ: ಜಗನ್ನಾವಿ, ೫. 
೧) 


ತೃಪ್ತಿ - ಆನೆಯ ಶರೀರಮಧ್ಯದ ಒಂದು ಭಾಗ (ಅಜಕುಕ್ಷಿಯಂ 
ಗೂಢಪುಷ್ಠರನಂ ವಿಪುಳಾಯತಬಾಹುವಂ 
ವರಾಹಜನನಪರನಂ ಸುಸ್ಥಿತ ತ್ಯಸ್ಥಿಲಾಂಗೂಲನಂ: 


ಶಾಂತಿಷು, ೧೦. ೧೪೨ ವ) 
ತ್ವಗಸ್ಥಿಭೂತಸರ್ವಾಂಗ - ದೇಹದಲ್ಲಿ ಚರ್ಮ-ಮೂಳೆಗಳು ಮಾತ್ರ 


ಉಳಿದಿರುವಷ್ಟು ಕೃಶವಾದ (ಪ್ರಾಯೋಪಗಮನವಿಧಿಯಿಂ 
ತ್ವಗಸ್ಥಿಭೂತಸರ್ವಾಗಂ ದೈರ್ಯಮನೆ ಮನದೊಳ್‌ 


ಅವಲಂಬಿಸಿ: ಆದಿಪು, ೬. ೩೩ ವ) 


ತ್ವಗ್ವ - ತೊಗಲಿನಿಂದ ಮಾಡಿದ (ತೃಗ್ಗಲೋಹಜಬಂಧಂಗನೆಲ್ಲಮಂ 

ಪಣೆವಿನಂ ಪೊಯ್ದೆತ್ತಿ ಮೊತ್ತಕ್ಕೆ ಕಾಯ್ದು: ಪಂಪರಾ, ೧೫. 

೩೧) 
- ತೊಗಲು (ತ್ವಚ೦ ಅಜಿನಾಸ್ಕ ೈಗ್ನರೆ ಕೃತ್ತಿ ಧರ್ಮಮೆನೆ 

ತೋಲ್‌ ತ್ವಗಾಹ್ವಯಂ: ಅಭಿಧಾವ, ಎ ೧೨. ೨೮) 

ತ್ವತ್‌ - ನಿನ್ನ (ವಿಶ್ವಂಭರಭೂಪಂ ಬೇಡಿದಂ ತ್ವತ್‌ ಸುತೆಯಂ 
ಒಸೆದು ಕಂದರ್ಪದೇವಂಗೆ: ಕುಸುಮಾಕಾ, ೧೩. ೧೧೨) 

ತೃದೀಯ - ನಿನ್ನ ನಿನಗೆ ಸಂಬಂಧಿಸಿದ [ಸೇರಿದ] (ತದೀಯ 
ತನುಚಿಂತೆಯಂ ಪಡೆಯೆ ನಿತ್ಯನೈಸ್ಥಿಂತ್ಯಮಂ ತ್ವದೀಯ 
ಪದಪೂಜೆಯೊಳ್‌ ತೊಡರೆ: ಚಂದ್ರಪ್ರಪು, ೪. ೯೫) 

ತ್ವರಿತ - ಬೇಗನೆ (ತ್ವರಿತದಿ೦ ಬಂದಂ ಹಾರಕ. ಪಂಪರಾ, 
೨. ೨); ಬೇಗ (ಕ್ಷಿಪ್ರಂ ತ್ವರಿತ೦ ದ್ರಾಜ್ಮಂಕ್ಷು ರುಡಿತಿ ಲಘು 
ಶೀಘ್ರಂ: ಅಭಿಧಾವ, ೨. ೨. ೧೩) 

ತ್ವರ್ಯ- ತ್ವರೆ (ತಳೆದಿರ್ದನು ತ್ವರ್ಯದೊಳ್‌ ಈಶಕಿಂಕರಂ: 
ತ್ರಿಷಷ್ಟಿಪು, ೮. ೬೦) 

ತ್ವಿಡ್‌ - ಪ್ರಕಾಶ (ಜಿತಕ೦ದರ್ಪ ಕಸ್ತೂರಿಕಾ ತ್ವಿಡ್‌ ಗರ ಭಾಸ್ಟದ್ದೀವ 
ಚಂದದ್ದಿಗುಣಿತರುಚಿ ನೀಂ ಪಾಲಿಸೆಮ್ಮಂ ಕಪರ್ದಿ: ಶಬರಶಂ, 
LS 


ತ್ವಚ 


ಥ 


(0 


ಥಟ್ಟು - ಸೈನ್ಯ (ರಾಮರಾವಣರ ಬಲ್ಲ ಮೆಲ್ಪುಮಂ ಕಾಣಲಪ್ಪುದು 
ಥಟ್ಟೊತ್ತಿಣಿವಲ್ಲಿ ದಿಟ್ಟಿದೊಲೆಯಿಂ 'ತೂಗಿಂ' ರಣಕ್ಷೋಣಿಯೊಳ್‌: 
ಪಂಪರಾ, ೧೦. ೨೩೨) 

ಥಟ್ಟುಮಾಡು - ದಾಳಿ ಮಾಡು (ಪೊಡೆವ ಪೊಯ್ವ ತುಂಬುವ 
ಥಟ್ಟುಮಾಳ್ಳ ಮುಂಬರಿವ ಬಿನ್ನಣಮೊಪ್ಪೆ ಕಡ೦ಗಿ 
ಕಾದಿದರ್‌: ರಾಜಶೇವಿ, ೬. ೫೩) 

ಥಳಥಳಿಸು - ಹೊಳೆ (ಧನದನಗಂ ತನಗಟ್ಟಿದೊಡೆ 
ರಾಯಭಾರಿತನಂ ಬಂದಂತಿರ್ಮವಿದಳ ಕುಂಜೋಪಾಂತಂ 
ಥಳಥಳಿಸಿ ಬೆಳೆಗೆ ಕುಳಿಶಾಶ್ಶಂಗಳ್‌: ಶಾಂತಿಷು, ೨. ೧೧೫) 


ದ 


ದಂಟು - ತಾವರೆ ಮುಂತಾದುದರ ನಾಳ (ಪಿಡಿದ ಬಿಲ್ಲೆ 
ದಂಟೊಂಗೆಣೆ ಕಣ್ಣೆಟ್ಟ ಮುದುಪಂಗೆ: ಪಂಪಭಾ, ೧೦. ೧೭) 
ದಂಡ - ದಂಡನೆ; ಕೋಲು (ನೋಟ್ಬವೊಲ್‌ ಇರದೆ ಊಜುವ 
ದಂಡವೆರಸು ಬರ್ಪನನಾಗಳ್‌: ಜೀವಸಂ, ೧೧. ೫೩) 
ದಂಡಂಗೊಳ್‌ ದ ದಂಡನೆಗೊಳಗಾಗು (ಲೆಂಕರ್‌ 
ದಂಡಂಗೊಂಡರಂತೆ ಶಂಕಿಸುತ್ತುಂ ಪೆಐಪಿಂಗೆ 
ಪರಿಚಾರಕಿಯರ್‌ ಇರಲಾಣದೆ ನುಸುಳ್ಬೊಡೆ: ಧರ್ಮಾಮೃ, ಲ್ಪ 
೯೭ ವ) 
ದಂಡಕಪಾಳಹಸ್ತ - 
ಭಿಕ್ಲಾಪತ್ರೆಯುಳ್ಳವನು (ಅಂತು ನೀಲಾಂಬುದಶ್ಕಾಮನುಂ 
ಕನಕಪಿಂಗಳ ಜಟಾಬಂಧಕಳಾಪನುಂ ದಂಡಕಪಾಳಹಸ್ತನುಂ 
ಕೃಷ್ಣ ಮೃಗತ್ತಕರಿಧಾನನುಮಾಗಿ: ಪಂಪಭಾ, ೧. ೬೯ ವ) 


ಕೈಯಲ್ಲಿ ಯೋಗದಂಡ ಮತ್ತು 


೫೧೯ 


ದಂಡಕಾಷ್ಟ - ದಂಡಗೋಲು (ನೀರದಪಥದೊಳ್‌ ತಗುಳ್ಸು 
ಅರಿಗನಂ ಪೊಗಲ್ಪಾಡಿದಂ ಅಂದು ದಂಡಕಾಷ್ಠದ 
ತುದಿಯೊಳ್‌ ಪಳಂಚಲೆಯೆ ಕೋವಣವಂ ಗುಡಿಗಟ್ಟಿ 


ನಾರದಂ: ಪಂಪಭಾ, ೧೨. ೨೧೯) 

ದಂಡಕ್ರಿಯಾ - [ಜೈನ] ಕೇವಲಿಯ ಆತ್ಮವು ಮೂಲಶರೀರದಿಂದ 
ಮೂರರಷ್ಟು ದಪ್ಪವಾಗಿಯೂ ಲೋಕಾಕಾರದಷ್ಟು 
ಉದ್ದವಾಗಿಯೂ ವ್ಯಾಪಿಸುವುದು (ದಂಡಕ್ರಿಯಾಕರಣಾನ೦ತರ 
ಸಮಯದೊಳ್‌ ಪೂರ್ವೋಕ್ತಬಾಹುಲ್ಕದಿಂ ಲೋಕಾಕಾಶ 
ವ್ಯಾಪಕಕವಾಟಕ್ರಿಯೆಯಂ ನೆಅಪಿ: ಆದಿಪು, ೧೬. ೪೯ ವ) 
[ಜೈನ] ದಂಡ, ಕವಾಟ, ಪ್ರಕರ, ಲೋಕಪೂರಣ ಎಂಬ 
ಸಮುದ್ರಾತಕ್ರಿಯೆಗಳಲ್ಲಿ ಒಂದು (ಚತುರ್ದಶ 
ರಜ್ಜ್ವಾಯಾಮಾತ್ಮತ್ರಿಗುಣ ಪ್ರಮಾಣಾತ್ಮಪ್ರದೇಶ ವಿಸರ್ಪಣದಿಂ 
ದಂಡಕ್ರಿಯಾಕರಣನ೦ಂತರಸಮಯದೊಳ್‌: ಆದಿಪು, ೧೬. 
ರ್ಳ ವ) 

ದಂಡಖಂಡ - ಚಿಕ್ಕ ಕೋಲು (ದಂಡಖಂಡಾಘಾತದೊಳು 
ಮುದಿರ್ದು ನೆಲದೊಳ್‌ ಬಿರ್ದ ನೇಜೆಲ ಪಣ್ಣಳಂ 
ಸಾರ್ಚಿ ಕೊಟ್ಟು: ಸುಕುಮಾಚ, ೪. ೬೩ ವ) 

ದಂಡತೋರಣಕ - ನೀರೆತ್ತುವ ರಾಟೆಯ ಅರೆಕಾಲುಗಳ ಪಂಕ್ತಿ 
(ಮಲಜಯವಾರಿಯಿಂ ಕುಳಿರ್ವ ಬಾವಿಗಳಲ್ಲಿ 
ಮೃಣಾಳದಂಡಮಂಡಲಿಗಳ ದಂಡತೋರಣಕದಿಂ 
ಸಮೆದಾಡುವ ಅಟಳ೦ಗಳಂ: ಕಾದಂಬ, ೭. ೨೧) 

ದಂಡತ್ರಯ - [ಜೈನ] ಮನಸ್ಸು, ದೇಹ, ಮಾತುಗಳಿಗೆ 
ಸಂಬಂಧಿಸಿದ ತ ಬಗೆಯ ದೋಷಗಳು (ಮಣೊದಂಡ 
ವಾಗ್ದಂಡ ಕಾಯದಂಡಮೆಂಬ ದಂಡತ್ರಯಮಂ 
ಪರಿಹರಿಸುತ್ತುಂ: ಅಜಿತಪು, ೭. ೮ ವ) 

ದಂಡಧರ - ದಂಡವನ್ನು ಹಿಡಿದಿರುವವನು, ಅಧಿಕಾರ 
ಹಿಡಿದವನು (ಮತ್ತಂ ದಂಡಧರರಿಲ್ಲದಂದು ತಂತಮ್ಮ 
ವೃತ್ತಿಗಳಂ ಪ್ರಜೆಗಳತಿಕ್ರಮಿಸಿ ನಡೆಗು೦ ಎಂದು: ಆದಿಪು, ೮. 
೭೪ ವ); ಕಾವಲುಗಾರ, ಯಮ (ಸೇನಿಕನೆಂಬ ದಂಡಧರಂ 
ಕೊಲೆ ದಂಡಧರಮುಖಕುಹರಮಂ ಸಾರ್ದು 
ಸಪ್ತಮನರಕಂಬೊಕ್ಕು: ಕರ್ಣನೇಮಿ, ೩. ೮೭ ವ) 

ದಂಡನಮಸ್ಕಾರ - ಸಾಷ್ಟಾಂಗ ನಮಸ್ಕಾರ (ಮಾರಿ 
ಮಲಯಾನಿಲಂ ನವನೀರಜವನಮೆಂಬ ಕೆಂಡದೊಳ್‌ 
ದಂಡನಮಸ್ಕಾರಂ ಬಂದಪಂ: ಯಶೋಧಚ, ೧. ೩೮) 

ದಂಡನಾಥ — ಸೇನಾಧಿಪತಿ (ಸುವತನಿಧಾನಂ 
ರಾಯದಂಡಾಧಿನಾಥ ಕೃತಾಂತಂ ಪೆಸರ್ವೆತ್ತ ಚಾಕಣಂ: 
ಅನಂತಪು, ೧. ೨೬) 

ದಂಡನಾಯಕ - ಸೇನಾಪತಿ (ತಪೋವಿಘಾತಂ೦ ಮಾಡಿಂ ಎಂದು 
ತನ್ನ ನೆಚ್ಚಿನ ಅಚ್ಚರಸೆಯರುಮ೦ ಆಜು೦ ಖುತುಗಳುಮಂ 
ಗಂಧರ್ವರುಮಂ “ಕೌಮದೇವನಂ ದಂಡನಾಯಕಂ ಮಾಡಿ 
ಪೇಟ್ಸಾಗಳ್‌: ಪಂಪಭಾ, ೭. ೮೦ ವ) 

ದಂಡನೀತಿ - ರಾಜನೀತಿ (ನಿನ್ನ ದಂಡನೀತಿಯ ಉದುವೆ ವಲಂ 
ಸಂಡರತ್ನಮೆಂಬುದು ಪೆಅತೇ: ಆದಿಷು, ೧೩. ೨೭) 

ದಂಡಪಾಣಿ - ಗದೆ ಹಿಡಿದವನು, ಯಮ (ಕೋದಂಡಪಾಣಿಗಳ್‌ 
ದಂಡಪಾಣಿಗಣೆಯನೆ ತಳರ್ದರ್‌: ಪಂಪರಾ, ೪. ೫೧) 

ದಂಡಭ್ರಮ - ತಪ್ಪು ತಿಳಿವಳಿಕೆಯಿಂದ ಮುಗ್ಧನನ್ನು 
ದಂಡಿಸುವುದು (ದಂಡಭ್ರಮಂ ಕುಲಾಲಚಕ್ರದೊಳ್‌ 
ಮಹಾಮಾತ್ರವರ್ತನಂ ಸೃಣಿಯೊಳ್‌ ಅಲ್ಲದಿಲ್ಲಮೆಲ್ಲಿಯುಂ: 
ಚಂದ್ರಪ್ರಹು, ೩. ೯ ವ) 


ದಂಡಮುಷ್ಟಿಕರ - ಕೈಯಲ್ಲಿ ಕೋಲು ಹಿಡಿದವನು [ದನ 
ಕಾಯುವವನು]  (ಸೊಕಮಿರ್ಕೆ ಅಕ್ಕಟ ದರ್ಭಪಾಣಿ 
ಯಮಜಂ ದರ್ಮೀಕರಂ ವಾಯುಪುತ್ರಕನು೦ ಜರ್ಜರಹಸ್ತಂ 
ಇಂದ್ರತನಯಂ ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ 
ಶಸ್ತವಿಡಂಬಂ ಏವುದವರ್ಗಂ ಪಾಂಚಾಲಿಯುಂ 


ಗರಿಧದಾಯಕಿಯಾಗಿರ್ಪಿನಂ ಅಂದು ಮತ್ಸ್ಯಗೃಹದಿಂದ ಈ 
ನಿಗ್ರಹಂ ಪೊಲ್ಲದೇ: ಗದಾಯು, ೩. ೩೪) 

ದಂಡರತ್ನ - [ಜೆ ನ] ಏಳು ಜೀವರತ್ನಗಳಲ್ಲಿ ಒಂದು, ದಿವ್ಯದಂಡ 
(ವಷಮಭೂತಳಮನನಿತುಮಂ . «. ಸಮತಳಂ ಮಾಡೆ ಕೈಗೆ 
ಬಂದ ದಂಡರತ್ನಮುಂ: ಚಂದಪ್ರಪು, ೬. ೧೦೧ ವ) 

ದಂಡಾಧಿನಾಥ - ದಂಡನಾಯಕ (ವಿಷಯ ಗೃಹಾಮಾತ್ಯ 
ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ ತಳವರ 
ಹಾಸ್ಯಾದಿ ತಂತ್ರಾಳಿಪಾಳಾವಳಿ ರಾಜಶ್ರೇಷ್ಠಿ ಸೇನಾಪರಿಕರಣ 
ಪುರೋಧೋಧಿಕಾರ ಅಂಗರಕ್ಷಾವಳಿ 
ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: ಶಾಂತೀಶ್ನಷು, 
೧೫. ೯೦) 


ದಂಡಿಗೆ - [ದಂಡಿಕಾ] ಪಲ್ಲಕ್ಕಿ ಒಂದು ತಂತೀವಾದ್ಯ (ತುಂಗ 
ಮೃದಂಗದುಪಾಂಗದ ಚೆಂಗಿನ ದಂಡಿಗೆಯ ತಾಳದ 
ಆವುಜದ : ರಾಜಶೇವಿ, ೧೨. ೬೦) 

ದಂಡಿತ - ದಂಡನೆಗೊಳಗಾದ, ಸೋತ 
ಮನಂಗೊಂಡಿರೆ ಪೊಕ್ಕು ಅಲ್ಲಿ ಪಾದಶುದ್ಧಿಯನಾಗಳ್‌ 
ದಂಡಿತದಿನೋದಿ ವಿಳಸನ ಖಮಡಿತ ಗುಣಂ 
ಉತ್ತರಾಭಿಮುಖದೊಳ್‌ ನಿಂದಂ: ಹರಿವಂಶ, ೨. ೪೦) 

ದಂಡಿಸು -  ಶಿಕ್ಷೆಗೊಳಪಡಿಸು (ಈತನಂ ದಂಡಿಸೆಮದು 
ಯಮದಂಡಂಗೆ ಬೆಸವೇಟ್ಗೊಡೆ: ವಡ್ಡಾರಾ, ಪು. ೧೨೪, 
ಸಾ. ೧೯) 

ದಂಡು - ಸೈನ್ಯ (ದಂಡಿಂಗೆ ಪೋಪೆನೆಂದೆನೆ ಗಂಡಂ 
ನವಯುವತಿ ಭೀತಿಗೊ೦ಡಳ್‌ ಕೇಳ್ದು: ಪಾರ್ಶ್ವನಾಪು, ೩. 
೧೫) 

ದಂಡುಖಂಬೆ - ಗಯ್ಯಾಳಿ, ದಿಟ್ಟೆ (ಅಂಬೆಯೆಂಬ ದುಂಡುಳುಂಬೆ 
ನಿನಗೆ ವಧಾರ್ಥಮಾಗಿ ಪುಟ್ಟುವೆನಕ್ಕೆ: ಪಂಪಭಾ, ೧. ೮೦ 
ವ) 

ದಂಡುಟಿಗ - ಯುದ್ಧದಲ್ಲಿ ಸೆರೆಸಿಕ್ಕವನು, ಯುದ್ಧಖೈದಿ 
(ಒಂದರ್ಥಕ್ಕೆ: ದಂಡುಟೆಗನೆಂದು ದಂಡದೊಳ್‌ ಪಡೆದವಂ: 
ಶಬ್ದಮದ, ೩೩ ವೃತ್ತಿ ೩೩) 

ದಂಡುಟೆಗೊಳ್‌ — ಯುದ್ಧದಲ್ಲಿ ವಶಪಡಿಸಿಕೊ 
(ದಂಡೋಪನತರಾದ ಮಂಡಳಿಕರೊಳ್‌ ದಂಡುಟೆಗೊಂಡ 
ಮದವೇತಂಡ ಗ೦ಢಭಿತ್ತಿಗಳ ಪುಷ್ಕರಷಂಡದ 
ಶೀಕಾರಾಸಾರದೊಳಂ: ಅನಂತಪು, ೧. ೧೦೫ ವ) 

ದಂಡೆಗಟ್ಟು - ಮಾಲೆಯಾಗಿ ಕಟ್ಟು (ದಂಡೆಗಟ್ಟದ ಮಲತಿಯ 
ಮುಗುಳ ವನಮಾಲೆಗಳುಮಂ: ಜಗನ್ನಾವಿ, ೬. ೧೬ ವ) 


ದಂಡೆಗೊಡು - ವೀರಮಂಡಿಯಲ್ಲಿ ಕುಳಿತುಕೊ (ಭಟಾಗ್ರಣಿ 
ಪರಿದು ದಂಡೆಗೊಂಡಡ್ಡಣದಿಂದಂ ಚಂಡಶಾಸನಂ 
ಕೈಕೊಂಡಂ: ಅನಂತಪು, ೧೧. ೮೪) 

ದಂಡೆಗೊಳ್‌ - ದಾಳಿಮಾಡು (ದಂಡೆಗೊಳುತ್ತದಂ ಹೊಳೆದು 


ಚಿಮ್ಮಿದಂ ಈಶ್ವರನಲ್ಲಿ: ಶಬರಶಂ, ೪. ೫೯) 


ಮುಖ್ಯಂಬೆತ್ತ 


ಕೊಳದೊಳ್ಳು 


೫೨೦ 


ದಂಡೆದೊಂಡಿಲ್‌ - ಕುಚ್ಚಿನ ಹಾಗಿರುವ ಒಂದು ಆಭರಣ 
(ಪೀನಪಯೋಧರೆಯರ್‌ ಶೈಳತನೂಜೆಗೆ ವರರತ್ನದ 
ದಂಡದೊಂಡಿಲಂ ಸೈತಿಟ್ಟರ್‌: ಗಿರಿಜಾಕ ೧೦. ೪೪) 

ದಂಡೋಕ್ತಿ - ದಂಡನೆಯ ಮಾತು (ಸಾಮಾಭಾಸದಿಂ 
ದಂಡೋಕ್ತಿಯನೆ ನುಡಿಯಲೊಡಂ: ಚಂದ್ರಪ್ರಪು, ೬. ೨೨ 
ವ) 

ದಂಡೋಪನತ - ಸಾಷ್ಟಾಂಗ ನಮಸ್ಕಾರ ಮಾಡಿದವನು 
(ಅನೇಕ ತುರಗಮಣಿಪ್ರತತಿಗಳ೦ ಮುಂದಿಟ್ಟು ಅವನತರಾದರ್‌ 
ಚಕ್ರಿಗಳ್ಳಿ ದಂಡೋಪನತರ್‌: ಆದಿಷು, ೧೨. ೬೫) 

ದಂಡೋಪ ನತ್ಯ - ಶರಣಾಗುವಿಕೆ (ಸೆಣಸಲ್‌ ಮಾರ್ಮಲೆಯಲ್‌ 
ಬೆಸಕ್ಕೆ ದಿ ಯಲ್‌ ದಂಡೋಪನತ್ಯಕ್ಕೆ ಟೆಂಠಣಿಸಲ್‌; 
ಶಾಂತಿಪು, ೯. ೧೮೫) 

ದಂತ - ಹಲ್ಲು (ಶಾಂತಿಯನಾಂತು ದಂತವೆಯ್ದಿದುದು 
ಅತಿಕಾಂತಿಯಂ: ಪುಷ್ಪದಂಪು, ೧. ೩೨); ಆನೆಯ ಕೋರೆ 
(ನಿನ್ನ ಕೀರ್ತಿಮುಖಂ ಕೀರ್ತಿಮುಖಂಬೊಲೇಂ ಎಸೆದುದೋ 
ದಿಗ್ಬಂತಿ ದಂತಂಗಳೊಳ್‌: ಪಂಪಭಾ, ೬. ೬೬) 

ದಂತಚಯ - ಹಲ್ಲು ಸಾಲು (ಕರದ್ವಯಪಲ್ಲವ೦ ಅಂಕದೊಳ್‌ 
ಮರಲ್ಲಿರೆ ತನು ನಿಷ್ಠಂಪಮಿರೆ ದಂತಚಯ ಸಮನಾಗಿ 
ತನ್ನೊಳೊಂದಿರೆ: ಆದಿಷು, ೧೦. ೧೪) 


ದಂತಚ್ಛದ - ತುಟಿ (ವಿಲೋಚನಯುಗಂ ಪಂಕೇಜಪತ್ರಪ್ರಭಂ 
ರದನಂ ವಜjಸಮಂ ಪ್ರವಾಳಸದೃಶಂ ದಮತಚ್ಛದಂ: 
ರಾಜಶೇವಿ, ೩. ೬) 

ದಂತಪಂಜ್ಕೆ - ಹಲ್ಲುಗಳ ಸಾಲು (ರಸದಾಡಿಮದ ಬಿತ್ತುಮಂ 


ಪೊಸಮುತ್ತುಮಂ೦ ಮುಳ್ಕುಳಿಸಿದಂತಪ್ಪ .. .. 
ಪಂಪಭಾ, ೨. ೩೯ ವ) 
ದಂತಪತ್ರ - ಕಿವಿಗೆ ಹಾಕಿಕೊಳ್ಳುವ ಓಲೆ (ಪೂರ್ವದಿಕ್ಕಾಂತೆಯ 
ಲೀಲಾ ದಂತಪತ್ರಂ .. . ನಭೋಲಕ್ಷುಯ ಲಾವಣ್ಯಹ್ರದಂ 
ಬಂದುದಯಿಸಿತು .. . ಚಂದಬಿಂಬಂ: ಕಾದಂಬ, ೮. ೭೦) 
ದಂತಪ್ರಭೆ - ದಂತಕಾಂತಿ (ಆ ಕುವರನ ದಂತಪ್ರಭೆಯೆಂಬ 
ಶೀತಕರನುದಯಂ ಅಘಧ್ವಾಂತೌಘ ಮಧುಪ ಮಾಲಿಕೆಯಂ 
ತೊಲಗಿಸೆ: ಯಶೋಧಚ, ೧. ೬೭) 
ದಂತಶಲ್ಕ - ದಂತದ ಚೆಕ್ಕೆ (ನಭಂ 
ದಂತಶಲ್ಯವೆಂಟುಂ ದೆಸೆಗುಳ್ಳದಂತೆಸೆಯೆ 
ತಾಗಿದುವಂದೆರಡುಂ ಚತುರ್ಬಲಂ: ಪಂಪರಾ, ೪. ೬೦) 
ದಂತಾಂತರ - ದವಡೆ (ಎನ್ನೊಡವುಟ್ಟಿದರುಂ ತಂದೆಯುಂ 
ಅಡಗಿರ್ದರ್‌ ಖಳಕೃತಾಂತ ದಂತಾಂತರಮಂ: ಆದಿಷು, ೩. 
೩೪) 
ದಂತಾಗ್ರ -.. ಆನೆಯ ದಂತದ ತದಿ (ದರಿಯಂ 
ದಂತಾಗ್ರದಿಂದೀಡಿಜೆದು ಕೆಡಪುತುಂ: ಗಿರಿಜಾಕ, ೧. ೧೧೨) 
ದಂತಾವರಣ - ತುಟಿ (ಆರಯಿ 
ಪ್ರವಾಳರುಚಿರಚ್ಛಾಯಾರುಣಾಕ್ಷೇಪಿ ಸ 
ಸುರೂಪಾಶ್ಚರ್ಯಮಾ ಕನ್ನೆಯಾ: ಸುಕುಮಾಚ, ೫. ೫೩) 
ದಂತಾವಳ - ಆನೆ (ಮೂಡಿತ್ತು ಅವಗಾಹಮಿರ್ದು ಕೊಳದಿಂ 
ಕಾಯ್ದೊಂದು ದಂತಾವಳಂ: ನೇಮಿನಾಪು, ೫. ೧೧೨) 
ದಂತಾಹತಿ - ಆನೆಯ ದಂತದ ಹೊಡೆತ (ದಂತಾಹತಿವಿದಳಿತ 
ಗೋಶೀರ್ಷಸಾರದ್ರವಾಮೋದದಿನೆತ್ತಂ ಗಂಧವಾಹಂ 
ಮಗಮಗಸೆ: ಆದಿಪು, ೧೩. ೬೮) 


ದಂತಪಂಜ್ಞೆ,; 


ಮದದಾನೆಯ 


ದಂತಾವರಣ೦ 


ದಂತಿ - ಆನೆ (ಶಲ್ಕನಂ ಅಂದು ಅಶಲ್ಕನಂ ಬಗೆವವೊಲ್‌ 
ಏಳಿದಂಬಗೆದು ದಂತಿಯಂ ಆಗಡೆ ತೋಣಿಕೊಟ್ಟು ತೊಟ್ಟಗೆ 
ರಥಮಂ ಪಡಲ್ವಡಿಸಿ ಪೂಲ್ಗ್‌ಂ ಅರಾತಿಯಂ 
ಅಸ್ತಕೋಟಯಿಂ: ಪಂಪಭಾ ಪರಿಷತ್ತು ೧೦. ೧೧೧); 

ದಂತಿಘಟೆ - ಆನೆಯ ಸೈನ್ಯ (ದಂತಿಘಟೆ ದಂತಿಘಟೆಯೊಳಾಂತು 
ಮೊಗಮಿಕ್ಕೆಯುಂ: ಪಂಪರಾ, ೧೩. ೭೬ ವ) 

ದಂತಿನಿ - ಹೆಣ್ಣಾನೆ (ದಂತಿನಿ ಮೊಲೆಯೂಡೆ ನಿಂದು 
ನಿಜಪೋತಮಂ: ಶಾಂತಿಪು, ೨. ೧೦೫) 

ದಂತಿಪ - ಆನೆಯನ್ನು ಕಾಯುವವನು, ಮಾವತಿಗ (ಅಂತೆಸೆಯೆ 
ಪಾಡುತಿರೆ ತತ್‌ ದಂತಿಪ೦ ಅತಿ ನೂತ್ನ ಗೀತ ಪತನ 
ವಿಕಳಸ್ವಾಂತೆಗೆ ನೋಡುವ ಕೂಡುವ ಚಿಂತೆ ಕಡಲ್ವರಿದುದು: 
ಯಶೋಧಚ, ೨. ೩೨) 

ದಂತುರ - ಹರಡಿರುವ (ಸೂಕ್ಷ್ಮಮಾದ ತುಪ್ಲುಟ ತತಿಯಿಂ 
ದಂತುರಮಾದ ಎನ್ನಂಗಮಂ ಅಂತರಿಸದೆ ಕರದಿನೆಟವಿದಂ: 
ಕಾದಂಸಂ, ೮. ೨೪) 

ದಂತುರಿತ - ವ್ಯಾಪಿಸಿದ (ಬಹುಳಕಾಂತಿ ದಂತುರಿತ ಚ೦ದ್ರಕಾಂತ 
ಕಲಶ೦ಗಳಿಂ: ಪಂಪರಾ, ೧೨. ೨ ವ) 

ದಂದಶೂಕ - ಹಾವು (ಕುಪಿತ ಅನೇಕಪ ದಂದಶೂಕ 
ದವದೈತ್ಕಾರಾತಿಚೋರಾಂಧಕಾರಪತದ್ದಜವಿಷಾಭಿಚಾರಿಕಜರಾತ 
೦ಕಾದಿಭೆದಂಗಳ: ಆದಿಪು, ೧೬. ೯) 


ದಂದಶೂಕಪತಾಕ — ಸರ್ಪಧ್ದಜ, ದುರ್ಯೋಧನ 
(ದಂದಶೂಕಪತಾಕನ ಗೆಲ್ಲದ ಮುಳಿಸಿನಂದಮನಣಿದು 
ಸಂಜಯನೆಂದಂ: ಗದಾಯು, ೫. ೩೭ ವ) 

ದಂದಶೂಕಪತಿ — ಆದಿಶೇಷ (ಭಾಳವಿಲೋಚನಂ 
ದಂದಶೂಕಪತಿಹಾರಮಂದಾರಸ್ಕೇರಮುಖಂ: ರಾಜಶೇವಿ, 
೧೪. ೮೬) 

ದಂದಶೂಕಪ್ರಮಾಥಿ - ಹಾವುಗಳ ಮರ್ದಕ, ಗರುಡ 
(ದಂದಶೂಕಪ್ರಮಾಧಿಯಂ ಯಥೋಚಿತ 
ಸ್ಲಿಗ್ಗಮಧುರಾಳಾಪದಿಂ ಸಂಭಾಷಿಸಿ ದೇವಕೀನಂದನಂ: 
ಜಗನ್ನಾವಿ, ೮. ೮೦ ವ) 

ದಂದಹ್ಯಮಾನಮಾನಸ - ದುಃಖದಿಂದ ಬೇಯುವ 
ಮನಸ್ಸುಳ್ಳವನು (ಮಾನಸರ್‌ ಅಸಹ್ಯ. ಶೋಕಾನಲ 


ದಂದಹ್ಯಮಾನಮಾನಸರಾಗೆ: ಪಂಪರಾ, ೧. ೮೧ ವ) 

ದಂದುಗ - ವ್ಯಥೆ (ಪಲವುಂ ಶೀಲಂಗಳಂ ತಾಳ್ವಿದಂದುಗವೆಂದುಂ 
ತಮಗಾಗದಂತೆಸಗುವರ್‌ ಸರ್ವೋತ್ತಮರ್‌ ಸರ್ವಸಾಧುಗಳ್‌: 
ಆದಿಪು, ೧. ೫); ಗೊಡವೆ (ಮುನ್ನಾ ವಿಧಾತ್ರಂ 
ಕುಡಲಿರ್ದಂ ಕನ್ನೆಯಂ ಪೇಟ್‌ ನಿನಗಮೆನಗಮೇಂ 
ದಂದುಗಂ ವಜ್ರಬಾಹೂ: ಆದಿಷು, ೪. ೨೭), ಕಾರ್ಯ 
(ಅತ್ತಲಿತ್ತಲೆಡೆಯಾಡುವ ದಂದುಗದಾಗಳೇ೦ 
ಪೊದಳ್ಳೆಸೆದುದೊ ಚಾರುದೇವಗಣಿಕಾ ಮಣಿನೂಪುರ 
ಮಂಜುಶಿ೦ಜಿತಂ: ಆದಿಪು, ೭. ೨೨) 

ದಂಪತಿ - ಗಂಡಹೆಂಡಿರು (ಮನ್ಮಥಕ್ರೀಡೆಗೆ ನೋಡೆ ನಾಡೆ 
ಗುಜೆಯಪುವು ದಂಪತಿ ಭೋಗಭೂಮಿಯೊಳ್‌: ಆದಿಪು, ೫. 
೪೧ 

ದಂಭೋಳಿ - ಸಿಡಿಲು (ಅಭ್ರರವಂ ಜ್ಯಾರವಂ ಎಯ್ದೆ ಸಂಚಳಿಪ 
ಮಿಂಚು ಉಗ್ರಾಸಿ ದಂಭೋಳಿ: ಪಾರ್ಶ್ವನಾಪು, ೮. ೧೬); 
ವಜ್ರಾಯುಧ (ಊರ್ಮಿಮಾಲಾಜ್ಕಂಭ ದಂಭೋಳಿ 
ಹಸ್ತಾಹತಚಕಿತಗತ ಕ್ಲ್ಯಾದ್ರ ವಿಸ್ತಾರ: ರಾಜಶೇವಿ, ೧. ೯೦) 


೫೨೧ 


ದಂಭೋಳಿಹಸ್ತ - ದಂಭೋಳಿಯನ್ನು ಹಿಡಿದವನು, ಇಂದ್ರ 
(ಜೃಂಭತ್‌ ದಂಭೋಳಿಹಸ್ತಾಹತ ಚಕಿತಗತ 
ಕ್ಲ್ಯಾಧವಿಸ್ಟಾರವಿದ್ಭುತ್ತಂಭಿನ್ನಂ: ರಾಜಶೇವಿ, ೧. ೯೦) 

ದಂಶ - ನೊಣ, ಚಿಗಟ (ತರಕ್ಷು ದಂಶಶತಸಂವೃತಮಿರ್ದುದು 
ಅದೊಂದು ತಾಣದೊಳ್‌: ರಾಜಶೇವಿ, ೫. ೯೨) 

ದಂಶ - ಕಚ್ಚುವುದು (ಅಸಿತಾಹಿದಂಶಮಾದುದು ದಿಟವೆಂದು 
ತಲ್ಲಣದಿಂ  ಆಗಳೆ ಭೋಂಕನೆ ಮೂರ್ಛೆವೋಪುದುಂ: 
ಕಾದಂಸಂ, ೪. ೭೯) 

ದಂಪ್ರ್ರ ದ ಕೋರೆ ಹಲ್ಲು (ಅಂತು ಅಜಾತಶತ್ರು 
ಶತ್ರುಪಕ್ಷಕ್ಷಯಕರಕರವಾಳದಂಷ್ಟಾಭೀಳ ಭುಜಂಗಮೂರ್ತಿ 

ಅಪ್ಪ ಅರಿಕೇಸರಿಯ ತೋಳ್ಸಲದೊಳ್‌: ಪಂಪಭಾ, ೪. ೧೦ 

ವ) 

ದಂಷ್ಟಾಂಕುರ - ಮೊಳೆಯುತ್ತಿರುವ ಕೋರೆ (ಸಿತದ೦ಷ್ಟಾಂಕುರಂ 
ಪಾಶಿಹಾರೋರುಮಯೂಖಂ ಬೆಳ್ಳಿಂಗಳೆತ್ತಂ: 
ರಾಜಶೇವಿ, ೧೩. ೪೨) 

ದಂಸ - ದಂಶ (ದೇವತೆ ಮುಳಿದು ಪೊಅಸುಗಳಣ ಇವಿರಿಯವು 
ದಂಸ ಮಸಕಂಗಳಂ ವಿಗುರ್ವಿಸೆ ಮೆಯ್ಯಲ್ಲಮನಿರುಳ್‌ ನಾಲ್ಕು 
ಜಾವಮುಂ ತಿನೆ: ವಡ್ಡಾರಾ, ಪು ೧೩೪, ಸಾ ೧೮) 

ದಕ್ಕಣ - ಸಾಹಸ, ಛಲ (ಸಮಕಟ್ಟಿಕೊಂಡು ಸಾಧಿಸುವ ದಕ್ಕಣಂ 
ಸರಿಗೆವಾಳಮೆನಿಪ್ಪ ನೆಗರ್ತೆ ಕೂಡೆ ಮಾಡಿಸಿದಂ ಅದೊಂದು 
ನಂದನಮಂ: ವರ್ಧಮಾಪು, ೨. ೧೩) 

ದಕ್ಕಾಲಿ - ನೋಡಲಾರದ ಕಣ್ಣು (ವಿಪ್ರಳಾಪಂಗೆಯ್ಯುತ್ತಂ 
ಮುಂದೆಲ್ಲಮಿರ್ದು ಕಣ್ಣಳ್‌ ದಕ್ಕಾಲಿಬಿರ್ದು: ಹರಿವಂಶ, ೧೪. 
ಕವ) 

ದಕ್ಕು - ದಸಿ, ಮುಳ್ಳಿನಂಥ ಕತ್ತಿ (ಪುಸಿ ನಸುವಂಚನೆ ನೋರ್ಪು 
ಅಸಿದು ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ ಕೆಯ್‌ ಕುಸುರಿ 
ನುಸುಳೆಂಬ ಕೇಣದ ಕುಸುರಿಯ೦ ಅಜೆದು ಇಣಿದು 
ಮೆಖ್‌ದು ಉಣಿದೆ ಅರೆಬರ್‌: ಪಂಪಭಾ, ೧೦. ೮೧) 

ದಕ್ಕುಂದಲೆ - ಶೂಲದ ಮೇಲಣ ತಲೆ (ಅಲ್ಲಿ ಗುಡಿಗಟ್ಟದ 
ಸೀರೆಯಂತೆ ದಕ್ಕುಂದಲೆಗೆ ವ೦ದರು೦ ಮೆಚ್ಚುಕಯ್ವರಂತೆ 
ತೂಗುವ ತೂಗುಂದಲೆಗಳುಮಂನಜಸಿ ಕಾಣದೆ: ಹರಿವಂಶ, 
೨. ೧೧ ವ) 

ದಕ್ಕುಂದಲೆವರಿ - ಗರ್ವದಿಂದ ಮುಂದೆ ನುಗ್ಗು (ಉರ್ಕಿಂ೦ ಸೊಕ್ಕಿ 
ದಕ್ಕುಂದಲೆವರಿದಪ್ಪರ್‌ ಕರಂ ನಂದಿದಪ್ಪರ್‌: ಅನಂತಪು, ೧೩. 
೧೬) 

ದಕ್ಷ - ಸಮರ್ಥ (ಶ್ರೀರಮಣೀ ರಮಣಾಂಗರಿನಾರೀ 
ವೈಧವ್ಯದಿವ್ಯದೀಕ್ಷಾದಕ್ಷಂಗಾರೆಣೆ: ಪಂಪರಾ, ೭. ೧) 

ದಕ್ಷತೆ - ಸಾಮರ್ಥ್ಯ (ಪ್ರವಚನ ಪರಿಪಠನಕ್ಷಮತೆ ವಾಣಿಯಂ 


ತೀರ್ಥಯಾನ ದಕ್ಷತೆ ಪದಮಂ ಕಿವಿಯಂ ಜಿನವರ 
ಚರಿತಶ್ರವಣಪಟುತೆ ಪಿಂಗದನ್ನಂ ಆರ್ಜಿಪೆನಜನಂ: 
ಚಂದ್ರಪ್ರಷು, ೪. ೧೭) 

ದಕ್ಷಾಧ್ದರದ್ದಂಸಕ - ದಕ್ಷನ ಯಜ್ಞವನ್ನು ಹಾಳುಮಾಡಿದವನು, 
ಶಿವ (ಇದು ಕೈಲಾಸಂ ಭವಾನೀಧವನ ನೆಲೆ 
ಮನೋಜಾತನಂ ಬೂದಿಮಾಡಿತ್ತಿದಳೊಳ್‌ 


ದಕ್ಷಾದ್ದರದ್ದಂಸಕನ ನೊಸಲ ಕಣ್‌: ಪಂಪಭಾ, ೭. ೭೪) 

ದಕ್ಷಿಣ - ಬಲಗಡೆ (ಉನ್ನಮಿತ ದಕ್ಷಿಣಚರಣನು೦ ಅತಿಸ್ಪಷ್ಟ 
ವರ್ಣಸಂಸ್ಥಾರಮಪ್ಪ ಕೃತಜಯಶಬ್ಧನು೦ ಆಗಿ: ಕಾದಂಸಂ, 
೧. ೨೦ ವ) 


ದಕ್ಷಿಣದಿಕ್ಬಾಲ - ದಕ್ಷಿಣದ ಅಧಿಪತಿ, ಯಮ (ಅನ್ಯದುರ್ಧರ 
ನಿಜಧನುರ್ದಂಡಮಂ ತದ್ದ್ಯಜಿನಿಗೆ ಕೋಪಕುಟಿಲ 
ದಕ್ಷಿಣದಿಕ್ಷಾಲ ಭುಕುಟೀವಿಭ್ರಮಮಂ ಮಾಡಲ್ಲಡದೆಯುಂ: 


ಆದಿಷು, ೧೪. ೧೦೩ ವ) 

ದಕ್ಷಿಣವರ್ತನ - ಬಲಕ್ಕೆ ತಿರುಗುವುದು (ದಕ್ಷಿಣವರ್ತನದಿಂದೆ 
ಪಜ್ಜಳಿಸುತಿರ್ದುದು ವಹ್ನಿಸಮಸ್ತಂ: ಚಂದ್ರಪ್ರಪು, ೩. ೯೪) 

ದಕ್ಷಿಣವಿಷಾಣ - ಬಲಭಾಗದ ದಂತ (ನಿಜಭುಜವಿಜಯಲಕ್ಷ್ಮೀ 
ಪರಿರಂಭಣಪ್ರಕಟನದಕ್ಷದಕ್ಷಿಣವಿಷಾಣವಿನ್ಯಸ್ತಹಸ್ತನುಂ: ಆದಿಷು, 
೧೪. ೯೦ ವ) 

ದಕ್ಷಿಣಹಸ್ತ - ಬಲಗೈ (ಅಂತಕಾರಾದಿ ಹಕಾರಾ೦ತ ಸ್ವರವ್ಯಂಜನ 
ಭೇದಭಿನ್ನ ಶುದ್ಧಾಕ್ಷರಂಗಳುಮಂ ಆಯೋಗವಾಹಕ 
ಚತುಷ್ಕಮುಮಂ ಸಂಯೋಗಾಕ್ಷರಂಗಳುಮಂ ಬ್ರಹ್ಮಿಗೆ 
ದಕ್ಷಿಣಹಸ್ತದೊಳ್‌ ಉಪದೇಶಂಗೆಯ್ದು: ಆದಿಷು, ೮. ೫೯ ವ) 

ದಕ್ಷಿಣಾಕಾಲ - ದಾನ ಕೊಡುವ ವೇಳೆ (ಮೂವತ್ತೆರಡು 
ದಿವಸದೊಳ್‌ ಕ್ರತುವ೦ ನಿರ್ವರ್ತಿಸಿ ಮಹಾದಾನಂಗೆಯ್ದು 
ದಕ್ಷಿಣಾಕಾಲದೊಳ್‌: ಪಂಪಭಾ, ೬. ೩೮ ವ) 

ದಕ್ಷಿಣಾಕ್ಷಿಸ್ತಂದ - ಬಲಗಣ್ಣ ಅದುರುವಿಕೆ (ಅರಿಮಕುಟರತ್ನಮ೦ 
ನಿಜಚರಣಕ್ಕರ್ಫ್ಯಪ್ರದೀಪಮಾಗಿರ್ಪುದನಾ ಭರತೇಶ್ವರಂಗೆ 
ಸೂಚಿಸಿದತ್ತು ದಕ್ಷಿಣಾಕ್ತಿಸಂದಂ: ಆದಿಪು, ೧೧. ೧೨) 

ದಕ್ಷಿಣಾಕ್ಷಿಸ್ತಂದನ - ಬಲಗಣ್ಣ ಅದುರುವಿಕೆ (ಅಂತು 
ದಕ್ಷಿಣಾಕ್ಷಿಸ್ತಂದನದೊಳಂ ಸೂಚಿಸುವ ಶುಭಸೂಚನೆಯೊಳಂ 
ನಾರಾಯಣಂ ಉದಾತ್ತನಾರಾಯಣನ ಬರವನಣೆದು: 
ಪಂಪಭಾ, ೩. ೩೩ ವ) 

ದಕ್ಷಿಣಾಗ್ನಿ - ಅಗ್ನಿತ್ರಯದಲ್ಲಿ ಒಂದು (ತೀರ್ಥಕರಗಣಧರಾನಗಾರ 
ಕೇವಳಿಗಳ್‌ ಪರಿನಿರ್ವಾಣಕ್ಷೇತ್ರದೊಳ್‌ ಶರೀರಸಂಸ್ಕಾರಾದಿ 
ಗಾರ್ಹಪತ್ಯ ದಕ್ಷಿಣಾಗ್ನಿ ಆಹವನೀಯಮೆಂಬ ಪೆಸರಂ 
ಪಡದಂ: ಆದಿಪು, ೧೫. ೧೬ ವ) 


ದಕ್ಷಿಣಾಪಥ - ವಿಂಧ್ಯಪರ್ವತದ ದಕ್ಷಿಣಕ್ಕಿರುವ ಭೂಭಾಗ 
(ದಕ್ಷಿಣಾಪಥದಿನೊರ್ವಳ್‌ ಕನ್ನೆ ಚಂಡಾಲೆ 
ದರ್ಶನತಾತ್ಚರ್ಯದೆ ರಾಜಕೀರಸಹಿತಂ ಬ೦ಂದಿರ್ದಪಳ್‌ 


ಬಾಗಿಲೊಳ್‌: ಕಾದಂಬ, ೧. ೨೨) 

ದಕ್ಷಿಣಾಭಿಮುಖ — ದಕ್ಷಿಣಕ್ಕೆ ಎದುರಾದ (ದಕ್ಷಿಣಾಭಿಮುಖನಾಗಿ 
ನಿತ್ಯಪ್ರಯಾಣ೦ಗಳಿ೦ ಬಂದು: ಆದಿಷು, ೧೩. ೭೭ ವ) 

ದಕ್ಷಿಣಾವರ್ತ - ಬಲಭಾಗವಾಗಿ ಸುತ್ತು ಪದಕ್ಷಿಣೆ 
(ಹೋಮಾನಳನ೦ ಮದುವಕ್ಕಳ್‌ ಮಿಸುಪ ಲಾಜೆಯಿಂ 
ಪೂಜಿಸಿದರ್‌: ಜಗನ್ನಾವಿ, ೧೦. ೧೩೩) 

ದಕ್ಷಿಣಾವೃತ್ತ - ಸಂಗೀತದಲ್ಲಿ ಗೀತ ಹಾಗೂ ವಾದ್ಯಗಳ ಪ್ರಾಧಾನ್ಯ 
(ರಂಜಿಸುವಿನೆಗಂ ಎಸೆಗುಂ ದಕ್ಷಿಣಾವೃತ್ತ 
ವೃತ್ತತಿತಯಾಂತರ್ವರ್ಶಿ ತಾನೆಂಬಿನಂ: ಅಜಿತಪು, ೫. ೫೨) 

ದಕ್ಷಿಣಾಶಾಲೆ - ಬಲಗಡೆಯ ಹಜಾರ (ಯಜ್ಞದ್ರವ್ಯಂಗಳೆಲ್ಲಮಂ 
ನೆರಪಿ ಮಹಾವಿಭವದೊಳ್‌ ಶಮೀಪಾರ್ಶ್ವತಳ 
ದಕ್ಷಿಣಾಶಾಲೆಯೊಳ್‌ ಹಿರಣ್ಯದಾನಂ ಮಾಡಿ: ಪಂಪಭಾ, ೬. 
೩೩ ವ) 

ದಕ್ಷಿಣೇಂದ್ರ - [ಜೈನ] ಆರು ಮಂದಿ ದಕ್ಷಿಣೇಂದರು: ಸೌಧರ್ಮ, 


ಸನತ್ಕುಮಾರ, ಬ್ರಹ್ಮ ಶುಕ, ಅನತ, ಅರಣ್ಯ 
(ಬ್ರಹ್ಮಲೋಕನಿಳಯರಪ್ಪ ಲೋಕಾಂತಿಕರು೦ ದಕ್ಷಿಣೇಂದರುಂ 
ಭವವಲ್ಲೀದಳಫಲಮೂಲವಿಷಯಮುಂ ಪಣೆದು: 


ಶಾಂತಿಷು, ೧೨. ೪೩ ವ ಮತ್ತು ೧೨. ೪೪) 


೫೨೨ 


ದಕ್ಷಿಣೋಪಾಂತ — [ದಕ್ಷಿಣಿ*ಉಪಾಂತ] ಬಲಮಗ್ಗುಲು 
(ಗಾಂಗೇಯನ ದಕ್ಷಿಣೋಪಾಂತದೊಳ್‌ ಕರ್ಗನೆ ಕನಿತ 
ಸಮದಗಜಘಟಾಟೋಪದ ನಡುವೆ: ಪಂಪಭಾ, ೧೦. ೫೫ 


ವ) 

ದಗುಂತಿ ದ ಆಧಿಕ್ಯ (ದಿಶಾಕಾಂತೆಯ ಬೆಳ್ಳಸದನದ 
ದಗುಂತಿಯನೇ೦ ತನಗೆ ನಾಡೆಯು೦ ಮಾಡಿದುದೋ: 
ಆದಿಷು, ೧೧. ೯) 


ದಗ - ಸುಟ್ಟ (ವಿದುರಂ ಧೃತರಾಷ್ಟನ ಬೆಸದೊಳ್‌ 
ವಾರಣಾವತಕ್ಕೆ ಪೋಗಿ ತದರ್ಧ ದಗ್ಗ ಕಳೇವರಂಗಳ೦ 
ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ ಮಗುಲ್‌ 
ವಂದಂ: ಪಂಪಭಾ, ೩. ೮ ವ) 

ದಟ್ಟಡಿ - ಮಕ್ಕಳಿಡುವ ತಪ್ಪು ಹೆಜ್ಜೆ (ಕಂದಂ ನಿಂದು ಬೆರಲ್ಪಿಡಿದು 
ಅದೆಂದೋ ದಟ್ಟಡಿಯಿಡುವಂ: ಪುಷ್ಪದಂಪು, ೩. ೯೬) 

ದಟ್ಟಿ - ಸಮರ್ಥ (ಬನಗಳೊಳ್‌ ತಾಣ೦ದರಮಾಗಿರ್ಪ 
ಅಲರ್ವಕ್ಕಿ ಕನ್ನಡವಕ್ಕಿ ಪೊಣರ್ವಕ್ಕಿ ಮೊದಲಾದ 
ಕೂರಾಳ್ಗಳುಂ: ಕಬ್ಬಿಗಕಾ, ೧೫೩ ವ) 

ದಡಿ - ಕೋಲು (ದಡಿಯಂ ಹಿಡಿದಬ್ಬರಿಸುತ್ತುಮಿರ್ಪ 
ಕೆಡೆಯುತ್ತುಮಿರ್ಪ .. . ತತ್ಪುರೀಜನದ ಪೊದಳ್ಳ 
ಮಲ್ಲಣಿ: ಆಚವರ್ಧ, ೩. ೫) 

ದಡಿಗ — ದೊಣ್ಣೆಯನ್ನು ಹಿಡಿದವನು, ಪರಾಕ್ರಮಿ 
(ಅಡ್ಡಾಯುಧಮನೀಡಾಡಿ ದಡಿಯಂ ಕೊಂಡು ಪರಿವ 
ದಡಿಗರುಮಂ: ಲೀಲಾವತಿ, ೫. ೧೧೪ ವ); ದಾಂಡಿಗ 
(ದಡಿಗ್‌ ಮಂತ್ರಿಸಿ ಕಟ್ಟಿದರ್‌ ಕಲಿಯ  ಕೈಯ್ಯಂ 
ಬಾಯುಮಂ: ನೇಮಿನಾಪು, ೩. ೮೦) 

ದಡಿಗವೆಣ - ಭಾರಿ ಗಾತ್ರದ ಹೆಣ (ಕಾಲಿಡಲೆಡೆವಡೆಯದೆ 
ಕುರುಪತಿ ದಡಿಗವೆಣಂಗಳನೆ ಮೆಟ್ಟಿ ನಡೆಯುತ್ತಿರ್ದಂ: 
ಗದಾಯು, ೪. ೧೪) 

ದಡ್ಡಕ್ಕರ - ಒತ್ತಕ್ಷರ, ದ್ವಿತ್ವ (ದಡ್ಡಕ್ಕರದ ಇಟಕ್ಕೆ ಪ್ರತಿಯಾಗಿ 
ರೇಫೆವೆರಸಿದ ದಡ್ಡಕ್ಕರಮ೦ ಪ್ರಾಸಕ್ಕೆ ಪಿರಿಯರ್‌ ಪೇಟ್ಬ್‌ 
ಪ್ರಯೋಗಮೊಳವು: ಶಬ್ದಮದ, ೩೪ ವೃತ್ತಿ 

ದಡ್ಡಸ - ಡೊಂಬರ ಡೊಳ್ಳು (ದಡ್ಡಸಮೆಂದು ಡೊಂಬ 
ಶಬ್ದಮದ, ಪ್ರಸಾ ೧೧೪) 

ದಡ್ಡಿ - ತೆರೆ, ತಡಿಕೆ (ದುಂಬಿಯ ಬಂಬಲಿಂ ಲತೆಗಳುಂ ಕರಿಯ 
ದಡ್ಡಿಯಂ ಕವಿದಂತೆಯುಂ ಆಗೆ: ಕಾದಂಬ, ೭. ೨೩ ವ); 
ಬಲೆ (ಕಣ್ಣೆ ಇಂಬಾದ ಪೆಣ್ಗಾಡಿ ದಡ್ಡಿಗಳಂ ಸಾರ್ದಿರೆ ನೆಟ್ಟು 
ಕಟ್ಟಿ ಕಜ”ದತ್ತು ಆಸಾರಮೀಧಾತ್ರಿಯೊಳ್‌: ಉದ್ಭಟಕಾ, ೯. 
೧೪೫) 


ದಡ್ಡು - ಒರಟು, ಜಡ್ಡುಗಟ್ಟಿರುವ (ಪಲ್ಲಣದೊತ್ತಿನಿಂದೊಗೆದ 
ದಡ್ಡುಗಳುಮಂ . ೬ ಎಂತು ಸೈರಿಸಿದೆ: ಕಾದಂಸಂ, ೮. ೨೪ 
ವ) 

ದಣಿಬ - ವಸ್ತ, ನಡೆಮಡಿ (ಮುದದಿ೦ ನಡೆತಂದರ್‌ ಪಾಸಿದ 


ದಣಿಬದ ಮೇಲೆ ಜಗಲಿಗಾ ದಮಪತಿಗಳ್‌: ತ್ರಿಷಪ್ಟಿಪು, ೧೮. 

೬೨) 
ದಣುವಟ್ಟಿ - ಕುಸ್ತಿಯ ಒಂದು ವರಸೆ (ಡೊಕ್ಕರಂ ಚಡಿಕೆ ತುಳಾಡಿ 
ಪೊಟ್ಟಮುಡುಹ೦  ಮುಹಡಂ ದಣುವಟ್ಟಿ ಪಟ್ಟಿಸಂ: 
ಅನಂತಪು, ೨. ೨೭) 

- ಕೊಟ್ಟ (ತಂದೆಗವನತನಾದಂ ಆಗಿ ದೌವಾರಿಕದ್ದ 
ಕನವಿಷ್ಠರಮನಗಲೆ ನೂಂಕಿ: ಪುಷ್ಪದಂಪು, ೪. ೭೧ ವ) 


ದತ್ತ 


ದತ್ತಕನಿಷ್ಟಿಕ - [ಎಣಿಕೆಯಲ್ಲಿ] ಮೊದಲನೆಯವನು 
(ಸುಕವಿಜನಗಣನೆಯೊಳ್‌ ದತ್ತನಿಷ್ಠಿಕನಾಗೆ ಕಾಳಿದಾಸಂ 
ಮೊದಲೆಂದು ಕರಂ ಬಣ್ಣಿಪರ್‌: ಜಗನ್ನಾವಿ, ೧. ೯) 

ದತ್ತಕರ್ಣ - ಕಿವಿಗೊಟ್ಟವನು, ಕೇಳುತ್ತಿರುವವನು (ಪುರೋಹಿತ 
ಉಚ್ಚಾರ್ಯಮಾಣ ಪುಣ್ಯಾಶೀರ್ವಚನನಿರ್ಫೋಷದತ್ತಕರ್ಣನುಂ 
ಆಗಿರ್ದಾಗಳ್‌: ಆದಿಪು, ೧೧. ೧೦ ವ) 

ದತ್ತಾವಧಾನ - ಗಮನ ಹರಿಸುವುದು (ಎಂತು ಬೆಸಗೊಂಡೆ 
ಬೆಸಗೊಂಡಂತಿರೆ ದತ್ತಾವಧಾನನಾಗು: ಯಶೋಧಚ, ೧. 
೭೦) 

ದತ್ತಿ - ದಾನ (ಸಮನೆನಿಪನೊಡನೆ ಕೊಳ್ಳೊಡೆ ಸಮನಿಸೆ 
ಭೂಚರರ್‌ ಖೇಚರರೊಳ್‌ ಸಮನಲ್ಲರ್‌ ಸುತಮೋಹದಿಂ 
ಎಮಗಮಶ್ರೇಯಮಾದೊಡಂ ಕರಣೀಯಂ: ಪಂಪರಾ, ೪. 
೧೦೧) 

ದಧಿ - ಮೊಸರು (ಜೇನುತುಪ್ಪದೋಕುಳಿ ದಧಿಯೋಕುಳಿ .. . 
ಚಂದನದೋಕುಳಿಯನಾಡಿದಂ: ಗಿರಿಜಾಕ, ೩. ೬೨) 

ದಧಿಮುಖ - [ಜೈನ] ಒಂದು ಪರ್ವತ, ಇಂಥ ಹದಿನಾರು 
ಪರ್ವತಗಳಿರುವುವೆಂದು ಪುರಾಣಗಳ ಹೇಳಿಕೆ 


(ನಂದೀಶ್ವರವರದ್ವೀಪ೦ ಅದಣ ನಾಲ್ಕುಂ ದೆಶೆಯೊಳ್‌ ನಾಲ್ಕು 


ಅಂಜನಪರ್ವತಂಗಳುಂ ಅವಜ ನಾಲ್ಕುಂ ದೆಶೆಯೊಳ್‌ 
ಸಮಚತುರಸ್ತಂಗಳಪ್ಪ ದಿವ್ಯಸರೋವರಂಗಳ್‌ ಪದಿನಾಅಪ್ಪುವು 
ಅದಳ ನಡುವೆ ದಧಮುಖಶಿಖರಿಗಳುಂ: ಸುಕುಮಾಚ, ೧೧. 
೫೦ ವ) 

ದನಗಾಹಿ - ಗೋಪಾಲ (ಗೋವಳಿಗರ ಪಳ್ಳಿಯೊಳ್‌ ನೆಲಸಿದಾ 
ದನಗಾಹಿಯೆನಿಪ್ಪ ಕೃಷ್ಣನೇಂ ತಳಿಗೆಯೊಳಿಟ್ಟು ಸಂಹರಿಸನೇ: 
ಜಗನ್ನಾವಿ, ೧೮. ೮೪) 

ದನಿ - [ಧ್ವನಿ] ಸಪ್ಪುಳ (ರುಂಜೆಯ ದನಿ ದಿಕ್ಲಾಲರನಂಜಿಸೆ 
ತಳ್ಳೊಗೆದ ಕಾಳೆಯ ದನಿ ದಿಕ್ಕುಂಜರನಂ ಬೆದಜೆಸೆ: ಪಂಪರಾ, 
೪. ೫೬) 

ದನುಜ - ದನು ಎಂಬುವವನ ವಂಶದ ರಾಕ್ಷಸ (ಸುರ ದನುಜ 
ಭುಜಗ ವಿದ್ಯಾಧರ ನರ ಸಂಕುಲದೊಳ್‌ ಆರನಾದೊಡಂ 
ಏನೋ ಗರಮುಟ್ಟೆ ಕೊಲ್ಲುಂ ಇದು ನಿಜವಿರೋಧಿಯಂ 
ಧುರದೊಳ್‌ ಎಂದು ಶಕ್ತಿಯನಿತ್ತಂ: ಪಂಪಭಾ, ೧. ೧೦೩) 

ದನುಜವಿರೋಧಿ - ರಾಕ್ಷಸವೈರಿ, ಕೃಷ್ಣ (ವಿಷ್ಣು ನಾರಾಯಣಂ 
ದನುಜಾರಾತಿ ಮುಕುಂದಂ ಅರ್ಬದಿಶಯನ೦ ಗೀವರ್ಧನಂ: 
ಅಭಿಧಾವ, ೧. ೧. ೨೦) 

ದನುಜಾರಾತಿಜಾತಾಧಿವಾಸ - ಮೇರುಪರ್ವತ (ನಿಜವಾಹಂ 
ಧರ್ಮಗೇಹ೦ ನಿಜಧನು ದನುಜಾರಾತಿಜಾತಾಧಿವಾಸಂ 
ನಿಜರೂಪಂ ವಿಶ್ವರೂಪಂ: ರಾಜಶೇವಿ, ೧. ೨) 

ದನುಜಾರಿ - ದನುಜವಿರೋಧಿ (ಆ ದನುಜಾರಿಯಂ 
ಆತ್ಮಗರ್ಭದೊಳ್‌ ಧರಿಯಿಸಿ ನಿಂದಳ್‌: ಜಗನ್ನಾವಿ, ೨. ೯೬) 

ದನಿಜೋದೀರಿತ - [ಜೈನ] ರಾಕ್ಷಸರಿಂ ಉಂಟಾದ ದುಃಖ 
(ಶಾರೀರ ಮಾನಸ ಕ್ಷೇತ್ರಜ ಪರಸ್ಪರೋದೀರಿತ 
ದನುಜೋದೀರಿತಗಳೆಂಬ ಅಯ್ದುಂ ತೆಅದ 
ದುಃಖಂಗಳೊಳಿರ್ದು: ಆದಿಪು, ೫. ೮೮ ವ) 


ದನುತನಯ - ರಾಕ್ಷಸಪುತ್ರ (ತಲೆಯ ನೆಲೆಗೆ ಲೋಕಾಂತರಕೆ 
ಎಡೆಯಿಲ್ಲ ಎನಿಸೆ ಪೆರ್ಜೆದಂ ದನುತನಯಂ: ಪಂಪಭಾ, 
೧೨. ೧೧) 


ಸಮದತ್ತಿ 


೫೨೩ 


ದಪ, - [ದರ್ಪ] ಗರ್ವ (ಪೊಂಬೆಟ್ಟಮಂ ನೂಂಕಲುಂ ಪೆಡೆಯಂ 


0 


ತೊಟ್ಟನೆ ಮೆಟ್ಟಿ ಬಾಸುಗಿಯಂ ಆದಂ ಸೀಟಲು೦ ಪೊತ್ತು 


ಬಾನೆಡೆಯಂ ಬೇಗದಿನೆತ್ತಲು೦ ಬಗೆದನಾಗಳ್‌ ದಪ್ಪದಿಂ 
ದಪ್ಪಗಂ: ಕಬ್ಬಿಗಕಾ, ೧೧೯) 
ದಪ್ಪಗ - [ದರ್ಪಕ] ಮನ್ಮಥ(ಪೊಂಬೆಟ್ಟಮಂ ನೂಂಕಲುಂ 


ಪೆಡೆಯಂ ತೊಟ್ಟನೆ ಮೆಟ್ಟಿ ಬಾಸುಗಿಯಂ ಆದಂ ಸೀಟಲುಂ 
ಪೊತ್ತು ಬಾನೆಡೆಯಂ ಬೇಗದಿನೆತ್ತಲು೦ ಬಗೆದನಾಗಳ್‌ 
ದಪ್ಪದಂ ದಪ್ಪಗಂ: ಕಬ್ಬಿಗಕಾ, ೧೧೯) 

ದಬ್ಬಣ — ದಪ್ಪನಾದ ಸೂಜಿ (ಕಬ್ಬುನದ ದಬ್ಬಣ೦ಗಳ೦ ದಬ್ಬುಕದ 
ಡಂಗೆಗಳಿ೦ ಬೆರಲ್ಲಳೊಳಡಂಗೆ ಬೆಟ್ಟುವುದುಂ ಪಲ್ಗಳಂ 
ನುರ್ಗ್ಗುಗಟ್ಟುವುದುಂ: ಸುಕುಮಾಚ, ೧೧. ೪೭ ವ) 


ದಬ್ಬುಕ - ಕಲ್ಲು ಸೀಳುವ ಚಾಣ (ಕರ್ಬೊನ್ನ ದಬ್ಬುಕಂಗಳಿಂ 
ತಲೆಯ ಸಿಪ್ಪು ಬಿಚ್ಚತ ಬಿರಿದು ಶತಖಂಡಂಗಳಪ್ಪಿನಮೆತ್ತಿ 
ಪೊಯ್ಯೆಯುಂ: ವರ್ಧಮಾಪು, ೫. ೩೪ ವ), ಹಾರೆ 


(ಮೂಳೆಯಂ ದಬ್ಬುಕದಿಂದೆ ನುಗ್ಗುನುಜೆಯಪ್ಪಿನೆಗಂ ಬಿಡೆ 
ಬೀಸಿ ಪೊಯ್ದು: ಸುಕುಮಾಚ, ೭. ೬) 

ದಮ - ಇಂದ್ರಿಯ ನಿಗ್ರಹ (ನಿಲ್ಲಲೊಲ್ಲದೆ ವೈರಾಗ್ಯಮೆ 
ಕುಲವಟೆಯೆಂಬಂತೆ ತಂದೆಯಿ೦ ಮುನ್ನಂ ನಿರ್ಮಲ 
ಜಿನದೀಕ್ಷೆಗವರ್‌ ಪೂಣ್ಣು ಅಲಂಘ್ಯ ದಮಮಂ ಧರಿತ್ರಿಯಿಂ 
ಪೊಗಟೆಸಿದರ್‌: ಶಾಂತಿಷು, ೯. ೫೩) 

ದಮಿತಾರಿ - ಅರಿಗಳನ್ನು ದಮನಮಾಡಿದವನು (ತೇಜಂ 
ಇಲ್ಲಾದೊಡಂ ಸೂಟ೦ ಮಾಡಿದನೊಳ್‌ ಕಾದಲೆವೇಟ್ಕುಂ 
ಎಂದು ದಮಿತಾರಿ ಕೈವೀಸೆ: ಶಾಂತಿಷು, ೪. ೭ ವ) 

ದಮ್ಮ - ದ್ರಮ್ಮ ಒಂದು ನಾಣ್ಯ (ಎನಗುಡಲಿಲ್ಲ ಏನುಮೊಂದು 
ದಮ್ಮಕ್ಕಾದೊಡ೦ ಸೀರೆಯಂ ಕೊಂಡೀಯಿಂ: ವಡ್ಡಾರಾ, ಪು. 
೭೭, ಸಾ. ೧೧); ಧರ್ಮ (ಮನೆವಾಟದಮ್ಮಮವೆಲ್ಲಮಂ 
ನೀನೆ ಬಲ್ಲೆಯೆಂದೊಡೆ: ಪಂಚತಂತ್ರ, ೧೯೯ ವ) 

ದಮ್ಮಾಣಿ - [ಧರ್ಮಪಾನೀಯ] ಧರ್ಮಾರ್ಥ ವಾಗಿ 
ಪ್ರಯಾಣಿಕರಿಗೆ ಕೊಡುವ ನೀರು (ಪೂರ್ವಪದಾಂತ್ಯಕ್ಕೆ 
ದೀರ್ಥ್ಫ್ಥಂ ಉತ್ತರಪದದಾದಿಗೆ ಲೋಪಮುಂ ಆಗಿ 
ಧರ್ಮಪಾನೀಯಕ್ಕೆ ದಮ್ಮಾಣಿಯಮೆಂದಾಯ್ತು: ಶಬ್ದಮದ, 
೩೦೮ ಪು 


ದಮ್ಮಿ - ಧರ್ಮವಂತ (ತಮ್ಮಡಿಗೆ ಮೊಖೆವ ಶ್ವಾನಂ 
ದಮ್ಮಿಯನೇಕೆ ಬಾಟಲಿತ್ತಪುದು ಎಂಬಂತೆ: ಪಂಚತಂತ್ರ, 
೨೪೪ ವ) 

ದಯಂಗೆಯ್‌ - ಕೃಪೆ ತೋರಿಸು (ಸೋವಿಲನೆಂಬೊಂಗೆ 


ತನ್ನಥ್ರಪದವಿಯಂ ದಯಂಗೆಯ್ದುದುಂ: ಸುಕುಮಾಚ, ೨. ೨೯ 
ವ) 

ದಯಕಾಜ - ದಯಾವಂತ (ನಿರನುನಾಸಿಕ ಯಕಾರಕ್ಕೆ: ಬಯಕೆ, 
ಬಿಯಳಂ, ದಯಾಕಅ೦, ದಾಯಿಗಂ: ಶಬ್ದಮದ, ೨೬ ಪ್ರ) 

ದಯಾರಸಾರ್ಣವ - ಕರುಣೆಯೆಂಬ ರಸದ ಸಮುದ್ರ (ಜಯ 
ವಿಮಳ ಕೇವಳಾರ್ಕೋದಯಗಿರಿವರ ಜಯ 
ದಯಾರಸಾರ್ಣವ: ಚಂದಪ್ರಹು, ೭. ೭) 

ದಯಾದತ್ತಿ - [ಜೆ ಸೈನ] ಎಲ್ಲ ಪ್ರಾಣಿಗಳಲ್ಲಿ ದಯೆ ತೋರಿಸುವುದು 
ತ್ರಿಶುದ್ಧಿಯಿನನುಕಂಪವರಸು ಸಮಸ್ತ ಪ್ರಾಣಿಗಳ್ಗೆ 
ಅಭಯಂಗುಡುವ ದಯಾದತ್ತಿಯುಂ: ಆದಿಷು, ೧೫. ೧೩ 
ವ) 


ದಯಿತ - ಒಡೆಯ (ದ್ವೈತೀಯಕ ಜಿನಪಂಗೆ ಅದ್ವೈತಂಗೆ 
ಅಜಿತಂಗೆ ಭುವನದಯಿಂತಗಾಗಳ್‌ ದೈತೇಂದೆಲ್ಲರಂ 
ಗೈಜಿಗಿದರಾತತ ಪುಣ್ಯಂಗೆ ಜಗದೊಳಗೆಆಗದರೊಳರೇ: 
ಅಜಿತಪು, ೫. ೩); ಮನಃಪ್ರಿಯ (ಸಖಿಯ ಮಾತು 
ಮನಃಪ್ರಿಯನಂತೆ ಮನಂಬುಗೆ ಹೋಗಿ ದೈವಮೆ 
ದಯಿತನಾದಂತೆ: ಲೀಲಾವತಿ, ೧೦. ೨ ವ) 

ದಯೆಗೆಯ್ಚೋ -  ದಯಮಾಡಲಾರೆಯಾ, ದಯವಿಟ್ಟು 
ಕೊಡಲಾರೆಯಾ (ಕರಮೆ ಮುಗಿ ಮೆಯ್ವಿಡಿದು ಉರಿವ 
ಎನ್ನೀ ಎರ್ದೆಯನಾಜಿಸಲ್‌ ನೀಂ ಬಾಯೊಳ್‌ 
ತಂಬುಲಮನಪ್ಪೊಡಂ ದೆಗೆಯೋ: ಪಂಪಭಾ, ೮. ೬೯) 

ದಯೋದ್ಯ - ದಯಾಳು (ದಯೋದ್ಯ ನಿಮಗಿಂತೀ ಕ್ಷುದನೊಳ್‌ 
ರೌದ್ರಮೇಂ: ಕರ್ಣನೇಮಿ, ೫. ೨೪) 

ದರ - ಸ್ವಲ್ಪ (ಕ್ಷೀರಜಲಾಕರಮ೦ ದರವಿಕಸದ್ವಾರಿರರಮ೦ ಆ 
ಕಾಂತೆ ನಿಶೆಯ ಕಡೆಯೊಳ್‌ ಕಂಡಳ್‌: ಪುಷ್ಪದಂಪು, ೩. 
೧೨೦); ಬಿಲ (ಅವಟಂ ಛಿದ್ರಂ ಕುಹರಂ ವಿವರಂ ಶ್ವಭ್ರಂ 
ಬಿಲಂ ದರಂ: ಅಭಿಧಾವ, ೧. ೩. ೬), ಭಯ (ಶಂಕೆ 
ಭಯಂ ಸಾರ್ಧವಸಂ ಆಶಂಕಂ ತ್ರಾಸಂ ದರಂ ಭೀತಿ: 
ಅಭಿಧಾವ, ೨. ೨. ೫) 

ದರದಳಿತ - ನಸುಬಿರಿದ (ದರದಳಿತ ಕಮಳವನಗಳಿತ 
ಮಧುರಮದಮದಿರಾಮೋದಮುದಿತ ಮಧುನಿಕರನಿನಾದ 
ಉಪವೀಣಿತಕ್ರೀಡಾ ಸರೋವರಂ೦ಗಳೇ: ಆದಿಪು, ೪. ೫೨ ವ) 

ದರನಿಮೀಲಿತಾಂಬಕ- ದರನಿಮೀಲಿತಲೋಚನ (ಅಕಂಪಿತ 
ಶರೀರನಿರ್ದುದು .. . ಬಕ೦ ದರನಿಮೀಲಿತಾಂಬಕಂ ಅಶೇಷ 
ದೋಷಾಶಯಂ: ಪಂಪರಾ, ೭. ೯೧) 

ದರವುರ - ಸ್ವಲ್ಪ ಮಟ್ಟಿಗೆ (ಕಪ್ಪುರದ ರಜಂಬೊರೆದ ಕರಕಾಂಬುವ 
ತಳಿದು ದರವುರಂ ಎಲ್ಲರಿಸೆ ಮೂರ್ಛೆ ತಿಳದು ಕುಮಾರಂ: 
ಆದಿಹು, ೪. ೧೭) 

ದರವುರಂಗಾಣ್‌ - ಆಕಸ್ಮಿಕವಾಗಿ ನೋಡು (ಮನಮೊಲ್ಲಾತನ 
ಗಾಡಿಯಂ ದರವುರಂಗಂಡಾಕೆಗಳ್‌ ಪೂವಿನಂಬಿನ ಕೋಳ್ಗಂ 
ತಳಿವಾಲಿನೀರ್ಗಎಂ ಅಲರ್ವಾಸಿಗ೦ ..ಪಕ್ಕಾಗದೇಂ 
ಪೋಪರೇ: ಆದಿಪು, ೧. ೭೫) 

ದರವುರಗಲಿ - ಅಲ್ಲಶೂರ (ನೆರೆದ ದರವುರಗಲಿಗಳುಂ 
ಮೆಯ್ಸಲಿಗಳುಂ ಭೀಮಸೇನನ ಭೀಮಾಕಾರಮುಮಂ 
ಉಲ್ಲಣಮಾಗೆ ಮುಳಿದು ತುಟೆಯೆ: ಕರ್ಣನೇಮಿ, ೧೦. 
೧೦೧ ವ) 

ದರವುರವಿದ್ದೆ - ಕುಲ್ಲಕಜ್ಞಾನ (ಪರಮ ಜಿನೋದಿತಮಲ್ಲದ 
ದರವುರವಿದೈಗಳನಜೆವವಂ ವಿದ್ಯೆಗಳೆಂದೆ. ಬಗೆವನೆ 
ಉತ್ತಮ ಜೈನಂ: ಸಮಯಪ, ೧೨. ೪೨) 

ದರವುರಿಗ - ಸಾಮಾನ್ಯ (ಮತ್ತಿನ ದರವುರಿಗಂ 
ಸಂಚಿತಕರ್ಮಂ: ಸಮಯಪ, ೮. ೧೩೫) 


ಬ್ರಹ್ಮನಲ್ಲ 


ದರಸ್ಮೇರ -. ಮುಗುಳ್ನಗೆ (ಅದನೊರ್ವ ಭುಜ೦ಗ೦ ಕೇಳ್ಬು 
ದರಸ್ಕೇರನೊಲ್ಟು ಪೋಗುತ್ತ: ಉದಟಕಾ, ೧೦. ೭೫); ಅರ್ಧ 
ಅರಳಿದ (ಸಮಂತು ಅಲಂಕರಿಸಿದಂ ಶಾಂತೀಶನಂ 
ದಿವ್ಯಗಂಧ ದರಸ್ಮೇರ ನಮೇರು ಜಾರು ಕುಸುಮ 
ಕೌಮಾಂಶುಕ ಅನರ್ಫ್ಯ ಭಾಸ್ವದನೇಕೋತ್ತಮ 
ಭೂಷಣಾವಳಿಗಳಿ೦ ಸಂಕ್ರಂದನಾನಂದದಿಂದಂ: ಶಾಂತೀಶ್ವಪು, 
೧೬. ೩) 

ದರಹಸಿತ - ಮುಗುಳ್ನಗೆಯಿಂದ ಕೂಡಿದ (ಆತನ 
ಲಲಿತೋತ್ತಾನಶಯಿತ ದರಹಸಿತ ತರಂಗಿತ ಗತಿಸ್ಟಲಿತ 


೫೨೪ 


ಮುಗ್ಗಜಲ್ಲಿತಾದಿ ಬಾಲ್ಯವಿಳಾಸ೦ಗಳಿಂದಂ: ಆದಿಪು, ೮. ೫೦ 
ವ) 

ದರಹಾಸ - ಮುಗುಳ್ನಗೆ (ಎಟಲಿಕ್ಕಿದ ಮುಕ್ತಾದಾಮಶೋಭೆ 
ಲಕ್ಷ್ಮೀಲಲನಾ ದರಹಾಸಶೋಭೆ: ಆದಿಷು, ೪. ೩೦ ರಗಳೆ) 


- ಕಂದರ, ಬಿರುಕು (ಅದಣೆಂದಂ ಜೀವಾಭಾವದ ವಾದಂ 
ದರಿಯ ಮರನಂ ಏಜೆದ ತೆಣನಂತೆ; ಶಾಂತಿಪು, ೮. ೧೩೮) 
ದರಿಗೊಳ್‌ - ಬಿರುಕುಬಿಡು (ಪಳಿಕಿನ ಶಿಲಾಪಟ್ಟಂ ಪ್ರಸ್ಥಾನದೊಳ್‌ 
ವಿಜಯದ್ವಿಪಾವಳಿಯ ದರಿಗೊಂಡುದ್ದೇಶಂ ತತ್‌ 
ದ್ವಿಪಾಳಿ ದಿಗತದೊಳ್‌ ತಳೆದುದು  ಜಯಸ್ತಂಭಶ್ರೀಯಂ 
ತಿಕೂಟಿಮಹೀಧರಂ: ಶಾಂತಿಷು, ೧೧. ೧೮) 

ದರಿದ್ರಗೇಹಿನೀಗರ್ಭದೋಹಳ - ಬಡವೆ ಗೃಹಿಣಿಯ ಬಸಿರಿ 
ಬಯಕೆ (ಬಾಹುಬಲಿಯ ಸಮರಸಂಘಟ್ಟ ದೋಹಳಂ ಇದು 
ದರಿದಗೇಹಿನೀ ಗರ್ಭದೋಹಳದಂತಾದುದು: ಆದಿಷು, ೧೪. 
೧೮೨ 5) 

ದರಿದಮಧ್ಯ  -  ಬಡನಡು (ತುಂಗಸ್ತನಕ್ಷೋಭವಿಭ್ರಮಂ 
ಉತ್ಕಂಪದರಿದ್ರಮಧ್ಯಂ ಉಚಿತಸ್ಟೇದೋದ್ಗಮಂ: ಆದಿಷು, ೮. 
೭೦) 

ದರೀಗೃಹ - ಕಣಿವೆ (ಕ್ಷೀರವಾರಿಧಾರೆಗಳಿಂ 
ಪಾಂಡುರಿತಂಗಳಾಗಿ ಮಂದರದರೀಗೃಹ೦ಗಳ್‌ 
ಸುಧಾಗೃಹಂಗಿವೆನಿಕುಂ: ಅಜಿತಪು, ೪. ೬೬) 

ದರೆ - [ಧರೆ] ಭೂಮಿ (ದರೆಯಂ ಪೊತ್ತಾನೆಯ ಕೈಗೊರೆಯೆನೆ 
ಕಡುವೆಟ್ಟತಾದ ನಾಲ್ಕುಂ ತೋಳುಂ ಕರಮೆಸೆದಿರೆ ಕುಳ್ಳಿರ್ದಂ 
ಸಿರಿಯರಸ೦ ಕಾರ ಮುಗಿಲ ರೂವೆಂಬಿನೆಗಂ: ಕಬ್ಬಿಗಕಾ, 
೧೨೯) 

ದರ್ಕುಂದಲೆವಾಯ್‌ - ಸೊಕ್ಕಿನಿಂದ ಕೂಡು (ದರ್ಕುಂದಲೆವಾಯ್ದ 

ಪಂಚಶರನಂ ಮಂಚದ ಕಾಲೊಳದ ತಂದು ಕಟ್ಟಿ ನಿನ್ನ 

ಪಗೆಯಂ ಬಗೆದಂತೆ ತೋಯಖವೆಂ: ಲೀಲಾವತಿ, ೧೧. ೮೫ 


ದರಿ 


ಪ್ರದೇಶ 


ವ) 
ದರ್ಕ್ಯು — ದಸಿ, ಚೂಪಾದ ಬೆಣೆ (ಆತನಂ 
ಶ್ಲಶಾನಕ್ಕೆಟ್‌ದುಕೊಂಡು ಪೋಗಿ ದರ್ಕ್ಯಂ ಬಸಿದು 


ಸೂಲದೊಳಿಕ್ಕು: ವಡ್ಡಾರಾ, ಪು ೧೨೪, ಸಾ ೨೯) 

ದರ್ದುರ - ಕಪ್ಪೆ (ಅನೇಕಕಾಲಂ ವೃದ್ಧೋರಗನಾ ದುರ್ದರಂಗಳಂ 
ಪೊತ್ತು ತಿರುಗಿ ಬೇವಸಂಗೊಂಡು: ಪಂಚತಂತ್ರ, ೩೮೭ ವ); 
ಊದಿಕೊಳ್ಳುವಿಕೆ 

ದರ್ಪಕ - ಮನ್ಮಥ (ದರ್ಪಕ, ಮೇಘಚ೦ದ್ರ ಮುನಿಯೊಳ್‌ 
ಮಾಣ್‌ ನಿನ್ನ ದೋರ್ದರ್ಪಮಂ: ಪಂಪರಾ, ೧. ೨೦) 

ದರ್ಪಕದರ್ಪಭ೦ಜನ - ಕಾಮನ ದರ್ಪವನ್ನು ನಿಗ್ರಹಿಸಿದವನು, 
ಅರ್ಹಂತ (ಕುಮಾರಕ೦ ಪರಿಣಯನೋತ್ಸವಕ್ಕೆ ಬಗೆದರ್ಪನೆ 
ದರ್ಪಕದರ್ಪಭಂಜಕನಂ: ಮಲ್ಲಿನಾಹು, ೧೩. ೬೪) 

ದರ್ಪಕವಿರೋಧಿ - ಕಾಮನ ವೈರಿ, ಶಿವ ತನ್ನುಪವನದೊಳ್‌ 
ಸನ್ನಿಹಿತನಾಗಿರ್ಪ ದರ್ಪಕವಿರೋಧಿಯನಾರಾಧಿಸಿ: ಜಗನ್ನಾವಿ, 
ದಿ.೮೮) 


ದರ್ಪಣ ದ ಕನ್ನಡಿ (ತುಪ್ಪೇಜೆದ ದರ್ಪಣದೊಳ್‌ 
ಪಜ್ಜಳಿಲಾರ್ಪುದೇ ಪ್ರತಿಬಿಂಬಂ: ಯಶೋಧಚ, ೧. ೩೯) 

ದರ್ಪಣಸಮತಳ - ಕನ್ನಡಿಯಂತೆ ಸಮತಟ್ಟಾದ 
(ದರ್ಪಣಸಮತಳಮೆನೆ ಸಂಸರ್ಪತ್‌ ರತ್ನಾಂಶುಜಾಳ 
ಜಟಿಳಿತಮೆನೆ ಕಂದರ್ಪಸುಖನಿಳಯಮೆನೆ: ಆದಿಪು, ೫. 
೨೮) 


ದರ್ಪಿತ - ಅಹಂಕಾರದಿಂದ ಕೂಡಿದ (ದರ್ಪಿತ ದುರಿತಮಲ್ಲನುಂ 
ಉಡಿವ ತಕ್ಕಿನಿಂ ಸಭೆಗೆ ನಡೆದಂ: ಆದಿಷು, ೧೪. ೧೩೪) 

ದರ್ಷಿಷ್ಠ - ಅಹಂಕಾರಿ (ನೆರೆದಿರ್ದ ನೃಪವರರುಮ೦ ಮೂದಲಿಸಿ 
ಮಾತಂ ಬೂತುಮನಟ್ಟುವುದುಂ ದರ್ಷಿಷ್ಟನಪ್ಪ 
ತ್ರಿಪೃಷ್ಠಕುಮಾರಂ: ಶಾಂತಿಷು, ೫. ೪೭ ವ) 

ದರ್ಪೋದ್ದಳನ - [ದರ್ಪ* ಉದ್ದಳನ] ದರ್ಪವನ್ನು ಅಡಗಿಸುವ 
(ವೈರಿ ನರೇಂದ್ರ ದರ್ಪೋದ್ಧಳನನೆ ಕಥಾನಾಯಂ ಮಾಡಿ 
ಸಂದರ್ಜುನನೊಳ್‌ ಪೊಲ್ಟೇ ಕಥಾಭಿತ್ತಿಯನನುನಯದಿಂ 
ಪೇಟಲೆಂದೆತ್ತಿಕೊಂಡೆಂ: ಪಂಪಭಾ, ೧. ೫೧) 

ದರ್ಭಪಾಣಿ - ದರ್ಭೆ ಹಿಡಿದವನು, ಪುರೋಹಿತ (ಸೊಕಮಿರ್ಕೆ 
ಅಕ್ಕಟ ದರ್ಭಪಾಣಿ ಯಮಜಂ ದರ್ಮೀಕರಂ 
ವಾಯುಪುತ್ರಕನುಂ ಜರ್ಜರಹಸ್ತಂ ಇಂದತನಯಂ 
ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ ಶಸ್ತ್ರವಿಡಂಬ೦ 
ಏವುದವರ್ಗಂ ಪಾಂಚಾಲಿಯುಂ 
ಗಂಧದಾಯಕಿಯಾಗಿರ್ಪಿನಂ ಅಂದು ಮತ್ತ್ಯಗೃಹದಿಂದ ಈ 
ನಿಗ್ರಹ೦ ಪೊಲ್ಲದೇ: ಗದಾಯು, ೩. ೩೪) 

ದರ್ಭಶಯನ - ದರ್ಭೆ [ಹುಲ್ಲು] ಹಾಸಿಗೆ (ಅಂತೆಗೆಯ್ದೆನೆಂದು 
ತೀರ್ಥಜಲಂಗಳಂ ಮಿಂದು ದಳಿಂಬವನುಟ್ಟು ಮುತ್ತಿನ 
ತೊಡಿಗೆಗಳಂ ತೊಟ್ಟು ದರ್ಭಶಯನದೊಳಿರ್ದು: ಪಂಪಭಾ, 
೧. ೧೧೮ ವ); ಹುಲ್ಲು ಹಾಸಿಗೆಯ ಮೇಲೆ ಮಲಗುವುದು 
(ಎರಡುಂ೦ ಬಲಂಗಳುಂ೦ ತಂತಮ್ಮ ವೀರಮ೦ ಚಾಗಮಂ 
ಮೆಜ್‌ದು ಕೆಯ್ದುಗಳನರ್ಚಿಸಿ ದರ್ಭಶಯನಂ ಮಾಡಿ: 
ಪಂಪಭಾ, ೧೦. ೪೪ ವ) 

ದರ್ಭಶಯ್ಯೆ - ದರ್ಭಶಯನ (ಎಸೆವ ಉಗ್ರ ರಣಾನಕ 
ರೌದಘೋಷಂ ಏರ್ಮೆಸನಮನುಂಟುಮಾಡಿದುದು ಪಂದೆಗಂ 
ಅಂದಿನ ವೀರಗೋಷ್ಠಿಯೊಳ್‌ : ಆದಿಷು, ೧೪. ೯೦) 

ದರ್ಭಾಧಿಕಾರ - ದರ್ಭೆ ಹಿಡಿದು ಕರ್ಮ ಮಾಡುವ ಅಧಿಕಾರ 
(ಚಾತುರ್ವರ್ಣ್ಯದೊಳಂ ದ್ವಿಜಜಾತಿಗೆ ದರ್ಭಾಧಿಕಾರಮಲ್ಲದೆ 
ವಂಶೋದು ತನ್ನಃ ಪೋಚಿತಮರಿಯಂ ಘಾತಿಪ 
ಶಸ್ತಾಸ್ತಮವೆರ್ಗೆ ಜಾತಿವಿರುದ್ಧಂ: ಗದಾಯು, ೨. ೧೭) 

ದರ್ಭಾಸ್ತ ರಣ - ಹುಲ್ಲಿನ ಹಾಸಿಗೆ (ನಿಜವಿಜಯತುರಗರಥಂಗಳಂ 
ಅರ್ಡಿಸಿ ಪೊಡೆವಟ್ಟು ದರ್ಭಾಸ್ತರಣದಿಳ್‌ ಆ ಇರುಳಂ 
ಕಳೆದು: ಪಂಪಭಾ, ೧೨. ೫೨ ವ) 

ದರ್ವಿ - ಸೌಟು (ಸುರುಚಿರ ದರ್ವಿಯೊಳ್‌ ನವಶರಾವೆಯೊಳ್‌: 
ತ್ರಿಷಷ್ಟಿಪು, ೧೦. ೭೬) 


ದರ್ವೀಕರ - ಸೌಟು ಹಿಡಿದವನು, ಬಾಣಸಿಗ (ಸೊಕಮಿರ್ಕೆ 
ಅಕ್ಕಟ ದರ್ಭಪಾಣಿ ಯಮಜಂ ದರ್ಮೀಕರಂ 
ವಾಯುಪುತ್ರಕನುಂ: ಗದಾಯು, ೩. ೩೪), ಹಾವು 


(ದರ್ವೀಕರ ಅರ್ಭಕಸಮಾಜ ವಿಭೂಷಣಾಯ: ಉದ್ಭಟಕಾ, 
೧೨. ೧೧೨) 

ದರ್ಶನ - [ಜೈನ] ಸಮ್ಯಕ್‌ದರ್ಶನ, ಜೈನತತ್ವಗಳ ತಿಳಿವಳಿಕೆ 
ಮತ್ತವುಗಳಲ್ಲಿನ ನಂಬಿಕೆ, ಸಿದ್ಧಪರಮೇಶ್ಠಿಗಳ "ಅಷ್ಟಗುಣಗಳಲ್ಲಿ 
ಒ೦ದು (ಸಮ್ಯಕ್‌ ಜ್ಞಾನ ದರ್ಶನ ಅನಂತವೀರ್ಯ ಸೂಕ್ಷತ್ವ 
ಅಗುರುಲಘುತ್ವ ಅವಗಾಹ ಅವ್ಯಾಬಾಧಗಳೆಂಬ 
ಸಿದ್ಧಪರಮೇಷ್ಠಿಗಳ ಅಷ್ಟಗುಣ೦ಗಳಂ ನೆನೆಯುತ್ತುಂ: ಆದಿಪು, 
೧೦. ೧೪ ವ); [ಜೈನ] ಕನಸು (ಭರತಂ ದರ್ಶನದೊಳ್‌ 
ಮಂದರಮಾ ಪ್ರಾಗ್ಥಾರಭೂತಳಂಬರೆಗಂ ನೀಳ್ದಿರೆ ಕಂಡು 
ವಿಸ್ಮಿತಾಂತಃಕರಣಂ: ಆದಿಷು, ೧೬. ೪೧) 


೫೨೫ 


ದರ್ಶನಫಾತಿ — ಸಮ್ಯಗ್ಗರ್ಶನಜ್ಜಾನಚಾರಿತ್ರಗಳಿಗಿರುವ 
ಅಡ್ಡಿಗಳು: ಕ್ರೋಧ ಮಾನ ಮಾಯಾ ಮತ್ತು ಲೋಭಗಳು 
(ಅಂತವಿಶಾಂತ ಚತುಃ ಪ್ರಕಾರಧರ್ಮಚಿಂತಾಪರಂ ಎಶುದ್ಧ 
ಲೇಶ್ಕಾಪರಿಣಾಮಪರಿಪೂರ್ಣ೦  ಅಪ್ರಮತ್ತಗುಣಸ್ಥಾನದೊಳ್‌ 
ನಿಂದು.. .. ಕ್ರೋಧಮಾನಮಾಯಾಲೋಭಗಳೆಂಬ ನಾಲ್ಕುಂ 
ದರ್ಶನಘಾತಿಗಳುಮ೦ ಪರಿವಿಡಿಯಿ೦ ಕಿಡಿಸಿ: ಮಲ್ಲಿನಾಹು, 
೧೪. ೫೭ ವ) 

ದರ್ಶನಮೋಹ — [ ಎರಡು ಬಗೆಯ 
ಮೋಹನೀಯಕರ್ಮಗಳಲ್ಲಿ ಒಂದು, ಸಮ್ಯಗ್ಗರ್ಶನಕ್ಕೆ 
ಅಡ್ಡಿಯಾದುದು (ವೇದನೀಯಮುಂ ದರ್ಶನಮೋಹದೊಳಂ 


ಜೈನ] 


ಚಾರಿತಮೋಹದೊಳಂ ಯಹಥಾಕ್ರಮದಿಂ: ಸುಕುಮಾಚ, ೩. 
೩೯ ವ) 

ದರ್ಶನಮೋಹನೀಯ ದ [ಜೈನ] ದರ್ಶನಮೋಹವನ್ನು 
ಉಂಟುಮಾಡುವಂಥದು (ಮಿಥ್ಯಾತ್ರ ಸಮ್ಮಕ್ಷಕೃತಿ 
ಸಮ್ಮಜೆಥ್ಯಾತ್ತಮೆಂದು ತ್ರಿವಿಧಮಪ್ಪ 
ದರ್ಶನಮೋಹನೀಯಮಂ ನಿರ್ಮೂಲಿಸಿ: ಶಾಂತಿಪು, ೧೧. 
೧೧೧ ವ) 

ದರ್ಶನಮೋಹನೀಯತಿಕ - (ಜೈ ಸೈನ] ಆತ್ಮನ ಸಮ್ಯಗ್ಗರ್ಶನಕ್ಕೆ 


ಅಡ್ಡಿಮಾಡುವಂತಹ ಮೂರು ಮೋಹನೀಯಗಳಲ್ಲಿ ಒಂದು 


(ಅಂತರ್ಮುಹೂರ್ತಮಂ ವಿಶ್ರಮಿಸಿ ಮಗುಟ್ಬುಂ 
ತ್ರಿವಿಧಕರಣಪರಿಣಾಮಪರಿಣತ೦ ಮಿಥ್ಯಾತ್ವ ಸಮ್ಯಜ್ಛಿಥ್ಯಾತ್ರ 
ಸಮೃಕ್ಷಪಕ್ಕೃತಿ ಎಂಬ ದರ್ಶನಮೋಹನೀಯತ್ರಿಕದ 


ನಿರ್ಮೂಲನದಿಂ: ಆದಿಹು, ೧೦. ೧೪ ವ) 

ದರ್ಶನರತ್ನ - [ಜೈನ] ರತ್ನತ್ರಯಗಳಲ್ಲಿ ಒಂದಾದ ಸಮ್ಯಕ್ಷರ್ಶನ 
ಎಂಬ ರತ್ನ ಮೂಢಾಯದೂೊಳ ಭಾವಮನೆ ಸುಡು 
ಬೆಳಗುಗು೦ ಈ ವಿಧದಿ೦ ನೆಗಟ್‌ ನಿನ್ನ ದರ್ಶನರತ್ನಂ: 
ಆದಿಪು, ೫. ೫೬) 

ದರ್ಶನಾವರಣ ಚತುಷ್ಕ - 
(ಚಕ್ಷು ಅಚಕ್ಷು 
ಚತುಷ್ಕಮುಮಂ 
ವೀರ್ಯಾಂತರಾಯಪಂಚಕಮುಮಂ 
ಆದಿಪು, ೧೦. ೧೪ ವ) 

ದರ್ಶನಾವರಣೀಯ - [ಜೈನ] ನಾಲ್ಕು ಘಾತಿಕರ್ಮಗಳಲ್ಲಿ 
ಒಂದು; ನವವಿಧ ಆತ ವತ ಚಕ್ಷು, ಅಚಕ್ಷು. 
ಅವಧಿ, ದೇವಲ, ನಿದ್ರಾ ನಿದ್ರಾನಿದ್ರಾ ಪಚಲಾ,. 
ಪ್ರಚಲಾಪ್ರಚಲಾ, ಸ್ರ್ಯಾನಗೃದ್ಧಿ ಎಂಬ ಒಂಬತ್ತು ಬಗೆ, 
(ದರ್ಶನಾವರಣೀಓತ್ಕರ ತಾಮಸಕ್ಕೆ ರವಿಬಿಂಬಂ 
ಎಂಬಂತು ಘಾತಿ ರಿಪುವ್ರಾತ ವಿಘಾತಿಯಾತ್ತು: ಪುಷ್ಪದಂಪು, 
೧೪. ೩೭) ನೋಡಿ, "ಘಾತಿಕರ್ಮ' 

ದರ್ಶನಿಕ - [ಜೈನ] ಹನ್ನೊಂದು ವರ್ಗದ ಶ್ರಾವಕರಲ್ಲಿ 
ಮೊದಲನೆಯವನು (ಜಿನೇಂದ್ರಧರ್ಮಂ 
ವಂದ್ಯನೆನಗಾಯ್ತು ಅಂತದೆ ಮೋಕ್ಷಪಥಂ 
ದರ್ಶನಿಕಂ: ಸಮಯಪ, ೪. ೧೫೫) 

ದಲ್‌ - ನಿಶ್ಚಿತವಾಗಿ (ಈ ಚಿತ್ತದೊ೦ದಾಸೆ ದಲ್‌ ಮಾಯದ 
ಕುಂಚಂಬೋಲ್‌ ಅಸಂಭಾವ್ಯಮನೆ ದಿಟಮೆನಲ್‌ 
ತೋಜುತಿರ್ದಪುದೀಗಳ್‌: ಕಾದಂಸಂ, ೫. ೩೯); ಅಲ್ಲವೇ 
ಎಂಬ ಅವಧಾರಣಸೂಚಕ ಶಬ್ದ (ನೀನರಸನೆ ಎನ್ನ 
ರಾಜ್ಯವಿಭವಕ್ಕೆ 


[ಜೈನ] ನಾಲ್ಕು ದರ್ಶನಾವರಣಗಳು 
ಅವಧಿ ಕೇವಲದರ್ಶನಾವರಣೀಯ 
ದಾನ ಲಾಭ ಭೋಗ ಉಪಭೋಗ 
ನಿರ್ಮೂಳಮಪ್ಪಂತೆ: 


ಎಂಬವಂ 


ಎಲೆ ನೀನೆ ದಲ್‌ ಎಂದು ಮಾಮರನನೆ 


ಮೂಜು ಸೂಟ್‌ ಪರಿದುಮಖ್ಕಜೆನಿಂ ಬಲವಂದನಗಜಂ: 
ಆದಿಹು, ೧೧. ೧೦೦) 

ದವ - ಕಾಡು (ಆ ಮರನನಾ ದವದಗ್ನಿ ಬರ್ದುಂಕಲೀಗುಮೇ: 
ಆದಿಷು, ೯. ೫೯) ಕಾಡುಗಿಚ್ಚು (ತದ್ರಿಪದವಮಂ 
ನಂದಿಸಲ್‌ ಬರ್ಪ ಕಾರಂತಿರೆ ಬಂದಂ .. . ಭೂಮಿಪಾಲಂ: 
ರಾಜಶೇವಿ, ೬. ೧೩) 

ದವದಹನ - ಕಾಡುಗಿಚ್ಚು (ಸೈರಿಸಿ ನೂಹೌಂಬನಿತುವರ೦ ಮನ್ನಿಸಿ 
ನಸುಕಿನಿಸದೆ ಮಿಗೆ ಕಿನಿಸಿ ದಿತಿಜಕುಳದವದಹನಂ: ಪಂಪಭಾ, 
೬. ೬೩) 

ದವನ - ಸುವಾಸನೆಯ ಎಲೆಗಳುಳ್ಳ ಒಂದು ಸಸ್ಯ 
(ಭವನವಾಸಿಗರ ಕರಂ ದವನದ ಮಡಿಯಂ ದಾಟೆವೊಕ್ಕಂತೆ 
ಮಾಡಿ: ಧರ್ಮಾಮೃ, ೭. ೫೪ ವ) 

ದವನಕ - "ಪಂಚತಂತ್ರ' ದ ಒಂದು ನರಿ (ಪಿಂಗಳಕ ನಿರವಂ 
ಕಂಡು ದವನಕಂ ಕರಟಕಂಗೆಂಗುಂ: ಪಂಚತಂತ್ರ, ೮೧ ವ) 


ದವಶಿಖ -  ಕಾಡುಗಿಚ್ಚು (ದವಶೀಕಿಯಾಗಿ ದಳ್ಳಿಸುವ 
ಸಂಹರಣೋಗ್ರ ಸಮೀರನಾಗಿ: ಜಗನ್ನಾವಿ, ೧೫. ೨೨) 

ದವಳಾರ - ಬಿಳಿಯ ಹಾರ; [ಧವಲಾಗಾರ] ಬಿಳಿಯ ಮನೆ 
(ತಾಂ ಪ್ರಿಯಮೆಂದೊಡನೆಯವರ್ಗೆ ಅಜೆಯೆ ನುಡಿಯುತ್ತಂ 
ಪೋಗಿ ಪೆಜತೊಂದು ದವಳಾರದ ಮುಂದಣೆಡೆಯೊಳ್‌: 
ಹರಿವಂಶ, ೩. ೪೯ ವ) 


ದವಾಗ್ನಿ -  ಕಾಡುಗಿಚ್ಛ (ಆ ಮರನಂ 
ಬರ್ದುಂಕಲೀಗುಮೇ: ಆದಿಪು, ೯. ೫೯) 

ದವಾನಲ - ಕಾಡುಗಿಚ್ಚು (ಮದನ ದವಾನಲಾರ್ಚಿ ತನುವಂ ಸುಡೆ 
ತಳ್ಳ ಎಮೆಯೊಳ್‌ ಪಳಂಚಿ ಬೀಗಿದ ಬೆಳರ್ವಾಯೊಳ್‌ 
ಉಚ್ಚಳಿಸಿ.. ..ಎಯ್ದಿದುವು ನೇತ್ರಜಲಬಿ೦ದುಗಳ್‌ ಆಕೆಯ 
ನಿಮ್ನನಾಭಿಯಂ: ಪಂಪಭಾ, ೫. ೯) 

ದಶಕಂಠ - ಹತ್ತು ತಲೆಗಳುಳ್ಳವನು, ರಾವಣ (ತೊಂಡಿನೊಳ್‌ 
ಉರ್ಕಿ ಕೆಟ್ಟ ದಶಕಂಠನ೦ ಅಕ್ಕಟ ಕೊಂಡ ಪೆರ್ಮರುಳ್‌ 
ಕೊಂಡುದೆ ತನ್ನುಮಂ: ಪಂಪಭಾ, ೬. ೩೩) 

ದಶಕಂಧರ - ದಶಕಂಠ (ಭೋಂಕನೆ ಕಂಡು ಸೀತೆ 
ದಶಕಂಧರನಂ ನೆಲೆವೆರ್ಜೆ ಶೋಕವಾತಂಕಮೊಡರ್ಚೆ: 
ಪಂಪರಾ, ೯. ೧೦೯) 

ದಶಗುಣ - ಹತ್ತು ಪಟ್ಟು (ಸಹಸ್ತದಶಕಂ ಲಕ್ಷಂ 
ದಶಗುಣವಯುತಂ: ಅಭಿಧಾವ, 9 ON ೩೩); 
ಹಾಡಬೇಕಾದ ಕೃತಿಯಲ್ಲಿ ನಿರೀಕ್ಷಿಸುವ ಹತ್ತು ಗುಣಗಳು 
(ನಳಂ ಕೃತಂ ಪ್ರಸನ್ನಂ ವ್ಯಕ್ತಂ ಪೂರ್ಣಂ ಸಮಂ 
ಸುಕುಮಾರಂ ಸುರಕ್ತಂ ಶಕ್ಷ್ಣಂ ಮಧುರಂ ವಿನಿಕೃಷ್ಟಮೆಂಬ 
ದಶಗುಣಂಗಳಿನೆಸೆವ ಗೀತಕಾದಿ ಶುದ್ಧಪ್ರಬಂಧಗಳೊಳಂ: 
ಚಂದ್ರಪ್ರಹು, ೧೫. ೭೨ ವ) 

ದಶಗ್ರೀವ - ದಶಕಂಠ (ದಶಗ್ರೀವನ ವನಮಂ ಕಿಟ್ಟು ಈಡಾಡುವ 
ಅಣುವನಂತಿರ್ದುದು: ನೇಮಿನಾಪು, ೫. ೧೧೩ ವ) 


ದವಾಗ್ನಿ 


ದಶದಿಶಾಮಂಡಲ - ಹತ್ತೂ ದಿಕ್ಕುಗಳ ಪ್ರದೇಶ (ಇದಉೊಳ್‌ 
ಶ್ವೇತಾತಪತ್ರಸ್ಥಗಿತ ದಶದಿಶಾಮಂಡಲಂ ರಾಜಚಕ್ರಂ 
ಪುದಿದಲಸ್ಥಾಡಿತ್ತು ಅಡಂಗಿತ್ತಿದಜಳೆ ಕುರುರಾಜಾನ್ವಯಂ: 


ಪಂಪಭಾ, ೧೨. ೧೫೬) 
ದಶದಿಶಾಳಿ - ಹತ್ತು ದಿಕ್ಕುಗಳು (ಹರಿ ಶಿಖಿ ಯಮ ನಿರುತಿ 
ಜಳಾಕರಪತಿ ಮರುತ್‌ ಐಳಬಿಳ ಹರ ಅಹಿಪ ಶಶಿ 


೫೨೬ 


ಭಾಸ್ಕರರರಂ ಸೌಧರ್ಮೇಂದಂ ನಿರವಿಸಿದಂ 
ದಶದಿಶಾಳಿಯೊಳ್‌ ಬಲಸಹಿತಂ: ಶಾಂತೀಶ್ನಷು, ೧೪. ೧೦೯ 

ದಶಧರ್ಮ — ದಶಕುಲಧರ್ಮ (ಏಕಧನುರ್ಧರನಾದಂ 
ಇಳಾಕಾಂತೆಯನೊಲಿಸುವಂದು ದಶಧರ್ಮಾಕಳಿತ 
ಕರಾಗನಾದೆಂ: ಆದಿಷು, ೬. ೩೦) 

ದಶಧರ್ಮಧರ - [ಜೈನ] ದಶಧರ್ಮಗಳನ್ನು ಹೊಂದಿದವನು 
(ಸಂದ ದಶಧರ್ಮಧರರಾಗಿಯುಂ ನಿವೃತ್ತಾನರ್ಥ 
ದಂಡರೆನಿಸಿಯುಂ ಸ ಮುಂದೆ ನಿಂದಿರ್ದ 
ಮಹಾಮುನಿಗಳಂ: ೧. ೭೫ ವ) 

ದಶಧರ್ಮಧಾರ -.ದಶಧರ್ಮಧರ 
ಪುಷ್ಪಶರಾಟೋಪಸಂಹಾರರಂ .. .. 
ಕರ್ಣನೇಮಿ, ೫. ೯೬) 

ದಶನ - ಹಲ್ಲು (ಅಜಿದಳಿಲ್ಲ ನಿರ್ಮಳ ದಶನಚ್ಛವಿ ಕುಸುಮಿತ 
ರಸನಾಪಲ್ಲವದೊಳಿರ್ದು ಸುಕರಕವಿಶೇಖರನಾ: ಲೀಲಾವತಿ, 
೧. ೭೯) 

ದಶನಕ್ಷತ ದ ದಂತಕ್ಷತ, ಸಂಭೋಗಸಮಯದಲ್ಲಿ 
ಕಚ್ಚಿದ್ದರಿ೦ದಾಗುವ ಹಲ್ಲಿನ ಗುರುತು (ನಿನ್ನ ಬಾಹುಪಾಶದೊಳೆ 
ತೊಡರ್ಜೊಡರ್ಚು ದಶನಕ್ಷತಪೀಡೆಯಂ . « ತಳೋದರೀ: 
ಮಲ್ಲಿನಾಪು, ೭. ೪೫) 

ದಶನಘಟ್ಟನ - ಹಲ್ಲು ಕಡಿಯುವುದು (ಆಮಂತ್ರಿತ ಡಾಕಿನೀ 
ದಶನಘಟ್ಟನ ಜಾತವಿಭೀಷಣಂ: ಪಂಪಭಾ, ೧೨. ೧೨೦) 

ದಶನಚ್ಛದ — ಹಲ್ಲುಗಳನ್ನು ಮುಚ್ಚಿರುವುದು, ತುಟಿ 
(ದಶನಾಂಶುಗಳಂ ಮೆಲ್ಲನೆ ದಶನಚ್ಛದಮೃದುಪಲ್ಲವದಿಂ 
ಮಅಸಿ ಮಾಣೆ ದೂತಂ ನುಡಿದಂ: ಆದಿಹು, ೧೪. ೫೦) 

ದಶನದಂಶ - ಹಲ್ಲಿನಿಂದ ಕಚ್ಚುವುದು (ಅಲ್ಪ ದಶನದಂಶಮಾತ್ರ 
ಖಂಡನೀಯ ಮಂಡಕಮುಮಂ: ಆದಿಷು, ೧೧. ೨೬ ವ) 

ದಶನನಿಪೀಡಿತದಶನವಸನ - ಹಲ್ಲುಗಳಿಂದ ತುಟಿಯನ್ನು 
ಕಚ್ಚುವುದು (ಮುಳಿದು ಘೂರ್ಣಮಾನಲೋಹಿತಿ 'ಲೋಚನಂ 
ದಶನನಿಪೀಡಿತ ದಶನವಸನ೦ ಅಸಿಧೇನುವಂ ಕಿಟ್ಟ: ಆದಿಪು, 
ಏ.೧೪ 

ದಶಪೂರ್ವಧರ - [ಜೈನ] ಉತ್ಪಾದಪೂರ್ವ, ಆಗ್ರಾಯಣೀಯ, 
ವೀರ್ಯಾನುವಾದ ಪ್ರವಾದ, ಅಸ್ತಿನಾಸ್ತಿ ಪ್ರವಾದ, 
ಜ್ಞಾನಪ್ರವಾದ, ಸತ್ಯಪ್ರವಾದ, ಆತ್ಮಪ್ರವಾದ, ಕರ್ಮಪ್ರವಾದ, 
ಪ್ರತ್ಯಾಖ್ಯಾನ, ವಿದ್ಯಾನುವಾದ ಎಂಬ ದಶಪೂರ್ವಗಳನ್ನು 
ಅಭ್ಯಸಿಸಿದವನು 

ದಶಮದೆಸೆ - ಮದನಾವಸ್ಥೆಯ 


(ದಶಧರ್ಮಧಾರರಂ 
ಭೂಪನಂದು ಬಂದಿಸಿ: 


ಹತ್ತನೆಯದು, ಮರಣ (ಅದು 
ಕಾರಣದಿಂ ದಶಮದೆಸೆಗೆ ಪಕ್ಕಾಗದ ಮುನ್ನಂ ತಕ್ಕುದಂ 
ನೆಗಳಲ್ವೇಳ್ದು: ರಾಜಶೇವಿ, ೭. ೯೬ ವ) 

ದಶಮುಖ - ಹತ್ತು ಮುಖಗಳು, ರಾವಣ (ಅವಲೋಕಿನೀವಿದ್ಯೆ 
ಮನದೊಡನೆ ಬಂದು ಬೆಸನಾವುದೆನೆ ದಶಮುಖಂ 
ಅವರಾರೆಂಬುದುಂ: ಪಂಪರಾ, ೯. ೮೯ ವ) 


ದಶರೂಪಲಕ್ಷಣ - ದಶರೂಪಕಗಳ ಲಕ್ಷಣ (ನಾಟಕಮುಂ 
ಪ್ರಕರಣಮುಂ ಚಾರಣಮುಂ ಭಾಣಮುಂ 
ಸಮವತಾರಣಮುಂ ಡಿಮಮುಂ ಈಹಾಮೃಗಮುಂ 
ವ್ಯಾಯೋಗಮುಂ ಸಪಹಸನಮುಂ ವೀಧಿಯುಂ ಎಂಬ 


ದಶರೂಪಕಲ್ಲಣಮುಮಂ ಪಾತ್ರಸಂಕ್ರಮಣದೊಳ್‌ ನೆಜ್‌ಯೆ 
ತೋಟಿ: ಅಜಿತಹು, ೫. ೩೦ ವ) 


ದಶವಂದ - ಹತ್ತನೇ ಒಂದು ಭಾಗ (ಆ ನಾಡುಮಂ ತನಗೆವಪ್ಪ 
ದ್ರವ್ಯದೊಳೆಲ್ಲಂ ದಶವ೦ದಮುಮಂ ಕೊಟ್ಟು: ಹರಿವಂಶ, ೧೦. 
೩೬. ವ) 

ದಶವಿಧದಶೆ - ಪೋತ, ಚಿಕ್ಕ ಕಲಭ, ಜವನ, ರೂಪ, ಕಲ್ಯಾಣ, 
ಯೋದ, ಯೋದತರ, ಸ್ಮವಿರ, ವೃದ್ಧ ಎಂಬ ಆನೆಯ 
ವಯೋನುಗುಣವಾದ ಹತ್ತು ಅವಸ್ಥೆಗಳು: (ಅಂತೊಗೆದು 
ಸೊಗಯಿಸುವ ದಶವಿಧದಶೆಗಳೊಳ್‌: ಪಾರ್ಶ್ವನಾಪು, ೪. 
೧೧೦ ವ) 

ದಶವಿಧಧರ್ಮ - [ಜೈನ] ಸನ್ಯಾಸಿ ಅನುಸರಿಸಬೇಕಾದ ಕ್ಷಮೆ, 
ಮಾರ್ದವ, ಆರ್ಜವ, ಸತ್ಯ, ಶೌಚ, ಸಂಯಮ, ತಪಸ್ಸು 
ತ್ಯಾಗ, ಅಕಿ೦ಂಚನ್ಯ, ಬ್ರಹ್ಮಚರ್ಯೆಗಳೆಂಬ ಹತ್ತು ಧರ್ಮಗಳು 
(ಉತ್ತಮಕ್ಷಮಾದಿ  ದಶವಿಧಧರ್ಮಮುಮಂ 
ಪಂಚೇಂದ್ರಿಯವಿಷಯವಿಚ್ಛಿತಿಯುಂ 
ಸಚ್ಛನ್ನಮಾಗಿ: ಪುಷ್ಪದಂಪು, ೧೪. ೧೬ ವ) 

ದಶವಿಧನಾದ - ಭ್ರಮರ, ಶಂಖ, ಮೃದಂಗ, ತಾಳ, ಗಂಟೆ, 
ವೀಣೆ, ಭೇರಿ, ದುಂದುಭಿ, ಸಮುದ್ರಗರ್ಜನೆ, 
ಮೇಘಗರ್ಜನೆಗಳೆಂಬ ಹತ್ತು ನಾದಗಳು (ದಶವಿಧನಾದಮಂ 
ಪದೆದು ಕೇಳ್ವ ಸಮುಜ್ಞಳಬಿ೦ದುತೇಜಮಂ ಸ್ವಶುಭಚಿದಕ್ಷಿಯಿ 
ಬಿಡದೆ ನೋಟ್ಟ;: ಶಬಶಂವಿ, ೨. ೯೬) 

ದಶವಿಧಸತ್ಯ - [ಜೈನ] ಜನಪದ, ಸಮ್ಮತಿ, ಸ್ಥಾಪನಾ, ನಾಮ, 
ರೂಪ, ಪ್ರತೀತ್ಯ, ವ್ಯವಹಾರ, ಸಂಭಾವನಾ, ಭಾವ, ಉಪಮಾ 
ಎಂಬ ಹತ್ತು ಬಗೆಯ ಸತ್ಯಗಳು (ನಾಮಸತ್ಯ ರೂಪಸತ್ಯಾದಿ 
ದಶವಿಧ ಸತ್ಯಮುಂ: ಪುಷ್ಪದಂಪು, ೧೪. ೧೬ ವ) 

ದಶವ್ಯಾಕರಣ - ಐಂದ್ರ ಚಾಂದ್ರ, ಕಾಶಕ್ಕೃತ್ನ, ಕೌಮಾರ, 
ಶಾಕಟಾಯನ, ಸಾರಸ್ವತ, ಶಾಕಲ, ಅಪಿಶಲ, ಕಾತಂತ್ರ, 
ಪಾಣಿನೀಯ ಎಂಬ ಹತ್ತು ವ್ಯಾಕರಣಗಳು 
(ಸಂಖ್ಯಾವಾಚಕ ಸಮಾಸಕ್ಕೆ: ಏಕಾಂಗ, ದ್ವಿಮುಖ 
ಅಷ್ಟಭುಜ, ನವನಿಧಿ, ದಶವ್ಯಾಕರಂ ಎಂದು 
ಸಂಕ್ಯಾವಾಚಕಂಗಳ್ಲೆ ಸಮಾಸಮಾಗಲೊಡಂ: ಶಬ್ದಮದ, ೯೨ 
ಪು 

ದಶಶತಕರ - ಸೂರ್ಯ (ಮುರಹರ ಪುರಹರ ದಶಶತಕರ 
ಮೂರ್ತಿಗಳೆನಿತೊಳವು: ಸಮಯಪ, ೮. ೧೭೦) 

ದಶಶತಕಿರಣ ದ ಸೂರ್ಯ (ದುರಿತಘನತಿಮಿರ 
ದಶಶತಕಿರಣಮತಿಪ್ರೀತಿಕರಣಂ  ಅಖಿಳವಿನೇಯೋದ್ದರಣಂ: 
ಆದಿಷು, ೧೪. ೩೮) 

ದಶಶತದಳ - (ಕಂಪಿನ ಸಿರಿಯಂ ಪರಕಲಿಸುವ ದಶಶತದಳ 
ಪರಿಕರದಿಂ ಪುದಿದು ಹೇಮಕೋಮಳಕಮಳಂ: ಶಾಂತೀಶ್ವಹಪು, 
೧೬. ೮೪) 

ದಶಸಹಸ್ತಮದೇಭಬಳಂ - ಹತ್ತು ಸಾವಿರ ಮದ್ದಾನೆಗಳ 
ಬಲವುಳ್ಳವನು (ಪಾರಿಜಾತಂ ಅಗ್ಗಳಮೆಸೆದೊಪ್ಪುವಂತೆ 
ತಳಿರಿಂ ಮುಗುಳಿಂ ನವಯೌವನಂ ಮನಂಗೊಳೆ 
ಕರಮೊಪ್ಪಿದಂ  ದಶಸಹಸ್ತಮದೇಭಬಳಂ ವೃಕೋದರಂ: 
ಪಂಪಭಾ, ೨. ೩೮) 

ದಶಾಂಗ - ಧೂಪ (ದಶಧರ್ಮದಶಾಂಗಧೂಪಮಂ ಸಮರ್ಪಿಸಿ: 
ನೇಮಿನಾಪು, ೬. ೧೪ ವ): [ಜೈನ] ಹತ್ತು ಪದಾರ್ಥಗಳು 
(ಮದ್ಯ ವಿಭೂಷಣ ವಸ್ತ್ರ ಆತೋದ್ಯ ಅಸ್ಪಕ್‌ ಭವನ ಭಾಜನ 
ಅಶನ ದೀಪ ಪ್ರೋದ್ಯಜ್ಜೋತಿಸ್ಥಿತಿಯೊಳಂ ಉದ್ದ್ಯೋತಿಸೆ 
ತುದಿಯೊಳ್‌ ಅಂಗಮಿಂತು ದಶಾಂಗಂ: ಆದಿಪು, ೪. ೩೧); 
ಚಕ್ರವರ್ತಿಯ ಹತ್ತು ಭೋಗಾಂಗಗಳು (ಪುರ ನಿಧಿ ಶಯ್ಯಾ 


ತನ್ನೊಳುಂ 


೫೨೭ 


ಆಸನ ರಾಜ್ಯ ರತ್ನ ವಾಹನ ವರೂಥಿನೀ ನಾಟ್ಯಸಭಾ 
ಪರಿಕರಸಹಿತ೦ ಭರತೇಶ್ವರಂಗೆ ಸಮಸಂದುದೀ ದಶಾಂಗಂ 
ಭೋಗಂ: ಆದಿಪು, ೧೫. ೫) 

ದಶಾಂಗಕಲ್ಲಕುಜ - [ಜೈನ] ಭೋಗಭೂಮಿಯ ಮಧ್ಯ 
ಭೂಷಣ, ವಸ್ತ್ರ ಆತೋದ್ಯ, ಸ್ರಗ್ಛವನ, ಭಾಜನ, ಅಶನ, 
ದೀಪ, ಪ್ರೋದ್ಯತ್‌, ಜ್ಯೋತಿಸ್ಥಿತಿ ಎಂಬ ಹತ್ತುಕಲ್ಪವೃಕ್ಷಗಳು 
(ಇದು ಶಾಲ್ಗ್ಲಲೀಪಾದಪಂ ಇಂತಿದು ಜಂಬೂವ್ಯಕ್ಷಂ ಇದುವೆ 
ಕುರುಭೂಮಿಗಳೊಪ್ಪಿದುವು ಅರ್ಧಚಂದನಾಕಾರದಿಂ 
ಉಚಿತದಶಾಂಗಕಲ್ಲಕುಜನಿಳಯಂಗಳ್‌; ಆದಿಷು, ೨. ೨೬) 

ದಶಾಂಗಭೋಗ - ಚಕ್ರವರ್ತಿಗಳಿಗೆ ದೊರಕುವ ದಿವ್ಯನಗರ, 
ಚತುರ್ದಶರತ್ನಗಳು, ನವನಿಧಿ, ಸೈನ್ಯ, ಭೋಜನ, ಭಾಜನ, 
ಶಯ್ಯಾ, ಆಸನ, ವಾಹನ, ನಾಟ್ಯ ಎ೦ಬ ಹತ್ತು ಭೋಗಗಳು 
(ಈ ಪುರುಷ ರತ್ನಾಕರಂ ದಶಾಂಗಭೋಗದೊಳ್‌ ಕೂಡಿದಂ: 
ಆದಿಷು, ೬ ೨೪ ವ) 

ದಶಾನನ - ಹತ್ತುಮುಖಗಳುಳ್ಳವನು, ರಾವಣ (ಜಲನಿಧಿಯಂ 
ಪಾಯ್ದೊರ್ವನೆ ನಿಲಿಕಿ ದಶಾನನನ ಪೊಟಲನಾ ಲಂಕೆಯಂ 
ಆಕುಲಮಿಲ್ಲದಿಜೆದುನಿಂದಂ: ಕವಿರಾಮಾ, ೩. ೯೦) 

ದಶಾವತಾರ - [ಜೈನ] ಆದಿಜಿನನ ಹತ್ತು ಅವತಾರಗಳು: 
ಮಹಾಬಲ, ಲಲಿತಾಂಗ, ವಜ್ರಜಂಘ, ವಜ್ರಜಂಘಾರ್ಯ, 
ಶ್ರೀಧರದೇವ, ಸುವಿಧಿ, ಅಚ್ಯುತೇ೦ದ್ರ, ವಜನಾಭಿ, ಅಹಮಿಂದ್ರ 
ಮತ್ತು ಆದಿನಾಥ (ಭಗವಜ್ಜನ್ಮಾಭಿಷೇಕ ಸಂಬಂಧಿಯಾಗೆ ತನ್ನ 
ಹೊಸತೆ ಸಮೆದ ಸಮವಕಾರ ರೂಪಕಮುಂ 
ದಶಾವತಾರರೂಪಗರ್ಭ  ಸಂದರ್ಭಂಗಳಪ್ಪ ಶೇಷಾಶೇಷ 
ರೂಪಕಂಗಳುಮಂ: ಆದಿಪು, ೭. ೧೧೫ ವ); ಮತ್ತ್ಯ 
ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ, 
ರಾಮ, ಕೃಷ್ಣ, ಬುದ್ಧ, ಕಲ್ಕಿ ಎಂಬ ವಿಷ್ಣುವಿನ ಹತ್ತು 
ಅವತಾರಗಳು (ಅನಿಮಿಷೇದ್ಯಾವತಾರಂ ತನಗಾಯ್ತು 
ದಶಾವತಾರಂ: ಗದಾಯು, ೩. ೪೪) 

ದಶಾಸ್ಯ - ದಶಾನನ (ಮರುನ್ನಂದನನಿಂ ದಶಾಸ್ಯನಗರಂ .. .. 
ಬೆಂದ ಮಾಬ್ಕ್‌ಯಿಂ: ಪಂಚತಂತ್ರ, ೩೭೭) 

ದಶಾಸ್ಕಾಂತಕ - ದಶಾಸ್ಕನನ್ನು ಕೊಂದವನು. ಶ್ರೀರಾಮ 
(ಚಿರಂತನಕಾರ್ಯಂಗಳೊಳಂ ಹನೂಮಂತನಂತಪ್ಪನಂ 
ದಶಾಸ್ಕಾಂತಕ೦ ದೂತನಾಗಿ ಕಳಿಪಿದಂ: ಪಂಚತಂತ್ರ, 
೩೩೪ ವ) 

ದಷ್ಟತೆ - ಕಡಿತ, ಕಚ್ಚುವಿಕೆ (ರತಿಮೂರ್ಥಿತೆ ಜೋಲ್ವದೇಹದಿಂ 
ಸೊಗಯಿಸಿದಳ್‌ ಭುಜಂಗಪರಿದಷ್ಟತೆಯಂ ತವೆ 
ಸೂಚಿಪಂದದಿಂ: ರಾಜಶೇವಿ, ೧೧. ೧೭೯) 

ದಸಿ - ತಿವಿಗೋಲು, ಶೂಲ (ದಸಿಗಾಲ್‌ ಮಸಿಮೆಯ್‌ ಬಿಜುಸಾದ 
ಕೆಯ್‌: ಆಚವರ್ಧ, ೧೫. ೩೮); ಮುಳ್ಳು (ಉಚ್ಚವದಿ೦ದ 
ದಸಿಯಂ ತೆಗೆದು ಅಚ್ಚಿಗೆ ಗೋಚರಿಸದೆ ಎಯ್ದಲ್‌ ಆ 
ಲುಬ್ಬಕಂ: ಉದ್ಭಟಕಾ, ೧೧. ೧೧೧) 

ದಸಿಕ - ಶೂಲಕ್ಕೇರಿಸುವವನು (ಇಕ ಪ್ರತ್ಯಯಕ್ಕೆ: ಕರಿಕಂ, ಹುಸಿಕಂ, 
ದಸಿಕ೦ ಬಾರಿಕಂ: ಶಬ್ದಮದ, ೨೧೪ ಪ್ರ 

ದಸೆ - [ದಶಾ] ಅವಸ್ಥೆ (ಶಕಾರಕ್ಕೆ ಸಕಾರಂ: ಶಿರಂ-ಸಿರಂ, ದಶೆ- 
ದಸೆ, ರಾಶಿ-ರಾಸಿ: ಶಬ್ದಮದ, ೨೬೭ ಪು 

ದಸ್ರಾತ್ಮಜರ್‌ - [ದಸ್ರ*ಆತ್ಮಜರ್‌] ಅಶ್ವಿನೀ ದೇವತೆಗಳ ಮಕ್ಕಳು: 
ನಕುಲ ಮತ್ತು ಸಹದೇವ (ಸೊಕಮಿರ್ಕೆ ಅಕ್ಕಟ ದರ್ಭಪಾಣಿ 
ಯಮಜಂ ದರ್ಮೀಕರಂ ವಾಯುಪುತ್ರಕನು೦ ಜರ್ಜರಹಸ್ತಂ 
ಇಂದ್ರತನಯಂ ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ 


ಶಸ್ತವಿಡಂಬಂ ಏವುದವರ್ಗಂ ಪಾಂಚಾಲಿಯುಂ 
ಗರಿಧದಾಯಕಿಯಾಗಿರ್ಪಿನಂ ಅಂದು ಮತ್ಸ್ಯಗೃಹದಿಂದ ಈ 
ನಿಗಹಂ ಪೊಲ್ಲದೇ: ಗದಾಯು, ೩. ೩೪) 

ದಹನ - ಅಗ್ನಿ (ನಾಗರ ಖಂಡಂಗಳಂ ಆ ನಾಗರ ಖಂಡದೊಳೆ 
ತೊಡರೆ ನರಂ ಇಸುವುದು೦ಂ ನಾಗರ ಖಂಡ೦ಗಳುಮಂ 
ನಾಗರ ಖಂಡಮುಮ೦ ಅಳುರ್ದುಕೊ೦ಂಡ೦ ದಹನಂ: 
ಪಂಪಭಾ, ೮೯) 

ದಹನಕ್ರಿಯೆ - ಹೆಣವನ್ನು ಸುಡುವ ಕಾರ್ಯ(ಜಲದಾನಕ್ರಿಯೆಯಂ 
ದೃಗ್ಗಲದಿಂ ಕೋಪಾಗ್ನಿಯಿಂದೆ ದಹನಕ್ರಿಯೆಯಂ ಕೆಳೆಯಂಗೆ 
ಮಾಡಿದಯ್‌: ಗದಾಯು, ೫. ೩೨) 

ದಹನಶಿಖೆ - ಬೆಂಕಿಯ ಜ್ವಾಲೆ (ಹರಿಚಕ್ರ೦ ಕೊಳ್ಳದೆ ನರಶರಂ 
ಉರ್ಚದೆ ದಹನಶಿಖೆಗಳ್‌ ಅಳುರದೆ ಅವನಂ: ಪಂಪಭಾ, ೫. 


೯೯೪) 

ದಹನಾರ್ಚಿ = ಅಗ್ನಿಜ್ಞಾಲೆ (ರತ್ನಂ ಪ್ರತಿಬಿ೦ಬಿತ 
ಮಣಿದೀಪಪ್ರತಿಬಿ೦ಬದತಾನುಂ ಆಕಾಶಸ್ಪಟಿಕಾಂತರಿತ 
ದಹನಾರ್ಚಿಯಂತಾನುಂ ತನ್ನ ಬೆಳಗೆ ಬೆಳಗಾಗೆ: 
ಶಾಂತಿಹು, ೯. ೨೧೪ವ) 

ದಹನಾಶೆ - ಅಗ್ನಿಯ ದಿಕ್ಕು ಆಗ್ನೇಯ (ಅಹಿಮಕರಂ 
ಪೊಡಯಿಸುವಂ ದಶನಾಶೆಗೆ ರಥಮನರುಣನಿಂ 
ದಿನಮುಖದೊಳ್‌: ಲೀಲಾವತಿ, ೯. ೭) 

ದಹ್ಯಮಾನ ವ ಸುಡುತ್ತಿರುವ (ಮನ್ಯೂದ್ಗತಕ೦ಠನುಂ 


ಅಸಹ್ಯಶೋಕಾನಲ ದಹ್ಯಮಾನ ಅಂತಃಕರಣನುಂ 
ಗದಾಯು, ೫. ೧೦ ವ) 

ದಳ - ಪತ್ರ, ಎಸಳು (ಛದನಂ ಪತ್ರಂ ಪರ್ಣಂ೦ ಛದಂ ಪಳಾಶಂ 
ದಳಂ ಸಮಂ ಏಕಾರ್ಥಂ: ಅಭಿಧಾವ, ೧. ೭. ೫); ಆಸರೆ 
(ವಜನಾಭಿ ಚೆಲ್ವಿಂಗೆ ನಾಭಿಯುಂ ವಿಳಾಸಕ್ತಾವಾಸಮುಂ 
ಅಳವಿಂಗೆ ದಳಮು೦ ಅಜಿವಿಂಗೆ ಗುಣಿಯುಂ ಆಗಿ 
ಬಳೆವನ್ನೆಗಂ: ಆದಿಪು, ೬. ೨೨ ವ); ದಟ್ಟವಾದ 
(ಅಂಗಜಂಗೆ ದಳಮಾದ ಎಲೆ ಮುದ್ಧರಮಾದ ಕೆಯ್‌ 
ಬಸಂತದ ನಡು .. .. ಆಗೆ: ಶಾಂತಿಪು, ೯. ೭೫) 

ದಳಂ - ಅಡಕೆ (ಮಾರೀಚಿ ತೊಡರ್ಪಳಿಂದೆ ಸರದಿಂ ಕಂಪಿಲ್ಲ 
ಚಿ೦ತಾಮಣಿಗೇವುದಕ್ಕ ದಳ೦ ಇಲ್ಲ ಈ ಕಕ್ಕರಕ್ಕಿಂತುಟಪುದು 
ಕಳ್ಳಪ್ಪುದು ತಪ್ಪದೆಂದು ಕುಡಿದರ್‌ ಕಾಮಾಂಗಮಂ 
ಕಾಂತೆಯರ್‌: ಪಂಪಭಾ, ೪. ೮೮) 

ದಳಂಗೊಳಿಸು - ದಟ್ಟಗೊಳಿಸು (ಸೌರಭಮ೦ ದಳಂಗೊಳಿಸೆ 
ಬಣ್ಣದೆ ನುಣ್ಣಿಸೆ ನೋಡಿದಳ್‌ ವಾರಿಜವಕ್ತೆ 
ಕೈರವವಿಲೋಚನೆ ಮಾಲೆಯನಂದು ಲೀಲೆಯಿಂ: ಅನಂತಪು, 
೪. ೧೧೪) 

ದಳಂಬಡೆ — ಅಧಿಕವಾಗು (ಕಾಮದೇವನೆಂಬ 
ಬಳಮರ್ದುಕಾಅನ ಮಾಡಿದ ಮರ್ದಿನಂತೆ ಬಳೆದು 
ದಳಂಬಡೆದು: ಪಂಪಭಾ, ೪. ೮೭ ವ) 

ದಳತ್‌ - ಅರಳುವ, ಚಿಗುರುವ (ದಳತ್‌ ನೀಲಾತಸೀ ಚಂಕನತ್ತನು 
ತೋಯಾಹರಣಾರ್ಥಿ ಬಂದಂ ಅಭಯಂ ಸೌಮಿತ್ರಿ 
ಶತ್ರುಂಜಯಂ: ಪಂಪರಾ, ೭. ೧೦೪) 

ದಳತ್ಕೋಕನದಜಠರ ದ [ದಳತ್‌--ಕೋಕನದ-ಜಠರ] 
ತಾವರೆಯನ್ನು ಹೊಕ್ಕುಳಲ್ಲಿ ಉಳ್ಳವನು, ವಿಷ್ಣು. ಕೃಷ್ಣ 
(ಜಳತ್ಕೋಕಕನದಜಠರನಂ ನಿರ್ವ್ಯಾಕುಳಂ ಇಂತೆಂದು 
ಧರ್ಮತನಯಂ ನುಡಿದಂ: ಪಂಪಭಾ, ೯. ೧೪) 


ಆಗಿ; 


೫೨೮ 


ದಳನ - ಸೀಳುವಿಕೆ (ರಿಪುನೃಪಬಲದಾವಾನಲಂ ವೈರಿಭೂಭೃತ್‌ 
ಮದವತ್‌ ಮಾತಂಗಕುಂಭಸ್ಥಳ ದಳನಖರೋಗಾಸಿ 
ಪಂಚಾಸ್ಕಧೈರ್ಯಂ: ಪಂಪಭಾ, ೬. ೭೭) 

ದಳವೇಖು - ಸಾಂದವಾಗು, ವಿಕಸನಗೊಳ್ಳು (ಸೆಳ್ಳುಗುರ್ವೆಳಗಿಂದ 
ಅರಲ್ಲಳ ದಳಂ ದಳವೇಜ್‌ ಮದಾಳಿ ಮೆಲ್ಲ ಮೆಲ್ಲಗೆ 
ಸುತಿಗೂಡೆ: ಆಚವರ್ಧ, ೧. ೬೪); ಹಿಗ್ಗು (ಇನಿಯಳ 
ಗರ್ಭದಂದಮಂ ನೋಡಲ್‌ ಚಿತ್ತಂ ದಳವೇುತ್ತಿರೆ: 
ರಾಜಶೇವಿ, ೪. ೪೪) 

ದಳಿಂಬ - ದಡಿಬ, ಮಡಿ ಬಟ್ಟಿ (ಹಾಟಕಪೀಠದ ಮೇಲೆ ಪಾಸಿದ 
ದುಗುಲದ ದಳಿಂಬದೊಳಿರಿಸಿದಾಗಳ್‌: ಆದಿಪು, ೪. ೪೮ 
ವ); ಮೆತ್ತೆ (ಆಕೆವೆರಸು ದಳಿ೦ಬದೊಳ್‌ ಕುಳ್ಳಿರ್ದು: ಕಾದಂಬ, 
೯ ಜವ) 

ದಳಿತ - ಅರಳಿದ (ದಳಿತ ಲಸತ್ಕುಂದದ್ಯುತಿ 
ಅಳಂಕೃತಾಶೇಷಭುವನರಾ ನೃಪನ ಯಶಂ೦ ಬಳೆಯಿಪುದು: 
ಆಚವರ್ಧ, ೧. ೭೯) 

ದಳಿತಮಾರ - ಕಾಮನನ್ನು ದಮನ ಮಾಡಿದವನು (ಜಯ 


ಜಿನೇಂದ್ರ ನತಸುರೇಂದ್ರ ದುರಿತದೂರ ದಳಿತಮಾರ: 
ಅಜಿತಪು, ೭. ೧೫ ರಗಳೆ) 

ದಳಿತಶತ್ರುಗೋತ್ರ - ಶತ್ರುವಂಶಸ೦ಹಾರಕ (ಶುಭತಿಥಿ 
ಶುಭನಕ್ಷತ್ರಂ ಶುಭವಾರಂ ಶುಭಮುಹೂರ್ತಮೆನೆ ಗಣಕಂ 
ಇಳಾಪ್ರಭುವೊಗೆದಂ ಉದಿತಕಾಯಪುಭೆಯೊಗೆದಿರೆ 


ದಳಿತಶತ್ರುಗೋತ್ರಂ ಪುತ್ರಂ: ಪಂಪಭಾ, ೧. ೧೨೭) 
ದಳಿತೇಕ್ಷಣೆ - ಅಗಲವಾದ ಕಣ್ಣುಳ್ಳವಳು (ಅಡರೆ ಬೆಮರ್ತುದು 
ತನುಶಶಿಮಣಿಶಲಾಕೆ ದಳಿತೇಕ್ಷಣೆಯಾ: ಲೀಲಾವತಿ, ೭. ೯೦) 


ದಳಿವ - ಮೇಲು ಹೊದಿಕೆ (ತೊಟ್ಟ ಎಕ್ಕವಡಂ ಮರವಿಲ್‌ ಕಟ್ಟಿದ 
ಪಣೆಕಟ್ಟು ಬೇಂಟೆವಜಿ ದೊರೆಯೊಳ್‌ ಒಡ೦ಬಟ್ಟ ಅಸಿಯ 
ಸುರಗಿ ದಳಿವದ ತೊಟ್ಟ ಅಂಗಿಗೆ ತನ್ನೊಳ್‌ ಅಮರೆ 
ಬೇಂಟೆಯನೊರ್ವಂ; ಪಂಪಭಾ, ೫. ೩೬) 

ದಳಿವಿಡಿ - ಕೂಡಿಸು, ಕುಂದಣವಿಡು (ಮಾಣಿಕ್ಯಚಟ್ಟಂ ನೀರಂಜಿಸಿ 
ದಳಿವಿಡಿದ ಮಹಾರತ್ನದ ದೊರೆಗೆ ವಂದುದಾ ಸ್ತ್ರೀರತ್ನಂ: 
ಆದಿಹು, ೪. ೪೨) 

ದಳ್ಳಿಸಿ ಕುಕಿಲ್‌ - ಭೋರೆಂದು ಶಬ್ದಮಾಡು (ದಳ್ಳಿಸಿ 
ಕುಕಿಲುತ್ತಂಬುಧಿಯ ಉಳ್ಳೋಳಂ೦ ನೆಗಟ್‌ೌ ಕವಿದು ನರ್ತಿಸಿ 
ನಡೆದತ್ತು: ಆದಿಷು, ೧೩. ೫೩) 


ದಳ್ಳಿಸು — ಗರ್ವದಿಂದ ಮೆರೆ; ಸುಡು 
(ಅದ್ಭುತನಟನಿಟಲಾಳೋಲಕೀಲಾಕ್ಷಿವೊಲ್‌ ದಳ್ಳಿಸೆ 
ಕೋಪಾರಕ್ಕನೇತ್ರಂ ನಿಜಭುಜಗದೆಯಂ ತೂಗಿದಂ 


ಧಾರ್ತರಾಷ್ಟ್ರಂ: ಗದಾಯು, ೭. ೩೦) 

ದಳ್ಳಿಜೆ - ತಿವಿ (ಮುಗಿಲಂ ಮರಗಳ ತುದಿಗೋಡುಗಳೊಳೆ 
ದಳ್ಳಿಚೆದೊಡೆ ಉದಿರ್ದು ಕೆದಜಿದ ಕಿಖುದಾರೆಗಳೆನಿಪುವು .. . 
ನೆಲ್ಲಿಯ ಕಾಯ್ಗಳ್‌: ಲೀಲಾವತಿ, ೬. ೨೯) 

ದಳ್ಳುರಿ - ದೊಡ್ಡ ಉರಿ (ಮುಳಿಸಿನ ದಳ್ಳುತಿಗಳನುಗುಟುತ್ತುಂ 
ಚಕ್ರರತ್ನ೦ ಬಗೆದು ಬೆಸೆಸಿದ೦ ಭರತೇಶಂ: ಆದಿಷು, ೧೪. 
೧೧೫) ಗರ್ವದಿಂದ ಮೆರೆ (ನೀಂ ಕೊರ್ವಿ ಗಾಳಿಯೊಳ್‌ 
ಕೂಡಿದ ಕಿರ್ಜಿನಂತೆ ದಳ್ಳುರಿದು ಪೊಟಲೊಳಗೆ 
ಮುನ್ನಿನೆಡೆಗೀಗಳುಂ ಪಿರಿದಬ್ಬರಮಂ ಮಾಡಿದೆ: ಧರ್ಮಾಮ,, 
೨. ೫೯ ವ) 


ದಟ - ಸೈನ್ಯ ಚತುರಂಗಸೈನ್ಯ (ಎರಡರ್ಥಕ್ಕೆ: ದಟಮೆಂದು 
ಚತುರಂಗಬಲಮು೦ ಸಾಮಾನ್ಯಬಲಮುಂ ಅಕ್ಕುಂ: ಶಬ್ದಮದ, 
೩೩ ವೃತ್ತಿ ೧೪೯) 

ದಬದುಲ - ಬಲ್ಲೂರೆ, ಸುಲಿಗೆ (ಒಂದರ್ಥಕ್ಕೆ ದಟದುಟಮೆಂದು 
ಬಲ್ಲೂಜಿ: ಶಬ್ದಮದ, ೩೩ ವೃತ್ತಿ ೬೯) 

ದಲಮುಖಧವಳ - ಸೇನೆಯ ಮುಂಭಾಗದಲ್ಲಿ ಶೋಭಿಸುವವನು 
(ಬಿರುದಿಂಗೆ: .. .. ದಟಮುಖಧವಳ೦ ದಟಮುಖಾದಿತ್ಯಂ .. 
.. ಇವಳಂತೆ ತಾಮ ಮಾಡಲಾಗದು: ಶಬ್ದಮದ, ೧೮೫ ಪ್ರ 

ದಬಮುಖಾದಿತ್ಯ — ಸೇನೆಯ ಮುಂಭಾಗದಲ್ಲಿ 
ಸೂರ್ಯನಂತಿರುವವನು (ಬಿರುದಿಂಗೆ: 
ದಟಮುಖಧವಳ೦ಂ ದಟಮುಖಾದಿತ್ಯಂ 
ತಾಮ ಮಾಡಲಾಗದು: ಶಬ್ದಮದ, ೧೮೫ ಪು 

ದಟವುಟಿ - ಸುಲಿಗೆ (ಒ೦ದರ್ಥಕ್ಕೆ: ದಟದುಟಮೆ೦ದು ಬಲ್ಲೂಜ್‌; 
ದಟವುಟಮೆಂದುಂಟು: ಶಬ್ದಮದ, ೩೩ ವೃತ್ತಿ ೬೯); ಗಲಾಟೆ 
(ಕಿವಿಯಂ ಪಳಂಚಲೆವ ಮಂಚದ ಶಕುನಿಯಂಚೆಯ ಗಿಳಿಯ 
ಪುರುಳಿಯ ಪಾರಿವದ ಕೊರಲುಲಿಯ ದಟವುಟವನಾಲಿಸಿ: 
ಚಂದ್ರಪ್ರಹು, ೮. ೬೬ ವ) 

ದಟ್ಟಟೆ - ಸಂಕೋಲೆ (ಒಂದರ್ಥಕ್ಕೆ: ದಟ್ಡಿಟ್‌ಂದು ಸಂಕಲೆ: 
ಶಬ್ದಮದ, ೩೩ ವೃತ್ತಿ ೭೦) 

ದಾಂಗುಡಿ - (ದಾವು-ಕುಡಿ) ದಾಟುವ ಕುಡಿ, ಹಬ್ಬುವ ಕುಡಿ 
(ದಾಂಗುಡಿವಡೆವ ಕಲ್ಪಲತೆಗಳ ನಡುವಣ 
ಕಲ್ಬಾವನೀಜಮಿರ್ಪಂತಿರ್ದಂ: ಸುಕುಮಾಚ, ೧೦. ೧೦೧) 

ದಾಂಗುಡಿವರಿ - ದಾಂಗುಡಿವಡೆ (ಮರದಿ೦ ಮರಕ್ಕೆ 
ದಾಂಗುಡಿವರಿದ ಎಳಲತೆಯಂತೆ ರಾಜ್ಯಲಕ್ಷು 
ನಿಲುಕಿದಾಗಳ್‌: ಕಾದಂಬ, ೩. ೧೦೮) 

ದಾಂಗುಡಿವಿಡಿ - ದಾಂಗುಡಿವಡೆ (ಮಕ್ಕಳಂ ಪಡೆದಬಳಾಜನಂ 
ನೆರೆದ ಮಕ್ಕಳ ಮಕ್ಕಳ ನೀಳ್ದದೊಂದು ದಾಂಗುಡಿವಿಡಿದೀವ 
ಚಾಗಮೆಡಖೋಡುವಿನಂ: ಆದಿಪು, ೨. ೨೪) 

ದಾಂಟು - ಮೀರು, ಉಲ್ಲಂಘಿಸು (ಕೊಟ್ಟೈ ಕಿರ್ಜ೦ ಉದಗ್ರ 
ಶೋಕಶಿಖಿಯಿ೦ ಕಣ್ಣೀರ್ಗಳಿಂದೆಯ್ದೆ ನೀರ್ಗೊಟ್ಟೈ 
ಲೌಕಿಕಮನೇಂ ಇಂ ದಾಂಟಿದೈ: ಪಂಪಭಾ, ೧೩. ೬೧) 

ದಾಕ್ಷಿಣಾತ್ಯ ದ ದಕ್ಷಿಣದೇಶದಲ್ಲಿನ ಸಂಗೀತಪದ್ಭತಿ 
(ಮನಾವತಿಯು೦ ದಾಕ್ಷಿಣಾತ್ಯೆಯು೦ ಪಾಂಚಾಲಿಯುಂ 
ಮಾದ್ರಮಾಗಧಿಯು೦ ಎಂಬ ನಾಲ್ಕುಂ ವೃತ್ತಿಯುಮಂ: 
ಅಜಿತಪು, ೫. ೩೦ ವ) 

ದಾಕ್ಷಿಣ್ಯ - ಅನುಕಂಪ (ಸ್ವಚ್ಛತನಂ, ತ್ಯಾಗಂ, ಶೌರ್ಯಂ, 
ಸಮಾನವಹ ಸುಖದುಃಖಂ, ಸ್ನೇಹಂ, ದಾಕ್ಷಿಣ್ಯಂ, ಸತ್ಯಂ, 
ಶೌಚಮೆಂಬಿವು ಮಿತ್ರಗುಣ೦ಗಳ್‌: ಪಂಚತಂತ್ರ, ೪೨೬ ಶ್ಲೋಕ 


ಇವಅಂತೆ 


೧೯೯ ಟಕೆ) 

ದಾಘ - ದಾಹ, ತಾಪ (ಮೇಘಮಂ ಅಖಿಲ ಪರಿಗ್ರಹ 
ದಾಘಮಂ ಈ ಕೈಕೆ ಬೇಡೆ ಧರೆಯಂ ತೃಣದಿಂ 
ಲಾಘವಮೆನೆ ಬಗೆದೀಗುಂ ರಾಘವನೌದಾರ್ಯ 
ತುಂಗನೀಯದುದುಂಟೇ: ಪಂಪರಾ, ೬. ೧೦೯) 

ದಾಡಿಮ - ದಾಳಿಂಬೆ (ಅದಜ ಬಾಳ್ಕೆಯಂ ನೆಟ್ಟನೆ 


ನಗುವಂತೊಗೆದು ಬಿಜೆದ ದಾಡಿಮಮೆಸೆಗುಂ: ತ್ರಿಪಪ್ನಿಷು. 
೨೮. ೧೪) 

ದಾಡಿಮೀಬೀಜ - ದಾಳಿಂಬೆಯ ಬೀಜ (ಎಸೆವ ದಾಡಿಮೀ 
ಬೀಜರಾಜಿಯಂ ತೆಗೆದು ರಸವನಾಸ್ಟಾದಿಸಿದೆಂ: ಕಾದಂಸಂ, ೧. 
೩೨) 


೫೨೯ 


ದಾಡೆ - ಕೋರೆಹಲ್ಲು (ಕಾರಿರುಳ ತಿರುಳ ಬಣ್ಣ ಕೂರಿದುವೆನೆ 
ತೊಳಪ ದಾಡೆ ಮಿಳಿರ್ವ ಉರಿಗೇಸ೦ ಪೇರೊಡಲ್‌ ಎಸೆದಿರೆ 
ಪುಟ್ಟಿದಂ ಆರು೦ ಅಗುರ್ವಿಸೆ ಮ್ಲಂ ಘಟೋತ್ಯಚನೆಂಬಂ: 

ಪಂಪಭಾ, ೩. ೨೦) 
ದಾಡೆಗುಟ್ಟು - ದಾಡೆಗಡಿ, ಹಲ್ಲು ಕಡಿ (ಕಿಡಿ ಕಣ್ಯಡೆಯೊಳ್‌ ಕಿಟ 
ದಾಡೆಗುಟ್ಟಿ ತಾಂ ತಾಗಲಿದಿರ್ಜಿ: ರಾಜಶೇವಿ, ೫. ೯೦) 

- [ದಾತೃ] ದಾನಿ (ಯಕಾರಾಂತಕ್ಕೆ: ದಾತೃ ಶಬ್ದಕ್ಕೆ 
ದಾತನೆದು ಪ್ರಯೋಗಮುಂಟು; ಭೀತನ ದಾತನ 
ಸತ್ತೋಪೇತನ .. .. ಶಬ್ದಮದ, ೯೪ ಪ್ರ ೧) 
ದಾತವ್ಯ - ಕೊಡಲು ಅರ್ಹವಾದ (ಪ್ರವಿಮಲಸದ್ಗೀರ್ವಾಣದಾತವ್ಯ 

ಸಾಯಕ ಸಂಪೂರ್ಣ ಕಳಾಪ್ರವೀಣನ೦ ಇಳಾಭಾರಕ್ಷಮ 

ಅಕ್ಷೂಣನ೦ .. .. ಸರ್ವಲಕ್ಷಣಸಂಪೂರ್ಣ೦ ಅಪ್ಪ ಮಗನಂ 

ಅಮೋಘಂ ಪಡೆವೆಂ: ಪಂಪಭಾ, ೧. ೧೩೪ ಮತ್ತು ೧೩೪ 

ವ) 
ದಾತೃ - ದಾನಿ (ಭಕ್ತಿಜ್ಞಾನ ಸಮಾಯುಕ್ತಂ ಸಪ್ಪಗುಣಂ 

ಜೈನೋಕ್ತಿಯಿನ ದಾತೃವೆನಿಪ ಭವ್ಯಂಗಕ್ಕುಂ: ಚಂದ್ರಪ್ರಪು, ೩. 

೩೧) 
ದಾತ್ರ - ಕುಡುಗೋಲು (ದಾತ್ರಂ ಲವಿತ್ರಂ ಅಜೆಗೆ ಖನಿತ್ರಂ 

ಕುದ್ಧಾಲಂ ಅದುವೆ ಗೋದಾರಣಕಂ: ಅಭಿಧಾವ, ೧. ೧೧. 

೬೯) 
ದಾದಿ - (ಧಾತ್ರಿ] ಸಾಕಿದವಳು, ದಾಸಿ (ಅಬ್ಬೆ ದಾದಿ ಪರಿಚಾರಕರ್‌ 

ಈಣಿಲ ಕಾಪು ಕಾಪೆ ಕೂರ್ತಿಟ್ಟ ಅವರ ಆತ್ಮಪುಣ್ಯಮೆ 

ವಿಷುಣ್ಯರಂ ಓಳಿಯೆ ಕಾಪು ಕಾಗುಮೇ: ಶಾಂತಿಷು, ೬. 

೧೦೬) 
ದಾದಿಕಾಅವೆಸ - ದಾಸಿಯ ಕೆಲಸ (ಉಸುರೆ ದಿವಿಜೇಶ್ವರಂ 

ಪರಿವೆಸದಮರರ್‌ ದಾದಿಕಾಅವೆಸದ ಅಮರರದೇಂ 

ಬೆಸಗಲಿಗಳ್‌ ಬರ್ಪರೊ: ಅಜಿತಪು, ೫. ೭೩) 
ದಾನ - ಮದೋದಕ (ನಿನ್ನಯ ಸಂತಾನಂ ಅವಿಚ್ಛಿನ್ನಂ .. .. 

ನೆಗಟ್ಗುಂ ಭೂಪೋನ್ನತ ದಿಜ್ನಾಗ ದಾನದಂದದಿನೆಂದುಂ: 

ಕಾದಂಸಂ, ೨. ೧೭); ನೀಡುವ ಗುಣ, ಇದರಲ್ಲಿ ನಾಲ್ಕು ಬಗೆ 

(ಆಹಾರದಾನಂ ಅಭಯದಾನ ಶಾಸ್ತದಾನ 

ಭೈಷಜ್ಯದಾನಮೆಂಬಿವು: ಹರಿವಂಶ, ೧೦. ೧೦ ವ); ಜೈನ] 

ಕೊಡುವುದು, ಇದರಲ್ಲಿ ಕೊಡುವವನು, ಕೊಡುವ ವಸ್ತು 
ದಾನ ಸ್ವೀಕರಿಸುವವನು ಮತ್ತು ದಾನದ ಫಲ ಎಂಬ ನಾಲ್ಕು 
ಭಾಗಗಳು (ಕುಡುವೊಂ ಕುಡುವುದು ಪಾತ್ರಂ ಕುಡೆ 
ಪಡೆವುದತಿವಿಪುಳಫಲಮೆನಲ್‌ ನಾಲ್ಕು ತೆಜಂ೦ ಗಡ ದಾನಂ: 
ಆದಿಷು, ೧೦. ೯); ಮದದ ನೀರು (ಎನ್ನ 

ದಾನಮಿದಾಗಳು೦ ಮಧುಪಾಶ್ರಯಂ: ಪಂಪಭಾ, ೧. ೭); 

ನೀಡುವಿಕೆ (ಎನ್ನ ದಾನಮಿದಾಗಳುಂ ಮಧುಪಾಶ್ರಯಂ 

ಧರೆಗವ್ಯವಚ್ಛಿನ್ನ ದಾನಂ ವಿಬುಧಾಶ್ರಯಂ: ಪಂಪಭಾ, ೧. ೭) 
ದಾನಗುಣ - ದಾನಕೊಡುವ ಸ್ವಭಾವ (ಚಂದಬಲಮಂ 

ಮಾಟ್ಕ್‌ ನೂತನ ಕಂದರ್ಪ೦ ಅನೂನದಾನಗುಣದಿಂ 

ಚಾಳುಕ್ಕಕಂದರ್ಪನಾ: ಗದಾಯು, ೧. ೬) 
ದಾನಚಿಂತಾಮಣಿ - ಚಿಂತಾಮಣಿಯಂತೆ ಕೊಡುಗೈದಾನಿ (ಎನ್ನ 

ಅತಿಪ್ರೀತಿಯಿಂ ಧರ್ಮಚಿತ್ತಂ ವರದತ್ತಂ 

ದಾನಚಿಂತರಾಮಣಿಯೆನಿಸಿ ಯಶೋಭರಮಂ ತಾಳ್ಚಿ ನಿಂದಂ: 
ಅಜಿತಪು, ೧೨. ೫); ಅತ್ತಿಮಬ್ಬೆಯ ಬಿರುದು (ಪರಮ 
ಶ್ರಾವಕಿ ನೀನೆ ದಾನಿಯೆ ವಲಂ ಶ್ರೀ ದಾನಚಿಂತಾಮಣಿ: 

ಅಜಿತಪು, ೧೨. ೭) 


ದಾತ 


ದಾನದಂತಿ - ಮದೋದಕವನ್ನು ಸುರಿಸುವ ಆನೆ (ನಿಜಗಮನಕ್ಕೆ 
ಮಚ್ಚರಿಪ ಮ೦ಥರಯಾನದ ದಾನದಂತಿಯಂ .. .. ಕನಸು 
ಪದಿನಾಖುಮ೦ ಅ೦ಬುಜವದನೆ ಕಂಡಳ್‌: ಪುಷ್ಪದಂಪು, ೯. 
೯೮) 

ದಾನಪರ - ದಾನ ನೀಡುವುದರಲ್ಲಿ ನಿರತ (ದಾನಪರಂ 
ನಿಜೋನ್ನತಮಾನನಾರೂಢ ವಏಪುಳವಂಶಂ: ಕವಿರಾಮಾ, ೩. 
೧೨೯); ದಾನದಂತಿ (ಎಂತು ಅಬಳೆಗೆ ತಾಳಗೊಟ್ಟಿ 
ಎಂದು ಎಮ್ಮೊಳಿಂತು ತೋಟಿಗೆ ಬಂದಂ: ಸುಕುಮಾಚ, ೭. 
೪೪) 

ದಾನಪ್ರಮೋದ - 
ಸಂತೋಷಗೊಳ್ಳುವ 
ಪ್ರಕಟನ ದಕ್ಷಿಣವಿಷಾಣ ವನ್ಯಸ್ತಹಸ್ತನುಂ 
ವಾಜಾಳಷಟ್ಟರಣ ಚಾರಣಗಣೋಚ್ಚಾರ 
ಜಯಾಶೀರ್ಫೋಷಮುಂ: ಆದಿಪು, ೧೪. ೯೦ ವ) 

ದಾನಲೇಖೆ - ಮದೋದಕದ ಗೆರೆ (ಯೌವನ ಗಂಧದ್ವಿಪ 
ದಾನಲೇಖೆ ತಳೆದತ್ತೀಗಳ್‌ ಕುಮಾರಾಸ್ಕದೊಳ್‌: 
ಕಾದಂಬ, ೮. ೯೧) 

ದಾನವ - ದನುವಿನ ಮಗ; ರಾಕ್ಷಸ (ಅ೦ತು ಆ ವನಗಹನಮೆಲ್ಲಂ 
ದಹನಮಯಮಾದ ಪ್ರಸ್ತಾವದೊಳ್‌ ವಿಸ್ಮಯಮಾಗೆ 
ಮಯನೆಂಬ ದಾನವವಿಶ್ವಕರ್ಮಂ ನೆಗೆದುರಿವ 
ಉರಿಮಾಲೆಗಳಂ ಗದೆಯೊಳ್‌ ಬೀಸುತ್ತುಂ ಪೊಳಮಡೆ: 
ಪಂಪಭಾ, ೫. ೯೭ ವ) 

ದಾನವಮಥನ -  ರಾಕ್ಷಸಸಂಹಾರಿ, ವಿಷ್ಣು (ಮಾನಿನಿಯರ 
ಒಳಗನಣಿವೊಡೆ ದಾನವಮಥನಂಗೆ ಬರದು: ಅನುಭವ, ೮೪) 

ದಾನವಿನೋದ - ದಾನ ನೀಡುವುದರಲ್ಲಿ ಸಂತಸ ಪಡೆಯುವವನು 
(ದಾನವಿನೋದನ ದಾನವರ್ಷದಿಂ ವಿಬುಧದ್ರುಮಕದಂಬ೦ 
ಅಂಕುರಿತಮಾಗೆಯುಂ: ಮಲ್ಲಿನಾಹು, ೮. ೫೨ ವ) 

ದಾನವ್ಯಸನಿ - ದಾನ ನಿಡುವುದರಲ್ಲಿ ಅತ್ಯಾಸಕ್ತ (ಕಜ್‌ದು ಪೊನ್ನ 
ಮಟ್‌ಯಂ ದಾನವ್ಯಸನಿ ದಶರಥಂ ಅದೇಂ 
ಪೊಸಯಿಸಿದನೊ .. .. ಉತ್ಸವಮಂ: ಪಂಪರಾ, ೩. ೧೪೨) 

ದಾನವ್ರತ - [ಜೈನ] ದಾನಮಾಡುವ ವತ; ಒಂದು ಶಿಕ್ಷಾವತ 
(ತೀವ್ರೋಪವಾಸಮು೦ ದಾನವ್ರತಮುಂ ನಿಖಿಲಸಮತೆಯಂ 
ಸನ್ಯಾಸವಜನಮುಂ ಎಂಬಿವು ಶಿಕ್ಲಾವ್ರತವಿದು ನಾಲ್ಕು ತೆಅ೦: 
ಶಾಂತಿಪು, ೧. ೯೦) 

ದಾನಾಂಭಃ - ಮದೋದಕ[ವನ್ನುಳ್ಳ] (ದಾನಾಂಭಃಪೀನ 
ಗಂಡಸ್ಥಳಕರಿನಿಕರಂ ಬಾಟ್‌ಯೋ ಮೆಚ್ಚುವೇಟ್‌ ಆಜಾನೇಯ 
ಅಶ್ವೋತ್ಕರಂ ಬಾಟ್‌ಯೋ: ಪಂಪಭಾ, ೬. ೪೦) 

ದಾನಾನುಮೋದ - [ಜೈನ] ದಾನ ನೀಡಲು ಒಪ್ಪಿಗೆ (ಪೇಟೇನಂ 
ಸುಖಮಂ  ಮಾಡದೊ ದಾನದ ದಾನಾನುಮೋದದ 
ಅನುಪಮಪುಣ್ಣಂ: ಆದಿಪು, ೫. ೪೪) 

ದಾನಾಸಾರ - ದಾನ ಕೊಡುವಾಗ ಹೊಯ್ಯುವ ನೀರಿನ ಮಳೆ 
(ಅಹಿಪತಿ ಪೆಡೆಯ೦ ಬಿರ್ಚಿದ೦ ದಿಗ್ಗಜ೦ ಭೋರೆನೆ 
ದಾನಾಸಾರಮಂ ಸೂಸಿದವು: ಜಗನ್ನಾವಿ, ೩. ೪) 

ದಾಮ - ಹಗ್ಗ (ಪೊಣ್ಣಿದ ಇರಮ್ಮದ ಅನಳ ಶಿಖಾ 
ದಾಮಂಗಳೋ ತಾಂ ವಿಯೋಗಿಗಣಕ್ಕುರ್ಚುವ 
ಮೇಘಮನ್ಮಥನ ತೂಣೀರೋದ್ಗತಜ್ವಾಳೆಯ೦ಬುಗಳೊ 
ಪೇಟ್‌ನೆ ಮಿಂಚುಗಳ್‌: ಶಾಂತೀಶ್ವ್ಚಪು, ೧೨. ೪೨); 
ಸೊಂಟಪಟ್ಟಿ [ಡಾಬು]; ಹಾರ, ಹೂಮಾಲೆ (ಪೂಸದ 


ದಾನ [ಮದಜಲ] ದಿಂದ 
(ನಿಜಭುಜವಿಜಯಲಕ್ಷ್ಮೀಪರಿರಂಭಣ 
ದಾನಪ್ರಮೋದ 
ರುಂಕಾರ 


೫೩೦ 


ಸೌರಭಂ ತವದ ಮೆಯ್ದಿರಿ ಬಾಡದ ದಾಮಂ ಉಟ್ಟೊಡಂ 
ಮಾಸದ ಸೀರೆ... . ಇವ೦ ಅಪ್ಪುಕೆಯ್ದಂ .. . ಕಡೆವರಂ 
ದಿವಿಜಂ: ಮಲ್ಲಿನಾಪು, ೧೧. ೪೬); ಪರಿಮಳ (ಕನಕಕೇತಕೀ 
ದೀರ್ಫದಳ ದಾಮ ಅನುಲೇಪನ ಕರ್ಪೂರ ಬಹಳ 
ಪರಿಮಳಕ್ಕೆ ಪರಿತಂದ ಮಧುಕರನಿಕರಮಂ: 
ನೇಮಿನಾಪು, ೪. ೫೦ ವ) 

ದಾಮಕ - ಹಾರ (ಆಮೋದ ಮುದಿತ ಮಧುಕರ ದಾಮಕದೊಳ್‌ 
ನೀಲರತ್ನ್ನ ದಾಮಂ ಮಲ್ಲೀದಾಮಕದೊಳ್‌ ಮುಕ್ತಾಫಳ 
ದಾಮಂ ತಡವಾದುವೊಡನೆ ಮಣಿಮಂಡಲದೊಳ್‌: 
ಪಂಪರಾ, ೫. ೧೧೫) 

ದಾಮೋದರ - ಚಿಕ್ಕಂದಿನಲ್ಲಿ ಯಶೋದೆ ಸೊಂಟಕ್ಕೆ ಹಗ್ಗ 


ಕಟುತಿದುದರಿಂದ ಕೃಷ್ಣನಿಗೆ ಈ ಹೆಸರು, ವಿಷ್ಣು 

ಬವರಿ ಧಿ ಅಣಿ ದೆ 
ನಂದಗೋಪಂ ಶಾಖಾರ್ಜುನವಿಟಿಪಯುಮಂ 
ದರಸ್ಮಿತಭಿನ್ನೋಷ್ಠಪುಟನಾಗಿರ್ದ ದಾಮೋದರನುಮಂ 


ಕಂಡು: ಜಗನ್ನಾವಿ, ೩. ೩೮ ವ) 

ದಾಯ - ಪಗಡೆಯ ಗರ, ಪಗಡೆಯಲ್ಲಿ ಎರಡು ಕಡೆ ಮೂರು 
ಬೀಳುವುದು (ಚೌಕ ದುಗ೦ ಇದ್ದುಗಂ ಇತ್ತಿಗಂ ಬಾರಮಂ 
ಎಂಬ ಆರಿಸಿ ಬೇಡಿದ ದಾಳಮಳವಟ್ಟರೆ: ಪುಣ್ಯಾಸ್ರ, ೪. 
೧೮); ಬಹುಮಾನ; ಅವಕಾಶ (ಮಲಯಾವತಿಗೆ ಹೋಪ 
ದಾಯಮಂ ಎಡದ ದೆಸೆಯೊಳ್‌ ಪದ್ಮಾವತಿಗೆ ಪೋಪ 
ದಾಯಮಂ ಇತ್ತು: ವಡ್ಡಾರಾ, ಪು ೩೭, ಸಾ ೨೩) 


ದಾಯಂಗೊಡು — ಅವಕಾಶ ನೀಡು (ಅರಸಂ 
ದಾಯಂಗೊಟ್ಟನೆಂದು ಒಳ್ಳಿದುವಪ್ಪ ಎಮ್ಮೆಯುಂ 
ಪಸುಗಳುಮಂ ಆಯ್ದುಕೊಂಡು: ವಡ್ಡಾರಾ, ಪು. ೨೨, ಸಾ. 
೪) 

ದಾಯಂಬಡೆ - ಬೇಕಾದ ಗರ ಪಡೆದುಕೊ (ಅಣುಗಾಳಂತೆ 
ದಾಯಂಬಡೆದುಂ ಮೇಳದಂಕದಂತೆ ಸುಚಿಯಣಿದುಂ 
ಡೊಂಬರ ಕೋಡಗದಂತಾಡಿ ಗೆಲ್ದಾಗಳ್‌: ಪಂಪಭಾ, ೬. ೭೨ 
ವ) 

ದಾಯಮನಾಡು - ಗರ ಹಾಕು (ದುರ್ಯೋಧನಂ ಒಕ್ಕಲಂ 


ಪುಡಿಯೊಳ್‌ ಪೊರಳ್ಳುವಂತೆ ಪಾಸಂಗೆಯಂ ಪೊರಳ್ಳಿ 
ಮುನ್ನಂ ನೆತ್ತಮನಚೆಯದನ೦ತೆ ಅವರ ದಾಯಮನಾಡೆ: 
ಪಂಪಭಾ, ೬. ೭೧ ವ) 


ದಾಯಾದ  - ಜ್ಞಾತಿ, ಪಾಲು ಪಡೆಯಲು ಅರ್ಹನಾದವನು 
(ಎಮ್ಮ ದಾಯಾದನುಂ ಕೋಪದಿನೆನ್ನೊಳ್‌ 
ಕದಲೆಂದುಬ್ಬರಿಸಿದ ಸಮರಾಟೋಪದಿಂ ನಿಂದೊಡಂ 


ಮಾಣ್ಣುದು ಸೂಲಲ್ಲು: ಆದಿಹು, ೧೪. ೮೫) 

ದಾಯಿ - ಕೊಡುವ (ಅತಿಮೃದುರವದಾಯಿಗಳಂ ತತ ಘನ 
ಸುಷಿರ ಅವನದ್ದ ವಾದ್ಯಂಗಳನೇಂ 
ಮತಮಜೆಯದೋಲಗಿಪುದೊ ದಂಪತಿಗೆ: ಆದಿಹು, ೫. 
೩೫) 

ದಾಯಿಗ - ದಾಯಾದಿ (ದಾಯಿಗರತ್ತಣಿನಪ್ಪ ಅಪಾಯಕೋಟಿಗೆ 
ಪವಣಿಲ್ಲ ಕಲ್ಪಿಗೆ ಎಡೆಯಾವುದೊ ಪಾಟೆಯ ಬಟ್ಟೆದಪ್ಪಿ ಮುಂ 
ನೆಗಟ್ಟ್‌ಡೆಯಿಲ್ಲ ಪೋಗು ಜಯಮಕ್ಕೆ ಶುಭಂ ನಿಮಗಕ್ಕೆ 
ಮಂಗಳಂ: ಪಂಪಭಾ, ೭. ೨೧) 

ದಾಯಿಗತನ - ದಾಯಾದಿಯ ಸ್ವಭಾವ, ವೈರ (ನೀಮೆಲ್ಲಂ 
ದಾಯಿಗತನಮಿಲ್ಲಿ ತೋಅಲ್ತಗದು: ಗದಾಯು, ೭. ೬೨) 


ದಾಯಿತ - ಬಂಧು (ದಾಯಿತರಿಂ ಪೆಸರ್ವೆತ್ತ ಪಸಾಯಿತರಿಂ 
ಸುಭಟ ಚೇಟಕ ಪ್ರಕಟ ಮಹಾನಾಯಕರಿ೦ ನಿರುಪಮ 
ಶೋಭಾಯತಮಾಯ್ತು ಓಲಗಂ: ಕುಸುಮಾಕಾ, ೩. ೮೮) 

ದಾಯೆ - ವೈರಿ (ಆ ಯುವತಿಗೆ ಚಿತ್ತೋದ್ಧವ ದಾಯೆಯೆನಲ್‌ 
ಸಂದುದಿಲ್ಲ ರಾಜಸಮಾಜಂ: ಲೀಲಾವತಿ, ೭ ೭೭) 

ದಾರ - ನೂಲು; ದ್ವಾರ; ಹೆಂಡತಿ (ಸುಂದರ ದಾರ ದಾರಕ 
ಉದಾರವಿಹಾರದೊಳ್‌ ತೊಡರ್ದು ದಾರುಣ 
ದುಃಖಮನೆಯ್ದದಿರ್ಕುಮೇ: ಅಜಿತಪು, ೨. ೫೬) 


ದಾರಕ - ಹುಡುಗ, ಮಗ (ಸುಂದರ ದಾರ ದಾರಕ 
ಉದಾರವಿಹಾರದೊಳ್‌ ತೊಡರ್ದು ದಾರುಣ 
ದುಃಖಮನೆಯ್ದದಿರ್ಕುಮೇ: ಅಜಿತಪು, ತ್ರ ೫೬); 
ಸೀಳುವವನು (ದಾರಕನಂ ಪಡೆದಳ್‌ ರಿಪುದಾರಕನಂ 


ಸೋಮವಂಶವಿಸ್ತಾರಕನಂ: ಕರ್ಣನೇಮಿ, ೧೦. ೧೯) 


ದಾರವಂದ  - [ದ್ವಾರಬ೦ಧ] ಬಾಗಿಲ ಚೌಕಟ್ಟು (ಪೊರೆಗಳೆದ 
ತೋರವಾಲ್‌ಯ ದಾರವಂದದೊಳಂ ಎಸೆವ 
ಪಸುರ್ವಂದರೊಳಗೆ: ಲೀಲಾವತಿ, ೧೧. ೫೨ ವ) 

ದಾರವಟ್ಟ - ಪುರದ್ದಾರ ಮುಂಬಾಗಿಲು (ಪಿತೃವನಪಾಳಕಂ 
ಕಪಾಳಕುಂಡಳ೦ ದಾರವಟ್ಟಕ್ಕೆ ಬಂದು: ನೇಮಿನಾಹು, ೫. 
೪೧ ವ) 

ದಾರವಟ್ಟಿಗ - ಬಾಗಿಲು ಕಾಯುವವನು (ಪಂಡಿತೆ ವಟ್ಟೈಸಿ 
ಪುಗುವುದು೦ ದಾರವಟ್ಟಿಗಂ ದಟ್ಟಸಿ ಕೊರಳಂ ಪಿಡಿದು 
ನೂಂಕೆ: ಪುಣ್ಯಾಸ್ತ, ೫. ೨೮ ವ) 

ದಾರಿಕೆ - ಸೂಳೆ (ಭಾವಿಸಿ ಬಂದ ಭುಜಂಗನಂ ಭುಜಂಗನೆಂದೆ 
ದಿಟಮೆಂದು ದಾರಿಕೆ ಮಯೂರಿಕೆಯಂದದಿನೇಂ ಕನಲ್ಲಳೋ: 
ಚಂದ್ರಪ್ರಷು, ೮. ೫೮) 

ದಾರಿತ - ಸೀಳಿದ (ದುಃಖಕ್ರಕಚ ದಾರಿತ ದಾರುದಾರುಣ 
ಕರುಣಾಕೃಷ್ಣ ಬಾಷ್ನಜಲಲುಳಿತ ಲೋಚನಂ ಬಂದು: 
ಲೀಲಾವತಿ, ೧೪. ೬೯ ವ) 

ದಾರಿದ್ರ್ಯಾಭಿಭೂತ -. ಬಡತನದ ಪೀಡೆಗೊಳಗಾದವನು (ಆ 
ಮಾತಂ ಅಲ್ಲಿಯೊರ್ವ ಸಂಜೆವಾರಿಸುತ್ತಿರ್ದ ಬ್ರಾಹ್ಮಣಂ 
ದಾರಿದ್ರ್ಯಾಭಿಭೂತಂ  ಸೋಮಶರ್ಮನೇಂಬಾತಂ  ಕೇಳ್ಸು: 
ವಡ್ಡಾರಾ, ಪು. ೪೪, ಸಾ. ೧೩) 

ದಾರು - ದಿಮ್ಮಿ (ಖೇದಾನಳನುರಿದೆರ್ದು ಮನೋದಾರುವನಳುಜ್‌ 
ಧೃತಿಯುಮಚೆವು೦ ಬಆ*ಯಲ್‌ ಹಾ ದೇವಿ ಹಾ ದೇವಿ 
ಎನುತು೦ ಅವನಿಪತಿ ಮೂರ್ಛಿಸಿದಂ: ಶಾಂತೀಶ್ವಷು, ೫. 
೧೮೨) 

ದಾರುಕರ್ಮ - ಮರಗೆಲಸ (ರತ್ನಪರೀಕ್ಷೆಗಳೊಳಂ ದಾರುಕರ್ಮ 
ವಾಸ್ತುವಿದ್ಯಾಪೂರ್ವಯಂತ್ರಪ್ರಯೋಗ ವಿಷಾಪಹರಣ 
ಗದಾದಿ ವಿವಿಧಯುಧಂಗಳೊಳಂ ಅತಿಪ್ರವೀಣನುಂ: 
ಪಂಪಭಾ, ೨. ೩೪ ವ) 

ದಾರುಣ - ಕೂರ (ದಾರುಣ ರೋಷಾವೇಶ ವಿಕಾರಭವಂ 
ರೌದ್ರಮೆ೦ಬ ರಸಮದು ನೆಗಲ್ಲುಂ: ಕಾವ್ಯಾವಲೋ, ೮೧೬) 

ದಾರುದಾರುಣ - ದಿಮ್ಮಿಯಂತೆ ನಿಸ್ಪಂದವಾದ (ದುಃಖಕ್ರಕಚ 
ದಾರಿತ ದಾರುದಾರುಣ ಕರುಣಾಕೃಷ್ಣ ಬಾಷ್ಟಜಲಲುಳಿತ 
ಲೋಚನಂ ಬಂದು: ಲೀಲಾವತಿ, ೧೪. ೬೯ ವ) 

ದಾರುವನ - ದೇವದಾರು ಮರಗಳ ಕಾಡು (ಸುರಮುನಿಸಂಕುಳಂ 
ನೆರೆದು ದಾರುವನಾ೦ತರದೊಳ್‌ ತಪಂಗೆಯುತ್ತಿರೆ: ಸಮಯಪ, 
೮. ೮) 


೫೩೧ 


ದಾರುಹಸ್ತಕ ದ ಸೌಟು (ತದ್ರು ತಾಂ ದರ್ವಿ 
ದಾರುಹಸ್ತಕಮೆನಿಪ್ಪುದದು ಖಜಿಕಾಖ್ಯಂ: ಅಭಿಧಾವ, ೧. ೧೦. 
೩೩) 

ದಾವ - ದವ, ಕಾಡು (ಒಗೆದು ಆಗಳ್‌ ಮಾಗದ ಉರ್ಕಂ 


ಮೊದಲೊಳೆ ತವೆ ತೂಳ್ಳಿಕ್ಕಿ ದಾವಜ್ಜಳಜ್ಞಾಳೆಗಳಿಂದಂ ಸ 
ಬಂದತ್ತು .. . ವಿಮೇಘಂ ನಿದಾಘಂ: ಶಾಂತೀಶ್ವಪು, ೧೨. 
೧೭) 

ದಾವಣಿ - ಹಗ್ಗ (ದಾವಣಿಗಟ್ಟಿದ ಮಧುಕರ ಜೀವದನಕಿಕ್ಕುವಂತೆ 
ಮೇಪಂ ಪೂವಿನ ಕೇಸರದ ರಜಮನೊರ್ವಳ್‌ 
ತಳಿದಳ್‌: ಲೀಲಾವತಿ, ೧೨. ೬೦); ಗುಂಪು (ದೇವಿಯರ 
ಮೆಚ್ಚಿ ನಿಚ್ಚಯ ದಾವಣಿಯೊಳಗೆನಿಸಿ ನೆಗಟ್ಟ 
ಸಬ್ಬವದವರ್ಗಳ್‌: ವರ್ಧಮಾಪು, ೬. ೪೯) 

ದಾವತಿ - ಧಾವತಿ, ಶ್ರಮ, ದಣಿವು (ಕಿತಕಂ ದಾವತಿಗೇಕೆ ಪೇಟ್‌ 
ಪರಸಿ ಗಂಡಂ ಬೇಡಿಕೊಂಡೆನ್ನ ಪೆಂಡಿಗಿತ್ತೈ ಪುಟಿತೊಂದು 
ಪೆಣ್ಣಂ  ಇದನೊಲ್ಲ್ಲೀನೆ ಕೊಳ್ಳಾದ ದಾವತಿಯಕ್ಕುಂ: 
ನೇಮಿನಾಪು, ೭. ೫೦) 

ದಾವದಗ್ಧ - ಕಾಡುಗಿಚ್ಚಲ್ಲಿ ಸುಟ್ಟುಹೋದ (ಎನೆ ದಾವದರ್ಗದಗಿರಿ 


ನೂತನ ಜಳದಜಳ೦ಗಳಿ೦ಮಾಜುವವೋಲ್‌ ಭೋಮಕನೆ 
ಭರತವನಾಜಿಸಿದಂ ಮುನಿವಿನುತ ಗಣಾಧಿನಾಥ 
ವಚನಾಮೃತದಿಂ: ಆದಿಷು, ೧೬. ೬೦) 

ದಾವದಹನ - ಕಾಡುಗಿಚ್ಚು (ಮದನ ದಾವದಹನಂ 


ತಳ್ತಿರ್ದಪುದಿಲ್ಲ ನಿನ್ನಂ: ಕಾದಂಬ, ೫. ೧೧೫) 
ದಾವಪಾವಕ - ದಾವದಹನ (ದಾವಪಾವಕ೦ ಬಳಸೆ ಸುರುಳ್ಬ 


ಬಾಳಸಹಕಾರಮಹೀರುಹಮೆಂಬ ಶಂಕೆಯಿ೦: ಆದಿಷು, ೨. 
೫೯) 

ದಾವಶಿಖಿ - ದಾವದಹನ (ಸಾವಿತ್ರದ್ಭುತಿ ದಾವಶಿಖಾವಳಿ 
ಪರಿದಲ್ಲ್‌ ಪೆಜಗೆ ಕರಿಕೆರ್ದವೊಲ್‌ ತೀವಿದುದೊ 


ಕಟ್ಟಲೆ: ನೇಮಿನಾಪು, ೫. ೧೬) 

ದಾವಾನಲ - ದಾವದಹನ (ಎಂದು ತನಗೆ ಕೊಟ್ಟ ಕೋಡಿಂಗೆ 
ಒಡಂಬಟ್ಟ ದಿತಿಜಕುಲ ದಾವಾನಲನನುಮಂ 
ಅರಾತಿಕುಲಾನಲನುಮ೦  ಅನಲಂ ಇಷ್ಟಾರ್ಥಸಿದ್ಧಿಯಕ್ಕುಂ 
ಎಂದು ಪರಸಿ: ಪಂಪಭಾ, ೫. ೭೭ ವ 

ದಾವು - ಹಗ್ಗ (ಆ ಪಂಕಮಂ ಪೆಡಿಗೆಗಳಂ ತುಂಬಿ ದಾವಿಂಗಟ್ಟಿ 
ನೀಡಲ್‌ ಕೂಪದ ದಡಮಂ ಮೆಟ್ಟಿ ಸೇದಿ ಸೇದಿ 
ಕುಡಲ್‌: ತ್ರಿಷಷ್ಟಿಪು, ೩೧. ೬ ವ) 

ದಾಶ - ಬೆಸ್ತ (ಆ ಮೀನನೊರ್ವಂ ಜಾಲಗಾಅ೦ ಜಾಲದೊಳ್‌ 
ಪಿಡಿದು ಅಲ್ಲಿಗರಸನಪ್ಪ ದಾಶನಲ್ಲಿಗುಯ್ದು ತೋಣಿೆದೊಡೆ: 
ಪಂಪಭಾ, ೧. ೬೮ ವ) 

ದಾಷ್ಟಿಕ - ಕಚ್ಚಲ್ಪಟ್ಟವನು (ಇಲ್ಲಿಯೆ ಇರುಳೀ 
ಜಾವಮಿರಿ೦ ಎಂದು ಪೇಟಳ್ಬಿ ಪೋದಂ: ವಡ್ಡಾರಾ, 
೧೪, ಸಾ ೨೫) 

ದಾಸವರ್ಣ - ದಾಸವಾಳ  (ತಳಿರ್ತ 
ದಾಸವರ್ಣ೦ಂ ಅಲರೇಖೆದ ಪಾದರಿ 
ಪುಷ್ಪದಂಪು, ೫. ೬೨) 

ದಾಸವಣ - ದಾಸವಾಳ (ಓರೊರ್ವರೊಳ್‌ ಬೀರಮುಮಂ 
ಬಿಂಕಮುಮಂ ಮೆದು ದಾಸವಣದಂಡೆಯಂ ತೋರದ 
ಇಂಡೆಯಾಡಿದಂತೆ: ಪಂಪಭಾ, ೧೧. ೧೪೦ ವ) 

ದಾಸೇರಕ - ದಾಸಿಯ ಮಗ (ಈ ಸಕಲ ಧರೆಯಂ ಉಗ್ರ ಪ್ರಭು 
ಜಾಸಿಯೊಳಳವಡಿಸಿ ನಹುಷನಗಸುತಂ ಸಂವಾಸಂ ರಿಪು 


ದಾಷ್ಟಿಕಂಗೆ 


ಡು 


ಪು 


ಅಶೋಕೆ ಒದವಿದ 
ಪಣ್ತ ತೊಂಡೆ: 


ದಾರಕರಂ ದಾಸೇರಕರೆನೆ ಪೊಡರ್ಪುಗಿಡೆ ನಡೆಯಿಸಿದಂ: 
ಪಂಪರಾ, ೨. ೬೦) 

ದಾಹ - [ದುಃಖದ] ಉರಿ (ಕುಳಿರ್ವ ಆಲಿನೀರ್ಗಳಿಂ ತುರಿಪದೆ 
ಸೂಸುತು೦ ಕೆಳದಿಯರ್‌ ನದಿಪುತ್ತುಮಿರೆ ನೋಡೆ ದಾಹಂ 
ಒತ್ತರಿಸಿದುದು: ಪಂಪಭಾ, ೫. ೮); ತಾಪ, ಸುಡುವುದು (ಆ 
ಲಾಕ್ಷಾಗೃಹದಾಹಮೊಂದೆ ವಿಷಸಂಯುಕ್ತಾನ್ನಂ ಅಂತೊಂದೆ 
ಪಾಂಚಾಲೀನಿಗಹಂ ಒಂದೆ ಟಕ್ಕುವಗೆಯಿ೦ ಗೆಲ್ಲಿರ್ದ 
ಜೂದೊಂದೆ: ಪಂಪಭಾ, ೯. ೨೨) 

ದಾಹಿಕಾಶಕ್ತಿ - ಸುಡುವ ಶಕ್ತಿ (ಸತಿಯ ವಿಶುದ್ಧಾಚಾರಂ ಹುತಾಶನ 
ಪ್ರಬಲ ದಾಹಿಕಾಶಕ್ತಿಯುಮಂ ಪ್ರತಿಬಂಧಿಸಿದುದು 
ಜೋದ್ಯಮೇ: ಪಂಪರಾ, ೧೬. ೨೯) 

ದಾಹಿನಿ - ಬೇಯುತ್ತಿರುವವಳು (ನಜುಸುಯ್ಯ ಕಂಪಿನಿಂಪಿಂಗೆ 
ಎಜಗುವ ಮದಭ್ಯಂಗಮಾಲೆ ಬಿಟ್ಟರುತಿರೆ ಪೂತೆಅಗಿದ 


ಚಂಪಕಲತೆಯಂ ನೆಜ್‌ ಪೋಲ್ತಳ್‌ ವಿರಹಿದಹನ 
ದಾಹಿನಿಯಾಗಳ್‌: ಶಾಂತೀಶ್ವಷು, ೫. ೧೧೩) 
ದಾಹೋತ್ತರ - ಸುಟ್ಟು ಪರಿಶುದ್ಧವಾದದ್ದು (ದಾಹೋತ್ತರಮಪ್ಪ 


ಪೊನ್ನ ಪೊಳೆಪಂ ಗೆಲೆವಂದುದು ಕಾಂತಿ ಕಾಂತೆಯಾ: 
ಅಜಿತಪು, ೨. ೩೭) 

ದಾಳ - ಪಗಡೆಯಾಟದ ಗರ ಬೀಳಿಸುವ ಸಾಧನ (ಚೌಕ 
ದುಗನಿದ್ದುಗನಿತ್ತಿಗ ಬಾರಮನೆಂಬ ದಾಯಮಂ ಬಾರಿಸಿ 
ಬೇಡಿದ ದಾಳಮಳವಟ್ಟರೆ: ಪುಣ್ಯಾಸ್ರ: ೪. ೧೮) 

ದಾಳಿಂಬ - ದಾಡಿಮ (ತಮ್ಮಿಂ ತಾವೆ ಬಿರಿದು ಬಿರಿದಟ್ಟು ಸುರಿವ 
ದಾಳಿಂಬದ ಪಣ್ಣಳ ತನಿರಸದ ಪರಿವೊನಲೆ 
ಪರಿನೀರಾಗೆಯಂ: ಪಂಚತಂತ್ರ, ೧೯೦ ವ) 

ದಾಳಿವೂ - ಒಂದು ಬಗೆಯ ಹೂ (ಮುನಿಗಣೇಶ್ವರರೊಡನೆ 
ದಾಳಿವೂಗೊಯ್ದೊಡನೆ ವರ್ಷ ಗೋಳಾಂಗೂಳಂಗಳುಮಂ 
ನೋಡಿ ತಪೋವನದ  ತಪೋಧನರ 
ಜೋದ್ಯಂಬಟ್ಟು: ಪಂಪಭಾ, ೧. ೧೧೫ ವ) 

ದಾಟದಾಟಿ - ಆಕ್ರಮಣ (ಪಿರಿದಪ್ಪ ಉತ್ಸವದೊಳ್‌ 
ಸಿವಿಗೆಯೊಳಗಿಕ್ಕಿ ದಾಳಾದಾಟಿಯಿಂ ಬಂದು ಪ್ರತಿಪಾಲ 
ಪುರಮಂ ಪೊಕ್ಕು: ಧರ್ಮಾಮೃ, ೧೧. ೮೭ ವ) 

ದಾಟಿ - ಸೇನೆಯೊಡನೆ ಮಾಡುವ ಆಕ್ರಮಣ (ದಾಣಿ 
ಬಂದುದೆಂದಂಜಿ ತ್ರಸ್ತಾಭೀಭೂತನಾಗಿಯೋಡಲ್‌: ವಡ್ಡಾರಾ, 
ಪು. ೧೬೩, ಸಾ. ೧೨) 

ದಾಚಿಕಾಅ ದ ಆಕ್ರಮಣಕಾರ (ಮದುವೆಯಂ 
ದಾಟಿಕಾಅರಿಂದರಸುಗಳಂ ಭೈತ್ರಕಾಜರಿಂ ದ್ವೀಪಂಗಳಂ 
ಜೋಯಿಸರಿಂ ಗ್ರಹಣಮನಜೆವಂತೆಯುಂ: ಧರ್ಮಾಮೃ, ೯. 
೪೧ ವ) 

ದಿಂಕುಗೊಳ್‌ - ಚಿಮ್ಮು ಹಾರು, ಕುಪ್ಪಳಿಸು (ನಡುವ ಸರಲ್ಲೆ 
ಮೆಯ್ಯೊಳ್‌ ಅಡಂಗುವ ಸಂಕುಗೆ ದಿಂಕುಗೊಳ್ಳ ಕಕ್ಕಡೆಗೆ 
ಇದಿರ್‌ ಉರ್ಚುವ ಇಟ್ಟಿಗೆ: ಪಂಪಭಾ, ೧೦. ೯೪) 


ದಿಂಕುವಾಜು - ಕುಣಿದಾಡು (ರಾಗದಿನುರ್ವಿ 
ದಿಂಕುವಾಜೆದಪನೆನಿಪ್ಪಿನಂ ಸ್ಮರರಾಜ್ಯಸಾಧೃಸದಿ೦ ಧಿಗಿಲೆಂದು 
ಗೂಡುವಾಯ್ದುದುನ್ಯ ಪಕನ್ನೆ ಗಾಗಳಿರ್ದೆ. ನೋಡಲೊಡಂ 


ಮಾನುಷವಂಶಮೇರುವಂ: ಆಚವರ್ಧ, ೬. ೧೩) 
ದಿಂಟೆ - ಕಟ್ಟೆ (ಕೇಸರಿಯ ದಾಡೆಯ ಜೂದಿನ ದಿಂಟೆ ಪೀಲಿಯಂ 
ಪೊದಸಿದ ಪಂದರಾಳಿ: ನೇಮಿನಾಪು, ೩. ೫೨) 


ನಂ 
ತಪಃಪ್ರಭಾವಕ್ಕೆ 


೫೩೨ 


ದಿಂಡಲ - ಒಂದು ಜಾತಿಯ ಮರ (ಮತ್ತಿ ಮಧುಕಂ ಮುಂಗಾರೆ 
ಪಚ್ಚಾರಿದಿಂಡಲಂ ಆಲಂ ಬಕುಳಂ೦ ಬೇವತ್ತಕಂ 
ಕಿಂಶುಕಂ: ರಾಜಶೇವಿ, ೫. ೫೬) 
ದಿಂಡು - ಪಿಂಡಿ, ಹೊರೆ (ನಾನಾ ದಿವ್ಯವಸ್ತಂಗಳ ದಿಂಡುವೆರಸು 
ತಿರುನಲ್ಲೂರಾಧಿಪತಿಯಪ್ಪ ಶಿವನಿಳಯತ್ಕೇಳ್ತಂದು: ತ್ರಿಷಸ್ಟಿಪು, 
೯. ೯ ವ); ಬಾಳೆಯ 'ದಂಟಿನ ಒಳಭಾಗ, (ಕಿಜುದೊಡೆಗಳ್‌ 
ಎಳವಾಟ್‌ಯ ದಿಂಡಿನೊಳ್‌ ಸಾಣೆಗಟ್ಟಿದಂತಾದುವು: 
ಪಂಪಭಾ, ೨. ೩೯ ವ) 
ದಿಂಡುಕ - ದಪ್ಪವಾದ ದೇಹವುಳ್ಳವನು (ಉಕಪ್ರತ್ಯಯಕ್ಕೆ: ಸಣ್ಣುಕಂ, 
ಜೋಡುಕಂ, ಬೊಂದುಕಂ, ದಿಂಡುಕಂ: ಶಬ್ದಮದ, ೨೧೪ 


ಪು 
ದಿಂಡುಗೆಡಪು - ಮರದ ತುಂಡಿನಂತೆ ಕೆಡವು (ಬಅಸಿಡಿಲ 
ಬಳಗಂ ಚಂದಣದ ಪೆರ್ಮರಗಾಡಂ 
ದಿಂಡುಗೆಡಪಿದಂತಿರ್ದುವು: ಅನಂತಪು, ೧೪. ೭ ವ) 
ದಿಂಡುಮಗುಲಕ್‌ - ಕುಸಿದು ಬೀಳು (ಕೀಟ೦ ಕರ್ಚಿ 


ದಿಂಡುಮಗುಟ್ಟು ಕೆಡೆದ ಜಾತ್ಯಶ್ವಂಗಳುಂ: ಪಂಪಭಾ, ೧೦. 
೧೧೬ ವ) 

ದಿಂಡುವಾಯ್‌ - ರಭಸದಿಂದ ನುಗ್ಗು (ಕಡೆಗಣಿಸಿ ಪಾರ್ವ, 
ದುಂಡಿಪ, ದಿಂಡುವಾಯ್ವ, ಬವರಿವರಿವ 
ಘೋಳಾಯಿಲರ್‌: ರಾಜಶೇವ, ೬. ೧೧ ವ); ಮುಂಗಾಲೆತ್ತು 
(ಇರ್ಬರಿಯೊಳೆ ಸುತ್ತಿ ಪಾಯತಿಕೆಯಿಂ ಮಿಗೆ ನರ್ತಿಪ 
ದಿಂಡುವಾಯಲ್‌ ಉಪ್ಪರಿಪ: ರಾಜಶೇವಿ, ೧೩. ೮೨) 

ದಿಕ್ಕನೈ ದ [ಜೈನ] ರುಚಕಾಚಳದ ಉತ್ತರದ ಶಿಖರಗಳ 
ದೇವಿಯರು (ತದ್ದಿರೀಂದ್ರೋತ್ಸರ ಕಕುದ್ದೇಶದ .. . ಎಂಟು 
ಕೂಟಂಗಳೊಳಿರ್ಪ ಲಂಬೂಷೆ ಚಿತ್ರರೇಖೆ ಪುಂಡರೀಕಿಣಿ 
ವಾರುಣಿ ಆದರ್ಶೆ ಶ್ರೀ ಧೃತಿ ಎಂಬ ಎಣ್ಣರುಂ 
ದಿಕ್ಕನ್ಯೆಯರಂ: ಆದಿಪು, ೭. ೩ ವ) 

ದಿಕ್ಕರಿ - ದಿಗ್ಗಜ (ಅಂತೊಗೆದು ದಿಕ್ಕರಿ ಕರಾನುಕಾರಿ ಪರಿಘ 
ಉತ್ತಂಸಿತ ತೋರಣೀಕೃತರೌದ್ರ ಗದಾದಂಡನುಂ 
ಪ್ರಚಂಡನುಂ ಆಗಿ ಸೆರಗಿಲ್ಲದೆ ಕೊಳದಿ೦ ಪೊಳಮಟ್ಟು ಬರ್ಪ 
ದುರ್ಯೋಧನನಂ ಧರ್ಮಪುತ್ರ೦ ನೋಡಿ: ಪಂಪಭಾ, ೧೩. 
೮೨ ವ) [ಐರಾವತ, ಪುಂಡರೀಕ, ವಾಮನ, ಕುಮುದ, 
ಅಂಜನ, ಪುಷ್ಪದಂತ, ಸಾರ್ವಭೌಮ ಮತ್ತು ಸುಪ್ರತೀಕ - 
ಇವು ಅಷ್ಟದಿಗ್ಗಜಗಳು] 

ದಿಕ್ಕರಿಕರಾನುಕಾರಿ - ದಿಕ್ಕರಿಯ ಸೊಂಡಿಲನ್ನು ಹೋಲುವ 
(ದಿಕ್ಕರಿಕರಾನುಕಾರಿಗಳಪ್ಪ  ಬಾಹುಗಳಿಂದಂ ಓರೊರ್ವರಂ 
ತೆಗೆದಪ್ಪಿ ನಿಬಿಡಾಲಿಂಗನಂಗೆಯ್ದು: ಪಂಪಭಾ, ೪. ೩೩ ವ) 

ದಿಕ್ಕುಧರ - [ದಿಕ್‌೬ಕುಧರ] ದಿಕ್ಕು ಎಂಬ ಬೆಟ್ಟ (ಏಜೆದಂ ದಿವಿಜ 
ದಿಕ್ಕುಧರೇಂದ್ರಮ೦ ಅಂದು ಚಂದ್ರಮಂ: ಕುಸುಮಾಕಾ, ೧೩. 
೬೫) 

ದಿಕ್ಕುಮಾರ — (ಓರನ್ನರೆನಿಪ 
ರಾಜಕುಮಾರಕರೊಡನೇಣ್‌ ವಜಬಾಹುಕುಮಾರಂ 
ವಾರಣಮಂ ಏಣಜಿದಂ ದಿಗ್ದಾರಣಮಂ ದಿಕ್ಕುಮಾರರೇಜುವ 
ತೆಣದಿಂ: ಪಂಪರಾ, ೨. ೯) 

ದಿಕ್ಕುಮಾರಿಕಾ ಮಹತ್ತರಿಕೆ - [ಜೈನ] ಜಿನಜನನಿಯ 
ಗರ್ಭಶೋಧನಕ್ಕೆ ಬೋಟ್‌. ದೇವತೆಯರು 
(ವೈಡೂರ್ಯ ರುಚಕ ಮಣಿಪ್ರಭ ರುಚಿಕೋತ್ತರಂಗಳೆಂಬ 
ವಿಕಟಕೂಟಾಧೀಶೆಯರಪ್ಪ ರುಚಿಕೆ ರುಚಿಕಾಸ್ಕೆ ರುಚಿಕಾಂತೆ 


9 
ಠ್‌ 


ದಿಕ್ಲಾಲಕ 


ರುಚಕಪ್ರಭೆಯೆಂಬ ನಾಲ್ವರುಂ 
ಮಹತ್ತರಿಕೆಯರುಮಂ: ಆದಿಪು, ೭. ೩ ವ) 

ದಿಕ್ಸಕ್ತ - ದಿಗ್ವಲಯ (ಭೂಷಾಮಣಿಪ್ರಭೆ ದಿಕ್ಚಕ್ರಮಂ 
ಜೊನ್ನಮೆಳಸಿತ್ತೆಂಬನ್ನೆಗಂ ತುಂಬೆ: ಚಂದ್ರಪ್ರಷು, ೬. ೭೯) 

ದಿಕ್ಷಟ - ದಿಕ್ಕಿನ ಕೊನೆ (ಬಧಿರಿತ ಸಮಸ್ತ ದಿಕ್ಷಟಂ ಅಧಿರಿತ ಸರ್ವ 
ಇಭ್ಯಗರ್ವಿತಂ ಕ್ಷುಭಿತಾಂಭೋಸಲಿಲಂ ಪರೆದುದು 
ಧುರವಿಧಾನ ಪಟುಪಟಹ ಕಹಳ ಭೇರೀರಭಸಂ: ಪಂಪಭಾ, 
೧೨. ೧೭೧) 

ದಿಕ್ಷ - ದಿಕ್ಬಾಲಕ (ಪೆಸರ್ಗೊಂಡ ವಸ್ತುತತಿಯಂ ಕೊಟ್ಟಟ್ಟುವರ್‌ 
ದಿಕ್ಷರ್‌ ಉತ್ಸವದಿಂದಂ ದಮಿತಾರಿಗೆಂದೊಡೆ ಪೊಡರ್ಪಿಂ 
ದರ್ಪದಿಂದಿರ್ಪರಾರ್‌: ಶಾಂತೀಶ್ವಷು, ೭. ೧೧೩) 

ದಿಕೃತಿ - ದಿಕ್ಕಿನ ಒಡೆಯ (ಶತಮಖ ಹುತವಹ ಯಮ ನೈರುತಿ 
ವರುಣ ಮರುತ್‌ ಕುಬೇರ ಶೂಲಧರರ್‌ ದಿಕ್ಬತಿಗಳ್‌: 
ಅಭಿಧಾವ, ೧. ೧. ೪೮) 

ದಿಕ್ಬಾರ - ದಿಕ್ಕಿನ ಎಲ್ಲೆ (ಶಿವಿರಾಭ್ಯುಶ್ಥಿತ ಕಾಹಳಾಘನರವಂ 
ಮುಟ್ಟಿತ್ತು ದಿಕ್ಬಾರಮಂ: ಚಂದ್ರಪ್ರಪು, ೧೦. ೮) 

ದಿಕ್ಷ್ಟಸ್ತಿಕ — [ಜೈನ] ಒಂದು ಸಭಾಮಂಟಪ (ದಿಕ್ಷ್ವಸ್ತಿಕಮೆ೦ಬ 
ಸಭಾಭವನದಿಂ ನಂದ್ಯಾವರ್ತಪ್ರಕಾಶಮೆಂಬ 
ಶಿಬಿರನಿವೇಶ೦ಗಳಿ೦ದಂ: ಶಾಂತಿಪು, ೧೧. ೮೪ ವ) 

ದಿಗಂಗನೆ - [ಜೈನ] ಕೂಟಾಷ್ಟಕದಲ್ಲಿ ರಮಿಸುವ ಎಂಟು ಮಂದಿ 
ದೇವಿಯರು (ಕೂಟಾಷ್ಟಕ೦ಗಳೊಳ್‌ ರಮಿಯಿಸುವ 
ಸುಪ್ರತಿಷ್ಠಿತೆ ಸುಪಣಿಧಿ ಸುಪ್ರಬುದ್ಧೆ ಯಶೋಧರೆ ಲಕ್ಷ್ಮೀಮತಿ 
ಕೀರ್ತಿಮತಿ ವಸುಂಧರೆ ಚಿತ್ರೆ ಎಂಬ ಎಣ್ಣರುಂ 
ದಿಗಂಗನೆಯರಂ: ಆದಿಪು, ೭. ೩ ವ) 

ದಿಗಂತ - ದಿಕ್ಕಿನ ಕೊನೆ, ಕ್ಷಿತಿಜ (ಭವದಾನನಕ್ಕೆ ಸೋಲ್ತು 
ಆತ್ಮವಿಲಾಸಮಂ ಉಟಿದ ತೆಜದೆ ರುಜಿಗೆಟ್ಟು ದಿಗಂತ 
ವಿಲಂಬಿಬಿಂಬಂ ಅಂಬುರುಹವೈರದಿಂದ ಉಡುಪಂ 
ಉಡುಪನಾದಂತಾದಂ: ಶಾಂತಿಪು, ೫. ೮೮) 

ದಿಗಂತದಂತಿ - ದಿಕ್ಕರಿ (ಒಡನೆ ದಿಗಂತದಂತಿಗಳ ಕೋಡ 
ಮೊದಲ್ಗಳೊಳೆಯ್ದೆ ಪೊಕ್ಕು ಸಿಪ್ಪಡಿಸಿದ ಮಾಲ್ಕ್‌ಯಾದುವು: 
ಪಂಪಭಾ, ೬. ೩೬) 

ದಿಗಂತರೋಪಗತ - ದಿಕ್ಕಿನ ಕೊನೆ ಮುಟ್ಟಿದ ನಿರೀಕ್ಷಿಸ 
ನಿಕೃಷ್ಟದುಷ್ಟಗಣರಂ ಗತಪ್ರಜ್ಞರಂ ನಿರಂತರ ದಿಗಂತರೋಪಗತ 
ದುರ್ಯಶಪ್ರಾಪ್ತರಂ: ಸುಕುಮಾಚ, ೨. ೧೮) 


ದಿಕ್ಕುಮಾರಿಕಾ 


ಅಚ್ಚ 
ಜ 


ದಿಗಂತವಿಶ್ರಾಂತಯಶಸರ್ಕಳ್‌ ದ ದಿಗಂತದವರೆಗೂ 
ಕೀರ್ತಿಯುಳ್ಳವರು (ದಿವ್ಯಮುನಿಪುಂಗವರಂ ಬಗೆದಿರ್ಪಿನಂ 
ನಿಜಾತ್ಕಂತಪತಿವ್ರತಾಗುಣದಿನರ್ಚಿಸಿ ಮೆಚ್ಚಿಸು ನೀಂ 


ದಿಗಂತವಿಶ್ರಾಂತಯಶರ್ಕಳ೦ಂ ವರತನೂಭವರಂ ಪಡೆ ನೀಂ 
ತಳೋದರೀ: ಪಂಪಭಾ, ೧. ೧೧೮) 

ದಿಗಂಬರಾಂಬರವಿಳಾಸ - ದಿಗಂಬರ ಸನ್ಮಾಸ (ರಾಜಾಧಿರಾಜಂ 
ದಿಗಂಬರಾ೦ಬರವಿಳಾಸದಿ೦ ತ್ರಿಲೋಕಶಿಖರಿ ಶೇಖರನಾದಂ: 
ಆದಿಷು, ೪. ೮೧ ವ) 

ದಿಗಧಿಪ - ದಿಕ್ಬಾಲಕ (ಸ್ತಂಭೇರಮಂ ಎಂಟುಮಂ೦ ಒತ್ತಂಬದೆ 
ದಿಗಧಿಪರೊಳ್‌ ಈಟ್ಟುಕೊಂಡು: ಜಗನ್ನಾವಿ, ೧೧. ೮೧) 

ದಿಗಧೀಶ - ದಿಗಧಿಪ (ನಿಜವಿವಿಧಾಯುಧಸಹಿತ೦ ನಿಲವೇಟ್ಟು 
ನೆಲೆಯೊಳಿರೆ ದಿಗಧೀಶರ್‌: ಶಾಂತಿಪು, ೧೦. ೩೨) 

ದಿಗವಲೋಕನಗೃಹ ದ ದಿಕ್ಕುಗಳನ್ನು ನೋಡಲು 
ಅನುಕೂಲವಾಗುವ ಎತ್ತರವಾದ ಮನೆ (ಗಿರಿಕೂಟಮುಮೆಂಬ 
ದಿಗವಲೋಕನಗೃಹಮುಂ: ಅಜಿತಪು, ೧೦. ೧ ವ) 


೫೩೩ 


ದಿಗಿಭ ದ ದಿಕ್ಕರಿ (ದಿಗಿಭವ್ರಾತಂ ಕೊರಲ್ಕುರ್ಗೆ 
ದುರ್ವಹಧಾತೀಭರಮಂ ಪುರಾಣಕಮಠ೦ ಬೆಂಬತ್ತೆ 
ಪೊತ್ತಿರ್ದೊಡೆ ಆವ ಹಿತಂ ಪೇಟ್‌: ಲೀಲಾವತಿ, ೧. ೮೭) 

ದಿಗಿಭೇಂದ್ರ ದ ಶ್ರೇಷ್ಠ ದಿಕ್ಕರಿ, ಐರಾವತ 
(ನೆಗಟ್ಟಮರನಗೇಂದ್ರಮನಾ  ದಿಗಿಭೇಂದಂ ಪೊರ್ದಿದಲ್ಲಿ 
ಸುರತೂರ್ಯಂ ನೆಗಟ್ಟೆನೆಗಂ: ಅಜಿತಪು, ೪. ೨೬) 

ದಿಗ್ಗಜ - ಭೂಮಿಯನ್ನು ಎಂಟು ದಿಕ್ಕುಗಳಲ್ಲಿ ಹೊತ್ತಿವೆ 
ಎನ್ನಲಾದ ಐರಾವತ, ಪುಂಡರೀಕ, ವಾಮನ ಕುಮುದ, 


ಅಂಜನ, ಪುಷ್ಪದಂತ, ಸಾರ್ವಭೌಮ, ಸುಪ್ರತೀಕ ಎಂಬ 
ಆನೆಗಳು (ಅಹಿಪತಿ ಪೆಡೆಯಂ ಬಿರ್ಚಿದಂ ದಿಗ್ಗಜಂ 
ಭೋರೆನೆ ದಾನಾಸಾರಮ೦ ಸೂಸಿದುವು ಕಮಠನುಂ 


ಕೂಗಿದಂ ಹರ್ಷದಿಂದಂ: ಜಗನ್ನಾವಿ, ೩. ೪) 

ದಿಗ್ಗಂತಿ - ದಿಕ್ಕರಿ (ನಿನ್ನ ಕೀರ್ತಿಮುಖಂ ಕೀರ್ತಿಮುಖಂಬೊಲೇಂ 
ಎಸೆದುದೋ ದಿಗ್ಬಂತಿ ದಂತಂಗಳೂಳ್‌: ಪಂಪಭಾ, ೬. ೬೬) 

ದಿಗ್ದಾಹ — ದಿಕ್ಕಿನಲ್ಲಿ ಕಾಣಿಸಿಕೊಳ್ಳುವ ಬೆಂಕಿ [ಅಪಶಕುನ] 
(ಪರುಷವಾತಾಹತಿಪ್ರೋಚ್ಚಳತ್‌ ಸಾಮಜಸೇನಾಕುಂಭ 
ಸಿಂದೂರಮುಮೊದವಿದ ದಿಗ್ದಾಹಮು೦ ಕೂಡೆ: ಆದಿಪು, 
೧೪. ೮೯) 

ದಿಗ್ದಿರದ - (ದಿಕ್‌-ದ್ವಿರದ] ದಿಕ್ಕರಿ (ಅಜನ ಪದ್ಮವಿಷ್ಟರದ 
ಎಸಳ್‌ ಅಂದು ಅರೆಸೀದುವು ಅಖಿಳ ದಿಗಿರದರದ೦ಗಳ್‌ 
ಕರಮೆ ಕರಿಪುಗಾಚೆದುವಾಗಳ್‌: ಪಂಪಭಾ, ೧೦. ೩೬) 

ದಿಗ್ನಾಗ - ದಿಗ್ಗಜ (ಜೈನಾಗಮನಧಿಕರಿಪೊಂ ದಿಗ್ನಾಗನಕ್ಷೂಣ 
ಭದ್ರಗುಣಲಕ್ಷಣದಿಂ: ಅಜಿತಪು, ೧. ೨೫) 

ದಿಗ್ನಿವಹ - ದಿಕ್ಕುಗಳ ಸಮೂಹ (ದಿಗ್ನಿವಹ ಶ್ವಭ್ರ೦ಗಳೊಳ್‌ 
ಮಾರ್ದನಿವಿಡೆ ನಡೆಗೊಂಡತ್ತು ಗೀರ್ವಾಣಸ್ಯೆನ್ಯಂ: 
ಶಾಂತೀಶ್ವಪು, ೧೪. ೬೮) 

ದಿಗ್ಗವ - ದಿಕ್ಕಿನಲ್ಲಿ ಉಂಟಾಗುವ ವೈಹಾಯಸ, ಭೌಮ, ದಿಗ್ಗವ, 
ಸೈನ್ಯಜ, ಗೃಹೋದ್ಭೂತ ಎಂಬ ಐದು ಬಗೆಯ ಉತ್ಪಾತಗಳಲ್ಲಿ 
ಒಂದು (ಐದು ತೆಣದುತ್ಲಾತಂಗಳೊಡನೊಡನೆ 
ನೆಗೆದುವಾಗಳ್‌: ಶಾಂತಿಪು, ೩. ೧೦೬ ವ) 


ದಿಗ್ಗಿತ್ತಿ ದ ದಿಕ್ಕು ಎಂಬ ಗೋಡೆ (ನಿರುಪಮ ದೇವನ 
ರಾಜ್ಯದೊಳ್‌ ಅರಿಕೇಸರಿ ವೆಂಗಿ ವಿಷಯಮಂ 
ತಿಕಳಿಂಗಬೆರಸೊತ್ತಿ ಕೊಂಡು ಗರ್ವದೆ ಬರೆಯಿಸಿದಂ 


ಪೆಸರನಖಿಳ ದಿಗ್ಫಿತ್ತಿಗಳೂಳ್‌: ಪಂಪಭಾ, ೧. ೨೦) 

ದಿಗ್ಮಾಳೆ - ದಿಕ್ಕುಗಳ ಸಮೂಹ (ಜಳರಾಶಿಶ್ರೇಣಿ ಕ೦ಪಲ್‌ ಮಸಗೆ 
ಬಲಪದೋದ್ಧೂತ ಧೂಳಿವಜವ್ಯಾಕುಳದಿಂ ದಿಗ್ಮಾಳೆ 
ಚಂದ್ರಾತಪವಿಸರದ ಅಗುರ್ವಾಗೆ ನಡೆದುದು 
ಭೂಪಸೇನಾ ಪ್ರತಾನಂ: ಶಾಂತೀಶ್ವಪು, ೧೨. ೭) 

ದಿಗ್ಭಾಮಿತ — ಗದಾಯುದ್ಧದ ಒಂದು ವರಸೆ (ಉದ್ಭಾಮಿತಂ 
ದಿಗ್ಭಾಮಿತಂ ..... ಎಂಬೆಂಟು ತೆಐಣದ ಪ್ರಹರಣಂಗಳೊಳಂ 
ಅತಿಪರಿಚಿತರಾಗಿ ವೈಶಾಖಸ್ಥಾನದೊಳ್‌ ನಿಂದು: ಗದಾಯು, 
೮.೧ ವ) 


ದಿಗ್ನತಿಕ - ಗದಿಕ್‌--ಲತಿಕ] ದಿಕ್ಕುಗಳವರೆಗೂ ಹಬ್ಬದ 
ಕೀತೀಯೆಂಬ] ಬಳ್ಳಿ[ಯುಳ್ಳವನು] (ನಮ್ರಮೌಳಿಶೇಖರ 
ವಿಗಳತ್‌ ಕುಸುಮೋತ್ಕರಂ ಅರ್ಫ್ಯಯಶಃಕುಸುವು 


ದಿಗ್ದತಿಕನೆಜಗಿದಂ ಭರತೇಶಂ: ಆದಿಷು, ೧೫. ೪೮) 
ದಿಗ್ನನಿತೆ - [ಜೈನ] ದಿಗಂಗನೆಯರು, ಎಂಟು ಮಂದಿ: ವಿಜಯೆ 
ವೈಜಯಂತೆ ಜಯಂತೆ ಅಪರಾಜಿತೆ ನಂದೆ ನಂದೋತ್ಪರೆ 


3 
ಆನಂದೆ ನಂದಿವರ್ಧನೆ (ಎಂಟುಂ  ಕೂಟಂಗಳೊಳ್‌ 


ರಮಿಯಿಸುವ .. .. 
೩ವು 

ದಿಗ್ವಸನ - ದಿಗಂಬರ (ವಾಸವಂ ನಿಜರಾಜ್ಯಪದಮನಿತ್ತು ಪೋಗಿ 
ಸಾಗರಸೇನರೆಂದ ದಿಗ್ವಸನರಂ ಸಾರ್ದು ದಿಗಂಬರನಾದಂ: 
ಕರ್ಣನೇಮಿ, ೧೪. ೨೪ ವ) 

ದಿಗ್ಲಾಸ - [ಜೈನ] ಗದಿಕ್‌-ವಾಸ] ದಿಕ್ಕನ್ನೇ ಬಟ್ಟೆಯಾಗುಳ್ಳವನು, 
ದಿಗಂಬರ (ಸೀಮಂಧರಜಿನೇಶ ಪದಕುಶೇಶಯ 
ಅಭ್ಯಸನದೊಳ್‌ ದಿಗ್ವಾಸನಾಗಿ ಷೋಡಶಭಾವನೆಗಳಂ ಭಾವಿಸಿ: 
ಆದಿಹು, ೩. ೭೮ ವ) 

ದಿಗ್ವಿಜಯ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, ಎಲ್ಲ ದಿಕ್ಕುಗಳ 
ರಾಜರುಗಳನ್ನೂ ಗೆಲ್ಲುವುದು (ದಿಗ್ವಿಜಯ ಸ್‌ 
ಅಗನಿರ್ವ್ವೃತಿಯೆಂಬ ಅಯ್ವತ್ತುಮೂಜು ಗರ್ಭಾದಿನಿರ್ವಾಣ 
ಪರ್ಯಂತ೦ಗಳಪ್ಪ ಗರ್ಭಾನ್ಹಯಕ್ರಿಯೆಗಳಂ: ಆದಿಷು, ೧೫. 
೧೫ ವ) 

ದಿಗ್ವ್ಯಾಪಕ - ಎಲ್ಲ ದಿಕ್ಕುಗಳನ್ನೂ ಆವರಿಸಿದವನು 
(ಸೂಕ್ಷ್ಮಾಂಗನಾಗಿರ್ಪ೦ ಆಗಳೆ ದಿಗ್ವ್ಯಾಪಕನಪ್ಪಂ ಇಂತು 
ಪಲವುಂ ಚೋದ್ಯಂಗಳಂ ವಿಕ್ರಿಯಾಬಳದಿಂದಾಡಿ: ಆದಿಷು, 
ou) 

ದಿಜ್ಕಂಡಲ — ದಿಕ್ಕುಗಳ [ನಡುವಣ] ಪ್ರದೇಶ (ಮರ್ತ್ಯ ವಿದ್ಯಾಧರ 
ವ್ಯಂತರಾಧೀಶ್ವರ ಕರಸರಸಿಜ೦ಗಳಂ ವಕ್ತಚಂದಸ್ಸುರಿತ 
ಉದ್ಯತ್ಕಾಂ೦ತಿ ನಿಚ್ಚಂ ಮುಗಿಯಿಸೆ ಜಿತದಿಜ್ಜಂಡಲಂ ಬಂದು: 
ಆದಿಪು, ೩. ೪೬) 

ದಿಜ್ನಾಗ - ದಿಕ್ಕರಿ (ಸ್ಥಿತಮುಖಂ ಚಂದ್ರೋಪಮಂ ತೋಳ್ಗಳಪ್ಪೊಡೆ 
ದಿಜ್ನಾಗಗರೋಪಮಂ: ಲೀಲಾವತಿ, ೧. ೯೫) 

ದಿಜ್ಮಾತ್ರ - ಸೂಚಿಸುವಂತೆ ಮಾತ್ರ (ಭವದಗ್ರಜ 
ದಿಗ್ವಿಜಯೋತ್ಸವಂ ಅಧಿಕಮಹೋತ್ಸವಂ ವಲಂ ನಿನಗಾದಂ 
ಶ್ರವಣಸುಖಮೆಂದೆ ದಿಜ್ಮಾತ್ರವರ್ಣನಂಗೆಯ್ಸೆಂ: ಆದಿಷು, ೧೪. 
೫೧) 

ದಿಟ - ವಾಸ್ತವ, ಸತ್ಯ (ಶಿವನಾದೊಡೆಂ ಪುಸಿ ದಿಟಕ್ಕೆ ನಿಲ್ವುದೆ 
ಜಗದೊಳ್‌: ಗಿರಿಜಾಕ, ೯. ೧೧೭) 

ದಿಟಂ - ನಿಶ್ಚಿತವಾಗಿಯೂ (ಪುತ್ರಂ ಮುಮುಕ್ತುದರ್ಶನ ಮಾತ್ರದೆ 
ಜಿನದೀಕ್ಷೆಯಂ ದಿಟಂ ಕೈಗೊಳ್ಳುಂ: ಸುಕುಮಾಚ, ೯. ೧೧೧) 


ಎಣರುಂ ದಿಗ್ವನಿತೆಯರುಂ: ಆದಿಹು, ೭. 
ಬ 


ದಿಟ್ಟಿ - [ದೃಷ್ಠಿ] ಕಣ್ಣು (ಸಮೊಪದೊಳ್‌ ಸಾರಂಗಮಿರ್ದೊಡಂ 
ಸಿಂಹಮೆಂದುಂ ಕಾಂಕ್ಷಿಸದು. ಮದ  ಸೊರ್ಕಿದಾನೆಯ 


ಮಸ್ತಕದ ಮೇಲೆ ದಿಟ್ಟಿನಟ್ಟರ್ಪುದು: ಪಂಚತಂತ್ರ, ೧೦೩, 
ಶ್ಲೋಕ ೨೨ ಟೀಕೆ); ನೋಟ (ಪಸುಗೆ ನೆಲಂ ಜಲಂ 
ಹಯದೊಡಂಬಡು ವಂಚನೆ ಕೇಣ೦ ಆಸನಂ ಕೊಸೆ ದೆಸೆ 
ದಿಟ್ಟಿ ಮುಟ್ಟ ಕೆಲಜಂಕೆ ನಿವರ್ತನೆ ಕಾಣ್ಕೆ ಪರ್ವಿದ 
ಏರ್ವೆಸನದೊಳಾದ ಬಲೈೆಯೊಳ್‌ ಒಡಂಬಡೆ ತಳ್ಲಿಜೆವಲ್ಲಿ 
ಮಿಂಚಿನೊಳ್‌ ಮುಸುಕಿದ ಮಾಟ್ಕ್‌ಯಾಯ್ತು ಸಮರಾಂಗಣಂ 
ಉಳ್ಳುವ ಬಾಳ್ಗಳ ಉಳ್ಳದಿಂ: ಪಂಪಭಾ, ೧೦. ೭೮) 

ದಿಟ್ಟಿವಿಷ - [ದೃಷ್ಟಿವಿಷ] ಕೆಟ್ಟ ಕಣ್ಣು (ರಾಜ್ಯವಿಭವೋದಯದಿಂದೆ 
ವಿರಾಜಿಪಂಗೆ ದಿಟ್ಟಿವಿಷಮಪುದೆಂದು ಪದೆಪಿಂ ಪ್ರಭುಸೂನುಗೆ 
ತಾನೆ ರಕ್ಕೆಗಟ್ಟುವ ತೆಅದಿಂದೆ ಕಟ್ಟಿದನಿಳಾಪತಿ 
ತನ್ನಧಿರಾಜಪಟ್ಟಮಂ: ಚಂದ್ರಪ್ರಪು, ೬. ೧೦೩) 

ದಿಣರ್‌ - ಓಚಿದು ಅನುಕರಣ ಶಬ್ದ 
ಮುರಿದವಭೇದ್ಯಕರಂ ದಿಣರಲ್‌ 
ಜೋದ್ಯಕರಂ: ಹರಿವಂಶ, ೧೪. ೨೬) 


(ಮಣಿಮಾಡಂ 
ಕರಮುರಿದುದು 


೫೩೪ 


ದಿಣ್ಣು - ತಿಣ್ಣು ಭಾರ (ನಡುನಡುಗೆ ಬಿಗಿದೊಗೆದ ಪೆರ್ಮೊಲೆಯ 
ಬಿಣ್ಣಿನಿಂ ಕಡೆದು ಮಾಡಿದುವೆನಿಪ ಪೊಜವಾಣದಿಣಿನಿಂ: 
ಅಜಿತಪು, ೪. ೭) 

ದಿತಿಜ - ದಿತಿಯ ಮಗ ರಾಕ್ಷಸ; ನೈರುತ್ಯ ದಿಕ್ಕಿನ ಅಧಿಪತಿಯಾದ 
ನೈಯತ್ಯ (ದಿವಿಜವಾರವರನುಂ ದಹನನಾ ರವಿತನೂಜಂ 


ಧೀರದಿತಿಜಂ ವಿನುತ ವೀರನಿಲಯಂ: ರಾಜಶೇವಿ, ೧೪. 
೮೮) 

ದಿತಿಜಕುಲ - ರಾಕ್ಷಸ ಕುಲ (ಎಂದು ತನಗೆ ಕೊಟ್ಟ ಕೋಡಿಂಗೆ 
ಒಡಂಬಟ್ಟ ದಿತಿಜಕುಲ ದಾವಾನಲನನುಮಂ 
ಅರಾತಿಕುಲಾನಲನುಮ೦  ಅನಲಂ ಇಷ್ಟಾರ್ಥಸಿದ್ಧಿಯಕ್ಕುಂ 
ಎಂದು ಪರಸಿ: ಪಂಪಭಾ, ೫. ೭೭ ವ) 

ದಿತಿಸುತ — ದಿತಿಜ ಮಾದೇವಂ ದಿತಿಸುತರೊಳ್‌ 


ಕಾದುವನಣಮಲ್ಲ ನಿರ್ಮಳಾಂಗಂ: ಸಮಯಪ, ೮. ೬೪) 

ದಿನ - ಹಗಲು (ದಿವಸಂ ದಿನಂ ದಿವಾಹಂ: ಅಭಿಧಾವ, ೧. ೨. 
೪); ದಿವಸ (ದಿನಮೆಲ್ಲಂ ನಿಯಮವತಕ್ಕೆ: ಶಾಂತೀಶ್ಚಪು, ೨. 
೧೧) 

ದಿನಕರ - ಸೂರ್ಯ (ದಿನಕರನ ಕರದ ಕಮಳದೊಡವುಟ್ಟದ 
ಕಮಳವನಂಗಳಿಲ್ಲ: ಪುಷ್ಪದಂಪು, ೯. ೨೧ ವ) 

ದಿನಕರತನಯ - ಸೂರ್ಯನ ಮಗ, ಕರ್ಣ (ದಿನಕರತನಯನ 
ದುಶ್ಶಾಸನನ ವಿಯೋಗದೊಳಂ ಇಂದುವರೆಗಂ ನೋವಿಲ್ಲೆನಗೆ 
ಅಃಇತರೊಡನೆ ಸಂದಿಗುಡೆನೆ ನೊಂದೆಂ; ಗದಾಯು, ೬. ೭); 
ಶನಿ; ಯಮ; ಸುಗ್ರೀವ 

ದಿನಕರಸುತ - ಕರ್ಣ (ನೇಸಜೆಂದೊಳಗೆ ಆ೦ ದಿನಕರಸುತನಂ 
ಇಕ್ಕಿ ಬ೦ದಲ್ಲದೆ ಕಾಣಿಂ ದಲ್‌ ಭವತ್‌ ಪದಾಬ್ದಮಂ ಎಂದು 
ಎಲ್ಬಂ ಉದಶ್ರುಜಳಲವಾರ್ದ ಕಪೋಳಂ: ಪಂಪಭಾ, ೧೨. 
೧೩೪) 

ದಿನಕೃತ್‌ - ಸೂರ್ಯ (ದೀಪದೀಪ್ತಿಪ್ರಶಿಹತ ದಿನಕೃತ್‌ ಚಕ್ರ 
ತೀವ್ರಾಂಶುಚಕ್ರಂ: ಆದಿಷು, ೧೪. ೩) 

ದಿನತ್ರಯ - ಮೂರು ದಿನ (ದಿನತ್ರಯದೊಳ್‌ ಬದರೀಫಳಮಾತ್ರ 
ಆಹಾರಿಗಳುಂ ಆರೋಗ್ಯಶರೀರಂಗಳುಂ 
ಸೌಂದರಾಕಾರಂಗಳು೦ ತ್ರಿಪಲ್ಕೋಪಮಜೀವಿಗಳುಂ ಆಗಿ: 
ಆದಿಪು, ೫. ೪೧ ವ) 

ದಿನಾಥ - ಸೂರ್ಯ (ಬೆಳ್ಳುತ್ತಿರ್ದೆನಷ್ಟೊಡೆ ಏ ತೊದಳ್‌ 
ಇತ್ತಣ ದಿನನಾಥಂ ಇತ್ತ ಮೂಡುಗುಮಲ್ಲೇ: ಪಂಪಭಾ, ೧೨. 
೧೭೯) 

ದಿನನಾಯಕ - ದಿನನಾಥ (ಹಿಮಕರ೦ ಆತ್ಮ ಶೀತರುಚಿಯಂ 
ದಿನನಾಯಕಂ ಉಷ್ಟದೀಧೀತಿಯಕ್ರಮಮಂ ಅಗಾಧವಾರಿಧಿಯೆ 
ಗುಣ್ಣಂ ಇಳಾವಧು ತನ್ನ ತಿಣ್ಣಂ ಬಿಸುಲಳ್ಬಾಡಂ; ಪಂಪಭಾ, 
೧. ೮೩) 


ದಿನಪ - ದಿನನಾಥ (ದಿನಪನೊಗೆವಂತೆ ಪುಟ್ಟಿದಂ 
ಅನಿವಾರ್ಯತೇಜನೆನಿಪಂ ಇನಜನ ತನಯಂ: ಪಂಪಭಾ, ೧. 
೧೨೧) 

ದಿನಪತಿವಾರ - ಭಾನುವಾರ (ಸಿತಪಕ್ಷದ ಪಂಚಮಿ 
ದಿನಪತಿವಾರಂ ಶುಭದ ಮೂಲನಕ್ಷತ್ರದೊಳ್‌ ಅನ್ವಿತಮಾಗೆ 
ನೆಗಟ್ಟುದೀ ಮತ್ಕಶಿ ಜಗದೊಳ್‌ ಪುದಿದು 


ಸಾಗರಾಂತಕ್ಷಿತಿಯಂ: ಆದಿಷು, ೧೬. ೭೮) 

ದಿನಮುಖ- ದಿನದ ಮೊದಲು, ಬೆಳಗಿನ ಜಾವ (ಎಅಕೆಗಳಂ 
ಮೆಲ್ಲನೆ ಉರ್ಚುತ್ತೆ ನಿಂದು ಒಯ್ಯನೆ ಸಾರ್ದು ಆ 
ತ್ರೋಟಿಯಿಂದಂ ತೊಡೆದು ಗಜೆಗಳಂ ನುಣ್ಣವಿರ್‌ ಬಿರ್ಚಿ 


ಮೆಯ್ಯಂ ತೊನೆದು ಉದ್ದಂ ನೀಡಿ ಗೋಣ೦ ನವ 
ದಿನಮುಖದೊಳ್‌ ಕುಕ್ಕುಟ೦ ಕೂಗಿತಾಗಳ್‌: ಶಾಂತೀಶ್ವಪು, 
೧೧. ೯೬) 

ದಿನಶಿರ - ಮಧ್ಯಾಹ್ನದ ಸೂರ್ಯ (ಪರಿಣತ ದಿನಶಿರದಂತಿರೆ 
ಖರಕಿರಣ೦ .. .. ಪರೆದರುಣಜಲದಂತಿರೆ ಪಸರಿಸುತಿರ್ದುದು 
ಅಪರಸಂಧ್ಯಾರಾಗಂ: ಲೀಲಾವತಿ, ೧೦. ೧೯) 

ದಿನಾಂತ - ದಿನದ ಕೊನೆಯ ಭಾಗ, ಸಂಜೆ (ದಿನಾಂತಂ 
ಮನೋಹರಮಾಗಿರ್ದುದು ವಾಸಯಷ್ಟಿಗತಶು೦ಭತ್ತಾಮ್ರ 
ಚೂಡವುಜಂ: ಪಂಚತಂತ್ರ, ೩೩೭) 

ದಿನಾಧಿಪ - ಸೂರ್ಯ (ನೊಸಲ ಕಣ್ಣೆತ್ತವೊಲ್‌ ಅಂತಾಗಡೆ 
ರಾಗಕ್ಕಾಗರಮಾಗೆ  ದಿನಾಧಿಪತನೂಜ೦ ಒಸೆದಿರ್ಪಿನೆಗಂ: 
ಪಂಪಭಾ, ೯. ೭೫) 

ದಿನೇಶ - (ದಿನ-ಈಶ] ದಿನಕ್ಕೆ ಒಡೆಯನಾದವನು ಸೂರ್ಯ 
(ನಿನ್ನ ಉತ್ಪತ್ತಿಯಂ ಇಂತೆಂದು ಎನ್ನರು೦ ಅಣ೦ ಅಜೆಯರ್‌ 
ಅಣೆವೆನಾಂ ಸಹದೇವಂ ಪನ್ನಗಕೇತು ದಿನೇಶಂ ನಿನ್ನಂಬಿಕೆ 
ಕೊಂತಿ ಇಂತಿವರ್‌ ನೆಜ್‌ ಬಲ್ಲರ್‌: ಪಂಪಭಾ, ೯. ೬೬) 

ದಿನೇಶಜ - ಸೂರ್ಯನ ಮಗ, ಕರ್ಣ (ಪವನಜನಂತು ಪೂಣ್ಟು 
ಯುವರಾಜನ ನೆತ್ತರನಾರ್ದು ಪೀರ್ದ೦ ಇಂತು ಅವಗಡದಿಂ 
ದಿನೇಶಜನ೦ ಅಂಕದ ಗಾಂಡಿವಿ ಕೊಂದಂ: ಪಂಪಭಾ, ೧೩. 
೮) 

ದಿನೇಶತನಯ - ಸೂರ್ಯನ ಮಗ ಕರ್ಣ (ನುಡಿ ನಿನಗಂ 
ದಿನೇಶತನಯಂ೦ಗ೦ ಅದೆನ್ನಯ ಪಕ್ಕದೆ ಆದೊಡಂ ಮಿಡುಕದೆ 
ಕೇಳ್ವೆಂ ಅಲ್ಲಿ ಸಮಂ ಇರ್ವರುಂ: ಪಂಪಭಾ, ೧೩. ೨೮) 

ದಿನೇಶಪುತ್ರ - ಕರ್ಣ (ಇನತನಯಂಗೆ ಸಾವುಂ ತನಗೆ 
ಇನಿತೊಂದು ಅಟಲುಂ ದಿನೇಶಪುತ್ರನೆ ನಿನಗೆ 
ಇಂಬುಕೆಯ್ಯದುದಚೆಂ: ಪಂಪಭಾ, ೧೩. ೨೯) 

ದಿನೇಶಬಿಂಬ ಸೂರ್ಯಬಿಂಬ ್ಡ(ಟೆಲ್ವೆಸೆದತ್ತು ಕೇವಲಜ್ಞಾನ 
ದಿನೇಶಬಿಂಬದ ಪೊದಳ್ಳುದಯಂ 
ವೃಷಭೋದಯಾದ್ರಿಯೊಳ್‌: ಆದಿಷು, ೧೦. ೧೭) 

ದಿಬ್ಯ ಎ [ದಿವ್ಯ] ದೈವಿಕವಾದುದು (ಅದು ದಿಬ್ಯಮದು ಸೇಬ್ಯಮದು 
ಸೌಮ್ಯಮದು ರಮ್ಯಮದು ಸುಖಾಧಾರ ಸಂಸಾರಸಾರಂ: 
ಸುಕುಮಾಚ, ೧೨. ೫೧) 

ದಿಬ್ಯಂಬಿಡಿ - ದಿವ್ಯದ ವಸ್ತು ಹಿಡಿದು ಪ್ರಮಾಣಮಾಡು (ಸೋಲ್ತು 


ಕಂಡೊಲ್ಲು ನಲ್ಮೆಎ ದಿಬ್ಯಂಬಿಡಿದಂತೆವೋಲ್‌ ಪಿಡಿದು: 
ಪಂಪಭಾ, ೧. ೭೦) 

ದಿಬ್ಯಸಭೆ — ದಿವ್ಯಸಭೆ (ಪೆಂಡವಾಸದದ ಅಗ್ಗಳದ 
ಸೂಳೆಯರ್ಕಳಿಂದಂ ಪರಿವಾರದಿಂದಂ ಇಂತಪ್ಪ 
ದಿಬ್ಯಸಭೆಯಿಂದಂ ಪರಿವೇಷ್ಟಿತನಾಗಿ: ವಡ್ಡಾರಾ, ಪು ೧೩೯, 


ಸಾ ೨೪) 

ದಿಮ್ಮಿದ - ಪ್ರೌಢ (ದಿಮ್ಮಿದರ್‌ ಅಕ್ಕರಕ್ಕರಜೆವರೊಳ್‌ ನುಡಿಯೊಳ್‌ 
ಕಡುಜಾಣರಂದದೊಳ್‌ ಪೊಮ್ಮಿದರೊಂದಿ ನಿಂದ ಸಿರಿಯೊಳ್‌ 
ಪಿರಿಯರ್ಗೆಡೆಗೊಟ್ಟು ಬಾಟ್ವರ್‌: ಕಬ್ಬಿಗಕಾ, ೧೦) 

ದಿವ - ಆಕಾಶ (ದಿವಮಂ ಏಳಿಪಂತು ಮಿಳಿರ್ವ 
ವಿವಿಧಕೇತನಂಗಳಿಂ ಸದಾನಿಕೇತನ೦ಗಳಿಂ: ಪಂಪಭಾ, ೧. 
೫೮); ಸ್ವರ್ಗ (ಕೈಲಾಸವಾಸಿಯ ಕಾಣಲ್ಕೆ ಆನ೦ದದೆ ದಿವದಿಂ 
ಇರ್ಬರು೦ ಒಂದಾಗಿ ಬರುತ್ತುಮಿರ್ಮ್ಪದುಂ: ಕಾದಂಸಂ, ೪. 
೧೬); ಹಗಲು (ದಿವದೊಳ್‌ ಸುಭೋಜನಂ ಗೆಯ್ದರಲ್ಲವೇ 
ಜೈನಪರರ್‌: ಸಮಯಪ, ೬. ೩) 


೫೩೫ 


ದಿವಸ - [ಜೈನ] ಒಂದು ಹಗಲು ಮತ್ತು ಒಂದು ರಾತ್ರಿಯಷ್ಟು 
ಅವಧಿಯ ಕಾಲಪರಿಮಾಣ, ಮೂವತ್ತು ಮುಹೂರ್ತಗಳು 
ಸೇರಿದರೆ ಒಂದು ದಿವಸ (ಅದು ಸಮಯ ಆವಳಿಕ 
ಉಚ್ಛ್ವಾಸ ಸ್ತೋಕ ನಿಮೇಷ ನಾಳಿಕಾ ಮುಹೂರ್ತ ದಿವಸ 
ಪಕ್ಷ ಮಾಸ ಯತು ಅಯನ ಸಂವತ್ಸರಾದಿ 
ಗಣನಾಕಮದಿಂದಂ  ಪೆರ್ಚಿದೆಣಿಕೆಯೊಳ್‌ ಕೂಡಿದುದು: 
ಆದಿಪು, ೬. ೬೮ ವ) 

ದಿವಸವಿರಾಮ - ಹಗಲಿನ ಕೊನೆ, ಸಂಜೆ (ದಿವಸವಿರಾಮದೊಳ್‌ 
ಅವ್ಯವಸ್ಥೆ ಜಡಾಶ್ರಯದೊಳ್‌ .. .. ಅಕ್ಕುಮಲ್ಲದೆ ಜನಪದದ 
ಜ೦ಗಳೋಲ್ಲ: ಜಗನ್ನಾವಿ, ೨. ೧ ವ) 

ದಿವಸಾಂಧ - ಹಗಲು ಕುರುಡ (ಆದೊಡಾ ಗೂಗೆಗಳ್‌ 
ದಿವಸಾಂಧಂಗಳಾಗಿಯುಂ ನಮ್ಮೊಳ್‌ ಪಗೆಯುಂಟಾಗಿಯುಂ 
.  ಗುಹಾಗ್ದರಂಗಳೊಳ್‌ ಪೊಕ್ಳಿರ್ಪವು: ಪಂಚತಂತ್ರ, ೨೯೮ 
ವ) 

ದಿವಾಂಧ - ದಿವಸಾಂಧ (ಅದಣೆಂ ಕೌಶಿಕಂಗಳ್ಳಂ ನಮಗಂ 
ದುರ್ಧರಮಪ್ಪ ವೈರಮುಂಟಾಗಿಯುಂ ನಾವೆಲ್ಲರುಂ 
ರಾತ್ರ೦ಧರುಂ ಅವರೆಲ್ಲರುಂ . ದಿವಾಂಧರು೦ ಅಪುದಣೆಂ 
ಸಂಧಾನಮೆಂತುಂ ಆಗಲಜೆಯದು: ಪಂಚತಂತ್ರ, ೨೧೦ ವ) 

ದಿವಾಕರ — ದಿವಸಕರ (ಮುನಿಸಮುದಾಯಸಮೇತಂ 
ವಿನೇಯಜನ ವನಜವನ ದಿವಾಕರಂ .. . ಆ ಮುನಿಪಂ: 
ಯಶೋಧಚ, ೧. ೪೬) 

ದಿವಾಸ್ಥಾಪ - ಹಗಲು ನಿದ್ದೆ (ತಮಗೆ ರುಜೆಯಾಯ್ತೊ 
ದಿವಾಸ್ಥಾಪದಿಂ ಎನೆ ನಯಮಿಟೆದವೊಲೊಪ್ಪಿದುವು 
ಮಧುಪ್ರವೇಶದೊಳ್‌ ಕುಮುದಂಗಳ್‌: ಲೀಲಾವತಿ, ೯. ೮೭) 

ದಿವಿಜ - ದೇವತೆ (ದಿವಿಜರ್‌ ವಾಯುಪಥದೊಳ್‌ ಶಿತಾಸ್ತಂಗಳಂ 


ಪೊಂಕಂಗಿಡಿಸೆ ಸುಗಿದಂ ಭಾರ್ಗವಂ ಇದೇಂ 
ಪ್ರತಿಜ್ಞಾಗಾಂಗೇಯಂಗೆ ಅದಿರದಿದಿರ್‌ ನಿಲ್ಲನ್ನರೊಳರೇ: 
ಪಂಪಭಾ, ೧. ೮೦) 
ದಿವಿಜಕುಜ - ಕಲ್ಪವೃಕ್ಷ (ದಿವಿಜಕುಜಜನಿತ ವಸನಪ್ರಸವ 
ವಿಲೇಪನಾಭರಣಂಗಳಿಂ ಪೂಜಿಸಿ: ಆದಿಹು, ೬. ೧೦೭ ವ) 
ದಿವಿಜಗೋಪ - ಇಂದ್ರಗೋಪ, ಮಿಂಚುಹುಳು (ಉಗ್ರ 
ವಿಲೋಚನಂ ದಿವಿಜಗೋಪಂ ಕಾರೊ ಮೇಣ್‌ 


ಕಾಳರಕ್ಕಸನೋ: ಪಂಪಭಾ, ೭. ೨೭) 

ದಿವಿಜಪೇಟಕ - ದೇವತೆಗಳ ಸಮೂಹ (ಇರದೆ ಎನ್ನಧಿಕಭಕ್ತಿಯೆ 
ತರೆ ಬಂದುದು ದೇವ ದಿವಿಜಪೇಟಕನಿತುಂ: ಆದಿಪು, ೯. 
೧೦) 

ದಿವಿಜಯುಗಳ - ದೇವದಂಪತಿ (ಬಿಚ್ಚಳಿಪ ಪರಭೃತದ 
ಕಳಕಳದೊಳೆ ಮಸುಳ್ಳುದು ದಿವಿಜಯುಗಳಕಳಕಳನಿನದಂ: 
ಆದಿಪು, ೬. ೯೪) 

ದಿವಿಜಶರಾಸನ - ಕಾಮನ ಬಿಲ್ಲು (ನವರತ್ನದ ಪಂಜರದೊಳ್‌ 
ದಿವಿಜಶರಾಸನದ ಮಜೆಯನಿರಿಸಿದವೊಲ್‌: ಯಶೋಧಚ, ೩. 
೩೭) 

ದಿವಿಜಾಧೀಶ - ದೇವೇಂದ್ರ (ದಿವಿಜಾಧೀಶನೆ ಮೆಚ್ಚುಶಿರ್ದ 
ವಿಭವ೦ ಜನ್ಮಾಭಿಷೇಕಕ್ಕೆ ತಾನೆ ವಲಂ ಮಜ್ಜನಪೀಠಂ 
ಆದತಿಶಯಂ ಹೇಮಾದಿಗುನ್ನುದ್ರಿತಂ: ಮಲ್ಲಿನಾಷು, ೧. ೬೪) 

ದಿವಿಜಾನೋಕಹ - ಕಲ್ಪವೃಕ್ಷ (ದಿವಿಜಾನೋಕಹಕಾಮಧೇನುಗಳೆ 
ದಿವ್ಯಾವಾಸ  ದಿವ್ಯಾನ ದಿವ್ಯವಿಲೇಪನಾದ್ಯಭಿವಾ೦ಛೆಯಂ 
ಶಿಬಿರದೊಳ್‌ ತಂದಿತ್ತುವು: ಜಗನ್ನಾವಿ, ೧೬. ೬೭) 


ದಿವಿಜಾಪಗೆ - ದೇವಗಂಗೆ (ಕರಂಗಳಡಂಗಿ ಕಿಲುಂಬುಗೊಂಡ 
ಕನ್ನಡಿಗೆಣೆಯಾಯ್ತು ಭಾನುವಳಯಂ೦ ದಿವಿಜಾಪಗೆ ನೋಡೆ 
ನೋಡೆ ಕರ್ಪಡರ್ದೆಣೆಯಾದುದು ಆ ಯಮುನೆಗೆ ಅಗ್ಗದ 
ಯಾಗದ ಧೂಮದ ಏಲಟ್ಲೌ್‌ಯೊಳ್‌: ಪಂಪಭಾ, ೬. ೩೬) 

ದಿವಿಜಾಶ್ವತ್ಥಾಮ - ದೇವಲೋಕದ ಕುದುರೆಯಾದ ಉಚ್ಛೈಶ್ರವಸ್ಲಿನ 
ಕೆನೆತ (ದಿವಿಜ ಅಶ್ವ ತ್ಥಾಮದೊಳ್‌ ಈ ಭುವನಂಗಳ್‌ ನಡುಗೆ 
ಶಿಶು ನಕ್ಕು ಸರಂಗೆಯ್ದೊಡೆ ಕುಂಭಸಂಭವಂ ಇವಂ 
ಅಶ್ವತ್ಥಾಮನೆಂದು ಪೆಸರಿಡೆ ನೆಗಟ್ಟಂ: ಪಂಪಭಾ, ೨. ೪೪) 

ದಿವಿಜೇಂದ್ರ - ದೇವೇಂದ್ರ (ಪುನಃಪುನರಾಲಿಂಗನಂಗೆಯ್ದು 
ಮುಹುರ್ಮುಮುರ್‌ ಆಳೋಕನಂಗೆಯ್ಯುತ್ತುಂ ಬಂದು 
ದಿವಿಜೇಂದವಿಳಾಸದಿಂ ಪೊಟಲಂ ಪುಗೆ: ಪಂಪಭಾ, ೫. ೨೨ 
ವ) 

ದಿವಿಜೇಭ - ಇಂದ್ರನ ಆನೆ. ಐರಾವತ (ಸಿಡಿದ ದಿವಿಜೇಭದ 
ಬಾಳದ ರತ್ನದರ್ಪಣಂ ಬಿರ್ದುದೆನಲ್ಕೆ ಅಪರಾಬ್ಧಿಗಿಳಿದುದಾ 
ರವಿಬಿಂಬಂ: ತ್ರಿಷಷ್ಟಿಪು, ೭. ೫೦) 

ದಿವಿಷನ್ಮಣಿ - [ದಿವಿಷತ್‌*ಮಣಿ] ದೇವಲೋಕದ ಮಣಿ, 
ಚಿಂತಾಮಣಿ (ಪುಣ್ಯದೇಟ್ಸ್‌ಯಿಂ ಮಹಿಯೊಳೆ ಸತ್ಯವಿತ್ವ 
ದಿವಿಷನ್ಮಣಿ ಸಾರ್ಗುಂ: ಶಬರಶಂ, ೫. ೬೧) 


ದಿವೌಕಸ - ಸ್ವರ್ಗವನ್ನು ಮನೆಯಾಗುಳ್ಳವನು, ದೇವತೆ 
(ಅಮರ್ತ್ಯಭವನಂ ತದುದ್ಭವರ್ಕಳ್‌ ದಿವೌಕಸರ್‌ 
ದೇವವರ್ಕಳ್‌: ಅಭಿಧಾವ, ೧. ೧. ೩೦) 

ದಿವ್ಯ — ಸ್ವರ್ಗೀಯ (ಮರಕತನಗಂ ದಿವ್ಯಂ 


ಮರ್ತ್ಯೋತ್ತಮಾಕೃತಿಯೆಂಬಿನಂ ಏರಚಿಸಿದಂ ಅಂತು 
ಆದಿಬ್ರಹ್ಮಂ: ಆದಿಪು ೧೪. ೪೪); ದೇವತೆ (ಎನ್ನ 
ತಮ್ಮಂದಿರ್ಗೀನಿತಂ ಮಾಡಿದ ದಿವ್ಯಂ ಈ ದೈವಮಕ್ಕುಂ: 
ಪಂಪಭಾ, ೮. ಅಲ್ಲ); ಆರೋಪವನ್ನು ಸಾಬೀತುಮಾಡಲು 
ಆಚರಿಸುವ ವಿವಿಧ ಬಗೆಯ ಪರೀಕ್ಷೆಗಳು, ಪ್ರಮಾಣ, ದೈವ 
ಸಾಕ್ಷ್ಯ - ಇವು ಐದರಿಂದ ಒಂಬತ್ತು ಬಗೆ ಎಂದು 
ಸ್ಮತಿಕಾರರು; ಪ್ರಾಚೀನ ಕರ್ನಾಟಕದಲ್ಲಿ ಪ್ರಚಲಿತವಾಗಿದ್ದ ಏಳು 
ಬಗೆಯ ದಿಬ್ಯಗಳು: ಕೋಶ, ರವಿ, ತಂಡುಲ, ಅಗ್ನಿ 
ತಪ್ತಮಾಷ, ಜಲ ಮತ್ತು ವಿಷ (ಎಲ್ಲರುಮಜೆಯೆ ದಿವ್ಯಮಂ 
ಅಪವಾದಮಂ ಕಳೆವಂತು ಮಾಖುದೆ೦ಂದಬುದುಂ: ಪಂಪರಾ, 
೧೬. ೨೪ ವ) ಕ 

ದಿವ್ಯಂಬಿಡಿ - ದಿಬ್ಯಂಬಿಡಿ (ನಲ್ಲೆಗೆ ದಿವ್ಯಂಬಿಡಿದಳೊ ಪೇಟಿಂ: 
ಚಂದ್ರಪ್ರಪು, ೫. ೧೩೧) 

ದಿವ್ಯಕರಿ - ಐರಾವತ (ಧರಾಬಾರಾವಹಂ ಬಾಹು ದಿವ್ಯಕರಿ 
ಶ್ರೀಕರಮಂ ಕರಂ ಜಜೆಯೆ: ರಾಜಶೇವಿ, ೩. ೩) 


ದಿವ್ಯದ ನುಡಿ - ದೇವತೆಯ ಮಾತು (ಬಿಡದೆ ಕಡುಕೆಯ್ದು 
ದಿವ್ಯದ ನುಡಿಗೆ ಕಿವುಬ್ಸೇಳ್ಲು ಕುಡಿದು ನೀರ೦ ಭೀಮಂ: 
ಪಂಪಭಾ, ೮. ೪೨) 

ದಿವ್ಯದೃಷ್ಠಿಮಂತ್ರ - ದಿವ್ಯವಾದ ನೋಟ ಎಂಬ ಮಂತ್ರ ಅಥವಾ 
ದಿವ್ಯದೃಷ್ಟಿ ಮತ್ತು ಮಂತ್ರ (ಪುತ್ರವರಾರ್ಥಿಗಳಾಗಿ ತನ್ನ 
ಕಟ್ಟಿದಿರೊಳೆ ನಿಂದರಂ ನಯದೆ ನೋಡೆ ಮುನೀಂದ್ರನ 
ದಿವ್ಯದೃಷ್ಟಿಮಂತ್ರದೊಳೆ ಪೊದಳ್ಲುದಾ ಸತಿಯರಿರ್ವರೊಳಂ 
ನವಗರ್ಭವಿಭ್ರಮಂ: ಪಂಪಭಾ, ೧. ೮೫) 

ದಿವ್ಯದ್ಧನಿ - [ಜೈನ] ಸಮವಸರಣಸಮಯದಲ್ಲಿ ಅರ್ಹಂತನಿಗೆ 
ಪ್ರಾಪ್ತವಾಗುವ ಅಸಾಧಾರಣ ಶಕ್ತಿಯ ಧ್ವನಿ (ಆ 
ತ್ರಿರೋಕತಿಲಕಂಗೆ ದಿವ್ಯದ್ಧನಿ ನೆಗಟ್ಟುದು ಈ ಕುಲತಿಲಕಂಗೆ 
ದಿಗ್ದಿಜಯದುಂದುಭಿದ್ದನಿ ನೆಗಟ್ಟುದು: ಆದಿಪು, ೬. ೨೪ ವ) 


ದಿವ್ಯನಗ -.. ಮೇರುಪರ್ವತ; ಕಲ್ಪವೃಕ್ಷ (ವಿತರಣದಿಂದೆ 
ದಿವ್ಯನಗಮಂ ..... ಜಯಿಸಿರ್ದನುದಾತ್ತವೈಭವಂ: ರಾಜಶೇವಿ, 
೪. ೧೧೧) 

ದಿವ್ಯಬಾಣ - ದಿವ್ಯಾಸ್ತ್ರ (ಕುಲಹೀನನೆ ಅಪ್ಪೊಡೆ ಕೇವಲಬೋಧಂ 
ಪರಶುರಾಮಂ ಏನೀಗುಮೆ ನಿರ್ಮಲಿನಕುಲಂಗಲ್ಲದೆ 
ಪಿಡಿಯಲಲ್ಲದೆ ಅಂತಪ್ಪ ದಿವ್ಯಬಾಣಾವಳಿಯಂ: ಪಂಪಭಾ, 
೧೨. ೯೭) 

ದಿವ್ಯಭಾಷಾ[ಷೆ] - ದೇವನುಡಿ (ಆವರಿಸಿದ ಈ ಫಾತಿ 
ಕಾಂಡಪಟಮಂ ಪೆಅಪಿ೦ಗೆ ದಿವ್ಯಭಾಷಾವಧುವಿಂಗೆ ರಾಘವ 
ಯತಿಪ್ರವರಂ ವರನಾಗೆ: ಪಂಪರಾ, ೧೬. ೬೮) 

ದಿವ್ಯಮಂತ್ರ - ಮಹಿಮೆಯುಳ್ಳ ಮಂತ್ರ (ಅಂತು 
ಕಾಮದೇವನೆಂಬ ಮಂತ್ರವಾದಿಯ ದಿವ್ಯಮಂತ್ರದಿಂ 
ಸ್ತೋಭಂಗೊ೦ಡ ದಿವ್ಯಗ್ರಹದಂತೆ: ಪಂಪಭಾ, ೪. ೫೯ ವ) 

ದಿವ್ಯಮುನಿ - ಶ್ರೇಷ್ಠ ಮುನಿ (ಇನಿಯಳನಟ್ರೆಯಿಂದೆ ಮೃಗಿ ಮಾಡಿ 
ಮನೋಜಸುಖಕ್ಕೆ ಸೋಲ್ತಲಂಪಿನೆ ನೆರೆಯಲ್ಕೆ 
ದಿವ್ಯಮುನಿಯು೦ ಮೃಗಮಾಗಿ ಮರಲ್ಲು ಕೂಡೆ: ಪಂಪಭಾ, 
೧. ೧೧೧) 

ದಿವ್ಯಮೂರ್ತಿ - ಶ್ರೇಷ್ಠವಾದ ಅಥವಾ ಸುಂದರವಾದ ಆಕಾರ 
ಆಕಾರ (ಗಂಗಾದೇವಿಯುಂ ದಿವ್ಯಮೂರ್ತಿಯಂ ಕೆಯ್ಕೊಂಡು 
ಬಂದು: ಪಂಪಭಾ, ೯. ೭೫ ವ) 

ದಿವ್ಯಶರಧಿ — ದಿವ್ಯಾಸ್ತಗಳುಳ್ಳ ಬತ್ತಳಿಕೆ (ದಿವ್ಯಾಭರಣ೦ಗಳೆಲ್ಲಮಂ 
ಕಳೆದು ದಿವ್ಯಶರಧಿಗಳಂ ಬಿಗಿದುಕೊಂಡು ದಿವ್ಯಚಾಪಮಂ 
ಪಿಡಿದು: ಪಂಪಭಾ, ೪. ೧೨ ವ) 

ದಿವ್ಯಶರಾಳಿ - ಶ್ರೇಷ್ಠವಾದ ಮಂತ್ರಾಸ್ತಗಳ ಸಮೂಹ 
(ಎನ್ನಿದೊ೦ದು ಧನುವಿರ್ದುದು ದಿವ್ಯಶರಾಳಿಯಿರ್ದುದು ಇಲ್ಲ 
ಒಡಮೆ ಸಮಂತು ಪೇಟೆವಖೊಳಾವುದನೀವುದೊ 
ಕುಂಭಸಂಭವಾ: ಪಂಪಭಾ, ೨. ೪೬) 

ದಿವ್ಯಸಂಯೋಗ - ದಿವ್ಯವಾದ ಸೇರುವಿಕೆ, ಕೂಡುವಿಕೆ (ಅಂತು 
ದಿವ್ಯಸಂಯೋಗದೊಳಿರ್ವರುಂ ಗರ್ಭಮಂ ತಾಳ್ಜರ್‌: 
ಪಂಪಭಾ, ೧. ೮೫ ವ) 

ದಿವ್ಯಸಂಭವ — ದೈವಾಂಶಸಂಭೂತ, ಸ್ಪರ್ಗದಲ್ಲಿ ಹುಟ್ಟಿದ 
(ದಿವ್ಯಸಂಭವಂಗಳಪ್ಪ ಶ್ವೇತಾಶ್ವಂಗಳೂಳ್‌ ಪೂಡಿದ 
ದಿವ್ಯರಥಮುಮಂ ದಧೀಚಿಗ೦ಡಸ್ಥಮಪ್ಪ ಗಾಂಡೀವಮೆಂಬ 
ಬಿಲ್ಲುಮಂ... .ಕೆಯ್ಕೊಂಡು: ಪಂಪಭಾ, ೫. ೭೭ ವ) 

ದಿವ್ಯಸಿಂಧುನಂದನ - ದೇವಗಂಗೆಯ ಮಗ, ಭೀಷ್ಮ 
(ಇಂದ್ರನಂದನಂ ಅಳುರ್ಕೆಯಿಂ ಆರ್ದೊಡೆ 
ದಿವ್ಯಸಿ೦ಧುನಂದನಂ ಇರದೆ. ಏಜೆ. ಬೇರೆ ರಥಮಂ: 
ಪಂಪಭಾ, ೧೧. ೧೯) 

ದಿವ್ಯಸ್ವರೂಪ - ವಿಶ್ವರೂಪದರ್ಶನ (ವಿಕ್ರಮಾರ್ಜುನನ 
ಮನದೊಳಾದ ವ್ಯಾಮೋಹಮಂ ಕಳೆಯಲೆಂದು ಮುಕುಂದಂ 
ದಿವೃಸ್ತರೂಪಮಂ ತೋಣೆ: ಪಂಪಭಾ, ೧೦. ೬೩ ವ) 

ದಿವ್ಯಾಸ್ತ್ರ - ದೇವತೆ ದಯಪಾಲಿಸಿರುವ ಅಸ್ತ್ರ (ಶಲ್ಯನಂ ರಥಮಂ 
ಎಸಗಲ್ವೇಟ್ದು ದಿವ್ಯಾಸ್ತಂಗಳ ದೊಣೆಗಳಂ ಎರಡುಂ 
ದೆಸೆಯೊಳಂ ಬಿಗಿದು ಕಾಳವಟ್ಟದ ಬಿಲ್ಲಂ ಕೆಂದಳದೊಳ್‌ 
ಅಮರೆ ಪಿಡಿದು ನೀವಿ ಜೇವೊಡೆದಾಗಳ್‌: ಪಂಪಭಾ, ೧೨. 
೧೩೫ ವ) 


ದಿವ್ಯೇಷು - [ದಿವ್ಯ ಇಷು] ದಿವ್ಯಾಸ್ತ (ಪ್ರಳಯದುರಿ 
ಕಾಳಕೂಟದ ಗುಳಿಗೆ ಪುರಾಂತಕ ಲಲಾಟನೇತ್ರಾನಳನೊಂದು 


ಅಳವಿಗಂ ಅಗ್ಗಳಂ ಅವರ್ಗಳ ಮುಳಿಸುಗಳು೦ ಮುಳಿದು 
ತುಡುವ ದಿವ್ಯೇಷುಗಳುಂ: ಪಂಪಭಾ, ೭. ೬೬) 
ದಿಶಾಚಕ್ರ - ದಿಕ್ಚಕ, ದಿಕ್ಕುಗಳ ವಲಯ (ಪ್ರತಾಪಕ್ಕೆ ಅಗುರ್ವಿಸೆ 


ಗೋಟುಂಡೆಗೊಳುತ್ತುಂ ಇರ್ದುದು ದಿಶಾಚಕ್ರಂ ಪೊದಳ್ಜ 


ಆಜ್ಞೆಗಂ ಪೆಸರ್ಗಂ ಮುನ್ನಮೆ ರೂಪುವೋದುದು 
ವಿಯಚ್ಛಕ್ರಂ: ಪಂಪಭಾ, ೧. ೧೧೦) 

ದಿಶಾವನಿತೆ - ದಿಕ್ಕೆಂಬ ಸ್ತ್ರೀ ಅಥವಾ ದಿಕ್ಕಿನ ದೇವತೆ (ಆಗಳಾ 
ತಾರಾಗಣಂಗಳ್‌ ದಿಶ್‌ಪನಿತೆಯರ ಮಕುಟಮಾಣಿಕಂಗಳಂತೆ 
ಎನಿತು ಬೆಳಗಿಯು೦ ಕಟ್ಟಲೆಯಂ ಅಲೆಯಲಾಅವಾದುವು: 
ಪಂಪಭಾ, ೪. ೪೯ ವ) 

ದಿಶಾಳೀ - 
ತಳ್ಳೊಯ್ಯೆ ಬಳಳ ನೀಳ್ದಿರ್ದ ದಿಶಾಳಿ: ಪಂಪಭಾ, ೭. ೭೧) 

ದಿಶೇಂದ್ರ - ದಿಕ್ಬಾಲಕ (ಬಹುಳನಾದ ಬಧರೀಕೃತದಿಶೇಂದ್ರಂ 
ಸಿ೦ಹಳೇ೦ದ್ರಂ: ರಾಜಶೇವಿ, ೬. ೧೩೭ ವ) 


ದೀಂಟೆ - ಜಗುಲಿ, ಕಟ್ಟೆ (ಕಟ್ಟಿ ಕುಟ್ಟುವೆನೆನುತಂ ನಿಟ್ಟಿಸಿ 
ಕಂಡನವಂ ಚೌವಟ್ಟದ ದೀಂಟೆಯೊಳೆ ನಿಂದು 
ಜೂದಾಡುವನಂ: ಪಾರ್ಶ್ವನಾಪು, ೪. ೨೦) 

ದೀಕ್ಷಾದ್ಯ್ಧ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, ಸನ್ಯಾಸ 
ಸ್ವೀಕಾರ (ದೀಕ್ಷಾದ್ಯ ಅಗನಿರ್ವೃತಿಯೆಂಬ 
ಆಯ್ವತ್ತುಮೂಜು ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ 


ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 
ದೀಕ್ಬಾನ್ಹಯ ಕ್ರಿಯೆ - [ಜೈನ] ಜೈನ ದೀಕ್ಷೆ ಕೊಡುವ ಕ್ರಿಯೆ 
[ಜೈನ] ನಲವತ್ತೆಂಟು ದೀಕ್ಷಾನ್ಹಯಕ್ರಿಯೆಗಳಲ್ಲಿ ಒಂದು 


(ಅವತಾರ ವೃತ್ತಿಲಾಭ ಸ್ಥಾನಲಾಭ ಗಣಗ್ರಹಣ ಪೂಜಾರಾಧ್ಯ 


ಪುಣ್ಯಯಜ್ಞ ಉಪಯೋಗತ್ವಮೆಂಬ 
ಎಂಟುಂಬೆರಸು ನಾಲ್ವತ್ತೆಂಟು 
ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಷು ೧೫.. ೧೬ ವ) 

ದೀಕ್ಷಿತೆ - ದೀಕ್ಷೆ ಪಡೆದವಳು  (ವಿಜಯಾದೇವಿಯುಂ 
ಗಂಧರ್ವದತ್ತೆ ಮೊದಲಾಗೆಣ್ಣರ್‌ ಸೊಸೆಯರುಮವರ 
ತಾಯಂದಿರುಂ ಬೆರಸು ಚಂದನಾರ್ಯಿಕೆಯರ ಪಕ್ಕದೆ 
ದೀಕ್ಷಿತೆಯಾದರ್‌: ಚಾವುಂಡಪುಚಂದ್ರ, ಪು. ೩೬೯, ಸಾ. 
೨೯) 

ದೀಕ್ಷೆ - [ಜೈನ] ಸನ್ಯಾಸದೀಕ್ಷೆ (ಬೇಡಿದೊಡೆ ಒಳ್ಳಿತಪ್‌ 
ಹೊತತನ ದೀಕ್ಷೆಯಂ ಕೊಟ್ಟು; ವಡ್ಡಾರಾ, ಪು. ೬. 
ಸಾ. ೧) 

ದೀಧಿತಿ - ಕಾಂತಿ (ನಿಜಮೌಕ್ತಿಕಾಭರಣದೀಧೀತಿಯಿಂ ಕಣ್ಣೊಳಿಸೆ 
ಲತಾಂಗಿ ಪೋಲ್ತಳ್‌ ಅಸಮಾಯುಧ ಮೋಹನ 
ಮಂತ್ರಶಕ್ತಿಯಂ: ಮಲ್ಲಿನಾಷು, ೩. ೭೯) 

ದೀಧಿತ್ಯಂಬು -. ಕಾಂತಿಜಲ (ರಾಹು 
ದೀಧ್ರ್ಯಂಬುಕಣಾವಳಿ ಪಿಂತಣಿಂ 
ಲೀಲಾವತಿ, ೧೪. ೮) 

ದೀನತೆ - ದೈನ್ಯ ದುರ್ಬಲತೆ 
ಕೂರ್ಪಂಬುಜ೦ ಸುಗಿವಂತಾಯ್ತು 
ಪುಷ್ಪದಂಪು, ೬. ೪೦) 

ದೀನತ್ವ - ಬಾಡುವಿಕೆ (ಕನತ್ಸನಕಾಂಭೋಜನಿಧಾಮಮಕ್ಕೆ ಪಿರಿದುಂ 
ದೀನತ್ವಮಂ ನಿನಗಂ ಸಂತಾಪಮಂ ಮಾಡಿದಂ: 
ಪಂಪಭಾ, ೪. ೬೪) 


ದೃಢಚರ್ಯ 


ಪೀರ್ದಮೃತದ್ಯುತಿ 
ಉಗುವಂತೆ: 


(ದೀನತೆ ದಿನಕ್ಕಪ್ಪಂತು 
ಸಖಂಗೆ ಕಲವಶದಿಂ: 


ದಿಕ್ಕುಗಳ ಸಮೂಹ (ಮುಗಿಲ ಬೆಳ್ಳೂಳಪೊಕ್ಕು 


೫೩೭ 


ದೀನಾನಾಥಜನ - ದೀನರೂ ಅನಾಥರೂ ಆದ ಜನಗಳು 
(ಸಮಸ್ತವಸ್ತುಗಳಂ ದೀನಾನಾಥಜನಕ್ಕೆ ಸೂಜ್‌ಗೊಟ್ಟು 
ನಿಜಪರಿವಾರಮಂ ಬರಿಸಿ: ಪಂಪಭಾ, ೧. ೧೧೩ ವ) 

ದೀನಾರ - ಒಂದು ಚಿನ್ನದ ನಾಣ್ಯ (ಪೊಗಳೆ ಜನಂ 
ರುಂರಾವೇಗೆಗೆ ತಾನಂತು ಒಂದು ಕೋಟಿ ದೀನಾರಮಂ 
ಆ ಮೃಗನಯನೆ ಕೊಟ್ಟು ಕೊಂಡಳ್‌ ನೆಗಲೆವೆತ್ತಿರ್ದ 
ರತ್ನಮಯ ಕಂಬಳಮಂ: ಸುಕುಮಾಚ, ೧೦. ೧೧೮) 

ದೀಪ  - [ದ್ವೀಪ] ನಡುಗಡ್ಡೆ (ಮೇರುವೆ ಮಧ್ಯದೊಳ್‌ ನೆಲಸೆ 
ಸುತ್ತಿಜೆದಿರ್ದಪುದು ಜಂಬುದೀಪಮಂ ಕ್ಲಾರಪಯೋಧಿ: 
ಅನಂತಪು, ೧. ೬೨); ಸೊಡರು ಗಾಳಿ ತೀಡಿದ 
ದೀಪರೂಪದಂದದಿಂ ಶಾರದನೀರದಾಕಾರದಂದದಿಂ 
ಅದೃಶ್ಯಾಕಾರನಾಗಿ: ಸುಕುಮಾಚ, ೧೦. ೮ ವ) 

ದೀಪಕಳಿಕಿ — ದೀಪದ ಕುಡಿ (ನೀರಾಜನ 
ದೀಪಕಳಿಕಾಶೋಣಾಂಶು ಬಾಲಾತಪಪ್ರಸರಪಿಶಂಗಮುಂ: 
ಜಗನ್ನಾವಿ, ೪. ೮೨ ವ) 

ದೀಪವರ್ತಿ - ದೀಪದ ಬತ್ತಿ (ಪಂಗೆಳಗುವ ದೀಪವರ್ತಿ 
ಮಣ್ಣೆಅಗುಗುಮೇ: ಸಮಯಪ, ೪. ೨೫) 
ಪಸ್ಪರ್ಶನ - ದೀಪ ಹೊತ್ತಿಸುವುದು (ದೀಪಸ್ಪರ್ಶನಮಾದ 
ವರ್ತಿ ನಿಮಿಷಕ್ಕಾ ದೀಪರೂಪಂ ಸಂಂತಾ 
ಪೊತ್ತೆಯ್ಬುವವೋಲ್‌: ಶಾಂತೀಶ್ನಷು, ೪. ೧೧೨) 

ದೀಪಾಂಗ - [ಜೈನ] ದೀಪಗಳನ್ನು ನೀಡುವ ಒಂದು ಕಲ್ಪವೃಕ್ಷ, 
ನೋಡಿ, ಕಲ್ಪವೃಕ್ಷ  (ಸೊಗಯಿಸುವುವು ದೀಪಾಂಗ 
ಜ್ಯೋತಿರ೦ಗ ಕಲ್ಪಕುಜ೦ಗಳ್‌: ಆದಿಷು, ೫. ೪೦) 

ದೀಪ್ತ - ಹೊಳೆಯುವ (ದೀಪ್ತ ಸುವರ್ಣವಪ್ರವಿಪುಳಪ್ರಭೆಗಳ್‌ 
ಬಳೆದು೦ಟುಮಾಡೆ ಸೂರ್ಯಪುಭೆಯುಕ್ಕಿದುಕ್ಕಂ: ನೇಮಿನಾಪು, 
೨. ೮೦) 


ದೀಪಿಕಾಂಕುರ - (ಗದೀಪಿಕಾ--ಅಂಕುರ] ದೀಪದ ಕುಡಿ (ಅವರ 
ಸುಯ್ಗಳ ಗಾಳಿಯೊಳೊಯ್ಯನಳ್ಳಾಡುವುದಾಯ್ತು 
ತತ್ಸುರತಮಂದಿರದ ಉಜ್ಜ ಮ್‌ ದೀಪಿಕಾಂಕು6ರಂ। ಪಂಪಭಾ, 
೩. ಬ 

ದೀಪ್ತ ದ ಉದಿಕ್ಷಗೊಂಡ (ದೀಪ್ರಕಂದರ್ಪದರ್ಪಕ್ಷುಭಿತ 


"ಗಳನಿನಾದಂ ಪ್ರ್ಥುರದ್ವರ್ಮವಾರಿ ಪ್ರಭವಂ: ಪಂಪಭಾ, ೫. 
೨೮) 

ದೀಪ್ತತಪ — [ಜೈ ನ] ತಪಸ್ಸಿನಿಂದ ಯೋಗಿಗೆ ಉಂಟಾಗುವ 
ದೇಹಕಾಂತಿ (Roe ತಪದಿಂ ದೀಪ್ತತಪ೦ ಮಹಾತಪಂ 
ಘೋರತಪಂ ಎಂದಿವು ಮೊದಲಾಗೊಡೆಯ ತಪಂಗಳಂ 
ಗೆಯ್ಯೆ ತಪದ ಮಾಹಾತ್ಮ್ಯದಿ೦ದ೦ ಆಮೋಷಧಿ ಖೇಳೋಷಧಿ 
ಜವೋಷಧಿ ವಿಪ್ಟೋಷಧಿ ಸರ್ವೋಷಧಿಯೆಂದಿವು 
ಮೊದಲಾಗೊಡೆಯ ಯದ್ಭಿಗಳ್‌ ಪುಟ್ಟಿದೊಡಂ: ವಡ್ಡಾರಾ, ಪು 
೬೯,ಸಾಒ 

ದೀಪ್ತವರ್ತಿ - ಬೆಳಕಿನ ಕುಡಿ (ವಾಸವದಿಕ್ಷಟೂಂ ಸಮೆದ ಮೂಷೆ 
ತಮಂ ಸುರಿದಿರ್ದಲಬ್ದಸಂವಾಸಿ ಸಮೀರ೦ ಏರಣಿಗನಾಗೆ 
ನಿದಾಘವ ದೀಪ್ಲಿವರ್ತಿಯೊಳ್‌ ಕಾಸೆ ತೆರಳ್ಳ 
ಪಿಂಜರಿಯವೋಲ್‌ ಕಿಸುಸಂಜೆ ತೆರಳ್ಲಿನಂ ಪಟಂಗಾಸಿನ 
ಪೊನ್ನಗಂಟೆಯವೊಲೊಪ್ಪಿದುದು ಉದ್ದತ ಭಾನುಮಂಡಲಂ: 
ಅಜಿತಪು, ೬. ೭೦) 

ದೀಷ್ತಿಕೆ - ಸೊಡರು (ಗೃಹಸಮುಚಿತದೊಳ್‌ ತೊಳಗಿ ಬೆಳಗಿದುವು 
ದೀಪ್ತಿಕೆಗಳ್‌: ಸೂಕ್ತಿಸುಧಾ, ೮. ೧೮೫) 


ದೀಪ್ರ — ಕಾಂತಿಯುಕ್ತವಾದ (ಹರಿಹರಹಿರಣ್ಯಗರ್ಭರಂ 
ಉರವಣೆಯಿಂ ಗೆಲ್ಲ ಕಾಮನಂ ದೀಪ್ರ ತಪೋಭರದಿಂದ 
ಉರಿಪಿದರ್‌ ಎನೆ ಬಿತ್ತರಿಸದರಾರ್‌ ವೀರಣಂದಿ 
ಸೈದ್ಧಾಂತಿಕರಂ: ಪಂಪರಾ, ೧. ೨೭) 

ದೀಪ್ರೌಷಧಿ - ಎಣ್ಣೆಕಾಳು (ತಿಳಾತಸೀಕುಸುಂಭಾದಿ 
ದೀಪ್ರೌಷಧಿಗಳುಂ ಯಾವನಾಳಕಂಗುಕೋದ್ರಾವಾದಿ 
ಸರ್ವೌಷಧಿಗಳುಂ: ಆದಿಪು, ೮. ೬೧ ವ) 

ದೀರ್ಫ - ನೀಳ, ಉದ್ದವಾದ (ಪ್ರಾಂಶು ದೀರ್ಫ್ಥಂ ಉಚ್ಚಂ: 
ಅಭಿಧಾವ, ೨. ೧. ೩೭) 

ದೀರ್ಫ್ಥನಿದ್ರಿತ - ಸತ್ತವನು (ಕೆಲವುಕಾಲದಿನಾತನ ತಂದೆ 
ಮಹಾದುಮಂ ದೀರ್ಫನಿದ್ರಿತನುಮಪ್ಪುದುಂ: ಪಂಚತಂತ್ರ, 
೮೧ ವ) 


ದೀರ್ಥನಿದ್ರೆ - ಸಾವು (ಈಗಳ್‌ ನಿನಗಿಂತೀ ದೀರ್ಫನಿದ್ರೆಯಂ 
ಮಾಡಿದನೇ: ಗದಾಯು, ೫. ೨೧) 


ದೀರ್ಥಸೂತ್ರ - ತುಂಬ ತಡವಾಗಿ ಕೆಲಸ ಮಾಡುವವನು 
(ಹತದೈವಂ  ಪ್ರಾರಂಭಂ ಪ್ರತಿಕಾರಂ ದೀರ್ಫ್ಥಸೂತ್ರ 
ತತ್ವತಿಕಾರಂ ಶತಮಾದೊಡೆ ಅಂತು ಮೋಕ್ಷಂ 


ಹತೋರುಗೆನಗಾವುದು ಇಂ ಗಡ ಪ್ರತಿಕಾರಂ: ಗದಾಯು, ೯. 
೨೫) 

ದೀರ್ಫಿಕೆ - ಸರೋವರ, ಬಾವಿ (ಏನಂ ಪೇಟ್ವುದೊ ಸಿರಿಯ 
ಉದ್ದಾನಿಯಂ ಎಣ್ಣೆಯೊಳ್‌ ತೀವಿ ದೀರ್ಥಿಕೆಗಳ೦ ಅಂತಾ 
ನೃಪತಿ ನಿಚ್ಚಲ್‌ ಆಯ್ನೂಜ್‌ ಆನೆಯಂ ಅವಗಾಹಮಿರಿಸುವಂ 
ಬೋದನದೊಳ್‌: ಪಂಪಭಾ, ೧. ೧೭) 

ದೀರ್ಣಾನನ - [ದೀರ್ಣ+೮ನನ] ತೆರೆದ ಬಾಯಿ (ರಸನಾ 
ಶಂಪಾ ಶತಂ ಸಂಚಳಿಸೆ ಪುದಿಯೆ ಫೂತ್ಕಾರಂ ಆಶಾಂತಮಂ 
ದಳ್ಳಿಸೆ ವಹ್ನಿಜ್ವಾಲೆ ದೀರ್ಣಾನನ ಕುಹರ ಸಹಸ್ಪಂಗಳಿ೦ .. .. 
ವಜಾವರ್ತ ಚಾಪಂ ಪಡೆದುದು ಭಯಮಂ ಕಾಳ ಕಾಳಾಹಿ 
ರೂಪಂ: ಪಂಪರಾ, ೫. ೭೪) 

ದೀವ - ಬೇಟೆಯ ಪ್ರಾಣಿಯನ್ನು ಆಕರ್ಷಿಸಲು ಒಡ್ಡುವ ಸಾಕಿದ 
ಪ್ರಾಣಿ (ಮನೋಜನ ದೀವದ ಪುಲ್ಲೆಗಳನಿಸಿದವು ನೆರೆದ 
ಪೆಂಡಿರ ತಂಡಂ: ಸುಕುಮಾಚ, ೧೧. ೨೧) 

ದೀವಗಾಅ - ದೀವದ ಬೇಟೆಯಾಡುವವನು, ಮೃಗಪಕ್ಷಿಗಳನ್ನು 
ಸಾಕುವವನು (ಮನೋಜನೆಂಬ ದೀವಗಾಜನ ಪುಲ್ಲೆಗಳಂತೆ 
.. .. ನೆರೆದಿರ್ದ ಪೆಂಡವಾಸದೊಳ್ಳೆಂಡಿರಂ ಕಂಡು: ಪಂಪಭಾ, 
೪, ೮೪ ವ) 

ದೀವಟಿಗ - ಪಂಜು ಹಿಡಿಯುವವನು (ಅಟಿಗ ಪ್ರತ್ಯಯಕ್ಕೆ: 
ಕೊಲ್ಲಟಿಂ, ಮಾವಟಿಗಂ, ದೀವಟಿಗಂ: ಶಬ್ದಮದ, ೨೧೫ ಪು 

ದೀವದ - ಸಾಕಿದ (ಲೀಲಾಲಸಗಮನಮಂ ಗಜಗಮನೆಯರ್ಗೆ 
ಉಪದೇಶಂಗೆಯ್ವ ದೀವದ ರಾಜಹಂಸೆಗಳುಮಂ: ಆದಿಪು, 
೪, ೫೪ ವ) 

ದೀವದ ಪುಲ್ಲೆ - ಬೇಟೆಯಲ್ಲಿ ಆಕರ್ಷಣೆಗಾಗಿ ಒಡ್ಡುವ ಜಿಂಕೆ 
(ಕೆಲ್ಲಯಿಸಿ ಕೆಲಕೆ _ ತೊಲಗುತು೦ ಅಲ್ಲಲ್ಲಿಗೆ ನಿಂದು 
ತತ್ಕುಮಾರಕನಂ ನೋಲ್ಪಲ್ಲಿ ಮನೋಜನ ದೀವದ 
ಪುಲ್ಲೆಗಳೆನಿಸಿದವು ಪೆಂಡಿರ ತಂಡಂ: ಸುಕುಮಾಚ, ೧೧. 
೨೧) 

ದೀವದ ಬೇಂಟೆ - (ದೀಪಕುದೀವ] ಆಕರ್ಷಣೆ ಒಡ್ಡಿ ಆಡುವ 
ಬೇಟೆ (ದೀವದ ಬೇಂಟೆಯಂ ಬಿನ್ನಪಂಗೆಯ್ವೊಡೆ ಗಾಳಿಯುಂ 


೫೩೮ 


ಕಟೆವು೦ ಉಟಿವುಂ ಕಾಮ೦ ಮೇಷು೦ ತೋಡುಂ ಬೀಡುಂ: 
ಪಂಪಭಾ, ೫. ೪೩ ವ) 
ದೀವದ ಹರಿಣ - ದೀವದ ಪುಲ್ಲೆ (ಕಾಮನ ದೀವದ ಹರಿಣಂ 


ಕಾಮೋರಗನಿರ್ಪ ಪುತ್ತು ಮೊಲಗಟ್ಟಲೆಯಂ ಕಾಮಿಗೆ 
ಪುಟ್ಟಿಸುವ  ಮೊಲಂಕಾಮಗ್ರಹದ ಆಲಂ ಎನಿಸಿತು 
ಇಂದುಕಳಂಕಂ: ಮಲ್ಲಿನಾಹು, ೭. ೨೯) 

ದೀವಳಿಗೆಯಂ ಮಾನಾಮಿಯಂ ಮಾಡು - ದೀಪಾವಳಿ 


ಮಹಾನವಮಿ ಹಬ್ಬಗಳನ್ನು ಮಾಡು, ತಕ್ಕಶಾಸ್ತಿ ಮಾಡು 
ಎಂಬುದಕ್ಕೆ ವ್ಯಂಗ್ಯನುಡಿ (ನೀನೇನಾನುಮೊಂದು ಏವಮಂ 
ಮನದೊಳ್‌ ಮಾಡಿದೊಡೆ ಅಂದೆ ದೀವಳಿಗೆಯಂ 
ಮಾನಾಮಿಯಂ ಮಾಡೆನೇ: ಪಂಪಭಾ, ೪. ೯೩) 

ದೀವಳಿಗೆಯ ಪರೆ - ದೀಪಾವಳಿಯ ತಮ್ಮಟೆ (ಭಯವಶದಿಂ 
ದೀವಳಿಗೆಯ ಪರೆಯಂತೆ ಪೊಕ್ಕಪರ್‌ ಮನೆಮನೆಯಂ: 
ಚಾವುಂಪು, ಪು. ೧೬೦. ಪ. ೨೩) 

ದೀವಿಗೆ - ಸೊಡರು (ದೀವಿಗೆಗಳೊಳ್‌ ಜಲಕ್ಕನೆಕ್ಕೆಕ್ಕೆಯನಿಟ್ಟಳಂ 
ಬೆಳಗುತಿರ್ದುವೆರಟ್ಟ್‌ಸೆಯೊಡ್ಡಣಂಗಳೊಳ್‌: ಪಂಪಭಾ, ೧೨. 
೫) 

ದೀಹ - ಬೇಟೆಯಾಡಲು ಆಕರ್ಷಣೆಯಾಗಿ ಒಡ್ಡುವ ಸಾಕುಪ್ರಾಣಿ 
(ಎನ್ನ ಪಸರಿಸಿದ ಚಿತ್ರಪಟಮೆಂಬ ದೀಹಕ್ಕೆ 
ಖೇಚರಭೂಚರಯುವಮೃಗಗಂಗಳೇಳೀಸಿ ಬಂದು: ಆದಿಪು, 
೩ ೮೬ ವ) 

ದೀಹದೇಣ - ಬೇಟೆಯ ಪ್ರಾಣಿಗಳಿಗೆ ಆಕರ್ಷಣೆಯಾಗಿ ಒಡ್ಡಲು 
ಸಾಕಿದ ಜಿಂಕೆ (ಇಡುವಲೆ ದೀಹದೇಣ ನುಡಿಗಲ್ಲಿ 
ಅಡಾಯುಧಂ ಅಡ್ಡಣಂ . ಇವಂ ಪಿಡಿದು ಬೇಂಟೆಗೆ 
ಸಂದ ಪುಳಿಂದರ್‌: ರಾಜಶೇವಿ, ೫. ೫೨) 

ದುಂಡಿಸು -  ಅಲೆದಾಡಿಸು (ನಿಜಿಗಳನಿಕ್ಕಿ ದಾಂಟಿಸದೆ 
ದುಂಡಿಸುವಾಕೆಯಂ ಒತ್ತೆಗೊಳ್ಳದೆ: ಲೀಲಾವತಿ, ೨. ೯೩); 
ತುಂಡರಿಸು (ಕಡೆಗಣಿಸಿ ಪಾರ್ವ, ದುಂಡಿಪ, ದಿ೦ಡುವಾಯ್ವ, 
ಬವರಿವರಿವ .. . ಘೋಳಾಯಿಲರ್‌: ರಾಜಶೇವಿ, ೬. ೧೧ 
ವ) 

ದುಂಡುಜುಂಬೆ - ಗಯ್ಯಾಳಿ (ದುಂಡುಳುಂಬೆಯರ್‌ ಬಸನಿಗಳಾಗಿ 


ಗಾವಿಲರನಾ ಪೆಸರಿ೦ ಕುಜಿಮಾಡಿ ತಿಂದಪರ್‌: ಸಮಯಪ, 
೯. ೧೧೩) 
ದುಂದುಭಿ - ಒಂದು ಚರ್ಮವಾದ್ಯ (ಮಿಥ್ಕಾಕಂದರದೊಳ್‌ 


ಬೆದಜಟ್ಟುವ ದುಂದುಭಿರವದಂತಿರೆ ಒಗೆಯೆ ಗಂಭೀರರವಂ: 
ಯಶೋಧಚ, ೪. ೨೨); ಅರವತ್ತು ಸಂವತ್ಸರಗಳಲ್ಲಿ ಒಂದು 
(ದುಂದುಭಿ ಗಭೀರನಿನದಂ ದುಂದುಭಿ ಸಂವತ್ನರೋದ್ಧವಂ: 
ಆದಿಹು, ೧. ೩೩) 

ದುಂದುಭಿಗಭೀರನಿನದ - ದುಂದುಭಿಯ ಗಾಢವಾದ ಧ್ವನಿ 
(ದುಂದುಭಿ ಗಭೀರನಿನದಂ ದುಂದುಭಿ ಸಂವತ್ಸರೋದ್ಧವಂ: 
ಆದಿಹು, ೧. ೩೩) 


ದುಂದುಮೆ - ಹರೆ (ಧರೆಯೊಳಗಿಂತೀ ನಗರದ ಪರದರೆ 
ಸಂಪನ್ನರೆಂದು ದುಂದುಮೆಗೇಳ್ಬೆಂ: ಸುಕುಮಾಚ, ೧೦. 
೧೧೭) 

ದುಂದುಜುಂಬೆ - ಗಯ್ಯಾಳಿ (ತನಗಿದಿರಾಗಿ ಬರ್ಪ ಪಾಣ್ಣೆಯಂ 


ದುಂದುಜುಂಬೆಯಂ ಕಂಡು ಈಕೆ ಗೆಯ್ದ ದೋಷಮಾವುದು 
ಎಂದು ಬೆಸಗೊಳ್ಳಿಂ ಎಂಬುದುಂ: ಸುಕುಮಾಚ, ೭. ೨೯ ವ) 


ದುಃಖ - [ಜೈನ] ಐದು ಬಗೆಯ ಕ್ಲೇಶಗಳು: ದೇಹ, ಮನಸ್ಸು, 
ಸ್ಥಲಗಳಿಂದಾಗುವ, ಪರಸ್ಪರರಿಂದ ಉಂಟಾಗುವ ಹಾಗೂ 
ರಾಕ್ಷಸರಿಂದಾಗುವಂಥವು (ಅಂತು ಶಾರೀರ ಮಾನಸ ಕ್ಷೇತ್ರಜ 
ಪರಸ್ಪರೋದೀರಿತ ದನುಜೋದೀರೀತಂಗಳೆಂ ಅಯ್ದುಂ 
ತೆಆದ ದುಃಖಂಗಳೊಳ್‌ ಒಳರ್ದು: ಆದಿಪು, ೫. ೮೮ ವ) 

ದುಃಖದ - ದುಃಖವನ್ನು ಉಂಟುಮಾಡುವಂಥದು (ಆ ವ್ರತ 
ಶಿತಾಸಿ ಸಂಸಾರವುತತಿಜ್ಛೇದಮಕ್ಕುಂ ಆ ಸಂಸಾರಂ ತೀವ್ರತರ 
ದುಃಖದಂ ನಾಳೀವುಣಸದೃಶಂ ಶರೀರಿಗದ ಕಿಡೆ ನೆಗಟೆಂ: 


ಶಾಂತಿಷು, ೭. ೭) 
ದುಃಖಾರ್ದಿತ - ದುಃಖಗೊಂಡವನು (ಜಗತ್ಕಾಯಸ್ವಭಾವ 
ಭಾವನಾಪರಂ ಸಕಳಶರೀರ ಗುಣಾಧಿಕ ತ್‌ 


ಅವಿನೀತರೊಳ್‌: ಆದಿಹು, ೯. ೧೨೯ ವ) 

ದುಃಖೋಪಾತ್ತ - ದುಃಖವನ್ನುಂಟು ಮಾಡುವುದು (ಸುಖಮಿದು 
ದುಃಖೋಪಾತ್ತಮಿದೆಂದಟೆಪುಗುಂ ಪರಮ ಕವಿಪ್ರಧಾನರಾ 
ಕಾವ್ಯಂಗಳ್‌: ಕವಿರಾಮಾ, ೧. ೧೮) 

ದುಃ ಪಕ್ಚಾನ್ನ - (ಜೈ ಕೈನ] ಐದು ಭೋಗೋಪಭೋಗ ಅತಿಚಾರಗಳಲ್ಲಿ 
ಬೇಯದ ಚ ತಿನ್ನಬೇಕೆಂಬ ಒಂದು ನಿಯಮ (ಕ್ರಮದಿಂ 
ಸಚಿತ್ತಸಂಬಂಧಮಂತೆ ಸಮ್ಮಿಶಭಿಷವಂ 
ದುಃಪಕ್ವಾನ್ನಂಗಳತಿಕ್ರಮಎಂ ಆ ಭೋಗೋಪಭೋಗಪರಿಮಿತ 
ಗತಿಯೊಳ್‌: ಸುಕುಮಾಚ, ೬. ೨೪) 

ದುಕೂಲ - ರೇಷ್ಮೆ ಬಟ್ಟೆ (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ ತ್ರಿಪುಂಡ್ರಕಂ 
ಒಪ್ಪೆ ಸಂಗಟಿ? ತಾವರೆಯ" ಸೂತ್ರದೊಳಾದ ಜನ್ನವಿರಂ 
ದುಕೂಲದ ಕೋವಣಂ ಕರಂ ಒಡಂಬಡೆ ನೋಟಕರ್ಕಳಂ 
ಆ ತಪಸ್ವಿ ಮರುಳ್ಳಿದಂ: ಪಂಪಭಾ, ೬. ೮) 

ದುಕೂಲಾಂಬರ - ದುಕೂಲ (ಪೊಸಮುತ್ತಿನ ತುಡುಗೆ 

ಪೊದಳ್ಗಸೆಯೆ ದುಕೂಲಾಂಬರ೦ ನಿಜಾಂಗದೊಳ೦ 

ಸಂದೆಸೆದಿರೆ ಬೆಳ್ಳುಗಿಲಿಂದಂ ಮುಸುಕಿದ ನೀಲಾದ್ರಿ ಬರ್ಪ 

ತೆಆದೊಳ್‌ ಬಂದಂ: ಪಂಪಭಾ, ೨. ೬೮) 
ಎ [ದ್ವಿಕ] ಜೋಡಿ, ಎರಡು (ದ್ವಿಕ೦-ದುಗಂ, ತ್ರಿಕ೦-ತಿಗ೦, 
ಚತುಷ್ಕಂ-ಚೌಕಂ: ಶಬ್ದಮದ, ೩೦೫ ಪು; ಪಗಡೆಯಲ್ಲಿ 
ಎರಡು ದಾಳಗಳಲ್ಲಿಯೂ ಒಂದು ಬೀಳುವುದು (ಚೌಕ 
ದುಗಂ ಇದ್ದುಗಂ ಇತ್ತಿಗಂ ಬಾರಮಂ ಎಂಬ ಆರಿಸಿ ಬೇಡಿದ 
ದಾಳಮಳವಟ್ಟರೆ: ಪುಣ್ಯಾಸ್ತ, ೪. ೧೮) 
ದುಗುಣ - [ದ್ವಿಗುಣ] ಎರಡು ಪಟ್ಟು, ಎರಡು ಸಲ (ದ್ವಿಶಬ್ದಕ್ಕೆ: 
ದ್ವಿಶರಂ-ದುಸರಂ, ದ್ರಿಗುಂ-ದುಗುಣಂ, ದ್ವಿಪಟ್ಟಿಕಾ-ದುವಟ್ಟಿಗೆ. 
ದ್ವಿಹಸ್ತ೦-ದುಹತ್ತಂ: ಶಬ್ದಮದ, ೩೦೫ ಪು 

ದುಗುಲ - ದುಕೂಲ, ರೇಷ್ಮೆ ಬಟ್ಟೆ (ಸುಲಿಪಲ್‌ ಮಿಂಚಿನ 
ಗೊಂಚೆಲುಟ್ಟ ದುಗುಲಂ ಗಂಗಾನದೀಫೇನಂ 
ಉಜ್ಜ್ವಲಮುಕ್ತಾಭರಣ೦ ತರತ್ತರಳ ತಾರೋದಾರ ಭಾ ಭಾರಂ 

. ಕಣ್ಣೊಪ್ಪಿತಾ ಕಾಂತೆಯಾ: ಪಂಪಭಾ, ೧. ೧೩೭) 

ದುಗ್ಧ - ಕರೆದುದು, ಹಾಲು (ಪುಳಿ ಮುಟ್ಟದ ದುಗ್ಗದಂತೆ ನೀರ್‌ 
ಮುಟ್ಟಿದ ಜೇನೆಯ್ಯಂತೆ: ಯಶೋಧಚ, ೨. ೫೯) 

ದುಗ್ಗಕಂಠ - ಹಾಲು ಕುಡಿಯುವ ಮಗು (ಲಕ್ಷ್ಮಣಂ 
ಸಂಗರದೊಳ್‌ ಪೌಲಸ್ತ್ಯನಂ ಗೆಲ್ಬಪನೆ ರಣರಸೋತ್ಕಂಠನಂ 
ದುಗ್ಗಕಂಠಂ: ಪಂಪರಾ, ೧೨. ೬೫) 


ದುಗ 


೫೩೯ 


ದುಗ್ಧಚ್ಛಟ — ಹಾಲಿನ ಕಾಂತಿ (ಲಟಹಯುತಂಗಳ್‌ 
"ದುಗ್ಗಚ್ಛಟೋಜ್ಞ ಎಲಿ೦ಗಳ್‌ ತದಮರಚಮರರುಹಂಗಳ್‌: 
ಆದಿಹು, ೭. ೫೦) 


ದುಗ್ಗಜಳಭೇದನ -  ಹಾಲುನೀರುಗಳನ್ನು ಬೇರ್ಪಡಿಸುವುದು 
(ಕವಿರಾಜಹಂಸನಣಿವಂತೆವೊಲ್‌ ಏನಜೆಯಲ್ಕೆ ಯೋಗ್ಯನೇ .. 
ಗುಣದೋಷ ದುಗ್ಗಜಲಭೇದನಮಂ ಕವಿನಾಮಧಾರಕಂ: 
ಚಂದ್ರಪ್ರಷು, ೧. ೩೮) 
ದುಗ್ಗಪಯೋಧಿ - ಹಾಲಿನ ಸಮುದ್ರ (ಬೇಗದೊಳಾ 
ಕಟಕಂಗಳೆಯ್ದೆ ಕೆಯ್ಕೊಂಡುವು ಮಂದರಕ್ಷುಭಿತ 
ದುಗ್ಗಪಯೋಧಿ ಗಂಭೀರನಾದಮಂ; ಪಂಪಭಾ, ೧೦. ೪೯) 


ದುಗ್ಧಪ್ಲವ - ಹಾಲಿನ ಹೊನಲು (ಆ ಪೀಯೂಷಾಬ್ಧಿ ದುಗ್ಗಪ್ಪವ 
ಧವಳ ಕನತ್‌ ಕ೦ದರಾತ್‌ ಮಂದರಾದ್ರೇಃ: ಪಂಪಭಾ, ೧೪. 
೨೭) 

ದುಗ್ಗಲವ ದ ಹಾಲಿನ ಹನಿ (ಮನೋಹರಮಾದುದು 
ಅಮರಕಾಂತೆಯರ  ಉರದೊಳ್‌ ಕುರುಳೊಳ್‌ ತಗುಳ್ಳ 
ದುಗ್ಗಲವಂಗಳ್‌: ಆದಿಪು, ೭. ೯೩) 

ದುಗ್ಗವಾರ್ಧಿ — ಹಾಲ್ಲಡಲು (ಯುವತಿಜನಶಂಕೆಯುಂ 
ಮುನ್ನವಯವದೊಳೆ ಪೊಕ್ಕು ಕಳೆದು ಸುರಸರಿತ್‌ 


ಅಂಭಃಫ್ಷವದೊಳೆ ಚಕ್ರಧರಂ ದುಗ್ಗವಾರ್ಧಿಯೊಳ್‌ ನಿಂದ 
ಕನಕಗಿರಿಯನೆ ಪೋಲ್ತಂ: ಆದಿಷು, ೧೧. ೧೪೦) 

ದುಗ್ಗಸಿಂಧುಪ್ಲವ — ದುಗ್ಗವಾರಿಧಿಯ ಹೊನಲು 
(ಸಮಸ್ತಸುರಕೋಟಿ ಹೇಮಘಟಕೋಟಿಯಿ೦ ತೀವಿ 
ತಂದಮೇಯಬಭುಜಕೋಟಿಯಿ೦ ಮಿಸಿಸೆ ದುಗ್ಗಸಿಂಧುಪ್ಷವಂ 
ಶ್ರಮಾಂಬುಲವಮೊಂದುಮಂ ನಿನಗೆ ಪುಟ್ಟಿಸಲ್ಕಾರ್ತುದು: 
ಆದಿಷು, ೧೩. ೮೩) 

ದುಗ್ದಾಂಬುಧಿ — ದುಗ್ಗವಾರಿಧಿ (ಎನಿತಾನುಂ ಪೇಟಲೆಟ್ಟಂದುದು 
ಉಜ್ಜಲ ದುಗ್ಗಾಂಬುಧಿಯೆಂಬಿನಂ ಭುವನಮಂ ಪರ್ವಿತ್ತು 
ಚಂದ್ರಾತಪಂ: ಶಾಂತೀಶ್ಚಪು, ೧೧. ೪೪) 

ದುಗ್ಗಾಬ್ಬಿ -  ಹಾಲ್ಲಡಲು (ಕುಂದ ಇಂದು ದುಗ್ಗಾಬ್ದಿಪಾಂಡುರ 
ಕೈಲಾಸನಗೇಂದ್ರದೊಳ್‌ ನೆಲಸಿದ೦ ಸಂಸಾರಸಾರೋದಯಂ: 
ಆದಿಷು, ೧೦. ೬೯) 

ದುಗ್ಭಾಬ್ಧಿಧವಳ -  ಹಾಲ್ಲಡಲಿನಂತೆ ಬೆಳ್ಳಗಿರುವ (ಮನಃಪವನ 
ವೇಗದಿಂ ದ್ವಾರಾವತಿಯನೆಯ್ದಿ ದುಗ್ಧಾಬ್ಬಿಧವಳ 
ಶಯ್ಯಾತಳದೊಳ್‌  ಮಜ್‌ದೊಜಗಿದ ಮಧುಮಥನನಂ 
ಎತ್ತಲಣ್ಮದೆ: ಪಂಪಭಾ, ೯. ೧೦ ವ) 

ದುಗ್ಗಾರ್ಣವ -. ಕ್ಷೀರಸಾಗರ, ಹಾಲ್ಲಡಲು (ಆಗಳ್‌ ಅನಂತಂ 
ಅನಂತಫಣಾಗಣಮಣಿಕಿರಣ೦ ಎಸೆಯೆ ದುಗ್ಗಾರ್ಣವದೊಳ್‌ 


ರಾಗದಿನಿರ್ಪಂತಿರ್ದಂ ಭೋಗಿ ತಟತ್ತಟಿಸೆ ಬೆಳಗೆ 
ಕೆಯ್ದೀವಿಗೆಗಳ್‌: ಪಂಪಭಾ, ೪. ೫೩) 
ದಿಗ್ಧೋದಧಿ - ಕ್ಷೀರಸಾಗರ, ಹಾಲ್ಗಡಲು (ದಿಗಂತಮೆಲ್ಲಮಂ 


ದುಗ್ಳೋದಧಿ ಧವಳದೀರ್ಫಂಗಳಪ್ಪ ಅಪಾಂಗಾವಲೋಕನದಿಂ 
ತೇಂಕಾಢಿಸುತ್ತುಂ .. . ನಿಂದು: ಕಾದಂಸಂ, ೫. ೮೪ ವ) 
ದುಗ್ಳೋದಧಿತಲ್ಪ — ಹಾಲಿನ ಸಮುದ್ರವನ್ನೇ 
ಹಾಸಿಗೆಯಾಗುಳ್ಳವನು, ವಿಷ್ಣು («ಲಕ್ಷ್ಮಿ ನಿಜವಲ್ಲಭೆ ಜಾಹ್ನವಿ 
ತನ್ನ ಪಾದಪದ್ಮೋದಕ .. .. ಎಂದೆನಿಪ್ಪ ದುಗ್ಳೋದಧಿತಲ್ಪನಂ 


ನರನಭಿಷುತಿಗೆಯ್ದುದು ಧಾರ್ಟ್ಯಮಲ್ಲವೇ: ಜಗನ್ನಾವಿ, ೧. 
೨೦) 
ದುಘ - ಹಸು (ಕಾಮಿತವಸ್ತುವಂ ನೆಗಳಲಾರ್ಪುದು 


ಕಾಮದುಘಂ: ರಾಜಶೇವಿ, ೪. ೯೦) 


ದುಜ್ಜೋದನ -. ದುರ್ಯೋಧನ (ಜೂದಿನ ಗೆಲ್ಲದೊಳಾದೀ 
ಮೇದಿನಿಯಂ ಕಂಡು ಕಜ್ಜಮಂ ಕಾಣದೆ ದುಜ್ಜೋದನಂ 
ಅದೇನದೇಂ ಮರುಳಾದನೊ: ಪಂಪಭಾ, ೭. ೧೯) 


ದುಟ್ಟಗೊರವ - ದುಷ್ಟ ಸನ್ಮಾಸಿ (ಈಗಳ್‌ ಸಿವನೆಂಬ 
ದುಟ್ಟಗೊರವಂ ಮಂಜುವೆಟ್ಟಮಂ ಗೊಟ್ಟಂ ಮಾಡಿ 
ಕಿತ್ತಡಿಗಳಂ ಮರುಳ್ವಡೆಗಳಂ ಕೂಡಿಕೊಂಡು 


ಮೆಯ್ಯಜೆಯದಿರ್ಪಂ: ಕಬ್ಬಿಗಕಾ, ೧೧೪ ವ) 

ದುಡುಮ್ಮಿಜೆ - ದುಡುಂ ಎಂದು ಶಬ್ದಮಾಡು (ಪಜುಗೋಲ್ಲಳನಿಕ್ಕಿ 
ಪಾಯಿಸಲ್‌ ನೆಲೆಯಿನಿಸೆಂದು ನೋಡಲ್‌ ಒಳಪೊಕ್ಕು 
ದುಡುಮ್ಮಿಜೆದಾಡಲ್‌ ಈಸಲ್‌ ಅಗ್ಗಲಿಸಿದಲಂಪಿನಿ೦ 
ಬಗೆದುದಂದು ಜನಂ ಘನಚಂದಿಕಾಂಬುವಂ: ಅಜಿತಪು, ೬. 
೪೫) 

ದುಣವಟ್ಟಿ - ಕುಸ್ತಿಯ ಒಂದು ಪಟ್ಟು (ಡೊಕ್ಕರಂ ಚಡಿಕೆ ತುಳಾಡಿ 
ಪೊಟ್ಟಮುಡುಹ೦  ಮುಹಡಂ ದುಣವಟ್ಟಿ ಪಟ್ಟಿಸಂ: 
ಅನಂತಪು, ೨. ೨೭) 

ದುಪ್ಬೋಡಿ - ಎರಡು ಹೋಳು (ಕಡುಪಿ೦ ಪೊಯ್ಯೆ ಶಿರೋಜ 
ಮೆಯ್ಯ ಹಯಣಂ೦ ದುಪ್ಪೋಡಿಯಾಗಲ್‌ ಜವಂಗಿಡದೆ ಆ 
ವಾಘೆಯ ಗಾಢದಿಂ ಹಯಮಂ ಅಂತ್ರಾನೀಕದಿಂ ಸುತ್ತಿ: 
ಶಾಂತೀಶ್ವಪು, ೮. ೮೨) 


ದುಮ್ಮನ ಎ ವ್ಯಥೆ (ಕಿಚೆದನುರಾಗಮಂ ಕಿಜೆದು ದುಮ್ಮನಮಂ 
ಕಿಲದೊಂದು ಹಾಸಮಂ .. .. ಮೆಉೌದಪ್ಪುದೊ: ನೇಮಿನಾಪು, 
೧. ೧೧೨) 


ದುರಂತ - ಕೊನೆಯಿಲ್ಲದ (ಘೋರ ದುರ್ಗತಿಯಂ ಪೊಕ್ಕು 
ದುರಂತದುಃಖಮನುಣಲ್ವೇಡ: ಆದಿಪು, ೩. ೫೬) 
ದುರಂತೋದ್ವೇಗ | ಕೊನೆಯಿಲ್ಲದ 
(ದುರಂತೋದ್ವೇಗನೀಡಿದಂ ಅತಿತರ 
ಪದ್ಮಸದ್ಮಂ: ಚಂದ್ರಪ್ರಪು, ೫. ೯೭) 
ದುರಂಧರ - ಸಮರ್ಥ (ವಿಚಿತ್ರವೀರ್ಯನಂ ಗಾಂಗೇಯಂ 
ಧರಾಭಾರ ದುರಂಧರನಂ ಮಾಡಿ: ಪಂಪಭಾ, ೧. ೭೩ ವ) 
ದುರಘ - ಮಹಾಪಾತಕ (ದುರಘವಿಷವೃಕ್ಷಮೂಲೋತ್ಸರಮಂ 
ಕೀಟ್ವಂತೆ ಕಿಟ್ಟಿ೦ .. .. ಕುಟಳಕುಂತಳಕುಳಮಂ: ಕರ್ಣನೇಮಿ, 


ತಳಮಳ 
ನಿರ್ಬ೦ಧದಿಂ 


೧೩. ೩೬) 
ದುರತ್ಯಯ - ಗೆಲ್ಲಲು ಕಷ್ಟಕರವಾದ (ಗೋಪಿಯರಿೀಕಿಸೆ 
ಕೃಷ್ಣನಾರ್ದು ತಳಶಬ್ದ ದುರತ್ಯಯಂ 


ಅಸುರವೃಷಗಭಿಮುಖತೆಯಿನೆಯ್ದಿದಂ: ಜಗನ್ನಾವಿ, ೫. ೩೭) 

ದುರಾಗ್ರಹಸ್ಯ ಹಿತೋಪದೇಶೋ ಬಧಿರಸ್ಯಾಗ್ರತೋ ಗಾನಮಿವ - 
ದುರಾಗ್ರಹಿಗೆ ಮಾಡಿದ ಉಪದೇಶವು ಕಿವುಡನ ಎದುರಿನಲ್ಲಿ 
ಹಾಡಿದಂತೆ (ಅದು ಕಾರಣದಿ೦ ನರಕಂ ಪುಲ್ವೇಡಿರ್ದ೦ಂಗೆ 
ಪರವೆಣ್ಣೊಳಾದ ಪ್ರೀತಿ ಪೋಗಲಜೆಯದು ದುರಾಗ್ರಹಸ್ಯ 
ಹಿತೋಪದೇಶೋ ಬಧಿರಸ್ಕಾಗತೋ ಗಾನಮಿವ ಎಂಬ 
ನೀತಿಯುಂಟು: ಧರ್ಮಾಮೃ, ೧೩. ೯೨ ವ) 

ದುರಾತ್ಮ - ಕೆಟ್ಟ ವ್ಯಕ್ತಿ (ಅಂತು ದುರಾತ್ಮನ ದುರುಕ್ತಿಗೆ ಜನಕಸುತೆ 
ಕಡುಮುಳಿದು: ಪಂಪರಾ, ೯. ೧೮೦ ವ) 

ದುರಾಪ - ಗೆಲ್ಲಲಸಾಧ್ಯವಾದ (ದುರಾಪಂ ಗುಣಾಬ್ಧಿಗಂಭೀರಂ 
ಭವದೀಯಮೆಂದು ಬಂದಿಸಿದನಾ 
ಪಾಪೇಭಕಂಠೀರವಂ: ಶಾಂತಿಷು, ೮. ೧೫೮) 


೫೪೦ 


ದುರಾರೋಹ - ಏರಲು ಕಷ್ಟಕರವಾದುದು (ಅಭ್ರಂಕಷಮುಂ 
ದುರಾರೋಹಮುಂ  ಆದೊಡಂ ಬಗೆಯದೆ ಬಳಸಿದ 
ಬಳ್ಳಿವಿಡಿದು ಅಡರ್ದೇಜೆ: ಕಾದಂಸಂ, ೧. ೪೯ ವ) 

ದುರಿತ - ಪಾಪ (ದುರಿತದ ಪೆರ್ಬಡೆಗೆ ಕಡುಮುಳಿದು ಮುನಿ 


ಮೊಗವಡ೦ ಉಡುಗಿದ ವಿಜಯಭದ್ರಗಜದವೊಲಿರ್ದಂ: 
ಮಲ್ಲಿನಾಪು, ೧೪. ೬೪); ಅಮಂಗಳ (ಆ ದೇವಿಗೆ 
ಎನ್ನನಿಕ್ಕಿಯುಂ ಈ ದುರಿತಮನಿಂದು ಮಗನೆ 


ಪರಿಹರಿಸದಿರೆಂ: ಯಶೋಧಚ, ೩. ೨೦) 

ದುರಿತಘರಟ್ಟ — ಪಾಪವನ್ನು ಪುಡಿಮಾಡುವ ಬೀಸುವ ಕಲ್ಲು 
(ದುರಿತಘರಟ್ಟಂ ಎನಗಾಪ್ತನೆಂದು ಭಾವಿಪುದು ಅಜೆವಂ: 
ಸಮಯಪ, ೧. ೭೭) 

ದುರಿತಮಲ್ಲ - ಪಾಪವೆಂಬ ಜಟ್ಟಿ (ದರ್ಷಿತ ದುರಿತಮಲ್ಲನುಮಂ 
ಉಡಿವ ತಕ್ಕಿನಿಂ ಸಭೆಗೆ ನಡೆದ೦ ಇಂದ್ರಾರ್ಜಿತನಾ: ಆದಿಷು, 
೧೪. ೧೩೪) 

ದುರಿತಹರ - ಪಾಪವಿನಾಶಕ (ಇನ್ನುಂ ತನುವಂ ಬಾಧಿಸು ನೀಂ 
ತಪೋಗ್ನಿಯಿ೦ದ ಆರಾಧಿಸು ನೀಂ ಮಗನೆ ದುರಿತಹರನಂ 
ಹರನಂ: ಪಂಪಭಾ, ೮. ೮) 

ದುರಿತಾರಿ - ಪಾಪವನ್ನು ನಾಶಮಾಡುವವನು, ಜಿನ (ತೊಳದು 
ಪರೀಷಹತತಿಯಂ ಪಣೆವಣಿಯಾದ ಒಡಲಂ 
ಆತ್ಮನಿರಪೇಕ್ತತೆಯಿಂ ನಿಜಿಸಿ ದುರಿತಾರಿಯೊಡಮಡಿದೆಚಿವಿಡಿದು 
ಅಘಹರಂ ಅಚ್ಛುತೇಂದನೆನಾದೆಂ: ಶಾಂತಿಷು, ೭. ೮೪) 

ದುರಿತಾಸಹಿಷ್ಣು - [ದುರಿತಅಸಹಿಷ್ಣು] ಪಾಪವನ್ನು ಸಹಿಸದವನು 


(ದುರಿತಾಸಹಿಷ್ಣು ಸುತಪಶ್ಚರಿಷ್ಣು ಎ 
ಗುಣಗಣಾಲಂಕಾರಿಷ್ಟುವೆನೆ ನೆಗಟ್ಟಂ ಉದಯಚಂದ್ರ 
ಮುನೀಂದಂ: ಚಂದ್ರಪ್ರಷು, ೧. ೨೮) 

ದುರೀಂದ್ರಿಯಸುಖ -  ಕುಲ್ಲಕವಾದ ಇಂದ್ರಿಯಸುಖ 
(ದುರೀಂದ್ರಿಯಸುಖಿಕ್ಕೆ ಕೊಕ್ಕರಿಕೆ ಪುಟ್ಟಿ ನಿರ್ವೇಗದಿಂ 


ನಿರೀಂದ್ರಿಯಸುಖಕ್ಕೆ ನಾಡೆ ಮನವಿಟ್ಟು ಸರ್ವಸ್ವಮ೦ ಜರತ್‌ 
ತೃಣಸಮಾನವಾಗೆ ಬಗೆದು: ಸುಕುಮಾಚ, ೧೦. ೩೧) 

ದುರುಕ್ತಿ - ಕೆಟ್ಟ ಮಾತು, ತಿರಸ್ಕಾರದ ನುಡಿ (ಅ೦ತು ದುರಾತ್ಮನ 
ದುರುಕ್ತಿಗೆ ಜನಕಸುತೆ ಕಡುಮುಳಿದು: ಪಂಪರಾ, ೯. ೧೮೦ 
ವ) 

ದುರೋದರ - ಜೂಜು (ಚಂದ್ರಾಪೀಡಂ ವಿನೋದಾರ್ಥಂ 
ಕಾದಂಬರಿಯ ಬೆಸದಿಂ ದುರೋದರ 
ಕ್ರೀಡಾರಾಗಿಣಿಯರು೦ .. .. ಕನ್ನಿಕೆಯರೊಡನೆ: ಕಾದಂಬ, ೬. 
೯೨ ವ); ಜೂಜಿನ ಪಣದ್ರವ್ಯ (ಆ 
ದುರೋದರವ್ಯತಿಕರದೊಳ್‌ ಪರಾಭವಿಸಿ ಕೃಷ್ಣೆಯ೦ ಉಯ್ದ 
ಅಪರಾಧಿ ಎಲ್ಲಿದಂ ಕೃತಕ ಸಭಾ ಪ್ರವೇಶಕರಂ 
ಎಲ್ಲಿದನೆಲ್ಲಿದದೋ ಸುಯೋಧನಂ: ಗದಾಯು, ೬. ೩೦) 

ದುರೋದರಕ್ತೀಡೆ - ಪಗಡೆಯ ಆಟ (ದುರೋದರಕ್ರೀಡಾ 
ರಾಗಿಣಿಯರು೦ ಚಿತ್ರಕರ್ಮಚತುರೆಯರುಂ ಎನಿಸಿದ 
ಕನ್ನಿಕೆಯರೊಡನೆ .. .. ಬಿಜಯಂಗೆಯ್ದಂ: ಕಾದಂಸಂ, ೫. 
೩೧ ವ) 

ದುರ್ಗ - ಸೇರಲು ಅಸಾಧ್ಯವಾದ; ಕೋಟೆ ಆಪತ್ತಿಗಾಶ್ರಯಮಾಗಿ 
ಜಲದುರ್ಗ, ಗಿರಿದುರ್ಗ, ಸ್ಥಳದುರ್ಗ, ವನದುರ್ಗ 
ಮೆಂದಿಂತು ದುರ್ಗಂಗಳ್‌ ನಾಲ್ಕು ತೆಜನಕ್ಕುಂ: ಪಂಚತಂತ್ರ, 
೨೯೭, ಶ್ಲೋಕ ೧೫೩ ಟೀಕೆ; ಏಳು ರಾಜ್ಯಾಂಗಗಳಲ್ಲಿ 
ಒಂದು; ಜಲದುರ್ಗ, ಗಿರಿದುರ್ಗ, ಸ್ಥಲದುರ್ಗ, 


ವನದುರ್ಗಗಳಲ್ಲಿ ಕ್ರಮವಾಗಿ ಎರಡೆರಡು ಬಗೆ: ಉಭಯ 
ನದೀಸಂಗಮುಮಪ್ರ ಮಧ್ಯಪ್ರದೇಶ೦ಂ ಅಂತರ್ದ್ವೀಪಂ 
ಎ೦ಬುದಕ್ಕುಂ; ಅಗಾಧಮಪ್ಪ ಬೃಹತ್ತಟಾಕ೦ಗಳಿಂ 
ಕರ್ಕಶಖರದಂಡಸಲಿಲವಿತಾನವಿರಾಜಿತ ಸರೋವರ 
ಪರಿವೃತಮಪ್ಪ ಭೂಪ್ರದೇಶ೦ ಮಹಾಸ್ಟ ಸ್ಥಳಮೆಂಬುದಕ್ಕುಂ ಈ 
ಕೂ ಜಲದುರ್ಗಭೇದಂಗಳ್‌. ಸರು ರಗಳ 
ಅಡರಲ್ಲಾರದ ಸಮುತ್ತುಂಗಶಿಖರಂಗಳ್‌ ನಾಲ್ಲುಂ 
ದೆಸೆಯೊಳುಮಾಗಿ ಬಾಗಿಲೊಂದೆಯಾಗಿರ್ಪುದು 
ಗುಹ್ಯಾಖ್ಯಮೆಂಬುದಕ್ಕುಂ; ಆವ ದೆಸೆಯೊಳುಂ ಬಟ್ಟೆಯಿಲ್ಲದೆ 
ಸಣೆವೀಟ್ದುಚ್ಛಮಪ್ಪ ಬೆಟ್ಟುಗಳ ನಡುವೆ 
ಬಟ್ಟೆಯಾಗೇ ಉವುದುಂ ಪ್ರಸ್ತರಮೆಂಬುದಕ್ಕುಂ; 
ಈಯೆರಡುಂ ಗಿರಿದುರ್ಗದ ಬೇದಂಗಳ್‌. ಪೊಣಗೆ 
ನೀರು೦ ಭೂರಿಭೂರುಹ ಸಂದೋಹಮುಂ ತೃಣ 
ಲತಾಸ್ತೋಮಮುಮಿಲ್ಲದೆ ಒಳಗೆ 
ಜಲಸ೦ಪೂರ್ಡಮಪ್ಪುದು ಉದಕಸ್ತಂಭಮೆಂಬುದಕ್ಕುಂ; 
ಹೊಗೆ ಕರಮುಪ್ಪುಮಪೇಯಮುಮಲ್ಪ ಜಲಪರಿಪೂರ್ಣ 
ಜಲಾಶಯಮುಂ ದುರ್ದರ ಕರ್ದಮೋಪೇತ 
ಅತಿಶೀತಮಪ್ಪುದು ಕರ್ದಮೋದಕಮೆಂಬುದಕ್ಕುಂ; 
ಅನೇಕತರುನಿಕರಪರಿವೃತಮು೦ ತೃಣಪಟಣಪ್ರಾವೃತಮುಂ 
ಅಪ್ಪುದು ಸ್ತ೦ಭನಗಹನಮೆಂಬುದಕ್ಕುಂ; ಈಯೆರಡುಂ 
ವನದುರ್ಗದ ಭೇದಂಗಳ್‌. 
ದುರ್ಗ೦ಗಳೊಳಂ: ಪಂಚತಂತ್ರ, ೨೯೭ ವ) 

ದುರ್ಗತಿ - ಕೆಟ್ಟ ಸ್ಥಿತಿ (ಪಾಪದಿಂದಿನಿತು ನಿಕೃಷ್ಟ ದುರ್ಗತಿಗಳೊಳ್‌ 
ಬಲವಂದುದಂ ಈಗಳಾಗಿಯುಂ ನೆನೆದು: ಸುಕುಮಾಚ, ೫. 


೨೯) 

ದುರ್ಗಪಂಚಕ - ಐದು ಬಗೆಯ ದುರ್ಗಗಳು: ಜಲದುರ್ಗ, 
ಗಿರಿದುರ್ಗ, ವನದುರ್ಗ, ಸ್ಥಳದುರ್ಗ, ಈರಿಣದುರ್ಗ 
(ಪೃಥ್ವೀಪಾಲ ಭೂಪಾಲಂ ಷಡ್ದಲಬಲಿಷ್ಠನುಂ 
ದುರ್ಗಪಂಚಕಸಮಗ್ರನು೦ .. .. ಆಗಿರ್ಪಂ: ಚಂದ್ರಪ್ರಷು, ೯. 
೧೧೭ ವ) 

ದುರ್ಗಪರಿವೃತಾಂತ - ದುರ್ಗಗಳಿಂದ ಸುತ್ತುವರಿದ ಭೂಮಿ 
(ಬಟೆಕಂ  ದೇವಮಾತೃಕ ಸಾಧಾರಣ ಅನೂಪಜಾಂಗಳ 
ಭೇದಂಗಳುಮಂ ಅಂತಪಾಳಪಾಳಿತ ದುರ್ಗ 


ಪರಿವೃತಾ೦ತ೦ಗಳುಂ: ಆದಿಷು, ೮. ೫೪ ವ) 

ದುರ್ಗಮ - ಹೋಗಲು ಅಸಾಧ್ಯವಾದ (ಆಗಳಾ ಪರ್ವತಮನೇಜೆ 
ದುರ್ಗ ದುರ್ಗಮಮಾರ್ಗಮಂ ನೋಟ್‌ನೆಂದು ಬಗೆದು: 
ಚಂದ್ರಪ್ರಪು, ೫. ೬೮ ವ) 

ದುರ್ಗಾಟವಿ - ದುರ್ಗಗಳಿರುವ ಕಾಡು 9 (ಎಟ್ಟತ್ತಿರ್ಭಾಸಿರ 
ದುರ್ಗಾಟವಿಗಳು೦ ಪದಿನೆಣ್ಸಾಸಿರ ಮ್ಲೇಚ್ಛರಾಜರುಂ: ಆದಿಪು, 
೧೫. ೩ ವ) 

ದುರ್ಗಾಶ್ರಯವಿಗ್ರಹ — ಕೋಟೆಯನ್ನು ಆಶ್ರಯಿಸಿ 
ಯುದ್ಧಮಾಡುವವನು, ಪಾರ್ವತಿಯನ್ನು ಆಶ್ರಯಿಸಿದ 
ದೇಹವುಳ್ಳವನು(ಅಧಿಗತಸ್ತಾಮಿ ಸಂಪತ್ವಮೋದಿತನಾಗಿಯುಂ 
ದುರ್ಗಾಶ್ರಯವಿಗ್ರಹನಲ್ಲದ 'ವಿಭೂತಿಭೂಷಿತನುಂ: 
ಪುಷ್ಪದಂಪು, ೩. ೨೧ ವ) 

ದುರ್ಗಿ - ದುರ್ಗಾದೇವಿ (ಭಗವತಿಯುಂ 
ಚಂಡಿಯುಂ: ಜಗನ್ನಾವಿ, ೨. ೫೮) 


ದುರ್ಗಿಯುಂ 


ಕರಮಸಿದಪ್ಪ 


ಗುಲ್ಮ 
ತೃಣಕಾಷ್ಠ 


ಇಂತಷ್ಟವಿಧಮಪ್ಪ 


೫೪೧ 


ದುರ್ಜನ - ನೀಚ ವ್ಯಕ್ತಿಗಳು] (ಗುಣಮಂ ಕಂಡೊಡೆ ದುರ್ಜನಂ 
ಬಗೆವನಲ್ಲಂ ದೋಷಮಂ ಕಂಡ ಸದ್ಗುಣೆವೊಲ್‌: 
ಸೂಕ್ತಿಸುಧಾ, ೧. ೬೩) 

ದುರ್ಜನತೆ - ಕೆಟ್ಟನ (ದುರ್ಜನತೆಯಿಂದೆ ಪಡೆದು ದುರ್ಜನನಂ 
ಕಮಲಗರ್ಭಂ: ಸೂಕ್ತಿಸುಧಾ, ೧. ೪೦) 

ದುರ್ಜಯ - ಗೆಲ್ಲಲು ಅಸಾಧ್ಯನಾದ[ವನು] (ಧುರದೊಳ್‌ 
ದುರ್ಜಯಂ ಆರ್ಗಂ ಎನ್ನನುಜಂ: ಪಂಪರಾ, ೯. ೯೮) 

ದುರ್ಣಯ - ಕೆಟ್ಟ ನಡತೆ (ತುಜುವ೦ ಕಳಿಸುವ ಕೃಷ್ಣೆಯ 
ನಿಜೆಯಂ ಪಿಡಿದು ಉರ್ಚುವೇಟ್ಬ ಕೊಳನಂ ಪಿಂದುಂ 
ಪೆಅಗಾಗಿ ಪುಗುವ ದುರ್ಣಯಂ ಅಣಿಪದೆ ಕೌರವನ ರಾಜ್ಯದ 
ಆಯದಕುಂದಂ: ಗದಾಯು, ೬. ೧೦) 

ದುರ್ಣರ - ದುರ್ನರ, ಕೆಟ್ಟ ವ್ಯಕ್ತಿ (ವರ್ಣತತಿಮಾತೃಜನಕರ .. .. 
ನುತಿಗೆಯ್ಯದ ದುರ್ಣರಕೃತಿಕರನೆ ಲಬ್ಧವರ್ಣವರಾಕಂ: 
ರಾಜಶೇವಿ, ೧. ೨೦) 

ದುರ್ದಮ - ದಮನಮಾಡಲು ಕಷ್ಟಕರವಾದ (ನಿಜೈಕಂ 
ದೋರ್ಬಳಂ ಶತ್ರುದುರ್ದಮಚಾತುರ್ಬಳನಾಶಮಂ ಪಡೆಯೆ: 
ಚಂದ್ರಪ್ರಪು, ೨. ೯) 

ದುರ್ದರ್ಶ - ನೋಡಲು ಕಷ್ಟಕರವಾದ 
ಬಲೀವರ್ದ ದುರ್ದರ್ಶಮರಣಾಯಾಸ 
ವಿಸ್ಮಯಂಬಟ್ಟು: ಚಂದ್ರಪ್ರಹು, ೨. ೨೯ ವ) 

ದುರ್ದಿನ - ಮೋಡ ಕವಿದು ಸೂರ್ಯ ಕಾಣಿಸದ ದಿನ 
(ದುರ್ದಿನಮಡಂಗೆ ಸುದಿನಂ ಪೊರ್ದಲ್ಯಕುಂ 
ಅಂಬರಾವನೀತಳಮೆಲ್ಲಂ: ಉದ್ಭಟಕಾ, ೧೦. ೪) 


(ಜರಾದುರ್ಬಲ 
ಪರಿಣತಿಗ೦ 


ದುರ್ಧರ - ಸಹಿಸಲು ಅಥವಾ ಎದುರಿಸಲು ಕಷ್ಟಕರವಾದ 
(ಕಾಟ್ತುಖು ಮಸಗಿದಂತೆ ಮಸಗಿದ ದುರ್ಧರ 
ಧನುರ್ಧರಬಲಮುಮಂ ಶ್ವೇತ ಭೀಷ್ಮರ ಪೇಟ್ಪ 


ಓಜೆಯೊಳರಡುಂ ಪಡೆಗಳ ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ 
ಚಿತ್ರಿಸಿದ೦ತೆ ಒಡ್ಡಿ ನಿಂದಾಗಳ್‌: ಪಂಪಭಾ, ೧೦. ೫೧ ವ) 

ದುರ್ನಯ -  ದುರ್ಣಯ (ನೆಣವಂ ತಾಳ್ವಿದಪಾಸ್ತ 
ದುರ್ನಯತಮೋಬಂಧಂ ಶ್ರುತಸ್ಕಂಧಮಾದಜೆಿವಿಂ೦ದಂ: 
ಆದಿಪು, ೧. ೩೯); ಅಪಶಕುನ (ಅಲರ್ವೋದ ಲತೆಗಂಡ 
ವಿರಹಿವೊಲಾದುದು ದುರ್ನಯದ ಕಾಣ್ಕೆಗೆನ್ನಯ ಚಿತ್ತಂ: 
ಯಶೋಧಚ, ೩. ೧೦) 


ದುರ್ನಿರೀಕ್ಷಣ - ನೋಡಲಾಗದಂತಹ (ಕರಾಳನಕ್ರಚರ್ವಿತ 
ನಿಕೀರ್ಣನಿರಯಜನಿಕುರುಂಬ ಶಲ್ಕಶಕಲಪರಿಪೂರಿತ 
ಧವಳಫ್ಪವದುರ್ನಿರೀಕ್ಷಣವಿಷಮೆಯುಂ: ಆದಿಷು, ೫. ೮೭ 
ವ) 

ದುರ್ನಿರೀಕ್ಷ್ಯ — ನೋಡಲಸಾಧ್ಯವಾದ[ದುದು] (ಕಲ್ಲಾಂತ ದಿನಕರ 
ದುರ್ನಿರೀಕ್ಷ್ಯಂ ಉತ್ಪಾತ ಮಾರುತನಂತೆ ಸಕಲ 
ಭೂಭೃತ್ಕ್ಯಂಪಕಾರಿಯುಂ ಭೈರವಾಕಾರನುಂ ಆಗಿ: 


ಪಂಪಭಾ, ೧೧. ೧೧೭ ವ) 

ದುರ್ಬಲಸ್ಯ ಬಲೋ ರಾಜ - ರಾಜನು ದುರ್ಬಲರ ಬಲ 
(ಉರ್ವೀರಮಣ ದುರ್ಬಲಸ್ಯ ಬಲೋ ರಾಜಾ ಎನ್ನದೆ 
ಇವರ್ಗೆ ಮುಳಿವುದೆ ಮರುಳೇ; ಯಶೋಧಚ, ೪. ೪೭) 

ದುರ್ಭಗ - [ಜೈನ] ಇತರರ ಮನಸ್ಸಿನಲ್ಲಿ ಅಸಹ್ಯವನ್ನು 
ಉಂಟುಮಾಡುವ ಸ್ಥಿತಿ, ಒಂದು ಬಗೆಯ ನಾಮಪಕ್ಕತಿ 
(ಸ್ಥಿರಾಸ್ಥಿರ ಶುಭಾಶುಭ ಸುಸ್ವರ ದುಸ್ಪರ ಸುಭಗ ದುರ್ಭಗ 
ಪ್ರತ್ಯೇಕಶರೀರ ಅಯಶಸ್ಕೀರ್ತಿರನಾದೇಯ ನಿರ್ಮಾಣ 


ಪರ್ಯಾಪ್ತನೀಜೈಗೋತ್ರಂಗಳೆಂಬ ದಿಸಪ ಸ್ತತಿಪ್ರಕೃತಿಗಳಂ: ಆದಿಪು, 


೧೬. ೪೯ 3) | 

ದುರ್ಮೋಹ ದ ಭಾಂತಿ (ದಂದುಗವೆಂದುಂ 
ತಮಗಾಗದಂತೆಸಗುವರ್‌ ಸರ್ವೋತ್ತಮರ್‌ ಸರ್ವಸಾಧುಗಳ್‌ 
ಓರಂತೆ ಕಟಲ್ದುಗೆ ಎಮ್ಮ ಮನದಿಂ ದುರ್ಮೋಹ 


ಸಂದೋಹಮಂ: ಆದಿಪು, ೧. ೫) 

ದುರ್ಯೋಧನ - ಅಸಾಧ್ಯನಾದ ವೀರ (ಈ ಮಾತಂ ಇನ್ನುಟಿ 
ದುರ್ಯೋಧನನಲ್ಲನೇ ಕಳದೊಳಂ ಕಾಣ್ಣಂತು 
ಕೌಂತೇಯರಂ: ಪಂಪಭಾ, ೧೩. ೨೪) 


ದುರ್ಲಕ್ಷ - ನೋಡಲಾಗದ (ಧನಂಜಯರಥ ಚಟುಳಚಕ್ರನೇಮಿ 
ಧಾರಾಪರಿವೃತ ಸಂಘಟ್ಟನ ಸಮುಚ್ಚಳಿತ ಪಾಂಸುಪಟಳ 
ಅಂಧಕಾರದುರ್ಲಕ್ಷಾಂತರಿಕ್ಷ ಕ್ಲಿತಿದಿಗಂತರಾಳಾ೦ತರಮುಂ: 


ಪಂಪಭಾ, ೧೩. ೫೧ ವ) 

ದುರ್ಲಭಂ - ಸುಲಭವಾಗಿ ಸಿಗದುದು (ಚೈರಂತನಕ್ರಮದಿಂದೆ ಆ 
ಮಣಲೆಲ್ಲಮಂ 
ಮತ್ತಮದ೦ ಸೋದಿಸಿ ಕಾಣ್ಣವೊಲ್‌ ನೃಗತಿ ನೋಡಲ್‌ 
ನಾಡೆಯುಂ ದುರ್ಲಭಂ: ಸುಕುಮಾಚ, ೫. ೩೩) 

ದುರ್ಲಲಿತಚರಿತ - ಶೌರ್ಯದ ನಡವಳಿಕೆ (ದುರ್ಲಲಿತಚರಿತ 
ಸಂಕೇತಗೋಷ್ಠೀನಿಕೇತಂ: ಆದಿಷು, ೧೪ ೧೯) 

ದುರ್ವಾಪಣ - ಬಿಡಿಸಲಾಗದ ಗೋಜಲು (ಅಂಗಪಭಾಮಾಲೆ 
ದುರ್ವಾಪಣಮಂ೦ ಕಾಳಿಂದಿಯೊಳ್‌ ಪುಟ್ಟಸಿ: ನೇಮಿನಾಪು, 
೮. ೪೮) 

ದುರ್ವಾರ — ದಾಟಲಾಗದ (ದುರ್ದಾರಸಂಸಾರ 
ವಿಚ್ಛೇದೋಪಾಯನಿಯುಕ್ತಸೂಕ್ತಿವೃಷ ಮಾರ್ಗಗ್ರೇಸರಂ: 
ಆದಿಷು, ೧. ೧); ಉಗ್ರ "(ರಾಮಚಂದ್ರವ್ರತೀಂದ್ರನ ದುರ್ವಾರ 
ನಿಘೋರ ವೀರ ತಪಮೇನಂ ಪೇಟ್ಲಪೆಂ: ಅನಂತಪು, ೧. 
೨೩) 


ದುರ್ವಾರಪರಾಕ್ರಮ § ಎದುರಿಸಲು ಸಾಧ್ಯವಿಲ್ಲದಂತಹ 
ಪರಾಕ್ರಮಿ (ವಕ್ತಿಸದಿರಿಂ ವನವಾಸದೊಳಿರ್ಪೆಂ ಎಂದು 
ದುರ್ವಾರಪರಾಕ್ರಮಂ ತಳರೆ ಬಾರಿಸಿ ವಾರಿಸಿ 


ಕುಂತಿಮಾದ್ರಿಯರ್‌: ಪಂಪಭಾ, ೧. ೧೧೪) 
ದುರ್ವಾಸ - ಒಬ್ಬ ಖಷಿ, ಅತ್ರಿ ಮಹರ್ಷಿಯಿಂದ 
ಅನಸೂಯೆಯಲ್ಲಿ ಶಂಕರನ ಅಂಶದಿಂದ ಹುಟ್ಟಿದವನು (ಆ 
ನಳಿನಾಸ್ಕೆಯ ಗೆಯ್ದುದೊಂದು ಶುಶ್ರೂಷೆ ಮನಂಗೊಳೆ 
ಕೊಟ್ಟಂ ದುರ್ವಾಸಂ ವಿಳಸಿತ  ಮಂತ್ರಾಕ್ಷರಂಗಳಂ 
ದಯೆಯಿಂದಂ: ಪಂಪಭಾ, ೧. ೮೮ ಮತ್ತು ೧. ೮೯) 
ದುರ್ವಿದ - ಅಜ್ಞಾನಿ, ಮೂರ್ಪ (ವಸ್ತುವ೦ ಅವಸ್ತುವೆಂಬರ್‌ 
ಅವಸ್ತುವನಿದು ವಸ್ತುವೆಂಬ ದುರ್ವಿದರ್‌: ಸಮಯಪ, ೧೦. 
೧೮೮) 
ದುರ್ವಿದಗ್ಧ ದ 
(ದುರ್ವಿದಗ್ಗವೆನ್ನ 
ಕಾದಂಬ, ೭. ೪೧) 
ದುರ್ವಿಮಂತ್ರ - ದುಷ್ಟ ಪರ್ಯಾಲೋಚನೆ (ದುರ್ವಿಮಂತ್ರಮಂ 
ಪರೆಪ ಟಮಾಳಮಂ ಪಿರಿದಂ ದಔದಿದೊಡೆ 
ಪದಾರ್ಥಮಾವುದೋ: ಪಂಪಭಾ, ೧೩. ೬೬) 
ದುರ್ವಿಳಸನ - ದುರ್ವಿಲಸಿತ (ನೀಗುವೆನಸದಾಗ್ರಹಮಂ 
ಬಿಸುಡುವುದೊರ್ಮೆಗೆ  ಮಜ್‌"ವುದೆನ್ನ ದುರ್ವಿಳಸನಮಂ: 
ಆದಿಷು, ೧೪. ೧೩೧) 


ಪಾಂಡಿತ್ಯರಹಿತ, 
ಮನಂ ಮತ್ತೆಂತುಂ 


ತಿಳಿವಳಿಕೆಯಿಲ್ಲದ 
ನಂಬಿದುದಿಲ್ಲ: 


ಮಗುಳೆ ಪಾರಾವಾರದೊಳ್‌ ಪೊಯ್ದು 


ಅಪ 
ಖು 


೫೪೨ 


ದುರ್ವೋಧ - ಮಿಥ್ಯಾಜ್ಞಾನಿ (ಸರ್ವಮನಿಂಬಾಗಿ ನಿಯಮದಿಂದಂ 
ಪೇಟಲ್‌ ದುರ್ವೋಧರಳವೆ: ಸಮಯಪ, ೩. ೧೪) 

ದುರ್ವವಸಾಯ -.. ದುಷ್ಪಕಾರ್ಯ (ಇಂ ಮಾಣ 
ದುರ್ವ್ಯವಸಾಯೋದ್ಯೋಗಮಂ ಮರುಳ್ತನವಿದೇಂ 
ಬಾಯೆಂದು ಕೊಂಡುಯ್ದಳ್‌: ಕರ್ಣನೇಮಿ, ೧. ೭೭) 

ದುರ್ವ್ಯವಸೆ - ಕೆಟ್ಟ ನಡವಳಿಕೆ (ದುರ್ವ್ಯವಸೆಯ ಕಾರಣಂ 
ಪರಿಭವಕ್ಕೆಡೆ .. .. ಎನಿಪ್ಪ ಜೂದಂ: ಸಮಯಪ, ೬. ೪೯) 

ದುಲ್ಲಟೆ - ಬಿಕ್ಕೆ ಬೇಡುವ ತಟ್ಟೆ (ಕೆಲದೊಳಿರ್ದ ತಿರಿದುಂಬ 
ದುಲ್ಲಟೆಯಂ ಕೊಮಡು ಗಜಗಮನಮನಿಡುವಂತೆ 
ಭಯಮಿಲ್ಲದಿಡುವುದುಂ: ಧರ್ಮಾಮೃ, ೧೩. ೪೫ ವ) 

ದುಲ್ಲಹ ಎ [ದುರ್ಲಭ] ಪಡೆಯಲಸಾಧ್ಯವಾದ 
(ದುಲ್ಲಹಮಲ್ಲರೊಳ್‌ ಅಘಟಶೂರಚಾಣೂರವಿಕ್ರಮದಿಂ 
ಸಮಕರ್ತರಿಯಂ ಎನ್ನಯ್ಯಂ ಕೊಂಡನೆಂದು 
ಪಡಿಗೆಯಿಡಿಸಲು: ನೇಮಿನಾಹು, ೮. ೧೦೬ ವ) 

ದುಶ್ಚರ — ನಡೆಯಲು [ಆಚರಿಸಲು] ಕಷ್ಟಕರವಾದ 
(ದುಶ್ಚರತಪಶ್ಚರಣಪರಿಣತನಿಹಿತವಿಹಾರನಾಗಿ: ಶಾಂತಿಷು, ೯. 
೨೯ ವ) 

ದುಶ್ನರಿತ - ಕೆಟ್ಟ ನಡವಳಿಕೆಯುಳ್ಳ[ವನು] (ವಿವಿಧೋಪಸರ್ಗಮಂ 
ಪಡೆಯದೆ ಮುಳೀಸು ಪಡೆವ ಮುಳಿವ ದುಶ್ಚರಿತಂಗಳ್‌: 
ಪಂಪರಾ, ೪. ೯) 

ದುಶ್ಚವನ - ಇಂದ್ರ (ದುಶ್ಚವನನ ಹಯದಿಂ ವೇಗಮಂ ತಾಳ್ಪಿ 
ನೀಲಾಕರ ಬೆಟ್ಟದಿಂದ ಏಟ೦ದಳ್‌: ಕಾದಂಬ, ೩. ೮೧) 

ದುಶ್ರಾವ - ಕೇಳಲು ಕಷ್ಟಕರವಾದ (ಶರಭಗ್ರಸ್ಥೋತ್ಥ 
ಕಂಠೀರೌಕಟುರಟನೋತ್ಸ ಪ್ರತಿಧ್ವಾನವದ್ಗಹ್ವರ ದುಶ್ವಾವಶ್ರವಂ: 
ಚಂದ್ರಪ್ರಪು, ೫. ೬೬) 

ದುಶ್ರುತಿ - ಕೆಟ್ಟ ಮಾತು, ಅಪಕೀರ್ತಿ (ಕೃತಮಜೆಯದನೆಂಬೀ 
ದುಶ್ಶುತಿ ಪರೆಗುಂ: ಪಂಪರಾ, ೧೦. ೪೭) 

ದುಷ್ಕವಿ - ಕ್ಷುದ್ರ ಕವಿ (ಬೀಗಿ ಪೊಟ್ಟಳಿಸಿ ನೆಗಟ್‌ಗಾಟಿಸುವ 
ದುಷ್ಕವಿಯು೦ಂ ಕವಿಯೆಂಬ ಲೆಕ್ಕಮೇ: ಪಂಪಭಾ, ೧. ೧೨) 

ದುಷ್ಪ್ಟಚತುಷ್ಪಯ - ಮಹಾಭಾರತದಲ್ಲಿನ ನಾಲ್ವರು ಕೆಡುಕರು; 
ದುರ್ಯೋಧನ, ದುಶ್ಶಾಸನ, ಕರ್ಣ, ಶಕುನಿ (ದುಶ್ಶಾಸನ 
ಕರ್ಣ ಶಕುನಿ ಸೈಂಧವರೆಂ ದುಷ್ಪಚತುಷ್ಪಯದೊಳ್‌ 
ಮಂತಣಮಿರ್ದು: ಪಂಪಭಾ, ೬. ೬೭ ವ) 

ದುಷ್ಪಮಕಾಲ - (ಜೈ ೈನ] ಕೆಟ್ಟ ಕಾಲ (ಎಸೆಯದು 
ದುಷ್ಟಮಕಾಲದೊಳ್‌ ಅಸದೃಶ ಕೈವಲ್ಕಬೋಧದಿನಕರಬಿಂಬಂ: 
ಆದಿಪು, ೧೫. ೩೦) 

ದುಷ್ಪಮಯತಿ - [ಜೈನ] ದುಷ್ಪಮವೆಂಬ ಐದನೆಯ ಕಾಲದಲ್ಲಿ 
ಅಥವಾ ಕೆಟ್ಟ ಕಾಲದಲ್ಲಿ ಹುಟ್ಟಿದ ಯತಿಗಳು 
(ಅಧಿಕಬಲಮುನಿಪಧೃತಾತುಳಗುಣಭಾರಮಂ ಆಂಪನಿತು 
ಅಳವಿಲ್ಲದೆ ಕಿಡುವರಲ್ತೆ ದುಷ್ಠಮಯತಿಗಳ್‌: ಆದಿಪು, ೧೫. 
೩೧) 

ದುಷ್ಪಮಸುಷ ಮ - (ಜೈ ಸೈನ] ಅವಸರ್ಪಿಣಿಕಾಲದ ಒಂದು ಭಾಗ 
"ಸುಷಮದುಷ್ಟಮಕಾಲಂ ಚರಿಯಿಸುಗು೦. ನಾಲ್ಕನೆಯದು 
ಪರಿವಿಡಿಯಿಂದಪುದಲ್ಲಿ ದುಷ್ಟಮಸುಷಮಂ: ಪಂಪರಾ, ೧. 
೫೬) 

ದುಸರ -  ಎರಡೆಳೆ ಹಾರ (ಮಕುಟಂ ಕೆಯೂರಂ 
ಕರ್ಣಕುಂಡಲಂ ಕೊಪ್ಪು ಸರಿಗೆ ದುಸರಂ ಮಣಿಮುದ್ರಿಕೆ 

ತಿಸರಮೆಂಬ ಭೂಷಾನಿಕರಮಂ: ಆದಿಪು, ೫. ೩೩) 


ದುಸ್ತಮ - ಕಗ್ಗತ್ತಲೆ (ಚಕ್ರಪಹಾಯನಾಕ್ರಮಿಸಿದ ಭೂಚಕ್ರಮಂ 


ಪಾದದಿಂ ದೆಸೆಗಾಗಳ್‌ ಬಲಿ ದುಸ್ಕಂ ತಳರ್ವಿನಂ: 
ಪುಷ್ಪದಂಪು. ೮. ೨೩) 
ದುಸ್ತಮಶ್ಚಂದ್ರ - ಕರಾಳ ಕತ್ತಲೆಗೆ ಚಂದ್ರ (ಅರಿ ಭೂಪಾವಳೀ 


ದುಸ್ತಮಶ್ಚಂದ್ರಂಗೆ ಈಗೆ ಅರಿಗಂಗೆ ಮ೦ಗಳಮಹಾಶ್ರೀಯಂ 
ಜಯಶ್ರೀಯುಮಂ: ಪಂಶಭಾ, ೩. ೭೯) 

ದುಸ್ತರ - ದಾಟಲಾಗದ (ಈ ದುಸ್ತರ ಸಂಸಾರಾಜ್ಧಯಿಂದಂ 
ಪೊಣಮಡಿಸುಗೆ ಸದ್ಭರ್ಮರಾಚಾರ್ಯರೆಂದುಂ: ಸುಕುಮಾಚ, 
೧. ೩) 

ದುಸ್ತರಾವಸ್ಥೆ - ಕಷ್ಟ ಸ್ಥಿತಿ (ಇಂತಪ್ಪ ದುಸ್ತರಾವಸ್ಥೆಯೊಳ್‌ 
ಕಾದುವುದು ಕಜ್ಜಮಲ್ಲ: ಪಂಚತಂತ್ರ, ೨೮೦ ವ) 

ದುಸ್ತಿಮಿ - ದುಷ್ಟ ಮೀನು (ಅಸ೦ಜ್ಜಿಯುಂ ಸರಿಸೃಪಾಳಿಯುಂ 
ವಿಹಗಾಳಿಯುಂ ಭುಜಂಗಮತತಿಯುಂ ಮೃಗಾರಿಗಣಮುಂ 
ಲಲನಾಜನಮುಂ ಮನುಷ್ಯದುಸ್ತಿಮಿಕುಳಂ: ಆದಿಷು, ೫. ೯೩) 

ದುಸ್ಪರ ದ [ಜೈನ] ದುಷ್ಟಸ್ಪರಕ್ಕೆ ಕಾರಣವಾದ [ಎಪ್ಪತ್ತೆರಡು ಬಗೆಯ] 
ನಾಮಕರ್ಮಪ್ರಕೃತಿಗಳಲ್ಲಿ ಒಂದು (ಸುಸ್ಟರ ದುಸ್ತರ ಸುಭಗ 
ದುರ್ಭಗ .. .. ನೀಚೈರ್ಗೋತ್ರಂಗಳೆಂಬ ದ್ವಿಸಪ್ತತಿ ಪ್ರಕೃತಿಗಳಂ 
ನಿರವಶೇಷಂ ಕಿಡಿಸಿ: ಆದಿಪು, ೧೬. ೪೪ ವ) 

ದುಸ್ತರ - ಕೆಟ್ಟ ಧ್ವನಿ (ಆಲದ ಮರದ ಮೇಲೆ ಕಾಗೆ ಬಂದು 
ಪಾಯ್ದುಂ ದುಸ್ಸರದಿ೦ ಕರೆವುದುಂ: ಪಂಚತಂತ್ರ, ೩೧೯ 
ವ) 

ದುಹಿತೃ ದ ಮಗಳು (ಶ್ರೀನೀಹಾರಚಳಾಧೀಶ್ವರ 
ದುಹಿತ್ಯಮುಖಾ೦ಂಭೋಜಸೂರ್ಯಂ: ಉದ್ಭಟಕಾ, ೧. ೧) 

ದುಯುದುಂಬಿ - ದುಷ್ಟ (ಕೆಲಬರ್‌ ದುಜುದುಂಬಿ ಮುಂಡೆಯರ್‌ 
. . ಗಂಡರನೇ ಕುಣೆ ಮಾಡಿ ತಿಂದಪರ್‌: ಸಮಯಪ, ೯. 


೧೧೨) 

ದುಲುದುಂಬಿತನ ದ ಕಿಡಿಗೇಡಿತನ (ರೀಂಕರಿಸುತ್ತ 
ದುಖದುಂಬಿತನದಿ೦ ಬಂದ ಮಣೆದುಂಬಿಗೆ: ರಾಜಶೇವಿ, 
ರತರ ಪು 


ದೂಂಟಿಂದೆ ದೂಂಟಿಂಗೆ - ಹೆಜ್ಜೆ ಹೆಜ್ಜೆಗೂ (ಎಡೆಯೊಳ್‌ 
ದೂಂಟಿಂದೆ ದೂಂಟಿಂಗೆ ಪೆರ್ವಟ್‌ಯಂ ಪೊಯ್ಸಿ ಕೆಲಕ್ಕೆ 
ನಾಣ್ಣಿ ತಲೆಗುತ್ತಿರ್ಷ ಆಕೆಯೇ೦ ಜೋಡೆಯೇ: ಪಂಪಭಾ 
ಪರಿಷತ್ತು, ೪. ೮೨) 

ದೂಂಟು - ಹಾರು (ಕಂಪನಲಂಪಿನೊಳೀಂಟಿ ದೂಂಟುವಾಡುವ 
ಮಣೆದುಂಬಿಮಾಲೆ: ಅನ೦ತಪು, ೭. ೯); ಹೆಜ್ಜೆ (ಎಡೆಯೊಳ್‌ 
ದೂಂಟಿಂದೆ ದೂಂಟಿಂಗೆ ಪೆರ್ವಟ್‌ಯಂ ಪೊಯ್ದಿ ಕೆಲಕ್ಕೆ 
ನಾಣ್ಣಿ ತಲೆಗುತ್ತಿರ್ಷ ಆಕೆಯೇ೦ ಜೋಡೆಯೇ: ಪಂಪಭಾ 
ಪರಿಷತ್ತು ೪, ೮೨); ಒಂದು ಕಾಲಿನಿಂದ ನಡೆ, ಕುಂಟು 
(ದೂ೦ಟು-ಏಕಪಾದಗತೌ: ಶಬ್ದಮದ, ಧಾ ೨೫೦) 

ದೂತ - ರಾಜಲೇಖಗಳನ್ನು ಹೊತ್ತೊಯ್ಯವವನು, ನಿಯೋಗಿ, 
ರಾಜಪ್ರತಿನಿಧಿ (ಲೇಖವಾಹ೦ ದೂತಂ: ಅಭಿಧಾವ, ೧. ೧೧. 
೫೮) 

ದೂದ - [ದೂತ] ಸಂದೇಶವಾಹಕ (ಇನಿಯನಟ್ಟಿದ ದೂದರ 
ಸೀಯನಪ್ಪ ಮಾತಿನ ರಸದೊಳ್‌ ಕೊನರ್ವುದು ತಳಿರ್ವದು 
ಯ ನಲ್ಲೆಯೆಂಬ ನಂದನವನಂ ಓಪರೊಳ್‌: ಪಂಪಭಾ, ೪. 
೧೦೨) 

ದೂದಟ್ಟು - [ದೂದು--ಆಟ್ಟು ಸಂದೇಶ ಕಳಿಸು (ಆವೆಮ್ಮ 
ಗರುಡನನೇಟಿಕೊಂಡು ಏಕಾಂಗದಿಂ ಬಂದಪೆವೆಂದು ಆ 


೫೪೩ 


ನಾರದನನೆ ದಿವಿಜರಾಜ೦ಗೆ ದೂದಟ್ಟಿ: ಜಗನ್ನಾವಿ, ೧೩. ೩೨ 
ವ) 

ದೂದವಿ - ದೂತಿಕೆ (ಕಡೆಗಣ್‌ ಕೂ೦ಟಣಿವಾತು ದೂದವಿ 
ಮನಂ ತಾಯ್ತಂದೆ ಬಲ್ಲೆಯ್ದಂ: ಲೀಲಾವತಿ, ೨. ೯೬) 
ಕುಂಟಣಿ (ಪಾರದೆ ಬರ್ಪ ದೂದವಿಯರಂ ತವಕದಿಂ 
ತಲೆಮಿಕ್ಕು ನೀವಿಯ೦ ಚಾರು ಕಳಾಪದೊಳ್‌ ನಿಲಿಸುತು೦ .. 
. ಜಾರೆಯರೆಯ್ದುತಿರ್ದರ್‌: ಶಾಂತೀಶ್ವಪು, ೧೧. ೨೪) 

ದೂದುವೋಗು - ಸಂದೇಶ ಹೊತ್ತು ಹೋಗು (ಒರ್ವಳ್‌ ತನ್ನ 
ನಲ್ಲನಲ್ಲಿಗೆ ದೂದುವೋಗಿ ಬಂದ ದೂದವಿಗೆ ಏಗೆಯ್ವ 
ತೆಳನುಮಟೆಯದೆ ಪದೆದು ಪಡೆಮಾತಂ ಬೆಸಗೊಳ್ಳಳಂ 
ಕಂಡು: ಪಂಪಭಾ, ೪, ೧೦೦ ವ) 

ದೂನಿಸು - ದುಃಖಪಡು (ಚಿತ್ರದೊಳಾದೊಡಂ ಪುತ್ರವತಿಯೆಂಬ 
ಬರಪಕ್ಕೆ ಬಾರೆನೆಂದು ತನ್ನೊಳ್‌ ತಾನೆ ದೂನಿಸುತ್ತಂ: 
ಧರ್ಮಮಧು, ೩. ೧೧೭ ವ) 

ದೂರದರ್ಶಿತ್ವ - ಮುಂದಾಲೋಚನೆ (ಮಂತ್ರನಿಶ್ಚಯಮುಮಂ 
ದೂರದರ್ಶಿತ್ವಮುಮಂ ಪ್ರತಿಭಾಗುಣಮುಮಂ .. . ಮೆಚ್ಚಿ: 
ಶಾಂತಿಪು, ೨. ೭೦ ವ) 

ದೂರಫಲ - ಬಹಳ ಕಾಲದ ಮೇಲೆ ಸಿಕ್ಕುವ ಫಲ (ಇವು 
ದೂರಫಲಂಗಳ್‌ ಸ್ಪಪ್ನವಿಶೇಷ೦ಗಳ್‌: ಆದಿಷು, ೧೫. ೪೪) 

ದೂರಭವ್ಯ - [ಜೈನ] ಸಮ್ಯಕ್ತ್ಯಕ್ಕೆ ಇನ್ನೂ ದೂರವಿರುವವನು 
(ವಾಯುಭೂತಿಚರನಪ್ಪಾ ಜೀವಂ ಈಗಳ್‌ ಅಭವ್ಯನೋ 
ಭವ್ಯನೋ ಮತ್ತಂ ದೂರಭವ್ಯನೋ ಬೆಸಸಿಮಿದಂ: 
ಸುಕುಮಾಚ, ೫. ೨೨) 

ದೂರಿಸು - ಚಿಂತಿಸು (ಕಜುವ೦ ದೂರಿಸಿ ಮೆಲ್ಕನೊಕ್ಕು ತುಜುವಂ 
ತಾಯ್ಲಾಡಿನೊಳ್‌ ಬಿಟ್ಟು ಮುಂದುಳುವಾಯ್ಯರ್ಪ 
ಎಳದಿಂಗಳ್‌: ಲೀಲಾವತಿ, ೫. ೮೨) 

ದೂರು - ಚಾಡಿ ಹೇಳು (ಜಾಣ್ಮೆಯೊಳವಂ ಮಹಸುತ್ತಿರೆ 
ದೂರಿದತ್ತು ಕ೦ಪನಕೃತಕ೦ಕಣಸ್ವನಮು೦ ಆಸ್ಕವಿಕಾಸಮುಂ 
ಆತ್ಮರಾಗಮುಂ: ರಾಜಶೇವಿ, ೮. ೭೪) 

ದುರೋತ್ಪಾರಿತಂ ಮಾಡು - ದೂರದಲ್ಲಿ ನಿಲ್ಲಿಸು (ಶಿಬಿಕೆಯನಿರಿಸಿ 
ಸುರಾಸುರಸಭೆಯಂ ದೂರೋತ್ಸಾರಿತಂ ಮಾಡಿ: ಆದಿಪು, ೯. 
೭೬ ವ) 

ದೂರ್ತವಡೆ - ವಂಚಕರ ಸಮೂಹ (ದೂರ್ತವಡೆಗಂ 
ಅತಿಚಪಳರ್ಗಂ೦ಪುಸಿವರ್ಗ೦ ಸಿತಗರ್ಗ೦ ವಸುಧೇಶ್ವರ ಕೇಳ 
ಕುಡುವನುರ್ಕಿ ಕುಮಾರಂ: ಧರ್ಮಾಮೃ, ೪೨) 

ದೂರ್ತು - ವಂಚಕತನ (ಉಣ್ಣರ ಬಾಯೊಳ್‌ ತಿಣ್ಣನೆ ಕಿರ್ಜಂ 
ಪುಡಿಯಂ ಮಣ್ಣಂ ಪೊಯ್ದು ಇಂತುಮಾಡಿದೈ 
ದೂರ್ತಿಂದಂ:: ಧರ್ಮಾಮೃ, ೯. ೯೩) 

ದೂರ್ವಾ - ಗರಿಕೆ (ಮಳಿಮಸ ವರ್ಣಂ ಪರಿತಂದುದೊಂದು 
ನವದೂರ್ವಾಕರ್ದಭಂ ಗರ್ದಭಂ: ನೇಮಿನಾಪು, ೭. ೯೦) 

ದೂರ್ವಾಂಕುರ - ಗರಿಕೆಯ ಚಿಗುರು (ಕಾಳಿ೦ದೀನದೀಕಚ್ಚದೊಳ್‌ 
ಆತ್ಮೇಚ್ಛೆಯಿಂ ನಲಿನಲಿದು ರುಚಿರಮರಕತಶ್ಯಾಮ 
ದೂರ್ವಾಂಕುರಗ್ರಾಸದೊಳಂ ಅತಿಸ್ವಚ್ಛಸ್ಟಾದು 
ಸಲಿಲಪಾನದೊಳಂ ಮೆಲ್ಭಾಡಿ ಪಥಪರಿಶ್ರಮಮಂ 
ಆಜೆಸಿಕೊಂಡು: ಪಂಚತಂತ್ರ, ೭೭ ವ) 

ದೂವಾಪ್ರವಾಳ ವ ದೂರ್ವಾಂಕುರ (ಅಪೂರ್ವ 
ದೂರ್ವಾಪ್ರವಾಳಾಳಂಕೃತ ಕರ್ಣಪೂರನುಂ: ಆದಿಷು, ೧೧. 
೧೦ ವ) 


ದೂರ್ವೆ - ಗರಿಕೆ (ಆಸ್ಕಮಂಡಳಂ ವಿಳಸಿತ ದರ್ಪನಂ 
ಗುರುಕುಚಂ ಕಳಸಂ ನಿಡುಪುರ್ಬು ದೂರ್ವೆ ಕಣ್‌ ಮಲರ್‌: 
ತ್ರಿಷಷ್ಟಿಪು, ೨. ೧೩೩) 

ದೂವಟ - ರೇಷ್ಮೆ ಬಟ್ಟೆ (ತಂಬುಲವನಲ್ಲದೆ ಮೆಲ್ಲದ ನಲ್ಲಳ 
ಅಂಗಗಂಧಂ ಬಗೆಗೊಂಡ ದೂವಟಮನಲ್ಲದೆ 
ಯಕ್ಷಕರ್ದಮವನಲ್ಲದೆ ಪೂಸದ ಕಾಂತನೊಪ್ಪಿದಂ: 
ರಾಜಶೇವಿ, ೧೧. ೧೩೦) 

ದೂವಟ್ಟಿಗೆ - (ದ್ವಿಪಟ್ಟಿಕಾ) ಎರಡು ಪದರದ ಬಟ್ಟೆ (ಪದದಾದಿಯ 
ದೀರ್ಫಕ್ಕೆ: ದ್ವಿಪಟ್ಟಿಕೆ-ದೂವಟ್ಟಗೆ, ದ್ವಿಹಸ್ತಿ-ದೂತ್ತಿ: ತಬ್ದಮದ, 
೨೮೧ ಪು 

ದೂವೆ - ಗರುಕೆ (ಬನಮ೦ ಕೋಗಿಲೆ ಜಕ್ಕವಕ್ಕಿ ಪಗಲಂ 
ಪೂಗೊಂಚಲಂ ತುಂಬಿ ಚಂದನನಂಭೋನಿಧಿ ಬಂದ ದೂವೆ 
ಮಲೆಯಂ: ಆದಿಷು, ೧೨. ೩೧); [ಧೂಮ] ಹೊಗೆ 
(ಬಟ್ಟೆಯ ದೂಳಿದೂವೆ ಮೊದಲಾದುದು: ಕಾದಂಸಂ, ೧. 
೬೪); ಚಿತೆ (ತೃರಿತದೆ ಪುಟ್ಟಿ ಬಿರೆನುತಮಾ ಕ್ಷಣದಿಂ 
ಮೊಗಪವೆತ್ತಿ  ದೂವೆಯಂತಿರೆ ಕಡುಗಾಯ್ದ ಭುರಜಂ: 
ಕುಸುಮಾಕಾ, ೮. ೧೨೧); ಆವಗೆ (ದೂವೆಯೊಳ್‌ ಪೊಕ್ಕ 
ಪಾವಿನಂತೆ ಬೆದಬೆದ ಬೆಂದು: ಲೀಲಾವತಿ, ೧೦. ೭೧ ವ) 


ದೂವೆದೊಲಟ್ಟು — ಕೀಳು ದಾಸಿ (ಸಿರಿವೆಣ್ಣಂ 
ದೂವೆದೊಲ್ಟಿಂಗೆಣೆಯೆನೆ ಬಗೆದಂ: ಚಂದ್ರಪ್ರಹು, ೧೦. 
೧೨೮) 


ದೂಷಣಿಕ - ನಿಂದಕ (ದೋಷರಾ ಕಥೆಯಲ್ಲ ದೂಷಣಿಕರ 
ಕಥೆಯಲ್ಲ ಭಾಸುರೋಜ್ಯಲ ಜಗದದೀಶನ ಕೃತಿಯು: ಆದಿಪು, 
೨. ೫) 

ದೂಷ್ಯ - ಕೀಳಾದ; ಡೇರೆ (ಕ್ರೋಶದ್ಧಿತಯ ಮಾತ್ರದೊಳ್‌ 
ಪ್ರಸಿದ್ಧಮಾಗಿಯುಂ ದೂಷ್ಯಮುಂ ಪ್ರಸ್ಥಾನಶಿಬಿರಮಂ 
ಪೊಕ್ಕು: ಚಂದ್ರಪ್ರಪು, ೧೦. ೧೭ ವ) 

ದೂಷ್ಯಕುಟಿ - ಡೇರೆ (ಅವತಂಸಿಕೆಯೆಂಬ ರತ್ನಮಾಲಿಕೆಯುಂ 
ದೇವರಮ್ಯಮೆಂಬ ದೂಷ್ಠಕುಟಿಯುಂ: ಆದಿಷು, ೧೫. ೩ ವ) 
[ಎಲ್‌ ಬಸವರಾಜು ಅವರ ಆವೃತ್ತಿಯ ಪಾಠ] 

ದೂಸಕ - [ದೂಷಕ] ನಿಂದಕ (ದೂಸಕರ ದೂಜುಗೇಳ್ದುಂ 
ಸಾಸಿಗ೦ .. .. ಸಮುದವಿಜಯಂ ಅಜೇಯಂ: ನೇಮಿನಾಪು, 
೫. ೧೩) 

ದೂಸರ - ಬೂದುಬಣ್ಣ (ತು೦ಬಿಗಳ್‌ ಅಚ್ಚವೂಗಳ ದೂಸರಮಾದ 
ಜೊಲ್ಲೆಯದ ಕಂಪಿನೊಳ್‌ ದಓಕುಟಿಯಾಡೆ ಸಿ೦ಗರಂ 
ದೇಸೆಯೊಳೊಂದಿ ತೋಟ್‌ ತಳರ್ದಂ ನನೆಯಂಬನದೊಂದು 
ಚೆಲ್ಲಿನಿಂ: ಕಬ್ಬಿಗಕಾ, ೭೨) 


ದೂಸಜಕ್‌ - ಕಾರಣ, ನಿಮಿತ್ತ (ರತ್ನಾಳಿಗಳಂ ಕಂಡ 
ದೂಸಣೆಂದಂ ಧರಣೀಪಾಳಕಮುನಿಪರ್‌ 
ಪಂಚಮಕಾಳದೊಳ್‌ ಅಣಮಾಗರಲ್ತೆ  ಖಯದ್ದಿಪ್ರಾಪ್ತರ್‌: 


ಆದಿಷು, ೧೫. ೪೧) 
ದೂಸಿಗ - ಬಟ್ಟೆಯ ವ್ಯಾಪಾರಿ (ಆರು೦ ಅಜೆಯದಂತಿರ್ದು 
ಬಚ್ಚರ ದೂಸಿಗರ ನಿಯೋಗಿಗಳ ಅಗ್ಗಲೆಯಿರಪ್ಪ ಸೂಳೆಯರ 


ಸಾಮಂತರ ಕಸವರ೦ಗಳೆಲ್ಲಮಂ ಕಳ್ಳು: ವಡ್ಡಾರಾ, ಪು 
೧೨೩, ಸಾ ೪) 
ದೂಸಿಗವಸರ - [ದೂಸಿಗ--ಪಸರ] ಬಟ್ಟೆಯಂಗಡಿ (ನೆಯ್ಗೆ 


ನೂಲಿಂ ರಂಗಿ೦ ದೊರೆಕೊಳ್ಳದೆನಿಪ ದಿವ್ಯಾಂಬರಂಗಳಿಂದ 
ಎಸೆವುದಲ್ಲಿ ದೂಸಿಗವಸರಂ: ಜಗನ್ನಾವಿ, ೯. ೧೧೧) 


೫೪೪ 


ದೂಳಿಗೋಂಟೆ - ಕೋಟೆಯನ್ನು ಹುಡಿಗುಟ್ಟುವುದು (ಕಾದಲೆಂದು 
ನಿಂದದಂ ಅರವಿಂದ ಮಹಾರಾಜಂ ಕಂಡು 
ದೂಳಿಗೋಂಟೆಯಂ ಕೊಂಡಲ್ಲದೆ ನಿಲ್ಲೆನೆಂದು: ಪಾರ್ಶ್ವನಾಪು, 
೩ ೧೩೧ ವ) 


ದೂಳಿಸೆಜ್ಜರ — ದೂಳಾಟ (ಆ ಸಮಯದೊಳ್‌ 
ದೂಳಿಸೆಜ್ಜರಕ್ಕುಜ್ಜುಗಿಸಿ ಕಾಡಾನೆಗಳ 
ಮೋಡಮೊನೆಯಿನೀಡಾಡಿದ ಗಿರಿಯ ದರಿಯ 


ಗೈರಿಕಪರಾಗಮಂ ಸಂಧ್ಯಾರಾಮಿಷದಿನಾಗಸಕ್ಕೆ ಪಸರಿಸಿಯುಂ: 
ಚಂದ್ರಪ್ರಪು, ೮. ೪ ವ) 

ದೂಜೆಸು - ನಿಂದಿಸು (ಅಕ್ಷಯಕಲ್ಲವೃಕ್ಷನಂದನವನರಮ್ಮಮಂ 
ನೆನೆದು ದೂಚೆಸಿದ೦ ಸುರಲೋಕಸೌಖ್ಯಮಂ: ಆದಿಪು, ೩. 
೧೧); ಚಿಂತಿಸು (ಆಕೆಯ ದೂಜಿಸಿ ಸುಯ್ದ 
ಸುಯ್ಯೊಳುಚ್ಚಳಿಸಿದುದಾ ಸರೋಜದಳನೇತ್ರೆಯ ನಲ್ಮೆಯೋಳಟ್ತ 
ಕಣ್ಣ ನೀರ್‌: ಆದಿಷು, ೧೨. ೩೪) 

ದೂಜು - ತೆಗಳು (ಪೆಣರವಗುಣಮಂ ಕಂಡೊಡೆಯಜ್‌ಯಟ್ಟ 
ತಗುಳ್ಳು ದೂಅವೇಡ: ಧರ್ಮಾಮೃ, ೫. ೬೭); ಚಾಡಿ ಹೇಳು 
(ದೂಖು-ಪೈಶುನ್ಯೇ, ಶಬ್ದಮದ, ಧಾ ೮೭೫); ಅಪವಾದ 
ಹೊರಿಸು (ನೆರೆಯಳ್‌ ತಾನೀಯಳೆಮ್ದ್ಮಂ ಸವತಿತನಕೆ 
ಶೀತಾಂಶುವಂ ರೋಹಿಣೀಸೌಂದರಿಯೆಂದೆಟ್ಟಂದು 
ದೂಖಲೈೆಜಿಗಿಮಳತಾರಾಳಿಯೋ: ಕುಸುಮಾಕಾ, ೧೩. ೭೬); 
ಮೊರೆಹೋಗು (ಕೂರ್ಪವರಿ೦ ಪೇಬ್ವುದು ಬುದ್ಧಿಯನೆಂದು 
ದೂಹಖುತಿರ್ಪರ್‌ ಪೆಂಡಿರ್‌: ಸಮಯಪ, ೫. ೯೭); ತೆಗಳಿಕೆ 
(ದೂಜಿದು ತಮ್ಮಯ ಚಿತ್ತಕ್ಕೇಜಿದ ದಿವಸದೊಳೆ 
ಪೊಲ್ಲಕೆಯ್ದೆಂ: ನೇಮಿನಾಪು: ೫. ೪೪), ಅಪವಾದ 
(ಗಾಜ[ರ]ಣಮೆಂದು ದೂಳು: ಶಬ್ದಮದ, ಪ್ರಸಾ ೭೭) 

ದೃಕ್‌ - ಕಣ್ಣು (ನಿಜಾಂಘ್ರಿನಖದರ್ಪಣಚುಂಬಿತ 
ದೃಜ್ನಿಜಾನನೇಂದುವನವಲೋಕಿಸುತ್ತ ಅವಧಿ ತಪ್ಪಿದುದು 
ಆಜ್‌ನೆ ಪತ್ತು ತಿಂಗಳಾದುವು: ಆದಿಪು, ೧೨. ೪೨) 


ದೃಕ್ಕವಲಯ - ದೃಷ್ಟಿಯೆಂಬ ನೈದಿಲೆ (ಕಾಮಮೋಹೋನ್ಮಾದ 
ಜ್ಞಾನಾಂಗನಾ ದೃಕ್ಕುವಲಯಮುಕುಳಾರಂಭಿ ಸಂಭುಕ್ತ 


ಕಾ೦ತಾಸ್ವೇದಾಸ್ಟಾದಪಗಲ್ಫಂ: ಲೀಲಾವತಿ, ೨. ೧೩೬) 
ದೃಕೌಮ್ಯ - ಕಣ್ಣಿಗೆ ಹಿತಕರವಾದ ಸಕ್ಟುಭಗ ಉರಸ್ಸ್ಮಳನಂ 
ದೃಕೌಮ್ಮಶರೀರನಂ ಸವೇಣುಸ್ತನನಂ ೯ 
ಗೋಪಬಂಧುಗೆತ್ತರ್‌ ಖಳನಂ: ಜಗನ್ನಾವಿ, ೪. ೫೦) 
ದೃಗ್ಲಾಮ - ದೃಷ್ಟಿಯೆಂಬ ಹಗ್ಗ (ಸತಿಯ ಸಿತಸ್ನಿಗ್ಗ ದೃಗ್ಧಾಮದಿಂ 
ಪೊಯ್ದಡೆದೆನ್ನೀ ಚಿತ್ತಮಿನನು೦ ಬೆದಜೆದಪುದು: ಲೀಲಾವತಿ, 
೩. ೬೮) 
ದೃಢಚರ್ಯ - [ಜೈನ] ನಲವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳಲ್ಲಿ 
ಒಂದು (ಅವತಾರ ವೃತ್ತಿಲಾಭ ಸ್ಥಾನಲಾಭ ಗಣಗ್ರಹಣ 
ಪೂಜಾರಾಧ್ಯ ಪುಣ್ಯಯಜ್ಞ ದೃಢಚರ್ಯ 
ಉಪಯೋಗತ್ವಮೆಂಬ ಎಂಟುಂಬೆರಸು ನಾಲ್ವತ್ತೆಂಟು 
ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಷು ೧೫.. ೧೬ ವ) 
ದೃಢಸೂತ್ರ - ನಾಟಕ ಪ್ರಯೋಗದ ಒಂದು ಭಾಗ 9 (ದೃಶ್ನಶವ 


ಲವು 
ದೃಢಸೂತ್ರಾದಿ ಪ್ರಯೋಗಂಗಳೊಳಂ ನಾನಾವಿಧ 
ವಾದ್ಯಂಗಳೊಳಂ: ಆದಿಷು, ೭. ೧೧೫ ವ) 

ದೃಢೀಕೃತ - ಭದ್ರಪಡಿಸಿದ (ದೃಢೀಕೃತ ತಳವರ್ಗನುಂ 


ಸಮೀಕೃತಸಾಮಂತವರ್ಗನುಮಾಗಿ: ಚಂದ್ರಪ್ರಪು, ೪. ೨೮ 
ವ) 


ದೃಷ್ಟ - ದರ್ಪದಿಂದ ಕೂಡಿದ (ದೃಪ್ರಮನಸಿಜನನಜನಿಪ ದೀಪ್ತ 

ಮಹಾಘೋರತಪ್ಪತಪಮೆಸೆಯೆ: ಪಾರ್ಶ್ವನಾಪು, ೧೫. ೪೮) 

ದೃಷ್ಠ ನಳ - [ದೃಷ್ಯತ್‌*ಬಳ] ಬಲಿಷ್ಠ ಸೈನ್ಯ (ದಗ್ವೇತಂಡಮಂ 
ಡಿಂಡಿಮರುತಿ ಚಕಿತಂ ಮಾಡೆ ದೃಪ್ಯದ್ಧಳ೦ 
ಮಾಮಸಕಂಗೊಂಡೆತ್ತಿ ಬಂದಂ: ಚಂದ್ರಪ್ರಪು, ೧೦. ೫೮) 

ದೃಶೆ - ನೋಟ (ಮೃಗದೃಶೆಯರ್ಧಾಳಿಪ ಚೌರಿಗಳ್‌ 
ಉದ್ಭಟಭೂಮಿಪತಿಗೆ ಅದೇನೊಪ್ಪಿದುದೋ: ಉದ್ಭಟಕಾ, ೨. 
೧೦) 

ದೃಶ್ಯ - ನಾಟಕ ಪ್ರಯೋಗದ ಒಂದು ಭಾಗ 9 (ದೃಶ್ಯಶ್ರವ್ಯ 
ದೃಢಸೂತ್ರಾದಿ ಪ್ರಯೋಗಂಗಳೊಳಂ ನಾನಾವಿಧ 
ವಾದ್ಯಂಗಳೊಳಂ: ಆದಿಷು, ೭. ೧೧೫ ವ) 

ದೃಶ್ಯಂ - ನೋಡಬಹುದಾದುದು (ಇವಳುಂ ಈ ಜಳಮುಂ 
ದೃಶ್ಯಮಲ್ಲದೆ ಪರಿಸ್ಪಶ್ಯಮಲ್ಲ ಎಂದು ಅಲ್ಲಿಂ ತಳರ್ದು: 
ಲೀಲಾವತಿ, ೬. ೪೩ ವ) 

ದೃಶ್ಯತೇ - ಕಾಣಲ್ಲಡುತ್ತದೆ (ಮಹಾಕ್ಷಮಾಶೌರ್ಯಯೋಃ ಚಿರಾತ್‌ 
ಪ್ರಥಮಸಂಗಮೋ ಹರಿಗಭೂಪತೌ ದೃಶ್ಯತೇ: ಪಂಪಭಾ, 
೧೪. ೩೦) 

ದೃಷದಾಸಾರ - [ದೃಷತ್‌-ಆಸಾರ] ಕಲ್ಲಿನ ಮಳೆ (ಉರ್ಕುಳ್ಳ 
ಸಾಮಂತನಿಕಾಯಂ ಯಂತ್ರಮುಕ್ತ ಅನಳ ಶರ 
ದೃಷದಾಸಾರವಿಧ್ವಂಸಮಕ್ಕುಂ: ಆದಿಷು, ೧೩. ೫೮) 

ದೃಷ್ಟ - ಕಾಣಿಸುವ, ಎದುರಿಗಿರುವ (ಜನಪತಿ ಬಟೆಯಂ 
ಸಂಭಿನ್ನನೆಂಬ ನೈಮಿತ್ತಿಕಂಗೆ ಬಟೆಯಟ್ಟಿ ಚಿರಂತನರಿರ್‌ ದೃಷ್ಟ 
ಪರಂಪರ ವಿನೂತ ವಿದ್ಯಾವಿಶೇಷವಿದರಿರ್‌ ಪೇಟೆಂ: 
ಶಾಂತಿಪು, ೫. ೨೦) 

ದೃಷ್ಟಪರಂಪರರ್‌ - [ಆಗುವ] ಪರಿಣಾಮಗಳನ್ನು ತಿಳಿದವರು 
(ಎಂದು ನುಡಿವನಿತುಮಂ ನುಡಿದು ಮಾಣ್ಣ 
ಮಗಧಾಮರನಂ ದೃಷ್ಟಪರ೦ಪರರಪ್ಪ ಕುಲವೃದ್ಧರೆಯ್ದೆವಂದು: 
ಆದಿಹು, ೧೨. ೧೦೨ ವ); 

ದೃಷ್ಟಾಂತ - ನಿದರ್ಶನ, ಕುರುಹು (ಜಲಬುದ್ಧುದ ಚಲ ವಿದ್ಯುತ್‌ 
ವಿಲಸನ ಬಳರಿಪುಶರಾಸನಂಗಳ್‌ ನಿರುತಂ ಬಲ ವಿಭವ 
ರೂಪ ಯೌವನ ವಿಲಾಸವಿಲಯಕ್ಕಿವಲ್ಲೆ ದೃಷ್ಠಾಂತ೦ಗಳ್‌: 
ಅಜಿತಪು, ೨. ೧೦೮) 

ದೃಷ್ಟಿಗೆ ವರ್‌ - ಕಣ್ಣಿಗೆ ಒಪ್ಪಿಗೆಯಾಗು (ಬಂದ ಚೆನ್ನಿಗರುಮಂ 
ಆಸೆಕಾಅರುಮನೊಲ್ಲದೆ ಚೆಲ್ಪಿಡಿರ್ದಿ ರೂಪು ದೃಷ್ಟಿಗೆ ವರೆ 
ಪಾಂಡುರಾಜನನೆ ಕುಂತಿ ಮನಂಬುಗೆ ಮಾಲೆಸೂಡಿದಳ್‌: 
ಪಂಪಭಾ, ೧. ೧೦೬) 

ದೃಷ್ನಿಪಾತ - ನೋಟ (ಸಚಿಯವಮುಖಮಂ ಅತಿಪ್ರಸನ್ನ 
ದೃಷ್ಟಿಪಾತದಿ೦ ಅಭಿಮುಖಂ ಮಾಡಿ: ಚಂದ್ರಪ್ರಪು, ೯. ೧೧೪ 
ವ) 

ದೃಷ್ಟಿಮೋಹ - [ಜೈನ] ಸಮ್ಯಗ್ಗರ್ಶನವನ್ನು ಹಾಳುಮಾಡುವ 
ಕರ್ಮ (ಘನ ಮಿಥ್ನಾತ್ತ ದವಾನಳಪಿನದ್ದಜೀವಕ್ಕೆ 


[oy 


ರಿಪ 
ದೃಷ್ಟಿಮೋಹನಪ್ರವಿನಾಶನಮಿಲ್ಲದಂದು ಪುಟ್ಟದು ಮನದೊಳ್‌ 


ಸ್ಪರ್ಮೋಕ್ಷಸಾಧನಂ ಸಮ್ಯಕ್ತ್ವಂ: ಆದಿಷು, ೫. ೫೨) 
ದೃಷ್ಟಿಯುದ್ಧ - ರೆಪ್ಪೆಯಿಕ್ಕದೆ ಪರಸ್ಪರರನ್ನು ನೋಡುವ ಯುದ್ಧ 
(ಸ್ಥಿರಬದ್ಧಮತ್ಸರರ್‌ ಭೀಕರಬದ್ಧಭ್ರುಕುಟಿಘಟತರ್‌ ಅದ್ಭುತರ್‌ 
ಅಟ್ಟಾಸುರರ್‌ ಅಧಿಕಕೋಪ ಪಾಟಲ ಪರುಷೇಕ್ಷಣರ್‌ ಎನಿಸಿ 
ದೃಷ್ಟಿಯುದ್ಧಂಗೆಯ್ದರ್‌: ಗದಾಯು, ೮. ೨) 


ದೃಷ್ಟಿವಿಷ - ನೋಟವೆಂಬ ವಿಷ (ಎರಡು ಪದ೦ಗಳಪಭಂಶಕ್ಕೆ: 
ವರ್ಣದವರಂ-ಬಣ್ಣಸರಂ, ದೃಷ್ಟಿವಿಷಂ-ದಿಟ್ಟಿವಿಸಂ: 
ಶಬ್ದಮದ, ೩೦೪ ಪ್ರ 

ದೃಷ್ಟಿವಿಷಾಹಿ - ನೋಟದಿಂದಲೇ ಕೊಲ್ಲುವ ಹಾವು (ಇವೆ 
ದೃಷ್ಟಿವಿಷಾಹಿಗಳಿ _ ಕವಿತರ್ಪವೆ ಜವನ ಬೆಸದಿ೦ ಎನೆ: 
ಪಂಪರಾ, ೯. ೬೫) 

ದೃಷ್ಠಿವಿಷೋರಗ - ನೋಟದಿಂದಲೇ ಕೊಲ್ಲುವ ಹಾವು 
(ಕೇಸರಿಯು೦ ದೃಷ್ಟಿವಿಷೋರಗನು೦ ಶಾರ್ದೂಲನುಂ .. .. 
ವ್ಯಾಧಪರಿಯುಮಾಗಿ ಸತ್ತು: ಚಾವುಂಪು, ಪು. ೪೦೧. ಸಾ. 
೨೬) 

ದೆಖ್ಹಾದೆಖ್ಬಿ - ದ್ವಂದ್ವಕಾಳಗ (ದೇವರ್ಕಳ ದೆಖ್ದಾದೆಖ್ಬಿಯ 
ಕಾಲೆಗಮಂ ಕಂಡು ಕಡುಮುಳಿದು: ಗಿರಿಜಾಕ, ೬. ೭೪ ವ) 

ದೆಖ್ಹಾಳ - ಸೊಬಗು (ಮತ್ತಂ ಆರಭಟಿಯೊಳ್‌ ದೆಖ್ಚಾಖ್ಚಾಳಂ 
ಮಿಕ್ಕು ಸಾತ್ವತಿಯೊಳ್‌ ಪಜ್ಞಳಂಬೆತ್ತು ಭಾರತಿಯೊಳ್‌ ಕಾಂತಿ 
ಕೆಯ್ದಣ್ಣಿ: ಗಿರಿಜಾಕ, ೨. ೧೦೫ ವ) 

ದೆಪ್ಗಳಿಸು - ಬೆರಗಾಗು (ಮೆಲ್ಲನೆ ನಿಳ್ಳಿ ನಿಳ್ಳಿ ದೆಪ್ಪಳಿಸಿ 
ನೋಟ್ಟನ್ನೆಗಂ: ಕಾದಂಬ, ೧. ೧೩೭ ವ) 

ದೆಯ್ದದಚ್ಚು - ದೇವತಾವಿಗ್ರಹ (ಸಿರಿಯಾಗೆ ದೆಯ್ವದಚ್ಚಂ ತುರಿಪದೆ 
ಮಾಡಿಸುವರ್‌: ಸಮಯಪ, ೯. ೧೦೨) 

ದೆವಸ - ದಿವಸ (ಕೆಲವು ದೆವಸದಿಂ ತನ್ನ ನಿಸ್ಪತೆ ಕಾರಣಮಾಗೆ 
ಸಮಾಧಿಗುಪ್ತಮುನೀಂದ್ರ ಪಾದಪದ್ಮೋಪಕ೦ಠದೊಳ್‌ 
ಪರಮದೀಕ್ಷಾವಿಲಕ್ಷಿತ ಅಕ್ಟೂಣ ಪ್ರಮೋದನಾಗಿ: ಶಾಂತಿಷು, 
೯. ೮೩ ವ); ದಿನಶುದ್ಧಿ (ಪಿರಿದಪ್ಪ ನಿಧಾನಂ ಸಾರ್ತರೆ 
ದೆವಸಮನಅಸದಂದದಿಂ .. .. ೪. ೫) 

ದೆವಸವಳ - ದಿನದ ಕಟ್ಟಳೆ (ನಿತ್ಯದಾನಕ್ಕೆ ದೆವಸವಳದ 
ಪದಿನೆಂಟುಕೋಟಿ ಪೊನ್ನುಮನಿತ್ತು ನೀನೆನಗೊಂದಂ 
ಈಯಲ್ವೇಟ್ಕುಂ ಎಂದು ಬೇಡಿಕೊಂಡು: ಪಂಪಭಾ, ೨. ೮೪ 
ವ) 

ದೆಸೆ - [ದಿಶಾ] ದಿಕ್ಕು ಜಾಗ (ನಾಡೆ ಕೆಸಜನೊಡೆಯ 
ಪಟವಾವಿಯ ತಡಿಯೊಳ್‌ ಇಖಯಷಿದು ಕೊಂದು 
ಬಾವಿಯೊಳ್‌ ನೂಂಕಿ ದೆಸೆಗಳಂ ನೋಟ್ದನ್ನೆಗಂ: ವಡ್ಡಾರಾ, 
ಪು ೧೮೦, ಸಾ ೨೪); ಕಾರಣ, ಪ್ರಯತ್ನದಿಂದ 
(ಅದಣಿಂದಂ ಎನ್ನ ಬಯಸಿದ ಬಯಕೆಯಪ್ಪುದು 
ವಂಧ್ಯಾಸ್ತನಂಧಯ ಸಮಾಗಮಸಮಾನಂ ಮಾನಸರ 
ದೆಸೆಯೊಳ್‌ ತೀರ್ವುದಲ್ರು: ಆದಿಷು, ೩. ೪೩ ವ); ಕಡೆ, 
ಆಕರ (ಅವರವರ ದೆಸೆಗಳಿಂ ತೆಗೆದೊಂದುಮಾಡಿ 
ಇಂದಂ ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದ೦ ಪಂಪಭಾ, ೧. 
೧೩೯ ವ); ಸ್ಥಿತಿ (ನೀಂ ನಿನ್ನ ತಾಯಿ ತಂದೆಯ ದೆಸೆಯಂ 
ಭಾವಿಸದೆ ಕರ್ಣ ನುಡಿವಂತೆ ಆವುದು ಸಮಕಟ್ಟು ನಿನಗಂ 
ಅರಿಕೇಸರಿಗಂ: ಪಂಪಭಾ, ೨. ೮೨) 

ದೆಸೆಗಾಣ್‌ - ದಿಕ್ಕು ಕಾಣು (ಉರಿ ಕೊಳೆ ದೆಸೆಗಾಣದೆ 
ದೆಸೆವರಿವರಿದು ಕುಜಂಗಳಂ ಪಡಲ್ವಡಿಸಿ ಭಯಂಬೆರಸು 
ಒಳೆಯ ನೆಗೆದುದಾ ವನ ಕರಿ ಶರಭ ಕಿಶೋರಕಂಠಗರ್ಜನೆ 
ಬನದೊಳ್‌: ಪಂಪಭಾ, ೫. ೯೧) 

ದೆಸೆಗೆಡು - ದಿಕ್ಕು ತೊಚದಂತಾಗು (ಕಾಗೆಯಂ ಕಂಡ 
ಕೋಗಿಲೆಯಂತೆ ಮಾಲೆಗಾಜರ್ಬೆಜ್ಚಿ ದೆಸೆಗೆಟ್ಟು ಪರಿಯೆ 
ಪೂವಿನ ಸಂತೆಯಂ ಪೊಕ್ಕು: ಧರ್ಮಾಮ್ಯ, ೨. ೧೫ ವ); 
ಹಾಳಾಗು (ಕಿಚ್ಚಲ್ಲ ಮಿಂಚುಂಬುಟು ನೀನಿದನೂದಿ 


ದೆಸೆಗೆಡವೇಡೆಂದು ಪಿರಿದು೦ ಪೊಟ್ಟು ಬಾರಿಸುತಿರ್ಪುದುಂ: 
ಪಂಚತಂತ್ರ, ೩೪೦ ವ) 

ದೆಸೆಗೆತ್ತಂ - ಎಲ್ಲೆಲ್ಲಿಯೂ (ದೆಸೆಗೆತ್ತಂ ಗಜಹುತ್ತುಮಿರ್ಪ 
ಪುಲಿಯಿ೦ ನೀಳಾಭ್ರಮಂ ದಂತಿಗೆತ್ತು ಸಿಡಿಲ್ಬು ಆಗಸಕೆ ಎಯ್ದೆ 
ಪಾಯ್ವ ಪಲವುಂ ಸಿ೦ಗ೦ಗಳಿಂದೆತ್ತಗುರ್ವಿಸಿ: ಪಂಪಭಾ, ೭. 
೨೬) 

ದೆಸೆದೆಸೆ - ದಿಕ್ಕುದಿಕ್ಕು ಎಲ್ಲ ಕಡೆ (ಬಗೆ ಮತ್ತೊಂದೆನೆಯುಂ 
ಗೆಯ್ದೊಗಂ ಇತ್ತೊಂದೆನೆಯುಂ ಅಂಗುಳೀ 
ನಖಚಯಕಾಂತಿಗಳಂ ಅವಟಯ್ಸಿ ಸಲೆ ಪಾಸಗಯದೆಸೆದೆಸೆ 
ಪೊರಳ್ಳಿದಂ ಮತ್ತೊರ್ವಂ: ಶಾಂತಿಷು, ೫. ೧೦೫) 

ದೆಸೆದೇವತೆ - ದಿಗ್ಗೇವತೆ, ದಿಕ್ಕನ್ನು ಕಾಯುವ ದೇವತೆ (ಬಾಳೊಳೆ 
ಬಾಳ್‌ ಪಳಂಚಿ ಮಾರ್ಕಿಡಿವಿಡೆ ನೋಡಲಂಜಿ 
ದೆಸೆದೇವತೆಗಳ್‌ ಪೆಣಪಿಂಗೆ: ಪಂಪಭಾ, ೧೦. ೪೨) 

ದೆಸೆಬಿದ್ದಂ - (ದಿಶಾವಿದ್ಧ) ಅಧಿಕವಾಗಿ (ಪಸರಿಸೆ ಪೂವಲಿಗಳ್‌ 
ಬಾಜಿಸೆ ಬದ್ದವಣಂಗಳ್‌ ಒಡನೆ ಮಿಳ್ಳಿಸೆ ಗುಡಿಗಳ್‌ 
ದೆಸೆಬಿದ್ದವಾದೊಡೆ ತರುಣಿಯರ್‌ ಒಸಗೆಯ ಮೇಲೆ 
ಒಸಗೆಯಾದುದು ಅಂದು ಅರಮನೆಯೊಳ್‌: ಪಂಪರಾ, ೩. 
೧೩೪) 

ದೆಸೆಯಾನೆ - ದಿಕ್ಕರಿ (ಕಡಲೊಳ್‌ ನೇಸಅನಟ್ಟಲು೦ ಪೊಡವಿಯಂ 
ನುರ್ಗೊತ್ತಲು೦ ಕೊಂಕಿ ಫೀಳಿಡೆ ತಳ್ಳಿಂ ದೆಸೆಯಾನೆಯಂ 
ಮುಜಿಯಲುಂ: ಕಬ್ಬಿಗಕಾ, ೧೧೯) 

ದೆಸೆವರಿವರಿ - ದಿಕ್ಕು ದಿಕ್ಕಿಗೆ ಓಡು (ಉರಿ ಕೊಳೆ ದೆಸೆಗಾಣದೆ 
ದೆಸೆವರಿವರಿದು ಕುಜ೦ಗಳ೦ ಪಡಲ್ವಡಿಸಿ ಭಯಂಬೆರಸು 
ಒಳ ನೆಗೆದುದಾ ವನ ಕರಿ ಶರಭ ಕಿಶೋರಕಂಠಗರ್ಜನೆ 
ಬನದೊಳ್‌: ಪಂಪಭಾ, ೫. ೯೧) 

ದೆಸೆವಲಿಗೆಯ್‌ - ದಿಕ್ಕಿಗೆ ಬಲಿಕೊಡು (ಎನಿತಾನುಂ ತೆಜನಾಗಿ 
ಡೊಂಬವಿದ್ದೆಯನಾಡಲ್‌ ನೀನಣಿವೆ ಉಣದೆ ಇದಿರ್ಚಿದೊಡೆ 
ಆನಜೆವೆಂ ನಿನ್ನನಿಲ್ಲಿ ದೆಸೆವಲಿಗೆಯ್ಯಲ್‌: ಪಂಪಭಾ, ೬. ೫೭) 

ದೆಸೆವೆಟ್ಟು - ದಿಕ್ಕು ಎ೦ಬ ಬೆಟ್ಟ (ತೆಅವುಗುಡದೆ ಸೂಟ್ಕ್‌ಸುವ 
ನಿಸ್ಸಾಳದ ಬಲ್ಲರಕೆ ದೆಸೆವೆಟ್ಟುಗಳ್‌ ನಿಬ್ಬರಂಬಿರಿಯೆಯುಂ 
ಬೇಗದಿಂ ನಡೆದೆತ್ತಿ ಬಂದು ಮ೦ಂಜುವೆಟ್ಟಮಂ ಮೂವಳಸಾಗಿ 
ಮುತ್ತಿದಾಗಳ್‌: ಕಬ್ಬಿಗಕಾ, ೨೨೪ ವ) 

ದೆಸೆವೋಗು - [ಆ] ದಿಕ್ಕಿಗೆ ಹೋಗು (ಪುಸಿದೈವದ 
ಪುಸಿಯಜೆತದ ಪುಸಿಧರ್ಮದ .. . ದೆಸೆವೋಗರ್‌ .. 
ಜೈನರ್‌: ಸಮಯಪ, ೬. ೭೫) 

ದೇಗುಲ. - [ದೇವಕುಲ] ದೇವಾಲಯ (ಕಾರ್ತಿಕೇಯನ 
ದೇಗುಲಕಾಗಿ ದೂರಾಗಮನಖೇದನಿವೇದಕಂಗಳಪ್ಪ ಕೆಲವು 
ಕುದುರೆಗಳ್‌ ಬೆರಸಿ ಬರ್ಪುದಂ ಕಂಡು: ಕಾದಂಸಂ, ೬. ೧೯ 
ವ) 

ದೇಗುಲಿಗ - ದೇವಸ್ಥಾನದ ಕೆಲಸಗಾರ (ಆಚರಣದಲ್ಲಿ: 
ದೇಗುಲಿಗಂ, ಅಕ್ಕರಿಗಂ, ಛಂದಸಿಗಂ: ಶಬ್ದಮದ, ೨೦೮ ಪ್ರ 

ದೇಯ - ಕೊಡಲ್ಪಟ್ಟುದು, ದಾನವಸ್ತು (ಎಸೆದುದು ಅಹೋ ದಾನಿ 
ಅಹೋ ಪಾತ್ರಂ ಅಹೋ ದಾನಂ ಅಹೋ ದೇಯಮೆಂಬ 
ದಿವ್ಯದ್ಧನಿಗಳ್‌: ಆದಿಷು, ೧೦. ೪) 

ದೇವಕೀನಂದನ - ದೇವಕಿಯ ಮಗ, ಶ್ರೀ ಕೃಷ್ಣ (ಇತ್ತ 
ಧರ್ಮನಂದನಂ ದೇವಕೀತನಯನಂ ಇಂತೆಂದಂ: ಪಂಪಭಾ, 
೧೪. ೧೦ ವ) 


೫೪೬ 


ದೇವಕುಜ - ಕಲ್ಪವೃಕ್ಷ (ಇದು ದಲ್‌ .. .. ಚಂದಿಕಾಶೋಭೆಯಲ್ಲು 
ಇದು ತತ್ಕಂಠವಿಲಂಬಿ ದೇವಕುಜ ಪುಷ್ಪಸ್ರಕ್‌ 
ರಜೋವಿಭ್ರಮಂ: ರಾಜಶೇವಿ, ೧೩. ೪೪) 

ದೇವಕುರು - [ಜೈನ] ಮೇರುಪರ್ವತದ ದಕ್ಷಿಣದಲ್ಲಿರುವ 
ಒಂದು ಭೋಗಭೂಮಿ (ಪುರಂ ವಿರಾಜಿಪುದು 
ದೇವಕುರುಪ್ರತಿಮಾನವೆಂಬಿನಂ: ಚಂದ್ರಪ್ರಪು, ೧೧. ೭೨) 

ದೇವಕು ಲ - ದೇಗುಲ, ದೇವಸ್ಥಾನ (ಅಮರಾಪಗ 
ಪಯಃಪಪೂರಮಂ ಆಂತ ಹೈಮನಗದಂತಿರೆ 
ದೇವಕುಲಂಗಳ್‌ ಒಪ್ಪುಗುಂ: ಕಾದಂಬ, ೨. ೬) 

ದೇವಕೃತ - [ಜೈನ] ಮೂವತ್ತನಾಲ್ಕು ಅತಿಶಯಗಳಲ್ಲಿ ಒಂದು 
(ದೇವಕೃತಂಗಳುಮ೦  ಸ್ಥಾಭಾವಿಕಮುಮಂ ಅಜಿತ ನೀನೆ 
ತಾಳ್ಚಿದೆ: ಅಜಿತಪು, ೮. ೧೨) 

ದೇವಗಣಿಕೆ - ಅಪ್ಪರಸ್ತೀ; ರಂಭೆ, ಊರ್ವಶಿ, ತಿಲೋತ್ತಮೆ, 
ಮಂಜುಘೋಷೆ, ಮೇನಕೆ, ಸುಕೇಶಿ, ಘೃತಾಚಿ 
(ದೇವಗಣಿಕೆಯರನೆ ಪೋಲ್ವ ಅಯ್ನೂರ್ವರ್‌ 
ಅರಸಿಯರ್ಕಳಿಂದಂ: ವಡ್ಡಾರಾ, ಪು. ೮೧, ಸಾ. ೬) 

ದೇವಗತಿ - ದೇವತ್ವವನ್ನು ಹೊ೦ದುವುದು (ಮುನ್ನಿನ ತಿರ್ಯಗ್ಗತಿ 
ಬಟೆಕಂ ನೆರಪಿದ ದೇವಗತಿ ವಿನಿಷ್ಠಲಮಾದತ್ತು: 
ಪಾರ್ಶ್ವನಾಪು, ೬. ೩೭) 

ದೇವಗೃಹ — ದೇವಸ್ಥಾನ (ಭಯಂಕರರೂಪು ಆ ಇರ್ವರ 
ದಯೆಯಂ ದೇವಗೃಹದ ನೆಲೆಗಳೊಳ್‌ ಅವರಾ: ಸಮಯಪ, 
೮. ೨೧೫) 

ದೇವಚಾಪ - ಕಾಮನಬಿಲ್ಲು (ರತ್ನದ ಬೆಡಂಗುವೆತ್ತೆಸೆವ 
ದೀಪ್ರಿವಳಯದ ಚೆಲ್ವಂ ಪಡೆದು ಸಲೆ ದೇವಚಾಪದ 
ನಡುವಣ ಲಲಿತಾರ್ಧಚಂದನಿರ್ಪಂತಿರ್ಕುಂ: ಆದಿಷು, ೭. 
೭೫) 

ದೇವಚ್ಛಂದ - ನೂರು [ಎಂಬತ್ತೊಂದು] ಎಳೆಗಳ ಮುತ್ತಿನ ಹಾರ 
(ಸಾಸಿರದೆಂಟು ತೋರಮುತ್ತಿನ ಸರದಿಂದ್ರಚ್ಛಂದಂ 
ಮೊದಲಾಗೆ ವಿಜಯಚ್ಛಂದಂಹಾರ ದೇವಚ್ಛಂದಾರ್ಧಹಾರ: 
ಆದಿಹು, ೮. ೫೪ ವ) 

ದೇವಡಿಗ - ಪೂಜಾರಿ (ಅಡಿಗ ಪ್ರತ್ಯಯಕ್ಕೆ: 
ಪೂವಡಿಗಂ, ಪಾವಡಿಗಂ: ಶಬ್ದಮದ, ೨೧೪ ಪು 

ದೇವಡಿತಿ - ದೇವತಾಸ್ತೀ, ಅಪ್ಪರೆ (ಸಗ್ಗಂಗಳೊಳಿರ್ಪ ದೇವಡಿತಿ 
ತೊಟ್ಟಿರೊಳಟ್ಟಿಯಾಗಲೀವೆನೇ: ಪಂಪರಾ, ೧೦. ೪೫) 

ದೇವತಾಮೂಢ - [ಜೈನ] ಮೂಢತ್ರಯಗಳಲ್ಲಿ 
ಸಲ್ಲದವನನ್ನು ಪೂಜಿಸುವುದು (ಮತಿವಂತಂ 
ದೇವಮೂಢತೆಯುಮಂ ಪಾಷಂಡಿಮೂಢತ್ವಮಂ 
ಲೌಕಿಕಮಪ್ಪ  ಮೂಢತೆಯುಮಂ ನಿರ್ವ್ಯಾಜದಿಂ 
ಸಮಯಪ, ೯. ೨) 

ದೇವದತ್ತ - ಅರ್ಜುನನಿಗೆ ಇಂದ್ರ ಕೊಟ್ಟ ಶಂಖದ ಹೆಸರು 
(ಇದಳು ಪೆಸರ್‌ ದೇವದತ್ತಮೆಂಬುದು ನಿನಗೆ 
ಅಭ್ಯುದಯಕರಂ ಶಂಖಂ ರಿಪುಹೃದಯ 
ಕವಾಟಪುಟವಿಘಟನ೦ ನೋಡರಿಗಾ: ಪಂಪಭಾ, ೬. ೪) 

ದೇವದಾರು - ಒಂದು ಮರ (ವನ್ಯಮಹೀರುಮಾದ 
ಕಲ್ಲನಂದನತರು ದೇವದಾರುಕುಜಮಾದ ನಮೇರುಕುಜಂ: 
ಶಾಂತಿಪು, ೯. ೧೩೪) 

ದೇವದುಂದುಭಿ - ಸ್ಪರ್ಗದ ನಗಾರಿ (ಬದ್ದವಣದ ಪಜ್‌ಗಳ್‌ ಕಿವಿ 
ಸದ್ದಂ ಗಿಡೆ ಮೊಟಗೆ ದೇವದುಂದುಭಿರವ೦ ಒಂದು ಉದ್ದಾನಿ 


ದೇವಡಿಗಂ, 


ಒಂದು; 
ಸಲೆ 
ಸತತಂ 
ಬಿಟ್ಟು: 


ನೆಗಟ* ಮುಗುಳ ಅಲರ ಒದ್ದೆ ಕರಂ 
ಅಂಬರತಲದೊಳ್‌: ಪಂಪಭಾ, ೧೨. ೨೧೮) 
ದೇವದ್ದಿರದ - ದೇವಲೋಕದ ಆನೆ (ಕರ್ಪೇಟಿತ್ತು ದೇವದ್ದಿರದದ 
ಘಟೆಯಿಂದಂ ನಭೋಭಾಗದೊಂದೊಂದೆಡೆ: ಆದಿಪು, ೭. 
೫೮) 
ದೇವನಗ - ಮೇರುಪರ್ವತ (ದೇವಾ೦ದ್ರಾಲಯಂಗಳ್ಗೆ ದೇವನಗಂ 


ಸಿದ್ಧಮಾದುದು 


ಪೋಲ್ವುದು ಪದ್ಮಗರ್ಭನ ಕಿರೀಟಸ್ತಂಭಮ೦ ಸ್ತ೦ಭಮಂ: 
ಅಜಿತಪು, ೨. ೩) 

ದೇವನದೀಸುತಂ - ದೇವಗಂಗೆಯ ಮಗ, ಭೀಷ್ಮ 
(ದೇವನದೀಸುತಂ ಆತ್ಮಚಿತ್ತದೊಳ್‌ ಬಗೆದಂ 


ಇದೇನಖಂಡಿತಮೊ ಶೌರ್ಯಗುಣೋನ್ನತಿ ರಾಜರಾಜನಾ: 
ಪಂಪಭಾ, ೧೩. ೬೫) 

ದೇವಮಣಿ - ಕೌಸ್ತುಭರತ್ನ (ದೇವಮಣಿಗೂಡಿ ಜಳಧಿಯೊಳ್‌ 
ವಿಬುಧವರಾಶ್ವಂ ಒಗೆದು ಅಗಲ್ವಿರ್ಪುದಂ: ರಾಜಶೇವಿ, ೧೨. 
೧೦೫) 

ದೇವಮಾತೃಕ - ಮಳೆಯ ನೀರಿನಿಂದ 
(ಬಚೆಕಂ  ದೇವಮಾತೃಕ ಸಾಧಾರಣ ಅನೂಪಜಾಂಗಳ 
ಭೇದಂಗಳುಮಂ ಅಂತಪಾಳ ಪಾಳಿತದುರ್ಗ 
ಪರಿವೃತಾ೦ತ೦ಗಳುಂ: ಆದಿಷು, ೮. ೫೪ ವ) 

ದೇವಮುನಿ - ನಾರದ (ಆಗಳಾ ದೇವರಾಜ೦ ದೇವಮುನಿ 
ನುಡಿದ ನುಡಿಯಂ ಭಾವಿಸಿ: ಜಗನ್ನಾವಿ, ೫. ೫೭) 

ದೇವರ್‌ - ಹಿರಿಯರನ್ನು ಸಂಬೋಧಿಸುವ ಒಂದು ಬಗೆ (ಇದಕ್ಕೆ 
ತಕ್ಕುದಂ ದೇವರ್‌ ಸಮಟ್ಟುವುದು: ಚಂದ್ರಪ್ರಪು, ೫. ೧೩೬ 
ವ) 

ದೇವರ - ಮೈದುನ (ಜಗತ್ತಯಖ್ಯಾತ೦ ಅರ್ಜುನಂ ಇಂದ್ರಸೂನು 


ಕೃಷಿಗೊಳ್ಳುವ ಪ್ರದೇಶ 


ಮುಕುಂದದೇವರಂ ಇಉಗ್ರಶೌರ್ಯಾತುಳಂ: ಶಬರಶಂ, ೨. 
೧೧೫) 
ದೇವರ ಪಡೆ - ದೇವತಾಸಮೂಹ (ಎಂದೆರಡು ಪಡೆಗಳುಂ 


ದೇವರ ಪಡೆಗಳುಂ ಕರ್ಣನನೆ ಪೊಗಟ* ಪಂಪಭಾ, ೧೨. 
೧೫ ವ) 

ದೇವಲೋಕಕ್ಕೆ ಸಲ್‌ - ಸ್ವರ್ಗಸ್ಥನಾಗು, ಸಾಯಿ 
(ದುರ್ಯೋಧನನ ತನಯರಂ ನೂರ್ವರಂ ಕೊಂದು 


ತತ್ಸಂಗರದೊಳ್‌ ಕಾದು ಎಮ್ಮಂ ಇಂತು ಆರ್ದು ಇಜೆದು 
ನಿಜಸುತಂ ದೇವಲೋಕಕ್ಕೆ ಸಂದಂ: ಪಂಪಭಾ, ೧೧. ೧೧೬) 
ದೇವವಾರಣ - ಇಂದ್ರನ ಆನೆ, ಐರಾವತ (ದೇವ ವಾರಣವೇಟ್‌ೌ 
ಉಂಟವು. ಪೋದೊಡಾ ಖರಕರಂಗರಿದೆಂದೆ ಮಾಣ್ಣಿರೆ: 
ಪಂಪಭಾ, ೧. ೨೯) 
ದೇವವ್ರತ - ಬಹ್ಮಚಯೇ ಪಾಲಿಸಿದವನು, ಭೀಷ್ಮ (ತೀವಿದ 
ನರೆಯು೦ ಡೊಳ್ಳುಂ ದೇವವ್ರತನೆನಿಸಿ ನೆಗಟ್ಬ ಯಶಮಂ 
ಬೆರಸಿನ್ನೀವುದು ಹರಿಗೆ ಆರ್ಫಮಂ ಎಂದು ಆವನುಂ ಈ 
ಭೀಷ್ಮರಂತು ನುಡಿದರು೦ ಒಳರೇ: ಪಂಪಭಾ, ೬. ೪೩) 
ದೇವಸ್ವ. - ದೇವರ ಸ್ವತ್ತು (ವಿಶ್ವಜನಾಳಿಗೆ ಭವದೀಯಸ್ಸಂ 
ಕರತಳಿತಗತಸ್ವಂ ಅನ್ನಸಂ ಬ್ರಹ್ನಸ್ವಂ ರಾಜಸ್ವಂ ದೇವಸಂ 
ಕೀರ್ತಿಸ್ಟ್ವ ದುರ್ಗ ವಿಶ್ವಾವನಿಯೊಳ್‌: ಪಂಚತಂತ್ರ. ೪೪೫) 
ದೇವಾಂಗ - ರೇಷ್ಮೆಯ ಬಟ್ಟೆ (ಒಚ್ಚಿದುವಪ್ಪ ದೇವಾಮಗನುಡಿಸಿ 
ಮಾಣಿಕದೊಡಿಗೆಯಂ ತೊಡಿಸಿ 
ತೊಡೆಯನೇಣಿಸಿಕೊಂಡು: ನೇಮಿನಾಪು, ೮. ೨೧ ವ) 


೫೪೭ 


ದೇವಾಂಗವಸ್ತ್ರ -.. ರೇಷ್ಮೆಯ ಬಟ್ಟೆ (ಇಂದ್ರಾಣಿ ಭವತ್‌ 
ಅಂಗಸ ಠೆಗತಜಳಕಣಲಗಳಂ ದೇವಾಂಗವಸ ಸ್ತಂಗಳೊಳ್‌ ಒತ್ತಿ 
ಕಳೆದು: ಆದಿಪು, ೭. ೧೦೬ ವ) 


ದೇವಾಂಗವಿತಾನ - 
(ದೇವಾಂಗವಿತಾನ೦ಂಗಳ 
ಬೆಡಂಗುವಡೆದತ್ತದಳಳ್‌: ಆದಿಪು, ೮. ೧೭) 

ದೇವಾಧಿಪಕಾಂತೆ - ಇಂದನ ರಾಣಿ, ಶಚಿ (ದೇವಾಂಗನಾನ್ವಿತ 
ದೇವಾಧಿಪಕಾಂತೆ ಕನ್ನಡಿ ಸೊಡರ್‌ ಪೂಮಾಲೆ ಭೃಂಗಾರಂ 
ಅಕ್ಷತಮೆಂಬ: ಆದಿಷು, ೭. ೮೧) 

ದೇವಾನಾಂಪ್ರಿಯ - ದೇವತೆಗಳಿಗೆ ಪ್ರಿಯನಾದವನು; ದಡ್ಡ (ಆ 
ದೇವಂಗೆ ವಿಷಯಮಲ್ಲದೆ ದೇವಾನಾಂಪ್ರಿಯರ್ಗೆ ವಿಷಯಮೆ 
ಸತ್ಕಾವ್ಯಂ: ಯಶೋಧಚ, ೧. ೭) 

ದೇವಾಪಗಾ - ದೇವತೆಗಳ ನದಿ 
ಪಾಂಡುಕುಮಾರಂಗೆ ಕೊಂತಿಯಂ 
ಕರ್ಣನೇಮಿ, ೩. ೩೩ ವ) 

ದೇವಾಯತನ - ದೇವಾಲಯ (ನಾನಾ ದೇವಾಯತನ ಅನೂನ 
ವಿಭೋಗಾದಿ ಸಂಪದಪ್ರದಮೆನಿಸಿರ್ಪಾ ನಾಡಿಂಗೆ: ಗಿರಿಜಾಕ, 
೨. ೨೮) 

ದೇವಾರ - [ದೇವಾಗಾರ] ದೇವಾಲಯ  (ಆಗಾರಕ್ಕೆ: 
ದೇವಾಗಾರಂ-ದೇವಾರಂ, ಧವಲಾಗಾರಂ-ಧವಳಾರಂ, 
ಗೂಢಾಗಾರಂ-ಗೂಡಾರಂ: ಶಬ್ದಮದ, ೩೧೦, ಪ್ರ 

ದೇವಾರಣ್ಯ - [ಜೈನ] ಮೇರುಗಿರಿಯ ತಪ್ಪಲಿನ ಭದ್ರಸಾಲವನ 
(ದೇವಾರಣ್ಯಂ ದೇವರ ದೇವನ ಮನಕಿಂಬನೀಯಿ 
ತನ್ನಂದನದೊಳ್‌: ಶಾಂತಿಷು, ೮. ೧೨೨) 

ದೇವಾರಿ - ದೇವತೆಗಳ ಶತ್ತು, ರಾಕ್ಷಸ (ಮಡದಿ ನೀಮ ಪಡೆವಾ 


ರೇಷ್ಮೆಯ ಮೇಲುಕಟ್ಟು 


ತುಖುಗಲ್‌ 


(ಆ ದೇವಾಪಗಾಪತ್ಯಂ 
ಬೇಡಿ ಅಟ್ಟದೊಡೆ: 


ಸುತಂ .. . ತವಿಕುಂ ಈ ದೇವಾರಿಯಂ: ಜಗನ್ನಾವಿ, ವ 
೮೫) 
ದೇವಾರ್ಚನಾವಸಥ - [ದೇವಾರ್ಚನಾ-ಅವಸಥ] ದೇವರ ಮನೆ 


(ಒಪ್ಪುವುವಲ್ಲಿ ಶಸ್ತಕುಟಿ ಕೋಶಾಗಾರ೦ ಏಕಾಂತಮಂದಿರಂ 
ಅಭ್ಯಾಸನಿಕೀತನಂ` ಪಚನಧಾಮಂ ಸ್ನಾನಸದ್ಧಂ ಮನೋಹರ 
ಶಯ್ಯಾವಸಥ೦ ವಿಭೂಷಣಗೃಹ೦ ದೇವಾರ್ಚ್ಜನಾವಾಸಂ 
ಅ೦ಬರವೇಶ್ಮಂ ವರ ಭೋಜನೌಕಂ 
ಅವರೋಧಸ್ತೀನಿವಾಸಾಸ್ಸ ಸದಂ: ಶಾಂತೀಶ್ವಪು, ೧. ೧೩೭) 

ದೇವಿತನ - "ಪಟ್ಟದ "ರಾಣಿಯ ಪದವಿ (ಬುದ್ಧದಾಸಿಗೆ 
ದೇವಿತನಂಗೊಟ್ಟನಿಂತುಕಷ್ಟನುಮೊಳನೇ: ಧರ್ಮಾಮೃ, ೮. 
೧೨೭) 

ದೇಶ - ಪ್ರದೇಶ, ಸ್ಥಳ (ಗಿಳಿಗಳ ಪಿ೦ಡುಗಳ್‌ ನೆರೆದು 
ನಿರಾಕುಳಂ ಅನುರಾಗದಿ೦ ಪಲವು ದೇಶದೊಳಿರ್ಷುವು 
ಬಂದು: ಕಾದಂಸಂ, ೧. ೪೦) 

ದೇವೋತ್ತರಕುರು - [ಜೆ ಕೈನ] ವಿದೇಹಕ್ಷೇತ್ರದಲ್ಲಿ ಮೇರುಪರ್ವತಕ್ಕೆ 
ದಕ್ಷಿಣದಲ್ಲಿ ಮತ್ತು ನಿಷಧಕ್ಕೆ ಉತ್ತರದಲ್ಲಿ ಚರ 
ಭೋಗಭೂಮಿ (ದೇವೋತ್ತರಕುರುಗಳೆ ನಾನಾವಿಧ 
ಕಲ್ಬಾಂಫ್ರಿಪಂಗಳಿ೦ದ೦ ಪತಿಯಂ ತೀವಿ ಬಳಸಿರ್ದುವೆನೆ 
ಕಲ್ಲಾವನಿರುಹ ಭೂಮಿಭಾಗ೦ ಅತಿರಮಣಿಯಂ: ಆದಿಪು, 
೧೦. ೩೪) 

ದೇಶನಿವೇಶೋಪದೇಶ - [ಜೆ ಕೈನ] ಜೈನಪುರಾಣಗಳ ಎಂಟು 
ಅಂಗಗಳಲ್ಲಿ ಒಂದು, ದೇಶದ ವಿನ್ಯಾಸ, ವಿಸ್ತೀರ್ಣ, ರೀತಿ 
ಮುಂತಾದವನ್ನು ತಿಳಿಸುವುದು (ಆ ಪುರಾಣಕ್ಕಂ 


ಲೋಕಾಕಾರಕಥನಮುಂ ದೇಶನಿವೇಶೋಪದೇಶಮುಂ 
ನಗರಸಂತ್ಸರಿವರ್ಣನಮುಂ ರಾಜ್ಯರಾಮಣಿಕಾಖ್ಯಾನಮುಂ 
ತೀರ್ಥ ಮಹಿಮಾಸಮರ್ಥನಮುಂ ಚತುರ್ಗತಿಸ್ವರೂಪ 
ನಿರೂಪಣಮುಂ ತಪೋದಾನವ್ಯಾವರ್ಣನಮುಂ 
ತತ್ನಲಪ್ರಾಪ್ತಿಪಕಟಮುಂ ಎಂದಿಂತು ಅವಯವಂಗಳ್‌ 


ಎ೦ಟಕ್ಕುಂ: ಆದಿಪು, ೧. ೪೨) 

ದೇಶಭಾಷ - ವಿವಿಧ ದೇಶಗಳ ಭಾಷೆಗಳನ್ನು ತಿಳಿದವನು 
(ಆಧೇಯವಚನನುಂ ಉದ್ದತವೇಷನುಂ ಪರಿಚಿತಾಶೇಷ 
ದೇಶಭಾಷನುಂ: ಆದಿಪು, ೧೪. ೪೩ ವ) 

ದೇಶವಿರತ - [ಜೈನ] ಮೂರು ಬಗೆಯ ಗುಣವು್ರತಗಳಲ್ಲಿ ಒಂದು; 
ಜೀವನ ಪರ್ಯಂತ ನಿಗದಿತ ಅವಧಿಯಲ್ಲಿ ನಿರ್ದಿಷ್ಟ 
ಪ್ರದೇಶಗಳ ಹೊರಗೆ ಸಂಚರಿಸದಿರುವ ವ್ರತ ತೊಟ್ಟವನು 
(ಗುಣಸ್ಥಾನಂ ಪರಿಕಿಪೊಡೆ ಏಟಲ್ಲೆ  ದೇಶವಿರತನನಿಂ 
ಅವಳ್‌: ಅನಂತಪು, ೩. ೫೭) 

ದೇಶಾವಧಿ - [ಜೈನ] ಮೂರು ಬಗೆಯ ಅವಧಿಜ್ಞಾನಗಳಲ್ಲಿ 
ಒಂದು; ದೇಶಕಾಲ ಭಾವಗಳಿಗೆ ಸಂಬಂಧಿಸಿದಂತೆ ಸೀಮಿತ 
ಪದಾರ್ಥಗಳ ಜ್ಞಾನ (ದೇವೇಂದನುಮಾಗಳ್‌ ದೇಶಾವಧಿಯಿಂ 
ಚಿತ್ರದೊಳ್‌ ಪ್ರಯೋಗಿಸಿ ನಿಜ ಜನ್ಮಾವಳಿ ಸಮೇತಂ 
ಆತ್ಮೀಭಾವನಜಿದಂ ವ್ಯತೀತ ಭವಸಂತತಿಯಂ: ಶಾಂತಿಷು, ೫. 
೪) 

ದೇಶಿ - ಉಪಭಾಷೆ (ವಾಸುಗಿಯು೦ ಅಜಿಯಲಾಅದೆ 
ಬೇಸಜೆಗುಂ ದೇಶಿ ಬೇಜ್‌ವೇಣಪುುದಣಿಂ: ಕವಿರಾಮಾ, ೧. 
೪೬) 

ದೇಶಿಕ - ಗುರು (ಡೊಂಬಿತಿಗೂಡಿ ಆ ನೃಪನ ದೇಶಿಕ೦ ಒಲ್ಬು 
ಉಣುತಿರ್ದಂ: ಉದ್ಭಟಕಾ, ೫. ೧೦೨) 

ದೇಶೀಯಪದ - ದೇಶ್ಯಪದ, ಕನ್ನಡದ ಸ್ವಂತಪದ (ಅಪಭ್ರಂಶಕ್ಕಂ 
ದೇಶಿಯಪದಕ್ಕಂ ಉಂಟು ಸಮಾಸಂ: ಶಬ್ದಮದ, ೩೧೪) 

ದೇಶೀಯಾಕ್ಷರ - ಅಚ್ಚಗನ್ನಡ ಅಕ್ಷರ (ಅ ಎ ಒ ಎಂಬಿವು 
ಸಹಿತವಾಗಿ, ದೇಶೀಯಂ-ದೇಶೀಯಾಕ್ಷರಂಗಳ್‌, ಎನಿಪುವು- 
ಎನಿಸುವುವು: ಶಬ್ದಮದ, ೨೯ ಟೀಕು) 

ದೇಸಿ - ಬಳಕೆಯ ನುಡಿ (ಪಟಗನ್ನಡಮ೦ ಪೊಲಗೆಡಿಸಿ 
ನುಡಿವರ್‌ ಆಗಮ ಬಲಹೀನರ್‌ ದೇಸಿಯಲ್ಲವೆಂದು 
ಅಣಿದಿರ್ದುಂ: ಕವಿರಾಮಾ, ೧. ೪೮): ಜನಪದದ ಸ್ವಂತಿಕೆ 
(ಬಗೆ ಪೊಸತಪ್ಪುದಾಗಿ ದೇಸಿಯೊಳ್‌ ಪುಗುವುದು ಪೊಕ್ಕ 
ಮಾರ್ಗದೊಳೆ ತಳ್ಳುದು: ಪಂಪಭಾ, ೧. ೮); ಚೆಲುವು 
(ಪೊಸದೇಸಿವೆತ್ತು ಎಸೆದುದಲ್ಲಿ ನರೇ೦ದ್ರಕುಮಾರಸಂಕುಳಂ: 
ರಾಜಶೇವಿ, ೧೨. ೪೫) 

ದೇಸಿಗ - ಪರದೇಶಿ, ನಿರ್ಗತಿಕ (ಪೆಜುಕಿ ತಿಂದು ಬಾಲೊಂ 
ಬೈಕಂಗುಳಿ ಬೇಡಿ ಪೊಲಲೆಲ್ಲಮ೦ ತೊಟಲ್ಲು ಬಸಿಜಂ 
ಪೊರೆವೊಂ ದೇಸಿಗ೦ ಆರುಮಿಲ್ಲದೊಂ: ವಡ್ಡಾರಾ, ಪು ೪೬, 
ಸಾಲ) 

ದೇಸಿಗಿತಿ - ದಿಕ್ಕಿಲ್ಲದವಳು (ಸೆಜೌಸಿಕ್ಕಿಂ ಪಿಡಿತಂದ ದೇಸಿಗಿತಿಯಂ 
ಭೋಗೋಪಭೋಗಂಗಳಂ ಮಜ್‌ದುಂ ಕಾಣದೆ: ಅನಂತಪು, 


೧೧. ೯೦) 
ದೇಸಿಗೆ - ದೇಸಿಗಿತಿ (ರಾಹು ತವೆ ನುಂಗಿದ ಚಂದನಂ 
ಒಯ್ಯನೊಯ್ಯನೆ ಅಂದು ಉಗುಟ್ಟವೊಲ್‌ ಒಪ್ಪಿರಲ್‌ 


ಬಲದೊಳುರ್ವಸಿ ದೇಸಿಗೆ ದೇಸಿಯಾಡಿದಳ್‌: ಪಂಪಭಾ, ೭. 
೮೮) 


೫೪೮ 


ದೇಸೆ - ಸಹಜ ಚೆಲುವು (ಈಕೆಯೊಂದು ದೇಸೆಗೆ ನಿಮಿರ್ವೊಂದು 
ಪುರ್ವಿನ ನಯಕ್ಕೆ ಅಮರ್ವೊಂದು ಅಗುಂತಿಗೆ 


ವಾರವೇನೊಗಸುಗಂ: ಆದಿಪು, ೨. ೭೫); ಸೊಗಸು 
(ಸುಖಮಿರ್ದು ನೆಮ್ಮಿ ನಿರ್ಮಿಸಿದ ಅಲರೊಂದು 
ಬೊಂದರಿಗೆಯೊಳ್‌ ಕನಕಾಂಬುಜ ಪಾದಪೀಠದೊಳ್‌ 
ನಿಸದಮೆ ನೀಡಿ ಕಾಲನಿಡೆ ರಾಜಕುಮಾರನದೊಂದು 


ದೇಸೆಯಿಂ: ಶಾಂತಿಷು, ೮. ೪); ನಾಡುನುಡಿಯ ವೈಶಿಷ್ಟ್ಯ 


(ಪೂರ್ವಾಚಾರ್ಯರ್‌ ದೇಸಿಯನೆ ನಿಜೆಸಿ 
ಖಂಡಪ್ರಾಸಮನತಿಶಯಮಿದೆಂದು  ಯತಿಯಂ ಮಿಕ್ಕರ್‌: 
ಕವಿರಾಮಾ, ೧. ೭೫) 

ದೇಸೆಕಾರ್ತಿ ಸುಂದರಿ (ಲಲಿತಾಂಗನಂ 
ಮನಂಗೊಳಿಸುಚ್ಚಿಕಾರ್ತನದ ಲಲ್ಲೆಯ ಸಗ್ಗದ 


ದೇಸೆಕಾರ್ತಿಯರ್‌: ಆದಿಪು, ೨. ೭೧) 

ದೇಸೆಯನಾನ್‌ - ಚೆಲುವನ್ನು ಪಡೆ (ಒದವಿದ ನೂಲ 
ತೊಂಗಲುಲಿ ದೇಸೆಯನಾಂತು ವಿಳಾಸದಿ೦ದಿಉುಂಕಿದ ನಿಣಿ 
ಗಂಡರಳ್ಳೆರ್ದೆಗಳಂ ತುಟೆವೋಜೆಯನುಂಟುಮಾಡುವಂದದೆ: 
ಪಂಪಭಾ, ೪. ೩೫) 

ದೇಹರುಚಿ - ಮೈಕಾಂತಿ (ಎನೆಯೆನೆ ರತ್ನರಶ್ಮಿಜಟಿಳಂ ಮಕುಟಂ 
ಮಣಿಕುಂಡಳ೦ ಕನತ್‌ ಕನಕ ಪಿಶಂಗ ದೇಹರುಚಿ 
ಇಳಾಮರ೦ ಅಂದು ಅಮರೇಂದರೂಪಮಂ: ಪಂಪಭಾ, ೮. 
೭) 

ದೇಹಾದ್ರಿ - ಶರೀರವೆಂಬ ಬೆಟ್ಟ (ನಿನ್ನೀ ಬೆಸಸಿದ ಚಕ್ರಮದೆನ್ನೀ 
ದೇಹಾದ್ರಿಯಂ ಗೆಲಲ್‌ ನೆಜ್‌ಯದು: ಆದಿಷು, ೧೪. ೧೨೯) 

ದೇಹಾರ - ದೇವಾರ, ಗುಡಿ (ದೇಹಾರದೊಳಂ ಸ್ತುತಿಯಿಸುವ 


ಪದದೊಳಂ ಸಂಸ್ಥತದಿಂದಂ ನುಡಿಯೆ ಕಿಡದು ಗಡ 
ಮೌನಫಲಂ: ಸಮಯಪ, ೧೧. ೬೩); ಪೂಜೆ, ಕಾಣಿಕೆ 
(ದೇಹಾರಮನುಡತುಡಲಿತ್ತುಂ ಕುಡುವರ್‌ ಅಟ್ಟೆಯಿಂದಂ 


ಜೈನರ್‌: ಸಮಯಪ, ೭. ೩೧); ಆರೋಗಣೆ (ಶಿಷ್ಯನಂ 


ಮುನ್ನಂ ಸಚ್ಚಾರಿತಂ ಮಾಡದೆ ದೇಹಾರಮನೀಯಲ್ಕೆ 
ಮಜುಗುತಿರ್ಪರ್‌ ಗೊರವರ್‌: ಸಮಯಪ, ಸಮಯಪ, ೧೪. 
೨೨) 

ದೇಹಾರಂಗೆಯ್‌ - ಆರೋಗಿಸು (ಸವಳದೆ 


ದೇಹಾರಂಗೆಯ್ದವಹಿತಮೆಮಗೆಂದು ಜೈನರಲ್ಲದ ನೃಪರ್‌..... 
ಬೇಂಟೆವೋಪರ್‌: ಸಮಯಪ, ೧೪, ೮೧) 

ದೇಹಿ - ದೇಹವುಳ್ಳುದು, ಜೀವಿ (ನೀಂ ನಿಃಶಂಕತೆಯಿಂ ಇನಿತು 
ದೇಹಿಗಳಂ ಕೊಂದಪೆ ನರಕದೊಳ್‌ ನಿವಾರಣೆವಡೆವೈ; 
ಯಶೋಧಚ, ೪. ೭೦) 

ದೇಹೋಚ್ಛಿತಿ - ದೇಹದ ಎತ್ತರ (ಅಮರನ 
ಮೂಜು ಮೊಟಂ ಪರಮಾಯುವು 
ಸಮುದ್ರೋಪಮಂ: ಸುಕುಮಾಚ, ೯. ೩೩) 

ದೈತ - ನಲ್ಲ, ಗಂಡ (ಆತ೦ ನಿನ್ನಯ ಮೋಹದ ದೈತಂ ವಿಭು 
ನಾಗದತ್ತಂ: ಅಂಗಜವಿಕಳೋಪೇತಂ ಪುಣ್ಯಾಸ್ತ, ೧. ೫೫) 

ದೈತೇಂದ್ರ - ಒಡೆಯರ ಒಡೆಯ (ದ್ವೈಶೀಯಕ ಜಿನಪಂಗೆ 
ಅದ್ವೈತಂಗೆ ಅಜಿತಂಗೆ ಭುವನದಯಿಂತಗಾಗಳ್‌ 
ದೈತೇಂದೆಲ್ಲರಂ ಗೈಜಿಗಿದರಾತತ ಪುಣ್ಯಂಗೆ 
ಜಗದೊಳಗೆಐಗದರೊಳರೇ: ಅಜಿತಪು, ೫. ೩) 

ದೈತೇಯ - ದಿಕ್ಬಾಲಕರಲ್ಲಿ ಒಬ್ಬನಾದ ನಿರ್‌ಯತಿ (ಮೆಟ್ಟುವೆಂ 
ವಹ್ಜಿಯಂ ಪೊಡೆವೆಂ ಕಾಲಮನಿಕ್ಕಿ ಡೊಕ್ಕರಿಸುವೆಂ 
ದೈತೇಯನಂ: ಜಗನ್ನಾವಿ, ೩. ೧) 


ದೇಹೋಚ್ಛಿತಿ 
ಇರ್ಪತ್ತೆರಡು 


ದೈತ್ಯ - ರಾಕ್ಷಸ (ಕೃತಯುಗದಿಂದಾವರ್‌ ತ್ರೇತೆಯೊಳ್‌ 
ಪುಟ್ಟಿದವರ್‌ ಮತ್ತೀಗಳ್‌ ಈ ದ್ವಾಪರದೊಳ್‌ ಒಗೆದರ್‌ 
ದೈತ್ಯರಿರ್ದಪ್ಪರ್‌: ಜಗನ್ನಾವಿ, ೧. ೬೬) 

ದೈತ್ಯವಿದ್ರಾವಣ - ರಾಕ್ಷಸನನ್ನು ಸೀಳಿದವನು (ಆವಂ 
ಅಶೇಷದೈತ್ಯವಿದ್ರಾವಣ೦ ಈಗೆ ದುರ್ಗವಿಭುಗೆ ಅಚ್ಛುತಂ 
ಅಚ್ಯುತಸೌಖ್ಯಕೋಟಿಯಂ: ಪಂಚತಂತ್ರ, ೧) 

ದೈತ್ಯಾರಾಧ್ಯ ಶುಕ್ರಗ್ರಹ (ಸೌರಂ ಚೆಂದಕುಜಬುಧ 
ಅಮರಗುರು ದೈತ್ಯಾರಾಧ್ಯರಮಂದಫಣಿಗಳಂ 
ಆರಾಧಿಪನೊಮದು ಮಣೆಗೆ ತಂದನಿಬರುಮಂ: ಸಮಯಪ, 
೮. ೧೬೩) 


ದೈವವಾಡು - ದೇವರ ವೇಷ ಹಾಕಿ ಕುಣಿ (ದೇವವಾಡಲ್ಕದೇಕೆ 
ಖಳಕರ್ಮಬಂಧಮಂ ಬಿಡಿಸುವವಂ: ಸಮಯಪ, ೪. 
೧೪೫) 


ದೈವವಿಸೂತ್ರ - ವಿಧಿನಿಯಮ (ದೈವವಿಸೂತ್ರಮಂ ಪುರುಷಕಾರಂ 
ಮೀಣಲೇನಕ್ಕುಮೇ: ಜಗನ್ನಾವಿ, ೩. ೧೯) 

ದೈವಹೀನ - ಅದೃಷ್ಟಹೀನ (ವಸುಹೀನಂ 
ವ್ಯಸನಯುತಂ ದೇಶಕಾಲಬಲರಹಿತಂ ಭಾವಿಸೆ 
ಪಂಚತಂತ್ರ, ೩೦೯) 

ದೈವಾಯತ್ತ - ದೇವರ [ಅದೃಷ್ಟದ] ವಶದಲ್ಲಿರುವ (ಸಮರಜಯಂ 
ದೈವಾಯತ್ತಂ ಅದಜೆ೦ ಆ ಪುರುಷಕಾರಮೆಮಗಾಯ್ತಾಗಳ್‌: 
ಗದಾಯು, ೩. ೪೬) 

ದೊಂಡೆ - ತೊಡಕಾದ (ನಾನಾ ಮೃಗಾನೀಕದ ಕರ್ಗ೦ಡ೦ಗಳ೦ 
ದೊಂಡೆಗಳನಡಸಿ ನುಂಗುತ್ತುಂ: ಶಾಂತೀಶ್ವಪು, ೩. ೬) 

ದೊಂಡೆಗರುಳ್‌ - ಹೆಣೆದುಕೊಂಡ ಕರುಳು (ಕೆನ್ನೆತ್ತರಂ 


ದುಶ್ರಿಕ್ಷಂ 
ದೈವಹೀನಂ: 


ಕೆನೆಗೊಂಡಾಚಿದ ಪಾಲ್ಗೆ ದೊಂಡೆಗರುಳಂ ಕರ್ಬಿಂಗೆ ಲೆಕ್ಕಕ್ಕೆ 


ತಂದು: ಪಂಪಭಾ, ೧೨. ೧೬೦) 

ದೊಂದೆ - ಪಂಜು (ಪುಲ್ಲ ದೊಂದೆ ಪೆಟಲುಪ್ಪಿನ 
ಪೆರ್ದಿಡಿಮರ್ದು ಎಂಬಿವಂ ಇಟ್ಟು ಕಾದುತಿರೆ: 
ರಾಜಶೇವಿ, ೬. ೧೧೬) 

ದೊಂಬ - ಡೊಂಬ, ಕೊಲ್ಲಟಿಗ (ಕೌಶಂಬೀಪುರದೊಳ್‌ 


ಬಹುಕರ್ಮಿಯೆಂಬ ದೊಂಬನ ಮನೆಯೊಳ್‌ ಸ್ತೀವೇದದಿಂ 
ಬೆಳ್ಳತ್ತೆಯಾಗಿ ಪುಟ್ಟಿ: ಸುಕುಮಾಚ, ೫. ೧೨ ವ) 

ದೊಂಬದಡ್ಡಿಸ - ದೊಂಬರ ಡೋಲು (ಪೆಸರ್‌ ನಿನಗೆ ಕೇಳ್‌ 
ಮೊಸರ್‌ ನಿನ್ನ ಮೆಯ್‌ ದೊಂಬದಡ್ಡಿಸಕ್ಕೆ ಗುಜೆಯಪ್ಪುದು: 
ಆದಿಪು, ೩. ೬೦) 

ದೊಕ್ಕನೆ -.. ಅನುಕರಣ ಶಬ್ಧ, ದೊಕ್‌ ಎಂದು 
ಸರಲಿಂದಂ  ಅವನೆರ್ದೆಯಂ ದೊಕ್ಕನೆ ತಿಣ್ಣಂ 
ಕೊಲಲೊಲ್ಲನೆ: ಪಂಪಭಾ, ೧೧. ೯೬) 

ದೊಗ್ಗಳೆ - ಒಂದು ಗಿಡದ ಎಲೆ, ಸೊಪ್ಪು (ಸುರುಚಿರ ಚಕ್ಕವತಂ 
ಚಿರಿಕೆ ರಾಜಗಿರಿ ಕೆಸವು ಕೀರೆ ದೊಗ್ಗಳೆಯೆಲೆ ವಾದುರವಂ 
ಬಡಿಸಿದರ್‌: ಧರ್ಮಪ, ೨. ೫೮) 

ದೊಡ್ಡಮಾರ್ಗ - ಆನೆಕುದುರೆಗಳ 
(ದೊಡ್ಡಮಾರ್ಗವೆಂದು ಆನೆಕುದುರೆಗಳೊಳದ ಕಿಜುದೊಡೆಯ 
ಜಡ್ಡು: ಶಬ್ದಮದ, ಪ್ರಸಾ, ೧೧೭) 

ದೊಡ್ಡರು - ವೃದ್ಧರು, ಹಿರಿಯರು (ಅಂತು ಪೊಳಮಡುವ 
ಅರಾತಿ ಕಾಲಾನಲನಂ ಕೆಂಡು ಕಡ್ಡುವಂದ ದೊಡ್ಡರೆಲ್ಲಂ 
ಮುಸು೫* ಪಂಪಭಾ, ೩. ೬೧ ವ) 


(ಒಂದೆ 


ಎಚ್ಚು 
ಜ 


ಕಿರುದೊಡೆಯ ದದ್ದು 


೫೪೯ 


ದೊಡ್ಡಿತ್ತು - ದಪ್ಪನಾದ (ಒಲ್ಲು ನೋಡುವ ಗಾಡಿಕಾರ್ತಿಯರ 
ಕಣ್ಣೆ ಕಾಮನ ಅಡ್ಡಣದಂತೆ ದೊಡ್ಡಿತ್ತಾಗಿ ಮೀಜುವ 
ಉದ್ದ ಕ್ರವೃತ್ತತೆಯಂ ಈಟ್ಟ್ದುಕೊ೦ಡಂತೆ 
ಉದ್ದ್ವತ್ತಂಗಳಾದುವು: ಪಂಪಭಾ, ೨ ೩೯ ವ) 

ದೊಡ್ಡಿದುವು - ದಪುವಾದವು (ಮೊಕ್ಕಳಮದಾರ್‌ ನಡೆ 
ನೋಟಸ್ಲಾಡಮಿಂತು೦ ಮೂಅಸಿಯವು ಮೂಜು ದೊಡ್ಡಿದುವು 
ಮೂಣ್‌ಡೆ ತೆಳ್ಳಿದುವಂಬುಜಾಕ್ಷಿಯಾ: ಪಂಪಭಾ, ೪. ೭೨) 

ದೊಡ್ಡಿವೆಸರ್‌ - ದೊಡ್ಡ ಹೆಸರು (ವಿಜಿಗೀಷುತ್ಸದೊಳ್‌ ಒಂದಿ 
ಗೋವುಳಿಗನಪ್ಪಂ ಮತ್ಸ್ಯನಾಳಾಗಿ ವಾರಿಜನಾಭಂ ಹರಿಯೆಂಬ 
ದೊಡ್ಡಿವೆಸರಂ ಪೊತ್ತಿರ್ದ ನೀಂ ಮಂತ್ರಿಯಾಗೆ.. .ರಣದೊಳ್‌ 
ಭೂಭಾಗಮಂ ನೆಟ್ಟನೆ ಒಟ್ಟಜೆಯಿ೦ದ ಅಂಜಿಸಿ ಕೊಳ್ಳದಿರ್ಪರೆ: 
ಪಂಪಭಾ ಪರಿಷತ್ತು, ೯. ೪೭) 

ದೊಣೆ - ನೀರಿರುವ ಸ್ವಾಭಾವಿಕ ಹೊಂಡ (ಜಳಫ್ಲ್ಸವದೊಳ್‌ 
ನಸುದೇಂಕುದೇಂಕೆ ತಳ್ತಲರ್ಗಣೆ ನಟ್ಟು ತೀವೆ ದೊಣೆಯಂತಿರೆ 
ಮೆಲ್ಲನೆ ಮೆಯ್‌ ಬೆಳರ್ತು: ವರ್ಧಮಾಪು, ೮. ೯೧); 
ಬತ್ತಳಿಕೆ (ಶಲ್ಯನಂ ರಥಮಂ ಎಸಗಲ್ವೇಟ್ಟು ದಿವ್ಯಾಸ್ತಂಗಳ 
ದೊಣೆಗಳಂ ಎರಡುಂ ದೆಸೆಯೊಳಂ ಬಿಗಿದು ಕಾಳೆಪಟ್ಟದ 
ಬಿಲ್ಲಂ ಕೆಂದಳದೊಳ್‌ ಅಮರೆ ಪಿಡಿದು ನೀವಿ 
ಜೇವೊಡೆದಾಗಳ್‌: ಪಂಪಭಾ, ೧೨. ೧೩೫ ವ) 

ದೊಣ್ಣೆ - ದೊಣೆ (ಬಾವಿ ವೊಕ್ಕರಣೆ ದೀರ್ಫಿಕೆ ಪೆರ್ಗೆಜ್‌ ದೊಣ್ಣೆ 
ಪೂಗೊಳ೦ ಬಗರಗೆ ಬೆಂಚೆ ಪಳ್ಳ ಮೊಅವೆಂಬ 
ಜಲಾಶಯಮಿಂತು ಸುತ್ತಲುಂ: ಪುಷ್ಪದಂಪು, ೨. ) ೫೪ 


ದೊಣೆವೋಗು - ಗುಳಿಬೀಳು (ಕಡಿಕಂಡಮಾದ ಮೆಯ್ಯುಂ 
ಕುಣಿಲ್ವಾಜುವ ಮುಂಡಮು೦ಂ ಮುಂಡುವೋದ ಕಯ್ಯುಂ 
ಕಂಡುವೋದ ತೊಡೆಯುಂ ಪಿಸುಟ್ಟಿ ಕಿಲ್ಪೊಡೆಯುಂ 
ಕಣೆವೋದ ಕಣಕಾಲುಂ ದೊಣೆವೋದ  ಮೇಗಾಲುಂ: 


ಪಂಪರಾ, ೧೩. ೫೪ ವ) 

ದೊಮ್ಮಳಿಸು - ಸಂಭ್ರಮಿಸು (ಅಮಿತಾಳಾಪಂಗಳಿಂ ದೊಮ್ಮಳಿಸಿ 
ಕನಸ ಕೊಟ್ಟೂಳ್ಳ ತಾತ್ಪರ್ಯಮೇಂ ಎಮ್ಮಗಳ್‌ ಬಂದು ಎಮ್ಮ 
ಕೈಯೊಳ್‌ ಬ್ರತಮನೊಸೆದು ಕೈಕೊಂಡೊಡೇನಾಯ್ತು: 
RE ೭. ೪೦); ಗಾಬರಿಗೊಳ್ಳು' (ಆ ಸಮಯದೊಳ್‌ 
ಅಗ್ನಿಸಿಖಾಮುಖಕ್ಕೆ ದೂರಮಪ್ಪ ಬಕ್ಕಬಯಲ ತಾಣದೊಳ್‌ 


ದೊಮಛಿಸಿ ನಿಂದು ಬಹುಜನ೦ಗಳ್‌ ಉಮ್ಮಳಿಸಿ 
ತಮೊಳಿಂತೆಂದರ್‌: ಪಂಪರಾ, ೧೧. ೧೫೫ ವ) 

ದೊರಕು ಸಿಗು (ವರರಾಜ್ಯಂ ಶ್ರೀಸಹಿತಂ 
ದೊರಕಲ್‌ | ಕೈಕೊಳ್ಳದಿರ್ಪರಾರೀ ಜಗದೊಳ್‌: ಪಂಚತಂತ್ರ, 
೧೬೭) 

ದೊರೆ - ರಾಜ (ಗಾಂಗೇಯಂ ದೊರೆಯ ಪಿರಿಯ ಮಗನುಂ 


ಕ್ರಮಕ್ರಮಾರ್ಹನು೦ ಇರ್ದಂತೆ ಎನ್ನ ಮಗಳಂ ಕುಡೆವು: 
ಪಂಪಭಾ, ೧. ೭೦ ವ); ಸಿಗು (ಈಕ್ಷಣೋತ್ಕರಪುಟದಿಂದೆ 


ಪೀರ್ದಪರೆನಲ್‌ ನಗರಾಂಗನೆಯರ್‌ ಮಹೋತ್ಸವಂ 
ದೊರೆದುದು ಎನುತ್ತಲಂಪು ಮಿಗೆ ನೋಡಿದರಾ 
ಮನುಜೇಂದಚಂದನಂ: ಕಾದಂಬ, ೩. ೩೦); ಸಮಾನ 


(ರಸಭಂಗಭಯದಿನಿಂದಂ ಹೊಸತೊಂದು ಆ ದೊರೆಯ 
ಪಾತ್ರಮಂ ತಂದನನುಸಂಧಿಸುವುದುಂ: ಆದಿಷು, ೯. ೪೨); 
ಯೋಗ್ಯ (ನಿಮ್ಮಯ ಧರ್ಮದ ಮಕ್ಕಳೆವು ಎಮ್ಮಂ ಕಡೆಗಣಿಸಿ 
ನಿಮಗೆ ನೆಗಟ್ಟುದು ದೊರೆಯೇ: ಪಂಪಭಾ, ೧೧. ೧೨೮); 
ಸಮೀಪಿಸು (ಮತ್ತುಚೆದ ವಿದ್ಯೆಗಳ್‌ ಓಜರೆ ಚಟ್ಟರ್‌ ಎಂಬಿನಂ 
ನೆರೆದುವು ಗಳ ತನ್ನೊಳಾರ್‌ ದೊರೆ ಗುಣಾರ್ಣವನಂತು 


ಕುಶಾಗ್ರಬುದ್ಧಿಗಳ್‌: ಪಂಪಭಾ, ೨. ೩೪); ಪ್ರಸಿದ್ಧಿ (ಕಾಗಿಣಿಗೆ 
ಮರಂ ಬೀಟಲ್ವೋಗಿರ್ಕುಂ ಕಡಲ ಕಡೆವರಂ ನಿಮಿರ್ದ 
ಮಹೀಭಾಗಮಂ೦ ಅನುಜಂಗಿತ್ತಿಂ ಭಾಗಿಗಳಾರ್‌ ಸೀರಪಾಣಿಯ 
ಒರೆಗಂ ದೊರೆಗಂ: ಪಂಪರಾ, ೬. ೧೩೪) 

ದೊರೆಕೊಳ್‌ - ಸಿಗು (ಪ್ರಚಾರಮಣಮಲ್ಲದುದು ನೆರೆ ಕಂಡು 
ನಾಮೆ ಪೋಪುದು ದೊರೆಕೊಳ್ಳದಾನವದೊಳಿರ್ದೆವೆ 
ಅನಾಥೆಯರಾಗಿ: ಶಾಂತೀಶ್ಚಪು, ೯. ೧೮), ಉಂಟಾಗು 
(ಸುರಿವರಲ ಒಂದು ಬೆಳ್ಳರಿಯದು ಆತ್ಮತನೂಭವನ 
ಉತ್ತಮಾಂಗದೊಳ್‌ ದೊರೆಕೊಳೆ: ಪಂಪಭಾ, ೫. ೧೦೩); 
ಸಮಾನವಾಗು (ದೊರೆಕೊಂಡಿರೆ ಸೊಗಯಿಸುಗುಂ 
ಪುರಾಣಕಾವ್ಯಪ್ರಯೋಗದೊಳ್‌ ತತ್ಕಾಲಂ ವಿರಸಂ: 
ಕವಿರಾಮಾ, ೧. ೫೦) 

ದೊರೆಕೊಳಿಸು - ಆಚರಿಸು (ಅಮರನಾಯಕರೆಲ್ಲಂ ನೆರೆದು 
ವಿವಾಹಮನಾಕೆಗೆ ದೊರೆಕೊಳಿಸಿದರ್‌: ಆದಿಹು, ೬. ೮೬); 
ಉಂಟುಮಾಡು (ಕರವಿಲುಳಿತ ನೀಲಕಬರಿಭರಮಂ ಪಿಡಿದುಂ 
ಪರಿಭವಿಸಲ್‌ ಕೃಷ್ಣೆಗೆ ಮಿಗೆ ದೊರೆಕೊಳಿಸದೆ ಕೋಪಮಂ 
ಮನಸ್ತಾಪಮುಮಂ: ಗದಾಯು, ೧. ೫೯); ಹೋಲಿಕೆಯಾಗು 
(ದೊರೆಕೊಳಿಸುವೊಡೆ ಪರಸ್ತ ವಿರೋಧಿಗಳ್‌ ನಿರುತಮೆನೆ 
ವಿರೋಧೋಪಮಿತಂ: ಕವಿರಾಮಾ, ೩. ೭೫); ಸರಿಯಾಗಿ 
ಗ್ರಹಿಸು (ಸ್ಮರನಸ್ತಸಮಿತಿಯದು ನಿರ್ಭರಮಂಗಮನಮರ್ಚಿ 
ಪೋಗೆಯು೦ಂ ಪೋಬಟೆಯಂ ದೊರೆಕೊಳಿಸಲಾಗದದಜೆಂ 
ಶರತತಿಲ್ತೆಂಬುದಿಂತು ಧರ್ಮಾಪೋಹಂ: ಕವಿರಾಮಾ. ೩. 


೧೮೫) 
ದೊರೆಗಾಣ್‌ - ಸಮನಾಗಿ ಕಾಣು (ದೊರೆಗಾಣೆಂ ನಿನಗೆ 
ಜಿನೇಶ್ವರ ಮಂದರಗಿರಿಗೆ ಮಂದರಗಿರಿಯೆ ದೊರೆ 


ಜಲಧಿಗೆ ಅಗಾಧಜಲಧಿ ದೊರೆ: ಅಜಿತಪು, ೪೮. ೨೨) 

ದೊರೆಗಿಡಿಸು - ಅಯೋಗ್ಯವಾಗಿಸು (ಕುರುವೃದ್ಧಂ ಕುಲವೃದ್ಧಂ 
ಸರಿತ್ಸುತಂ ತಕ್ಕನೆಂದು ನಂಬಿದ ಸಭೆಯೊಳ್‌ ದೊರೆಗಿಡಿಸಿ 
ನುಡಿದೊಡೆ ಏನೊಲವರಮೆನ್ನದೆ ನೀನುಮದನೆ: ಪಂಪಭಾ, 
೬. ೪೪) 

ದೊರೆಗಿಡು - ಅಸಮರ್ಥವಾಗು (ಮತ್‌ ಕರಯುಗಂ ದೊರೆಗಿಡೆ 
ಪೆಐಂಗೆ ಮುಗಿವುದೆ ಕಿರೀಟಮಿದು ಪೆಂಪುಗಿಡೆ 
ಪೆಅಂಗೆಅಗುವುದೇ: ಆದಿಪು, ೧೨. ೧೦೦) 

ದೊರೆಗೆವರ್‌ - ಹೋಲಿಕೆ ಬರು (ಪುರುತನಯರ್‌ 
ಭುಜಬಲಿಯುಂ ಭರತನುಮೆನೆ ದೊರೆಗೆವಂದೊಡೆ 
ಆರಳವುಮಂ ತೂಗಲ್‌ ತುಲಾದಂಡವಲ್ತೆ 
ಮದ್ಭುಜದ೦ಡಂ: ಆದಿಪು, ೧೪. ೮೧) 

ದೊರೆತು - ಸಮ, ಯೋಗ್ಯ (ಮುನ್ನಾಲೋಚಿಸದಾವುದು 
ಮನ್ನೆಗಟಲ್ಕಾಗದು ಎ೦ಬುದು ಏ ದೊರೆತು: ಆದಿಷು, ೧೨. 
೧೦೫) 

ದೊರೆಯಂ - ಯೋಗ್ಯತೆಯುಳ್ಳವನು (ಈ ದೊರೆಯುಮಂ 
ಅಳವಟೆಯೆ ಧರೆಯೊಳ್‌ ತಂದಿಕ್ಕಿ ಭಂಗಮ೦ ಮಾಡುವೆನೇ: 
ಆದಿಪು, ೧೪. ೧೧೨) 

ದೊರೆಯಕ್ಕುಮೆ - ತಕ್ಕುದಾಗುತ್ತದೆಯೇ (ದೊರೆಯಕ್ಕುಮೆ ನಿನಗೆ 
ಯುಧಿಷ್ಠಿರಂ ಅರ್ಪ್ಯಮನೆತ್ತೆ: ಪಂಪಭಾ, ೬. ೫೦) 

ದೊರೆಯನೆ - ಸಮಾನನಾದ, ಹೋಲುವ (ಸುರನದಿಯ 
ನೀರೊಳ್‌ ಮಿಂದು ಇನನ೦ ನೋಡಿ ನಿನ್ನ ದೊರೆಯನೆ 
ಮಗನಕ್ಕೆ ಎಂದಾಹ್ವಾನಂಗೆಯ್ಯಲೊಡಂ ದಲ್‌ 
ಧರೆಗಿಟೆದನಂದು ದಶಶತಕಿರಣಂ: ಪಂಪಭಾ, ೧. ೯೧) 


೫೫೦ 


ದೊರೆವಡೆ - ಪ್ರಸಿದ್ಧಿಗೊಳ್ಳು (ದೊರೆವಡೆದ ಯಶೌಘನ 
ಭೂವರತಿಳಕನ ಕಣ್ಣಳ್‌ ಅ೦ಗರಕ್ಕರ್‌ ಮನಂ ಆಭರಣಂ: 
ಯಶೋಧಚ, ೨. ೩) 

ದೊರೆವೆಖು - ದೊರಕು (ಎಂಬ ಪೆಂಪು ದೊರೆವೆತ್ತು ಕಥಾರಸಂ 
ಅತಿಶಯಮುಂ ಪೊ೦ಪುಟೆಯೋಳಿಯುಂ ಆಗೆ: ಶಾಂತಿಪು, 
೬ ೫೯ ವ); ಸರಿಯಾಗು; ಶ್ರೇಷ್ಠವಾಗು (ಒರ್ವಂ 
ಶ್ರೀವಿಜಯಂ ನೀನೊರ್ವಯ್‌ ಖಚರೇಶ ಪೊತ್ತು ನಿಂದಿರ್‌ 


ದೊರೆವೆತ್ತು ಉರ್ವೀಭರಂಂ:  ಶಾಂತಿಪು, ೫. ೮೪) 
ಶೋಭಿತವಾಗು 

ದೋಂಟಿ - ದೋಟಿ, ತುದಿಯಲ್ಲಿ ಕೊಕ್ಕೆಯಿರುವ ಉದ್ದನೆಯ 
ಕೋಲು (ಬೇಡಂ ತರುಶಾಖಾಖಗನೀಡಮಂ  ಅಳ್ಳಿಜೆದು 


ದೋಂಟಿಯಿಂ ಕೆದಜುವವೋಲ್‌: ಅನಂತಪು, ೧೩. ೨೮) 

ದೋಃಕಂಡೂಯನ - ತೋಳಿನ ತೀಟೆ (ಎನಗೆ ರಣರಭಸದಿಂ 
ಗಡ ಮನುಜಂ ಮೇಲೆತ್ತಿ ಬಂದನಿಂ ದೋಃಕಂಡೂಯನಮಂ 
ಕಟಲ್ಲಡೆಯಾಯ್ತು ಎನುತ್ತುಂ ಉತ್ತರಳತಾಮ್ಲೋಚನನಾದಂ: 
ಪಂಪರಾ, ೧೩. ೩) 

ದೋಣಿ - ನೀರಿನ ತೊಟ್ಟಿ (ಕಲ್ಲ ದೋಣಿಯಲೆಆೌದ 
ನೀರಂತೆಕೈಕೊಳ್ಳದೆ ಸತಿಯರ ರೂಪನೆ ಭಾವಿಸುತಿರ್ಮದುಂ: 
ಧರ್ಮಾಮ್ಮ, ೭. ೧೦೩ ವ) ತೇಲುವ ಸಾಧನ 
(ತುಳುಕುನೀರಾಡಿದಂ ದೋಣಿಯಿಂದೇಣಿದನೆಂಬಂತೆ: 
ಸುಕುಮಾಚ, ೯. ೪ಡಿ); ತಟ್ಟೆ, ಹರಿವಾಣ (ನಾಯುಣ್ಣದ 
ದೋಣಿಯೊಳ್‌ ಐಡಿದಂಗೆ ಪದಯಿದನೆ ಕರಂ: ಸುಕುಮಾಚ, 
೨. ೬೯) 

ದೋಣಿಕೊಂಡ - [ದ್ರೋಣಿಕುಂಡ] ದೋಣಿಯಾಕಾರದ ಹರವಿ 
(ಒಂದು ದೋಣಿಕೊ೦ಡಮಂ ತರಿಸಿ ನೀರಂ ತೆಕ್ಕನೆ ತೀವಿ 
ಅದಳಸೊಳಗೆ ಚಮರಿಯನರ್ದ್ವಿ ತೆಗೆದು ಬಳಸಿಯುಂ 
ಬೀಸಿದಾಗಳ್‌: ವಡ್ಡಾರಾ, ಪು ೬೮, ಸಾ ೪) 

ದೋಣಿವೋಗು - ತಗ್ಗುಬೀಳು, ಹಳ್ಳವಾಗು (ಇರ್ಬಗಿಯಾಗಿ 
ಪೋಟ್ಟು ನೀರೇಜೆದ ನಾಳಿಪುಣ್ಣೊಡೆದು ಸೌಳನೆ ಸೀಳ್ಗುದು 
ದೋಣಿವೋಪಿನಂ: ಸುಕುಮಾಚ, ೫. ೧೬) 

ದೋರ್‌ - ಬಾಹು, ಭುಜ (ಧೋರ್ದರ್ಪಯುಕ್ತಂ ಭಗದತ್ತಂ 
ಸುಪ್ರತೀಕದ್ದಿಪಮಂ ಉಪಚಿತೋತ್ಸಾಹದಿ೦ ತೋಟಿಕೊಟ್ಟಂ: 
ಪಂಪಭಾ, ೧೧. ೬೯) 

ದೋರಿಯ - ವಸ್ತವಿಶೇಷ (ಪೊಸ ಪಸಗೆಯ ಮಂಜಿಟಿಗೆಯ 
ಮಿಸುಗುವ ದೋರಿಯದ ಪಿಯ ಪುಲ್ಲಿಯ ಸೊಂಪಂ 
ಪಸರಿಸಿದ ಪಕ್ಕರಕ್ಕೆಗಳೆಸೆದಿರ್ದುವು: ಕಬ್ಬಿಗಕಾ, ೨೦೨) 

ದೋರೆಗಾಯ್‌ - ಅರ್ಧ ಮಾಗಿದ ಕಾಯಿ (ಸಮಾವಿನ 
ದೋರೆಗಾಯ್ಗಳಂ ಗೊಲೆವೆರಸು ನೆಲಕ್ಕೆ ಬೀಟಲೀಯದೆ: 
ಧರ್ಮಾಮೃ, ೧೩. ೧೮ ವ) 

ದೋರೆಗೆಂಬಿಸಿಲ್‌ - ದೋರೆಗಾಯಿಗಿರುವಂತಹ ಕೆಂಬಿಸಿಲು 
(ನೇಸಅ ದೋರೆಗೆಂಬಿಸಿಲ್ಲರಿಸಿ೦ತಿರಾಯ್ತು: ಅನಂತಪು, ೧೦. 
೩೫) 

ದೋರೆವಾಯ್ದೆಜ್‌ - ದೋರೆಹಣ್ಣಿನಂತೆ ನಸುಗೆಂಪಾದ ತುಟಿ 
(ಪಾಮರಿಯರ ದೋರೆವಾಯ್ದೊಜೌಗಳಂ ನೆಜಮೀಕ್ಷಿಸಿ 
ಬೀಡೆವೆತ್ತು ಬಿತ್ತರಿಸುವ ದಾಡಿಮವು್ರಜಂ: ಶಾಂತೀಶ್ವಪು, ೧. 
೯೩) 

ದೋರ್ಗರ್ವ — ಬಾಹುಬಲದ ಬಗೆಗಿನ ಹೆಮ್ಮೆ 
(ದೋರ್ಗರ್ವಮಂ ಇರ್ವಲಂ ಪೊಗಟ್ಟಿನಂ ಸೌಮಿತ್ರಿಯಂ 


ರಾಮನಂ ವಿರಥರ್‌ ಮಾಡಿ. ರಣಾಗದೊಳ್‌ ಪಿಡಿದು 
ತಂದಾಮ ಕೊಟ್ಟಪೆಂ ಸೀತೆಯಂ: ಪಂಪರಾ, ೧೪. ೧೧೯) 

ದೋರ್ದಂಡ - ಭುಜದಂಡ (ಆ ಬಲ್ಲಿದಂ ಸುರಂ ಆ 
ಮಾಗಧನಲ್ಲಿ ಭೂಭುಜನ ದೋರ್ದಂಡಕ್ಕೆ ಪುಣ್ಯೋಸಯಂ 
ನೆರಮಕ್ಕೆ: ಆದಿಪು, ೧೨. ೧೨೫); ಪರಾಕ್ರಮ (ಮತ್ತ 
ಮಾತಂಗ ಪದನಖ ಖರ್ವಿತ ಉರ್ವೀತಳಮುಂ ಪ್ರಚಂಡ 
ಮಾರ್ತಂಡ ಮರೀಚಿ ತೀವ್ರ ಜ್ವಳನ ಆಸ್ಥಾರ ಕರಾಳ ಕರವಾಳ 
ಭಾಮಂಡಳ ಪರೀತ ಉದ್ಯತ ದೋರ್ದಂಡ ಚಂಡಪ್ರಚಂಡ 
ಸುಭಟ: ಪಂಪಭಾ, ೧೩. ೫೧) 

ದೋರ್ದರ್ಷ -  ದೋರ್ಗರ್ವ (ಅದೆ ಕ೦ದರ್ಪಂಗೆ 
ದೋರ್ದರ್ಪದ ಮೊಲ್‌ ಅದೆ ಪುಪ್ಲೇಷುಗೆ ಈ ಲೋಕಮಂ 
ಗೆಲ್ವ ಅದಟಿಂದೆತ್ತಿರ್ಪ ಚೈತ್ರದ್ವಜಂ; ಅಜಿತಪು, ೨. ೪೬) 

ದೋರ್ಬಲ - ಬಾಹುಬಲ (ಕಾಡ ಬಡನರಿ ಮೊಲ ಪಲ್ಲೆಗಳಲ್ಲಿ 
ನಿನ್ನ ಸಾಹಸಮು೦ ದೋರ್ವಲಮುಂ ಮೆಣ್‌ಗುಂ: ಶಬರಶಂ, 
ಡೊ ಟಿ, 

ದೋರ್ಭಂಗ - ತೋಳು ಮುರಿ, ಸೋಲಿಸು (ವೀರಂಗೆ 
ದೋರ್ಭಂಗ೦ ಮಾಡಿದರೇನಲಂಫ್ಯಬಲನೋ ರಾಮಾನುಜಂ 
ಲಕ್ಷ್ಮಣಂ: ಪಂಪರಾ, ೮. ೨೯) 

ದೋರ್ಲತಾ[ತೆ] -.. ತೋಳೆಂಬ 
ದೋರ್ಲತಾಕುಸುಮಮಂಜರಿಯಂತಿರೆ 
ರಾಜಶೇವಿ, ೧೨. ೪೪ 

ದೋರ್ವಲ - ಬಾಹುಬಲ (ಎಂದು ಕೈದವಮಿಲ್ಲದ ನಲ್ಲೆಯಂ 
ನಾಲಗೆಯ ತುದಿಗೆ ತಂದು ನುಡಿದಳ್‌ ಮತ್ತೊರ್ವಳ್‌ ತನ್ನ 
ಆಣ್ಮನ ದೋರ್ವಲದ ಅಗುರ್ವಂ ನಚ್ಚಿ: ಪಂಪಭಾ, ೧೦. 
೪೫ ವ) 


ಬಳ್ಳಿ (ಸುಲಲಿತ 


ಚಾಮರಂ: 


ದೋರ್ವಲನ - ಬಾಹುಚಲನೆ (ಚಾರಿ ಮೆಟ್ಟುವ ಭಂಗಿ 
ದೋರ್ವಲನಂ ಮನಂಗೊಳೆ ಮುರಾರಿ 
ಕೈಪಜ್‌ಗಾಡಿದಂ: ಜಗನ್ನಾವಿ, ೩. ೫೨) 

ದೋರ್ವಳಯ - ತೋಳಬಂದಿ (ಕಂಕಣಮಂ ತಗುಳ್ಳಿ 


ದೋರ್ವಳಯಮನಿಕ್ಕಿ ಮುದಿಕೆಯನೇಣೆಸಿ: ಪುಷ್ಪದಂಪು, ೭. 
೬೨) 

ದೋವತ್ತಿ - ಧೋತ್ರ, 
ದೋವತ್ತಿಯಂ ಹಿಳಿದು 
ಸಮಯಪ, ೧೨. ೩೨) 

ದೋಶ್ಲಕ್ರ - [ದೋ-ಚಕ] ಕೈವಶವಾದ ಚಕ್ರಾಯುಧ 
(ಚಕ್ರರತ್ನಮೊ೦ದೆಯಲ್ತು ಚಕ್ರಿಗಾನುಮಲ್ತೆ ದೋಶ್ಚಕ್ರ೦ ಎಂದು 
ಮುಂದೆ ಬಂದು ನಿಲ್ವ ಮಾಟ್ಕ್‌ಯಿಂ: ಆದಿಷು, ೧೨. ೫೫) 


ಪಂಚೆ (ಗಾವಿಲನೊರ್ವ ಪಾರ್ವಂ 
ನಭದೊಳ್‌ ಒಣಗಿಕ್ಕಿದೊಡೆ: 


ದೋಷ - ತಪ್ಪು (ಅದಾವುದು ದೋಷಂ ಅವರ್ಗೆಲ್ಲಂ 
ಸಂಸ್ಕಾರವಿಧಿಯಂ ನಾನೆ ಪಕ್ಕದೊಳಿರ್ದು ಮಾಡಿಸುವೆಂ: 
ಪಂಪಭಾ, ೧೪. ೮ ವ) 

ದೋಷಗವೇಷಣಪರ - ತಪ್ಪು ಹುಡುಕುವವನು (ಸಭೆಯೊಳ್‌ 
ಮಾಷಮುಖದಂತೆ  ದೋಷಗವೇಷಣಪರರಪರೆಂದೊಡದು 
ತೆಗಟಲ್ತೇ: ಆದಿಷು, ೧. ೨೧) “ 

ದೋಷಾಮಿಷ - ತಪ್ಪುಗಳೆಂಬ ಆಕರ್ಷಣೆ, ಎರೆ 


(ಮಾತ್ತರ್ಯಮಹಾವಿಷಮಮತಿಯಿಂದೆ ದೋಷಾಮಿಷಮನೆ 
ಪೊರ್ದಿರ್ಪುವಲ್ಲೆ ಕುಕವಿಬಕ೦ಗಳ್‌: ಆದಿಷು, ೧. ೨೨) 
ದೋಷಾವಿಳ - ದೋಷಪೂರಿತವಾದ (ದೋಷಿಯ ತೆಆ೦ 
ಸುಕರ್ಮಂ೦ ದೋಷಾವಿಳಮಪ್ಪುದು: ಸಮಯಪ, ೧೪. ೩) 


೫೫೧ 


ದೋಶ್ಸಕ್ತ -  [ದೋಹ-ಚಕ) ಕೈವಶವಾದ ಚಕ್ರಾಯುಧ 
(ಚಕ್ರರತ್ನಮೊ೦ದೆಯಲ್ತು ಚಕ್ರಿಗಾನುಮಲ್ತೆ ದೋಶ್ಚಕ್ರಂ ಎಂದು 
ಮುಂದೆ ಬಂದು ನಿಲ್ವ ಮಾಟ್ಕ್‌ಯಿಂ: ಆದಿಷು, ೧೨. ೫೫) 

ದೋಶ್ಕಾಲಿ - ಪರಾಕ್ರಮಿ (ವಿಜಯಾರ್ಧನಗಕ್ಕೆತ್ತಿದ ಅಜೇಯ 
ದೋಶ್ವಾಲಿ ರಾವಣಂ: ಪಂಪರಾ, ೧೦. ೧೯೭) 

ದೋಷ - ತೊಂದರೆ (ಶಂಕಿಸದಿರು ಮುಟ್ಟದು ಗುಣಿಗೆ 
ದೋಷಿಗಕ್ಕುಂ ದೋಷಂ: ಶಾಂತಿಷು, ೩. ೮೮); ರೋಜಚಿಕಿತ್ಸೆ 
(ದೋಷಂ ಪ್ರಶಿಕಾರಕ್ರಿಯೆ: ಅಭಿಧಾವ, ೧. ೧೨. ೪೨); 
ತಪ್ಪು (ಯೋಷವಪರಾಧ: ಅಭಿಧಾವ, ೨. ೨. ೧೮) 

ದೋಷಗವೇಷಣ - ತಪ್ಪು ಹುಡುಕುವವನು (ಸಭೆಯೊಳ್‌ 
ಮಾಷಮುಖದಂತೆ  ದೋಷಗವೇಷಣಪರರಪ್ಪರೆಂದೊಡದು 
ತೆಗಟಿಲ್ಲೇ: ಆದಿಷು, ೧. ೨೧) 

ದೋಷಗ್ರಾಹಿ - ದೋಷವನ್ನು ಕಾಣುವವನು (ದೋಷಗ್ರಾಹಿ 
ಪುರೋಭಾಗಿ ದುರ್ಮುಖಂ ಮುಖರನವಂ; ಅಭಿಧಾವ, ೧. 
೧. ೧೭); ಕೆಟ್ಟರಕ್ತ ಹೀರುವವನು (ಆ ಬಾಲಕರ್‌ ಬಾಲ್ಕದಿಂ 
ತೊಟ್ಟು ಗೋಳಾಂಗೂಳರಂತೆ ಸಹಜಚಾಪಲ್ಯರುಂ 
ಜಳೂಕಾಮುಖರಂತೆ ದೋಷಗ್ರಾಹಿಗಳು೦ ಸುರಶರಾಸನದಂತೆ 
ನಿರ್ಗುಣರು: ಸುಕುಮಾಚ, ೨. ೫ ವ) 

ದೋಷಾಕರ - ದೋಷಗಳ ಆಗರ, ಹದಿನಾರು ಕಲೆಗಳಿಂದ 
ಕೂಡಿದ ಚಂದ್ರ (ಪೊಲ್ಲದ೦ ಏನಾಚರಿಸಿದಳ್‌ ನಿನ್ನೊಳ್‌ 
ಮಹಾಶ್ವೇತೆ ಭೀಕರ ದೋಷಾಕರ: ಕಾದಂಬ, ೫. ೧೫೧) 

ದೋಷಾಪಚಯ — ದೋಷಕ್ಷಯ (ಶುದ್ಧಪಕ್ಷವೃತ್ತರ್‌ 
ದೋಷಾಪಚಯೊರಕಾಶರ್‌ ಎನೆ ಬಾಲಚಂದದೇವ 
ಪ್ರಭಾವಮೇನಚ್ಚರಿಯೋ: ಮಲ್ಲಿನಾಹು, ೧. ೨೦) 

ದೋಷಾಮಿಷ ದ ತಪ್ಪುಗಳೆಂಬ ಎರೆ 
(ಮಾತ್ಸರ್ಯಮಹಾವಿಷಮಮತಿಯಿಂದೆ ದೋಷಾಮಿಷಮನೆ 
ಪೊರ್ದಿರ್ಪುವಲ್ತೆ ಕುಕವಿಬಕ೦ಗಳ್‌: ಆದಿಷು, ೧. ೨೨) 

ದೋಷಾವಹ - ಕೆಟ್ಟುದನ್ನುಂಟುಮಾಡುವುದು (ದೇವ ಕನಸಿದು 
ಕರಂ ದೋಷಾವಹ೦ ಇಳಿಕಯ್ಯಲಾಗ: ಯಶೋಧಚ, ೩. 
೧೩) 

ದೋಸ - ದೋಷ, ತಪ್ಪು (ಈಕೆಯುಂ ಎನಗೆ ಎರಡಣೆಯದ 
ನಲ್ಲಮನಂದೋುವುದು ಸಲ್ಲೆದೋಜುವುದುಂ ಆವುದು 
ದೋಸಂ: ಪಂಪಭಾ, ೫. ೧೭ ವ) 

ದೋಸಿಗ - ದೋಷಿ (ದೋಸಿಗರಾರೊ ಪೇಸಿಕೆಯುಮಿಲ್ಲದರಾರ್‌ 
ಗಳ ಶೈವರಂದದಿಂ: ಸಮಯಪ, ೧೪. ೫೩) 

ದೋಸ್ಸಾರ - ಬಾಹುಬಲ (ದೋಸ್ಲಾರನಲ್ಲದಂಗೇವುದೊ ಪೇಟ್‌ 
ತೇರೆಂದು ಸಿಂಹರಥಮಂ ವೀರಶ್ರೀರಮಣನೇಜೆದಂ 
ರಘುವೀರಂ: ಪಂಪರಾ, ೧೪. ೧೩೦) 

ದೋಹದ - ಬಸಿರಿನ ಬಯಕೆ (ತೃಷ್ಣಾರ್ತಿಕ್ಷಯಕರನಿರೆ ತಂ 
ಗರ್ಭಾಶಯದೊಳ್‌ ತೋಣುಗುಮೆ 
ದೋಹದಂಗಳವೊಂದುಂ: ವರ್ಧಮಾಪು, ೧೧. ೬೨) 

ದೋಹನ - ಹಾಲು ಕರೆಯುವುದು (ಗೋದೋಹನಲೀಲೆಯೊಳ್‌ 
ಅಬ್ಲೋದರನಿರೆ ಕಂಡು ದಾನಪತಿ ಈಕ್ಷಿಸಿದಂ: 
ಜಗನ್ನಾವಿ, ೫. ೭೯) 

ದೋಹಲ - ಇಚ್ಛೆ (ದೋಹಲವಿಚ್ಛೆ: ಅಭಿಧಾವ, ೨. ೨. ೩) 

ದೋಹಳ - ಬಯಕೆ (ಬಾಹುಬಲಿಯ ಸಮರಸಂಘಟ್ಟ 
ದೋಹಳಮಿದು ದರಿದಗೇಹಿ ಗರ್ಭದೋಹಳದಂತಾದುದು: 
ಆದಿಹು, ೧೪. ೧೦೨ ವ) 


ದೌವಾರ -.. ದ್ವಾರಪಾಲಕ (ಚಿತ್ರನಸ್ತ ದೌವಾರ 


ಪಾರಿಕಾಜನಂಗಳುಮಂ: ವರ್ಧಮಾಪು, ೫. ೯ ವ) 

ದೌವಾರಿಕ -. [ದ್ವಾರಪಾಲಕ] ಬಾಗಿಲು ಕಾಯುವವನು 
(ಮಕರತೋರಣಾಳಂಕೃತ ಜ್ಯೋತಿರಮರ 
ದೌವಾರಿಕಪರಿಪಾಳಿತ ಬಹಿರಂತರ್ಜಗತೀದ್ವಯನಿಹಿತ: 
ಆದಿಹು, ೧೦. ೨೩ ವ) 

ದೌವಾರಿಕೆ - ಬಾಗಿಲು ಕಾಯುವವಳು (ಅತಿ ದೂರದೊಳಿರ್ದ 
ದೌವಾರಿಕೆಯಂ ವೈಶ೦ಪಾಯನನಂ ಒಡಗೊಂಡು 
ಬರ್ಪುದೆಂದು .. . ಬೆಸಸೆ: ಕಾದಂಸಂ, ೧. ೨೦ ವ) 

ದೌವಾಳಿ - ಕುದುರೆಯ ನಡಿಗೆಯ ವಿಶೇಷ (ತುರಂಗಿಗಳಿಂ ಆ 


ದೌವಾಳಿಗಳಂ ತೋಳುತ್ತೆ ಏಜೆಸಿ ಪಗೆವಡೆಯೊಳ್‌ ಪೊಕ್ಕು 


ಕಾದಿದರ್‌: ತ್ರಿಷಫ್ಟಿಪು, ೨೪. ೩೧೫) 

ದೌಸ್ಥಿತ್ಯ - ದುಸ್ಥಿತಿ (ನಿಮಗೆನ್ನಂತಪ್ಪ ಪುತ್ರಂ ಸಮನಿಸೆ 
ಸವಸಂದತ್ತು ದೌಸ್ಸಿತ್ಯಂ: ಕರ್ಣನೇಮಿ, ೪. ೬೫) 

ದೌಹಿತ್ರ - ಮೊಮ್ಮಗ, ಮಗಳ ಮಗ (ಮಗಳ ಮಗಂ ದೌಹಿತ್ರಂ: 
ಅಭಿಧಾವ, ೧. ೧೧. ೨೨) 

ದೌಹೃದ -  ದೋಹದ (ನೆಗಬ್ಬುವು ಗರ್ಭಸ್ಥನುತ್ಸಾಹಮಂ 
ತೋಳ್ಳಲಮಂ ಸಾಮ್ರಾಜ್ಯಮಂ ಸೂಚಿಸುವಂತೆವೊಲ್‌ 
ಅತಿಜೋದ್ಯಂಗಳ್‌ ದೌಹೃದ೦ಗಳ್‌; ಆದಿಷು, ೮. ೩೩) 

ದ್ಧಾಹ - ನೀರಾನೆ (ಫಣಿ ನಕ್ರಂ ಚಲದ್ಧಾಹಂ ಅಂಭಶ್ವಕುಲಂ 
ಶಂಬೂಕಂ: ಉದ್ದಟಕಾ, ೧. ೩೫) 

ದ್ಯುಚರ - ಆಕಾಶಗಾಮಿ (ಖೇಚರ ನಿಶಾಚರ ದ್ಯುಚರ 
ಸಂಚಾರಮಲ್ಲದೆ ಭೂಚರಗೋಚರಮಲ್ಲೆಂದು 
ಮುಟ್ಟೆವರ್ಪದುಂ: ಸುಕುಮಾಚ, ೭. ೧೮ ವ) 

ದ್ಯುತಿ - ಪ್ರಕಾಶ (ಇಂದುಪಭೆಯನಿಳಿಸೆ ವಕ್ತೇಂದು ಮೆಯ್‌ 
ಸೂರ್ಯಕಾಂತ ದ್ಯುತಿಯಂ ಸೆಲಸಿದನಗದೊಳ್‌ 


ಸುಪ್ರತಿಷ್ಠಂ ವರಿಷ್ಠಂ: ನೇಮಿನಾಷು, ೪. ೧೦೯) 


ದ್ಯುಮಣಿ - ಸೂರ್ಯ (ನಿಯತ ಪ್ರಾಲೇಯದೀಪ್ತಿ ದ್ಯುಮಣಿ 
ಭಗಣದೀಪೋಜ್ವಳ ಅಕೃತ್ರಿಮ ಆತ್ಮೋಜ್ಜಳಮಪ್ಪ ಆಕಾಶಂ: 


ನೇಮಿನಾಪು, ೧. ೫೩) 

ದ್ಯುಮಣೆಮಯೂಖ - ಸೂರ್ಯನ ಕಾಂತಿ, ಬಿಸಿಲು (ತಮಮಂ 
ದ್ಯುಮಣಿಮಯೂಖೋದ್ಗಮಮಲೆವೊಲೆಲಗೆ ಜಗದ 
ಮಿಥ್ಯಾತ್ವತಮಸ್ತಮಮಂ ಅಕಳಂಕದೇವ 
ಪ್ರಮಾಣರತ್ನಪ್ರದೀಪರಶ್ಮಿ ಕಳಾಪಂ: ಆದಿಷು, ೧. ೧೬) 

ದ್ಯೂತ - ಜೂಜು (ಕೈತಕದ್ಯೂತವಿನೋದದಿಂ 
ಪಾಂಡುರಾಜಸುತರಂ ಕೊಲ್ಕೋಚಿದೈ: ಗದಾಯು, ೭. ೪೦); 
ಜೂಜಿನ ಪಣ (ದ್ಯೂತಕರಂ ದ್ಯೂತಪಣ೦ ದ್ಯೂತಮೆನಿಪ್ಪುವು: 
ಅಭಿಧಾವ, ೨. ೧. ೮೮) 


ದ್ಯೋತ - ಪ್ರಕಾಶ (ಭೂಭಾಗದೊಳ್‌ ತಂದು ತಾಟಿಸುತುಂ 
ಕೋಟಲೆಗೊಳ್ಳ ರತ್ನಮಕುಟ ದ್ಯೋತ ಉತ್ತಮಾಂಗಂ 
ವಿರಾಜಿಸುವನ್ನಂ ಪೊರಳ್ವ ಪಗೆಯಂ ಕಣ್ಣಾರ್ವಿನಂ 


ನೋಡಿದಳ್‌: ಪಂಪಭಾ, ೧೨. ೧೫೧) 


ದ್ಯೋತಿ - ಕಾಂತಿ (ಜಾತಪ್ರಿಯನಾತಂ ತನುಜಾತನೆ ತಾನಾಗೆ ತನ್ನ 


ಕಣ್ಣಂ ಮನಕಂ ಜಾತಕುತೂಹಲ 
ದ್ಯೋತಿಶಯಮನರಸನಚಲದಂತಿರೆ ನೋಟ್ಕುಂ: 
೫. ೫೩); 


ನಾನಾ 
ಅಜಿತಪು, 


೫೫೨ 


ದ್ಯೋತಿಮಂತ -. ಕಾಂತಿಯುಕ್ತವಾದ (ವಿಮಾನಂಗಳ್‌ 
ಅತ್ಯಂತಂ ದ್ಯೋತಿಮಂತಂ ಅಜಿ ಜಿನಮತದೊಳ್‌: 
ಸಮಯಪ, ೧೧. ೫೫) 

ದ್ರಮ್ಮ - ಒಂದು ನಾಣ್ಯ (ಬೂತಿಂಗೆ ದ್ರಮ್ಮಮಂ ಕೊಟ್ಟು 
ಒಡ೦ಬಡಿಸಿ ತಲೆಯಂ ಕಿರಿಸಿ ಕರಿಯ ಕೋವಣವನುಡಿಸಿ 
ಪಲ್ಗಳೊಳ್‌ ಕವಡಿಕೆಯಂ ಕಟ್ಟಸಿಕುಂಚಮಂ ಕೊಟ್ಟು 
ವಡ್ಡಾರಾ, ಪು ೧೭೭, ಸಾ ೧೭) 

ದ್ರವಿಡಭಾಷಾ - ತಮಿಳು ಭಾಷೆ (ಪಿಳ್ಳನೈನಾರರ್‌ 
ಇಂಬಾಗಿರ್ದೊಂದಿತಿಹಾಸಮಂ ದವಿಡಭಾಷಾಭೇದದಿಂ 


ಮಾಡಿದರ್‌: ರಾಜಶೇವಿ, ೧. ೭೭) 

ದ್ರವಿಣ - ಹಣ (ಉಪಾದ್ರಿಯೊಳ್‌ ದ್ರವಿಣಮ೦ ಬಯ್ತುದ್ಧತಂ 
ತನ್ನುಸಿರ್‌ ತವೆ ಪಂಕಪ್ರಭೆಯೊಳ್‌ .. .. ಬೆಂದು: ಆದಿಪು, ೫. 
೪); ಪರಾಕ್ರಮ (ಧನಮು೦ ವಿಕಮಮುಂ ದ್ರವಿಣನಾಮಂ: 
ಅಭಿಧಾವ, ೩ ೧. ೧೫) 

ದವಿಟ - ದಾವಿಡ (ಎಲ್ಲರುಮ೦ ಆಚಾರ್ಕರ್‌ ಮಾಡಿ 
ದ್ರವಿಟವಿಷಯಕ್ಕೆ ಪೋಗಿ೦ ಎಂದು ವಿಶಾಖಾಚಾರ್ಕರೊಡನೆ 
ಎಣ್ಣಾಸಿರ್ವರ್‌' ರಿಸಿಯರ೦ ಅಟ್ಟಿದರ್‌: ವಡ್ಡಾರಾ, ಪು ೮೮, 
ಸಾ ೨೨) 

ದ್ರವ್ಯ - ವಸ್ತು (ಮುಕುಂದಂ ನಗಯಜ್ಞೋಪಯೋಗ್ಯ ದ್ರವ್ಯಂಗಳಂ 
ತಂದು: ಜಗನ್ನಾವಿ, ೪. ೯೦ ವ) ಹಣ, ಆಸ್ತಿ (ದ್ರವಿಣಂ 
ದ್ರವ್ಯಂ ವಸ್ಟರ್ಥವಿತ್ತ ರೈ ರಿಕ್ಕ ಸಾರ ಧನವೇಕಾರ್ಥಂ: 
ಅಭಿಧಾವ, ೧. ೬ ೧೨); [ಜೈನ] ಐದು ಬಗೆಯ 
ಸಂಸಾರಗಳಲ್ಲಿ ಒಂದು (ದವ್ಯ ಕ್ಷೇತ್ರ ಕಾಲ ಭವ ಭಾವ 
ಭೇದದಿಂ ಪಂಚವಿಧಂ ಸಂಸಾರಂ: ಆದಿಪು, ೧೦. ೬೩ ವ); 
[ಜೈ ನ] ಷಡ್ಚವ್ಯಗಳಲ್ಲಿ ಒಂದು (ಜೀವಾದಿ ದ್ರವ್ಯಂಗಳ್‌ 
ಆಧಾರಭೂತಮಪ್ಪ ಲೋಕವಿಭಾಗಮೆಂತೆಂದೊಡೆ: ಅಜಿತಪು, 
೧೧. ೨ ವ); ನೋಡಿ, “ಸಂಸಾರ' ಮತ್ತು " ಷಡ್ಚವ್ಯ' 

ದ್ರವ್ಯಲಿಂಗಿ - ದವ್ಯರ್ಷಿ (ಒಲವಿಂದೆ ಕೇವಲಂ ದೆನಲಿಂಗಿಗಳ್‌ 
* ತನ್ನನಂದು ಬಳಸಿಯುಮಿರೆ: ಆದಿಪು, ೯. ೮೨) 


ದ್ರವ್ಯಾನುಯೋಗ - [ಜೈನ] ಜೀವಾದಿ ಷಡ್ಡವ್ಯಗಳನ್ನೂ ಏಳು 
ತತ್ವಗಳನ್ನೂ ನಿರೂಪಿಸುವ ಶಾಸ್ತಭಾಗ, ನಾಲ್ಕು 
ಅನುಯೋಗಗಳಲ್ಲಿ ಒಂದು (ದ್ರವ್ಯಾನುಯೋಗಮಂಬುದುಂಟು 
ಅದು ನಿಮ್ಮನ್ನರಪ್ಪ ನಿಶಿತಮತಿಗಳ್ಲೆ  ಪಂಚರಾತ್ರಿಯೊಳೆ 
ಪ್ರತೀತಿಯಕ್ಕುಂ: ಸುಕುಮಾಚ, ೩. ೩೭ ವ); ನೋಡಿ, 
“ಅನುಯೋಗ' 


ದ್ರಾಘಿಮ - ದೀರ್ಫಕತೆ (ಗ್ರಾವಸ್ಥ ನಲಂ ಲೋಹವಾದುವು ರೇಣುಸ್ಥ' 
ಕಾಜುವಿಟ್ಟುವು ನಿಧಾನದ್ರಾಭಿಮೋದೇಕದೊಳ್‌: ಪಂಪರಾ, ತೆ 
೯೭) 

ದ್ರಾವಣಿ - ಕರಗಿಹೋಗುವ (ತಲಸಂಗಮಾತ್ರ ದ್ರಾವಣಿಯಪ್ಪ 
ಶಕವರ್ತಿಗಳುಮ೦ .. .. ಬಡ್ಡಿಸಿದಾಗಳ್‌: ಸುಕುಮಾಚ, ೧೧. 
3೯ ಈ) 

ದ್ರಾವಣೀಯ - ಕರಗುವ (ಅತಿಮೃದುರಸನಾಸಮ್ಮರ್ದನಮಾತ್ರ 
ದ್ರಾವಣೀಯ ಫೃತಪೂರಮುಮಂ: ಆದಿಷು, ೧೧. ೨೬ ವ) 

ದ್ರು - ಮರ (ಬೀಟ್‌ ಬೀಟ್‌ ಎಂಬಿನಂ ಬೇರ್ಗಳುರ್ವರೆ 
ಬಾಯಂ ಬಿಡೆ ವಿಶ್ವನಂದಿ ಕಡುಪಿಂ ಕಿಟ್ಟಂ ಕಪಿತ್ಯದ್ರುವಂ: 
ಶಾಂತೀಶ್ವಪು, ೭. ೨೭) 

ದ್ರುತ - ತ್ವರಿತವಾಗಿ (ಬನದಿ೦ ಚರೈಗೆ ಪೊಜಮಟ್ಟಂ ಮುನಿ 
ತನ್ನಗವನಮಂ ದ್ರುತವಿಳಂಬಿತಂ ಪೊರ್ದದೆನಲ್‌: 
ಮಲ್ಲಿನಾಪು, ೧೩. ೧೪೭) 


ದ್ರುತವಿಡು - ದುಃಖಪಡು (ಮಂಗಲಯಾತ್ರೆಯೊಳ್‌ ದ್ರುತವಿಡಲ್‌ 
ಬಾಯ್ದಿಟ್ಟಬಲ್ವಾಗ: ಅನಂತಪು, ೩. ೧೦೩) 

ದ್ರುಪದಜಾ॥[ಜೆ] ದ ದ್ರುಪದನ ಮಗಳು. ದ್ರೌಪದಿ 
(ಜತುಗೇಹಾನಲದಾಹದಿ೦ ವಿಷವಿಶೇಷಾಲಿಪ್ತ ಗುಪ್ತಾನ್ನದಿಂ 
ಕೃತಕದ್ಯೂತವಿನೋದದಿಂ ದುಪದಜಾ ಕೇಶಾಂಬರ 
ಆಕೃಷ್ಟಿಯಿಂ ಧೃತರಾಷ್ಟ್ರಾತ್ಮಜ ಪಾಂಡುರಾಜಸುತರ೦ ಮುನ್ನಂ 
ಕೊಲಲ್ಕೊಡ್ಡಿದಯ್‌: ಗದಾಯು, ೭. ೪೧) 

ದ್ರುಪದಾತ್ಮಜೆ - ದ್ರುಪದನ ಮಗಳು, ದ್ರೌಪದಿ (ಪವನಾತ್ಮಜಂ 
ದ್ರುಪದಾತ್ಮಜೆಗೆ ಬಚೆಯನಟ್ಟುವುದು೦ ಆ ವನಿತೆ ಜಯವನಿತೆ 
ಬರ್ಪಂತೆ ಬಂದು: ಪಂಪಭಾ, ೧೨. ೧೫೦ ವ) 

ದ್ರುಪದರಾಜಸುತಾ[ತೆ] - ದ್ರುಪದ ರಾಜನ ಮಗಳು, ದ್ರೌಪದಿ 
(ಮರುಳ್ಗೆ ಧೂಪಮಂ ತೋಣಜೆದ ಮಾಲ್ಡ್‌ಯಿಂ 
ದ್ರುಪದರಾಜಸುತಾವಚನಂಗಳಲ್ಲಿ ಮೆಯ್ಲೋಳ” ಮರುತ್ತುತಂ 
ನುಡಿದಂ ಆ ಸಭೆಯೊಳ್‌ ನವಮೇಘನಾದದಿಂ: ಪಂಪಭಾ, 
೭ ೧೧) 

ದ್ರುಮ - ಮರ, ವೃಕ್ಷ (ವಾರಣರಕ್ತಸಿಕ್ತಮೃಗರಾಜಯುಗಕ್ಕೆ ನವ 
ಪ್ರಸೂನರಾಗಾರುಣ ಕಿಂಶುಕ ದುಮಯುಗಕ್ಕೆ 
ಸಧಾತುಕುಭೃದ್ಯುಗಕ್ಕೆ ಸಿಂದೂರಿತಗಂಧಸಿಂಧುರಯುಗಕ್ಕೆ 
ಎಣೆಯೆಂಬಿನಂ ಅಣ್ಣಿ ಕಾದಿದರ್‌ ಕೌರವರಾಜನುಂ 
ಕುರುಕುಲಾಂತಕನುಂ: ಗದಾಯು, ೮. ೧೭) 

ದ್ರುಮಪತ್ರಪಾತ್ರೆ - ಎಲೆಯಿಂದ ಮಾಡಿದ ಪಾತ್ರೆ, ದೊನ್ನೆ 
(ದ್ರುಮಪತ್ರಪಾತ್ರೆಯಂ  ಸಮೆದು ಅದಲ್ಲಿ ತುಂಬಿ 
ತುಳಿವೊಂದದ ಪೂಗಳಂ: ರಾಜಶೇವಿ, ೧. ೧೨೭) 

ದ್ರೋಣ - ದೊನ್ನೆ (ದ್ರೋಣದೊಳ್‌ ಪುಟ್ಟಿದೀತಂ ದ್ರೋಣನೆ 
ಪೋಗೆಂದು ಪೆಸರನಿಟ್ಟಂ: ಪಂಪಭಾ, ೨. ೪೩); 
ದೋಣಿಯಾಕಾರದ ಪಾತ್ರೆ; ಬಿಲ್ಲು ಪಾಂಡವ ಕೌರವರ 
ಧನುರ್ವಿದ್ಯಾಗುರು; ತುಂಬೆ ಹೂ (ವಿನುತ ದ್ರೋಣಂ ಗುಳ್ಳಂ 
ವನಕುಂದಂ ಕಕ್ಕೆ ಎಕ್ಕೆ ಎಂಬಿವಜ ಅಲರಿಂ 
ಅರ್ಚನೆಯಂ ಮಾಡಿ: ತ್ರಿಷಷ್ಟಿಪು, ೪೪. ೧೧); ಕಾಗೆ 
(ಮೌಕುಳಿ ಕೃಷ್ಣಧ್ವಾಂಕ್ಷಂ ಕಾಕೋಳಂ ದೋಣಂ 
ಇನತನೂಜನೆನಿಕ್ಕುಂ: ಅಭಿಧಾವ, ೧. ೯. ೧೫) 

ದ್ರೋಣದುಘಾ[ಫೆ] - ಗಡಿಗೆ ತುಂಬ ಅಂದರೆ ಹೆಚ್ಚು ಹಾಲು 
ಕರೆಯುವ ಹಸು (ಧೇನು ಪ್ರಷ್ನ್‌ ಹಿ ದ್ರೋಣದುಘಾಧೃತ 
ದೋಹನಘನಧೀರದುಗ್ದಧಾರಾಧ್ದನಿಗಳ್‌: ಲೀಲಾವತಿ, ೫. 
೧೦೮) 

ದ್ರೋಣಾಮುಖ - ಜಲಸ್ಥಲಮಾರ್ಗಗಳುಳ್ಳ ಪಟ್ಟಣ (ನಿಮ್ನಗಾ 


ತಟನಿಕಟವರ್ತಿಗಳಪ್ಪ ಮಹಾದ್ರೋಣಾಮುಖಂಗಳುಮಂ: 
ಆದಿಪು, ೮. ೬೩ ವ) 

ದ್ರೋಣಾಸ್ಯ - ದ್ರೋಣಾಮುಖ (ತನತು ಪದಪಾಂಸುವಿಂ 
ಗ್ರಾಮನಗರ ದ್ರೋಣಾಸ್ಯ ನಿಗಮಪತ್ತನತತಿ 


ಪಾವನಮಾಗೆ ವಿಹಾರಿಸುತ್ತೆ: ಪುಷ್ಪದಂಪು, ೧೪. ೧೪) 

ದ್ರೋಣಿ - ದೋಣಿ (ದ್ರೋಣಿಯಾನಪಾತ್ರಾದಿಗಳೊಳ್‌ 
ಜಲದುರ್ಗೋತ್ತರನಮನುಒದೇಶಂಗೆಯ್ದು: ಆದಿಪು, ೬. ೬೨ 
ವ); ದೊನ್ನೆ (ಕರೆಗಣ್ಣುವ ನಿಜ ಲಾವಣ್ಯರಸಂ 
ಪರಿನಾಳಮಿಕ್ಕಿದತ್ತೆನೆ ತಂದಳ್‌ ಸುರಸುಂದರಿ 
ಚಂದನರಸಭರಿತ ಆಯತ ಕೇತಕೀದಲ ದ್ರೋಣಿಗಳಂ: 
ಪಂಪರಾ, ೧೬. ೯೦) 


ದೌಣಿ - [ದ್ರೋಣನ ಮಗ್ಗ] ಅಶ್ವತ್ಥಾಮ (ಜೋಳದ ಪಾಟಿಯಂ 
ಬಗೆದರಿಲ್ಲಾ ದೌಣಿಯುಂ ದ್ರೋಣನುಂ: ಗದಾಯು, ೨. 
೧೧) 

ದ್ವಂದ್ವ - ಜೋಡಿ, ಜೊತೆ (ಅಂತವತರಿಸಿದ ಚಾರಣದ್ವಂದ್ದಕ್ಕೆ ಆ 
ದ್ವಂದ್ವಂ ಇದಿರ್ವಂದು: ಆದಿಷು, ೫. ೪೬ ವ) 

ದ್ವಂದ್ಹಯುದ್ಧ- ಇಬ್ಬರ ನಡುವಣ ಯುದ್ಧ. ಮಲ್ಲಯುದ್ಧ (ಒರ್ವ 
ಗ೦ಧರ್ವನೊಳೆ ಚಿತ್ರಾಂಗದ೦ ದ್ವಂದ್ವಯುದ್ಧಮ೦ ಪೊಣರ್ಚಿ 
ಕುರುಕ್ಷೇತ್ರಮ೦ ಕಳ೦ಬೇಟ್ಟು: ಪಂಪಭಾ, ೧. ೭೩ ವ) 

ದ್ವಯ - ಜೊತೆ, ಯುಗಳ (ಯುಗಳ೦ ಯುಗ್ಗಂ ದ್ವಂದ್ವಂ 
ಯುಗಂ ಉಭಯಂ ಯಾಮಳಂ ದ್ವಯಂ ದ್ವಿತಯಂ 
ಸಂಜ್ಞೆಗಳಿವೆ ಪೊಣರೊಳ್‌: ಅಭಿಧಾವ, ೨. ೧. ೩೫) 

ದ್ವಯಭಾವ — ದ್ವೈತ, ಎರಡು ಎಂಬ ಭಾವ (ದ್ವಯಭಾವಂ 
ನಮಗಿಲ್ಲ ಬಲ್ಲವರೆ ನಾನುಂ ನೀನು೦ ಈ ಮಾತು ನಿಶ್ಚಯಂ: 
ಜಗನ್ನಾವಿ, ೧೮. ೬೬) 

ದ್ದಾತ್ರಿಂಶತ್‌ - ಮೂವತ್ತೆರಡು (ದ್ದಾತ್ರಿಂಶತ್‌ ಚಾರುಚಾಮರಂಗಳಂ 
ಮಾಡಿ ಪಿಡಿಸಿಯುಂ: ಆದಿಪು, ೮. ೪೧ ವ) 

ದ್ವಾದಶ - ಹನ್ನೆರಡು (ಮೇರುಪರ್ವತದ ತೆಂಕಣ ತಟ್ಟಲೊಳ್‌ 
ದ್ವಾದಶಯೋಜನ ಪ್ರಮಾಣಮಪ್ಪ ಜಂಬೂವ್ಯಕ್ಷದ ಕೆಲದೊಳ್‌: 
ಪಂಪಭಾ, ೬. ೩೦ ವ); ಹನ್ನೆರಡನೆಯ (ದ್ವಾದಶದಿನಕ್ಕೆ 
ನಾಮಕರಣೋತ್ಸವಮಂ ಮಾಡಲೆಂದು ಗಾರ್ಗ್ಯನೆಂಬ 
ಪುರೋಹಿತಂ ತಿರೋಇತವೇಷನಾಗಿ ಬಂದು: ಜಗನ್ನಾವಿ, ೩. 
ಬ ೫2) 

ದ್ವಾದಶಕಲ್ಪ - [ಜೈನ] ಸೌಧರ್ಮ, ಈಶಾನ, ಸತತ್ಕುಮಾರ, 
ಮಾಹೇಂದ, ಬ್ರಹ್ಮ ಲಾಂತವ, ಮಹಾಶುಕ್ತ, ಸಹಸ್ರಾರ, 
ಆನತ, ಪ್ರಾಣತ, ಆರಣ, ಅಚ್ಯುತ (ಅನ್ನೆಗಮಿತ್ತ ನಾಲ್ಕನೆಯ 
ಕಲ್ಲದನಲಮೆನಿಪ್ರ ಸೌಖ್ಯಮಂ . . ತವೆ ಪೀರ್ದು: 
ಕರ್ಣನೇಮಿ, ೨. ೨) 

ದ್ವಾದಶಗಣ - [ಜೈನ] ಸಮವಸರಣಸಭೆಯಲ್ಲಿ ಸೇರುವ ಹನ್ನೆರಡು 
ವರ್ಗಗಳು: ಮುನಿ, ಕಲ್ಲಜಸ್ತೀ, ಆರ್ಯಕೀರ, ಜ್ಯೋತಿಷಸ್ತೀ, 
ವ್ಯಂತರಸ್ತೀ, ನಾಗಸ್ತೀ, ನಾಗದೇವತೆ, ವ್ಯಂತರದೇವತೆ, 
ಜ್ಯೋತಿಷ್ಯದೇವತೆ, ಕಲ್ಪವಾಸಿ, ಮನುಷ್ಯ, ತಿರ್ಯಕ್‌ಪ್ರಾಣಿ 
(ದ್ವಾದಶಗಣಪರಿವೇಷ್ಟಿತಂ ಆದಿಬಹ್ಮಂ ಜಿನೇಶ್ವರಂ: 
ಸಮಯಪ, ೮. ೧೮೭) 

ದ್ವಾದಶತಪ - [ಜೈನ] ಸಂವರಮಾರ್ಗದ ಹನ್ನೆರಡು ಬಗೆಯ 
ತಪಸ್ಸುಗಳು: ಅನಶನ, ಅವಮೋದಾರ್ಯ, 
ವೃತ್ತಿಪರಿಸಂಖ್ಯಾನ, ರಸಪರಿತ್ತಾಗ, ವಿವಿಕ್ತಾವಾಸ, 
ಕಾಯಕ್ಷೇಶ ಎಂಬ ಬಹಿರಂಗ ತಪಸ್ಸುಗಳು ಹಾಗೂ 
ಪ್ರಾಯಶ್ಚಿತ್ತ, ವಿನಯ, ವೈಯಾವೃತ್ಯ ಸ್ವಾಧ್ಯಾಯ, ವೃೃತ್ಸರ್ಗ, 
ಧ್ಯಾನ ಎಂಬ ಅಂತರಂಗ ತಪಸ್ಸುಗಳು (ಬಾಹ್ಯಾಭ್ಯಂತರ 
ಪರಿಗಹಂಗಳಂ ತೊಜ್‌ದು ದ್ವಾದಶವಿಧಮಪ್ಪ ತಪದೊಳ್‌ 
ನೆಗಟ್ಟು ಪ್ರಾಯೋಪಗಮನದಿಂ ಸಂನ್ಯಸನಂಗೆಯ್ದು 
ಕರ್ಮಕ್ಷಯಂಗೆಯ್ದು ಮೋಕ್ತಕ್ಕೆ ವೋದ ಟಿ 
ಮಹಾಪುರುರ್ಷಳ ಕಥೆಗಳಂ: ವಡ್ಡಾರಾ, ಪು ೧. ಸಾ ೯) 

ದ್ವಾದಶರಾಜಕ - ತ್ರಿಷಷ್ಟಿಶಾಕಾಪುರುಷರಲ್ಲಿನ ಹನ್ನೆರಡು ಮಂದಿ 
ಚಕ್ರವರ್ತಿಗಳು (ದ್ವಾದಶರಾಜಕಮೆ೦ಬುದನೋದುಗಳೊಳ್‌ 
ಕೇಳಲ್ಯಾದುದಲ್ಲದೆ ಕಾಣಲ್ಯಾದುದೆ: ಆದಿಷು, ೧೪. ೧೪) 

ದ್ವಾದಶರಾಜಾರ್ಕ- ಹನ್ನೆರಡು ಮಂದಿ ಆದಿತ್ಕರು: ಧಾತಾ, ಮಿತ್ರ, 
ಆರ್ಯಮಾ, ಶಕ್ತ ವರುಣ, ಅಂಶ, ಭಗ, ವಿವಸ್ವಾಂ, 


ದ್‌್‌ pe ಡ್‌್‌ 
ಪೂಷಾ, ಸವಿತಾ, ತ್ವಷ್ಟಾ. ವಿಷ್ಣು 


(ಮನುಚರಿತಾಷ್ಟಕವರ್ಗವಿಧಾನನು೦ ನವನಿಧಿಸಂಪೂರ್ಣನುಂ 
ಪಾಲಿತದಶದಿಶಾಚಕ್ರನುಂ ಏಕಾದಶರುದ್ರಾವತಾರನುಂ 
ದ್ವಾದಶರಾಜಾರ್ಕ ಪ್ರಯುಕ್ತಗುಪ್ತಚರನುಂ ps 
ವಸುಂಧರಾವಳಯಮಂ .. .. ನಿಜಭುಜಾಗ್ರದೊಳ್‌ ತಾಳ್ವು: 
ಪಂಚತಂತ್ರ, ೬೫ ವ) 

ದ್ವಾದಶಸಂಗ್ರಹಕೃಷ್ಟಿ - [ಜೈನ] ಕಷಾಯಗಳ ಫಲ ಕಡಿಮೆ 
ಮಾಡುವ ಆಪ್ರತ್ಯಾಖ್ಯಾನಕೋಧ. ಪ್ರತ್ಯಾಖ್ಕಾನಮಾನ, 
ಅಪ್ರತ್ಯಾಖ್ಯಾನಲೋಭ, ಅಪ್ರತ್ಯಾಖ್ಯಾನ ಮಾಯೆ, 
ಪ್ರತ್ಯಾಖ್ಯಾನಾವರಣಕ್ರೋಧ, ಪ್ರತ್ಯಾಖ್ಯಾನಾವರಣಮಾನ, 
ಪ್ರತ್ಯಾಖ್ಕಾನಾವರಣಲೋಭ, ಪ್ರತ್ಯಾಖ್ಯಾನಾವರಣ, 
ಪ್ರತ್ಯಾಖ್ಯಾನಾವರಣ ಮಾಯೆ, ಸ೦ಜ್ವಲನಕ್ರೋಧ, ಸಂಜ್ವಲನ 
ಕ್ರೋಧ, ಸಂಜ್ವಲನಮಾಯೆ, ಸಂಜ್ವಲನ ಲೋಭ 
(ಅನಂತಹಾನಿಗುಣರೂಪದಿಂ ದ್ಹಾದಶಸಂಗಹಕ್ಕಷ್ಟಿಗಳಂ 
ಮಾಡುತ್ತುಂ: ಚಂದ್ರಪ್ರಹು, ೧೪. ೭೧ ವ) 


ದ್ಹಾದಶಾಂಗ - (ಜೈ ೈನ] ಜೆ ೈನಧರ್ಮಗಂಥಗಳ ಹನ್ನೆರಡು 
ಭಾಗಗಳು: ಅಸರ ಸೂತ್ರಕೃತಾಂಗ, ಸ್ಥಾನಾಂಗ, 
ಸಮವಾಯಾಂಗ, ವ್ಯಾಖ್ಯಾಪ್ರಜ್ಞಪ್ಯಂಗ, 


ಉಪಾಸಕಾಧ್ಯಯನಾ೦ಗ, ಅ೦ತಕೃದ್ಧಶಾ೦ಗ, ಅನುತ್ತರೋಪ 
ಪಾದಿಕದಶಾಂಗ, ಪ್ರಶ್ರವ್ನಾಕರಣಾ೦ಗ, ವಿಪಾಕಸೂತ್ರಾಂಗ, 
ದೃಷ್ಟಿವಾದಾ೦ಗ (ಇತ್ತ ಗಂಧಭಾಜನಮುನಿಯುಂ ದ್ವಾದಶಾಂಗ 
ಚತುರ್ದಶಪೂರ್ವಮಪ್ಪ ಆಗಮಮೆಲ್ಲಮಂ ಕಲ್ತು ಪಲಕಾಲಂ 
ಉಗ್ರೋಗ್ರ ತಪಶ್ಚರಣ೦ಗೆಯ್ದು: ವಡ್ಡಾರಾ, ಪು ೪೯, ಸಾ 
೧೩) 

ದ್ಹಾದಶಾದಿತ್ಯ - ಹನ್ನೆರಡು ಮಂದಿ ಆದಿತ್ಕರು: ಧಾತಾ, ಮಿತ್ರ, 
ಆರ್ಯಮಾ, ಶಕ್ತ, ವರುಣ, ಅಂಶ, ಭಗ, ವಿವಸ್ತಾ 
ಪೂಷಾ, ಸವಿತಾ, ತ್ವಷ್ಟಾ, ವಿಷ್ಣು (ಏಕಾದಶರುದರುಂ 
ದ್ವಾದಶಾದಿತ್ಕರುಂ ಅಷ್ಟವಸುಗಳುಂ ಅಶ್ವಿನೀದೇವರುಂ 
ಮೊದಲಾಗೆ ಮೂವತ್ತಮೂದೇವರುಂ ಇಂದ್ರಂಬೆರಸು 
ವೈಮಾನಿಕದೇವರುಂ ನೆರೆದು: ಪಂಪಭಾ, ೧. ೧೪೭ ವ) 

ದ್ವಾದಶಾಬ್ದ - ಹನ್ನೆರಡು ವರ್ಷ (ಅಜ್ಞಾತವಾಸಮೆಂದು ಒಂದು 
ವರುಷದೊಳ್‌ ಆರಾನುಂ ಅಿದರಪ್ಪೊಡೆ ಮತ್ತಂ 
ದ್ವಾದಶಾಬ್ಬವರಂ ನಾಡ ದೆಸೆಯಂ ನೋಡದಂತಾಗೆ: 
ಪಂಪಭಾ, ೭. ೩ ವ) 

ದ್ಹಾದಶಾದಿತ್ಯರು (ದ್ವಾದಶಾರ್ಕೋಜ್ಜ್ವಲ 

ಬೆಳಗಿದುದು ದಿಶಾಚಕ್ರಮ೦ ಚಕ್ರರತ್ನಂ: 


ದ್ವಾದಶಾರ್ಕ - 
ತೇಜಶ್ಚಕ್ರರೂಪಂ 
ಆದಿಷು, ೧೧. ೨) 

ದ್ವಾದಶಾನುಪ್ರೆ ಪ್ರೇಕ್ಷ - [ಜೈನ] ಜೈನಮುನಿಗಳ ಹನ್ನೆರಡು ಬಗೆಯ 
ಧ್ಯಾನಚಿಂತನೆ: ಅನಿತ್ಯ ಅಶರಣ, ಸಂಸಾರ, ಏಕತ್ವ, ಅನ್ಯತ್ವ, 

ಅಶುಚಿತ್ವ, ಆಸವ, ಸಂವರ, ನಿರ್ಜರಾ, ಲೋಕ, 

ಜೋಧಿದುರ್ಲ೯ಭ, ಧರ್ಮಸ್ವಾಖ್ಯಾತತ್ವ (ಅಂತಿರ್ದು 
ದ್ವಾದಶಾನುಪ್ರೇಕ್ಷ ಸ್ಮರಣಪರಿಣತಾ೦ತಃಕರಣ೦: ಕರ್ಣನೇಮಿ, 
೨. ೬೫ ವ) 

ದ್ದಾದಶಿ - ಚಾಂದ್ರಮಾನದ ಹನ್ನೆರಡನೆಯ 
(ರಾಮಭಟ್ಟಾರಕರಂತು ಅಸ್ಪಲಿತಚಿತ್ತದಿಂ ಶುಕ್ಷಧ್ಯಾನ 
ಪ್ರವಿಷ್ಣರಾಗಿ ಮಾಘಮಾಸದ ಶುಕ್ಷಪಕ್ಷದ ದ್ವಾದಶಿಯ ಬೆಳಗಪ್ಪ 
ಜಾವದೊಳ್‌: ಪಂಪರಾ, ೧೬. ೬೭ ವ) 

ದ್ವಾರನಿಯುಕ್ತ - ಬಾಗಿಲು ಕಾಯುವವನು ಕನಕಗದಾಹಸ್ತರ್‌ 
ದ್ವಾರನಿಯುಕ್ತರ್‌ ಜ್ಯೋತಿರಮರನಾಯಕರಿರ್ಪರ್‌: 
ಮಲ್ಲಿನಾಪು, ೧೪. ೧೦೧) 


ದಿನ 


೫೫೪ 


ದ್ವಾರಬಂಧ - ಬಾಗಿಲ ಚೌಕಟ್ಟು (ವಿಚಿತ್ರಮಣಿಮಯೂಖಚಿತ್ರಿತ 
ದ್ವಾರಬ೦ಧ ಬಂಧುರಮುಂ: ಆದಿಪು, ೧೩. ೪೬ ವ) 

ದ್ವಾರಾಪೇಕ್ಷೆ - [ಜೈನ] ಅಡುಗೆ ಸಿದ್ಧಪಡಿಸಿ ಶ್ರಾವಕನು ಚರಿಗೆಗೆ 
ಬರುವ ಮುನಿಗಳನ್ನು ಎದುರು ನೊಡುವುದು (ಮತ್ತೊಂದು 
ಪುಣ್ಯದಿನದೊಳ್‌ ಅನಗಾರಸಮಯದೊಳ್‌ 
ದ್ವಾರಾಪೇಕ್ಷೆಯೊಳಿರೆ: ಶಾಂತಿಷು, ೬. ೬೯ ವ) 

ದ್ವಾವಿಂಶತಿ - ಇಪ್ಪತ್ತೆರಡು (ದ್ವಾವಿಂಶತಿ ಸಾಗರೋಪಮ 
ಆಯುಷ್ಯರುಂ ಮನಃಪ್ರವೀಚಾರದಿವ್ಯಸುಖರುವುಪ್ಪರ್‌: 
ಸುಕುಮಾಚ, ೧೧. ೬೮ ವ) 

ದ್ವಾವಿಂಶತಿಜಲಧಿ - [ಜೈನ] ಇಪ್ಪತ್ತೆರಡು ಸಾಗರದಷ್ಟು 
ಕಾಲಾವಧಿ (ಅಖಿಲಸುಖಮನುಂಡರ್‌ ದ್ವಾವಿಂಶತಿ 
ಜಲಧಿವರೆಗಂ ಇಂದ್ರಪ್ರತೀಂದ್ರರ್‌: ಶಾಂತಿಷು, ೭. ೧೧೧) 


ದ್ವಾವಿಂಶತಿಪರೀಷಹ ಎ ದೇಹಕ್ಕೆ ಉಂಟಾಗುವ ಇಪ್ಪತ್ತೆರಡು 
ತೋಮದರೆಗಳು [ಜೈನ] ಕ್ಷುತ್‌, ಪಿಪಾಸೆ, ಶೀತ, ಉಷ್ಣ, 
ದಂಶವಂಕ್ತಿಕ, ನಗ್ನತೆ, ಆರತಿ, ಸ್ತೈಣ, ಚರ್ಯೆ, ಶಯ್ಯೆ, 


ನಿಷದ್ಯೆ ಆಕ್ರೋಶ, ವಧೆ, ಯಾಚೆನೆ, ಅಲಾಭ, ಅದರ್ಶನ, 


ರೋಗ, ಸತೃಣಸ್ಪರ್ಶ, ಪ್ರಜ್ಞೆ ಅಜ್ಞಾನ ಮಲ, 
ಸಸತ್ಕಾರಪುರಸ್ವಾರ ಎಂಬ ಇಪ್ಪತ್ತೆರಡು ಬಗೆಯ 
ಪರೀಷಹಗಳು (ದ್ವಾವಿಂಶತಿ ಪರೀಷಹಮುಮಂ ತನ್ನಂ 


ಮಿಗಲೀಯದೆ ತಳೆದು: ಸುಕುಮಾಚ, ೩. ೪೬ ವ) 

ದ್ವಿಗುಣ - ಎರಡು ಪಟ್ಟು (ಜಗದೊಳ್‌ ಪತಿಹಿತದೆಡೆಯೊಳ್‌ 
ನೆಗಟ್ಟ ಇನಜನಿ೦ ಏಕದಂತನಿಂ ಪವನಜನಿ೦ ಖಗರಾಜನಿಂ 
ದುರ್ಗ೦ ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: 
ಪಂಚತಂತ್ರ, ೫೫) 

ದ್ವಿಗುಣ ಚತುಃಕೂಟ - [ಜೈನ] ರುಚಕಾಚಳದ 
ಎಂಟು ಶಿಖರಗಳು (ತನ್ನಹೀಧರ ವರುಣಾಶಾ 
ವಿಶೇಷಕಮಾಗಿರ್ದ ಲೋಹಿತಾಕ್ಷ ಜಗತ್ಕುಸುಮ ಪದ್ಮ ನಳಿನ 
ಕುಮುದ ಸೌಮನಸ ಯಶೋಭದ ಸರ್ವತೋಭದಂಗಳೆಂಬ 
ದ್ವಿಗುಣ ಚತುಃಕೂಟ೦ಗಳೊಳಂ: ಆದಿಷು, ೭. ೩ ವ) 


ಪಶ್ಚಿಮದಿಕ್ಕಿನ 


ದ್ವಿಗುಣಿಸು - ಎರಡರಷ್ಟಾಗು ್ಡ(ದ್ವಿಗುಣಿಸಿದುದು ಹಾರವಂ 
ಪ್ರತಿಧ್ಧಾನದಿಂ ಜಿನೇಂದ್ರಾಲಯದೊಳ್‌: ಪಂಪರಾ, ೧೪. 
೧೦೧) 

ದ್ವಿಚಚಮಸಮಯ - ನಿರ್ವಾಣಕ್ಕಿಂತ ಮುಂಚಿನ ಎರಡು 


ಕ್ಷಣಗಳು (ನಿಜ ದ್ವಿಚರಮಸಮಯದಿಳ್‌ ಅನ್ಯತರವೇದನೀಯ 


ದೇವಗತಿತತ್ವಾಯೋಗ್ಯಾನುಷೂರ್ವ ಶರೀರಬಂಧನ 
ಸಂಘಾತವರ್ಣಿ: ಆದಿಷು, ೧೬. ೪೯ ವ) 
ದ್ವಿಜ - ಎರಡು ಸಲ ಹುಟ್ಟಿದವನು, ಬ್ರಾಹ್ಮಣ (ದ್ವಿಜ ವಿಪ್ರ 


ಭೂಮಿದೇವ ಅಗ್ರಜನ್ಮ ಬಾಡವ ಸಮಾಹ್ವಯಂ ಬ್ರಾಹ್ಮಣಂ: 
ಅಭಿಧಾವ, ೧. ೧೧. ೩೭); ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಎಂಬ 
ಉಪನಯನಗೊಳ್ಳುವ ವರ್ಣಗಳಿಗೆ ಸೇರಿದವನು 
(ಯಜನಾಧ್ಯಯನಂ ದಾನಂ ನಿಜಮಾಗಿರೆ ನೃಪವಣಿಕಕುಲಕ್ಕಂ 
ಸಲ್ಲುಂ ದ್ವಿಜನಾಮಂ: ಅಭಿಧಾವ, ೧. ೧೧. ೭೧); ಎರಡು 
ಸಲ ಹುಟ್ಟುವುದು, ಹಲ್ಲು (ದಂತಂ ರದ೦ ದಶನಂ ದ್ವಿಜಂ: 
ಅಭಿಧಾವ, ೧. ೧೨. ೧೫); ಮೊಟ್ಟೆಯಾಗಿ, ಆನಂತರ 
ಹೊರಬರುವ, ಹಕ್ಕಿ (ಶ್ರೀನಿಲಯಂ ii 
ದ್ವಿಜಸಂಕುಲಭಾಸಿತಾನನಂ 

ದುರ್ಗಸಿಂಹಾನನಪದ್ಮದೊಳ್‌ ನೆಲಸಿ ನಲ್ಲೇ ಪಂಚತಂತ್ರ, ೪); 


ನಕ್ಷತ್ರ (ಬರಿದುಂ ದ್ವಿಜಾಪಹರಣಂ ದೊರಕಿತ್ತು 


ಅಂಬರಮನುಳಿದು ಕರವಳಿದ ದಿವಾಕರನ೦ ನೋಡದೆ ನೆಜ್‌ 
ಮೊಗದಿರುಹಿದುದು: ತ್ರಿಷಷ್ಟಿಷು, ೨೪. ೧೧೪) 

ದ್ವಿಜಕುಲ - ಬ್ರಾಹ್ಮಣ ಜಾತಿಯವನು (ಕುಡುವೊಡೆ ನಿಸ್ತಪಂ 
ಕುಡುವುದು ಏಣೆಸಿದಂ ಬೆಸೆಕೋಲನೆಂದು ಪೇಟ್‌ ಕುಡುವುದೆ 
ಕನ್ನೆಯಂ ದ್ವಿಜಕುಲಂಗೆ: ಪಂಪಭಾ, ೩. ೬೬) 

ದ್ವಿಜಗಣ - ಹದ್ದುಗಳ ಸಮೂಹ (ಪೋಟ್ಟು ಸೀಳ್ಬೊಟ್ಟಂ 
ವೈರಿಯನೊಡ್ಡಿ ತತ್‌ ಪಿಶಿತದಿಂದಾತಂಗೆ ನೀಂ ಕೂರ್ಪೊಡೆ 
ಏಗೆಟ್ಟಿತ್ತು ಇನ್ನಡೆ ಮಾಡು ತದ್ದ್ವಿಜಗಣಕ್ಕೆ ಆಹಾರಮಂ 
ಭೂಪತೀ: ಪಂಪಭಾ, ೧೩. ೬೧) 

ದ್ವಿಜಚಕ್ರ - ಬ್ರಾಹ್ಮಣ ಸಮುದಾಯ; ಚಕ್ರವಾಕ ಪಕ್ಷಿ (ದ್ವಿಜಚಕಕ್ಕೆ 
ಅನಿಮಿತ್ತಮಾತೃಕರದಿ೦ ಸಂತಾಪಮ೦ ಮಾಡಿಯುಂ 
ರಜನೀಸಂಚರನಾಗಿಯುಂ ಕುವಲಯಾಪ್ಪಂ: ರಾಜಶೇವಿ, ೧೧. 
೭೬) 

ದ್ವಿಜನ್ನ - ಬ್ರಾಹ್ಮಣ (ಮಚ್ಚರಿಸಿ ಕಲಿಯಗಾಭ್ಯರ್ಣದೊಳ್‌ 
ದವ್ಯಲೋಭಾತುರರ್‌ ಉನ್ಮಾರ್ಗೋಪದೇಶೋದ್ಯತಮತಿಗಳ್‌ 
ಅತಿಕ್ರೂರರಪ್ಪರ್‌ ದ್ವಿಜನ್ಮರ್‌: ಆದಿಷು, ೧೫. ೨೬) 

ದ್ವಿಜನಘೋಷ — ಬ್ರಾಹ್ಮಣರ [ವೇದ] ಘೋಷ (ಚಾರು 
ವಿವಿಧಾಗ್ನಿಕಾರ್ಯ ಮಹಾದ್ವಿಜನ್ಮ್ನಘೋಷದಿಂ 
ಅಂಹೋದೂರಮುಮಂ ಅವನಿತಳಾಳಂಕಾರ೦ 
ಸಂಸಾರಸಾರಂ ಗಂಗಾದ್ದಾರಂ: ಪಂಪಭಾ, ೪. ೧೫) 

ದ್ವಿಜನ್ನವರ್ಣ - ಬ್ರಾಹ್ಮಣವರ್ಣ (ಅಂತು ಭವಿಷ್ಯತ್‌ 
ದ್ವಿಜನವರ್ಣಕೆ ಅಧ್ಯಯನಧ್ಯಾಪನ ದಾನಪ್ರತಿಗಹ ಯಜನ 
ಯಾಜನ ಶಿಷ್ಟ್ಪವೃತ್ತಿಯುಮಂ: ಆದಿಷು, ೮. ೭೩ ವ) 

ದ್ವಿಜನ್ಮಸಭೆ - ಬ್ರಾಹಣರ ಸಮೂಹ (ದ್ವಿಜನ್ಮಸಭೆಯಿಂ 
ಪೊಳಮಟ್ಟೊಡೆ ಮಾಸಿದಂದಮುಂ ಪಸದನದಂತೆ ಕಣ್ಣೆಸೆದು 
ತೋಣಿದುದಾ ಕದನತ್ರಿಣೇತ್ರನಾ: ಪಂಪಭಾ, ೩. ೬೧) 

ದ್ವಿಜನ್ಮಾನ್ಹಯ - ಬ್ರಾಹ್ಮಣಕುಲ (ಷಟ್ಟಂಡಭೂಮಂಡಲೇಶ್ವರರಂ 
ಓರಂತೆ ನೆಗಟ್ಟ್‌ ಕೂಡೆ ನೆಗಟ್ಟುದೆತ್ತಂ ದ್ವಿಜನಮಾನ್ಹಯಂ: 
ಆದಿಷು, ೧೫. ೨೦) 


ದ್ವಿಜಮುಖ್ಯ - ಬ್ರಾಹ್ಮಣಶ್ರೇಷ್ಠ (ತಣಿವರ್‌ ದ್ವಿಜಮುಖ್ಯರ್‌ ಅಪ್ಪುದು 
ಅಗ್ಗಳಿಕೆ ಪೊದಳ್ಬು ಪರ್ವುವುದು ಕೀರ್ತಿ 
ಪುರಾಕೃತಪುಣ್ಯದಿಂದೆ ಸಂಗಳಿಸುವುದು: ಪಂಪಭಾ, ೬. ೧೯) 
ದ್ವಿಜವರ -  ದ್ವಿಜರಾಜ; ಗಂಡಭೇರುಂಡ (ಅಂಭೋಜಿನಿ 


ಮಾಡಿದಳ್‌ ದ್ವಿಜವರಂಗೆ ಆತಿಥ್ಯಸತ್ಕಾರಮಂ: ರಾಜಶೇವಿ, ೬. 
೧೦) 

ದ್ವಿಜಿಷ್ಟ - ಎರಡು ನಾಲಗೆಯುಳ್ಳದ್ದು, ಹಾವು (ಮಾರುತಂ 
ಎಟ್ಟಜೆಸುತ್ತುಂ ಇರ್ಕುಂ ಆ ಗಿರಿವರದೊಳ್‌ 
ದ್ವಿಜಿಹ್ವಪರಿಪೀಡಿತರಂ: ಪಾರ್ಶ್ವನಾಪು, ೬. ೬೬); ಎರಡು 
ಮಾತಾಡುವವನು, ಮಾತಿಗೆ ತಪ್ಪುವವನು (ಉದಧಿಯಂತೆ 
ಜಡಸ್ವಭಾವರು೦ ವಿಷೋರಗದಂತೆ ದ್ವಿಜಿಷ್ಟರು೦ .. .. ಎನಿಸಿ: 
ಸುಕುಮಾಚ, ೨. ೫ ವ) 

ದ್ವಿಜೇಶ - ನಕ್ಷತ್ರಗಳೊಡೆಯ, ಚಂದ್ರ (ಚ೦ದ್ರನಂ ಶಕ್ಷಿಸಿ ಸದ್ದಿಜೇಶ 
ಮಚ್ಚರಣದೊಳೇಕೆ ಬರ್ದೆ: ತ್ರಿಷಷ್ಟಿಷು, ೨೪. ೧೬೧) 

ದ್ವಿಟ್‌ - ಶತ್ರು (ಶಿಕ್ಷಿತ ದ್ವಿಟ್‌ ಕ್ಷಿತಿಪತಿವ್ರಾತಂ ಸದ್ಭರ್ಮಪ್ರತಾನಂ: 
ತ್ರಿಷಷ್ಟಿಪು, ೧೭. ೫೨) 

ದ್ವಿಟ್ಕರಿ ದ ಶತ್ರುವಿನ (ಏಕಾತಪತ್ರ೦ಂ 
ನಿಜಭುಜವಿಜಯೋತ್ಸಾಹದಿಂ ತಾಳ್ಗಿದಂ 
ದ್ವಿಟ್ಕರಿಕ್ಕುಂಭೋನ್ಮುಖ ಮುಕ್ತಾಫಳಕಲಿತ; ಅಜಿತಪು, ೯. ೭) 


ಆನೆ 


೫೫೫ 


ದ್ವಿಟ್ಟೀಶ - (ಹರಿಣಧರ ವಿವಸ್ವತ್‌ ಮನಕುಂಭದ್ವಯಬ್ದಾಕರ ಜಲಧಿ 
ಗಜ ದ್ವಿಟ್ಟೀಠ ಚಕ್ರಾಹಿಗೇಹಸ್ತುರಿತ ಮಣಿಸಮೂಹಜ್ವಾಳೆಯಂ 
ಕಾಂತೆ ಕಂಡಳ್‌: ಅಜಿತಪು, ೩. ೧೨) 


ದ್ವಿತಯ — ಎರಡು, ಯುಗಳ (ಸಾರಾಸಾರ 
ದ್ವಿತಯವಿಚಾರಕ್ಷಮನೆನಿಸಿದವನೆ ಮಿಥ್ಯಾತ್ವದೆ ಓರಂತೆ 
ನಮೆವೊಡೆ: ಸಮಯಪ, ೩. ೩೫) 

ದ್ವಿತೀಯ - ಎರಡನೆಯ (ಆ ದ್ವಿತೀಯ ಮುನೀಶ್ವರಂ 
ಅಗ್ರಮುನೀಶ್ವರನಾದೇಶದಿ೦ .. . ಬಂದು: ಸುಕುಮಾಚ, ೫. 
೨೩ ವ) 


ದ್ವಿಪ - ಎರಡು ಹಂತದಲ್ಲಿ ನೀರು ಕುಡಿಯುವುದು, ಆನೆ 
(ಧೂಳೀಪಟಲಪಿಹಿತಕೇತು ದ್ವಿಪಾನೀಕ ಘಂಟಾನಿವಹ 
ವ್ಯಾಪಾರಮಲ್ಲಿಂ: ಆದಿಷು, ೧೪. ೯೪) 

ದ್ವಿರದ - ಎರಡು ಕೋರೆಗಳನ್ನುಳ್ಳುದು, ಆನೆ (ದಿಗಿಭಂಗಪ್ಪ 
ಸಮರ ದ್ವರಿರದಂಗಳ ಯುದ್ಧಕೇಳಿಯಂ ಬಗೆಗೊಳೆ: ಆದಿಪು, 
೮. ೪೮) 

ದ್ವಿರದ ಕದಳಿಕಾ - ಆನೆಯ ಮೇಲೆ ನಿಲ್ಲಿಸುವ ಪತಾಕೆ 
(ಉದ್ಯಾನಕೇಳೀ ಚಳತ್ಪತ್ರಿಳಶಾಖಾಕಾರಜೈತ್ರ ದ್ವಿರದ 
ಕದಳಿಕಾಡಂಬರಂ: ಆದಿಪು, ೧೩. ೮) 

ದ್ವಿರದನಿ - ದ್ವಿರದ (ಭೂವರಶಿಖಾಮಣಿ ನೆಟ್ಟನೆ ಪಟ್ಟವರ್ಧನ 
ದ್ವಿರದನಿಯಿಂದೆ ಮುಂದಿಟಿದು ತದ್ದನಕೇಳಿಗೆ 
ಪುಗುತ೦ದಂ: ಶಾಂತೀಶ್ಚಪು, ೧೦. ೭೩) 

ದ್ವಿರೇಫ - "ಭ್ರಮರ' ಎಂಬುದರಲ್ಲಿ ಎರಡು ಬಾರಿ "ರ' ಕಾರ 
ಬರುವುದರಿಂದ ಈ ಹೆಸರು, ದುಂಬಿ (ನರಪಾಳ ಮೌಳಿ 
ಹರಿನೀಳಮಣಿಪ್ರಚಯ ದ್ವಿರೇಫ ಚುಂಬಿತ ಚರಣಾರವಿಂದಂ 
ಅವದಾತ ಯಶಂ ಕವಿತಾಮನೋಹರಂ: ಪಂಪರಾ, ೧೦. 
೨೩೬) 

ದ್ವಿವಧ - ಎರಡು ಬಗೆ (ವಸ್ತುಸ್ತರೂಪ (ನಿನ್ನ ಬೆಸಗೊಂಡ 
ತತ್ತ್ವಮುಂ ಹೇಯೋಪಾದೇಯರೂಪದಿ೦ ದ್ವಿವಿಧಮಕ್ಕುಂ: 
ಆದಿಹು, ೧೦. ೬೩ ವ) 

ದ್ವಿಶಿರ — ಎರಡು ತಲೆ[ಗಳುಳ್ಳ)], ಗಂಡಭೇರುಂಡ 
(ಸಾರಂಗಶಾಬ೦ ದ್ವಿಶಿರಂ ತಾಯ್ದಪ್ಪಿ ಪಾಯ್ದು ಎಂಟಡಿಗೆ 
ಕುಟುಕನೊಲ್ಬೂಡುಗುಂ: ಶಬರಶಂ, ೨. ೬೫) 

ದ್ವಿಷ - ಶತ್ರು (ದೇವ ಭೀಕರಕರ್ಮದ್ವಿಷರಂ ಪಡಲ್ವಡಿಸಲುಂ 
ಭವ್ಯರ್ಕಳಂ ಘೋರಸಂಸರಣಾಂಭೋನಿಧಿಪಾರಮಂ 
ಸಲಿಸಲುಂ ಸಾಲ್ಲುಂ ತ್ವದುದ್ಯೋಗಂ: ಆದಿಷು, ೯. ೬೧) 

ದ್ವಿಷಜ್ಞಾತ - ಶತುವಿನಿಂದಾದುದು (ದ್ವಿಷಜ್ಞಾತಂ ಚೂತಂ .. .. 
ವಿಷಾದಾಯಂ ಕಾಯಂ ವನಿತೆಗವನಿ೦ ಚಿತ್ತಭವನಿಂ: 
ಲೀಲಾವತಿ, ೭. ೮೩) 

ದ್ವಿಷದ್ದಲ - [ದ್ವಿಷತ್‌*ಬಲ] ದ್ವಿಷತ್ತೇನೆ (ಸೂರ್ಯತನಯಂ 
ತೇಜೋಗ್ಲಿಯಿಂದಂ ದ್ರಿಷದ್ದಲಮಂ ಸುಟ್ಟಂ 
ಉದಾತ್ತಪುಣ್ಯನವಂ ಚೈತಾಗ್ನಿಯಿಂ ಸುಟ್ಟೆನಿಲ್ಲ ಒಲವಿಂದ 
ಇಂದಿಂತು ಎರ್ದೆಮುಟ್ಟಿ ಕೂರ್ತನೊಳನೇ ಕರ್ಣಂಗೆ 
ದುರ್ಯೋಧನಂ: ಪಂಪಭಾ, ೧೩. ೬೦) 

ದ್ವಿಸಪ್ತತಿಪ್ರಕೃತಿ - [ಜೈನ] ಅನುದಯವೆಂಬ ಅಸಾತಾವೇದನೀಯ, 
ದೇವಗತಿ, ದೇವಗತಿಪ್ರಯೋಗ್ಯಾನುಪೂರ್ವ್ಯ, ಐದು ಶರೀರ, 
ಐದು ಬಂಧನ, ಐದು ಸಂಘಾತ, ಐದು ವರ್ಣ, ಐದು ರಸ, 
ಆರು ಸಂಸ್ಥಾನ, ಆರು ಸಂಹನನ, ಮೂರು ಅಂಗೋಪಾಂಗ, 
ಎರಡು ಗಂಧ, ಎಂಟು ಸ್ಪರ್ಶ, ಅಗುರುಲಘುತ್ವ, ಎರಡು 


ವಿಹಾಯೋಗತಿ [ಪ್ರಶಸ್ತ ಅಪ್ರಶಸ್ತ], ಸ್ಥಿರ, ಅಸ್ಥಿರ, ಶುಭ, 
ಅಶುಭ, ಸುಸ್ವರ, ದುಸ್ವರ, ಸುಭಗ, ದುರ್ಭಗ, ಪ್ರತ್ಯೇಕಶರೀರ, 


ಅಯಸ್ಕೀರ್ತಿ. ಅನಾದೇಯ, ನಿರ್ಮಾಣ, ಅಪರ್ಯಾಪ್ತ 
ನೀಚೈರ್ಗೋತ್ರ ಎಂಬ ಎಪ್ಪತ್ತೆರಡು ಪ್ರಕೃತಿಗಳು 
(ನೀಚೈರ್ಗೋತ್ರವೆಂವ ದ್ವಿಸಪ್ರಕಪ್ರಕೃತೆಗಳಂ ನಿರವಶೇಷಂ 
ಕಿಡಿಸಿ: ಆದಿಹು, ೧೬. ೪೯ ವ) 

ದ್ವಿಸಹಸ್ರಜಿಹ್ವ - ಎರಡು ಸಾವಿರ ನಾಲಗೆಗಳುಳ್ಳ ಆದಿಶೇಷ 
(ಅಹಿರಾಜ೦  ದ್ವಿಸಹಸಜಿಪ್ಟಂ ಅಜೆಯಂ ವ್ಯಾವರ್ಣಿಸಲ್‌ 
ಬಲ್ಲನೇ ಮಹಿಯೊಳ್‌ ಮಾನವನೊಂದೆ ನಾಲಗೆಯೊಳ್‌: 


ಜಗನ್ನಾವಿ, ೨. ೩೭) 
ದ್ವೀಂದ್ರಿಯ — [ಜೈನ] ಸ್ಪರ್ಶನ, ರಸನ ಎಂಬ ಎರಡು 
ಇಂದ್ರಿಯಗಳು ಮಾತ್ರ ಇರುವ ಜಂತು (ಸರ್ಶನ 
ರಸನೇಂದ್ರಿಯೋಪೇತಂಗಳಪ್ಪ ಶಂಖಾದಿ ದ್ವೀಂದ್ರಿಯಂಗಳ್‌: 
ಆದಿಹು, ೧೦. ೬೩ ವ) 
ದ್ವೀಪ - ನಡುಗಡ್ಡೆ (ನೆಗಬ್ದಾ ದ್ವೀಪದ ಮಧ್ಯದಲ್ಲಿ ಕಲಶಂ 
ಚಂಡಪ್ರಭು ಪಂಜರಂ ಭಗಣಂ: ಜಗನ್ನಾವಿ, ೧. ೨೫) 
ದ್ವೀಪಾಂತರ - ಬೇರೆಯ ದ್ವೀಪ (ದ್ವೀಪಾಂತರಕಟಕ ಪ್ರಭಾವನುಂ 
ಎನಿಸಿದ ಪುಲಿಕೇಶಿದೇವಂ: ಗದಾಯು, ೨. ೭ ವ) 
- ಹುಲಿ, ಶಾರ್ದೂಲ (ಕಪಟತಾಪಸರೂಪಿಯಪ್ಪ ದ್ವೀಪಿಯ 
ಸಮೀಪಕ್ಕೆ ಬಂದು ಪೊಡೆವಟ್ಟು: ಪಂಚತಂತ್ರ, ೩೨೬ ವ) 
ದ್ವೈತೀಯಕ - ಎರಡನೆಯ (ದ್ವೈತೀಯಕ ಜಿನಪಂಗೆ ಅದ್ವೈತಂಗೆ 
ಅಜಿತಂಗೆ ಭುವನದಯಿಂತಗಾಗಳ್‌ ದೈತೇಂದೆಲ್ಲರಂ 
ಗೈಜಿಗಿದರಾತತ ಪುಣ್ಯಂಗೆ ಜಗದೊಳಗೆಳಗದರೊಳರೇ: 
ಅಜಿತಪು, ೫. ೩) 

ದ್ವೈಧ - ಎರಡಾಗಿರುವುದು, ಭಿನ್ನವಾಗಿರುವುದು 
ದ್ವೈಧಮಾಗೆ ಮನದ ಸಂಶಯಮಂ 
ಮಲ್ಲಿನಾಪು, ೩. ೧೧) 

ದ್ವೈಧೀಭವತ್‌ - ಎರಡಾಗಿ ಸೀಳಿದ (ವಿಷಮ ಕಠೋರ 
ಕೂರ್ಮ ಘರ್ಮನಿರ್ಭರೋಚ್ಚಾಸ ಭರದ್ವೈಧೀಭವತ್‌ 
ಅಂ೦ಭಃಪ್ರಕಟಿತ ಅಗಾಧ ರಂಧ್ರಾವರ್ತಮಾನ ಜಳಚರ 
ಸಂಚರಣ ವಿಸ್ಮಯನೀಯ ಭಯಾನಕೆಯುಂ: ಆದಿಷು, ೫. 
೮೭ ವ) 

ದ್ವೈಧೀಭಾವ - ರಾಜನ ಷಾಡ್ಗುಣ್ಯಗಳಲ್ಲಿ ಒಂದು, ಆರು ಬಗೆಯ 
ಭೇದೋಪಾಯಗಳಲ್ಲಿ ಒಂದು, ಬಲಿಷ್ಠ ಶತ್ರುಗಳಿಬ್ಬರಲ್ಲಿ 
ದುರ್ಬಲನ್ನು ಒಲಿಸಿಕೊಳ್ಳುವುದು, (ಬಲವಂತರಪ್ಪ ಶತ್ರುಗಳ 
ನಡುವೆ ದುರ್ಬಲನಪ್ಪ ನೃಪಂ ಆ ರಿಷುಗಳಂ ವಾಜ್ಯಾತ್ರದಿಂ 
ಅತಿಸಂಧಾನಂಗೆಯ್ದು “ತನ್ನ ಮನಮಂ ಎನ್ನೇ ರುಂ 
ಅಣೆಯದಂತು ಕಾಕಾಕ್ಷಿಗೋಳಕನ್ಯಾಯದಿಂದಿರ್ಪದುಂ 
ದ್ವೈಧೀಭಾವಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 
ನೋಡಿ, "ಭೇದೋಪಾಯ' 

ದ್ವರ್ಧಾಕ್ಷಿ - ಚಿತ್ರಗಳಲ್ಲಿ ಒಂದೂವರೆ ಕಣ್ಣು ಕಾಣುವ ಭಂಗಿ 
(ಗಿಳಿ ಯಜ್ಞಾಗತದಿಂದಂ ಅರ್ಧಯಜುವಿಂದ೦ ಕೋಕಿಳಂ 
ಸಾಚಜಿಯಿ೦ ಕಳಹಂಸೀಕಳಭ೦ ರಥಾಂಗಮಿಥುನಂ 
ಧ್ವ್ಯರ್ಧಾಕ್ಷಿಯಿಂ.. .. ಕಣ್ಣೊಳೆ: ಮಲ್ಲಿನಾಹು, ೫. ೩೬) 


೩ 


ಚ 


(ಅರ್ಥಂ 
ಪರಿಚ್ಛೇದಿಸಿ: 


ಧ 


೫೫೬ 


ಧಗಂ - ಧಸಕ್‌ ಎನ್ನುವಂತೆ ಅನುಕರಣ ಪದ (ನಿನ್ನನೊರ್ವನಂ 
ಪಗೆವಡೆಯೊಡ್ಡುಗಳಂ ಒಡೆಯಲ್ಕೆ ಪೇಟ್ಟು ಎರ್ದೆ ಧಗಂ ಎನೆ 
ಸೈರಿಸುವ ಉಪಾಯಮಾವುದು ಕಜುವೇ: ಪಂಪಭಾ, ೧೧. 
೯೧) 

ಧಗದ್ಧಗಿತರವ - ಧಗಧಗ ಶಬ್ದ 
(ಧೃತಧಗದ್ಭಗಿತರವನಿರ್ಮಳಶಿಖಾಳಿಯಂ ಸತತಗತಿ 
ಪಥಮನಡರ್ವುಜ್ಞಳಜ್ಞಾಳೆಯಂ: ಆದಿಷು, ೭. ೨೭ ವ) 

ಧನ - ಹಣ (ದ್ರವಿಣಂ ದ್ರವ್ಯಂ ವಸು ಅರ್ಥ ವಿತ್ತ ರೈ ರಿಕ್ಕ ಸಾರ 
ಧನವೇಕಾರ್ಥಂ: ಅಭಿಧಾವ, ೧. ೬. ೧೨) 

ಧನಂಜಯ - ಅರ್ಜುನ (ಅನ್ನೆಗಂ ತನ್ನ ಮಯ್ದುನನಪ್ಪ 
ಅಮೋಘಾಸ್ತಧನಂಜಯನ ಬರವಿನ ಸಂತಸದೊಸಗೆ 
ಪಡೆಮಾತಂ” ಮುಂದುವರಿದಣೆಪುವಂತೆ: ಪಂಪಭಾ, ೪. ೩೨ 
ವ); ಅಗ್ನಿ (ೆಂಜೆಡೆ ಬಾಂದೊ%ಯಿಂದೆ ಧನಂಜಯಂ 
ಅಹಿಪಂ ವಿಷಂ ವಿಭೂತಿ ಕಪಾಲಂ ರಂಜಿಸಲ್‌ 
ಅಭವಂ ಸ್ಟರೂಪದಿಂದೆಸೆದಂ: ತ್ರಿಷಷ್ಟಿಷು, ೫೩. ೧೪); ಬೆಂಕಿ 
(ಯಾಮಿನೀವ್ಯೋಮದಂತೆ ಸಿತರುಚಿದಾಳ್ಳು ಧನಂಜಯನಂತೆ 
ರುದ್ರಾಕ್ಷದಿಂ ರಂಜಿಸಿ: ರಾಜಶೇವಿ, ೧೦. ೫೭ ವ) 

ಧನಂಜಯಾಂಬಕ - ಉರಿಗಣ್ಣ ಶಿವ (ಪಾಂಡುಪುತ್ತನಾತಂ 
ಜಡಿದೊತ್ತೆ ಜಾಜೆ ಪೆಜಸಾರ್ವನೆ ಧೀರ ಧನಂಜಯಾಂಬಕಂ: 
ಶಬರಶಂ, ೪. ೪೪) 

ಧನಕೋಶ ದ ಕೋಶಾಗಾರ (ಧನಕೋಶಂ 
ನವಹೇಮತಾಮರಸಕೋಶಂ ದೇಶಮಾಸೈಕತಾವನಿದೇಶಂ 
ಸಹಕಾರಿ ಸಾರಸಹಕಾರ೦ಮಂತ್ರಿ ಮಂದಾನಿಳ0; ಚಂದ್ರಪ್ರಷು, 
೧೧. ೫೯) 

ಧನದ - ಕುಬೇರ (ಧನದಂ ಕಾಂಚನಪಂಚರತ್ನಮಯಂ 
ರಯವಷ್ಟಿಯ೦ ಮಡುವಲ್ಲಿ: ಆದಿಪು, ೭. ೨೪); ಹಣ 
ನೀಡುವವನು (ಧನದರಲ್ಲದ ಧನದರಿಲ್ಲ ತಕ್ಕರಲ್ಲದೆ ಟಕ್ಕರಿಲ್ಲ 
ಜನ್ನಮಲ್ಲದೆ ಬನ್ನಮಿಲ್ಲ: ಅಜಿತಪು, ೧. ೨೦ ವ) 

ಧನದನಿವಾಸ - ಕುಬೇರನ ಆವಾಸ, ಶ್ರೀಮಂತನ ಮನೆ 
(ಧನದನಿವಾಸದಿಂ ಮಣಿಮಯೋಜ್ಯಳದೇವಕುಲಳಗಳಿಂದೆ 
ನಂದನವನದಿಂ: ಪಾರ್ಶ್ವನಾಪು, ೧. ೧೧೧) 

ಧನದಪತಿ - ಕುಬೇರ (ಅದಜ ವಿಶಾಳತೆವೆತ್ತಿರ್ಪ 
ತತ್ತಥಮಶಾಳದೊಳಗ್ರ ಸುರಪತಿ ಪಿತೃಪತಿ ಶರಧಿಪತಿ 
ಧನದಪತಿಗಳ ಕೇಳೀವಿಲಾಸಶೋಭಿತಂಗಳಪ್ಪ ನಾಲ್ಕುಂ 
ದೆಸೆಗಳ ಮಣಿರತ್ನಹರ್ಮ್ಯ೦ಗಳುಮಂ: ಶಾಂತೀಶ್ವಪು, ೧೬. 
ಜವ 

ಧನದಮಿತ್ರ - ಕುಬೇರನ ಸೆ 
ಧನದಮಿತ್ರಂ .. 
೧೨ 

ಧನದಾದ್ರಿ - ಕುಬೇರನು ವಾಸಿಸುವ ಬೆಟ್ಟ ಕೈಲಾಸಪರ್ವತ 
(ಧನದಾದ್ರಿಯೊಳ್‌ ಸುಖಂ ವಸಿಯಿಸುವಂತೆ 
ಅನಂತವನಿಪನಾ ಮಾಡದೊಳ್‌ ಉದವಾಂಬುನಿಧಿ 
ವಿಶ್ವಸೇನನುದಿನಮಿರ್ಕುಂ: ಶಾಂತಿಷು, ೯. ೧೪೯) 

ಧನದಾನುಚರ - ಕುಬೇರನ ಹಿಂಬಾಲಕ (ಅಜುವತ್ತುಕೋಟಿ 
ಧನದಾನುಚರರಂ ಅತಿರೌದಭಯಾನಕಮಾಗೆ ಕೊಂದು 
ಸೌಗಂಧಿಕ ಕಾಂಚನಕಮಳಹರಣಪರಿಣತನಾದಂ: ಪಂಪಭಾ, 
೮. ೩೧) 


ಎಂಬ 


ಸ್ನೇಹಿತ, ಶಿವ (ಕಲ್ಯಾಣಭೂಭ್ಯತ್‌ ಸದನ 
ಜ್‌ ಮಹೇಶಂ: ಟಿ ೧. 


ಧನಶೌಂಡ - ಹಣದ ಅಮಲಿನವನು ಧನಿಕ (ಜಗಲಿಸುತ್ತುಮಿರ್ದ 
ಕಾ೦ಂಚನರತ್ನ ಸಂಚಯಮಂ೦ ಕಂಡು ಕೊಂಡು ಶೌಂಡಿಕಂ 
ಧನಶೌಂಡನಾಗಿ ಪೋದಂ: ನೇಮಿನಾಪು, ೪. ೧೧೪ ವ) 

ಧನಸಂಕುಲ ದ ಸಂಪತ್ತೆಲ್ಲ (ಧರ್ಮಪುತ್ರನುಂ 
ಕುಲಧನಸಂಕುಲಗಳನೆ ತಂದಿಡೆ ಇಟ್ಟು ಅವನಾಡಿ ಸೋಲ್ತಂ 
ಆಕುಲಮತಿ ಮುಂದೆ ಭಾರತದೊಳೊಡ್ಡುವುದ೦ ಕಡುನನ್ನಿ 
ಮಾಟ್ಬವೊಲ್‌: ಪಂಪಭಾ, ೬. ೭೨) 

ಧನು - [ಜೈನ] ಬಿಲ್ಲು, ಎತ್ತರದ ಒಂದು ಅಳತೆ (ಏಟ್‌ ಧನು 
ಮೂಖ ಮೊಲನಿಂ ಪೇಟ್‌ ಷಡಂಗುಲಮೆ ಮೊದಲ 
ನಾರಕರ ಒಡಲ್‌: ಆದಿಪು, ೫. ೯೨) 

ಧನುರಾಗಮ - ಬಿಲ್ಲಿದೆ, ಅಸ್ತಶಾಸ್ತ್ರ (ಆ ಗಗನೇಚರನುಂ 
ಧನುರಾಗಮವಿದ್ಯಾಗಮೈಕನಿಧಿ ವಿದ್ಯೆಗಳಿಂ ಪೋಗದೆ 
ಕಾದುತ್ತಿರೆ: ಶಾಂತಿಷು, ೪. ೨೫) 

ಧನುರ್ಗುಣ - ಬಿಲ್ಲಿನ ಹೆದೆ (ಚಂಡ ಧನುರ್ಗುಣಮಂ ನೀವಿ 
ಜೇವೊಡೆಯಲೊಡನೆ: ಶಬಶಂವಿ, ೪. ೧೭ ವ) 

ಧನುರ್ಗುಣಕಿಣೀಕೃತೋದ್ಯತ್ತಕೋಷ್ಠ — ಎ 
[ಧನುರ್ಗುಣ--ಕಿಣೀಕೃತ--ಉದ್ಯತ್‌--ಪ್ರಕೋಷ್ಟ] ಬಿಲ್ಲಿನ 
ಹೆದೆಯಿಂದ ಜಿಡ್ಡುಗಟ್ಟಿರುವ ಮುಂಗೈಯುಳ್ಳವನು 
(ಪ್ರಣತಾರಾತಿ ಧನರ್ಗುಣಕಿಣೀಕೃತೋದ್ಯತ್ವಕೋಷ್ಠ್ಯಂ 
ಅನುಪಮಧೈರ್ಯಂರಣಕೇಲೀಲೋಲ೦ ಎನೆ ನೆಗಟ್ಟ 
ನೃಪಂ: ಪಂಚತಂತ್ರ, ೩೦೫ ಮತ್ತು ೩೦೬) 

ಧನುರ್ಗುಣಕ್ಟಣಿತ — ಬಿಲ್ಲಿನ ಹೆದೆಮಿಡಿತದ ದ್ವನಿ 
(ಯದ್ಧಸನ್ನದ್ಧರಾಗಿ ಧನುರ್ಗುಣಕ್ಟಣಿತಕರಣ 
ಪ್ರಣಯಪಾಣಿಯಪ್ಪ ಮಂತ್ರಿಪುತ್ತಂಬೆರಸು ನಡೆಯೆ: 
ಲೀಲಾವತಿ, ೬. ೫ ವ) 

ಧನುರ್ಗುಣಲತಾನಿನಾದ - ಬಿಲ್ಲಿನ ಬಳ್ಳಿಯಂತಿರುವ ಹಗ್ಗದ 
ಠೇಂಕಾರ (ಮನಂಪೆರ್ಜಿ ಧನುರ್ಲತಾಗುಣನಿನಾದಮನಾಲಿಸಿ 
ಕೇಳಲುಂ: ಪಂಪಭಾ, ೧. ೧೪೨) 

ಧನುರ್ದಂಡ - ಧನುಸ್ಸು ಬಿಲ್ಲು (ಆತೋದ್ಯಪಗೀತದ್ದನಿಗಳಿರೆ 
ಧನುರ್ದಂಡಟಂಕಾರಮಂ ಕೇಳಲುಂ: ಆದಿಪು, ೮. ೩೩) 

ಧನುರ್ಧರ - ಬಿಲ್ಲನ್ನು ಹಿಡಿದವನು (ಪಿಡಿಕೆಯ್‌ ತೀವಿದ 
ಕೂರ್ಗಣೆ ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಜ್‌ 
ಕರ್ಪಿಡಿದ ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳ 
ಧನುರ್ಧರರ್‌ ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧) 

ಧನುರ್ಧರಬಲ - ಬಿಲ್ಲಾರರ ಸೈನ್ಯ (ಕಾಟ್ದುಖು ಮಸಗಿದಂತೆ 
ಮಸಗಿದ ದುರ್ಧರ ಧನುರ್ಧರಬಲಮುಮಂ ಶ್ವೇತ ಭೀಷ್ಮರ 
ಪೇಟ.  ಓಜೆಯೊಳೆರಡುಂ ಪಡೆಗಳ ಪಡೆವಳರ್ಕಳ್‌ 
ಕುರುಕ್ಷೇತ್ರದೊಳ್‌ ಚಿತ್ರಿಸಿದ೦ತೆ ಒಡ್ಡಿ ನಿಂದಾಗಳ್‌: ಪಂಪಭಾ, 
೧೦. ೫೧ ವ) 

ಧನುರ್ಧರಾಗ್ರಗಣ್ಯ — ಶ್ರೇಷ್ಟ ಬಿಲ್ವಿದ್ಯೆಗಾರ (ಅಂತು 
ಧನುರ್ಧರಾಗಗಣ್ಯನಾಗಿರ್ದೊ೦ದು ದಿವಸಂ ತನ್ನ ತೊಡೆಯ 
ಮೇಲೆ ತಲೆಯನಿಟ್ಟು ಪರಶುರಾಮಂ ಮಣ್‌ದೊಅಗಿದಾ 
ಪ್ರಸ್ತಾವದೊಳ್‌: ಪಂಪಭಾ, ೧. ೧೦೪ ವ) 

ಧನುರ್ವಂಶ - ಆನೆಯ ಬಿಲ್ಲಂತೆ ಬಾಗಿದ ಬೆನ್ನುಮೂಳೆ 
(ಧನಿರ್ವಂಶನು೦ ವಿಪುಲೋಪಚಿತಾಂಸನುಂ ಅಜಿತಪು, 


ಧನುರ್ವೇದ - ಅಸ್ತಶಾಸ್ತ್ಯ ಒಂದು ಉಪವೇದ (ಧನುರ್ವೇದ 
ರತ್ನಪರೀಕ್ಷೆಗಳುಮಂ 


೫೫೭ 


ಉಪದೇಶಂಗೆಯ್ದು: 

“ಉಪವೇದ' 
ಧನೇಶ - ಕುಬೇರ (ಪಲಬರ್ಧನಪರ್‌ ತಮ್ಮೊಳಲಕೆಯಲೊರ್ವಂ 

ಧನೇಶನೆಂದು ಏಳಿಸುತಂ: ತ್ರಿಷಷ್ಠಿಪು, ೭. ೨೫) 


ಆದಿಪು, ೮. ೬೦ ವ), ನೋಡಿ 


ಧನ್ಯ - ಸದ್ದುಣಿ (ಅಶೇಷಶಾಸ್ತಪಾರಗಂ ಅತಿಧನ್ಯನೆಂದು 
ಪರಿಭಾವಿಸಿ ಬಂದೊಡೆ ಅವಜ್ಞೆಗೆಯ್ದು 


ನಾಯ್ಡುಗದೆಡೆಯೆಲ್ಲಮಂ ಪುಗಿಸಿ: ಸುಕುಮಾಚ, ೨. ೬೩); 
ಅದೃಷ್ಟವಂತ (ಕ್ಷೇಮಂಕರತೀರ್ಥಂಕರನೃಪಕುಮಾರಂಗಂ 
ಧನ್ಯಂ ಕನಕಚಿತ್ತೆಗಂ ವಜ್ರಾಂಕಿತ ತಳವಿಳಸಿತ೦ ಪವಿತ್ರಂ 
ಪುತ್ರಂ: ಶಾಂತಿಪು, ೭. ೧೧೫) 

ಧನ್ವಂತರಿ - ದೇವವೈದ್ಯ (ಸುರವೈದ್ಯನಪ್ಪ ಧನ್ವಂತರಿ ತರಿಸುವನಿಲ್ಲಿ 
ತನಗೆ ದೊರಕದ ತಂತ್ರೋತ್ಕರಮಂ ಎನೆ: ಕುಸುಮಾಕಾ, ೨. 
೧೦೫) 

ಧನ್ವಿ - ಬಿಲ್ಲುಗಾರ (ನಗರಾಜನಂತೆ ಅಚಲಾಂಗನಾಗಿ ಧನ್ವಿಯಂತೆ 
ಲಕ್ಷ್ಯಕಾಗಚಿತ್ತನೆನಿಸಿ ಕಲ್ಯಾಣಗೃಹದಂತೆ ಶಿವಪ್ರಭಾವಮಂ 
ಪಡೆದು: ರಾಜಶೇವಿ, ೧೦. ೫೭ ವ) 

ಧಮ್ಮಿಲ್ಲ - ತುರುಬು (ಮೊಗಮಂ ತಾವರೆ ಕಣ್ನನುತ್ಥಳದಳಂ 
ಧಮ್ಮಿಲ್ಲಮಂ ಸೋಗೆ .. . ಪೋಲ್ತುವು: ಆದಿಷು, ೬. ೮೫) 

ಧರ - ಬೆಟ್ಟ (ಸುರಸಭೆಯಂತೆ ವಜ್ರಿಲಸಿತಂ ಧರನಂತೆ 
ಉರುಬಾಣಸಂಭೃತಂ: ತ್ರಿಷಷ್ಟಿಪು, ೨೭. ೧೫) 

ಧರಣಿ - ಭೂಮಿ (ಸ್ಥಿರೆ ಧರಣಿ ಧಾತ್ರಿ ಮೇದಿನಿ ಧರಿತ್ರಿ ಧರೆ 
ಅವನಿ ಪೃಥ್ವಿ ರಸೆ ವಸುಧೆ ವಸುಂಧರೆ ಕು ಮಹಿ ಜಗತಿ 
ವಿಶ್ವಂಭರೆ ಗೋ ಕ್ಷ್ಮಾ ಕೋಣಿ ಭುಮಿ ಭೂ ಗೋತ್ರೆ ನೆಲಂ: 
ಅಭಿಧಾವ, ೧. ೫. ೧) 

ಧರಣಿಜೆ - ಭೂಮಿಯ ಮಗಳು, ಸೀತೆ (ಧರಣಿಜೆಯನುಯ್ದು 
ಲಂಕಾಪುರೇಶನ೦ತಪ್ಪ ಗಂಡರುಂ ಸತ್ತರ್‌ ನಿತ್ರಿಸದೆ: 
ಧರ್ಮಾಮೃ, ೪. ೧೪೧) 

ಧರಣಿಪತಿ - ಭೂಮಿಯ ಒಡೆಯ, ರಾಜ (ಧರಣಿಪತಿಯಪ್ಪ 
ಚಕ್ರೇಶ್ವರರೊಳ್‌ ಧುರಧರೆಗೆ ವಂದು: ಕರ್ಣನೇಮಿ, ೧೧. 
೯೭) 

ಧರಣಿಭೃತ್‌ — ಬೆಟ್ಟ 
ನಿಭಸ್ಥೂಲಫೇನೋತ್ಸರಮುದಂ ನ FE 
ಘುಳುಘುಳುಧ್ವಾನರುದ್ರಂ ಸಮುದಂ: ತ್ರಿಷಷ್ಠಿಷು, ೨. ೧೯) 

ಧರಣೇಂದ್ರ - [ಜೈನ] ಪಾರ್ಶ್ವನಾಥ ತೀರ್ಥಂಕರನ ಯಕ್ಷ; 
ಭವನವಾಸಿ ದೇವನಾದ ನಾಗೇಂದ್ರ (ಧರಣೀಂದ್ರಂಗಂ 
ಅಳುಂಬ೦ ಪೊಗಟಲ್ಕೆ ರೂಪು ನೀಳಾಂಜನೆಯಾ: ಆದಿಷು, 
೯. ೧೭) 


(ಘನಕರ ಧರಣೀಭೃತ್‌ 


ಧರಣೀಭೃತ್‌ - ರಾಜ (ಧರಣೀಭೃನ್ಮುನಿ ಪೊಣಗಾಗುಟೆದರ 
ಕಣ್ಮನಮೆಂಬಿವಂ ಉಗಿವುದು ಅಮರಗಣಿಕೆಯರಾಟಂ: 
ಶಾಂತಿಷು, ೧೧.೩೩) 

ಧರಣೀವಿಭಾಗ - ಭೂಪ್ರದೇಶ (ಕರಿಯ ಮುಗಿಲ್ಲಳಿಂ 


ಗಗನಮಂಡಳಮೊಪ್ಪಿರೆ ಸೋಗೆಯಿ೦ ವನಾಂತರಂ ಎಸೆದು 
ಒಪ್ಪೆ ತೋರ್ಪ ಮೊಳೆವುಲ್ಲಳಿನೀ ಧರಣೀವಿಭಾಗಂ ಒಪ್ಪಿರೆ: 
ಪಂಪಭಾ, ೭. ೨೩) 

ಧರಣೀಶ - ಮಹಾರಾಜ (ನರರ ಐಶ್ವರ್ಯದ ಪೊದಳ್ಳೆಗಳ್‌ 
ಕರಗುವವೋಲ್‌ ಶರದಂಬುಧರಂ ಭೋಂಕೆನೆ ಕರಗಿದೊಡೆ 
ಎರ್ದೆ ಕರಗಿ ಕೊರಗಿದಂ ಧರಣೀಶಂ: ಆದಿಪು, ೪. ೬೪) 


ಧರಣೀಸುತ - ಭಗದತ್ತ (ಧರಣೀಸುತನಟೆದಂ ದಿಕ್ಕರಿ ಕೆಡೆದುದು 
ನರಶರಂಗಳಿಂ: ಪಂಪಭಾ, ೧೧. ೮೨) 

ಧರಣೇಂದ್ರ - [ಧರಣ-4ಇಂದ್ರ] ನಾಗರಾಜ (ಅಂಬರಭೂಷಣ 
ಮಾಲಾಡಂಬರದ ಬೆಡಂಗನಮರನರ್ತಕಿ ಗಡಂ 


ಏನೆಂಬುದೊ ಧರಣೇ೦ದ್ರ೦ಗ೦ ಅಳುಂಬಳ೦ ಪೊಗಟಲೈ 


ರೂಪು ನೀಳಾಂಜನೆಯಾ: ಆದಿಹು, ೯. ೧೭) ['ಧರಣೇಂದ' 
ಎಂಬುದು ನರಸಿಂಹಶಾಸ್ತಿಗಳು ಒಪ್ಪಿದ ರೂಪ] 

ಧರಾಚಕ್ರ - ಭೂಮಂಡಲ (ಕುರುರಾಜಂ ವಿದ್ಯಾಧರಕರಣದೆ 
ನೆಗೆದು ಅಂಬರಕ್ಕೆ ಗದೆಯಂ ಕ್ರಮದಿಂ ತಿರುಪೆ ಧರಾಚಕ್ರಂ 
ಕೋವರಚಕ್ತಂ ತಿರಿವ ತೆಅದೆ ತಿರಿದತ್ತು ಎನಸುಂ: ಗದಾಯು, 
೮. ೨೪) 

ಧರಾತಳ - ಭೂತಳ (ಪಡೆದ ಧನಕ್ಕೆ ಲೆಕ್ಕಮಿಡಲ್‌ ಇಂದನಗಂ 
ಬಳಪಂ ಧರಾತಳಂ ಕಡಿತಂ ಅಹೀಶ್ವರಂ ತಗುಳೆ 
ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: ಶಾಂತಿಷು, ೯. 
೧೪೭) 

ಧರಾತಳನಿಷ್ಠಲಲಾಟಪಟ್ಟ - ಭೂಮಿಗೆ ತಾಕಿದ 
ಪ್ರದೇಶವುಳ್ಳವನು, ಸಾಷ್ಟಾಂಗವೆರಗಿದವನು (ನಿಜಾನುಜಸಹಿ 
ಇದಿರ್ವಂದು ಧರಾತಳನಿಷ್ಠಲಲಾಟಪಟ್ಟಂ 4! 
ಪೊಡಮಟ್ಟು: ಪಂಪಭಾ, ೭. ೫೯ ವ) 

ಧರಾಧರಧನ್ವ - ಮೇರುವನ್ನು ಬಿಲ್ಲಾಗಿ ಪಡೆದವನು, ಶಿವ 
(ಧರಾಧರಧನ್ವ ಶಶಾಖಖಂಡಮಂಡನ: ರಾಜಶೇವಿ, ೧೦. 
೫೯) 

ಧರಾಧರಧರ - ಬೆಟ್ಟವನ್ನು ಎತ್ತಿದವನು, ಕೃಷ್ಣ (ಗಾಂಡಿವಧರಂ 


ಗಂಗಾಧರಂ ತುಂಗಶಕ್ತಿಧರಂ ವಜ್ರಧರಂ ಧರಾಧರಧರಂ 
ಶ್ರೀಕೀರ್ತಿವಿದ್ಯಾಧರಂ: ಪಂಚತಂತ್ರ, ೩೭) 

ಧರಾಧರಸುತ - ರಾಜಪುತ್ರ (ಈತಂಗೀ ಧರೆಯೊಳ್‌ 
ಧರಾಧರಸುತರ್‌ ಪೇಟಾರ್‌ ಸಮಂಬರ್ಪ ವಿಖ್ಯಾತರ್‌: 


ಕರ್ಣನೇಮಿ, ೩. ೨೨) 

ಧರಾಧಾರ - ರಾಜ; ಬೆಟ್ಟ (ಧನದಮಿತ್ರ೦ ಧರಾಧಾರ ಧರ್ಮಂ 
ವೈಶದ್ಯದ್ಯೋತಿ.. .. ನಂದಿಕೇಶಂ: ರಾಜಶೇವಿ, ೧.. ೧) 

ಧರಾಧ್ರ - ಪರ್ವತ ಯ(ಘನಧೈರ್ಯಗುಣ೦ ಧರಾಧ್ರಮಂ 
ಕೋಪಮದು ಅಗ್ನಿಯಂ .. .. ಗೆಲ್ಲು: ರಾಜಶೇವಿ, ೩. ೭) 

ಧರಾಭಾರ - ರಾಜ್ಯಭಾರ (ನೀನೆ ಜೆಟ್ಟಿಗನೈ ಮುನ್ನಿನ ಒಣ೦ಟು 
ವೇಡ ಮಗನೇ ಕೈಕೊಳ್‌ ಧರಾಭಾರಮಂ: ಪಂಪಭಾ, ೧. 
೮೧) 

ಧರಾಮರ - ಭೂಸುರ (ತರ್ಕವ್ಯಾಕರಣ ಕಾವ್ಯ ನಾಟಕ ಭರತ 
ವಾತ್ಸ್ಯಾಯನ ಆದಿ ಅಶೇಷವಿದ್ಯಾಸಮುದ್ರತರಣ 
ಗುಣೈಕಪುಣ್ಯನು೦ ಧರಾಮರಾಗ್ರಗಣ್ಯನು೦ ಆಗಿ: ಪಂಚತಂತ್ರ, 
೪೧ ವ) 


ಧರಾಯುವತೀಶ - ಗ(ಧರಾಯುವತಿ- ಈಶ] ಭೂಮಿ ಎಂಬ 
ಹೆಣ್ಣಿನ ಒಡೆಯ (ಅವಿಕಳನಿಯಮಶ್ರೀಯನಳವಡಿಸಿ ನಿಂದ 
ಧರಾಯುವತೀಶನಂ ಉದಾತ್ತನಾರಾಯಣನಂ ಕಂಡು: 
ಪಂಪಭಾ, ೮. ೧) 

ಧರಾಲಲನಾಧೀಶ - ಭೂಮಿ ಎಂಬ ಹೆಣ್ಣಿನ ಒಡೆಯ, ರಾಜ 
(ಭೂತಲಪತಿ ಬಟೆಯಟ್ಟಿ ಬರಿಸೆ ಪೆಣತೊಂದೆಡೆಯೊಳ್‌ 
ಮಲರಹಿತರ್‌ ಬಂದು ಧರಾಲಲನಾಧೀಶಂಗೆ 


ವನತಮಸ್ತಕರಾದರ್‌: ಆದಿಪು, ೧೫. ೧೦) 


೫೫೮ 


ಧರಾವಿಭಾಗ - ಭೂಭಾಗ (ಪನ್ನಗಕೇತಂಗೆ ಧರಾವಿಭಾಗಮನಿತ್ತು 
ಸಂಪನ್ನಯೋಗನಿಯೋಗದಿಂದಂ ಅರಣ್ಯದೊಳ್‌ ನೆಲೆಸಿರ್ದು: 
ಪಂಪಭಾ, ೯. ೧೭) 


ಧರಿತ್ರಿ - ಭೂಮಿ (ಕವಿದುವು ಕಾಳ ನೀಳ ಜಳದಾವಳಿ 
ವಾರಿಧಿಗಳ್‌ ಧರಿತ್ರಿಯಂ ಕವಿದುವು ಗಾಳಿಗಳ್‌ 
ಪ್ರಳಯಕಾಲಮನಾಗಿಸಲೆಂದೆ ಲೋಕಮಂ ಕವಿದುವು: 
ಪಂಪಭಾ, ೨. ೭೭) 

ಧರಿತ್ರೀಧರಸಾನು — ಬೆಟ್ಟದ ತಪ್ಪಲು (ನೀನೀ 
ಧರಿತ್ರೀಧರಸಾನುಸ್ಥಾನದಿಂ ಸೋಗದೆ ಬೆಣತಿರೆ ನಿನ್ನಂ 
ಸಮಂತೆನ್ನ ಬಾಹಾಪರಿಘಾತಕ್ಕೆ ಪಕ್ಕಾಗಿಸಿ 


ಜತರಶಿಖಾಜ್ಞಾಲಿಕಾಮಾಲೆಗೀವೆಂ: ಶಾಂತೀತ್ವಪು, ೯. ೧೪೧) 

ಧರಿತ್ರೀನಾಥ - ಧರಾಧೀಶ (ಕುಸುಮದತ್ತಂಗೆ ಧರಿತ್ರೀನಾಥ 
ಪದವಿಯಂ ಕೊಟ್ಟಾ ನರಪತಿ ಬಟೆಕೆ ದೀಕ್ಷೆಯಂ ಕೈಕೊಂಡಂ: 
ಯಶೋಧಚ, ೪. ೭೬) 

ಧರೆ - ಭೂಮಿ (ಏಂ ಗಾವಿಲನಯೊ ನಿನ್ನಂ ನುಂಗುವುದರ್ಕೆ 
ಇವರಂ ಎತ್ತವೇಟ್ಕುಮೇ ನೆರಮ೦ ಸಂಗಳಿಸಲ್ಪೇಯ್ಕುಮೇ 
ಮಾತಂಗವಿರೋಧಿಗೆ ಕುರಂಗಸ೦ಗರ ಧರೆಯೊಳ್‌: ಪಂಪಭಾ, 
೩. ೧೭); ನೆಲ (ಆ ಕಮಳಾಕರಮಂ ಪೊಕ್ಕು 
ಆಕಾಶಧ್ವನಿಯಂ ಉಣದೆ ಕುಡಿದು ಅರಿಭೂಪಾನೀಕ 
ಭಯಂಕರನುಂ ಗಡಂ ಏಕೆಂದಜೆಯೆಂ ಬಟಲ್ಟು ಜೋಲ್ಡಂ 
ಧರೆಯೊಳ್‌: ಪಂಪಭಾ, ೮. ೪೧) 

ಧರೆಗಿಳಿ - ಭೂಮಿಗೆ ಅವತರಿಸು (ಸುರನದಿಯ ನೀರೊಳ್‌ 
ಮಿಂದು ಇನನ೦ ನೋಡಿ ನಿನ್ನ ದೊರೆಯನೆ ಮಗನಕ್ಕೆ 
ಎಂದಾಹ್ವಾನಂಗೆಯ್ಕಲೊಡಂ ದಲ್‌ ಧರೆಗಿಟೆದನಂದು 
ದಶಶತಕಿರಣಂ: ಪಂಪಭಾ, ೧. ೯೧) 

ಧರ್ಮ - ವೈಯಕ್ತಿಕ ಬದುಕಿನ ಸಾರ್ಥಕ್ಕದ ನೆಲೆ (ನೆಗಟ್ಟ 
ಆದಿಪುರಾಣದೊಳ್‌ ಅಣೆವುದು ಕಾವ್ಯಧರ್ಮಮಂ 
ಧರ್ಮಮುಮಂ: ಆದಿಪು, ೧. ೩೮); ನಂಬಿಕೆ-ಆಚರಣೆಗಳ 
ಕಟ್ಟಳೆ (ಈ ಸಂಸ್ಕತಿಯೊಳ್‌ ಧರ್ಮಾಧರ್ಮಸಸ್ಥಿತಿಯೆ ವಲಂ 


ಸ್ಪರ್ಗನರಕಸುಖದುಃಖಕರಂ: ಆದಿಷು, ೭. ೭೭); ಯಮ 
(ಪುಟ್ಟುವುದುಂ ಧರ್ಮಮೊಡವುಟ್ಟಿದುದು ಈತನೊಳೆ 
ಧರ್ಮನಂಶದೊಳ್‌ ಈತಂ ಪುಟ್ಟದನೆಂದಾ 


ಶಿಶುಗೊಸೆದಿಟ್ಟುದು ಮುನಿಸಮಿತಿ ಧರ್ಮಸುತನೆನೆ ಪೆಸರಂ: 
ಪಂಪಭಾ, ೧. ೧೨೨); ಕರುಣೆ, ಕೃಪೆ (ನಿಮ್ಮಯ ಧರ್ಮದ 
ಮಕ್ಕಳೆವು ಎಮ್ಮಂ ಕಡೆಗಣಿಸಿ ನಿಮಗೆ ನೆಗಟ್ಟುದು ದೊರೆಯೇ: 
ಪಂಪಭಾ, ೧೧. ೧೨೮); ಪುಣ್ಯ (ಪುಣ್ಯ ದಯಂ ಶ್ರೇಯಂ 
ವೃಷಂ ಸುಕರ್ಮಂ ಧರ್ಮಂ: ಅಭಿಧಾವ, ೧. ೩. ೧೩) 
ಧಾರ್ಮಿಕ ಕರ್ತವ್ಯ (ಧರ್ಮಮೆಂಬುದು ದಾನ ಪೂಜೆ 
ಶೀಲಂ ಉಪವಾಸಂದು ನಾಲ್ಕುಂ ತೆಅಐಂ: ಹರಿವಂಶ, ೧೦. 
೧೦ ವ) ಬಿಲ್ಲು (ಧನದಮಿತ್ರಂ ಧರಾಧಾರ ಧರ್ಮಂ 
ವೈಶದ್ಯದ್ಯೋತಿ .. .. ನಂದಿಕೇಶಂ: ರಾಜಶೇವಿ, ೧... ೧); 
ಯಮ (ಯಮಂ ಅರ್ಕಸುತಂ ಧರ್ಮಂ ಯಮುನಾಹಜ೦ 
ಪರೇತವಿಭು ದಂಡಧರಂ ಶಮನಂ ಪಿತೃಪತಿ ಕಾಲಂ 
ಸಮವರ್ತಿ ಕೃತಾಂತಂ ಅ೦ತಕ೦ ಕೀನಾಶಂ: ಅಭಿಧಾವ, ೧. 
೧. ೪೧) ಗುಣಸ್ವಭಾವ (ಧರ್ಮಂ ಗುಣಸ್ವಭಾವವಾಚಿ 
ಅಭಿಧಾವ, ೩. ೧. ೭೧); [ಜೆ ಕೈನ] ದ್ವಾದಶಾನುಪ್ರೇಕ್ಷೆಗಳಲ್ಲಿ 
ಒಂದು, ಧರ್ಮಚಿಂತನೆ; 'ಧನುಸ್ತು” (ಮುನಿನಾಥಂ 
ದಶಧರ್ನಧಾರಿ ದೃಢ ಷಟ್ಟಿಂಶಸದ್ದುಣಂ ದಿವ್ಯ ಬಾಣ 
ನಿಧಾನಂ: ಪಂಪರಾ, ೧. ೨೦) 


ಧರ್ಮಕಥನ - ಧರ್ಮಬೋಧನೆ ಮಾಡುವುದು (ಮುನಿಪತಿ 
ವಾಚನೆಯಿಂ ಪೃಚ್ಛನೆಯಿ೦ ಅನುಪ್ರೇಕ್ಷೆಯಿಂ ತದಾಮ್ನಾಯದಿಂ 
ಒಯ್ಯನೆ ಧಮ್ಮ ಕಥನದಿಂದಂ "ವಿನುತಸ್ವಾಧ್ಯಾಯಮೆಂಬ 
ತಪಮಮಂ ತಳೆದಂ: ಸುಕುಮಾಚ, ೪. ೧೮) 

ಧರ್ಮಕಥಾವಸ್ತು - [ಜೈನ] ಧರ್ಮದ ಬಗೆಗಿನ ಕತೆಗಳಲ್ಲಿನ 
ನಾಲ್ಕು ವಸ್ತುಗಳು (ಧರ್ಮಕಥಾವಸ್ತುವೆಂಬ 
ಅರ್ಥಕಥೆಯೆಂದುಂ ಕಾಮಕಥೆಯೆಂದುಂ 
ಧರ್ಮಕಥೆಯಿಂದುಂ ವ್ಯಾಮಿಶ್ರಮಕಥೆಯೆಂದುಂ 
ಚತುರ್ವಿಧಮಕ್ಕುಂ: ಚಾವುಂಪು, ಮು. ೪೩೯. ಸಾ. ೧೩. 
೧೪) 

ಧರ್ಮಕಥೆ - [ಜೈನ] ಇದರಲ್ಲಿ ಆಕ್ಷೇಪಣಿ, 
ಸಂವೇದನಿ, ಜವರನ ಎಂದು 
(ಧರ್ಮಕಥೆಯೆಂದು ಆಕ್ಷೇಪಣೀಯಂ ವಿಕ್ಷೇಪಣೀಯಂ 
ಸಂವೇದನೀಯಂ ನಿರ್ವೇದನೀಯಂ ಎಂದು 
ಚತುರ್ವಿಧಮಕ್ಕುಂ: ಚಾವುಂಪು, ಪು. ೪೩೯, ಸಾ. ೧೯- 
೨೦) 

ಧರ್ಮಗಳ್‌ - [ಧರ್ಮ-ಕಳ್‌] ಪುಕ್ಕಟೆ ಕೊಡುವ ಕಳ್ಳು. ಹೆಂಡ 
(ನೆರೆದೆಲ್ಲರ್‌ ಕಳ್ಳುಡಿಯುತ್ತಿರೆ ಬಡವರ್ಗಲ್ಲಿ ಧರ್ಮಗಳ್ಳೆಂದು 
ಎಣ್‌ವರ್‌ ಧರೆಯೊಳಗದುವು೦ಂ ಧರ್ಮಮೆ: ಧರ್ಮಾಮೃ. ೧. 
೧೩೯) 

ಧರ್ಮಗೇಹ - ಧರ್ಮಕ್ಕೆ ಮನೆಯಂತಿರುವುದು, 
(ನಿಜವಾಹಂ ಧರ್ಮಗೇಹಂ 
ದನುಜಾರಾತಿಜಾತಾಧಿವಾಸಂ: ರಾಜಶೇವಿ, ೧. ೨) 

ಧರ್ಮಚಕ್ರ - ಧರ್ಮದ ರಾಜ್ಯ (ಧರ್ಮಚಕ್ರ ಪರಚಕ್ರಮನಾಕಮಿಸಲ್ಕೆ 
ಸಾಲ್ವ ಭಾಸುರತರತೀವ್ರತೇಜದಪರಾಜಿತೆ ಮಾಜ್‌ 
ಮತಿಪ್ರಕಾಶಮಂ: ಮಲ್ಲಿನಾಹು, ೧. ೯); ಧರ್ಮರಕ್ಷಣೆಗೆ ಚಕ್ರ 
ಹಿಡಿದವನು, ವಿಷ್ಣು; [ಜೈನ] ತೀರ್ಥಂಕರನು ವಿಹಾರ 
ಮಾಡುವ ಸಮಯದಲ್ಲಿ ಆತನ ಮುಂದೆ ಸಾಗುವ ಅತ್ಯಂತ 
ಪ್ರಕಾಶಮಾನವಾದ ಚಕ್ರ (ಜಿನಚಂದದೇವಂ ನಡೆಯೆ 
ಧರ್ಮಚಕ್ರಂ ಮುಂದೆ ನಡೆಯೆ: ಶಾಂತಿಷು, ೧೨. ೧೪ ವ) 

ಧರ್ಮಚಕ್ರವಾಳ - [ಜೈನ] ಒಂದು ವ್ರತ (ನೋಂಪೆನೆಂದಡೆ 
ಉಡುಗದೆ ಸಲೆ ಧರ್ಮಚಕವಾಳಮನಾಗಳ್‌ ಬೇಡಿ: 
ಶಾಂತಿಷು, ೪. ೬೭ ಮತ್ತು ೬೭ ವ) 

ಧರ್ಮಜ - ಯಮನ ಮಗ, ಯುಧಿಷ್ಠಿರ (ಶ್ರೀದಿವ್ಯಕಾ೦ತಾಜನಂ 
ತೊಡವು ಎಂಬೊಂದುವು೦ಂ ಆ ಸುರಾಸುರರಿಂ ಆ 
ಗೋವಿಂದನಿಂ ಮುನ್ನೆ ಕೋಳ್ಪಡೆದು ಅಂಭೋನಿಧಿಯಂತೆ 
ಬ೦ದು ನೆಗಟ್ಟು ಇಂದಪ್ರಸ್ಥಮಂ ಧರ್ಮಜಂ: ಪಂಪಭಾ, ೪. 
೯); ಪಾಂಡವ, ಬಿಳಿ ಹಕ್ಕಿ (ಧರ್ಮಜನ ಲಸತ್ತುರಗದ 
ಗಜಗಂಡದ ಭಾಸುರವಾದ್ಯದ ಪೆಸರ ಖಗಕುಳಂ 
ಕರಮೆಸೆಗುಂ: ರಾಜಶೇವಿ, ೫. ೬೦) 

ಧರ್ಮತನಯ - ಧರ್ಮಜ (ಧವಳಹಯಂ ಧವಳರಥಂ ಧವಳ 
ಉಷ್ಟೀಷ೦ ಶಶಾಂಕಸಂಕಾಶ ಯಶೋಧವಳಿತ ಭುವನಂ 
ತಾಗಿದಂ  ಅವಯವದಿಂ ಬಂದು ಧರ್ಮತನಯನ 
ಬಲದೊಳ್‌: ಪಂಪಭಾ, ೧೧. ೩೯) 

ಧರ್ಮತನೂಜ - [ಯಮ]ಧರ್ಮನ ಮಗ, ಯುಧಿಷ್ಠಿರ 
(ಧರ್ಮತನೂಜಂಗೆ ವಿರಾಟಂ  ಅವನತಮಣಿಮಕುಟಂ 
ಇಂತೆಂದು ಬಿನ್ನಪಂಗೆಯ್ದಂ: ಪಂಪಭಾ, ೯. ೬ ವ) 


ವಿಕ್ಷೇಪಣಿ, 
ನಾಲ್ಕು ಬಗೆ 


ನಂದಿ 
ನಿಜಧನು 


೫೫೯€ 


ಧರ್ಮದ್ವಿಷ - ಧರ್ಮದ ವೈರಿ (ಮಳಿನಾತ್ಮಂ ಧರ್ಮದ್ಧಿಷಂ .. .. 
ಎನಿಪ್ಪಾ ಕುದೃಷ್ಟಿಯಂ ಕಂಡು ಇನಿಸಂ ಮುಳಿಯಂ: 


ಸಮಯಪ, ೧೩. ೫೬) 
ಧರ್ಮಧ್ಯಾನ - [ಜೈನ] ಧರ್ಮದ ವಿಷಯಗಳನ್ನು ಕುರಿತು ಸದಾ 


ಚಿಂತಿಸುವುದು; ಧ್ಯಾನಚತುಷ್ಟಯಗಳಲ್ಲಿ. ಒಂದು, 
(ಆಜ್ಞಾವಿಚಯಂ ಅಪಾಯವಿಚಯ ವಿಪಾಕವಿಚಯ 
ಸಂಸ್ಥಾನವಿಚಯಮೆಂಬ ನಾಲ್ಕುಂ ಧರ್ವಧ್ಯಾನಮಂ 
ಧ್ಯಾನಿಸುತ್ತುಂ: ಆದಿಷು, ೧೦. ೧೪ ವ) ನೋಡಿ. 
ಧ್ಯಾನಚತುಷ್ಣಯ' 

ಧರ್ಮಪತ್ನಿ -.. ಧಾರ್ಮಿಕವಾಗಿ ಮದುವೆಯಾದ ಹೆಂಡತಿ 


ನ ಬಾರಿಯೆಮ್ಮ ಮೇಲೆ ಬಂದುದೆಮ್ಮ ಮನೆಯೊಳ್‌ 
ಆನುಂ ಎಮ್ಮ ಧರ್ಮಪತ್ನಿಯುಂ ಮಗನುಂ ಮಗಳುಂ 
ಇಂತೀ ನಾಲ್ವರೆ ಮಾನಸರ್‌: ಪಂಪಭಾ, ೩. ೨೫ ವ) 

ಧರ್ಮಪಾನೀಯ - ಹಾದಿಹೋಕರಿಗೆ ಉಚಿತವಾಗಿ ನೀಡುವ 
ನೀರು ಅಥವಾ ಪಾನೀಯ (ಪೂರ್ವಪದಾಂತ್ಯಕ್ಕೆ 
ದೀರ್ಥಮುಮುತ್ತರಪದದಾದಿಗೆ ಲೋಪಮುಮಾಗಿ 
ಧರ್ಮಪಾನೀಜಐಕ್ಕೆ ದಮ್ಮಾಣಿಯೆಂದಾಯ್ತು ಕಾಂಸ್ಕೃತಾಳಕ್ಕೆ 
ಕಂಸಾಳಮೆಂದಾಯ್ತು: ಶಬ್ದಮದ, ೩೦೮ ಪ್ರ 

ಧರ್ಮಪುತ್ರ — ಧರ್ಮನಂದನ (ಧರ್ಮಪುತ್ರನುಂ 
ಕುಲಧನಸಂಕುಲಗಳನೆ ತಂದಿಡೆ ಇಟ್ಟವ೦ ಆಡಿ ಸೋಲ್ತಂ: 
ಪಂಪಭಾ, ೬. ೭೨) 

ಧರ್ಮಹೋತ - ಧರ್ಮವೆಂಬ ಹಡಗು (ವಿಷಯಭೋಗಾಸವ 
ಅತ್ಯಂತಸೇವಾಮದದಿಂದಂ ಧರ್ಮಪೋತಚ್ಕುತರ್‌: ಆದಿಪು, 
೯. ೫೮) 

ಧರ್ಮಪ್ರಭಾವನೆ - [ಜೆ ಸೈನ] ಸಮ್ಮಗ್ಗರ್ಶನದ ಎಂಟು ಅಂಗಗಳಲ್ಲಿ 


ಕೊನೆಯದು; ಜೈನಧರ್ಮದ ಬಗ್ಗೆ ಇತರರಲ್ಲಿ ಪ್ರಚಾರ 
ಮಾಡುವುದು 

ಧರ್ಮಭಂಡಾರ - ದಾನಕಾರ್ಯಗಳಿಗೆ ಮೀಸಲಾದ ಕೋಶ 
(ಹರಿಗನ ಧರ್ಮಭಂಡಾರದಂತೆ ಸಾರಮಾದುದು 
ಬಿಟ್ಟಗಹಾರಂ ಆ ಸಜ್ಬಿಸಾಸಿರರೊಳಂ ಧರ್ಮವುರಂ: 


ಪಂಪಭಾ, ೧೪. ೫೬) 


ಧರ್ಮಶಾಸ್ತ್ರ - ಮನು, ಬೃಹಸ್ಪತಿ, ದಕ್ಷ. ಗೌತಮ, ಯಮ, 
ಈ 0) 

ಅಂಗೀರಸ, ಯೋಗೀಶ್ವರ, ಪ್ರಚೇತಾ, ಶಾತಾತಪ, ಪರಾಶರ, 

ಸಂವರ್ತ, ಉಶನಸ, ಶಂಖ, ಲಿಖಿತ, ಅತ್ರಿ, ವಿಷ್ಣು 


ಆಪಸ್ತಂಬ, ಹಾರೀತ ಎಂಬುವವರ ಹದಿನೆಂಟು ಸ್ಮತಿಗಳು 
(ಪದನೆಂಟು ಧರ್ಮಶಾಸ್ತ್ರಂಗಳೊಳಂ, ನಾಲ್ಕುವೇದಂಗಳೊಳಂ 
ಆಅಂಗದೊಳಂ: ಪಂಪಭಾ, ೨. ೩೪ ವ) 

ಧರ್ಮಶ್ರವಣ - ಧರ್ಮದ ಪ್ರವಚನ 
(ಪಣೆವಿಡಲಣಮೀಯದವರಂ ಅವರ್ಗಳ ಬಾಟೊಳ್‌ 
ನಿಜೆಸಲ್‌ ಬಗೆದೈ ಕರಮೆನೆ ಉಜದೆ ಇರ್ಕುಮೆ ನಿನ್ನ ಪೇಟ್ದ 
ಧರ್ಮಶ್ರವಣಂ: ಪಂಪಭಾ, ೯. ೪೫) 

ಧರ್ಮಸಂತತಿ - ಧರ್ಮದ ಮುಂದುವರಿಕೆ 
(ಗೃಹಸ್ಥಧರ್ಮದಿಂದಂ ನೀನೆಂತಂತೆ ಸಲೆ ನೆಗಟ್‌ 
ಜಗತೀಸಂತತಿ ನಿಲೆ ನಿನ್ನ ಧರ್ಮಸಂತತಿ ನಿಲ್ಕುಂ: ಆದಿಷು, 
೮. ೧೩) 

ಧರ್ಮಸುತ - ಯುಧಿಷ್ಠಿರ (ಪುಟ್ಟುವುದುಂ ಧರ್ಮಂ 
ಒಡವುಟ್ಟಿದುದು ಈತನೊಳೆ ಧರ್ಮನಂಶದೊಳ್‌ ಈತಂ 


ಪುಟ್ಟದನೆಂದಾ ಶಿಶುಗೊಸೆದಿಟ್ಟುದು 
ಧರ್ಮಸುತನೆನೆ ಪೆಸರಂ: ಪಂಪಭಾ, ೧. ೧೨೨) 
ಧರ್ಮಾತ್ಮಜ -. ಧರ್ಮರಾಯ, ಯುಧಿಷ್ಠಿರ (ಧರ್ಮಾತ್ಮಜಂ 
ಕೇಳು ಆ ಹರಿ ಪೇಟ್ಗುದೊಂದು ನಯದಿಂದಾ ರಾತ್ರಿಯೊಳ್‌ 
ಪೋಗಿ ಕುಂಭಜನಂ ಕಂಡು: ಪಂಪಭಾ, ೧೧. ೧೨೬) 


ಮುನಿಸಮಿತಿ 


ಧರ್ಮಾಧಿಕರಣ — ನ್ಯಾಯನಿರ್ಣಾಯಕ ಮಂಡಲಿ, 
ನ್ಯಾಯಾಧಿಕಾರಿ (ಪುಯ್ಕಲಿಡುವ ಕರುಣಾರವಮಂ 
ತಳವಾಅ೦ ಕೇಳ್ದು ಪರಿತಂದು ನಾವಿದನುಮಂ ಅವನ 
ಪೆಂಡತಿಯುಮಂ ಪಿಡಿದು ಒಡಗೊಂಡು ಹೋಗಿ 
ಧರ್ಮಾಧಿಕರಣದ ತಾಣಾಂತರದೊಳ್‌ ಇರಿಸಿದಂ: 
ಪಂಚತಂತ್ರ, ೧೩೭ ವ) 

ಧರ್ಮಾಧ್ಯಕ್ಷ - ನ್ಯಾಯಾಧೀಶ (ವಿಷಯ ಗೃಹಾಮಾತ್ಯ 


ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ ತಳವರ 
ಹಾಸ್ಕಾದಿ ತಂತ್ರಾಳಿಪಾಳಾವಳಿ ರಾಜಶ್ರೇಷ್ಠಿ ಸೇನಾಪರಿಕರಣ 
ಪುರೋಧೋಧಿಕಾರ ಅಂಗರಕ್ಷಾವಳಿ 
ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: ಶಾಂತೀಶ್ನಷು, 
೧೫. ೯೦) 


ಧರ್ಮಾಸ್ತಿಕಾಯ - [ಜೈನ] ಪಂಚಾಸ್ತಿಕಾಯಗಳಲ್ಲಿ ಒಂದು; 
ಬಹುಪ್ರದೇಶದಲ್ಲಿ ವ್ಯಾಪಿಸಿರುವ ಧರ್ಮದ್ರವ್ಯ 
(ನವಪದಾರ್ಥಂ೦ಗಳುಂ ಪ೦ಚಾಸಿಕಾಯ ಷಡ್ಡ ವೃಂಗಳುಂ 


ಎಂಬಿವಜೊಳ್‌ ಆದಮಾನುಂ ಅಚಿತಮುಂ ಕುಶೆಲಿಕೆಯುಂ 
ನಂಬುಗೆಯು೦ ಆಗಿ: ವಡ್ಡಾರಾ, ಪು ೬, ಸಾ ೧೯), ನೋಡಿ, 


"ಪಂಚಾಸ್ತಿಕಾಯ' 

ಧವಳ - ಬಿಳಿಯ (ಧವಳಹಯಂ ಧವಳರಥಂ ಧವಳ ಉಷ್ಣೀಷಂ 
ಶಶಾಂಕಸಂಕಾಶ ಯಶೋಧವಳಿತ ಭುವನಂ ತಾಗಿದಂ 
ಅವಯವದಿಂ ಬಂದು ಧರ್ಮತನಯನ ಬಲದೊಳ್‌: 
ಪಂಪಭಾ, ೧೧. ೩&೧); ಒಂದು ಬಗೆಯ ಗಾನ, 
ಆಶೀರ್ವಚನ (ಕೀರ್ತಿಯಿ೦ಂಧವಳಮಂ೦ಗಳಗೇಯದಿನೊಪ್ಪೆ 
ಬರ್ಪ ಕೌರವಧವಳಂಗೆ ದೇಸಿಗನೆ ಬರ್ಪವೊಲೊರ್ವನೆ 


ಬರ್ಪುದಾದುದೇ: ಗದಾಯು, ೫. ೪೧) 
ಧವಳಚ್ಛತ್ರ - ಬೆಳ್ಗೊಡೆ (ಉನ್ನತ ಧವಳಚ್ಛತ್ರಚ್ಛನ್ನ ವಿಯತ್ತಳನಂ 
ಇಂದುಕುಳತಿಳಕನಂ ಇಂತು ಅನ್ನೆಯದಿಂದ ಈ 
ಪಟುವಿನೊಳ್‌ ಎನ್ನರಸನ೦ ಇಂತು ಬಿದಿಯ ತಂದಿಕ್ಕುವುದೇ: 


ಪಂಪಭಾ, ೨. ೨೨) 


ಧವಳಚ್ಛತ್ರಚ್ಛನ್ನ - [ಧವಳಚ್ಛತ್ರ ತ್ರತ್‌-ಛನ್ನ] ಬೆಳ್ಳೊಡೆಯಿಂದ 
ಮುಚ್ಚಿದ (ಉನ್ನತ ಧವಳಚ್ಛತ್ರ ತ್ರಚ್ಛನ್ನ  ವಿಯತ್ತಳನಂ 
ಇಂದುಕುಳತಿಳಕನಂ ಇಂತು ಅನ್ನೆ ಯದಿಂದ ಈ 


ಪಟುವಿನೊಳ್‌ ಎನ್ನರಸನ೦ ಇಂತು ಬಿದಿಯ ತಂದಿಕ್ಕುವುದೇ: 
ಪಂಪಭಾ, ೨. ೨೨) 
ಧವಳದ್ಯುತಿ - ಹೊಳೆಯುವ ಕಾಂತಿ (ಧವಳದ್ಯುತಿಯಂ ತವೆ 


ಪಸರಿಪ ದಿವ್ಯ ದುಕೂಲವನುಡಿಸಿದರ್‌ ಅಗತನೂಜೆಗೆ 
ಅಂಗನೆಯರ್ಕಳ್‌: ಗಿರಿಜಾಕ, ೧೦. ೩೧) 
ಧವಳವಟ್ಟ - ಬಿಳಿಯ ಬಟ್ಟೆ [ಸಾಹಿಯಾಣದ ಚೀನದ 


ಧವಳವಟ್ಟದ ಜೊಂಗದ ದೇವಾಂಗದ 
ಆದಿಪು, ೪. ೩೪ ವ) 

ಧವಳಯಶಂ - ನಿರ್ಮಲ ಕೀರ್ತಿಯುಳ್ಳವನು (ನರಸಿಂಗಂಗತಿ 
ಧವಳಯಶಂ ಯುದ್ಧಮಲ್ಲನಗಸುತಂ ತದ್ಭುವನ 
ಪ್ರದೀಪನಾಗಿರ್ದವಾರ್ಯ ವೀರ್ಯಂಗೆ ಬದ್ದೆಗಂ ಪಿರಿಯ 
ಮಗಂ: ಪಂಪಭಾ, ೧. ೨೩) 


ಸಕಳವಟ್ಟೆಗಳುಮಂ: 


ಮುಖ್ಯಂಬೆತ್ತ 


೫೬೦ 


ಧವಳಾಕ್ಷತ - ಬಿಳಿಯ ಅಕ್ಷತೆಕಾಳು (ಪರಸುವ ಪೌರವೃದ್ಧರ 
ಕುಲಾಂಗನೆಯರ್ಕಳ ಸಾಧುವಾದದೊಳ್‌ ಬೆರಸಿ ಸಮಂತು 
ಸೂಸುವ ಜಲಾರ್ದಲಸದ್ದವಳಾಕ್ಷತಂಗಳೊಳ್‌: ಪಂಪಭಾ, ೨. 
೯೫) 

ಧವಳಾಕ್ಸಿ - ಬೆಳ್ಳಗೆ ಹೊಳೆಯುವ ಕಣ್ಣುಳ್ಳವಳು (ಕಣ್ಣಣಿಯದ 
ಬೆಳ್ಳಂ ಅಲ್ಲೆಂ ಅಣಿದೆಂ ಧವಳಾಕ್ಷಿಯ ನೋಟದಂದಮಂ: 
ಪಂಪಭಾ, ೪. ೭೬) 

ಧವಳಾಗಾರ - ಬಿಳಿಯ ಮನೆ, ದೊಡ್ಡ ಸೌಧ (ಈ ಪೊಟಲೊಳ್‌ 
ಸುಪ್ರದೇಶಮಪ್ಪ ಸ್ಥಾನದೊಳ್‌ ಸುಧಾಧವಳಿತಮಪ್ಪ 
ಧವಳಾಗಾರಂ  ಗೋಷ್ಠಾಗಾರ೦ ಮೊದಲಾಗಿ ಪಲವುಂ 
ಶೋಭಾವಹಂಗಳಪ್ಪ ಗೃಹ೦ಗಳ೦ ಮಾಡಿಸಿ: ಪಂಚತಂತ್ರ, 
೨೫೪ ವ) 

ಧವಳಾತಪತ್ರ - ಬೆಳ್ಳೊಡೆ (ರಜತಾದ್ರಿಯೆನೆ ನೃಪನಂದನ 
ಧವಳಾತಪತ್ರಂ ಎಸೆದತ್ತಾಗಳ್‌: ಕಾದಂಬ, ೩. ೧೧೪) 

ಧವಳಾತಪತ್ರೇಶ್ವರ ಎ ಬೆಳ್ಗೊಡೆಯ ಒಡೆಯ, ಮಹಾರಾಜ 
(ನಿಮಗೆ ಮಗನುಚಿತ ಧವಳಾತಪತ್ರೇಶ್ವರಂ ದಿವದಿನವತರಿಪಂ 
ಅಮಿತಪುಣ್ಕ್ಯೋದಯಂ: ಆದಿಷು, ೭. ೨೭ ರಗಳೆ) 

ಧವಳಾತಪವಾರಣ — ಬೆಳ್ಗೊಡೆ (ಧವಳಾತಪವಾರಣ 
ವಿಭೂತಿಯನುಟೆದು ನೆಗಟ್ಟುಪಾಸಕನಾದಂ: ಆದಿಪು, ೬. ೬) 

ಧವಳಿಸು - ಬಿಳುಪಾಗಿಸು, ಪ್ರಕಾಶಿಸು (ಮಣಿಹಾರಮಾಲೆಯಂ 
ಧವಳಿಸಿ ನೀಳ್ಬ ಬೆಳ್ವೆಳಗಿನಿಂ ಬಿರಿಯಲ್‌ ಸರಸೀರುಹ೦ಗಳ್‌: 
ಲೀಲಾವತಿ, ೧೦. ೯೦) 

ಧಾತಕೀ - ಅರೆಹೂ, ಮರಾಟಿಮೊಗ್ಗು (ಪಿಷ್ಟೋದಕ ಧಾತಕೀ 
ಗುಡ ಸಮಯೋಗದಿಂದಂ ಎಂತು ಮದವಿಕಾರಮೆಸೆದಪ್ಪುದು 
ಅಂತೆ: ಆದಿಪು, ೨. ೯ ವ) 

ಧಾತಕೀಷಂಡ - [ಜೈನ] ಪುಷ್ಕರದ್ವೀಪದ ಒಂದು ಭಾಗ; 
ಧಾತಕೀವೃಕ್ಷ ಹೇರಳ ವಾಗಿರುವ ಜಾಗ (ಧತಕೀಷಂಡ೦ 
ಈಕ್ಷಣಭದ್ರಂ ಸಸಮುದ್ರಮಂ ಬಳಸಿ 
ಜಂಬೂದ್ವೀಪವಿನ್ಯಾಸಮಂ: ಚಂದ್ರಪ್ರಪು, ೧. ೭೨) 

ಧಾತು — ಲೋಹ (ಸಧಾತು ಕುಭೃದ್ಭುಗಕ್ಕೆ 
ಸಿಂದೂರಿತಗಂಧಸಿಂಧುರಯುಗಕ್ಕೆ ಎಣೆಯೆಂಬಿನಂ ಅಣ್ಮಿ 
ಕಾದಿದರ್‌ ಕೌರವರಾಜನುಂ ಕುರುಕುಲಾಂತಕನುಂ: ಗದಾಯು, 
೮. ೧೭); ರೇತಸ್ಸು, ವೀರ್ಯ (ಮಸೆವುದು ಮಾಸಲಿರ್ದ 
ಪಬವೇಟಮಂ ಇಚ್ಛೆಯ ಬಿಚ್ಚತಿಕ್ಕೆಯಂ ಪೊಸೆಯಿಪುದು 
ಒಳ್ಳಮಂ ನಡೆಪುತಿರ್ಪದು ದಾತ ಒಳ್ಳಿತೆಯ್ದೆ 
ಪಾಟಸುವುದು ಕೂಟದೊಳ್‌ ಕುಶಲನಪುುದು: ಶಾಂತಿಷು, ೮. 
೯೧) 

ಧಾತುಮಳ - [ಜೈನ] ಇಂದ್ರಿಯಗಳಿಂದ ಹುಟ್ಟುವ ಕೊಳೆ, 
ಬೆವರು ಮುಂತಾದವು (ಧಾತುಮಳದೋಷರಹಿತಂ ವೀತನಖ 
ಶಶು ಕೇಶ ಲೋಮಂ ಶೋಭಾನ್ವೀತಪರಿಪೂರ್ಣಯೌವನಂ: 
ಆದಿಷು, ೬. ೩೮) 


ಧಾತೃಪುತ್ರ - ಬ್ರಹ್ಮಪುತ್ರ ನಾರದ (ಸರಸೀಜೋದರಂ 
"ಆದರದಿಂದಂ ಧಾತೃಪುತ್ರನಂ ಬೆಸಗೊಂಡಂ: ಕರ್ಣನೇಮಿ, 
ಧರ) 

ಧಾತ್ರ ದ ಬಹ್ಮ (ಏಂ ಜಾಣನೋ ಧಾತ್ರಂ 


ರೂಪನಿಷಾ ಎದನವಿಧಿಯೊಳಿವಂ ಮುನ್ನಮೇ೦ ನೋಂಪಿಯಂ 
ನೋಂತನೊ: ಅದಿಷು, ೩. ೯೧) 

ಧಾತ್ರಿ ದ ಸಾಕುತಾಯಿ, ದಾದಿ (ಧಾತ್ರಿಯೊಳನ್ಯರ 
ತೇಜೋಮಾತ್ರಮನಾಂ ಸಲಿಸೆನೆಂಬ ತೆಜದಿಂ ಪೊಯ್ಯಲ್‌ 


ಧಾತ್ರಿಯ ಕಯ್ಕಿಂ ನಿಮಿರ್ವಂ ಕ್ಷತ್ರಶಿಖಾಮಣಿ 
ಮಣಿಪ್ರದೀಪಾಂಕುರಮಂ: ಪಂಪರಾ, ೩. ೧೨೫); ಭೂಮಿ 
(ರಥದಿಂ ಧಾತಿಗೆ ಪಾಯ್ದು ಕೊಂಡು ಗದೆಯಂ 
ಕೆಯ್ಗ್ಸಾರ್ದುದು ಅಸ್ಕತ್‌ ಮನೋರಥಂ ಇಂದು ಎಂದು 
ಕಡಂಗಿ: ಪಂಪಭಾ, ೧೧. ೬೬); ನೆಲ್ಲಿ (ಧಾತ್ರೀತರು 
ಆಮಲಕ: ಅಭಿಧಾವ, ೧. ೮. ೧೨) 

ಧಾತ್ರಿಕಾ[ಕೆ] — ದಾದಿ (ಅನಂತರಂ ಅಮರ 
ಧಾತಿಕಾನಿಕಾಯಮುಮಂ ಜಗತ್ತತಿ ಪಿತ್ಯಗಳುಮಂ 
ಬೀಲ್ಕಾಂಡು: ಅರ್ಧನೇಮಿ, ೮. ೧೬೭ ವ) 

ಧಾತ್ರೀಜನ - ದಾದಿಯರು (ಗುರುಜನ ಅಭಿಷಕ್‌ಜನ ಗಣಕಜನ 
ಗಣಿಕಾಜನ ಧಾತ್ರೀಜನ ಕುಲಮಹತ್ತರಿಕಾಜನಮನಂ 
ಸಮರ್ಪಿಸುವುದು೦ ಅನಂತರಂ: ಮಲ್ಲಿನಾಹು, ೪. ೬೨ ವ) 

ಧಾತ್ರೀಧರ - ಪರ್ವತ (ಮಹಾಪ್ರಾಸಾದದಂತಿರ್ಪದು ಆವಗಂ 
ಆಶ್ಚರ್ಯಮನಪ್ಪುಕೆಯ್ದು ವಿಜಯಾರ್ಧ ಖ್ಯಾತ ಧಾತ್ರೀಧರಂ: 
ಶಾಂತೀಶ್ವಪು, ೮. ೭) 

ಧಾತ್ರೀಫಳ - ನೆಲ್ಲಿಕಾಯಿ (ಪೆಸರ್ವೆತ್ತ ಧಾತ್ರಿಯಂ ನೀರಸಮಂ 
ಮಾಡಿತ್ತು ಮತ್ತೆ ಧಾತ್ರೀಫಧಳಮ೦ ರಸಮಯಮಂ ಮಾಡಿತು 
ಮಾಗಿ: ಶಾಂತೀಶ್ವಪು, ೧೨. ೭೫ ಎ) 

ಧಾತ್ರೀರಜ - ಮಣ್ಣು, ದೂಳು (ಮುಸುಕಿತ್ತೀ ಜಗಮೆಲ್ಲಮಂ 
ಬಳಪದ ಪಕ್ಷುಣ್ಣ ಧಾತ್ರೀರಜಂ: ವರ್ಧಮಾಷು, ೪. ೩೮) 

ಧಾತ್ರೀರುಹ - ಮರಗಿಡ ಮನದಿಂ ಬೇಗಂ ಮುಟ್ಟದಂ 


ಪವನನಂದನಂ ಅನಿಂದ್ಯಗುಣಂ ಎಸೆವ 
ಅಶೋಕಧಾತ್ರೀರುಹಮಂ: ಕಾವ್ಯಾವಲೋ, ೧೦೬) 

ಧಾನುಷ್ಠ -  ಶರಸಂಧಾನ (ಅವಿಚಾರಂ ವನದೊಳ್‌ 
ದ್ವಿಜಾಪಹರಣಂ ಧಾನುಷ್ಯದೊಳ್‌ ಭಂಗದುದ್ಧವಂ 
ಅಂಭೋನಿಧಿಯೊಳ್‌: ತ್ರಿಷಷ್ಟಿಷು, ೨. ೩೦) 

ಧಾನುಷ್ಠ್ಟಬಳ - ಬಿಲ್ಲಾರರ ಪಡೆ (ತತ್‌ ಕ್ಷಣದಿಂದ 


ಉಲ್ಬಣಮಾಗಿರೆ ಪೆಣಮಾಯ್ತು ಅರಿನೃಪಾಳ ಧಾನುಷ್ಠಬಳಂ: 
ಕರ್ಣನೇಮಿ, ೫. ೮೪) 

ಧಾನ್ಯಕ - ಕೊತ್ತಂಬರಿ (ಕುಸುಂಭ ಕಾರ್ಪಾಸ ಸರ್ಷಪ ಜೀರಕ 
ಧಾನ್ಯಕಾದಿ ವಿವಿಧಧಾನ್ಯಭೇದ೦ಗಳುಂ: ಆದಿಷು, ೬. ೭೨ 
ವ); ಬತ್ತ (ಸ್ತಮಕ೦ ಧಾನ್ಯಕಂ ವ್ರೀಹಿ: ಅಭಿಧಾವ, ೧. ೧೬. 
೧೬) 

ಧಾನ್ಯಮಂಜರಿ - ಕಾಳಿನ ತೆನೆ (ರಂಜಿಸುವ ಧಾನ್ಯಮಂಜರಿಯ 
ನೆಟಲ್‌ ಪೊಳೆಯೆ ತೆನೆವೋದುವು ಬೇರ್ಗಳೆನಿಪುವು ಬೆಳೆದ 
ತೆಣದೆ ಕಟವೆ ಭೂಸಾರತೆಯಿಂ: ಚಂದ್ರಪ್ರಪು, ೧. ೯೨) 

ಧಾನ್ಯಸಂಚಯ - ದವಸದ ದಾಸ್ತಾನು (ಶಿರೋವ್ಯೂಢ 
ಧಾನ್ಯಸಂಚಯೋಪಭೋಗಿ ಜನ ನಿವಾಸಿಗಳಪ್ಪ 
ಸಂವಾಹಂಗಳುಮಂ: ಆದಿಪು, ೮. ೬೩ ವ) 

ಧಾನ್ಯಸಮಿತಿ - ದವಸದ ರಾಶಿ (ಪುದಿದ ತಜಗೆಲೆಗಳಂ 
ಕಂಡುದಜೆಂದಂ ಧಾನ್ಯಸಮಿತಿ ನೀರಸಮಕ್ಕುಂ: ಆದಿಪು, ೧೫. 
೪೬) 

ಧಾನ್ಸ್ನನದುರ್ಗ - ಮರುಭೂಮಿಯ 


ನಡುವಣ ದುರ್ಗ 


(ಧಾನ್ವನದುರ್ಗಕ್ಕೆ ಬೃಹಲ್ಲಯಾಗ್ನಿಯೆನೆ ತನ್ಮುದ್ಯತ್ಪತಾಪಾಗ್ನಿ 


ನೀಟ್ಸ್‌ನಸುಂ೦ ಪರ್ವಿ ವಿಗುರ್ವಿಸಲ್‌: ಪುಷ್ಪದಂಪು, ೫. ೫೦) 
ಧಾಮ - ಮನೆ (ಧಾಮಂ ನಿವಾಸ: ಅಭಿಧಾವ, ೩. ೧. ೧೩); 
ಧಾರಣ - ಆಶ್ರಯದಾತ, ಪೋಷಕ 

ಅವದಾತಕೀರ್ತಿಗೃಹತೋರಣಂ 

ಗದಾಯು, ೧, ೧೭) 


(ಇಷ್ಟತುಷ್ನಧಾರಣಂ 
ನರೇಂದಗಂಧವಾರಣಂ: 


೫೬೧ 


ಧಾರಾ - ಕತ್ತಿಯ ಅಲಗು 
ಧಾರಾಜಳದೊಳ್‌ ಸಾಮ್ರಾಜ್ಯಲಕ್ಷ್ಮಿ 
ಕಾದಂಸಂ, ೧. ೭) 

ಧಾರಾಗೃಹ - ತಂಪಾಗಿರಲು ನೀರು ಎರಚುವ ಏರ್ಪಾಟಿರುವ 
ಮನೆ (ಪಲವುಂ ಧರಾಗೃಹ೦ಗಳ್‌ ಅತನುವಿಕಾರಮಂ 
ಒದವಿಪುದು ದೇವದಂಪತಿಗದಉಳ್‌: ಆದಿಪು, ೬. ೯೫) 

ಧಾರಾಜಳಂ - [ಮಳೆಯಂತೆ] ಸುರಿಯುವ ನೀರು 
(ಎಯ್ತಂದರಂ ತೊಜಿ್‌ಕೊಳ್ಳಂತಿರೆ ಕೊಂಡುವು ಅಂದು 
ಅರಿಗನೆಚ್ಚ ಉಗೇಷುಧಾರಾಜಳಂ: ಪಂಪಭಾ, ೫. ೨೧) 

ಧಾರಾಧರ - ಮೋಡ (ಅದು ಧಾರಾಧರಂ ಅಬ್ದದಂತೆ 
ಪೊಳೆಯಂತೆ ಆವರ್ತಯುಕ್ತಂ ಶ್ರೀಕರಲಕ್ಷಣಾಂಕಂ 
ಎನಿಸಿತ್ತು ರಾಜವಾಜಿದ್ದಯಂ: ರಾಜಶೇವಿ, ೧೨. ೧೦೨) 

ಧಾರಾಪಂಚಕ - ಕುದುರೆಯ ಐದು ಬಗೆಯ ನಡಿಗೆಗಳು: 
ಆಸ್ಕಂದಿತ, ಧೌರಿತಕ, ರೇಚಿತ, ವಲ್ಲಿತ, ಪ್ಲುತ (ವಾಜಿಯಂ 
ಧಾರಾಪಂಚಕದೊಳ್‌ ವಿಚಿತ್ರ ಲಯದಿ೦ ತಾಮೇಜೆ ಬರ್ಪೀ 
ಮಹಾಧೀರರ್‌ ಕಾಲ್ನಡೆಯೊಳ್‌ ನೃಪಾವಸಥಧಿಂ ಬರ್ಪಂಧಂ 
ಆವಂದಮೋ: ಪಂಪರಾ, ೬. ೧೮೦) 

ಧಾರಾಸಾರ - ಧಾರಾಕಾರವಾದ ಮಳೆ (ತದಂಫಿಪದ ದಳಂ 
ನವಕುಸುಮಾಳಿಗಳೆನಿಸಿದುವು ಅವಿರಳತರ ರತ್ನಪುಷ್ಟ 
ಧಾರಾಸಾರಂ: ಆದಿಪು, ೧೦. ೩) 

ಧಾರಿಣಿ - ಭೂಮಿ (ಧಾರಿಣಿಯಂ ಮಗುಟ್ಟೆ ಕುಲಪರ್ವತಮಂ 
ನೆಲೆಯಿಂ ತೆರಳ್ಳಿ: ಪಂಪರಾ, ೯. ೧೩೭೩); ದೇಶ 
(ಧಾರಿಣಿಯಂ ಪ್ರಣಯದಿಂ ಇಳೇಶನಿತ್ತೊಡಮೇಂ 
ಲಕ್ಷ್ಮಣನೀಯನೆಂಬುದನೆಣಿಸಳೇ: ಪಂಪರಾ, ೬. ೧೦೭) 

ಧಾರಿಣೀಧರ - ಪರ್ವತ (ದಾರುಣ ಧಾರಿಣೀಧರ 
ಗುಹಾವಳಿಯಿ೦ ದೂರವಾರಣಂಗಳಿಂ ರೌದ್ರಮಪ್ಪ 
ಕಾಂತಾರದೊಳ್‌ ಇರ್ಪುದೊಂದು ಹರಿ: ಪಂಚತಂತ್ರ, ೨೦೭) 

ಧಾರೆ - ಆಯುಧಧ ಅಲಗು (ಇರ್ಪತ್ತೊಂದು ಸೂಟ್ವರಂ ಪೇಟ್‌ 
ಪೆಸರಿಲ್ಲದಂತು ಕೊಂದು ತಂದೆಯ ಪಗೆಗೆಂದಲ್ಲಿಯೆ ತಂದು 
ನಿಜನಿಶಿತಪರಶುಧಾರೆಗಳಿ೦ ನೆತ್ತರ್‌ ಸೂಸಿ ಪಾಯೆ ಕಡಿದು: 
ಪಂಪಭಾ, ೯. ೧೦೪ ವ); ಪ್ರವಾಹ (ಅವರ ನೆತ್ತರ 
ಧಾರೆಯೊಳ್‌ ತೀವಿ ತನ್ನ ತಾಯಂ ನೀರಿಟೆಪಲು೦ ತಾನುಂ 
ಮಿಂದು ತಂದೆಗೆ ನೀರ್ಗುಡಲುಂ ಎಂದು ಮಾಡಿದ: 
ಪಂಪಭಾ, ೯. ೧೦೪ ವ) 

ಧಾರೆಗೆದಜು - ಪ್ರವಾಹದಂತೆ ಹರಡಿಕೊ (ಧಾರೆಗೆದಳಿ ಪೇರೈಸಿ 
ಸೂಸುವ ಉಭಯಕಟತಟದ ಸೊರ್ಕುಕದಡಿನ 
ತೆರ್ಕೆಗಡಲ್ಗಳ್‌: ಅನಂತಪು, ೧೩. ೨೧ ವ) 

ಧಾರ್ತರಾಷ್ಟ್ರ - ಕೌರವ, ಧೃತರಾಷ್ಟ್ರನ ಮಗ, ದುರ್ಯೋ೯ಧನ 
(ಅದ್ಭುತನಟನಿಟಿಲಾಳೋಲಕೀಲಾಕ್ಷಿವೊಲ್‌ ದಳ್ಳಿಸೆ 
ಕೋಪಾರಕ್ಕನೇತ್ರಂ ನಿಜಭುಜಗದೆಯಂ ತೂಗಿದಂ 
ಧಾರ್ತರಾಷ್ಟ್ರಂ: ಗದಾಯು, ೭. ೩೦); ಕೊಕ್ಕು-ಕಾಲುಗಳು 
ಕಪ್ಪಾಗಿರುವ ' ಒಂದು ಬಗೆಯ ಹಂಸ (ಚಿರಣಾನನಂಗಳ್‌ 
ಆಧೂಸರಮಾಗಿರೆ ಮಲ್ಲಿಕಾಕ್ಷಂ ಅವಳ್‌ ಕರ್ಪೊಂದಿರೆ 
ಧಾರ್ತರಾಷ್ಟ್ರಂ ತಾಮರುಚಿಯಾದಂದು ರಾಜಹಂಸನೆನಿಕ್ಕುಂ: 
ಅಭಿಧಾವ, ೧೯. ೧೯) 

ಧಾರ್ಮಿಕ - ಉಪಾಸಕ, ಸಾಧಕ (ಹಾಸ್ಯ ಬೀಭತ್ನಾದಿ ನಾನಾ 
ರಸಂಗಳಿಂದೊಂದಿದ ಜರತ್‌ ದ್ವರವಿಳ ಧಾರ್ಮಿಕಜನಂಗಳಿಂ: 
ಕಾದಂಬ, ೮. ೪) 


(ಭೂಮಂಡಳಪತಿಯ ಖಡ್ಗ 
ಸಲೆ ನೆಲಸಿರ್ದಳ್‌: 


ಧಾರ್ಷ್ಯ - ದಿಟ್ಟತನ (ಸ್ತವಂಗೆಯ್ದುದದೆಮಗೆ ದಲ್‌ ಗೌರವಂ 
ಬಿನ್ನಪಂಗೆಯ್ದುದೆ ಧಾರ್ಷ್ಟೃಂ: ಕಾದಂಬ, ೬. ೧೨೩) 

ಧಾವಳಿ - ಮಡಿಬಟ್ಟೆ (ಪಾರ್ವಂ ಧಾವಳಿಯಂ ಹಿಳಿದು 
ನಭದೊಳ್‌ ಒಣಗಿಕ್ಕಿದೊಡೆ: ಸಮಯಪ, ೧೨. ೩೨) 

ಧಾಳಾಧಾಳಿ — ಧಾವಿಸಿ ಬರು (ದೇವತಾರಾಧನೆಗೆ 
ಕಾಲಾತಿಕಮಮಾಗಲೀಯದೆ  ಧಾಳಾಧಾಳಿಯಲ್ಲಿ ಬರ್ಪ 
ಪರಿಚಾರಕರ ನೆರವಿಯುಮಂ: ಪಂಚತಂತ್ರ, ೧೯೦ ವ) 

ಧಿಕ್ಕರಿಸು - ನಿಂದಿಸು (ಪಿರಿಯರೆವೆಂದು ಧಿಕ್ಕರಿಸಿ ಬಯ್ವುದು 
ತಕ್ಕುದೆ: ಶಬ್ದಮದ, ೩೨೧, ಪ್ರ ೨) 

ಧಿರು - ಭಲೆ (ಧಿರು ಮಾಧವಿಯೂರ್ವಸಿ ಹೋಯಿರೆ ನಚ್ಚಣಿ 


ರಂಭೆ ಭಲ ತಿಲೋತ್ತಮೆ ಎನೆ ಪೊಗ್‌ರಲ್ತೆ 
ಸುರಭರತಿಯರ್‌: ಅನಂತಪು, ೪. ೯೧) 
ಧಿಷಣ - ಪ್ರತಿಭಾವಂತ (ಧಿಷಣರ ಕೃತಿಗಳೊಳೆಸವ 
ಅಭಿಲಷಿತಗುಣ೦ಗಳನೆ ಬಿಸುಟು ಮಾತ್ಸರ್ಯ 
ಮಹಾವಿಷಮಮತಿಯಿಂದೆ ದೋಷಾಮಿಷಮನೆ 
ಪೊರ್ದಿರ್ಪುವಲ್ತೆ ಕುಕವಿಬಕ೦ಗಳ್‌: ಆದಿಷು, ೧. ೨೨) 
ಧಿಷ್ಟ್ಯ ದ (ಆ ಪುರವರೇಣ್ಯಂ ಧಿಷ್ಟ್ಯಮಾಗಿಯುಂ 


ನಕ್ತಂಚರಯುಕ್ತಮಲ್ತು ಅಗಣ್ಯ ಪುಣ್ಯಜನಮಯಮಾಗಿಯುಂ 

ವಿಬುಧರಹಿತಮಲ್ಲು: ಶಾಂತೀಶ್ಚಪು, ೧. ೧೩೨ ವ) 
ಧೀಂಕಿಡು - ಹಾರು, ನೆಗೆ (ಇದೊಂದು ಧೂಲಿಚಿತ್ರದ 

ಖಣವೆಂದು ಮೈಯೊರಸಿ ಧೀಂಕಿಡುವರ್‌ ಕಡೆಯೊಳ್‌ 

ಲತಾಂಗಿಯರ್‌: ಅನಂತಪು, ೬. ೪೪) 
ಧೀಂಕು - ತುಳಿತ (ಧೀಂಕಿಗೆಯ್ದದು ಧಾರೀಕಿ ಮುಳಿಸಿಂಗೆಯ್ದದು 

ಮೂಜುಲೋಕ೦ ಆ ಮದಗಜದಾ: ನೇಮಿನಾಹು, ೮. ೮೪) 
ಧೀಮಂತ - ಮೇಧಾವಿ (ಮಾಹಾ ಮಹಿಭುಜರ್‌ ಶೌರ್ಯೋಗ್ರ 

ಧೀಮಂತರ್‌ ಅಂಕದ ಸಾಮಂತರ್‌ ಉದಾರವೀರವಿಭವ 

ಶ್ರೀಮನ್ನೆಯರ್‌: ಪುಷ್ಪದಂಪು, ೮. ೩೯) 
ಧೀರ - ಧೈರ್ಯವಂತ (ಧೀರಂ ಮದೀಯ ತನಯಂ 

ಮಾರನಿಭಂ ತೊರಷೆದನೆನ್ನ ಕಾರಣದಿಂದಂ 

ಚಾರುತರಸ್ತ್ರೀಯರಂ: ಕರ್ಣನೇಮಿ, ೩. ೨೮) 
ಧೀರತೆ - ಧೈರ್ಯ (ಧೀರತೆಯನೊಡನೆ ತೊರೆದು 

ತಪೋರಮಣ ಸಹಸ್ತಮಂತು ಬಳಸಿರ್ಪಿನೆಗಂ: ಅನಂತಪು, 

೯. ೭೮) 
ಧೀವರ - ಬೆಸ್ತ (ತೊಡರೆ ಮೀನ್‌ ಮೃಗಲಾಂಛನ ಧೀವರಂ 

ತಡಿಗೆ ಬೀಸಿದ ಜಾಲಮಂ: ಲೀಲಾವತಿ, ೩. ೨) 
ಧೀವರೆ - ಬೇಟೆಗಾತಿ ಬನದ ಧಿವರೆಯರ್ಕಳ ಕಣ್ಣ ಬೆಳ್ಳು 

ಬೆಳ್ಳಂಗೆಡೆದತೊ ಪೇಟಿಂ ಎನೆ ನಿರ್ಮಳಮಾದುದು 

ನೀರಜಾಕರಂ: ನೇಮಿನಾಹು, ೫. ೧೦೦) 
ಧುನಿ - ನದಿ (ಅನಿಲಹತಿಯಿಂದಂಬರ ಧುನಿಯಿಂದೆ ಸಿಡಿಲ್ಬ 
ಫೇನಪಿ೦ಡ೦ಗಳ್‌: ತ್ರಿಷಷ್ಟಿಪು, ೯. ೨೪) 

- ಯುದ್ಧ (ಬಧಿರಿತ ಸಮಸ್ತ ದಿಕ್ಷಟ೦ ಅಧಿರಿತ ಸರ್ವ 
ಇಭ್ಯಗರ್ವಿತಂ ಕ್ಷುಭಿತಾಂಭೋಸಲಿಲಂ ಪರೆದುದು ಧುರ 
ವಿಧಾನ ಪಟುಪಟಹ ಕಹಳ ಭೇರೀರಭಸಂ: ಪಂಪಭಾ, ೧೨. 
೧೭೧) 
ಧುರಂಧರ - ಹೊಣೆಗಾರ, ಭಾರ ಹೊತ್ತವನು (ಬಲದೇವ 

ವಾಸುದೇವರಾಗಿ ಪುಟ್ಟಿ ನಿಜಗುರುಪರೋಕ್ಷದೊಳ್‌ 

ಧರಾಭಾರಧುರಂಧರರಾಗಿರೆ: ಆದಿಪು, ೩. ೭೬ ವ) 


ಧುರ 


೫೬೨ 


ಧುರಭರ - ಯುದ್ಧಕಾರ್ಯ (ಕರೆದೊಡೆ ಜೂದಿಂಗಂ ಧುರಭರಕೆ 


ಆಖೇಟಕ್ಕೆ ಭೂಭುಜಂಗೆ ಆಗದು ಮೆಯ್ಸರೆದಿರಲೆಂಬ 
ಪುರಾತನ ಗುರುವಚನಂ ತನಗೆ ನಿಟ್ಟೆ ಪಟ್ಟುದಣಿಂದಂ: 
ಪಂಪಭಾ, ೬. ೭೧) 

ಧೂತಪಾಪೆ - ಅಘನಾಶಿನಿ (ಪರಿಗತ 
ಕೃಷ್ಣವೇಣಿಯುರರೀಕೃತಪುಷ್ಕರೆ .. . ಗೋಮತಿ ಧೂತಪಾಪೆ 


ಭಸುರಲೋಕಪಾವನೆ: ರಾಜಶೇವಿ, ೨. ೭) 

ಧೂಪ - ಸುವಾಸನೆ (ಧೂಪದ ಸುಯ್ಯುಮಂ ರತಿಯ 
ಸೌಭಾಗ್ಯಮುಮಂ ಮನೋಮಥನ ಮದನ ಮೋಹನ 
ಸಂತಾಪನ ವಶೀಕರಣ೦ಗಳೆಂಬ ಕಾಮದೇವ೦ಂ ಅಯ್ದು 
ಅರಲಂಬಿ೦ ಶಕ್ತಿಗಳುಮ೦ ಒಂದುಮಾಡಿ ಲೋಕಮೆಲ್ಲಮಂ 
ಮರುಳ್ಮಾಡಲೆಂದು ಪೆಣ್ಮಾಡಿದಿನಕ್ಕುಂ: ಪಂಪಭಾ, ೪. ೭೫ 
ವ) 

ಧೂಪಗುಂಡಿಗೆ - ಧೂಪದ ಪಾತ್ರೆ [ಸೂರ್ಯಕಾಂತದ 
ಧೂಪಗುಂಡಿಗೆಯೊಳಳವಚಿಯ ಸೆಜ್ಜೆವಳನಿಕ್ಕಿದ 
ಕೇಶಸಂಸ್ಥಾರಕಾಳಾಗರುಧೂಪಂ: ಆದಿಷು, ೫. ೨೨ ವ) 

ಧೂಹೋದ್ದಾರ - ಧೂಪ ಸಮರ್ಪಣೆ (ಮೂುಂ ಹೊತ್ತುಂ 
ಅರ್ಚನಾಪುರಸ್ಪರಂ ಧೂಪೋದ್ಧಾರಂಗೆಯ್ಯೆ: ಆದಿಷು, ೫. 
೨೩) 

ಧೂಮ - ಹೊಗೆ (ಕರಂಗಳಡಂಗಿ ಕಿಲುಂಬುಗೊಂಡ 
ಕನ್ನಡಿಗೆಣೆಯಾಯ್ತು ಭಾನುವಳಯಂ೦ ದಿವಿಜಾಪಗೆ ನೋಡೆ 
ನೋಡೆ ಕರ್ಪಡರ್ದೆಣೆಯಾದುದು ಆ ಯಮುನೆಗೆ ಅಗ್ಗದ 
ಯಾಗದ ಧೂಮದ ಏಲ್ಸೌಯೊಳ್‌: ಪಂಪಭಾ, ೬. ೩೬) 

ಧೂಮಜ್ವಾಲೆ — ಹೊಗೆಸಹಿತವಾದ ಬೆಂಕಿ (ನೆಗೆವ 
ಧೂಮಜ್ಞಾಲೆಗಳ್‌ ಬಿಟ್ಟಿ ಪೆರ್ಗಿಡಿಗಳ್‌ ಪೊಣ್ಮುವ 
ಘೂತ್ಯಿಯಾರಭಸಂ ಆದಂ ಭೀತಿಯಂ ಮಾಡೆ: ಆಚವರ್ಧ, 
೧೪. ೬೮) 

ಧೂಮದ್ದಜ - ಹೊಗೆಯ ಬಾವುಟವುಳ್ಳವನು, ಅಗ್ನಿ 
(ಜೀಮೂತವಿಮುಕ್ತ ಧಾರೆಗಳಿಂದಂತಾ ಮುನಿಜನಾಪಕಾರಕ 
ಧೂಮದ್ವಜನೆಯ್ದೆ ನಂದಿ ಪೋದತ್ತಾಗಳ್‌: ನೇಮಿನಾಪು, ೬. 
೩೭) 

ಧೂಮಪ್ರಭೆ - [ಜೈನ] ಏಳು ನರಕಗಲಲ್ಲಿ ಒಂದು ನರಕ 
(ಮೂಳು ಲಕ್ಕೆ ಬಿಲದಿಂ ಪುದಿರ್ದನೆಯ್ದನೆಯದೆನಿಪ 
ಧೂಮಪ್ರಭೆಯೊಳ್‌: ಮಲ್ಲಿನಾಹು, ೧೩. ೧೧೯) 

ಧೂಮಮಾಳೆ — ಹೊಗೆಯ ಪಂಕ್ತಿ 
ಧೂಮಮಾಳೆಮಧುಪಾವಳಿ ಕೇಸುರಿ ಕೆಂದಳಿರ್‌ 
ತದುವೀಘಜಮುದಗ್ರವಹ್ನಿಯೆನೆ ಪೊತ್ತಿಸಿದಂ 
ದೀಪಮೆನಿಪ್ಪುವು ತಳ್ತಶೋಕೆಗಳ್‌: ಶಾಂತಿಷು, ೭. ೧೩೨) 

ಧೂಮಯಷ್ಟಿ - ಹೊಗೆಯ ಸರಳು, ಸಲಾಕಿ (ವಿವಿಧ 
ಮಣಿಕನಕಕೃತ ಗೃಹ ಗವಾಕ್ಷಜಾಳ೦ಗಳಿಂ೦ ಆದಂ 
ಪೊಳಪೊಣ್ಣುವ ಇ ಧೂಪಧೂಮಯನ್ಟಿಗೆ ನವಿಲೊಸೆದು 
ಎಅಗುವುದು ಪಾವುಗೆತ್ತಾ ಪುರದೊಳ್‌: ಅಜಿತಪು, ೨. ೧೮) 

ಧೂಮವೇಣಿಕಾ — ಹೊಗೆಯ ಜಡೆ 
(ವಿಷೋರಗಾನಳಾರ್ಚಿಗಳಿಂದಂ ಮಿಳಿರ್ದುವು 
ಮುನಿಪಧ್ಯಾನಾನಳನಿರ್ಯತ್‌  ಧೂಮವೇಣಿಕಾನಿಕರದವೋಲ್‌: 
ಆದಿಷು, ೧೪. ೧೪೨) 

ಧೂಮವೇಣೀ - ಹೊಗೆಯ ಎಳೆ (ಎತ್ತಮಗ್ಗಳಿಸಿದುದು ಆ 
ಭುಜಬಲಿಯ ಭುಜದ್ವಯದೊಳ್‌ ಭುಜ೦ಗನಿಶ್ಚಾಸ 
ಧೂಮವೇಣೀನಿಕರಂ: ಆದಿಷು, ೧೪. ೧೪೧) 


(ಭ್ರಾಜಿತ 


ಧೂಮ್ರಾವರ್ತನ - ಚಿತ್ರಗಳಿಗೆ ಬಣ್ಣ ಹಾಕುವ ಒಂದು ಬಗೆ 
(ಅನಿಲಕಂ  ಪತ್ರಕಂ ಬಿಂದುಕಂ  ಧೂಮ್ರಾವರ್ತನಂ 
ಉದ್ದರ್ತನಂ ಚಿತ್ರಪ್ರವರ್ತನಂ ಎ೦ಬಾಜು೦ ಪ್ರಕಾರಮುಮಂ: 
ಮಲ್ಲಿನಾಪು, ೫. ೪೨) 

ಧೂರ್ಜಟಿ - ಶಿವ (ಆ ವೇಶ್ಯಾವಾಟದೊಳ್‌ ಧೂರ್ಜಟಿಯ 
ನೊಸಲ ಕಣ್ಣಂ ಸ್ಮರಂ ನಂದೆವೊಯ್ದಂ: ಮಲ್ಲಿನಾಪು, ೨. 
೪೪) 

ಧೂರ್ಜಟಿಪುತ್ರ - ಷಣ್ಮುಖ (ಅಮೋಘಾಸ್ತ್ರದಿಂ ಎಚ್ಚಂ 
ಎಚ್ಚಂತೆ ಮುಂ ಧೂರ್ಜಟಿಪುತ್ತಂ ಕೌಂಚಮಂ ಪಂಚಮೆನೆ 
ರಿಪುಮಹಾಕಲ್ಪಕಾಲಾಗ್ದಿರುದ್ರಂ: ರಾಜಶೇವಿ, ೬. ೮೯) 

ಧೂರ್ತ - ದುಷ್ಟ (ಕಿತವ೦ ಮಾಯಾವಿ ಧೂರ್ತಂ ವಿಕೃತಪರಂ: 
ಅಭಿಧಾವ, ೨. ೧. ೬) 


ಧೂಸರ — ಬೂದುಬಣ್ಣದ (ಚಂದನ ಅಂಗರಾಗ 
ಧೂಸರೋರುದಂಡನುಂ ಅಪ್ಪ ಕೇಯೂರಕಂ: 
ಕಾದಂಬ, ೬ ೧೦ ವ); ಧೂಳು (ಆ ಸೇನಾರಜದಿಂ 


ಪರಿಧೂಸರಮಾದ ಉರುನಿಜಾಮಗಮಂ ತೊಳೆಯಲೈೆಂದು: 
ರಾಜಶೇವಿ, ೬. ೨೭) 

ಧೂಸರಿತ - ಧೂಳಿನ ಬಣ್ಣದಿಂದ ಕೂಡಿದ (ಅವಿರಳ 
ನವಧೂಮದೂಸರಿತ ನಭೋವಿವರಂ ವಿವಿಧಮಣಿಪ್ರಕರ 
ವಿರಾಜಿತ ಧೂಪಧೂಮಘಟಂ ಎಸೆದಿರ್ಕುಂ: ಆದಿಷು, ೧೦. 
೩೦) 

ಧೂಳೀಚಿತ್ರ - ಪುಡಿಯಿಂದ 
ಧೂಳೀಚಿತ್ರದ ಓಜೆಯುಮಂ 
ಮಲ್ಲಿನಾಪು, ೫. ೩೬ ವ) 

ಧೂಳೀಪಟಲ - ಧೂಳಿನ ತೆರೆ (ಅತ್ಯಾಕೀರ್ಣ೦ ಮಸುಳಿಸಿತು 
ದಿವಾಕರಕಿರಣಮಂ ಉದಗ್ರಧೂಳೀಪಟಲಂ: ಪುಷ್ಪದಂಪು, 
೫. ೪೧) 

ಧೂಳೀಶಾಲ - [ಜೈನ] ಸಮವಸರಣ ಮಂಟಪದ ಮೊದಲನೆಯ 
ಪ್ರಾಕಾರ (ಕೈತಾಸಾಚಲಮನೇಳೆ ಧೂಳೀಶಾಲದಿಂ ತಗುಳ್ಳು 
ಪೂರ್ವೋಕ್ತಪರ್ಣನ ಉಪೇತಮಪ್ಪ ವೃಷಭಾಸ್ಥಾನ 
ಮಂಟಪಮಂ ನೋಡುತ್ತುಂ: ಆದಿಪು, ೧೩. ೮೨ ವ) 

ಧೂಳೀಶಾಳ - [ಜೈನ] ಧೂಳೀಶಾಲ (ಬೆಳಗಿಂದಂ ಬೆಳಪುದಲ್ಲಿ 
ಧೂಳೀಶಾಳಂ: ಆದಿಪು, ೧೦. ೨೩) 

ಧೂಳೀಸಾಳ - [ಜೈನ] ಧೂಳೀಶಾಲ (ಬೆಳಗಿಂದಂ ಬೆಳಪುವಿಲ್ಲಿ 
ಧೂಳೀಶಾಳಂ: ಆದಿಪು, ೧೦. ೨೩) 


ರಚಿಸಿದ ಚಿತ್ರ 


ಪರಿಭಾವಿಸಿ ನೋಡಿ: 


ಧೃತ — ತಳೆದ, ಹಿಡಿದ (ಚರ್ಚಿತಚಂದನಂ 
ಅತಿವಿಳಾಸವಿಧೃತದುಕೂಲಂ ಧೃತರತ್ನಾರ್ಫ್ಯಂ ಬಂದಂ: 
ಆದಿಪು, ೧೩. ೧೨) 

ಧೃತಕಂಟಕ — ಮುಳ್ಳಿನಿಂದ ಕೂಡಿರುವುದು 


(ಧೃತಕಂಟಕಮಾದೊಡಮುನ್ನತಿಯಿ೦ ಕೇತಕಿಯೊಳೆಜಗಿದುದು 
ಮಧುಕರಂ: ಗಿರಿಜಾಕ, ೨. ೬೪) 

ಧೃತಕಂಬಲ - ಕಂಬಲಸರ್ಪವನ್ನು ಧರಿಸಿದವನು, ಶಿವ (ನಿಜಾಂಗ 
ಧೃತಕಂಬಲಧನಂಜಯಮದಂಬಕ: ರಾಜಶೇವಿ, ೧೫. ೫೪) 


ಧೃತಧವಳವಸನ - ಧರಿಸಿದ ಬಿಳಿ ಬಟ್ಟೆಯುಳ್ಳವನು] ಬಿಳಿ ಬಟ್ಟೆ 


ತೊಟ್ಟವನು (ಧೃತಧವಳವಸನರ್‌ ಆರಾಧಿತಶಿವರ್‌ 
ಅರ್ಚಿತಸಮಸ್ತಶಸ್ತರ್‌ ನೀರಾಜಿತತುರಗರ್‌ ಒಪ್ಪಿದರ್‌ ಕೆಲರ್‌ 
ಅತಿರಥ ಸಮರಥ ಮಹಾರಥ ಅರ್ಧರಥರ್ಕಳ್‌: ಪಂಪಭಾ, 
೧೦. ೩೭) 


(ರಸಚಿತ್ರ 


೫೬೩ 


ಧೃತಶಸ್ತ್ರ — ಹಿಡಿಯಲ್ಪಟ್ಟ ಶಸ್ತ್ರವುಳ್ಳವನು, ಶಸ್ತ್ರ ಹಿಡಿದವನು 
(ಕೈತಶಾಸ್ತ್ರರ್‌ ಧೃತಶಸ್ತರ್‌ 'ಶಪ್ರಕಿಹತಪ್ರಾಗಲ್ಲಿರ್‌ ಈಗಳ್‌ 
ಪೃ ಪೃಥಾಸುತರ್‌ 'ಉಡ್ಡೊ €ಗಮಂ ಎತ್ತಿಕೊಳ್ಳ ದೆವಸಂ 
ಸಾರ್ಚಿತ್ತು: ಪಂಪಭಾ, ೮ ೮೭) 


ಧೃತಿ - ಧೈರ್ಯ (ಧೃತಿಯನವಳಂಬಿಸಿ ಬಿಸಿಲಂ ಬೆನ್ನೊಳಿಕ್ಕಿ 
ನೀರ್ನೆಟಲನಅಸಿ .. .. ನಡೆವಾಗಳ್‌: ಲೀಲಾವತಿ, ೬. ೪೨ 
ವ) 

ಧೃತಿಗೆಡು -  ಧೃತಿಗುಂದು (ಮದನಮದೋದ್ರೇಕದಿಂ 


ಎನ್ನಿದಿರೊಳ್‌ ಧೃತಿಗೆಟ್ಟ ಸಿಗ್ಗಿನಿಂ ತನ್ನೊಳ್‌ ಪೊಲ್ಲದಂ 
ಎತ್ತಾಚರಿಸುಗುಮೋ: ಕಾದಂಸಂ, ೪. ೫೫) 

ಧೃಷ್ಟ - ಧೈರ್ಯವುಳ್ಳವನು (ಧೃಷ್ಟಂ ವರವಕ್ರೋಕ್ತಿ ವಿಶಿಷ್ಟಂ .. .. 
ಎನಿಪ್ಪ ದೂತಮುಖ್ಯನಂ: ಪಾರ್ಶ್ವನಾಪು, ೨. ೫೦); ಉದ್ಧಟ 
(ಧೃಷ್ಟನಾತಂ ವಿಯಾತಂ: ಅಭಿಧಾವ, ೨. ೧. ೬) 

ಧೇನುಕ - ಕತ್ತೆಯಾಕೃತಿಯ ಒಬ್ಬ ರಾಕ್ಷಸ (ಧೇನುಕನೆಂಬ 
ರಾಶಭರಾಕ್ಷಸಂಕಾದಿರ್ಪಂ: ಜಗನ್ನಾವಿ, ೪. ೩೯ ವ) 

ಧೈರ್ಯಕ್ಷರಣೆ - ಮನಸ್ಸಿನ ಅಸ್ಥಿರತೆ (ಅಂತು ಕಂತುಶರ 
ಪರವಶನಾಗಿ ಧೈರ್ಯಕ್ಷರಣೆಯು೦ ಇಂದ್ರಿಯಕ್ಷರಣೆಯುಂ 
ಒಡನೊಡನಾಗೆ: ಪಂಪಭಾ, ೨. ೪೨ ವ) 


ಧೈವತ - ಸಂಗೀತದ ಸಪ್ತಸ್ವರಗಳಲ್ಲಿ ಆರನೆಯದು 
(ಶೃಂಗಾರಾರ್ದಂ ಕಕುಥಜನಿತಂ ಧೈವತಂ 
ಸಂಗ್ರಹನ್ಯಾಸಾ೦ಗಂ: ಲೀಲಾವತಿ, ೨. ೩೦); ನೋಡಿ, 
"ಸಪ್ತಸ್ಟರ' 

ಧೋಧೂಯಮಾನ - ಬೀಸುತ್ತಿರುವ (ಧೋಧೂಯಮಾನ 


ಧವಳಚಾಮರಸಹಸ್ತಸಂಛಾದಿತ: ಆದಿಷು, ೧೧. ೧೪ ವ) 

ಧೌತ - ತೊಳೆದ, ನೆನೆದ (ಒಗೆತರ್ಪ ಬಹುಳ ಬಾಷ್ಟಾಂಬುಗಳಿ೦ 
ಧೌತಮಾದುವೇಕೆಯೋ ನಿನ್ನೀ ಸೊಗಯಿಪ ಕಪೋಲ: 
ಕಾದಂಬ, ೨. ೪೧); ಶುಭ್ರ (ಸುರಭಿಜಲಪರಿರಚಿತಸ್ನಾನರು೦ 


ಪರಿವೃತಶುಭ್ರವಸನಸಮಂಚಿತ ಕೋಮಳಕಳೇವರರುಂ: 
ರಾಜಶೇವಿ, ೪. ೨೬ ವ) 

ಧೌತಾಸಿನಿಭ - ತೊಳೆದ ಕತ್ತಿಯಂತಿರುವ 
(ಧೌತಾಸಿನಿಭನಭೋಮಂಡಳನುಂ ಜನಿತಜಗಜ್ಞನ 


ಆನಂದನುಂ: ಆದಿಹು, ೧೦. ೬೭ ವ) 

ಧೌರೇಯ - ಜವಾಬ್ದಾರಿ ಹೊತ್ತವನು (ವಿಶ್ವವಿಶ್ವಂಭರಾಧಾರಣಾ 
ಧವರೇಯನುಂ ಆಸಾದಿತ ಯುವರಾಜಪದವಿವಿರಾಜನುಂ: 
ವರ್ಧಮಾಷು, ೬. ೬೮ ವ) 

ಧ್ಯಾತೃ - ಧ್ಯಾನಮಾಡುವವನು (ಧ್ಯಾನಂ ಧ್ಯೇಯಂ ಧ್ಯಾತೃ 
ಫಲಮೆಂದು ಚತುರಂಗಮಕ್ಕುಂ: ಅಜಿತಪು, ೮. ೨೯ ವ) 

ಧ್ಯಾನ - ಚಿಂತನೆ (ಧ್ಯಾನದೊಳಭವಂ ನೆ೫*ದಿನಿಸಾನುಮನರೆಮುಚ್ಚಿ 
ಕಣ್ಗಳಂ: ಪಂಪಭಾ, ೮. ೧೩) 

ಧ್ಯಾನಂಬೆಜು - ಧ್ಯಾನಮಾಡು (ಭಕ್ತಿಯಿಂ ತತ್ತದ ಧ್ಯಾನಂಬೆತ್ತು 
ದಯಾಬ್ಧಿಯಂ ಘನತಪಂಗೆಯ್ದೊಚ್ಚತಂ ಮಚ್ಚಿಪೆಂ: ಶಬಶಂವಿ, 
೨.೮೯) 

ಧ್ಯಾನಚಕ್ರ - [ಜೆ ಕೈನ] ಚಿಂತನೆಯಿಂದ ಹುಟ್ಟುವ ಚಕ್ರ (ಆ 
ಮುನಿಯ ಹ ಧ್ಯಾನಚಕ್ರಂಂ. ಪುಟ್ಟತ್ತು ಆ 
ರಾಜ್ಯಾಶ್ರಮಮುನಿಯ ಆಯುಧಾಗಾರಡೊಳ್‌ ಚಕ್ತರತ್ನಂ 
ಪುಟ್ಟಿತ್ತು: ಆದಿಪು, ೬. ೨೪ ವ) 


ಧ್ಯಾನಚತುಷ್ಟಯ - [ಜೈನ] ಆರ್ತ, ರೌದ್ರ, ಧರ್ಮ, ಶುಕ್ಲ ಎಂಬ 
ನಾಲ್ಕು ಬಗೆಯ ಧ್ಯಾನಗಳು (ಆರ್ತ ರೌದ್ರ ಧರ್ಮ 
ಶುಕ್ಲಾಭಿಧಾನಚತುಷ್ಟಯಮುಮಂ: ಸುಕುಮಾಚ, ೩. ೩೯ ವ) 
ಧ್ರವ - ಏಳು ಬಗೆಯ ತಾಳಕ್ರಮಗಳಲ್ಲಿ ಒಂದು (ಧ್ರವ ಮಟ್ಟೆಯಂ 
ಪಡಿಮಟ್ಟೆಯಂ ಅಟ್ಟತಾಳ ಎಕ್ಕತಾಳ ರೂಪಕಂ ರಚ್ಚೆಯ 
ಎಂಬ ಏಟುಂ ತೆಜದ ತಾಳಕ್ರದಿಂದ: ಧರ್ಮಪ, ೨. ೨೦ ವ) 
ಧ್ರುವ - ಸ್ಥಿರ (ಧ್ರುವಂ ಸನಾತನಂ ನಿತ್ಯಂ ಅವಿನಶ್ಚರ: ಅಭಿಧಾವ, 
೧. ೩&೩. ೨೦); ಒಂದು ನಕ್ಷತ್ರ (ಹಾರಲತೆಯಂತೆ 
ಕ೦ಠಯೋಗ್ಯಮುಂ ಗ್ರಹಪಂಕ್ತಿಯಂತೆ ಧ್ರುವಪ್ರತಿಬದ್ದಮುಂ .. 
ಈ ಅಪ್ಪ ಗೀತೆಯಿಂ: ಕಾದಂಬ, ೪. ೫೪ ವ); ಒಂದು ತಾಳದ 


ಹೆಸರು (ಸಾಮಾನಿಕ ಜನತತಿ ಚೇತೋಮಂ ಪ್ರಾಸಾದಿಕ 
ಅಂತರ ಆಕ್ಷೇಪಕ ವಿನಿಷ್ಠಾಮಪ್ರವೇಶ 
ಗಾನರಸಾಮೃತಮೆಸೆಗುಂ ಧ್ರುವಪ್ರಯೋಗಾನುಗತಂ: 


ಅಜಿತಪು, ೫. ೧೦); ಆಕಾಶ (ಉರುವಣೆಯಿಂದ ಎಟ್ಟು 
ಧ್ರುವಮಂಡಲದೊಳ್‌ ವಿಜೃಂಭಿಪ  ಓಂಕಾರಮೂರ್ತಿಯಂ 
ಕಾಣ್ಣ ಸದ್ವಿವೇಕದಂತೆ: ಉದ್ಭಟಕಾ, ೪. ೬ ವ) 

ಧ್ರುವಂ - ತಪ್ಪದೆ (ಅವನೋದುವನಿತು ಬುದ್ಧಿಯೆ ತವುತಂದೊಡೆ 


ಪಂಚಪದದ ನಾಮಾಕ್ಷರಮಂ ಧ್ರುವಂ ಓದುವುದವು 
ತೊಡರ್ವುದುಮವಶ್ಯಂ ಓದಲಸದವಜ ಮೊದಲಕ್ಕರಮಂ: 
ಆದಿಷು, ೨. ೫೫) 

ಧ್ರುವಕ್ಷೇತ್ರ - ಕುದುರೆಯ ದೇಹದ ಮೇಲಿನ ರೋಮದ ಹತ್ತು 
ಸುಳಿಗಳಿರುವ ಜಾಗ (ಸಂಗತ ದಶಧುವಕ್ಷೇತ್ರಂಗಳ್‌ 
ಶುಭಲಕ್ಷಣ೦ಗಳ್‌ ಅಮೃತೋದ್ಧವವಾಹಂಗಳ್‌ 
ಅಜಮೃಗ್ಳುಳೂಕಭವಂಗಳ್‌ ಪದಿನೆಂಟು ಕೋಟಿ 


ಜಾಶತ್ಯಶ್ವಂಗಳ್‌: ಶಾಂತಿಹು ೧೦. ೧೨೮) 

ಧ್ವಂಸನ - ಬೀಳು, ನಾಶ [ಮಾಡುವುದು] (ದಶಮುಖಧಸನ 
ಸೇವಾಸಮಾಜದಂತೆ ಫ್ಷವಗತಿಪ್ರಕೀರ್ಣಮುಂ: ಕುಸುಮಾಕಾ, 
ಬಸಹು 

ಧ್ವಜ — ಪತಾಕೆ (ಆದಿತ್ಯಂ ಮಸುಳ್ಹನ್ನೆಗಂ 
ಧ್ವಜಘಟಾಟೋಪಂಗಳಿಂದಂ ಲಯಾಂಭೋದಂಗಳ್‌ 
ಕವಿವಂತೆವೋಲ್‌ ಕವಿವುದು೦ ಕಾಲ್ಲಾಪು ಕಾಲ್ಲಾಪಿನೊಳ್‌ 
ಜೋದರ್‌ ಜೋದರೊಳ್‌..... ಅಗುರ್ವಪ್ಪನ್ನೆಗಂ: ಪಂಪಭಾ, 
೧೦. ೯೩) 

ಧ್ವಜಪಟ - ಬಾವುಟದ ಬಟ್ಟೆ (ಅಂತು ವರ ಶಶಿವಿಶದ 
ಯಶಃಪಟ೦ಗಳ೦ ನನ್ನಿಪಟಂಗೊಳ್ಳಂತೆ ವಿವಿಧ 
ಧ್ವಜಪಟ೦ಗಳಂ ಕೊಂಡು: ಪಂಪಭಾ, ೮. ೧೦೯ ವ) 

ಧ್ವಜಮಹೀತಳ - ಬಾವುಟಗಳ ಜಾಗ (ಗಜ ವೃಷಭ ಅಂಕುಶ 
ಚಕ್ರ ಅಂಬುಜ ಹಂಸ ಮಯೂರ ಮತ್ಯ ಫಣಿವೈರಿ 
ಮತಂಗಜರಿಪು ಚಿಹ್ನ ವಿಶಾಲಧ್ದಜಂಗಳಿಂ ಧ್ವಜಮಹೀತಳಂ 
ಸೊಗಯಿಸುಗುಂ: ಆದಿಷು, ೧೦. ೩೩) 

ಧ್ವಜಿನಿ - ಧ್ವಜವನ್ನು ಪಡೆದಿರುವಂಥದು, ಸೈನ್ಯ (ಬಿಡೆ ಪಿಣಿಲಂ 
ಕುರುದ್ದಜಿನಿ ತೊಟ್ಟನೆ ಬಾಯನೆ ಬಿಟ್ಟುದು ಅಂದು 
ಗ೦ಡುಡೆಯುಡೆ ಗಂಡುಗೆಟ್ಟುದು: ಪಂಪಭಾ, ೮. ೧೦೧) 

ಧ್ವಜಿನೀಪತಿ - ಸೇನಾಧಿಪತಿ (ಅಖಂಡಪ್ರತಾಪದ್ಧಜನಂದು ತನ್ನ 
ಧ್ವಜಿನೀಪತಿಯನಟ್ಟಿ ಬಾಯ್ಕೇಳಿಸಿ: ಆದಿಷು, ೧೩. ೫೬ ವ) 


ಧ್ವಜಿನೀಸಂಕ್ಷೋಭ ಎ. ಸೇನೆಯ ಕೋಲಾಹಲ (ಭೂರಿ 
ಧ್ವಜಿನೀಸಂಕ್ಷೋಭಮಾಕ೦ಪಮುಂ ಅಶುಭಮಹೀಕಂಪಮುಂ 
ತನ್ನೊಳೊಂದಾಗೆ: ಆದಿಷು, ೧೪. ೮೯) 


೫೬೪ 


ಧ್ವನತ್‌ - ಮೊಳಗುವ, ಧ್ವನಿಸುವ (ದಧ್ವನತ್ತೂರ್ಯಸಂತತಿ 
ನಾದಪ್ರತಿಪೂರಿತ ಅಖಿಳಕುಳಕ್ರೋಣೀಧ್ರಕು೦ಜಂ: ಆದಿಷು, ೭. 
೩೮) ರೇಂಕರಿಸುವ (ಧ್ದನದಳಿಕುಳಾಕುಳೀಕೃತ 
ವನಂಗಳಿಂದೆಸೆವ ಪದ್ಮಷಂಡ೦ಗಳ ಚೆಲ್ವಿನೊಳಂ ಕಣ್ಣ 
ಮನಮಂ ಅನುವಿಸುವ ವಿರಾಟಪುರಮನೆಯ್ದಿದರ್‌ 
ಅವರ್ಗಳ್‌: ಪಂಪಭಾ, ೮. ೫೨) 

ಧ್ವಸ್ತ - ನಾಶಗೊಂಡ (ತ್ರಿವೇದಮಯಂ ದಧ್ವಸ್ತತಮಸ್ತಮಂ 
ಹೃತನಿಶಾಟೋಪನೊಲ್ಬೀಗೆ ಗೌತಮ ಗೋತ್ರಾಂಬುಜ 
ಷಂಡಚಂಡಕಿರಣಂಗೆ ಆದಿತ್ಯನುತ್ಸಾಹಮಂ: ಪಂಚತಂತ್ರ, ೭) 

ಧ್ವಸ್ತದಿತಿಜ - ರಾಕ್ಷಸನನ್ನು ನಾಶಗೈದವನು ್ಡ(ಧ್ವಸ್ತದಿತಿಜಂ 
ನತಸಮಸ್ತವಿಬುಧಂ ಭುವನವಿಸ್ತರಣಪಾದಂ ಎಸೆದಂ 
ಫಣಿತಲ್ಪಂ: ಜಗನ್ನಾವಿ, ೧. ೫೦) 

ಧ್ಹಾಂಕ್ಸ - ಕಾಗೆ (ದ್ವಾಂಕ್ಷಬಲಂಬೆರಸು ಅರಿಜಯಕಾಂಕ್ಷೆಯಿಂ 
ಆತ್ಮೀಯ ಮಂತ್ರಿ ಪೇಟ್ನಂದದಿಂ ಇರ್ದಂ ಕ್ಷೇಮದಿಂ: 
ಪಂಚತಂತ್ರ, ೩೩೬) 

ಧ್ವಾಂಕ್ಷಧ್ವಜ - ಕಾಗೆಯ ಹುರಿತಿನ ಧ್ವಜ, ಅಂಥ ಧ್ವಜವುಳ್ಳವನು, 
ಕರ್ಣ (ಅಂತು ಯುಗಾಂತವಾತಾಹತಕುಲಗಿರಿಯಿ ನೆಲೆಯಿಂ 
ತಳರ್ವಂತೆ ತಳರ್ದು ಧ್ಹಾಂಕ್ಷದ್ದಜಂ ಅ೦ಬರತಳದೊಳ್‌ 
ಮಿಳಿರೆ ತನಗಿರಂ ಬರ್ಪ ಕರ್ಣನ ರಥಮಂ; ಪಂಪಭಾ, 
೧೨. ೧೩೬ ವ): 

ಧ್ಹಾಂತ - ಕತ್ತಲೆ (ಬಲನಿವಹರಜಸ್ಸಂತತಿಧ್ವಾಂತದೊಳ್‌: ಆದಿಷು, 
೧೪. ೯೬) 

ಧ್ಹಾಂತದ್ದಿಷ ದ ಕತ್ತಲ 
(ಕಷಾಯವಿಪುಳಧ್ವಾಂತದ್ದಿಷಂ .. .. 
ಪೇಟ್ನಂ: ಸಮಯಪ, ೮. ೨) 

ಧ್ಹಾಂತಬಂಧ — ಕತ್ತಲೆಯ ಕಟ್ಟು (ತಮ್ಮಂ ಕಂಡನಿತಉಳೆ 
ತೆರಳ್ಲೆನ್ನಾ ಮನೋಗತಧ್ವಾಂತಬ೦ಧ೦ ಅಳೆತ್ತೆಲ್ಲಂ: ಕವಿರಾಮಾ, 
೨. ೬೭) 

ಧ್ಹಾಂತಹರ - ಕತ್ತಲೆಯನ್ನು ನಾಸಪಡಿಸುವವನು, ಸೂರ್ಯ 
ಅಥವಾ ಚಂದ್ರ (ನೀಹಾರಕರಂ ಮಹಿತಾತ್ರಿನೇತ್ರಜಂ 
ಧ್ವಾಂತಹರಂ ದ್ವಿಜರಾಜಂ ಅಪ್ರಿಯತನಯಂ: ಅಭಿಧಾವ, ೧. 
೧. ೬೮) 

ಧ್ಹಾನ - ಶಬ್ದ (ಕಿಜೆದಾನುಂ ಬೇಗಕ್ಕೆ ಭೋಂಕೆನೆ ಪೊಣ್ಮಿದ 
ಭಯಂಕರ ಧ್ಹಾನಮಂ ಕೇಳ್ದು: ಪಂಚತಂತ್ರ, ೯೩ ವ) 

ಧ್ವಾನೋತ್ಕರ - (ಧ್ವಾನ-ಉತ್ಕರ] ಸದ್ದುಗಳ ಸಮೂಹ (ಪುಷ್ಟಿತ 
ಹೇಮಪಂಕಜ ರಜಸ್ಸಂಸಕ್ತಭೃಂಗಾಂಗನಾನಿಕರಂ ಸಾರಸ 
ಹಂಸ ಕೋಕಿಳಕುಳಧ್ಹಾನೋತ್ಕರಂ  ಚೆಲ್ಲನಾಯ್ತು ಕರಂ 
ಸಕ್ಷನಿಳಿಂಪದಂಪತಿಗಳಿಂದಾ ನಂದನಂ ನಂದನಂ: ಪಂಪಭಾ, 
೫. ೮೦) 

ಧಾನ - ಕತ್ತಲೆ 
ಭೂತಳನಾಥಾನೀಕ 
ಖಚಿತಮಣಿಶ್ರೇಣಿರತ್ನಪ್ರದೀಪಾವಳಿ 
ಆದಿಹು, ೧೪. ೯೬) 


ಸೂರ್ಯ 
ಆಪ್ತರಂದಮನೆ ಬ್ರಹ್ಮಂ 


(ಬಲನಿವಹರಜಸ್ಸಂತತಿಧ್ವಾನ್ತದೊಳ್‌ 
ವರ್ಮೋತ್ಕರ 
ದೀಪ್ಲಿವ್ರಾತದಿಂದಂ: 


ನಂಜಿನುರುಳಿ - ವಿಷದ ಉಂಡೆ (ಕಾಮತೆಯರ ಮೆಲ್ಲುಡಿಯಂ 
ನಂಜಿನುರುಳಿಯೆನ್ನದೆ ಮುದ್ದುನುಡಿಯೆಂದೊಡಂ 
ತರುಣಿಯರ ಕುಚಯುಗಳ೦ ಮೋಹರಾಜನ ಚಕ್ರಮೆನ್ನದೆ 
ಚಕ್ರವಾಕಮೆಂದೊಡಂ: ಧರ್ಮಾಮೃ. ೭. ೯೪ ವ) 

ನಂಜು - ನಂಚಿಕೊ ಹಾಗೂ ವಿಷ (ನಂಜು-ಈಷಲ್ಲೇಹನೇ ವಿಷೇ 
ಚ: ಶಬ್ದಮದ, ಧಾ ೨೨೬) 

ನಂಜುಗುಡಿ - [ನಂಜು*ಕುಡಿ] ವಿಷ ಕುಡಿ (ದಿವ್ಯವಚನಮಂ 
ಅದ೦ ಅಂತೇನು೦ ಬಗೆಯದೆ ಕುಡಿದು ಅಜ್ಞಾನತೆಯಿಂ 
ನಂಜುಗುಡಿದರಂತಿರೆ ಕೆಡೆದಂ: ಪಂಪಭಾ, ೮. ೪೦) 

ನಂಜುಗೊರಲ - ಕೊರಳಲ್ಲಿ ನಂಜುಳ್ಳವನು, ಶಿವ (ಆ 
ನಂಜುಗೊರಲನ ಗಾಡಿಯಂ ನೋಡಿ ಬಗೆಯೊಳ್‌ 
ಅಚ್ಚರಿವಡುತುಂ ಬಂದು ತುಟೆಲ್ಲೆಯ್ದು ಕೈಗಳಂ ಮುಗಿದು: 
ಕಬ್ಬಿಗಕಾ, ೧೩೧ ವ) 


ನಂಜುನೀರ್‌ - ವಿಷಯುಕ್ತ ನೀರು (ನಂಜುನೀರ್‌ ಪಿಡಿದು 
ನುಂಗುವುದಲ್ಲಿಯ ಮೀಂಗಳ್‌: ಆದಿಷು, ೫. ೮೮) 

ನಂಜುರುಳಿ - ನಂಜಿನ ಉಂಡೆ, ವಿಷದ ಗುಳಿಗೆ 
(ಜೀವನಮೆಂಬುಬ್ಬೆಗದಿಂದೆ ನಂಗುರುಳಿಯಂ ಪೋ 
ನುಂಗಿದಳ್‌ ಪೇಟದಬ್ಬಿನಿಯೆ೦ಬ೦ತೆವೊಲಾಯ್ತು ಕುಟಳಿತ 


ಕಂಜಾತೋದರೇಂದಿಂದಿರಂ: ಚಂದ್ರಪ್ರಪು, ೮. ೧೫) 

ನಂಜೂಡು - ವಿಷ ಲೇಪಿಸು (ನ೦ಜೂಡಿದ ಸೂಜಿಗಳನುಳಿಪಿ 
ತುಂಬಿಯೊಲವನೇನಾಡಿದಳೊ ಸೂಜಿಗಳ ಕೂರ್ಪೊಡೆದ 
ಮೊನೆಯಲರ ಮೇಲೆ ನಾನಾವಿಧದಿಂ: ನೇಮಿನಾಪು ೩. 
೧೦೦) 

ನಂಜೂಯು - ವಿಷ ಸೇರಿಕೊ (ಒಂಭತ್ತು ಭೇದದ ನಂಜೂಳದ 
ಮುಪ್ಪು ಬಾರದ ಯುವತ್ವಂ ತೀರದುತ್ಕರ್ಷಣ೦: ಅನಂತಷು, 
೬. ೧೭) 

ನಂಟ - ಬಂಧು (ತಾಯ್‌ ಕಲ್ಪೊಡೆ ಬಂದ ನಂಟರ ನಡುವೆ 
ಬಳೆದೊಡೆ ಆ ನಂಟರು೦ ಕಟೆದು ಉಳ್ಳರೆಲ್ಲಂ ಸತ್ತು: 
ವಡ್ಡಾರಾ, ಪು. ೭೭, ಸಾ. ೧೭) 

ನಂಟರ್ತನ - ನಂ೦ಟಸ್ತಿಕೆ (ಕಳ್ಳರ ನಂಟರ್ತನಮುಂ 
ಕಳ್ಳತನಬ್ರತದ ಹಾನಿಯೆಂಬಂ ಜೈನಂ: ಸಮಯಪ, ೫. ೪೪) 

ನಂಟು - ಬಾಂಧವ್ಯ (ಜವನೊಡವುಟ್ಟು ಮಾರಿಯ ಒಡನಾಡಿ 
ಲಯಾಗ್ನಿಯ ನಂಟು: ಜಗನ್ನಾವಿ, ೬. ೭೩) 

ನಂದ - ಸಂತೋಷಗೊಳ್ಳಲಿ (ಅತಿಮಧುರಂ 
ಒರ್ಮೊದಲೊಗೆದುದು ಜಯ ಜೀಯ ನಂದ ವರ್ಧಸ್ವ 
ರವಂ: ಆದಿಪು, ೨. ೬೪); ಕೃಷ್ಣನ ಸಾಕುತಂದೆ ನಂದಗೋಪ 
(ನಂದಾದಿ  ಗೋಪರ್‌ ಇಂದುಪುರಂದರಮಹಮೆಮದು 
ಹರ್ಷದಿಂ ಸಂಭವಮಿಸಲ್‌: ಜಗನ್ನಾವಿ, ೪. ೭೬), ನಂದ 
ಎಂಬ ರಾಜವಂಶ (ಪಾಟಳೀಪುತ್ತಮೆಂಬುದು ಪೊಟಲ್‌ 
ಅದನಾಳ್ತೊಂ ನಂದವಂಶಜ೦ ಪದ್ಮಮನೆಂಬೊಂ: ವಡ್ಡಾರಾ, 
ಪು. ೧೮೦, ಸಾ. ೧೩) 

ನಂದಕ - ಸಂ೦ತಸಗೊಳ್ಳುವಿಕೆ; ವಿಷ್ಣುವಿನ ಕತ್ತಿ (ಮುಕುಂದನ 
ನಂದಕಾಯುಧಂ ವನದ ತಮಾಲಕಾನನದ ಕಾನಕವಲ್ಲರಿ .. 
.. ಅಂಬನೀಕ್ಷಣಂ: ರಾಜಶೇವಿ, ೮. ೧೦೦) 

ನಂದಗೋಪಾಲಸುತ - ನಂದಗೋಪಾಲನ ಮಗ, ಶ್ರೀ ಕೃಷ್ಣ 
(ಮನದೊಲವರದಿಂದ ಈ ಯಮತನಯನ ಕುಡುವಗ್ರಪೂಜೆ 
ಮತ್ಸನ್ನಿಧಿಯೊಳ್‌ ನಿನಗೆ ಅಶನಿಯ ಮಿಟ್ಟುವ ನಂಜಿನ ದೊರೆ 
ಎಂದು ಒಣರ ನಂದಗೋಪಾಲಸುತಾ: ಪಂಪಭಾ, ೬. ೫೧) 


೫೬೫ 


ನಂದನ - ಉದ್ಯಾನವನ (ಇದಂ ಪುಗಲಿ೦ ಗಡಿಂ ಎಂದು 
ಬೇಟಕಾಅರ೦ ಇರದೆ ಊಹೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ದ್ವನಿ 
ನಂದನ೦ಗಳೊಳ್‌: ಪಂಪಭಾ, ೨. ೧೩); ಇಂದ್ರನ ವನ 
(ಸುರದ್ರುಮಯೋನಿ ನಂದನಂ: ಅಭಿಧಾವ, ೧. ೧. ೩೬); 
ಮಗ (ನಂದನ ತನುಜನ್ಮ ತೋಕ ಸುತ ಪುತ್ರ ತನೂಭವ 
ಸೂನುನಾಮಕಂ: ಅಭಿಧಾವ, ೧. ೧೧. ೧ಬ); [ಜೈನ] 
ಮೇರುಪರ್ವತದ ಭದ್ರಶಾಲ, ನಂದನ, ಸೌಮನಸ ಮತ್ತು 
ಪಾಂಡುಕ ಎಂಬ ವನಗಳಲ್ಲಿ ಒಂದು (ಮಂದರಶೈಲಮಂ 


ದಿವಿಜನಾಯಕನೆಯ್ತರೆ ಭದಶಾಲದಿಂ ಸಂಧಿಸಿ ನಿಂದ 
ನಂದನದಿಂದೊಪ್ಪುವ ಸೌಮನಸಾಖ್ಯದಿಂ 
ಮನೋನಂದನಮಪ ಪಾಂಡುಕದಿನಾ ಗಿರಿರಾಜವಿಲಾಸಂ 


ಅಟ್ಟೆಯಂ ತಂದುದು ಕಾಣ್ಣೆಯಂ ತನಗೆ ತರ್ಪವೊಲ್‌ 
ಅಂತದನಿಂದನೆಯ್ದಿದಂ: ಶಾಂತಿಷು, ೫. ೨) 

ನಂದನಂದನ - ನಂದಗೋಪನ ಮಗ, ಕೃಷ್ಣ (ಗೋಕುಲಮಂ 
ಪೊಕ್ಕು ನಂದನಂದನಂ ಗೋಪಾಲವಿನೋದಮೆ 
ನಿತ್ಯೋತ್ಸವಮಾಗೆ: ಜಗನ್ನಾವಿ, ೪. ೫೮ ವ) 

ನಂದನಚರ - [ಜೈನ] ಹಿಂದಿನ ಜನ್ಮದಲ್ಲಿ ಮಗನಾಗಿದ್ದು 
ಸಂಸಾರಚಕ್ರದಲ್ಲಿ ಸುತ್ತುತ್ತಿರುವವನು (ನವಿಲಂಕೊಳ್ಳೆಂದರೆ 
ಗೆತ್ತು ಪಿಡಿದುದಂಬಾಚರಿ ಕುಕ್ಕುರಿ ನೊಂದು ಬೀಟ್ಟ 
ನಂದನಚರನಂ: ಯಶೋಧಚ, ೩. ೪೨) 

ನಂದನವನ - ಇಂದ್ರನ ಉದ್ಯಾನ (ನಂದನವನ ಸಂಭವ 
ಹರಿಚಂದನಸಂತಾನ ಕುಸುಮಕೋಟಿಯಂ: 
ಹುಷ್ಠ್ನದಂಪು ೧೧. ೪೪); ಚೆಲುವಾದ ಉದ್ಯಾನ 
(ನಂದನವನೋದ್ದೇಶದೊಳಿರ್ದ ಜನ್ಮಾಂದಕಿಯಲ್ಲಿಗೆ ಬಂದು 
ಮುಂದೆ ನಿಂದು: ಸುಕುಮಾಚ, ೫. ೨೩ ವ) 

ನಂದನವನಪ್ಪಸ್ಥ - ಗು] ಉದ್ಯಾನವನ್ನೊಳಗೊಂಡ (ಅನೇಕ 
ಸಹಕಾರ ಅಶೋಕ ಆನೋಕಹ ನಂದನವನಪ್ರಸ್ಥಮಂ 
ಇಂದಪಸ್ಥಮಂ ಎಯ್ದೆವಂದು: ಪಂಪಭಾ, ೫. ೨೨ ವ) 

ನಂದನೆ - ಮಗಳು (ನಂದನೆ ಪುತ್ರಿ ತನೂಜೆ ಸೂತಿತಾನೆನಿಕುಂ: 
ಅಭಿಧಾವ, ೧. ೧೧. ೧೭) 


ನಂದಲೀ - [ನಂದಲು- ಈ] ಆರಲು ಅವಕಾಶ ನೀಡು 
(ಹೋಮಾಗ್ನಿಯಂ ಎಆಂಕೆಯ ಗಾಳಿಯಿಂ 
ನಂದಲೀಯದುರಿಪುವ ರಾಜಹಂಸೆಗಳುಮ೦ .. . ನೋಡಿ 


ತಪೋವನದ ತಪೋಧನರ ತಪಃಪ್ರಭಾವಕ್ಕೆ ಜೋದ್ಯಂಬಟ್ಟು: 
ಪಂಪಭಾ, ೧. ೧೧೫ ವ) 

ನಂದಿ - ಸಂತೋಷಗೊಳ್ಳುವವನು (ಅಂತು ದುಶ್ತೀಲ ದುರಾವಾರ 
ದುರ್ಯಶೋನಂದಿಯಾದ ವಿಶಾಖನಂದಿ: ಆಚವರ್ಧ, ೨. 
೩೬ ವ) 

ನಂದಿನಿ - ಒಡಹುಟ್ಟಿದವರ ಹೆಂಡತಿ, ನಾದಿನಿ (ಸ್ಪಸೃತನಯಂ 
ಸ್ವಸ್ತೃಶಸಯಂ ಪೆಸರಿ೦ ನಾದುನಿ ನನಾಂದು ನಂದಿನಿಯೆನಿಕುಂ: 
ಅಭಿಧಾವ, ೧. ೧೧. ೨೪) 

ನಂದಿಸು - ಆರಿಸು (ಅನ್ನೆಗಂ ಕಪ್ಪಂಗವಿಯಾಗಿ ಕವಿವ 
ದ್ರುಪದವಿಳಯಾನಿಳನಂ ದ್ರೋಣಂ ಮಹಾದ್ರೋಣ 
ಪುಷ್ಕಲಳಾವರ್ತಕಂಗಳೆಂಬ ವಳಯಕಾಳನೀಳ. ಜಳಧರ 
ವರ್ಷಂಗಳಿಂ ನಂದಿಸೆಯುಂ: ಪಂಪಭಾ, ೧೨. ೨೦ ವ) 

ನಂದೀಶ್ವರ - [ಜೈನ] ಆಷಾಢ, ಕಾರ್ತಿಕ, ಫಾಲ್ಗುಣ ಮಾಸಗಳಲ್ಲಿ 
ದೇವತೆಗಳು ಸೌಧರ್ಮಾದಿ ಇಂದ್ರರ ಸಾನ್ನಿಧ್ಯದಲ್ಲಿ 


ಜಿನಪೂಜೆಗಾಗಿ ನ೦ದೀಶ್ವರದ್ದೀಪಕ್ಕೆ ಹೋಗುವ ಕಾಲ 
(ವಂದಾರು ಬಂದ ಫಾಲ್ಗುಣ ನಂದೀಶ್ವರದೊಳ್‌ 
ತ್ರಿಪೃಷ್ಠತನಯಂ ತನುವ೦ ತಂದುಪವಾಸಕ್ಕಾ ನಿಜನಂದನದ 
ಸಹಸ್ತಕೂಟ ಚೈತ್ಯಾಲಯದೊಳ್‌: ಶಾಂತಿಷು, ೭. ೪೮) 

ನಂದು - ಆರಿಹೋಗು (ಭಾನುವೆ ಸಾಲದೆ ಪಗಲ್‌ ಎನಿತಾನುಂ 
ದೀವಿಗೆಗಳ್‌ ಉರಿದೊಡೆ೦ ನಂದಿದೊಡೇಂ: ಪಂಪಭಾ, ೧೩. 
೧೧) 

ನಂದೆವೊಯ್‌ - 
ಧೃತಿಸಾಂದಚಂದಿಕೆಯಿಂ 
ರಾಜಶೇವಿ, ೧೩. ೯೭ ವ) 

ನಂದ್ಯಾವರ್ತ - ನಂದಿಬಟ್ಟಲು ಹೂ: ನಂದಬಟ್ಟಲ ಹೂವಿನ 
ಆಕಾರದ ಮನೆ (ನಾಭಿರಾಜಾಂಗಸಂಗತಮಪ, 
ನಂದ್ಯಾವರ್ತದಂತೆ ಸೊಗಯಿಸುವ ನಂದ್ಯಾವರ್ತದೊಳಂ: 
ಆದಿಹು, ೬. ೧೦೬ ವ) 


ಆರಿಸುವಂತೆ ಹೊಡೆ 
ನಂದೆವೊಯ್ದು 


(ಮನಸ್ತಾಪಮಂ 
ನಡೆತಂದು: 


ನಂದ್ಯಾವರ್ತವಿಮಾನ - [ಜೈನ] ಒಂದು ಸ್ವರ್ಗದ ಹೆಸರು 
(ವಾನರಾರ್ಯನುಂ ಸಂದ್ಯಾವರ್ತವಿಮಾನದೊಳ್‌ 
ಮನೋರಥಾವಾಪ್ತದಿವ್ಯಭೋಗಂ ಮನೋರಥನೆಂಬಂ 


ಕಲ್ಪಜನಾದಂ: ಆದಿಷು, ೫. ೭೦ ವ) 

ನಂಬದ ಬರವು - [ಬೇಟೆಯಲ್ಲಿ ಪ್ರಾಣಿಗಳು] ಅಪಾಯದ 
ಸಂದೇಹದಿಂದ ಬರುವುದು (ನಂಬಿದ ಬರವುಂ ನಂಬದ 
ಬರವುಮಂ ಅಳೆದು ಮಲೆಯದುದಂ ಮಲೆಯಿಸಲುಂ 
ಮಲೆದುದಂ ತೊಲಗಿಸಲುಂ: ಪಂಪಭಾ, ೫. ೪೩ ವ) 

ನಂಬಲಿಂ - ನಂಬದಿರಿ (ತೊ೦ಂಬಯ್ಸಾಸಿರ್ವರ್‌ ನಿಮ್ಮಂಬಿನ 
ಬಂಬಲೊಳೆ ಮಕುಟಬದ್ಧರ್‌ ಮಡಿದರ್‌ ನಂಬಿಂ ನಂಬಲಿಂ 
ಇಂದಿಂಗೊ೦ಬತ್ತು ದಿನಂ ದಲ್‌ ಎಮ್ಮ ಬೆನ್ನಲೆ ನಿಂದಿರ್‌: 
ಪಂಪಭಾ, ೧೧. ೨೯) 

ನಂಬಲೆಯಾಗ ನಂಬದಿರಲಾಗ - 
ನಂಬದಿರಲೂ ಆಗುವುದಿಲ್ಲ 


ನಂಬಲೂ ಆಗುವುದಿಲ್ಲ 
(ಪೆ೦ಡಿರಂ ನಂಬಲೆಯಾಗ 


ನಂಬದಿರಲಾಗ ಅವರಿಲ್ಲದೆ ಬಾಟಲಾಗದು: ಪಂಚತಂತ್ರ, 
೧೩೬) 

ನಂಬಿದ ಬರವು - [ಬೇಟೆಯಲ್ಲಿ ಪ್ರಾಣಿಗಳು] ಆತಂಕವಿಲ್ಲದೆ 
ಬರುವುದು (ನಂಬಿದ ಬರವುಂ ನಂಬದ ಬರವುಮಂ 


ಅಣೆದು ಮಲೆಯದುದಂ ಮಲೆಯಿಸಲು೦ ಮಲೆದುದಂ 
ತೊಲಗಿಸಲುಂ: ಪಂಪಭಾ, ೫. ೪೩ ವ) 

ನಂಬುಗೆ - ನಂಬಿಕೆ (ನವಪದಾರ್ಥ೦ಗಳು೦ ಪಂಚಾಸ್ತಿಕಾಯ 
ಷಡ್ಚವ್ಯಂಗಳುಂ ಎಂಬಿವಳಾಳ್‌ ಆದಮಾನುಂ ಅಣಜೆತಮುಂ 
ಕುಶಲಿಕೆಯು೦ ನಂಬುಗೆಯು೦ ಆಗಿ: ವಡ್ಡಾರಾ, ಪು ೬, ಸಾ 
೧೯) 

ನಃ - ನಮ್ಮನ್ನು (ಸ ಸರ್ವಜಗತಾಂ ಗುರುರ್ಗಿರಿಸುತಾಪತಿಃ ಪಾತು 
ನಃ: ೪. ೨೭) 

ನಕುಲ - ಮುಂಗುಸಿ (ತನ್ನ ಮನೆಯೊಳ್‌ ಮಾರ್ಮನುಷ್ಕರಿಲ್ಲದ 
ಕಾರಣದಿಂ ತಾಂ ನಡಪಿದೊಂದು ನಕುಲನಂ ತೊಟಿಲ 
ಸಮೀಪದೊಳ್‌ .. . ಕಟ್ಟ ಪೋದಂ: ಪಂಚತಂತ್ರ, ೨೫೭ 
ವ); ಪಂಚಪಾಂಡವರಲ್ಲೊಬ್ಬ (ನಕುಲಂ 
ಕುಂತಶಸ್ತದೊಳತಿಪ್ರವೀಣನುಮಾಗಿ: ಪಂಪಭಾ, ೨. ೩೬ ವ) 

ನಕುಳ - ನಕುಲ, ಮುಂಗುಸಿ (ಶಾರ್ದೂಲ ವರಾಹ 
ಗೋಲಾಂಗೂಲ ನಕುಳಂಗಳ೦ ನೋಡುತ್ತಮವರ್ಕೆ 
ಭಕ್ಷ್ಯಾಪೂಪಗಳಂ ತಿರಿಸಿ ನೀಡುತ್ತಮಿರ್ದ: ಆದಿಪು, ೫. ೨ 


೫೬೬ 


ವ) ನಕ್ಕಿಸು - ನೆಕ್ಕಿಸು (ಸುರಭಿಯಿ೦ ನಕ್ಕಿಸೆ ದೇಹಮನೆಲ್ವಂ 
ಉರ್ಜಿ ಕುಡೆ ಕಯ್ದುವಾದವು ಆ ಗೊರವನೆಲ್ವು ಗಡ: 
ಸಮಯಪ, ೧೦. ೧೪೨) 

ನಕ್ಕು - ನೆಕ್ಕು ನಾಲಗೆಯಿಂದ ರುಚಿನೋಡು (ಎನಿತಾನುಂ 
ಅಂಬುನಿಧಿಗಳಂ ಅನೇಕ ನಾಕಂಗಳಲ್ಲಿ ಕುಡಿದುಂ 
ಪೋಯಿಲ್ಲೆನಗೆ ನರಭೋಗಮೆಂಬೀ ಪನಿಪುಲ್ಲಂ ನಕ್ಕೆ ತೃಷ್ಣೆ 
ಪೇಟ್‌ ಪೋದಪುದೇ: ಆದಿಪು, ೯. ೫೭) 

ನಕ್ಷಂಚರ - ರಾತ್ರಿಯಲ್ಲಿ ಚರಿಸುವುದು, ರಾಕ್ಷಸ (ಆ 
ಪುರವರೇಣ್ಯಂ ಧಿಷ್ಟ್ಯಮಾಗಿಯು೦ ನಕ್ತ೦ಚರಯುಕ್ತಮಲ್ತು 
ಅಗಣ್ಯ ಪುಣ್ಯಜನಮಯಮಾಗಿಯುಂ ವಿಬುಧರಹಿತಮಲ್ತು: 
ಶಾಂತೀಶ್ವಪು, ೧. ೧೩೨ ವ) 

ನಕ್ತಂಚರಿ - ರಾಕ್ಷಸಿ (ನಕ್ತಂಚರೀಮುಖದೊಳ್‌ ತೂಂತುವುದು 
ಆಂತರಂ ದಶಮುಖೋತ್ಪಾತಾಸಿ ಧಾರಾಮುಖಂ: ಪಂಪರಾ, 
೧೦. ೨೨೩) 

ನಕ್ಷಮಾಲ - ಹುಲಿಗಿಲು ಮರ (ನಾಗ ನಕ್ತಮಾಲವನದ 
ಪೂಗವನ ತಮಾಲವನದ ಲೀಲೆ ಕರಮೆ ಕಣ್ಣೆವರ್ಕು: 
ಅಜಿತಪು, ೧. ೮) 

ನಕ್ರ - ಮೊಸಳೆ (ಕ್ಷಣರುಗ್ನಾಲಾಮಯ ಅಜ್ಜಕ್ಕೆಣೆಯೆನಿ 
ಚಳತ್ಕಾಂತಿಯುಕ್ತಾಂತರಂಗೋಲ್ಲಣೆ ನಕ್ರ ಆರೂಢೆ .. .. 
ಮಹಾಮನಸೀ ಯಕ್ಷಿಣಿಯೆಂದುಂ ಮಾಲಿ 
ಶಾಂತೀಶ್ವರಚರಿತಕೃತಿಶ್ರೀಗೆ ಸೌಭಾಗ್ಯದೊಳ್ಳಂ: ಶಾಂತೀಶ್ವಪು, 
೧. ೧೦) 

ನಕ್ಷತ್ರ - ಹುಟ್ಟದ ನಕ್ಷತ್ರ (ಶುಭತಿಥಿ ಶುಭನಕ್ಷತ್ರಂ ಶುಭವಾರಂ 
ಶುಭಮುಹೂರ್ತಮೆನೆ ಗಣಕಂ ಇಳಾಪ್ರಭುವೊಗೆದಂ 
ಉದಿತಕಾಯಪಭೆಯೊಗೆದಿರೆ ದಳಿತಶತ್ರುಗೋತ್ರಂ ಪುತ್ರಂ: 
ಪಂಪಭಾ, ೧. ೧೨೭) 

ನಕ್ಷತ್ರಪಾಠಕ - ಜ್ಯೋತಿಷಿ (ಕ್ಷಿತೀಶ೦ ನಕ್ಷತ್ರಪಾಠಕಪ್ರಕರನಿರೂಪಿತ 
ಶುಭಲಗ್ನದೊಳ್‌ . ೬ ಐವಾಹಂ ಮಾಡಿ: ಕರ್ಣನೇಮಿ, ೩. 
೧೯೫ ವ) 

ನಕ್ಷತ್ರಮಾಲೆ - ನಕ್ಷತ್ರಸಮೂಹ (ನಕ್ಷತ್ರಮಾಲೆಯನೋಲಗಿಸುವಂತೆ 
ಮುಕ್ತಾಫಲನೂಪುರಮಂ ತುಡಿಸಿಯುಂ: ಪಂಪರಾ, ೫. ೪೨ 
ವ) 

ನಕ್ಷತ್ರಮಾಳಾ - ಇಪ್ಪತ್ತೇಳು ಎಳೆಗಳ ಮುತ್ತಿನ ಕಂಠೀಹಾರ 


6ರ 0 2 


(ಅರ್ಧಹಾರ  ರಶ್ಲಿಕಳಾಪ ನಕ್ಷತ್ರಮಾಳಾ ಅರ್ಧಗುಚ್ಛ 
ಮಾಣವಕ ಅರ್ಧಮಾಣವಕಗಲೆಂಬ ಪನ್ನೊಂದು 


ನಾನಾರತ್ನದ ಸುವರ್ಣಪದಕವಿರಚನಾದಿ ಭೇದದಿಂ: ಆದಿಷು, 
೮. ೫೪ ವ) 


ನಕ್ಷತ್ರಮಾಳಾ - ಇಪ್ಪತ್ತೇಳು ಎಳೆಗಳ ಮುತ್ತಿನ ಕಂಠೀಹಾರ 
(ಅರ್ಧಹಾರ  ರಶ್ಲಿಕಳಾಪ ನಕ್ಚತ್ರಮಾಳಾ ಅರ್ಧಗುಚ್ಛ 
ಮಾಣವಕ ಅರ್ಧಮಾಣವಕಗಲೆಂಬ ಪನ್ನೊಂದು 


ನಾನಾರತ್ನದ ಸುವರ್ಣಪದಕವಿರಚನಾದಿ ಭೇದದಿಂ: ಆದಿಷು, 
೮. ೫೪ ವ) 

ನಖ - ಉಗುರು (ತಳಮಿವು ತಳಿರಿವು ಬೆರಲಿವು ಕಳಿಕೆಗಳಿವು 
ನಖಮಿವು ಅಲರಿವು ಎಂದಣೆಯದೆ ಕೋಮಳೆ 
ಪೂಗೊಯ್ವೆಡೆಯೊಳ್‌ ಪಳಪಳಿಸಿದಳ್‌ ಅತಿಮುಗ್ಗೆ 
ಮಾವಿನೊಳ್‌ ಮತ್ತೊರ್ವಳ್‌: ಶಾಂತೀಶ್ವಪು, ೧೦. ೧೨೬) 

ನಖಂಪಚ- ಉಗುರು ಬೆಚ್ಚಗಿನ (ಮದನದವಾಗ್ನಿತಪ್ತೆಯರ ಸುಯ್ಯ 
ನಖಂಪಚಮಾಗಿ ಬರ್ಪ ತಣ್ಣದಿರನೆಲರ್ಚಿ: ಅನಂತಪು, ೭. 
೮೧) 


ನಖಪದ - ಉಗುರಿನ ಗೀರುಗಾಯ 
ಅನ್ಯವಧೂನಿವಹದ ಮೆಯ್ಯೊಳ್‌ 
ನಖಪದಮಂ: ಪಾರ್ಶ್ವನಾಪು, ೩. ೭೫) 
ನಖಮಯೂಖ - ಉಗುರಿನ ಕಾಂತಿ (ಪುಟ್ಟಿದಂ ಅಖಿಳ 
ಕ್ಷ್ಮಾಪಾಲಮೌಳಿ ಮಣಿರಂಜಿತ ಕಿರಣಾಪಾಳಿತ 
ನಖಮಯೂಖರಂಜಿತ ಚರಣಂ: ಪಂಪಭಾ, ೧. ೧೮) 
ನಖಮಾಂಸ ಪ್ರೀತಿ - ಉಗುರು ಮಾಂಸಗಳ ನಡುವಿರುವಂತಹ 
ಎಂದರೆ ಅನ್ಯೋನ್ಯ ಪ್ರೀತಿ (ಆತನೊಡವೋಯ್ತು ಪಗೆ ನಿಮಗೆ 
ಆತನಿಂ ಅಗ್ಗಳದ ಮಗನೆನಾಂ ನಖಮಾಂಸಪ್ರೀತಿಯೊಳೆ 
ನೆಗೆಟ್ಸ್‌ಂ: ಪಂಪಭಾ, ೧೪. ೭) 
ನಖರ - ಪ್ರಾಣಿಗಳ ಪಂಜ (ತೀಕ್ಷ್ಣನಖರ೦ಗಳಿ೦ ಆಸುರಮಾಗಿ 
ಸೀಟ್ಬ ಪುಂಸ್ಕೇಸರಿಗಂ ಬಲಾಧಿಕ೦ ಅಸಾಧ್ಯತರಂ ನೆಗಟ್ವಂ 
ವೃಷಾಧಿಪಂ: ಪಂಚತಂತ್ರ, ೧೬೧) 
- ಚಲಿಸದಿರುವುದು, ಬೆಟ್ಟ (ಆ ವಿಂಧ್ಯ ನಗದೊಳ್‌ ನಾಯ್‌ 
ಪಾವಾಯ್ತು ನವಿಲುಂ ಎಯ್ಯಮಿಗಮಾಯ್ತು: ಯಶೋಧಚ, 
೩. ೪೫); ಮರ (ಕರ್ತಾರಂಗೆ ಎಜಗುವುದು ಅತಿವರ್ತಿತ್ವಂ 
ಪೊಲ್ಲದೆಂದು ಪುರುಸೂನುಗೆ ಮುಂ ಮಾರ್ತಲೆಯಾದ 
ಚಿಳಾತಾವರ್ತನರ೦ ಅಂದು ಊಟಿ ಕಲ್ಲಿಪಂತಾಯ್ತು ನಗಂ: 
ಶಾಂತಿಪು, ೧೧. ೫೨) 


(ಮದಯುತಂ 
ವಿರಚಿಸುವಂ 


ನಗ 


ನಗಕೂಟಾರೋಹಣ - ಬೆಟ್ಟದ ಶಿಖರವನ್ನೇರುವುದು 
(ವಿಪಿನೋಲ್ಲಂಘನ ಸಿ೦ಧುಯಾನ ನಗಕೂಟಾರೋಹಣ 
ಸ್ಷೇಶಮಂತ್ರಪದಧ್ಯಾನ ಬಿಳಪ್ರವೇಶ ರಸವಾದ 


ಆಯಾಸದೊಳ್‌: ಆದಿಪು, ೧೬. ೭) 

ನಗಚೂಳ - ಬೆಟ್ಟದ ಶಿಖರ (ಆ ನಗಚೂಳದೊಳ್‌ ಶಬರ 
ಬಾಲಕಿಯರ್‌ ವಿಧುಬಿಂಬದಲ್ಲಿ ತಮ್ಮಾನನಮಂ ನಿರೀಕ್ಷಿಸಿ: 
ಚಂದ್ರಪ್ರಪು, ೧೦. ೩೨) 

ನಗಜೆ - ಪರ್ವತಪುತ್ರಿ, ಗಿರಿಜೆ (ನಿನಗಜೆಪಲ್‌ ಬಂದೆಂ ಶರ್ವನ 
ವಧು ಶರ್ವಾಣಿಯೆಂದು ನಗಜೆಯ: ಗಿರಿಜಾಕ, ೪. ೬೦) 

ನಗತಟ - ಬೆಟ್ಟದ ತಪ್ಪಲು (ಸಿದ್ದದಂಪತಿಗಳ್‌ ಕ್ರೀಡಿಸುತಿರ್ಪರೀ 
ನಗತಟಶ್ರೀಖಂಡಷ೦ಡ೦ಗಳೊಳ್‌: ಆದಿಹು, ೯. ೧೧೮) 

ನಗಧರ - ಬೆಟ್ಟವನ್ನು ಎತ್ತಿದವನು, ಕೃಷ್ಣ (ಜಗಮ೦ ಬಸಿಜಳಾಳ್‌ 
ಅಡಗಿಡುವ೦ ನಗಧರನೆಂಬರ್‌ ಕೆಲಂಬರ್‌: ಸಮಯಪ, ೧೦. 
೪೫) 

ನಗದ್ದನಿ - ಬೆಟ್ಟದ. ಮಾರ್ದನಿ (ಜನವಾದಂ ನೆಗಲ್‌ 
ನಗಧ್ದನಿವೊಲ್‌ ಅನುಕರಣವಾರ್ತೆ ಮಂತ್ರಿಯ ಗುಣಮೇ: 
ಕವಿರಾಮಾ, ೩. ೧೪೩) 

ನಗರ - ಪಟ್ಟಣ (ಅನುಕ್ರಮದಿಂ ಗ್ರಾಮ ನಗರ ಖೇಡ ಖರ್ವಡ 
ಮಡಂಬಂಗಳೊಳ್‌ ಎಡಂಬಡಿಲ್ಲದೆ ಚರ್ಯಾಮಾರ್ಗದೊಳ್‌ 
ನಡೆವಲ್ಲಿ: ಆದಿಪು, ೯. ೧೨೪ ವ) 

ನಗಾಹಿತ - [ನಗ--ಅಹಿತ] ಇಂದ್ರ (ಜಡಧರಮೆಸೆದುದು ನಗಾಹಿತ 
ಪ್ರಣಿಧಿಯಿದೆಂದಡರ್ದತಿರೋಷದಿಂ ಗಿರಿ ತೊಡರ್ಚಿ ಪಿಡಿದು 
ಉಗ್ರಶೂಲದೊಳ್‌ ತಾಜುವವೋಲ್‌: ಶಬಶಂವಿ, ೩. ೩೭) 

ನಗಿಸು - ನಗುವಂತೆ ಮಾಡು (ಕಾರುಣ್ಯನಿನಾದಂ ನಿನ್ನಾದಂ 
ನಗಿಸುಗುಂ: ಆದಿಪು, ೩. ೬) 

ನಗು - ಅಪಹಾಸ್ಯಮಾಡು (ಪಂದಲೆಯೊಳಾದ ಮುಗುಳ್ನಗೆ 
ಭೀತರಾದರೆಲ್ಲರುಮಂ ಅಳುರ್ಕೆಯಿ೦ ನಗುವವೋಲ್‌: 
ಪಂಪಭಾ, ೧೩. ೫೮) 


೫೬೭ 


ನಗೆವಡಿಕಾಜಿ - ಹಾಸ್ಯಗಾರ (ನಗೆಚಡಿಕಾಅಮ ನೀಣ೦ ಬಗೆಕಾಅ೦ 
ಪಾಟಕಾಜನೊಳ್ನುಡಿಕಾಅ೦: ಕಾವ್ಯಾವಲೋ, ೩೨೨) 

ನಗೆವೆಳ್ಳು ದ ನಗೆವೆಳಗು (ಗಂಡನೆಂಬ ತುಂಬಿಗೆ 
ನಗವೆಳ್ಳನೋಲಗಿಸಿತಿರ್ಪದು: ಲೀಲಾವತಿ, ೧೪. ೪೨) 

ನಗೇಂದ್ರ — ಪರ್ವತರಾಜ (ತಾವರೆಯಲ್ಲಿ ತಾರೆ 
ಜನನಂಬಡೆದಂದು ನಗೇಂದ್ರಮೂಲದೊಳ್‌ ಭಾವಿಸೆ 
ಬಾಳೆಗಂಬಮೊಗೆದ೦ದು .. .. ಸತಿಯಂಗಮನಾಂ ಪೊಗಳಲ್ಕೆ 
ಸಾಲ್ಬಪೆಂ: ರಾಜಶೇವಿ, ೭. ೨೬) 

ನಗೇಂದಮೂಲ - ಬೆಟ್ಟದ ತಪ್ಪಲು (ತಾವರೆಯಲ್ಲಿ ತಾರೆ 
ಜನನಂಬಡೆದುದು ನಗೇಂದಮೂಲದೊಳ್‌ ಭಾವವಿಸೆ 
ಬಾಳೆಗಂಬಮೊಗೆದಂದಂ: ರಾಜಶೇವಿ, ೭. ೨೬) 

ನಗೇಂದ್ರಯಜ್ಞ - ಬೆಟ್ಟಕ್ಕೆ ಮಾಡುವ ಪೂಜೆ (ನಗೇಂದ್ರಯಜ್ಞಮಂ 
ನೆಗಳು ಗೋಪಸಮಾಜಂ ವಿರಾಜಿಸೆ: ಜಗನ್ನಾವಿ, ೪. ೮೨ 
ವ) 

ನಗೋತ್ಸಂಗ - ಬೆಟ್ಟದ ತಪ್ಪಲು (ಉತ್ತುಂಗ ನಗೋತ್ಸಂಗಮಂ 
ಏಳುವ ಮೃಗರಾಜನ೦ ಪೋಲು: ಶಾಂತಿಷು, ೫. ೯೪ ವ) 

ನಗೋಪಕಂಠ - ಪರ್ವತದ ಸನಿಹ, ತಪ್ಪಲು (ನಗದಿಂ 
ಪೊಅಪೊಣ್ಮೆ ಲೋಲಕಲ್ಲೋಲ ಪರಂಪರಾಪರಿಗತಂ 
ಪರಿದತ್ತು ನಗೋಪಕಂಠದೊಳ್‌: ಅಜಿತಪು, ೪. ೬೩) 

ನಗೋಪತ್ಯಕ - ಬೆಟ್ಟದ ತಪ್ಪಲು (ಓರಂತೊಳಗಿರ್ದ ಶಾಳಿವನದಿಂ 
ಸೇವ್ಯಂ ನಗೋಪತ್ಯಕಂ: ಆದಿಷು, ೧. ೬೪) 

ನಗೋಪರಿಮತಲ - (ನಗ.ಉಪರಿಮತಲ] ಪರ್ವತಶಿಖರ 
ವಂಶಸ್ಥಲ ನಗೋಪರಿಮತಲದೊಳ್‌ ವಿಚಿತ್ರಚೈತ್ಯಭವನ೦ಗಳ೦ 
. « ಮಾಡಿಸಿ: ಪಂಪರಾ, ೮. ೬೭ ವ) 

ನಚ್ಚಣಿ - ನರ್ತಕಿ (ಭಾವರಸಮನೊದವಿಸಿತು ಆಸ್ಕಂ ಕೆಲಕೆ 
ನಸುಬಾಗುವಂಚಿತವಲೆಗುಂ ಂ ಮನಮೊಲೆವ  ಲೋಳಿತಂ 
ನಚ್ಚಣಿಯಾ: ಲೀಲಾವತಿ, ೧೪. ೧೧೦) 

ನಚ್ಚಿನಚ್ಚು - [ನಚ್ಚಿನ ಅಚ್ಚು] ನಂಬಿಕೆ ಅಥವಾ ಆತ್ಮವಿಶ್ವಾಸದ 
ಮುದ್ರೆ (ನಚ್ಚಿನಚ್ಚು ಉಡಿವಿನಂ ಎಚ್ಚೊಡೆ ಎಚ್ಚಿಡೆಯಿ೦ ಎಚ್ಚ 
ಅರುಣಾಂಬು ಕಲಂಕಿ ಪಾಯೆ: ಪಂಪಭಾ, ೧೧. ೧೪೨) 

ನಚ್ಚು - ನಂಬು (ಎಂದು ಕೈದವಮಿಲ್ಲದ ನಲ್ಲೆಯಂ ನಾಲಗೆಯ 
ತುದಿಗೆ ತಂದು ನುಡಿದಳ್‌ ಮತ್ತೊರ್ವಳ್‌ ತನ್ನ ಆಣ್ಣನ 
ದೋರ್ವಲದ ಅಗುರ್ವಂ ನಚ್ಚಿ: ಪಂಪಭಾ, ೧೦. ೪೫ ವ); 
ನಂಬಿಕೆ ನಚ್ಚಿಕೆ (ಒಲವಿಂದಂ ಆ ಮಹಾಶ್ವೇತೆಯೆ 
ಬೇಗಮುಯ್ಯೆ ಪುದಿರ್ಪವೆ ನಚ್ಚಿನ ಹೇಮಕೂಟಮಂ: 
ಕಾದಂಸಂ, ೭. ೨); ಮೋಹ (ನಿನ್ನ ನಚ್ಚಿನ ರಾಮನ 
ದೆಸೆಯಂ ಬಿಟ್ಟೆನಗೊಡಂಬಟ್ಟು ಸಾಮ್ರಾಜ್ಯಸುಖಮಂ 
ಅನುಭವಿಸು: ಪಂಪರಾ, ೧೪. ೧೦೯ ವ) 

ನಚ್ಚುವೋಗು - ನಂಬಿಕೆಗೆ ಪಾತ್ರವಾಗು (ದನುಜಾಂತಕನೆಂಬೀ 
ನಿನ್ನ ನಚ್ಚುವೋದಂಕಮೆಲವೊ ಮುನ್ನೆನ್ನನ್ನಂ ದನುಜಂ 
ಪುಟ್ಟದೆ ಸಂದುದು ನಿನಗೀ ಪೆಸರ್‌: ಪಂಪಭಾ, ೬. ೫೪) 

ನಟ - ನರ್ತಕ, ಅಭಿನಯಿಸುವವನು (ಸೂತ ನಟ ವಂದಿಮಾಗಧ 

ವೈತಾಳಿಕ ಕಥಕ ಪುಣ್ಯಪಾಠಕ ವಿಪ್ರ ಉದ್ಭೂತರವಂ ಎಸೆಯೆ: 
ಪಂಪಭಾ, ೧೨. ೧೦೬); ಈಶ್ವರ (ಎಣ್ಣೆಸೆಯ೦ ನೋಡುತ್ತೆ 
ಮತ್ತದ್ದುತ ನಟ ನಿಟಿಳಾಳೋಲ ಕೀಲಾಕ್ಷಿವೊಳ್‌ ದಳ್ಳಿಸೆ 
ಕೋಪಾರಕ್ಕನೇತ್ರಂ: ಗದಾಯು, ೭. ೩೦) 

ನಟಣೆಗೊಳ್‌ — ನರ್ತಿಸತೊಡಗು (ನವಿಲ್ಲಳ್‌ 
ನಟನೆಗೊಳುತ್ತಿರ್ದಪುವು ಎಡೆಯಖಸುತ್ತಿರ್ಪವಂಚೆ 
ಸುಳಿದುವು ಮುಗಿಲ್ಗಳ್‌: ಗಿರಿಜಾಕ ೯. ೩೨) 


ನಟನ - ನರ್ತನ, ಕುಣಿತ (ಪರಿಪಠನ ನಟನ ಮೃದುಕೂಜಿತ 
ರಸಿತ ದರಹಸಿತ ಕ್ರೇಂಕಾರ ಆರೋಹಣಾದಿ ಯೋಧನಾದಿ 
ನಾನಾ ವಿನೋದ೦ಗಳೊಳ್‌: ಆದಿಪು, ೮. ೩ ವ) 

ನಟ್ಟಡವಿ - ಅಡವಿಯ ಮಧ್ಯಭಾಗ (ನಟ್ಟಡವಿಯ ನಡುವೆ 
ಪಸಿವುಂ ನೀರಟ್ಕ್‌ಯು೦ ತಿಣ್ಣಮಾಗೆ: ಧರ್ಮಾಮ್ಯ, ೨. 
೧೨೦ ವ) 


ನಟ್ಟು ನಡು - ಆನಿಕೆ ಕೊಡು, ಅವಲಂಬನೆ ನೀಡು (ದಿಟ್ಟಿ 


ಮನಮೆಂಬಿವು ತೊಟ್ಟನೆ ನಟ್ಟು ನಟ್ಟವೊಲ್‌ ಘಟಿಯಿಸೆ 
ಸೋಲ್ಲೊಜಲ್ಲು ನಡೆ ನೋಟ್‌ಡೆಯೊಳ್‌: ಆದಿಪು, ೩. ೯೦) 

ನಟ್ಟನಡುವೆ - ಸರಿಯಾಗಿ ನಡುವೆ (ಕಿಚ್ಚಿನ ನಟ್ಟನಡುವೆ 
ನಿಂದುರಿವನುವರಮಂ 
ಅಗ್ನಿಕುಮಾರನಂತಿರೆ: ಶಾಂತಿಷು, ೪. ೩೦ ವ) 

ನಟ್ಟವಳ - ನರ್ತಕ; ಅಭಿನಯಕಾರ ತದಮರಭಾರತಿಕತತಿ ನೆಟ್ಟನೆ 
ನಟ್ಟವಳರಾಗೆಯುಂ: ಕರ್ಣನೇಮಿ, ೮. ೧೬೦ ವ) 

ನಟ್ಟವಿಸಿಲ್‌ - ನಡುಹಗಲ ಬಿಸಿಲು (ಪರಮತಪೋನಿಧಿಗಳ್‌ 
ಸಂಚರಿಸುವ ಬಟ್ಟೆಯನಗಲ್ಲು ನಟ್ಟವಿಸಿಲಾಯ್ದುರಗಂ 
ಪುಡಿಯೊಳ್‌ ಪೊರಳುತ್ತಿರೆ ಸೋಗೆಯನೆತ್ತಿ ಸೋಗೆ 
ಪಿಡಿದುದು ನೆಆಲಂ: ಅನಂತಪು, ೩. ೩೮) 


ನಟ್ಟು ನಡು - ಆನಿಕೆ ಕೊಡು, ಅವಲಂಬನೆ ನೀಡು (ದಿಟ್ಟಿ 


ಮನಮೆಂಬಿವು ತೊಟ್ಟನೆ ನಟ್ಟು ನಟ್ಟವೊಲ್‌ ಘಟಿಯಿಸೆ 
ಸೋಲ್ತೊಅಲ್ಟು ನಡೆ ನೋಟಡೆಯೊಳ್‌: ಆದಿಪು, ೩. ೯೦) 

ನಟ್ಟುವ - “ನರ್ತಕ (ಆತನ ಸಭೆಯೊಳ್‌ ನಟ್ಟುವನ ಮಗಳ್‌ 
ನಾಟ್ಯಮಾಲೆ ಸ ಸಾಭಿನಯದಿನಾಡುತಿರ್ದೊಡೆ: ಜಾವುಂಪು, ಪು. 
೨೧೬. ಸಾ. ೧೩); ನಟರನ್ನು ಆಡಿಸುವವನು 
(ವಿಚಿತ್ರಾಕಾರರಸಾಂತರಂಗದೊಳ್‌ ಪುದಿದಿರೆ 
ಮಾಣದಾಡಿಸಿದಂ  ಆತನಂ ಅಂಗಜನೆಂಬ ನಟ್ಟುವಂ: 
ಆದಿಪು, ೪. ೧೫) 

ನಡಪಾಡು - ಓಡಾಡು (ಶಿಪ್ರಾತಟಿನೀತಟಸ್ಥಲಿಗಳೊಳ್‌ 
ಲೀಲಾವಿನೋದೈಕ ತತ್ತರನಾಗಳ್‌ ನಡಪಾಡುತಿರ್ಪಂ: 
ಕಾದಂಸಂ, ೬. ೧೬) 

ನಡನಡನಡುಗು - ಕೋಪದಿ೦ದ ಕಂಪಿಸು (ದಶನಪೀಡಿತ 
ದಶನವಸನಂ ಅಸಿಧೇನುವಂ ಕಿಟ್ಟು ನಡನಡನಡುಗಿ: ಆದಿಷು, 
೨. ೧೪ ವು) 

ನಡಹು - ಸಲಹು (ಒಡಲನುಣಿಸಿಲ್ಲದಾಗಳ್‌ ನಡಪುವುದರಿದು: 
ಆದಿಪ, ೬ ೭೫); ಸಾಕು (ತನ್ನ ಮನೆಯೊಳ್‌ 
ಮಾರ್ಮನುಷ್ಕರಿಲ್ಲದ ಕಾರಣದಿ೦ ತಾಂ ನಡಪಿದೊಂದು 
ನಕುಲನಂ ತೊಟಿಲ ಸಮೀಪದೊಳ್‌ .. .. ಕಟ್ಟಿ ಪೋದಂ: 
ಪಂಚತಂತ್ರ, ೨೫೭ ವ) 

ನಡು - ಸ್ಥಾಪಿಸು, ಮಧ್ಯಭಾಗ (ನಡು-ಸಂಸ್ಥಾಪನೇ ಮಧ್ಯೇ ಚ: 
ಶಬ್ದಮದ, ಧಾ ೩೧೯); ನಾಟಿಮಾಡು (ಪೂಗಿಡುವೆಂಬ 
ಪೆಸರಿಂಗೆ ಕೊಳವಳ್ಳಿಯ ಗಿಡುಗಳ೦ ನಟ್ಟು ನೀರೆಜ್‌ದು 
ನಡಪಪೆ ಮಲ್ಲಗೆಯ ಪೂವಿನಂತಾಗಲಜೆಯದಂತೆ: 
ಧರ್ಮಾಮೃ, ೭. ೪೫ ವ); ನಾಟಿಕೊ (ಗ೦ಡರಳ್ಳೆರ್ದೆಗಳಂ 
ತುಟೆವೋಜೆಯನುಂಟುಮಾಡುವಂದದೆ ನಿಡುಗಣ್ಣಳೊಳ್‌ 
ನಡೆ: ಪಂಪಭಾ, ೪. ೩೫); ಚುಚ್ಚು (ಉರದೊಳ್‌ ನಟ್ಟ 
ಸುರಿಗೆ ಬೆನ್ನೊಳ್ಳೂಡೆ: ಆದಿಷು, ೨. ೧೪ ವ); ಸೊಂಟ 
(ಬಡಿ ಕೊಲ್‌ ಕಟ್ಟಿಚೆ ಮುಜೆ ಕಡಿ ನಡುವಂ ಕೊ 
ವಡ್ಡಾರಾ, ಪು ೧೨೭ ಸಾ. ೧೦) 


ರಿಸಲೆಂದೆಡೆವೊಕ್ಕ 


ನಡುಕ - ಕಂಪನ (ಮನದ ಶಂಕೆಯುಮ ನಡುಗುವ ಮೆಯ್ಯ 
ನಡುಕಮುಂ ಕಿಡೆ ನುಡಿದಿಂತೆಂದಂ: ಪಂಪಭಾ, ೧. ೯೨ ವ) 

ನಡುನಾಡ ತೀರ್ಥ - ಪವಿತ್ರಸ್ಥಳ (ನಡುನಾಡತೀರ್ಥಮೆನಿಸಲ್ಪಡೆದ 
ಇಂದಪಣಯಮೆಂಬ ಪರ್ವತಕಟಕಂಬಿಡಿದು ನಿಜಕಟಕಮಂ 
ತಾಂ ಬಿಡಿಸಿ: ಅನಂತಹು, ೧೨. ೨೯) 

ನಡುನಾಡು - ನಾಡ ನಡುಭಾಗ (ನಡುನಾಡೊಳ್‌ ಅಅಂ ನೆಲಸದ 
ಕಡೆಯೊಳ್‌ ನೆಲೆಗೊಳ್ಳುಂ: ಆದಿಪು, ೧೫. ೪೦) 

ನಡುಪು - ನಡುಗು (ಘರ್ಮಜಲದಿ೦ ನಡುಪ ಆಕೆಯ 
ಪಾಣಿಪಲ್ಲವಂಬಿಡಿದು: ಪಂಪಭಾ, ೩. ೭೫) 

ನಡುವಗಲ್‌ - ಹಗಲಿನ ನಡುವಣಭಾಗ, ಮಧ್ಯಾಹ್ನ (ಅಂತು 
ಚಾತುರ್ದಂತಂ ಒಂದೊಂದಳಸೊಳ್‌ ಓರಂತೆ ನಡುವಗಲ್ಲರಂ 
ಕಾದುವುದುಂ: ಪಂಪಭಾ, ೧೧. ೩೬ ವ) 

ನಡೆ - ಹೆಜ್ಜೆ ಹಾಕಿ ಮುಂದುವರಿ (ನಡೆ-ಗಮನೇ: ಶಬ್ದಮದ, ಧಾ 
೩೨೦); ಮುಂದುವರಿ (ಸಮರಾಭಿಮುಖನಾಗಿ ನಡೆವ 
ಫಣೆರಾಜಕೇತನನಂ.. ಸ೦ಜಯನಂಜದೆ.. ಮಾರ್ಕೊಂಡು: 
ಗದಾಯು, ೩. ೪೯ ವ); ಚಲನೆ (ಆವೆಡೆ ಹಂಸಿಗೀ ನಡೆಯ 
ಚೆಲ್ಲೆನೆ ನೂಪುರದಿಂಚರಂ ಸ್ಮರಂ ಜೇವೊಡೆದಂದಮಾಗೆ: 
ಮಲ್ಲಿನಾಪು, ೪. ೫೦); ಚೆನ್ನಾಗಿ (ಕರುಳ ತೊಡಕಂ ಬಿಡಿಸಿ 
ನಡೆ ನೋಟ್‌ಂ ಒಳಗೆ ಅಡಗಿರ್ಷದು ಜೀವನಿರ್ಪೊಡೆ 
ಎಲ್ಲಿಗೆವೋದಂ: ಯಶೋಧಚ, ೪. ೧೯) 

ನಡೆಗಲ್‌ - ನಡೆಯುವುದನ್ನು ಕಲಿ (ಬಾಲಕಂ ಬಾಲದುಡಿಗೆಗಳಂ 
ತೊಟ್ಟು ನಡೆಗಲ್ಲೊಂದು ದಿವಸಂ ಗೋವುಜ೦ಂಗಳೊಳ್‌ 
ಸೋಂಕುವುದಂ ಆಂ ಕಂಡು: ಪಂಚತಂತ್ರ, ೨೫೪ ವ) 

ನಡೆಗಲಿ - ನಡೆಯುವ [ನುಗ್ಗುವ] ಶೂರ (ಮತ್ತಂ ಅಜ್ಜಿ 
ನಡೆದಿಣಿವ ನಡೆಗಲಿಗಳು೦ ನೋಡಿ: ಗದಾಯು, ೯. ೩೪ ವ) 

ನಡೆಗಟಿಕಿ - [ಭಾರ ಹೊತ್ತು ನಡೆಯುವ ಕತ್ತೆ (ನಡೆಗಟ್‌ಗಳಂ 
ಅನಿಬರ್ಗ೦ ಏಅಲ್‌ ಕೊಟ್ಟು ಪಿರಿದಾಳ೦ ನೆರಂ ಬೇಟ್ಟು 
ಕಿಜಿದಂತರ೦ ಕಟೆಪುತ್ತುಂ: ಸುಕುಮಾಚ, ೨. ೫೯ ವ) 

ನಡೆಗಿಡು - ನಡೆ ನಿಂತುಹೋಗು (ಸಂತಸಮಂ ಮಖುಕಕ್ಕೆ 
ಮಾಣ್ಣೊಡೆ ಈ ನಡೆಗಿಡೆ.. ಸತ್ವಮಂ.. ತಮಮುಮಂ 
ಕಡೆಗಣ್ಣೊಳೆ ಕಂಡೆನೋಪಳಾ: ಪಂಪಭಾ, ೪. ೭೮) 

ನಡೆಗೊಳ್‌ - ಹೋಗು (ಆಗಳ್‌ ಅಶ್ವತ್ಥಾಮನು೦ ಕೃಪನುಂ 
ಸಿಗ್ಗಾಗಿ ಹಿಮವತ್ತರ್ವತಕ್ಕೆ ನಡೆಗೊಂಡರ್‌: ಪಂಪಭಾ, ೧೩. 
೧೦೭ ವ) 

ನಡೆಗೋಂಟೆ - ನಡೆಯುವ ಕೋಟೆ, ಒಂದು ಸೈನ್ಯವ್ಯೂಹ 
(ಸ೦ಗರಭೂಮಿಯೊಳ್‌ ಒಡ್ಡಿನಿಂದೆಡ್ಡಮಾಗಿ ಬಗ್ಗಿಸಿ ಮೊಗ್ಗಂ 
ಸುತ್ತೊಗ್ಗುಗೆಡದೆ ನಡೆಗೋಂಟೆಯಂತೆ ನೆಲೆವೆರ್ಜಿ ನಿಂದಂ: 
ಗಿರಿಜಾಕ ೬. ೫೫ ವ) 

ನಡೆಜಂತ್ರ - ನಡೆದಾಡುವ ಯಂತ್ರ (ಬರುತಿರ್ದಳ್‌ ಆ 
ಮನಸಿಜನಾಡಿಪೊಂದು ನಡೆಜಂತ್ರದ ಪುತ್ರಿಕೆಯೆಂಬ 
ಭಂಗಿಯಿಂ: ಕುಸುಮಾಕಾ, ೧೨. ೧೨೫) 

ನಡೆನೋಡು - ಗುರಿಯಿಟ್ಟು ನೋಡು (ಮೆಲ್ಲನೆ ಮೃಗಮೆಂದು 
ಸಾರ್ದು ನೆಅನ೦ ನಡೆ ನೋಡಿ ನರೇಂದನೆಚ್ಛು ಭೋಂಕನೆ 
ಮೃಗಚಾರಿಯಂ ತನಗೆ ಮಾಣದೆ ತಂದನದೊಂದು 
ಮಾರಿಯಂ: ಪಂಪಭಾ, ೧. ೧೧೧); ವಿಚಾರಿಸು, ಲೆಕ್ಕ 
ಹಾಕು (ತಗುಳ್ಬಿರೆ ಬಲ್ಲರ್‌ ನಡೆ ನೋಡಿ ಕೂಡೆ ಪಡೆದತ್ತು 
ಅಕ್ಷೋಹಿಣೀಸಂಖ್ಯೆಯಂ: ಪಂಪಭಾ, ೯. ೯೫); ಸುಮ್ಮನೆ 
ನೋಡು (ಅಧರ್ಮಯದ್ಧದೆ ನರಂ ಕೊಲ್ಪಳ್ಲಿ 


ಕಂಡಿಂತುಪೇಕ್ಷಿಸಿ ನೀಮು೦ ನಡೆ ನೋಡುತಿರ್ದಿರಿ ಎನೆ 
ಮತ್ತಿನ್ನಾರನಾಂ ನಂಬುವೆಂ: ಪಂಪಭಾ, ೧೧. ೮೩) 

ನಡೆಪಾಡು - ಸಂಚರಿಸು [ಪಾಡುವ ತುಂಬಿ ಕೋಡುವ ಪಟೆಲ್‌ 
ನಡಪಾಡುವ ರಾಜಹಂಸೆ ಬಂದಾಡುವ ತೊಂಡುವೆಣ್ಣುರುಳಿ 

. ಅನುರಾಗಮಂ ಮಾಡೆ ಮನಕ್ಕೆ: ಪಂಪಭಾ, ೩. ೩೭) 

ನಡೆಮಡಿ - ಗಣ್ಯರು ನಡೆಯುವಾ ಹಾಸುವ ಬಟ್ಟೆ (ಅಭವಂಗೀ 
ಧರೆ ಪಾಸಿದ ನಡೆಮಡಿಯೆನೆ ಕರಮೆಸೆದುದು 
ವಿಮಳಗುಣದಿನಾ ನದಿ ಪದಪಿಂ: ರಾಜಶೇವಿ, ೨. ೫) 

ನಡೆಮಾಡ - ನಡೆಯುವ ಮಾಡ, ವಿಮಾನ ಪಂಚಕಲ್ಯಾಣದ 
ಸೂಚೀಯಾನೆಗಳ್ಗೆಂದು ನಿಚೆಸಿದ ನಡೆಮಾಡಸಾಲೆಗಳಿಂದಂ: 
ಶಾಂತಿಪು, ೧೦. ೧೪೭ ವ) 

ನಡೆಯಿಸು - ನಿರ್ವಹಿಸು (ಕುಡುಪು೦ ಕಯ್ಯುಂ ಜತಿಯೊಳ್‌ 
ತಡತಡವರೆ ವಾದಕಂಗೆ ಪುರ್ವಿ೦ ಜತಿಯಂ ತೊಡರದೆ 
ನಡೆಯಿಸಿ ಪುರ್ವದೆ ಕುಡುಪೆನೆ ನರ್ತಕಿಯೆ ಸಭೆಗೆ 
ವಾದಕಿಯಾದಳ್‌: ಆದಿಪು, ೯. ೩೨) 

ನಡೆವಣಿ - [ನಡೆವ%ಅಣಿ] ನಡೆಯುವ ಸೈನ್ಯದ ಸಾಲು 
[ಕೋಳ್ಗಸಗಿದ ಹುಲಿಯ 2ಪಿಂಡುಗಳುಮಂ ಅನುಕರಿಸಿ 
ನಡೆವಣಿಯ ಸಂದಣಿಯುಮಂ ಕಾಟ್ತುಜು ಮಸಗಿದಂತೆ 
ಮಸಗಿದ ದುರ್ಧರಧನುರ್ಧರಬಲಮುಮಂ: ಪಂಪಭಾ, ೧೦. 
೫೧ ವ) 

ನಡೆವಳಿ - ನಡವಳಿಕೆ (ಸೂರ್ಯ ಚ೦ದ್ರಮರುಗಳು, ವಾಯು, ಅಗ್ನಿ, 
ಆಕಾಶ, ಭೂಮಿ, ಉದಕ, ಹೃದಯ, ಯಮನು, 
ಹಗಲಿರುಳು, ಉದಯ ಬೈಗುಗಳು, ಧರ್ಮವು ಎಂಬಿವು 
ಮನುಷ್ಯರ ನಡವಳಿಯನಜಿವುವು: ಪಂಚತಂತ್ರ ೨೩೭, 
ಶ್ಲೋಕ ೧೨೨ ಟೀಕೆ) 

ನಡೆವಳಿಕಾಅ. - ಮೇಲ್ವಿಚಾರಕ (ಕಾಜಕ್ಕೆ: ನಡೆವಳಿಕಾಣಂ, 
ಇಚ್ಛೆಕಾಜಂ, ಕಯ್ದುಕಾಜಂ: ಶಬ್ದಮದ, ೨೧೦ ಪ್ರ ೧) 

ನಡೆಸಾರ - ಏರುವ ಸಾಧನ (ನಡೆಸಾರಂ ನೆಲವಾಳಿಗೆ 
ಪೆಡಕೆಡಪುವ ಡೆಗ್ಗೆ ಬದ್ದಿರಂಗಳಿ೦ ಆರ್ದು: ತ್ರಿಷಷ್ಟಿಷು, ೫. 
೧೧) 

ನಣ್ಣಿನಯ್ಯ - ಪ್ರೀತಿಯ ತಂದೆ[ಯೇ] (ನಣ್ಣಿನಯ್ಯ ನಿಮಗಂ 
ಮಗನಲ್ಲನೆ ಧರ್ಮನಂದನಂ: ಪಂಪಭಾ, ೧೩. ೧೮) 

ನಣ್ಣು - ಬಾಂಧವ್ಯ, ನಂಟಸಿಕೆ (ತಮ್ಮ ತಮ್ಮ ಜಾತಿಗಳೊಳ್‌ 
ನಣುಮಂ ಕೊಳ್ಳೊಡೆಯುಮುಂ ನಿಯೋಜಿಸಿ: ಆದಿಷು ೮. 
೬೪ ವ); ಪ್ರೀತಿ (ಎಮ್ಮ ನಣ್ಣಿನಿ೦ ಜನಿಯಿಸಿದ ಕದರ್ಥನೆಗೆ 
ಸೈರಿಪುದು: ಕಾದಂಸಂ, ೫. ೮೦) 


ನತ - ಬಾಗಿದ, ನಮಸ್ಕರಿಸಿದ (ನತ ನಾನಾಮರಮೌಳಿ 
ರತ್ನಕಿರಣ೦ ನಾನಾಪ್ಪರಃಕೇಕರದ್ಯುತಿ ಹ ಒಡ್ಡೋಲಗದೊಳ್‌: 
ಜಗನ್ನಾವಿ, ೧. ೨೬) 

ನತಚುಂಚು - ಬಾಗಿದ ಕೊಕ್ಕು (ನತಚಂಚು ನೀಡಿ 


ಗಳಕಂದಳಮಂ ಮಡಗೆದಜೆ ನವಾಮದ ಪೂಮಿಡಿಯಂ 
ಕರ್ದುಕಿದುದು ಪರಭೃತ೦ ಪರಭೃತದಿಂ: ಮಲ್ಲಿನಾಪು, ೫. 
೩೪) 
ನತಾಸ್ಯ - ಬಾಗಿದ ಮುಖವುಳ್ಳವನು (ನಯದಿಂದೆಳ್ಳು ನತಾಸ್ಯನಾಗಿ 
.. ದಿಟ್ಟಿವಾರಿಯ ಧೀತಂ ವೃಷಭೇಂದಂ ಅಪ್ರತಿಮಕಾಯಂ 
ಮುಂದೆ ನಿಂದಿರ್ಪ್ಷದುಂ: ಗಿರಿಜಾಕ, ೧೦. ೭೮) 
ನತಿ - ಬಾಗಿರುವಿಕೆ ನಮಸ್ಕಾರ (ನುತಿಯಿಂ 
ಪೂಜಾತತಿಯಿ೦ ಭಜಿಯಿಸಿ ಬಚಿಕ್ಕೆ ವಿಜಯಂ 
ರಾಜ್ಯಲಕ್ಷ್ಮಿಯೊಳಿರ್ದಂ: ಅನಂತಪು, ೧೦. ೯೪) 


ನತಿಯಿಂ 


೫೬೯ 


ನದ - [ರಭಸವಾಗಿ ಹರಿಯುವ] ಗಂಡುತೊರೆ (ಅನವರತ ನಿಹತ 
ನರ ಕರಿ ತುರಗ ನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನ 
ಅನೇಕ ನದ ನದೀ ಪ್ರವಾಹಬಾಹುಳ್ಯದುಸ್ತರಾವತರಣ 
ಮಾರ್ಗಮಂ: ಪಂಪಭಾ, ೧೩. ೫೧ ವ) 

ನದಕೂಳ - ನದತಟ (ಆಶ್ರಿತಾದ್ರಿ ನದಕೂಳಮಂ ಅತ್ಯಧರೀಕೃತ 
ಅನ್ಯಕುತ್ಕೀಳಂ ಇಂದುಕಾಂತಸುನೀಳಮಂ ಎಯ್ದಿದಂ 
ಇಂದ್ರಕೀಳಮಂ: ಪಂಪಭಾ, ೭. ೭೬) 

ನದತ್‌ -  ಧ್ಹನಿಮಾಡುತ್ತಿರುವ (ಆಶಾ ಕುಂಭೋದರ 
ವರ್ತಿಯಾಯ್ತು ಸುಮನೋವರ್ಷಂ ನದತ್‌ 
ಭ್ರೃಂಗಮಾಳಾಕೀರ್ಣ೦ ಪೊಸತಾಯ್ತು ಸಾಹಸಧನಂ ಸೌಮಿತ್ರಿ 
ಸಾಮಾನ್ಯನೇ: ಪಂಪರಾ, ೧೧. ೧೦) 

ನದಿ - ಹೊಳೆ [ಅನವರತ ನಿಹತ ನರ ಕರಿ ತುರಗ ನಿಕುರುಂಬ 
ಕೀಲಾಲ ಕಲ್ಲೋಲಪ್ರವರ್ತನ ಅನೇಕ ನದ ನದೀ 
ಪ್ರವಾಹಬಾಹುಳ್ಯದುಸ್ತರಾವತರಣ ಮಾರ್ಗಮಂ: ಪಂಪಭಾ, 
೧೩. ೫೧ ಈ) 

ನದಿಪು - ಆರಿಸು, ನಂದಿಸು (ಮದನ ದವಾಗ್ನಿಯಂ ನದಿಪೆ 
ಮಾಡಿದ ಕಾಮನದಿಯೆನಿಸುವುದು. ದಿವಿಜ ದಂಪತಿ 
ಶತದೊದವಿದ ರತದ ಪದನಲ್ಲಿ: ಶಾಂತಿಷು, ೨. ೯೩) 

ನದೀಕಚ್ಛ - ನದಿಯ ತೀರ (ಕಾಳಿಂದೀನದೀಕಚ್ಚದೊಳ್‌ 
ಆತ್ಮೇಚ್ಛೆಯಿಂ ನಲಿನಲಿದು ರುಚಿರಮರಕತಶ್ಯಾಮ 
ದೂರ್ವಾಂಕುರಗ್ರಾಸದೊಳಂ ಅತಿಸ್ವಚ್ಛಸ್ಟಾದು 
ಸಲಿಲಪಾನದೊಳಂ ಮೆಲ್ಭಾಡಿ ಪಥಪರಿಶ್ರಮಮಂ 
ಆಜೆಸಿಕೊಂಡು: ಪಂಚತಂತ್ರ, ೭೭ ವ) 

ನದೀಚರ - ನದಿಯಲ್ಲಿ ಚಲಿಸುವುದು (ಪಣಿದು ಪೊಟ್ಟಂ 
ವನಪ್ರಚಾರದೊಳ್‌ ಅಲಸಿದ ನದೀಚರನಪ್ಪ 
ಯೂಥಪತಿಯಂತೆ ವನವಿಹಾರದೊಳ್‌ ಅಲಸಿ ಬಂದು 
ಕಾವಣಂ ಪುಗೆ: ಶಾಂತಿಪು, ೮. ೨೩ ವ) 

ನದೀಜ - ಭೀಷ್ಮ (ಪರಶುರಾಮನನಂಜಿಸಿ ಬೀರಕ್ಕಾಗರಮಾದ 
ನದೀಜ೦ ಏದೊರೆಯಂ ಗಳ ಕುಂಭಪ್ರೋದ್ಧವಂ: ಪಂಪಭಾ, 
೭. ೬೫) 

ನದೀತನೂಜ - ಭೀಷ್ಮ (ಅನಿಬರು೦ ಚೋದ್ಯಂಬಟ್ಟು ಗಾಂಗೇಯ 
ಧೃತರಾಷ್ಟರ್ಗಟೆಪಿದೊಡೆ ನದೀತನೂಜಂ ಭಾರದ್ದಾಜಂಗೆ 
ಬಟೆಯನಟ್ಟ ಬರಿಸಿ: ಪಂಪಭಾ, ೨. ೫೨ ವ) 

ನದೀನಾಥ - [ಜೈನ] ಸಾಗರ, ಒಂದು ದೀರ್ಫಾವಧಿ 
(ಇಂತಿರ್ವರು೦ ಪೂಣ್ಣು ಅಲಂಪಿನೊಳುಂಡರ್‌ ಕಡೆಯೆಯ್ದೆ 
ಷೋಡಶನದೀನಾಥೋಪಮ ಆಯುಷ್ಯಮಂ: ಆದಿಪು, ೩. 
೭೬) 

ನದೀಮಾತೃಕ - ನದಿ ನೀರಿನಿಂದ ಕೃಷಿಗೊಳ್ಳುವ ಭೂಮಿ 
(ಅದಲ್ಲದೆ ನದೀಮಾಥರಕಮುಂ ದೇವಮಾತೃಕಮುಂ ಎಂಬ 
ಭೇದಮಂ ಬೇರ್ಪಡಿಸಿ: ಪುಷ್ಠದಂಹು, ೨. ೧೪ ವ) 

ನದೀಸುತ - ಭೀಷ್ಮ (ಗುರು ಗುರುಪುತ್ರ ಶಲ್ಯ ಭಗದತ್ತ 
ನದೀಸುತರೆಂಬ ಸಂದ ಬೀರರೆ ಮಜುವಕ್ಕಂ ಅಣ್ಣನೊಡನೆ 
ಇರ್ವರೆ ಕೂಸುಗಳ್‌: ಪಂಪಭಾ, ೧೧. ೧೨) 

ನದೀಪ್ರದ - ನದಿಯಲ್ಲಿನ ಮಡು (ಅಂತಲ್ಲಿಯುಂ ಸೈರಿಸದೆ 
ನದೂಕ್ರದಮಂ ಪುಗುವುದುಂ: ಶಾಂತಿಷು, ೭. ೯೨ ವ) 

ನದೀಸುತ - ಭೀಷ್ಮ (ಗುರು ಗುರುಪುತ್ರ ಶಲ್ಯ ಭಗದತ್ತ 
ನದೀಸುತರೆಂಬ ಸಂದ ಬೀರರೆ ಮಜುವಕ್ಕಂ ಅಣ್ಣನೊಡನೆ 
ಇರ್ವರೆ ಕೂಸುಗಳ್‌: ಪಂಪಭಾ, ೧೧. ೧೨) 


ನ ದೇವಚರಿತಂ ಚರೇತ್‌ -. ದೇವರ ನಡೆಯಂತೆ 
ನಡೆದುಕೊಳ್ಳಲಾಗದು (ನ ದೇವಚರಿತ೦ ಚರೇತ್‌ ಎನಿಸಿದ 
ತ್ರಿರೋಕೇಶ್ಚರಾ: ಆದಿಷು, ೧೩. ೮೪) 

ನದ್ಯುತ್ತರಣ -  [ನದಿ೬ಉತ್ತರಣ] ನದಿಯ ದಾಟುವಿಕೆ 
(ಅಂತುಭಯ ನದಿಯ ವೈಷಮ್ಯಮಂ ಆಶ್ಚರ್ಯಂಬಟ್ಟು 
ನೋಡಿ ನದ್ಯುತ್ತರಣುಪಾಯಮಾವುದೆಂದು ಬಗೆದು: ಆದಿಷು, 
೧೩. ೫೧ ವ) 

ನದ್ದ ದ ಲಗತ್ತಿಸಿದ (ಕರಿಸೇನಾಸಾರಿನದ್ದ ಉತ್ತರಳಕದಳಿಕಾ 
ಕಾನನೋಚ್ಚುಂಬ್ಯಮಾನಾ೦ಬರಚಕ್ರಂ: ಆದಿಷು, ೪. ೨೪) 

ನನಸು - ನೆನಸು, ದಿಟ (ವಸುಧಾದಿಪಂ ಅಂದು ಕಂಡಂ 
ಅಚ್ಚರಿಯೆನಿಸಿರ್ದ ದಂ ನನಸುವೋಲ್‌ ಕನಸಂ ಬೆಳಗಪ್ಪ 

ಜಾವದೊಳ್‌: ಕಾದಂಸಂ, ೨. ೧೩) 
ನನಾಂದು - ನಾದಿನಿ (ನಾದುನಿ ನನಾಂದು ನಂದಿನಿಯೆನಿಕುಂ: 
ಅಭಿಧಾವ, ೧. ೧೧. ೨೪) 

- ಒದ್ದೆಯಾಗು (ನನೆ-ಆರ್ದಭಾವೇ: ಶಬ್ದಮದ, ಧಾ 
೪೩೮); ಮೊಗ್ಗು (ಬನದ ತಳಿರ್‌ ಕಳಿಕೆ ಮುಗುಳ್‌ ನನೆ 
ಬಿರಿಮುಗುಳ್‌ ಅಲರ ಗೊಂಚಲೆಂಬಿವು: ಆದಿಪು, ೧೧. 
೧೨೯); ಹೂಬಿಡು ತಳಿರ್ತೊಅಗುವಶೋಖೆಗಳುಂ ನನೆತು 
ಎಟಲ್‌ ಜಾದಿಗಳುಲ್ಲುಗುಳ್ತು ಮುಜೆವ ಮೊಲ್ಲೆಗಳುಂ: 
ಲೀಲಾವತಿ, ೬. ೬೦ ವ) 
ನನೆಕೊನೆ - ಮೊಳಕೆ (ನನೆಕೊನೆಯ ತಳಿರಪೂವಿನ ಬನಮನಿತುಂ 


ನನೆ 


ಶಿಖೆಗಳಲುರೆ ಬೆಂಕೆಯ ಪೊಯ್ಬುರ್ವಿನೊಳೆಕೊರಗಿರ್ದ 

ಲತೆಗಳ ನನೆಕೊನೆಯನೆ ದಹನನಳುರ್ದು 

ಕೊನೆಗೊನೆಗೊಂಡಂ: ಪಂಪಭಾ, ೫. ೮೭) 
ನನೆಕೊನೆಯೇಜು - ಚಿಗುರಿಡು (ಅನ೦ಗವಿಕಾರಮದೇಂ 


ಪೊದಳ್ಳುದೋ ನನೆಕೊನೆಯೇಜುವಂತೆ ವನರಾಜಿ ಮಧು 
ಪ್ರಥಮ ಪ್ರವೇಶದೊಳ್‌: ಪಂಪರಾ, ೫. ೫೦) 

ನನೆಕೊನೆವೋಗು - ಚಿಗುರು, ಸಂತಸದಿಂದ ಉಬ್ಬು (ಅಬಲಾ 
ಜನಮಂ ನನೆಕೊನೆವೋಗಿಸುತಿರ್ಪುದು ಮನುಜಮನೋಭವ 
ಭವದ್ವಿಳಾಸವಸ೦ತಂ: ಯಶೋಧಚ, ೩. ೩) 

ನನೆಗಟ್ಟು - ಮೊಗ್ಗು ಬಿಡು (ಗಜೆಗಟ್ಟುವುದುತನುಗೆ ನನೆಗಟ್ಟುವ 
ನೆವದೆ ಪುಷ್ಪಲಾವೀನಿವಹಂ: ಆಚವರ್ಧ, ೧. ೬೪) 

ನನೆಗಣೆ - ಹೂವಿನ ಬಾಣ (ನಿಡು ನನೆಗಣೆಗಳನಾಯ್ದುಕೊಂಡು 
ಮನಸಿಜನೆಚ್ಚಂ: ಲೀಲಾವತಿ, ೩. ೫೧) 

ನನೆಗೋಲ್‌ - ನನೆಗಣೆ (ಅತನುವ ನನೆಗೋಲ ಮೊಗಕ್ಕೆ 
ತಪ್ಪಿಪೋದೊಡೆ ಸಾಲ್ಲುಂ: ಲೀಲಾವತಿ, ೫. ೧೨) 

ನನೆದೋಲು - ಹೂಬಿಡಲು ತೊಡಗು (ಚೂತಕುಲ 
ಜಾತಮೀಗಳೀಗಳೆ ನನೆದೋಣಿತು: ಆದಿಹು, ೧೩. ೫) 

ನನೆನಾಲು — ಹೂವಿನ ಕಂಪಿನಿಂದ ತುಂಬು 
(ನನೆಯೆಳಗಂಪನೆತ್ತಿಯುಂ ಅಣಂ ನನೆನಾಜದೆ ಅರಲ್ಲು 
ಅನೇಕ ಕೋಕನದವನಂಗಳೊಳ್‌ ಸುಲಿದು ತಣ್ಣಸಮಾಗದೆ: 
ಪಂಪಭಾ, ೫. ೩೪) 

ನನೆಯಂಬು - ಹೂಬಾಣ (ನನೆಯಂಬನೆ ಕರ್ಚಿ 
ಪಾಜಿದಪುದೋ ಶೃಂಗಾರವಾರಾಶಿ ಭೋಂಕನೆ 
ಬೆಳ್ಳಂಗೆಡೆದತ್ತೊ ಕಾಮನ ಎಆ್‌ೌ ಮೆಯ್ದೆರ್ಜಿತ್ತೊ ಪೇಟ್‌ 
ಈಕೆಗೆ ಎ೦ಬಿನಂ: ಪಂಪಭಾ, ೪. ೪೨) 


೫೭೦ 


ಮಿಸುಪ ಮಲ್ಲಿಗೆ 
ಲಾವಣ್ಯರಸಭಾವಂ: 


ನನೆಯೊತ್ತು - ಅರಳು (ನನೆಯೊತ್ತೆ 
ನನೆಯೊತ್ತುವುದತನುಸತಿಯ 
ಪಾಶ್ಚರ್ನಾಪು, ೯. ೫೬) 

ನನೆಲತೆ - ಹೂಬಿಟ್ಟ ಬಳ್ಳಿ (ನನೆಲತೆಗಳ ಮೇಳದ ಮನ್ನಣೆಯ 
ಕನ್ನೆಯರಲತಾಂಗಂಗಳೊಳ್‌ ಲಾವಣ್ಯರಸವಿಸರದ ಬಿಂದುಗಳ್‌ 
ತಲೆದೋಣಿದುವು: ಲೀಲಾವತಿ, ೪. ೧೬ ವ) 

ನನೆವಿಲ್‌ - ಹೂವಿನ ಬಿಲ್ಲು (ನನೆವಿಲ್‌ ನಿಸ್ಸಾರಮಾದತ್ತು 
ಸೀಕರಿವೋದತ್ತು ಮೃಣಾಳತಂತುರಚಿತಜ್ಯಾಲೇಖೆ ಮೀನಧ್ವಜಂ 
ಕೊರಗಿತ್ತು ಕಂತು ಸೀದ ಗಜೆಯಂತಾದಂ: ಮಲ್ಲಿನಾಹು, ೧. 
೧೯) 

ನನೆವಿಲ್ಲ - ಹೂಬಾಣವುಳ್ಳವನು, ಕಾಮ (ಅರಮನೆಯಂ ಪೊಕ್ಕು 
ಪರಿವಡೆದ ಪಿರಿಯ ಕರುಮಾಡದ ಮುಂದಣ 
ಓಲಗಸಾಲೆಯೊಳ್‌ ಸಿಂಗರದ ಚೆನ್ನನಾಂತ ಪಟ್ಟವಣೆಯ 
ಮೇಲೆ ಇಚ್ಛೆಗಾರ್ತಿವೆರಸು ನನೆವಿಲ್ಲ ಬಲ್ಲಹ೦ ಕುಳ್ಳಿರಲ್‌: 
ಕಬ್ಬಿಗಕಾ, ೨೬೫ ವ) 

ನನೆವೂದುಜುಗಲ್‌ - ಅರಳಿದ ಹೂಗಳ ಗೊಂಚಲು 
(ತಳಿರ್ಗಳನೊಂದು ಕೊಂಬು ನನೆವೂದುಳುಲ್ಲಳನೊಂದು 
ಕೊಂಬು .. . ತಳೆದು: ಕುಸುಮಾಕಾ, ೧೦. ೧೫೫) 

ನನೆವೆಖು - ಹೂಬಿಡು (ಶಿಶಿರದ ಸೋಂಕಿಂ ನನೆವೆತ್ತೊಪ್ಪುವ 
ಮಾಲತಿಯನೆ ವಿಜಯಾವತಿ ಸಮಂತು ಪೋಲ್ತೆಸೆದಿರ್ದಳ್‌: 
ಕುಸುಮಾಕಾ, ೧೫. ೯೮) 

ನನೆವೊಯ್‌ - ಚಿಗುರು (ಪನಿಪುಲ್ಲಂಬುಕಣ೦ಗಳ೦ ಕೆದಣುತುಂ 
ಕೋಕ೦ಗಳೊಳ್‌ ರಾಗಮಂ ನನೆವೊಯ್ದು ಉಣ್ಣಿಸುತುಂ 
ಪತತ್ರಿಗಳೊಳಗಿರ್ಪಾ ತೂಂಕಡಂ ನೂಂಕುತುಂ ತಣ್ಣನೆ 
ತೀಡಿತ್ತೆನಸುಂ ಪ್ರಭಾತಮಯ ಪ್ರೋದ್ಧೂತ ಶೀತಾನಿಳಂ: 
ಶಾಂತೀಶ್ನಪು, ೧೧. ೯೪) 

ನನೆವೊಅ* - ಹೂವಿನ ಹೊರೆ, ಹೂವಿನ ಭಾರ (ನನೆವೆಜ್‌ಯಿಂ 
ಬಳ್ಳಿದ ಮಾವಿನ ಕೊಂಬಿನೊಳೊಳಳಿಯ ಮಾಲೆ 
ಮೊರೆಯುತ್ತುಂ: ಪಾರ್ಶ್ವನಾಷು, ೯. ೫೩) 

ನನೆವೋಗು - ಮೊಗ್ಗು ಬಿಡು  (ಅಧೀಶವಚನಕದಂಬ 
ಎಂಬೊಂದು ತೆಂಕಣೆಲರೊಳ್‌ ನನೆವೋಯ್ತೆಂಬಿನಂ: ಆದಿಷು, 
೭. ೩೦) 

ನನ್ನಿ - ಸತ್ಯ (ಜೂದಾಡಿ ಸೋಲ್ತು ನನ್ನಿಗೆ ಮೇದಿನಿಯಂ ಕೊಟ್ಟು 
ಪಾಂಡುನಂದನರ್‌ ಈಗಳ್‌ ಪೋದೊಡಮೇಂ: ಪಂಪಭಾ, 
೭. ೧೮); ಸತ್ಯವಾಕ್ಕ ಪಾಲನೆ (ಪದ್ಮಾಕರಾಳಿಯೊಳ್‌ 
ತಣ್ಣುಗಳುಂಟು ಹೇಮಲತಿಕಾ ಕು೦ಜ೦ಗಳೊಳ್‌ ನಮ್ಮ ನನ್ನಿಗೆ 
ಬನ್ನಂ ಬರಲೀಯದು: ಪಂಪಭಾ, ೭. ೩೦); 
[ಯಜಮಾನನಿಗೆ ಜೀವ ಮುಡಿಪಾಗಿಡುವ]। ಬದ್ಧತೆ 
(ಚಲದೊಳ್‌ ದುರ್ಯೋಧನಂ ನನ್ನಿಯೊಳ್‌ ಇನತನಯಂ 


ಗಂಡಿನೊಳ್‌ ಭೀಮಸೇನಂ ಬಲದೊಳ್‌ ಮದ್ರೇಶಂ: 
ಪಂಪಭಾ, ೧೪. ೬೪) 
ನನ್ನಿಕಾಣ - ಸತ್ಯವಂತ (ಈ ಯಮಳರಾವ  ತೆಐದಿಂ 


ನೋಯಿಸರೈ ನಿನ್ನ ನನ್ನಿಕಾಜನ ಮನಮಂ: ಪಂಪಭಾ, ೭. 
೪೮) 

ನನ್ನಿಗೊಡು - ಮಾತು ಕೊಡು (ಬಟೆಕ್ಕೆನ್ನಂ ಮೆಚಿದಂತೆ 
ಮಾಡೆಂದು ನನ್ನಿಗೊಟ್ಟು ನಂಬಿಸಿ ಪೋದೊಡೆ: ವಡ್ಡಾರಾ, 
ಪು. ೧೬, ಸಾ. ೯) 

ನನ್ನಿಗೊಳ್‌ - ಮಾತು ಪಡೆ (ಅರಸಿಗೆ ಪುಟ್ಟಿದ ಕೂಸಂ 
ಎನನಗೀಯಲಾರ್ಪೊಡೆಯೆಂದೊಡೆ ಅರಸಂ ಈವೆನೆಂದೊಡೆ 


ಅರಸಿಯುಮಂ ನನ್ನಿಗೊಂಡು ಆರು೦ ಅಜೆಯದಂತಿರೆ: 
ವಡ್ಡಾರಾ, ಪು. ೧೮೬, ಸಾ. ೧೩) 

ನನ್ನಿಪಟ - ರುಜುವಾತಿನ ಚೀಟಿ. (ಅಂತು ವರ 
ಶಶಿವಿಶದಯಶಃಪಟಂಗಳಂ ನನ್ನಿಪಟಂಗೊಳ್ಳಂತೆ ವಿವಿಧ 


ಧ್ವಜಪಟಂಗಳಂ ಕೊಂಡು: ಪಂಪಭಾ, ೮. ೧೦೯ ವ) 

ನನ್ನಿಮಾಡು - ನಿಜವಾಗಿಸು (ರಾಜ್ಯಲಕ್ಷ್ಮೀಲೀಲಾಕರನಪುದಂ 
ನನ್ನಿಮಾಡುತ್ತುಂ: ಆದಿಪು, ೮. ೩೭ ವ) 

ನನ್ನಿವಾತು - ಪ್ರತಿಜ್ಞೆ (ಪಡೆಮೆಚ್ಚೆಗಂಡನ ಗಂಡವಾತುಮಂ 
ನನ್ನಿವಾತುಮ೦ ಮುರಾಂತಕಂ ಮೆಚ್ಚಿ: ಪಂಪಭಾ, ೫. ೭೫ 
ವ) 

ನಪುಂಸಕ - ಷಂಡ (ಕ್ಷೀಬವ್ಯಪದೇಶ೦ ವರ್ಷವರಂ ನಪುಂಸಕ 
ಪೇಡಿ ಷಂಡಕಂ ತಾಂ ಷಂಡಂ: ಅಭಿಧಾವ, ೧. ೧೧. a 

ನಪುಂಸಕವೇದ - [ಜೈನ] ಸ್ತ್ರೀ-ಪುರುಷ ಎರಡೂ 
ಭಾವನೆಗಳಿಲ್ಲದಂತಾಗುವ ಸಿತಿ; ಒಂದು ಬಗೆಯ 
ನೋಕಷಾಯ; ಮೂರು ಬಗೆಯ ವೇದಗಳಲ್ಲಿ ಒಂದು 
(ಮತ್ತಂ ಕತಿಪಯ ಸಮಯದೊಳ್‌ ಅನುಕ್ರಮದಿಂ 
ನಪುಂಸಕವೇದ೦ ಸ್ತೀವೇದವೆಂಬ ಎರಡುಮನದಿರ್ಪಿ: 
ಚಂದ್ರಪ್ರಷು, ೧೪. ೬೯“ವ) 

ನಷ - ಮೊಮ್ಮಗ, ಮಗನ ಮಗ (ಮಗನ ಮಗಂ 
ನಪ್ತಪಾತನೆನಿಕುಂ: ಅಭಿಧಾವ, ೧. ೧೧. ೨೨) 

ನಭ - ಆಕಾಶ [ವಯಲ್ಗೆ ಮೆಯ್ದೋಜುವೆವೆಂಬ ಪೂಣಿಗರ್‌ 


ಅಡಂಗಿ ಕುನುಂಗಿ ಸಿಡಿಲ್ಬು ಜೋಲ್ಬು ಕಾಯ್ಬಾಖ್‌ ನಭಕ್ಕೆ 


ಪಾಣಿದುದು: ಪಂಪಭಾ, ೧. ೧೦೯) 

ನಭಃಪಯೋಜ - ಆಕಾಶದ ಕಮಲ, ಅಸಾಧ್ಯವಾದುದು (ನಂಬಿ 
ಜಪಿಸಿದೊಡೆ ಇದಜೆಂ ದೊರೆಕೊಳ್ಳುಂ ಅಮಳಶಿವಪದಂ .. 

ಪೆ೫ತು ಮಾರ್ಗದಿಂದಪುದು ತಾನೆಂಬುದು 

ನಭಃಪಯೋಜಪ್ರಾಯಂ: ರಾಜಶೇವಿ, ೪. ೯೫) 

ನಭಃಪ್ರಸೃತಿ - ಮೋಡದ ರಾಶಿ (ಯಾನಮೇಂ ಕೀಜೆದುದೋ 
ನಭಃಪ್ರಸೃತಿಗಿಟ್ಟಿಡೆಯಾದುದೆಂಬಿನಂ: ಶಾಂತಿಷು, ೨. ೮೨) 

ನಭಶ್ಚರ - ಗಗನಗಾಮಿ, ವಿದ್ಯಾದರ (ಪೆಂಪಿನ ತನೂಜೆಯಂ ಕೊಟ್ಟಂ 
ಶಾಂತೀಶ್ವರಂಗೆ ನಭಶ್ಚರಂ: ಶಾಂತಿಷು, ೧೧. ೬೯) 

ನಭಸ್ಥಳ ದ ಆಕಾಶ (ಮುನಿಪನಿರ್ದಂ ಅಪಗತ 
ಜೀಮೂತಸ್ತೋಮನಾಗಿ ವಿಮಳ ನಭಸ್ತಳದೊಳ್‌ ತೊಳಪ 
ಚಂದ್ರನಂದದೆನಾಗಳ್‌: ಚಂದ್ರಪ್ರಪು, ೨. ೨) 

ನಭೋಂಗಣ - [ನಭಃಅಂಗಣ] ಗಗನತಳ (ದೊಣೆಗಳಿಂ 
ಉರ್ಚುವ ತಿರುವಾಯ್‌ ಒಣರ್ಚಿ ತೆಗೆನೆಜ್‌ವ ಬೇಗಮಂ 
ಕೂರ್ಗಣೆಗಳ 
ದೇವಗಣಂ ಇನಸುತನಾ: ಪಂಪಭಾ, ೧೨. ೧೮೪) 

ನಭೋಂತರ್ಭೂವಿವರ - ಆಕಾಶದ ಭೂಮಿಯ ನಡುವಣ 
ಪದೇಶ (ಆವರಿಸಿತ್ತೊ ನಭೋಂತರ್ಭೂವಿವರಮಂ 
ಅಮರ್ದಿನೆಸಕ೦ ಎನೆ ಬಿರಯಿಗಳ್‌ ಓ ಓ ಇದು ಮದನನ 
ಸೋದನದೀವಿಗೆಯಿನೆ ತೊಳಗಿ ಬೆಳಗಿದುದು ತುಹಿನಕರಂ: 
ಪಂಪಭಾ, ೪. ೫೨) 


ನಭೋನಗರಹರಣ — ಆಕಾಶದಲ್ಲಿನ [ತಿ]ಪುರಗಳನ್ನು 
ನಾಶಮಾಡಿದವನು, ಶಿವ (ಜಯ ಜಯ ನಭೋನಗರಹರಣ 
ಪಟುನಿಟಲಾಕ್ಷ ಜಯ ಜಯ ಜಲಂಧರ 


ಮದಾಂಧಗಜಹರ್ಯಕ್ಷ: ರಾಜಶೇವಿ, ೧೪. ೧೬೯ ರಗಳೆ) 
ನಭೋಭಾಗ - ನಭಸ್ಥಲ [ಶೋಣಿತ ಧಾರಾಳಿಗಳ್‌ ಉರ್ಜಿ 
ಪೆರ್ಜೆ ಸಿಡಿಯಲ್‌ ತೇಂಕಲ್‌ ವಿಮಾನ೦ಗಳ್‌ 


ಪಂದರನೆ ನಭೋಂಗಣದೊಳ್‌ ಕಂಡತ್ತು 


ಅಳ್ಳ 


೫೭೧ 


ತಗುಳ್ದಾಗಳೆ ಮತ್ತಮತ್ತ ತಳರ್ದರ್‌ 
ನಭೋಭಾಗದೊಳ್‌: ಪಂಪಭಾ, ೧೧. ೭) 
ನಭೋಮಣಿ - ಸೂರ್ಯ (ಮೆಜ್‌ದುದು ತರುಣ ನಭೋಮಣಿ 
4 ಭೂಮೀಶ್ವರನಂಫ್ರಿಕಮಳಮಂ೦ ಸೇವಿಪವೋಲ್‌: 
ರಾಜಶೇವಿ, ೫. ೨೬) 
ನಭೋವಿವರ - ಆಕಾಶದ ರಂಧ್ರ, ಆಕಾಶಪ್ರದೇಶ (ಜಯಶೀಗೆ 
ಭುಜಶಿಖರಮಂ ನೆಲೆಯಾಗಿಸಿ ನೀಂ ನೆಲಸು ನೇಸುಳ್ಳಿನೆಗಂ 
ಅರಿಗಾ ಎಂಬ ಪರಕೆಗಳ ರವದೊಳ್‌ ತುಂಬೆ 
ನಭೋವಿವರಂ: ಪಂಪಭಾ, ೨. ೧ ಮತ್ತು ೨. ೨) 
ನಮಗೆ ಮಾಡು - ನಮ್ಮ ಪರವಾಗಿರುವಂತೆ ಓಲೈಸು 
(ದುರ್ಯೋಧನನಪ್ಟೊಡೆ ಶ್ವೇತಕೃಷ್ಣಕಾರಕ೦ ಕೃಷ್ಣನಂ ತನಗೆ 
ಮಾಡದನ್ನೆಗಂ  ಮುನ್ನಮೆ ಪನ್ನಗಶಯನನಂ ನಮಗೆ 
ಮಾಡುವುದು ಉತ್ತಮಪಕ್ಷಂ: ಪಂಪಭಾ, ೯. ೧೦ ವ) 
ನಮತ್‌ - ಗು] ನಮಸ್ಕರಿಸುವ (ಶ್ರೀಪತಿ ಪುರುಪರಮೇಶ್ವರಂ 
ಆಪೂರ್ಣಮನೋರಥಂ ನಮನ್ನಫಮಕುಟಾಟೋಪಂ: 
ಆದಿಷು, ೯. ೧) 
ನಮನ - ಬಾಗುವುದು, 
ಶಬ್ದಮದ, ಧಾ ೧೫೪) 
ನಮಸ್ಕಾರಮಂತ್ರ - ಪ೦ಚನಮಸ್ಕಾರಗಳ ಮಂತ್ರಗಳು (ಜಿನನ 
ನಮಸ್ವಾರಮಂತ್ರಂಗಳೊಳ್‌ ಭಾವನೆಯಂ ತಾಳ್ಪು ಅಟ್ಟೆಯಿಂ 
ಜಿನಮಹಿಮೆಗಳ೦ ಮಾಡು: ಆದಿಪು, ೩. ೭) 
ನಮಸ್ಕಿಯಾವಿಧಿ - ನಮಸ್ಕಾರನಿಯಮ (ನಂದೀಶ್ವರಾದ್ಕುದಿತದೀಪ 
ನಮಸ್ವಿಯಾದಿವಧಿಗಳಂ' ನೀಂ ಮಾಡು ದೇವಾಧಿದೇವಾ: 
ಶಾಂತಿಶು, ೭ ೨೫) 


ದೇವರ್‌ 


ನಮಸ್ಕಾರ (ಮೊಯ್ಲು-ನಮನೇ: 


ನಮಸ್ತೇ - [ನಮಃ ತೇ] “ನಿನಗೆ ನಮಸ್ಕಾರ' (ಶ್ರೀಮದಜಿತ 
ಭಟ್ಟಾರಕ ಜಿನ ನಮಸ್ತೇ ನಮಸ್ಕೇ: ಅಜಿತಪು, ೪. ೭೯ ವ) 

ನಮಸ್ಯ - ನಮಸ್ಕಾರಾರ್ಹ ಚತುರಾಸ್ಯನುಂ ಅಹಮಿಂದ್ರ 
ನಮಸ್ಯನುಂ ..... ಆಗಿ: ಶಾಂತಿಷು, ೧೨. ೧ ವ) 

ನಮಸ್ಸಿದ್ಧೇಭ್ಯಃ - [ಜೈನ] ಸಿದ್ದರಿಗೆ ನಮಸ್ಕಾರ (ಮನದ 
ಪರಿಚ್ಛೇದದಿನಂದು ನಮಸ್ಸಿದ್ದೇಭ್ರ ಎಂದು ಕರ್ಮಂಗಳ 
ಬೇರನೆ ಪಣೆವ ತೆಜದೆ ಪಚೆದಂ ಮನಸಿ 


ನ 
ಚಳದಳಿವಿನೀಳಕೇಶಾವಳಿಯಂ: ಆದಿಪು, ೯. ೭೭) 


ನಮಿ - [ಜೈನ] ಇಪ್ಪತ್ತೊಂದನೆಯ ತೀರ್ಥಂಕರ (ಮುಚುಕುಂದಂ 
ತಾಮ ನಮಿಸ್ವಾಮಿಗಳ್ಳೊಲವಿಂದಾಬ್ದಕೆ ಸೇವ್ಯಮಾನಮೆನಲುಂ 
ಪೂಜಾವಿಧಾನೋತ್ಕರಂ: ಪುಣ್ಯಾಸ್ತ, ೧. ೧೦೩) 

ನಮಿತ - ಬಾಗಿದ (ನಮಿತೋದ್ಯತ್ವಣಿಶಪ್ರಕೀರ್ಣಕಳಮಪ್ರಖ್ಯಾತ 
ಕೇದಾರಜಾಲಮಯಂ: ಕುಸುಮಾಕಾ, ೧೦. ೧೫೪) 

ನಮೀಕೃತ - ಬಾಗಿಸಿದ, ಶರಣಾಗಿಸಿದ ದೃಢೀಕೃತತಳವರ್ಗನುಂ 
ನಮೀಕೃತಸಾಮಂತವರ್ಗನುಮಾಗಿ: ಚಂದ್ರಪ್ರಪು, ೪. ೨೮ 
ವ) 

ನಮೆ - ಬಡವಾಗು (ನೀನೊಂದಿದ ನಾರೀರೂಪದ 
ದಂದುಗದೊಳ್‌ ತೊಡರ್ದು ಬಿಡದೆ ನಮೆಯುತ್ತಿರ್ಪೈ: 
ಆದಿಪು, ೫. ೬೨); ಕೊರಗು (ಪುಡುಪುಡನೆ ಪುರ್ಗಿ ನಮೆವ 
ಪಾಪದ ಫಲಮಂ ನೀನಮೋಘಮುಣ್ಣೆಯೆಂದು ಮೂದಲಿಸಿ: 
ಸುಕುಮಾಚ, ೫. ೭ ವ) 

ನಮೇರು - ಸುರಗಿ ಮರ, ಹೂ (ಸಮಂತು ಅಲಂಕರಿಸಿದಂ 
ಶಾಂತೀಶನ೦ ದಿವ್ಯಗಂಧ ದರಸೆ [ರ ನಮೇರು ಚಾರು 
ಕುಸುಮ ಕ್ಲೌಮಾಂಶುಕ ಅನರ್ಫ್ಯ ಭಾಸ್ವದನೇಕೋತ್ತಮ 


ಭೂಷಣಾವಳಿಗಳಿ೦ ಸಂಕ್ರಂದನಾನಂದದಿ೦ದಂ: ಶಾಂತೀಶ್ವಪು, 
೧೬. ೩) 

ನಮೋಸ್ತು - [ಜೈನ] ಸನ್ಯಾಸಿ (ಕ್ರಿಯೆಗೆ: ನಮೋಸ್ತುಗಳೆಂಬುದು 
ಸವಣರ್ಗೆ ಪೆಸರಾಯ್ತು: ಶಬ್ದಮದ, ೮೫ ಪು 


ನಮೋಸ್ತುಗೆಯ್‌ - ನಮಸ್ಕರಿಸು (ಯತೀಂದ್ರನ೦ ಕಂಡು 
ನಮೋಸ್ತುಗೆಯ್ದು: ಪುಣ್ಯಾಸ್ತ, ೩. ೭೨ ವ) 
ನಮ್ರತ್ವ - ಬಾಗುವಿಕೆ ನಮಸ್ಕರಿಸುವುದು (ಬಾಗು-ನಮತ್ವೇ: 


ಶಬ್ದಮದ, ಧಾ ೧೩೬) 

ನಮ್ರಮೂರ್ತಿ - ವಿನಯವ೦ತ (ನಮ್ರಮೂರ್ತಿ ಬೆಸವೆತ್ತು ಆ 
ಬೀರವಟ್ಟಕ್ಕೆ ಮೆಟ್ಟಡೆ ಪಡಯಂ ಕೈಸನ್ನೆಗೆಯ್ದುದ್ಧತಂ 
ನಡೆಯಲ್ವೇಖ್ಟೊಡೆ: ಶಾಂತಿಷು, ೧. ೧೦೭) 


ನಮ್ರಾಟನೀನಾದ - ಬಾಗಿಸಿ ಕಟ್ಟಿದ ಹೆದೆಯ ಶಬ್ದ 
(ಬಾಹುಬಲೀಶನೇಜಿಸಿದನಾ ನಮ್ರಾಟನೀನಾದಸ೦ಜನಿತ 
ಅರಾತಿಕುಲಾ೦ಗನಾಜನಮನಸ್ಸ್ಪಂತಾಪಮಂ ಚಾಪಮಂ: 


ಆದಿಪು, ೧೪. ೯೯) 

ನಯ - ನುಣುಪು (ಪದಕೊರಲ್‌ ಇಂಪಂ ಅಪ್ಪುಕೆಯೆ ಕೊಂಕು 
ನಯಂ ಗಮಕಂಗಳಿ೦ ಪೊಡರ್‌ ಕೊದಳ್‌ ಎಟ್‌ಬಿಕ್ಕಿದಂತೆ 
ಸುತಿಯೊಳ್‌ ಸಮವಾಗಿರೆ ಮೇನಕೆ ಸರಸ್ವತಿ 
ಬಾಯ್ದೆಜ್‌ದಂತೆ ಪಾಡಿದಳ್‌: ಪಂಪಭಾ, ೭. ೮೮); ಸೊಗಸು 
(ನಯದ ಹರಿನೀಳಕುಟ್ಟಮಮಯದ ವಿಮಾನಂ೦ಗಳಲ್ಲಿ: 
ಶಾಂತೇಶ್ಚಷು, ೧೩. ೧೧೭), ನಾಜೂಕು (ನಯದಿಂ 
ಪಂಪನೊಣಲ್ಲು ನಿರ್ಮಿಸಿದ ಪೊನ್ನಂ ಪ್ರೀತಿಯಿಂ ಪೇಟ್ಪ .. 

ತತ್ಯಾವ್ಯತ್ರಯಕ್ಕಂ ಜಗತ್ತಯಮುಂ ಮುಂ ಬೆಲೆಯಾಗಿ 

ಪೋಯ್ತಿನೆ:  ಚಂದಪ್ರಹ, ೧. ೬೬); ರಾಜನೀತಿ 
(ನೀನಾದಿರಾಜನೈ ನೀನಾ ನಾಲ್ಕುಂ ರಾಜವಿದ್ಯೆ ಪುಟ್ಟಿದುವು 
ಅದಣೆಂ ನೀನೆ ಬೆಸಸುವುದು ನಯಮಂ: ಆದಿಹು, ೧೪. 
೧೦); ನ್ಯಾಯ (ನಯಮಂ ನಂಬುವೊಡೆ ಎನ್ನ ಪೇಟ್ವ 
ಸತಿಯಂ ಕೈಕೊಂಡಂ: ಪಂಪಭಾ, ೧. ೭೭); ಸೌಜನ್ಯ 
(ನಯದಿಂ  ಗಂಧರ್ವವಿದ್ಯಾಪ್ರಮುಖನಶಿನುತಂ ಬಂದು: 
ಕರ್ಣನೇಮಿ, ೧೦. ೭೮); [ಜೈನ] ಪ್ರತಿಪಕ್ಷವನ್ನು ನಿರಾಕರಿಸದೆ 
ವಸ್ತುವಿನ ಅ೦ಸವನ್ನು ಗ್ರಹಿಸುವ ಜ್ಞಾತೃವಿನ ಅಭಿಪ್ರಾಯ 
(ಆಚಾರ್ಯರ್‌ ನಮಗೀವರಕ್ಕೆ ನಯನಿಕ್ಷೇಪಪ್ರಮಾಣಂಗಳಂ: 
ನೇಮಿನಾಪು, ೧. ೪) 

ನಯಂಗುಂದು - ಕಳೆಗುಂದು 
ಲತಾತಿವಿಳಾಸಮಿದೇಕಾರಣಂ 
ಮಲ್ಲಿನಾಹು, ೪. ೫) 

ನಯಕಾರ - ತರಬೇತಿದಾರ (ಮೂವತ್ತಿರ್ವರ್‌ ನಯಕಾರರೀತನ 
ಗಜವ್ರಾತಂಗಳಂ ತಿರ್ದುವರ್‌: ಶಾಂತಿಷು, ೫. ೧೧೩) 

ನಯಜ್ಞ - ರಾಜನೀತಿನಿಪುಣ (ಪರನೃಪರನೊತ್ತರಿಪಲ್‌ ಸಾಲ್ವುದು 
ನಯಜ್ಞ ಹಿತಮಿತ ವಚನಂ: ರಾಜಶೇವಿ, ೧೩. ೧೫) 

ನಯದೆ ನೋಡು - ಮೃದುವಾಗಿ ನೋಡು 
(ಪುತ್ರವರಾರ್ಥಿಗಳಾಗಿ ತನ್ನ ಕಟ್ಟಿದಿರೊಳೆ ನಿಂದರಂ ನಯದೆ 
ನೋಡೆ ಮುನೀಂದನ ದಿವ್ಯದೃಷ್ಟಿಮಂತ್ರದೊಳೆ ಪೊದಳ್ಳುದಾ 
ಸತಿಯರಿರ್ವರೊಳ೦ ನವಗರ್ಭವಿಭ್ರಮಂ: ಪಂಪಭಾ, ೧. 
೮೫) 

ನಯನ - ಕಣ್ಣು (ಈಕ್ಷಣ ನಯನ ವಿಲೋಚನ ಚಕ್ಷುನೇತ್ರ 
ಅಂಬಕ ಅಕ್ಷಿಗಳ್‌ ದದೃಜ್ನಾಮಂ: ಅಭಿಧಾವ, ೧. ೧೨. ೧೬) 


(ನಿನ್ನೀ ಸುಕುಮಾರ 
ನಯಂಗುಂದಿದುದೋ: 


೫೭೨ 


ನಯನಜಲ - ಕಣ್ಣೀರು (ಆ ಜಯದ್ರಥನ ಚಿತಾನಳನಿಂದಂ 
ಒಗೆದ ಪೊಗೆಗಳ್‌ ಕೊಳೆ ಸುರಿವೊಡೆ ಸುರಿವುವು ಎನ್ನ 
ನಯನಜಲಂಗಳ್‌: ಪಂಪಭಾ, ೧೧. ೧೧೯) 

ನಯನತ್ರಿಭಾಗ - ಕಡೆಗಣ್ಣು (ನಾಣಿ ನೋಡಿದಳ್‌ ತಾಮ 
ಮನದನ್ನಳಪ್ಪ ಕಳಭಾಷಿಣಿಯಂ ನಯನತ್ರಿಭಾಗದಿಂ: 
ಚಂದ್ರಪ್ರಷು, ೩. ೬೨), ಕುಡಿನೋಟ (ಚಾರು ಚಲತ್‌ 
ನಯನತ್ರಿಭಾಗದಿ೦ ಕುಸಿಕುಸಿದೆನ್ನಂ ಈಕ್ಟಿಸುವಳ್‌ . . ಆ 
ಲತಾಂಗಿ: ಕಾದಂಬ, ೬. ೧೦೫) 

ನಯನಪರುಷ - ಕ್ರೂರ ಕಣ್ಣುಳ್ಳವನು (ದೊರೆಕೊ೦ಡ ಕೃಷ್ಣಲೇಶ್ಯಾ 
ಪರಿಣಾಮಮೆ ಕೃಷ್ಣವರ್ಣಮ೦ ಪುಟ್ಟಿಸಿದಂತಿರೆ ಕರಿಕರ್‌ 
ಪೇಡಿಗಳ್‌ ಅತಿ ಪರುಷ ಸ್ವರಪರುಷ ನಯನಪರುಷಶರೀರರ್‌: 
ಆದಿಪು, ೫. ೯೧) 

ನಯನಪುತ್ರಿಕೆ - ಕಣ್ಣ ಪಾಪೆ (ಜಾನಕಿ ಧಾರಾನಿಳಯ 
ಜಲಯಂತ್ರಪುತ್ರಿಕೆಯಂತೆ ನಯನಪುತ್ರಿಕೆಗೆ ಮಣಿಭೂಷಣಂ 
ಎನಿಸಿ: ಪಂಪರಾ, ೫. ೪೦ ವ) 

ನಯನಪ್ರಸರ - ಕಣ್ಣ ಹರಹು, ನೋಟದ ಹರಹು (ರಸಭಾವ 
ಆಲಸ ನಯನಪ್ರಸರಂಗಳ ಪೊಳೆವ ಪೊಳೆಪುಗಳ್‌ ಬಳ್ಗಳ 
ನೀಳ್ಬೆಸೆದುವು ರಂಗದೊಳ್‌: ಆದಿಪು, ೭. ೧೧೮) 


ನಯನಾಕರ್ಷಣವಿದ್ಯೆ — ನೋಟ ಸೆಳೆಯುವ ಕಲೆ 
(ನಯನಾಕರ್ಷಣವಿದ್ಯೆ ಗಂಡುವರಿಜಂ  ಕೈಗೊಂಡುದೋ: 
ಪಂಪರಾ, ೩. ೩೮) 

ನಯನಿಪುಣ - ರಾಜನೀತಿ ಪರಿಣತ (ನಯನಿಪುಣರ್‌ 
ಉಪಾಯಚತುಷ್ಟಯದೊಳ್‌ ಸಾಮಮನಗಣ್ಯ 


ಷಾಡ್ಗುಣ್ಯದೊಳಾರಯೆ ಸಂಧಿಯಂ ಮೊದಲ್‌ ಮಾಡಿಯೆ 
ಪೇಟ್ಬರ್‌: ಪಾರ್ಶ್ವನಾಷು, ೨. ೩೯) 

ನಯನೀಯ - ನೋಡತಕ್ಕುದಾದ (ಜಗತ್ತಯನಾಥಾಂಬಿಕೆಯುಂ 
ನಯನೀಯ ಬಾಳಾರ್ಕನ  ಮುಖಕಮಳಮಂ ನೀಡುಂ 
ಅಟ್ಯರ್ತು ನೋಡಿ: ಪಾರ್ಶ್ವನಾಷು, ೧೪. ೧೧೪ ವ) 

ನಯನೋದಬಿಂದು - (ನಯನ-ಉದಬಿಂದು] ಕಣ್ಣಿರ ಹನಿ 
(ತುಜುಗಿದ ಹಿಮಬಿಂದುಗಳಿಂದೆ ಎಅಗಿದ 
ನವವನಜವನದವೋಲ್‌ ಶೋಕದಿಂ ಅಂದೊಳ್‌ವ 
ನಯನೋದಬಿಂದುವಿಂ ಎಣಗಿದುದೊರ್ಮೊದಲೆ 
ಬಂಧುಮುಖವನಜವನಂ: ಪಂಪಭಾ, ೨. ೨೯) 

ನಯಮೂರ್ತಿ - ರಾಜನೀತಿಯ ಸಾಕಾರರೂಪ (ಪ್ರಿಯೆಯ 
ಬರಪಾರ್ವವೊಲ್ರಿಯ ಗಗನಚರೇಂದರುಂದಸೇನೆಯ 
ಬರಪಾರ್ವಯಮೂರ್ತಿಯುಮಂ೦ ನಯಮೂರ್ತಿಯುಮಂ 
ಪೋಲ್ಡರಂ ಅಪಾರಪೌರುಷಪರರಂ .. .. ಕಂಡು: ಶಾಂತಿಪು, 
೩. ೭೫ ಮತ್ತು ೭೫ ವ) 

ನಯಯುಕ್ತ - ನಯವನ್ನು ಬಲ್ಲವನು (ಅನುಪಮ ನಯಯುಕ್ತಂ 
ಧರ್ಮಮಾರ್ಗನುರಕ್ತ೦ ಮನುನಿಭಸುಚರಿತ್ರಂ 
ವರ್ಧಮಾನಾಭಿದಾನಂ: ಪಂಚತಂತ್ರ, ೭೪) 

ನಯವಾದ - [ಜೈನ] ಸಮ್ಯಜ್ಞಾನ ಪಡೆಯಲು ವಸ್ತುವಿನ ಪ್ರತಿ 
ಅಂಶವನ್ನೂ ಗ್ರಹಿಸುವುದು (ನಯವಾದಂ ನಯಮಾಗಿ 
ಕೂಡೆ ಪೊಳೆಯಲ್‌ ಪೇಟ್ಟರೀಗೆ ಉಪಾಧ್ಯಾಯರ್‌ 
ಸುಖೋಪಾಯಮಂ: ಪುಷ್ಪದಂಪು, ೧. ೪) 

ನಯವಿದೆ - ನಯವಂತೆ (ಕೇಳ್‌ ನಯವಿದೆ ಪೆತ್ತ ಪರೀಷಹ 
ಜಯಮೆ ತಪಂ ತಪಕೆ ಬೇಜ್‌ ಕೋಡೆರಡೊಳವೇ: 
ಯಶೋಧಚ, ೧. ೪೯) 


ನಯವಿದ್ಯಾವಿದ - ನೀತಿಶಾಸ್ತ್ರ ನಿಪುಣ (ನಯವಿದ್ಯಾವಿದರಿಂ 
ಕವಿಪ್ರಕರದಿ೦  ತರ್ಕಜ್ಞರಿಂ ಒಪ್ಪುವ ಗುಪ್ತವಂಶ 
ವಸುಧಾಧೀಶಾವಳೀರಾಜಧಾನಿಯಂ ಉಜ್ಜೈನಿಯನೆಯ್ದಿ 


ಬಂದನಜಿತಂ ಶುಂಭದ್ಗುಣಬ್ರಾಜಿತಂ: ಪಂಚತಂತ್ರ, ೨೬೩) 
ನಯವಿನಿಮಯ - 'ಪರಸ್ಪರ ನೀತಿ ಅರಿಯುವುದು 

ನಯವಿನಿಮಯ ನಾನಾ "ಮಂತ್ರ ದೂತ ಪ್ರಯಾಣಾಕ್ಷನ 

ಸಮಯವಿಆಸೋಲ್ಲಾಸಿ ಸಂಗ್ರಾಮಿಕಾಂಗಂ; ಕವಿರಾಮಾ, ೩. 


೨೧೩) 
ನಯಶಾಸ್ತ್ರ — ರಾಜನೀತಿಶಾಸ್ತ್ರ (ನಯಶಾಸ್ತ್ರಕ್ರಮದಿಂ 
ವಿರೋಧಿನೃ ಪರಂ ಸಲ್ಲಾಳ್ಳನೇಕಾಕಿಯೌಗಿಯುಂ 


ಉರ್ವೀತಳಮಂ ನರೇಂದ್ರತಿಲಕಂ ಶ್ರೀಚಂದಗುಪ್ಪಂ ನಿಜಾ 
ನ್ವಯರಾಜ್ಯಕ್ರಮದೊಳ್‌ ಚತುರ್ಬಲ ಸಮೇತಂ ನಿಂದು 
ತನ್ನೊಂದು ದುರ್ನಯದಿಂದಂ ನೆಗಲಪ್ಪೆಯ್ದೆ ಕೆಟ್ಟನಧಿಕಂ 
ದುರ್ಬುದ್ಧಿ ದುರ್ಯೋಧನಂ: ಪಂಚತಂತ್ರ, ೬೭) 
ನಯಾಂಕವಚಸ್ಕ - ರಾಜನೀತಿ ಬಲ್ಲ ಮಾತುಗಾರ (ಸಮದರ್ಶಿ 
ಸದ್ಗುಣಯುತಂ ಸತ್ಕೀರ್ತಿತುಕ್ತಂ ನಯಾಂಕವಚಸ್ಕಂ 
ಪತಿಮೋಹಿ ನಾಮದಿ೦ ಅಲಂಪಿ೦ ಮಂತ್ರಿಪ೦ ರಂಜಿಪಂ: 
ರಾಜಶೇವಿ, ೩. ೨೨) 
ನಯಾಗಮ - ರಾಜನೀತಿಶಾಸ್ತ್ರ (ಮತಿಹೀನರಪ್ಪ ಮನುಜರ್‌ 
ಪತಂಗವೃತ್ತಿಯನೆ ಕೊಂಡು ಕೊನೆಯುತ್ತಿರ್ಪರ್‌ 
ಸತತಮದೆಂತು೦ ವಿಬುಧ ಪ್ರತತಿಗನಿಷ್ಟಂ 
ಎರುದ್ಧಂ: ಪಂಚತಂತ್ರ, ೨೯೯) 
ನಯೋದಯ - ರಾಜನೀತಿಯ ಏಳಿಗೆ (ಜಯಮೊಡವುಟ್ಟಿದುದು 
ನಯೋದಯಮೊಡವಳೆದುದು ವಿಳಾಸಂ ಒಡನಾಡಿದುದು: 
ಶಾಂತಿಪು, ೧. ೭೮) 
- ಮನುಷ್ಯ (ಸುರ ದನುಜ ಭುಜಗ ವಿದ್ಯಾಧರ ನರ 
ಸಂಕುಲದೊಳ್‌ ಆರನಾದೊಡ೦ ಏನೋ ಗರಮುಟ್ಟೆ ಕೊಲ್ಲುಂ 
ಇದು ನಿಜವಿರೋಧಿಯಂ ಧುರದೊಳ್‌ ಎಂದು ಶಕ್ತಿಯನಿತ್ತಂ: 
ಪಂಪಭಾ, ೧. ೧೦೩); 


ನರ 


ರತ್ನ ವಿಸ್ಟುರಿತ. ಕಿರೀಟಮ೦ ಕವಿದು ತಾನೆ ನರಂಗೆ 
ಮುತ ಸರಸದಿಂ ಆಗಳುಚ್ಚರಿಸಿ ಸಾಹಸಮಂ 
ಪೊಗಟ್ಟಂ ಸುರಾಧಿಪಂ: ಪಂಪಭಾ, ೫. ೧೦೩) 


ಮನುಷ್ಯಮಾತ್ರ (ಪರಪಿನ ನೀಳದ ಕಡೆಯಂ ಮರುಳಂ ತವೆ 
ನೋಡಲಾಅದೆ ಅಂಬರತಳಮಂ ಕರಿದೆಂಬಂತಿರೆ ನಿನ್ನಂ 
ನರನೆಂಬುದೆ: ಪಂಪಭಾ, ೬. ೨೦) 

ನರಕ - ಸಾವಿನನಂತರ ಪಾಪಗಳಿಗೆ ಶಿಕ್ಷೆ ಪಡೆಯುವ ಸ್ಥಳ 
(ನರಕವ್ಯಾವರ್ಣನೆಯಂ ಆ ಭಟಾರರಿಂತೆಂದು ಪೇಟ್ಟುದಂ 


ಕೇಳ್ದೆಂ; ವಡ್ಡಾರಾ, ಪು. ೧೨೬, ಸಾ. ೧೨); [ಜೈನ] ಏಳು 
ಬಗೆಯ ನರಕಗಳು: ರತ್ನಪುಭೆ. ಶರ್ಕರಾಪಭೆ, 
ವಾಲುಕಾಪಭೆ, ಪಂಕಪ್ರಭೆ, ಧೂಮಪ್ರಭೆ, ತಮಃಪಭೆ, 


ಮಹಾತಮಪಭೆ (ಏಟ್‌೦ಂಬ ನರಕಮಾವುದೊ ಪೇಟ್‌ ಎಂಬ 
ದುರಂತದುಃಖದೊಳೆ ಪೇಟೆಸಿನಿಂದೇಟು ಧಾತುಗಳೇಟು೦ 
ನರಕಂಗಳ್‌ ವಲೊಳೇಗು೦ಂದದವೋರ್ಲ; ಅಜಿತಪು, ೨. 
೫೪) 

ನರಕಗತಿ - ನರಕವಾಸ (ಸುವರ್ಣಹರಣಂಗೆಯ್ದಾ ಪಾತಕಂ 
ನರಕಗೆತಿಗೆಯ್ದುವ ಧೂರ್ತತನದಿಂ 
ಕುಟಿಲಮಾರ್ಗಾ೦ತರ್ಗತನಾಗಿ ಪೋಗೆ: ಪಂಚತಂತ್ರ, ೧೨೬ 
ವ); [ಜೈನ] ಹದಿನಾರು ಕರ್ಮಪ್ರಕೃತಿಗಳಲ್ಲಿ ಒಂದು, 
ಇದರಿಂದ ನಾರಕೀಯ ಅವಸ್ಥೆ ಉಂಟಾಗುತ್ತದೆ 


ನಯಾಗಮಕ್ಕೆ 


ಅರ್ಜುನನ ಒಂದು ಹೆಸರು (ತನ್ನ 


೫೭೩ 


(ಅ೦ಂತರ್ಮುಹೂರ್ತದಿಂ .. .. ನರಕಗತಿ .. .. ತಿರ್ಯಗ್ಗತಿ 
. ಎಂಬ ಪದಿನಾಜು೦ ಕರ್ಮಪ್ರಕೃತಿಗಳಿಂ ನಿರವಶೇಷಂ 

ಕಿಡಿಸಿ: ಆದಿಷು, ೧೦. ೧೪ ವ) 

ನರಕಬಿಲ - ನರಕದಲ್ಲಿನ ಸಣ್ಣ ರಂಧ್ರ (ಮೂವತ್ತಿರ್ಪತ್ತೈದು 
ಅಂತು ಆವಗೆ ಪದಿನೈದು ಮತ್ತುಂ ಆಜು ಅಯ್ದು ಊನಂ 
ಭಾವಿಪೊಡೆ ಇಂತಿವು ಲಕ್ಕೆಗಳ್‌: ಆದಿಷು, ೫. ೮೩) 

ನರಕಾಂತಕ - ನರಕನೆಂಬ ರಾಕ್ಷಸನನ್ನು ಕೊಂದವನು, ಕೃಷ್ಣ (ಆ 
ನರಕಾಂತಕನೀಕೆಗಂಡು ತೊಟ್ಟನೆ ನಿಜಲಕ್ಷ್ಮಿಯ೦ ಮಖ್‌ದಂ: 
ಪಂಪಭಾ, ೪. ೮೫); [ಜೈನ] ವಾಸುದೇವ (ಅಂತಾ 
ವಿದ್ಯೆಗಳಂ ನರಕಾಂತಕಂ ಅಲಸದೆ ವಿಷಂ 
ದಿವ್ಕೌಷಧಮೆಂಬಂತಿರೆ ವಿದ್ಯೆಗಳಿ೦ ಗೆಲ್ಲಂ: ಶಾಂತಿಷು, ೫. 
೬೨) 

ನರಕಾಯುಷ್ಯ - [ಜೈನ] ನರಕವಾಸದ 
ಸಮಯದೊಳ್‌ ಏಟನೆಯ ನರಕಾಯುಷ್ಯಂ 
ಪುಣ್ಯಾಸ್ರ: ೩. ೫೪ ವ) 

ನರಕಾರಿ - ಕೃಷ್ಣ (ಪಾ೦ಡುಪ್ರಭವರ್ಕಳ್‌ ಅಲ್ಲಿರಲ್‌ ಅದಂ ಚರರಿಂ 
ನರಕಾರಿ ಕೇಳ್ವುದುಂ: ಕರ್ಣನೇಮಿ, ೧೦. ೧೬೭) 

ನರಕೀಟ - ಕ್ಷುದ್ರ ಮನುಷ್ಯ (ನರಕೀಟದ್ವಯಸಂಗರಕ್ಕೆ 
ಖಚರೇಂದ್ರಾಧೀಶಂ ಇಂತೇಕೆ ಕಾತರನಪ್ಪೊಂ ಗಡ: 
ಶಾಂತಿಪು, ೩. ೯೮) 

ನರಗ - ನರಸಿಂಹ ಎಂಬ ಹೆಸರಿನ ರಾಜ (ಸಿಡಿಲವೊಲ್‌ 
ಎಜಗುವ ನರಗನ ಪಡೆಗೆ ಅಗಿದು  ಉಮ್ಮಳದಿಂ 
ಉಂಡೆಡೆಯೊಳ್‌ ಉಣ್ಣದೆಯುಂ ಕೆಡೆದೆಡೆಯೊಳ್‌ 
ಕೆಡೆಯದೆಯು ನಿಂದೆಡೆಯೊಳ್‌ ನಿಲ್ಲದೆಯು೦ ಓಡಿದಂ 
ಮಹೀಪಾಲಂ: ಪಂಪಭಾ, ೧. ೩೭) 

ನರಜನ್ಮ - ಮಾನವಜನ್ಯ ಬದುಕು (ಭ೦ಗುರ೦ ಉಳ್ಳುವಂತೆ 
ನರಜನ್ಮಂ ಅದಂ ಬಗೆದುಂ ವಿವಾಹಕಾರ್ಯಂಗಳ 
ಕಾಮಸೇನೆಗಳ .. . ಆದರದೊಳ್‌ ಮನಮಂ ತೊಡರ್ಜಿ . 

. ಮಾಣ್ದುದು ಮರುಳ್ತನಮರೆ: ಅಜಿತಪು, ೬. ೪೭) 

ನರಡು _ ದನಗಳಿಗೆ "ಬರುವ ಒಂದು ರೋಗ (ಅಂತು 
ಜ್ವರಮಾದಂತೆ ಕುಂಬಿಕ್ಕುವರಸನುಮಂ ಪೊರಳ್ಳರಸಿಯರುಮಂ 
ನರಡಾದೆತ್ತಿನಂತೆ ನಾಲಗೆಯನುರ್ಚುವ ಪರಿಜನಮುಮಂ 
. ಕಂಡು: ಧರ್ಮಾಮೃ, ೩. ೧೦೯ ವ) 

ನರನಂದನ - ಅರ್ಜುನನ ಮಗ, ಅಭಿಮನ್ಯು [ಅನಿತಣ್ಣಿ ಸತ್ತ 
ನರನಂದನಂಗೆ ಕಣ್‌ ಸೋಲ್ತು ಬಗೆಯದೆ ಅಮರೇಂದ್ರನಂ 
ಇನ್ನೆನಗೆ ತನಗೆಂಬ ದೇವಾ೦ಗನೆಯರ ಕಳಕಳಮೆ ಪಿರಿದುಂ 
ಆಯ್ತು ಅಂಬರದೊಳ್‌: ಪಂಪಭಾ, ೧೧. ೧೦೫) 

ನರಪತಿಯಣುಗ - ರಾಜಕುಮಾರ (ನರಪತಿಯಣುಗ೦ 
ಸೊಣಕಡಿಕರಮಂ  ಪೊಲೆಯರುಮಂ ಓಲಗಿಪದಪುದೆ: 
ಸಮಯಪ, ೯. ೯೮) 

ನರಪ್ರಿಯತನೂಜ - ಅರ್ಜುನನ ಪ್ರೀತಿಯ ಮಗ, ಅಭಿಮನ್ಯು 
(ಕರಮೆರಡುಂ ಪಣೌವುದುಂ ಆತುರದಿಂದಂ ತನ 


ಚ 
ಕುನ್ನಗೆಯ್ಯೊಳೆ ಕೊಂಡು ಉದ್ಭರಚಕ್ರದಿಂ ಇಟ್ಟಂ ತಿರಿಪಿ 


ಅವಧಿ (ಆ 
ನೆಜ್‌ಯೆ: 


ನರಪ್ರಿಯತನೂಜನ ಅಕ್ಷೋಹಿಣಿಯಂ: ಪಂಪಭಾ, ೧೧. 
೧೦೩) 

ನರಭೋಗ - ಮನುಷ್ಯಸುಖ (ಎನಿತಾನು೦ ಅಂಬುನಿಧಿಗಳಂ 
ಅನೇಕ ನಾಕಂಗಳಲ್ಲಿ ಕುಡಿದುಂ ಪೋಯಿಲ್ಲೆನಗೆ 


ನರಭೋಗಮೆಂಬೀ ಪನಿಪುಲ್ಲಂ 
ಪೋದಪುದೇ: ಆದಿಪು, ೯. ೫೭) 

ನರಮಹಿತ - ಜನರ ಗೌರವಕ್ಕೆ ಪಾತ್ರನಾದವನು (ನರಮಹಿತಾ 
ನಿನಗೇಂ ಅಹಿತರುಮೊಳರೆ ಸತತ 
ಕವಿರಾಮಾ, ೧. ೮೨) 

ನರವು - ಸ್ನಾಯುರಜ್ಜು, ಸ್ನಾಯುವನ್ನು ಮೂಳೆಗೆ ಸೇರಿಸುವ 
ಅಂಗಾಂಶ, ನರ (ನೆತ್ತರಂ ಪಡೆಯದೆ ಆಕಾಶಕ್ಕೆ ಬಾಯಂ 
ತೆಜ್‌ದು ಊಳ್ಳ ಬಳ್ಳುಗಳುಮಂ ನರವುಮ೦ ಬರಿಯುಮಂ 
ಪತ್ತಿ ತೆಗೆದು ಪೆಡಸಾರ್ವ ನರಿಗಳುಮಂ ತಾನೆ ಸೋದು: 
ಪಂಪಭಾ, ೧೩. ೫೬ ವ) 

ನರವೈದ್ಯ - ಮಾನವವೈದ್ಯ (ಕ್ಷಾರಪಾನೀಯಂ೦ ಮೊದಲಾಗೊಡೆಯ 
ನರವೈದ್ಯಂಗಳುಂ ಜ್ಯೋತಿಷಂ ಮಂತ್ರವಾದಂ 
ಮಾನಲಾಗೊಡಯ ಶಾಸ್ತ್ರಂಗಳಿಲ್ಲಮಂ ನೆಜ್‌ಯೆ ಕಲ್ಪಿಸಿ 
ಯೋಗ್ಯರ್‌ ಮಾಡಿದೊಡೆ: 'ಔಡ್ಡಾರಾ, ಪು. ೪. ಸಾ. ೨) 


ನಕ್ಕೆ ತೃಷ್ಣೆ ಪೇಟ್‌ 


ಪರಹಿತಾಚಾರಪರಾ: 


ನರಶಾಸನ - ಶಾಸನದ ಸಾಕಾರ (ತೋಳ್ವಲಕ್ಕೆ ಪಡೆದಂ 
ನರಶಾಸನಮಂ ನರೇಂದ್ರಚೂಡಾರತ್ನಂ: ಮಲ್ಲಿನಾಹು, ೩. 
೧೪) 

ನರಶಿಲ್ಲಿ - ಮನುಷ್ಯಶಿಲ್ಪಿ (ನರಶಿಲ್ಲಿಗಳಿಂ ಮಂಡಪವಿರಚನೆ 


ನೆಗಟುತ್ತಮಿರ್ದುದಿತ್ತೊಂದೆಡೆಯೊಳ್‌: ಆದಿಷು, ೯. ೬೮) 


ನರಸಿಂಹ - ಮನುಷ್ಯ ದೇಹ ಹಾಗೂ ಸಿಂಹದ ಮುಖವುಳ್ಳ 


ವಿಷ್ಣುವಿನ ನಾಲ್ಕನೆಯ ಅವತಾರ (ನರಸಿಂಹಾಕಾರದಿಂ 
ದೈತ್ಯನಂ ಚಲದಿಂ ಸೀಳ್ಸವನಬ್ಬಿಮಥನಪ್ರಾರಂಭದೊಳ್‌ 
ಮಂದರಾಚಲಮಂ ತಂದನಾವಂ: ಪಂಪಭಾ, ೬. ೪೧); 
ಮೊದಲನೆಯ ಅರಿಕೇಸರಿಯ ಇಬ್ಬರು ಮಕ್ಕಳಲ್ಲಿ 
ಮೊದಲನೆಯವನು; ಮೊದಲನೆಯ ನರಸಿಂಹ (ಅರಿಕೇಸರಿಗೆ 
ಆತ್ಮಜರ್‌ ಅರಿನೃಪಶಿರೋದಳನ ಪರಿಣತೋಗಾಸಿ 
ಭಯಂಕರರ್‌ ಆ ಇರ್ವೆರೊಳ್‌ ಆರ್‌ ದೊರೆಯೆನೆ ನರಸಿಂಹ 
ಭದ್ರದೇವರ್‌ ನೆಗಟ್ಬರ್‌: ಪಂಪಭಾ, ೧. ೨೨) 
ನರಸಿಂಹಾಡಂಬರ - ನರಸಿಂಹನ ಆಟೋಪ (ಶೂದ್ರಕನ 
ವಿಕಮಾಡಂಬರಮಂ ಅಂದು ಅರೆವಾನಿಸಿಕೆಯೊಳ್‌ ಒಂದಿದ 
ನರಸಿಂಹಾಡಂಬರಕ್ಕೆ ನಸುನಗುತಿರ್ಕುಂ: ಕಾದಂಬ,. ೧. ೧೦) 
ನರಸುತ - ಅರ್ಜುನನ ಮಗ, ಅಭಿಮನ್ಯು (ಗುರು ಪಣ್ಣಿದ 


ಚಕ್ರವ್ಯೂಹರಚನೆ ಪೆಜರ್ಗರಿದು ಪುಗಲ್‌ ಇದಂ ಪೊಕ್ಕು 


ರಣಾಜಿರದೊಳ್‌ ಅರಿನೃಪರ೦ ಇಕ್ಕಿದ ನರಸುತ ನಿನ್ನೊರೆಗೆ 
ದೊರೆಗೆ ಗಂಡರುಮೊಳರೇ: ಗದಾಯು, ೪. ೫೫) 
ರಸೇನೆ - ಮನುಷ್ಯಸೈನ್ಯ (ನರಸೇನೆಗರಿದು ಲಂಕಾಪುರದ 
ಬರ್ಹಿಜಲಧಿ ದಾ೦ಟಲ್‌ ಇಂತಿದು ದೇವಾಸುರರರ್ಗಮರಿದು 
ನರಕದ ಪುರಮಂ ಬಳಸಿರ್ದುದೊಂದು ಮೌರವಪಾಶಂ: 
ಜಗನ್ನಾವಿ, ೧೨. ೫) 
ನರಾಧಿಪ - ರಾಜ, ಅರಸ (ಕವಿಗಳ ನಾಮಧಾರಕ 
ನರಾಧಿಪರೋಳಿಯೊಳೀತನೊಳ್ಳಿದಂ ಕವಿ ನೃಪನೀತನೊಳ್ಳಿದಂ: 
ಪಂಪಭಾ, ೧. ೧೦) 

- ಒಂದು ಕಾಡುಪ್ರಾಣಿ, ಜ೦ಬುಕ (ನೆತ್ತರಂ ಪಡೆಯದೆ 
ಆಕಾಶಕ್ಕೆ ಬಾಯಂ  ತೆಜ್‌ದು ಊಳ್ವ ಬಳ್ಳುಗಳುಮಂ 
ನರವುಮಂ ಬರಿಯುಮಂ ಪತ್ತಿ ತೆಗೆದು ಪೆಡಸಾರ್ವ 
ನರಿಗಳುಮಂ ತಾನೆ ಸೋದು: ಪಂಪಭಾ, ೧೩. ೫೬ ವ) 
ನರುವಾಯ - ಒಂದು ಬಗೆಯ ಬಾಣ (ನೆಜ್‌ದು ನಿರ್ವಾಯಂ 

ನರುವಾಯಂ ಮುಂಮೊನೆ ನೆರಕೆ ನಾರಾಚ೦ ತಗರ್ತಲೆಯಂ: 
ಪಂಪಭಾ, ೧೩. ೩೯) 


ನರಿ 


೫೭೪ 


ನರೆ - ಬಿಳಿಗೂದಲು (ಭರತ೦ ಕಂಡಂ ಕೆನ್ನೆಯ ನರೆಯಂ 
ತಳದಳಿಸಿ ಪೊಳೆವ ಮಣಿದರ್ಪಣದೊಳ್‌: ಆದಿಪು, ೧೬. 
೬೧); ಮುಪ್ಪು (ತೀವಿದ ನರೆಯುಂ ಡೊಳ್ಳುಂ 
ದೇವವತನೆನಿಸಿ ಸೆಗಟ್ಟ ಯಶಮಂ ಬೆರಸಿನ್ನೀವುದು ಹರಿಗೆ 
ಆರ್ಫ್ಥ್ಯಮಂ ಎಂದು ಅವನುಂ ಈ ಭೀಷ್ಮರಂತು ನುಡಿದರುಂ 
ಒಳರೇ: ಪಂಪಭಾ, ೬. ೪೩) 

ನರೆಗಳಾಗು - [ಕೂದಲು] ಬಿಳಿಯಾಗು (ಎನ್ನ ಅಟ್ಟ 
ಅಡುಗೆಯ೦ ಉಂಡೊಡೆ ಬಿನ್ನಣ೦ ಏನರಸ ನರೆಗಳಾಗವು: 
ಪಂಪಭಾ, ೮. ೫೪) 

ನರೆತೆರೆದೋಜು - ನರೆತ ಕೂದಲು ಹಾಗೂ ಸುಕ್ಕುಗಳು 
ಕಾಣಿಸಿಕೊಳ್ಳು (ದೇಹದೊಳ್‌ ನರೆತೆರೆದೋಅದನ್ನೆಗಂ 
ಅನಾಕುಳ೦ ಇಂದ್ರಿಯಯದೇಷ್ಸ್‌ಯುಳ್ಳಿನಂ .. .. ನೆನೆವುದು 
ಇಂದ್ರನರೇಂದಫಣೀಂದವಂದ್ಯನಂ: ಸಮಯಪ, ೧. ೧೦೪) 

ನರೆಯೇಜು - ಕೂದಲು ಬೆಳ್ಳಗಾಗು, ಮುಪ್ಪಾಗು (ಕರಂ 
ನರೆಯೇಣದಿಟ್ಟು ಮುಪ್ಪಡಸದ ಮುನ್ನಮೇಕೆ ಮನುಜರ್‌ 
ಮುಚಿದಿಕ್ಕರೂ 'ಮೋಹಮಲ್ಲನಂ: ಮಲ್ಲಿನಾಹು, ೧೩. ೭೧) 

ನರೆಂದ್ರ - ರಾಜ (ಏಂ ತಗುಳ್ಗೆ ಇನ್ನುಸಿರದಿರ್‌ ಈವ ಮಾತಂ 
ಇವನುಣ್ಣುದು ಖಾಂಡವಂ ಈತಂ ಅಗ್ನಿ ಮುಂ ಪುಸಿದು 
ಇವನಿಂತೆ ಪಾಯಿಸಿದ೦ ಇಂದನೊಳ್‌ ಆದಿ ನರೇಂದೆಲ್ಲರಂ: 
ಪಂಪಭಾ, ೫. ೭೨) 


ನರೇಂದ್ರಕಾಂತೆ - ರಾಜಸ್ತೀ (ನೋಟಾಡೆ ಆರುಮಂ ಮಾಜ್‌ 
ಮನೋಜನ ಒಡ್ಡು ಎನಿಸಿದರ್‌ ನಡೆತಂದ 


ನರೇಂದಕಾಂತೆಯರ್‌: ಪಂಪಭಾ, ೯. ೧೦೦) 


ನರೇಂದಗೇಹ - ಅರಮನೆ (ಬೆಳ್ಳೊಡೆ ನೋಡೆ ನೋಡೆ 
ನಿಂದುರಿದುವು ಸಾಲಭಂಜಿಕೆಗಳಟ್ಟುವು ವೈರಿನರೇಂದ 
ಗೇಹದೊಳ್‌: ಪಂಪಭಾ, ೬. ೨೯) 

ನರೇಂದ್ರತಾಪಸ - ರಾಜರ್ಷಿ (ದೇವೇಂದ್ರಂ ತನಗಾದ 
ಹೃತ್ಯಂಪದೊಳಂ.. ಆಸನಕಂಪದೊಳ೦ ನರೇಂದ್ರತಾಪಸಂ 
ತನಿ೦ದತ್ತಮಂ ಕೊಳಲೆಂದು ತಪಂಗೆಯ್ದಪಂ ಎಂಬ 


ಸಂಕೆಯೊಳ್‌: ಪಂಪಭಾ, ೭. ೮೦ ವ) 

ನರ್ತಕ - ನೃತ್ಯಗಾರ (ಧರೆ ರಂಗ೦ ಗಗನಂ ಮನೋಹರತರಂ 
ನಾಟ್ಯಾಲಯಂ ನರ್ತಕಂ ಸುರರಾಜಂ: ಆದಿಹು, ೭. ೧೨೭) 

ನರ್ತಕಾಳಿ - ನೃತ್ಯಗಾರರ ಸಮೂಹ (ಪ್ರಕಟಿಸಿತ್ತು ಪದ್ಮಜನ 
ಪಕ್ಕದೊಳ್‌ ಗಾಯಕಪ್ರತತಿ  ವಾದಕಮಂಡಳಿ 
ನರ್ತಕಾಳೀ: ಪುಷ್ಪದಂಪು, ೫. ೨೧) 

ನರ್ತಕಿ - ನೃತ್ಯಗಾತಿ (ಕುಡುಪು೦ ಕಯ್ಯುಂ ಜತಿಯೊಳ್‌ 
ತಡತಡವರೆ ವಾದಕಂಗೆ ಪುರ್ವಿ೦ ಜತಿಯಂ ತೊಡರದೆ 


ನಡೆಯಿಸಿ ಪುರ್ವದೆ ಕುಡುಪೆನೆ ನರ್ತಕಿಯೆ ಸಭೆಗೆ 
ವಾದಕಿಯಾದಳ್‌: ಆದಿಪು, ೯. ೩೨); [ಜೈ; ನ] 
ಸೌಧರ್ಮೇಂದನ ಏಳು ಸೇನಾಂಗಗಳಲ್ಲಿ ಒಂದು (ಗಜ 


ತುರಗ ಸ್ಕಂದನ ಪದಾತಿ ಗವೇಂದ್ರ ಗಂಧರ್ವ ನರ್ತಕಿ 
ಪ್ರಮುಖಪಧಥಿತಸಪ್ತಾನೀಕಸಂಯುತನುಂ: ಕರ್ಣನೇಮಿ, ೨. 
೩೨ ವ) ನೋಡಿ, “ಸಪ್ತಾನೀಕ' 

ನರ್ತನ - ನೃತ್ಯ, ಕುಣಿತ (ಖೇಡನ ನರ್ತನ ಹಾಸ್ಕವನಾಡಂಬರ 
ನಟನ ವೇಣುವಾದನ ಗೇಯ ಕ್ರೀಡೆಗಳಿಂ: ಜಗನ್ನಾವಿ, ೪. 
೪೮) 

ನರ್ತನಗೃಹ — ನಾಟ್ಯಶಾಲೆ (ಸಾಹಿತ್ಯಲೀಲಾಗೃಹಂ 
ಭಗವಜ್ಜೈನಮತೋಕ್ತಿ ನರ್ತನಗೃಹಂ: ಪುಷ್ಪದಂಪು, ೧. ೭೬) 


ನರ್ತಿತ - ಅಲುಗಾಡಿಸಲ್ಪಟ್ಟ (ಅದು ನಿರ್ಗುರ ಉಚ್ಚಳಿತ 
ಶೀಕರಶೀತಳವಾತನರ್ತಿತ ಉನ್ನದ ಶಬರೀಜನ ಅಳಕಂ: 
ಪಂಪಭಾ, ೩. ೧೦) 

ನರ್ತಿಸು - ಕುಣಿ, ನೃತ್ಯಮಾಡು (ಕುಡುಮಿಂಚಂತೆ ಮೇಗೊಗೆದು 
ನಾರದಂ ನರ್ತಿಸಿದಂ: ಪಂಪಭಾ, ೧೨. ೧೮೯) 

ನರ್ದನ - ದನಗಳ ಗುಟುರು (ಜನಾರ್ದನನಾಡುತ್ತುಮಿರ್ದ 
ಪದದೊಳ್‌ ದೆಸೆಗಳ್‌ ಮಾರ್ದನಿವಿಡಲ್‌ ಅದ್ಭುತವೃಷನರ್ದನ 
ಪುಣ್ಣಿದುದು ಅದೊಂದು ವಜ್ರಾಶನಿವಲ್‌: ಜಗನ್ನಾವಿ, ೫. 
೩೪) 

ನರ್ಮ - ಆಟ (ನರ್ಮಮನಾದರಿಸಿದವು ಪದಂಗಳ್‌ ಪರಡು 
ನಿಗೂಢ೦ ಲಲಿತ ಲತಾಂಗಿಯ: ಸುಕುಮಾಚ, ೫. ೫೧); 
ಸಂತೋಷ (ನರ್ಮದಿಸೆಗೆ ಉತ್ಕಟಸತ್ಕರ್ಮಂ 
ಪ್ರತ್ಷಕ್ಷಫಲಮನೀವುದು ಪುಸಿಯೇ: ಪುಷ್ಪದಂಪು, ೩. ೧೦೮) 

ನರ್ಮಗೋಷ್ಠಿ - ವಿನೋದಗೋಷ್ಠಿ (ನರ್ಮಗೋಷ್ಠಿಯನಾಳ್ವಂ 
ಕಡುನೀಜ೦ ಊರ್ಜಿತಯಶಂ ಪಂಚಾಸ್ತಶಾಸ್ತಾರ್ಥ 
ನಿಶ್ಚಯಚಿತ್ತಂ: ರಾಜಶೇವಿ, ೧೧. ೧೫೦) ಸ 

ನರ್ಮಸಚಿವ - ರಾಜನ ಆಪ್ತ ಸಖ (ಅಂತವರ್‌ ನರ್ಮ 
ಸಚಿವರಂತೆ ಇಚ್ಛೆಯಂ ಪ್ರತಿಆಲಿಸಿ ನುಡಿವುದು೦ ಅದಂ 


ಕೇಳ್ಸು..... ವಿಭೀಷಣಂ .. . ಇಂತೆಂದಂ: ಪಂಪರಾ, ೧೨. 
೫೧ ವ) 

ನರ್ಮಾಲಾಪ - ವಿನೋದದ ಮಾತು, ಹರಟೆ (ಪಲವುಂ 
ನರ್ಮಾಲಾಪಂಗಳಿಂದವೆ ಸುಖಾಯಮಾನಸ್ವಾಂತನಾಗಿ 


ರಾಜಾಧಿರಾಜಂ: ಕಾದಂಬ, ೮. ೯೪ ವ) 

ನಲವರಿ - ಸಂತಸಗೊಳ್ಳು (ದೆಸೆದೆಸೆಯಂ ವಾಸಿಸಿ ನಲವರಿದು 
ಪ್ರಾಣಿಗಳೊಳ್‌ ತನಗದಿರದಿದಿರಾಂಪರೊರ್ವರುಮಂ ಕಾಣದೆ: 
ಪಂಚತಂತ್ರ, ೯೮ ವ) 

ನಲವು - ಸಂತಸ (ನೆರೆದೋಲಗಂ ನಲವು ಕೈಮಿಗೆ ತನ್ನನೆ 
ನೋಡುತಿರ್ಪಿನಂ: ಕಬ್ಬಿಗಕಾ, ೬೬); ಪ್ರೀತಿ 
(ಸಕಲಬುಧಸಮಿತಿ ನೆ ಕೊಂಡುಕೊನೆದು ನಲವಿಂದೆ 
ಕೀರ್ತಿಸುತ್ತಿರೆ ಕಾವ್ಯಾವಲೋಕನಮಂ ವಿರಚಿಸುವೆಂ: 
ಕಾವ್ಯಾವಲೋ, ೩): 

ನಲಿ — ಸಂತಸಗೊಳ್ಳು (ತಾಮರೆಯರಲೊಳ್‌ 
ಸರಸನಿಜಾಮೋದದೊಳೊಂದಿ ನಲಿದು ಮಕರಂದರಜೋ 
ವ್ಯಾಮುಗ್ಧದೊಳೀ ಮುಗುಳೊಳಮಾ  ಮಾಟ್ಕ್‌ಯನಣಿಸಿ 
ಸುಚಿವುದಳಿಕೆಲಕೆಲದೊಳ್‌: ಕವಿರಾಮಾ, ೩. ೧೨೭); ಕುಣಿ 
(ಗಗನತಳಮೆ ಪಣಿದು ಬಿಟ್ಟುದೆನಿಪ ಬಹುತಟಾಕದಿಂ ಕುಕಿಲ್ವ 
ನಲಿವ ಕೋಕದಿಂ: ಪಂಪಭಾ, ೧. ೫೮) 

ನಲಿವರಿ - ಸಂತಸದಿಂದ ಓಡಾಡು (ಪಲದಿವಸಕ್ಕೆತ್ತಾನುಂ ಕಲಹಂ 
ದೊರೆಕೊಂಡುದೆಂದು ಕೆಲಬರ್‌ ಬಿಲ್ಲಂ ಗೊಲೆಗೆತ್ತಿ ತೀವಿ 
ತೆಗೆದೇ೦ ನಲಿವರಿದರೋ ಜವನ ದೂತರೆನಿಸಿ ಕಿರಾತರ್‌: 
ಪಂಪರಾ, ೪. ೫೭) 

ನಲಿವು - ಸಂತೋಷ (ಸಿರಿ ನಲವಿಂದಮಿರ್ಪ ನೆಲೆ ಕಣ್ಣಳ 
ಪರ್ವಮೆನಿಪ್ಪ ಪ೦ಕಜೋತ್ಕರಂ: ಕಾದಂಸಂ, ೪. ೭) 

ನಲ್ಮೆ - ಪ್ರೀತಿ (ಚಲಂಗಳಾದಂ ವಿಲಾಸಿನೀಜನದ ನಲ್ಲೆಯುಂ 
ಸಂಗಮಮುಂ: ಕವಿರಾಮಾ, ೩. ೯೭) 

ನಲ್ಲ - ಪ್ರಿಯಕರ (ಅನುಪಮನಂ ಬರಿಪ್ಲೆನನುರಾಗದೆ ನಲ್ಲನನಿಂದ: 
ಕವಿರಾಮಾ, ೨. ೧೦೬) 


೫೭೫ 


ನಲ್ಲಂಬು - ಮೋಹದ ಬಾಣ (ತನ್ನ ನಲ್ಲಂಬುಗಳಿಂದಂ 
ಆರ್ದಿರದಡುರ್ತಿಸೆ ಭೂಭುಜರೆಲ್ಲಮಲ್ಲಿ ಬಿಲ್ಲುಂಬೆಅಗಾಗೆ: 
ಪಂಪಭಾ, ೧೧. ೪೨) 

ನಲ್ಲವರಕೆ - ಶುಭ ಹಾರೈಕೆ (ಎಂದವರ್‌ ನಲ್ಲವರಕೆಯಂ 


ಪರಸುವುದು೦  ಅನಂತರ೦ ಅನಂತಕಾಂತಮಣಿಗಣ 
ಶಿಬಿಕಾರೂಢೆಯಪ್ಪುದುಂ: ಕರ್ಣನೇಮಿ, ೯. ೮೬ ವ) 

ನಲ್ಲಳ್‌ - ಪ್ರಿಯೆ (ಮದೀಯ ಮನೋಗತ ಕಾಮಸಾಗರದ 
ಒದವಿಂಗೆ ನಲ್ಲಳ ವಿಲೋಚನ ಚಂದ್ರಿಕೆಯೊಂದೆ ಸಾಲದೇ: 
ಪಂಪಭಾ, ೫. ೧೧); (ಅಂತು ಕಂಡು 
ಮನಂಗೊಂಡೆತ್ತಿಕೊಂಡು ಮನೆಗೆ ತಂದು ರಾಧೆಯೆಂಬ ತನ್ನ 
ನಲ್ಲಳ ಸೋಂಕಿಲೊಳ್‌ ಕೂಸನಿಟ್ಟೊಡೆ ರಾಗಿಸಿ ಸುತನ 
ಸೂತಕಮಂ ಕೊಂಡಾಡೆ ಅಗುಟ್ಟೆರಲ್‌: ಪಂಪಭಾ, ೧. ೯೬ 
ವ ಮತ್ತು ೧. ೯೭) 

ನಲ್ಲರಕೆ -  [ನಲ್‌.-ಪರಕೆ] ಒಳ್ಳೆಯ ಹರಕೆ (ಅನುನಯದಿಂ 
ಎಜಗಿದವುಳರುಮ೦ ಅಟ್ಕಜೆಂ ಒಜಲ್ಲು ತೆಗೆದಪ್ಪಿ ಪರಸೆ 
ನಲ್ಪರಕೆಗಳಿಂ: ಪಂಪಭಾ, ೯. ೩) 

ನವಕ - ಒಂಬತ್ತರ ಗುಂಪು (ಬಟೆಯಂ ಸಂಜ್ನಳನಕಷಾಯ 
ಚತುಷ್ನೋಕಷಾಯ ನವಕ ನಾಮ 
ತ್ರಯೋದಶಪಕೃತಿಗಳನರೆದು: ಶಾಂತಿಷು, ೧೧. ೧೧೧ ವ) 

ನವಕಂಟಕ - ಹೊಸ ಮುಳ್ಳು (ನವಕಂಟಕಮಡಿಯಂ ನಡೆ 
ಸವತಿಯನಪ್ಪಿದುದಚೆದು ಪತಿ ಪೆಗಲಿಂ ಪೊತ್ತವಳಗಿದಳ್‌: 
ಲೀಲಾವತಿ, ೧೩. ೯೧) 

ನವಕವಿತ್ವ - ಹೊಸ ಕವಿತೆ (ನಿನ್ನಯ್ದಿದ ನವಕವಿತ್ವಮಂ 
ನವಕವಿತ್ವಮಂ ನೀನಭಿನಯಿಸಿದಂತಾಗಿರ್ದಪುದು: ಶಾಂತಿಷು, 
೩ ೯೩ ವ) 


ನವಖಂಡ - ಒಂಬತ್ತು [ಅಸಂಖ್ಯ] ಚೂರು (ನವಖಂಡಮಾಗೆ 
ಮಾಟರ್‌ ನವನಾರಕರಂ ಪುರಾಣನಾರಕರಾಗಳ್‌: 
ಮಲ್ಲಿನಾಷು, ೧೩. ೧೦೪); [ಜೈನ] ಇಂದ್ರ, ಶ್ವೇತ, ತಾಮ್ರ, 
ಗಭಸ್ತಿ, ನಾಗ, ಸೌಮ್ಯ, ಗಂಧರ್ವ, ಚಾರಣ, ಭರತ ಎಂಬ 
ಭೂಮಿಯ ಒಂಬತ್ತು ಭಾಗಗಳು 
(ನವಖಂಡಾವನಿಯೊಳಗಿರ್ಪವನೀಶರ ಹೃದಯಮೆಯ್ದೆ 
ಶತಖಂಡಮೆನಿಪ್ಪವೊಲೆಡೆಯೆ  ಭೂರಿಭೇರೀರವಮೊಗೆದುದು: 
ಪಾರ್ಶ್ವನಾಷು, ೮. ೩೦) 

ನವಗರ್ಭವಿಭ್ರಮ - ಹೊಸದಾದ ಬಸಿರಿನ ಚೆಲುವು 
(ಪುತ್ರವರಾರ್ಥಿಗಳಾಗಿ ತನ್ನ ಕಟ್ಟಿದಿರೊಳೆ ನಿಂದರಂ ನಯದೆ 
ನೋಡೆ ಮುನೀಂದನ ದಿವೃದೃಷ್ಠಿಮಂತ್ರದೊಳೆ ಪೊದಳ್ಳುದಾ 
ಸತಿಯರಿರ್ವರೊಳ೦ ನವಗರ್ಭವಿಭ್ರಮಂ: ಪಂಪಭಾ, ೧. 
೮೫) 

ನವಗ್ರೈವೇಯಕ - [ಜೈನ] ಸ್ವರ್ಗಗಳ ಮೇಲಿರುವ ಒಂಬತ್ತು 
ಕಲಾತೀತ ಸ್ವರ್ಗಗಳು: ಸುದರ್ಶನ, ಅಮೋಘ, ಸುಪ್ರಬುದ್ಧ. 
ಯಶೋಧರ, ಸುಭದ್ರ, ಸುವಿತಾಳ, ಸುಮನಸ, ಸೌಮನಸ, 
ಪ್ರೀತಿಕರ (ಆ ಪದಿನಾಜು ಕಲ್ಪಂಗಳ ಮೆಲೆ 
ನವಗ್ರೈವೇಯಕಗಳಿರ್ದುವು: ಅಜಿತಪು, ೧೧. ೨೯ ವ) 

ನವಟ - ಒಂದು ಬಗೆಯ ವಸ್ತ (ಸಾಹಿಯಾಣದ ಚೀನದ 
ನವಟದ ಚರ್ಮದ ಜೊಂಗದ ದೇವಾಂಗದ 
ಸಕಳವಟ್ಟೆಗಳುಮಂ: ಆದಿಷು, ೪. ೩೪ ವ) [ಟಿವಿವೆಂ ಅವರ 
ಆವೃತ್ತಿಯಲ್ಲಿ ಈ ಸಾಲು "ಸಾಹಿಯಾಣದ ಚೀನದ 


ಧವಳವಟ್ಟದ ಭರ್ಮದ ಜೊಂಗದ ದೇವಾಂಗದ 
ಸಕಳವಟ್ಟೆಗಳುಮಂ' ಎಂದಿದೆ] 
ನವನವತಿ - ತೊಂಬತ್ತೊಂಬತ್ತು (ಆ ಜಂಬೂದ್ವೀಪದ 
ನಟ್ಟನಡುವೆ ನವನವತಿಯೋಜನಸಹಸ್ತ ಉತ್ತೇಧಮುಂ 
ಯೋಜನಸಹಸ್ತ ಅವಗಾಹಮುಂ: ಆದಿಪು, ೧. ೪೯ ವ) 
ನವನಾರಕ - ನರಕವನ್ನು ಹೊಸತಾಗಿ ಪ್ರವೇಶಿಸಿದವನು 
(ನವಖಂಡಮಾಗೆ ಮಾಲರ್‌ ನವನಾರಕರಂ 


ಪುರಾಣನಾರಕರಾಗಳ್‌: ಮಲ್ಲಿನಾಪು, ೧೩. ೧೦೪) 


ನವನಿಧಿ - ರಾಜನ ಒಂಬತ್ತು ಅಮೂಲ್ಯ ವಸ್ತುಗಳು: ಹಯ, ಗಜ, 
ರಥ, ದುರ್ಗ, ಭಾಂಡಾರ, ಅಗ್ನಿ, ರತ್ನ, ಧ್ಯಾನ, ಪ್ರಮದಾ 
(ನವನಿಧಿಸಂಪೂರ್ಣನುಂ ಪಾಲಿತದಶದಿಶಾಚಕ್ರನುಂ ಏಕಾದಶ 
ರುದ್ರಾವತಾರನು೦ ದ್ಹಾದಶರಾಜಾರ್ಕಪ್ರಯುಕ್ತಗುಪ್ತಚರನುಂ .. 
. ವಸುಂಧರಾವಳಯಮಂ .. .. ನಿಜಭುಜಾಗ್ರದೊಳ್‌ ತಾಳ್ದು: 
ಪಂಚತಂತ್ರ, ೬೫ ವ); [ಜೈನ] ಮಹಾಪದ್ಯ ಪದ್ಯ ಶಂಖ, 
ಮಕರ, ಕಚ್ಛಪ, ಮುಕುಂದ, ಕುಂದ ನೀಲ, ವರ ಎಂಬ 
ಕುಬೇರನ ಒಂಬತ್ತು ನಿಧಿಗಳು (ರತ್ನಾಭರಣ ತೋರಣ 
ಘಂಟಾಜಾಳ ಮುಕ್ತಾಲಂಬನ ಪುಷ್ಪದಾಮ ಅಷ್ಟಮಂಗಳ 
ನವನಿಧಿಪ್ರಧಾನಂಗಳುಂ: ಆದಿಷು, ೧೦. ೩೨ ವ); [ಜೈನ] 
ಚಕ್ರವರ್ತಿಯ ಬಳಿ ಇರುವ ಕಾಳ[ನೀಲ], ಮಹಾಕಾಳ, 
ನೈಸರ್ಪ, ಪಾಂಡುಕ, ಪದ್ಯ ಪಿಂಗಳ, ಮಾಣವಕ, ಶಂಖ, 
ಸರ್ವರತ್ನ ಎಂಬ ಒಂಬತ್ತು ರತ್ನಗಳು (ನವನಿಧಿಯಿಂ 
ಅಷ್ಟಮಂಗಳನಿವಹಂಗಳಿಂ ಎಸೆವ ನಾಲ್ಕು ಬಾಗಿಲಳುಮಂ 
ದಿವಿಜರ್‌ ದೌವಾರಿಕವೃತ್ತಿವೆತ್ತು ಕಾವರ್‌ 
ಬೃಹದ್ದದಾದಂಡಧರರ್‌: ಮಲ್ಲಿನಾಪು, ೧೪. ೧೨೬) 

ನವನೀತಚೋರ - ಬೆಣ್ಣೆಯ ಕಳ್ಳ, ಕೃಷ್ಣ (ನವನೀತಚೋರನ 
ಕುಲೀನವಧೂಸ್ತನದುಗ್ಗಪೃಥುಶರೀರಂ ಪೂಜ್ಯನಾಗೆ 
ನಿನಗೆ ನಿಕಾರಂ: ಜಗನ್ನಾವಿ, ೧೭. ೨೩) 

ನವನೋಕಹಾಯ- [ಜೈನ] ಸುಖದುಃಖಗಳಿಗೆ ಕಾರಣವಾದ 
ಒ೦ಬತ್ತು ಕಿಂಚಿತ್‌ ಕಷಾಯಗಳು: ಹಾಸ್ಯ, ರತಿ, ಆರತಿ, 
ಶೋಕ, ಭಯ, ಜಿಗುಪ್ಸೆ. ಸ್ಲೀವೇದ, ಪುಂವೇದ, 
ನಪುಂಸಕವೇದ (ಕೋಧಮಾನಮಾಲೋಭಮೆಂಬೆಂಟುಂ 
ಕಷಾಯಮುಮಂ  ನವನೋಕಷಾಯಮುಮಂ 
ಎಡೆಯುಡುಗದೆ ಕಡಿಸಿ; ಸುಕುಮಾಚ, ೮. ೬೨ ವ), ನೋಡಿ. 
ನೋಕಷಾಯ 

ನವಪಂಚಾಶದಧಿಕಶತ ದ ನೂರೈವತ್ತೊಂಬತ್ತು 
(ನವಪಂಚಾಶದಧಿಕಶತ ವಿಮಾನಾಧೀಶನುಂ 
ತ್ರಯಸ್ತಿಂಶತ್ನರಿಮಿತ ತ್ರಯಸ್ತಿಂಶಾಮರಪರಿವೃತನುಂ: ಆದಿಪು, 
೬. ೧೩ ವ) 

ನವಪದ - (ಕಂಕೇಲ್ಲಿ ಕವರ್ಗಟ್ಟುಗಳಿಂ ನಂದ್ಯಾವರ್ತದ 
ನವಪದಂಗಳಿಂ ಚಂಪಕದ ಚಂಚುಲೋವೆಗಳಿಂ: 
ಕುಸುಮಾಕಾ, ೧೨. ೧೫೭ ವ) 

ನವಪದಾರ್ಥ - [ಜೈನ] ಜೀವ, ಅಜೀವ, ಪುಣ್ಯ, ಪಾಪ, ಆಸ್ರವ, 
ಸಂವರ, ನಿರ್ಜರ, ಬ೦ಧ, ಮೋಕ್ಷ ಎಂಬ ಒಂಬತ್ತು ತತ್ವಗಳು 
(ನವಪದಾರ್ಥ೦ಗಳು೦ ಪಂಚಾಸ್ತಿಕಾಯ ಷಡ್ಬವ್ಯಂಗಳುಂ 
ಎಂಬಿವಳಾಳ್‌ ಆದಮಾನುಂ ಅಣಜೆತಮುಂ ಕುಶಲಿಕೆಯುಂ 
ನಂಬುಗೆಯುಂ ಆಗಿ: ವಡ್ಡಾರಾ, ಪು ೬, ಸಾ ೧೯) 


ನವಬಂಧ - [ಜೈನ] ನವನೋಕಷಾಯಗಳು (ಪುಂವೇದಾದಿ 
ನವಬಂಧಮುಮಂ ಮತ್ತಂ ಪ್ರತಿಸಮಯಪ್ರವರ್ತಮಾನ 
ಸಂಜೃಲನ ಚತುಃಕಷಾಯ ಘಾತಿತಾಶೇಷ ಅನುಭಾಗ 


೫೭೬ 


ಅಶ್ವಕರ್ಣ ಕರಣಾಪೂರ್ವಕರಣ ಸ್ಪರ್ಧಕಾಭಿಘಾತದಿಂ 
ಅನಂತರ್ಮುಹೂರ್ತಕಾಲದಿಂ ಕಿಡಿಸಿ: ಆದಿಪು, ೧೦. ೧೪ 
ವ) 


ನವಭೂತಭಾಷೆ - ಹೊಸ ಪೈಶಾಚಿಕ ಭಾಷೆ, ಹೊಸ ಮರುಳುಗಳ 


ಭಾಷೆ (ನವಭೂತ ಭಾಷೆಯಿಂ ಕುಜುಪುವೇಲ್ಬು ತಾಂ 
ಅಡ್ಡಗವಿತೆಯಂ ಮಾಡಿ ಮಹಾವ್ಯವಸಾಯಂಗೆಯ್ವ 
ಮರುಳ್ಗವಿಗಳ್‌ ತಾವೇಂ ಗುಣಾಢ್ಯರಂ ಮಸುಳಿಸರೇ: 


ಗದಾಯು, ೪. ೪೨) 

ನವಮ - ಒಂಬತ್ತನೆಯ (ನೀಂ 
ಅವರೊಳ್‌: ಕವಿರಾಮಾ, ೩. ೯೭) 

ನವಮಂಡನ - ಹೊಸ ಆಭರಣ (ಭವನತನು ಭಾಳಮಂಡದ 
ನವಮಂಡನದಿಂದಮೊಪ್ಪೆ ನಯನದ್ವಯದಿಂ ತವೆ ನೋಡಲ್‌ 
ನೆಜ್‌ಯದೆ ನಯನವಿಹ್ವಲಂ ಹರಿ ಸಹಸ್ತಲೋಚನನಾದಂ: 
ಶಾಂತಿಪು, ೧೦. ೬೦) 

ನವಮಣಿ - ನವರತ್ನಗಳು: ವಜ, ವೈಡೂರ್ಯ, ಗೋಮೇಧಕ, 
ಪುಷ್ಯರಾಗ, ನೀಲ, ಮರಕತ, ಮಾಣಿಕ್ಯ, ಹವಳ, ಮುತ್ತು 
(ನವಮಣಿಗಣರುಚಿಯಿ೦ ಮಿಣುಗುವ ಕೂಟಾಟೋಪಮಂ 
ವಿಮಾನಮಂ ಅವರ್‌ ಯತ್ನವದಿಂದೇಜೆಮೆನಲ್‌ 
ದಿವಿಜಕುಮಾರಾಭನೇಣಿ ನಭದಿ೦ ಬಂದರ್‌: ಕರ್ಣನೇಮಿ, ೩. 
೧೯೪) 

ನವಮಾಲಿಕೆ - ಜಾಜಿ ಹೂ (ಬಾಲಸಹಕಾರತರು ನವಮಾಲಿಕೆಗೆ 
ಅತಿಲಲಿತಪೂಗಭೂಜಾತಂ ತಾಂಬೂಲಲತೆಗೆಂಬವೊಲ್‌: 
ಆದಿಷು, ೪. ೨೮) 

ನವರತ್ನ — ನವಮಣಿ (ನವರತ್ನದ ಪಂಜರದೊಳ್‌ 
ದಿವಿಜಶರಾಸನದ ಮಜೆಯನಿರಿಸಿದವೊಲ್‌ ಸುತ್ತುವ 
ಸೋಗೆಯ ಸುತ್ತಿನೊಳಾಡುವ ಕೇಕಿಯ ಭಂಗಿ ಲೋಕಮಂ 
ಸೋಲಿಸುಗುಂ: ಯಶೋಧಚ, ೩. ೩೭) 

ನವರಸ - ಒಂಬತ್ತು ರಸಗಳು: ಶೃಂಗಾರ, ಹಾಸ್ಯ, ಕರುಣ, ರೌದ್ರ, 


ನವಮ ಲೋಕಪಾಲನೆ 


ವೀರ, ಭಯಾನಕ, ಬೀಭತ್ಸ, ಅದ್ಭುತ, ಶಾಂತ 
(ಅಂಗನಾಜನಂಗಳಿಂ ಶೃಂಗಾರರಸಮುಂ 
ಸೇನಾಗಣಿಗಳಿಂ ವೀರರಸಮುಂ 
ಯಾದವಪ್ರಧಾನಸಂತಾನದಿಂ ಶಾಂತರಸಮುಂ 
ಪಡಿಯಜರ ತಂಡದಿ೦ ರೌದ್ರರಸಮು೦ .. .. ಸಬ್ಬವಗಾಜರ 


ಹಾಸ್ಕರಸಮುಂ .. .. ಭೂಪಾಲಕರಿಂ ಭಯಾನಕರಸಮುಂ .. 

.. ವಾರ್ತಾಪರಂಪರೆಯಿಂ ಅದ್ಭುತರಸಮುಂ . . ದಾಯಾದ 

ಯಾದವರಿ೦ ಕಾರುಣ್ಯರಸಮುಂ ವೈತಾಳಿಕರಿಂ 

ಬೀಭತ್ಸರಸಮುಂ ಇಂತು ನವರಸಂಗಳಿಂದ 
ಅಭಿನವರಸಂಗಳಾಗಿ ನೆಗಟುತ್ತುಮಿರೆ: ಜಗನ್ನಾವಿ, ೨. ೩೯ 
ವ) 

ನವಲೋಹಿತ — ಹೊಸ ರಕ್ತ (ಅನ್ಯಶರಪ್ರಹಾರ 
ಜರ್ಜರಿತಶರೀರನಾಗಿ  ನವಲೋಹಿತ ವಾರ್ಧಿಯೋಳಟ್ಟು 
ಬಿಟ್ನಿನಂ ಕುರುಪತಿ ನೋಡಿ: ಗದಾಯು, ೪. ೫೩) 

ನವವಯಸ - ತರುಣ (ಆ ಧವಳೇಕ್ಷಣೆಯೀಕ್ಷಿಸಿದಳ್‌ 
ನವವಯಸಸನೆನಿಪ್ಪ ವಾದ್ಯವಿದ್ಯಾಧರನಂ: ಕರ್ಣನೇಮಿ, ೫. 
೪೩)೫. ೪೩) 

ನವವರ - ಮದುವಣಿಗ (ನಡೆಯೆ ಚಟುಳತೆಗೆ ಕಣೆಯಂ 
ಸಡಿಲ್ದೊಡೆ ಅದ೦ ಎಡದ ಕೆಯ್ಯೊಳ್‌ ಓಸರಿಸುತ್ತುಂ ನಡೆದು 
ಗವಾಕ್ಷಂಬರಂ ಓಗಡಿಸದೆ ನವವರನಂ ಅಬಲೆ 
ನೋಡಿದಳೊರ್ವಳ್‌: ಶಾಂತಿಪು, ೬. ೯) 


ನವವಿಧಪುಣ್ಯ - [ಜೈನ] ಚರಿಗೆ ನೀಡುವಾಗ ಅನುಸರಿಸಬೇಕಾದ 
ಒಂಬತ್ತು ಕ್ರಮಗಳು: ತಿಪದಕ್ಷಿಣೆ. ಉಚ್ಚಾಸನ ಸಮರ್ಪಣೆ, 
ಪಾದಪೂಜೆ, ಅರ್ಚನೆ, ಪ್ರಣಾಮ, ವಚನಶುದ್ಧಿ, ಕಾಯಶುದ್ದಿ, 
ಮನಶ್ಮುದ್ಧಿ, ಏಷಣಾಶುದ್ಧಿ (ಇದಿರ್ಗೊಳ್ಳುದು ಕಾಲ್ಗರ್ಚುವುದು 


ಉದಾತ್ತಮಪ್ಪೆಡೆಯೊಳ್‌ ಇರಿಪುದು ಎಅಗಿರ್ಪದು 
ಕರಣಶುದ್ಧವಡೆವುದು ಪದೆದು ಅನ್ನವನೀವುದು ಎಂಬ 
ನವವಿಧಪುಣ್ಯಂ: ಆದಿಪು, ೪. ೯೬) 

ನವವಿಧಬ್ರಹ್ಮಚರ್ಯ — [ಜೈನ] ಮನಸ್ಸು ದೇಹ, 
ಮಾತುಗಳಲ್ಲಿಯೂ ಕೃತ, ಕಾರಿತ, ಅನುಮೋದನ ಎಂಬ 
ಬಗೆಗಳು (ಅಷ್ಟಮಲವ್ಯಪೇತನುಂ ನವವಿಧ 
ಬ್ರಹ್ಮಚರ್ಯೋಪೇತನುಂ .. .. ಆಗಿ: ಅಜಿತಪು, ೩. ೧ ವ) 


ನವವಿಧಭಕ್ತಿ - ಭಕ್ತಿಯ ಒಂಬತ್ತು ಬಗೆಗಳು - ಶ್ರವಣ, ಕೀರ್ತನ, ಸ್ಮರಣ, 
ಪಾದಸೇವನ, ಅರ್ಚನ, ವಂದನ, ದಾಸ್ಯ ಸಖ್ಯ ಆತ್ಮನಿವೇದನ 
(ಸವೆಯದೆ ಮಾಡಿ ಮಾಡಿ ತಣಿವೈದದು ಪಾಣಿ ತದಂಫ್ರಿಸೇವೆಯಂ 
ನವವಿಧಭಕ್ತಯಿಉಕ್ತ ಶರಣಾವಳಿಗೆನೆ ಸೈಪದೆಂತುಟೋ: ರಾಜಶೇವಿ, 
೧೪. ೧೬೮) 

ನವವಿವರ - ನವದ್ದಾರ: ಕಣ್ಣುಗಳು, ಕಿವಿಗಳು ಮೂಗಿನ ಹೊಳ್ಳೆಗಳು, 
ಬಾಯಿ, ಮೂತ್ತದ್ದಾರ. ಗುದದ್ವಾರ (ನವವಿವವರಾವೃತ ಪೂತಿದ್ರವ 
ಸ್ಪಗಾವೃತವಿಮಿಶ್ರಮಾಂಸೋಪಚಿತಂ ಅಧುವಂ 
ಅಸುಚಿತ್ರಭಮಿತಾಸ್ಥಿವಹಂ ಮೆಯ್‌ ಬಗೆವೊಡಿಂತು ಕಿಸುಗುಳಮಾದಂ: 
ಕವಿರಾಮಾ, ೩. ೧೯೫) 

ನವಶತ - ಒಂಬೈನೂರು (ತಿಲ ಮಸೂರಿಕಾ ಪ್ರಭೃತಿ ನವಶತ 
ವ್ಯಂಜನರಂಜಿತ ತಪ್ಪತಪನೀಯ ನಿಕಾಶವರ್ಣ 
ಸಂಪೂರ್ಣಶರೀರನುಂ: ಆದಿಪು, ೮. ೪ ವ) [ಬಸವರಾಜು 
ಮತ್ತು ನರಸಿಂಹಶಾಸ್ತ್ರಿ ಅವರ ಆವ ೈತ್ತಿಗಳಲ್ಲಿ] 

ನವಸಿಗ - ಪರಪೀಡಕ *(ಗಪ್ರತ್ಯಯಕ್ಕೆ: ಮಾತುಗಂ, ಬೂತುಗಂ, 
ಕಂತೆಗಂ. ಬೊಂತೆಗಂ, ಬೀದಿಗಂ, ಸಟೆಗಂ, ನವಸಿಗಂ, 
ಎಡಗಂ: ಶಬ್ದಮದ, ೨೧೨ ಪು 

ನವಸೂತಿ - ಎಳಗ೦ದಿ, ಹೊಸದಾಗಿ ಕರು ಹಾಕಿದ ಹಸು (ಧೇನು 
ನವಸೂತಿ: ಅಭಿಧಾವ, ೧. ೧೫. ೭) 

ನವಹಾಟಕ - ಅಪರಂಜಿ (ಚೆಲ್ರೆನಿಪ್ತ ನವಹಾಟಕ ನಿರ್ಮಿತಮಪ್ಪ 
ಕೋಂಟೆ ಮುಟ್ಟಿರೆ ಮುಗಿಲಂ: ಚಂದ್ರಪ್ರಪು, ೧. ೧೧೪) 

ನವಹಾರಿದಕ - ಹೊಸ [ಹಸಿ] ಅರಿಸಿನ (ಜೀರಕಾದವ 
ನವಹಾರಿದ್ರಕವಾಟೋತ್ಕರ೦ಂ ಉನ್ನಿದ್ರಿತ ಕಮಲಾಕರಂಗಳಿಂ 
ಸೊಗಯಿಸುಗುಂ: ಮಲ್ಲಿನಾಹು, ೨. ೩೭) 

ನವಾಂಕುರ - ಹೊಸ ಕುಡಿ (ಕುಡುಗುರುಳೆಂಬ ತೆಂಬೆಲರ 
ಬೆಂಬಿಡಿದು ಪೊಸವೇಟಮೆಂಬ ಚಿಲ್ಲಿಡಿದು ಎಳಮಾಮರಂ 
ಪುಳಕಮೆಂಬ ನವಾಂಕುರದಿಂ: ಆದಿಪು, ೧೨. ೨೮) 

ನವಾನುದ್ದಿಸೆಗಳ್‌ - ಒಂಬತ್ತು ಅನುದ್ದಿಸೆಗಳು, ಇವು 
ಗ್ಗೆ ೈವೇಯಕಗಳ ಮೇಲಿರುವ ಸ್ಪರ್ಗಗಳು (ಲಚ್ಛಿ ಮಹಾಲಚ್ಛಿ 
ಪನಿ ವೈರೆ ವೈರೋಚನೆ ಸೋಮೆ ಸೋಮರೂಪೆ ಅಂಕೆ 
ಪಳಿಕೆ ಅಯಿಚ್ಛಿಯೆಂಬ ನವಾನುದ್ದಿಸೆಗಳೊಳಂ: ವಡ್ಡಾರಾ, ಪು 
೯೭, ಸಾ ೩೦ ಮತ್ತು ಪು ೯೮ಸಾ೧) 

ನವಾಸಾರ - ಹೊಸ ಮಳೆ (ಮೇಘನಿಕಾಯಂಗಳಿಂ 
ಬಲಲ್ದೆಅಗಿತೋ ರೂಪ್ಯಾದ್ರಿಯೊಳ್‌ ಪುಷ್ಪ 
ನವಾಸಾರದಿಂ: ನೇಮಿನಾಪು, ೩. ೧೨) 

ನವಿರ್‌ - ಕೂದಲು (ಸವನಿಸೆ ಹಮ್ಮದಂ ನಡುಪಕಾಲ್‌ ಬೆವರಂ 
ಬಿಡುತಿರ್ಪ ಗಲ್ಲ೦ ಉಣ್ಣುವ ನವಿರ್‌: ಕಬ್ಬಿಗಕಾ, ೨೫೯) 


ಏಂ 
ನೀರ 


೫೭೭ 


ನವಿರೇಜು - ಕೂದಲು ಮೇಲೇಳು, 
(ರತ್ನಶೇಖರನಾಗಳ್‌ ನವಿರೇಣಿದ 
ಬವರಮನೊಳಕೊಳ್ಳ ಮಾಸವಳನ೦ ಪೋಲ್ತಂ: 
೧. ೬೭) 

ನವಿರ್ಗೆದಜರಕ್‌ - ಪುಳಕಗೊಳಿಸು (ಪುದಿದ ಹಿಮಂ ನವಿರ್ಗೆದಆ್‌* 
ಮೆಯ್‌ ಮಿಗೆ ಕೋಡೆ . .. ಶಿತಮದೇಂ ಪ್ರಭೂತಮೋ: 
ಕುಸುಮಾಕಾ, ೭. ೧೪) 

ನವಿಲ್‌ - ಮಯೂರ (ದೇವತೆ ನವಿಲ ರೂಪದಿಂದೆತ್ತಿಕೊಂಡು 


ಪುಲಕಗೊಳ್ಳು 
ತನುವಂಕದ 
ಪುಣ್ಯಾಸ್ರ, 


ಬೆನ್ನೊಳಿಟ್ಟು .. « ಪೋದೊಡೆ: ವಡ್ಡಾರಾ, ಪು. ೧೧೮. ಸಾ. 
೩) 
ನವಿಲಾಟ - ನವಿಲ ನರ್ತನ ನವಿಲಾಟ೦ ಹಂಸೆಯ ನಡೆ ತವೆ 
ಮಂದಾನಿಳನ ಸುಗತಿ N ತ ಆ ಬಾಲಕಿಯ 
ಮಧುರಮೃದುಪದಗತಿಯೊಳ್‌: ಗಿರಿಜಾಕ, ೩. ೧೦೮) 
ನವಿಲುಯ್ಯಲ್‌ - ನವಿಲಿನಾಕಾರದ ಉಯ್ಯಾಲೆ (ಮದನ 
ಮಂಗಳಾಗಾರದ್ವಾರಮಕರತೋರಣದಂತಿರ್ದ ನವಿಲುಯ್ಯಲ 


ಕೆಲಕ್ಕೆ ವಂದು: ಚಂದ್ರಪ್ರಪು, ೮. ೪೫ ವ) 


ನವಿಲ್ದಾಣತಿ - ([ನವಿಲ್‌--ಬಾಣತಿ] ಹೊಸತಾಗಿ ಮರಿಹಾಕಿದ 
ನವಿಲು (ನವಿಲ್ದಾಣತಿಯ ಬೆನ್ನನೇಣೆ ಮಂಡೆಯ 
ಚಂಡಿಕೆಯಂ ಕರ್ಚಿ ಸೆಳೆವ ಸೋಗೆಯ ಮಜೆಯ 


ಮುದ್ದುತನಮಂ: ನೇಮಿನಾಪು, ೧. ೯೨ ವ) 

ನವೀನ - ಹೊಸತು (ನವ್ಯಂ ನೂತ್ನಂ ನೂತನ೦ ಅಭಿನವಂ 
ಎನಿಪ್ಪುದಣೆಗೆ ನವೀನಂ: ಅಭಿಧಾವ, ೨. ೧. ೪೬) 

ನವೀನಚೀನ - ಹೊಸ ರೇಷ್ಮೆ ಬಟ್ಟೆ (ಪಡೆದನುಡಲ್‌ ನೃಪಂ 
ಸತಿಯ ಮೆಯ್ವೆಳಗೆಂಬ ನವೀನಚೀನಮಂ: ಚಂದ್ರಪ್ರಷು, ೭. 
೭೭) 

ನವುತ - ನವೋತ್ತರಶತ, ನೂರ ಒಂಬತ್ತು (ಪಂಚಸಪ್ಪತ್ಯುತ್ತರ 
ಪಂಚಶತ ಪೃಷತ್ಕಾಸನೋತ್ಸೇಧಸ೦ಹನನುಂ 
ನವುತಾ೦ಗಾಯುಷ್ಯನುಮಾಗಿ: ಆದಿಷು, ೬. ೬೧ ವ) [ಎಲ್‌. 
ಬಸವರಾಜು ಆವೃತ್ತಿ] 


ನವ್ಯ - ಹೊಸತಾದ(ನವ್ಯಂ ನೂತ್ನಂ ನೂತನಂ ಅಭಿನವಂ 
ಎನಿಪ್ಪುದಣೆಗೆ ನವೀನಂ: ಅಭಿಧಾವ, ೨. ೧. ೪೬) 

ನಷ್ಟರಾಜ — ರಾಜ ಇಲ್ಲವಾಗುವುದು (ರಾಜ್ಯಂ 
ನಷ್ಟರಾಜಮಾದದರ್ಕೆ ಮಜುಗಿ ಯೋಜನಗಂಧಿ 


ಸಿಂಧುಪುತ್ರನನನಿಂತೆಂದಳ್‌: ಪಂಪಭಾ, ೧. ೮೦ ವ) 

ನಸಿ - ಕೃಶವಾಗು, ಸವೆದು ಹೋಗು (ಒಡಲುಳ್ಳನಿತುಂ ನಸಿದೊಡೆ 
ಬಿಡಲಾಜಂ ತನ್ನಂ: ಸಮಯಪ, ೫. ೪) 

ನಸು - ಸ್ವಲ್ಪ (ನಸುವೆಳ್ತು ಮ೦ದಮಂದಸ್ಮಿತದಿ೦ ಪಸರಿಸುತಿರೆ 
ಯುವರಾಜಂ ಬೆಸಗೊಂಡಂ ಪೀತಿಯಿಂದೆ: ಕಾದಂಸಂ, ೫. 
೭೭) 


ನಸುಕುನ್ನಿ - ಒಂದು ಗಿಡ ಮತ್ತು ಕಾಯಿ (ಆ ಶ್ರಾವಕಂ 
ಒಂದೆಡೆಯೊಳ್‌ ನಸುಕುನ್ನಿಯಂ ಕಂಡು ಇದೆನ್ನ 
ದೈವಮೆಂದದಣ ಪ್ರದಕ್ಷಿಣ೦ಗೆಯ್ಯೆ: ಚಾವುಂಪು, ಪು ೪೫೦. 
ಸಾ. ೩) 

ನಸುತೇಂಕುದೇಂಕು - ಸ್ವಲ್ಪ ತೇಲಾಡು (ಬೆಳಗುವ 
ತಾರಹಾರನಿಕರಂ . ಆ. ಕಡಲೊಳ್‌ ನಸುತೇಂಕುದೇಂಕಿ 


ಬೊಬ್ಬುಳಿಕೆಗಳಂತೆ ತೋಣೆದುವು: ಆದಿಷು, ೭. ೯೮) 

ನಸುಮಸುಳ್‌ - ಸ್ವಲ್ಪ ಕಾಂತಿಹೀನವಾಗು (ತಾವರೆಯೆಸಲ್ಗ 
ನಡುವಿರ್ಪ ಸಿರಿಯುಮಾಕೆಯ ಕೆಲದೊಳ್‌ ಜಾ 
ತೋರ್ಪಳ್‌: ಪಂಪಭಾ, ೧. ೪೦) 


ನಸುಮಾಸು - ನಸುಮಸುಳ್‌ (ನಸುಮಾಸಿ 
ರೂಪಿನೊಳ್‌ ಉಣ್ಮುವ ಗಾಡಿ ನಾಡೆ ಕಣ್ಣೆಡರೆ: 
೧೩. ೯೯) 

ನಸುವಂಚನೆ - ಸ್ವಲ್ಪ ಮೋಸ (ಪುಸಿ ನಸುವಂಚನೆ ನೋರ್ಪ 
ಅನುವು ಅಸಿದು ಅಗಲಿತು ತಕ್ಕು ದಕ್ಕು ಪಗೆ ಕೆಯ್ದಗೆ 
ಕೆಯ್ಯುಸುರಿ ನುಸುಳ್‌ ಎಂಬ ಕೇಣದ ಕುಸುರಿಯಂ 
ಅಜೆದಿಖೆದು.. ಮೆದು ನೆಜ್‌ದೆ ಉರಣದೆ ಅರೆಬರ್‌: 
ಪಂಪಭಾ, ೧೦. ೮೧) 


ಪಾಡಟಿದ 
ಪಂಪಭಾ, 


ನಸೆ - ಬೆದೆ, ಕಾಮಾತುರ (ಪೊಸ ಮದದದಾನೆಯಂ ನಸೆಯ 
ಪೆರ್ಬಿಡಿ . ಪೊರ್ದಿ ಶೋಭಿಸುವವೊಲ್‌; ಶಾಂತಿಪು, ೭. 
೨೯) 

ನಸೆಮಸಹಷು - ಕಾಮಾತುರತೆ (ನಸೆಮಸೆಪೊಂದೆ ನುಣ್ಣಸಲೆಯೊಳ್‌ 
ಸುಸಿಲಾಥೆಸೆವೇಣನಂ ವಿಲಂಬಿಸದಿಸಲೆಂದು ಬಂದನ 
ಪುಳಿಂದನ ವಕ್ಷಮನುದ್ಗಮಾಸ್ತದಿಂದಿಸೆ ಕುಸುಮಾಸ್ತಂ: 
ರಾಜಶೇವಿ, ೫. ೧೦೫) 

ನಸೆಯಳಿಪು - ಕಾಮಾತುರ (ಮಸೆಯಳಿಪಿ೦ ಪಿಯಾನನಮಂ 


ಈಕ್ಷಿಸಲುಜ್ಜುಗೆಯಾಗಿ ತಾನೆ ಲಜ್ಜಿಸಿ: ಸೂಕ್ತಿಸುಧಾ, ೬. ೮೨) 

ನಸೆಯಿಚ್ಚೆಯಾಗು - ಕಾಮೇಚ್ಛೆಯುಂಟಾಗು 
(ನಸೆಯಿಚ್ಚೆಯಾದೊಡೆ ಒಡಗೂಡಿ ಬಲಲ್ಟೊಡೆ 
ಕರ್ಣವಾತಮಂ ಪಸರಿಸಿ ತನ್ನ ಕೈಪಿಡಿಯವೊಳ್‌ ಪಿಡಿಯಂ 
ಪಿಡಿದಿರ್ದುದೊಂದಿಭಂ: ಚಂದಪ್ರಹು, ೫. ೬೪) 

ನಸೆವಣಕ - ಬೆದೆಗೆ ಬಂದ ಪ್ರಾಣಿ (ನಸೆವಣಕದೆ ಬೆನ್ನಂ 
ಸಂಧಿಸುವದುಂ ಅಸಮಸದಿನೆಡೆಗೆ ಪುಗಲೊಡನೆ: ಚಂದ್ರಪ್ರಪು, 
೨. ೨೪) 

ನ ಹಿಂಸ್ಕಾತ್‌ ಸರ್ವಭೂತಾನಿ - ಎಲ್ಲ ಪ್ರಾಣಿಗಳಲ್ಲಿಯೂ ಹಿಂಸೆ 


ಕೂಡದು (ನ ಹಿಂಸ್ಕಾತ್‌ ಸರ್ವಭೂತಾನಿ ಎಂದು 
ಅಕಳಂಕತರ್ಕಪ್ರತಿಷ್ಟಾ ನಿಶ್ಚಯ, ಜೈನಸಿದ್ಧಾಂತವಾದಿಗಳುಂ: 
ಪಂಚತಂತ್ರ, ೧೧೭ ವ 

ನಳನಳಿಕೆವೆಣು - ಲಾಲಿತ್ಯವನ್ನು ಪಡೆ (ನಳನಳಿಕೆವೆತ್ತ 
ವಿಮಳಕೋಮಳತ್ರಯವಿಳಸಿತ ಸರಳಶಾಖಾನಿಕಾಯಾಕಲಿತ 
ಬಿಲ್ವವೃಕ್ಷ: ಶಬಶಂವಿ, ೨. ೭೮ ವ) 

ನಳನಳಿಸು — ಕಾಂತಿಗೊಳ್ಳು (ನಳನಳಿಸಿ ಬಳೆದು 
ವಿರಹಾನಳನಳುರ್ಗುಮುಮಾ ವಿಳಾಸರಸದ 


ತರಂಗಾಳಿಗಳನಿಟೆಸುವ ಮಧ್ಯದ ವಳಿಗಳನೀಕ್ಷಿಸಿದ ನೀಅರಂ 
ರುಕ್ಮಿಣಿಯಾ: ಜಗನ್ನಾವಿ, ೧೦. ೨೭) 

- ಕೋಮಲವಾದ; ಬಾಗು (ಕ೦ಗಳೊಳ್‌ ಕೆಂಪಡರೆ ಕಾಲ್‌ 
ಬಳೆಯೆ ನಡು ನಳಿಯೆ: ಲೀಲಾವತಿ, ೧೧. ೧೧); 
ದಣಿವುಗೊಳ್ಳು (ಶೇಷಕಂಠ ಕಠಿನಾಸಿಶ್ರೇಣಿ ನುರ್ಗಾಗದಿರ್ದುದೆ 
ಕೂರ್ಮೋನ್ನತ ಕರ್ಪರಂ ನಳಿದು ಬೆನ್ನಂ ಪತ್ತದೇಂ 
ಮಾಣ್ಟುದೇ: ಪಂಪರಾ, ೫. ೮೭) 

ನಳಿತೋಳ್‌ - ಕೋಮಲವಾದ ತೋಳು 


ನಳಿ 


(ಇತ್ತ 


ಗಂಗಾದೇವಿಯುಂ ಆ ಕೂಸ೦ ಮುಖುಗಲೀಯದೆ ತನ್ನ 


ತೆರೆಗಳೆಂಬ ನಳಿತೋಳ್ಗಳಿನೊಯ್ಯನೊಯ್ಯನೆ ತಟ್ಕ್‌ಸಿ ತರೆ 
ಗಂಗಾತೀರದೊಳಿರ್ಪ ಸೂತನೆಂಬವಂ ಕಂಡು: ಪಂಪಭಾ, 
೧. ೯೫ ವ) 

ನಳಿದಾಗು - ಬಾಗಿಹೋಗು, ಜಗ್ಗಿಹೋಗು (ಅಭ್ರಮಂಡಲಂ 
ಕಡುನಳಿದಾದುದೀ ಬಲದ ಧೂಳಿಯೊಳೆಂಬಿನಂ: ಆದಿಷು, 
೧೨. ೬೨) 


೫೭೮ 


ನಳಿನಳಿ - ಬಾಗಿ ಬಾಗಿ (ನಳಿನಳಿದು ನಡೆವ ಹಯದಟೆಯಳವಂ 
ಕಂಡುದಜಿಂ ಅಧಿಕಬಲ ಮುನಿಪ ಧೃತಾತುಳ 
ಗುಣಭಾರಮನಾಂಪನಿತಳವಿಲ್ಲದೆ ಕಿಡುವರಲ್ತೆ 


ದುಷ್ಪಮಯತಿಗಳ್‌: ಆದಿಷು, ೧೫. ೩೧) 

ನಳಿನೀಪತ್ರಪುಟ - ತಾವರೆ ಎಲೆಯ ದೊನ್ನೆ (ಪೌರರ್‌ ಮಾಡಿದ 
ನಳೀನೀಪತ್ರಪುಟಪ್ರಸಾದಿತ ಸಾರವಜಳ 
ಪಾದಾಭಿಷೇಕನದೊಳಂ: ಆದಿಪು, ೮. ೬೯ ವ) 

ನಳಿಮೊಗ - ನಳನಳಿಸುವ ಮುಖ (ಪೊದಳ್ಳೆಳಸುವ ಬಾಯ್‌ 
ಬಳಸುವ ಕಣ್‌ ಮಿಳಿರ್ವ ಕುರುಳ್‌ ನಳಿಮೊಗಮೆನೆ 
ಸೊಬಗಿವಳ್ಗೆ ನಾಟ್ವರ್ತನಮೇ: ೪. ೪೪) 

ನಜುಂಕು - ಬೆಳವಣಿಗೆ ಕುಂಠಿತಗೊಳ್ಳು (ತಾಜೆದ ಅಂಕಿದ 
ನುಂಕಿದ ಕೊಂಬು ಒಣಗಿರ್ದ ಪೊಟ್ಟೆವೋದ ಒಣಗಿದ 
ವ್ಯಕ್ಷದಿಂದ ಅಜಿವುದು ಆಯೆಡೆಯೊಳ್‌ ಜಳಮಾಗದೆಂಬುದಂ: 
ಲೋಕೋಪಕಾ, ೫. ೪) 

ನಜುಂಬು - ಇರುಕು  (ತುಂಗಕೂಟಸಹಸ್ರಂ ದಿವಮಂ 
ನಜು೦ಬಿದವೊಲಂತಿರ್ಪನ್ನೆಗಂ ಸುತ್ತಲುಂ ಡೆಸೆಗಳ್‌ 
ಹೊಂಗಳಸಂಗಳಿಂ ತೊಳಗುಗುಂ: ವರ್ಧಮಾಪು, ೭. ೫೮) 


ನಜುಗಂಪು - ಸುವಾಸನೆ (ಮುಗುಳ್ಗಳ ಮಾಲೆ ಸುಯ್ಯ 
ನಜುಗಂಪಿನೊಳ್‌ ಇರ್ಮಡಿ ಗಂಮನಾಗೆ: ಆಚವರ್ಧ, ೧. 
೬೪) 

ನಳುದಂಬುಲ - ಸುವಾಸಿತ ತಾಂಬೂಲ (ಬಾಯೊಳೆ 


ಬಾಯನಿಟ್ಟು ನಜುದ೦ಬುಲನಿಕ್ಕುವ ಮುಗ್ಧೆ: ಲೀಲಾವತಿ. ೨. 
೯೨) 

ನಜುನೆಯ್‌ - ಸುವಾಸಿತವಾದ ತುಪ್ಪ (ನಜುನೆಯ್ಮಾಜಿದ ಸಿರಿಯಂ 
ಮೆಜ್‌ ಯಲೆ ಪೊಂಗಳನೆ ಗೋಪಿಯರ್‌ ಕೆದಚಿದವೋಲ್‌ ಲ 


pS ನೆಗ್ಗಿಲ ಪೂಗಳ್‌ .. .. ಕರಮೆಸೆದಿರ್ಕುಂ: ಲೀಲಾವತಿ, ೫. 
೯೯) 
ನಖುವಂಡು -. [ನಜು-ಬಂಡು] ಸುವಾಸಿತ ಮಧು 


ಜಾ ಕಾರ್ದು ಚಪ್ಪಲರ್ವಿನೆಗಂ ಸಿಪ್ಪಿಟ್ಟು ಕರೆದು 
ಕೊಂಡುವು ಪ್ಪದಮುಪ್ಪಳದಿನೊಳೌ್‌ವ ನಜುವ೦ಡುಗಳಂ: 
ಲೀಲಾವತಿ, ೯. ಸ 

ನಜುವಲ್‌ - ಶ್ರೀಪರ್ಣ ಎಂಬ ಗಿಡ (ಸುಗಂಧಿ ಕಬ್ಬಳಿ ನಜುವಲ್‌ 
ಕುರುಟಿಗೆ ಪಾಗಲ್‌: ತ್ರಿಷಷ್ಟಿಪು, SEE) 

ನಣುಸುಯ್‌ - ಪರಿಮಳಭರಿತ ಉಸಿರು (ನಜುಸುಯ್ಯ 
ಕಂಪಿನಿಂಪಿಂಗೆ ಎಜಗುವ ಮದಭೃಂಗಮಾಲೆ ಬಿಟರುತಿರೆ 
ಪೂತೆಜಗಿದ ಚಂಪಕಲತೆಯಂ ನೆಜ್‌ ಪೋಲ್ವಳ್‌ ವಿರಹಿದಹನ 
ದಾಹಿನಿಯಾಗಳ್‌: ಶಾಂತೀಶ್ವಷು, ೫. ೧೧೩) 

ನಾಂಟು - ನಾಟು, ಚುಚ್ಚಿಕೊ (ಜವನಾಳಂತಪಪ್‌ ಕಣೆ 
ರೋಮರೋಮಂದಪದೆ ನಾಂಟಿದುವು: ಪಂಪರಾ, ೧೩. 
೭೧) § 

ನಾಂದಿ - ಶುಭಕಾರ್ಯದ ಆರಂಭ, ನಾಟಕದ ಆರಂಭ (ನಾಂದೀ 
ಪ್ರರೋಚನಾ ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ (ನಿಷ್ಠಂಭ 
ಕಪೋತಿಕಾ ವ್ಯಾಳಿಕಾದಿ ಲಕ್ಷಣೋಪೇತಂಗಳಪ್ಪ 
ನಾಟಕ೦ಗಳೊಳಂ: ಪಂಪಭಾ, ೨. ೩೪ ವ) 


ನಾಂದಿಸು - ಒದ್ದೆಮಾಡು (ಪ್ರೇಮಪೀಯೂಷದಿಂ ಪಿರಿದುಂ 
ನಾಂದಿಸುವಂತೆ ಕಾಂತೆ ಪದೆದಾಗಳ್ಳೊಯ್ದಳ್‌ ಅಂತಾ 
ಮಹೀವರಶೋಭಾಂಗದ ಮೇಲೆ ಲೀಲೆಯೊದವಿಂ 


ಕರ್ಪೂರಪೂರಾಂಬುವಂ: ಶಾಂತೀಶ್ಚಪು, ೧೦. ೧೭೭) 


ನಾಂದೀಪದ - ಮಂಗಳಾಚರಣೆಯ ಹಾಡು (ರಸಮಂ 
ಭಾವಮಂ ಅರ್ಥಮಂ ರಚನೆಯಂ ಕಾವ್ದಜ್ಯರ್‌ ಆರಯ್ದು 
ಭಾವಿಸಿ ನಾಂದೀಪದ ನಾಯಕಾಭ್ಯುದಯ ಪರ್ಯಂತಂ ಬರಂ 
ಕೂಡೆ ಶೋಧಿಸಿ ನೋಟ್‌ ಈ ರಘುವಂಶರಾಮಕೃತಿಯೊಳ್‌: 
ಪಂಪರಾ, ೧. ೩೩) 

ನಾಂದೀಮುಖ — ಪಿತೃಗಳ ಆವಾಹನೆ, ಆರಂಭ 
(ನಾಂದೀಮುಖಮ೦ ನಿರ್ವರ್ತಿಸಿ  ಶುಭಲಕ್ಷಣಲಕ್ಷಿತನುಂ 
ಸನ್ನಾಹಕರ್ಮನಿರ್ಮಿತನುಂ ವಿಜಯಗಜಮುಮಂ 
ಅರ್ಚಿಸಿ: ಪಂಪಭಾ, ೧೦. ೪೬ ವ) 

ನಾಂದೀವಿಧಿ — ನಾಂದಿ (ಪುಷ್ಲಾಂಜಲಿವಿಕ್ಷೇಪಣಾದಿ 
ನಾಂದೀವಿಧಿಯಂ ನಿರ್ವರ್ತಿಸಿ: ಆದಿಹು, ೭. ೧೧೪ ವ) 

ನಾಂದೀಸಮಯ - ನಾಂದಿಯ ಸಂದರ್ಭ (ವಿಜಯಪ್ರಸ್ಥಾನ 
ನಾಂದೀಸಮಯ ನಿನದಾನಂದಿತ ದಿಕ್ಬಾಳಚಕ್ರನುಂ: ಆದಿಷು, 
೧೪. ೯೧ ವು) 

ನಾಂದು - ನೆನೆಯಿಸು, ತೋಯಿಸು (ಸರೋವರಶೀಕರಂಗಳಿಂ 
ನಾಂದು ನವಪ್ರಸೂನತರುಶಾಖೆಗಳಲ್ಲಿಯೆ ನಿಂದು: 
ಪಾರ್ಶ್ವನಾಪು, ೩. ೪೫) 

ನಾಂಬು - ಆಲಸ್ಯಮಾಡು (ನಾಂಬು-ಆಲಸ್ಯೇ; ಶಬ್ದಮದ, ಧಾ 
೪೯೦) 

ನಾಕ - ಸ್ವರ್ಗ, ಆಕಾಶ (ನಾಕ೦ ದಿವಿಜಾಧಿವಾಸಮುಂ 
ಘನಪಥಮುಂ: ಅಭಿಧಾವ, ೩. ೧. ೨೦) 

ನಾಕಚ್ಯುತ - ಸ್ಪರ್ಗದಿ೦ದ ಇಳಿದವನು (ನಾಕಚ್ಯುತ೦ ಶ್ರೀಕಂಠನಾಗಿ 
ಪದಚ್ಯುತೇ೦ದ್ರದರ್ಶನಜನಿತಜತಿಸ್ಮರಂ: ಪಂಪರಾ, ೧೦. 
೧೧೬ ವ) 

ನಾಕಜ - ದೇವತೆ (ಕೇಶಾಕೇಶಿಯಿ೦ದ೦ ಸಬಳಿಗರ್‌ ಉಜ್‌ 
ಕಾದುತ್ತಿರಲ್‌ ನಾಕಜರ್‌ ಕಂಡು: ತ್ರಿಷಷ್ಠಿಪು, ೨೪. ೩೧೧) 

ನಾಕಜನಾಥ - ದೇವೇಂದ್ರ (ಸಟಿಕಕಳಶಮಂ ತೀವಿ 
ದಿವ್ಯಾಂಬುವಿಂ ನಾಕಜನಾಥಂ ಮಜ್ಯನಕೆ ಎಂದೆತ್ತಿದ ತೆಣದೆ 
ಸುಧಾಸೂತಿ ಕಣ್ಣೆಡ್ಡಮಾದುದು: ಆದಿಷು, ೧೨. ೮) 

ನಾಕಜಮಂತ್ರಿ - ಬೃಹಸ್ಪತಿ (ನಾಕಜಮಂತ್ರಿ ಪ್ರಕಟೋದಯಂ 
ನೆಗಟ್ಟೆನೆಗಂ ತನ್ನುಚ್ಚದೊಳ್‌ ಪುಟ್ಟಿದಳ್‌: ಅಜಿತಪು, ೧೨. 
೫೨) 

ನಾಕತರಂಗಿಣಿ - ದೇವನದಿ (ನಾಕತರಂಗಿಣಿಪ್ರವಾಹದೊಳ್‌ .. . 
ಪೊಳೆಯುತಿರ್ಪುದು ಚಂಡಮರೀಚಿಮಂಡಲಂ: ಜಗನ್ನಾವಿ, 
೮. ೧) 

ನಾಕನಾಯಕ - ದೇವೇಂದ್ರ (ನಾಕನಾಯಕ೦ ತಿಲೋಕಗುರು 
ಸವಿತ್ರಿಗೆ ಸೀಯನಪ್ರ್ಪ ಗೇಯದಿ೦ ಪೊಟ್ಟುಗಳೆಯಲ್‌ 
ನಿಯಮಿಸಿದಂ: ಶಾಂತಿಹು, ೯. ೧೬೮ ವ) 

ನಾಕಪ್ರಭವ - ಸ್ವರ್ಗದಲ್ಲಿ ಹುಟ್ಟಿದ (ನಾಕಪ್ರಭವೋದ್ಯನ್ಮಾಲೆಯಂ 
ಭೂಪತಿಯನೊಸೆದು ಒಅಲ್ಬರ್ಜಿಸಿದಂ ಸುರೇಂದಂ: 
ಶಾಂತಿಪು, ೯. ೯೩) 

ನಾಕಸ್ತ್ರೀ - ದೇವಕನ್ನಿಕೆ (ಜೇನ ಮಟ” ಕೊಂಡುದು ಅಮರ್ದಿನ 
ಸೋನೆಯೆ ಸುರಿದತ್ತು ರಸದ ತೊಳ್‌ ಪರಿದತ್ತು ಎಂಬೀ 
ನುಡಿಯನೆ ನುಡಿಯಿಸಿದತ್ತಾ ನಾಕಸ್ಮೀಯ ಗೇಯಂ: ಆದಿಪು, 
೭ ೧೭ ಸ 

ನಾಕಾನೋಕಹ - ದೇವಲೋಕದ ವೃಕ್ಷ 
ಮುಕ್ತಿಪುರಕ್ಕೆ ಗೋಪುರಮದು 
ಫಳಮಂಜರಿ: ಚಂದ್ರಪ್ರಹು, ೧೧. ೨೯) 


ಕಲ್ಪವೃಕ್ಷ (ಅದು 
ನಾಕಾನೋಕಹಕ್ಕೆ 


೫೭೯ 


ನಾಕಿ - ದೇವತೆ (ನಾಕಿಗಣ೦ ಸರ್ವಸ್ವಮ೦ ಮೇಣ್‌ 
ಕವರ್ದುದಕಟ ಭಂಗಕ್ಕೆ ಪಕ್ಕಾದೆಂ . . ಅಂತೆ ತೋರ್ಕುಂ 
ಸಮುದಂ: ಶಬರಶಂ, ೧. ೩೨) 

ನಾಕಿನಿ - ದೇವತೆ (ನಾಕಿನೀನಿಕರರ ಮಕುಟತಟಪ್ರಾಂತ 


ಪದ್ಮರಾಗಮಣಿ ಪ್ರಭಾಪಟಲದಿ೦ ದಿವಸಕರ ಮರೀಚಿ ಮಾಳೆ 
ಮಾಂಸಳಮಾಗೆಯುಂ: ಲೀಲಾವತಿ, ೪. ೮೬ ವ) 

ನಾಕೌಕ - [ನಾಕ೬ಓಕ] ದೇವತೆಗಳ ನಿಳಯ, ಸ್ವರ್ಗ (ನಾಕೌಕರ್‌ 
ಬ೦ದದಉೌಳನುಭವಿಪ್ಪುದಜೆಂದ: ಶಾಂತಿಷು, ೯. ೧೩೭) 

ನಾಗ - ಹಾವು (ಉರಗಂ ಭೋಗಿ ಸರೀಸೃಪಂ ಫಣಿ ಭುಜಂಗಂ 
ಚಕ್ರಿ ದರ್ವೀಕರಂ ಹರಿಯುಂ ಕುಂಡಲಿ ಕಾದರವೇಯಂ ಅಹಿ 
ನಾಗಂ ವ್ಯಾಳನಾಶೀವಿಷಂ ಪುರುಪೃಷ್ಟಂ ಫಣಭೃತ್ವದಾಕು 
ಭುಜಗ೦ ಕು೦ಂಭೀನಸ೦ಂ ಪನ್ನಗಂ ಮರುದಾಶಂ ಶನಿ 
ಗೂಢಪಾತ್‌ ವಿಷಧರ೦ ಸರ್ಪಂ ದ್ವಿಜಿಹ್ವಾಹ್ವಯ೦: ಅಭಿಧಾವ, 
೧. ೩. ೭); ನಾಗರ ಹಾವು (ನಾಗರ ಖಂಡ೦ಗಳಂ ಆ 
ನಾಗರ ಖಂಡದೊಳೆ ತೊಡರೆ ನರಂ ಇಸುವುದು೦ ನಾಗರ 
ಖಂಡಂಗಳುಮಂ ನಾಗರ ಖಂಡಮುಮಂ 
ಅಳುರ್ದುಕೊಂಡಂ ದಹನಂ: ಪಂಪಭಾ, ೮೯); ಸೀಸ ಎಂಬ 
ಲೋಹ (ತ್ರಪು ವಂಗಂ ಸೀಸಂ ಸೀಸಪತ್ರಕಂ ನಾಗಂ ಅಜಿಗೆ 
ಸೌರಾಷ್ಟ್ರಕಂ: ಅಭಿಧಾವ, ೧. ೬. ೯); ನಾಗಸಂಪಿಗೆ (ನಾಗ 
ನಕ್ತಮಾಲವನದ ಪೂಗವನ ತಮಾಲವನದ ಲೀಲೆ ಕರಮೆ 
ಕಣ್ಣೆವರ್ಕು: ಅಜಿತಪು, ೧. ೮); ಆನೆ (ಅಜೇಯಂ 
ನಿರ್ದಯಂ ಅನುಪಮ ನಖಮನಿರ್ಧಾರಿತ ವನ್ಯನಾಗಸಂಘಂ 
ಸಿಂಗಂ: ಪಂಚತಂತ್ರ ೧೪೩); ಗಜಕೇಸರ ಅಥವಾ 
ನಾಗಸಂಪಿಗೆ ಹೂ (ನಾಗಂ ಗಜಕೇಸರಂ: ಅಭಿಧಾವ, ೧. ೮. 
೭) 

ನಾಗಕೇತನ - ಸರ್ಪಧ್ವಜ, ದುರ್ಯೋಧನ (ಹಲಾಯುಧ ಕೃಪ 
ಆಶ್ವತ್ಥಾಮರುಂ ನಾಗಕೇತನನೊಳ್‌ ನಾಳೆಯ. ಕೂಡಿ 
ಬರ್ಪರ್‌: ಗದಾಯು, ೬. ೩೯) 

ನಾಗಚಂಪಕ - ಹೇಮಪುಷ್ಟ ನಾಗಸಂಪಿಗೆ (ನಾಗಚಂಪಕ 
ಕುಟ್ಕಲಾನುಕಾರಿ ನಾಸಾಪುಟವಿಕಸಿತ ಮುಕುಲಶೋಬಭಿತ 
ಚಂಪಕಗಳಂ: ಸುಕುಮಾಚ, ೯. ೧೦೭ ವ) 

ನಾಗಠಾಣ - [ನಾಗಸ್ಥಾನ] ನಾಗರಕಲ್ಲುಗಳಿರುವ ಜಾಗ 
(ನಾಗಠಾಣಕ್ಕೆ ಪೋಗಿ ನಾಗರನರ್ಚಿಸಿ ಪೊಡೆವಟ್ಟು 
ಸೂರ್ಯಮಿತ್ರಾಚಾರ್ಯರುಂ ಅಗ್ನಿಭೂತಿರುಷಿಯರ೦ ಕಂಡು 
ಜಾತಿಸ್ಮರೆಯಾಗಿ: ವಡ್ಡಾರಾ, ಪು. ೧೨. ಸಾ. ೨೨) 

ನಾಗಜಾಲ - ವೀಳೆಯದೆಲೆಯ ಬಳ್ಳಿ (ನಾಗವಿಭೂಷಣಪ್ರತತಿ 
ನಾಗರಖಂಡ೦ ಅಪೂರ್ವಮಪ್ಪ ಪುನ್ನಾಗದ ಬಾಸಿಗಂ ಬಗೆದ 
ಬಣ್ಣದ ಪುಟ್ಟಿಗೆ ನಾಗಜಾಲಂ: ಪಂಪಭಾ, ೪. ೧೭) 


ನಾಗದೇವಾಂಗನೆ - ಅತ್ತಿಮಬ್ಬೆ (ಮಂಗಳನಿಳಯನ 
ಪದಪದ್ಮಂಗಳನರ್ಚಿಸಿದರ್‌ ಅಷ್ಟವಿಧದರ್ಚನೆಯಿಂ 
ಮಂಗಳಧಾರೀಕಿಯರ್‌ ಶಕ್ರಾಂಗನೆಯುಂ ನೆಗಟ್ಟ 


ನಾಗದೇವಾಂಗನೆಯುಂ: ಅಜಿತಪು, ೪. ೭೯) 

ನಾಗದ್ದಜ - ಸರ್ಪಧ್ವಜ, ದುರ್ಯೋಧನ (ಏಗೆಯ್ದುಂ ಎನ್ನ 
ಧರೆಯ ಒರ್ವಾಗಮುಮಂ ನೀಮೆ ಬೆಸಸೆಯುಂ ಕುಡದೆ 
ಇನಿತಂ ಮೇಗಿಲ್ಲದೆ ನೆಗಟ್ಟು ಅಟಿದಂ ನಾಗಧ್ದಜನಯ್ಯ 
ನೀವುದರ್ಕೆ ಅಲಲದಿರಿಂ; ಪಂಪಭಾ, ೧೪. ೬) 

ನಾಗನಿವಾಸ - ನಾಗಠಾಣ, ಹುತ್ತ (ನಾಗನಿವಾಸದ ಕೆಲದೊಳ್‌ 
ಪೂಗವನಾಂತದೊಳ್‌ ಜೈನಯೋಗಿಗಳಿರ್ವರ್‌ 
ಯೋಗನಿಯೋಗದೊಳ್‌ ಇರುತಿರೆ: ಪುಣ್ಯಾಸ್ತ ೬. ೫) 


ನಾಗಪಾಶ - ಎದುರಾಳಿಯನ್ನು ಕಟ್ಟಿಹಾಕುವ ಒಂದು ದಿವ್ಯಾಸ್ತ 
(ದಿತಿಸುತನಣ್ಮುಟ್ಟಾಗೆ ಬಂದು ಕಡನ೦ ಕೊಟ್ಟರ್‌ ಕೊಳ್ಸಂತೆ 
ನಾಗಪಾಶದಿನಾಗಳ್‌ .. .. ಕಟ್ಟ: ಶಾಂತಿಷು, ೮. ೪೯) 

ನಾಗಪುರ — ನಾಗಲೋಕ, ಪಾತಾಳ (ಅಂತು 
ನಾಗಪುರಮನಿಟಿಸುವ ನಾಗಪುರಮ೦ ಆ ನಾಗಶಯನಂ 
ಪೊಕ್ಕು: ಪಂಪಭಾ, ೯. ೨೭ ವ) 

ನಾಗಬಂಧ - ಬಿಗಿಯಾದ ಅಪ್ಪುಗೆ (ನಾಗಶಯ್ಯೆಯೊಳ್‌ ನಾಗಿಣಿ 
ನಾಗಬಂಧದೊಳೆ ತಳ್ತು ಗುಣಾರ್ಣವನಂ ಮರುಳ್ಗಿದಳ್‌: 
ಪಂಪಭಾ, ೪. ೧೭) 

ನಾಗರಕ - ಪಿಪ್ಪಲಿ ಎಂಬ ಗಿಡ (ಪಿಪ್ಪಲಿ ನಾಗರಕಂ: ಅಭಿಧಾವ, 
೧. ೮. ೩೨); ರಾಜನಿಗೆ ಶೃಂಗಾರಸಹಾಯಕರಾದ ನಾಲ್ವರಲ್ಲಿ 
ಒಬ್ಬ  (ಚದುರಿಲ್ಲದ ನಾರಕರ್ಕಳಿಲ್ಲ ಕವಿತಾಗುಣಮಿಲ್ಲದ 
ವಿಬುಧರಿಲ್ಲ: ವರ್ಧಮಾಷು, ೧. ೪೮); ಉಳಿದವರು, ವಿಟ, 
ವಿದೂಷಕ, ಪೀಠಮರ್ದ 

ನಾಗರಖಂಡ - ಹಸಿಶುಂಠಿ ಮತ್ತು ಸರ್ಪಗಳ ಚೂರು (ನಾಗರ 
ಖಂಡಂಗಳಂ ಆ ನಾಗರ ಖಂಡದೊಳೆ ತೊಡರೆ ನರಂ 
ಇಸುವುದುಂ ನಾಗರ ಖಂಡಂಗಳುಮಂ ನಾಗರ 
ಖಂಡಮುಮಂ ಅಳುರ್ದುಕೊಂಡಂ ದಹನಂ: ಪಂಪಭಾ, 
೮೯); ಒಂದು ಪ್ರದೇಶ (ನಾಗವಿಭೂಷಣಪ್ರತತಿ 
ನಾಗರಖಂಡಂ  ಅಪೂರ್ವಮಪ್ಪ ಪುನ್ನಾಗದ ಬಾಸಿಗಂ: 
ಪಂಪಭಾ, ೪. ೧೭) 

ನಾಗರಜ್ಜು - ನಾಗಪಾಶ (ನೆಜ್‌ದಿರೆ ಸಂಕಲೆವಂದದ ತೆಣದಿಂ 
ಪೆಣೆದಿರ್ದ ನಾಗರಜ್ಜುಗಳೆಲ್ಲಂ . .. ಪಣಿದು: ಶಾಂತಿಪು, ೮. 
೫೧) 

ನಾಗರ ಮಾಟ - ಸರ್ಪಗಳ ಕೃತ್ಯ (ಕೆರಕುಂ ತುಜೆಯುಂ 
ತೊನ್ನುಂ ಶರೀರದೊಳ್‌ ತೋಣ್‌* ತಂತ್ರದಿಂ ಕಿಡಿಸದೆ ನಾಗರ 
ಮಾಟಮೆಂದು .. .. ಅರ್ಚಿಪರ್‌ ಪುತ್ತುಗಳಂ: ಸಮಯಪ, 
೯. ೭೬) 

ನಾಗಲತಾ - ವೀಳೆಯದೆಲೆಯ ಬಳ್ಳಿ (ನಾಗಲತಾನಾಮಂ ಅಣೆಗೆ 
ತಾಂಬೂಳಿಕೆ: ಅಭಿಧಾವ, ೧. ೮. ೭) 

ನಾಗವಟ್ಟಣಿಗೆ - ಒಂದು ಬಗೆಯ ವಸ್ತ್ರ (ಸೊಯಿಪ 
ತೀರಮಲ್ಲಿಗೆಯ ಪೆರ್ಮುಡಿ ಶೋಭಿಸೆ ಉಟ್ಟ ಅಗಲದ 
ನಾವಟ್ಟಣಿಗೆಯುಂ ಸುಲಿಪಲ್‌ ಕರಮೊಪ್ಪೆ: ಹರಿವಂಶ, ೩. 
೩೭) 

ನಾಗವಟ್ಟಳಿಗೆ - ನಾಗವಟ್ಟಣಿಗೆ (ಪೊಳೆವೆಳೆವಾಟ ಚುಂಬಿಸೆ 
ಮುಖುಂಕಿರಲಂಜಿದಳೆಟ್ಟಮೆಯ್ದೆ ಮೆಯ್ಯೊಳಿಸಿದ ನಾಗವಟ್ಟಳಿಗೆ 
ನಾಂದು ಪಗಿಲ್ವಿರೆ: ಅನಂತಪು, ೭. ೩೭) 


ನಾಗವಟ್ಟಿಗೆ - [ನಾಗಪಟ್ಟಕಾ] ನಾಗಂದಿಗೆ (ಚಂದ್ರಕಾಂತದ 
ಬೋದಿಗೆಗಳಿ೦ ಇಂದನೀಲದ ನಾಗವಟ್ಟಿಗೆಯಿಂ ವಜ್ರದ 
ಸೋಪಾನಂಗಳಿಂ: ಧರ್ಮಾಮೃ, ೨. ೯೨ ವ) 


ನಾಗವಲ್ಲಿ - ನಾಗೋಲಿ, ಮದುವೆಯ ಮುಕ್ತಾಯ (ಅಂತು 
ಬೀಯಮಂ ಮೆಖ್‌ದು ನಾಲ್ಕನೆಯ ದೆವಸದೊಳ್‌ 
ನಾಗವಲಿಯಂ ಮಾಡಿ ನಿರ್ವರ್ತಿತ ವಿವಾಹೋತ್ಸವಂ 
ಜ್ವಳನಜಟಿ ಮಹಾರಾಜಂ: ವರ್ಧಮಾಹು, ೩. ೯೭ ವ) 

ನಾಗವಲ್ಲಿ - ವೀಳೆಯ ಬಳ್ಳಿ (ಅಡಪವಳ್ಳಂ ನೀಡಿದ ಆರ್ದ್ರ 
ಪೂಗೀಫಲಂಗಳುಮಂ ಕರ್ಪೂರ ನಾಗವಲ್ಲೀ ಧವಲ 
ಲಲಿತಂಗಳುಮಂ: ಸುಕುಮಾಚ, ೧೧. ೩೨ ವ) 


೫೮೦ 


ನಾಗವಿಭೂಷಣ - ಸರ್ಪಾಕಾರದ ಒಂದು ಆಭರಣ 
(ನಾಗವಿಭೂಷಣಪುತತಿ ನಾಗಖಂಡಮಪೂರ್ವಮಪ್ಪ 
ಪುನ್ನಾಗದ ಬಾಸಿಗಂ: ಪಂಪಭಾ, ೪. ೧೭); ಶಿವ 

ನಾಗವಿಮಾನ - ನಾಗಕನ್ನಿಕೆಯರ ಉಪ್ಪರಿಗೆ (ನಾಗಕನ್ನೆ 
ನಾಗಲೋಕದ ವಿಳಾಸಂಗಳ೦ ತೋಜುತ್ತುಂ ತನ್‌ ಕೆಟಗಣ 
ನಾಗವಿಮಾನಕ್ಕೆ ವಂದು: ಪಂಪಭಾ, ೪. ೧೬ ವ) 

ನಾಗವೇದಿಕೆ - ನಾಗಂದಿಗೆ (ಪಳುಕಿನ ಕಂಬಂಗಳೊಳಂ 
ಹರಿನೀಲದ ನಾಗವೇದಿಕೆಯೊಳಂ ವೈಡೂರ್ಯದ 
ತೊಲೆಯೊಳಂ: ಪುಷ್ಪದಂಪು, ೮. ೫೦ ವ) 

ನಾಗಶಯನ - ಹಾವಿನ ಮೇಲೆ ಮಲಗಿದವನು, ವಿಷ್ಣು (ಅಂತು 
ನಾಗಪುರಮನಿಚಿಸುವ ನಾಗಪುರಮ೦ ಆ ನಾಗಶಯನಂ 
ಪೊಕ್ಕು: ಪಂಪಭಾ, ೯. ೨೭ ವ) 

ನಾಗಶಯ್ಯೆ - [ಜೈನ] ಮಧುರಾನಗರದ ಚೈತ್ಕಾಲಯದಲ್ಲಿ ಹುಟ್ಟದ 
ಹಾವಿನ ಹಾಸಿಗೆ, ಇದನ್ನು ಕೃಷ್ಣನು ವಶಪಡಿಸಿಕೊಳ್ಳುತ್ತಾನೆ 


(ಹರಿಯದೊಂದು ಪುಣ್ಕೋದಯದಿಂ ಶುಚಿ 
ನಾಗಶಯ್ಯೆಯುಂ ಶಾರ್ಜಚಾಪಮುಂ ಪಾಂಚಜನ್ಯಮುಂ 
ಪುಟ್ಟುವುದುಂ: ನೇಮಿನಾಷು, ೮. ೨೬) 

ನಾಗಸಂಪಗೆ - ನಾಗಕೇಸರ ಹೂ (ಮೂಗು ಸುರಭಿಕರ 


ಪರಿಮಳದಂದಮೆ ನಾಗಸ೦ಪಗೆಯ ವಿರಿಮುಗುಳಂದಮೆ: 
ಸುಕುಮಾಚ, ೫. ೫೧) 

ನಾಗಪ್ರದ - ಹಾವಿನ ಮಡು, ಯಮುನಾನದಿ (ತರ್ಪುದೀ 
ಬಸದಿಗೆ ನೀನುದಯಕ್ಕೆ ಮುಂಚೆ ನಾಗಪ್ರದದೊಳಗಣ 
ಸಾವಿರೆಸಳ ತಾವರೆಯಲರಂ: ನೇಮಿನಾಹು, ೮. ೩೯) 

ನಾಗಾಂತಕ - ಗರುಡ (ನಾಗಾಂತಕನೀ ಗರುಡಂ 
ನಾಗನದೈರಾವತ೦ ಪರಾಜಿತವಂತಾ ನಾಗೇ೦ದ್ರಂ: ಜಗನ್ನಾವಿ, 
೧೩. ೮೬) 

ನಾಗಾಧಿಪ - ಆದಿಶೇಷ (ನಡೆ ನೋಡಲ್‌ ದಿವಿಜೇಂದನೆಯ್ದೆ 
ಪೊಗಟಲ್‌ ನಾಗಾಧಿಪಂ ಭಾವದೊಂದೆಡೆಯಂ ಭಾವಕನಾಗಿ 
ಪೋಲೆ ಬರೆಯಲ್ವಾ ವಿಶ್ವಕರ್ಮ೦ಂ ದಲಾರ್ಪೊಡೆ 
ಬಣ್ಣಿಸುವರಾರೈ ಆ ಮಹದೇವಿಯಂ: ಶಾಂತಿಷು, ೯. ೧೫೬) 

ನಾಗಾನಂದ — ನಾಗ[ಸರ್ಪಗರಿಗೆ ಆನಂದ 
(ಜೀಮೂತವಾಹನನೆಂಬ ಅಂಕದ ಜಾಗಿ ನಿಚ್ಚಟಿಕೆಯಿಂದೀ 
ಶೈಳದೊಳ್‌ ಶಂಖಚೂಡನನಾನಂದದೆ ಕಾದ ಪೆಂಪೆಸೆಯೆ 
ನಾಗಾನಂದಮಂ ಮಾಡಿದಂ: ಪಂಪಭಾ, ೪. ೨೬) 

ನಾಗಾಯ್ತ - ಮಾವತಿಗ (ಇರದೊಗೆದುದಲ್ಲಿ ಸೂಟಾಯ್ತರ 
ಕಳಕಳವಚ್ಚುಳಾಯ್ದರುಲಿಪುಂ ನಾಗಾಯ್ತರ ಗಳಗರ್ಜನೆ: 
ಜಗನ್ನಾವಿ, ೧೧. ೭೪) 

ನಾಗಾರಿ - ಗರುಡ (ಮನೆಯಿಲ್ಲದ ನಾಗಾರಿಗೆ ಜಿನಮುನಿಗೆ 
ತಪೋಧನಂಗೆ ದಯೆಯಿ೦ ನಿಚ್ಚಂ ಮನಮೊಲ್ಲೀವುದು 
ದಾನಮಂ: ಸಮಯಪ, ೭. ೫೮) ಹದ್ದು (ನಾಗಾರಿಯಂ 
ಅಕಟ ಗೃಧ್ವನೆಂದೇಳಿಪುದೇ: ಜಗನ್ನಾವಿ, ೧೩. ೮೬); ಸಿಂಹ 
(ಕಮಳಾವಾಸಿನಿಯಪ್ಪ ಗೋಮಿನಿಯಂ ಆ ನಾಗಾರಿಯಂ 
ಭೂರಿವಿಕ್ರಮನಂ: ಕರ್ಣನೇಮಿ, ೧. ೧೩೩) 

ನಾಗಾರಿಕೇತು - ಗರುಡಕೇತನ, ಕೃಷ್ಣ (ಆ ಮರದಿಂ ನಾಗಾರಿಕೇತು 
ಕಾಳಿಯ ನಾಗಂಗೆ೫ಗಿದಂ.. ಅಮರ್ತ್ಯರೀಕ್ಷಿಸೆನಭದೊಳ್‌: 
ಜಗನ್ನಾವಿ, ೩. ೮೫) 

ನಾಗಿಣಿ - ನಾಗಕನ್ಯೆ 
ನಾಗಬಂಧದೊಳೆ ತಳ್ಳು 


ನಾಗಿಣಿ 
ಮರುಳ್ವಿದಳ್‌: 


(ನಾಗಶಯ್ಕೆಯೊಳ್‌ 
ಗುಣಾರ್ಣವನಂ 


ಪಂಪಭಾ, ೪. ೧೭); ಹೆಣ್ಣು ಹಾವು (ನಾಗಿಣಿವೊಲೀ 
ಭುಜ೦ಗನ ಭೋಗಕ್ಕೆ ತನುವಿತ್ತೆ: ರಾಜಶೇವಿ, ೧೧. ೧೬೮) 

ನಾಗೇಂದ್ರ - ಆದಿಶೇಷ (ಶ್ರೀಮತ್‌ ನಾಗೇ೦ಧ್ರ ಭೋಗ ಸ್ಟುರತ್‌ 
ಅರುಣಮಣಿದ್ಯೋತಿ ಸಂಧ್ಯಾ ನಿಬದ್ಧಪ್ರೇಮಂ: ಕಾದಂಬ, ೧. 
೧) 

ನಾಟಕ - ರೂಪಕ ಹಾಗೂ ನೃತ್ಯ ಅಭಿನಯ ಪ್ರದರ್ಶನ 
(ಕೋಟಿತೆಅದಿಂದಮೆಸೆವ ನಾಟಕಮಂ ತೋಜೆ 
ಮಾಣ್ಣಳಿಲ್ಲಳ್‌: ಆದಿಷು, ೯. ೪೫) 

ನಾಟಕಶಾಲೆ ದ ನಾಟಕ[ನೃತ್ಯ[ವಾಡುವ ರಂಗಮಂದಿರ 
(ಹಾಟಕಭಿತ್ತಿಸಮನ್ಸಿತ ನಾಟಕಶಾಲೆಗಳ ವಿವಿಧಸೌಧಂಗಳ 
ಕೊಂಡಾಟಮನೆ ಮೆಜ್‌ದು: ಆದಿಪು, ೫. ೩೭) 

ನಾಟಕಾಭಿನಯ - ನೃತ್ಯದ ಅಭಿನಯ (ಲಯಕ್ಕೆ ಲಕ್ಕಲೆಕ್ಕದ ಜತಿ 
ನಾಟಕಾಭಿನಯಮಾಯ್ತೆನೆ ಗೇಯದೊಳೀಕೆ ಸೊರ್ಕನಿಕ್ಕಿದಳೆನೆ 
ಕಣ್ಣೆ ಚಕ್ಕಣಮೆನಿಪ್ಪುದು ಸಾಗೆನಿಸಲ್ಕೆ: ಪಂಪಭಾ, ೭. ೯೦) 

ನಾಟು ದ ಆಳವಾಗಿ ಸಿಲುಕು (ಕೋಟಿತೆಅದಿಂದಮೆಸೆವ 
ನಾಟಕಮಂ ತೋಣೆ ಮಾಣ್ಬಳಿಲ್ಲಳ್‌ ಬಗೆಯೊಳ್‌ 
ನಾಟುವಿನಮಮರಿ ಸಂಸ್ಕೃತಿನಾಟಕಮುಮಂ೦ ಎನಗೆ ನೆಯ 
ತೋಜೆದಳ್‌: ಆದಿಪು, ೯. ೪೫) 

ನಾಟ್ಯವಿದ - ನಟ, ಅಭಿನಯಕರ್ತ (ನಾಟ್ಯವಿದರ್‌ ತಾಂಗೆಯುಂ 


ಏಜೆ ನೃತ್ಯಗೃಹಮಂ ಚಕ್ರೇಶ್ವರೋದ್ಧಾಮರೂಪ 
ವಿಳೋಕಾಮೃತತೃಪ್ತಲೋಚನ: ಆದಿಷು, ೧೧. ೧೯) 
ನಾಟ್ಯವಿದ್ಯಾಚಾರ್ಯ - ನಾಟ್ಯವನ್ನು ಕಲಿಸುವ ಗುರು 


(ಮಂಗಳಾಲಂಕೃತನಾಗಿ ನಾಟ್ಯವಿದ್ಯಾಚಾರ್ಕನಂ  ಷೋಲ್ತು 
ರಂಗಂಬೊಕ್ಕು: ಆದಿಷು, ೭. ೧೫ ವ) 


ನಾಟ್ಯವಿದ್ಯೆ ದ ನೃತ್ಯಕಲೆ (ತತಾರ್ಯವೃತ್ತಕಮಪ್ಪ 
ನಾಟ್ಯವಿದ್ಯೆಯುಮಂ ಯೋಗಕ್ಷೇಮಾಧಿನಮಪ್ಪ 
ನೀತಿಶಾಸ್ತಮುಮಂ: ಶಾಂತಿಷು, ೧೦. ೯೦ ವ) 

ನಾಟ್ಕವೇದಮೊರ್ತಿ - ನೃತ್ಯಕಲೆಯ ಸಾಕಾರದಂತಿರುವವನು 
(ಭುಜಚಳನದ ಪರಿಣತಿಯಿಂ೦ 
ನಾಟ್ಯವೇದಮೂರ್ತಿವೊಲೆಸೆದಂ: ಪುಷ್ಪದಂಪು, ೧೨. ೩೪) 

ನಾಟ್ಯವೇದಾವತಾರ ದ ನಾಟ್ಯಶಾಸ್ತ್ರದ ಸಾಕಾರ 


(ಮಂಗಳಾಲಂಕೃತನಾಗಿ ನಾಟ್ಯವೇದಾವತಾರಮನೆ ಪೋಲ್ತು 
ರಂಗ೦ಬೊಕ್ಕು: ಆದಿಪು, ಹ ೧೧೫ ವ) 
["ನಾಟ್ಯವೇದಾವತಾರ' - ಎಲ್‌. ಬಸವರಾಜು ಆವೃತ್ತಿ 
“ನಾಟ್ಯವಿದ್ಯಾಚಾರ್ಕ' ಟಿವಿವೆ೦ ಆವೃತ್ತಿ] 

ನಾಟ್ಯಶಾಲೆ - ನೃತ್ಯಶಾಲೆ (ಸೊಗಯಿಪನಾಟ್ಕಶಾಲೆಗೆ 
ಮಾಟ್ದುದಕೃತ್ಯ ವಿಚಿತ್ರಶೋಭೆಯಂ; ಪುಷ್ಪದಂಪು, ೨. ೯೫) 

ನಾಟ್ಯಾಂಗ - ನಾಟ್ಯದ ವಿವಿಧ ಪ್ರಕ್ರಿಯೆಗಳು (ಉತ್ಕೇಪಣ 
ಆಕುಂಚನ ಪ್ರಸಾರಣ ಮನೋಭ್ರಮಣ ಜಾವನ ಸ್ಕಂದನ 
ನಮನೋನ್ನಮನ ಸ್ಥಿತಾಚಳಿತ ಪ್ರಚಳಿತ ಕ್ರಾಂತ ಅಪಕ್ರಾಂತ 


ಕ್ಷಿಪ್ತಕ ಕ್ರಿಯಾವಿಶೇಷಮಾಗೆ ಪತಾಕಾ ತ್ರಿಪತಾಕಾ 
ಕರ್ತರೀಮುಖ ಅರ್ಧಚಂದಕಳಾ ಶುಕತುಂಡಾದಿ 
ಸಮಾಸದಭಿನಯ ಸುಭಗಮಾಗೆ ನಾಟ್ಯಾಂಗಮೆಲ್ಲಮುಂ 


ತೋಣೆದಾಗಳ್‌: ಹರಿವಂಶ, ೨. ೩೩ ವ) 

ನಾಟ್ಯಾಗಮ — ನಾಟ್ಯವಿದ್ಯೆ (ನಯಂ ಒಸವೆ ಕರಣ೦ಗಳುಮಂ 
ನಿಪ್ಪೊಸವೆನೆ ಪೊಸಯಿಸಿದಳಾಕೆ ನಾಟ್ಕಾಗಮಮಂ: ಆದಿಷು, 
೯. ೨೫) 


ನಾಟ್ಯಾಲಯ -  ನಾಟ್ಯಗೃಹ (ಧರೆ ರಂಗಂ ಗಗನಂ 
ಮನೋಹರತರಂ ನಾಟ್ಕಾಲಯಂ ನರ್ತಕಂ ಸುರರಾಜಂ: 
ಆದಿಪು, ೭. ೧೨೭) 

ನಾಡ - ಸುಳ್ಳುಬುರುಕ, ಸುಳ್ಳುಗಾರ (ಕೆಮ್ಮಗೆ ನಾಡ ಚಲ್ಲವೊತ್ತರ 
ನುಡಿಗೊಳ್ಳದಿರ್‌ ನಿನಗೆ ಪಾ೦ಡವರಪ್ಪುದ೦ ಆರುಂ ಅಪ್ಪರೇ: 
ಪಂಪಭಾ, ೯. ೪೨) 

ನಾಡರಸ - ನಾಡಿನ ರಾಜ (ನಾಡರಸಂ ತಗುಳ್ಳು ಕಡೆಗಾಲದ 
ಮಾರಿಯ ಮೂರಿಯಂತೆ: ಪಂಪರಾ, ೪. ೩೮) 

ನಾಡವರ್‌ - ನಾಡಿನ ಸಾಮಾನ್ಯ ಜನ (ಪದನಣಿದು 
ನುಡಿಯಲುಂ ನುಡಿದುದಂ ಅಜಿದು ಆರಯಲುಂ ಆರ್ಪರ್‌ 
ಆ ನಾಡವರ್ಗಳ್‌: ಕವಿರಾಮಾ, ೧. ೩೮) 

ನಾಡಣಿಕೆ - ಲೋಕಕ್ಕೆಲ್ಲ ತಿಳಿದ (ಮಾಡಿದನೇಕೆಯೊ 
ಬಿದಿವಿಷಮಫಣಿಗೆ ಅಣಲ್ಲಳ ಪಲ್ಲಂ ರೂಡಿಸಿದ ತೇಳ್ಗೆ 
ಮುಳ್ಳಂ ನಾಡಣಿಕೆಯ ದುರ್ಜನಂಗೆ ನಿಡುನಾಲಗೆಯಂ: 
ಧರ್ಮಮಧು, ೧. ೬೨) 

ನಾಡಾಡಿ - ಸಾಮಾನ್ಯ [ಮನುಷ್ಯ] (ನಾಡಾಡಿಯನರರ್ಗದು 
ಬಗೆಯಲ್‌ ಕೂಡದಭಸ್ತಿರ್ಯಗೂರ್ಧ್ವಭೇದವಿಭಿನ್ನಂ: ಆದಿಷು, 
೧. ೪೬) 

ನಾಡಾಡಿಯಲ್ಲದೆ - ಅಸಾಮಾನ್ಯವಾಗಿ (ಕುಂತಿ ನೆಲದೊಳ್‌ 
ಮೆಯ್ಯನೀಡಾಡಿ ನಾಡಾಡಿಯಲ್ಲದೆ ಪಳಯಿಸಿ: ಪಂಪಭಾ, ೨. 
೨೪ ವ) 


ನಾಡಿಕಾಣೆ] - ಒಂದು ಗಳಿಗೆ, ಇಪ್ಪತ್ತನಾಲ್ಕು ನಿಮಿಷ 
(ಸಮಯಾವಳಿಕೋಚ್ಛ್ಯಾಸಸ್ತೋಕನಿಮೇಷನಾಡಿಕಾ 
ಮುಹೂರ್ತ .. . ಗಣನಾನುಕ್ರಮದಿ೦ ಪೆರ್ಚಿದೆಣಿಕೆಯೊಳ್‌: 


ಆದಿಷು, ೬. ೪೮ ವ) 

ನಾಡಿಗ - ಪ್ರಜೆ (ಮೃಗರಿಪುವ೦ ಮೃಗಾವತಿನಂದನನೊರ್ವನೆ 
ನಿಂದು ಕೊಂದು ನಾಡಿಗರ ಮನಕ್ಕೆ ಮಿಕ್ಕ 
ಪರಿತೋಷಮನಿತ್ತು: ಆಚವರ್ಧ, ೩. ೪೭) 

ನಾಡು - ಜನರಿರುವ ಪ್ರದೇಶ (ಇಂಚೆಯ ಪಸವಿನ ಬಣದ 
ಕಳಂಚಿನ ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ 
ಪಿ೦ಚದೆ ಬಳಿದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡ 
ಊರ್ಗಳ್‌: ಪಂಪಭಾ, ೮. ೫೧) 

ನಾಡುವಿಡಿ - ನಾಡನ್ನು ಹಿಡಿ, ಆಕ್ರಮಿಸು (ನಾಡುವಿಡಿಯದೆ 
ಅರಸುಗೆಯ್ಸೆನೆಂಬಂತೆ ಮಾತಜೆಯದೆ 
ಬಿನ್ನಪಂಗೆಯ್ತೆನೆಂಬಂತೆ: ಧರ್ಮಾಮೃ, ೪. ೨೯ ವ) (ಕೆ. 
ವೆಂಕಟರಾಮಪ್ಪನವರಿಂದ ಸಂಪಾದಿತ “ಧರ್ಮಾಮೃತ'ದ 
ಪಾಠವನ್ನು ಸ್ವೀಕರಿಸಿದೆ] 

ನಾಡೆ — ಆಳವಾಗಿ, ಗಾಢವಾಗಿ (ಮಂದರಮಾ 
ಪಗ್ಗಾರಭೂತಳಂಬರೆಗಂ ನೀಳ್ದಿರೆ ಕಂಡು 
ವಿಸ್ಮಿತಾಂತಃಕರಣನದರ್ಕಗಿದು ನಾಡೆಯು೦ ಚಿಂತಿಸಿದಂ: 
ಆದಿಪು, ೧೬. ೪೧); ಬಹಳವಾಗಿ (ಮಕ್ಕಳನೀಯದೆ 
ನೋಡೆ ನಾಡೆ ನೋಯಿಸಿದಪುದು ಇಕ್ಷುಪುಷ್ಪದವೊಲ್‌ 
ಎನ್ನಯ ಪುಷ್ಪದರ್ಶನಂ: ಪಂಪಭಾ, ೧. ೧೧೭); 
ಅತಿಶಯವಾಗಿ (ನಿಜಮಂದಿರೋದ್ಗತೋತ್ಸವಕಿದು 
ನಾಡೆಯು೦ ದ್ವಿಗುಣಂ ಎಂಬಿನಂ ಉತ್ಸವಮಂ ನೆಗಟ್ಟೆದಂ: 
ಕಾದಂಸಂ. ೨. ೨೬) 

ನಾಡೆಗೆಡು — ಬಹಳ ದೂರ (ಪರಿವಾರಮೆಲ್ಲಂ 
ಕುದುರೆವಡಿವಜ್ಜೆಯಂ ನೋಡಿ ನಾಡೆಗೆಟ್ಟು ಪೋಗಿ: ವಡ್ಡಾರಾ, 
ಪು ೫೩, ಸಾ ೨೫) 


ನಾಡೆಯುಂ - 
ಮಗುಳೆ 
ಸೋದಿಸಿ 
ದುರ್ಲಭಂ: 


ನಾಡೆಯುಂ ಹೊಟ್ಟು ಎ 


ನಾಡೆ (ಚೈರಂತನಕ್ರಮದಿಂದೆ ಆ ಮಣಲೆಲ್ಲಮಂ 

ಪಾರಾವಾರದೊಳ್‌  ಪೊಯ್ದು ಮತ್ತಮದಂ 

ಕಾಣ್ಣವೊಲ್‌ ನೃಗತಿ ನೋಡಲ್‌ ನಾಡೆಯುಂ 

ಸುಕುಮಾಚ, ೫. ೩೩) 

ತುಂಬ ಹೊತ್ತು (ವೀರಭಟರ 
ಪಂದಲೆಗಳುಂ ಅಗುರ್ವಂ ಅದ್ಭುತ ಭಯಾನಕ ವೀರ 
ಬೀಭತ್ಸ ರೌದರಸಂಗಳಂ ಪುದುಂಗೊಳಿಸೆ ಗಾಂಗೇಯಂ 
ನಾಡೆಯುಂ ಪೊಲ್ತು ಕಾದೆ: ಪಂಪಭಾ, ೧೦. ೧೧೬ ವ) 

ನಾಡೆಜಕಿಯ - ನಾಡ ಪ್ರಭು, ರಾಜ (ನಾಡೆಜ್‌ಯಂ ಭರತಂ 
ಬೆಸಸದ ತೆಅನ೦ ಕೇಳ್‌: ಪಂಪರಾ, ೭. ೪೯) 

ನಾಡೊವಜ - ನಾಡ ಗುರು (ನಾಡೊವಜನಾದನೊ ಪೇಳಷ್‌ 
ಕವಿತಾಗುಣಾರ್ಣವಂ: ಪಂಪಭಾ, ೧೪. ೬೨) 

ನಾಡೋಜ — ನಾಡೊವಜ (ರಾಜ್ಯಲಕ್ಷ್ಮಿ ಬಳೆದ 
ಸಂತೋಷದಂತಮನೆಯ್ದೆ ಪತ್ತಿದಳ್‌ ಸಹಜಮನೋಜನಂ 
ನಾಡೋಜನಂ: ಪಂಪಭಾ, ೧೩. ೧೦೮) 

ನಾಣ್‌ - ಲಜ್ಜೆ (ಅಟ್ಕಜಳುರ್ಕೆ ತೋಳ್ಗೆವಂದೊದವಿರೆ 
ನಾಣನೊಕ್ಕೆರ್ದೆ ವಿಚಿತ್ರವಿಕಾರರಸಾ೦ತರಂಗದೊಳ್‌ ಪುದಿರೆ: 
ಆದಿಪು, ೪. ೧೫); ನಾಚಿಕೆಯ ಜಾಗ, ಗುಹ್ಯೇಂದ್ರಿಯ 
(ತೆಣಪುವಡೆದು  ಅ೦ಗಜ೦ ಕೆಯ್ದಜ್‌ಗೊಳ ನೋಟಕರ 
ಮನಮನಾಗಳ್‌ ಕೊಳದಿ೦ ಪೊಅಮಡೆ ಜಿಗಿಲ್ತು ಪತ್ತಿದ 
ಕುಜುವಡಿಗಳೆ ಮೆಜ್‌ದುದು ಅವರ ನಾಣ್ಗಳ ತೆಅಪಂ: 
ಪಂಪಭಾ, ೫, ೬೭) 

ನಾಣ ಪುತ್ತು - ನಾಚಿಕೆಯ ಹುತ್ತ (ಇದು ಕಡು ನಾಣ ಪುತ್ತು 
ವಲಂ ಇಂ ನೆನಯುತ್ತಿರಿಂ ಎಮ್ಮಂ ಎಂಬುದಾವುದು 
ಗುಣವೆಮ್ಮೊಳಾಗೆ ನೆನದಷ್ಟಿರಿ: ಆದಿಪು, ೧೧. ೧೩೧) 

ನಾಣಳ್ಕು - ನಾಚಿಕೆಯಿಂದಾದ ಭಯ (ಮಜ್ಜನಂಬುಗದೆ 
ಆರೋಗಿಸಲೊಲ್ಲದಿರ್ಪಿರವಿದೇಂ ನಾಣಳ್ಳಿದೇಂ: ಪಂಪಭಾ, 
೪. ೬೩) 

ನಾಣ ಪೆಂಪು - ನಾಚಿಕೆಯ 
ಭಯದಿಂ ನಡುಗುವ ಕನ್ನಿಕೆಯ ಬೆಮರ ನೀರ್ಗಳ 
ಪೊನಲೊಟ್ಕುಡಿಯಲ್‌ ಒಡಗೂಡೆ ಗಂಗೆಯ ಮಡು 
ಕರೆಗಣ್ಣಿದುದು ನಾಣ ಪೆಂಪೇಂ ಪಿರಿದೋ: ಪಂಪಭಾ, ೧. 
೯೨) 

ನಾಣಳ್ಳು ದ ನಾಚಿಕೆಯಿಂದಾದ ಭಯ (ಮಜ್ಜನಂಬುಗದೆ 
ಆರೋಗಿಸಲೊಲ್ಲದೆ ಇರ್ಪ ಇರವಿದೇಂ ನಾಣಳ್ಕು ಇದೇಂ 
ಕಾಮನ೦ಬುಗಳ್‌ ಅತ್ತಿತ್ರೆಡೆಯಾಡೆ ಸೋಂಕವೆ ವಲಂ ನಿನ್ನಂ 
ಸರೋಜಾನನೇ: ಪಂಪಭಾ, ೪. ೬೮) 

ನಾಣಟಿ - ನಾಚಿಕೆಬಿಡು (ಬಟಲದೆ ಪುಪ್ಪಬಾನಹತಿಯಿಂ 
ಪುಳಕಂಗಳಂ ಆನದೆ ಉಣ್ಣಿ ನಾಣಟಿಯದೆ 
ಮುಕ್ತಿಯೊಡಗೂಡಿದ ಸಿದ್ಧರೆಮಗೀಗೆ 
ವಿಶುದ್ಧರಭೀಷ್ಟಸಿದ್ಧಿಯಂ: ಲೀಲಾವತಿ, ೧. ೪) 

ನಾಣಿಲಿ — ನಾಚಿಕೆಯಿಲ್ಲದ (ಬಸನಂಗಳೆ ನಿನ್ನಂ 
ಬರ್ದಿಸುತಿರ್ದಪುವು ಅವಣ ಬಸದೊಳ್‌ ಎಸೆವುದಜೆಂ 
ನಾಣ್ಣಿಸುವೀ ನಾಣಿಲಿ ನಾಣ೦ ಪಸುವಂದೆಲೆ ಜೀವ 
ನೀನದೆಲ್ಲಿಗೆವೋಪೈ: ಅಜಿತಪು, ೨. ೯೪) 

ನಾಣಿಲಿಗ - ನಾಣಿಲಿ  (ಮಹೀಪತಿಗ೦ ದ್ವಿಜವಂಶಂಗಂ 
ಏತಜಅಕೆಳೆಯಿಂತು ನಾಣೀಲಿಗರಪ್ಪರೆ ಮಾನಸರ್‌: ಪಂಪಭಾ, 
ಸ 


ಹಿರಿಮೆ (ಕೊಡಗೂಸುತನದ 


೫೮೨ 


ನಾಣಿಲಿವೆಣ್‌ - ನಾಚಿಕೆಯಿಲ್ಲದ 
ಪಲ್ಲಲಿವಾಯ್‌, ಅಗಿಲಿಲಿಗಂಧಂ 
ಶಬ್ದಮದ, ೧೯೭ ಪ್ರ ೨) 

ನಾಣೆಣಕ - ಲಜ್ಜೆ ತುಂಬಿದ ಪ್ರೀತಿ (ನಾಣೆಳಕದಿಂದ ಇನಿತು 
ಬೇಗಂ ತಲೆಯಂ ಬಾಗಿರಲ್‌: ಕಾದಂಬ, ೫. ೧೨೬ ವ) 

ನಾಣೊಡೆಯ - ವಿಟ (ನಾಣೋಡೆಯನಂ ಎಡೆಯೊಳಿರ್ದನಂ 
ಮಾಲ್ಲಳ್‌ ಇಂತೀ ಗಣಿಕಾಸಂದೋಹದೊಳ್‌ ತೇಪೆಯೆ 
ಪುರುಷಗುಣಶ್ರೀಗಳಗ್ರಾಹಿಯಲ್ಲೇ; ಲೀಲಾವತಿ, ೨. ೯೭) 

ನಾಣೋಡು - ನಾಚಿಕೆಗೆಡು (ನೋಡಲ್‌ ಅಟುಂಬ೦ ಎಂದೊಡೆ 
ಇದಂ ಆಂತು ಇಟೆದಾರ್‌ ತವಿಪನ್ನರ್‌ ಎಂದು ನಾಣೋಡೆ; 
ಪಂಪಭಾ, ೮. ೧೦೦) 


ಹೆಣ್ಣು (ಲಿಕಾರಕ್ಕೆ: 


ನಾಣಿಲಿವೆಣ್‌: 


ನಾಣ್ಗಳ ತೆಜಪು - ಲಜ್ಞಾಕರವಾದ ಜಾಗ (ತೆಅಪುವಡೆದು 
ಅಂಗಜ೦ ಕೆಯ್ದಜ”ಗೊಳೆ ನೋಟಕರ ಮನಮನಾಗಳ್‌ 
ಕೊಳದಿ೦ ಪೊಣಮಡೆ ಜಿಗಿಲ್ಮು ಪತ್ತಿದ ಕುಖವಡಿಗಳೆ 


ಮೆಣೌದುದು ಅವರ ನಾಣ್ಗಳ ತೆಜಪಂ: ಪಂಪಭಾ, ೫, ೬೭) 
ನಾಣ್ಗಳರೆ - ನಾಚಿಕೆಪಡು (ಕಾಯ್ವ ಬಯ್ವ ನಾಣ್ಗರೆವ ಎರೆವ 
ಇಂಬುಕೆಯ್ಯುವ ಒಳಪೊಯ್ಯುವ ಅನೇಕ ವಿಚಿತ್ರಜೇಷ್ಟೆಗಳ್‌: 
ಪುಷ್ಪದಂಪು, ೨. ೨೭) 
ನಾಣ್ಗಾಪು - ಮಾನರಕ್ಷಣೆ (ಎಂದು ತನ್ನ ನಾಣ್ಗಾಪನೆ ಬಗೆದು 


ಅತನುಪರಿತಾಪಿತ ಶರೀರನುಮಾಗಿ ಶಂತನು ಕರಂಗಿ 
ಎರ್ದೆಗಿಡೆ: ಪಂಪಭಾ, ೧. ೭೧ ವ) 
ನಾಣ್ಗಿಡಿಸು - ಮರ್ಯಾದೆ ಹಾಳುಮಾಡು (ಕುಡಿದೊಡೆ 


ಸೊರ್ಕಿಸದವು ನಾಣ್ಣಿಡಿಸದವು ಮನಕ್ಕಲಂಪನೀವವು ರತಮಂ 
ನಡೆಯಿಪುವು ಎನಿಪ ಮಧುಗಳಂ: ಆದಿಪು, ೫. ೩೨) 

ನಾಣೋಡು - ನಾಚಿಕೆಗೆಡು (ನೋಡಲ್‌ ಅಟುಂ೦ಂಬ೦ ಎಂದೊಡೆ 
ಇದಂ ಆಂತು ಇಜೆದಾರ್‌ ತವಿಪನ್ನರ್‌ ಎಂದು ನಾಣೋಡೆ; 
ಪಂಪಭಾ, ೮. ೧೦೦) 

ನಾಣ್ಗೆಡು - ನಾಚಿಕೆಯನ್ನು ತೊರೆ (ಕೀಚಕ೦ ಕಾಮದೇವಂ 
ಮಾಡಿದ ಯಾಚಕನಂತೆ ಕರಮೆ ನಾಣ್ಗೆಟ್ಟು ಮನಂಗಾಪು 
ಅಟೆದು ಅಳಿಪಿ ನೋಡಿ: ಪಂಪಭಾ, ೮. ೫೯ ವ) 

ನಾಣ್ಣು - ನಾಚಿಕೆಪಡು (ಎಡೆಯೊಳ್‌ ದೂಂಟಿಂದೆ ದೂಂಟಿಂಗೆ 
ಪೆರ್ವಜೌಯಂ ಪೊಯ್ಲ್ಸಿ ಕೆಲಕ್ಕೆ ನಾಣಿ ತಲೆಗುತ್ತಿರ್ಪ 
ಆಕೆಯೇಂ ಜೋಡೆಯೇ: ಪಂಪಭಾ ಪರಿಷತ್ತು ೪, ೮೨) 
ಅವಮಾನಗೊಳ್ಳು 

ನಾಣ್ಣುಡಿ - ಲೋಕೋಕ್ತಿ ಗಾದೆ (ಜಯಮಂ ಬಯಸುವೊಡಂ 
ಮಾರಿಯಂ ಆವರ್ತಿಸಿದರ್‌ ಎಂಬ ನಾಣ್ಣುಡಿಗಂ 
ಅಳುರ್ಚಿಯೆ ನಿನ್ನೊಳ್‌ ಎಡೆ ತನಗಜೆಕೆಯ ಮಿಲ್ತುವ೦ 
ಇಂತು ತಂದುಕೊಂಡರುಂ ಒಳರೇ: ಶಾಂತಿಪು, ೩. ೭೨) 

ನಾಣ್ಟಾಣ - ನಾಚಿಕೆಯ ಜಾಗ, ಗುಹ್ಯೇಂದ್ರಿಯ (ಮೊಆ*ಯಂ 
ಮೀಜುವ ಮಾತು ಕೆಂದೆಸೆವ ನಾಣ್ಟಾಣ೦: ಚಂದ್ರಪ್ರಪು, ೮. 
೬೮) 

ನಾಣೋಡು - ನಾಚಿಕೆ ಹೋಗು (ನೋಡಲ್‌ ಅಟುಂಬ೦ 
ಎಂದೊಡೆ ಇದಂ ಆಂತು ಇಜೆದಾರ್‌ ತವಿಪನ್ನರ್‌ ಎಂದು 
ನಾಣೋಡೆ: ಪಂಪಭಾ, ೮. ೧೦೦) 

ನಾಣ್ಪೋಗು - [ಪ್ರಾಣಿ] ಕಾಮಕ್ರೀಡೆ (ಮೂಜುಕೊಂಬುಮಂ 
ಆಯಿ ನಾಣ್ಬೋಗುಮಂ ಐಎರಟ್ಟಜ್ಜೆಯುಮಂ  ಮೂಖು 
ಪೊಟ್ತುಮಂ ಮೃಗದ ಮೂಳೆರವುಮಂ ಆಜು 
ಆಜಿಯ್ಕೆಯುಮಂ .. .. ಬಲ್ಲನಾಗಿ: ಪಂಪಭಾ, ೫. ೪೩ ವ) 


ನಾಣ್ಣದ - ಯೋನಿದ್ರವ (ಊರುಯುಗಂಗಂಗದಿಟಿವ ನಾಣ್ಣದನಂ 
ನಿಜೆಯಿಂದಮೊತ್ತುತುಂ ಜಾರೆಯರೆಯ್ದುತಿರ್ದರ್‌: 
ಕುಸುಮಾಕಾ, ೪. ೩೫) 

ನಾಣ್ಣಿಡು - ನಾಚಿಕೆಯನ್ನು ಬಿಡು (ಮೊಗಂಗುಡೆ ಪದವೆತ್ತು 
ಚುಂಬಿಸಿ ಭಯಂಗೆಯ ಬಲ್ವೆಣಸಂ ಪೊದಲಳ್ಗಲ್ಲಿ 
ನಾಣ್ಣಿಡೆನೆರೆದೂಢೆಯಂ ಪ್ರಥಮಸಂಗಮದೊಳ್‌ ಕುವರಂ 
ಮರುಳ್ವಿದಂ: ಚಂದ್ರಪ್ರಪು, ೬.೮೨) 

ನಾತ - ದುರ್ವಾಸನೆ (ತನ್ನ ಬಾಯ ನಾಶಕ್ಕೆ ನೊಣ೦ ಮುಸುರಿ 
ಗೊಮ್ಮುಗರೆಯೆ: ಚಾವುಂಪು, ಪು. ೪೦೨. ಸಾ. ೪) 

ನಾದ - ಧ್ವನಿ (ನಾದಂ ಶಬ್ದಂ ಧ್ವಾನಂ ಹ್ರಾದ೦ ಸ್ಥಾನಂ ರವಂ 
ಸ್ವರಂ ಘೋಷಣಂ: ಅಭಿಧಾವ, ೧. ೧೩. ೨೭) 

ನಾದಿಪಂಚಿ - (ನಾದಿಪ--ಅಂಚೆ] ಧ್ವನಿಮಾಡುವ ಹಂಸ 
(ನಾದಿಪಂಚೆಗೆ ಸರೋರುಹಮಂ ನೀಡೋದುತಿರ್ಪ ಗಿಳಿಗೆ 


ಈ ಅಗೆಪಣ್ಣಂ .. ೬. ಕುಡುಗೆ ನೆಯ್ದಿಲ ಕಾವಂ: ಲೀಲಾವತಿ, 
೧೧. ೨೨) 
ನಾದುನಿ — ನಾದಿನಿ (ಸೀರ್ಕರಡಿಯನ್ನಳೆ 
ನಾದುನಿಯೊಲ್ದುಮೊಲ್ಲದನ್ನಳೆ ಗಡ ಸೂಳೆಯೆಂದೊಡೆ 
ಇಂತುತಲೆವೇಸಣನೆಂತು ನೀಗುವೆಂ: ಪಂಪಭಾ, ೪. ೯೮) 
ನಾದೇಯ - ನದಿಗೆ ಸಂಬಂಧಿಸಿದ (ನಾದೇಯಮಾಗಿ 
ದದಿವ್ಯಾಮೋದಂ ತಳ್ಳೊಯ್ದು ಪೊಂಗೆ 


ಕಂಪಾಯ್ತಿಂಬಂತಾದುದು ಸುವರ್ಣಗಿರಿ ಗಂಧೋದಕದಿಂ: 
ಅನಂತಪು, ೫. ೭೯) 
ನಾದೇಯಾಂಬು - ನದಿಯ ನೀರು 
ಅರ್ದಿಕೊಂಡು ಶಿರದೊಳ್‌ 
ಪೊಯ್ದುಕೊಂಡು: ಲೀಲಾವತಿ, ೮. ೧೦) 
ನಾನ್‌ - ಒದ್ದೆಯಾಗು (ಆ ಸತಿಯಿಕ್ಕಿದ ಕಣ್ಣ ನೀರ ಧಾರೆಗಳೊಳೆ 
ನಾಂದು ಎಲರ್ಚಿ ಪೊದಳ್ಳು ಒರ್ಮೆಯೆ ಪಾಣಿದುವು 


(ನಾದೇಯಾಂಬುವೊಳ್‌ 
ಕರ್ಪೂರಮಂ 


ಉನ್ನದಾಳಿಗಳ್‌: ಪಂಪಭಾ, ೫. ೧೦); ನಾನು ಎಂಬ 
ಉತ್ತಮಪುರುಷ ಏಕವಚನ ಸರ್ವನಾಮ 
(ಅದಚೆನ್ನಾವುದುಮ೦ ನಾನೆ ಬಲ್ಲೆಂ. ನೀನುಸಿರದಿರೆಂದು 
ವಲ್ಲಭೆಯಂ ಕಲ್ಲ ಸರದಿಂ ನುಡಿದು ಮಾಣಿಸುವುದುಂ: 
ಪಂಚತಂತ್ರ, ೨೨೫ ವ) 

ನಾನಲ್‌ - ಕಾಲುವೆ (ನಾನಲು೦ ಬಾನಲು೦ ಸಡಿಂಬಮಂ 
ಇಡಿಂಬಮು೦ .. . ಕಳೆದು ಪೋಗಿ: ಲೀಲಾವತಿ, ೬. ೧೬ 
ವ) 

ನಾನಲಿ - ಜೊಂಡು (ಕೆಸಟಿಂ ಕುಟೆಯಿ೦ ನಾನಲಿಂ ಅಸಿದಾಗಿರೆ 


. ವಸುಧೇಶನು೦ ಆರ್ಯಸುತನು೦ ಒಯ್ಯನೆ ನಡೆದರ್‌: 

ಲೀಲಾವತಿ, ೫. ೪೧) 

ನಾನಲ್ಲಳ್ಳ - ಜೊಂಡಿರುವ ಹಳ್ಳ (ತಲೆವೊಲದ ನಾನಲ್ವಳ್ಳದ 
ದರಿಯ ಕುತ್ತುಜೆಂಗೆ ಕೊಣಕಿಡುವ ಪುಲ್ಲೆ ಎರಲೆಯ ಜವಕ್ಕೆ 
ಪಕ್ಕುಗೊಟ್ಟು: ಮಲ್ಲಿನಾಪು, ೭. ೨ ವ) 

ನಾನೃತಾತ್‌ ಪಾತಕಂ ಪರಂ - ಸುಳ್ಳಿಗಿಂತ ಮಿಗಿಲಾದ ಪಾತಕವಿಲ್ಲ 
(ನಾನೃತಾತ್‌ ಪಾತಕಂ ಪರಂ ಎಂಬೀ ನುಡಿಯಂ 
ವಿಚಾರಿಸದವಂ ಪಾಪಕ್ಕೆ ಪಕ್ಕಾಗನೇ: ಸಮಯಪ, ೫. ೩೦) 

ನಾನೃಷಿಃ ಕುರುತೇ ಕಾವ್ಯಂ -  ಯಷಿಯಲ್ಲದವನು ಕಾವ್ಯ 
ರಚಿಸಲಾರ (ಕೋಕನದಗರ್ಭನಿ೦ .. .. ಸಂದತ್ತೀ ಲೋಕಕ್ಕೆ 
ನಾನೃಷಿಃ ಕುರುತೇ ಕಾವ್ಯಂ ಎನಿಪ್ಪ ಮಹಿಮೆ: ಜಗನ್ನಾವಿ, ೧. 
೭) 


೫೮೩ 


ನಾನ್ಯಥಾ ಮುನಿಭಾಷಿತಂ -.. ಮುನಿಯ ಮಾತು 
ವ್ಯತ್ಯಾಸವಾಗುವುದಿಲ್ಲ (ನಾನ್ಯಥಾ ಮುನಿಭಾಷಿತಂ ಎಂಬ ಈ 
ವಾಕ್ಕಂ ಅದೇಂ ಪುಸಿಯಕ್ಕುಮೇ: ಪಂಚತಂತ್ರ, ೩೫೯) 

ನಾಭಸ — ಮಳೆಗಾಲಕ್ಕೆ ಸಂಬಂಧಿಸಿದ (ವರುಣ 
ಮಕರಹಸ್ತೋಚ್ಛೇಕರಾರ್ದ್ರಂ .. .. ತೀಡಿತ್ತಿರದೆ ಮುದುತವಿಶೌ 
ನಾಭಸಂ ಮಾತರಿಶ್ಚಂ: ಚಂದ್ರಪ್ರಷು, ೪. ೩೦) 

ನಾಭಿ - ಹೊಕ್ಕುಳು (ನಾಭಿ ಪೊರ್ಕ್ಯುಟ*: ಅಭಿಧಾವ, ೧. ೧೨. 
೬); ಕೇಂದ್ರ (ಅಂತು ವಜನಾಭಿ ಚೆಲ್ಪಿಂಗೆ ನಾಭಿಯುಂ 
ವಿಳಾಸಕ್ಕಾವಾಸಮು೦ ಅಳವಿಂಗೆ ದಳಮುಂ: ಆದಿಪು, ೬. 
೨೨ ಮ 

ನಾಣ್ಪೋಗು - [ಪ್ರಾಣಿ] ಕಾಮಕ್ರೀಡೆ (ಮೂಜುಕೊಂಬುಮಂ 
ಆಜು ನಾಣ್ಪೋಗುಮಂ ಐಎರಟ್ಟಜ್ಜೆಿಯುಮಂ  ಮೂಖು 
ಪೊಲ್ದುಮಂ ಮೃಗದ ಮೂಳೆರವುಮಂ ಆಜು 
ಆಜಿಯ್ಕೆಯುಮಂ .. . ಬಲ್ಲನಾಗಿ: ಪಂಪಭಾ, ೫. ೪೩ ವ) 

ನಾಭಿಖಂಡನ — ಹೊಕ್ಕುಳ ಬಳ್ಳಿ ಕತ್ತರಿಸುವುದು 
(ಮೊದಲಿಗನವನೀಶ್ವರರೊಳ್‌ ಮಹಿಮಾಸ್ಪದನಾದಂ ನಾಭಿ 
ನಾಭಿಖಂಡಕುಶಲಂ: ಪಂಪರಾ, ೧. ೯೨) 

ನಾಭಿದಫ್ನ — ಹೊಕ್ಕುಳು ಮುಳುಗುವಷ್ಟು ಆಳ (ಮನಃಪ್ರಿಯಂ 
ಸವತಿಯ ಮೆಯ್ಕೊಳೊತ್ತೆ  ಚಂದನಾಂಬುವಂ ಕುಪಿತೆಗೆ 
ನಾಭಿದಘ್ನಮಾಯ್ತು .. .. ಪೂಗೊಳಂ: ಲೀಲಾವತಿ, ೧೩. 
೧೫೨) 

ನಾಭಿನಗ - [ಜೈನ] ಮೇರುಪರ್ವತ (ನಾಲ್ಕು ನಾಭಿನಗಂಗಳಿಂದಂ 

. ಚತುರ್ದಶಮಹಾವಾಹಿನಿಗಳಿ೦ದ೦ ಎಸೆದು: ಆದಿಹು, 


೧. ೪೮ ವ) 
ಇಭಿನಾಳ - ಹೊಕ್ಕುಳ ಬಳ್ಳಿ (ನಾಭಿನಾಮಮುಮಾಯ್ತು 
ಅರ್ಭಕನಿಕರ ನಾಭಿನಾಳಪ್ರಕರನಿಕರ್ತನಮಜೆಯೆ 


ಪೇಟ್ದುದಣಿಂದಂ: ಆದಿಪು, ೬. ೬೭) 

ನಾಭಿಮೂಳ - ಹೊಕ್ಕುಳ ಕುಳಿ (ಎಮೆಯಿಕ್ಕದೆ ನೋಡುವ 
ನರರಮಮರರ ಕಣ್ಣಳೊಳನಂಗರಾಜನ ಬಯ್ದಿಟ್ಟ ಅಮರ್ದಂ 
ಕೊಳೆ ತಳಿದುದು ನಾಭಿಮೂಳಮುಂ ಬಾಹುಮೂಳಮುಂ 
ಸುರವಧುವಾ: ಆದಿಷು, ೯. ೩೫) 

ನಾಭಿರಾಜ - [ಜೈನ] ಆದಿತೀರ್ಥಂಕರನ ತಂದೆ (ನಾಭಿರಾಜ 
ಧರಣಿಯುವತಿಗೆ ಮರುದೇವಿಯೆ ದಲ್‌ ಸವತಿಯೆನಲ್‌ 
ಸುಖದಿಂದರಸುಗೆಯ್ಯುತಿರ್ದಂ: ಪಂಪರಾ, ೧. ೯೮) 


ನಾಭಿಸ್ಥಾನ ದ ಕೇಂದ್ರಸ್ಥಾನ (ಶ್ರೀನಿಳಯಮಿದುವೆ 
ನಾಭಿಸ್ಥಾನಮೆನಲ್‌ ನೆಜೌದಯೋಧ್ಯೆಗವತರಿಸಲ್‌ ಜ್ಞಾನಧರಂ: 
ಆದಿಪು, ೭. ೧) 

ನಾಭೇಯ — ನಾಭಿರಾಜನ ಮಗ (ನಾಭೇಂಯ 


ಜಿನಮಹಾಜನ್ಮಾಭಿಷವ ಕ್ಷೀರವಾರಿಧಾರಾಪ್ರಸರಂ ಶೋಭಿಪ 
ನಿಜಕೀರ್ತಿಪತಾಕಾ ಭಾವದಿನೆಸೆದುದಂದು ಮಂ೦ದರಶೈಲಂ: 
ಅಜಿತಪು, ೨. ೬) 

ನಾಮ - ಹೆಸರು (ತೊಡೆವೆ೦ ಶಕ್ರನ ನಾಮಮಂ ತುಡುಕಿ 
ನೀರೊಳ್‌ ಮೆಟ್ಟುವೆ೦ ವಹ್ನಿಯಂ: ಜಗನ್ನಾವಿ, ೩. ೨೧) 


ನಾಮಕರಣ — ಹೆಸರಿಡುವ ಸಂಸ್ಕಾರ (ತನಯರ್ಗೆ 
ರಾಮಕೃಷ್ಣರೆಂಬ ನಾಮಕರಣ೦ ಮೊದಲಾಗೆ ಪಲವುಂ 
ಅನ್ವರ್ಥನಾಮಮನಿಟ್ಟು: ಜಗನ್ನಾವಿ, ೨. ೩೬ ವ); ನೋಡಿ, 
“ಷೋಡಶಸಂಸ್ಕಾರ' 

ನಾಮಕರ್ಮ - ಇಭಿನಾಳ - ಹೊಕ್ಕುಳ ಬಳ್ಳಿ 
(ನಾಭಿನಾಮಮುಮಾಯ್ತು ಅರ್ಭಕನಿಕರ 


ನಾಭಿನಾಳಪ್ರಕರನಿಕರ್ತನಮಜೆಯೆ ಪೇಟ್ಟುದಚೆಂದಂ: ಆದಿಪು, 
೬. ೬೦) 

ನಾಭಿಮೂಳ - ಹೊಕ್ಕುಳ ಕುಳಿ (ಎಮೆಯಿಕ್ಕದೆ ನೋಡುವ 
ನರರಮಮರರ ಕಣ್ಣಳೊಳನಂಗರಾಜನ ಬಯ್ತಿಟ್ಟ ಅಮರ್ದಂ 
ಕೊಳೆ ತಳಿದುದು ನಾಭಿಮೂಳಮುಂ ಬಾಹುಮೂಳಮುಂ 
ಸುರವಧುವಾ: ಆದಿಪು, ೯. ೩೫); 


ನಾಮಕರ್ಮ — ಜೈನ] ಒಂದು ಗರ್ಭಾನ್ವಯಕ್ತಿಯೆ, ಮಗುವಿಗೆ 
ಹೆಸರಿಡುವ ಕ್ರಿಯೆ (ನಾಮಕರ್ಮ ಷೆ 
ಆಗ್ರನಿರ್ವೃತಿಯೆಂಬಯ್ವತ್ಮೂಖು ಗರ್ಭಾದಿನಿರ್ವಾಣ 


ಪರ್ಮಂತಂಗಳಪ್ಪ ಗರ್ಭಾನ್ಹಯಕ್ರಿಯೆಗಳಂ: ಆದಿಪು, ೧೫. ೧೫ 
ಮಃ ನಾಮಕರಣ (ಜಿನ೦ಗೆಸೆದುದಂತಾ ನಾಮಕರ್ಮೋತ್ಸವಂ: 
ಶಾಂತಿಷು, ೧೦. ೭೮) 


ನಾಮಗಹ - ಹೆಸರು ಹಿಡಿದು ಕರೆಯುವುದು (ಬಂದು 
ನಿಂದನಿಚೊಳ್‌ ನಾಮಗ್ರಹ೦ ಮಾಡಿ ಕಾರ್ಯಮಂ 
ನುಡಿದೆ: ಸುಕುಮಾಚ, ೩. ೧೬) 

ನಾಮಧಾರಕ ದ ಹೆಸರು ಮಾತ್ರ ಹೊಂದಿರುವ 


(ಉಚಿತಸತ್ಮಿಯಾವಿರಹಿತನಾತಂ ನಾಮಧಾರಕಂ, ದ್ವಿಜನಲ್ಲಂ: 
ಆದಿಷು, ೧೫. ೧೫) 


ನಾಮಕರ್ಮ — ಜೈನ] ಒಂದು ಗರ್ಭಾನ್ವಯಕ್ತಿಯೆ. ಮಗುವಿಗೆ 
ಹೆಸರಿಡುವ ಕ್ರಿಯೆ (ನಾಮಕರ್ಮ 
ಆಗ್ರನಿರ್ವ್ವತಿಯೆಂಬಯ್ವತ್ಮೂಖು ಗರ್ಭಾದಿನಿರ್ವಾಣ 


ಪರ್ಯಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ 
ವ) 

ನಾಯ್‌ - ಶ್ವಾನ (ದುರಾತ್ಮಾ ಎನ್ನನೊದೆದ ನಿನ್ನ ಕಾಲ್ಲಳಂ 
ಜನ್ಮಾಂತರದೊಳಂ ನಾಯುಂ ನರಿಯುಮಾಗಿಯಪ್ಪೊಡಂ 
ಕೊಂದು ಮಕ್ಕಲ್ಳೆರಸು ತಿಂಬೆಂ: ವಡ್ಡಾರಾ, ಪು. ೮, ಸಾ.೧೯) 

ನಾಯಕನರಕ - ಘೋರ ನರಕ (ಕಳ್‌ ವಿಷಮೆನೆಯುಂ ಮನ್ನಿಸಳೆ 
ಮಗನ ಮಾತಂ ಇದೇ೦ಂ ನಾಯಕನರಕಂ ಈಕೆಗೆ 
ಒಚ್ಚತಮಾಯ್ತೋ: ಯಶೋಧಚ, ೩. ೭೪) 

ನಾಯಕಸಾರ - ಶ್ರೇಷ್ಠ ಪೇಯ (ನಾಯಕಸಾರವೊಲಿದು ಕಡು 
ಸೀಯೆನೆ ಕುಡಿಯೆಂದು ತಂದು ಕುಡಿಯಿಸುವರ್‌ ತಪ್ತಾಯಸ 
ರಸಮಂ ಬಸನಿಗಪಾಯಂ ಭವಭವದೊಳ್‌ ಎಂದುಂ ಏಂ 
ಕುಂದುಗುಮೇ: ಶಾಂತಿಪು, ೭. ೯೭) 

ನಾಯಕಿತ್ತಿ - ಯಜಮಾನಿ, ಒಡತಿ (ಒರ್ವಳ್‌ ನೆತ್ತದ ಚಾರಿಯಂ 
ಕೊಂಡು ಬಂದು... . ಎಮ್ಮ ನಾಯಕಿತ್ತಿಯೊಡನೆ ಆಡಿಂ .. 
.. ಎ೦ದೊಡೆ: ಹರಿವಂಶ, ೩. ೭೦ ವ) 
ಯ್ದಸನಿಗತನ - ನಾಯಿಯ ನಡವಳಿಕೆ (ನಾಯ್ದೆಸನಿಗತನಮಂ 
ಕಂಡು ಈ ಕಿಸುಗುಳಿಯಂ ಜವನುಮುಯ್ಯಲೇಂ 
ಪೇಸಿದನೋ: ಯಶೋಧಚ, ೩. ೭೨) 

ನಾರ್‌ - ನೂಲು (ತೋರಮುಡಿವಿಡಿದು ಕುಡಿಯಂ ನಾರಂ 
ತದೆವಂತೆ ತದೆದು ಒದೆದೊಡೆ: ಯಶೋಧಚ, ೨. 
೫೦); ತೊಗಟೆ (ವಲ್ಕಂ ನಾರಂತದು: ಅಭಿಧಾವ, ೧. ೭. 
೬); ನಾರಿನಿಂದ ಮಾಡಿದ ಬಟ್ಟೆ (ಸೀರೆಯಂ 
ನಾರನುಡುವಂತೆ ಸದ್ಭರ್ಮಮಂ 
ಮಿಥ್ಯಾತ್ರಪ್ರೀತನಾಗಿರ್ಪುದುಂ: ಧರ್ಮಾಮೃ, ೧೧. ೧೧೨ ವ) 

ನಾರಂಗ - ಕಿತ್ತಳೆ (ಪನಸು ಆಮ್ರ ಕದಳಿ ನಾರಂಗ ನಾಳಿಕೇರೀ 
ಫಲಾಮೃತಸ್ವಾದದೆ: ಆದಿಪು, ೧೧. ೮೧); ಕಿತ್ತಿಳೆ ಬಣ್ಣದ 
ಬಟ್ಟೆ (ಬೊಂಗದ ನಾರಂಗದ ದೇವಾಂಗದ ಪಲತೆಣದ ಸಕಲ 


ಬಿಟು 
ಬ 
ಬಿಟು 
ಬ 


೫೮೪ 


ವಟ್ಟೆಗಳಂ ಗೇಹಾಂಗಣದೊಳ್‌ ಮೆಟ್ಟುವ ತಾಣ೦ಗಳೊಳ್‌ 
ಓರಂತೆ ಪಾಸಿ: ಸುಕುಮಾಚ, ೧೦. ೯೦) 

ನಾರಂಗವಟ್ಟೆ - ಕಿತ್ತಳೆ ಬಣ್ಣದ ಬಟ್ಟೆ (ನಾ೦ದ ನಾರಂಗವಟ್ಟೆಯ 
ಮೇಲ್ಕಟ್ಟಂ ಅ೦ಬರದೊಳ್‌ ಕಟ್ಟಿದಳ್‌ ಎಂಬಂತೆ: ಕಾದಂಬ, 
೮.೬೯ವ) 

ನಾರಂದ - ನಾರದ (ಧರೆಗಿಳಿತಂದಂ 
ನಾರಂದಂ: ಪುಣ್ಯಾಸ್ರ, ೫. ೬೧) 

ನಾರಕ - ನರಕಕ್ಕೆ ಸಂಬಂಧಿಸಿದ; ನರಕವಾಸಿ (ಸೀಳ್ದೀಳೆನುತ್ತೆ 
ನಾರಕರೈತಂದು ಸೀಳ್ವರ್‌ ತಗುಳ್ಳು ನವನಾರಕರಂ: 
ಬಟ್ಟ ೧೧. ೪೨); ಜೆ ೈನ] ಜನ್ಮರೀತಿಗಳಲ್ಲಿ ಒಂದು, 
ನರಲೋಕದ ಜನ್ಮ (ನಾರಕ ತ್‌ "ನರಬೃ ೦ದಾರಕಮೆನೆ 
ಗತಿಚತುಷ್ಟಯ೦ಗಳೆ ಸಲೆ ಸಂಸಾರದ 
ಕ್ಷೇತ್ರಾದ್ಯಾರೋಪಿತಭೇದದಿ೦ದವುದು ಪಂಚಾತ್ಮಂ: ಅಜಿತಪು, 
ಪುಷ್ಪದಂಪು, ೧೩. ೫೬), ನೋಡಿ “ಚರುರ್ಗತಿ' 

ನಾರಕಪಟಲ - (ಜೈ ೈನ] ಏಳು ನರಕಗಳ ಒಟ್ಟು ನಲವತ್ತೊಂಬತ್ತು 
ಸ್ವರಗಳು (ಮೋಹದಿಂ ಸಮೃಗ್ಪರ್ಶನಮಂ ಕೆಯ್ಯೊಳಿಸಿದನಾ 
ನಾರಕಪಟಲಂಗಳೊಳ್‌: ಶಾಂತಿಪು, ೭. ೮೪ ವ) 

ನಾರಕಾವಾಸ - ನರಕಲೋಕ (ಬೇಸಜ* ಲೋಕಮಂ ತಗುಳ್ಸು 
ಸುಟ್ಟ ಅಲಲಿಂದೆ ಖರಾಂಶು ನಾರಕಾವಾಸದೊಳ್‌ 
ಆಟ್ವವೋಲ್‌ ಅಪರವಾರ್ಧಿಯೊಳ್‌ ಆಟ್ದುದುಂ: ಪಂಪಭಾ, ೩. 
೮೧) 

ನಾರಜ - ಮಾನವ[ಪದಾತಿ]ನಿಂದಾದ; ಗವಾಕ್ಷಿ (ವಿವರಂಗಳಿಂದಂ 
ಒಗೆವ ಅಗುರುವ ಪೊಗೆ ನಾರಜಕೆ ಮೇಲೆ ಮುಸುಜಿದ 
ಭೃಂಗೀನಿವಹದ ಗಣೆ: ಆಚವರ್ಧ, ೧. ೬೨) 

ನಾರದ - ಒಬ್ಬ ದೇವರ್ಷಿ (ಆವ ಕಾಳಗದೊಳಂ ಕಣ್ಣಾರದಂ 
ನಾರದಂ: ಪಂಪರಾ, ೬. ೧೮) 

ನಾರದತನಯೆ - ನಾರದ ಯಷಿಯ ಸಾಕುಮಗಳಾದ ಭದ್ರೆ 
(ನಾನಾ ಭಮಗಿಯಿಂ ನಾರದತನಯೆ ನಯಂಬೆತ್ತುದು 
ಎಂಬಂತೆ: ಕಾದಂಬ, ೬. ೧೬೭) 

ನಾರಸೀರೆ - ನಾರಿನ ಬಟ್ಟೆ (ನಿನ್ನಂ ನಿನ್ನ ನನ್ನಿಯನೆ ಕಾದು 
ನಿನ್ನನುಜರ್‌ ಬನ್ನದ ಕೂಟಿನುಂಡರ್‌ ಪನ್ನೆರಡು ವರ್ಷ 
ಬೇಡದಂತೆ ಅಡವಿಯೊಳ್‌ ನಾರಸೀರೆಯನುಟ್ಟು ಬೇರುಮಂ 
ಬಿಕ್ಕೆಯಂ ತಿಂದು ಕಂದಿ ಕುಂದಿ ಪಂದೆಯ 
ಮನದಂತಳ್ಳಾಡುತಿರ್ಪರ್‌: ಪಂಚತಂತ್ರ, ೩೦೭ ವ) 

ನಾರಾಚ - ಕಬ್ಬೀಣದಿ೦ದ ಮಾಡಿದ (ನೆಜ್‌ಗೊಂಡುದು ನಾರಾಚಂ 


ಪವನಮಾರ್ಗದಿಂ 


ನೆಜ್‌ಗಾಣಲ್ಪಾರ್ತುದಿಲ್ಲ ಬೀರಕೆ ಬೀಯಕ್ಕಿಜೆವ 
ಬೆಡಂಗನೊಳಾರ್‌ ದೊರೆ ನೆಜ್‌ ತೋರ್ಕುಮೆ 
ಶತ್ರುಜನಕಮರ್ಥಿಜನಕ್ಕಂ: ಗದಾಯು, ೧. ೧೮); ಬಾಣ 
(ಕಾಯ್ದಿಸುವ ಮನೋಜನ ಕರ್ನೆಯ್ದಿಲ ಕೇಸರದ ಮಿಸುಪ 
ನಾರಾಚಮೆನಲ್‌ ಮೆರ್ಯೋಸಿಯಳ ಬಾಸೆಗೆ 
ಮೆಯ್ದೊಣೆಯೆಂಬೆನೆ ಮನೋಭವ ಜ್ಯಾಲತೆಯಂ: 


ಮಲ್ಲಿನಾಹು, ೩. ೪೮) 

ನಾರಾಯಣ - ಕೃಷ್ಣ (ಎಂದು ಬಿನ್ನಪಂಗೆಯ್ದ ಬೇಂಟೆಯಾತಂಗೆ 
ಮೃಗವ್ಯಾಯಾಮ ಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು 
ತೊವಲನಿಕ್ಕೆಂದು ಮುಂದೆ ಪೇಟ್ಟಟ್ಟಿ ನಾರಾಯಣನುಂ 
ತಾನುಂ .. ..ಬೇಂಟೆಗೆ ಪೊಳಮಟ್ಟು; ಪಂಪಭಾ, ೫. ೪೭ 
ವ); [ಜೈನ] ಒಂಬತ್ತು ಮಂದಿ ವಾಸುದೇವರಲ್ಲಿ ಒಬ್ಬ 
(ನಾರಾಯಣನಂ ಮಣಿಮಯ ನೀರಾಜನ ದೀಪಮಾಲೆ 
ಬಳಸಿದುವಾಗಳ್‌: ಪಂಪರಾ, ೧೪. ೭೩) 


ನಾರಿ - ಬಿಲ್ಲಿಗೆ ಕಟ್ಟುವ ಹಗ್ಗ (ಅದೇ೦ ಬಲ್ಲನೊ ಪಿರಿದುಂ ಶ್ವೇತನ 
ಬಿಲ್ಲಿನ ಕೊಪ್ಪಿನೊಳಿರಲ್ಕೆ ನಾರಿಯ ತೆರದಿಂ: ಸಮಯಪ, ೮. 


೭೦); ಸ್ತೀ 
ನಾರಿಕೇಳ - ತೆಂಗು (ಮತ್ತಮನೇಕ ಪವನ ಜಂಬೀರ ನಾರಿಕೇಳ 
ಸಹಕಾರ ಕದಳೀ ಪ್ರಮುಖ ಫಲಿತಭೂಜರಾಶಿಗಳ್‌: 


ಪುಷ್ಪದಂಪು, ೫. ೮೭ ವ) 

ನಾರುಗಿ - ನಾರು ಬಿಡಿಸು ತರತರದಿ೦ ನಾರುಗಿಸು ತೋಳ್ಪಳೆ 
ಮಾಡುವ ಕೊಯ್ದು ತಂದು ಪಾದರಿಯೊಡಗಟ್ಟಿ ಸೂಡುವ .. 

ಲತಾಂಗಿಯರ್‌: ಸೂಕ್ತಿಸುಧಾ, ೮. ೨೭೭), ನರಗಳು 

ಕಾಣುವಂತೆ ಕೃಶವಾಗು (ಅನಿವಿರಿದು ದುಃಖದೊಳ್‌ ನಮೆದು 
ನಾರುಗಿದು ಪೊಗದು ಸತ್ತು ಅಲ್ಲಿ ನಿಷಾದನ ಮನೆಯಲ್ಲಿ 
ಪೆಣ್‌ ನಾಯಾಯ್ತು: ಸುಕುಮಾಚ, ೫. ೧೯) 

ನಾಲಗೆ - ಜಿಹ್ವೆ (ನಾಲಗೆಯಿಲ್ಲದೆ ನುಡಿವೆನೆಂಬ ಪಜುಗೋಲಿಲ್ಲದೆ 
ತೊಜ್‌ಯಂ ಪಾಯ್ದೆನೆಂಬ ಪಚ್ಚಪಸಿಯೆಗ್ಗನಂ ಪೋಲ್ಗುಂ: 
ಧರ್ಮಾಮೃ, ೧. ೬೪ ವ) 

ನಾಲಗೆ ಕುಲಮಂ ತುಬ್ಬುವವೊಲ್‌ — 
[ಸ್ವಭಾವವನ್ನು] ಸೂಚಿಸುವಂತೆ (ಕುಲಜರಂ ಉದ್ದತರಂ 
ಭುಜಬಲಯುತರಂ ಹಿತರಂ ಈ ಸಭಾಮಧ್ಯದೊಳ್‌ 
ಅಗ್ಗಲಿಸಿದ ಮದದಿ೦ ನಾಲಗೆ ಕುಲಮಂ ತುಬ್ಬುವವೊಲ್‌ 
ಉಜದೆ ನೀಂ ಕೆಡೆನುಡಿವೈ: ಪಂಪಭಾ, ೧೦. ೨೦) 


ನಾಲ್ಕಭಿನಯ - ಅಭಿನಯದ ನಾಲ್ಕು ಬಗೆಗಳು (ಆಂಗಿಕ ವಾಚಿಕ 
ಸಾತ್ತ್ವಿಕ ಆಹಾರ್ಯಂಗಳೆಂಬ ನಾಲ್ಕಭನಯಮುಂ ಸಕಲ 
ಪರೀಷಹಮೆನೆ ರಂಜಕಮಾದುದು: ಅಜಿತಪು, ೫. ೯) 

ನಾಲ್ಕು - ಸಾಮ ದಾನ ಭೇದ ದಂಡಗಳೆಬ ಉಪಾಯಗಳು 
(ಪರಿಕಿಪುದು ಒಂದಣಿಂದೆ ಎರಡಂ ಒಓತುಕೊಳ್ಳುದು 
ಮೂಲ್ದೆಂದೆ ನಾಲ್ಕರಿದಣಿದು ಅಯ್ದಣೆಂದೆ ನೆಜ್‌ ಕಲ್ವುದು 
ನಿರ್ಣಯಂ  ಆಣ್ಲೂಳ್‌ ಪರಿಣತನಪ್ಪುದು ಏಲಟಣಳಂ 
ಒಂದದೆ ನಿಲ್ವುದು: ಪಂಪಭಾ, ೧೩. ೬೬) 

ನಾಲ್ಕುಂ ನೃಪವಿದ್ಯೆ - ನಾಲ್ಕು ರಾಜವಿದ್ಯೆಗಳು: ಸಾಮ, ದಾನ 
ಭೇದ ಮತ್ತು ದಂಡ (ನಾಲ್ಕುಂ ನೃಪವಿದ್ಯೆಯಂ ಆಡಲ್‌ 
ಕಲ್ತುಂ ನೆಜ್‌ಯೆ ಕಲ್ತೆಯಿಲ್ಲಾಗದೆ ಸೋಲಲ್ಕೆ ದೊರೆಯೆ 
ನೆಲನಂ: ಪಂಪಭಾ, ೭. ೫೪) 

ನಾಲ್ಕು ವೇದ - ಖಯಕ್‌, ಯಜುರ್‌, ಸಾಮ ಮತ್ತು ಅಥರ್ವ 
ಎಂಬ ವೇದಗಳು (ಪದಿನೆಂಟು ಧರ್ಮಶಾಸ್ತಂಗಳೂಳಂ 
ನಾಲ್ಕುವೇದಂಗಳೊಳಂ ಆಅಂಗದೊಳಂ: ಪಂಪಭಾ, ೨. ೩೪ 
ವ) 


ನಾಲಗೆ ಹುಟ್ಟನ್ನು 


ನಾಲ್ಲಾಸಿರ -  [ನಾಲ್‌-ಸಾಸಿರ] ನಾಲ್ಕು ಸಾವಿರ 
(ಸುಶರ್ಮನುಮಂ ನಾಲ್ಬಾಸಿರ ರಥಂಬೆರಸು 
ದಕ್ಷಿಣದಿಶಾಭಾಗಕ್ಕೆ ವೇಟ್ಟು ತುಜುವ೦ ಕೊಳಿಸಿದಾಗಳ್‌: 


ಪಂಪಭಾ, ೮. ೮೯ ವ) 

ನಾಲ್ಕೊಗ - ನಾಲ್ಕು ಮುಖ[ದವನು], ಬ್ರಹ್ಮ (ನುಡಿವೆಣ್ಣನಾಂತ 
ನಾಲ್ಕೊಗಂ ಇರದಚ್ಚದಾವರೆಯ ಜೆಂದಮಂ ಅಂದು 
ಒಳಕೆಯ್ದೆ ಬಂದು ನೆಟ್ಟಗೆ ಬಲವಕ್ಕದೊಳ್‌ ನೆಲಸಿ ಕಣ್ಣೆಸೆದಂ 
ಬಿದಿ ನಿಂದು ನೋಟ್ಟರಾ: ಕಬ್ಬಿಗಕಾ, ೧೨೮) 

ನಾಲ್ಪಟ್ಟೆ - ನಾಲ್ಕು ದಾರಿಗಳು ಸೇರುವ ಜಾಗ (ನಾಲ್ಲಟ್ಟೆಯ 
ಪಿಟ್ಟೆವೋಲ್‌ ಕುಲನಗೌಘಂ ನುರ್ಗಿದತ್ತು: ಜಗನ್ನಾವಿ, ೧. 
೩೦) 


೫೮೫ 


ನಾಲ್ವಡಿ = ನಾಲ್ಕರಷ್ಟು (ಆನ೦ದಾಶ್ರವೊಗೆಯೆ 
ಬಗೆವೆರ್ಚುತ್ತಿರ್ಮಡಿ ಮೂವಡಿ ನಾಲ್ವಡಿ ಆಯ್ದಡಿ 
ಸಂತಸದಿಂದೆ ತಂದೆ ಮಗಳ೦ ಕರೆದಂ: ಗಿರಿಜಾಕ ೩. 
೧೦೪) 


ನಾಲ್ಜೆರಲ್‌ - ನಾಲ್ಕು ಬೆರಳು (ಚಾಗದ ಕಂಬಮಂ ನಿಜೆಸಿ ಬೀರದ 
ಶಾಸನಮಂ ನೆಗಟ್ಟಿ ಕೋಳ್ಪೋಗದ ಮಂಡಲಂಗಳನೆ ಕೊಂಡು 
ಜಗತ್ತಿತಯಂಗಳೊಳ್‌ ಜಸಕ್ಕೆ ಆಗರಮಾದ ಬದ್ದೆಗನಿಂ ಆ 


ನರಸಿಂಹನಿಂ ಅತ್ತ ನಾಲ್ವೆರಲ್‌ ಮೇಗು  ಪೊದಳ್ಳ 
ಚಾಗದೊಳಂ ಒಂದಿದ ಬೀರದೊಳಂ ಗುಣಾರ್ಣವಂ: 
ಪಂಪಭಾ, ೧. ೫೦) 

ನಾಲ್ಜೆರಲ್‌ ಮೇಗು - ನಾಲ್ಕು ಬೆರಳು ಹೆಚ್ಚು ಎತ್ತರ 


(ಜಗತ್ತಿತಯಂಗಳೊಳ್‌ ಜಸಕ್ಕೆ ಆಗರಮಾದ ಬದ್ದೆಗನಿಂ ಆ 


ನೆರಸಿಂಹನಿಂ ಅತ್ತ ನಾಲ್ಪೆರಲ್‌ ಮೇಗು ಹೊದಳ್ಳ 
ಚಾಗದೊಳಂ ಒಂದಿದ ಬೀರದೊಳಂ ಗುಣಾರ್ಣವಂ: 
ಪಂಪಭಾ, ೧. ೫೦) 

ನಾಲ್ಲಾಸಿರದೇಟ್ಲೂಜಿಯ್ದದಿಂಬರ್‌ ದ ನಾಲ್ಕು ಸಾವಿರದ 
ಏಳುನೂರೈವತ್ತು ಮಂದಿ (ನಾಲ್ಲಾಸಿರದೇಟ್ಲೂಜಯ್ದದಿಂಬರ್‌ 
ಸಕಳಪೂರ್ವದೇವರುಂ ನಾಲ್ಗಾಸಿರದೈನೂಜಯ್ವದಿಂಬರ್‌ 
ಶಿಕ್ಷಕರುಂ: ಆದಿಪು, ೧೬. ೪೦ ವ) 

ನಾಲ್ದಾಸಿರದೈನೂಜಯ್ದದಿ೦ಬರ್‌ - ನಾಲ್ಕು ಸಾವಿರದ 
ಐನೂರೈವತ್ತು ಮಂದಿ (ನಾಲ್ಲಾಸಿರದೇಟ್ಲೂಜಯ್ದದಿಂಬರ್‌ 
ಸಕಳಪೂರ್ವದೇವರುಂ ನಾಲ್ಲಾಸಿರದೈನೂಜಿಯ್ದದಿಂಬರ್‌ 


ಶಿಕ್ಷಕರುಂ: ಆದಿಪು, ೧೬. ೪೦ ವ) 

ನಾವಿದ - ನಾಯಿಂದ, ಕ್ಷೌರಿಕ (ನಾವಿದಂ ಕನ್ನೆಯ ಪುರ್ವುಂ 
ನೊಸಲುಮಂ ಸಮಣೆದಾಗಳ್‌ ಆ ಪುರ್ವಂ 
ಬೋಟಪುವಾರ್ಗೆ ನೊಸಲುಂ ತರಟ್ಟಿನಂತಾಗೆ: ಹರಿವಂಶ, ೯. 
೭) 

ನಾವೆ - ದೋಣಿ, ಹಡಗು (ಗುರುಚರಣಕ್ಕೆಳಗಿ ನಾವೆಗಳನೇಜೆ 
ಸಮುದ್ರಂ ಪಾಯ್ದು ಪಲಾಶಪರಮನೆಯ್ದಿ: ಚಾವುಂಪು, ಪು. 
೪೫೫. ಸಾ. ೪) 

ನಾಸಕುಟ್ಕಳ - ಮೊಗ್ಗಿನಂತಹ ಮೂಗು (ಶೋಭಾಕರಮಾಯ್ತು 
ಅದಜಳೂಳ್‌ ನಾಸಾಕುಟ್ಕಲದಂತೆ ಮೆಣೌವುದುಜ್ಜಯಿನಿಪುರಂ: 
ಯಶೋಧಚ, ೨. ೧) 

ನಾಸಾಗ್ರಿಮ - ನಾಸಾಗ್ರ (ಶ್ವಸಿತಗತಿ ನಿಂದು ಕಡುತಣ್ಣಸನೆಯ್ದಿದ 


ಣ 


ಗಾತ್ರಮಂ ಸ್ವಯಂಪು್ರಭೆ ತಾನಿಕ್ಷಿಸಿ ಪತಿಯಿರಮನೆರೆ 
ಭಾವಿಸಿದಳ್‌ ಕರತಲಮನೊಡ್ಡಿ ನಾಸಾಗ್ರಿಮದೊಳ್‌: 
ಶಾಂತೀಶ್ವಪು, ೫. ೨೩) 

ನಾಸಾಪುಟ - ಮೂಗಿನ ಹೊಳ್ಳೆ (ವಿಕಸಿತನಾಸಾಪುಟ೦ 


ಅತಿವಿಕಂಪಿತಾತಾಮ್ರದಶನವಸನಂ: ಆದಿಷು, ೧೪. ೨೪) 

ನಾಸಾವಂಶ - [ನಾಸಾವಂಶ=ಮೂಗಿನ ನಡುಮೂಳೆ] ಚಾಚಿದ 
ಮೂಗುಳ್ಳವಳು (ಆ ಚಂಪಕವಿಳಾಸ ನಾಸಿಕಾವಂಶೆಯರೊಳ್‌: 
ಆದಿಹು, ೮. ೨೩ ವ) 

ನಾಸಿಕ - ಮೂಗು (ಓರಂದದಿಂದ ಅಕ್ಕಜುಗ೦ಪ೦ ನಾಸಿಕಕ್ಕೆ 
ಒಂದಿಸುತೆನಸುಂ ಮೆಯ್ಗೆ ಸೈಪಂ ಸಮಂತೆಳ್ಗಜೆಸುತ್ತುಂ 
ತೀಡುತಿರ್ದತ್ತವರ್ಗೆ ಅನುಚರನಂತೆ ಆ ವನಾಂತಸ್ಪಮೀರಂ: 
ಶಾಂತೀಶ್ವಪು, ೫. ೧೩೮) 

ನಾಸಿಕಾವಂಶೆ - ನಾಸಾವಂಶೆ (ಆ ಚಂಪಕಕಳಿಕಾವಿಳಾಸ 
ನಾಸಿಕಾವಂಶೆಯರೊಳ್‌: ಆದಿಹು, ೮. ೨೩ ವ) 


ನಾಸ್ತಿ ಸತ್ಪಾತ್ರತರಂ ತಪ೦ - ಸತ್ಯಕ್ಕಿಂತ ಮಿಗಿಲಾದ ತಪವಿಲ್ಲ 
ನಾಸ್ತಿ ಸತ್ಟಾತ್ರತರಂ ತಪಂ ಎಂದಿರ್ದಪುದು ಆಗಮೋಕ್ತಂ: 
ಸಮಯಪ, ೫. ೩೯) 

ನಾಳಿ - ದಂಟು (ಬೆನ್ನೊಳ್‌ ನಾಳಿಬಿರ್ದು ಕಣಮೆಯಾಗಿ ಪುಚೆತು 
ನಮೆದು ಸತ್ತು ಮತ್ತಮಾ ಪೊಟಲೊಳ್‌ ಪೇಪಂದಿಯಾಗಿ 
ಪುಟ್ಟಿ: ವಡ್ಡಾರಾ, ಪು ೯, ಸಾ ೨); ಬಾಣವಿಶೇಷ (ನಾಳಿಯ 
ಕೋಲ್‌ ಜವನಾಳಿವೆಂಬಿನಂ ಕವಿದುವು ತೋಮರ೦ ಜವನ 
ಡಾಮರವಾದುವು: ಪಂಪರಾ, ೧೩. ೬೧) 

ನಾಳಿಕಾ ಮುಹೂರ್ತ- ಇಪ್ಪತ್ತನಾಲ್ಕು ನಿಮಿಷಗಳ ಕಾಲ, ಒಂದು 
ಗಳಿಗೆ (ಅದು ಸಮಯಾವಳಿಕೋಚ್ಛಾ ್ಸಿಸಸ್ತೋಕ ನಿಮೇಷ 
ನಾಳಿಕಾ ಮುಹೂರ್ತ ದಿವಸ ಪಕ್ಷ ಮಾಸರ್ವ್ವಯನ 
ಸಂವತ್ಸರಾದಿಗಣನಾಕ್ರಮದಿ೦ದಂ: ಅದಿಷು, ೬. ೪೮ ವ) 

ನಾಳಿಕೆ - ಒಂದು ಗಳಿಗೆ, ಇಪ್ಪತ್ತನಾಲ್ಕು ನಿಮಿಷ (ಸ್ತೋಕಂ 
ನೆಜ್‌ದೇಟಾಗೆ ಲವಾಕಾಲಂ ಮೂವತೆಂಟುವರೆಯೆನಿಸಿಪ 
ಲವಾನೀಕಂ ನಾಳಿಕೆ: ಪಂಪರಾ, ೧.೫೦) 

ನಾಳಿಕೇರ - ನಾರಿಕೇಳ (ಸಕಲದಿಶಾಳಿಯಂ ಪುದಿದ ಶಾಳೀವನಂ 
ಶಶಿಕಾಂತನಿರ್ಗತೋದಕ ನವನಾಳಿಕೇರ ಬೆಳೆಯ 
ಪೆರ್ಜೆಳಸಿ೦: ಮಲ್ಲಿನಾಹು, ೨. ೧೨) 


ನಾಳಿಕೇರತೋಯ - ಎಳನೀರು (ಫೃತ ಕ್ಷೀರ ದಧಿ 
ನಾಳೀಕೇರತೋಯ ಆಮ್ರರಸ ಇಕ್ಷುರಸ 
ಗಂಧಧೋದಕಾದಿಗಳಿ೦ ಮಾಡುವ ಸವನಮುಂ: ಆದಿಪು, 
೧೫. ೧೩ ವ) 

ನಾಳಿಕೇರಫಳ - ತೆಂಗಿನ ಕಾಯಿ (ಅನುಪಮ ನಾಳಿಕೇರಫಳ 
ಸಂಕುಳ೦ ಒಳ್ಳೆಳೆನೀರಂ ಆಂತುದು ಇಂಪಿನ ರಸದ 


ಉರ್ವನಾಳ್ಬು ನಯವೇಜೆದುದು: ಶಾಂತೀಶ್ವಪು, ೧೨. ೭೪) 


ನಾಳಿಬೀಟಿಕ್‌ - ಗುಳಿಯುಂಟಾಗು (ಪಿರಿಯ ಪೊಜ್‌ಗಳಂ ಪೊತ್ತು 


ಪೋಗಿ ಬೆನ್ನೊಳ್‌ ನಾಳಿಬಿರ್ದು ಪುಟಿತು ನಮೆದು 
ವಡ್ಡಾರಾ, ಪು ೧೩, ಸಾ ೪) 

ನಾಳಿಪುಣ್‌ - ಬೆನ್ನೊಡೆದು ಆಗುವ ಹುಣ್ಣು (ಇರ್ಬಗಿಯಾಗಿ 
ಪೋಟ್ಟು ನೀರೇಜೆದ ನಾಳಿಪುಣ್ಣೊಡೆದು ಸೌಳೆನೆ ಸೀಳ್ಪ್ದುದು 
ದೋಣಿವೋಪಿನಂ: ಸುಕುಮಾಚ, ೫. ೧೬) 

ನಾಳೀಜಂಘ - ಹೆಣ್ಣು ಕೋತಿ (ನಾಳೀಜಂಘ೦ ಕರಂ ಪಲ್ಲೆಜ್‌ದು 
ನಡುಗಿ ಹಣ್ಚ೦ದು ಪುರ್ಬಿಕ್ಕಿತಾಗಳ್‌: ರಾಜಶೇವಿ, ೯. ೨೯) 

ನಾಳೀವ್ರಣ - ನಾಳಿಪುಣ್‌ (ಆ ವತ ಶಿತಾಸಿ 
ಸಂಸಾರವ್ರತತಿಚ್ಛೇದಮಕ್ಕುಂ. ಆ ಸಂಸಾರಂ ತೀವ್ರತರ 
ದುಃಖದಂ ನಾಳೀವುಣಸ 'ದೃಶಂ ಶರೀರಿಗದ ಕಿಡೆ ನೆಗಟೆಂ: 
ಶಾಂತಿಷು, ೭. ೭) 

ನಾಳೆ - ಇಂದಿಗೆ ಮರುದಿನ(ನಾಳೆ ನಮ್ಮ ಮನೆಯೊಳ್‌ 
ಪಾನಿಗಟ್ಟುವಮೆಂದು ಬಗೆದಿರ್ದು: ವಡ್ಡಾರಾ, ಪು ೭೯, 
ಸಾ.೧೧) 

ನಾಳೀಜಂಘ - ಹೆಣ್ಣು ಕೋತಿ (ನಾಳೀಜಂಘಂ ಕರಂ ಪಲ್ಟೆಜೌದು 
ನಡುಗಿ ಹಣ್ಚ್‌೦ದು ಪುರ್ಬಿಕ್ಕಿತಾಗಳ್‌: ರಾಜಶೇವಿ, ೯. ೨೯) 


ಸತು: 
ಎಂ 


ನಾಳ್ಗಡಿಗಳೆ - ಗಡಿಪಾರುಮಾಡು (ಪಡೆವಳ್ಳರ್‌ ನೃಪಗುಣಮಂ 
ಬಿಡೆ ನಾಳ್ಗಡಿಗಳೆವ ತೆಅದೆ: ಕಾದಂಬ, ೩. ೮೯) 
ನಾಕು - ಸುವಾಸನೆ. ಬೀರು (ಬೆಣ್ಣೆಗಾಸಿದಾಮೋದ 


ಸುಂಧಪರಿಮಳ೦ ನಾರ್ಪ ತುಪ್ಪಮುಂ ಭಟ್ಟಾರರ್ಗೆ 
ಬಡ್ಡಿಸಿ: ವಡ್ಡಾರಾ, ಪು.೭೮, ಸಾ. “೧೫; ದುರ್ವಾಸನೆ 'ಬೀರು 
ಕರಂ ಪಿರಿಯುರಿಯಳ್ವೆ ಚಂದನ ಮಹಾದುಮಮೇಂ ಗಳ 
ಪೊತ್ತು ನಾರ್ಕುಮೇ: 'ಸಂವಂಶ, ೧೪. ೧೨) 


೫೮೬ 


ನಾಟಕ್‌ - ಸಮಾಸವಾಗುವಾಗ "ನಾಡು' ಪಡೆಯುವ ರೂಪ: 
ಉದಾ, ನಾಡ--ಗಾಮುಂಡ, ನಾಟಸ್ಗಾಮು೦ಡ (ತಮ್ಮ ಕೊಂಡು 
ಹೋದ ಭಂಡಮಂ ಮಾಜೆ ಪೆಣದಂ ತಮ್ಮ ನಾಟ್‌ 
ಅಪೂರ್ವಮಪ್ಪ ಭಂಡಮಂ ತೀವಿಕೊಂಡು 
ಬಂದಿರ್ದರ್‌: ವಡ್ಡಾರಾ, ಪು ೭೧, ಸಾ ೨೫) 

ನಾಟವಾಸಗೆ - ಮೋಸದ ದಾಳ (ನಾಟವಾಸಗೆಗಳ೦ ಅರಸಾಳಂತೆ 
ಕಣ್ಣಣಿದು ಮೆಟ್ಟಿ ಮಟ್ಟಮಣೆದು ಇಕ್ಕುವಾಗಳ್‌ ಒಡ್ಡಮಂ 
ಪೇಟೆಮೆನೆ: ಪಂಪಭಾ, ೬. ೭೧ ವ) 

ನಾಟ್ಕಡೆ - ನಾಡಿನ ಕಡೆ, ಎಂದರೆ ಗಡಿ (ಡಕಾರಕ್ಕಾದೇಶಮಾದ 
ಅಟಕ್ಕಂ ಪ್ರಯೋಗ: ಕಾಟೈೆಚ್ಚು, ನೀಟ್ಕರಿಸಿದಂ, ನಾಟ್ಯಡೆ: 
ಶಬ್ದಮದ, ೨೯ ಪ್ರ 

ನಾಟ್ಕಿಡೆಗಟೆ - ದೇಶಭ್ರಷ್ಟನಾಗಿಸು (ನಾಟ್ಕಡಿಗಟೆದೊಡೆ ಮದೀಯ 
ನಾಥಂ ಬೇರ೦ ಬಿಟ್ಕೌಯನೆ ತಿಂದ ದೆವಸದೊಳಟ್ಸಾಡಿದ 
ಬೀರಮೀಗಳೇಂ ಪೊಸತಾಯ್ತೇ: ಪಂಪಭಾ, ೧೨. ೧೭೮) 

ನಾಟ್ಕಡೆವೋಗು - ದೇಶಭ್ರಷ್ಟನಾಗು (ಶತ್ತುಸಂತತಿ ತಲೆವಾಗೆ 
ಶಿಷ್ಠಜನದ ಆಜಡಿ ನಾಟ್ಕ್ಯಡೆವೋಗೆ ತೇಜಂ ಉದ್ದತರನೆ 
ಕೊಂದು ಕೂಗೆ: ಪುಷ್ಪದಂಪು, ೧೩. ೨) 

ನಾಳೀಜಂಘ - ಹೆಣ್ಣು ಕೋತಿ (ನಾಳೀಜಂಘಂ ಕರಂ ಪಲ್ಲೆಜ್‌ದು 
ನಡುಗಿ ಹಣ್ಚ೦ದು ಪುರ್ಬಿಕ್ಕಿತಾಗಳ್‌: ರಾಜಶೇವಿ, ೯. ೨೯) 

ನಾಟಕ್ಗಾದೆ - ನಾಡ ಗಾದೆ, ನಾಣ್ಣುಡಿ (ಆವಿಷ್ಯತಂ ಮಾಡಿದಂ 
ದೇವಂಗಾಅದೆ ಧರ್ಮಿಯಂ ಬಡಿದರೆ೦ಬೀ ಸಂದ 
ನಾಟ್ಗಾದೆಯಂ: ಪುಷ್ಪದಂಪು, ೧೨. ೮೬) 

ನಾಲಿಕ್ಹೋಡೆ - ಪ್ರಸಿದ್ಧ ಜಾರೆ (ಓಡಿದನೊಳ್‌ ಪರಾಂಗನೆಯೊ 
ಓತು ಓಡಿದನೊಳ್‌ ಅಸರಾಗದಿ೦ ಕೂಡುವಳ್‌ ಎಂಬ 
ಡೊಂಬಿಸಿರಿ ನಾಟ್ಡೋಡೆಯವಳ್ಗದಕ್ಕುಂ: ಹರಿವಂಶ, 
೧೧. ೧೦೪) 

ನಾಲಬ್ಲುಡಿ - ನಾಣ್ಣುಡಿ, ಗಾದೆ (ಬಗೆಗಿಡಿಸೆ ಮೋಹನೀಯಂ 
ನಗಧರ ಶವಧಾರಿಯಾಗೆ ಷಣ್ಮಾಸಮದೇಂ ನೆಗಟ್ಟುದೊ ಸಲೆ 
ಬಲದೇವನ ಪೆಗಲ ಪೆಣ೦ ಕುಂದದೆಂಬ ನಾಟ್ನುಡಿ 
ಜಗದೊಳ್‌: ಪಂಪರಾ, ೧೬. ೫೩) 

ನಾಲ್ವಿಭು - ನಾಡ ಪ್ರಭು, ರಾಜ (ನಾಲ್ವ್‌ಭು ಜನಾರ್ದನದೇವನ 
ವಕ್ತಪದ್ಧದೊಳ್‌: ಯಶೋಧಚ, ೪. ೮೭) 

ನಾಟ್ಟಿತನನ - ನಾಡ ನಿಯಮ (ಎಳವಿದಿರ ಬಣ್ಣದೊಳ್ನಡು . 
“ಸೊಬಗಿದಲ್ಳೆ ನಾಟ್ವರ್ತನಮೇ: ಆದಿಪು, My ಲಳ; ಕಪಟ 
(ಅಂತಾ ನಾಲ್ವರು೦ ನಾಬ್ದರ್ತನಮಿಲ್ಲದೆ ಉಳ್ಳುದನುಳ್ಳ 
೦ದದೊಳ್‌ ಅಣಿಪುವುದುಂ: ಸುಕುಮಾಚ, ೭. ೧೫) 

ನಾಟ್ಗಳಾಸ - ನಾಡ ವಿಲಾಸ ದೇಸೀ ಸೊಬಗು 
[(ನಾಟ್ವೆಳಾಸದೊಳ್‌ ಹೊರೆದಿರೆ ಬಂದುದಂದೊಡನೆ 
ಸಜ್ಜನವೆ೦ಡಿರ ತಂಡಮೋಳಿಯೊಳ್‌: ಆದಿಷು, ೧೧. ೪೬) 

ನಿಂದಣ - ನಿಂದೆ, ಬೈಗುಳ (ವೈದ್ಯಂ ಅನವರತಂ 
ತಮ್ಮನೋಲಗಿಸುವುದಜೆಂ ತಮಗೆಂದುಂ ಮಾಡಿದ 
ವೈಯಾಪೃತ್ಯಮ೦ ಅಜಿದು ನಿಂದಣ ಗುರಹಣಂಗೆಯ್ದು: 
ವಡ್ಡಾರಾ, ಪು ೧೭೨, ಸಾ ೧೧) 

ನಿಂದಣೆ - ನಿಂದನೆ (ರಿಸಿಯರಂ ಕೊಂದೆನೆಂದು ನಿಂದಣೆ 
ಗರುಹಣೆ ಗೆಯ್ದು: ವಡ್ಡಾರಾ, ಪು ೧೫೬, ಸಾ ೧೫) 

ನಿಂದ್ಯ - ನಿಂದನೀಯ (ವಂದಿಗಳ್‌ ನಿಂದ್ಯಮೆನೆ ಮಾಗಧರ್‌ 
ಆಗದೆನೆ ಸೂತರ್‌ ಅನೀತೆಯೆನೆ: ಜಗನ್ನಾವಿ, ೨. ೫೩ ವ) 


ನಿಂಬ - ಬೇವು (ಫ್ರಕ್ಷ ಕದಂಬ ನಿಂಬ ಪನಸ ಅರ್ಜುನ ತಾಲ 
ಲವಂಗ ಲುಂಗ ರುದ್ರಾಕ್ಷ ತುರುಷ್ಠ ಮುಷ್ಕ ನಿಚುಳ ಆಮ 
ಕರಂಜ ವಟ ಆದಿ ಅನೇಕ ವೃಕ್ಷ: ಪಂಚತಂತ್ರ, ೯೭) 

ನೀಪಾಟವ - ಅದಕ್ಷ 
ಅಖಿಳಶಕ್ತಿಯಿಂ ಎತ್ತುತ್ತುಂ 
ಪಿಂಗೆ: ಆಚವರ್ಧ, ೩. ೪೬) 

ಪ್ರವೀಚಾರ ದ ದೇಹಸಂಪರ್ಕವಿಲ್ಲದೆ 
ಅನುಭವಿಸುವವನು (ನಿಃಪ್ರವೀಚಾರಸುಖನುಂ 
ಸಪ್ರವೀಚಾರಾ೦ತಗುಣನು೦ .. .. ಆಗಿ... .. ದಿವ್ಯಸುಖಮಂ 
ಅನುಭವಿಸುತ್ತುಮಿರ್ದಂ: ನೇಮಿನಾಪು, ೪. ೬೫ ವ) 

ನಿಃಪ್ರಾದೇಶಿಕ - ಪ್ರದೇಶಾತೀತ, ದೇವರು (ನಿಃಪ್ರಾದೇಶಿನೆಂದಾತಂ 
ಉಪಾದೇಯಂ ಮುಕ್ಕಿಮುಕ್ತನುಂ ಪರಮಾತ್ಮಂ: ಯಶೋಧಚ, 
೪. ೨೬) 

ನಿಃಶೀಲವ್ರತ - [ಜೈನ] ಸಪ್ತಶೀಲವ್ರತಗಳನ್ನು ಆಚರಿಸದಿರುವುದು 
(ನಿಃ ಶೀಲವ್ರತಮನುಷ್ಯತಿರ್ಯಗ್ವೀವಂಗಳ್‌ 
ದಾನಾನುಮೋದನದಿಂ ಪರಸ್ಪರವಿರೋದವಿರಹಿತ 
ಪಂಚೇಂದ್ರಿಯತಿರ್ಯಗ್ದಾತಿಗಳಾಗಿ ಪುಟ್ಟಿ: “ಸುಕುಮಾಚ, ೧೧. 
೫೪ ವ). ನೋಡಿ, “ಸಪ್ತಶೀಲ' 

ನೀತ್ರೇಯಸ - ಮೋಕ್ಷ (ಅಪವರ್ಗಂ ಸಿಚ್ರೇಯಸಂ 
ಅಪುನರ್ಭವಂ ಅಮೃತಂ ಅಕ್ಷರಂ ಮೋಕ್ಷಂ: ಅಭಿಧಾವ. ೧. 
೩ ೧೯) 

ನಿಕಟ - ಸಮೀಪದಲ್ಲಿರುವ (ಸೌಮಿತ್ರಿ ವಿಲಯಕಾಲ 
ಮಹಾಮೇಘಸ್ಕಂಧ ನಿಕಟ ನರ್ತಿತ ವಿದ್ಯುದ್ದಾಮಮಿದೆನೆ 
ದಂತಾಂಶುಸ್ತೋಮಂ ಪೊಳೆದುಳ್ಕೆ ಬೆಟ್ಟವೆಟ್ಟನೆ ನುಡಿದಂ: 
ಪಂಪರಾ, ೬. ೧೪೦) 


ಅಳ್ಳೆವೊಯ್ಯೆ ನಿಃಪಾಠವರಾಗಿ 


ನಿಕಟಮಂ ಸಾರ್‌ - ಹತ್ತಿರ ಹೋಗು (ಶ್ರೀಮತಿವೆರಸು ಆಗಳ್‌ 
ಅತಿಪ್ರೇಮದೆ ಮುನಿಯುಗಳನಿಕಟಮಂ ಸಾರ್ದು: ಆದಿಪು, 
೫. ೧) 

ನಿಕಟವರ್ತಿ - ಹತ್ತಿರ ಇರುವವನು (ಹಿಮವದ್ಗಿರೀಂದತಟ 


ನಿಕಟವರ್ತಿಗಳಪ್ಪ ಅಗಸ್ತ್ಯವಟಮುಂ ವಸಿಷ್ಠಪರ್ವತಂಗಳೆಂಬ 
ತೀರ್ಥಂಗಳೊಳ್‌: ಪಂಪಭಾ, ೪. ೧೮ ವ) 

ನಿಕರ - ಸಮೂಹ (ಭೂತಾಂಗನಾ ನಿಕರಂ ಶೋಣಿತವಾರಿಯಂ 
ಕುಡಿದು ಅಗುರ್ವಪ್ಪನ್ನೆಗಂ ಸೂಸೆ ನೋಡ ಕವಿಲ್ರಿರ್ದುದು 


ಕೂಡೆ ಜಗತ ದ್ರೋಣನಿಂ ಕೊಳ್ಳುಳಂ; ಪಂಪಭಾ, 
೧೨. ೨೫) 

ನಿಕರ್ತನ — ಕತ್ತರಿಸುವುದು (ನಾಭಿನಾಮಮುಮಾಯ್ತು 
ಅರ್ಭಕರನಿಕರನಾಭಿಪ್ರಕರ ನಿಕರ್ತನಮಣಿಯೆ 


ಪೇಟ್ದುದಜೆ೦ದಂ: ಆದಿಪು, ೬. ೬೭) 

ನಿಕಷ - ಒರೆಗಲ್ಲು (ಭಾಷಾವಿದರ್‌ ಕವಿತ್ವವಿಶೇಷಜ್ಞನಿಕಷರಪ್ಪೊಡೆ 
ಅಪ್ಪುದು ಸಭೆಯೊಳ್‌ ಮಾಷಮುಖದಂತೆ: ಆದಿಷು, ೧. 
೨೨) 

ನಿಕಷಣ - ಉಜ್ಜುವುದು (ಶ್ರೀವಿಜಯಾರ್ಧಾಚಳ ಖಚರಾವಳಿ 
ಮಣಿಮುಕುಟಮಕರಿಕಾನಿಕಷಣಲೇಖಾವಿಳಸಿತಪದಕಮಳಂ: 
ಆದಿಷು, ೨. ೧) 


ನಿಕಷದೃಷದ - ನಿಕಷ (ಪಾಷಾಣಹೃದಯರಪ್ಪೊಡೆ ದೂಷಿಸಿ 
ಮತ್ಕಾವ್ಯಮಂ ಪರೀಕ್ಷಿಸುಗೆ ಗುಣಾನ್ಹೇಷಿಗಳಷ್ಪೊಡೆ 
ಕನಕನಿಕಷದೊಳೇ೦ ನಿಕಷದೃ ಷದಮನಛಸದರೊಳರೇ: 


ಲೀಲಾವತಿ. ೧. ೬೯) 


(ಮಿಂಡರುತ್ಲಾಟಿಪೆಮೆಂದು ಪೂಣ್ಬು 


ಸುಖವನ್ನು 


೫೮೭ 


ನಿಕಷಾಶ್ಮ - ಒರೆಗಲ್ಲು (ಕಾಂತಾಕುಚಾವಳಿ ಭಸ್ವತ್‌ 
ನಿಕಷಾಶ್ಮಸಂಗತಿಯಿಂ ಅಂಗಂ ಯೌವನಾರಂಭಮಾಗೆ: 
ಪಾರ್ಶ್ವನಾಪು, ೬. ೨೭) 

ನಿಕಾಮ - ಬಯಕೆ (ವಜಜಂಘಂ ಶ್ರೀಮತಿಯ ನಿಕಾಮ 
ಕೋಮಳಕರತಳಪಲ್ಲವಸ್ಪರ್ಶನ ಸುಖೋನ್ಮೀಳಿತ 
ಲೋಚನನಾಗೆ: ಆದಿಪು, ೪. ೪೮ ವ) ಪರ್ಯಾಪ್ತ ವಿಮಲ 
(ಅಂತು ನಿಕಾಮಪ್ರೇಮದಿಂ ಕಾಮಸುಖಮಂ 


ಅನುಭವಿಸುತ್ತಿರಲ್‌: ಜಗನ್ನಾವಿ, ೨. ೫೨ ವ) 

ನಿಕಾಮಂ - ವಿಪುಲವಾಗಿ (ಕುಚ೦ ಬೆಳ್ಳುವೆತ್ತದು ರೋಮಾವಳಿ 
ರಾಜಿತಂ ನಡು ನಿಕಾಮಂ ಪೀವರಶ್ರೋಣಿ ಸಂಪದಂ 
ತೀವಿದುದು ಕುಮಾರಿಗೆ ವಿಳಾಸಾಳಂಬನಂ ಯೌವನಂ: 
ವರ್ಧಮಾಪು, ೩. ೪೬); ಸುಂದರ (ನಿರಲಂಕಾರ ನಿಕಾಮಂ 
ಆಕೃತಿ ತದಾಕಾರಂಬೊಲ್‌ ಅಸ್ಕತ್‌ ಪ್ರಿಯಾಧರದಂದಕ್ಷತ 
ಕೋಮಲಂ ಕಿಸಲಯಂ: ಲೀಲಾವತಿ, ೧೪. ೯೩) 

ನಿಕಾಮಕಮನೀಯ - ಅತ್ಯಂತ ಮನೋಹರವಾದ (ಹರಿನೀಲ 
ಗವಾಕ್ಷಜಾಲದೊಳ್‌ ಅವಿರಳಮುಕ್ತಾದಾಮ 
ನಿಕಾಮಕಮನೀಯ ವಿತಾನದೊಳ್‌: ಆದಿಹು, ೭. ೨೭ ವ) 

ನಿಕಾಮಕೋಮಲ - ಅತ್ಯಂತ ಮೃದು (ಚಲದ ಅಭಿಮಾದ 
ಉನ್ನತಿಯ ಪೆಂಪನೆ ತಾಳ್ವಿದುವೀ ನಿಕಾಮಕೋಮಲ 
ಭವದುಕ್ತಿಗಳ್‌: ಆದಿಪು, ೧೨. ೧೦೩) 

ನಿಕಾಯ - ಸಮೂಹ (ತರುನೀಡ ನಿಕಾಯದಿ೦ ಎಲ್ಲವಾಗಳಾಗಳೆ 

ಶುಕಶಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟ ಲಬ್ಧಕಂ: 

ಕಾದಂಸಂ, ೧. ೫೦) 

ನಿಕಾರವಟ್ಟೆ - ಶುಭ್ರವಾದ ಬಟ್ಟೆ (ಮಿಳಿದು ಮಸಗಿಸುವ 
ನಿಕಾರಿವಟ್ಟೆಯ ಗುಡಿಯ ತುಜುಗಲೊಳಂ: ಅನಂತಪು, ೧೪. 
೨೩ ವ) 


ನಿಕಾಶ - ಸದೃಶ (ಚಂಪಕಮುಕುಳನಿಕಾಶನಾಸಾವಂಶೆಯರ್‌: 
ಆದಿಪು, ೧೧. ೯೫ ವ) 

ನಿಕೀರ್ಣ — ತುಂಬಿದ (ಅಶೋಕವೃಕ್ಷಮೆಸೆದಪುದು 
ನಮಜ್ಜನಮನಶೋಕಂ ಮಾಲಹೊಲ್‌ ಅನೇಕ 


ಶಾಖಾನಿಕೀರ್ಣ ಕಿಸಲಯಚಯದಿಂ: 'ಅಜಿತಪು, ೮. ೧೫) 

ನಿಕುಂಜ - ಪೊದೆ, ಲತಾಗೃಹ, ಬಳ್ಳಿ ಮನೆ (ಕನಕಾದೀಂದ್ರ 
ನಿಕುಂಜರಂಜಿತವನಕ್ಕೋರೋರ್ಮೆ a 
ಲೀಲಾವಿಲೋಕನದಿ೦ ಮಾಣದೆ ಪೋಗಿ ಪೊಟ್ಟುಗಳೆವಂ 
ನಿಚ್ಚಂ ನಿಳಿಂಪೋತ್ತಮಂ: ಸುಕುಮಾಚ, ೯. ೪೦) 

ನಿಕುರುಂಬ - ಗುಂಪು (ನೆರೆದ ಸಮಸ್ತದೇವನಿಕುರುಂಬದ 
ಯಾನವಿಮಾನಕಿಂಕಿಣೀವಿರುತಿಯ: ಆದಿಪು, ೩. ೨೨) 

ನಿಕೃತನಿದ್ರಾ - ಮಾಯಾ ನಿದ್ರೆ (ಇಂದ್ರಾಣೀವದನ 
ಚಂದಚಂದಿಕಾವಿಘಟಿತ ನಿಕೃತನಿದ್ರಾಮುದಿತನಯನ 
ನೀಳೋತ್ಪಳೆಯಪ್ಪ ಜಗದ್ದುರುರಂಜನೆಯುಂ ಬಂದು: ಆದಿಪು, 


೭. ೧೧೦ ವ) [ಇದಕ್ಕೆ ಎಲ್‌. ಬಸವರಾಜು ಅವರು 
ಸ್ವೀಕರಿಸಿರುವ ಪಾಠ "ವಕೃತನಿದ್ರಾ'] 

ನಿಕೃತಿವಿಚ್ಛೇದಿನಿ - [ಜೈನ] ಮಾಯಾನಿವಾರಣ ವಿದ್ಯೆ 
(ಅವಳೋಕಿನಿಗೀ ಹ ಗರುಡವಾಹಿನಿ ವದ್ದೆ 


$ 
ನಿಕೃತಿವಿಚ್ಛೇದಿನಿ[21ಯೆನಿಕುಂ: ವರ್ಧಮಾಪು, ೪. ೩೦) 


ನಿಕ್ಕ ೈಷ್ಣ — ಕೀಳಾದ (ಪಾಪದಿಂದಿನಿತು ನಿಕೃಷ್ಟ ದುರ್ಗತಿಗಳೊಳ್‌ 
ಬಲವಂದುದನೀಗಳಾಗಿಯುಂ ನೆನೆದು: ಸುಕುಮಾಚ, ೫. 
೨೯) 


ನಿಕೃಷ್ಟಾತ್ಮ - ಕೀಳು ಮನಸ್ಸಿನವನು (ಉಗ್ರಂ ಸಮಗ್ರಂ ರಜತಗಿರಿಗೆ 
ಪೋದಂ ನಿಕೃಷ್ಟಾತ್ಮನಾದಂ: ಗಿರಿಜಾಕ, ೮. ೮೪) 

ನಿಕೇತ - ಆಶ್ರಯ (ದುರ್ಲಲಿತಚರಿತ ಸಂಕೇತಗೋಷ್ಟೀನಿಕೇತಂ: 
ಆದಿಹು, ೧೪ ೧೯) 

ನಿಕೇತನ - ಮನೆ, ನೆಲೆ (ಅರಾತಿನಿಕರಕ್ಕೆ ಅಯೋಧ್ಯೆಯಪ್ಪುದಜೆಂದ 
ಅಯೋಧ್ಯೆಯು೦ ಅನೇಕ ನಿಕೇತನಸಮನ್ವಿತಮಪ್ಪುದಜೆಂ 
ಸಾಕೇತಮುಂ: ಆದಿಪು, ೬. ೧೦೭ ವ) 

ನಿಕೋಚ - ಮೊಗ್ಗು (ಸ೦ಜೆವೊಟ್ತು ಬರೆ 
ಮುಷಿತದುಖೋದಯೆಯಾಗಿ ಪುಗಿಸಿ ತದ್‌ಭೀತಿಯಿಂದೆ 
ಮುಚ್ಚುವೊಳಯ್ತು ನಳಿನಿನಿಕೋಚಂ: ವರ್ಧಮಾಷಪು, ೮. ೨೪) 

ನಿಕ್ಕುವ ದ ನಿಶ್ಚಯ (ಭವತ್‌ ಊರುಯುಗಂಗಳಂ 
ಆಜಿರಂಗದೊಳ್‌ ಗಿಜಿಬಿಜಿಮಾಡಲೆಂದು ಅವನ ಪೂಣ್ಣುದು 
ನಿಕ್ಕುವಂ ಆಗದಿರ್ಕುಮೇ: ಪಂಪಭಾ, ೯. ೫೨) 

ನಿಕ್ಕುವಂ - ನಿಜವಾಗಿಯೂ (ನೀನೆನಗೆ ಕೂರ್ಪುದು ನಿಕ್ಕುವಂ 
ಅಪ್ಪೊಡೆ ಜೀವಮಂ ಅಬ್ಬೆ ಪತ್ತುವಿಡದಂತಿರೆ 
ಮಾಡುವುದು: ಕಾದಂಬ, ೯. ೫೨) 

ನಿಕ್ಕುಳಿಸು - ವಿಲಾಸದಿಂದ ಬಾಗು (ಕಂಕಣನಿಕ್ವಣಮುಣ್ಮೆ ..... 
ಅರಲ್‌ ತಿಣಿದಳ್‌ ವಿಳಾಸದಿಂ: ರಾಜಶೇವಿ, ೧೦. ೪೭) 


ನಿಕ್ಕ್ಷಕಿತ - ಆಭರಣ ಮಾಡುವ ಧನಿ (ಚಲತ್‌ 
ಕಂಕಣಕಾಂಚೀಕಿಂಕಿಣಿನಿಕ್ಕಣಿತಯುತೆ ವರಾಭ್ಯರ್ಣಮಂ 
ಸಾರ್ದಳಾಗಳ್‌: ರಾಜಶೇವಿ, ೮. ೫೮) 

ನಿಕ್ಟಾಣ = ಶಬ್ದ (ಪ್ರಗಲ್ಭ ಕೋಕಿಲನಿಕ್ಟಾಣಂ 
ನಿಕಾಮಕೋರಕಕೋಣಂ ವಿಲಸತ್‌ ಪ್ರವಾಳಂ 


ಆಮ್ರಮಹೀಜಂ: ಲೀಲಾವತಿ, ೧೩. ೪೫) 
ನಿಕ್ಷಿಪ್ತ - ಇರಿಸಿದ (ಏನುಂ ತೊದಲಳಿಲ್ಲಿದುವೆ ನಿಕ್ಷಿಪ್ತಾಕ್ಷರಂ 
ವಿಭೀಷಣರಣದೊಳ್‌ ಜಾನಕಿಯ ದೂಸಣಿಂ ಲಂಕಾನಾಥಂ 
ದಾಶರಥಿಯ ಕೈಯೊಳ್‌ ಮಡಿಗುಂ: ಪಂಪರಾ, ೩. ೨೩) 
ನಿಕ್ಷೇಪ - [ಜೈನ] ಸಮಸ್ತ ವಸ್ತುಸ್ಸರೂಪವನ್ನು ಅರಿಯುವ ಬಗೆ 


(ಪ್ರಮಾಣ ನಯ ನಯ ನಿಕ್ಷೇಪಂಗಳಿಂ ಯಥಾವಸ್ಥಿತಿ 
ಸಮಸ್ತವಸ್ತುಸ್ವರೂಪಮಂ ನಿಶ್ಚಯಮಾಗಿರಲಟಿವುದು 


ಸಮ್ಯಜ್ಞಾನಮೆಂಬುದಕ್ಕುಂ: ಸುಕುಮಾಚ, ೬. ೮) 
ನಿಖಂಡಿತ - ಕತ್ತರಿಸಲ್ಪಟ್ಟ (ಆರ್ದ ಚ೦ದನಾನ್ವಿತಮು೦ ಅಶಿಶಿರಕರ 


ರಥತುರಗಖುರಶಿಖರನಿಖಂಡಿತ ಲವಂಗಪಲ್ಲವಮುಂ: 
ಪಂಪಭಾ, ೪. ೧೮ ವ) 

ನಿಖಿಲ - ಎಲ್ಲ ಸಕಲ (ಮಂತ್ರಿಯುಂ ನೃಪತಿಯುಂ 
ಬಗೆಗೊಂಡನುಕೂಲವೃತ್ತಿಯೊಳ್‌  ನೆಯೆದಿರೆ ಕೂಡುಗುಂ 


ನಿಖಿಲರಾಜ್ಯವಿಭೂತಿಗಳಾವ ಕಾಲಮುಂ: ಪಂಚತಂತ್ರ, ೧೫೩) 

ನಿಖಿಲಸಮತೆ - [ಜೈನ] ಶಿಕ್ಷಾವತಗಳಲ್ಲಿ ಒಂದು, ಭೇದವಿಲ್ಲದೆ 
ಎಲ್ಲ ಜೀವಗಳನ್ನೂ ಸಮಾನಭಾವನೆಯಿಂದ ಕಾಣುವುದು 
(ತೀವ್ರೋಪವಾಸಮು೦ ದಾನವ್ರತಮುಂ ನಿಖಿಲಸಮತೆಯುಂ 
ಸನ್ಯಾಸವ್ರಜನಮು೦ ಎಂಬಿವು ಶಿಕ್ಷಾವತಂ ಇದು ನಾಲ್ಕು 
ತೆಅಂ: ಶಾಂತಿಪು, ೧. ೯೦) 

ನಿಗಡ - ನಿಗಳ, ಸಂಕೋಲೆ (ಗುರುಮತದಿ೦ ಬಂಧಹೇತುಗಳ್‌ 
ಪಟೆದೊಡಂ ಆ ನಿಗಡಬಂಧಕ್ಕಂ ಈ ಕರ್ಮಬಂಧಕ್ಕಂ 
ಮೋಕ್ಷಮಕ್ಕುಂ: ಜೀವಸಂ, ೧೧. ೭ ವ) 

ನಿಗದಿಸು - ನಿಗದಿಪಡಿಸು, ಹೇಳು (ಮೊಲ್ಲೆ ಕಾಲ್ಲರಗಿದವೋಲ್‌ 
ಅಡಿಮೊದಲು ಸಾರ್ದ ನೆಟಲ್‌ ನಡುವಗಲಂ ನಿಗದಿಸಿತ್ತು 
ಮುನಿಪತಿಗಾಗಳ್‌: ಆಚವರ್ಧ, ೩. ೨) 


೫೮೮ 


ನಿಗಮ - ವೇದ (ನಿಮಗ೦ಗಳ್‌ ಮಿಗೆ ಕಾಣಲಾರ್ತವೇ ಭವತ್‌ 

ಪಾದಾಬ್ದಮಂ: ರಾಜಶೇವಿ, ೩. ೪೧); ನಗರ (ಗ್ರಾಮನಗರ 
ನಿಗಮ ಪತ್ತನತತಿ ಪಾವನಮಾಗೆ ವಿಹಾರಿಸುತ್ತೆ 

ಮೌನವತದಿಂ:: ಪುಷ್ಪದಂಪು, ೧೪. ೧೪) 

ನಿಗಮಾಂತ - ಉಪನಿಷತ್ತು (ಸಾರ ನಿಗಮಾಂತ ಅಭೇದ್ಯ 
ಸದ್ರೂಪ ಚಿತ್‌ ವ್ಯೋಮಾಕಾರ ರಕಿಸೊಲವಿಂ: 
ರಾಜಶೇವಿ, ೩. ೩೬) 

ನಿಗಳ - ಬೇಡಿ, ಬಂಧನ (ನಿಗಳಂಬೊಲ್‌ ತೊಡರ್ದೊಂದು 
ಮೋಹನಿಗಳಂತಜ್ಞನ್ನದೊಳ್‌ ನೋಡೆ: ಆದಿಷು, ೬. ೨೨); 
ಕಾಲಂದುಗೆ (ನಿಗಳದ ನುಣ್ಣರಂ ನೆಗೆವಿನಂ ನುಡಿಗಳ್‌ 
ಕಿವಿಗಿಂಪನೀವಿನಂ ಮಗಮಗಿಸುತ್ತುಮಿರ್ಪ 
ನಜುಸುಯ್ಲಲರ್ವಕ್ಕಿ ಜಿನುಂಗುತಿರ್ಪಿನಂ ಮುತ್ತಿ 
ಸೇಸೆಯನಾಗಳಿಕ್ಕಿದರ್‌: ಕಬ್ಬಿಗಕಾ, ೨೬೬) 

ನಿಗಳಾಂದುಕಾ - ಕಾಲಿನ ಸರಪಳಿ (ಮದನಡಿಂಡಿಮರವ 
ಆಡಂಬರಮಾಳೋಳತುಳಾಕೋಟಿಕ್ಟಣಿತಮೆ ನಿಗಳಾಂದುಕಾ 
ರವಮಾಗೆ: ಆದಿಷು, ೧೧. ೨೦ ವ) 

ನಿಗುಂಬಿಸು - ಒಟ್ಟಾಗು (ಇದಿರೊಳ್‌ ಕಂಡಂ ನೆರೆದು ನಿಗುಂಬಿಸಿ 
ತಂಡಂಗೊಂಡಂತಿರ್ದ ನರರ ಖಚರರ ಗುಂಡಂ: ಆದಿಪು. 
೪. ೩) 

ನಿಗುಂಬು - ಒಟ್ಟುಗೂಡಿಸು 
ಶಬ್ದಮದ, ಧಾ ೪೯೧) 

ನಿಗುಣ - ಉತ್ಕೃಷ್ಟ ಗುಣದವನು (ಗದ್ಯವಿರಚನೆಗೆ ಬಾಣನಿಂದಂ 
ಬಣ್ಣಂ ನಿಗುಣಂಗ೦ ನಿಗುಣ೦ ವೃತ್ತಗುಣಂ: ವರ್ಧಮಾಷು, 
೧. ೨೬೦ 

ನಿಗೂಢ ದ ಅಡಗಿಸಿದ 
ಶೋಕೋದ್ರೇಕಮೂಕೆಯುಮಾಗಿರ್ದ 
ಬಟೆಯನಟ್ಟಿದಾಗಳ್‌: ಆದಿಪು, . ೪೬ ವ) 

ನಿಗೂಢತರ - ಅತಿರಹಸ್ಯವಾದ (ಪರಮನೊಳಗೊಳಗೊಂದಂ 
ಪರಿಜಪನಂಗೆಯ್ಯೆಯು೦ ನೆಗಟ್ಟವ್ಯಕ್ತಾಕ್ಷರದಿ೦.. ನಿಗೂಢತರ 
ನಿರ್ದುರರವ ಗು೦ಜದ್ಗುಹಾತಳಕ್ಕೆಣೆಯಾದಂ: ಆದಿಷು, ೯. 
೮೬) 

ನಿಗೋದ - ನರಕ (ಜೀವಂಗಳಿಗೇಕೇಂದ್ರಿಯ ಜೀವಕ್ಕೆ 
ಉತ್ಪತ್ತಿಯಾದುದನಿತೆ ನಿಗೋದಂ: ಅಜಿತಪು, ೧೧. ೮); 
[ಜೈನ] ಯಾತನೆಗಳಿಗೆ ಆಶ್ರಯವಾದ ಶರೀರ (ಅಂತು 
ನಿಗೋದಂಬೆರಸು ಸಪ್ಪಭೂಮ್ಯಾದಿ ಪರ್ಯಂತಮಪ್ಪ 
ಗತಿಪಂಚಕಸ್ಥಾನಂ: ಶಾಂತಿಪು, ೧೨. ೧೦ ವ) 

ನಿಗ್ಗಡಿ - ಬುದ್ಧಿಯಿಲ್ಲದವನು, ಅವಿವೇಕಿ (ನಾಣಿಲಿ ನಿಗ್ಗಡಿ ನಿಜದಿಂ 
ಅಪೂಜ್ಯಂ ಆಪ್ತನೆನಲಾಗದು ಅಣಿವಂ: ಸಮಯಪ, ೮. 
೧೩೧) 

ನಿಗ್ಗವ - ಆನೆಯ ದಂತ (ಅವರಾಶಾ ದಂತಿಗೆ ನಿಗ್ಗವಗಳಾದಂತೆ 

ತನಗೆ ನೆರವಾಗೆ  ಮಹೋತ್ಸವಮನದೇಂ ತಳೆದನೊ 

ಖಚರವಲ್ಲಭಂ ಕಳೆಯಲೆಂದು ಕುಲ ಪರಿಭವಮಂ: ಪಂಪರಾ, 

೧೦. ೧೫೨); ದಂಡನೆ, ಹಿಂಸೆ [ನಿಗ್ರಹ] (ಸಾಲ್ವ ಸಾಲಿಗರ್ಗೆ 

ನಿಗ್ಗವಮಲ್ಲದೆ ಪೋಪುದೇ ಯಣಂ: ಸಮಯಪ, ೧೨. ೨೫) 

- ನೌಕರ (ಓಲಗಿಪ ನಿಗ್ಗೆಗಳು೦ ಮುದುಗಣ್ಗಳು೦ ಮೊದಲ್‌ 

ಪಡಿಯಜರುಂ ಮಹಾಮರರದೇಂ ಜಿನಚಂದಂ 

ಅಗಣ್ಯಪುಣ್ಯನೋ: ಶಾಂತಿಷು, ೭. ೭೪) 


(ನಿಗುಂಬು-ಪುಂಜೀಕರಣೇ: 


(ಅಂತರ್ನಿಗೂಢ 
ನಿಜತನೂಜೆಗೆ 


ನಿಗ್ರಹ - ಹಿಂಸೆ (ಪಲವ೦ದದ ನಿಗ್ರಹದಿ೦ ಕೊಲಿಸಿದೊಡೆ ಆ 
ಮೊಸಳೆ ಸತ್ತುಂ ಅದುವೆ... .. ಒಗೆದುದು ಆಡಿನ ರೂಪಿಂ: 
ಯಶೋಧಚ, ೩. ೪೯) 

ನಿಘಂಟು - ಶಬ್ದಕೋಶ (ಛಂದಮಲಂಕಾರಂ ನಿಘಂಟು ಕಾವ್ಯ 
ನಾಟಕಂಗುಳುಂ: ವಡ್ಡಾರಾ, ಪು. ೨. ಸಾ. ೨೮) 

ನಿಘಂಟುಸಮಯ — ನಿಘಂಟುಶಾಸ್ತ (ಅಭಿಧಾನ 
ಲಿಂಗಾಂಗೀಕೃತಮಪ್ಪ ನಿಘಂಟುಸಮಯಮುಂ 
ಶತಾರ್ಯವೃತ್ತಕಮಪ್ಪ ನಾಟ್ಯವಿದ್ಯೆಯುಮಂ: ಶಾಂತಿಷು, ೧೦. 
೯೦ ವ) 

ನಿಘರ್ಷಣ ದ ಉಜ್ಜುವಿಕೆ (ಕರಟನಿಘರ್ಷಣದೆ 
ಮದಂಬೊರೆದಾನೆಯ ಕೈಯನಳಿಗಳಾವರಿಸಿದವೊಳ್‌ 
ಮರಕತಕಂಕಣಮೆಸೆದುವು: ಚಂದ್ರಪ್ರಪು, ೬. ೬೦) 

ನಿಘರ್ಷಿಸು - ಉಜ್ಜು, ಪರಿಶೀಲಿಸು (ಪ್ರತ್ಯಕ್ಷಾನುಮಾನ೦ಗಳಿ೦ 
ಕಾರ್ಯಾಕರ್ಯಗಳಂ ಉಪಧಾವಿಶುದ್ಧ ಮಂತ್ರಿಮಂಡದೊ 
ಅವಿರತಂ ನಿಘರ್ಷಸಿಯುಂ; ಚಂದ್ರಪ್ರಪು, ೨. ೬೦) 

ನಿಘಾತ ದ ಹೊಡೆತ (ಕಾಲಿಟ್ಟಡಿಗಿಡೆ ನಿಘಾತದಿಂ 
ಪೊಯ್ಲೊಡಾಂಕೆಗೊಂಡು ಅಣ್ಮೆ ಕಾದಿದರ್‌: ಗದಾಯು, ೮. 
೪) 


ನಿಘಾತಪಾತಿತ - ಹೊಡೆತದಿಂದ ಕೆಡವಲ್ಲಟ್ಟ (ಬಿಲ್ಲಾಳ್ತನಂ 


ಪೇಟ್ಟಾೂಡೆ ಉಜ್ಜಲತೀವ್ರಾಸ್ತನಿಘಾತಪಾತಿತ ರಿಪುವ್ಯೂಹಂ: 
ಪಂಪಭಾ, ೫. ೨೨) 

ನಿಘೋರ - ಭಯಂಕರ, ಉಗ್ರ (ರಾಮಚಂದವ್ರತೀಂದನ 
ದುರ್ವಾರ ನಿಘೋರ ವೀರ ತಪಮೇನಂ ಪೇಲ್ಬಪೆಂ: 
ಅನಂತಹು, ೧. ೨೩) 

ನಿಫೃಷ್ಣ - ಉಜ್ಜಿದ (ಪರಿಣಯನಾರ್ಥಂ ಭಾಸುರ 
ಸುರಮಕುಟ ನಿಫೃಷ್ಟಚರಣಕಮಲನಂ ಉದ್ಯದ್ವರದನಂ 


ಆದಿತ್ಯನಂ ಆದರದಿ೦ದಂ ನೆನೆದು ಬರಿಸಿದ೦ ಮುನಿಮುಖ್ಯಂ: 
ಪಂಚತಂತ್ರ, ೩೬೧) 

-  ಅಧೀನಕ್ಕೊಳಪಡಿಸು (ನಿಘ್ನ೦ ಮಾಡುವೆಮೆಂದು 
ಗುಣಫ್ನರ್‌ ಪೊನ್‌ ಕೊಂಡು ಪಾರ್ವರ್‌ ಅಸುಗತಿಗಿಟೆದರ್‌: 
ಸಮಯಪ, ೧೧. ೭೯) 
ನಿಚಯ - ಸಮೂಹ (ವಿರಹಿಜನ ನಿಚಯ ನಿಚಿತ ಮಾನಸ 

ಉನ್ನತ್ತ ಕಾಮಿನೀ ಗಂಡೂಷ ಸೀಧು ಸೇಕ ಪುಳಕಿತ: 

ಪಂಪಭಾ, ೫. ೧೦ ವ); ರಾಶಿ (ಉದಯಗಿರಿ ಕಟಕ ಕುಹರ 
ಪರಿಕರ ನಿಶಾಕರಂ ಹರಿದಳಿತ ನಿಜಹರಿಣ ರುಧಿರನಿಚಯ 

ನಿಚಿತಮಾದಂತೆ ಲೋಹಿತಾಂಗನಾಗೆ: ಪಂಪಭಾ, ೪. ೪೯ 


ನಿಘ್ನ 


ವ) 

ನಿಚಿಕುರ - ಮೊಗ್ಗು (ನಿಚಿಕುರವಿಕೀರ್ಣ ಪಾನೀಯ 
ಪೂರಪರಿವರ್ಧಿತಮಂ ಅಳಿ ಪಿಕ ಶುಕಾವಳೀ 
ವಿರಾವಮುಖರಿತೋದ್ಯಾನ ಭೂರುಹಮಂ 
ವರ್ಧಮಾಷು, ೪. ೬೪ ವ) 

ನಿಚಿತ ದ ಒಳಗೊಂಡ (ಆತ್ಮೀಯಚೇತೋನಿಚಿತ 
ಮೋಹಾಂಧಕಾರಸ್ತೋಮಮಂ ಕಳೆದು: ಆದಿಷು, ೨. ೧೭ 
ವ); 

ನಿಚಿತಮಾಗು - ತುಂಬಿಕೊಂಡ (ಉದಯಗಿರಿ ಕಟಕ ಕುಹರ 


ಪರಿಕರ ನಿಶಾಕರಂ ಹರಿದಳಿತ ನಿಜಹರಿಣ ರುಧಿರನಿಚಯ 
ನಿಚಿತಮಾದಂತೆ ಲೋಹಿತಾಂಗನಾಗೆ: ಪಂಪಭಾ, ೪. ೪೯ 
ವ) 


೫೮೯ 


ನಿಚಿತವಚನ - ತಕ್ಕ ಮಾತು (ನಿಚಿತವಚನಕದಂಬಕಂ 
ಎರ್ದೆಗೊಳಿಸೆ ಸಭೆಯ ವಿಬುಧಾವಳಿಯಂ: ಶಾಂತಿಷು, ೮. 
೧೨೮) 

ನಿಚುಳ - ತೊರೆ ಕಣಿಗಿಲೆ (ಪಕ್ಷ ಕದಂಬ ನಿಂಬ ಪನಸ ಅರ್ಜುನ 
ತಾಲ ಲವಂಗ ಲುಂಗ ರುದ್ರಾಕ್ಷ ತುರುಷ್ಕ ಮುಷ್ಕ ನಿಚುಳ 
ಆಮ ಕರಂಜ ವಟ ಆದಿ ಅನೇಕ ವೃಕ್ಷ: ಪಂಚತಂತ್ರ, ೯೭) 

ನಿಚೋಳಕ - ಕವಚ, ಹೊದಿಕೆ (ಪದನಖ ದೀಪ್ತಿಮಂಜರಿ 
ನಿಚೋಳಕದಂತಿರೆ ತನ್ನನಾವಗಂ ಪುದಿಯಲೊಡಂ 
ಇಳಿದಾಯ್ತು ಚಾಪಲತೆ: ಪಂಪರಾ, ೫. ೮೬) 

ನಿಚ್ಚ - ಪ್ರತಿದಿನವೂ (ಏನಂ ಪೇಟ್ಟುದೊ ಸಿರಿಯುದ್ದಾನಿಯಂ 
ಎಣ್ಣೆಯೊಳ್‌ ತೀವಿ ದೀರ್ಫಿಕೆಗಳಂ ಅಂತಾ ನೃಪತಿ ನಿಚ್ಚಲ್‌ 
ಅಯ್ದೂಜ್‌ ಆನೆಯಂ ಅವಗಾಹಮಿರಿಸುವಂ 
ಬೋದನದೊಳ್‌: ಪಂಪಭಾ, ೪ ೧೭); ನಿತ್ಯ, 
ಯಾವಾಗಲೂ (ಇದು ನಿಚ್ಚಂ ಪೊಸತು 
ಅರ್ಣವಂಬೊಲತಿಗಂಭೀರಂ ಕವಿತ್ವಂ: ಆದಿಷು, ೧. ೨೭) 

ನಿಚ್ಚಕ್ಕಂ  - ಪ್ರತಿನಿತ್ಯ (ಅರಿವಾಳ್ತಾಂಡ೦ಂ ನಿಚ್ಚಕ್ಕಿನಂದದಿಂ 
ಕೂಲಿಯಾಳ್ಗಳ್‌ ನೆರೆದಿರ್ದ ಠಾವಿಂಗೆ ಬಂದು: ತ್ರಿಷಷ್ಟಿಪು, 
೧೪. ೧೦ ವ) 

ನಿಚ್ಚಟ - [ನಿಶ್ಚಲ] ದೃಢ (ಚಕ್ರವೂಹದೊಳ್‌ ಅಭಿಮನ್ಯು 
ನಿಚ್ಚಟನಾಗಿ ಪೊಕ್ಕು ಪಲರಂ ಗೆಲೆ ಕದಿ ಲಕ್ಕಣನಂ ಕೊಂದು 
ನಿಂದೊನಂ: ಹರಿವಂಶ, ೧೨. ೨೫ ವ) 

ನಿಚ್ಚಟಂ- ಖಂಡಿತವಾಗಿ, ಸಂಪೂರ್ಣವಾಗಿ (ಕುರುಪ್ರಧಾನನೊಳ್‌ 
ಕಣುಪನೆ ನಿಚ್ಚಟ೦ ಬಿಸುಟು ನಿನ್ನಯ ಪೇಯ್ದುದು ಗೆಯ್ದು: 
ಪಂಪಭಾ, ೧೪. ೧೦) 

ನಿಚ್ಚಟಗಲಿ - ಕಡುಗಲಿ (ಅಂತಪ್ಪ ನಿಚ್ಚಟಗಲಿ ಕಲಹವನೇ ಬಯಸಿ 
ತನಗೆ ಅಧಿಕವನಳಸುವಂ: ಪಂಚತಂತ್ರ, ೯೧ ವ) 

ನಿಚ್ಚಟಿಕೆ - ನಿಶ್ಚಲತೆ (ಜೀಮೂತವಾಹನೆಂಬಂಕದ ಚಾಗಿ 
ನಿಚ್ಚಟಿಕೆಯಿಂದೀ ಶೈಳದೊಳ್‌ ಶಂಖಚೂಡನಾನಂದದೆ ಕಾದ 
ಪೆಂಪೆಸೆಯಿ ನಾಗಾನಂದಮಂ ಮಾಡಿದಂ: ಪಂಪಭಾ, ೪. 
೨೬) 

ನಿಚ್ಚಣಿಗೆ - [ನಿಃಶ್ರೇಣಿ] ಏಣಿ (ಸಗ್ಗಕ್ಕಿದು ನಿಚ್ಚಣಿಗಿಪ್ಪವೊಲಿರ್ದುದಲ್ತೆ 
ಜಿನಸವನಜಳಪವಿತ್ರಿತಕಟಕಂ: ಆದಿಪು, ೨. ೩೧) 

ನಿಚ್ಚಲವಕ್ಕಿ - ಕಣ್ಣು ಮಿಟುಕಿಸದ ಹಕ್ಕಿ, ಶಕುನದ ಹಕ್ಕಿ, ಗೂಬೆ 
(ನಿಚ್ಚಂ ವಕ್ರಿಸುತ್ತಿರ್ಪ ನಿಚ್ಚಲವಕ್ಕಿಯಂ ಎಚ್ಚು ಬಾ ಎಂದು 
ಪೇಟ್ಟುದುಂ: ಪಂಚತಂತ್ರ, ೧೯೭ ವ) 

ನಿಜನಾಮಾಂಕಿತ - ತನ್ನ ಹೆಸರಿನ ಗುರುತುಳ್ಳ (ಮಾಳವಿಗರಂ 
ಕೆಳಗಿವಿಗೆಯ್ಯಲೀಯದೆ ಆಟಂದು ನಿಜನಾಮಾಂಕಿತ 
ಸಾಯಕಂಗಳಿಂದೆಚ್ಚು ನಚ್ಚಂ ಕಿಡಿಸಿ: ಪಂಪಭಾ, ೬ ೨೯ ವ) 

ನಿಜನಿವಾಸ - ತನ್ನ ನೆಲೆ (ಕೊಂತಿಯ ದಿವ್ಯಗರ್ಭೋದರಮೆಂಬ 
ಶುಕ್ತಿಪುಟೋದರದೊಳ್‌ ತನ್ನ ದಿವ್ಯಾಂಶಮೆಂಬ 
ಮುಕ್ತಾಫಲೋದ ಬಿಂದುವಂ ಇಂದಂ ಸಂಕಮಿಸಿ 
ನಿಜನಿವಾಸಕ್ಕೆ ಪೋದಂ: ಪಂಪಭಾ, ೧. ೧೩೯ ವ) 

ನಿಜಪರಿವಾರ - ತನ್ನ ಕುಟುಂಬದವರು (ಸಮಸ್ತವಸ್ತುಗಳಂ 
ದೀನಾನಾಥಜನಕ್ಕೆ ಸೂಆ*ಗೊಟ್ಟು ನಿಜಪರಿವಾರಮಂ ಬರಿಸಿ: 
ಪಂಪಭಾ, ೧. ೧೧೩ ವ) 

ನಿಜವಿಜಯಖ್ಯಾತಿ - ತನ್ನ ಬಾಹುಬಲದ ಕೀರ್ತಿ (ಆತಂ 
ನಿಜವಿಜಯಖ್ಯಾತಿಯನಾಳ್ತು  ಆಳ್ಗನಧಿಕಬಲನವನಿಪತಿವ್ರಾತ 


ಮಣಿ ಮಕುಟ ಕಿರಣದ್ಯೋತಿತ ಸಪಾದ 
ಲಕ್ಷಕ್ಷಿತಿಯಂ: ಪಂಪಭಾ, ೧. ೧೬) 

ನಿಜವಿರೋಧಿ - ನಿಜರಿಪು (ಸುರ ದನುಜ ಭುಜಗ ವಿದ್ಯಾಧರ 
ನರ ಸಂಕುಲದೊಳ್‌ ಆರನಾದೊಡಂ ಏನೋ ಗರಮುಟ್ಟೆ 
ಕೊಲ್ಲುಂ ಇದು ನಿಜವಿರೋಧಿಯಂ ಧುರದೊಳ್‌ ಎಂದು 
ಶಕ್ತಿಯನಿತ್ತಂ: ಪಂಪಭಾ, ೧. ೧೦೩) 

ನಿಜಾಂಸಯುಗ - [ನಿಜ೬ಅಂಸಯುಗ] ತನ್ನ ಎರಡೂ ಹೆಗಲು 
(ಇನ್ನೇಟೆಂ ಎಂದು ಒಡನಂದಯ್ದರುಮಂ 
ನಿಜಾಂಸಯುಗದೊಳ್‌ ಪೊತ್ತು: ಪಂಪಭಾ, ೩. ೯) 

ನಿಜಾತ್ಯಂತ - ನಿನ್ನ ಅತಿಶಯವಾದ (ದಿವ್ಯೃಮುನಿಪುಂಗವರಂ 
ಬಗೆದಿರ್ಪಿನಂ ನಿಜಾತ್ಕಂತ ಪತಿವ್ರತಾಗುಣದಿನರ್ಚಿಸಿ ಮೆಚ್ಚಿಸು 
ನೀಂ ದಿಗಂತವಿಶ್ರಾಂತಯಶರ್ಕಳಂ ವರತನೂಭವರಂ ಪಡೆ 
ನೀಂ ತಳೋದರೀ: ಪಂಪಭಾ, ೧. ೧೧೮) 

ನಿಜೋಳ - ಕುಪ್ಪಸ (ಪಸಿರ್ಪುವೆತ್ತ ಪಟ್ಟಳಿಯ ನಿಜೋಳಮೊಪ್ಪಿರೆ 
ಪುಳಿಂದಿಯರಾದರ್‌ ಅಮರ್ತ್ಯಕಾಂತೆಯರ್‌: ಶಬರಶಂ, ೩. 
€) 

ನಿಜ್ಜವಣೆ - ಅಂಗವಿನ್ಯಾಸ (ಭಂಗಿಯನಾಳೆ ನಿಜ್ಜವಣೆ ರೇಖೆ 
ಮನೋಹರಮಾಗೆ .. . ಒಸೆದು ಬಾಜಿಸುವಂತೆವೊಲಾಯ್ತು 
ನರ್ತನಂ: ಪಾರ್ಶ್ವನಾಪು, ೧೨. ೨೮) 

ನಿಟಿಲ - ಹಣೆ (ಕಂಜದಳೋಪಶೋಭಿತ ವಿಲೋಚನದೊಳ್‌ 
ನಿಟಿಲಾಗ್ರದೊಳ್‌ ಪೊದಳ್ಳಂಜನರೇಖೆ ಕಣ್ಣೆಸೆಯೆ: 
ಸುಕುಮಾಚ, ೧೦. ೩೮) 

ನಿಟಿಲತಟ - ಹಣೆಯ ಪ್ರದೇಶ (ಉಪನಯನಾನಂತರಂ 
ಒಂದುಪನಯನಂ ನಿಟಿಲತಟದೊಳುಂಟೆನೆ: ಮಲ್ಲಿನಾಪು ೪. 
೯೩) 

ನಿಟಿಲಲೋಚನೆ - ಹಣೆಗಣ್ಣವಳು, 
ನಿಟಿಲಲೋಚನೆ ವಟವೃಕ್ಷದ ಕೆಟಗೆ 
ನಿಂದರ್ಳ: ಗಿರಿಜಾಕ್ಕ ೯. ೩೫ ವ) 

ನಿಟಿಲಾಕ್ಷ - ಹಣೆಗಣ್ಣ, ಶಿವ (ಕಂದರ್ಪಾಹಂಕಾರಪ್ರವಿಧ್ವಂಸನಕರ 
ನಿಟಿಲಾಕ್ಷಂ ಶಿವಂ: ಗಿರಿಜಾಕ ೧. ೩) 


ಪಾದಂ 


ದುರ್ಗೆ (ಪಟುತರಚಿತ್ತೆ 
. ಘೋರತಪದೊಳ್‌ 


ನಿಟಿಲಾಗ್ಗಿ - ಹಣೆಯ ಬೆಂಕಿ, ಹಣೆಗಣ್ಣುರಿ (ಓವೋ 
ನಿಟಿಲಾಗ್ನಿಯಿಂದಂ ಬೇವುದನಾನೆತ್ತ ಬಲ್ಲೆನಲರ್ವಿಲ್ಲರಸಾ: 
ಗಿರಿಜಾಕ ೮. ೬೧) 

ನಿಟಿಲೇಕ್ಷಣ — ಹಣೆಗಣ್ಣು; ಹಣೆಗಣ್ಣ (ಮಹೋಗಸ್ತುರಿತ 
ನಿಟಿಲೇಕ್ಷಣ೦  ದೈತ್ಯರನೆಲ್ಲಂ ಕೊಲ್ಲಂ ಆಪ್ತನೆನಲಾಗದು 
ಅಅವಂ: ಸಮಯಪ, ೮. ೪೯) 

ನಿಟಿಳ — ಹಣೆ (ನಿಟಿಳತಟಘಟಿತ ಕರ 


ಕುಶೇಶಯಕುಟ್ಕಲನಿಂತೆಂದಂ: ನೇಮಿನಾಷು, ೬. ೭೭ ವ) 
ನಿಟ್ಟಾಯ - ಕಡುಗಲಿತನ (ದುರಿತಮಂ ನಿರ್ಮೂಲಿಸಲ್‌ ನಿಂದ 
ನಿಟ್ಟಾಯಂ ನಿಟ್ಟಸಲೊಳ್ಳನಪ್ಪಿ ತಣಿಸಲ್ಲೇಲ್ಲಂಗೆ ಬೇಟ್ಟೇ 
ಸುಖೋಪಾಯಂ: ಲೀಲಾವತಿ, ೩. ೭೯) 
ನಿಟ್ಟಾಯು — ನಿಡಿದು ಆಯು, 
(ನಿಟ್ಟಾಯುವಾಗು ನೀನೆಂದಿಟ್ಟರ್‌ 
ಅಗಣ್ಯಪುಣ್ಯಾಂಗನೆಯರ್‌: ಕಾವ್ಯಾವಲೋ, ೨೨೩) 
ನಿಟ್ಟಾಲಿ - ನಿಡಿದು ಆಲಿ, ಅಗಲ ಕಣ್ಣು (ಎನಿತಾನುಂ 
ಮರೆದೊಂದನೊಂದಿ ನೆನೆಯುತ್ತಿರ್ದಪ್ಪಳೆಂಬಂತೆ ತೊಟ್ಟನೆ 
ನಿಟ್ಟಾಲಿಗಳವಚ್ಚಚೆದು: ಕುಸುಮಾಕಾ, ೧೨. ೧೩೧ 
ನಿಟ್ಟಾಲಿಗೊಳ್‌ - ಕಣ್ಣರಳಿಸು ನಿಟ್ಟಾಲಿಗೊಂಡು ಯುಧಿಷ್ಠಿರನಂ 
ಮುಟಟೆವಂದಾಗಳ್‌: ಪಂಪಭಾ, ೧೨. ೧೧೬ ವ) 


ದೀರ್ಫಾಯುಸ್ಸು 
ಸೇಸೆಯಂ 


೫೯೦ 


ನಿಟ್ಟಾಲಿಯಾಗು — ಸೂಕ್ಷ್ಮವಾಗಿ ನೋಡು (ಹಸ್ತಿನಪುರದೊಳ್‌ 
ಪಾಂಡವರಿರ್ದರೆಗೆತ್ತುಂ ಅಲ್ಲಿಗೆ ಪೋಗಿ ನಿಟ್ಟಾಲಿಯಾಗಿ 


ದಾಟೆಯನಿಟ್ಟು ಬಾಯ್ಮಾಡಿ: ಪಂಪಭಾ, ೧೩. ೧೦೬ ವ) 

ನಿಟ್ಟಿಸು - ದೃಷ್ಟಿಸಿ ನೋಡು (ಬದಗನುಮಂ ತನ್ನವಳೊಡಗೂಡಿರೆ 
ನಿಟ್ಟಿಸಿ ಭವರೋಷದಿ೦ ಇಜೆದುದು ಅಷ್ಟವಂಕನ ಕಣ್ಣಂ: 
ಯಶೋಧಚ, ೩. ೪೦) 

ನಿಟ್ಟುರಿಗೊಳ್‌ - ನಿಡಿದು ಉರಿಗೊಂಡು, ಬಹಳವಾಗಿ 
ಕೋಪಿಸಿಕೊಂಡು (ದುರ್ಯೋಧನನಂ ಅಜಸಿ ಕಾಣದೆ 
ವಿಸ್ಮಯಂಬಟ್ಟು ಅವನ ಬಿಟ್ಟಬೀಇಂಗೆ ನಿಟ್ಟುರಿಗೊಂಡು: 
ಗದಾಯು, ೬. ೨೯ ವ) 

ನಿಟ್ಟುವಡು - ಸಾಲಾಗಿ ನಿಲ್ಲು (ವ್ಯೂಹದೊಳ್‌ ನಿಟ್ಟುವಟ್ಟು 
ಮಣಿಮಯದಂಡನಾಯೋಗದೊಳೊಡಂಬಟ್ಟ ಪಿಡಿಗಳುಮಂ: 
ಆದಿಷು ನರಸಿಂ, ೪. ೫೬ ವ) 

ನಿಟ್ಟುಸಿರ್‌ - ದೀರ್ಫ ನಿಶ್ವಾಸ (ನಿಟ್ಟುಸಿರಿಂ ಕೊಲ್ಪಹಿಯುಂ 
ಅಳುರ್ವ ದಿಟ್ಟಿಯ ನೋಟಂ: ಪುಷ್ಪದಂಪು, ೧. ೫೩ 


ನಿಟ್ಟೆ - [ನಿಷ್ಠೆ ನಿಷ್ಠಾ ಪೂರ್ಣ (ದೇವಿಯರಿನ್ನೆಗಂ ನೆಗಲ್ಬ 
ನಿತ್ಯನಿಯಾಮದ ನಿಟ್ಟಿ  ದೇವಪೂಜಾವಿಧಿ § 
ಫಳದಾಯಕಮಾದುದು: ಮಲ್ಲಿನಾಪು,, ೪. ೪೬); ಶಾಶ್ವತ 


(ಸೊಗಯಿಪ ಜವ್ವನ೦ ನೆಜ್‌ದ ರೂಪು ನಿಸರ್ಗಮನೋಹರಂ 
ಮುಗುಳ್ನಗೆ ಸವಿಳಾಸ ಮೋದ೦ ಒಡವುಟ್ಟದುವಿವು ನಿಟ್ಟೆ 
ಎಂಬ ದಂದುಗಂ ಎರ್ದೆಯುರ್ಚೆ: ಶಾಂತಿಪು, ೯. ೩೬) 


ನಿಟ್ಟೆಗೆವರ್‌ — ನಿಯಮಕ್ಕೊಳಪಡು (ನಿಟ್ಟೆಗೆವಂದು 
ಕೋಮಲಗುಣಂ ಗೆಡೆಗೊಂಡಿರೆ ಪೂವಿನಂತಿರೆ 
ಆಯ್ದಿಟ್ಟಪದ೦ ಬೆಡಂಗೆನಿಸೆ ಬಣ್ಣಸರಂ ಕಟ್ಟುವುದು 


ಕಬ್ಬಮಂ ಯಬ್ಬಿನಮಾಗೆ ಕಬ್ಬಿಗಂ: ಲೀಲಾವತಿ, ೧. ೬೨) 


ನಿಟ್ಟೆಗೊಳ್‌ - ನಿಷ್ಠೆಗೊಳ್ಳು, ದೃಢವಾಗು (ನಿಟ್ಟಗೊಳ್ಳದವಂ 
ಕೇಳ್ವಾಗಳೆ ಸನ್ನತಿಯಕ್ಕುಂ ತ್ರೈಲೋಕ್ಕಹಿತಮೆನಿಪ್ಪ 
ಆರ್ಹತಮಂ: ಸಮಯಪ, ೩. ೫೨) 

ನಿಟ್ಟೆಗೊಳಿಸು — ನಿಷ್ಠೆಗೊಳಿಸು, ನಿಷ್ಠನನ್ನಾಗಿಸು 


(ಜೈನಯತೀಂದ್ರೋತ್ತಮರೆಂದು ನಿಟ್ಟಿಗೊಳಿಸಲ್ಕೆಂತು೦ ಪೆಜರ್‌ 
ಬಲ್ಲರೇ: ಸಮಯಪ, ೪. ೪೫) 

ನಿಟ್ಟೆಪಡು - ನಿಷ್ಠೆಪಡು, ನಿಷ್ಠೆಯನ್ನು ಹೊಂದು (ಕರೆದೊಡೆ 
ಜೂದಿಂಗಂ ಧುರಭರಕೆ ಆಖೇಟಕ್ಕೆ ಭೂಭುಜಂಗೇ ಆಗದು 
ಮೆಯ್ದರೆದಿರಲಿ ಎಂಬ ಪುರಾತನ ಗುರುವಚನಂ೦ ತನಗೆ 
ನಿಟ್ಟೆಪಟ್ಟುದಜೆ೦: ಪಂಪಭಾ, ೬. ೭೧) 

ನಿಟ್ಟೆಯ್ದೆ - ಮುತ್ತೈದೆ (ಟಕಾರಕ್ಕೆ: ಕಟ್ಟಟ್ಟ್‌ ನಿಟ್ಟೆಯ್ದೆ, ನಿಟ್ಟಿಸಳ್‌: 
ಶಬ್ದಮದ, ೧೯೧ ಪ್ರ 

ನಿಟ್ಟೆಲ್ಲು - [ನಿಡಿದು-ಎಲ್ವು] ಉದ್ದ ಮೂಳೆ, ಬೆನ್ನುಮೂಳೆ 
ಪಗೆವರ ನಿಟ್ಟಿಲ್ಲಂ ಮುಜಿವೊಡೆನಗೆ ಪಟ್ಟಂಗಟ್ಟಾ: ಪಂಪಭಾ, 
೧೦. ೧೭) 

ನಿಟ್ಟೆವಡಿಸು - ನಿಷ್ಠೆಯನ್ನು ದೃಢಗೊಳಿಸು 
ನಿಟ್ಟಿವಡಿಸಿ ಪದಿಮೂಜು ದಿವಸಮಿಂತು 
ಧರ್ಮಧ್ಯಾನಂ ನಿಲೆ: ಹರಿವಂಶ, ೧೦. ೩೧ ವ) 

ನಿಟ್ಟೆಸರಿಡು - [ನಿಡಿದು೬ಎಸರಿಡು] ಚೆನ್ನಾಗಿ ಕುದಿಯಲು ನೀರಿಡು 
(ಕಪ್ಪುರಶಲಿಯ ತಂಡುಲಂಗಳ೦  ನಿಟ್ಟಿಸರಿಟ್ಟು ಬಾಗಿ 
ಮೃದುವಾದ ಅನ್ನಮನಲ್ಲದೆ.. ಮತ್ತಿನನ್ನಮಂ 
ಮುಟ್ಟುವನಲ್ಲ: ಸುಕುಮಾಚ, ೧೦. ೧೦೮) 


(ಬೋಧೆಯಂ 
ಕ್ಷಪಕ೦ಗೆ 


ನಿಟ್ಟೆಸಟರ್‌ - [ನಿಡಿದು ಎಸಟ್‌] ನೀಳವಾದ ಪಕಳೆ (ಆಳು ನೀಳ್ಬ 
ಕಣ್ಮಲರ್ಗಳೊಳ್‌ ಒತ್ತಲ್‌ ಉತ್ಪಳದ ನಿಟ್ಟಿಸಟಂ .... ಕಾಣದೆ 
ಕಾಯ್ದುದು ತತ್ಸಖಿಜನಂ: ಲೀಲಾವತಿ, ೯. ೧೩೨) 

ನಿಟ್ಟೆಸಟ್ಗವಳಿಗೆ - ನೀಳ ಗರಿಗಳ ಓಲೆಯ ಕಟ್ಟು (ಕೇದಗೆಯ 
ಕುತ್ತೆಸಲೋಲೆಯನೊತ್ತಿ ನಿಟ್ಟಿಸಲ್ಕವಟಿಗೆಯಾಗೆ 
ಭೃಂಗವಿಟರಾಜಿ ಮನೋಜನ ವೀರವೃತ್ತಿಯಂ: ಅನಂತಪು, 
೧. ೯೧) 

ನಿಟ್ಟೈದೆ - ದೀರ್ಫ ಸುಮಂಗಲಿ (ಆ ಸತಿಯುಂ ಪರಸಿದರ್‌ 
ಆಯುಷ್ಯತಿ ನೀಂ ನಿಟ್ಟೈದೆಯಾಗು ಎನುತ್ತಾವರಾಗಳ್‌: 
ಕಾದಂಸಂ, ೭. ೬೯) 

ನಿಡಿಯ — ನೀಳವಾಗಿರುವವನು, ನೀಳವಾದ 
(ಭುವನಾಂತರದೊಳ್‌ ನಿಡಿಯರ್ಗಂ ನಿಡಿಯರೊಳ್‌ 
ಅರಿದೇಂ ವಿಸ್ಮಯಮೇ: ಆದಿಷು, ೧೨. ೧೦೪) 

ನಿಡಿಯಸಿ - (ನಿಡಿದು--ಅಸಿ] ಉದ್ದ ಕತ್ತಿ (ಪಡಿಕೆಯ್‌ ತೀವಿದ 
ಕೂರ್ಗಣೆ ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಜ್‌ 
ಕರ್ಪಿಡಿದ ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳೆ 
ಧನುರ್ಧರರ್‌ ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧) 

ನಿಡುಗಣ್‌ - ಅಗಲವಾದ ಕಣ್ಣು (ತುಖುಗೆಮೆ ನೀಳ್ಬ ಪುರ್ವು 
ನಿಡುಗಣ್‌ ಪೊೌಯಲ್ಲದೆ ಬಟ್ಟಿತಪ್ಪ ಬಾಯ್ದೆ* 
ತನುರೇಖೆಗೊಂಡ ಕೊರಲ್‌ .. . ಎಂದು ಧಾತ್ರಿ ಪೊಗಟ್ಲುಂ 
ಪೊಗಟ್ಟನ್ನರೆ ಕುಂತಿ ಮಾದಿಗಳ್‌: ಪಂಪಭಾ, ೧. ೧೦೮) 

ನಿಡುಗುಡಿ - ನೀಳವಾದ ಚಿಗುರು (ಪರಿಮಳದ ಗಿಡುಗಳೆಂಬ 
ಪಿರಿಯ ಪೆದಸರ್ಗೆ ಕೇಯ್ನೀಡುವಂತೆ ನಿಡುಗುಡಿಯಂ ನೀಡಿ 
ಬಳೆದು ದವನದ ಬಾಳ್ಗೇಡಬಳಗಮುಮಂ: ಲೀಲಾವತಿ, ೧೧. 
೫೮ ವ) 

ನಿಡುಗೋಡು - ಉದ್ದನಾದ ಕೊಂಬು (ಅಗ್ಗದ ನಿಡುಗೋಡು 
ಮೇಡುವ೦ ಅಮರುತ್ತುಂ ಇಜುಂಕಿದ ಕೆಚ್ಚಲ್‌ ಎತ್ತಮೆತ್ತಿದ 
ಕುಡಿವಾಲಮಂದೆಸೆಯಿ ಕರ್ಬಸುಗಳ್‌ 
ಪರಿಗೊಂಡುವಾಜಿಯೊಳ್‌: ಪಂಪಭಾ, ೮. ೧೦೪) 

ನಿಡುಜಾಗರ - ಹೆಚ್ಚು ಜಾಗರಣೆ (ನಿಡುಜಾಗರದೊಳ್‌ 
ತೊಡರ್ದು ಏಕಪಾದದೊಳ್‌ ಬಲಿದುಪವಾಸದೊಳ್‌ ನಮೆದು 
ನೋಂಪಿಗಳೊಳ್‌ ನಿಯಮಕ್ರಮಂಗಳ೦ ಸಲಿಸಿದರಿಂತು 
ನೋನದೆ  ಗೂರ್ಣಾವನಂ ಪಡೆಯಲೈೆ ತೀರ್ಗುಮೇ: 
ಪಂಪಭಾ, ೧. ೧೩೬) 

ನಿಡುಮಾಳ - ದೊಡ್ಡ ಬಯಲು (ನಿಡುಮಾಳಂ ಮುಂತೆ 
ನೀರಿಲ್ಲಣಮೆ ಮಗುಲಸ್ವೂಡಂ ಪಿಂತಣೂರ್‌ ಗೆಂಟು: 
ಸಮಯಪ, ೫. ೮೧) 

ನಿಡುವಗೆ - (ನಿಡು-ಪಗೆ] ದೀರ್ಫ್ಥಕಾಲದ ಶತ್ರು (ನಿಡುವಗೆ 
ಸೈಪಿನಿಂದೆ ದೊರೆಕೊಂಡುದು ಇವರ್‌ ಗಜೆಗೊಂಡೆನಪ್ಪೊಡೆ 
ಈಗಡೆ ಪರೆದಪ್ಪರ್‌: ಪಂಪಭಾ, ೧೧. ೧೪೨) 

ನಿಡುವುರ್ವು - ನೀಳ ಹುಬ್ಬು (ನಿಜದ ಚೆಲ್ಲಮರೆ ನಿಡುವುರ್ವುಗಳ್‌ 
ನಿಮಿರ್ವಿನಂ: ಆದಿಪು, ೭. ೨೭ ರಗಳೆ) 

ನಿಡುವೊಡೆ -  [ನಿಡಿದು ಪೊಡೆ] ನೀಳವಾದ ತೆನೆ 
(ನಿಡುವೊಡೆಗಳಿ೦ ತುಜುಕಾರ್ತಿಯರ್‌ ತಿಜೆದು ತಂದು: 
ಲೀಲಾವತಿ, ೫. ೫೯ ವ) 

ನಿಡುಸುಯ್‌ - ನೀಳವಾದ ಉಸಿರು [ಬಿಡು] (ನಿಡುಸುಯ್ದ ನಲ್ಲಳ 
ಮುಖಾಂಬುಜಸೌರಭದೊಳ್‌ ಪೊದಳ್ಳು ಅದೇಂ 


ಮಗಮಗಿಸಿತ್ತೊ ಕತ್ತುರಿಯ 
ಕದಂಬದಂಬುಲಂ: ಪಂಪಭಾ, ೪. ೧೦೭) 

ನಿತಂಬ - ಪಿರ್ರೆ (ಬಳೆದ ನಿತಂಬದೆ ಕಾಂಚೀಕಳಾಪಮಂ 
ಕಟ್ಟಲಣಮೆ ನೆಜ್‌ಯದು ಎಂದಗ್ಗಳಿಸಿ ಕುಳಿಕೆಗಳಿನೇಂ 
ಕಣೊಳಿಸಿದು ದೋ ಸುಭಗೆಯಾದ ಸುದತಿಯ ಗರ್ಭಂ: 
ಪಂಪಭಾ, ೧. ೧೪೩); ಬೆಟ್ಟದ ತಪ್ಪಲು (ಅ೦ಜನಗಿರಿಯೆಂಬ 
ಪರ್ವತಮುಂಟು, ಅದರ ನಿತಂಬಪ್ರದೇಶದೊಳ್‌: ಪಂಚತಂತ್ರ, 
೨೭೫ ವ) 

ನಿತಂಬದ್ಧಯಸ - ಪಿರ್ರೆಯವರೆಗಿನ ಆಳ (ಆ ಜಳದೇವಿ ಬೆಸಸೆ 
ಗಂಗಾಜಳಮಾಯ್ತು ನಿತಂಬಿನೀನಿತಂಬದ್ಧಯಸಂ: ಆದಿಪು, 
೧೧. ೧೪೪) 

ನಿತಂಬಬಿಂಬ - ದೊಡ್ಡ ಪಿರ್ರೆ (ಆಕೆಗಳ ಪೀವರತುಂಗ 
ನಿತಂಬಬಿಂಬದೊಂದಗಲದ ವೃದ್ಧಿ ಪೆರ್ಜೆ ನೆಲೆವೆರ್ಚಿದುದೀ 
ಕೊಳಂ: ಶಾಂತಿಪು, ೮. ೨೮) 

ನಿತಂಬಿನಿ — ದೊಡ್ಡ ಪಿರ್ರೆಯವಳು, ಸುಂದರಿ 
(ಶುದ್ಧಾಂತನಿತಂಬಿನೀನಿವಹಂ ಒಲ್ಬು ಎಳಸುತ್ತಿರೆಯುಂ .. . 
ಧರಾಂಗನಾಕಾಂತನ ಚಿತ್ತವು ಒಂದದು ಅಣಂ 
ಸುರತೋಪಭೋಗಮಂ: ಕಾದಂಸಂ, ೧. ೯) 

ನಿತಂಬೋದ್ದೇಶ - ನಿತಂಬ ಪ್ರದೇಶ (ಸಮುನ್ನಶ 
ನಿತಂಬೋದ್ದೇಶದೊಳ್‌ ಪರ್ವಿ ಪಜ್ಜಳಿಸುತ್ತು 
ಉಜ್ಜ್ವಳಕಾ೦ತಿವೋಲ್‌: ಆದಿಷು, ೧೨. ೩೯) 

ನಿತಪ್ತಾಧರ - ಒಣಗಿದ ತುಟಿ (ಉಚ್ಛ್ರಾಸನಿತಪ್ತಾಧರರುಚಿಯಂ 
ಮನುಜೇಂದ್ರಾಂಗನೆಯನೆಯ್ದಿ ಕಂಡಿಂತೆಂದಳ್‌: ಯಶೋಧಚ, 
೨. ೩೫) 

ನಿತಾಂತ - ಅಧಿಕವಾದ (ಕವಿಪ್ರತತಿ ನಿತಾಮತಸೇವ್ಯತೆಯಿನೊಂದಿ 

. ಸರಸ್ವತಿ ದಯೆಗೆಯ್ಗೆ ನಮ್ಮೊಳ್‌ ಅನುಕೂಲತೆಯಿಂದವೆ 

ನಿರ್ಮಳತ್ವಮಂ: ಕಾದಂಸಂ, ೧. ೨) 

ನಿತ್ರರಿಸು - ಸಹಿಸಿಕೊ, ನಿಭಾಯಿಸು (ಮುತ್ತಿನ ಪೊನ್ನ 
ಪೆರ್ದುಡುಗೆಯಂ ವಸನಂಗಳಂ ಇತ್ತರಣ್ಯದೊಳ್‌ 
ನಿತ್ತರಿಪಂತುನಾಡ ಗಡಿಯಂ ಮಜ್‌ದುಂ ಪುಗದಂತೆ: 
ಪಂಪರಾ, ೪. ೭೪); ದಾಟು (ನಾಮೀ ಅವಸ್ಥೆಯೊಳ್‌ 
ಪೆಜತು ಕಜ್ಜಮನಾಳೋಚಿಸಿ ನೆಜ್‌ಯಲುಂ  ನಿತ್ತರಿಸಲುಂ 
ಅಜೆಯೆವು: ಪಂಚತಂತ್ರ, ೨೮೦ ವ); ಮುಂದುವರಿ, 
ಅಭಿವೃದ್ಧಿಗೊಳ್ಳು (ಇನ್ನೆಗಂ ಪರಿವಿಡಿಯಿಂದೆ ಬಂದ 
ಶಶಿವಂಶ೦ ಅದೀಗಳ್‌ ಇವಂದಿರಿಂದೆ ನಿತ್ತರಿಸುವುದಕ್ಕುಂ 
ಎಂದೆ ಬಗೆದಿರ್ದೊಡೆ: ಪಂಪಭಾ, ೭. ೧೬); ನಿಭಾಯಿಸು 
(ಪಾ೦ಡವಸೈನ್ಯಮು೦ ಇಂದು ಭೀಷ್ಠರೊರ್ವರೊಳ್‌ ಇರದೆ 
ಆಂತು ಕಾದಲ್‌ ಅವರಂ ಪೆಣಗಿಕ್ಕಿ ಕಡಂಗಿ ಕಾದಿ 
ನಿತ್ತರಿಸುವೆಂ: ಪಂಪಭಾ, ೧೧. ೩೭) 

ನಿತ್ಯನ್‌ - ಶಾಶ್ವತನಾದವನು (ಪರಮಾತ್ಮಂ ಎನ್ನಂ ಎಂದೊಡೆ 
ಚರಮಾಂಗಂ ಅಪಮಿತಂ ಅಖಲಲೋಕ ಸಮಾನಂ 
ನಿರವಯವಂ ನಿತ್ಯಂ: ಯಶೋಧಚ, ೪. ೨೯) 

ನಿತ್ಯನಿಗೋದ - [ಜೈನ] ಏಳನೆಯ ನರಕಕ್ಕಿಂತ ಕೀಳಾದ ಜಾಗ 
(ಆ. ನರಕಂಗಳೇಟಜೆಂ ಕೆಬಗೆ ನಿತ್ಯನಿಗೋದಮೆಂಬ 
ನರಕಮಿರ್ಪುದು: ಮಲ್ಲಿನಾಹು, ೧೩. ೧೨೨ ವ) 

ಮುಂದುವರಿ, ಅಭಿವೃದ್ಧಿಗೊಳ್ಳು (ಇನ್ನೆಗಂ ಪರಿವಿಡಿಯಿಂದೆ ಬಂದ 
ಶಶಿವಂಶ೦ ಅದೀಗಳ್‌ ಇವಂದಿರಿಂದೆ ನಿತ್ತರಿಸುವುದಕ್ಕುಂ 
ಎಂದೆ ಬಗೆದಿರ್ದೊಡೆ: ಪಂಪಭಾ, ೭. ೧೬); ನಿಭಾಯಿಸು 
(ಪಾ೦ಡವಸೈನ್ಯಮು೦ ಇಂದು ಭೀಷ್ಠರೊರ್ವರೊಳ್‌ ಇರದೆ 


ಕಪ್ಪುರದೊಂದು 


ಆಂತು ಕಾದಲ್‌ ಅವರಂ ಪೆಣಗಿಕ್ಕಿ ಕಡಂಗಿ 
ನಿತ್ತರಿಸುವೆಂ: ಪಂಪಭಾ, ೧೧. ೩೭) 

ನಿತ್ಯೋದಯ - ಪ್ರತಿದಿನ ಉದಯಿಸುವವನು, ಸೂರ್ಯ 
(ನಿತ್ಯೂದಯನುಮಪ್ಪ ಗಭಸ್ತಿಮಾಲಿಗರ್ಫ್ಯಮನೆತ್ತಿದ 
ಹಸ್ತಕಮಲದೊಳಂಬರದೊಳಾಡುವ ಪರ್ದಿನ ಜಾಯಿಂದಂ 
ಬಿರ್ದು ಬರ್ದುಂಕಿದೊಂದು ಪೆಣ್ಣಿಲಿಯಂ ಕಂಡು: 
ಪಂಚತಂತ್ರ, ೬೩೭ ವ); ಸದಾ ಏಳಿಗೆ ಹೊಂದುವವನು 
(ಪ್ರಕೃತಿಯೊಳ್‌ ನಿತ್ಯೋದಯನುಂ ನಿಸರ್ಗದೊಳ್‌ 
ರಿಪುವರ್ಗದುರ್ಗನಿರ್ಭೇದಿಯುಂ: ಶಾಂತಿಪು, ೨. ೫೧ ವ) 

ನಿದರ್ಶನ - ದೃಷ್ಟಾಂತ (ಮಹೀಪತಿ ಸಂಸ್ಕೃತಿಯ ಅನಿತ್ಯತೆಗಿದುವೆ 
ಸರಕು ಎಂದು ಮನದೊಳಿಂತೆಂದಂ: ಚಂದ್ರಪ್ರಪು, ೪. 
೫೧ ವ); 

ನಿದಾಘ - ಬೆಂಕಿ (ವಾಸವದಿಕ್ಷಟಂ ಸಮೆದ ಮೂಷೆ ತಮಂ 
ಸುರಿದಿರ್ದಲಬ್ದಸಂವಾಸಿ ಸಮೀರಂ ಏರಣಿಗನಾಗೆ ನಿದಾಘವ 
ದೀಪ್ರಿವರ್ತಿಯೊಳ್‌ ಕಾಸೆ ನ ಪಟಂಗಾಸಿನ 
ಪೊನ್ನಗಂಟೆಯವೊಲೊಪ್ಪಿದುದು ಉದ್ದತ ಭಾನುಮಂಡಲಂ: 
ಅಜಿತಪು, ೬. ೭೦); ಸುಡುವ ಬೇಸ ಗೆ (ಕರಂ ಕಾಯ್ದಿನಿಂ 
ಕಯ್ಕಿಗುತುಂ ಬಂದತ್ತು ಅದೊಂದು ಅದ್ಭುತಮೊದವಿದ 
ಅಮೋಘಂ ವಿಮೇಘಂ ನಿದಾಘಂ: ಶಾಂತೀಶ್ವಪು, ೧೨. 
೧೭); ಕಡುಬಿಸಿಲು (ನಿದಾಘದ್ಯುಮಣಿ ಪೌಢಾಂಶುಗೆ 
ಆಸ್ಕಾಂಬುಜಮಲರೆ: ನೇಮಿನಾಪು, ೩. ೬೭) 

ನಿದಾಘಮಧು - ಗ್ರೀಷ್ಮ ಯತು (ಎಯ್ದೆ ಪಣ್ತುವು ಮಾವು 
ಇಂಬಾದುದು ನಿದಾಘಮಧುವಿನ ಭೇದಮದೀ 
ಬನದೊಳಾತಪಕ್ಕೆಡೆಯುಂಟೇ: ಆದಿಷು, ೧೧. ೮೭) 

ನಿದಾಘಸಮಯ - ಬೇಸಿಗೆ ಕಾಲ (ಅಂತು ಅತಿಪ್ರಬಲಮಾದ 
ನಿದದಾಘಸಮಯದೊಳ್‌: ೭. ೯೮ ವ) 

ನಿದಾನ - ನಿಧಿ (ಬಡವಂ ನಿದಾನಮಂ ಪಡೆದಂತೆ ಕುರುಡಂ 
ಕಣ್ಣಡೆದಂತೆ ಮನದೊಳ್‌ ಪಿರಿದುಮುತ್ತಾಹಮುಂ 


ಕಾದಿ 


ಪಡೆದಳಾತ್ಮಜರ ಬರವಿಂದೆ: ಸುಕುಮಾಚ, ೨. ೭೨); ಹಗ್ಗ 


(ಧರ್ಮಮೆ ದೇಹಿಗೆ ಇಹಪರಕರ್ಮಕ್ಕೆ ನಿದಾನಂ: 
ಪುಷ್ಪದಂಪು, ೩. ೧೦೮), ಕಾರಣ (ಹೇತು ನಿದಾನಂ 
ಕಾರಣಂ: ಅಭಿಧಾವ, ೩. ೧. ೮೦); (ಜೈ ಸೈನ] ಮುಂದಿನ 
ಜನ್ಮದಲ್ಲಿ ಇಂಥದೇ ಸುಖ ಡರ ಆಸೆ 
(ಬಾಣಸಿಗನುಂ ಅರಸನಂ ಕೊಲ್ವೆನಕ್ಕೆ ಎಂದು ನಿದಾನಂಗೆಯ್ದು 
ಅಲ್ಲಪುಣ್ಯ ಪರಿಪಾಕದಿ೦ ಸತ್ತು: ಚಾವುಂಪು, ಪು. ೩೪೬. 
ಸಾ. ೮) 

ನಿದಾನಂಗೆಯ್‌ - [ಜೆ ಸೈನ] ಮುಂದಿನ ಜನ್ಮದಲ್ಲಿ ಇಂಥದೇ 
ಸುಖಪಡೆಯಬೇಕೆಂದು ಆಶಿಸು (ನಂದಯಶೆಗಂತಿಯರ್‌ 
ಎಮಗೆ. ಮಜುಭವದೊಳ೦ ಇವರರೆ ಮಕ್ಕಳಕ್ಕೆಂದು 
ನಿದಾನಂಗೆಯ್ಯೆ: ಕರ್ಣನೇಮಿ, ೬. ೫೮ ವ) 

ನಿದಾನಂಬಡೆ - ನಿಧಿಯನ್ನು ಪಡೆ (ಸುದಾನಮುಮಂ ಕೈಕೊಂಡು 
ಒಲ್ಬು ಮಾಡುತಿಪ್ಪಾ ಪೆಂಡತಿಯಂ ಪಡೆದವಂ 
ನಿದಾನಂಬಡೆದಂ: ಸಮಯಪ, ೫. ೧೨೭) 

ನಿದಾನಫಲ - [ಜೈನ] ಹಿಂದಿನ ಜನ್ಮದ ಕೊನೆಯಲ್ಲಿ ಕೈಗೊಂಡ 
“ನಿದಾನ'ದ ಪರಿಣಾಮ (ಇಂತು ವಿಗತಜೀವಿತೆಯಾಗಿ 
ನಿದಾನಫಲದಿ೦ದಾ ತ್ರಿವೇದಿಯ ಗರ್ಭದೊಳ್‌ ನೆಲಸುವುದುಂ: 
ಸುಕುಮಾಚ, ೫. ೪೮ ವ) 


೫೯೨ 


ನಿದಾನಶಲ್ಯ - [ಜೈನ] ವ್ರತಗಳನ್ನು ಆಚರಿಸುವವನಿಗೆ 
ಉಂಟಾಗುವ ಮೂರು ಬಗೆಯ ಶಲ್ಯಗಳಲ್ಲಿ - 
ಮಾಯಾಶಲ್ಯ, ಮಿಥ್ಕಾಶಲ್ಯ ಮತ್ತು ನಿದಾನಶಲ್ಯ - ಒಂದು; 
ಭವಿಷ್ಯಜನ್ಮದಲ್ಲಿ ಇಂಥ ವಿಷಯೋಪಭೋಗಗಳು 
ದೊರೆಯಲೆಂದು ಆಶಿಸುವುದು (ಅನ್ಯ ಜನ್ಮದೊಳಪ್ಪೊಡಂ 
ನಿನ್ನಂ  ಕೊಲ್ಪೆನಕ್ಕೆ ಎಂದು ನಿದಾನಶಲ್ಯದಿ೦ ಮುಡಿಪಿ: 
ಚಾವುಂಡಪುಚಂದ್ರ, ಪು. ೧೨೦, ಸಾ ೧೬) 

ನಿದಾನೆ - [ಜೈನ] ಮುಂದಿನ ಜನ್ಮದಲ್ಲಿ ಇಂಥದೇ ಸುಖ 
ಪಡೆಯಬೇಕೆಂದು ಆಸೆ ಹೊಂದಿದವಳು 
(ಮಳುಭವದೊಳುಮಿವರೆ ಮಕ್ಕಳಕ್ಕೆಂದು ನಿದಾನಂಗೆಯ್ಯೆ 
.. ತಾನುಂ ನಿದಾನೆಯಾದಳ್‌: ಕರ್ಣನೇಮಿ, ೬. ೫೮ ವ) 


ನಿದ್ದೆಗಣ್ಣು - ನಿದ್ದೆಯ ಭಾರದಿಂದಾಗಿ ಮುಚ್ಚಿಕೊಳ್ಳುವ ಕಣ್ಣು 
(ನಿದ್ದೆಗಣ್ಣೊಳರ್ದು ಗೂಗೆದಲೆಯನುದ್ದಂ ನೆಗಪಿ ಪರಿವ 
ಹದ್ದಿಗಳುಮಂ: .. .. ಕಂಡು: ಲೀಲಾವತಿ, ೫. ೧೧೪ ವ) 


ನಿದ್ರಾನಿದ್ರೆ - [ಜೈನ] ದರ್ಶನಾವರಣೇಯಗಳಲ್ಲಿ ಒಂದು: ಮತ್ತೆ 


ಖ್‌ 
ಮತ್ತೆ ನಿದ್ದೆ ಬರುವುದು (ನಿದ್ರಾ ನಿದ್ರಾನಿದ್ರಾ ಪ್ರಚಲಾ 
ಪ್ರಚಲಾಪ್ರಚಲಾಸ್ತ್ಯಾನಗೃದ್ಧಿಭೇದದಿಂ ನವವಿಧಭೇದಮುಮಪ್ಪ 


ದರ್ಶನಾವರಣೇಂಯಮುಮಂ: ಸುಕುಮಾಚ, ೩. ೩೯ ವ), 


ನೋಡಿ, “ದರ್ಶನಾವರಣೀಯ' ಮತ್ತು "ಘಾತಿಕರ್ಮ' 

ನಿದ್ರಾಪಬೋಧಿನಿ - ನಿದ್ದೆಯಿಂದ ಎಚ್ಚರಗೊಳಿಸುವ ಸ್ತ 
(ನಿದ್ರಾಪಬೋಧಿನಿಯೆಂಬ ದಿವ್ಯ ಬಾಣದಿ೦ ಸುಗ್ರೀವಂ 
ಹನುಮಂ ಮೊದಲಾಗೆ ಮಿಕ್ಕ ನಾಯಕರ ನಿದ್ರಾಮುದ್ರೆಯಂ 
ಕಳೆವುದುಂ: ಪಂಪರಾ, ೧೩. ೧೩೨ ವ) 

ಮುಂದುವರಿ, ಅಭಿವೃದ್ಧಿಗೊಳ್ಳು (ಇನ್ನೆಗಂ ಪರಿವಿಡಿಯಿಂದೆ ಬಂದ 
ಶಶಿವಂಶಂ ಅದೀಗಳ್‌ ಇವಂದಿರಿಂದೆ ನಿತ್ತರಿಸುವುದಕ್ಕುಂ 
ಎಂದೆ ಬಗೆದಿರ್ದೊಡೆ: ಪಂಪಭಾ, ೭. ೧೬); ನಿಭಾಯಿಸು 
(ಪಾಂಡವಸೈನ್ಯಮು೦ ಇಂದು ಭೀಷ್ಠರೊರ್ವರೊಳ್‌ ಇರದೆ 
ಆಂತು ಕಾದಲ್‌ ಅವರಂ ಪೆಣಗಿಕ್ಕಿ ಕಡಂಗಿ ಕಾದಿ 
ನಿತ್ತರಿಸುವೆಂ: ಪಂಪಭಾ, ೧೧. ೩೭) 

ನಿದ್ರೆ - ನಿದ್ದೆ (ನಿದೆಗೆಯ್ದವರ್‌ ತೊಟ್ಟನೆ ನಿದ್ರೆಯಿಂದೆಟ್ಪತ್ತು: 
ಗದಾಯು, ೯. ೩೨ ವ) [ಜೈನ] ಒಂಬತ್ತು ಬಗೆಯ 
ದರ್ಶನಾವರಣೀಯಗಳಲ್ಲಿ ಒಂದು (ನಿದ್ರಾ ನಿದ್ರಾನಿದ್ರಾ 
ಪ್ರಚಲಾ ಪ್ರಚಲಾಪ್ರಚಲಾಸ್ತ್ರ್ಯಾನಗೃದ್ಧಿಭೇದದಿಂ ನವವಿಧ 
ಭೇದಮುಮಪ್ಪ ದರ್ಶನಾವರಣೀಯಮುಮಂ: ಸುಕುಮಾಚ, 
೩. ೩೯ ವ), ನೋಡಿ 'ದರ್ಶನಾವರಣೇಯ?' 

ನಿಧನಂಮಾಡು - ಸವೆಸು, ಹಾಳುಮಾಡು (ಅದಜೆಂ 
ಪರಲೋಕಸುಖಾರ್ಥಂ ಆತ್ಪಾಸಿತ್ತ ಅಭಿನಿವೇಶದಿಂ 
ತನುಧನನಿಧನ೦ ಮಾಡಿ ಸೇದೆಗಿಡಲ್ವೇಡ: ಆದಿಷು, ೨. ೯ 
ವ) 

ನಿಧನವೆಉ5. - ಬೈತಿಟ್ಟ ನಿಧಿಯನ್ನು ಮೇಲೆತ್ತು (ಪೆಅಗೆ 
ಕರಂಗಿಟಿದಾಗಿ ನಿಧನವೆತ್ತಿದ ಕುಟಿಯಂತಿರ್ದತ್ತು ಕಣ್ಣೆ 
ಪೂಗೊಳನಾಗಳ್‌: ಚಂದ್ರಪ್ರಪು, ೭. ೧೪೮) 

ನಿಧಾನ - ಬೈತಿಟ್ಟ ಹಣ (ಅನ್ನೆಗಮಿತ್ತ ನಿಧಾನಮಂ ತೋಜೆ ಕಣ್ಣಂ 
ಕಳೆವಂತೆ: ಆದಿಪು, ೩. ೫೧ ವ); ನೆಲೆ ಆಗರ 
(ಪರಮಶ್ರೇಯೋನಿಧಾನಂ ಶ್ರೇಯಾಂಸನೆಂಬೊಂ 
ಪಿಯಾನುಜನಾಗಿರ್ದಾತಂ ಬಂದು: ಆದಿಷು, ೧೨೯ ವ); 
ಐಶ್ವರ್ಯ (ಅಂತು ನಡನಡನಡುಗಿ ಜಲದೇವತೆಗಳಪ್ಲೊಡಂ 
ಮನಂಗಾಣ್ಣರೆಂದು ನಿಧಾನಮನೀಡಾಡುವಂರತೆ ಕೂಸಂ 
ಗಂಗೆಯೊಳೀಡಾಡಿ ಬ೦ದಳ್‌: ಪಂಪಭಾ, ೧. ೯೫ ವ) 


ಅಸ 


( 


ನಿಧಾನಂ ತೋಟಿ ಕಣ್ಣಂ ಕಳೆ - ಆಸೆ ಹುಟ್ಟಿಸಿ ನಿರಾಸೆ ಮಾಡು 
ಎಂಬ ಗಾದೆ (ಅನ್ನೆಗಮಿತ್ತ ನಿಧಾನಮಂ ತೋಣೆ ಕಣ್ಣ 
ಕಳೆವಂತೆ: ಆದಿಷು, ೩. ೫೧ ವ) 

ನಿಧಾನಂಬಡೆ - ನಿಧಿ ಪಡೆ (ಸುದಾನಮುಮಂ ಕೈಕೊಂಡೊಲ್ಲು 
ಮಾಡುತಿರ್ಪಾ ಪೆಂಡಿತಿಯಂ ಪಡೆದವಂ ನಿಧಾನಂಬಡೆದಂ: 
ಸಮಯಪ, ೫. ೧೨೭) 

ನಿಧಾನಶಲ್ಯ - [ಜೈನ] ವ್ರತಸ್ಥನಿಗೆ ಬರುವ ಮೂರು ಬಗೆಯ 
ಅಡ್ಡಿಗಳಲ್ಲಿ ಒಂದು (ಪೊಲ್ಲಮೆಯಂ ಮಾಡುವ ಮಿಥ್ಯಾಶಲ್ಕಂ 
ಮಾಯಾಶಲ್ಯಂ ನಿಧಾನಶಲ್ಕಮೆಂಬ ಮೂಖುಂ ಶಲ್ಯಂಗಳಂ 
ಪಿಂಗಿದಂ: ಧರ್ಮಾಮೃ, ೫. ೮೮ ವ) 

ನಿಧಿ - ಐಶ್ವರ್ಯ, ಹೂತಿಟ್ಟ ಹಣ (ಸುರಧೇನುವೊಸೆದು 
ಬಂದಂತಿರೆ ನಿಧಿ ಬಂದಂತಿರೆ ಅಮರಭೂಜ೦ ಬಂದಂತಿರೆ: 
ಪುಷ್ಪದಂಪು, ೧೩. ೧೨೨) 

ನಿಧಿಗಂಡನಂತೆವೋಲ್‌ - ನಿಧಿಯನ್ನು ನೋಡಿದವನಂತೆ (ಕರಂ 
ಮೇಳಿಸಿದಪುದೆನ್ನೆರ್ದೆಯಂ ಎಂದು ಬೊದಿಲ್ಲನೆ ಪಾಯ್ದು 


ನೀರೊಳಾ ಬಾಳನನಾದಮಾದರದೆ ಕಂಡೊಸೆದು 
ನಿಧಿಗಂಡನಂತೆವೋಲ್‌: ಪಂಪಭಾ, ೧. ೯೬) 

ನಿಧಿಗಾಣ್‌ — ಹೂತಿಟ್ಟ ಹಣವನ್ನು ಕಾಣು 
(ಮರ್ದನಗಟಲ್ಲೋದಂ ನಿಧಿಗಂಡಂತೆ ಪೆರ್ಚ್ಜಿ : ಧರ್ಮಾಮೃ, 
೧. ೧೦೪ ವ) 

ನಿಧಿಪುರುಷ - ಕುಬೇರ ಯ(ನಿಧಿಪುರುಷರೆನಿಸುತೊಲವಿಂದ 


ಅಧಿಕಸುಖಂಬೆತ್ತು ಘೋಷಜಜನಮೆಸೆದಿರ್ಕುಂ: ತ್ರಿಷಷ್ಠಿಹು, 
೧೫. ೪); [ಜೈನ] ಚಕ್ರವರ್ತಿ (ನಿಧಿಪುರುಷ೦ ಪುಟ್ಟುವುದುಂ 
ನಿಧಿಗಂಡುದು ನಿಖಿಳಲೋಕಮನೆ ಜನನದೊಳ್‌ 
ಅತ್ಯಧಿಕೋತ್ಸವದಿಂದನಧನರ್ಗಧನತೆ ತಲೆದೋಅದಂತು 
ಪಾರ್ಥಿಮನಿತ್ತಂ; ಪಾರ್ಶ್ವನಾಷು, ೭. ೮೪) 

ನಿಧಿಸಮಿತಿ — [ಜೈನ] ನವನಿಧಿಗಳ ಗುಂಪು 
(ಸಕಳಮಂಗಳವಿಸರಂ ನಿಧಿಸಮಿತಿ ಯಕಕ್ಷಕರಸೆಗುಂ: 
ಚಂದ್ರಪ್ರಹು, ೧೫. ೫೫) 

ನಿಧೀಶ - [ಜೈನ] ಚಕ್ರವರ್ತಿ (ಬಾಹುಬಲಿ ತನ್ನಿಂದಂ ನೀಧೀಶಂಗೆ 


ವಂಶಜರಾಜ್ಕಾಂಛಿಷವೋತ್ಸವಮಂ೦ ನೆಗಟ್ಟುದೆಂದಾಶಂಕೆಯಂ 
ಮಾಡಿದಂ: ಆದಿಷು, ೧೪. ೧೩೩) 
ನಿಧುವನ - ಸಂಭೋಗ (ಅನೇಕವಿಧ ನಿಧುವನಸುಖ 


ಸುಧಾರಸಾಧೀನಚಿತ್ತರು೦ ಆದಿಪು, ೪. ೫೨ ವ) 


ನಿನಗೆ ಮಾಡುವುದು - ನಿನ್ನವಳನ್ನಾಗಿಮಾಡಿಕೊ (ಚಚ್ಚರಂ 
ಒಳಪೊಯ್ದು ನೀಂ ನಿನಗೆ ಮಾಡುವುದೆಂದು 
ಅಮರೇಂದಪುತ್ತನಂ ಕರೆವವೊಲಾದುವು ಆ ಪುರದ 


ವಾತವಿಧೂತವಿನೂತನಕೇತುಗಳ್‌: ಪಂಪಭಾ, ೪. ೩೪) 

ನಿನತು - ನಿನ್ನ (ನಿನತೊಂದೋಲೆಗೆ ತೀರ್ವುದೊಂದು 
ಮನೆವಾರ್ತೆಗಿದೇನೆಂದರಸ ಬಳೆಯೆ ನುಡಿದಪೆ: ಆದಿಪು, 
೧೪. ೩೦) ನಿನ್ನದು (ಪೆಜತೇಂ ಪಡೆಮಾತೊ ನಿನ್ನದೀ 
ಮೇದಿನಿ ಪಟ್ಟಮುಂ ನಿನತೆ ನೀನಿರೆ ಪೆಜರ್‌ ನರೇಂದರೇ: 
ಪಂಪಭಾ, ೯. ೬೪) 

ನಿನದ - ಶಬ್ದ (ಕನಕಕಾಂಚೀನನದಪ್ರಗಣಿತಮಗಲ್ಪ ನಲ್ಲಳ 
ಜಗಮಿದೆನ್ನೆರ್ದೆಯನೆಂತು ಪೊಕ್ಕಳಿಪುದಫ: ಪಂಪಭಾ, ೪. 
೭೩) 

ನಿನಾದ - ಶಬ್ದ (ಚಕ್ರಿಗುಂಟುಮಾಡಿದುದು ಪೊಟಲ್‌ 
ಸುರಾದ್ರಿಮಥಿತ ಅಂಬುಧಿಜಾತನಿನಾದಶಂಕೆಯಂ: ಪಂಪಭಾ, 
೯.೨೭) 


೫೯೩ 


ನಿನ್ನೆಂದಂತುಟೆ - ನೀನು ಹೇಳಿದ ಹಾಗೆಯೇ, ನೀನು ಹೇಳಿದ್ದು 


ಸರಿ (ನಿನ್ನೆಂದಂತುಟೆ ಮೋಕ್ಷಕ್ಕೆ ಎನ್ನಿರ್ಪಿರವು 
ಅಘಟಮಾನವೈಹಿಕದ ತೊಡರ್ಪು ಎನ್ನಿರವಿನೊಳುಂಟು: 
ಪಂಪಭಾ. ೮. ೪) 

ನಿನ್ನೆ - ನೆನ್ನೆ ಇವತ್ತಿಗೆ ಹಿಂದಿನ ದಿನ (ನಿನಗೆ ನಿನ್ನೆ 


ತಣಿಯುಣಲಿಕ್ಕಿದನೆಂದು ಮುಳಿದು ಬಡಿದಟ್ಟಿ ಕಳೆದೊಂ: 
ವಡ್ಡಾರಾ, ಪು. ೭೭. ಸಾ. ೧೭) 

ನಿಪತತ್‌ - ಎರಗು, ಮುಸುರು (ಕುಮುದವನವನಧಿಮಧುರರಸ 
ನಿಪತತ್‌ ಅಳಿಮಾಳೆಯುಂ: ಆದಿಪು, ೭. ೨೭ ರಗಳೆ); 
ಬಾಗು (ಭಕ್ತಿಭರಾನತನಿಪತತ್‌ ಕರ್ಣಪೂರಪಲ್ಲವಂ ತದೀಯ 
ಪಾದಪಲ್ಲವಂಗಳಂ ಆನ೦ದಾಶ್ರುಮಿಶ್ರಿತಜಳ೦ಗಳೊಳ್‌ 
ತೊಳೆದುಂ: ಆದಿಪು, ೫. ೪೬ ವ); ಬೀಳು, ದುಮುಕು 
(ನದ್ಯುತರಣೋಪಾಯಮಾವುದೆಂದು ಬಗೆದು ಬೇಗಂ 
ಸ್ಮಪತಿರತ್ನಮ೦ ಕರೆದು ತನ್ನಿಪತತ್‌ ಉದಕೋಭಯ 
ಸರಿತ್ವ್ವರೂಪಮಂ ತೋಣಿದೊಡೆ: ಆದಿಪು, ೧೩. ೫೧ ವ) 

ನಿಪತಿತ - ಬಿದ್ದ (ಗಂಭೀರ ನಾರಕ ಭೀಷಣ 
ಮಕರಮುಖಕುಹರನಿಪತಿತ ಆಕ್ರಂದತ್‌ ಆರ್ತಪರುಷಸ್ಟರ 
ವಿರಸಭಯಂಕರೆಯುಂ: ಆದಿಷಪು, ೫. ೮೭ ವ); 
ಹೊಡೆಯಲ್ಪಟ್ಟ (ಆಕರ್ಣಕೃಷ್ಣ ವಿಕ್ರಮಾರ್ಜುನ 
ಕಾರ್ಮುಕವಿಮುಕ್ತ ನಿಶಿತಸಾಯಕಸಂಕುಳ ಶಲ್ಕನಿಪತಿತ 
ಅನೇಕ ಕಳಕಳಾಕಳಿತಮುಂ: ಪಂಪಭಾ, ೧೩. ೫೧ ವ) 

ನಿಪಾತ ದ [ಬಾಣಪ್ರಯೋಗ (ವಿಷೋಗ್ರಾಸ್ತಮಂ 
ಖಗರಾಜಾಸ್ತನಿಪಾತದಿಂ ಕಿಡಿಸಿ: ಪಂಪರಾ, ೧೪. ೨೦). 

ನಿಪಾತನ ಚ ಬೀಳುವಿಕೆ (ಕರ್ಣಾ ರ್ಜುನಯುದ್ಧಂ 
ಕರ್ಣಲೋಕಪ್ಪಾಪ್ತಿ ಶಲ್ಯಾಭಿಷೇಕಂ ಶಲ್ಕನಿಪಾತನಂ: ಪಂಪಭಾ, 
೧೪. ೫೨ ವ) 

ನಿಪಾತಿತ ದ ಉರುಳಿಸಲ್ಪಟ್ಟ (ತುಂಗವನ್ಯಮತಂಗಜದಂತೆ 
ಆಘಾತನಿಪಾತಿತಸಲ್ಲಕೀಭಂಗಮ೦ಂ ನೃಪನೆಯ್ದಿದಂ 
ಉದ್ಯತ್‌ ಶೃಂಗಮಂ ಶತಶೃಂಗಮಂ: ಪಂಪಭಾ, ೧. ೧೧೫) 

ನಿಪಾತಿಸು - ನಾಶಮಾಡು; ಕೊಲ್ಲು (ಅಶನಿವೇಗನುಮಂ 
ಸಂಗ್ರಾಮದೊಳ್‌ ನಿಪಾತಿಸುವನಾವನೊರ್ವಂ೦ ಆತಂಗೆ 
ನಿಮ್ಮ ಮಗಳಂ ಕುಡಿಂ: ವಡ್ಡಾರಾ, ಪು ೬೧, ಸಾ. ೨೪) 

ನಿಪೀಯಮಾನ - ಕುಡಿಯಲು ರುಚಿಕರವಾದ 
(ಚಕ್ರೇಶ್ವರನಮರಜನ ಕರ್ಣಾಂಜಲಿ ನಿಪೀಯಮಾನ 
ಸ್ವರಾಮೃತಂಗಳಪ್ಪತಿಶಯ ಸ್ಮುತಿಗಳಿ೦ ಸ್ತುತಿಯಿಸಿ: 
ಚಾವುಂಡಹುಚಂದ, ಪು. ೫೧, ಸಾ ೧೮೦) 

ನಿಪುಣ - ನಿಷ್ಣಾತ (ಇಜೆದಜೋಳೆ ಪಿರಿದುಮರ್ಥಮನಜೆಪಲ್‌ 
ನೆಜ್‌ವಾತಂ ಆತನಿಂದಂ ನಿಪುಣಂ: ಕವಿರಾಮಾ, ೧. ೧೫) 

ನಿಪ್ಪಸರ - ಹೆಚ್ಚಾದ (ನಿಚ್ಚಲು೦ ಇಸೆ ಕಂತು ನಿಪ್ಪಸರದಿ೦ ಸರದಿಂ 
ಸರದಿಂಪುದೋಜ”್‌ ಕೋಗಿಲೆ: ಜಗನ್ನಾವಿ, ೧೦. ೧೯) 

ನಿಪ್ಪುಟಂ - ಅಧಿಕವಾಗಿ, ಪೂರ್ತಿಯಾಗಿ (ಒಡಲ್‌ 
ಪಸಿವಾರ್ದಳುರ್ದಟ್ಟ್‌ ನಿಪ್ಪುಟ೦ ಕರಗಿದುದು: ಆದಿಷು, ೮. 
೬೨) 

ನಿಪ್ಟೊಸತು - ಹೊಚ್ಚ ಹೊಸತು (ಯುಗಮಂ ನಿಪ್ಪೊಸತಪ್ಪಿನಂ 
ಕೃತಯುಗಂ ಮಾಡಲ್‌ ಸುರೇಂದ್ರಾಳಿಗಾವಗಂ ಉತ್ಸಾಹಂ 
ಉಂಟುಮಾಡಲ್‌ ಎಡೆಗೊಟ್ಟೀ ಧರ್ಮಮಂ: ಆದಿಪು, ೭. 
೨) 


ನಿಬಂಧ - ಕಾರಣ (ಸಜ್ಜನಪ್ರೀತಿನಿಬಂಧವಲ್ಲದೊಡೇಂ 
ದುರಿತಕ್ಷಯಕಾರಣ೦ ಜಿನಖ್ಯಾತಿನಿಬಂಧಮೆಂಬ ಬಗೆ ಕೈಮಿಗೆ 
ಪೇಟ್ಬಪೆನೀ ಪ್ರಬಂಧಮಂ: ಮಲ್ಲಿನಾಹು, ೧. ೫೧) ; 
ನಿಯಮ (ಸವಳದೆ ಸಂಜೆವಾಸಿಸದಪೆಮೆಂದು ನಿಬಂಧದೆ 
ಕರ್ಚಿ ಕಾಲ್ಗಳಂ: ಸಮಯಪ, ೧೪. ೨೫) 

ನಿಬಂಧನ - ಕಟ್ಟುವುದು, [ಕಾವ್ಯ]ಕೃತಿ (ಆರ್ಥದೊಳಾದಮಾದ 
ಮೋಹದಿನೇಕೆ ಮಾಜುವರೊ ಪುಣ್ಯನಿಬಂಧನಮಂ 
ಕವೀಶ್ಚರರ್‌: ಮಲ್ಲಿನಾಷು, ೧. ೪೭) 

ನಿಬಂಧನೆ - ನಿಯಮ (ಪರಿಭಾವಿಸೆ ಜನದನುರಾಗಮದೆ 
ನಿಬಂಧನೆಯಲ್ತೇ: ಚಂದ್ರಹು, ೪. ೨೧) 

ನಿಬದ್ಧ -.. ಅಂಟಿಕೊಂಡ (ಚಂದ್ರಾಪೀಡಚರಣತಳ 
ನಿಬದ್ಧಜೀವಿತಮಪ್ಪ ರಾಜಲೀಕಕ್ಕಂ ಪ್ರಿಯತಮಾಕೃತಿಯಂ 
ತೋಣಲೊಡಂ: ಕಾದಂಸಂ, ೭. ೫೪ ವ) 

ನಿಬದ್ಧಾಂಜಳಿ - ಜೋಡಿಸಿದ ಕೈ, ಬೊಗಸೆ (ಸೂರ್ಯಮಿತ್ರ 
ಜಿನೇಂದನಂ ತ್ರೀಪ್ರದಕ್ಷಿಣ೦ಗೆಯ್ದು ಭಕ್ತಿಭರ 
ವಿನಮಿತೋತ್ತಮಾಂಗ ನಿಬದ್ಧಾಂಜಳಿಗಳಾಗಿ: ಸುಕುಮಾಚ, ೮. 
೬ ವ) 

ನಿಬರ್ಹಣ - ವಧೆ (ಪಾಸಜಖ್‌ಯೊಳ್‌ ಕೂಸನಪ್ಪಳಿಸಿ 
ಬಾಲನಬರ್ಹಣ ಗರ್ಹಣಾಶಿರೇಕದಿಂ ಗತಶ್ರೀಕನಾಗಿ 
ನಿಜರಾಜಮಧಿರಮಂ ಪೊಕ್ಕಂ: ಜಗನ್ನಾವಿ, ೨. ೫೪ ವ) 

ನಿಬಿಡನಿಪೀಡಿತ  - ಗಟ್ಟಿಯಾಗಿ ಹಿಡಿದ (ನಿಬಿಡನಿಪೀಡಿತ 
ಪ್ರಾಸಮುಷ್ಟಿದುರ್ಧರ ಅಶ್ವಾರೋಹ 
ತುರಂಗಬಲಾವಗಾಢಮುಂ: ಆದಿಹು, ೧೪. ೯೩ ವ) 

ನಿಬಿಡಾಲಿಂಗನ - ಗಾಢವಾದ ಅಪ್ಪುಗೆ (ದಿಕ್ಕರಿಕರಾನುಕಾರಿಗಳಪ್ಪ 


ಬಾಹುಗಳಿಂದಂ ಓರೊರ್ವರಂ ತೆಗೆದಪ್ಪಿ 
ನಿಬಿಡಾಲಿಂಗನಂಗೆಯ್ದು; ಪಂಪಭಾ, ೪. ೩೩ ವ) 
ನಿಬ್ಬಂದಿಗ -  [ನಿರ್ಬಂಧಿಕ] ಕಟ್ಟಿಗೊಳಗಾದವನು (ಬಕಾರಕ್ಕೆ: 


ಪತಿಬ್ರತೆ-ಹದಿಬದೆ, ನಿರ್ಬಂಧಿಕಂ-ನಿಬ್ಬಂದಿಗಂ, ನಿರ್ಬುದ್ಧಿ- 
ನಿಬ್ಬುದ್ದಿ: ಶಬ್ದಮದ, ೩೦೭ ಪು 

ನಿಬ್ಬಣ - ಮದುವೆಯ ಉತ್ಸವ (ಬರೆ ಭರದಿಂದೆ ನಿಬ್ಬಣಕೆ 
ಚಿತ್ತಜನುಂ ರತಿಯುಂ ವಸಂತನುಂ ವನಲಕ್ಷ್ಮಿಯುಂ: 
ನೇಮಿನಾಹು, ೬. ೫೦) 

ನಿಬ್ಬರ - [ನಿರ್ಭರ] ಬತ್ತುವಿಕೆ (ನಾಲಗೆ ನಿಬ್ಬರಮಾಗೆ ಕಣ್ಣಡರ್‌ 
ಕನಲದೆ ನಂದೆವೊಯ್ದ ತೆಳನಾಗೆ ತೃಷಾತುರನಾದನಾ ನೃಪಂ: 
ಲೀಲಾವತಿ, ೬. ೩೮) 

ನಿಬ್ಬರಂಬಿರಿ - ಚೆನ್ನಾಗಿ ಅರಳು (ತೆಜವುಗುಡದೆ ಸೂಟ್ಕ್‌ಸುವ 
ನಿಸ್ಸಾಳದ ಬಲ್ಲರಕೆ ದೆಸೆವೆಟ್ಟುಗಳ್‌ ನಿಬ್ಬರಂಬಿರಿಯೆಯುಂ 
ಬೇಗದಿಂ ನಡೆದೆತ್ತಿ ಬಂದು ಮಂಜುವೆಟ್ಟಮಂ ಮೂವಳಸಾಗಿ 
ಮುತ್ತಿದಾಗಳ್‌: ಕಬ್ಬಿಗಕಾ, ೨೨೪ ವ) 

ನಿಬ್ಬರಿಸು - ತುಂಬಿಕೊ (ನೇಸಅ ಸಾರೆ ನಿಬ್ಬರಿಸುವ 
ಉತ್ಪಲಮಾಲೆಯೆನಿಪ್ಪ ದೃಷ್ಟಿ ವಿನ್ಯಾಸಮನೊಯ್ಯನೆ ಓಸರಿಸಿ .. 
ಸಿಕೆ ವಿ ಮುಚ್ಚಿದಳ್‌ ಎರಟ್ಕರದಿಂ ತರಲೇಕ್ಷಣ೦ಗಳಂ: 
ಪಂಪರಾ, ೯. ೧೧೨) 

ನಿಬ್ಬೆಗ - ಉದ್ದೇಗ (ಬಿಬ್ಬೋಕಂ ಕುಡಿವರಿಯಲ್‌ ನಿಬ್ಬೆಗದೆ 
ನಿನಗಕಾರಣಹಸನಮದೆಂದಳ್‌: ಉದ್ಭಟಕಾ, ೧೧. ೨೩) 

ನಿಭ - ಸಮಾನ (ಮಧುಪವ್ಯೂಹ ನಿಭ ಕುಟಿಳ ಚಿಕುರ 
ಮನೋಹರೆ ಮನಸಿಜನ ಕಣೆಗೆ ದೊಣೆಯೆನೆ ನೆಗಟ್ಟಳ್‌: 
ಸುಕುಮಾಚ, ೧. ೭೯ ಬಿ) 


ನಿಭೃತ — ತುಂಬಿದ (ಕೆಳದೀ ನಿನ್‌ ಮುಖಂ 
ತಳಮಳಗೊಳಿಸುಗು೦ ಇಂತು ನಿಭೃತಶೃಂಗಾರರಸಂ: 
ಕವಿರಾಮಾ, ೩. ೧೯೨) 

ನಿಭೃತೇಂಗಿತ - ರಹಸ್ಯ ಅಭಿಪ್ರಾಯವುಳ್ಳವನು (ಸನ್ಮತಿಯ 
ನುಡಿಯಂ ಕೇಳ್ದು ಮುನಿಯ ಸಂವೃತಾಕಾರನುಂ 
ನಿಭೃತೇಂಗಿತನುಮಾಗಿ: ಶಾಂತಿಷು, ೨. ೫೧ ವ) 

ನಿಮಗ್ಗ - ಮುಳುಗಿದ[ವನು] (ಜನನಿಯ ಮೊಗಮಂ ನೋಡಲ್ಕೆ 
ನಾಣ್ಣಿ ಸಿಗ್ಗಾಗಿ ಬಾಗಿ ತಲೆಯಂ ಚಿ೦ತಾಬ್ಧಿನಿಮರ್ಗನರಾಗಿ 
ಕಣ್ಣೀರನಿಕ್ಕುತ್ತಿರೆ: ಸುಕುಮಾಚ, ೨. ೩೦) 

ನಿಮತು - ನಿಮ್ಮ (ಸಾವೆ ನಿಮತು ಇಜ್ಜೆಯೆನೆ ಪೊಣರ್ದು 
ಆವಂ ತಳ್ತಿಚೆದು ಗೆಲ್ವಂ ಎಮಗದಣಿಂದಂ ಸಾವು ದಿಟಂ: 
ಪಂಪಭಾ, ೧೧. ೩೧) 

ನಿಮಿತ್ತ - ಕಾರಣ (ಮನೋವೃತ್ತಿ ನಿಮಿತ್ತಮಾಗಿ ಶಬ್ದಂ 
ಜನಿಯಿಸುಗು೦ಂ ಧವಲವರ್ಣಮಕ್ಟರ ರೂಪಂ: ಶಬ್ದಮದ, 
೪೪); ಅಪೇಕ್ಷೆ (ಜಟಾಯುದೇವಂ ನೀನೀ ಪೆಣನ೦ ಪೊತ್ತು 
ತೊಟಲ್ಲುದು ಏ ನಿಮಿತ್ತಂ ಎಂದುತೋಟೆ ನುಡಿವುದುಂ: 
ಪಂಪರಾ, ೧೬ ೫೫ ವ), ಶಕುನ (ಮಲಮಲ 
ಮಜುಗುತ್ತುಂ ಮನೆಗೆ ವಂದು ತನ್ನಜೆವ ನಿಮಿತ್ತಂಗಳೊಳ್‌ 
ನೀಡಿಯುಂ ನಿಟ್ಟಿಸಲಾಅದೆ: ಸುಕುಮಾಚ, ೩. ೫ ವ) 

ನಿಮಿತ್ತಕ - ಜ್ಯೋತಿಷಿ (ರಥನೂಪುರಚಕ್ರವಾಳಪೌರೀವರಪುತ್ರಿ ಆ 
ತರುಣಿಯಂ ತರವೇಟ್ವುದು ದೇವ ನೀಂ .. . ಎಂದು 
ಪೇಟ್ನಿನೊಲವಿಂ ಜಯಗುಪ್ತ ನಿಮಿತ್ತಕೋತ್ತಮಂ: 
ಶಾಂತೀಶ್ವಪು, ೨. ೯೭) 

ನಿಮಿತ್ತಜ್ಞ- ಜ್ಯೋತಿಷಿ (ನಿಮಿತ್ತಜ್ವಂ ಅಂಬರ ಭೂಗೋಚರರೊಳ್‌ 
ಪರೀಕ್ಷಿಸಿ ನಿಮಿತ್ತಾಂಗಂಗಳೊಳ್‌ ನೋಡಿ ಕಂಡಿರದೆ 
ಇಂತೆಂದಂ ಬಗೆದು: ಶಾಂತಿಪು, ೫. ೨೧) 

ನಿಮಿತ್ತವಿದ 3. ನಿಮಿತ್ತಜ್ಞ (ತ್ರಿಜಗದ ತಿರಿಕಂ 
ವಿದ್ಯಾಭಿಜಾತಗಂಧರ್ವಂ ನಿಮಿತ್ತವಿದಂ: ಶಾಂತಿಷು, ೬. ೨೪) 

ನಿಮಿತ್ತಾಂಗ - ಕಾರಣವಾದ ಜಾಗ (ನಿಮಿತ್ತಜ್ಞಂ ಅಂಬರ 
ಭೂಗೋಚರರೊಳ್‌ ಪರೀಕ್ಷಿಸಿ ನಿಮಿತ್ತಾಂಗಂಗಳೂಳ್‌ ನೋಡಿ 
ಕಂಡಿರದೆ ಇಂತೆಂದಂ ಬಗೆದು: ಶಾಂತಿಪು, ೫. ೨೧) 

ನಿಮಿರ್‌ - ವಿವರವಾಗಿ  (ಪಂಚಧನುಶ್ಶತಂ ಪವಣ್ಣೆಲೆ 
ನರರ್ಗೆಂದೊಡೆ ಇನ್‌ ನಿಮಿರೆ ಬಣ್ಣಿಸಲಾನಜೆಯೆಂ 
ವಿದೇಹಮಂ: ಆದಿಪು, ೧. ೫೨); ಅತಿಶಯವಾಗು 
(ರಾಜಪುತ್ರಿಸ್ಥಿತೆ ಮಧುಮಧುರಾಪಾ೦ಗ ಜೈತ್ರಾಂಗಜಾಸ್ತಂಗಳ 
ಕೋಳ೦ ನೂತನಪ್ರೇಮದೆ ನಿಮಿರ್ವೆಡೆಯೊಳ್‌ ಕಾವನಾವಂ: 
ಆದಿಪು, ೪. ೫೧); ವಿಸ್ತರಿಸು (ಆವನ ತೋಳಿಂ 
ನಿಮಿರ್ದತ್ತು ಜಳಧಿವರಮವನಿತಳಂ: ಆದಿಪು, ೧೩. ೭೫); 
ಹಬ್ಬು (ಅಡಿವಿಡಿದಿಟ್ಟ ಪುತ್ತುಗಳ ನೆತ್ತಿಗಳಿ೦ ನಿಮಿರ್ದಿರ್ದ 
ಬಳ್ಳಿಗಳ್ಲಿಡಿದು ವಿಷೋರಗಪ್ರತತಿ  ನೋಟ್ಟಾಡಗುರ್ವಿಸೆ: 
ಆದಿಷು, ೧೪. ೧೪೦); ಹರಡು, ಹೆಚ್ಚಾಗು (ಜಳಕೇಳಿ 
ನಿಮಿರ್ಗೆ ಭರತನ ಲಲಿತಾ೦ಂತಃಪುರದೊಳ್‌ ಎಂಬ 
ತನ್ನಚ್ಛಜಳ್‌: ಆದಿಪು, ೧೧. ೧೪೪); ನೆರವೇರು (ಅವಂ 
ಬೆಗದಿರೆ ನಿಮಿರ್ಗು೦ ಆತಂ ಬಗೆದೊಡೆ ಬಗೆದಂತೆ ಬಗೆದ 
ಬಗೆ ನಿಮಿರ್ದಪುದೇ: ಶಾಂತಿಪು, ೭. ೧೧); ಮೇಲಕ್ಕೆತ್ತು 
(ಗಗನಗಮನಕ್ಕೆ ಹ೦ಸ೦ ಮೊಗಸಿದುದೆನೆ ನಿಮಿರ್ದ ಕೊರಳಂ: 
ಕಾದಂಬ, ೧. ೧೭೩) 


ನಿಮಿರ್ಕೆ - ಆಧಿಕ್ಕ (ಕಾದಂಬರೀ ಪ್ರಣಯಕ್ಕೆ ನಿಮಿರ್ಕೆಯಂ 
ಮಾಲುದು ಎಂತಾನುಂ ಕಯ್ಯೊಳ್ಳದಿರಲ್‌ ಆಕೆ 


ಭಗ್ನಪ್ರಣಯೆಯಾದಪ್ಪಳ್‌: ಕಾದಂಸಂ, ೫. ೫೩ ವ): ನೆಟ್ಟಗೆ 
ನಿಲ್ಲುವಿಕೆ 

ನಿಮಿರ್ಕೆಗುಂದು - ಅತಿಶಯತೆ ಕುಂದು (ಅಲಂಪಿನಿಂಪು ತವದೆ 
ಅಬ್ಕಜಿಳುರ್ಕೆ ನಿಮಿರ್ಕೆಗುಂದದೆ ಆವಗ೦ ಅತಿಸೌಖ್ಯಮಂ 
ಪಡೆವುದು; ಆದಿಪು, ೫. ೪೩) 

ನಿಮಿರ್ಚು — ಹರಡಿಕೊ (ಉದಾರರಾಗೋದಯಂ 
ನಿಮಿರ್ಚಿದುದು ಕಣ್ಣೆ ವಿಯತ್ತಳಚಾರಣೋದಯಂ: ಆದಿಪು, 
೫. ೪೬); ನೇರಗೊಳ್ಳು  (ಗೆಲೆವಂದಂ ಎನ್ನಂ 
ನಿಜೋನ್ನತಿಯಿಂದಂ ಈ ಪತಿಯೆಂದು ಮೆಚ್ಚಿ ವಿನಾಯಕಂ 
ತಾಂ ನಿಮಿರ್ಚುಗೆ ಕಬ್ಬಮಂ ನಯದಿಂ 
ಗುಣಾರ್ಣವಭೂಪನಾ: ಪಂಪಭಾ, ೧. ೭); ಬಿಚ್ಚು (ಆ 
ಲೇಖನಮ೦ ಕಳೆದುಕೊಂಡು ನಿಮಿರ್ಜಿ ನೋಯ್ಡ್‌ಸೈಗಂ: 
ಕಾದಂಬ, ೫. ೭೭); ಈಡೇರಿಸು (ಅವರ ಮನೋರಥಮಂ 
ನಿಮಿರ್ಚಲೆಂದು ಸೈಪು ಸಾಕಾರತೆವೆತ್ತು ಬರ್ಪಂತೆ: 
ರಾಜಶೇವಿ, ೩. ೭೮ ವ) 

ನಿಮಿಷ - ಒಮ್ಮೆ ರೆಪ್ಪೆ ಮಿಟುಕಿಸುವಷ್ಟು ಕಾಲ (ನಿಮಿಷಮಗಲ್ಲು 
ತಾನಿರದವಳ್‌ ತಳರ್ದಿನಿತೊಂದು ಪೊಟ್ಟು ಇದೇಕೆಮ 
ತಡೆದಿರ್ದರ್ಳ: ಕುಸುಮಾಕಾ, ೧೩. ೩೭) 

ನಿಮಿಷಾರ್ಧ - ಅತ್ಯಪ್ಪಕಾಲ (ನಿಮಿಷಾರ್ಧಂ ನುತಿಗೆಯ್ದೊಡಪ್ಪದೆ 
ವಲಂ ಚಕ್ರೇಶ್ವರತ: ಶಾಂತೀಶ್ವಷು, ೧೭. ೯೭) 

ನಿಮಿಸ - ನಿಮಿಷ (ತಕ್ಕಂತೆ ಎಂಬ ಪರಿಮಿತವಚನದಿಂದಿತ್ತಕ್ಕೆತ್ವಂ 
ಕೆಲವೌಳಿಲ್ಲ: ನಿಶಿ-ನಿಸಿ, ವಿಷಂ-ಬಿಸಂ, ನಿಮಿಷಂ- 
ನಿಮಿಸಂ: ಶಬ್ದಮದ, ೨೮೫ ಪ್ರ) 

ನಿಮೀಲಿತ - ಮುಚ್ಚಿಕೊಂಡ (ಕಾದಂಬರಿ ತೊಟ್ಟನೆ ಅದೃಷ್ಟ 
ವಜ್ರಾಭಿಫಾತೆಯಾದಂತೆ ನಿಮೋಲಿತನಯನೆಯಾಗಿ: 
ಕಾದಂಸಂ, ೬. ೧೭ ವ) 

ನಿಮೀಳತ್‌ - ಮುಚ್ಚಿದ (ವಿಚಳತ್‌ ಅಸ್ಥಿ ನಿರ್ಯತ್‌ ಮಜ್ಜಾ 
ಶುಷ್ಯತ್‌ ಕಂಠ ಸ್ಪಿದ್ಧತ್‌ ವದನ ನಿಮೀಳತ್‌ ನೇತ್ರ ಸೀದತ್‌ 
ಗಾತ್ರಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ವರ ಪರಿಗತರ್‌: ಆದಿಪು, 
ಜ.೮: 

ನಿಮೇಷ - [ಜೈನ] ಒಂದು ಕಾಲ ಪರಿಮಾಣ, ಇದಕ್ಕೆ ಲವ 
ಎಂತಲೂ ಹೆಸರಿದೆ, ಏಳು ಸ್ತೋಕಗಳಷ್ಟು ಕಾಲ (ಅದು 


ಸಮಯ ಆವಳಿಕ ಉಚ್ಛ್ವಾಸ ಸ್ತೋಕ ನಿಮೇಷ ನಾಳಿಕಾ 
ಮುಹೂರ್ತ ದಿವಸ ಪಕ ಮಾಸ ಯತು ಅಯನ 
ಸಂವತ್ಸರಾದಿ ಗಣನಾಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ 


ಕೂಡಿದುದು: ಆದಿಪು, ೬ ೬೮ ವ); ರೆಪ್ಪೆ ಮಿಟುಕಿಸುವಷ್ಟು 
ಕಾಲ (ನಿನಗುತ್ತರಾರ್ಧಂ೦ ಒಂದರ್ಧನಿಮೇಷ ಮುಹೂರ್ತ 
ಮಾತ್ರದಿ೦ ಬಾರದೆ ಕೈಗೆ: ಆದಿಷು, ೧೩. ೨೨); ರೆಪ್ಪೆ 
ಮಿಟುಕಿಸು (ವಿಗತನಿಮೇಷನು೦ ಎನಿಸಿ ಬರೆದನಂತೆಯುಂ 
ಕಂಡರಿಸಿದನಂತೆಯು ಮರವಟ್ಟನಂತೆಯು೦ .. .. ಇರ್ದಂ: 
ಕಾದಂಸಂ, ೪. ೫೬ ವ); ಅತ್ಯಲ್ಪ ಕಾಲ (ಹದಿನೆಂಟು 
ನಿಮೇಷದಿನಂತದೊಂದು ಕಾಷ್ಠೆ ಕಾಷ್ಠೆ 
ಮೂವತ್ತಾಜೆಂದಂದದು ಕಳೆ ಕಳೆಗಳ್‌ ಮೂವತ್ತದು ಕ್ಷಣಂ 
ಕಷ್ಟಮದಾಜು ಘಟಿಗೆಯೆನಿಕ್ಕುಂ: ಅಭಿಧಾವ, ೧. ೨. ೨) 

ನಿಮ್ನ - ಆಳವಾದ [ಜಾಗ] (ಎಸೆವೀ ನಿಮ್ನೋತ್ತಂಗಳ್‌ ವಿರಾಜಿಸಿ 
ಚೆಲ್ವಿಂಗೆಡೆಗೊ೦ಡುವು: ಆದಿಷು, ೪. ೪) 

ನಿಮ್ನಗಾತಟ - [ನಿಮ್ಮಗೆ] ನದಿ [ದಡ] (ನಿಮಗ್ನಾತಟ 
ನಿಕಟವರ್ತಿಗಳಪ್ಪ ಮಹಾ ದ್ರೋಣಮುಖಂಗಳುಮಂ; 
ಆದಿಪು, ೮. ೬೩ ವ) 


೫೯೫ 


ನಿಮ್ಮಗೆ - ನದಿ (ಬೇಸಗೆಗೆ ಸಿಲ್ಕಿದ ನಿಮ್ನಗೆಯಂತೆ ಮಾಗಂ 
ಮುಟ್ಟಿದ ದಿನಲಕ್ಷ್ಮಿಯಂತೆ ಕೊರಗಿರ್ದ ಕಾಂತೆ: 
ಲೀಲಾವತಿ, ೧೨. ೩೫) 

ನಿಮ್ನನಾಭಿ - ಆಳವಾದ ಹೊಕ್ಕುಳು (ಮದನ ದವಾನಲಾರ್ಚಿ 
ತನುವಂ ಸುಡೆ ತಳ್ಳ ಎಮೆಯೊಳ್‌ ಪಳಂಚಿ ಬೀಗಿದ 
ಬೆಳರ್ವಾಯೊಳ್‌  ಉಚ್ಛಳಿಸಿ ಎಯ್ದಿದುವು 
ನೇತ್ರಜಲಬಿಂದುಗಳ್‌ ಆಕೆಯ ನಿಮ್ಮನಾಭಿಯಂ: ಪಂಪಭಾ, 
೫.೯೪) 

ನಿಮ್ನೋನ್ನತ - ತಗ್ಗು ಏರುಗಳು (ರಸವತ್ಕಾಂತಿಯನಾಂತು 
ನಿಂದುದೆಸೆವೀ ನಿಮ್ನೋನ್ನತ೦ಗಳ್‌: ಆದಿಷು, ೪. ೪) 

ನಿಮ್ಮಂದಿಗ - ನಿಮ್ಮಂತಹವನು (ಏಂ ಮೊಗ್ಗೇ ಕರ್ಣ೦ ಇಂತೀ 
ನಿಮ್ಮಂದಿಗರಿಣೆಯೆ ಸಾವನೇ ಸುಖಮಿರಿ೦ ಇಂ ಅಮ್ಮ 
ಸುಯೋಧನನೊಳ್‌: ಪಂಪಭಾ, ೧೨. ೧೩೦) 

ನಿಮ್ಮಡಿ - ನಿಮ್ಮ ಪಾದ, ತಮ್ಮ ದಯೆ (ಮಹಾಪ್ರಸಾದಂ 
ಪೆಜತೇನುಮನೊಲ್ಲೆಂ ಎನಗೆ ನಿಮ್ಮಡಿ ಪಾಶುಪತಾಸ್ತಮಂ 
ದಯೆಗೆಯ್ವುದು: ಪಂಪಭಾ, ೮. ೨೫ ವ); ನಿಮ್ಮ ದಮ್ಮಯ್ಯ 
(ಕೆಮ್ಮಗೆ ನಿಮ್ಮಡಿ ಬಟಲಿಸಲ್ದೇಡ ಬಂದ ಬಟ್ಟೆಯಿನೆ 
ಬಿಜಯಂಗೆಯ್ಯಿಂ: ಪಂಪಭಾ, ೯. ೪೮ ವ) 

ನಿಯಂತ್ರಿತ - ಕಟ್ಟಲ್ಪಟ್ಟ (ಆಮಂತ್ರಿತ ಡಾಕಿನೀ ದಶನಘಟ್ಟನಜಾತ 
ವಿಭೀಷಣ೦ ಮದೇಭ ಅಂತ್ರನಿಯಂತ್ರಿತ ಅಶ್ಚಶವಮಾಂಸ 
ರಸಾಸವಮತ್ತಯೋಗಿನೀತಂತ್ರಂ: ಪಂಪಭಾ, ೧೨. ೧೨೦) 

ನಿಯತಿಃ ಕೇನ ಲಂಘ್ಯತೇ - ವಿಧಿಯನ್ನು ಯಾರಿಂದ 
ಮೀರುವುದಕ್ಕೆ ಆದೀತು (ಶಕುನಂಗಳ ಕ್ರಮಮಂ ಬಗೆಯದೆ 
ನಿಯತಿಃ ಕೇನ ಲಂಘ್ಯತೇ ಎಂಬ ನುಡಿಯಂ ನನ್ನಿಮಾಡಿ: 
ಪಂಪಭಾ, ೬. ೬೮ ವ) 

ನಿಯತಂ ದ ತಪ್ಪದೆ (ನಿಯತಂ ಜ್ಮ೦ತ್ರ 
ಪ್ರಯೋಗಪಟುವೆನಿಪ  ಭೂತಳಾಧೀಶ್ವರಂ  ಅಪ್ರಿಯರಂ 
ಮರ್ದಿಸಿ ಧರೆಯಂ ಜಯಲಕ್ಷ್ಮೀಧಾಮನಾಗಿ ಪರಿರಕ್ಷಿಸುಗುಂ; 
ಪಂಚಿತಂತ್ರ, ೨೯೧) 

ನಿಯತಪ್ರತೀತಿ - ನಡೆಯಬೇಕಾದದ್ದು ನಡೆದೇ ತೀರುವುದೆಂಬ 
ತಿಳಿವಳಿಕೆ (ಸತತೋದಯಂ ಅಪ್ರತಿಗತಿತೀವ್ರಂ 
ಸದ್ದಿನಾಧಿನಾಥನು೦ ಅಸ್ತಂಗತನಾದಂತೆ ನಿಯತಪ್ರತೀತಿಯಂ 
ಕಳೆಯಲಕ್ಕುಮೇ ವ್ಯಾಪಕಮಂ: ಕವಿರಾಮಾ, ೩. ೩೦) 

ನಿಯತವೃತ್ತಸ್ಥಿತ - ಸ್ಥಿರ ನಡತೆಯುಳ್ಳವನು (ಪರಮೋದಯರಿರ್‌ 
ಕಮಲಾಕರಬೋಧಕರಿರ್‌ ದಿನೇಶನುಂ ನೀನುಂ 
ಭಾಸ್ಕರನಿಯತ ವೃತ್ತಕ್ರಮಾನುಂ ಅರಸಾ ನಿನ್ನಂತೆ 
ನಿಯತವೃತ್ತಸ್ಥಿತನೇಂ: ಕವಿರಾಮಾ ೩. ೪೧) 

ನಿಯತಾಹಂಕೃತಿ - ಅಹಂಕಾರವನ್ನು ನಿಯಂತ್ರಿಸಿದವನು 
(ನಿಯತಾಹಂಕೃತಿ  ಪೂತನಾಪ್ರತಿಭಯಂ  ಲೋಲಾತ್ಮಕಾ 
ಕಾಂತಕಂ ಯಶೋದಾಪ್ರಿಯಾತ್ಮೋದ್ಭವಂ: 
ನೇಮಿನಾಪು, ೭. ೯೩) 

ನಿಯತಿ - ವಿಧಿ (ನಿಯತಿಯನಾರ್‌ ಮೀಜೆದಪರ್‌ 
ಭಯಮೇವುದೊ ಮುಟ್ಟಿದೆಡೆಗೆ ಸೈರಿಸುವುದೆ: ಯಶೋಧಚ, 
೧. ೪೯) 

ನಿಯತಿಕ್ರಮ - ನಿಗದಿತ ರೀತಿ (ಎರಡು ಮಾಟ್ಕ್‌ಯೊಳೊಗೆದುವು 
ವಕ್ರಸ್ವಭಾವ ನಿಯತಿಕ್ರಮದಿಂ: ಕವಿರಾಮಾ, ೨. ೫೨) 


ಸಮೃಜಂತ್ರ 


ನಿಯತೀ ಕೇನ ಲಂಘ್ಯತೇ - (ಶಕುನಂಗಳ ಕ್ರಮ೦ ಬಗೆಯದೆ 
ನಿಯತೀ ಕೇನ ಲಂಘಫ್ಯತೇ ಎಂಬ ನುಡಿಯಂ ನನ್ನಿಮಾಡಿ: 
ಪಂಪಭಾ, ೬. ೬೮ ವ) 


ನಿಯತ್ಯಂಗನೆ - ಮೃತ್ಕುದೇವತೆ  (ಅಂಗನೆಯರ್ಕಳ ಸವತಿ 
ಜರಾಂಗನೆ ತಾನವಳ ಸವತಿ ಸಂದಿರ್ಪ ನಿಯತ್ಯಂಗನೆಯಾ 
ಸವತಿಯುಮಂ ಪಿಂಗಿಸಿ ಪುದುವಾಲ್ಡ್‌ನಕ್ಕೆ 


ಮುಕ್ಕ್ಕಂಗನೆಯೊಳ್‌: ಅಜಿತಪು, ೨. ೭೫) 

ನಿಯಂತ್ರಿತ - ಕಟ್ಟಲ್ಪಟ್ಟ (ಆಮಂತ್ರಿತ ಡಾಕಿನೀ ದಶನಘಟ್ಟನಜಾತ 
ವಿಭೀಷಣ೦ ಮದೇಭ ಅಂತ್ರನಿಯಂತ್ರಿತ ಅಶ್ವಶವಮಾಂಸ 
ರಸಾಸವಮತ್ತಯೋಗಿನೀತಂತ್ರಂ: ಪಂಪಭಾ, ೧೨. ೧೨೦) 

ನಿಯತಿಃ ಕೇನ ಲಂಘ್ಯತೇ - ವಿಧಿಯನ್ನು ಯಾರಿಂದ 
ಮೀರುವುದಕ್ಕೆ ಆದೀತು (ಶಕುನ೦ಗಳ ಕ್ರಮಮಂ ಬಗೆಯದೆ 
ನಿಯತಿಃ ಕೇನ ಲಂಘ್ಯತೇ ಎಂಬ ನುಡಿಯಂ ನನ್ನಿಮಾಡಿ: 
ಪಂಪಭಾ, ೬. ೬೮ ವ) 

ನಿಯಮನಿಧಾನ - ತಪವನ್ನೇ ನಿಧಿಯಾಗುಳ್ಳವನು, ತಪಸ್ವಿ 
(ಸ್ನಾನಾರ್ಥಂ ಒಂದು ಕಳಶಮಂ ನಿಯಮನಿಧಾನಂ ಎಟಲೆ 
ಪಿಡಿದು ಅಮಳಿನ ಗಂಗಾನದಿಗೆ ವಂದು ಸುರತನಿಧಾನಿ 
ಅಮರೇಂದಗಣಿಕೆಯಂ ಮುನಿ ಕಂಡಂ: ಪಂಪಭಾ, ೨. ೪೧) 

ನಿಯಮಸ್ಥ - ವತದಲ್ಲಿ ತೊಡಗಿದವನು 
(ಹಿಮವನ್ನಧ್ಯಕೂಟಾಭಿಮುಖ ಪ್ರದೇಶದೊಳ್‌ ಬೀಡಂ ಬಿಟ್ಟು 
ನಿಯಮಸ್ಥನಾಗಿ: ಆದಿಪು, ೧೩. ೬೭ ವ) 

ನಿಯಮಿಸು - ನಿರ್ಬಂಧಿಸು (ನಿಯಮಿಸಿ ವರ್ಣಾಶ್ರಮಾಚಾರಮಂ 

ಆತ್ಯಂತಿಕ ಸುಖಪದಮಂ ಪೆತ್ತ ರಾಜಾಧಿರಾಜರ್‌ 

ಪಲರಿಂದ ಇಕ್ಸ್ಟಾಕುವಂಶಂ ಕುಲನದಿಯವೊಲಾಯ್ತು 
ಅವ್ಯವಚ್ಛಿನ್ನಂ: ಪಂಪರಾ, ೧. ೧೩೨); ಅಪ್ಪಣೆಗೈ (ಎನ್ನ 
ಬರ್ಪನ್ನಂ ಅರಸನ೦ ಅಗಲದೆ ವಿಕಸಿತಶತಪತ್ರಾತಪತ್ರದ 
ತಣ್ಣೆಟಲುಮ೦ ಕುಂದಲೀಯದಿರು ಎಂದು ನಿಯಮಿಸಿ: 
ಪಂಪಭಾ, ೧೩. ೧೦೫ ವ); ಕಟ್ಟಿಹಾಕು (ಶೃಂಖಲೆಯಿಂ 
ಹರಿಚರಣಯುಗಳಮಮಂ ನಿಯಮಿಸಿ ಶಾಡ್ವಲತೃಣತತಿಯಂ 
ಖಡದಿಂ ಇಳಾಧಿಪಂ ಕೊಯ್ದು ಮುಂದೆ ಸಾರ್ಜಿದಂ: 
ಕಾದಂಸಂ, ೪. ೧೫); ಗೊತ್ತುಮಾಡು (ಸವಿತ್ರಿಗೆ ಸೀಯನಪ್ಪ 
ಗೇಯದಿ೦ ಪೊಲಬ್ತುಗಳೆಯಲ್‌ ನಿಯಮಿಸಿದಂ: ಶಾಂತಿಷು, ೯. 
೧೬೮ ವ) 

ನಿಯಾಮ - ಆಜ್ಞೆ ( ಅವನೀಪತಿ ಇಮ್ಮ ನಿಯಾಮದಿಂದಂ ಆಂ 
ಮನಮೊಸೆದಂತೆ ಗೆಯ್ದೆಂ: ಕರ್ಣನೇಮಿ, ೩. ೧೪೪) 

ನಿಯುಕ್ತ - ಯೋಗ್ಯವೆನಿಸಿದ (ಜಗತ್ಸ್ವಾಮಿ ಸಂದ ಆದಿಬ್ರಹ್ಮಂ 
ಅಗಾಧಬೋಧನಿಳಯಂ ದುರ್ವಾರಸಂಸಾರ 
ವಿಚ್ಛೇದೋಪಾಯ ನಿಯುಕ್ತಸೂಕ್ತಿ ವೃಷಮಾರ್ಗಾಗ್ರೇಸರಂ: 
ಆದಿಷು, ೧. ೧) 

ನಿಯುದ್ಧ -.. ದ್ವಂದ್ವಗಾಳಗ, 
ರಾಜಧಾರಕನಿಯುದ್ಧದಿಂದಂ 
ಆದಿಪು, ೮. ೫೦ ವ) 

ನಿಯೋಗ - ಹೊಂದಿರುವವನು (ಜನ್ಮಾಂತರಾಭ್ಯಾಸಜನಿತ 
ಅವಧಿಬೋಧೋದಯ ವಿದಿಶಕಾಲನಿಯೋಗನುಂ: ಆದಿಪು, 
೬ ೨ ವ) ಸೇವೆ, ಪರಿಚರ್ಯೆ (ಅಮರಕಾಮಿನೀ 
ಮಹತ್ತರಿಕಾನಿಯಮಿತ ಆತ್ಮೀಯನಿಯೋಗದಿ೦ ಜಿನಜನನಿಯ 
ಮನಮನಜಿದು ಓಲಗಿಸುವಲ್ಲಿ: ಆದಿಪು, ೭. ೪ ವ); 
ಅಧಿಕಾರವರ್ಗ (ಅವನಾಳ್ವ ತೆಜ”ಗೊಳ್ಳ ಬಿಟ್ಟಿಬೆಸಕೆಯ್ದಿಕೊಳ್ಳ 


ಕುಸ್ತಿ [ಮಲ್ಲಮೇಷೋದ್ಧತ 


ಆನಂದಿತಹೃದಯನಾಗಿ: 


೫೯೬ 


ಭೋಗಿಪ ನಿಯೋಗಂಗಳುಮಂ ಮಾಡಿದಂ: ಆದಿಪು, ೮. 
೬೩ ವ); ನಿಯಮ (ಪ್ರಥಮಮೇಖಳಾಸ್ಥಿತ 
ಉಭಯಶ್ರೇಣಿಯೊಳ್‌ ಕರ್ಮಭೂಮಿಯ ನಿಯೋಗಮೆ 
ನಿಯೋಗಂ: ಆದಿಪು, ೯. ೧೨೧ ವ) ದಿನಚರ್ಯೆ 
(ಆಗಳ್‌ ಪ್ರಭಾತಕಾಲ ನಿಯೋಗಮನಾ ಚಕ್ರವರ್ತಿ 
ನಿರ್ವರ್ತಿಸಿ ಪೋಪೋಗಲ್ವೇಟ್‌ ಪಯಣಮನೆಂದಾಗಳ್‌: 
ಆದಿಪು, ೧೨. ೫೬), ಕಾರ್ಯ (ಮೊದಲೊಳ್‌ ಮಾಟ 
ನಿಯೋಗಮಿಂತಿದೆನಗೆ ಎಂದಾನಂದದಿಂ ತಾನೆ ಮಾಡಿದನಾ 
ಚಕ್ರಿಗೆ . . ಪುಣ್ಯೋದಕಸ್ನಾನಮಂ: ಆದಿಷು, ೧೩. ೧೬) 
ನಿಯೋಗಿ - ರಾಜಪ್ರತಿನಿಧಿ, ಅಧಿಕಾರಿ (ಬರ್ಪ ನಿಯೋಗಿಗಳಾದ 
ಜೆಲ್ವಂ ಆವೆಡೆಯೊಳಂ ಈಯೆ ಕಣ್ಣೊಸಗೆಯಂ ಪಡೆದತ್ತು 
ಸಮಸ್ತಸಾಧನಂ: ಆದಿಷು, ೪. ೯೨) 
ನಿಯೋಜನೆಗೆಯ್‌ - ನರವೇರಿಸು 
ಮನದಿಷ್ಟಮ೦ ನಿಯೋಜನೆಗೆಯ್ದೆವು 
ಅಣೆಪೆಂದರ್‌: ರಾಜಶೇವಿ, ೩. ೮೨) 
ನಿಯೋಜಿತ - ಉಂಟಾದ (ಅಲ್ಲಿ ಪುಟ್ಟುವ ಜೀವಂಗಳ್‌ 
ನಾರೀಪುರುಷಸ೦ಯೋಗನಿಯೋಜಿತ ಶುಕ್ಲಾರ್ತವಂಗಳೊಳ್‌ 
ಜೀವಯುಗಳಂಗಳಾಗಿ ನೆಲಸಿ: ಆದಿಹು, ೫. ೪೧ ವ) 
ನಿಯೋಜಿಸು - ಒಪ್ಪಿಸು, ವ್ಯವಸ್ಥೆಮಾಡು (ತಮ್ಮತಮ್ಮ ಪುತ್ರರಂ 
ಅಭಿಯೋಗದಿಂದತಿಬಳಂಗೆ ನಿಯೋಜಿಸಿ: ಆದಿಪು, ೨. 
೫೧); ಕಟ್ಟಳೆ ಮಾಡು, ಆಜ್ಞಾಪಿಸು (ಯಥಾಯೋಗ್ಯಂ 
ಉಪದೇಶಂಗೆಯ್ದು ವರ್ಣಸ೦ಕರಂ ಆಗಲೀಯದೆ ತಮ್ಮ 
ತಮ್ಮ ಜಾತಿಗಳೊಳ್‌ ನಣ್ಣುಮಂ ಕೊಳ್ಳೊಡೆಯುಮಂ 
ನಿಯೋಜಿಸಿ: ಆದಿಷು, ೮. ೬೪ ವ) 
ನಿರಂಕುಶೆ - ಸ್ಪೇಚ್ಛಾಚಾರಿಣಿ (ನಿರತಿಶಯ ರೂಪವಿಲಾಸ 
ನಿರಂಕುಶೆಯುಂ .. .. ಎನಿಸಿ: ಸುಕುಮಾಚ, ೧೧. ೧೫ ವ) 
ನಿರಂಜನ - ಅಂಟಿಕೊಳ್ಳದ[ವನು]. ವಿರಕ್ತ (ಸಕಲಸಂಸಾರಭಾರ 


(ಅವನೀಶ 
ಆವುದು 


ನಿನ್ನ 


ಅದಂ 


ದುಃಖಭಾರಭಂಜನನುಂ ನಿರಂಜನನು೦ ಆಗಿ: ಪಂಪರಾ, 
೧೬. ೮೧ ವ) 
ನಿರಂಜನಪದ - ಪರಮಾತ್ಮಪದವಿ (ಕಾಶ್ಯಪಗೋತ್ರವಿತ್ರಂಗೆ 


ಕಟಿಸೂತ್ರಮಂ ಕಟ್ಟಿ ನಿರಂಜನಪದೇಚ್ಛುಗೆ ಅ೦ಜನಮನೆಚ್ಚು: 
ಚಂದ್ರಪ್ರಹು, ೧೨. ೧೫೬ ವ) 

ನಿರಂತರಂ - ಸದಾ ಕಾಲ (ಪರೆದಿರೆ ರಾಗಂ ತನ್ನೊಳ್‌ ನಿರಂತರಂ 
ಗಗನವಿವರಮೊಪ್ಪಿತ್ತು: ಕವಿರಾಮಾ, ೧. ೧೦೨) 

ನಿರಂತರಾಯ - ಅಡಚಣೆಗಳಿಲದೆ, ಬೇಗ (ಪುಷ್ಟಮಿತ್ರಂ 
ವಿಶುದ್ಧ್ದಮಪ್ಪ  ಅಹಾರದಾನಮಂ ನಿರಂತರಾಯಮಾಗಿ 
ಮಾಡಿದಾಗಳ್‌: ಪುಷ್ಪದಂಪು, ೧೪. ೧೦ ವ) 

ನಿರಂತರಿತ - ನಡುವೆ ಎಡೆಯಿಲ್ಲದ, ಒತ್ತೊತ್ತಾದ (ನಿರಂತರಿತ 
ಶಾಲಿಸಸ್ಯಚಯಶಾಡ್ವಲೋರ್ವೀತಳಂ: ಚಂದ್ರಪ್ರಪು, ೫. ೯೩) 

ನಿರಂಬರ - ಬತ್ತಲೆ (ಸಂಚಿತ ಅನರ್ಫ್ಯರತ್ನತ್ತುರಾಗಿಯುಂ 
ಅಕಿಂಚನೆರೆನಿಸಿಯುಂ ನಿರಂಬರರಾಗಿಯುಂ 
ದಿಗಂಬರರೆನಿಸಿಯುಂ: ಕರ್ಣನೇಮಿ, ೧. ೭೫ ವ) 

ನಿರಘ - ಪಾಪರಹಿತ (ನಿರಘ ನಿಖಿಲ ನಿರ್ವಾಣ ನಿರ್ವ್ಯಾಕುಲಶ್ರೀ 
ನಿರುತಶ್ರೀ: ಸುಕುಮಾಚ, ೧೧. ೭೬) 


ನಿರತಿಶಯ ದ ಬಹಳ ಅತಿಶಯವಾದ (ಅಂತು 
ನಿರತಿಶಯವಿಲಾಸಮಂ ತಳೆದ ವಿಷಯವಿಲಾಸಿನಿಯ 
ಮೇಲ್ಕೊಂಡ ವಿಚಿತ್ರವಸ್ತಮೆನಿಸುವ  ಉಪವನಂಗಳೊಳ್‌: 


ಮಲ್ಲಿನಾಷು, ೨. ೧೬ ವ) 


ನಿರಧಿಷ್ಠಾನ — ಆಧಾರಹಿತವಾದುದು 
ದಿವಮೆಂಬರ್‌ ಅಂತಧಿಷ್ಠಾನಮಲ್ಲವೇ 
ತತ್ತುರಸದನಕ್ಕೆ: ಜಗನ್ನಾವಿ, ೮. ೩೧) 

ನಿರಪವಾದ - ಅಪವಾದರಹಿತವಾದುದು (ಎನ್ನ೦ ಪುಲ್ಲಿಂದಂ 
ನೊಚ್ಚಿದಳ೦ ಕಲ್ಲಿಂದಂ ಬೆಟ್ಟದಳುಂ ಬಗೆವರ್‌ 
ಉಂತುಂ ೦ಶಪಔೌವನಶ್ರೀಂಯಂ ನಿರಪವಾದಮಂ ಆರ್‌ 
ಕಳೆದಪರ್‌: ಶಾಂತಿಪು, ೪. ೭೯ ವ) 

ನಿರಪೇಕ್ಷ - ಯಾವುದಕ್ಕೂ ಆಸೆಪಡದವನು (ಅಮರರಿರ್ವರುಂ 
ನಿರಪೇಕ್ಟರ್‌: ಶಾಂತಿಷು, ೯. ೩೮) 

ನಿರಪೇಕ್ಷಕ -  ಅಪೇಕ್ಷೆಯಿಲ್ಲದ[ವನು] (ಪರಮಶ್ರೀವಧುವಂ 
ಒಲಿಸಿಯು೦ ಪರವನಿತಾ ನಿರಪೇಕ್ಷಕಂ: ಯಶೋಧಚ, ೧. 
೧) 


(ನಿರಧಿಷ್ಠಾನಂ 
ನಗವಿದು 


ನಿರಯ - [ಜೈನ] ಏಳನೆಯ ನರಕ (ದುರಘಕುಳಮೆನಿಪ 
ನಿರಮಯನಿಯದೆಯ್ದಿಪ. ನಿರಯದೂತಿ ನಿದ್ರಾಮಿಷದಿಂದ 
ಇರದುಯ್ದಂತಿರೆ ನಿದ್ರಾಭರದಿಂದ ಅತ್ಯಯಮನೆಯ್ಲಿದಂ 


ಚಕ್ರಧರಂ: ಶಾಂತೀಶ್ವಪು, ೫. ೨೨) 

ನಿರಯಜ - ನರಕದಲ್ಲಿ ಹುಟ್ಟಿದವನು, ನಾರಕಿ (ಸಕಳ 
ಪಕ್ಷೋಭದೊಳ್‌ ವಿಹ್ವಳರಾಗಿರ್ದ ನಿರಯಜರ೦ ಎಯ್ಬಿ 
ಸುತ್ತಿಮುತ್ತಿ ಪಿಡಿದು ಉಗಿಬಗಿ ಮಾಡಿ: ಶಾಂತಿಪು, ೭. ೯೪ 
ವ) 

ನಿರಯಾವನಿ - ನರಕಲೋಕ (ಸತ್ತವರ್‌ ವಸುಧೆಯನುರ್ಚಿ 
ಪೋಗಿ ನಿರಯಾವನಿಯೊಳ್‌ .. .. ಅಸದೃಶದುಃಖಮಂ 
. ಉಂಡು: ಕರ್ಣನೇಮಿ, ೮. ೨೩) 


ನಿರರ್ಗಳ -. ಅನಿರ್ಬಂಧ, ನಿರಾತಂಕ (ರಾಜಕುಂಜರಂಗೆ 
ನಿನಗಪವರ್ಗಮಾರ್ಗಂ ನಿರರ್ಗಳಮೆ ವಲಂ: ಆದಿಪು, ೯. 
೬೨ ವ) 

ನಿಯೋಜಿತ - ಉಂಟಾದ (ಅಲ್ಲಿ ಪುಟ್ಟುವ ಜೀವಂಗಳ್‌ 


ನಾರೀಪುರುಷಸಂಯೋಗನಿಯೋಜಿತ ಶುಕ್ಷಾರ್ತವ೦ಗಳೊಳ್‌ 
ಜೀವಯುಗಳಂಗಳಾಗಿ ನೆಲಸಿ: ಆದಿಹು, ೫. ೪೧ ವ) 
ನಿಯೋಜಿಸು - ಒಪ್ಪಿಸು, ವ್ಯವಸ್ಥೆಮಾಡು (ತಮ್ಮತಮ್ಮ ಪುತ್ರರಂ 
ಅಭಿಯೋಗದಿಂದತಿಬಳಂಗೆ ನಿಯೋಜಿಸಿ: ಆದಿಪು, ೨. 
೫೧) ಕಟ್ಟಳಿ ಮಾಡು, ಆಜ್ಞಾಪಿಸು (ಯಥಾಯೋಗ್ಯಂ 
ಉಪದೇಶಂಗೆಯ್ದು ವರ್ಣಸಂಕರಂ 
ತಮ್ಮ ಜಾತಿಗಳೊಳ್‌ ನಣ್ಣುಮಂ 
ನಿಯೋಜಿಸಿ: ಆದಿಷು, ೮. ೬೪ ವ) 
ನಿರವದ್ಯ - ಕಳಂಕರಹಿತ, ಉತ್ಕೃಷ್ಟವಾದ (ಶ್ರೀಮದ್ವಿತೀಯ 
ತೀರ್ಥಸ್ವಾಮಿ ಜಗತ್ತಿತಯಶೇಖರಂ ಖರಂ 
ಭಾಸುರತೇಜೋಮೂರ್ತಿ ಭವ್ಯಜನಚಿಂತಾಮಣಿ 
ನಿರವದ್ಯಚರಿತಂ ಅಪಗತದುರಿತಂ: ಅಜಿತಪು, ೬. ೧) 
ನಿರವಧಿ - ಮಿತಿಯಿಲ್ಲದ (ನಿರವಧಿಸಾಹಸ೦ ಅತಿಭೀಕರಂ ಉದ್ದರ 
ಸದ್ಗುಣಾಕಾರಂ ಸೊಗಯಿಸಿದಂ: ಕರ್ಣನೇಮಿ, ೫. ೭೫) 
ನಿರವಯವನ್‌ - ದೇಹವಿಲ್ಲದವನು (ಪರಮಾತ್ಮಂ ಎನ್ನಂ 
ಎಂದೊಡೆ ಚರಮಾಂಗಂ ಅಪ್ರಮಿತಂ ಅಖಲಲೋಕ 
ಸಮಾನಂ ನಿರವಯವಂ ನಿತ್ಕಂ: ಯಶೋಧಚ, ೪. ೨೯) 
ನಿರವಿಸು - ನಿಯುಕ್ತಿಗೊಳಿಸು (ಹರಿ ಶಿಖಿ ಯಮ ನಿರುತಿ 


ಕೊಳ್ಳೊಡೆಯುಮಂ 


ಜಳಾಕರಪತಿ ಮರುತ್‌ ಐಳಬಿಳ ಹರ ಅಹಿಪ ಶಶಿ 
ಭಾಸ್ಕರರರಂ ಸೌಧರ್ಮೇಂದಂ ನಿರವಿಸಿದಂ 
ದಶದಿಶಾಳಿಯೊಳ್‌ ಬಲಸಹಿತಂ: ಶಾಂತೀಶ್ಚಷು, ೧೪. 


ಆಗಲೀಯದೆ ತಮ್ಮ 


೫೯೭ 


೧೦೯); ಬಿನ್ನವಿಸಿಕೊ, ನಿರೂಪಿಸು (ಒಂದು ಸಂದೇಶಂ 
ಪೇಟ್‌ ನಿರವಿಸಿದುದುಂಟೆ ಬರ್ಪವಸರದೊಳ್‌: ಕಾದಂಸಂ, 
೬. ೧೭); ಒಪ್ಪಿಸು, ವಶಕ್ಕೆ ಕೊಡು (ಅಗ್ಗಲೆ ತನುಜನಂ 
ಆಗಳೆ ತನ್ನಗ್ರಜಂಗೆ ನಿರವಿಸಿ ಸತ್ತಳ್‌: ಕರ್ಣನೇಮಿ, ೩. 
೧೦೯) 

ನಿರವಶೇಷ - ಸ್ವಲ್ಪವೂ ಉಳಿಯದಂತೆ (ನಿರವಶೇಷ 
ಮೋಹೋಪಶಮೋದ್ಧೂತ ಯಥಾಖ್ಯಾತಚಾರಿತ್ರ ಸಂಪನ್ನಂ 
ಅಂತರ್ಮುಹೂರ್ತದಿಂ ಸ್ವಸ್ಥಾನಸ್ಥಿತನಾಗಿ: ಆದಿಪು, ೬. ೩೩ 
ವ) 

ನಿರಸನ - ಮರಣ (ಕುಮಾರರ್‌ ಇಂತು ಅರಿಬಲಮಂ 
ಉರ್ಕ್ಯಿನಿಂದ ಇಕ್ಕಿ ನಿರಸನಮಣ ಎಯ್ದಿದರ್‌: ಕರ್ಣನೇಮಿ, 
೧೨. ೫೪ ವ) 


ನಿರಸನಮನೆಯ್ದು - ಕೊಲ್ಲು (ದೇವಕಿ ಪಡೆದವುಳ್ಗಳಂ ಕಂಸಂ 
ನಿಸ್ಕಿಂಶತೆಯಿಂ ನಿರಸನಮನೆಯ್ಬಿಸಿ ಯಷಿವಚನಮಂ 


ಪುಸಿಮಾಡಿದೆನೆಂದು ಸುಖದಿನಿರೆ: ಕರ್ಣನೇಮಿ, ೬. ೬೪ ವ) 

ನಿರಸ್ತ - ದೂರೀಕರಿಸಿದ (ನತನಾದಂ ಅವಂತಿ ವಲ್ಲಭಂ ಹತ 
ಸುಮನೋವಿಳಾಸ೦ .. .. ನಿರಸ್ತ ನಿಸ್ತತ ನೆಯನಸ್ತಸಾರಂ 
ಅವಿಚಾರಂ ಇಳೇಶ್ವರ ಪಾದಪಾರ್ಶ್ವದೊಳ್‌: ಪಂಪರಾ, ೭. 
೬೬); ಮೀರಿಸಿದ (ಆ ರವಮಂ ನಿರ್ಜಿತ ಕಂಠೀರವರವಮಂ 
ನಿರಸ್ತ ಘನರವಮಂ .. .. ಕೇಳ್ಬು: ಗದಾಯು, ೭. ೨೨) 

ನಿರಸ್ತವಿವೇಕ - ಕಳೆದುಕೊಂಡ ವಿವೇಕ 
(ನಿರಸ್ತವಿವೇಕಂಬೊಲದೇಕೆ ಮೋಹಿಸಿದಪೈ ನಿರ್ವಾಣಸಕ್ತಂಗೆ: 
ಆದಿಷು, ೧೬. ೫೯) 


ನಿರಾಕರಿಸು - ನಿರಾಕರಣ೦ಗೆಯ್‌ (ಪರಿಚಾರಿಕೆಯರಂ ಕರೆದು 
ನಿರಾಕರಿಸಿ ಚಾರುದತ್ತನತ್ತ ಆರೂಮಂ ಸಾರಲೀಯದೆ: 
ಕರ್ಣನೇಮಿ, ೪. ೬೧ ವ); ಹೀಯಾಳಿಸು (ಅಂಗಭಂಗಿ 


ನೆಟ್ಟಗೆ ಲತೆಯಂ ನಿರಾಕರಿಪುದು: ಶಾಂತೀಶ್ವಪು, ೪. ೪) 

ನಿರಾಕಾರ - [ಜೈನ] ಯಾವುದೇ ಫಲಾಪೇಕ್ಷೆಯಿಲ್ಲದೆ ಮಾಡುವ 
ಉಪವಾಸ (ಸಾಕಾರ ನಿರಾಕಾರವಿರಹಿತಂ  ಉಪವಾಸಂ: 
ಶಾಂತಿಪು, ೬. ೪೯ ವ) 

ನಿರಾಕುಳಂ - ನಿರುಮ್ಮಳವಾಗಿ (ಎನ್ನಿತ್ತು ಸುಖಮಂ ಸಖಂಗೆ 
ಮಾಲ್ಡ್‌ಂ ನಿರಾಕುಳಂ: ಕಾದಂಸಂ, ೮. ೪೮) 

ನಿರಾದರ - ಆದರವಿಲ್ಲದವನು, (ವಸುಮತೀಸಾಮ್ರಾಜ್ಯದೊಳ್‌ 
ನೀಂ ನಿರಾದರನಾಗಿರ್ದುದೆ ತತ್ಲುಖಾನುಗುಣಮಂ ಪೇಲ್ಲುಂ 
ಗುಣಾಂಭೋನಿಧೀ: ಆದಿಪು, ೯. ೬೨) 

ನಿರಾಪೇಕ ಎ [ನಿರಾಕ್ಷೇಪ] ಆಕ್ಷೇಪವಿಲ್ಲದೆ, ಷರತ್ತಿಲ್ಲದೆ 
(ಧರ್ಮಸುತನನಾ೦ ನಿನಗೆ ನಿರಾಪೇಕ೦ ಒಡಂಬಡಿಸುವೆಂ 
ಇಂತೀ ಕಜ್ಜಂ  ಕೂರ್ಪೊಡೆನಗೆ ಕೆಯ್ಯೊಳ್‌ ಮಗನೇ: 
ಪಂಪಭಾ, ೧೩. ೧೩) 

ನಿರಾಲಂಬನ - ಅಸಮರ್ಥನೀಯ  (ನಿಷ್ಠಾರಣ 
ಕಾಯಕಂಪನಮುಂ ನಿರಾಲಂಬನ ವಾಗಾಡಂಬರಮುಂ 
ತಕ್ಕುದಲ್ತು: ಆದಿಪು ೧೪. ೮೧ ವ) 

ನಿರಾಸ್ತ್ರವ - [ಜೈನ] ಕರ್ಮದಿಂದ ಬಿಡುಗಡೆಗೊ೦ಡವನು 
(ಕಾಲಾಂತರದೊಳಾ ಜಿನಂ ವೃಜಿನಮಂ ತವಿಸುತ್ತೆ ನಿರಾಸ್ರವಂ 
ತ್ರಿರೋಕಾಂತಮನೆಯ್ದೆ: ಶಾಂತಿಪು, ೧೨. ೪೬), ನೋಡಿ, 
“ಆಸ್ರವ' 

ನಿರಾಳಂಬನ — ಆಧಾರರಹಿತ (ಬೀಟುವಿನಂ 
ಕಣ್ಣುನಿರಾಳಂಬನಮಾಗೆ ಮನದ ಮೋಹಸ್ತಂಭಂ ಬೀಟ್‌ 


ವಿಷಯಾನುರಾಗಂ 
ಅಜಿತಪು, ೬. ೪೬) 
- ಚುಚ್ಚು (ಸ್ಮರಂ ನಿರಿದಪಂ ಎನ್ನ ಜೀವಿತಮಿದೇಕೆಯೊ 
ಪೋಗದು: ಲೀಲಾವತಿ, ೧೪. ೬೧); ಹೋಗಲಾಡಿಸು (ಆ 
ಪಟುಕರ್ಮದಿನಪ್ಪ ನೋವನಾವಂ ನಿರಿಯಲ್‌ ಸಮರ್ಥನೆಲೆ 
ಜೀವನೆ: ಶಾಂತೀಶ್ವಪು, ೯. ೧೧೯) 
ನಿರಿಂದ್ರಿಯಸುಖ - ಇಂದ್ರಿಯಗಳಿಗೆ. ಹೊರತಾದ ಸುಖ 
(ದುರೀಂದ್ರಿಯಸುಖಿಕ್ಕೆ ಕೊಕ್ಕರಿಕೆ ಪುಟ್ಟಿ ನಿರ್ವೇಗದಿಂ 
ನಿರೀಂದ್ರಿಯಸುಖಕ್ಕೆ ನಾಡೆ ಮನವಿಟ್ಟು ಸರ್ವಸ್ಥ ಸ್ಹಮ೦ ಜರತ್‌ 
ತೃಣಸಮಾನವಾಗೆ ಬಗೆದು: ಸುಕುಮಾಚ, ೧೦. ಇಂ) 
ನಿರೀಕ್ಷಣ - ದೃಷ್ಟಿ (ನಿರೀಕ್ಷಿಸುವ ನಿರೀಕ್ಷಣಮೆ ಮನಃಪ್ರಸಾದಮಂ 
ಪೇಟದಟೆಪುಗುಂ: ಶಾಂತಿಷು, ೩ ೩೮) 


ನಭಸ್ಮಲದೊಳಾದುದು ಉಳ್ಳಾಪಾತಂ: 


ನಿರಿ 


ನಿರೀಕ್ಷಿಸು ದ ನೋಡು (ನಿರೀಕ್ಷಿಸುವ ನಿರೀಕ್ಷಣಮೆ 
ಮನಃಪ್ರಸಾದಮಂ ಪೇಟದಟೆಪುಗುಂ: ಶಾಂತಿಷು, ೩. ೩೮) 
ನಿರೀಹ - ಬಯಕೆಗಳಿಲ್ಲದ[ವನು] (ನಿರೀಹಭಕ್ತಪರಮೋಕ್ಷದ 


ಭಕ್ತಮನಸ್ಪರೋಜಂ: ಶಬರಶಂ, ೫. ೧೭) 

ನಿರುಜ - ರೋಗಗಳಿಲ್ಲದ[ವನು] (ಗುಲ್ಮದೊಳ್‌ ಬೆರೆಸಿರ್ದುಂ 
ನಿರುಜರ್‌ ಪರಾಂಗನೆಗೆ ಮೆಯ್ದೊಟ್ಟಿರ್ದುಂ ಅತ್ಯಂತ 
ಸಚ್ಚರಿತರ್‌: ತ್ರಿಷಷ್ಟಿಪು, ೧. ೫೫) 

ನಿರುತಂ - ನಿಶ್ಚಿತವಾಗಿ (ಅಧಿಗಮಶಿಷ್ಯೋತ್ಕರಾನುಗ್ರಹತ್ವಂ ನಿರುತಂ 
ಕೈಗಣ್ಮಿ ಪೊಣ್ಮುತ್ತಿರಲ್‌: ಸುಕುಮಾಚ, ೧. ೩) 

ನಿರುತಿ - ನೈರುತ್ಯ ದಿಕ್ಕಿನ ಅಧಿಪತಿ (ಹರಿ ಶಿಖಿ ಯಮ ನಿರುತಿ 
ಜಳಾಕರಪತಿ ಮರುತ್‌ ಐಳಬಿಳ ಹರ ಅಹಿಪ ಶಶಿ 
ಭಾಸ್ಕರರರಂ ಸೌಧರ್ಮೇಂದಂ ನಿರವಿಸಿದಂ 
ದಶದಿಶಾಳಿಯೊಳ್‌ ಬಲಸಹಿತಂ: ಶಾಂತೀಶ್ವಪು, ೧೪. ೧೦೯) 

ನಿರುದ್ಧ - ಪರ್ಯಂತವಾದ (ಹಿಮಾದಿವಾರಿಧಿನಿರುದ್ಬೈಕ 
ಆತಪತ್ರಕ್ಷಮಾಭರಮಂ ಭೂರಿಭುಜಾಗ್ರದೊಳ್‌ ನಿಜೆಸಿ: 
ಆದಿಪು, ೯. ೬೪) 

ನಿರುದ್ಧೋಚ್ಛ್ರಾಸ - ಕಟ್ಟಿಹೋದ ಉಸಿರು 
(ನಿರುದ್ಧೋಚ್ಠಾ ್ಸಿಸಮಪ್ಪನ್ನೆಗಂ ಪುದಿದಾ ದಂಪತಿಯಂ 
ಲೋಕಾಶ್ಚರ್ಯಮಂ ಮಾಡಿ ಕೊಂದುದು ಕೃಷ್ಣಾಗರುಧೂಪ 
ಧೂಮನಿವಹಂ: ಆದಿಪು, ೫. ೨೩) 

ನಿರುದ್ಯೋಗಿ -. ಕೆಲಸವಿಲ್ಲದವನು (ಗುಣಮುಂಟೆಂದು ಉಂಡು 
ಪಟ್ಟಿರ್ಪನ೦ ಅಣಮೆ ನಿರುದ್ಯೋಗಿಯಂ ಭೂಪನೆಂಬರ್‌: 
ಪಂಪಭಾ, ೪. ೧೧) 

ನಿರುಪಮ - ಒಬ್ಬ ರಾಷ್ಟ್ರಕೂಟ ರಾಜನ ಹೆಸರು; ಈ 
ನಿರುಪಮನಿಗೆ ಧ್ರುವಧಾರಾವರ್ಷವೆಂಬ ಹೆಸರೂ ಇತ್ತು 
ಇವನ ಕಾಲ ಸುಮಾರು ಕ್ರಿ.ಶ. ೭೮೦ (ನಿರುಪಮ ದೇವನ 
ರಾಜ್ಯದೊಳ್‌ ಅರಿಕೇಸರಿ ವೆಂಗಿ ವಿಷಯಮಂ 
ತಿಕಳಿಂಗಬೆರಸೊತ್ತಿ ಕೊಂಡು ಗರ್ವದೆ ಬರೆಯಿಸಿದಂ 
ಪೆಸರನಖಿಳ ದಿಗ್ಳಿತ್ತಿಗಳೊಳ್‌: ಪಂಪಭಾ, ೧. ೨೦) 

ನಿರುಪಾಧಿಕ -  ತೊಂದರೆಗಳಿಗೊಳಗಾಗದ (ನಿರುಪಾಧಿಕ 
ಪ್ರಕಾಶಾಂತರ ಚಿಜ್ಟ್ಯೋತಿಗೆ ಸಮಾನಮಲ್ಲೆಂದು 
ಮಣಿದೀಪಮಂ ನಿರೀಕ್ಷಿಸಿ ನಗುವಂ: ರಾಜಶೇವಿ, ೪. ೬೩) 

ನಿರೂಪಣ - ವಿವರಿಸುವಿಕೆ (ಸುರತರಾಗನಿರೂಪಣ ಕಾರಣ೦ಗಳ೦ 
ತರಿಪೆಂ: ಕವಿರಾಮಾ, ೨. ೧೦೫) 


೫೯೮ 


ನಿರೂಪಣಂಗೆಯ್‌ - ನೇಮಕಮಾಡು (ನಿನ್ನಂ ಆಳ್ವೆಂ ಎಂದು 
ಬಾಣಸಿನ ಕರಣಕ್ಕೆ ನಿರೂಪಣಂಗೆಯ್ದಂ: ಪಂಪಭಾ, ೮. ೫೪ 
ವ) 

ನಿರೂಪಿತ - ಸೂಚಿತವಾದ (ಮಳುದಿವಸಂ ಪ್ರಶಸ್ತ 
ಮೌಹೂರ್ತಿಕನಿರೂಪಿತ ಶುಭಲಗ್ನೋದಯದಿಂದೆ: ಪಂಪಭಾ, 
೧೪. ೧೭ ವ) 


ನಿರೋಗರ್‌ - ಆರೋಗ್ಯವಂತರು (ಅಭಯರ್‌ ನಿರೋಗರುಂ 
ಶ್ರುತವಿಭವಸಮನ್ವಿತರಪ್ಪರೆಂಬುದು ಪಿರಿದಲ್ಲು ಆದಿಷು, ೧೦. 
೧೧) 

ನಿರ್ಗಡಿ - ವಿಚಾರಹೀನ (ಸುಡು ಪೊಲ್ಲಳನೆನ್ನದೆ ತನ್ನೊಡಮೆಯ 
ಕೇಡಿಂಗ೦ ಅವಳ ಪೋಗಿಂಗ೦ ನಿರ್ಗಡಿ ಬೆನ್ನೊಳಜಸಿ 
ಪೋದಂ ಕಡು ಮೋಹಿತರಾರುಂ ಉಚಿತಮಂ ನೆನದಪರೇ: 
ಪಂಪರಾ, ೬. ೩೫) 

ನಿರ್ಗತ - ಈಚೆಗೆ ಹೊರಟ (ಕ್ರಂದತ್‌ ಸ್ಕಂದನ ಜಾತ ನಿರ್ಗತ 
ಶಿ ಖಿಜ್ಞಾಳಾಸಹಸ್ತ್ರಂಗಳ್‌ ಆಟಂದೆತ್ತಂ ಕವಿದೇಟ್ವ ಬೇವ 
ಶವಸಂಘಾತಂಗಳಂ: ಪಂಪಭಾ, ೧೩. ೭೧) 

ನಿರ್ಗಹನ - ಆಳವಿಲ್ಲದ, ಸುಲಭವಾದ (ಗಹನಮನಂದು 
ನಿರ್ಗಹನದಿ೦ ಯತಿ ಪೊಕ್ಕು: ಕರ್ಣನೇಮಿ, ೨. ೨೮) 

ನಿರ್ಗಳಿತ - ಸೋರಿಹೋದ (ಆ ನರಕಯೋನಿಯೊಳ್‌ 
ಪಿರಿದಾನುಂ ನಿರ್ಗಳಿತ ಪೂತಿಗ೦ಧವ್ರಾತಸ್ನಾನಂಗಳ್‌ 
ಕಲಲಪರಿಮ್ಲಾನಂಗಳ್‌ ಪೇಸುಪತದ ಸಂತಾನಂಗಳ್‌: 
ಶಾಂತೀಶ್ವಪು, ೯. ೭೬) 

ನಿರ್ಗಾವಿಲ - ದಡ್ಡನಲ್ಲದವನು (ನಿರ್ಗಾವಿಲಂ ಭೋಗಿ ನಾಟ್ಕರಸಂ 
ಗೀತದ ಗೊಟ್ಟಿಗೆ ಒಲ್ವಂ: ಲೀಲಾವತಿ, ೨. ೭೧) 

ನಿರ್ಗುಂಡಿ - ಲಕ್ಕಿ ಗಿಡ, ಸಿಂಧುವಾರ (ಅಲಾಬೂ ನಿರ್ಗುಂಡೀ 
ಕೃಷ್ಣಲ ಅಮರೀ ಬಿಂಬಾಕೀರ್ಣ೦ ತನ್ನದೀ ತಟಂ 
ಕಡುರಯ್ಯಂ: ಲೀಲಾವತಿ, ೫. ೮೦) 

ನಿರ್ಗಂಥ - ಬತ್ತಲೆ (ಬಸಿರ್ಪೆ೦ಂಡತಿ ವೇಳಾಸ್ವಾಮಿನಿಯೆಂಬೊಳ್‌ 
ಕರ್ದಿ೦ಗಳಿರುಳೊಳ್‌ ಕಟ್ಟಲೆಯೊಳ್‌ ನಿರ್ಗಂಥಮಪ್ಪ ರೂಪಂ 
ಕಂಡು ಬೆರ್ಚಿದೊಡೆ: ವಡ್ಡಾರಾ, ೯೦. ಸಾ ೧೨); ಪಾವನತೆ 
(ಅಂತೆ ಜಿನೇಶ್ವರನ ತಪದ ನಿರ್ಗಂಥದಿಂದಮೆ ಲೋಕದ 
ಕಾರ್ಯಂಗಳೆಲ್ಲಂ ಸಿದ್ದಿಯಕ್ಕುಂ: ಧರ್ಮಾಮೃ, ೯. ೪೪ ವ); 
[ಜೈನ] ಬತ್ತಲೆ ಜೈನಮುನಿದೀಕ್ಷೆ (ಹಿ೦ಸೆಯಿಲ್ಲದಿಪುದೆ 
ಧರ್ಮಂ ಭಾವಿಸೆ ನಿರ್ಗಂಥಮೆ ತಪಂ: ಕರ್ಣನೇಮಿ, ೧. 
೮೪) 

ನಿರ್ಗಂಥರೂಪು - ದಿಗಂಬರತ್ವ ಬತ್ತಲೆ [ವಜನಾಭಿ ನಿಜದ 
ರೂಪುಮಂ ನಿರ್ಗಂಥರೂಪುಮಂ ಕೈಗೊಂಡು ನೆಗಟ್ಟಂ: 
ಆದಿಪು, ೬. ೨೭) 

ನಿರ್ಫಾತ — ಸಿಡಿಲು (ನಿರ್ಫಾತಾಭೀಳತರರಭಸಮೋ 
ಲಯಕಾಳಾಂಬುದಘೋಷಮೋ ನೆಲ೦ ಮೊಲಗಿದುದೋ: 
ಆದಿಪು, ೧೨. ೯೧); ಬಲವಾದ ಪೆಟ್ಟು; ಕತ್ತಿಕಾಳಗದ ಒಂದು 
ವರಸೆ (ಆಗಳಿರ್ವಲದ ಕಡಿತಲೆಕಾಅರ್‌ ಅಲಗಿನೊಳ್‌ 
ಪಳಂಚೆ ತಾಗಿ ನಿರ್ಫಾತ ಉಪ್ಪರಂ ತಾಳವಟ್ಟಂ ಅವಿತಂ 
ಉಟಿತಂ ಎಂಬ ಪಲವುಂ ತೆಜದದ ಇಣೆವ ಬಿನ್ನಣದೊಳ್‌ 
ನೆಜ್‌ದು ತಾಳುಂತಟ್ಟುಂ ಪೊಯ್ಯೆ: ಪಂಪರಾ, ೧೩. ೪ ವ) 

ನಿರ್ಫಣ - ನಿಷ್ಠರುಣಿ (ಕೀಟೆಡೆಯಿಡ ಗಂಟಲಂ ಮುಚೆದಂ 
ಒರ್ಮೆಯೆ ನಿರ್ಫಣ೦ ಎನ್ನ ತಂದೆಯಂ: ಕಾದಂಸಂ, ೧. 
೫೫) 


ನಿರ್ಯತ್‌ — ಹೊರಬರುವ (ಮಿಳಿರ್ದುವು 
ಮುನಿಪಧ್ಯಾನಾನಳನಿರ್ಯತ್‌. ಧೂಮವೇಣಿಕಾನಿಕರದವೋಲ್‌; 
ಆದಿಷು, ೧೪. ೧೪೨) 

ನಿರ್ಜಂತುಕ - ಜನರಿಲ್ಲದ (ನಿರ್ಜಂತುಕಪ್ರದೇಶದೊಳಿರ್ದ 
ಶಿಳಾಪಟ್ಟಕದ ಮೇಲೆ ಪೂರ್ವಾಭಿಮುಖನಾಗಿ .. .. ನಿಂದಂ: 
ಸುಕುಮಾಚ, ೮. ೫೮ ವ) 

ನಿರ್ಜಜ್ಜರತ್‌ — ಹೊರಬಿದ್ದ (ಭಯಾನಕೋಭಯತಟ 
ಗುಹಾಗಹ್ವರ ನಿರ್ಜಜ್ಜರತ್‌ ಅಜಗರ ಗಳಗಳಿತ 


ಗರಳಶಬಳಿತಸಲಿಲ ಪ್ರವಾಹೆಯುಂ: ಆದಿಪು, ೫. ೮೭ ವ) 
ನಿರ್ಜರ - ದೇವತೆ (ನಿರ್ಜರಕೋಟಿಯನೊಕ್ಕಿಲಿಕ್ಕಿ ಸಚ್ಚರಿತ 
ಜಿತಾಕ್ಷಸ೦ಚಯಮನಂಜಿಸಿ: ರಾಜಶೇವಿ, ೧. ೫) 


ನಿರ್ಜರಣ - ತೊಡೆದುಹಾಕು, ನಾಶಪಡಿಸು (ಯಥಾ 
ಕಾಲಾನುಭವನ ತಪೋನಿಮಿತ್ತಮಾಗಿ ಸವಿಪಾಕ 
ಅವಿಪಾಕರೂಪದಿ೦ ಪೂರ್ವಾರ್ಜಿತಕರ್ಮ ನಿರ್ಜರಣ೦ 


ನಿರ್ಜರೆಯೆಂಬುದು: ಆದಿಪು, ೧೦. ೬೩ ವ) 
ನಿರ್ಜರಪರಭಂಗ - [ನಿರ್ಜರಪರ--ಭಂಗ] ರಾಕ್ಷಸಸಂಹಾರಿ 


(ಪವಿತ್ರಗಾತ್ರ ನಿರ್ಜರಪರಭಂಗ ತುಂಗಮಹಿಮಾಕರ: 
ರಾಜಶೇವಿ, ೧೩. ೫೩) 

ನಿರ್ಜರೆ — ದೇವತಾಸ್ತ್ರೀ (ಮನ್ಮಥಸೃಷ್ಟಿಯಂತೆಸೆವ 
ಮಾಹೇಂದ್ರಾಗದಿಂ ಬಂದ ನಿರ್ಜರನಾ 
ನನಿರ್ಜರೆಯರ್ಜಯಾವತಿಯಮುಮಂತಾ ಸೀತೆಯುಂ 
ಪೆಂಡಿರಾಗಿರೆ;  ಅನಂತಪು, ೧೨. ೪೪) [ಜೈನ] 
ಸಪ್ತತತ್ವಗಳಲ್ಲಿ ಒಂದು, ನಿರ್ಜರಾತತ್ವ, ಕಾಲಾನುಗುಣವಾಗಿ 
ಅನುಭವಿಸುವುದಕ್ಕೂ ತಪೋನಿಮಿತ್ತಕ್ಕೂ ಸವಿಪಾಕ 
ಅವಿಪಾಕರೂಪದಿಂದ ಪೂರ್ವಾರ್ಜಿತ ಕರ್ಮವನ್ನು 
ತೊಡೆದುಹಾಕುವಂಥದು (ನಿರವದ್ಧ  ಮಹಾವತದಿಂ 
ವರಸಮಿತಿಗಳಿಂ ತ್ರಿಗುಪ್ತಿಯಿಂದ ಆಸ್ರವಮಂ 
ದುರಿತಾರಾತಿಗಳಂ ನಿರ್ಜರಿಸುವ ತಾತ್ಪರ್ಯಮದುವೆ 
ನಿರ್ಜರೆಯೆನಿಕುಂ: ಸುಕುಮಾಚ, ೧೨. ೩೬) 

ನಿರ್ಜಳ — ಬತ್ತಿಹೋದ (ನಿಸ್ಮಣ ನಿರ್ಜಳ 
ನಿಷ್ಠವಾಳವಲ್ಲೀತರುವಾದುದು ಈ ಎಡೆಯೊಳ್‌ 


ಇನ್ನಿರವಾಗದು ಪೋಪುದುತ್ತಮಂ: ಜಗನ್ನಾವಿ, ೩. ೬೫) 

ನಿರ್ಜಿತ - ಗೆದ್ದ (ಆರವಮಂ ನಿರ್ಜಿತಕಂಠೀರವರವಮಂ 
ನಿರಸ್ತಘನರವಮ೦ ಕೋಪಾರುಣನೇತ್ರ೦ ಕೇಳ್ದು ಆ 
ನೀರೋಳಗಿರ್ದು೦ ಬೆಮರ್ತನುರಗಪ್ರತಾಪಂ: ಗದಾಯು, ೭. 
೨೨) 

ನಿರ್ಜಿತಕಂತು - ಮನ್ಮಥನನ್ನು ಗೆದ್ದವನು, ಮನ್ಮಥನನ್ನು 
ಮೀರಿಸಿದವನು (ವಸಿಷ್ಠನ ಶಾಪಭ್ರಾಂತಿಯೊಳೆ ಬಂದು 
ನಿರ್ಜಿತಕಂತುವೆನಲ್ಕಂತು ಪುಟ್ಟಿದಂ ಗಾಂಗೇಯಂ: ಪಂಪಭಾ, 
೧. ೬೭) 

ನಿರ್ಧುರ - ಗಿರಿನದಿ (ಮಣಿಮಕುಟ ಶಿಖರಂ ಲಂಬಣಿಗೆತ 
ಪೊಸಮುತ್ತು ನಿರ್ನ್ಗುರಂ ಮಣಿಕಟಕ೦ ಮಣಿಕಟಕಮಾಗೆ: 
ಆದಿಷು, ೧೩. ೧೩) 

ನಿರ್ಧುರಪ್ಷವ. - ಗಿರಿನದಿಯ ಪ್ರವಾಹ (ಗಟೆಲನೆ 
ಜಘನಾಚಳದಿ೦ಂದ ಇಟೆತಂದ  ಮನೋಜನಿರ್ಗುರಪ್ಪವಂ 
ಒದವಿಂದ ಎಟೌದೊಯ್ವಂತೆ: ಲೀಲಾವತಿ, ೧೩. ೧೪) 

ನಿರ್ಗುರರವ ದ ನದಿ ಹರಿಯುವ ಶಬ್ದ 
(ಪರಮನೊಳಗೊಳಗೊಂದಂ ಪರಿಜಪನಂಗೆಯ್ಯೆಯುಂ 


೫೯೯ 


ನೆಗಟ್ಟವ್ಯಕ್ತಾಕ್ಷರದಿ೦ ನಿಗೂಢತರ ನಿರ್ನುರರವ 
ಗು೦ಜದ್ಗುಹಾತಳಕ್ಕೆಣೆಯಾದಂ: ಆದಿಷು, ೯. ೮೬) 

ನಿರ್ಣಯ - ನಿಶ್ಚಿತ ಖಚಿತ (ಕರ್ಣಂ ತನಗೆಂತುಂ 
ಒಡಂಬಡದುದಂ ನಿರ್ಣಯಮಾಗಣಿದು ಮಗುಟಲ್ವೇಟ್ಟು 
ನಾರಾಯಣಂ ಪೋದಂ: ಪಂಪಭಾ, ೯. ೬೯ ವ) 

ನಿರ್ಣಯಾರ್ಥ — ನಿರ್ದಿಷ್ಟ ಅರ್ಥ (ಪುರಜನಪದ 
ಶೈಲಾದಿತ್ಯಚಂದ್ರೋದಯಾಸ್ತಾಂತರ ಸಮೃಗಗಣವ್ಯಾವರ್ಣನಾ 
ನಿಣ್ಕಾರ್ಥಂ: ಕವಿರಾಮಾ, ೩. ೨೧೦) 

ನಿರ್ಣೀತ - ನಿಶ್ಚಿತಗೊ೦ಡ ಯ(ಜಿನತತ್ತ್ವಂ ಸೂಕ್ತತತ್ತ್ವಂ 
ಜಿನಚರಿತಮೆ ನಿರ್ಣೀತ ಚಾರಿತ್ರಂ ಆದತ್ತೆನಸು೦ ವಿದ್ವಜ್ಜ್ಞನಂ 
ಬಣ್ಣಿಸೆ ನೆಗಟ್ಟುದು: ಸುಕುಮಾಚ, ೧. ೪೯) 

ನಿರ್ದಾಟಿಸು - ಬಿಸುಡು, ತಿರಸ್ಕರಿಸು (ತನ್ನಂ ನಿರ್ದಾಟಿಸಿ ಕಳೆಯೆ 
ಪೋಗಿ ಸತ್ತು ವಿವಿಧ ಜವಂಜವ ಚಕ್ಷಕ್ರಮಣದಿ೦ ಬಂದು: 
ಶಾಂತಿಪು, ೭. ೪೨ ವ) 


ನಿರ್ದಾಯಾದ್ಯ - ದಾಯಾದಿಗಳಿಲ್ಲದಂತೆ (ಅರಿಯರ್‌ 
ವೇಮಾಜರ್‌ ಇನ್ನಾರೊ ಬೇರನೆ ಕಿಟ್ಟೆಕ್ಕಿದೆಂ ಈಗಳಾಯ್ತ ಧರೆ 
ನಿರ್ದಾಯಾದ್ಯಂ: ಪಂಪಭಾ, ೩. ೩೨) 

ನಿರ್ದಾರಕ - ಸೀಳುವವನು (ಶಂಭುವೆಂಬ ದಾರಕನುಂ 
ಜಿನಧರ್ಮನಿರ್ದಾರಕನುಂ ಆಗಿ ಮದ್ಯಮಧುಮಾಂಸ 
ಸೇವನೆಗೆಯ್ದು ನರಕತಿರ್ಯಕಾದಿ ಗತಿಗಳೊಳ್‌ ಪಲಕಾಲಂ 
ತಿರಿತಂದು: ಪಂಪರಾ. ೧೬. ೩೮ ವ) 

ನಿರ್ದರಿತ - ಪಾಪವಿಲ್ಲದವನು (ಪರಮಾತ್ಮಂ ಎನ್ನಂ ಎಂದೊಡೆ 

. ನಿತ್ಯಂ ನಿರ್ದರಿತಂ ಅನಂತ ಪ್ರಬೋಧದಶ್ನ ಸೌಖ್ಯಂ: 

ಯಶೋಧಚ, ೪. ೨೯) 

ನಿರ್ದ್ರೈತ - ಎರಡಿಲ್ಲದ, ಭಿನ್ನಾಭಿಪ್ರಾಯವಿಲ್ಲದ (ಸುಷ್ಠು ಈತಂ 
ಕಾವೊಡೆ ಕರ್ಣನಕ್ಕುಂ ಅದಟೆಂ ನಾಮೆಲ್ಲಂ ಆತಂಗೆ 
ನಿರ್ದೆತಂ ಬೀರದ ಬೀರವಟ್ಟಮನಿದಂ ನಿರ್ವ್ಯಾಜದಿಂ 
ಕಟ್ಟುವಂ: ಪಂಪಭಾ, ೧೧. ೫೨) 

ನಿರ್ಧಾಟಿಸು - ನಿವಾರಿಸು (ಕಾಪಿನವರಂ ಕೊಂದು ನಿರ್ಧಾಟಿಸಿ 
ಕಳೆದು ಬನಮಂ ಕೆಯ್ಯೊಂಡು: ವರ್ಧಮಾಷು, ೨. ೩೦ ವ) 

ನಿರ್ಧಾಮಧೂಮಂ — ಹೊಗೆಯೂ ಉಳಿಯದಂತೆ 
(ಸುಮನಃಶರಂ ಏಂ ಸೂರನೊ ಚೇತಃಪುರಮಂ 
ನಿರ್ಧಾಮಧೂಮಮಾಗಿರೆ ಸುಟ್ಟಂ: ನೇಮಿನಾಪು, ೫. ೨) 

ನಿರ್ಧಾರಣ - ವಿವರಣೆ (ಪುದಿಗುಂ ನಿರ್ಧಾರಣದಲ್ಲದೆಯೆಂಬ 
ದೆಕಾರದೆಡೆಗೆ ಲೋಪಂ: ಶಬ್ದಮದ, ೫೭) 

ನಿರ್ದ್ವ್ವೆತ - ಎರಡಿಲ್ಲದ, ಭಿನ್ನಾಭಿಪ್ರಾಯವಿಲ್ಲದ (ಸುಷ್ಠು ಈತಂ 
ಕಾವೊಡೆ ಕರ್ಣನಕ್ಕುಂ ಅದಟೆಂ ನಾಮೆಲ್ಲಂ ಆತಂಗೆ 
ನಿರ್ದ್ಧೆತಂ ಬೀರದ ಬೀರವಟ್ಟಮನಿದಂ ನಿರ್ವ್ಯಾಜದಿಂ 
ಕಟ್ಟುವಂ: ಪಂಪಭಾ, ೧೧. ೫೨) 

ನಿರ್ಧೌತ — ತೊಳೆದ 
ನಿರ್ಧ್‌ತಜಟಾಕಳಾಪನುಂ 
ಮುನಿಕುಮಾರಂಬೆರಸು 
ಕಾದಂಸಂ, ೧. ೬೮ ವ) 

ನಿರ್ನವಿಸು - ಬಾಗು, ಮಣಿ (ಅಮರರ ದಂತಿ ನಿರ್ನವಿಸೆಯುಂ 
ಶಚಿ ನೀಡೆಯು೦ ಇಂದಂ ಆಂತು ಸಂಭ್ರಮಮನನಾಗಿ ಬಾಗಿ 
ಕೊಳೆಯುಂ.. ..ಆದುದು ಜನ್ಮದೊಳ್‌ ಇಂದ್ರವಂದ್ಯನಾ: 
ಶಾಂತಿಷು, ೧೦. ೧೨) 


(ಗೃಹೀತಧವಳವಲ್ಕಲನುಂ 
ಆಗಿ ಎನ್ನಂ .. .. 
ನಿಜಾಶ್ರನಿಮಕ್ಕೆ ಪೋಗೆವೋಗೆ: 


ನಿರ್ನಾಮಿಕೆ - ಹೆಸರಿಲ್ಲದವಳು (ಎ೦ಜಲೆವುಟುಮಂ ತಿಂಬ 
ಪೆಸರುಮಿಲ್ಲದ ನಿರ್ನಾಮಿಕೆಯೆಂದು ಪೆಸರಾಗಿ: ಆದಿಷು, ೩. 
ಸ ವು 

ನಿರ್ನಿಕ್ತ - ತೊಳೆದ (ನೀರೊಳಗುಣ ಮುಗುಳೊಳ್‌ ಸಿಲ್ಕಿ ನಿರ್ನಿಕ್ತ 
ಸತ್ಯಂ ಸಹಕೃತ್ಯಂ ಸೂರ್ಯಮಿತ್ರಾಹ್ವಯದಿಂ ಎನಗೆ ತಾಂ 
ಎಂದು ಪೇಟ್ವಂತಿರೆ ಇರ್ದತ್ತು: ಸುಕುಮಾಚ, ೩. ೧೫) 

ನಿರ್ನಿಮಿತ್ತ - ಕಾರಣರಹಿತವಾಗಿ (ಅಕ್ಕಟಾ ಮರುಳ್ಟುಂಬಿಗಳೇಕೆ 
ಸಂಪಗೆಗಳೊಳ್‌ ಪಗೆಗೊ೦ಡುವೊ ನಿರ್ನಿಮಿತ್ತದಿಂ: ಶಬ್ದಮದ, 
ಪ್ರ ೪) 

ನಿರಿಮೇಷ - ರೆಪ್ಪೆ. ಮಿಟುಕಿಸದ (ನಿಜೇಷ್ನಲಿಂಗಮಂ 
ಕರಾಬ್ದಪೀಠದೊಳ್‌ ನೆಲೆಗೊಳಿಸಿ ನಿರ್ನಿಮೇಷ ಅಕ್ಷಿಯಿಂ 
ನಿರೀಕ್ಷಿಸಿ: ರಾಜಶೇವಿ, ೧೩. ೪೭ ವ) 

ನಿರ್ನೀತ - ನಿರ್ಣೀತ, ತೀರ್ಮಾನಗೊಂಡ (ಜಿನಚರಿತಮೆ ನಿ 
(ತನ್ನಿಕಟದೊಳ್‌ ನಿಂದು ನಿರ್ನೀತವೇತನಯಣರುಂ 
ಶಸ್ತ್ರಾಘಾತಮರಣರು೦ ಆದ ಬಂಧುನೃಪಾಲರ: ಚಂದ್ರಪ್ರಪು, 
೧೦. ೧೦೫ ವ) 

ನಿರ್ನೆರ - ಆಧಾರರಹಿತ (ನೆತ್ತಿಯೊಳ್‌ ಬಾಳಂ ನಿರ್ನೆರಮೂಹಜೆ 
ಚಲದನೆಣಗಿಸಲಿರೆ ಭರತಂಗೆ ಎಅಗುವೆಣಕಂ 
ಅಂಜಮೆಯಲ್ಲೇ: ಆದಿಪು, ೧೪. ೭೫) 

ನಿರ್ನೆರಂ - ಆಧಾರರಹಿತ, ಅಕಾರಣ (ನೆತ್ತಿಯೊಳ್‌ ಬಾಳಂ 
ನಿರ್ನೆರಮೂಲೆ ಚಲದಿನೆಅಗಿಸಲಿರೆ ಭರತಂಗೆ ಎಅಗುವೆಅಕಂ 
ಅಂಜುಮೆಯಲ್ಲೇ: ಆದಿಪು, ೧೪. ೭೫); ನಿಷ್ಕಾರಣವಾಗಿ 
[ಸಾಹಸದ ನಿಮ್ಮಯ್ತರುಂ ಮಕ್ಕಳಾಗಿರೆಯುಂ ನಿಚ್ಚಲುಂ 
ಇಂದ್ರನೋಲಗದೊಳ್‌ ಅಂತಾ ಪಾಂಡುರಾಜಂಗೆ 
ನಿರ್ನೆರಮಪ್ಪ ಒಂದಪಮಾನದಿಂದಂ ಇನಿತೊಂದು 
ಊನತ್ಪಮಪ್ಪಂತುಟೇ: ಪಂಪಭಾ, ೬. ೧೭) 


ನಿರ್ಬೇಗ - (ನಿರ್ವೇಗ] ವೈರಾಗ್ಯ [ಉಸಿರ್ದೌ ನೀಂ ನಿನ್ನ 
ನಿರ್ಬೇಗಮಂ ಅಜಿದೆನಿದ೦. ಶಕ್ತಿಯೊಳ್‌ ಮುಕ್ತಿಯಂ 
ಸಾಧಿಸಲಕ್ಕುಂ: ಆದಿಷು, ೩. ೪೪) 

ನಿರ್ಭರ - ತುಂಬಿದ (ಮದಲೇಖೆಯ ಮಾತಿನೊಳ್‌ 


ನಿರ್ಭರಾನಂದೆಯಾಗಿ ಕಾದಂಬರಿ: ಕಾದಂಸಂ, ೭. ೫೪ ವ) 

ನಿರ್ಭರಂ - ತುಂಬಿದಂತೆ, ರಭಸದಿಂದ (ಸ್ಮರನಸ್ತ್ರ ಸಮಿತಿಯದು 
ನಿರ್ಭರಂ ಅಂಗಮನುರ್ಚಿ ಪೋಗೆಯು೦ ಪೋಬಟೆಯಂ 
ದೊರಕಿಸಿಕೊಳಲಾಗದು: ಕವಿರಾಮಾ, ೩. ೧೮೫) 

ನಿರ್ಭರಪೂರ - ತುಂಬು ಪ್ರವಾಹ (ನಿರ್ಭರಪೂರಮಾಗಿಯುಂ 
ಸ್ನಿಗ್ಗಾಶುಜಳಧಾರಾಜಳಪ್ಪವಮು೦ ಬಾರಿಸಲೆಂತುಂ ಆಅದು 
ವಲಂ ಕಾಳೋರಗಗಸ್ತನಂ: ಆದಿಷು, ೩. ೫೪) 

ನಿರ್ಭರಭ್ರಮಿತ - ವೇಗವಾಗಿ ತಿರುಗಿಸಲ್ಪಟ್ಟ (ಕುಲಾಲಕರ 
ನಿರ್ಭರಭ್ರಮಿತ ಚಕ್ರ ಲೀಲಾಯಿತಂ: ಪಂಪಭಾ, ೪. ೨೭) 

ನಿರ್ಭರಹತಿ - ಬಲವಾದ ಪೆಟ್ಟು (ಸುರಕರನಿರ್ಭರಹತಿಯಿಂ 
ಸುರದುಂದುಭಿನಿನದ೦ಂ ಅಮರವನಿತಾ ವದನಾಂಬುರುಹದಿಂ: 
ಆದಿಪು, ೭. ೭೮) 

ನಿರ್ಭರ್ತಿತ - ತಿರಸ್ಕೃತವಾದ (ನಿಜತೇಜೋನಿರ್ಭರನಿರ್ಭರ್ಶ್ವಿತ 
ರವಿಗ್ರಹನು೦ ಜನ್ಮಾಂತರಾಭ್ಯಾಸಜನಿತಾವಧಿ ಬೋಧೋದಯ 
ವಿದಿತಕಾಲನಿಯೋಗಮಂ .. .. ಪ್ರಶಿಶುತಿಯೆಂಬಂ: ಆದಿಪು, 
ಒ.ಜ ಈ 

ನಿರ್ಭವ - ಹುಟ್ಟಿಲ್ಲದ[ವನು] (ಪನ್ನಿರ್ವರುಂ ಬಂದು ನಿರ್ಭವನಂ 
ಕಂಡು ಬಟೆಕ್ಕೆ ಬಂದಿಸಿ: ಕರ್ಣನೇಮಿ, ೯. ೫೦) 


೬೦೦ 


ನಿರ್ಭೇದಿ - ಸೀಳುವವನು (ನಿಯೋದಯನುಂ ನಿಸರ್ಗದೊಳ್‌ 
ರಿಪುವರ್ಗದುರ್ಗನಿರ್ಬೇದಿಯುಂ . ಅಪ್ಪ ಅಮಿತಾರಿಗೆ: 
ಶಾಂತಿಪು, ೨. ೫೧ ವ) 

ನಿರ್ಭೇದಿಸು - ಸೀಳು (ಪರವಾದಿ ತಮಸ್ತಮಮನೊಡೆವ ಬಿಡೆ 


ಬೆದಣಿಪ ನಿರ್ಭೇದಿಪೆಡೆಗಶನಿ ಹರಿದಿನಪೋದಯಂ 
ಎನಿಸಿದುದು ವಿದ್ಯೆ ಆದಿಷು, ೩. ೭೫) 
ನಿರ್ಮಚ್ಚರ -.. ಅಸೂಯೆಯಿಲ್ಲದ[ವನು] (ನಿರ್ಮಳಮಾಗಿರೆ 


ತಿಳಿವೊಡೆ ನಿರ್ಮಚ್ಚರನಾಗಿ ಖಯಷಿಯರೊಳ್‌ ತಿಳಿಗಣೆವಂ: 
ಸಮಯಪ, ೭. ೨೮) 

ನಿರ್ಭರಪೂರ - ತುಂಬು ಪ್ರವಾಹ (ನಿರ್ಭರಪೂರಮಾಗಿಯುಂ 
ಸ್ನಿಗ್ಗಾಶುಜಳಧಾರಾಜಳಪ್ಪವಮು೦ ಬಾರಿಸಲೆಂತುಂ ಆಅದು 
ವಲಂ ಕಾಳೋರಗಗಸನಂ: ಆದಿಷು, ೩. ೫೪) 

ನಿರ್ಭರಭ್ರಮಿತ - ವೇಗವಾಗಿ ತಿರುಗಿಸಲ್ಪಟ್ಟ (ಕುಲಾಲಕರ 
ನಿರ್ಭರಭ್ರಮಿತ ಚಕ್ರ ಲೀಲಾಯಿತಂ: ಪಂಪಭಾ, ೪. ೨೭) 

ನಿರ್ಮಲಿನ - ಪರಿಶುದ್ಧವಾದ (ಕುಲಹೀನನೆ  ಅಪ್ಲೊಡೆ 
ಕೇವಲಬೋಧಂ ಪರಶುರಾಮಂ ಏನೀಗುಮೆ 
ನಿರ್ಮಲಿನಕುಲಂಗಲ್ಲದೆ ಪಿಡಿಯಲಲ್ಲದೆ ಅಂತಪ್ಪ 
ದಿವ್ಯಬಾಣಾವಳಿಯಂ: ಪಂಪಭಾ, ೧೨. ೯೭) 

ನಿರ್ಮಾಂಸ - ಸವಿಲ್ಲದ, ಸಪೂರವಾದ (ಅಸಿಯ ನಡುವುಂ 
ಅಗಲುರಮುಂ ತಳ್ತು ಕಟ್ಟಿದ ಕಿವಿಯು೦ ಕವಿವ ಪುರ್ವುಂ 
ತೋರಮಾಗಿ ನಿಮಾರ೯ಸಮಪ್ಪ ಕಾಲ್ಲಳುಂ: ಪಂಪಭಾ, ೫. 
೪೬) 

ನಿರ್ಮಾನುಷ್ಯ ದ ನಿರ್ಜನ (ಪಲಾಶಪುರಮನೆಯ್ದಿ 
ನಿಮಾನುಷ್ಕಮಪ್ಪುದ೦ ಕಮಡು ಅಲ್ಲಿ ನಿಮಿರ್ಚಿದ ನಿಡಿಯ 
ನೇಂಬಿಡಿದು ತಟಮನೆಯ್ದೆ: ಚಾವುಂಪು, ಮ. ೪೫೫. ಸಾ. 
೪) 

ನಿರ್ಮಾಪಣ - ನಿರ್ಮಾಣಗೊಳಿಸುವುದು (ಸಮಸ್ತಭವ್ಯಜನ 
ನಿರ್ವರ್ತ್ಯಮಾನ ಅಷ್ಟಾಹ್ನಿಕಮು೦ ಚೈತ್ಯಾಲಯ ನಿರ್ಮಾಣ 
ನಿರ್ಮಾಪಣ ಶಾಸನಾರೋಪಿತ ಗ್ರಾಮಕ್ಷೇತ್ರ ವಿತರಣಮುಂ: : 
ಆದಿಷು, ೧೫. ೧೩ ವ) 

ನಿರ್ಮಾಲ್ಯ - ಪೂಜಿಸಿ ತೆಗೆದ ಹೂ ಪತ್ರೆ ಮುಂತಾದವು (ಕಿಟ್ಟಂ 
ನಿರ್ಮಾಲ್ಕಂ ಎ೦ಬರ್‌ ಇದು ಬಿಸವಂದಂ: ಸಮಯಪ, ೮. 
೧೪) 

ನಿರ್ಮುಕ್ತಿ - ಬಂಧರಹಿತ ಸ್ಥಿತಿ (ಪೆಜತೇ೦ ನಿರ್ಮುಕ್ತಿಗೆ ಪೋಪನೆ 
ರುದ್ರಂ ಮಾಡದೆ ಜಗಮನಣೆದು ಮಾಣಲ್ಪೇಲ್ಕುಂ: ಸಮಯಪ, 
೧೦. ೫೧ ಮೋಕ್ಷ (ಶ್ರೀಪ್ರಭವಮುನಿಪ್ರಭುವ 
ಪಾದಮೂಲದೊಳ್‌ ನಿಷ್ಠತದಿಗಂಬರಶ್ರೀಕನಾಗೆ 
ನಿಖಲಕರ್ಮನಿರ್ಮುಕ್ತಿಯಿ೦ ಪ್ರಾಪ್ತ ಸಪ್ತಪರಮಸ್ಥಾನನಾದಂ: 
ಚಂದ್ರಪ್ರಹು, ೪. ೨೪ ವ) 

ನಿರ್ಮುಕ್ರೋಷ್ಮ -  [ನಿರ್ಮುಕ್ತ-ಊಷ್ಠ] 
(ಜೀವಿತಾಶಯದಂತೆ ಅತ್ಯಾಯಾಮಮುಂ 
ನಿರ್ಮುಕ್ತೋಷ್ಟನುಂ: ಆದಿಷು, ೧೩. ೪೬ ವ) 

ನಿರ್ಮೋಕ - ಹಾವಿನ ಪೊರೆ. (ತರುಣ ಉರಗ ನವ 
ನಿರ್ಮೋಕರುಚಿರಂ ಎನಿಸಿರ್ದ ಧೌತಧವಳಾಂಬರದಿಂ 
ಕರಮೆಸೆದಂ: ಕಾದಂಬ, ೧. ೬೮) 

ನಿರ್ಮಾಪಣ - ನಿರ್ಮಾಣಗೊಳಿಸುವುದು (ಸಮಸ್ತಭವ್ಯಜನ 
ನಿರ್ವರ್ತ್ಯಮಾನ ಅಷ್ಟಾಹ್ನಿಕಮು೦ ಚೈತ್ಯಾಲಯ ನಿರ್ಮಾಣ 


ಬಿಸಿಯಿಲ್ಲದ 
ಮುಕ್ತಜ್ವರದಂತೆ 


ನಿರ್ಮಾಪಣ ಶಾಸನಾರೋಪಿತ ಗ್ರಾಮಕ್ಷೇತ್ರ ವಿತರಣಮುಂ: : 
ಆದಿಷು, ೧೫. ೧೩ ವ) 

ನಿರ್ಯತ್‌ — ಸೂಸುವ, ಹೊರಬರುವ 
(ವರ್ಷಸಹಸ್ತಸಂಕಲ್ಲಕಲ್ಲಿತ ಅಮೃತಾಹಾರನುಂ ಅರ್ಧಮಾಸ 
ನಿರ್ಯತ್‌ ಸುರಭಿನಿಶ್ಚಾಸನುಂ: ಆದಿಷು, ೨. ೬೯ ವ) 

ನಿರ್ಯದ್ದಾನಗಜ -.. [ನಿರ್ಯತ್‌--ದಾನಗಜ] ಸುರಿಸುವ 
ಮದೋದಕದ ಆನೆ, ಮದಿಸಿದ ಆನೆ 
ಉಜ್ಜ್ವಳತಾರಾನಗಮೆನಿಸಪುದು ನಿರ್ಯದ್ದಾನಗಜಂಗಳ 
ಸೌಧಶಾಲೆ: ಚಂದ್ರಪ್ರಪು, ೧. ೧೪೦) 

ನಿರ್ಯಾಣ - ಆನೆಯ ಕುಡಿನೋಟ (ನಿರ್ಯಾಣೊನ್ನತ 
ಅವಗ್ರಾಹವಿಭಕ್ತವಿದುವಿಧಾನಶರೀರನುಂ: ಆದಿಪು, ೧೨. ೫೬ 
ವ); ಮೋಕ್ಷ, ಸಾವು (ವಿಘ್ನಸಂಘಾತ೦ ಒತ್ತರಿಸುತ್ತಿರ್ದೊಡಂ 
ಆರ್ಹತಂ ಬಿಡುವನೆ ನಿರ್ಯಾಣಕಾಲಂಬರಂ: ಸಮಯಪ, 
೬,3೧) 

ನಿರ್ಯಾಪಕಾಚಾರ್ಯ - [ಜೈನ] ಸಲ್ಲೇಖನ ವತವನ್ನು 
ಉಪದೇಶಿಸುವ ಗುರು (ಆಗಳ್‌ ಆ ಸ್ವಯಂಬುದ್ದಂ 
ನಿರ್ಯಾಪಕಾಚಾರ್ಯನಾಗಿ ಪಂಚಗುರುಸಮಕ್ಷದೊಳ್‌.. 
..ಮಹಾಬಳನ೦ ಜಾತರೂಪಧರನ೦ ಮಾಡಿ: ಆದಿಪು, ೨. 
೫೧ ವ) 

ನಿರ್ಯಾಸ - ಮರದಿಂದ ಒಸರುವ ಅಂಟು (ತೀರಘನಸಾರ 
ಸರಳ ಚಂದನದುಮ ನಿರ್ಯಾಸ ಪ್ರತಿದಿನೋದೀರ್ಣ 
ಪಂಚಶತಯೋಜನವಿಸ್ತೀರ್ಣಮುಂ ಎನಿಸಿ: ಮಲ್ಲಿನಾಪು, ೨. 
೬ ವ) 

ನಿರ್ಯೂಹ — ಬಾಗಿಲು (ಕನಕಸ್ಥಂಭಾವಳಂಬ೦ 
ಸ್ಪಟಿಕಘಟಿತನಿರ್ಯೂಹಮಾನೀಳರಂಗಾವನಿ.. .ದ್ವಾರಚತುಷ್ಕಂ 
ಓರಂತೆ ನಿತಾಂತಂ ಕಣ್ಗ್ಣಗುರ್ವಂ ಪಡೆದುದೆಸೆವ 
ಸಂಗೀತಶಾಲಾಸಮಾಜಂ: ಶಾಂತೀಶ್ವಪು, ೧೬. ೬೬) 

ನಿರ್ಲಕ್ಷಣೆ -  ಅಮಂಗಳಸ್ಪರೂಪಳು (ಅಯಶಕ್ಕೀಡಾದ 
ನಿರ್ಲಕ್ಷಣೆಯಂ ಅಶುಭೆಯಂ ನೀಂ ಬೆಸಗೊಳೆ 
ಫಲಮೇಂ ಪೇಟ್‌: ಕಾದಂಬ, ೫. ೧೯೮) 

ನಿರ್ಲೇಪ - ಯಾವುದಕ್ಕೂ ಅಂಟಿಕೊಳ್ಳದವನು (ಇತ್ತಲ್‌ 
ಆದಿತೀರ್ಥಕರ್ತಾರಂ ಅಮರಗಿರಿಯಂತೆ ಅಚಳನುಂ 
ಪಾರಾವಾರದಂತೆ ಅಕಲುಷಿತನು೦ ಅನಿಲನಂತೆ ನಿಸ್ಸಂಗನುಂ 
ಅಂಬರದಂತೆ ನಿರ್ಲೇಪನು೦ ಆಗಿ ನಿಲೆ: ಆದಿಹು, ೯. ೯೩ 
ವ) 

ನಿರ್ಲೋಟಿಸು - ತುಳಿದುಹಾಕು (ಮತ್ತಂ ವಚನನಿಚಯದಿಂ 
ನಿರ್ಲೋಟಿಪ ಪಾಟವಮನವಳಂಬಿಸಿ: ಆಚವರ್ಧ, ೧೬. ೯ 
ವ) 

ನಿರ್ಲೌಲ್ಯ - ಅತ್ಯಾಸೆಯಿಲ್ಲದವನು (ಮಾನಧನಂ ನಿರ್ಲೌಲ್ಯಂ 
ದಾನಕ್ಕುಪಯೋಗ್ಯಂ ಉತ್ತಮಂ ಸತ್ತಾತ್ರಂ: ಸಮಯಪ, ೭. 
೫೪) 

ನಿರ್ವಂದ - ನಿರ್ಬಂಧ, ಒತ್ತಾಯ (ತಂದೆ ಕಡಂಗಿ ಕಲ್ಪಿಸುವ 


ಕಲ್ಪಿಯನೊಲ್ಲದೆ ತಾಯಗುಟ್ಟು ನಿರ್ವಂದದಿಂ ಎಯ್ದೆ 

ಬಗ್ಗಿಸುವ ಬಗ್ಗಣೆಗಳ್ಳದೆ: ಸುಕುಮಾಚ, ೨. ೮) 
ನಿರ್ವರಂಪೊಯ್‌ — ಬಿರುಸಾಗಿ ಅಪ್ಪಳಿಸು ಎತ್ತಿ 

ನಿರ್ವಯಮಪೊಯ್ದತಾಳವಟ್ಟದೊಳಂತಿವಳಿವಟ್ಟಮಾ ತೇರ 


ತೆಕ್ಕೆಗಳ್‌ .. . ನುರ್ಗುನುಜೆಯಾಗಿರ್ದುವು: ಅನಂತಪು, ೧೪. 
& ವ) 


೬೦೧ 


ನಿರ್ವರ್ತನ ವ ಆಚರಣೆ (ಅಂತು ಭರತೇಶ್ವರಚಕ್ರವರ್ತಿ 
ಚಕ್ರಪೂಜಾಗ್ರ ತನೂಜ ಜಾತಕರ್ಮೋತ್ಸವ ನಿರ್ವರ್ತನ 
ಅತಿಪ್ರೀಣಿತ ಅಂತಃಕರಣನಾಗಿರ್ಪನ್ನೆಗಂ: ಆದಿಷು, ೧೧. ೫ 
ವ) 

ನಿರ್ವರ್ತಿತ - ಮಾಡಿ ಮುಗಿಸಿದ (ಆಗಳ್‌ ಸೂರ್ಯಮಿತ್ರಂ 
ನಿರ್ವರ್ತಿತ ಸಂಧ್ಯಾನಿಯಮಕ್ರಿಯಾಯೋಗನಾಗಿ 
ರತ್ನಾಂಗುಲಿಯಂ ಅಂಗುಲಿಯಿಂದುರ್ಚಿ: ಸುಕುಮಾಚ, ೩. ೪ 
ವ) 

ನಿರ್ವರ್ತಿಸು - ಮಾಡಿ ಮುಗಿಸು (ಅಂತು ಜಲಕೇಳಿಯಂ 
ನಿರ್ವರ್ತಿಸಿ ಪಾಲ್ಲಡಲ ಮಡುವಿಂ ಪೊಳಮಡುವ 
ಪೂರ್ಣಚಂದನಂತೆ: ಮಲ್ಲಿನಾಪು, ೬. ೯೫ ವ) 

ನಿರ್ವರ್ತ್ಯಮಾನ - ನೆರವೇರಿಸಲ್ಲಡುವ (ಇಂದರ್‌ ಮಾಲ್ರ 
ಇಂದದಧ್ದಜಮುಂ ಸಮಸ್ತಭವ್ಯಜನ ನಿರ್ವರ್ತ್ಯಮಾನ 
ಅಷ್ಟಾಹ್ನಿಕಮುಂ: ಆದಿಷು, ೧೫. ೧೩ ವ) 

ನಿರ್ವಹಣ - ಪೂರ್ಣಗೊಳಿಸು (ಅಚ್ಚರಿಯೆ ಘನಾಹ್ವಯಂಗೆ 
ಪರನಿರ್ವಹಣ ಪ್ರಕೃತಿಪ್ರವರ್ತನಂ: ಶಬರಶಂ, ೧. ೪೪) 

ನಿರ್ವಹಣಲೇಖೆ - ಚಿತ್ರರಚನೆಯ ಕೊನೆಯಲ್ಲಿ ಬರೆಯುವ 
ಮುಕ್ತಾಯರೇಖೆಗಳು (ನಿರ್ವಹಣಲೇಖೆಯಲಕ್ತಕದಣ್ಕೆ ಪತ್ತಿ 
ಕೈಯುಗುರ್ಗೆಸೆಯಲ್‌ ಸಚಿತ್ರಪಟಧರಿಣಿ ಬಂದಳ್‌ 
ಅತಿಪ್ರಮೋದದಿಂ: ಜಗನ್ನಾವಿ, ೧೭. ೧೧೫) 

ನಿರ್ವಹಣಸ್ಥಿತಿ - ಮುಕ್ತಾಯದ ಹಂತ (ಪುನ್ನಮನುಂ ಅಟ್ರೆಯಿಂ 

ನಿರ್ವಹಣಸ್ಥಿತಿಗೆಯ್ದರ್‌ ಈ ಅಳಂಕೃತಿ ತಾಂ 

ಕವಿಚಕ್ರವರ್ತಿಯಾ: ಶಾಂತಿಷು, ೧೨. ೬೧) 

ನಿರ್ವಹಿಸು - ಸಮರ್ಪಕವಾಗಿ ಮುಗಿಸು, ಪೂರೈಸು 
(ಅಹರಹರಭಿನವ ಮಣಿರುಚಿರ ಹಾಟಕ ಪ್ರಕರ 
ವಿರಚಿತಂಗಳಂ ಎಂದುಂ ಬಹು ಭಾಜನಂಗಳಂ 
ನಿರ್ವಹಿಸುವುದು ಅವರವರ್ಗೆ ಭಾಜನಾಂಗ ಮಹೀಜಂ: 
ಶಾಂತಿಪು, ೬. ೧೧೪) 

ನಿರ್ವಾಣ - ಮುಗಿತಾಯ (ಶಾಂತಿಪುರಾಣದ ನಿರ್ವಾಣಂ ತಕ್ಕುದೆ 


ಮಲ್ಲಪಯ್ಯನಿಂ ತದನುಜನಿಂ:  ಶಾಂತಿಪ್ಕು, ೧. ೫೨); 
ಬತ್ತಲೆತನ (ನಿಂದನೇಕಾಂತನಿವಾಸಂ ಬೆಳ್ಳಿವಾಸಂ 
ನಿಶೆಯೊಳೆಸೆಯೆ ನಿರ್ವಾಣದೊಳ್‌ ಯೋಗಿನಾಥಂ: 


ಸುಕುಮಾಚ, ೪. ೧೧) ಮೋಕ್ಷ (ಜಗತ್ತಯತ್ರಾಣನುಂ 
ನಿರ್ವಾಣಸೀಮಂತಿನೀಕಾಂತನಾಗೆ: ಕರ್ಣನೇಮಿ, ೨. ೯೯ ವ) 

ನಿರ್ವಾಣಪದ - ಮೋಕ್ಷಪದವಿ (ನಿರ್ವಾಣಪದಸ್ಥಿತನಂ 
ಸರ್ವೇಶ್ವರನ೦ ಪೊಗಟ್ಟುದಪೂರ್ವ ಗುಣಸ್ತುತಿಶತಂಗಳಿಂ 
ಮತಿವಂತಂ: ಸಮಯಪ, ೧. ೫೩) 

ನಿರ್ವಾಣರೇಖೆಗೊಳ್‌ - [ಚಿತ್ರದ] ಕೊನೆಯ ಗೆರೆಗಳನ್ನು ರಚಿಸು 
(ಸ್ಮರವಿಜಯಕ್ಕಿದೆ. ನಿರ್ವಾಣರೇಖೆಯೆನೆ ತರುಣ 
ಬಹುವಿಧದಿ೦ ನರ್ತಿಸಿದಳ್‌: ಮಲ್ಲಿನಾಪು, ೮. ೪೧) 

ನಿರ್ವಾಣಸುಖ -  ಮೋಕ್ಷಸುಖ (ವಸುಧೇಶಸುಖಂ 
ಗೀರ್ವಾಣಸುಖಂ ನಿರ್ವಾಣಸುಖಮುಮಂ ಕ್ರಮದಿಂ 
ಪೊರ್ದಿಸಲಾರ್ಪ ಧರ್ಮಮಂ: ಸಮಯಪ, ೪. ೯೩) 

ನಿರ್ವಾಪಣ - ನೀಗುವಿಕೆ ತನು ನಿರ್ವಾಪಣನಿಮಿತ್ತದಿರವಂ 
ಪೋಲ್ಕುಂ: ಶಾಂತಿಷು, ೯. ೧೫೩) 

ನಿರ್ವಾಯ - ಒಂದು ಬಗೆಯ ಬಾಣ (ನೆಜ್‌ದು ನಿರ್ವಾಯಂ 
ನರುವಾಯಂ ಮುಂಮೊನೆ ನೆರಕೆ ನಾರಾಚಂ ತಗರ್ತಲೆಯಂ: 
ಪಂಪಭಾ, ೧೩. ೩೯) 


ನಿರ್ವಾಹರೇಖೆ — ನಿರ್ವಹಣಲೇಖೆ 
ಮಯೂಖಲೇಖೆಗಳಿಂ ಆ ಚಿತ್ರ 
ನೆರಂಬಿತ್ತಿರೆ: ಜಗನ್ನಾವಿ, ೧೭. ೧೧೭) 

ನಿರ್ವಿಕಲ್ಪ - ವಿಕಲ್ಪಗೊಳ್ಳದ[ವನು], ಸ್ಥಿರವಾದ (ನಿರಾಲಸ್ಯದಿಂ 
ನಿರ್ಬಂಧದಿಂ ನಿರ್ವಿಕಲ್ಲದಿಂ ನೀಮಿರ್ವರುಂ 
ನಿಶ್ಚಯಮೋದುವೊಡೆ ಆಮುಂ ಈ ಮಾರ್ಗದಿಂದೋದಿಸಿ 
ಪಂಡಿತರಾಗೆ ಮಾಟ್‌ಂ: ಸುಕುಮಾಚ, ೨. ೫೫ ವ) 

ನಿರ್ವಿಚಿಕಿತ್ಸೆ - [ಜೈನ] ಸಮ್ಮಗ್ಗರ್ಶನದ ಎಂಟು ಅಂಗಗಳಲ್ಲಿ 
ಒಂದು; ದೇಹದ ಮೇಲೆ ಪ್ರೇಮ (ನಿರ್ವಿಚಿಕಿತ್ಸೆಯೊಳ್‌ 
ಅಟೆದು ಆರ್ತುರ್ವರೆ ಕೈಕೊಂಡು ಬಣ್ಣಸಲ್ಲೆಗಟ್ಟಅಥವಾ 
ನರಂ ನಿರ್ವಾಣಪದದೊಳಿರಿಸುವ ಸರ್ವಜ್ಞಶ್ರೀಗೆ 
ಮೊತ್ತಮೊದಲಿನಕ್ಕುಂ: ಧರ್ಮಾಮೃ, ೪. ೨) 

ನಿರ್ವಿನಿಸು - ಅಸಮಾಧಾನಗೊಳ್ಳು (ಅನಿತಿನಿಸೆನಿಸದೆ ರಿಪುಬಲಂ 
ಎನಗಿನಿಸುಂ ನೆಜ್‌ಯದೆಂಬ ಬಗೆ ಬಳೆದಿರೆ ನಿರ್ವಿನಿಸಿದಂ ಆ 
ಜಿನಚಂದ್ರ೦ ಮನಸ್ಸಿಗೆ ಈ ಮೂಜು ಲೋಕಮುಂ ಕಿಚಿದೆ 
ವಲಂ: ಶಾಂತಿಪು, ೪. ೮) 

ನಿರ್ವಿಶೇಷ - ಒಂದೇ ರೀತಿ (ಸುಮನೋವಿಶಿಖಧ್ವಜಾಂಕದೊಳ್‌ 
ನಿರ್ವಿಶೇಷದಿ೦ ಮತ್ಸ್ಯ ಮಕರಯುಗಳಕ್ಕೈಕ್ಕಂ: ಕಾವ್ಯಾವಲೋ, 
೯೦೧) 

ನಿರ್ವಿಷ - ವಿಷ ಇಳಿಯುವುದು (ನೀರಂ ಅಭಿಮಂತ್ರಿಸಿ 
ತಳಿಯಲೊಡಂ ನಿರ್ವಿಷಮಪ್ಪೆಂ: ಪಂಚತಂತ್ರ, ೧೮೪ ವ) 

ನಿರ್ವಿಷೀಕರಣ - ವಿಷ ಇಳಿಸುವುದು (ಮದನಫಣಿ 
ನಿರ್ವಿಷೀಕರಣದಿವ್ಯಮಂತ್ರಸ್ಪನಂ ಪೊಣ್ಮಿದತ್ತು ಮುನಿ 
ಪರಸೆ ಧರ್ಮವೃದ್ಧಿ ನಿನಾದಂ: ಪಂಪರಾ, ೬. ೨೮) 

ನಿರ್ವ್ವಜಿನ - ಪಾಪರಹಿತ (ನಿರ್ವ್ವಜಿನನಪ್ಪ ಜಿನೇ೦ಂದ್ರನಂ ಒರ್ಮೆ 
ಕೂರ್ತು ಕೊಂಡಾಡಿದೊಡೆ: ಧರ್ಮಮಧು, ೧. ೩೩) 

ನಿರ್ವೃತ - ಸಮಾಧಾನ ಪಡೆದ[ವನು] (ನೀನಿಂತಿರೆಂದು ನಿರ್ವೃ್ವತ 
ಅಂತರಾತ್ಮೆಯಂತೆ ಮಡಿದು ಉಸಿರದಿರ್ದೊಡಂ 
ಎನ್ನೊಳಿಂತೆಂದಂ: ಕಾದಂಸಂ, ೮. ೩೭ ವ) 

ನಿರ್ವೃತಿ — ಮುಕ್ತಿ (ಸಂಸ್ಕೃತಿಯಂ ನಿರ್ಮೂಲಿಸಿ 
ನಿರ್ವ್ಯತಿಲಕ್ಷ್ಮೀವಶ್ಯತಿಲಕ ಬಿ೦ದುವನಾ೦ತಂ: ಪಂಪರಾ, ೧೦. 
೧೨೨); ನೆಮ್ಮದಿ (ತಾಪಸವೃತ್ತಿಯೊಳ್‌ ನೆಗಟ್ಟು 
ನಿರ್ವತಿವಿದೂರನಾಗಿಯು೦  ನಿರ್ವ್ವತಿನಾಮ ನದೀತೀರದ 
ಕಾಶ್ಯಪಾಶ್ರಮದೊಳ್‌ ಮುಡಿಪಿ: ಶಾಂತಿಪು, ೯. ೯೧ ವ); 
ಸಂತೋಷ (ಮನಃಪ್ರಿಯಸಮಾಗಮನ ನಿರ್ವೃತಿಯುಂ 
ಸಮನಿಸಿತಿಲ್ಲ: ಕಾದಂಸಂ, ೭. ೧೦ ವ) 

ನಿರ್ವೃತಿಶ್ರೀ - ಮೋಕ್ಷ (ಗೌರೀಶಂಗೆ ನಿರ್ವೃತಿಶ್ರೀಯೊಳ್‌ ನಿಂದ 
ಜಿನಂಗೆ ಕೊಟ್ಟುದನೆ ಕೇಳಲ್‌ ಬಂದುದಿಲ್ಲ: ಸಮಯಪ, ೮. 
೧೨೦) 

ನಿರ್ಮೆಟ್ಟಿದು - ದೃಢವಲ್ಲದ್ದು (ಮುನ್ನ೦ ಬಟ್ಟಿದುವೆನಿಸುವ ಮೊಲೆ 
ನಿವೇಟ್ಟಿದುವಾದುವು ಬೆನ್‌ ಸೋಖಲೊಡಂ: ಯಶೋಧಚ, 
೨. ೫೮ 

ನಿರ್ವೇಗ - ಬೇಸರ (ಧರೆಯಂ ರಾಮಂಗಿತ್ತಂ ಗುರುವು 
ಆನಟೆಪಿ೦ದಿರ್ದೊಡೆ ಎನಗಕ್ಕುಂ ಕಿ೦ಂಕರಭಾವಂ ಎಂಬ 
ಬಗೆಯಿ೦ ಭರತಂಗೆ ಒಡರಿಸಿದುದಕ್ಕುಂ ಆ ನಿರ್ವೇಗಂ: 
ಪಂಪರಾ, ೬. ೮೯); ವೈರಾಗ್ಯ (ಪೂರ್ವಭವಸ್ಮರಣೆಯಿಂದಂ 

ತಮ್ಮ ಪೂಣ್ಕೆಯಂ ನಿರ್ವೇಗದಿಂ ದೀಕ್ಷೆಗೊಂಡು: 

ಕರ್ಣನೇಮಿ, ೧೪. ೧೩೧ ವ) 


(ಚೆಂಬೊನ್ನ 
ನಿರ್ವಾಹರೇಳಖೆ 


೬೦೨ 


ನಿರ್ಮೇಗತ್ತಯ - ಮೂರು ಬಗೆಯ ವೈರಾಗ್ಯ: ಸಂಸಾರನಿರ್ವೇಗ, 


ಶರೀರನಿರ್ವೇಗ,.|. ಭೋಗನಿರ್ವೇಗ (ಧಾತ್ರಿಗೆ  ನೆಗಟ್ಟ 
ವಿದೇಹಕ್ಷೇತ್ರದೊಳ್‌ ಅರ್ಹಾಭಿಧಾನಯಪ್ಪಂದಿರ 
ರತ್ನತ್ರಯಮಂದಿನ ನಿರ್ವೇಗತ್ರಯಂ ಒಡನೊಡನೆ 


ಬಂದುವಾಗಡೆ ಜಿನನಾ: ಅಜಿತಪು, ೬. ೪೯) 

ನಿರ್ವೇಗರಸ - ವಿರಕ್ತಿಯ ಭಾವ[ವುಳ್ಳವನು] (ಅದಂ ಕಂಡು 
ಅಪಗತಮೋಹರಸನು೦ ಉಪಗತನಿರ್ವೇಗರಸನು೦ ಆಗಿ: 
ಆದಿಹು, ೧೬. ೬೧ ವ) 

ನಿರ್ವೇದ - ದುಃಖ (ಪೆಅನಾವಂ ನಿನ್ನವೊಲ್‌ ಕಾಣ್ಣನೆ ಎನ್ನೀ 
ನಿರ್ವೇದಮಂ: ಲೀಲಾವತಿ, ೪. ೫೯) 

ನಿರ್ವೇದನಿ - [ಜೈನ] ನಾಲ್ಕು ಬಗೆಯ ಧರ್ಮಕತೆಗಳಲ್ಲಿ ಒಂದು; 
ಪಾಪಫಲವನ್ನು ನಿರೂಪಿಸುವುದು (ಧರ್ಮಕಥೆಯೆಂದು 
ಆಕ್ಷೇಪಣೀಯಂ ವಿಕ್ಷೇಷಣೀಯಂ ಸಂವೇದನೀಯಂ 
ನಿರ್ವೇದನೀಯಂ ಎಂದು ಚತುರ್ವಿಧಮಕ್ಕುಂ: ಚಾವುಂಪು, 


ಪು. ೪೩೯, ಸಾ. ೧೯-೨೦), ನೋಡಿ, "ಧರ್ಮಕಥೆ' 

ನಿರ್ವರ್ತ್ಯಮಾನ -  ನೆರವೇರಿಸಲ್ಪಡುವ (ಇಂದ್ರರ್‌ ಮಾಟ್ಪ 
ಇಂದ್ರದ್ವಜಮುಂ ಸಮಸ್ತಭವ್ಯಜನ ನಿರ್ವರ್ತ್ಯಮಾನ 
ಅಷ್ಟಾಹ್ನಿಕಮುಂ: ಆದಿಷು, ೧೫. ೧೩ ವ) 

ನಿರ್ವ್ಯಾಕುಲ - ಚಿಂತೆಯಿಲ್ಲದ (ಮತ್‌ ಕಾಯಮಂ ಇನ್ನೇಕೆ ಗಡ 
ಪಿಡಿದಪೆಂ ನಿರ್ವ್ಯಾಕುಲದಿಂ ಬಿಡುವೆನೆಂದು ಚಿಂತಿಸುವಿನೆಗಂ: 
ಕಾದಂಸಂ, ೮. ೧೦) 

ನಿರ್ವ್ಯಾಜ - ನಿಷ್ಠಪಟತೆ (ಎಂದು ಧರ್ಮರಾಜಂ ರಾಜರಾಜನಲ್ಲಿಗೆ 
ನಿರ್ವಾಜದಿಂ ದಿತಿಜಕುಳವಿಜಯಪುಜಿತನನೆ 
ದೂತಕಾರ್ಯಕ್ಕಟ್ಟದೊಡೆ: ಪಂಪಭಾ, ೯. ೨೬ ವ); 
ನೆಪವಿಲ್ಲದೆ, ಕಾರಣ ಹೇಳದೆ (ಸುಷ್ಟ ಈತ೦ ಕಾವೊಡೆ 
ಕರ್ಣನಕ್ಕುಂ ಅದಜೆ೦ ನಾಮೆಲ್ಲಂ ಆತಂಗೆ ನಿರ್ದೈತಂ 
ಬೀರದ ಬೀರವಟ್ಟಮನಿದಂ ನಿರ್ವ್ಮಾಜದಿ೦ ಕಟ್ಟುವಂ: 
ಪಂಪಭಾ, ೧೧. ೫೨); [ತಿಳಿಯುವ] ಅವಕಾಶವಿರದ ಕಾರಣ 
(ಅಜೆಯಂ ಸೋದರನೆಂದು ಧರ್ಮತನಯಂ ನಿರ್ವ್ಯಾಜದಿಂ 
ನಿನ್ನಂ: ಪಂಪಭಾ, ೧೩. ೫); ಪ್ರಾಮಾಣಿಕತೆ (ಪುಲಿಗೆಜ್‌ಯ 
ತಿರುಳ ಕನ್ನಡದೊಳ್‌ ನಿರ್ವ್ಯಾಜದ ಎಸಕದೊಳೆ 
ಪುದಿದೊಂದೋಜೆಯ ಬಲದಿನಿಯ ಕವಿತೆ ಪಂಪನ ಕವಿತೆ: 
ಪಂಪಭಾ, ೧೪. ೫೮); ಪ್ರಾಮಾಣಿಕತೆ (ಪುಲಿಗೆಜ್‌ಯ 
ತಿರುಳ ಕನ್ನಡದೊಳ್‌ ನಿರ್ವ್ಯಾಜದ ಎಸಕದೊಳೆ 
ಪುದಿದೊಂದೋಜೆಯ ಬಲದಿನಿಯ ಕವಿತೆ ಪಂಪನ ಕವಿತೆ: 
ಪಂಪಭಾ, ೧೪. ೫೮) ಕಾರಣವಿಲ್ಲದೆ (ಅಬ್ಬೆ ನಿರ್ವಾಜದಿಂ 
ಈಗಳ್‌ ಎನ್ನೆಜ್‌ಯನೊರ್ವಳ್‌ ಅಪ್ರತಿಮಾನರೂಪೆಯಂ .. .. 
ಪದೆದು ತಂದಿರುತಿರ್ದಂ: ಕರ್ಣನೇಮಿ, ೭. ೬೪), 
ಕಪಟರಹಿತವಾದ (ನಿರ್ವ್ಯಾಜಭಕ್ತಿಯಿ೦ ಅಂತು ಪೊಗಳ್ಬು 
ಅನಂತರಂ: ರಾಜಶೇವಿ, ೫೧ ವ) 

ನಿರ್ಹಾಸ - ಅರಳದ (ನಿರ್ಹಾಸಂ 
ಮುಗ್ಧಾನನಂ ವರ್ಜಿತಾಂತರ್ಹಾಸಂ: 
೭೨); ಜೋಲುಬೀಳದ 

ನಿಲ್‌ -; ಚಲನೆಯನ್ನು ಸ್ಥಗಿತಗೊಳಿಸು (ನಿಲ್‌-ಗತಿಮುಕ್ತೌ 
ಸ್ಲಾಪನೇ ಚ: ಶಬ್ದಮದ, ಧಾ ೬೩೭); ಸ್ಥಿರವಾಗು 
(ಕಟ್ಟಿದಿರೊಳ್‌ ನಿಂದನಂ ಪಿ೦ಗಳಕ೦ ಕಂಡು; ಪಂಚತಂತ್ರ, 
೮೫ ವ); ತಂಗು (ತಡೆದಿಲ್ಲಿ ನಿಂದೆನಪ್ಪೊಡೆ 
ಮಡಿವಾದಪುದುಟೆವೆನಪ್ಪೊಡೆ ಎಲ್ಲೆಡೆ ಮುಂದೊಂದಡಿಯುಂ 


[0 


ತೆಅಪಣಮಿಲ್ಲ: ಧರ್ಮಾಮೃ, ೬. ೫೭) 


ಕುಚಕುಟ್ಕಲಯುಗಂ 
ನೇಮಿನಾಷು, ೧. 


ನಿಲಯ - ಆವಾಸ, ಮನೆ (ಮನಸಿಜನಾಯುಧನಿಲಯಂ 
ಮನಸಿಜನಸಮಗರಾಜ್ಯಲಕ್ಷ್ಮೇಸದನಂ: ಸುಕುಮಾಚ, ೯. ೫೫) 

ನಿಲವನ ಸೂಡು - ಒಂದೇ ಸಮನಾದ ಉರಿ (ನಿಲವಿನ ಸೂಡಿಂ 
ಲೇಸಾಗಿ ಬೆಂದ ಬಾಡಂ ಬಾಸಣಿಟ್ಟು ಅದನೆ 
ಅಮೃತಮತಿಗಟ್ಟಿಸಿದಂ: ಯಶೋಧಚ, ೩. ೭೦) 

ನಿಲಿಂಪ... . ದೇವತೆ (ಉರಗನಿಕಾಯ 
ನಿಲಿಂಪನಿಕಾಯಮೆಲ್ಲಂ 
ನಿಲಯಕ್ಕಿರದೊಯ್ದಪರ್‌: ಕಾದಂಬ, ೬. ೩೨) 

ನಿಲಿಪು - ನಿಲಿಸು, ಪ್ರತಿಷ್ಠಾಪಿಸು (ಇಂತಿವನಟ್ಟೆಯಿಂ ನಿಲಿಪೆವೆಂದು 
ಮುನೀರ್ಶವವರೇಟು ಲಿಂಗಮಂ ತಂದಿರೆ: ಸಮಯಪ, ೨. 
೬೨) 

ನಿಲುಂಬು - ಒಟ್ಟುಗೂಡಿಸು (ನಿಲುಂಬು-ಪುಂಜೀಕರಣೇ: 
ಶಬ್ದಮದ, ಧಾ ೪೯೨); ಗುಂಪಾಗು (ಬಂದು ಕಾಲ್ಗೆಅಗೆ 
ಲೀಲಾಲಂಬಿಲಂಬಾಳಕಾಳಿ ನಿಲುಂಬಿರ್ದುವು ಚಕ್ರವರ್ತಿಯ 
ಪದಾಂಭೋಜ೦ಗಳೊಳ್‌ ಕನ್ನೆಯಾ: ಆದಿಷು, ೩. ೪೭) 
ಸಮೀಪಕ್ಕೆ ಬರು (ಅಂಬುಪ್ರತಿಬಿಂಬಿತ ರವಿ .. .. ನಿಲುಂಬಿದ 
ತೆರೆ ಪೊಯ್ಯೆ ಮುಳುಗುತು೦ ಮೋಹಿಸುಗುಂ: ರಾಜಶೇವಿ, 
೨. ೬೮) 

ನಿಲೆ ನಿಲ್‌ - ದೃಢವಾಗಿ 
ಜಿನಚಂದಭಾನುಪರಮಂ 
ಅನಂತಹು, ೧೪. ೪೯) 

ನಿಲೆನುಡಿ - ದೃಢವಾಗಿ ಹೇಳು (ಆ ಮಾತಂ ನಿಲೆನುಡಿದುದಕೇ 
ಮೆಚ್ಚಿ: ಪಂಪಭಾ, ೬. ೧೯ ವ); ಪ್ರತಿಜ್ಞೆಮಾಡು (ಎನಗಾದ 
ತನುಜರ೦ ದ್ಯುನದಿಯೊಳ್‌ ಆಂ ಬಿಡುವುದರ್ಕ್ಯಂ ಕಡೆಯೊಳಾ 
ತಪಂಬಡುವುದರ್ಕ್ಯಂ ಪಡಂಬಡುವುದೆಂದು ನಿಲೆನುಡಿಯಿಸಿ: 
ಕರ್ಣನೇಮಿ, ೩. ೧೮ ವ) 

ನಿಲೆಬೇ- ಒಂದೇ ಸಮನಾಗಿ ಉರಿ (ಸಲೆ ನಿಲೆ ಬೇವ ಗುಗ್ಗುಳದ 
ಕರ್ವೊಗೆಯಿ೦ಂದಮಗುರ್ವನಾಳ್ಬು ಕತ್ತಲಿಸುವ 
ಚಂಡಿಕಾಭವನದೊಳ್‌ ಧವಳಾಂಶುಕೆ ಶುದ್ಧಮೂರ್ತಿ 
ಸುವುತಮಂ ಲಲಿತಾಂಗಿ ತಾಳ್ಜಿದಳ್‌: ಕಾದಂಬ, ೨. ೬೫) 

ನಿಲ್ಪಸು - ತಲುಪು, ಎಟುಕು ೦ಪಾತಾಳದಿ೦ ನಿಲ್ಕಿಸಲ್‌ 
ಮುನಿಪಾಂಫಿದ್ದಯಮಂ ಫಣೀಂದ್ರನೊಲವಿಂ .. .. ಭಾವಿಸಿ 
ಕೂರ್ತು ನೋಡಿದಹನೋ: ಧರ್ಮಾಮೃ, ೮. ೬೩) 

ನಿಲ್ಲದಿಕೆ - ನಿಲ್ಲದಿರುವುದು (ಪೂಣ್ಣು ನಿಲ್ಲದಿಕೆಯಿ೦ ಬಾಟ್ವಂತು 
ವಿಖ್ಯಾತ ಕೀರ್ತಿಯವೋಲ್‌ ಈ ಒಡಲ್‌ ಅಬ್ಬೆ ಪೇಟಿಮ್‌ 
ಎನಗೇಂ ಕಲ್ಬಾಂತರಸ್ಥಾಯಿಯೇ: ಪಂಪಭಾ, ೯. ೮೪) 


ದಿಕ್ಷತಿನಿಕಾಯ 


ನಿಲ್ಲು (ನಿಲೆ ನಿಂದಂ 
ಸಮ್ಮೋದಶೈಲಾಗದೊಳ್‌: 


ನಿಲ್ಲದಿಕ್ಕೆ ದ ಅಸ್ಥಿರತೆ (ಅನುವಿಸೆ.. ಬೇಟಕಾಜನೊಲವು 
ಇರ್ಮಡಿಯಪುದು ' ಬಯ್ಯೆ ಬೇಟಕಾಅನ ಬಗೆ 
ನಿಲ್ಲದಿಕ್ಕೆಗೊಳಗಪ್ಪುದು: ಪಂಪಭಾ, ೪. ೧೦೨) 

ನಿವರ್ತನ - ಕುದುರೆ ಸವಾರಿಯ ಒಂದು ಬಗೆ, ಕುದುರೆ ಹಿಂದಕ್ಕೆ 
ಮುಂದಕ್ಕೆ ಬರುವಂತೆ ಮಾಡುವುದು ಚತು 
ಭರತೇಶ್ವರಚಕ್ರವರ್ತಿ ಚಕ್ರಪೂಜಾಗ್ರ ತನೂಜ 
ಜಾತಕರ್ಮೋತ್ಸವ ನಿರ್ವರ್ತನ ಅತಿಪ್ರೀಣಿತ 


ಅಂತಃಕರಣನಾಗಿರ್ಪನ್ನೆಗಂ: ಆದಿಷು, ೧೧. ೫ ವ) 
ನಿವರ್ತನೆ - ವಾಪಸಾಗುವುದು (ಪಸುಗೆ ನೆಲಂ ಜಲಂ 
ಹಯದೊಡಂಬಡು ವಂಚನೆ ಕೇಣ೦ ಆಸನಂ ಕೊಸೆ ದೆಸೆ 
ದಿಟ್ಟಿ ಮುಟ್ಟ ಕೆಲಜಂಕೆ ನಿವರ್ತನೆ ಕಾಣ್ಕೆ ಪರ್ವಿದ 
ಏರ್ವೆಸನದೊಳಾದ ಬಲ್ಮೆಯೊಳ್‌: ಪಂಪಭಾ, ೧೦. ೭೮) 


ತಮ 
೬ 


೬೦೩ 


ನಿವರ್ತಿಸು - ಮರೆಯಾಗು (ನಭದಿಂ ದೇವೆಂದಜಾಪಂ 
ನಿವರ್ತಿಸೆತೋಯಾಶಯದಿ೦ ಕಲಂಕಿ ಗೆಲೆ; ವರ್ಧಮಾಷು, 
೯. ೪೮) 


ನಿವಸನ ದ ಉಡುಗೆ (ಪರಿಧಾನಂ ನಿವಸನಂ 
ಅಂತದೀರಮೆಂದಿಂತು ಉಟ್ಟುದರ್ಕೆ ಪೆಸರ್‌: ಅಭಿಧಾವ, ೧. 
೧೩. ೨೦) 

ನಿವಹ — ಸಮೂಹ (ಅರಸಿಯರ್ಗೆ ಮಹಾಶ್ವೇತೆಗೆ 


ಪರಿಜನನಿವಹಕ್ಕೆ ಕುಶಲಮೇ ಪೇಟ್‌: ಕಾದಂಸಂ, ೫. ೭೮) 

ನಿವಳಿಸು - ದೃಷ್ಟಿ ತೆಗೆ (ಇಭಕುಂಭದ ಮೇಲೆ ಬರ್ಪನಂ 
ಪರಿದಿದಿರ್ಗೊಂಡಣುಗನನದೆಂತು ನಿವಳಿಸಿದಪೆನೋ: 
ಅನಂತಪು, ೧೨. ೫೬); ಸುತ್ತಿಸು 
(ಚಿನ್ನಪೂವನವಧುಚೈತ್ರನ೦ ನಿವಳಿಪ ಉಜ್ಜಲದೀಪಮೆನಲ್‌ 
ಕವಲ್ತು .. . ಮೆಜ್‌ಯುತ್ತುಂ .. . ಎಸೆದತ್ತು ಚಂಪಕಂ: 
ಜಗನ್ನಾವಿ, ೧೪. ೩೨) 

ನಿವಾತ - ಗಾಳಿಯಿಲ್ಲದ (ನಿರ್ಮಾಯ ನಿಷ್ಯಾಮಿ ನಿಷ್ಠಂಪ ನಿವಾತ 
ಜ್ಯೋತಿರೂಪಂ ನಿರುಪಮನೆನಿಸಿರ್ದಂ" ವಿರೂಪಾಕ್ಷಲಿಂಗಂ: 
ಗಿರಿಜಾಕ, ೫. ೩೩); ಬೆಚ್ಚಗಿನ (ತನ್ನ ಪೆ೦ಡತಿಯ ಕರೆದು ಈ 
ತಹೋಧನಂಗೆ ನಿವಾತಮಪ್ಪ ಎಡೆಯೊಳ್‌ ಪಟ್ಗ್‌ಗೆ 
ಎಡೆಮಾಡಿಕುಡು ಎಂದು ಕರೆದು: ಪಂಚತಂತ್ರ, ೧೨೭ ವ) 

ನಿವಾಸ - ಮನೆ, ಆಶ್ರಯ (ಭವನಂ ಸದನಂ ಸದ್ಮಂ ನಿವಾಸಂ 
ಅವಸಥಂ ಆಸ ಸ್ಪದಂ ನಿಳಯಂ: ಅಭಿಧಾವ, ೧. ೧೦ ೮) 

ನಿವಾಸಿ - ವಾಸಿಸುವವನು (ಘೋಷನಿವಾಸಗಳಿಂದಮಾಯ್ತು 
ಕಳಕಳನಿನದಂ: ಜಗನ್ನಾವಿ, ೪. ೮೦) 

ನಿವಾಳಿ - ದೃಷ್ಟಿಪರಿಹಾರಕ (ಶರ್ವ೦ ಸರ್ಪಸ೦ಭ್ರಮದಿಂ ಬರೆ 
ನಡೆತಂದಿದಿರ್ಗೊಳ್ಳ ಸುವಾಸಿನಿಯರ್‌ ಒಯ್ಯಾರದಿಂ 
ನಿವಾಳಿಗಳಂ ಪಿಡಿದು ನಿವಾಳಿಸಲ್‌: ಗಿರಿಜಾಕ ೧೦. ೭೯ 
ವ); ಆರತಿ (ವನಲಕ್ಷ್ಮಿಯಾಗಳ ನಿವಾಳಿಗೆ ತೀವಿದ 
ರತ್ನದೀಪಮಾಲಿಕೆಯೆನಿಸಿತ್ತು ಕುಟ್ಕಳಿತ ಚಂಪಕಸಂಚಯಮಾ 
ವನಾಂತದೊಳ್‌: ಕುಸುಮಾಕಾ, ೧. ೯೪) 

ನಿವಾಳಿಸು -. ಆರತಿಯೆತ್ತು (ಚಲ್ಲಕಾರ್ತಿಯರ್‌ ಚಲ್ಲದಿಂ 
ನಿವಾಳಿಸಿನಾಣ೦ ಬಟೆದೀಡಾಡಿಯುಂ: ನೇಮಿನಾಪು, ೫. ೨ 
ವ) ದೃಷ್ಟಿತೆಗೆ  (ಶರ್ವಂ ಸರ್ಪಸಂಭ್ರಮದಿಂ ಬರೆ 
ನಡೆತಂದಿದಿರ್ಗೊಳ್ಳ ಸುವಾಸಿನಿಯರ್‌ ಒಯ್ಯಾರದಿಂ 
ನಿವಾಳಿಗಳಂ ಪಿಡಿದು ನಿವಾಳಿಸಲ್‌: ಗಿರಿಜಾಕ, ೧೦. ೭೯ ವ) 

ನಿವಿಷ್ಟ — ಕುಳಿತುಕೊಂಡ[ವನು] (ಮೃಗರಾಜವಿಷ್ಟರದೊಳ್‌ 
ಬಾಳಕನಂ  ಪೂರ್ವಾಭಿಮುಖನಿವಿಷ್ಣನಂ ಮಾಡುವುದುಂ: 
ಆದಿಪು, ೭. ೭೬ ವ) ನೆಲೆಗೊಂಡ (ನೆತ್ತಿಯೊಳ್‌ 
ದರನಿಮೀಲಿತ ದೃಷ್ಟಿ ನಿವಿಷ್ಣಮಾಗೆ ಮೂಗಿನ ತುದಿಯೊಳ್‌ 
ನಿರುದ್ಧಕರಮುಂ ನಿಲೆ: ಗದಾಯು, ೬. ೧೫) 

ನಿವಿಷ್ಠ್ನನಂ ಮಾಡು - ಕುಳಿತುಕೊಳ್ಳುವಂತೆ ಮಾಡು, ಕುಳ್ಳಿರಿಸು 
(ಶೀಮಂಟಪಮಂ ವಿರಚಿಸಿ ಮೃಗರಾಜವಿಷ್ಟರದೊಳ್‌ 
ನಿವಿಷ್ಣನಂ ಮಾಡುವುದುಂ: ಆದಿಪು, ೭. ೭೬ ವ) 

ನಿವೃತ — ಸುತ್ತುವರಿದ (ಸುಚಿತ್ತಾಚಿತ್ತ ಶೀತೋಷ್ಟ 
ನಿವೃತಾದಿಭೇದದಿಂ ಚತುರಶೀತಿಲಕ್ಷಪ್ರಮಾಣ 
ಯೋನಿಮುಖಂಗಳೊಳ್‌: ಸುಕುಮಾಚ, ೫. ೩೨ ವ) 

ನಿವೃತ್ತಿ - ಬಿಡುಗಡೆ; ವೈರಾಗ್ಯ (ಉತ್ಕೃಷ್ಟ ನರೇಂದ್ರಪದವಿಯಂ 
ಬಿಸುಟ್ಟು ಮು? ನಿವೃತ್ತಿಯನೆಯ್ದಿದರ್‌: 
ಜೀವಸಂ, ೨೭. ೫೦ ವ) 


ನಿವೃತ್ತಿಧರ್ಮ - ವೈರಾಗ್ಯಪರತೆ (ನಿನಗೆ ದಿವ್ಯಮುನಿಗೆ ಪೇಟ್ವಂತೆ 
ನಿವೃತ್ತಿಧರ್ಮಮಂ ಪೇಲ್ವ್ವೊಡೆ ಅದನೇ ಕ್ಷತ್ರಧರ್ಮಮಂ 
ಪತ್ತುವಿಟ್ಟು ನೀಂ ನೆಗಟುತಿರ್ಪ ಕಾರಣಂ: ಪಂಚತಂತ್ರ, ೧೬೨ 
ವ) 

ನಿವೇದಕ - ಹೇಳುವ[ವನು] (ಆ ನೃಪನೋಲಗಕ್ಕೆ ಯಷಿಯಾಗ 
ನಿವೇದಕನೊರ್ವನೆಯ್ದಿ ಬಂದಾನತನಾಗಿ: ಚಿಂದ್ರಪ್ರಹು, ೯. 
೧೭) 

ನಿವೇದಿಸು - ನಿರೂಪಿಸು (ರಾಮಂಗೆ ರಾಜ್ಯಮನಿತ್ತು ದಶರಥಂ 
ಭರತಂಬೆರಸು ತಪೋವನಕ್ಕೆ ಪೋಪುದಂ ನಿವೇದಿಸೆ ಕೈಕೆ 
ವಿಕಳೆಯಾಗಿ: ಪಂಪರಾ, ೬. ೮೮ ವ); ಅರ್ಪಿಸು 
(ಸುನಂದೆಯೆಂಬೆಂ ಸನತ್ಕ್ಯುಮಾರಂಗೆ ಗರ್ಭದೊಳಿರ್ದಂತೆ 
ನಿವೇದಿಸೆಪಟ್ಟೆಂ: ವಡ್ಡಾರಾ, ಪು. ೫೯, ಸಾ. ೭) 


ನಿವೇದ್ಯ - ಅರ್ಪಿತವಾದುದು, ನೈವೇದ್ಯ 
(ಅಕ್ಷೂಣಕನಕಪಾತ್ರೋಧ್ಧ ಶನಿವೇದ್ಯದಿಂ ಪೂಜಿಸಿಇ: 
ಚಂದ್ರಪ್ರಪು, ೬. ೧೦೨ ರಗಳೆ) 

ನಿವೇಶ - ಸ್ಥಳ (ದೇಶಂ  ವರರಾಷ್ಟಾದಿನಿವೇಶಾಂತಂ 


ತದ್ವಿರುದ್ಧವಚನ೦ ಮಿಗೆ ಸಂಕ್ಷೇಷಕರಂ: ಕವಿರಾಮಾ, ೧. 
೧೧೦); ರಾಜನ ಶಿಬಿರ (ಜನನಾಥಸ್ಥಾನಂ ಶಿಬಿರ ನಿವೇಶಂ: 
ಅಭಿಧಾವ, ೧. ೧೦. ೫) 


ನಿವೇಶಿತ - ಇರಿಸಲಾದ (ನರ್ಮಸಚಿವ ಪ್ರಕೋಷ್ಠನಿವೇಶಿತ 
ಸವ್ಯಪಾಣಿಪಲ್ಲವನು೦ .. .. ಆಗಿ ಬರ್ಪಾಗಳ್‌: ಚಂದ್ರಪ್ರಪು, 
೭.೮೬ವು 


ನಿಶದಂ - ನಿಶ್ಚಿತವಾಗಿ (ನಿಶದ೦ ತೀರ್ಥಂ೦ಕರಂ ಸುತಂ ನಿನಗೆ 
ಬ೦ದು ಅಕ್ಕುಂ ಮಹಾತ್ಮಂ: ಕರ್ಣನೇಮಿ, ೮. ೧೦೧) 

ನಿವಿಷ್ಠನಂ ಮಾಡು - ಕುಳಿತುಕೊಳ್ಳುವಂತೆ ಮಾಡು, ಕುಳ್ಳಿರಿಸು 
(ಶೀಮಂಟಪಮಂ ವಿರಚಿಸಿ ಮೃಗರಾಜವಿಷ್ಟರದೊಳ್‌ 
ನಿವಿಷ್ಠನಂ ಮಾಡುವುದುಂ: ಆದಿಪು, ೭. ೭೬ ವ) 

ನಿಶಾಂತ - ಆವಾಸ (ಜಯ ಜಯ ಮಹಾಮಹಿಮ 
ಹಿಮಗಿರಿಸುತಾಕಾಂತ ಜಯ ಜಯ 
ಸುಭಿಕ್ಷಾಟನೇಕ್ಷಿತೇಂದನಿಶಾಂತ: ರಾಜಶೇವಿ, ೧೪. ೧೬೯ 
ರಗಳೆ); [ನಿಶಾಅಂತ] ರಾತ್ರಿಯ ಕೊನೆ, ಬೆಳಗಿನ ಜಾವ 
(ಭಾವಿ ಜಿನಜನನಿ ಸತಿ ಪವಡಿಸಿ ನಿಶಾಂತದೊಳ್‌: ಆದಿಷು, 
೭. ೨೭ ರಗಳೆ) 

ನಿಶಾಂತಾಂತ - 
ಉಪಕಾಂತಸೂಚಿತ 
ರಾಜಶೇವಿ, ೧೧. ೨೪) 

ನಿಶಾಕರ - ರಾತ್ರಿಯನ್ನುಂಟುಮಾಡುವವನು, ಚಂದ್ರ (ಉದಯಗಿರಿ 
ಕಟಕ ಕುಹರ ಪರಿಕರ ನಿಶಾಕರ೦ ಹರಿದಳಿತ ನಿಜಹರಿಣ 
ರುಧಿರನಿಚಯ ನಿಚಿತಮಾದಂತೆ ಲೋಹಿತಾಂಗನಾಗೆ: 
ಪಂಪಭಾ, ೪. ೪೯ ವ) 

ನಿವಿಷ್ಠನಂ ಮಾಡು - ಕುಳಿತುಕೊಳ್ಳುವಂತೆ ಮಾಡು, ಕುಳ್ಳಿರಿಸು 
(ಶೀಮಂಟಪಮಂ ವಿರಚಿಸಿ ಮೃಗರಾಜವಿಷ್ಟರದೊಳ್‌ 
ನಿವಿಷ್ಠನಂ ಮಾಡುವುದುಂ: ಆದಿಪು, ೭. ೭೬ ವ) 

ನಿಶಾಚರಿ - ರಾಕ್ಷಸಿ, ಪಿಶಾಚಿನಿ (ಖೇಚರಿಯೋ ಭೂಚರಿಯೋ 
ನಿಶಾಚರಿಯೋ ರೂಪು ಬಣ್ಣಿಸಲ್ಕೆ ಆರ್ಗ೦ ಅವಾಗ್ಗೋಚರಂ 
ಈ ಕಾನನಮು೦ ಅಗೋಚರಂ ಇವಳ್‌ ಇಲ್ಲಿಗೇಕೆ ಬಂದಳೊ 
ಪೇಟಿಂ: ಪಂಪಭಾ, ೩. ೧೪) 


ಏಕಾಂತ (ಪುಂಶ್ಚಳಿಯರ್‌ ಬಂದು 
ನಿಶಾಂತಾಂತಂಗಳಂ ಪೊರ್ದಿದರ್‌: 


೬೦೪ 


ನಿಶಾಟ - ರಾಕ್ಷಸ, ಪಿಶಾಚಿ (ಆ ಶಕಟಂ ತೋರ್ಪ 
ನಿಶಾಟರೂಪವಂ ಅದೃಶ್ಯಂ ಮಾಡಿ ಪಟ್ಟರ್ಪಿನಂ: ಜಗನ್ನಾವಿ, 
೩ ೩೧) 


ನಿಶಾಟಕೋಟ - ಅಸಂಖ್ಯಾತ ರಾಕ್ಷಸರು (ಬೇಳ್ವೆಗಳ್ಗೆ 
ಉಪದ್ರವಂಗೆಯ್ವ ನಿಶಾಟಕೋಟಿಯಂ ನಿಶಿತ 
ಶರಕೋಟಿಯಿಂದ೦ ಉಚ್ಜ್ಚಾಟಿಸಿ ಕೆಲವು ದಿವಸಮಿರ್ದು: 
ಪಂಪಭಾ, ೪. ೧೫ ವ) 

ನಿಶಾತ — ಹರಿತಗೊಂಡ (ಅಂತು ಗುರುನಂದನಂ 
ಮರುನ್ನಂದನವಿರಚಿತ ನಿಶಾತ ವಿಶಿಖಪ೦ಜರಮನಟೆದು 
ಕಟಕುಆ೦ ಮಾಡಿಯುಂ ಅನಿತಖೂಳ್‌ ಮಾಣದೆ: ಪಂಪಭಾ, 
೧೨. ೬೮ ವ) 


ನಿಶಾವಸಾನ - ರಾತ್ರಿಯ ಕೊನೆ, ಬೆಳಗು ಜಾವ (ನಿಶಾವಸಮಯ 
ಪಾಗಾಗದೊಳ್‌ ಒರ್ವ೦ ದ್ವಿಜಪ್ರವರಂ 
ತಂದಿಕ್ಕಿದ೦ ಸ್ವಪ್ನದೊಳ್‌: ಕಾದಂಬ, ೨. ೭೨) 


ನಿಶಿತ - ಹರಿತವಾದ (ನಿಶಿತಮತಿ ಮಹಾಸತ್ವ್ವವೃತ್ತಂ 
ತ್ರಿವರ್ಗೋಪೇತಂ ವರವಿಬುಧನಿವಹಸ್ತೋತ್ರಪಾತ್ರಂ 
ಪ್ರಶಸ್ತಂ: ಕಾದಂಸಂ, ೨. ೫) 

ನಿಶಿತವಿಶಿಖ ಈ ಹರಿತವಾದ ಬಾಣ 
(ನಿಶಿತವಿಶಿಖಂಗಳಿಂದೊಂದಂದಶನಿಯಿ 
ಗಿರಿಕುಲಮನಳಜುವಂತೆ  ಮದೇಭಪ್ರಸರಸಹಸ್ತಂ ಕೆಡೆದುವು 
ವಿಶಸನದೊಳ್‌: ಪಂಪಭಾ, ೧೨. ೨೬) 

ನಿಶಿಭೋಜಿ - ರಾತ್ರಿ ಊಟಮಾಡುವವನು, ಜೈನೇತರ 


(ಮುಟ್ಟುಪಡೆಂಬುದೆಂತುಮಣಕಂ ನಿಶಿಭೋಜಿಗೆ: ಸಮಯಪ, 
೧೪. ೧೧೭) 


ನಿಶೀಥ - ಮಧ್ಯರಾತ್ರಿ (ರಾತ್ರಿಯೊಳಂ ಮಧ್ಯರಾತ್ರಿಯಣೆಗೆ 
ನಿಶೀಥಂ: ಅಭಿಧಾವ, ೧. ೨. ೬) 
ನಿಶೀಥಿನೀ - ಇರುಳು, ನಡುವಿರುಳು (ಸೆಜ್ಜೆವನೆಯೊಳ್‌ 


ಸುಖನಿದ್ರಾಮುದಿತಲೋಚನನಾಗಿರ್ಪಾಗಳ್‌ ನಿಶೀಥಿನೀ 
ವಿರಾಮಸಮಯದೊಳ್‌: ತ್ರಿಷಷ್ಟಿಪು, ೨೪. ೨೦೬ ವ) 

ನಿಶೀಢಿನೀನಾಥಮಂಡಲ -  ಚೆಂದ್ರಮಂಡಲ 
ನಿಶೀಥಿನೀನಾಥಮಂಡಲ ಉದಯಶಿಖರಿ 
ಮಂಡನಮಪುುದುಂ: ಜಗನ್ನಾವಿ, ೪. ೧೧೨ ವ) 

ನಿಶೀಥಿಸ್ಥಾನ - ನಿದಿಯ ಜಾಗ, ಸಮಾಧಿಸ್ಥಳ (ಮೊರಂಬದೊಳ್‌ 
ನಿಶೀಥಿಸ್ಥಾನದೊಳ್‌ ಮಣ್ಣಂ ಇ ತಂದು 
ಪೋಸಲೊಡನತ್ತಯುಗ್ರ ಗಹಾನೇಕ ಸರ್ಪರುಜಾ 
ಪೀಡೆಗಳಾಗಳಂತೆ ಕೆಡುಗುಂ: ಸಮಯಪ, ೧. ೨೭) 

ನಿಶೆ - ಇರುಳು ಪರಿಪೂರ್ಣಚಂದನಂ . ೩೬. 
ದರವಿಕಸದ್ವಾರಿರುಹಮ೦ ಆ ಕಾಂತೆ ನಿಶೆಯ ಕಡೆಯೊಳ್‌ 
ಕ೦ಡಳ್‌: ಪುಷ್ಪದಂಪು, ೩. ೧೨೦) 

ನಿಶ್ಚಂಡತೆ - ಸಮಾಧಾನ, ನಿಶ್ಚಿಂತೆ 
ನಿಶ್ಚಂಡತೆಯಿಂದೆ ಕೇಳು ಅವರ 
ಕರ್ಣನೇಮಿ, ೨. ೭೯) 

ನಿಶ್ಚಯಸಮ್ಯಕ್ತ್ಯ -  (ತತ್ಲಾದಮೂಲದೊಳ್‌ ತಪಂಬಟ್ಟು 
ಪಂಚಮಹಾಬ್ರತಂಗಳಂ ಏಜೆಸಿಕೊಂಡು ಪಡಿಕಮಣಂಗೇಳ್ಬ 
ತದನಂತರಂ ನಿಶ್ಚಯಸಮೃಕ್ತ್ಯಮಂ ಕೈಕೊಂಡು: ವಡ್ಡಾರಾ, 
ಪು ೨೮, ಸಾ ೨೬) 

ನಿಶ್ಚರಣ — ಆಸರೆಯಿಲ್ಲದವನು (ದುರ್ಯೋಧನನುಂ 
ಸೂರ್ಯಸುತವಿಯೋಗದಿ೦ ಧೈರ್ಯಂಗೆಟ್ಟು ನಿಶ್ಚರಣ೦ .. .. 
ಚಿಂತೆಯನಾಂತು: ಕರ್ಣನೇಮಿ, ೧೨. ೧೭೮ ವ) 


(ಅಂತು 
ಶಿಖರ 


(ಉನ್ನತಾಸನಮಿತ್ತು 
ಪಕ್ಕದೆ ಧರ್ಮಮಂ: 


ನಿಶ್ಚಲಪಕ್ಷ್ಮ - ಮಿಟುಕಿಸದ ರೆಪ್ಲೆಯವನು (ಲಲಿತಮುಖಸರಸಿಜಂ 
ನಿಶ್ಚಳಪಕ್ಷ್ಮಲ ಸ್ತಿಮಿತತಾರಕಂ ಭುಜಬಲಿ ಕಣ್ಣೊಳೆ ತವೆ 
ಪೀರ್ವವೊಲೇ ನಿಶ್ಚಳತನು ನಡೆ ನೋಡೆ ಭರತರಾಜಂ 
ಸೋಲ್ಕಂ: ಆದಿಪು, ೧೪. ೧೦೫) 

ನಿಶ್ಚಳ - ಶಾಶ್ವತವಾಗಿ (ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಮೀ 
ಭಟಖಡ್ಗಮಂಡಲೋತ್ಪನವನ ವಿಭ್ರಮ ಭ್ರಮರಿಯಪ್ಪ 
ಮನೋಹರಿ ರಾಜ್ಯಲಕ್ಷ್ಮಿ ಆದಿಷು, ೧೪. ೧೩೦) 

ನಿಶ್ಚಿಂತಂ - ಚಿಂತೆಯಿಲ್ಲದೆ (ನಿಸ್ತಂಭಮು೦ ನಿರ್ಗವಾಕ್ಷಮುಂ 
ನಿಶ್ಚಿದ್ರಭಿತ್ತಿಯುಂ, ನಿರಾಶ್ರಯಮುಂ ಶುಕಶಾರಿಕಾದಿ 
ಶಕುನಿಕುಳವಿ ಕಳಮುಮಪ್ಪ ಮಂತ್ರಶಾಲೆಯೊಳ್‌ ಮಂತ್ರಿಗಳು೦ 
ತಾನುಂ ನಿಶ್ಚಿಂತಮಿರ್ದಾಳೋಚಿಸುವರ್‌: ಪಂಚತಂತ್ರ, ೨೭೯ 
ವ) 

ನಿಶ್ಚಿಂತತೆ - ಚಿಂತೆಯಿಲ್ಲದ ಸ್ಥಿತಿ (ಸುತನೊಳ್‌ ಅಜಿತಜಯಂ 


ವಿಸ್ತತಮಂ ಭೂಭರಮನೆಯ್ದೆ ಯೋಚಿಸಿ 
ನಿಶ್ಚಿಂತತೆಯನೊಳಕೆಯ್ದಂ: ಚಂದ್ರಪ್ರಪು, ೭. ೩) 
ನಿಶ್ಚಿತ - ನಿರ್ಣಯಗೊಂಡ (ಗಾಂಗೇಯನ೦ ಐಏಗೆಯ್ದುಂ 


ಒಡಂಬಡಿಸಲಾಜದೆ ಸತ್ಯವತಿ ತಾನು೦ ಆತನು೦ ಆಳೋಚಿಸಿ 
ನಿಶ್ಚಿತ ಮಂತ್ರರಾಗಿ ಕೃಷ್ಣದ್ವೈಪಾಯನನಂ ನೆನೆದು: ಪಂಪಭಾ, 
೧. ೮೫) 

ನಿಶ್ಚಿತತತ್ತ್ವಯೋಗಿ -  ನಿರ್ಣೇತ ತತ್ತ್ವವನ್ನು ತಿಳಿದ ಯೋಗಿ 
(ತ್ರಿದಶನರಾಸುರೋರಗಗಣಪ್ರಭು ನಿಶ್ಚಿತತತ್ತ್ವ್ವಯೋಗಿ 
ಯೋಗದ ಬಲಮುಣ್ಮೆ ಪೊಣ್ಮೆ ನಿಲೆ: ಪಂಪಭಾ, ೧. ೮೫) 

ನಿಶ್ಚಿತಮ೦ತ್ರರ್‌ - ಆಲೋಚಿಸಿ ಮಾಡಿದವನು ನಿಶ್ಚಯವುಳ್ಳವರು 
(ಸತ್ಯವತಿ ತಾನು೦ ಆತನು೦ ಆಳೋಚಿಸಿ ನಿಶ್ಚಿತಮಂತ್ರರಾಗಿ 
ಕೃಷ್ಣದೈೈಪಾಯನನಂ ನೆನೆದು ಬರಿಸಿದೊಡೆ: ಪಂಪಭಾ, ೧. 
೮೪ ವ) 

ನಿಶ್ಚಿತಮನ - ಸ್ಥಿರ ಮನಸ್ಸು/ಳ್ಳವನು] (ನಿಶ್ಚಿತಮನರಲ್ಲದರಂ 
ದುಶ್ಚರಿತರನೆಯ್ದೆ ಪಡೆದ ದೋಷಕ್ಕಂ ಪ್ರಾಯತಶ್ಚಿತ್ತಮೆಂದು 
ಸಕಲವಿಪಶ್ಚಿನ್ನಿಧಿಯೆನಿಪ. ದುರ್ಗನಂ ಬಿದಿ ಪಡೆದಂ: 
ಪಂಚತಂತ್ರ, ೫೩) 

ನಿಶ್ಚಿದ್ರ - ಬಿರುಕಿಲ್ಲದ, ಸೀಳಕವಿಲ್ಲದ (ಕುದಿರೊಳಗಿರ್ದು ಊದಿದ 
ಶಂಖದ ದನಿ ನಿಶ್ಚಿದಮಾದೊಡಂ ಪೊಣ್ಮದೆ: ಯಶೋಧಚ, 
೪, ೨೪) 

ನಿಶ್ರಾವ - ಗಂಜಿ (ಚಾಣಕ್ಕಂಗಂ ಯಶೋಮತಿಗೆಂದು 
ಇರ್ವರ್ಗಂ ನಿಶ್ರಾವಮಂ ತನ್ನ ಭಾರ್ಯೆಯಪ್ಪ ನಂದವತಿಯ 
ಕೆಯ್ಯೊಳಟ್ಟಿದೊಡೆ: ವಡ್ಡಾರಾ, ಪು ೧೮೪, ಸಾ ೨೦) 

ನಿಶ್ರೇಣೀಭೂತ - ಮೆಟ್ಟಿಲಾದ (ಮೋಕ್ಷಪ್ರಾಸಾದಾರೋಹಣ 
ನಿಶ್ರೇಣೇಭೂತ ಕ್ಷಪಕಶ್ರೇಣಿ ಪ್ರಾಯೋಗ್ಯ ಅಧಃಪ್ರವೃತ್ತಿಕರಣ 
ಪರಿಣತಂ ಅಪೂರ್ವಕರಣಕ್ಷಪಕಂ ಪ್ರಥಮಶುಕ್ಷಧ್ಯಾನ 
ಪರಿಣತನಾಗಿರ್ದ: ಆದಿಹು, ೧೦. ೧೪ ವ) 

ನಿಶ್ಲಾಸ - ಉಸಿರು. ಹೊರ ಬಿಡುವುದು 
ದೇವಪ್ರಾಣಾಯುಷ್ಯ ಪ್ರವಿಚಾರೋಚ್ಛ್ಛಾಸ 
ಭೇದಂಗಳುಮಕ್ಕುಂ: ಚಂದ್ರಪ್ರಪು, ೩. ೩೨ ವ) 

ನಿಶ್ಶಂಕತೆ - ಸಂಶಯರಾಹಿತ್ಯ (ನೀಂ ನಿಶ್ಶಂಕತೆಯಿ೦ ಇನಿತು 
ದೇಹಿಗಳಂ ಕೊದೆಪೆ ನರಕದೊಳ್‌ ನಿವಾರಣೆವಡೆವೈ: 
ಯಶೋಧಚ, ೪. ೭೦) 

ನಿಶ್ಶಂಕೆ - ಶಂಕೆಯಿಲ್ಲದ್ದು (ಪ್ರಥಮಾರ್ಥದ ಷಷ್ಠಿಗೆ ನಿಶ್ಶಂಕೆಯಿಂ 
ನೃಪನ ಪೇಟ ಶಬ್ದಮದ, ೧೪೫ ಪ್ರ ೧) [ಜೈನ] 


(ಅಮರರ್ಗೆ 
ನಿಶ್ವಾಸಲೇಪ್ಕ 


೬೦೫ 


ಸಮೃಗ್ಗರ್ಶನದ ಎಂಟು ಅಂಗಗಳಲ್ಲಿ ಮೊದಲನೆಯದು, 
ಜಿನಮತದಲ್ಲಿ ಸಂಶಯವಿಲ್ಲದಿರುವುದು (ಆ ದರ್ಶನಸೌಖ್ಯಕ್ಕೆ 
ಅಷ್ಟಾಂಗಮುಂ ಶರೀರಕ್ಕೆ ಅವಯವಮುಂ ಶಾಖೆಯುಂ 
ಎಂತು ಅಂತೆ ನಿಶ್ಶಂಕೆಯುಂ ನಿಷ್ಕಾಂಕ್ಷೆಯುಂ 
ನಿರ್ವಿಚಿಕಿತ್ಸೆಯುಂ ಆಮೂಢದೃಷ್ಟಿತ್ವಮು೦ ಉಪಗೂಹನಮುಂ 
ಸ್ಥಿತಿಕರಣಮುಂ ವಾತ್ಸಲ್ಯಮು೦  ಧರ್ಮಪ್ರಭಾವನೆಯೆಂದು 
ಎಸೆವಂಗಮೆಂಟಟಿಂ: ಧರ್ಮಾಮೃ, ೧. ೭೨ ವ ಮತ್ತು ೧. 
೭೩) 


ನಿಶ್ಶಲ್ಯ — [ಜೈನ] ವ್ರತಾಚರಣೆಯ ಅಡ್ಡಿಗಳಿಲ್ಲದ್ದು: ಇವು 
ಮಾಯಾ, ಮಿಥ್ಯಾತ್ವ, ನಿದಾನಗಳೆಂದು ಮೂರು ಬಗೆ 
(ನೆಲಮನೆಯಂ ಪೊಅಮಟ್ಟು ಸ್ವಜನ ಪರಿಜನ 
ಬಂಧುವರ್ಗ್ಗಕ್ಕೆಲ್ಲಂ ನಿಶ್ಶಲ್ಯ೦ಗೆಯ್ದು : ವಡ್ಡಾರಾ, ಪು ೪೪, 
ಸಾ ೨೭) 


ನಿಶ್ಶಲ್ಯಂ - ಅ೦ಟಿಕೊಳ್ಳದವನು (ಸುಗ್ರೀವಂಗೆ ರಾಜ್ಯಮ೦ ಕೊಟ್ಟು 
ಪರಿಜನಕ್ಕೆ ನಿಶ್ಶಲ್ಯನಾಗಿ .. .. ಚಾರಣರ ಪಕ್ಕದೊಳ್‌ 


ತಪಂಬಟ್ಟು .. .. ಖದ್ಧಿಪ್ರಾಪ್ತನಾದಂ: ಪಂಪರಾ, ೧೦. ೧೭೩ 
ವ) 
ನಿಶ್ಶೇಷ೦.. - ಪೂರ್ತಿಯಾಗಿ (ಕೌರವನಾಯಕ ನಿಶ್ಶೇಷಂ 


ಭುವನಮಶೇಷಂ ಬಟಿಕ್ಕೆ ಶೇಷಂಗೆ ಭರಂ: ಗದಾಯು, ೩. 
೮೩) 

ನಿಶ್ಶೇಷಪೀತರುಧಿರ ೬ ರಕ್ತವಿಲ್ಲದಂತೆ 
(ವೃಕೋದರನಿಂ ನಿಶ್ಶೇಷಪೀತರುಧಿರನಪ್ಪ 
ಕಂಡು: ಪಂಪಭಾ, ೧೩. ೫೬ ವ) 

ನಿಶ್ಶೇಣಿಕ - ಏಣಿ (ಅಣುಬ್ರತಂಗಳ್‌ ವಿನೇಯಾಧಾರಂಗಳ್‌ 
ಭಾಗಧೇಪ್ರಕೃತಿಗಳಮೃತಾವಾಸ ನಿಶ್ಶೇಣಿಕ೦ಗಳ್‌: ಸುಕುಮಾಚ, 
೬. ೯) 

ನಿಶ್ವೇಯಸ - ಮೋಕ್ಷ (ದೇವತ್ವಂ ದೊರೆಕೊಳ್ಳುಮಲ್ರೆ ಬಟೆಯಂ 
ನಿಶ್ವೇಯಸಂ ಹೂಡುಗುಂ: ಸಮಯಪ, ೫. ೧೫೯) 

ನಿಷಂಗ - ಸಂಬಂಧ (ಚಿತ್ತಂ ಅಂಗಜಶರಕ್ಕೆ ನಿಷಂಗಮಾದುದು 
ಅಂಗಮಂ ದಿಟ್ಟಣಿಸಿತ್ತು ಕೂರ್ಪ ವಿರಹಾನಲಂ: ಉದ್ಭಟಕಾ, 
೭. ೧೫); ಬತ್ತಳಿಕೆ (ನೀರಜದಂತೆ ನಿಷಂಗದಂತೆ ನಿಬಿಡ 
ಶಿಳೀಮುಖಮುಂ: ರಾಜಶೇವಿ, ೨. ೭೮ ವ) 

ನಿಷಣ್ಣ - ಕುಳಿತವನು (ಅಂತಿರ್ದನಂ ತ್ರೀಪ್ರದಕ್ಷಿಣ೦ಗೆಯ್ದು 
ವಿವಿಧಪೂಜಾಪುರಸ್ನರಂ ಗುರುಭಕ್ತಿಯಿಂ ವಂದಿಸಿ 
ತದಾಶೀರ್ವಚನಾಮೃತಭರಿತಕರ್ಣಕುಹರನುಂ 
ಪಾದಪುದೇಶನಿಷಣ್ಣನುಂ ಆಗಿ: ಚಂದ್ರಪ್ರಷು, ೩. ೨ ವ) 

ನಿಷದ್ಯ - [ಜೈನ] ಐವತ್ಮೂರು ಗರ್ಭಾನ್ವಯ ಕ್ರಿಯೆಗಳಲ್ಲಿ ಒಂದು; 
ತೀರ್ಥಂಕರ ಶಿಶುವಿಗೆ ವಿವಿಧ ಬಗೆಯ ಅರ್ಚನೆಗಳನ್ನು 
ಮಾಡುವುದು (ಆಧಾನ ಪ್ರೀತಿ ಸುಪ್ರೀತಿ ಧೃತಿ ಮೋದ 


ಕುಡಿಯಲ್ಪಟ್ಟ 
ದುಶ್ಶಾಸನನಂ 


ಪ್ರಿಯೋದ್ಧವ ನಾಮಕರ್ಮ ಬಹಿರ್ಯಾನ ನಿಷದ್ಯ 
ಅನ್ನಪ್ರಾಶನ ನಿರ್ವ್ವೃತಿಯೆಂಬ ಅಯ್ವತ್ತುಮೂಜು 
ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ಹಯ 


ಕ್ರಿಯೆಗಳುಂ: ಆದಿಷು, ೧೫. ೧೫ ವ) 
ನಿಷದ್ದರ - ಕೊಳಕು (ಸಕಲಲೋಕಾಘ ನಿಷದ್ದರಮಂ ಕ್ಷಾಲಿಪ 
ನಿರ್ಮಲಚರಿತಂ ಗಣಧರ ಚಾರುಚರಣ೦ ಶರಣಂ: 
ಶಾಂತೀಶ್ವಪು, ೧. ೮) 
ನಿಷಾದ - ಬೆಸ್ತ (ಪಂದಿ... 
ಪೆಣ್ನಾಯಾಯ್ತು: ಸುಕುಮಾಚ, ೫. ೧೯); 
(ಪಂದಿ ಅನಿವಿರಿದು ದುಃಖದೊಳ್‌ 


ಸತ್ತು ಅಲ್ಲಿ ನಿಷಾದನ ಮನೆಯೊಳ್‌ 
ಹೊಲೆಯ 
ಸಮೆದು 


ನಾರುಗಿದು ಪೊಗೆದು ಸತ್ತಲ್ಲಿ ಷಾದನ 
ಮನೆಯೊಳ್ಳೆಣ್ನಾಯಾಯ್ತು: ಸುಕುಮಾಚ, ೫. ಶತ 
ಸಂಗೀತದಲ್ಲಿನ ಸಪ್ತಸ್ವರಗಳಲ್ಲಿ ಕೊನೆಯದು (ಷಡ್ಡ ವೃಷಭ 
ಗಾಂಧಾರ ಮಧ್ಯಮ. ಪಂಚಮ ಧೈವತ ನಿಷಾದಂಗಳೆಂಬ 
ಸಪ್ತಸ್ವರಮುಮಂ: ಅಜಿತಪು, ೫. ೩೦ ವ) 

ನಿಷಾದಿ - ಮಾವತಿಗ (ಎರಡಿಭಮನೇಜೆ ಕಾರ್ತಸ್ಪರದೆರಡುಂ 
ಕೆಲದೊಳಿರೆ ನಿಷಾದಿಗಳೋರೋರ್ವರ ರೂಪುಗಾಣದಿರ್ಪ 
ಅರ್ಧರಾಸಿಗಧಿನಾಥನೆನಿಸಿ ದಿವ್ಯಾನ್ವಯದೊಳ್‌: ಸುಕುಮಾಚ, 
೯. ೭೦) 

ನಿಷೇಕ - ಸಾವು 
ಅಭಿಷೇಕವಿಭೂತಿಗೊಂದುಗುಂ ತತ್ತನಯರ್ಕಳೊಳ್‌ 
ಮೃತಕತೂರ್ಯಮೆ ಮಂಗಳತೂರ್ಯಮಕ್ಕುಂ: ಅಜಿತಪು, 
೨. ೧೦೫); ಆಯುಸ್ಸು (ತವೆ ತೈಲಂ ದೀಪ೦ ನಂದುವಂತೆ 
ಗಳಿಯಿಸೆ ನಿಷೇಕ೦ ಅಟಿವರ್‌: ಪಂಪರಾ, ೧. ೮೨) 

ನಿಷೇಧ - ಇಲ್ಲವೆನ್ನುವುದು (ಗಗನಕುಸುಮಮನತ್ಕಂತಾಭಾವಮಂ 
ನಿಷೇಧಮಾತ್ರದಿಂದಂ ಉ೦ಟುಮಾಡಲಕ್ಕುಮೇ: ಶಾಂತಿಷು, 
೮. ೧೩೮); ಮಾಡಬಾರದು ಎಂಬ ನಿಯಮ 
(ಪುರುಷತ್ರಯದೊಳ್‌ ದತ್ವ ನಿಷೇಧಂ: ಶಬ್ದಮದ, ೨೫೬) 

ನಿಷೇವಣೀಯ - ಪೂಜನೀಯ (ತದ್ದೇವ೦ ದೇವನಿವೇವನೀಐಮ 
ಅಣಿಮಾದ್ಯೈಶ್ವರ್ಯಯುಕ್ತಂ ತ್ರಿದಶದ್ದೇವೇಂ೦ದ್ರಂ 
ಮಣಿಚೂಳನೆಂಬ ಪೆಸರಿಂ ದಿವ್ಯೈಶ್ಚರ್ಯಮಂ: 
ಶಾಂತಿಪು, ೭. ೭೩) 

ನಿಷೇವಿತ - ಪೂಜೆಗೊಳ್ಳುವಂಥದು (ಈ ರೂಪೆಂಬುದು 
ಭುವನಜನಾರಾಧ್ಯಂ ಚಕ್ರಜನನಿಷೇವಿತಂ ಇದಆಳ್‌ 
ಸಾರದಳಿಪೆಂದು ಪೆಳ್ಳನೆ ಬಾರಿಸಿದುವು ಬಿಡದೆ ಜಡಿದು 
ವನದೇವತೆಗಳ್‌: ಆದಿಹು, ೯. ೯೩) 

ನಿಷೇವ್ಯ - ಒಳಗೊಂಡುದು (ಆ ಮಹಾವನಂ 
ಸ್ವರಸಮುದಯದಂತೆ ನಿಷಾದನಿಷೇವ್ಯಮುಂ: ಚಂದ್ರಪ್ರಪು, ೫. 
೫೨ ವ) 


ನಿಷ್ಕ - ಚಿನ್ನ (ಗೈರಿಕ ನಿಷ್ಠ ಹಿರಣ್ಯ ಮಹಾರಜತ ಸ್ವರ್ಣ ಕರ್ಬುರ 
ಅಷ್ಟಾಪದಂ ಇನ್ನೋರಂತಳೆ: ಅಭಿಧಾವ, ೧. ೬. ೭); 
ಒಂದು ಚಿನ್ನದ ನಾಣ್ಯ (ವಿರೋಧಿಸೇನೆಗಿದು ಸೂಸುವ 
ನಿಷ್ಠರಾಜಿಗಳೆನೆ ವಿಸ್ಟುಲಿಂಗಮಲಗಿಂ ಕೆದಳುತ್ತಿರೆ 
ಪಾಯ್ಬುವಂಬುಗಳ್‌: ಜಗನ್ನಾವಿ, ೭. ೭೮) 

ನಿಷ್ಕಂಟಕ - ಮುಳ್ಳಿಲ್ಲದ, ಪೀಡಾರಹಿತ (ಜರಾಸಂಧಂ ಮುನ್ನಂ 
ಮಡಿದೊಡೆ ಇಳೆ ನಿಷ್ಠಂಟಕಂ: ಪಂಪಭಾ, ೬. ೨೮) 

ನಿಷ್ಕಂಪ ದ ನಿಶ್ಚಲವಾಗಿ (ಲೋಚನಗಣ೦ 
ಉಳ್ಳರೆಮಗುಲ್ಲಿಂಬಾಗಿರೆ ಕರದ್ವಯಪಲ್ಲವ೦ಂ ಅಂಕದೊಳ್‌ 
ಮರಲ್ಟಿರೆ ತನು ನಿಷ್ಠಂಪಮಿರೆ: ಆದಿಪು, ೧೦. ೧೪); 
ನಡುಗದ[ವನು], ಧೈರ್ಯಶಾಲಿ (ಪಂಪಂ 
ಧಾತ್ರೀವಳಯನಿಳಿಂಪಂ ಚತುರಂಗಭಯ ಭಯಂಕರಣಂ 
ನಿಷ್ಠಂಪಂ ಲಲಿತಾಲಂಕರಣಂ: ಪಂಪಭಾ, ೧೪. ೪೯) 

ನಿಷ್ಕಂಪಪಕ್ಷ್ಮ - ಅಲುಗಾಡದ ರೆಪ್ಪೆ (ನಿಷ್ಠಂಪಪಕ್ಷ್ಮಮಾಂತು 


ಪೆತಂ 


pr) 


ತರಳಾಕ್ಷಿ ವಿಸ್ಮಯದೆ ಚಕ್ರಿಯಂ ನೋಡಿದಳ್‌: ಆದಿಪು, ೧೧. 
೨೦) 

ನಿಷ್ಕಶ್ಕ ೈಂಖಲಾ(ಲೆ] — ಚಿನ್ನದ ಸರ[ಪಳಿ] 
(ನಿಷ್ಟಕೃಂಖಲಾಚತುಷ್ಠಘ ಘಟಿತ ನಿರ್ಯೂಹದಂತ 
ಪರ್ಯಂಕಿಕಾಪಟ್ಟದೊಳಮಳವಟ್ಟು ನವಿಲುಯ್ಯಲ 


ಕೆಲಕಕೆ ವಂದು: ಚಂದ್ರಪ್ರಹು, ೮. ೪೫ ವ) 


(ಇತ್ತ ನಿಷೇಕಮಾಗೆ ಗುರುಗೆ ಅತ್ತ 


೬೦೬ 


ನಿಷ್ಠಷಾಯ - [ಜೈನ] ಕ್ರೋಧ, ಮಾನ, ಮಾಯೆ, ಲೋಭಗಳಿಲ್ಲದ 
ಮನಸಿನವನು (ಜಿತೇಂದ್ರಿಯರೆಂಬುದು ನಿಷ್ಠಷಾಯರೆಂಬುದು 


ಗುರುಭಕ್ತರೆಂಬುದು ವಾರಿಧಿವೇಷ್ಟಿತ ಭೂರಿಭೂತಳಂ: 
ಸುಕುಮಾಚ, ೧. ೨೩) 

ನಿಷ್ಕಾಂಕ್ಷೆ - [ಜೈನ] ಸಮ್ಮಗ್ಗರ್ಶನದ ಒಂದು ಅಂಗ, 
ಭೋಗಗಳನ್ನು ಬಯಸದಿರುವುದು (ಆ ದರ್ಶನಸೌಖ್ಯಕ್ಕೆ 
ಅಷ್ಟಾಂಗಮುಂ ಶರೀರಕ್ಕೆ ಅವಯವಮುಂ ಶಾಖೆಯುಂ 
ಎಂತು ಅಂತೆ ನಿಶ್ಶಂಕೆಯುಂ ನಿಷ್ಕಾಂಕ್ಷೆಯುಂ 
ನಿರ್ವಿಚಿಕಿತ್ಸೆಯುಂ ಆಮೂಢದೃಷ್ಟಿತ್ವಮು೦ ಉಪಗೂಹನಮುಂ 
ಸ್ಥಿತಿಕರಣಮುಂ ವಾತ್ಸಲ್ಯಮು೦  ಧರ್ಮಪ್ರಭಾವನೆಯೆಂದು 


ಎಸೆವಂಗಮೆಂಟಖೆಂ: ಧರ್ಮಾಮೃ, ೧. ೭೨ ವ ಮತ್ತು ೧. 
೭೩) 

ನಿಷ್ಕಿಂಚನತ್ವ - [ಜೈನ] ದಾನ 
(ಪಂಚೇಂದ್ರಿಯವಿಷಯಂಗಳಂ 
ತಪೋನಿಯಮಂ ನಿಷ್ಠಿಂಚಿನತ್ವಂ 
ಶಾಂತಿಪು, ೬. ೫೬) 

ನಿಷ್ಕುಟ - ಮನೆಯ ಕೈತೋಟ (ಗೃಹವಾಟಿ ನಿಷ್ಕುಟಂ: 
ಅಭಿಧಾವ, ೧. ೭. ೧೨); ಉಪವನ (ರಮಣಹೇತುವದು 
ಪುಷ್ಪವಾಟ ತಾಂ ಪೂದೋಟಂ: ಅಭಿಧಾವ, ೧. ೭. ೧೨) 


ಸ್ವೀಕರಿಸದುದು, ಅಪರಿಗ್ರಹ 
ಉಚಿದ 


ಅರ್ಹನ್ನತದೊಳ್‌: 


ನಿಷ್ಕೋಶ - ಆನೆಯ ಪಕ್ಕೆ ಮತ್ತು ಪೃಷ್ಠಗಳ ನಡುವಣ ಭಾಗ 
(ಪರಿಪೂರ್ಣ ವಕ್ತನಿಷ್ಠೋಶನ೦ ಮಂತ್ರಾಧಿಕಾಖ್ಯನಂ: 


ಶಾಂತಿಪು, ೪. ೨೬ ವ) 

ನಿಷ್ಠತಿ - ಪರಿಹಾರ (ಮಂತ್ರಜಪದಿಂ ದಾನಾದಿಯಿಂ ನಾಡೆ 
ನಿಷ್ಕೃತಿ ಶಾಸ್ತಂಗಳೊಳುಂಟು ದುಸ್ರಮಹಾಪಾಪಕ್ಕಂ: ಶಬರಶಂ, 
೪. ೧೨೬) 

ನಿಷ್ಕೃಪ — ಕೃಪೆಯಿಲ್ಲದ[ವನು] (ನಿಷ್ಠಪಂ ಇಂತೀ ವಿಧವಾದ 


ವೈರದಿಂ ಅಡುರ್ತು ಉಗ್ರ ಉಪಸರ್ಗಂಗಳಂ ಚಪಳಂ 
ಮಾಡಿದಂ: ಕರ್ಣನೇಮಿ, ೩. ೮೧) 

ನಿಷ್ಠ ಸ್ವಯ - ಬೆಲೆ, ಪ್ರತಿಫಲ (ಪಸುರ್ಮಣಿಯಂ .. . ತಂದು 
' 'ಉರ್ವರಾಷ್ಟ್ರತಿಲಕನಪ್ಪ ದೇವದೇವಂಗೆ ಅವಟಯ್ಸಿ 


ತತ್ಪರಮಪ್ರಸಾದ ನಿಷ್ಠಯಕ್ಕೆ ತಲೆಯೆಂದು ಪೂಣ್ಣಾಳಾದರ್‌: 
ಶಾಂತಿಪು, ೧೧. ೫೫ ವ) 

ನಿಷ್ಕ್ರಿಯ - ಕರ್ಮರಹಿತ (ನಿಷ್ಠಿಯ ನಿರಪೇಕ್ಷ ನಿನ್ನ ಚರಣಂ 
-' ಶರಣಕ್ಕೆಮಗೆ ಇಂ ಜಿನೇಶ್ವರಾ: ಸುಕುಮಾಚ, KY ೪೮) 

ನಿಷ್ಠ್ಟಪ್ತ - ಕಾಸಿದ (ವಜವೃಷಭನಾರಾಚ ಶರೀರಸಂಹನನ 
ಸೌಮ್ಯನುಂ ಸಮಚತುರಸಸಂಸ್ಥಾನನುಂ ನಿಷ್ಪಪ್ತಕನಕ 
ವರ್ಣನುಂ: ಆದಿಪು, ೧೫. ೩ ವ) 

ನಿಷ್ಠಿತ - ಧರಿಸಲ್ಪಟ್ಟ (ತಟಿದ್ದಳಯವಿಳಸಿತ೦ಗಳಾಗಿ ನಿಜಪ್ರಕೋಷ್ಠ 
ನಿಷ್ಠಿತಂಗಳಪ್ಪ ವೀರಾಂಗದಂಗಳೆಂಬ ಕಟಕ೦ಗಳುಂ: ಆದಿಷು, 
೧೫. ೩ ವ); ಜವಾಬ್ದಾರಿ ಹೊತ್ತ (ಅಂತು ಯುಧಿಷ್ಠಿರಂ 
ನಿಷ್ಠಿತಾಹವವ್ಯಾಪಾರನಾಗಿ ಮಧುಕ್ಕೆಟಭಾರಾತಿಯಂ ಬೀಡಿಂಗೆ 
ಪೋಗಲ್ವೇಟ್ಟು: ಪಂಪಭಾ, ೧೨. ೩೨ ವ) 

ನಿಷ್ಠಿತಕಾರ್ಯ - ಮಾಡಬೇಕಾದ ಕೆಲಸ (ಎಂದು ಯುಧಿಷ್ಠಿರಂ 
ನಿಷ್ಠಿತಕಾರ್ಯಮನನುಷ್ಠಿಸೆ ನಿಜಪರಿವಾರಜನಮೆಲ್ಲಮಂ ... .. 
ಪೋಗಲ್ವೇಟ್ಟು: ಪಂಪಭಾ, ೮. ೫೦ ವ) 

ನಿಷ್ಠುರ - ಗಡುಸಾದ (ಜವನ ಬಾಯೊಳ್‌ ತೂಂಕಿದಂ ತನ್ನ 
ನಿಷ್ಠುರ ಪಾದಾಹತಿಯಿಂ ಪ್ರಭಂಜನಸುತಂ 
ಹಸ್ತಪ್ರಹಾರಂಗಳಿಂ: ಪಂಪರಾ, ೧೧. ೧೪೨) 


ನಿಷ್ಠುರಜಿಹ್ಟ — ಉರಿಯುವ ನಾಲಗೆಯುಳ್ಳ [ಬೆಂಕಿ] 
(ಪರಿಕಿಪೊಡವಿಜಾರಿ ಸಿತೇತರಗತಿಯಾದಂ ಪ್ರಭಂಜನಪ್ರಿಯಂ 
ಅತಿನಿಷ್ಠುರಜಿಹ್ಹಂ ಉಷರ್ಬುಧನಂತಿರೆ ದುರ್ಬುಧಂ 
ಆರೊಳೊಂದಿ ಪಡೆಯಂ ನೋವಂ: ಚಂದ್ರಪ್ರಪು, ೧. ೪೨) 

ನಿಷ್ಠುರನಿನದ - ಬಿರುಸಾಗಿ ಸದ್ದು ಮಾಡುವ (ಪರಿಗಳಿತ 
ಪೂತಿಗಂಧರ್‌ ಖರ ಕಾಕ ಸೃಗಾಲ ಕರಭ ಕೌಶಿಕ ವೃಕ 
ವಾನರ ಎಷದಂಷ್ಟೋತ್ಕರ ಕುರ್ಕುರ ಕೀಟಕ ಭಲ್ಲನಿಕರ 
ನಿಷ್ಠುರನಿನದರ್‌: ಶಾಂತೀತ್ವಪು, ೯. ೧೦೬) 

ನಿಷ್ಣಾತ - ಪರಿಣತ (ಕೃತಹಸ್ತಂ ಕುಶಲಂ ಶಿಕ್ಷಿತಂ ಪ್ರವೀಣಂ 
ವಿಚಕ್ಷಣಂ ನಿಷ್ಣಾತಂ ಕೃತಮತಿ ನಿಪುಣಂ ವಿಜ್ಞಂ ಕೃತಕರ್ಮಂ 
ಕೋವಿದಂ ವಿದಂಜ್ಞಂ ಜಾಣಂ: ಅಭಿಧಾವ, ೨. ೧. ೫) 

ನಿಷ್ಪಂದ - ಅಲುಗಾಡದ, ಪ್ರತಿಕ್ರಿಯಾರಹಿತ (ಜಾನಕಿಯ 
ರೂಪಾಶ್ಚರ್ಯಮ೦ ನೋಡಿ ಚಿತ್ರಿಸಿದವೊಲ್‌ 
ನಿಷ್ಪಂದರಾಗಿರ್ಪುದುಂ: ಪಂಪರಾ, ೫. ೬೫) 

ನಿಷ್ಪಂದಗಾತ್ರ - ಪ್ರತಿಕ್ರಿಯಾರಹಿತ ದೇಹ (ನಿಷ್ಟಂದಗಾತ್ರನುಂ 
ಉದ್ಧಾಷ್ಟನಿಮಗ್ನನೇತ್ರನು೦. ಎನಲ್‌ ತನ್ಮಂತ್ರಿಮುಖ್ಯಾತ್ಮಜಂ: 
ಕಾದಂಬ, ೮. ೧೧೪) 

ನಿಷ್ಪತ್ತಿ - ನೆರವೇರಿಕೆ, ಪೂರ್ಣಗೊಳಿಸುವಿಕೆ (ತತ್ಕಾರ್ಯ ನಿಷ್ಟತ್ತಿಗೆ 
ಉಜ್ಜಗಮೇನೆಂದು ಅವನೀಶಮ ಇಂತು ಬೆಸಗೊಂಡಂ 
ಮುಖ್ಯಮಂತ್ರೀಶನಂ: ಕುಸುಮಾಕಾ, ೪. ೮೯) 

ನಿಷ್ಪನ್ನ - ಉದ್ಭವಿಸಿದ[ವನು] (ವತಪತಿ ಶಶಿಸೂರ್ಯ 
ಸಮಾಹೃತಿಯಿ೦ ನಿಷ್ಠನ್ನನಾದ ತೆಜದಿಂದಿರ್ದಂ: ಚ೦ದ್ರಪ್ರಪು, 


ಶ್ರ ೮ ಸಿದ್ಧ (ನಿಷ್ಣಂ ಸಿದ್ಧಂ: ಅಭಿಧಾವ, ೨. ೧. ೪೦) 
ಷ್ಟಾದನ - ಉಂಟುಮಾಡುವುದು, ಸೃಷ್ಟಿ (ಆವಳ್‌ ವನಿತಾ 
"ನಿಷ್ಟಾದನಕ್ಕೆ ಉಜ್ಜವಣೆವಡೆದಳೋ ಪದ್ಮಜಂಗೆ: ಲೀಲಾವತಿ, 
೪, ೨೯) 

ನಿಷ್ಟಾದಿತ - ಉಂಟಾದ (ಅನುಸ್ಮರಣಮಾತ್ರ ನಿಷ್ಟಾದಿತ 
ಸಪ್ಪತಳಾದಿ ಪ್ರಾಸಾದಪ್ರಕರಣನುಮಪ್ಪ ಭದ್ರಮುಖನೆಂಬ 


ತಕ್ಷಕರತ್ನಮುಂ: ಆದಿಪು, ೧೧. ೩ ವ) 

ನಿಷ್ಟಾವ - ಗಾಳಿಯಲ್ಲಿ ತೂರುವುದು (ಲವಂ ಅಭಿಲಾವಂ 
ಲವನಂ ಪವನಂ ನಿಷ್ಟಾವಂ: ಅಭಿಧಾವ, ೨. ೨. ೨೧); 
ಅವರೆ (ನಿಷ್ಟಾವಮಲ್ಲ ಸಂಜ್ಜಿಕಂ ಅದು ಅವರೆ: ಅಭಿಧಾವ, 
೧. ೧೬. ೧೭) 

ನಿಷ್ಟೀಡಿತ - ಒತ್ತಿದ, ಹಿಸುಕಿದ (ಏಂ ನಲಿದನೋ 
ಸಂಭೋಗಸಮ್ಮರ್ದ ನಿರ್ದಯನಿಷ್ಟೀಡಿತ ದೇವವಾರವನಿತಾ 
ಬಿಂಬಾಧರಂ ಶ್ರೀಧರಂ: ಆದಿಷು, ೫. ೭೧) 

ನಿಷ ಸ್ಪಕಂಪ - ಚಲಿಸದ (ಜಗಕ್ಕಿದು 
 ಜೇಜಂದತಿನಿಷ್ಟಕಂಪಸಲಿಲಂ ಗಂಭೀರಕೂಪಾರಂ: ಆದಿಷು, 
೯. ೧೨೩) 

ನಿಷ್ಟಮಾಣ - ಅಸಂಖ್ಯ, ಅಪರಿಮಿತ (ಶಲ್ಯಂ ಅದಂ ಕಂಡು 
ನಿಲ್ಲದೆ ನಿಜನಿಷ್ಟಮಾಣಭೀಷಣ ಚತುರಂಗ ಸೇನಾಸಮೇಥಂ: 
ಕರ್ಣನೇಮಿ, ೧೨. ೬೬ ವ) 

ನಿಷ್ಟವರ - ಅಪೌರುಷೇಯ, ದೇವರು (ನೆನೆಯುತೆ ದೇವಿ 

'*`ನಿಷ್ಟವರನಂ ವರನಂ ವರನ೦ ಮಹೇಶನಂ: ಗಿರಿಜಾಕ್ಕ ೯. 
೧೨) 

ನಿಷ್ಠ ಸ್ಪವೀಚಾರ - (ಜೈ ಸೈನ] ಸಂಭೋಗರಾಹಿತ್ಯ [ರಹಿತ] 
ನೆ ನಷ್ಟವೀಜಾರನುಮಾಗಿ ನಿರುಪಮಾನೂನ ಸುಖಮಂ ತಳೆದು: 
ಕರ್ಣನೇಮಿ, ೨.೬೬ ವ) 


೬೦೭ 


ನಿಷ್ಠಲ — ಫಲವಿಲ್ಲದ, ವ್ಯರ್ಥ (ವಿಪುಳಾಯತಿಯಂ 
ದಿಗಂತದೊಳ್‌ ಪಸರಿಸಲು೦ ಕರಂ ನೆಜ್‌ವ ಮಕ್ಕಳನೀಯದೆ 
ನೋಡೆ ನಾಡೆ ನೋಯಿಸಿದಪುದು ಇಕ್ಷುಪುಷ್ಪದವೊಲ್‌ 
ಎನ್ನಯ ನಿಷ್ಠಲ ಪುಷ್ಪದರ್ಶನಂ: ಪಂಪಭಾ, ದ ೧೧೭) 

ನಿಷ್ಯಂದಿ — ಸೂಸುವ (ನಿಷ್ಕಂದಿ ತತ್‌ ದಾನಾಸಕ್ತಿಯಿಂ ಒಲ್ಬು 
ಎಅಪ್ಪಳಿಗಳಂ ಕರ್ಣಾಗ್ರದಿ೦ ಸೂವುತುಂ: ಉದ್ಭಟಕಾ. ಶ್ರ 
೫೨) 


ನಿಸದಂ - ನಿಶ್ಚಿತವಾಗಿ (ಸುಖಮಿರ್ದು ನೆಮ್ಮಿ ನಿರ್ಮಿಸಿದ 
ಅಲರೊಂದು ಬೊಂದರಿಗೆಯೊಳ್‌ ಕನಕಾಂಬುಜ 
ಪಾದಪೀಠದೊಳ್‌ ನಿಸದಮೆ ನೀಡಿ ಕಾಲನಿಡೆ 


ರಾಜಕುಮಾರನದೊಂದು ದೇಸೆಯಿಂ: ಶಾಂತಿಪು, ೮. ೪) 

ನಿಸರ್ಗ - ಸ್ವಾಭಾವಿಕವಾದ (ತನ್ನ ನಿಸರ್ಗವತ್ಸಲತ್ವದಿ೦ ಎನಗಾ 
ಪ್ರಸಾದಪದಮಂ ಮಹಾನುಭಾವೆಗೆ ಆ ಸುದತಿಗೆ ಪೇಟ್ಟು 
ಬರ್ಪಿನಂ: ಕಾದಂಸಂ, ೬. ೨೮) 

ನಿಸರ್ಗಪ್ರೀತಿ - ಸಹಜ ಪ್ರೀತಿ (ದುರ್ಗಾಧಿನಾಥನಿಯತ 
ನಿಸರ್ಗಪ್ರೀತಿಯಿ೦ ಅಭೀಷ್ಟಮ೦ ಸಕಲಸುಹೃದ್ದರ್ಗಂಬೆರಸು 
ಅನುಭವಿಸುಗೆ ದುರ್ಗ೦ ವರ್ಗತ್ರಯಪ್ರಕೃಷ್ಣೋದಯಮಂ: 
ಪಂಚತಂತ್ರ, ೪೪೬) 

ನಿಸರ್ಗಸುಭಗಂ - ಸಹಜಸುಂದರವಾದುದು (ಕಲಿಸಿದೊಡಂ 
ಬರ್ಕುಮೆ ಸಲ್ಲಲಿತ ಕವಿತ್ವಂ ನಿಸರ್ಗಸುಭಗಂ: ರಾಜಶೇವಿ, ೧. 
೩೦) 


ನಿಸರ್ಗಸ್ನೇಹಿತೆ - ಹುಟ್ಟಿನ ಗೆಳತಿ (ಈತಂಗಿನಿತು 
ವಿಭವಮುಮೆಂತಾದುದು ನಿಮ್ಮಡಿಗಂ ಕೈಯನೊಡ್ಡಿ 
ಪುರುಷಭೈೆಕ್ಷೆಯಂ ಬೇಡಿ ದೀಕ್ಷೆಯುಮಂ ನಿಸರ್ಗ 


ಸ್ನೇಹಿತೆಯಾದ ಕಾರಣಮುಮಂ ಇದನಜೆಯೆ ಬೆಸಸುವುದು 
ಎನೆ: ಶಾಂತಿಪು, ೯. ೮೩ ವ) 

ನಿಸಿದಿ - [ಜೈನ] ಸನ್ಯಸನದಿಂದ ಮುಡಿಪಿದವರ ಸಮಾಧಿ 
CSN ನಿವೇದಿತ ಚೈತ್ಯನಿವಾಸನುಮಾಗಿ 
ನಾನಾವಿಧಾರ್ಚನೆಗಳಿಂ ಪೂಜಿಸಿ ಪರಮಜಿನನಾದಂ: 
ಶಾಂತೀಶ್ವಪು, ೨. ೩೭ ವ) 

ನಿಸಿದಿಗೆ - ನಿಸಿದಿ (ಚಂದ್ರಗುಪ್ತಮುನಿಯು೦ ಭಟ್ಟಾರರ 
ನಿಸಿದಿಗೆಯಂ ಬಂದಿಸುತ್ತಂ: ವಡ್ಡಾರಾ, ಪು. ೯೦, ಸಾ. ೧೨) 

ನಿಸು - ಹೆಬ್ಬೆರಳು-ತೋರುಬೆರಳುಗಳಿ೦ದ ಅದುಮುವುದು (ಮುನಿ 


ಸಂಭಾವಿಸಿ ಕಳೆದಂ ನಿಜಾಸುವಂ ನಿಸುವಿಂದಂ: 
ವರ್ಧಮಾಷು, ೨. ೪೮) 
ನಿಸೃತ - ಸುರಿದ (ಚಂದಿರಮಣಿ ನಿಸೃತ ಅಂಭಃಪ್ಷವಂ: 


ಲೀಲಾವತಿ, ೮. ೪೯) 


ನಿಸೃಷ್ಟ - ರಾಜನಿಯೋಗಿ (ಒಂದು ದೆವಸಂ ಓಲಗದೊಳ್‌ 
ಒರ್ವನಪೂರ್ವಂ ನಿಸೃಷ್ಟಂ ಖೇಚರಂ ಬಂದು: 
ಶಾಂತಿಷು, ೨. ೧೮ ವ) 

ನಿಸ್ಕಷ್ಟಾರ್ಥ - ರಾಜನಿಯೋಗಿ (ವಿಭು ನಿಸೃಷ್ಠಾರ್ಥನಂ 
ಆಸನದೊಳ್‌ ಕುಳ್ಳಿರಿಂ ಎನೆ ದೂತನುಂ ಒಸೆದು 


ಮಹಾಪ್ರಸಾದಮೆಂದು ಅಭಿಜಾತಂ ಕುಳ್ಳಿರ್ದು: ಶಾಂತಿಷು, ೨. 
೭೪ ಮತ್ತು ೭೪ ವ); ನೆರವೇರಿದ ಉದ್ದೇಶ (ನರಪತಿಗೆಅಗೆ 
ವಿಭು ನಿಸೃಷ್ಟಾರ್ಥನವಾಸನದೊಳ್‌ ಕುಳ್ಳಿರಿಮೆನೆ: ಶಾಂತಿಷು, 
೩. ೭೪) 

ನಿಸೆ - [ನಿಷಾ] ರಾತ್ರಿ (ನಿಸೆಯಪ್ಪುದುಂ ದುಗ್ಧಾಂಭೋಧಿಯೊಳ್‌ 
ಕೂಡುವಳ್‌ ಕೌಮುದಿಯೆಂಬ ಪೊಚ್ಚ ಪೊಸವೆಣ್‌: 
ಲೀಲಾವತಿ, ೨. ೫೨) 


ನಿಸೇಕ - ನಿಷೇಕ ಸಾವು (ಸೀತೆ ಕಡಂಗಿ ಕಾಯ್ದು 
ಕಡೆಗಣ್ಣಿದಳಷ್ಪೊಡೆ ಧಾತ್ರನಿಂ ತೊದಳ್ವಾತಿನೊಳೇನೊ 
ಪಾಂಡವರ ಕೈಯೊಳೆ ನಿನ್ನ ನಿಸೇಕಮಾಗದೇ: ಪಂಪಭಾ. ೯. 
೪೯) 

ನಿಸ್ತಂಭ - ಕಂಬವಿಲ್ಲದ (ನಿಸ್ತಂಭಮು೦ ನಿರ್ಗವಾಕ್ಷಮುಂ 
ನಿಶ್ಚಿದ್ರಭಿತ್ತಿಯುಂ, ನಿರಾಶ್ರಯಮುಂ ಶುಕಶಾರಿಕಾದಿ 
ಶಕುನಿಕುಳವಿ ಕಳಮುಮಪ್ಪ ಮಂತ್ರಶಾಲೆಯೊಳ್‌ ಮಂತ್ರಿಗಳು೦ 
ತಾನು೦ ನಿಶ್ಚಿಂತಮಿರ್ದಾಳೋಚಿಸುವರ್‌: ಪಂಚತಂತ್ರ, ೨೭೯ 
ವ) 


ನಿಸ್ತರಂಗ - ಅಲೆಗಳಿಲ್ಲದ, ಪ್ರಶಾಂತವಾದ (ಒಳಗೆ ತತಳಿಪ 
ರತ್ನಂಗಳಿನೊಪ್ಪುವ ನಿಸರಂಗಮೀಂಗಡಲೆಂಬ 
ಅಗ್ಗಳಿಕೆಗೆಡೆಯಾಗಿ ತೊಳಗುವ ಪಳಿಕಿನ ಮಾಣಿಕ್ಕಕೋಶ 


ಮಂದಿರಮೆಸೆಗುಂ: ಚಂದ್ರಪ್ರಷು, ೧. ೧೪೮) 

ನಿಸ್ತರಿಸು - ದಾಟಿಸು (ನಿಸ್ತರಿಸು ಕಟಕಮಂ ಬೇಗಂ ನೀನಬ್ಬ 
ಎಂದೆರೆಯಲ್‌: ಸಮಯಪ, ೧. ೩೯) 

ನಿಸ್ತಾರಕ - ನಿರ್ವಹಿಸುವವನು (ಕಾರಕ ಪೂರಕ ವಸ್ತುವಿಚಾರಕ 

ನಿಸ್ತಾರಕರ್ಕಳೋಳಿಯೆ ಸಭೆಗೊಟ್ಟೋರಂತೆ ನಾಲ್ವರಿರ್ದು 

ವಿಚಾರಂಬೇಟ್ವಂತೆ ಪೇಟ್ಟ ಕೃತಿಯುಂ ಕೃತಿಯೇ: ಅಜಿತಪು, 

೧. ೮೭); ಉದ್ಧಾರಕ (ಭೂರಿಕಳಾವಿಬೋಧಿತ ಸುಧಾಕರರ್‌ 

ಊರ್ಜಿತ ಸಾಧುಸಂಘನಿಸ್ತಾರಕರ್‌ ಅಂಗಜಾತ ಮಹಿಜಾತ 

ವಿದಾರಕರ್‌: ಸುಕುಮಾಚ, ೧. ೨೨); ದಾಟಿಸುವವನು, 

ಅಂಬಿಗ (ಸಂಸಾರಸಾಗರ ನಿಸ್ತಾರಕ ಕಾವುದೆಂದೆನೆ ಮಹೇಶಂ 

ಕಾಯ್ದನಾಶ್ಚರ್ಯದಿಂ: ತ್ರಿಷಷ್ಠಿಷು, ೨೯. ೨೧) 

ಲ ದ ಹೋಲಿಕೆಯಿಲ್ಲದ (ಭೂರಿಸತ್ವಾಶ್ರಯಂ 

ನಿಸ್ತುಲಗಾ೦ಂಭೀರ್ಯಂ ಕರಂ ಕಣ್ಣೊಳಿಸಿಧಮ 

ಅಭವಾಕಾರಮುದಂ ಸಮುದ್ರಂ: ಶಬರಶಂ, ೧. ೩೦) 

ಪ — ಲಜ್ಜೆಯಿಲ್ಲದ 

ಅಗೇಸರೆಯೊಡನುಡಿವಲ್ಲಿಂದಮೇಂ ಕಷ್ಟಮುಂಟೇ: 

೪. ೧೦೧) 

ನಿಸ್ತಿಂಶ - ಕರುಣೆಯಿಲ್ಲ (ಮೃಗಂಗಳಿರ್ದೆಡೆಯನಣಿದು 
ನಿಷ್ಠರುಣನವಣರುಣಜಳದೊಳೆನಗೆ ಲೀಲಾಸರೋವರಮಂ 
ಮಾಡೆಂದು ಪೇಟಳ್ಲಾಡವನಾ ನಿಸ್ತಿಂಶಕರ್ಮಕ್ಕೆ ಕೊಕ್ಕರಿಸಿ: 
ಆದಿಹು ೨. ೧೪ ವಃ ಕತ್ತಿ, ಖಡ್ಗೆ (ತ್ರಿಜಗತ್‌ ಸಾಶ್ಚರ್ಯ 
ದಂಡಸ್ಥಪತಿ ಗೃಹಪತಿ ಛತ್ರಿ 'ಯೋಷಿತ್‌ ಪುರೋಧೋಗ ಗಜ 
ನಿಸ್ತಿಂಶ' ಅಶ್ವ ಣ್ಯ ಜಿನಮಣಿ ಚಮೂನಾಥಚಕ್ರಾಧಿನಾಥಂಗೆ: 
ಆನಿಹು, ೧೨. ೮ 

ನಿಸ್ತಿಂಶಕರ್ಮ -  ಕ್ರೂರಕರ್ಮ (ಮೃಗಂಗಳಿರ್ದೆಡೆಯನಣಿದು 
ನಿಷ್ಠರುಣನವಣರುಣಜಳದೊಳೆನಗೆ ಲೀಲಾಸರೋವರಮಂ 
ಮಾಡೆಂದು ಪೇಟಳ್ಲಾಡವನಾ ನಿಸ್ತಿಂಶಕರ್ಮಕ್ಕೆ ಕೊಕ್ಕರಿಸಿ: 
ಆದಿಹು ೨. ೧೪ ವ); 

ನಿಸ್ತಿಂಶತೆ - ಕೌರ್ಯ (ಒಡವುಟ್ಟಿದರಂ ಕೊಂದವರ ಅಡಗಂ 
ತಿಂದು ಅವರ ನೆತ್ತರಂ ಬೆಲಗಸೆಯೊಳ್‌ ಕುಡಿವ ಈ 
ನಿಸ್ತಿಂಶತೆಯಂ: ಗದಾಯು, ೩ ೨೮) 

ನಿಸ್ನಹ - - ಬಯಕೆಗಳನ್ನು ತೊರೆದವನು (ನಿಸ್ತ ಹರುಂ ಬಣ್ಣಿಪರಲ್ತೆ 
ನಿನ್ನ ಗುಣಮಂ: ಅಜಿತಪು, ೧೨. ೧೨) 

ನಿಸ್ತಿಂಶಕರ್ಮ -  ಕ್ರೂರಕರ್ಮ (ಮೃಗಂಗಳಿರ್ದೆಡೆಯನಣಿದು 
ನಿಷ್ಕರುಣನವಜರುಣಜಳದೊಳೆನಗೆ ಲೀಲಾಸರೋವರಮಂ 
ಮಾಡೆಂದು ಪೇಟ್ಸ್ಲಾಡವನಾ ನಿಸ್ತಿಂಶಕರ್ಮಕ್ಕೆ ಕೊಕ್ಕರಿಸಿ: 
ಆದಿಪು ೨. ೧೪ ವ); 


ನಿ 


ut 


24. 


ನಿ (ನಿಸಪ 
ಮ 


ಕಾದಂಸಂ, 


b 


2೨ 


೬೦೮ 


ನಿಸ್ನಹಸ್ವಾಂತ- ಬಯಕೆಯಿಲ್ಲದ ಸ್ವಭಾವದವನು (ಅಂತು 
ನಿಸ್ಪಹಸ್ವಾಂತನಾಗಿ ತಪೋವನಕ್ಕಂದೇ ಪೋಗಲೆಂದೆ 
ನಿಶ್ಚಯಿಸಿ: ಮಲ್ಲಿನಾಪು, ೧೦. ೨೪) 

ನಿಸ್ಪತೆ - ಬಡತನ (ಕೆಲವು ದೆವಸದಿಂ ತನ್ನ ನಿಸ್ಪತೆ ಕಾರಣಮಾಗೆ 
ಸಮಾಧಿಗುಪ್ತಮುನೀಂದ್ರ ಪಾದಪದ್ಮೋಪಕ೦ಠದೊಳ್‌ 
ಪರಮದೀಕ್ಷಾವಿಲಕ್ಷಿತ ಅಕ್ಟೂಣ ಪ್ರಮೋದನಾಗಿ: ಶಾಂತಿಪು, 
೯. ೮೩ ವ) 

ನಿಸ್ಸನ - ಧ್ವನಿ (ಕೂಡಿರೆ ಪಟುಪಹನಿಸ್ವನಂ ಶುಭದಿನದೊಳ್‌ 
ನಾಡಾಡಿಗೆ ಅಳುಂಬಮೆನಲ್‌ ಮಾಡಿದನಂತಜ್ಮಜಂಗೆ 
ಮದುವೆಯಂ: ಕರ್ಣನೇಮಿ, ೪. ೩೯) 

ನಿಸ್ತಿಂಶಕರ್ಮ -  ಕ್ರೂರಕರ್ಮ (ಮೃಗಂಗಳಿರ್ದೆಡೆಯನಣಿದು 
ನಿಷ್ಕರುಣನವಜರುಣಜಳದೊಳೆನಗೆ ಲೀಲಾಸರೋವರಮಂ 
ಮಾಡೆಂದು ಪೇಟಸ್ಲಾಡವನಾ ನಿಸ್ತಿಂಶಕರ್ಮಕ್ಕೆ ಕೊಕ್ಕರಿಸಿ: 
ಆದಿಪು ೨. ೧೪ ವ); 

ನಿಸ್ಪಂಗತ್ಪಾತ್ಮಭಾವನೆ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ; ಎಲ್ಲ 
ಸಂಗದಿಂದ ತಾನು ಬಿಡುಗಡೆಗೊಂಡಿದ್ದೇನೆಂಬ ಭಾವನೆ 
ತಳೆಯುವುದು (ಬಹಿರ್ಯಾನ ನಿಷದ್ಯ ಅನ್ನಪ್ರಾಶನ 
ನಿಸ್ಪಂಗತ್ತಾತ್ತಭಾವನಾ ಯೋಗನಿರ್ವಾಣಸಂಪ್ರಾಪ್ತಿ 


ನಿರ್ವ್ವೃತಿಯೆಂಬ ಅಯ್ವತ್ತುಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ: 
ಆದಿಷು, ೧೫. ೧೫ ವ) 

ನಿಸಹ - ಸಹಿಸಲಸಮರ್ಥವಾದ (ಸಮರಭರನಿರ್ಭರ 
ಭೀಮಸೇನ ಘನಗದಾಪ್ರಹರಣ ನಿಸಹಮದವದನೇಕ 
ಮತ್ತಮಾತಂಗ ಪದನಖಖರ್ವಿತ ಉರ್ವೀತಳಮುಂ; 


ಪಂಪಭಾ, ೧೩. ೫೧ ವ) 

ನಿಹತ - ಹೊಡೆಯಲ್ಪಟ್ಟ (ಅನವರತ ನಿಹತ ನರ ಕರಿ ತುರಗ 
ನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನ ಅನೇಕ ನದ 
ನದೀ ಪ್ರವಾಹಬಾಹುಳ್ಯದುಸ್ತರಾವತರಣ ಮಾರ್ಗಮುಂ: 
ಪಂಪಭಾ, ೧೩. ೫೧ ವ) 


ನಿಹಿತ - ಇರಿಸಲ್ಪಟ್ಟ ರಚಿತವಾದ (ಹಿರಣ್ಯದಾನ೦ ಮಾಡಿ 
ವೇದಿನಿಹಿತಂಗಳಪ್ಪ ಆಹವನೀಯ ದಕ್ಷಿಣ 
ಗಾರ್ಹಪತ್ಯಂಗಳೆಂಬ ಮೂಲುಂ ಕೊಂಡಂಗಳೊಳ್‌: 


ಪಂಪಭಾ, ಜು ವ) 

ನಿಸ್ಲಾಳ - ಡಕ್ಕೆ (ತೆಣವುಗುಡದೆ ಸೂಟ್ಯ್‌ಸುವ ನಿಸ್ಗಾಳದ ಬಲ್ಲರಕೆ 
ದೆಸೆವೆಟ್ಟುಗಳ್‌ ನಿಬ್ಬರಂಬಿರಿಯೆಯುಂ ಬೇಗದಿಂ ನಡೆದೆ 
ಬಂದು ಮಂಜುವೆಟ್ಗ್ಟುಂ ಮೂವಳಸಾಗಿ ಮುತ್ತಿದಾಗಳ್‌: 
ಕಬ್ಬಿಗಕಾ, ೨೨೪ ವ) 

ನಿಹಟದಂಶು - ಕೋರೈಸುವ ಕಾಂತಿ (ನಿಹಟದಂಶುಜಾಳಜಟಿಳ 
ವಿವಿಧರತ್ನರಾಶಿಯಂ ದಿಶಾಮುಖಪ್ರಕಾಶಿಯಂ: ವರ್ಧಮಾಷು, 
೧೧. ೫೮) 

ನಿಹತ - ಹೊಡೆಯಲ್ಪಟ್ಟ (ಅನವರತ ನಿಹತ ನರ ಕರಿ ತುರಗ 
ನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನ ಅನೇಕ ನದ 
ನದೀ ಪ್ರವಾಹಬಾಹುಳ್ಯದುಸ್ವ ಸರಾವತರಣ ಮಾರ್ಗಮಂ: 
ಪಂಪಭಾ, ೧೩. ೫೧ ಮ್ರ 

ನಿಹಿತ - ಇರಿಸಿದ (ವಿಬುಧ ಚಿಂತಾಮಣಿಯಂ 
ಅವನಿತಳನಿಹಿತ ಚೂಡಾಮಣಿಯಾಗಿ ಪೊಡವಟ್ಟು 
ವಿನಯಪುರಸ್ಸ್ಪರಂ ಇಂತೆಂದಂ: ಕಾದಂಸಂ, ೨. ೩೫ ವ) 

ನಿಹುತ - ಯಜ್ಞದಲ್ಲಿ ಅರ್ಪಿಸಿದ್ದು (ಅದು ಭಸ್ಮನಿಹುತವೆಂಬಂತೆ 
ಮೇಲೆ ನಿಷ್ಠಲಮಕ್ಕುಂ: ಸಮಯಪ, ೭. ೫೫) 


ಕಂಡು 


ನಿಳಿಪ - ದೇವತೆ (ಜಳಕೇಳೀವಿಳಸನವಿದಗ್ದ ಖೇಚರ 
ನಿಳಿಂಪದಂಪತಿಯಿನಂಬುಖಾತಿಕೆ ರಯ್ಯಂ: ಆದಿಷು, ೧೦. 
೨೬) 

ನಿಳಿಂಪನಿಳಯ - ದೇವಲೋಕ, ಸ್ವರ್ಗ (ದೇವಾಂಗನೆಯರ್‌ 
ನಿಳಿಂಪನಿಳಯಪ್ರೋದ್ಧೂತ ಸದ್ದಸ್ತು ಸಂಕುಳದಿ೦ ಶೋಧಿಸಿ: 
ವರ್ಧಮಾಪು, ೧೧. ೫೫) 

ನಿಳ್ಕು - ಮೆಟ್ಟಂಗಾಲಲ್ಲಿ ನಿಲ್ಲು (ಬಳಸಿ ತನ್ನೊಡನೆ 
ಒಯ್ಯನೊಯ್ಯನೆ ಬರ್ಪ ದೇವರದೊಂದು ಗಾವುಳಿಯಂ 
ಇನ್ನಿರಿಂ ಎಂದು ತನ್ನನೆ ನಿಳ್ಳಿ ನೋಟ್ಟರ ಕಣ್ಣೆ: ಪಂಪಭಾ, ೬. 
೭); ಎಟುಕಿಸಿಕೊ (ಚಂದ್ರಮ೦ಡಳದ ಕಳಂಕಮಂ ಕಳೆದಪಳ್‌ 
ನಗರೀಲಲಿತಾಂಗಿ ನಿಳ್ಳಿ ತೋಳ್ಗಳಿ೦ ಎನೆ: ಕಾದಂಬ, ೨. 
೧೪) 

ನಿಜಸು — ಸೊಬಗು (ಭಾವಾನುಭಾವವಿಭಾವಂಗಳ್‌ 
ರಸಮನುದ್ಭಾವಿಸೆ ನಿಂದ ನಿಜಸು ವಿಚಿತ್ರಶೋಭಾವಹಮಾಗೆ 
ದಿವಿಜೇಂದಂ: ಮಲ್ಲಿನಾಷು, ೧೩. ೨೫); ನಿಲ್ಲಿಸು, ಸ್ಥಾಪಿಸು 
(ಕಿಟ್ಟರರ್ಮಮ೦ ಭೂವರನಾವಗಂ ನಿಜೆಿಸಿದ೦ ನಿಖಿಳಾವನಿ 
ರಕ್ಷಣಕ್ರಮಂ: ಕಾದಂಸಂ, ೨. ೩) 

ನಿಜೆ - ಜೋಡಿಸು (ಕಿಖನಿಜೆಯೊಳ್‌ ಕಿಚೆದೆಲೆಗಳ ತುಜುಗಿದ 
ಚೆಲ್ವೆಳಸಿ ಬಳಸಿ ವನವನಿತೆಯ ಕಯ್ದಿಜೆಯೆನೆ ನಿಜೆಗೊಂಡಿರೆ 
ನಿಚೆನಿಟೆಗನ ನಿಜೆದಳಿರ ನಿಜೆಯನಣೆಯೆ೦ಂ  ಪೊಗಲಲ್‌: 
ಆದಿಪು, ೬. ೯೮); ಅ೦ಜಲಿಬದ್ಧವಾಗು (ಎಆಗುವ 
ಮಕುಟಂಗಳ್‌ ಜೋದ್ಯಮೆಂದತ್ತಮಿತ್ತಂ ನಿಜೆವ 
ಕರಯುಗಂಗಳ್‌: ಆದಿಷು, ೭. ೫೨); ನೆರಿಗೆ (ತಾಳದ 
ಲಯಮಂ ನಿಜೆ ನೀಳಾಳಕಮಾರದ ಪೊದಳ್ಳ ಮತ್ತೆಂಬಿವು: 
ಆದಿಪು, ೯. ೨೪) 

ನಿಜೆಗೆ - ಇಮ್ಮಾವು (ಬಣ್ಣಿಸಲರಸ೦ ನಿಜೆಗನ ತಣ್ಣೆಳಲೊಳ್‌ 
ಕುಳಿತು ಉಚಿತೋಷ್ಠಿಗಳಿ೦ದ: ಉದ್ಭಟಕಾ, ೨. ೧೦೪) 

ನಿಜೆನಿಜೆಗೆ.. - ಸಿಹಿಮಾವು (ನಿಚೆನಿಟೆಗನ  ನಿಚೆದಳಿರ 
ನಿಣೆಯನಣೆಯೆಂ ಪೊಗಟಲ್‌: ಆದಿಪು, ೬. ೯೮) 

ನಿಚೆಗಟ್ಟು - ಸುಕ್ಕಾಗು (ತೆರೆಗೊನೆಯೊಳ್‌ ತೆರಳು ನಿಜಿಗಟ್ಟಿದ 
ಕತ್ತುರಿಯೊಳ್‌: ಆಚವರ್ಧ, ೪. ೭೩) 

ನಿಜೆಗೆ - ನೆರಿಗೆ (ನಿಜಿಯ ಸೆಣಂಗನೋಸರಿಸಿ 
ಪೆರ್ಮೊಲೆಯಂ ಬೆರಳಿಂದವುಂಕಿ ಬಾಯ್ದಿಜ್‌ಗಿದಿರೀಯೆ: 
ನೇಮಿನಾಪು, ೧. ೧೦೦) 

ನಿಜೆಗೊಳ್‌ - - ಜೋಡಿಸು ಿಉುನಿಟೆಯೊಳ್‌ ಕಿಚಿದೆಲೆಗಳ 
ತುಜುಗಿದ ಚೆಲ್ಲೆಳಸಿ ಬಳಸಿ ವನವನಿತೆಯ ಕಯ್ನಿಜೆಯೆನೆ 
ನಿಜೆಗೊಂಡಿರೆ ನಿಜೆನಿಜೆಗನ ನಿಣಿದಳಿರ ನಿಜೆಯನಜೆಯೆಂ 
ಹೊಗಟಲ್‌: ಆದಿಪು, ೬. ೯೮); 

ನಿಜೆದಲೆ — ಗುಂಗುರುಕೂದಲಿನ ತಲೆ 
(ನಿಜಿದಲೆಯೊಗೆಯೊಪ್ಪುದಲೆ ಒಪ್ಪುವ ತೋಳ್‌ ತನಗಾಗೆ 
ಪೊಲ್ಲದೋಳ್‌ .. . ಪೂತನಿ ಗೋಪಿವೊಲಾಗೆ ಬೇಗದಿಂ: 
ನೇಮಿನಾಪು, ೭. ೭೦) 

ನಿಜೆದಳಿರ್‌ - ಹೊಳೆಯುವ ಚಿಗುರು (ನಿಜೆದಳಿರ ತೊಂಗಲಂ... 
. ಚ೦ಪಕಮಾಲೆಯೊಳ್ಟೆರಸಿ ಕೋದ ಮಲ್ಲಿಗೆಯ ತಿಸರಮಂ 
ತೊಟ್ಟು: ನೇಮಿನಾಹು, ೫. ೫೫ ವ) 

ನಿಜೆನಿಜೆಗೆ - ಸಿಹಿಮಾವು (ವನವನಿತೆಯ ಕಯ್ಲಿಜೆಯೆನೆ 
ನಿಜೆಗೊಂಡಿರೆ ನಿಚೆನಿಜೆಗನ ನಿಣಿದಳಿರ ನಿಜೆಯನಜೆಯೆಂ 
ಹೊಗಟಲ್‌: ಆದಿಪು, ೬. ೯೮) 


೬೦೯ 


ನಿಣಿನಿೆಗೊಳ್‌ - ಗುಂಗುರುಗುಂಗುರಾಗು (ನಿಚೆನಿಜೆಗೊಂಡ 
ಗುಣಾರ್ಣವನ ತಲೆನವಿರ್ಗಳ್‌ ಲಾವಣ್ಯರಸಮನಿಡಿದಿಡಿದು: 
ಪಂಪಭಾ, ೨. ೩೯ ವ) 

ನಿಜೆವಿಡಿದುಡಿಸು - ನೆರಿಗೆ ಹಿಡಿದು ಉಡಿಸು (ಪೊಸದುಗುಲಮಂ 
ನಿಜೆವಿಡಿದುಡಿಸಿಯುಂ: ಚಂದ್ರಪ್ರಪು, ೬. ೬೩ ವ) 

ನಿಜೆನಿಜೆಗೆ - ಸಿಹಿಮಾವು (ವನವನಿತೆಯ ಕಯ್ಲಿಜೆಯೆನೆ 
ನಿಜೆಗೊಂಡಿರೆ ನಿಚೆನಿಜೆಗನ ನಿಣಿದಳಿರ ನಿಜೆಯನಜೆಯೆಂ 
ಹೊಗಟಲ್‌: ಆದಿಪು, ೬ ೯೮) 

ನಿಣಿನಿಚೆಗೊಳ್‌ - ಗುಂಗುರುಗುಂಗುರಾಗು (ನಿಚೆನಿಜೆಗೊಂಡ 
ಗುಣಾರ್ಣವನ ತಲೆನವಿರ್ಗಳ್‌ ಲಾವಣ್ಯರಸಮನಿಡಿದಿಡಿದು: 
ಪಂಪಭಾ, ೨. ೩೯ ವ) 

ನಿಜೆವಿಣಿಲ್‌ - [ನಿಣೆ-ಪಿಣಿಲ್‌] ಹೊಳೆಯುವ ಜಡೆ (ತುಟಿದಳಿರ್‌ 
ಪರೆದ ಅಳಕಂ ಮಿಳಿರ್ವ  ನಿಜೆವಿಣಿಲಂ ಎಸೆದುದು: 
ರಾಜಶೇವಿ, ೧೦. ೧೦೧) 

ನಿಚೆಶ್ರಾವಕಿ - [ಜೈನ] ಧರ್ಮಿಷ್ಠ ಜೈನಗೃಹಿಣಿ (ಮತ್ತಮೇನುಮಿಲ್ಲ 
ನಿಜೆಶ್ರಾವಕಿ ಕಂಡು: ಧರ್ಮಾಮೃ, ೪. ೬೮ ವ) 

ನಿಜೆಸು — ಸ್ಲಾಪಿಸು, ನಿಲ್ಲಿಸು (ನೃಪನಿದಿರಂ 
ಬಂ೦ದಾವಗಮಟ್ಟೆಯೊಳಜೆದು ನಿಜೆಸೆ: ಆದಿಷು, ೫. ೧೧); 
ತಡೆಗಟ್ಟು (ಪೆಜಗಿಡುವ ದಂತಿಯಂ ಕಲಿ ನಿಜೆಸಿ ಚಲ ನೆಲಸೆ 
ತೋಳೆಕುಡುವುದುಂ: ಪಂಪಭಾ, ೧೦. ೧೧೦) 

ನಿಜುಗೆ - ನಿಂತೆಡೆ, ನಿಂತ ಜಾಗ (ನೆಲನಂ ನಿಜುಗೆಯಂ 
ನಡೆವೊಂದು ಪದಮುಮಂ ಸೋವಳಿ ಮೇವಳಿ 
ಬಿಸುವಳಿಯಂ; ಪಂಪಭಾ, ೫. ೪೬) 

ನೀಂಬರೆಗಂ - ನೀನು ಬರುವವರೆಗೂ, ನಿನ್ನ ಪ್ರವೇಶ 
ಆವಶ್ಯಕವಾಗುವಷ್ಟು (ನೀ೦ಬರೆಗ೦ ಏನ್‌ ಕೌರವರ್‌ ಗಂಡರೇ: 
ಪಂಪಭಾ, ೮. ೩೫) 


ನೀಕರಿಸು - ಅವಹೇಳನ ಮಾಡು (ಕೂಂಟಣಿಯರ್‌ ಸವಿಗಂಡು 
ಬೇಟಕ್ಕೆ  ಕಂಟಕರಾದೆವೇಕೆ ಎಂದು ನೀಕರಿಸೆಯುಂ: 
ನೇಮಿನಾಪು, ೫. ೨ ವ) 

ನೀಕಾಶ - ಹೋಲಿಕೆಯ (ಎರಡುಂ ದೆಸೆಗಳೊಳಂ 


ಮನೋಜರಾಜವ್ರಾಜಧಾನೀನೀಕಾಶಮಪ್ಪ ಉದ್ಯಾನ೦ಗಳೊಳ್‌: 
ಶಾಂತಿಪು, ೧. ೬೨ ವ) 

ನೀಗು — ಹೋಗಲಾಡಿಸು (ಬರಲಾತನಾಅದೊಡೆ 
ಸಾಯಲುಮಾಖಜ್‌ನೆ ಸತ್ತು ನೀಗೆನೇ: ಆದಿಷು, ೧೨. ೪೨); 
ಕಳೆದುಕೊ (ಎನ್ನ ಸಹೋದರನೆಂತು೦ ಶ್ರಮಮಂ ನೀಗಿ 
ಸುಖದಿಂ ತಣಿದೊನಕ್ಕುಂ: ವಡ್ಡಾರಾ, ಪು, ೫೫. ಸಾ. ೧೬) 

ನೀಗೆಮೇ - ಕಳೆಯಲಾರೆವೇ, ಕಳೆಯಬಹುದು 
(ರೂಪಪರಾವರ್ತನದಿಂ ವಿರಾಟಪುರಮಂ ಪೊಕ್ಕಿರ್ದು 
ಅದಂ ನೀಗೆಮೇ: ಪಂಪಭಾ, ೮. ೫೦) 

ನೀಚ - ಕುಳ್ಳಾದ (ನೀಚ೦ ಅವಾಗ್ರಂ ಕುಬ್ಬಂ ಖರ್ವಂ ಕುಬ್ಬಂ: 
ಅಭಿಧಾವ, ೨. ೧. ೩೭); ಕ್ಷುಲ್ಲಕ ವ್ಯಕ್ತಿ (ಸತ್ವಾಧಿಕರು೦ ತಮ್ಮ 
ಪರಾಕ್ರಮವನಧಿಕಬಲನೊಳಲ್ಲದೆ ನೀಚರಲ್ಲಿ  ಮಾಡರ್‌; 
ಪಂಚತಂತ್ರ ೧೦. ಶ್ಲೋಕ ೧೯ ಟೀಕೆ); ಚಾಡಿಕೋರ 
(ನೀಚಂ ಕ್ಷುದ್ರಂ ಪಿಶುನ೦ ಸೂಚಕನೆಂದು ಅಣೆದುಕೊಳ್ಗೆ 
ಕರ್ಣೇಜಪನಂ: ಅಭಿಧಾವ, ೨. ೧. ೧೩) 

ನೀಚೈರ್ಗತ - ಕುದುರೆಯ ನಡಿಗೆಯ ಒಂದು ರೀತಿ (ವಲ್ಲನ 
ನೀಚೈರ್ಗತಾದಿಗಳೊಳಪ್ಪ ಕ್ರಿಯೆಗಳೊಡಂಬಡೆ ಬಲ್ಲರಿಚ್ಚರಿವಡೆ 
ಪರಿದೊಡೆ: ಜೀವಸಂ, ೫೩. ೩೦ ವ) 


ನೀಚೈರ್ಗೊತ್ರ - [ಜೈನ] ಜೀವನಿಗೆ ಅಂಟಿಕೊಳ್ಳುವ ಇಬ್ಬಗೆಯ 
ಗೋತ್ರಕರ್ಮಗಳಲ್ಲಿ ಒಂದು; ಹೀನಕುಲದಲ್ಲಿ ಹುಟ್ಟಲು 
ಕಾರಣವಾಗುವ ಕರ್ಮ ಯಉಚ್ಚ್ಜೈರ್ಗೋತ್ರ ನೀಚೈರ್ಗೋತ್ರ 
ಭೇದದಿ೦ ದ್ವಿವಿಧಮಪ್ಪ ಗೋತ್ರಮುಮಂ: ಸುಕುಮಾಚ, ೩. 
೩ ವ) 

ನೀಡ - ಹಕ್ಕಿಯ ಗೂಡು, ಆಶ್ರಯ (ವಿವಿಧವಿದಗ್ಧ ವಿದ್ಯಾಧರಜನ 
ಕ್ರೀಡಾನೀಡ೦ಗಳಾಗಿ: ಆದಿಷು, ೧. ೬೨ ವ) 

ನೀಡಜಿಕ್‌ - ಮೂರ್ಛೆ (ನೀಡಜೆಂದ ಎಟ್ಟತ್ತು ವಿಷಾದ ಹಿಗೆ 
ಆಜ್ಯಾಹುತಿಗಳಾಗಿ: ಪಂಪರಾ, ೧೪. ೧೯೨ ವ) 

ನೀಡಾಗು - ತಡವಾಗು (ಸಹಜಾಮೋದಂ ಸೊಗಸನೀಯಿ 
ನೀಡಾಗದೆ ಗಾಢಾಲಿಂಗನಕ್ಕೆ ಆತುರಿಸುವಲ್ಲಿ: ಗಿರಿಜಾಕ ೩. 
೨೬ ವ) 

ನೀಡಿರದೆ - ತಡವಿಲ್ಲದೆ, ಅಂದರೆ ಎಲ್ಲರಿಗಿಂತ ಮುಂಚಿತವಾಗಿ 
(ನೀಡಿರದೆ ಇಂದನೋಲಗಕೆ ಪೋಪುದು೦ ಆಗಳುಮಂತೆ 


ಪೋಗಿಯುಂ ಷೋಡಶರಾಜರಿಂ ಕಡೆಯೊಳಿರ್ಪುದು: 
ಪಂಪಭಾ, ೬. ೧೬) 
ನೀಡಿಲ್ಲದೆ — ವಿಳಂಬಿಸದೆ (ಸುರಕರಿಕರಾನುಕಾರಿಯಪ್ಪ 


ನಿಜಾಭುಜಾದಂಡಮ೦ ನೀಡಿ ನೀಡಿಲ್ಲದೆ ಏಜಿಸಿ 
ಜೇವೊಡೆದಾಗಳ್‌: ಆದಿಪು, ೧೨. ೮೭ ವ) 

ನೀಡು - ಮುಂದೆ ಚಾಚು (ಎಜಕೆಗಳ೦ ಮೆಲ್ಲನೆ ಉರ್ಚುತ್ತೆ 
ನಿಂದು ಒಯ್ಯನೆ ಸಾರ್ದು ಆ ತ್ರೋಟಿಯಿಂದಂ ತೊಡೆದು 
ಗಣೆಗಳಂ ನುಣ್ಣವಿರ್‌ ಬಿರ್ಚಿ ಮೆಯ್ಯಂ ತೊನೆದು ಉದ್ದಂ 
ನೀಡಿ ಗೋಣ೦ ನವ ದಿನಮುಖದೊಳ್‌ ಕುಕ್ತುಟಂ 
ಕೂಗಿತಾಗಳ್‌: ಶಾಂತೀಶ್ಚಪು, ೧೧. ೯೬); ಕೊಡು (ನೀಡಲೈೆ 
ಅರ್ಫ್ಯಮನೀವಂತೆವೊಲಾದುದು ಅದ್ರಿ ಹರಿಗಂಗೆ 
ಇಷ್ಟಾರ್ಥಸಂಸಿದ್ದಿಯಂ: ಪಂಪಭಾ, ೭. ೭೭) 

ನೀಡುಂ - ಹೆಚ್ಚಾಗಿ (ನೀಡು೦ ತೃಪ್ತಿಯನೀವ ರಾಘವನೊಳೇಂ 
ವೈದೇಹಿ .. .. ಮನ್ನಥಕ್ರೀಡಾಸೌಖ್ಯಮನಪ್ಪುಕೆಯ್ದು: ಪಂಪರಾ, 
೯. ೧೭೮) ಬಹು ಕಾಲ (ವಿಚಿತ್ರಚಿತ್ರವಿದ್ಯಾ ಕೌಶಲಮನ್‌ 
ಅತಿಕುತೂಹಳೋತ್ತಾರಿತ ಲೋಚನನಾಗಿ ನೀಡುಂ ಭಾವಿಸಿ 
ನೋಡಿ: ಆದಿಷು, ೪. ೪ ವ) 

ನೀತಿ - ಸನ್ನಡತೆ (ನೀತಿಯೆ ರೂಪುಗೊಂಡ ತೇಜದಿಂ ನೆಲಸಿರ್ಪ 
ಮಹಾಪ್ರಧಾನರಿ೦ .. .. ರಾಜ್ಯಮೊಪ್ಪುಗುಂ: ಸೂಕ್ತಿಸುಧಾ, ೫. 
೨೧) ರಾಜ ನಿರ್ವಹಿಸಬೇಕಾದ ನಾಲ್ಕು ಕರ್ತವ್ಯಗಳು 
(ಭೃತ್ಯಪೋಷಣ೦ ಪ್ರಜಾಪಾಳನಂ ಧರ್ಮರಕ್ಷಣಂ 
ಆತ್ಮಪ್ರಯತ್ನವೆಂಬ ನಾಲ್ಕುಂ ನೀತಿಗಳುಮಂ: ಹರಿವಂಶ, ೭. 
೧ ವ) 

ನೀಪ - ಕದಂಬ (ಪಸುರ್ಗವಿಲನಾದ ನೀಪದ 
ಕುಸುಮಮುಮಂ ದೆಸೆಗೆ ಕಂಪನೆತ್ತುವ 
ಲೋಧ್ರಪ್ರಸವಮುಮಂ ಸೂಲಸ್ಸೋೂಚೊಳ್‌ ಪಸವಟ್ಟಂದದೊಳ 
ಮುಸಟೆ ಮುತ್ತಿದುವಳಿಗಳ್‌: ಪಂಪರಾ, ೭. ೧೪೧) 

ನೀಮಾರ್ಗೆ - [ನೀಂ೬ಆ೮ರ್ಗೆ}] ನೀವು ಯಾರವರು? ನೀವು 
ಯಾರು? [ಕುಡುವಂ ಗುರು ಪಡೆವರ್‌ ಪೆಐರ್‌ ಎಡೆಯೊಳ್‌ 
ನೀಮಾರ್ಗೆ: ಆದಿಪು, ೯. ೧೦೭) 

ನೀರ್‌ — ಜಲ (ಮೀನಂಬುಖವುಮಂ ನೀರಿಲ್ಲದ 
ಕೆಜಯನಡುವುದು೦ .. .. ಕಂಡೆಂ; ವಡ್ಡಾರಾ, ಪು. ೮೫, 
ಸಾ. ೨೬); ಕಾಂತಿ (ಆ ಪುಣ್ಯನದಿಯನೆಯ್ದೆವಂದು ತನ್ನ 
ಬಾಳ ನೀರಂತೆ ಕಣಂಗಿ ಕರ್ಗಿದ ನೀರ೦ ನೋಡಿ: ಪಂಪಭಾ, 
೫. ೫೩ ವ) 


ನೀವಿ 


ವೃಕ್ಷ 


೬೧೦ 


ನೀರ್‌ ತೆಗೆ - ಕಾಂತಿಗುಂದು (ಜವನಟ್ಟಿ ಕೊಲ್ವ ಕೊಲೆಗಾ ಜವಂ 
ಜವಸ್ಥಿತಿಗೆ ಮೆಯ್ಯ ನೀರ್‌ ತೆಗೆವನ್ನಂ ಜವ ಜವ 
ಜವನಂಜಿಸಿದುವು ಜವನಾಳ್ಗಳ ತೆಜದಿನೆನ್ನ ಕೆನ್ನೆಯ ನರೆಗಳ್‌: 
ಅಜಿತಪು, ೨. ೬೯) 

ನೀರ - ನೀರು (ಸಲಿಲಂ ಜೀವನಂ ಅಂಬು ತೋಯದಮ 
ಉದಕಂ ಪಾಥಂ ಕುಶಂ ವಾರಿ .. .. ನೀರಂ ಶರಂ ಪುಷ್ಕರಂ 
ಜಲ ವಾಪಂ: ಅಭಿಧಾವ, ೧. ೪. ೧) 

ನೀರಂಜಿಸು - ಹೊಳಪು ಕೊಡು (ನೀರಂಜಿಸಿ ದಳಿವಿಡಿದ 
ಮಹಾರತ್ನದ ದೊರೆಗೆ ವಂದುದಾ ಸ್ತೀರತ್ನಂ: ಆದಿಪು, ೪. 
೪೨) 

ನೀರಂಧ್ರ ದ ಒತ್ತಾಗಿರುವ, ಗಾಢವಾದ (ಆಂಧ್ರೀ 
ನೀರಂಧ್ರಬ೦ಧುರಸ್ತನಕಾರಂ ಉದಾರ ಸರಸ್ವತೀ ಮಣಿಹಾರಂ: 
ಆದಿಪು, ೧. ೩೨) 


ನೀರಂ ಸೂಸು - ನೀರನ್ನು ಚೆಲ್ಲು ಅರ್ಥವನ್ನು ಅರ್ಪಿಸು 
(ಆದಿತ್ಯಂಗೆ ಅರ್ಫ್ಯಮೆತ್ತಿ ಸೂರ್ಯಜಂ 
ಸೂರ್ಯಮಂತ್ರಂಗಳನೋದಿ ನೀರಂ ಸೂಸಿ 


ತ್ರೀಪ್ರದಕ್ಷಿಣ೦ಗೆಯ್ವಾಗಳ್‌: ಪಂಪಭಾ, ೯. ೭೨ ವ) 

ನೀರಕ್ಷೀರಪರೀಕ್ಷೆ - ಬೆರೆತಿರುವ ನೀರು ಹಾಲುಗಳನ್ನು 
ಬೇರ್ಪಡಿಸುವುದು (ನೀರಕ್ಷೀರಪರೀಕ್ಷಾಧೀರತೆಗಾನಲ್ಲದಿಲ್ಲೆನುತೆ 
ಮುಡಿಗಿಕ್ಕಿತಾ ರಾಜಹಂಸನೆನೆ ಖಗವಾರದೆ ಗಣಿಗೆದಜ್‌ ಜಜೆದ 
ಗಣೆ ನೆಜ್‌ ಮೆಬ್‌ಗುಂ: ರಾಜಶೇವಿ, ೨. ೬೬) 

ನೀರಜ - [ನೀ೬ರಜ] ಧೂಳಿಲ್ಲದ (ನೀರಜದ ರಜದ ಪೊರೆ 
ಆ ನೀರೇಜದ ನೀರ ಪೊರೆಪು ಪೊರೆವೊರೆ ನೀಂ ಸಂಸಾರಕ್ಷೆ 
ನಿನಗಂ ಈ ಸಂಸಾರಂ ಪೊರೆಪೊರೆ ಪರಾತ್ಮಹತಿನುತಚರಿತಾ: 
ಶಾಂತಿಪು, ೧೧. ೯೬); ರಜೋಗುಣರಹಿತ (ತಳ್ಲಿರೆ ತನ್ನೊಳ್‌ 
ಧರೆಯಂ ಪದಾಂಬುಜರಜಂಗಳ್‌ ನೀರಜ೦ ಮಾಟ್ಟಿನಂ: 
ಆದಿಪು, ೯. ೧೨೪); [ನೀರ4೬ಜ] ಕಮಲ (ನೀರಜದ ರಜದ 
ಪೊರೆಪು ಆ ನೀರೇಜದ ನೀರ ಪೊರೆಪು ಪೊರೆವೊರೆ ನೀಂ 


ಸಂಸಾರಕ್ಕೆ ನಿನಗಂ ಈ ಸಂಸಾರಂ ಪೊರೆಪೊರೆ 
ಪರಾತ್ಮಹತಿನುತಚರಿತಾ: ಶಾಂತಿಷು, ೧೧. ೯೬) 
ನೀರಜವನ - ತಾವರೆಗಳ ಸಮೂಹ (್ಛಯಮಲಯಾನಿಲಂ 


ನವನೀರಜವನಮೆಂಬ ಕೆಂಡದೊಳ್‌ ದಂಡ ನಮಸ್ಕಾರಂ 
ಬಂದಪಂ: ಯಶೋಧಚ, ೧. ೩೮) 


ನೀರಡಕು - ನೀರು ತುಂಬು (ನೀನೆಂದಂತು ತೊಣಿಗೆ 
ನೀರಡಕಲುಮಾದಿತ್ಕಂಗೆ ಸೊಡರಿಡಲುಂ ಇಂದಂಗೆ 
ದೇವಲೋಕಮಂ ಬಣ್ಣಿಸುವಂತೆಯುಂ ನೆಗೇನೆಂದು 


ಕಜ್ಜಂಬೇಟಸ್ಸಿದು: ಪಂಪಭಾ, ೯. ೧೮ ವ) 

ನೀರಡಸು - ಬಾಯಾರು (ಎಮತ್ರಿಗೆ ನೀರಡಸಿ ಬಲಲ್ಜಿರ್ದೊಡೆ 
ಎಮ್ಮಣ್ಣನ ಬೆಸದಿ೦ ಜಳಾಶಯಮನಣಅಸಿ ಬಂದೆಂ: ಪಂಪರಾ, 
೬ ೧೦೬) 

ನೀರತೇರ್‌ - ಮೋಡ (ಇಂದಚಾಪಂಬೆತ್ತ ನೀರತೇರ್ಗಳ್‌ ಇಳಿದು 
ತಳರ್ವಂತೆಯುಂ: ರಾಜಶೇವಿ, ೧೩. ೭೭ ವ) 

ನೀರದ - ಮೋಡ (ಪೊಸ ಮದದದಾನೆಯಂ ನಸೆಯ ಪೆರ್ಬಿಡಿ 
ಜಂಗಮ ಕಲ್ಪವೃಕ್ಷಮಂ ಮಿಸುಗುವ ಅನಲ್ಲಕಲ್ಲಲತೆ 
ನೀರದಮಂ ಕುಡುಮಿಂಚುಪೊರ್ದಿ ಶೋಭಿಸುವವೊಲ್‌; 
ಶಾಂತಿಪು, ೭. ೨೯) 

ನೀರದಪಥ - ಮೊಡಗಳ ಹಾದಿ, ಆಕಾಶ (ನೀರದಪಥದೊಳ್‌ 
ತಗುಳ್ಳು ಅರಿಗನಂ ಪೊಗಲ್ಪಾಡಿದಂ ಅಂದು ದಂಡಕಾಷ್ಠದ 


ತುದಿಯೊಳ್‌ ಪಳಂಚಲೆಯೆ ಕೋವಣವಂ 
ನಾರದಂ: ಪಂಪಭಾ, ೧೨. ೨೧೯) 

ನೀರದಪ್ರಸರ - ಮೋಡಗಳ ಸಮೂಹ (ಅಳಿನೀಳ ನೀಳಗಳಕ೦ಠ 
ತಮಾಳ ವಿನೀಳನೀರದಪುಸರ ವಿಭಾಸಿಯಾದುದು ಸಮೀರಂ: 
ಪಂಪಭಾ, ೭. ೨೨) 

ನೀರದಮಾರ್ಗ — ಮೋಡಗಳ ಹಾದಿ, ಆಕಾಶ 
(ದಶರಥಕ್ಷೋಣೀಶಂ ಆಸ್ಥಾನಭುಮಿಯಂ ಆ 
ನೀರದಮಾರ್ಗದಿಂದಿಟೆದು: ಪಂಪರಾ, ೩. ೧೮) 

ನೀರದಮುಕ್ತ - ಮೋಡವಿಲ್ಲದ (ನೀರದಮುಕ್ತ ಶೀತಕರನಂ 
ನವಚಂದಿಕೆ ಪೊರ್ದುವಂತೆ ಕೂಪಾರಮಂ ಇಂದಸಿಂಧು 
ಪುಗುವಂತೆ: ಶಾಂತಿಪು, ೬. ೨) 


ಗುಡಿಗಟಿ 
ಬ 


ನೀರದರಥ - ಮೋಡವನ್ನು ವಾಹನವಾಗುಳ್ಳವನು, ಇಂದ್ರ 
(ಇಂದಂ .... ಶತಮನ್ಯು ನೀರದರಥಂ: ಅಅಭಿಧಾವ, ೧. 
೧. ೩೩) 

ನೀರದರವ - ಗುಡುಗು (ಸಮದಾರಾತಿಮರಾಳನೀರದರವಂ 
ಸಂಕ್ರುದ್ಧವೈವಸ್ವತೋಪಮ ವಿದ್ವಿಷ್ಟಷಣೀ೦ದ್ರಚ೦ದ್ರಕಿರವಂ: 


ಆದಿಷ್ಟು ೧೧. ೧೦) 


ನೀರದಾಧ್ವ - ಆಕಾಶ (ನಾರದಂ ಏನಿಟಿತಂದನೊ ನೀರದಾಧ್ದದಿಂ 
ಜಗನ್ನಾವಿ, ೧೦, ೬) 

ನೀರದಾವಳಿ - ಮೋಡಗಳ ಸಾಲು (ಮುಸುಕಿದ 
ನೀರದಾವಳಿಗಳಂ ಕಿರಣಂಗಳೊತ್ತಿ ತೇಜಮರ್ವಿಸುವಿನಂ 
ಒರ್ಮೊದಲೆ ಮೂಡುವ ಬಾಳದಿನೇಶಬಿಂಬದೊಂದೆಸಕದಿಂ: 
ಪಂಪಭಾ, ೬೧) 

ನೀರರುಹ - ನೀರಲ್ಲಿ ಹುಟ್ಟಿದುದು, ತಾವರೆ [ಆ ರತಿ ಪಾಪಮುಂ 
ಪಡಣಮು೦ ಪೋಪಂತೆ ಕಾಮಂಗೆ ಮಜ್ಜನಕೆ ಎಂದೆತ್ತಿದ 
ಚಂದ್ರಕಾಂತ ಘಟದೊಳ್‌ ತಂದು ಅಟ್ಟೆಯಿಂ 
ಪುಷ್ಪವಾಸನೆಗೆಂದಿಕ್ಕಿದ ನೀಳ ನೀರರುಹಮಂ ಪೋಲ್ಡತ್ತು 
ಕಟ್ಟೆಂದುವಾ: ಪಂಪಭಾ ಪರಿಷತ್ತು ೪. ೫೧) 

ನೀರಳೆ - ನೀರು ಮಜ್ಜಿಗೆ (ತಮ್ಮಳೆ ನೀರಳೆಯೆಂದಪರೆ ಮಿಕ್ಕ 
ಸಮಯಿಗಳೆಲ್ಲಂ: ಸಮಯಪ, ೧೫. ೫೦) 

ನೀರಟಕ್ಕಿ - ನೀರಡಿಕೆ, ಬಾಯಾರಿಕೆ (ಭದ್ರಬಾಹುಭಟ್ಟಾರರ್‌ .. .. 
ಪಲವು ದಿವಸದಿಂದಂ ಪಸಿವು೦ ನೀರರ್ಟಕೆಯುಮಂ ಸೈರಿಸಿ: 
ವಡ್ಡಾರಾ, ಪು. ೯೦, ಸಾ. ೯) 

ನೀರಾಕರ - ಸಮುದ್ರ (ಕಣ್ಗೊಪ್ಪಿ ತೋರ್ಪುದಿದು ಉತ್ಪ್ರೇಂಖತ್‌ 
ಅಸಂಖ್ಯ ಶಂಖಧವಳಂ ಗ೦ಭೀರನೀರಾಕರಂ: ಪಂಪಭಾ, ೪. 
೨೪) 

ನೀರಾಜನ - ದೀಪ, ಆರತಿ (ದಿನದಿನದೊಳ್‌ ಖಂಡುಗದೆಣ್ಣೆಯಂ 
ಸವೆಯಲ್‌ ನೀರಾಜನಮಂ ಬೆಳಗುವ ನಿಯಮುಮನಂ 
ಮಾಡಿ: ತ್ರಿಷಷ್ಟಿಪು, ೪೭. ೫ ವ) 

ನೀರಾಜನಂಗೆಯ್‌ - ಆರತಿಯೆತ್ತು (ಕರ್ಮಭೂತಳೋಪಸರ್ಗ 
ವಿಧ್ವಂಸನನಿಮಿತ್ತವಾಗಿ ನೀರಾಜನ೦ಗೆಯ್ವಂತೆ: ಆದಿಷು ೭. 
೩೬ ವ) 

ನೀರಾಜನವಿಧಿ - ಆರತಿ ಎತ್ತುವ ಕೆಲಸ (ಮೇರುನೃಪಂಗೆ ನಭಃಶ್ರೀ 
ನೀರಾಜನವಿಧಿಯನೊಸೆದು ಮಾಟ್ಪಂತೆ ಎಸೆದತ್ತು ಆ ರಾತ್ರಿಕ 
ದೀಪದವೊಲ್‌ ಅಹೋರಾತ್ರ೦ ಬಳಸಿ ಬರ್ಪ ತಾರಾಚಕಂ: 
ಅಜಿತಪು, ೨. ೫) 


೬೧೧ 


ನೀರಾಜಿತ - ಮಂಗಳಾರತಿ ಎತ್ತಿದ (ಅವಲೋಕಿತತ್ರಿಲೋಕಪತಿ 


ಪೂಜೆಯರುಂ ನೀರಾಜಿತ ಜಿನಪತಿಚರಣೆಯರು೦ .. . ಆಗಿ 
ಮಗುಳ್ಳು ಬಂದು: ಲೀಲಾವತಿ, ೧೦. ೬೬ ವ) 
ನೀರಾಜನ - ಆರತಿ (ಮೇರುನೃಪಂಗೆ ನಭಃಶ್ರೀ 


ನೀರಾಜನವಿಧಿಯನೊಸೆದು ಮಾಟ್ಪಂತೆ ಎಸೆದತ್ತು ಆ ರಾತ್ರಿಕ 
ದೀಪದವೊಲ್‌ ಅಹೋರಾತ್ರಂ ಬಳಸಿ ಬರ್ಪ ತಾರಾಚಕಂ: 
ಅಜಿತಪು, ೨. ೫) 

ನೀರಾಜಿಸು - ಆರತಿ ಬೆಳಗು (ಸಮುಚಿತಪ್ರೋದ್ಭಾಸಿ ಶೃಂಗಾರನಂ 
ಚಾರೂದ್ಯತ್‌ ನಯನಾಂಶುಚಂದ್ರಿಕೆಗಳಿ೦ ನೀರಾಜಿಸುತ್ತೆತ್ತಲುಂ: 
ಆಚವರ್ಧ, ೨. ೪೩) 

ನೀರಾಟ - ನೀರಿನಲ್ಲಿನ ಆಟ, ಜಲಕ್ರೀಡೆ (ಕಣ್ಣೆಂಬ ನೆಯ್ದಿಲ್‌ 
ನೀರಾಟಮನಾಡೆ ನೋಡಿ ಪದೆಪಿಂ ತಳ್ಳೈಸಿದ೦ ಮಾನದಂ: 
ಲೀಲಾವತಿ, ೧೪. ೮೭) 

ನೀರಿಟಿ - [ಸೂತಕ] ಸ್ನಾನಮಾಡು (ತರಳಿಕೆ ಈ 
ಕೊಳದೊಳ್‌ ನೀರಿಟಿಯಿಸೆ ನೀರಿಟಿದೆನಿಲ್ಲಿ ಬೆಳಗಪ್ಪಾಗಳ್‌: 
ಕಾದಂಬ, ೫. ೧೯೨) 

ನೀರಿಟೆಯಿಸು - ನೀರಿಟೆಪು (ತರಳಿಕೆ . . ಈ ಕೊಳದೊಳ್‌ 
ನೀರಿಟೆಯಿಸೆ ನೀರಿಟೆದೆನಿಲ್ಲಿ ಬೆಳಗಪ್ಪಾಗಳ್‌: ಕಾದಂಬ, ೫. 
೧೯೨) 

ನೀರೇಜ - ತಾವರೆ (ನೀರಜದ ರಜದ ಪೊರೆಪು ಆ ನೀರೇಜದ 
ನೀರ ಪೊರೆಪು ಪೊರೆವೊರೆ ನೀಂ ಸಂಸಾರಕ್ಕೆ ನಿನಗಂ ಈ 
ಸಂಸಾರಂ ಪೊರೆಪೊರೆ ಪರಾತ್ಮಹತಿನುತಚರಿತಾ: ಶಾಂತಿಷು, 
೧೧. ೯೬) 

ನೀರೇಭ - ನೀರಾನೆ (ಉತ್ತುಂಗ ಕಲ್ಲೋಲಮಾಲಾಸುರ 
ನೀರೇಭಪ್ರತಾನ ಪ್ರಬಳ ಮಕರವೃಂದಾದಿಗಳ್‌ ಶೋಭಿಸಲ್‌: 
ತ್ರಿಷಷ್ಟಿಪು, ೨. ೧೯) 

ನೀರೇರುಹ - ತಾವರೆ (ಲಕ್ಷ್ಮೀಲಲನೆ ಪುದಿದಳೆನೆ 
ನೀರೇರುಹದಳನಯನೆ ನಾಡೆ ಕಣ್ಣೆಸೆದಿರ್ದಳ್‌: ಕಾದಂಬ, ೧. 
೩೯) 

ನೀರೇಣಿಸು — ಸಂತೋಷಪಡಿಸು (ಪಾಕಶಾಸನಂ 
ಅರ್ಧಾಸಮನಮೇಹೆಸಿ ನೀರೇಟಿಸಿ ಮನುಜಂಗಂ 
ಮಾನ್ಯಪದವಿಯಂ ಮಾಡಿದನೇ: ಗದಾಯು, ೩. ೪೦) 

ನೀರೇಜು - ನೀರು ತುಂಬಿಕೊ (ನೀರೇಜೆದ ನಾಲಿಪುಣ್ಣೊಡೆದು 
ಸೌಳೆನೆ ಸೀಳ್ಗುದು ದೋಣಿ ಪೋಷಿನಂ: ಸುಕುಮಾಚ, ೫. 
೧೬);  ಶೋಭಿಸು (ನೀರೇಣಿದ ಮಂಗಳವಸದನಮೇಜ್‌ 
ಮನಂಗೊಳಿಸಲಾರ್ತುದಾ ಕೋಮಳೆಯಾ: ಪುಷ್ಪದಂಪು, ೮. 
೫೯); ಚಿಗುರು (ವನಜ೦ಗಳ್‌ ದಳವೇಜ್‌ ಚೂತಲತೆಗಳ್‌ 
ನೀರೇರೆ ಶೀತಾಂಶು ತೊಟ್ಬನೆ ಪೂರ್ವಾದ್ರಿಯನೇಜ್‌ 


ಮನ್ನಥಗಜಂ ಸೊಕ್ಲೇಆ್‌ ಬಂದುದು ವಸಂತಂ: 
ಧರ್ಮಾಮೃ, ೧೩. ೬); ಸಂತಸಪಡು (ಏಣಿಸಿಕೊಂಡು ಹಸ್ತಿ 
ನಿಜಮಸ್ತಕಮಂ ಬರೆ ಕಂಡು ಗುಂಡು ನೀರೇಜ್‌ 
ಪುರಪ್ರಧಾನಜನಂ ಗುಡಿಗಟ್ಟೆ  ಸಮಂತು ಬಂದು: 
ಕರ್ಣನೇಮಿ, ೨. ೯೪) 

ನೀರೊಳಿಕ್ಕು — ಸ್ನಾನಮಾಡಿಸು (ಬಟಲ್ಬ ಕುದುರೆಗಳಂ 
ನೀರೊಳಿಕ್ಕಲೆಂದು ದೇವಖಾತಮೆಂಬ ಮಡುವಿಂಗೆ 


ಬರ್ಪುದುಂ: ಪಂಪಭಾ, ೧೧. ೧೩೬ ವ) 

ನೀರೋಗ - ರೋಗವಿಲ್ಲದ[ವನು] (ಖಟ್ವಾಂಗನೆಂಬ ಅರಸನ 
ಯಜ್ಞದೊಳ್‌ ಆತನ ತಂದ ಘೃತಸಮುದ್ರಮಂ ಕುಡಿದೊಡೆ 
ಆದ ರೋಗ೦ ಇಂದು ಪೋದುದೆಂದು ನೀರೋಗನಾಗಿ 


ಮಹಾನುರಾಗಂ ಬೆರಸು 
೧೦೪ ವ) 

ನೀರೋಗಿ - ರೋಗರಹಿತ, ಆರೋಗ್ಯವಂತ (ಅನಲಂ 
ಉಂಡು ಖಾಂಡವವನಮಂ ನೀರೋಗಿಯಾದನೆಂಬರ್‌ 
ಗೊರವರ್‌: ಸಮಯಪ, ೧೦. ೭೬) 

ನೀರೋಡು - ಬತ್ತಿಹೋಗು (ನೀರೋಡಿ ನಿನ್ನ ತನುವಿನ ಬಣ್ಣಂ 
ಬಜುಗೊಳದವೊಲಾಯ್ತು: ಯಶೋಧಚ, ೩. ೬) 

ನೀರ್ಗಲ್‌ - ಮಂಜು ಗಡ್ಡೆ; ಮುತ್ತು (ಸುಕುಮಾರಿಯರ್ಗೆ 
ನೀರ್ಗಲ್ಲಳ ಹಾರದೊಂದು ಪೊಟ್‌ಯೇಕೆನುತಂ ಜಲದೇವಿ 
ಕೊಟ್ಟವೊಲ್‌ ಬೆಟ್ಟಿದುವಾಗದ ಬಿಂದುಮೌಕ್ತಿಕಂ 
ವಲ್ಲದುರೋಜಮಂಡಲದೊಳೇಂ ತುಜುಗಿರ್ದುವೊ 
ಕಾಂತೆಯರ್ಕಳಾ: ಲೀಲಾವತಿ, ೧೪. ೧೫) 

ನೀರ್ಗಾದಿಗೆ - ನೀರು ತುಂಬಿದ ಕಂದಕ (ಮಧುರಾಪುರಮಂ 
ಬಿಸುಟ್ಟು ಪೋಗಿ ದ್ವಾರಾವತಿಯಂ ಸಮುದಮೆ 
ನೀರ್ಗಾದಿಗೆಯಾಗಿ ಮಾಡಿದೆಂ: ಪಂಪಭಾ, ೬. ೨೬ ವ) 

ನೀರ್ಗಾಯ್‌ - ಎಳನೀರು (ನೀರ್ಗಾಯ ತುಜುಗಲಿಂದೆಜಗಿದ 
ನಾಳಿಕೇರಭೂರುಹಂಗಳುಂ: ಚಂದ್ರಪ್ರಷು, ೧. ೧೦೫ ವ) 

ನೀರ್ಗಾರಿಗೆ - ಕಂದಕ (ಮುನ್ನೀರ್ಗೆ ದೊರೆಯಾಗಿ ಬಳಸಿದ 
ನೀರ್ಗಾರಿಗೆ ಸಿರಿಯನದಅಸೊಳವಗೈಸಿಕ್ಕುಂ: ವರ್ಧಮಾಪು, ೧. 
೬೧) 

ನೀರ್ಗಿಚ್ಚು - ಬಡಬಾನಲ (ದೇಹಂ ಕರಂ ಕೊರಗಿ ಕಡುಬಡವಾಗಿ 


ಪರಸಿ ಪೋದಂ: ಪಂಪಭಾ, ೫. 


ನೀರ್ಗಿಚ್ಚುಗೊಂಡ ಕಮಲಿನಿಯಂತಿರಿರ್ದ ಕಾಮಿನಿಯಂ 
ಕಂಡು: ಲೀಲಾವತಿ, ೭. ೮೩ ವ) 
ನೀರ್ಗುಡಿ - ನೀರೆರೆ, ಪೋಷಿಸು (ಅಲಲ್ಲೆರೆದೊಂದಿದ 


ಲುಂದುಗಳ್ಗೆ ನೀರ್ಗುಡಿದವೊಲಾದುದುಚ್ಛಳಿಸಿ ಸೂಸುವ ಕಣ್ಣನಿ 
ಕ೦ಜವಕ್ತೆಯಾ: ಆದಿಷು, ೧೨. ೨೬) 

ನೀರ್ಗುಡಿಸು: - ತರ್ಪಣ ಕೊಡಿಸು (ದಮಿತಾರಿಯ ಭುಜಬಲ 
ವಿಕ್ರಮದ ಅಳವಿಗೆ ಮಚ್ಚಿ ಮಚ್ಚುಗುಡಿಸುವವೊಲ್‌ 
ಅನುಕ್ರಮದಿ೦ ನೀರ್ಗುಡಿಸಿ ಯಥಾಕ್ರಮದಿ೦ ಪದವಡಿಸಿ 
ಪಾರಲೌಕಿಕವಿಧಿಯಂ: ಶಾಂತಿಪು, ೪. ೫೮) 

ನೀರ್ಗುಡು - ತರ್ಪಣ ನೀಡು (ತನ್ನ ತಾಯ್ಗೆ ನೀರಿಚೆಯಲುಂ 
ತಂದೆಗೆ ನೀರ್ಗುಡಲುಂ ಎಂದು ಮಾಡಿ: ಗದಾಯು, ೬. ೨೮ 
ವ) 

ನೀರ್ಗೊಡು - ನೀರ್ಗುಡು (ತನಗೆ ತಾನೆ ನೀರ್ಗೊಟ್ಟಪನೆಂಬಂತೆ 
ಸುರಿವ ನಿರಂತರ ಅಶ್ರುಪೂರಮು೦ .. .. ತೋಜೆ: ಕಾದಂಬ, 
೯. ೨೯ ವ) 

ನೀರ್ಗೋಡು - ನೀರು ಹೋಗುವ ಕೋಡಿ (ಸುಖಾಮೃತಕ್ಕೆ 
ನೀರ್ಗೋಡು ತಮಕ್ಕೆ ನೀಡು ನಯನಕ್ಕೆಳದಿಂಗಳ ಕಾಡು: 
ಪುಷ್ಪದಂಪು, ೯. ೧೮) 

ನೀರ್ಜೊಂಪ - ಧಾರಾಗೃಹ, ನೀರು ಸುರಿಯುವ ಮನೆ 
(ಹಿಮಶೈಲಕ್ಕೆ ಸಹೋದರಮೆನಿಸಿದ ನೀರ್ಜೊಂಪಮಂ ಪೊಕ್ಕು 
ಶಿಶಿರಶಿಲಾತಳದೊಳ್‌ ಮೆಯ್ಯನಿಕ್ಕಿ: ಕಾದಂಬ, ೮. ೧೨೪ ವ) 

ನೀರ್ದಂದಲ್‌ - [ನೀರ್‌*ತಂದಲ್‌] ತುಂತುರು ಹನಿ (ಎತ್ತಂ 
ಪೊಕ್ಕು ನೀರೊಳ್‌ ಬೆರಸಿ ಬಸಿವ ನೀರ್ದಂದಲಿಂ 
ಮೆಲ್ಲಿತಾದತ್ತು ಮಾರ್ಗಂ: ಲೀಲಾವತಿ, ೬. ೬೦) 

ನೀರ್ದಳಿಪ - ನೀರು ಎರಚುವಿಕೆ (ಗೊಜ್ಜೆಯ ಸಂಕಡಿಗಳಿಂ 
ಪನ್ನೀರ ನೀರ್ದಳಿಪದಿಂ ಕತ್ತುರಿಯ ಕಾಲ್ವಳಿಗಳಿಂ; 
ಕುಸುಮಾಕಾ, ೧೨. ೧೫೭ ವ) 


೬೧೨ 


ನೀರ್ದಾಣ - ನೀರಿರುವ ಜಾಗ (ಮೂಡಿಗೆ ಕುಕ್ಕಂಬ೦ ಸುಟೆಸಿ 
ಜೊಂಪಂ ಬೀಡುಬಿಡುವ ಇಂಬು ಕದಳಿ ತೆಂಗಿನ ತಾಣ೦ 
ಜಾಣಿಂ ನೀರ್ದಾಣಮೆಂದು ಎಡೆಯಣಿದುಂ: ಪಂಪಭಾ, ೫. 
೪೧); ಜಲಾಶಯ (ಆಂ ನೀರ್ಧಾಣಮಂ ನೋಡಿ ಮೆಲ್ಲನೆ 
ಸಾರ್ದು ಅಲ್ಲಿ ಬಟಲ್ಕೆಯಂ ಕಳೆದು ಪೋಪೆಂ: ಕಾದಂಬ, ೪. 
೧೨) 

ನೀರ್ದಿಗುರಿ - [ನೀರ್‌4ತಿಗುರಿ] ನೀರಿನ ಸುಳಿ (ಸುಟೆಗಳ್‌ 
ನೀರ್ದಿಗುರಿಯವೋಲ್‌ ಸುಟಿದುವು ತೆರೆ ತೆರೆಯನಟ್ಟಿದುವು: 
ಪಂಪರಾ, ೧೨. ೯೦) 

ನೀರ್ದುಳುಕು - ತರ್ಪಣ ನೀಡು (ಸವಳದೆ ಸಂಜೆವಾಸಿದಪೆಂ 
ಎಂದು ನಿಬಂಧಧದೆ ಕರ್ಚಿ ಕಾಲ್ಗಳ೦ ದಿವಸಕರಂಗೆ 
ನೀರ್ದುಳುಕಿ: ಸಮಯಪ, ೧೪. ೨೫) 

ನೀರ್ದೆಗೆ - ನೀರನ್ನು [[ಜೀರ್ಕೊಳವಿಯಿಂದ] ಹೀರು (ತೊಳಗುವ 
ಪೊನ್ನ ಜೀರ್ಕೊಟವಿಯಗಮಂ ಒಂದಿನಿತೆಟ್ಟೆ ಭಂಗಿ 
ಸ೦ಗಳಿಸಿರೆ ಮೇಲೆ ನೀರ್ದೆಗೆವ ಕೋಮಳೆ: ಚಂದ್ರಪ್ರಪು, ೭. 
೧೩೮); ಬತ್ತಿಹೋಗು (ಇಳೇ ಕಾಯ್ದೇಜೆದುದು ಅಬ್ಬಿ 
ನೀರ್ದೆಗೆದುದು .. .. ಅರಣ್ಯಂ ಬೆಂದುದು ಆ ಗ್ರೀಷ್ಠದೊಳ್‌: 
ರಾಜಶೇವಿ, ೫. ೩೬) 

ನೀರ್ದೊಅಕಿ - ನೀರ ಪ್ರವಾಹ (ಈ ಭವದೊಳ್‌ ಎನಗೆ ಬೆಸಕ್ಕೆ 
ನೀರ್ದೊಆ್‌ೌಗಳಾಗಿ ಬಂದು ನಿಂದುವು: ಶಾಂತಿಹು, ೨. ೬೫ 
ವ) 

ನೀರ್ದೋಣಿ - ನೀರು ತುಂಬುವ ದೋಣಿಯಾಕಾರದ ತೊಟ್ಟಿ 


(ಮಜ್ಜನಪ್ರದೇಶಕ್ಕೆ ಮಜ್ಜನೋಪಕರಣ ಸಂಪಾದನವ್ಯಗ್ರ 

ಪರಿಜನಂಬೆರಸು ಬಂದು ನೀರ್ಧೋಣಿಯೊಳೋಲಾಡಿ 

ಮಜ್ಜನಪೀಠಮನಲಂಕರಿಸಿದಾಗಳ್‌: ಕಾದಂಬ, ೧. ೬೦ ವ) 
ನೀರ್ಪೋಕರ್ಕುಳಿ — ನೀರೆರೆಚಾಟದ ಸರ್ಧೆ 


(ನೀರ್ಪೋರ್ಕುಳಿಯೊಳ್‌ ಜೋಲ್ಬುಳ್ಳುಡೆ ಸಾರ್ಕೆಯೊಳೇಂ 
ನೃಪನ ಮನಮನಳವಡಿಸಿದುದೋ: ಆದಿಷು, ೧೧. ೧೪೯) 

ನೀರ್ಮಾನಿಸ - ನೀರಿಗೆ ಸಂಬಂಧಿಸಿದ ವ್ಯಕ್ತಿ (ನೀರ್ಮಾನಿಸಂ 
ನದೀಜ೦ ನೀರ್ಮಾನಿಸಂ ಅಬ್ಬಿಶಯನನಂ ಅಕಾರಣದಿ೦ .. 
. ಕೊಂಡು ಕೊನೆದುದು: ಜಗನ್ನಾವಿ, ೧೭. ೧೮) 

ನೀರ್ವಕ್ಕಿ - ನೀರು ಹಕ್ಕಿ, ಚಕೋರ (ಬಿಸುಸುಯ್ದತ್ತಗಲ್ಲಿರ್ದ 
ನೀರ್ವಕ್ಕಿಗಳಾಗಳ್‌ ಕೂಡಿ ತೋಡಾದುವು: ಆದಿಷು, ೧೨. ೯) 

ನೀರ್ವರಿ - ಕಾಲುವೆ (ಜಳಧಿಯುಮಂ ಲಕ್ಷ್ಮೀದಯಿತಂ 
ನೀರ್ವರಿಯಿಂದಾದಮೆ ಕಿಣಿದೆಂದು ಬಗೆದು 
ನೋಡಿದನಾಗಳ್‌: ಆದಿಷು, ೧೨. ೭೫) 

ನೀರ್ವಾನಿಸೆ - ಲಕ್ಷ್ಮಿ (ನಿಶಿನೀರ್ವಾನಿಸೆ ಮೀನಕರ್ಕಟವೃಂದಂ 
ವಾಕ್ಚರಂ ತಾರಕಪ್ರಸರಂ: ತ್ರಿಷಷ್ಠಿಪು, ೨೪. ೧೩೮) 

ನೀರ್ವಾಯ್‌ - ನೀರು ಹರಿ (ಮೆಟ್ಟಲೆ ಬಲ್ಲಂದೆಡೆಯಿಲ್ಲೆಂಬಂತೆ 
ಪಂಕಂ ಮಸಗೆ ನೀರ್ವಾಯುತುಂ ನಾಡೆಯುಂ 
ಬೇರ್ಗೆಡೆದತ್ತಂ ಬೆಟ್ಟುಗಳ್‌ ಕುಕ್ಕುಟೆಸೆ: ಕುಸುಮಾಕಾ, ೬. ೩೫) 

ನೀರ್ವಾವು - ನೀರ ಹಾವು (ಜಗುನೆಯ ನೀರ್ವಾವಂ 
ಪಿಡಿದನಿತಖಳ್‌ ಉರ್ವೀವಳಯಂ ಸುಭಟನೆನ್ಗುಮೇ ಹರಿ 
ನಿನ್ನಂ: ಜಗನ್ನಾವಿ, ೧೭. ೪೪) 

ನೀರ್ವುಟ್ಟು - ದೋಣಿ ನಡೆಸುವ ಹುಟ್ಟು 
ನೀರ್ವುಟ್ಟೆನೆ ನೀಲಾಬ್ದಮನಡರ್ದು ತಳರ್ವ 
ಕಣ್ಣೋಲಮನಮರ್ಚಿದಳ್‌ ಪಜುಗೋಲೊಳ್‌ 
ಗಗನಮೆಂಬಂಬುಧಿಯೊಳ್‌: ಶಬಶಂವಿ, ೧. ೪೩) 


(ನೀಲಾಬ್ದಂ 
ಬಿಜ್ಜೋದರಿ 
ಪೋಪಂತೆ 


ನೀರ್ವೂ - ನೀರಲ್ಲಿನ ಹೂ, ತಾವರೆ (ನೇರ್ವಡಿಸಿ ಪಿಡಿದ 
ಕರಿಯೆಳ ನೀರ್ವೂವಂ ಚುಂಬಿಸುತ್ತ ನಾರಿಯ ನಾಣಿಂ 
ಸಾರ್ವ ಮೊಗಂ: ನೇಮಿನಾಪು, ೧. ೧೧೬) 

ನೀರ್ಸೆಆಕಿ. - ನೀರು ನಿಂತ ಜಾಗ 
ಬೇಖಸೊಂನೀರ್ಸೆಆೌಗೆಯ್ಬಿರ್ದು ಬಟೆಯಂ: 
ಅತು 

ನೀಲ - ಗಾಢ ನೀಲಿ ಅಥವಾ ಕಪ್ಪು ಬಣ್ಣ (ನೀಲದ ಬೆಳ್ಳಿಯ 
ಗಾಡಿಯು೦ ಈ ಲಲಿತಾಂಗಿಯರ ಕಣ್ಣೆ ಪೋಲ್ತುಂ ನಾಂ 
ಕಣ್ಣೇಳಿದಮಾಗಿರೆವೆಂದೆಳವಾಳೆಗಳೋಡಿದುವು. ಬಾಲೆಯರ್‌ 
ಪುಗುವಾಗಳ್‌: ಪಂಪಭಾ, ೫. ೬೧); ನವರತ್ನಗಳಲ್ಲಿ ಒಂದು 
(ಮೊಲೆಯೆಂಬ ಜವಳಿಗೊಡೆಗಳ್ಗೆ ಅಲರಂಬಂ ತಿರ್ದಿ ಪಿಡಿದ 
ನೀಲದ ಕಾವಂ: ಅನಂತಹು, ೧೨. ೭೪); ಸುಗ್ರೀವನ ಒಬ್ಬ 


(ಅದಲ್ಲದೆಯುಂ 
ಜಗನ್ನಾವಿ, ೧೬. 


ಸೇನಾನಾಯಕ (ಅಂತು ದಶಗೀವಂ ನೀಲನ 
ನೀಲಲೋಹಿತದಿಂ  ಭೂತಗಣಮಂ ತಣಿಪಲುತ್ಕಂಠನಾಗಿ 
ನಿಜವರೂಥಮಂ ರಿಪುವರೂಧಿನಿಗೆ ಪರಿಯಿಸಲ್‌ 


ಒಡರಿಸುವುದುಂ: ಪಂಪರಾ, ೧೩. ೧೩೩ ವ) 

ನೀಲಕಂಠ - ಶಿವ; ನವಿಲು (ಫಣಿಪೋತಂಗಳನೆತ್ತಿ ಸಾವಗಿಪ 
ರಾಜನ್ನೀಲಕ೦ಠ೦ಗಳಿ೦: ಉದ್ಭಟಕಾ, ೩. ೩೫) 

ನೀಲಗಳ - ಶಿವ (ನಾಲಗೆಯಂ ಕೊಯ್ಬರ್ಚಿಸೆ .. .. 
ಕುಡದೆ ತಾನೆ ಬರ್ಕು೦ ಇದೇನೋ: ಸಮಯಪ, 
ನವಿಲು 

ನೀಲಗೀವ - ನೀಲಕಂಠ (ಮೃಡ ನೀಲಗೀವ ಕಾಲಹರ 
ಲೋಕಾಗ್ರಜ ಪೊನ್ನಾಂಬಲೇಶ ಜಯ ಭವನಾಶಾ: ತ್ರಿಷಷ್ಟಿಪು, 
ಎತ 

ನೀಲನೀರದ -  ನೀಲಮೇಘ, ಕಪ್ಪು ಮೋಡ (ನೀಲನೀರದ 
ತನುಚ್ಛವಿ ಭಸ್ಮರಜೋವಿಲಿಪ್ತಂ ಅ೦ಜನಗಿರಿಯಂ 
ಶರಜ್ಜಳಧರ೦ ಕವಿದಂತಿರೆ: ಪಂಪಭಾ, ೭. ೫೯) 

ನೀಲಲೇಶ್ಕೆ - [ಜೈನ] ಆರು ಬಗೆಯ ಲೇಶೈಗಳಲ್ಲಿ ಒಂದು; 
ಆಲಸ್ಯಕ್ಕೆ ಕಾರಣವಾದ ಕರ್ಮ (ಕೃಷ್ಣ ನೀಲ ಕಪೋತ 
ಲೇಶ್ಯಾಬಹ್ವಾರ೦ಭಪರಿಗ್ರಹತ್ವಾದ್ಯುಭಪರಿಣಮ೦ಗಳಿ೦ ಜೀವಂ 
ನೆಲಸಿ: ಆದಿಷು, ೫. ೮೩ ವ). ನೋಡಿ, “ಲೇಶ್ಕೆ' 

ನೀಲಲೋಹಿತ - ಕಡುಗೆಂಪುರಕ್ತ (ನೀಲನ ನೀಲಲೋಜಹಿತದಿಂ 
ಭೂತಗಣಮಂ ತಣಿಪಲುಂ ಉತ್ಕಂಠನಾಗಿ: ಪಂಪರಾ, ೧೩. 
೧೩೩ ವ್ರ, ಕೊರಳ ನೀಲ ಹಾಗೂ ಕೂದಲ 
ಕೆಂಬಣ್ಣಗಳುಳ್ಳವನು, ಶಿವ(ಈ ಪರಶುವಿ೦ ಗಿರಿಶಬಂಧುವಂ 
ಈ ಶೂಲದಿ೦ ನೀಲಲೋಹಿತನಂ ಗೆಲ್ಲೆನೆಂದು ಬೇಜ್‌ೌವೇಆ*ೌ 
ಪೆಸರೊಳ್‌ ತೋಣುತ್ತುಂ ಜಗನ್ನಾವಿ, ೬. ೨೮ ವ) 

ನೀಲಾಂಬರ - ಕಪ್ಪು ಬಟ್ಟೆ (ಕಂಬು ಅತಾಕಾಂತೆಗೆ 
ನೀಲಾಂಬರಕಂಚುಕಮಿದೆಂದು ಮಿಂದಿಂದುಸದ್ದಿಂಬಕ್ಕೆ 
ಲಕ್ಷ್ಮಲಕ್ಷ್ಮಿ ದಲೆಂಬುದನೆನಿಸಿದುದು ಅವನೀಶಕೇಢಶಾವಳಿಗಳ್‌: 
ಶಾಂತಿಪು, ೧೧. ೧೦೬), ನೀಲವಸನ [ಬಲರಾಮ] 
(ಅಂಬುರುಹಮಿತ್ರ ಬಿ೦ಬಾಡ೦ಬರಮ೦ ಮಿಕ್ಕು ಚಕ್ರಮಿರೆ 
ಕೆಲದೊಳ್‌ ಪೀತಾಂಬರ೦  ಠಕ್ಷಿಸಿದಂ ನೀಲಾಂಬರನ 
ಮುಖಾರವಿಂದಮಂ ಮುದದಿಂದಂ: ಶಾಂತೀಶ್ವಪು, ೮. 
೧೧೫) 

ನೀಲಾಂಬುದ - ಕಪ್ಪು 
ನೀಲಾಂಬುದಶ್ಯಾಮನುಂ ಕನಕಪಿಂಗಳ 
ಜಟಾಬಂಧಕಳಾಪನುಂ ದಂಡಕಪಾಳಹಸ್ನನುಂ ಕೃಷ್ಣ 
ಮೃಗತ್ತಕರಿಧಾನನುಮಾಗಿ: ಪಂಪಭಾ, ೧. ೬೯ ವ) 


ನೀಲಗಳಂ 
೯. ೪೫); 


ಮೋಡ (ಅಂತು 


೬೧೩ 


ನೀಲಾಚಲ - ಕಪ್ಪು ಬೆಟ್ಟ (ಮುನ್ನೀರಂ ನೀಲಾಚಲದಿಂ 
ಸಾರಂಗಟ್ಟಿದವೊಲಿರೆ ಬಟಲ್ಬು ಲುಲಾಯಂ: ಯಶೋಧಚ, 
೩. ೬೬) 

ನೀಲಾಲಕ - ಕಪ್ಪು ಕೂದಲು (ನಯನಾನಂದವಿಳಾಸರೂಪಂ 
ಅಮರೀನೀಲಾಲಕಾಲೀಢಪಾದಯುಗಂ: ಆದಿಪು, ೫. ೭೧) 

ನೀಲಾವಳಿ — ನೀಲಿಯ ಬಟ್ಟೆ (ಮಖುದಿವಸ೦ 
ನೀಲಾವಳಿಯನುಟ್ಟುಂ ಇಂದನೀಲಪತ್ರಂಗಳಂ ತುಟ್ಟು 
ಮೇಘಮಾಲೆಯಂ ಕಟ್ಟಿ ಕತ್ತುರಿಯಂ ಪೂಸಿ: ಹರಿವಂಶ, ೧. 
೪೨ ಮ) 

ನೀಲಾಳಕ - ಕಪ್ಪು ಕೂದಲು (ನೊಸಲೊಳ್‌ ನೀಳ್ದಿರ್ದ 
ನೀಳಾಳಕ೦ ಪಿಸುಣಾಡಿತ್ತು ಅಸಮಾಸ್ತನಸ್ತಹತಿಯಂ 
ತತ್ಕಾಮಿನೀರೂಪಕಂ: ಲೀಲಾವತಿ, ೪. ೧೪೩) 

ನೀಲೀರಾಗ - ನಿಶ್ಚಲ ಪ್ರೀತಿ (ದಶವದನಂಗಾದುದು ಸೀತೆಯೊಳ್‌ 
ವೈರಾಗ್ಯಂ ಉದಾತ್ತನೊಳ್‌ ಶಪುಟ್ಟದಲ್ಲೆ ನೀಲೀರಾಗಂ: 
ಪಂಪರಾ, ೧೪. ೧೧೨) 

ನೀವಳಿವಟ್ಟಂಗೆಯ್‌ - ನೀವಾಳಿಸಿ ತೆಗೆದಂತೆ ಕಿತ್ತೆಸೆ (ದೇವ 


ಅನೇಕ ದೇಶಂಗಳಂ ನೀವಳಿವಟ್ಟಂಗೆಯ್ದುತ್ತಂ 
ನೀಳಗಿರಿವೆಸರವ್ಯಾಳಗಜಂ ಬಂದು: ಪುಣ್ಯಾಸ್ತ, ೭. ೫೦ ವ) 


ನೀವಾರ - ನವಣೆ (ನೀವಾರದ ರಾಶಿಯಂ ಬಿಡದೆ ಕಾಡಿದುದು 
ಆ ಕಪಿ ತಾಪಸರ್ಕಳಂ: ಪಂಚತಂತ್ರ, ೩೬೭) 

ನೀವಿ - ಸೀರೆಯ ನೆರಿಗೆ (ಎಡಗೆಯ್ಕಿಂ ನೀವಿಯಂ ಸಾರ್ಚುತುಂ 
ಉರಸಿಜದ ಬಒತ್ತಂಬದಿಂ ಬಳ್ಳುತುಂ ಅಸತಿಯರ್‌ 
ಪೋದರ್‌ ಇಂತು ಅತ್ತಂ ಇತ್ತಂ: ಶಾಂತೀಶ್ವಪು, ೧೧. ೨೩); 
ಬಂಡವಾಳ (ವ್ಯವಹೃತಿಗತ ಮೂಲದ್ರವೃಂ ನೀವಿಯಕ್ಕುಂ: 
ಅಭಿಧಾವ, ೩. ೧. ೫೦) 

ನೀವೀಬಂಧನ - ಸೀರೆಯ ಸೊಂಟದ ಗಂಟು ಅಳಕೋತ್ಸಾರಿತ 
ಕೇಶಸಂಚಯಮನೀವೀಬಂಧನಾವಿಷತಸ್ಥಳಿತಂ 
ವಿಸ್ಮತಿಪಕ್ಷಪಾತಂ: ಆದಿಷು, ೪. ೬೦) 

ನೀವೀಭರ - ಸೀರೆಯ ಸೊಂಟದ ಗಂಟು (ಜೋಲ್ಡಿರ್ದ 
ಬಂಬಲ್ಲುಡಿ ಶಿಥಿಲವೆತ್ತಿರ್ದ ನೀವೀಭರಂ ಕಣ್ಣೊಳಿಪನ್ನಂ 
ಲೀಲೆಯಿಂದುಪ್ಪವಡಿಸಿದಳ್‌ ಹೃದ್ಯಾಂಗಿ: ಜಗನ್ನಾವಿ, ೨. ೭೮) 

ನೀವು - ಸವರು (ಶಲ್ಯನಂ ರಥಮಂ ಎಸಗಲ್ವೇಟ್ಟು ದಿವ್ಯಾಸ್ತಂಗಳ 
ದೊಣೆಗಳಂ ಎರಡುಂ ದೆಸೆಯೊಳಂ ಬಿಗಿದು ಕಾಳವಟ್ಟದ 
ಬಿಲ್ಲಂ ಕೆಂದಳದೊಳ್‌ ಅಮರೆ ಪಿಡಿದು ನೀವಿ 
ಜೇವೊಡೆದಾಗಳ್‌: ಪಂಪಭಾ, ೧೨. ೧೩೫ ವ) 

ನೀಸು - ಈಜು (ವಳಿರೇಖೆವಡೆದ ಬಡನಡು ತೊಲೆಯಿನೆ 
ಕುಚಜಘನಭರಮಂ ಕರತಲದೊಳ್‌ ನಿಲ್ಲಿಸಿ ಲತಾಮಗಿಗೆ 
ನೀಸಲ್‌ ಕಲಿಪ ವಿಟಂ ತೂಗುವಂಗಜಂಗೆಣೆಯಾದಂ: 
ಅನಂತಪು, ೭. ೩೯) 

ನೀಹಾರ - ಹಿಮ (ಅಭಿನವನೀಹಾರದ ಬೆಳ್ಳನೆ ಬಾರಿಸಿ ಬಾರಿಸಿ 
ಪಾಂಡುಕಶಿಳಾತಳಂ ಸೊಗಯಿಸುಗುಂ: ಆದಿಪು, ೭. ೭೪); 
ಮಲವಿಸರ್ಜನೆ (ಆ ಭೋಗಭೂಮಿಯೊಳ್‌ ಪಾತ್ರತ್ರಿತಯ 
ದಾನಫಲಗಳಿಂದೆ ದ್ವಿತ್ರಿದಿವಸಾ೦ತರಿತ 
ಅಮಳಕಾಕ್ಷಬದರಮಾತ್ರಾಹಾರರುಂ೦ ವ್ಯಪಗತನೀಹಾರರುಂ 
.. ದಂಪತಿಸ್ಟರೂಪದಿಂ ಪುಟ್ಟಿ: ಚಂದ್ರಪ್ರಪು, ೩. ೩೬ ವ) 

ನೀಹಾರಕರ - ಹಿಮಕರ, ಚಂದ್ರ (ನೀಹಾರಕರ೦ ಅಲಸಿ ಪಟ್ಯೌಗೆ 
ಸಾರಲೊಡ೦ ಮಗುಆ*್‌ ಮರ್ಬು ಪರ್ಬಿತ್ತಾಗಳ್‌: ಲೀಲಾವತಿ, 
೩೯) 


ನೀಹಾರವರ್ಷ - ಮಂಜಿನ ಮಳೆ (ಅಪರಿಮಿತ ಸ್ತಂಬೇರಮಾನೀಕ 
ಶೀಕರನೀಹಾರವರ್ಷದಿಂದಂ: ಆದಿಪು, ೧೩. ೭೭ ವ) 

ನೀಹಾರಾಗ - ಹಿಮಬೆಟ್ಟ (ಎಲೆ ಪೊಣ್ಣಿತ್ತು ಮುರಾರಿಗೆ 
ಆಂತರಿಚಮೂ ಭಂಭಾರವಂ ಭಾರವಂ ನೆಲಕಂ ಪಿಂಗಿಸಿ 
ಕೀರ್ತಿಯಿಂದಿಟೆಸಿ ನೀಹಾರಾಗಮಂ: ಜಗನ್ನಾವಿ, ೧೫. ೧೬) 

ನೀಳ್‌ - ಅಗಲವಾಗು ಮುಜಿದ ಎಳಮೀಸೆ ನೀಳ್ದ ನಗೆಗಣ್‌ 
ಹೊಗರಾಂತ ಮೊಗಂ: ರಾಜಶೇವಿ, ೧೨. ೪೫); ಚಾಚು; 
ಹರಡು 

ನೀಳ್‌ - ಉದ್ದವಾಗು (ಮಡಗಿಡಲೆಂದು ಪುತ್ತಿನೊಳಗೊಯ್ಯನೆ 
ಕುತ್ತಿದ ಕಯ್ಯನಾಗಡೆ ಪಸಿವಲ್ಸ್‌ ನೀಳ್ಬ ಪೊಗೆಯುಂ: ಆದಿಪು, 
೨. ೪೦); ಘನತೆಯುಂಟುಮಾಡು (ಅದಟಂ ಕೊಂಡಾಡದೆ 
ಬೇಡಿದರ್ಗೀಯದೆ ಮಜಗೆ ವಂದರಂ ಕಾಯದೆ 
ನೀಳ್ಲೊದವಿದ ಜಸಮನುಪಾರ್ಜಿಸದ ಅಧಮಂ ಅದೇತರ್ಕೆ 
ಬಾರ್ತೆ ಜೀವನ್ಮಶಕಂ: ಆದಿಹಷು, ೧೨. ೯೭) 

ನೀಳ - ನೀಲ, ನವರತ್ನಗಳಲ್ಲಿ ಒಂದು (ನೀಳದ ಕೆಂಠಿಕೆಯ 


ಶುಂಡಾಳಶಿರೋಮಣಿಗೆ ಕಟ್ಟದಂತಿರೆ ಜೆಲ್ವಂ 
ಪಾಳಿಸುತಿರ್ದುದು: ಪಾರ್ಶ್ವನಾಪು, ೪. ೧೨೧); 
ದೀರ್ಪವಾಗಿರುವುದು (ತೋಳ ನೀಳದ  ಕೆಂದಳಿರಿಂದಂ 


ಸಂದಣಿಸಿರ್ದ ಮದಾಳಿಯಿಂದೋಳದಿಂ: ಪಂಪಭಾ, ೧. ೫೮ 
ರಗಳೆ); ಎತ್ತರ (ಮುಗಿಲಂ ಮುಟ್ಟಿದುದಣ ನೀಳಮಂ 
ಮಕ್ಕಳ್ಳೆತ್ತಳ ಮದುವೆಯಂ .. .. ಬೆಸಗೊಂಬವರ ಬೆಳ್ತನದಂತೆ: 
ಧರ್ಮಾಮೃ, ೨. ೮೪ ವ) 

ನೀಳೆಂ - ನಿಡಿದಾದ, ದೀರ್ಥ ಆ(ದೆಸೆಗಳ್‌ ಪೆರ್ಚದೆ 
ಮೊಟ್ಟನಾದುವು ಅಗಲಕ್ಕೆಂಬನ್ನೆಗಂ  ನೀಳಮಾಗಸದೊಳ್‌ 
ಕಾಳಸೆಗೊಂಡುದೆಂ೦ಬಿನಂ: ಆದಿಪು, ೧೫. ೫೦) 

ನೀಳಕಂಠ - ಶಿವ (ತನ್ನ ದೋರ್ಗರ್ವದ ಅಗುರ್ವಂ ಪ್ರಾಕಟಂ 
ಮಾಡುವ ಬಗೆಯೊಳಿದಂ ಪತ್ತಿ ಕಿಚ್ಕೊತ್ತಿ ಪೊತ್ತು ಎತ್ತಿದೊಡೆ 
ಇತ್ತಂ ಮೆಚ್ಚಿ ಲಂಕಾಧಿಪತಿಗೆ ಬರವಂ ರಾಗದಿ೦ ನೀಳಕಂಠಂ: 
ಪಂಪಭಾ, ೭. ೭೪) 

ನೀಳಕುತ್ಕೀಳ — ನೀಲಾಚಲ, ನೀಲಗಿರಿ (ಕೈಳಾಸಂ 
ನಿಷಧಾಧಿಪಾಂಗ ನಿಕಟಕ್ಷೋಣೀಧರ೦ ನೀಳಕುತ್ಶೀಳಂ ಕಂದ 
ಮಹೀಧರಂ: ಪಂಪಭಾ, ೧೪. ೩೩) 

ನೀಳಗಳ - ನವಿಲು (ನೀಳಗಳಕಂಠ ತಮಾಳನೀಳ ನೀರದ 
ಪ್ರಸರವಿಭಾಸಿಯಾದುದು: ಪಂಪಭಾ, ೭. ೨೨) 

ನೀಳಚ್ಛವಿ - ಕರಿದು ಕಾಂತಿ [ಪಿರಿದುಂ ಬನ್ನದ ಕರ್ಪೆಸೆದುದು 
ತೊಉ್‌ಗಿನ್ನುಂ ಹರಗಳ ತಮಾಳನೀಳಚ್ಛವಿಯಂ: ಪಂಪಭಾ, 
೫. ೫೪) 

ನೀಳನಗ - ಕಪ್ಪು ಬೆಟ್ಟ ನೀಳನಗಮೆನಿಸಿ 
ಮೊದಲಲ್ಲಿ ಜಿನಮತಪ್ರಭೆಯಿಂದಂ 
ಪಾರ್ಶ್ವನಾಷು, ೧೪. ೮೩) 

ನೀಳನೀರಜ - ನೀಲಿಯ ಕನ್ನೈದಿಲೆ (ನೀಳನೀರಜವನಂಗಳ 
ಜೆಲ್ವುಗಳೆಂಬುವಾ ಲತಾ೦ಗಿಯ ಕಡೆಗಣ್ಣ ಬೆಳ್ಳುಗಳ ಸಿಲ್ಕಿದ 
ಸಿಲ್ಕಿವಲ್ಲವೆ: ಪಂಪಭಾ, ೪. ೭೦) 

ನೀಳಮೇಘಘಟೆ - ಕಪ್ಪು ಮೋಡದ ರಾಶಿ (ಕರಿಘಟೆ 
ನೀಳಮೇಘಘಟೆಂಯಂತೆ  ತುರಂಗದಲಂ ಸಮುದ್ರದೊಳ್‌ 
ತರತರದಿಂದಮೇಟ್ಟ ತೆರೆಯಂತೆ: ಪಂಪಭಾ, ೮. ೯೯) 


ಕಾಂಚನಶೈಳಂ 
ಕೈಳಾಸಮೆನಿಸಿತು: 


೬೧೪ 


ನೀಳಾಂಬರ - ಬಲರಾಮ (ಎಂದ ನೀಳಾಂಬರನುಕ್ತಿಯಿಂ 
ಪೀತಾಂಬರಂ ವಿಗತವಿಷಾದನಾಗಿ: ಕರ್ಣನೇಮಿ, ೧೩. ೧೦ 
ವ) 

ನೀಳಾಂಭೋಧರ - ಕಪ್ಪು ಮೋಡ (ಮಸಿಯಂ 
ಪುಂಜಿಸಿದಂತುಟಪ್ಪ ತನು ನೀಳಾಂಭೋಧರಂ ದಾಡೆಗಳ್‌ 
ಹೊಸಮಿಂಚು ಉಗ್ರ ವಿಲೋಚನಂ: ಪಂಪಭಾ, ೭. ೨೭) 


ನೀಳಾಭ್ರ -. [ನೀಳ--ಅಭ್ರ ಕಪ್ಪು ಮೋಡಗಳು (ದೆಸೆಗೆತ್ತಂ 
ಗಜಳುತ್ತುಮಿರ್ಪ ಪುಲಿಯಿ೦ ನೀಳಾಭ್ರಮಂ ದಂತಿಗೆತ್ತು 
ಸಿಡಿಲ್ಲು ಆಗಸಕೆ ಎಯ್ದೆ ಪಾಯ್ವ ಪಲವುಂ 


ಸಿ೦ಗ೦ಗಳಿಂದೆತ್ತಗುರ್ವಿಸಿ: ಪಂಪಭಾ, ೭. ೨೬) 

ನೀಳಾಳಕ - ಕಪ್ಪು ಕೂದಲು (ತಾಳದ ಲಯಮಂ ನಿಜಿ 
ನೀಳಾಳಮಾರದ ಪೊದಳ್ಳ ಮುತ್ತೆಂಬಿವು ಮುಂ ಮೇಳಿಸಿ: 
ಆದಿಹು, ೯. ೨೪) 

ನೀಳಾಳಕೆ - ಕಪ್ಪು ಕೂದಲಿನವಳು (ಆ ನರಸಿಂಹ ಮಹೀಶ 
ಮನೋನಯನಪ್ರಿಯೆ ವಿಳೋಳ ನೀಳಾಳಕೆ ಚಂದ್ರಾನನೆ 
ಜಾಕವ್ವೆ ದಲಾ ಜಾನಕಿಗಗ್ಗಳಮೆ ಕುಲದೊಳ೦ ಶೀಲದೊಳಂ: 
ಪಂಪಭಾ, ೧. ೩೯) 

ನೀಳೀಮವನಜ - ಕನ್ನೈದಿಲೆ (ಓಳಿಕೊಳೆ ಪೊಳೆವ ಕಣ್ಣಳ್‌ 
ನೀಳಿಮವನಜ೦ಗಳೋಳಿಕೊಳ್ಳದುವುಂ ತಾಂ ಓಳಿಕೊಳಲ್‌: 
ಪಂಪಭಾ, ೧೪. ೨೩) 

ನೀಳೇಂದೀವರ - ಕನ್ನೈದಿಲೆ 
ನೀಳೇಂದೀವರಶ್ಕಾಮಳಮುಮಪ್ಪ 
ಖಡ್ಗರತ್ನಮುಂ: ಆದಿಷು, ೧೧. ೩ ವ) 

ನೀಳೋತ್ಸಳ - ಕನ್ನೈದಿಲೆ (ನಗೆಗಣ್ಗಳ ಬೆಡಂಗನೆ ಕಿಜುನಗೆ 
ನಗುವಂತೆ ಮೆಲ್ಲಮೆಲ್ಲನುಳ್ಳಲರ್ದ ಮಹೋತ್ಪಳ 
ನೀಳೋತ್ಪಳ೦ಗಳುಂ: ಆದಿಷು, ೧೧. ೫ ವ) 

ನೀಳ್ಕು - ನಿಲುಕು, ಎಟುಕಿಸು (ನಿಡುದೋಳ್‌ ನೀಳ್ಬುವು 
ನೀಳ್ಕಲುದ್ಧತ ಸಿತಚ್ಛತ್ರ೦ಗಳಂ : ಮಲ್ಲಿನಾಪು, ೪. ೧೩೯) 

ನೀಳ್ಬ ಹುರ್ವು - ಉದ್ದವಾದ ಹುಬ್ಬು (ತುಖುಗೆಮೆ ನೀಳ್ಬ 
ಪುರ್ವ ನಿಡುಗಣ್‌ ಪೊಜ*ಯಲ್ಲದೆ ಬಟ್ಟತಪ್ಪ ಬಾಯ್ದೆಆ್‌ .. 

ಧಾತ್ರಿ ಪೊಗಟ್ಲುಂ ಪೊಗಟ್ಟನ್ನರೆ ಕುಂತಿ ಮಾದ್ರಿಗಳ್‌: 

ಪಂಪಭಾ, ೧. ೧೦೮) 

ನೀಳ್ಳು - ಉದ್ದ, ಎತ್ತರ (ಕುರುಳ ಬ೦ಬಲ೦ ಪುಷ್ಪವಿಭ್ರಮಂ 
ನಯನಲೀಲೆಯಂ ನೀಳ್ಪ್ಬು ತೋಳ್ಪೊಂಗಲಂದಮಂ ನೆಜ*ಯೆ: 
ಆದಿಪು, ೧೦. ೨೭), ವಿಸ್ತಾರ (ನೀಳ್ದ೦ ಬೆಳ್ಬುಮಂ ತಾಳ್ವಿ 
ಪರವನಿತೆಯರ ದೆಸೆಗೆ ಕಿಸುಗಣ್ಣಿದಂತೆ ಕಿಸುಸೆರೆವರಿದು 
ಸೊಗಯಿಸುವ ಶೌಚಾಂಜನೇಯನ ಕಣ್ಣ್‌: ಪಂಪಭಾ, ೨. 
೩೯ ವ) 

ನೀಅ — ಚೆಲುವ (ನೀಅರ್‌ ಪಲರಲಘುಭುಜರ್‌ 
ಭೂಪಪುತ್ತರ್ಕಳೆಲ್ಲಂ ಸನ್ನೂತರ್‌ ಕೂಡೆ ಬಂದೊಂದಿರೆ: 
ಕರ್ಣನೇಮಿ, ೫. ೨); ಪ್ರಿಯಕರ (ಕೆಲನಂ ನೋಲ್ಪಂತೆ 
ನೀಣರಂ ನೋಡುವುದು೦ ಮೊಲೆಗೆಲನಂ ತೋಜುವುದುಂ 
ಕುಲಟೆಯರಿರ್ಗಿವೆ ಮೊದಲ ವಿದ್ಯೆ: ಸಮಯಪ, ೫. ೫೨) 

ನೀಜ್‌ - ಚೆಲುವೆ (ನೀಜ*ಯರ ನಿಡಿಯ ಕಡೆಗಣ್ಣೇಚೆಂದೆರ್ದೆ 
ಬಿರಿಯೆ: ಲೀಲಾವತಿ, ೪. ೪೬); ಪ್ರಿಯತಮೆ (ಪೊಕ್ಕ 
ಪೂಗೊಳ೦ ಪಾಡಟಿದೈದೆ ಕಾಯ್ದು ಕುದಿಗೊಂಡುದು .. .. 
ನೀಜೌಯ ಮೈಯ ಬೆಂಕಿಯಿಂ: ಕಬ್ಬಿಗಕಾ, ೨೪೬) 


(ವೀರಲಕ್ಷ್ಮೀಕರ್ಣಪೂರ 
ಸೌನಂದಕಮೆಂಬ 


ನೀಣಕೀಜು. - ಲಾವಣ್ಯವನ್ನು ಹೊಂದು (ನೀಜೌಯರುನ್ನತ 
ಸ್ತನಭರಂಗಳ ಭಾರಮನವುಂಕಿ ಸೋಂಕೆ ನೀಜೇಟೆದರ್‌: 
ಪಂಪರಾ, ೫. ೬) 

ನೀಟ್ಕರಿಸು - ತಿರಸ್ಕರಿಸು (ಮಧುಪ೦ಗಳ್‌ ತಮ್ಮಟ್ಯಮೆಯೆ 
ಚೌತಮಾಗಿರೆ ನೀಟ್ಕರಿಸಿದುವು ಉಂತೆ ಚಂಪಕಕ್ಕೆಜಗುವುದೇ: 
ಆದಿಪು ೧೧. ೧೧೯); ಉದ್ದಮಾಡು (ದುರಾಶಾಪಾಶಮಂ 
ನೀಟ್ಮರಿಸಿ ನಿಜಭುಜದ್ವಂದ್ವಮಂ ನೀಡಿ ಅಚಲ 
ಯೋಗಾನ್ವಿತರ್‌ ಕಣ್ಣೆವಂದರ್‌: ಶಬರಶಂ, ೨. ೭೧); 
ನಿಧಾನಮಾಡು (ಸಮುಚಿತಧನಮಂ ನೀಟ್ಕರಿಸದಿತ್ತು ಚರನಂ 
ಬೀಟಸ್ವೂಡೆ: ಅನಂತಪು, ೧೩. ೫೨) 

ನುಂಗಲೆ - ನುಂಗಲು, ನುಂಗುವುದಕ್ಕಾಗಿ (ಶಿರಂ ಪರಿದು ಅತ್ತ 
ವಿಯತ್ತಳಂಬರಂ ನೆಗೆದೊಡೆ ರಾಹು ಬಾಯ್ದೆಜ್‌ದು ನುಂಗಲೆ 
ಬಂದಪುದೆಂಬ ಶಂಕೆಯಿಂ: ಪಂಪಭಾ, ೧೧. ೧೫೪) 

ನುಂಗು - ಹೂಳು, ಆಳಕ್ಕಿಳಿಸು (ಭೀಕರರಥಚಕ್ರಮಂ ಪಿಡಿದು 
ನುಂಗಿದಳ್‌ ಒರ್ಮೆಯೆ ಧಾತ್ರಿ ಕೋಪದಿಂ: ಪಂಪಭಾ, ೧೨. 
೨೦೬) 

ನುಂಗುವ ಪಾವು - ಚಂದ್ರನನ್ನು ನುಂಗುವ ರಾಹು (ನುಂಗುವ 
ಪಾವಿನ ಪಲ್ಲ ನಂಜುಗಿಚ್ಚಡರ್ದ ಅಮೃತಾಂಶು 
ಮಂಡಳಮದೇಂ ಸುಡದೇ: ನೇಮಿನಾಪು, ೪. ೮೨) 

ನುಗುಳ್‌ - ನುಸುಳು (ಗಂಗಾವೈಜಯಂತೀ ಸಿಂಧುದ್ದಾರಂಗಳಂ 
ನಿಜವಿಜಯವರೂಥಮೊಂದಉೌಾಳೆ ನುಗುಳ್ಬು 
ಲವಣಜಲಧಿಯಂ ಪೊಕ್ಕು: ಆದಿಷು, ೧೪. ೫೩ ವ) 

ನುಚ್ಚುನುಣಿ - ಚೂರುಚೂರು (ಬಲ್ಲಿದರಂ ಕಲ್ಲಂ ತಾಗಿದ 
ಪುಳ್ಳಿಯಂತೆ ನುಚ್ಚುನುಜೆ ಮಾಡಿ: ಧರ್ಮಾಮೃ, ೭. ೫೪ ವ) 

ನುಚ್ಚುನೂಜು - ನುಚ್ಚುನುಜಿ (ವಜ್ರಂ ತಾಗಿದ ಗಿರಿಯಂತೆ 
ನುಚ್ಚುನೂಜಕ್ಕುಂ: ಧರ್ಮಾಮೃ, ೧೪. ೭೪ ವ) 

ನುಡಿ - ಮಾತು (ಕಣ್‌ ಪಿಡುಗುಗುಂ ಎಯ್ದೆ ಬಾಯ್ದಿಡದೆ 
ಬತ್ತುಗುಂ ಅಳ್ಳರ್ದೆ ನೊಂದು ಕುಂದುಗುಂ ನುಡಿ ತಡವಕ್ಕುಂ 


ಇಚ್ಚೆಗೆಡುಗುಂ: ಆದಿಷು, ೧೨. ೪೦); ಪ್ರತಿಜ್ಞೆ, ಶಪಥ 
(ಮುಳಿಸಿಂದಂ ನುಡಿದೊಂದು ನುಡಿ ಸಲ್ಲೆ ಆರ್‌ 
ಆಗದೆಂಬರ್‌: ಪಂಪಭಾ, ೭. ೧೨); ಮಾತಾಡು 


(ವಿದುರನೆಂಬೀ ತೊಟ್ಟುಟ್ಟಿಯ ಮನೆಯ ಕೂಟ” ನುಡಿಯಿಸೆ 
ನುಡಿದೆ: ಪಂಪಭಾ, ೯. ೫೮); ಗಾದೆ (ಸೆಟ್ಟಿಯ ಬಳ್ಳಂ 
ಕಿಿದು ಎಂಬುದೊಂದು ನುಡಿಯಂ ನೀಂ ನಿಕ್ಕುವಂ 
ಮಾಡಿದೆ: ಪಂಪಭಾ, ೧೨. ೧೭೫); ಹೀಯಾಳಿಸು (ನೀಂ 
ನುಡಿದು ಬದುಕಿದೈ ಪೆಣರೆನ್ನಿದಿರೊಳ್‌ ನುಡಿದು ಕರ್ಣನಂ 
ಬರ್ದುಕುವರೇ: ಪಂಪಭಾ, ೧೩. ೨೭); , ಜಗಳ (ನುಡಿ 
ನಿನಗಂ ದಿನೇಶತನಯಂಗ೦ ಅದೆನ್ನಯ ಪಕ್ಕದೆ ಆದೊಡಂ 
ಮಿಡುಕದೆ ಕೇಳ್ವೆಂ ಅಲ್ಲಿ ಸಮಂ ಇರ್ವರುಂ: ಪಂಪಭಾ, ೧೩. 
೨೮) 

ನುಡಿಗೊಳ್‌ - ಮಾತು ಕೇಳು (ನಾಡ ಚಲ್ಲವೊತ್ತರ 
ನುಡಿಗೊಳ್ಳದಿರ್‌ ನಿನಗೆ ಪಾಂಡವರಪುುದಂ ಆರುಂ ಅಪ್ಪರೇ: 
ಪಂಪಭಾ, ೯. ೪೨) 

ನುಡಿನುಡಿ - ಪ್ರತಿಜ್ಞೆ ಮಾಡು (ಮುಡಿಯಂ ಹಿಡಿದೆಟೌದವನಂ 
ಮಡಿಯಿಸಿ ಮತ್ತವನ ಕರುಳ ಪಹಿಣಿಲಿಂದ ಎನ್ನಂ 
ಮುಡಿಯಿಸುವಿನೆಗ೦ ಮುಡಿಯಂ೦ ಮುಡಿಯಿಂ ಗಡ ಕೇಳಿ೦ 
ಈಗಳ್‌ ಆನ್‌ ನುಡಿನುಡಿದೆಂ: ಪಂಪಭಾ, ೭. ೧೦) 


೬೧೫ 


ನುಡಿಯಿಸು - ಹೇಳಿಸು (ನುಡಿಯಿಸಿ  ಕೇಳ್ಗುಂ ಹರಿಗನ 
ಪಡೆಮಾತನೆ ಮಾತು ತಪ್ಪೊಡಂ ಮತ್ತಮದಂ 
ನುಡಿಯಿಸುಗು೦ ಮೊದಲಿಂದಾ ನುಡಿ ಪಜೆಪಡೆ ಮುಳಿದು 
ನೋಡುಗುಂ ಕೆಳದಿಯರಂ: ಪಂಪಭಾ, ೪. ೫೬) 

ನುಡಿವಲ್ಮೆ - [ನುಡಿ*ಬಲ್ಲೆ] ಮಾತಿನ ಚಾತುರ್ಯ, ಭಾಷಾಜ್ಞಾನ 
(ನುಡಿವಲ್ಮೆಯಲ್ತು ಅದೇಂ ಕಲ್ತೊಡನೆ ಓದುವುವಲ್ತೆ ಗಿಳಿಗಳುಂ 
ಪುರುಳಿಗಳುಂ: ಕವಿರಾಮಾ, ೧. ೧೦) 

ನುಡಿವಳಿ - ಕೊಟ್ಟ ಮಾತು, ವಾಗ್ದಾನ, ಪ್ರತಿಜ್ಞೆ (ನುಡಿವಳಿಗೆ 
ನರನ ರಥಮಂ ಪಡುವು ಎಣ್ಣಾವುದುವರಂ ಸಿಡಿಲ್ವಿನಂ ಎಚ್ಚು 
ಅಚ್ಚುಡಿಯೆ: ಪಂಪಭಾ, ೧೧. ೨೦) 

ನುಡಿವೆಣ್‌ - ನುಡಿಯ ಹೆಣ್ಣು ಸರಸ್ಪತಿ (ನುಡಿವೆಣ್ಣನಾಂತ 
ನಾಲ್ಕೊಗಂ ಇರದಚ್ಚದಾವರೆಯ ಚೆಂದಮಂ ಅಂದು 
ಒಳಕೆಯ್ದೆ ಬಂದು ನೆಟ್ಟಗೆ ಬಲವಕ್ಕದೊಳ್‌ ನೆಲಸಿ ಕಣ್ಣೆಸೆದಂ 
ಬಿದಿ ನಿಂದು ನೋಟ್ಟರಾ: ಕಬ್ಬಿಗಕಾ, ೧೨೮) 

ನುಣ್ಗಂಟು - ಸೊಬಗಿನ ಸಿರಿ (ನಿನ್ನ ಮೆಯ್ಯ ನುಣ್ಣಂಟೊಡವುಟ್ಟೆ 
ಮಟ್ಟಮಿರೆ ಮೀಜುವರಾರೊ ಮನೋಜನಾಜ್ಞೆಯಂ: 
ಮಲ್ಲಿನಾಷು, ೭. ೪೭) 

ನುಣ್ಗರೆ - ನುಣುಪಾದ ಕರೆ (ತೆಗೆಯೆ ಚಕೋರಿ ಕರ್ಚಿ 
ಶಶಿಮಂಡಲದಿಂದಮೆ ಕಿಟ್ಟು ಬಿಟ್ಟ ರಶ್ಮಿಗಳೆಡೆಯಂತೆ 
ತೋಣೆದುದು ನುಣ್ಗಆ* ಲೀಲಾವತಿ. ೨. ೨೭) 

ನುಣ್ಗಣಿ - ಕೋಮಲ ರೆಕ್ಕೆ (ನುಣ್ಣಜೆಯಿಲ್ಲದ ವಿಧುವಿಂ ತಣ್ಣದಿರ್‌ 
ಒಗೆದಂತೆ ವಿಮಳಮುಖಮಂಡಳದಿಂ ಕಣ್ಣೊಳಿಸೆ ದಂತಕಾಂತಿ 
ಪವಣ್ಣಳಿದುಳ್ಳಲೆ ಖಚರವರಂ ಇಂತೆಂದಂ: ಶಾಂತೀಶ್ವಪು, ೨. 
೫೩) 

ನುಣ್ಣರ - ಇನಿದನಿ (ಮೆಲ್‌ ನುಣ್ಣರಂಗೆಯ್ವ ಹಂಸ 
ರಥಾಂಗಗಳಿಂ  ಇರ್ಪುವೆತ್ತ ಪುಳಿಲ್ಬಾಣಂಗಳಿಂ 
ಶಿಪ್ರಾತಟಿನೀತಟಸ್ಥಲಿಗಳೊಳ್‌: ಕಾದಂಬ, ೮. ೬೦) 

ನುಣ್ಣನಪ್ಪ - ನಯವಾಗಿರುವ (ಲಲಿತಪದಂ ಪ್ರಸನ್ನ 
ಕವಿತಾಗುಣಮಿಲ್ಲದೆ ಪೂಣ್ಣು ಪೇಟ್ಪ ಬೆಳ್ಗಳ ಕೃತಿಬಂಧಮುಂ 
ಬರೆಪಕಾಅರ ಕೇಡು ನುಣ್ಣನಪ್ಪಳಕದ ಕೇಡು: ಪಂಪಭಾ, ೧. 
೧೨) 

ನುಣ್ಣವಿರ್‌ -  [ನುಣ್‌*ನವಿರ್‌] ಮೃದುವಾದ ತುಪ್ಪುಳು 
(ಎಅಕೆಗಳ೦ ಮೆಲ್ಲನೆ ಉರ್ಚುತ್ತೆ ನಿಂದು ಒಯ್ಯನೆ ಸಾರ್ದು 
ಆ ತ್ರೋಟಿಯಿಂದಂ ತೊಡೆದು ಗಣೆಗಳಂ ನುಣ್ಣವಿರ್‌ ಬಿರ್ಚಿ 
ಮೆಯ್ಯಂ ತೊನೆದು ಉದ್ದಂ ನೀಡಿ ಗೋಣ೦ ನವ 
ದಿನಮುಖದೊಳ್‌ ಕುಕ್ಕುಟ೦ ಕೂಗಿತಾಗಳ್‌: ಶಾಂತೀಶ್ವಪು, 
೧೧. ೯೬) 

ನುಣ್ಣಿತಂವೇಟಕ್‌ - ನಯವಾಗಿ ಮಾತಾಡು (ಪೆರ್ಜೋಡೆಯಂತೆ 
ನುಣ್ಣಿತಂವೇಟ್ಟುವಣುಗಾಳಂತೆ ದಾಯಂಬಡೆದುಂ 
ಮೇಳದಂಕದಂತೆ ಸುಟಿಯಲಾದುಂ: ಪಂಪಭಾ, ೬ ೭೨ ವ) 

ನುಣ್ಣಿತು - ಮೃದು [ಮಾತು] (ದುರ್ಯೋಧನಂ ಬಂದಿಕಾಅನಂತೆ 
ಸೆಜ್‌ಗೆಯ್ದುಂ ವಣವೈದ್ಯನಂತೆ ಕೊಡಸಾರಿಯಂ ಪಿಡಿದುಂ 
ಸೂಳೆಯಂತೆ ಕಟಿವು ಉಟಚಿವನಣೆದುಂ ರಸವಾದಿಯಂತೆ 
ಕಟ್ಟಿಯುಂ ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ಟು: ಪಂಪಭಾ, 
೬೭೨ವ) 

ನುಣ್ಣಿಸು - ನುಣುಪುಮಾಡು (ತಾರಾಚಳಮಂ ಅಸದಳಂ 
ನುಣ್ಣಿಪಂತೆ ಒರ್ವಳ್‌ ಅತ್ಯುತ್ತಮ ದಿವ್ಯಾಕಾರೆ ಕುಳ್ಳಿರ್ದು 
ಅತನುಹರನ ಆರಾಧಿಸುತ್ತಿರ್ದಳಾಗಳ್‌: ಕಾದಂಸಂ, ೩. ೨೩) 


ನುಣ್ಣಡಿ - ನಯವಾದ ನುಡಿ (ರಾಗಮನೀವ ನುಣ್ಣುಡಿಗಳಿಂ 
ವನಪಾಲಕನಕ್ಷಕಂ ವಸಂತಾಗಮನಮಂ ಸಮಂತಣಜಿಯೆ 
ಬಿನ್ನವಿಸುತ್ತಿರೆ: ಕುಸುಮಾಕಾ, ೫. ೪೬) 

ನುಣ್ಣು - ನಯ, ನುಣುಪು (ನುಡಿ ಕಡುನುಂಪಂ ಆನೆ 
ರಾಗದೊಳೆ ಮನಂ ಕಡೆಗಣ್ತೊಡರ್ದಿರೆ ಜವ್ವನಂ 
ಅಡಿಯಿಟ್ಟುದು: ರಾಜಶೇವಿ, ೪. ೮೦); ಚೆಲುವು (ಅಸುಕೆಯ 
ಕೆಂಪು ಪಾದರಿಯ ಕಂಪು ಪಯೋಜಲಸತ್ಸರೋವರಪ್ರಸರದ 
ತಣ್ಣು ಸಂಪಗೆಯ ನುಣ್ಣು .. .. ಸುತ್ತಲುಂ: ಸುಕುಮಾಚ, ೯. 
೪೮) ಕಾಂತಿ (ಗಲ್ಲಂ ನುಣ್ಣು ಕೈಮಿಕ್ಕು ಕನ್ನಡಿಯಂ 
ಪೋಲ್ತಿರೆ. ಬಂದರಲ್ಲಿ ಕೆಲಬರ್‌ ಚೆಲ್ಪಪ್ಪಿನಂ ಚೆನ್ನೆಯರ್‌: 
ಕಬ್ಬಿಗಕಾ, ೭೪) 

ನುಣ್ಣಳಿ - ಹದಗೆಡು (ಈ ನುಣ್ಣಳಿಯುಣಸಂ ಕಂಡು ಮನ್ಯುಕೆತ್ತು 
ಸುರಿಸದೆ ಇನಿಸುಂ ಕೆಟ್ಟುವೋಗಿ: ಹರಿವಂಶ, ೧೪. ೩೩ ವ) 

ನುಣ್ಣುಮೆ - ನುಣುಪು (ಪಾಲ್ಗಡಲನೊರೆಯ ದೊರೆಯ 
ದುಕೂಲಾಂಬರವನುಟ್ಟು ಆತ್ಮೀಯಜಘನದ ನುಣ್ಣಿನೊಳ್‌ 
ನುಣ್ಣುಮೆಗೆತ್ತು : ಆದಿಹು, ೪. ೪೧ ವ) 

ನುಣ್ಣರಲ್‌ - ನಯವಾದ ಹರಳು (ಕರ್ಣಿಕೆಯಂದಮಾಗೆ ಕೀಲಿಸಿ 
ಪೊಸತಪ್ಪ ಮಾಣಿಕದ ನುಣ್ಬರಲಂ ಮಧು ಮನ್ಮಥಂಗೆ ಬಣ್ಣಿಸಿ 
ಸಮೆದಂತೆ ತೋಉುವುದು: ಆದಿಪು, ೧೧. ೧೧೬) 

ನುಣ್ಣಸೆ - ಮಿದುವಾದ ನೆಣ (ಮತ್ತೊಂದು ತಾಂ ಪೋಗೆ 
ನುಣ್ಣಸೆಯಂ ಮುಟ್ಟದೆ ಮತ್ತದೊಂದು ಕಣೆ ಕಲ್ಲಂ 
ತಾಗಿದಂತಾಗೆ: ನೇಮಿನಾಪು, ೪. ೧೪೬) 

ನುಣ್ಮಟಲ್‌ — ನುಣುಪಾದ ಮರಳು (ಪುದಿದಿರೆ 
ಪುಷ್ಪಪಾಂಸುಪಟಲಂ ಕಡುಮೆಲ್ವಳವಟ್ಟು ಲ್ನುಣ್ಮಟಲ್‌ ಕೆದಣಿದ 
ಕೇತಕೀಕುಸುಮರೇಣುವಿನಂತಿರೆ ನಿತಂಬಿನಿ ನೆಲಂ 
ತವದಂತಿರೆ ಗುಜ್ಜುಮೆಟ್ಟಿದಳ್‌: ಮಲ್ಲಿನಾಪು, ೫. ೭೮) 

ನುತ - ಹೊಗಳಲ್ಪಟ್ಟ (ನುತ ಭವ್ಯಾನೀಕ ನೀಲಾಂಬುರುಹಮಲರೆ 
ಮಿಥ್ಯಾತ್ತಸೂರ್ಯಾಂಶು ಕುಂದಲ್‌ ವಿಮಳತೆಯಂ 
ಮಾಲ್‌ ವಾಗ್ದೋತಿಯಿಂದಂ: ಧರ್ಮಾಮ್ಮ ೧ ೪); 
ಪ್ರಸಿದ್ಧವಾದ (ಗಿರಿಜಾಕಲ್ಯಾಣ೦ ಇಂತೀ ನುತಕೃತಿಯ ಪೆಸರ್‌: 
ಗಿರಿಜಾಕ, ೧. ೩೩) 

ನುತಿ - [ಸ್ತುತಿ] ಹೊಗಳಿಕೆ (ನೀರಜದ ರಜದ ಪೊರೆಪು ಆ 
ನೀರೇಜದ ನೀರ ಪೊರೆಪು ಪೊರೆವೊರೆ ನೀಂ ಸಂಸಾರಕ್ಕೆ 
ನಿನಗಂ ಈ ಸಂಸಾರಂ ಪೊರೆಪೊರೆ ಪರಾತ್ಮಹತಿನುತಚರಿತಾ: 
ಶಾಂತಿಪು, ೧೧. ೯೬) 

ನುತ್ತ - ಹೊರದೂಡಿದ (ನುತ್ತಂ ನುನ್ನಂ: ಅಭಿಧಾವ, ೨. ೧. 
೪೦) 

ನುನ್ನಂ - ಹೊರದೂಡಿದ (ನುತ್ತಂ ನುನ್ನಂ: ಅಭಿಧಾವ, ೨. ೧. 
೪೦) 

ನುರ್ಗಾಡು - ನುಗ್ಗಾಡು, ಚೂರುಮಾಡು (ತೋಡುವೆ೦ ಒರ್ವನ 
ಒಳ್ಳರುಳಂ ಉರ್ವಿಗೆ ನೆತ್ತರನೆತ್ತಿ ಪೀರ್ದು ವಿರ್ದಾಡುವೆಂ 
ಒರ್ವನ ಊರುಗಳಂ ಎನ್ನು ಗದಾಶನಿಘಾತದಿಂದೆ 
ನುರ್ಗಾಡುವೆಂ: ಪಂಪಭಾ, ೯. ೨೪) 

ನುರ್ಗುನುಣೆ - ಪುಡಿಪುಡಿ, ಚುರುಚೂರು (ತೇರ ತೆಕ್ಕೆಗಳ್‌ ಕಲ್ಲ 
ಗಾಣದ ಕಣೆಯ ಬಾಯ್ಲೆ ಬಿಟ್ಟ ಕಳಿಕೆಯ ಚೆಂಡಿನಂತೆ 
ನುರ್ಗುನುಜೆಯಾಗಿರ್ದುವು: ಅನಂತಪು, ೧೪. ೭ ವ) 

ನುರ್ಗೊತ್ತು - ಬಲವಾಗಿ ಒತ್ತು ಸದೆಬಡಿ (ಕೌರವೇಶ್ವರನ 
ಊರುದ್ವಯಮಂ ಗದಾಪರಿಘದಿಂ ನುರ್ಗೊತ್ತುಗುಂ: 
ಗದಾಯು, ೫. ೫೮) 


೬೧೬ 


ನುರ್ಚುನೂಯ - ನುಚ್ಚುನೂರು, ಪುಡಿಪುಡಿ (ಬಳೆಯ ಪೇಖಂ 
ಆನೆ ಮೆಟ್ಟಿದಂತೆ ನುರ್ಚುನೂಅಪ್ಪಿನಂ ಅವುಂಕಿ ಪಿಡಿದಡಸಿ 
ಅಗುರ್ವು ಪರ್ವೆ ಬೀಸಿ: ಪಂಪಭಾ, ೮. ೭೬ ವ) 

ನುಲಿ - ತಿರಿಚು (ನುಲಿದ ಕಾಗೆಯ ಕೆನ್ನೆತ್ತರನುಂಡ ನೆಲನೆಲ್ಲಂ 
ಕೆಮ್ಮಣ್ಣ ನೆಲನಾಗಿ: ನೇಮಿನಾಪು, ೮. ೨೨ ವ) 

ನುಸುಳ್‌ - ನುಣುಚಿಕೊಳ್ಳು (ಸಪ್ತಕಕ್ಸ್ಯಾಂತರಂಗಳ ಕಾ೦ಚನಮಯ 


ತೋರಣಂಗಳಂ ನುಸುಳ್ಬು ಎಯ್ದಿವರ್ಪಾಗಳ್‌: 
ಕಾದಂಸಂ, ೫. ೧೫ ವ) 

ನುಳಿ - [ನುಲಿ] ಬಲೆ (ನುಳಿಯುಮಂ ಕುಳಿಯುಮಂ 
ಮೆಳೆಯುಮಂ .. .. ಕಳೆದು ಪೋಗಿ: ಲೀಲಾವತಿ, ೬. ೧೬ 
ವ) 


ನುಚೆ - ಪುಡಿಯಾಗು (ನುಚಿ-ಸಂಚೂರ್ಣೇ: ಶಬ್ದಮದ, ಧಾ 
೮೭೭) 

ನುಣಿವೋಗು ದ ನುರಿತಿರು, ಕಷ್ಟ ಅನುಭವಿಸಿರು 
(ಮದನಹತಕನಿಂದಂ ನೆಜ್‌ ಮುನ್‌ ನುಚೆವೋದಕ್ಕಂ ತಾಂ 
ಪೇಟಲೆಯಳೆ ಮುನ್ನಮೆ ಮದೀಯ ಧೈರ್ಯಜ್ಯುತಿಯಂ: 
ಕಾದಂಸಂ, ೫. ೩೩) 

ನುಲ್ಗು - ಪುಡಿಮಾಡು (ಶೇಷಕಂಠ ಕದಳ ಕಠಿನಾಸ್ತಿ ನುಲ್ಲೆದುದೊ 
ಗೋತ್ರನಗಂ ಪಿಳಿಗಿತ್ತೊ .. . ಎನಲ್‌ ವಿಘೂರ್ಣಿಸಿದುದು 
ಇರ್ಬಲದೊಳ್‌ ಸಮರಾನಕ ಸ್ವನಂ: ಪಂಪರಾ, ೧೩. ೩೫) 


ನೂಂಕು - ತಳ್ಳು (ಮೆಲ್ಲನುಗೆ ತೇಂಕುವ ಪೂವಿನ ಸಂಕರಂಗಳಂ 


ನೂಂಕುವ ಊರ್ಮಿಮಾಳಿನಿಯ ತುಂಗತ್ತರಳ 
ಊರ್ಮಿಮಾಲೆಗಳ್‌: ಆದಿಪು, ೧. ೬೧); ಮುನ್ನುಗ್ಗು 
(ರಾಜಕೆಂಠೀರವಂ ತಾನೆನೆ ವೀರಕ್ಷತ್ರಿಯಚೂಡಾಮಣಿ 


ಭರತನೃಪಂ ನೂಂಕಲುದ್ಭುಕ್ತನಾದಂ: ಆದಿಷು, ೧೪. ೯೮) 

ನೂಂಕುದಟೆ - ನೂಕಲು ಬಳಸುವ ಮರದ ದಿಮ್ಮಿ (ಕಡಸಿರಗೆಯ್ದ 
ನೂಂಕುದಟೆಯಿಕ್ಕುವ ಬಲ್ಬಸಿ ಭೀತಿಯಿ೦ ಮನಕ್ಕೊಡರಿಸೆ: 
ಚಂದ್ರಪ್ರಪು, ೫. ೧೦೫) 

ನೂಕೆ ಪಾಸು - [ಪುಣ್ಯವಂತನಿಗೆ] ನೂಕಿದಲ್ಲಿ ಹಾಸಿಗೆ [ಎಂಬ 
ಗಾದೆಮಾತಿನಂತೆ] (ಅಂತು ಪುಣ್ಯಭಾಜನಂಗೆ ನೂಕೆ 
ಪಾಸೆಂಬಂತೆ: ಆದಿಪು, ೩. ೭೯ ವ) 

ನೂತ - ನುತ (ಅದೇಂ ತಾನಾಯ್ತೊ ನೂತಕ್ಷಮಾಶೀಳಂ 
ಕೇಸರಿಗಂ ನಿರೀಕ್ಷಣಸುಖಶ್ರೀಪಂಜರಂ ಕುಂಜರಂ: 
ನೇಮಿನಾಪು, ೫. ೯೦) 

ನೂತನ - ಹೊಸತು (ನವ್ಯಂ ನೂತ್ನಂ ನೂತನ೦ ಅಭಿನವಂ 
ಎನಿಪ್ಪುದು ಅಲೆಗೆ ನವೀನಂ: ಅಭಿಧಾವ, ೨. ೧. ೪೬) 

ನೂತನಪ್ರಸ್ತುತ - ಆಗತಾನೇ ಕರೆದ (ಅನಿಮೇಷರ್‌ 
ನೂತನಪ್ರಸ್ತುತ ಸುರಭಿಸುಧಾಕ್ಷೀರಧಾರಾಭಿಷೇಕಾರ್ಚನೆಯಂ: 
ಆದಿಹು, ೧೪. ೧೧೬) 

ನೂತನೆ - ಹೊಸ ಹರೆಯದವಳು (ಎಸೆವಿಡಿಗೆಯ ಪೊಚೆಲ್ವೆಗೆ 
ನುಣ್ಣೊಡೆಯ ನೂತನೆಗೆ : ಗಿರಿಜಾಕ, ೩. ೯೧ ವ) 

ನೂತೆ - ಪ್ರಸಿದ್ಧಳಾದವಳು (ಆತನ ವಧು ನೂತೆ ಯಶೋಕನ್ವಿತೆ 
ಆಕೆಗಾ ದವಿಜೆ ತನೂದ್ಭೂತೆ ಎನಿಸಿರ್ದಳ್‌: ಕರ್ಣನೇಮಿ, 
೧೪. ೩೫) 

ನೂತ್ನ - ನೂತನ (ನವಂ ನೂತ್ನಂ ನೂತನಂ ಅಭಿನವಂ 
ಎನಿಪ್ಪುದು ಅಣಿಗೆ ನವೀನಂ: ಅಭಿಧಾವ, ೨. ೧. ೪೬); 
ಸುಂದರವಾದ (ಪೊಅಪೊಣ್ಮಿದುದು ಅತಿಶಯ 
ಸುಕಥಾನೂತ್ನರತ್ನರಶ್ಮಿಕಳಾಪಂ: ಸುಕುಮಾಚ, ೧. ೬೩) 


ನೂನ - ಕೊರತೆ (ಪಟೌಯ ಸೀರೆಯಂತೆ ಗುಣದೊಳ್‌ 
ನೂನಮಾಗದೆ: ಧರ್ಮಾಮೃ, ೫. ೬೪ ವ) 

ನೂನಂ - ನಿಶ್ಚಿತವಾಗಿ (ನೂನಂ ಮನಮಿಕ್ಕಿ ಪಸಿದು ಸಾಯದೆ 
ನೀಮೆತ್ತಾನು೦ ಪಡೆವೊಡೆ ಪಿಶಿತಮ೦ ಏನಾನಮ೦ ಅಅಸಿ 
ತಿನ್ನಿಂ ಎನಗಂ ತನ್ನಿಂ: ಪಂಚತಂತ್ರ, ೨೦೯) 

ನೂಪುರ - ಕಾಲ್ಕಡಗ (ಪೋ ಬಿಡು ಕಟಿಸೂತ್ರಮಂ ತೊಡೆಯ 
ಬಿಣ್ಣು ಪದಾಂಬುರುಹಕ್ಕೆ ತಿಣ್ಣಂ ಎಂತು ಉಡಿಸುವುದಕ್ಕ 
ನೂಪುರಮಂ ಈ ತೊಡವು ಏವುದೋ ರೂಪ ಸಾಲದೇ: 
ಪಂಪಭಾ, ೩. ೪೬) 

ನೂರ್ಭಾಸಿರ - ನೂರು ಸಾವಿರ, ಒಂದು ಲಕ್ಷ 
ನೂರಾಸಿರಮಂ ವಿಗುರ್ವಿಸಿ ವಿಮಾನದ 
ಚೆಲ್ವುಮಂ ಅವಗಯಿಸಿ: ಶಾಂತಿಷು, ೧೦. ೨) 

ನೂರ್ಮಡಿ - ನೂರುಪಟ್ಟು (ತನ್ನ ತೊಡಂಕದು ಎಯ್ದೆ 
ನೂರ್ಮಡಿ ಮನದೊಳ್‌ ಪಳಂಚಲೆಯೆ ಡಕ್ಕೆಯೊಳ್‌ 
ಅಟ್ಟಜವಾಗೆ ಆಡಿದಳ್‌: ಪಂಪಭಾ, ೪. ೯೦) 

ನೂರ್ಮಡಿಸು - ನೂರರಷ್ಟಾಗು (ಕಟ್ಟಿದಳ್‌ ರತ್ನನೂಪುರಮಂ 
ತತದಕಾಂತಿ ನೂರ್ಮಡಿಪಿನಂ ಮಂಜೀರಕಾಂತಿಯಿಂ: 
ಜಗನ್ನಾವಿ, ೧೦. ೧೧೦) 

ನೂರ್ಮೆ - ನೂರು ಬಾರಿ (ನೂರ್ಮೆ ಪಶು ಕಜ್‌ವುದಂ 
ತಾನೂರ್ಮೆಯೆ ಕಣ್‌ವೆರ್ಮೆಯಲ್ಲದಟೆಯೆರ್ಮೆಗಳ್‌ ಈ 
ಎರ್ಮೆಗಳೊಳಗಿಲ್ಲೆನಿಸಿರ್ದೆರ್ಮೆಯ ಹಿಂಡುಗಳಿನೊಪ್ಪುಗುಂ 
ಕೆಲವೆಡೆಯೊಳ್‌: ಕಾವ್ಯಾವಲೋ, ೩೫೦) 

ನೂಲ್‌ - ದಾರ (ಬಿಳಿಯ ತಾವರೆಯೆಳಗಾವಿನಸಿಯ ನೂಲೊಳ್‌ 
ಕೋದ ತೋರಮಲ್ಲಿಗೆಯ ಬಿರಿಮುಗುಳ ಸರಿಗೆಯುಮಂ: 
ಪಂಪಭಾ, ೫. ೬ ವ); ಉಡಿದಾರ, ಒಡ್ಯಾಣ (ಉಡೆ 
ಜೋಲಲ್‌ ನೂಲ್‌ ಸಡಿಲಲ್‌ ಮುಡಿ ಪರೆಯಲ್‌ 
ನಡೆತಂದಳ್‌ ಕಾಮಯೋಗಿನೀವಿಭ್ರಮದಿ೦ದಂ: ಕಾದಂಬ, ೩. 
೨೭); ಬಡಗಿಗಳು ಮಾಡುವ ಗುರುತು (ಗೋಲಾಂಗೂಲಂ 
ಬಂದು, ಕರಗಸಿಗರೊಂದುಭಾಗಂಬರಂ ಸೀಟ್ಬು ನೂಲ 
ತಲೆಯೊಳ್‌ ಕೀಲ೦ ಬೆಟ್ಟಿರ್ದ ಮರನಂ ಕಂಡದಣ ಮೇಲೆ 
ಕುಳ್ಳಿರ್ದು: ಪಂಚತಂತ್ರ, ೮೨ ವ) 

ನೂಲತೊ೦ಗಲ್‌ - ನೂಲ್ಲೊಂಗಲ್‌, ಗೆಜ್ಜೆಗಳಿರುವ ಕಟಿಸೂತ್ರ 
(ಒದವಿದ ನೂಲ ತೊಂಗಲುಲಿಯಿಲ್ಲದೆ 
ಪೀನನಿತಂಬಮಾರಮಿಲ್ಲದೆ ಕುಚಮಂಡಲಂ ಪಲವುಮಂದದ 
ಚೆಂದದ ಚಿನ್ನಪೂಗಳಿಲ್ಲದೆ: ಆದಿಷು, ೩. ೪೮) 

ನೂಲತೊಡವು - ನೂಲಿನ ಆಭರಣ (ರತ್ನದ ತೊಡವಿನ ತಿನೂಲ 
ತೊಡವಿನ, ಸೊಡರಿನ ಕಾಟ್ಕೆಚ್ಚಿನ ರಕ್ಷಯಂ ತರಿದು 
ಮೇಳಮಕ್ಕುಂ: ಧರ್ಮಾಮೃ, ೧೧. ೧೨೮ ವ) 

ನೂಲತೋಡಾಗು - ಹಾಸುಹೊಕ್ಕುಗಳಂತಿ ಒಂದಾಗು; ಹರಿದ ನೂಲು 
ಸೇರಿಕೊಳ್ಳುವುದು (ಎನಗೆ ಎಕ್ಕಬಾಗೆ ನೋಡೀಗಳ್‌ ಈ 
ಇಳಾಲತಾಂಗಿ ಪುದುವಲ್ಲಳ್‌ ಅದೆಂತೆನೆ ಮುನ್ನ ನೂಲ 
ತೋಡಾಗದೆ ಕೆಟ್ಟು ಪೋದವರಂ ಇಂ ಮಗುಟ್ಟುಂ 
ನಿಜೆಪಂತು ಬೆಳ್ಳನೇ: ಪಂಪಭಾ, ೯. ೪೬) 

ನೂಲಸೆಚ್ಛೆ - ಹತ್ತಿಯ ಹಾಸಿಗೆ (ಗಗನದ ನಡುವಿರ್ಪುದು ನೂಲ 
ಸೆಜ್ಜಿಯಂ ನೇಚೆದವೋಲ್‌: ಪಾರ್ಶ್ವನಾಪು, ೧. ೯೮) 

ನೂಲಿಕ್ಕು - ಜನಿವಾರ ಹಾಕು, ಮುಂಜಿ ಮಾಡು (ನೂಲಿಕ್ಕುವೊಡೆ 
ಉಪವಾಸಮಂ ಆಲಸ್ಕ್ಯದಿ೦ ಮಾಡುವರ್‌: ಸಮಯಪ, ೭. 
೮ 


(ನೂಳ 
ಯಾನದ 


೬೧೭ 


ನೂಲೆಟ್‌ - ದಾರದ ಎಳೆ (ಎರಡರ್ಥಕ್ಕೆ; ಎಆಯೆಂದು 
ನೂಲೆಟ್‌ಯೊಳ೦ ಬರಸೆಳೆವುದಜಳೊಳ್‌ ಅಂ: ಶಬ್ದಮದ, 
೩೩ ವೃತ್ತಿ ೧೩೫) 

ನೂಲ್ಡೆಗೆ - ದಾರವನ್ನು ಹಿಡಿದು ಸಮಮಾಡು (ಪಾರ್ಶ್ವಂಗಳಿ೦ 
ನೂಲ್ಲೆಗೆದತ್ತು ಎಂಬಂತೆ ಬಂದುದು 
ಇಂದ್ರಾಯುಧಾಶ್ವಂ: ಕಾದಂಬ, ೩. ೯); ಗೆರೆಗಳನ್ನು ಬರೆ 


(ಪಾರ್ಶ್ವಂಗಳಿಂ ನೂಲ್ಗೆಗೆದತ್ತೆಂಬಂತೆ ಪಾಶ್ಚಾತ್ಯದೆ 
ಸವಡಿಸಿತ್ತೆಂಬಂತೆ ಉರುದ್ದೀವದಿಂ ಪರ್ವುಗೆವೆತ್ತಂತೆ 
ಅಂಗಕಾಂತಿಪಕರದೆ ಬಂದುದು ಇಂದ್ರಾಯುಧಾಶ್ವಂ: 
ಕಾದಂಬ, ೩. ೯) 


ನೂಲ್ಪಾಸ - ದಾರದ ಕಟ್ಟು (ತಳದಿಂದವುಂಕಿ ತೊಡೆದುದ್ದಳಿಕೆಯ 
ನೂಲ್ಪಾಸಮೆಸೆಯೆ: ಮಲ್ಲಿನಾಪು, ೮. ೧೮) 

ನೂಲ್ವೊಯ್‌ - ನೂಲ್ಲೆಗೆ ದೇವಸೇನೆ ನಡೆದತ್ತು ಓರಂತೆ 
ನೂಲ್ವೊಯ್ದವೊಲ್‌: ಅನಂತಪು, ೫. ೪೪) 

ನೂಸೆ ಹಾಸು - “ನೂಕಿದಲ್ಲಿ ಹಾಸಿಗೆ' (ಮನೆಯಿಂದಂ 
ಮನಗೆಂದು ಪೋಪ ತೆಅದಿ೦ ಮೇಣ್‌ ನೂಸೆ ಪಾಸೆಂಬ 
ಪಾಂಗಿ೦ದನಿತು೦ ಯುಗಂ ತಳರ್ದು: ಆದಿಪು, ೫. ೭೦) 

ನೂಳ್‌ - ಪುಡಿಮಾಡು (ಮಾಸಾಳ್ಗಳ್‌ ಕೈದೀವಿಗೆಯೊಳಜಸಿ 
ನೆಲನಂ ನೂಳು ತೂಣೆ ಕೇಜೆ: ತ್ರಿಷಷ್ಟಿಪು, ೨೩. ೧೦ ವ) 

ನೂಳದು - ಅತಿಶಯವಾದುದು, ಹಿರಿದು (ನೂಳದೆಂದು ಪಿರಿದು: 
ಶಬ್ದಮದ, ಪ್ರಸಾ ೧೩೦) 

ನೂಯಿ - ಒಂದು ಸಂಖ್ಯೆ ಹತ್ತರಷ್ಟು ಹತ್ತು (ದುರ್ಜನಂಗೆ 
ನೂಲು ಲೇಸ೦ ಮಾಡಿದೊಡಂ ಕಿಡುವುದು: ಪಂಚತಂತ್ರ, 
೨೦೬, ಶ್ಲೋಕ ೮೯ ಟೀಕೆ) 

ನೂಲುವರಂ - ನೂರರವರೆಗೂ (ಈ ಕಿಣಿಯವಂ ಅಜೆಯದೆ 
ಕೆಡೆನುಡಿದನಪೊಡ೦ ನೂಖವರ೦ ಎಲೆ ಸಲಿಸುವುದು: 
ಪಂಪಭಾ, ೬. ೬೧) 

ನೃಕೀಟ - ಮಾನವಕೀಟ, ಕ್ಷುದ್ರ ಮನುಷ್ಯ (ದಿವ್ಯವಚನಮಂ 
ಎನ್ನೊಳ್‌ ನುಡಿಗುಮೆ ನೃಕೀಟನೊಳ್‌ ನರಸಿಂಹಂ: ಜಗನ್ನಾವಿ, 
೫. ೭೪) 

ನೃಗತಿ - ಮನುಷ್ಯಗತಿ (ಚೈರಂತನಕ್ರಮದಿಂದೆ ಆ ಮಣಲೆಲ್ಲಮಂ 


ಮಗುಳೆ.. ಪಾರಾವಾರದೊಳ್‌ ಪೊಯ್ದು ಮತ್ತಮದಂ 
ಸೋದಿಸಿ ಕಾಣ್ಣವೊಲ್‌ ನೃಗತಿ ನೋಡಲ್‌ ನಾಡೆಯುಂ 
ದುರ್ಲಭಂ: ಸುಕುಮಾಚ, ೫. ೩೩); [ಜೈನ] 


ಚತುರ್ಗತಿಗಳಲ್ಲಿ ಒಂದು ನೃಗತಿ ನೋಡಲ್‌ ನಾಡೆಯುಂ 

ದುರ್ಲಭಂ: ಸುಕುಮಾಚ, ೫. ೩೩) 
ನೃತ್ತ - ಗತಿಪ್ರಧಾನ ನೃತ್ಯ (ಎಲ್ಲಿತ್ತೊ ಗೀತವಾದ್ಯಂ ಸಲ್ಲಲಿತ 

ವಧೂಜನ ಪ್ರವೃತ್ತಂ ನೃತ್ತಂ: ಗದಾಯು, ೫. ೪೩) 
ನೃತ್ಯ - ಅಭಿನಯಸಹಿತವಾದ ನರ್ತನ (ಶಕ್ರನೃತ್ಯದೊಳೊಡಂಬಡೆ 
ನರ್ತಿಸುವಲ್ಲಿ ಜತ್ತವಟ್ಟದ ಮಣಿಯಂತಿದೇ೦ 
ಪದುಳಮಾದುದೊ ದಿವ್ಯವರೂಥಕದಂಬಕಂ: ಆದಿಪು, ೭. 
೧೨೫) 

-.. ಪ್ರಜಾಪಾಲಕ, ರಾಜ (ಮಂತ್ರಪೂತಾಂಗಮಂ 
ನೃಪನೆಯ್ದಿದಂ ಉದ್ಯಚ್ಛೃಂಗಂ ಆ ಶತಶ್ಯೃಂಗಮಂ: ಪಂಪಭಾ, 
೧. ೧೧೫) 
ತನಯ - ರಾಜನ ಮಗ, ರಾಜಕುಮಾರ (ಪುಟ್ಟೆ ಮುಳಿಸು 
ಒಸಗೆಗಳೆ ಕಡುಗಟ್ಟಂ ಮುಳಿಸು ಒಸಗೆಯೆಂಬ 
ನೃಪತನಯನವ೦ ಮುಟ್ಟುಗಿಡೆ ಪಾರದರದೊಳ್‌ ಪುಟ್ಟಿದಂ: 
ಪಂಪಭಾ, ೧೨. ೧೩೩) 


೩. 


ನೃ 


1. 


ನೃ 


ನೃಪತಿ - ನೃಪ, ರಾಜ (ನೃಪತೀ ಪರೋಪಕಾರೀ 
ರಿಪುವರ್ಗಮನಲೆದು ಗೆಲ್ವೆಯಾಗಾಹವದೊಳ್‌: ಕವಿರಾಮಾ, 
೨. ೨೪) 


ನೃಪಭವನ - ಅರಮನೆ (ಓಲಗಕ್ಕೆ ಪುಗುವ ಪೊಅಮಡುವ 
ವಾರವಿಳಾಸಿನಿಯರ ನೂಪುರಂಗಳ ರವಂಗಳೊಳ್‌ 
ನೃಪಭವನೋಪವನ ದೀರ್ಫಿಕಾಹಂಸಕುಳಂಗಳ್‌ 


ತಳವೆಳಗಾದುವು: ಪಂಪಭಾ, ೪. ೪೯ ವ) 
ನೃಪಮಂಡಲ - ರಾಜಸಮೂಹ, ನೃಪಮಂಡಲದಲ್ಲಿ ನಾಲ್ಕು ಬಗೆ: 
ವಿಜಿಗೀಷು, ಅರಿ, ಮಧ್ಯಮ, ಉದಾಸೀನ; ಪ್ರತಿಯೊಬ್ಬರಿಗೂ 


ಮಿತ್ರ, ಮಿತ್ರಾಮಿತ್ರರು (ಪಡೆಯಜೆಲಾದೊಡರಿಯಂ 
ಕಿಡಿಸುಗು೦ ಅಂತಃಕಳಂಕ ನೃಪಮಂಡಲಮಂ ತಡೆಯದೆ 
ತಮಸ್ಸ್ವಭಾವಂ ಕಿಡಿಸುವವೋಲಜಿದು ರಾಹು 
ಶಶಿಮಂಡಲಮಂ: ಕವಿರಾಮಾ, ೩. ೧೪೭) 

ನೃಪಸತಿ - ರಾಣಿ (ನೃಪಸತಿಯರ್ಗುದಯಿಸಿದರ್‌ 
ತಪನಪ್ರತಿಮಪ್ರತಾಪರ್‌ ಅಭಿನವಪಾಠೀನಪತಾತಕರ್‌ 
ಇಂದ್ರಸೇನಂ ಉಪೇಂದಸೇನನುಮೆನಿಪ್ಪ ಪೆಸರೆಸೆವಿರ್ವರ್‌: 


ಶಾಂತೀಶ್ವಪು, ೬. ೨೮) 

ನೃಪಸುತ -. ರಾಜಕುಮಾರ (ಆ ನಾಗಪಾಶಮಂ ಜಗತೀನಾಥಂ 
ಪೊಸೆಯೆ ಕಟ್ಟುಗಳ್‌ ಬಿಟ್ಟೆರೆ ಪೋಲ್ತೇನೆಸೆದುದೊ ನೃಪಸುತನ 
ಅಪದಾನದ ಶಾಸನಕೆ ಲೆಕ್ಕಮಿಟ್ಟಕ್ಕರಮಂ: ಶಾಂತಿಷು, ೮. 
೫೪) 

ನೃಪಾಮ್ನಾಯ - [ನೃಪ-ಆಮ್ನಾಯ] ರಾಜವಂಶ (ಮನುನೃಪ 
ಆಮ್ನಾಯದುರ್ಗಾದ್ರಿಸಿಂಹಂ ಮನುಭೂಪಾಳ 
ಅನ್ವಯಶ್ರೀಭವನಕಳಶ೦ ಎ೦ಬಂತು: ಆದಿಪು, ೮. ೩೪) 

ನೃಶಂಸ - ಕೂರಿ (ಅಜೆಯಂ ಕಾಣಂ ತಂದೆಯ 
ಗಣೆಯೊಳಗಿರ್ದವನ೦ ಎನ್ನಂ ಅಂದು ನೃಶಂಸಂ: ಕಾದಂಸಂ, 
೧. ೫೬) 

ನೆಕ್ಕನೆ - [ನೆಕ್‌--ಎನೆ] ನೆಕ್‌ ಎಂದು, ಚಕ್‌ ಎ೦ದು (ಮುನಿದೆರಡು 
ಅಂಬಿನೊಳ್‌ ರಥಮುಮಂ ಪದವಿಲ್ಲುಮಂ ಎಯ್ದೆ ಪಾರ್ದು 
ನೆಕ್ಕೆನೆ ಕಡಿದು: ಪಂಪಭಾ, ೧೧. ೧೯); ಥಟ್ಟನೆ (ಚೆಕ್ಕನೆ 
ಸಾವುದುಮಂ ಸಿರಿ ನೆಕ್ಕನೆ ಕಿಡುವುದುಮನಜಿದು ಕಂಡುಂ 
ಸೊಕ್ಕುವರ್‌: ಧರ್ಮಾಮೃ, ೭. ೧೦೨) 

ನೆಕ್ಕರವದ್ದೆ - £ನೆಕ್ಕ-ಅರವದ್ದೆ] ಒಳಹೋದ ಕಿಬ್ಬೊಟ್ಟೆ (ಒಡ್ಡಿದ 
ಪೆರ್ಮೊಲೆ ತೆಳ್ಳಪಿಜ್‌ ಕರಂ ನೆಜ್‌ದ ನಿತಂಬ ಇಂಬುವಡೆದ 
ಒಳ್ಳೊಡೆ ನೆಕ್ಕರವದ್ದೆ ತಾನೆ ಪೋ ಕಿಜುದೊಡೆ ಎಂದು ಧಾತ್ರಿ 
ಪೊಗಲ್ಲುಂ: ಪಂಪಭಾ, ೧. ೧೦೮) 

ನೆಕ್ಕು - ಒಳಗೆ ಹೋಗು (ಕೊಂಕಿದ ಸಟಂ ಕಡು ನೆಕ್ಕ ಕದಂಪು 
ನೀಳ್ಬ ತಾಟ್ಮರದವೊಲಪ್ಪ ಒಡಲ್‌ ಕಹಕಹದ್ದನಿ ಕೌಳಿಕನಾದಂ 
ಆದುದು ಆಸುರತರಮಾಗೆ ಬಂದು ಕವಿದತ್ತು 
ಫಘಟೋತ್ಕಚರೌದ್ರಸಾಧನಂ: ಪಂಪಭಾ, ೧೨. ೭) 

ನೆಕ್ಕೊರವಟ್ಟೆ - ಕುರುಚಲು ಗಿಡಗಳ ದಾರಿ (ಲಲಿತ ಲತಾಂಗಿಯ 
ವರಜಂಘಾಯುಗಲಂಗಳ ಭಮಗಿಯನಜೆಯೆ೦ ಪೊಗಲಲ್‌ 
ನೆಕ್ಕೊರವಟ್ಟೆಯ ತೆಅನೇನಲ್ಲದೆ ಬಣ್ಣಿಪ 
ಬಟ್ಟೆಯನಂಭೋಜಾನನೆಯ ಊರುಯುಗಂಗಳ್‌: 
ಸುಕುಮಾಚ, ೫. ೫೧) 

ನೆಗಪು - ಸುರಿಸು (ಅಮರ್ದಸಪ್ಪಿಕೊಂಡು ತತ್ತನುಜೆಯಗಲೈಯೊಳ್‌ 
ನೆಗಪಿದರ್‌ ಬಸಮಲ್ಲದ ಬಾಷ್ಟವಾರಿಯಂ: ಆದಿಷು, ೪. 


೬೧೮ 


೫೬); ಎತ್ತಿಕೊ (ಮಾಣಿಕಮೆಂದು ಕೆಂಡಮಂ ನೆಗಪುವ .. 
ಎಗ್ಗನಂತೆ: ಕಾದಂಬ, ೫. ೧೨೪) 

ನೆಗರ್ತೆ - ಪ್ರಸಿದ್ಧಿ (ರೂಪಿನ ಪೊಗರ್ತೆಯುಂ 
ನೆಗರ್ತೆಯುಮಂ ಕೇಳ್ದು: ಹರಿವಂಶ, ೮. ೫೨ ವ) 

ನೆಗಟರ್ಫ - ಕಾಣಿಸಿಕೊಳ್ಳು (ಷಟ್ವಂಡಭೂಮಂಡಲೇಶ್ವರನೋರಂತೆ 
ನೆಗಲ್ಸ್‌ ನೆಗಟ್ಟತ್ತೆತ್ತಂ ದ್ವಿಜನ್ಮಾನ್ವಯಂ: ಆದಿಪು, ೧೫. ೨೦); 
ಪ್ರಖ್ಯಾತಿ ಪಡೆ (ಅಲ್ಲಿ ನೆಗಟ್ಟ ಜಾಬಾಲಗಳೆಂಬ ಅತ್ತಯುತ್ತಮ 
ಯತಿಪತಿಗಳಪತ್ಯಂ ಹಾರೀತನಾಮ ಮುನಿಪನದೊರ್ವಂ: 
ಕಾದಂಸಂ, ೧. ೬೫): ಕೈಗೊಳ್ಳು (ಇತ್ತುಂ ತೆತ್ತುಂ ಬಾಟ್ವ 


ಸಹಜದ 


ಮಂಡಲಮಲ್ಲದೆ ಕೀಟೆಯುಂ ಮೀಟೆಯುಂ ನೆಗಟ್ಟ 
ಮಂಡಲಮಿಲ್ಲ: ಪಂಪಭಾ, ೬ ೬೭ ವ); ಮಾಡು 
(ಪರಿಚಯಮಿಲ್ಲ ಎನ್ನೊಳೆಂದು ಮಿಗೆ ನಾಣ್ಣುತ್ತಿರದೆ 


ಇಂದೆನ್ನೊಳ್‌ ಅದೆಂತು ಅಂತಿರೆ ನೀಂ ನೆಗಟ್ಟುದು ನಿರಂತರಂ 
ಕಮಲಮುಖೀ: ಕಾದಂಸಂ, ೫. ೨೪), ಮೊಸಳೆ 
(ಛಾಯಾಲಕ್ಷ್ಯಮನೊಡ್ಡಿಯುಂ ಆಯದ ನೀರೊಳಗೆ 
ತನ್ನನಡಸಿದ ನೆಗಟ೦ ಬಾಯಚೆವಿನಂ ಇಸಿಸಿಯುಂ ಅರೆ 
ಹೋಯಜ ಬಾಪೆಂದು ಹರಿಗನಂ ಗುರು ಪೊಗಬ್‌ 
ಪಂಪಭಾ, ೨. ೬೦) 

ನೆಗಟಕನುಡಿ - ಶಪಥಮಾಡು (ಕಾದುವೆನೆಂದು ನೆಗಟ್‌ ನುಡಿವ 
ನುಡಿಯುಮಂ ಪಿಡಿದ ಚಲಮುಮಂ ಬಗೆದು: ಪಂಪಭಾ, 
೧೦. ೨೬ ವ) 

ನೆಗಟಿಪಡು - ಆಚರಣೆಗೊಳ್ಳು (ಚರಮದೇಹಧಾರಿಗಳಿಂದಂ 
ನೆಗಟೌಪಟ್ಟುದನೊಳ್ಳಿತಪ್ಪ ಮೋಕ್ತಮಾರ್ಗಮಂ ಪೊರ್ದಿಯುಂ: 
ವಡ್ಡಾರಾ, ಪು. ೮೭, ಸಾ. ೩) 

ನೆಗಟ್ಟು - ಕೈಗೊಳ್ಳು (ಧರಾಮರರೀ ಬ್ರಾಹ್ಮಣರೆಂದು 
ಕೊಂಡುಕೊನೆದಾ ಷಟ್ಟಂಡಭೂಮಂಡಲೇಶ್ವರನೋರಂತೆ 
ನೆಗಟ್ಸ್‌: ಆದಿಷು, ೧೫. ೨೦); ಮಾಡಿಸು; ಖ್ಯಾತಿಗೊಳ್ಳು 

ನೆಗಟಿತ - ಖ್ಯಾತಿ (ಕವಿತೆಯೋಳಸೆಗೆಯ್ವ ಫಲಮಾವುದೊ ಪೂಜೆ 
ನೆಗಟ್‌ ಲಾಭಂ ಎಂಬಿವೆ ವಲಂ: ಆದಿಷು, ೧. ೩೬); 
ಕಾರ್ಯ (ಆಪೊತ್ತುಂ ಕೆಲಸಂಗೊಳ್ಳ ನೆಗಬೌಗಳಂ 
ನೆಗಟಲೆಂತುಮಜೆಯರ್‌ ಜೈನರ್‌: ಸಮಯಪ, ೫. ೧೦); 
ಆಚರಣೆ (ಆ ವಸ್ತುಗಳ೦ ಮುಟ್ಟಿಯೆ ಮೀವೊಡೆ ನೆಗಟೌಯಂ 
ಮಾತುಂ ಒಂದಿ ನೇರ್ಪಟ್ಟಿರ್ಕುಂ: ಸಮಯಪ, ೮. ೧೯); 
ನಡತೆ (ಇವರ ನೆಗಟ್‌ೌ ಕರಂ ಪಿರಿದು ಧಿರರಕಟ ಕುಮಾರರ್‌: 
ಯಶೋಧಚ, ೧. ೬೧); ಘಟನೆ, ಸಂಗತಿ (ದೇವಾ 
ಪಿಂದಾದ ನೆಗಟ್‌ಿಯನೊಂದುಮಂ ನುಡಿಯದೆ ಈ 
ಭವದೀಯ ಭಾಗಿನೇಯಂಗೀವುದು: ಕರ್ಣನೇಮಿ, ೮. ೪೩ 
ವ) 

ನೆಗಟ3ಿವಡೆ - [ನೆಗಟ್‌ಪಡೆ} ಯಶಸ್ಸನ್ನು ಪಡೆ (ಕುಡವೇಟ್ಟನ 
ಕುಡುವನ ಕುಡೆ ಪಡೆವನ ಪೆಂಪೇ೦ ನೆಗಲೌವಡೆಗುಮೊ: 
ಪಂಪಭಾ, ೬. ೪೯) 

ನೆಗಬಿಕಿವೆಜು - ಖ್ಯಾತಿ ಹೊಂದು (ಪದ್ಮೆಯೆಂಬ ಕೊಳದಿಂದಂ 
ಗಂಗೆಯುಂ ಸಿಂಧುವುಂ ಮೊದಲೊಳ್‌ ಪಟ್ಟಿ ನೆಗಟೆಪತ್ತುವು: 
ಆದಿಪು, ೧೩. ೬೯) 

ನೆಗಬ್ಬಿ - ಪ್ರಸಿದ್ಧವಾದ (ಭೂಪೋತ್ತಮನಿರ್ದನೆ ಸುಖದಿಂ 
ಉದಾತ್ತಯಶಂ ನೆಗಟ್‌ ನೆಗಟ್ಟಿಯೋಧ್ಯಾಪುರದೊಳ್‌: 
ಆದಿಹು, ೧೪. ೪೭) 


ನೆಗಬ್ಬು - ನಡವಳಿಕೆ (ಅಂತೆ ಕಿಉಕುಳ ವ್ಯಂತರಂಗಳ 
ಪೊಲ್ಲಗ್ರಹ೦ಗಳ ಶೈವಾದಿಗಳ ನೆಗಟ್‌ಪ್ರಮಾಣಮಲ್ಲದು: 
ಧರ್ಮಾವ್ಯ, ೯. ೬೭ ಮ 


ನೆಗಲ್ಪಿಮಲ್ಲ - ಮಾಡುವವರಲ್ಲ[ವಾಗಿದ್ದೇವೆ] (ನಿಮ್ಮ ಮನಕ್ಕೆ 
ಕೊಕ್ಕರಿಕ್ಕೆಯಾಗೆಯುಂ ಪಾಟೆಗೆ ಗೆಂಟಾಗಿಯುಂ ನೆಗಟ್ವಮಲ್ಲ 
ಎಂದು ಪೊಡೆಮಟ್ಟು; ಪಂಪಭಾ, ೭. ೨೧ ವ) 

ನೆಗೆ - ಮೇಲಕ್ಕೆ ಹಾರು (ಸುರರೆಲ್ಲಂ ಬಡಗಲು ನೆರೆದಿರೆ ಆ ದೆಸೆ 
ಕುಸಿದು ತೆಂಕ ನೆಗೆದೊಡೆ: ಸಮಯಪ, ೧೦. ೧೧೩) ಜಿಗಿ 
(ಸಿಂಹಲಂಘನದಿ೦ ಮೇಗೆ ನೆಗೆದು ವಜ್ರಸಮಾನಮಪ್ಪ 
ಕೈಯಿಂದಂ ಕುಮಾರನಾತನ ತಲೆಯಂ ತಿವಿದೊಡೆ: ವಡ್ಡಾರಾ, 
ಪು. ೫೯, ಸಾ. ೨೮) 

ನೆಗ್ಗಿಲ್ಲಾಡು - ನೆಗ್ಗಿಲಮುಳ್ಳುಗಿಡಗಳ ಕಾಡು ಕಿಸುಗಾಡುಮಂ 
ನೆಗ್ಗಿಲ್ಲಾಡು೦ ನಿಡುವುಲ್ಲುಮ೦ ಪೊಡೆವುಲ್ಲುಮಂ .. .. ಕಳಿದು 
ಪೋಗಿ: ಲೀಲಾವತಿ, ೬. ೧೬ ವ) 

ನೆಚ್ಚು - ನಂಬಿಕೆ (ತಪೋವಿಘಾತ೦ ಮಾಡಿಂ ಎಂದು ತನ್ನ 
ನೆಚ್ಚಿನ ಅಚ್ಚರಸೆಯರುಮ೦  ಆಜುಂ ಖಯತುಗಳುಮಂ 
ಗಂಧರ್ವರುಮಂ ಕಾಮದೇವನಂ ದಂಡನಾಯಕಂ ಮಾಡಿ 
ಪೇಟ್ಸಾಗಳ್‌: ಪಂಪಭಾ, ೭. ೮೦ ವ) 

ನೆಟ್ಟನೆ - ನಿಜವಾಗಿ (ಅನ್ವಿತಸುಕವಿಜನ೦ ಮೆಚ್ಚಿ ನಿಚ್ಚಂ 

ಮನಂಗೊಳ್ಳುದಜಿೆಂದಂ ನೆಟ್ಟನೀತಂ ಸುಕವಿಜನಮನೋ 

ಮಾನಸೋತ್ತಂಸಹಂಸಂ: ಆದಿಪು, ೧. ೨೬೪); ನೇರಾಗಿ 

(ಅಟಿದೆಂ ನೆಟ್ಟನೆ ಬೆಟ್ಟನೆ ಇಂತು ನುಡಿವೈ ನೀಂ ಕಂದ 

ಪೋಗು ಇಂದೆ ಕೆಟ್ಟು ಅಟಿದತ್ತಾಗದೆ ಸೋಮವಂಶಂ: 

ಪಂಪಭಾ, ೯. ೮೬) 

- ಕೊಬ್ಬು (ಬಿಸುನೆತ್ತರ್‌ ನೆಣ೦ ಅಡಗು ಎಲ್ಲು ಸಮಸ್ತಂ 

ಸುರಿಯೆ ಕೈಗೆ ತೊವಲ್‌ ಉಟೆಯಲ್‌ ಅಗುರ್ವಿಸಿದುದು 


ನೆಣ 


ತೀವಿದ ಗುಳ್ಳೆಯ ಪಸುಂಬೆಯ ಸೋರ್ಚಿದಂತೆ ತನು 
ಕೀಚಕನಾ: ಪಂಪಭಾ, ೮. ೭೭) 
ನೆತ್ತ - ಲೆತ್ತ ಪಗಡೆಯಾಟ (ನೆತ್ತಮನಾಡಿ ಭಾನುಮತಿ 


ಸೋಲ್ಲೊಡೆ ಸೋಲಮನೀವುದೆಂದು ಕಾಡುತ್ತಿರೆ ಲಂಬಣಂ 
ಪಜೆಯೆ ಮುತ್ತಿನ ಕೇಡನೆ ನೋಡಿ ನೋಡಿ ಬಳ್ಳುತ್ತಿರೆ 
ಏವಮಿಲ್ಲದೆ ಇವ೦ ಆಯ್ದುದೊ ತಪ್ಪದೆ ಪೇಳಿಂ ಎಂಬ 
ಭೂಪೋತ್ತಮನಂ೦ ಬಿಸುಟ್ಟು ಇರದೆ ನಿಮ್ಮೊಳೆ ಪೊಕ್ಕೊಡೆ 
ಬೇಡನಲ್ಲನೇ: ಪಂಪಭಾ, ೯. ೬೯); ಪಗಡೆಯ ದಾಳ 
(ಪಾಡುವ ಗೀತಮಂ ನಿಲಿಸಿ ವೀಣೆಯನಾಳಿಯ ಕಯ್ಕೊಳಿತ್ತು 
ಮತ್ತಾಡುವ ನೆತ್ತಮಂ ಬಿಸುಟು: ರಾಜಶೇವಿ, ೭. ೪) 


ನೆತ್ತಗಾಣ — ಪಗಡೆಯ ಆಟಗಾರ (ನೆತ್ತಗಾಖರ 
ಚದುರಂಗದಾಟಕಾಣರ ಒರೆಗಾಅರ ಬಾಜಿಪ ಬೀಣೆಗಾಬರ 
ಆಗರಮೆನೆ ಪೆಂಪು ಸೊಂಪನೊಳಕೊಂಡೆಸೆದಿರ್ಮವು 


ಸೂಳೆಗೇಣಿಗಳ್‌: ಕಬ್ಬಿಗಕಾ, ೩೬) 

ನೆತ್ತರ್‌ - ರಕ್ತ (ಪೊಲಸಟ್ಟಿ ನಾರ್ವ ಜೇರ್ವಡೆಗಳ ಪುಣ್ಗಳಿಮ 
ತೆರೆವ ನೆತ್ತರ ಕೆಯ್‌ ನಡುಗಲೈ: ಕಾದಂಬ, ೧. ೧೫೩) 

ನೆತ್ತವಲಗೆ - ಪಗಡೆಯ ಹಲಗೆ, ಹಾಸು (ಆಕೆಯ 
ಪರಿಚಾರಿಕೆಯರ್‌ ನೆತ್ತವಲಗೆಯಂ ತಂದು ಮುಂದಿಟ್ಟು: 
ಕರ್ಣನೇಮಿ, ೪. ೫೨ ವ) 

ನೆತ್ತಿ - ನಡುದಲೆ (ನೆತ್ತಿಯೊಡೆದು ಸುರಿವ ಬಿಸುನೆತ್ತರ 
ಧಾರೆಯುಮಂ ಕಂಡದಿಂಡೆಯುಮಂ ಕಂಡು: ಪಂಚತಂತ್ರ, 
೧೨೬ ವ); ತಲೆ (ಎತ್ತಿ ಜಿನಶಿಶುವನಾಗಳ್‌ ನೆತ್ತಿಯ 
ಮೇಲಿಟ್ಟು: ಅಜಿತಪು, ೪. ೧೪) 


೬೧೯ 


ನೆತ್ತಿಣ್ಣವ - ಶಿವ (ಮೂಜಗಕೆ ಕೇಡ೦ ಮಾಡುವಾ 
ನೆತ್ತಿಗಣ್ಣವನೊಳ್‌ ಕಾದುವ ಬಲ್ಲ ಮೊಗ್ಗೆಗರನಿಂದಾಯ್ತು 
ಮೇಲೆತ್ತುವೆಂ: ಕಬ್ಬಿಗಕಾ, ೧೨೩) 

ನೆತ್ತಿಯೊಳಾನ್‌ - ಶಿರಸಾವಹಿಸು, ಶ್ರದ್ಧೆಯಿಂದ ಪಾಲಿಸು (ಈಶ 
ಶಾಸನಮಂ ನೆತ್ತಿಯೊಳಾಂತು ಬನ್ನಿಂ ಎಅಗಿ೦ ಚಕ್ರೇಶ 
ಪಾದಾಬ್ದದೊಳ್‌: ಆದಿಷು, ೧೪. ೩೧) 

ನೆತ್ತಿಯೊಳೊತ್ತು - ಹಣೆಯಲ್ಲಿ ಊರು (ನಭಕ್ಕೆ ಪಾಚೆದುದು 
ಗಂಡರ ನೆತ್ತಿಯೊಳೊತ್ತಿ ಬಾಳ೦ ಇನ್ನೂಜಗುಂ ಎಂದೊಡೆ 
ಏಂ ಪಿರಿದೋ ತೇಜದ ದಳ್ಳುರಿ ಪಾಂಡುರಾಜನಾ: ಪಂಪಭಾ, 
೧. ೧೦೯) 

ನೆತ್ತಿಗಣ್ಣವ - ಹಣೆಗಣ್ಣ, ಶಿವ (ಮೂಜಗಕೆ ಕೇಡ೦ ಮಾಡುವಾ 
ನೆತ್ತಗಣ್ಣವನೊಳ್‌ ಕಾದುವ ಬಲ್ಲುಂ ಒಗ್ಗೆರಗರನಿಂದರಾಯ್ದು 
ಮೇಲೆತ್ತುವೆಂ: ಕಬ್ಬಿಗಕಾ, ೧೨೩) 


ನೆತ್ತಿಮುತ್ತು. - . ಆನೆಯ ಕುಂಭದಲ್ಲಿನ ಮುತ್ತು 
(ನೆತ್ತಿಮುತ್ತೊಡಗೂಡಿರೆ ಸುಗಿದಗಿದು ನಿಳ್ಲುದಾ 
ಗಜಮಿಳೆಯೊಳ್‌: ಶಬಶಂವಿ, ೩. ೫೮) 

ನೆತ್ತಿವಂದ - ಹಣೆಯ ಒಂದು ಆಭರಣ (ಬಂದುಗೆಯ 


ಅಲರಿನಂದಂಬೆತ್ತ ಅದಿರ್ಮುತ್ತೆಯ ನೆತ್ತಿವಂದಂಗಳುಮಂ: 
ಜಗನ್ನಾವಿ, ೬ ೧೬ ವ) 


ನೆನೆ - ಸ್ಮರಿಸು (ನೆನೆದಾಗಳ್‌ ನಿಜನಂದನೋಪಕೃತಮಂ 
ತದ್ದೇವನೆಯ್ದಂದು ದೇವನಿಕಾಯಂ ಬೆರಸಪ್ಪಿಕೊಂಡು: 
ಆದಿಹು, ೨. ೧೮) 


ನೆನೆವೋ - ನೆನಪಿದೆಯೇ (ನೆನೆವೋ ರಾಗದಿನಾ ಯುಗಂಧರ 
ಜಿನೋಪಾಖ್ಯಾನಮಂ ಪೇಳ್ದುದಂ: ಆದಿಪು, ೩. ೭೩) 

ನೆಪ್ಪು. - [ನೇರ್‌*ಪು, ಇ/ನೇರ್‌ಕೊಲ್ಲು] ಕೊಲೆ (ನೆಪ್ಟಿಂಗೆ 
ನೆಪ್ಲುಗೊಳ್ಳದೆ ಮಾಣೇ೦ ಎಂಬಂತೆ ಬಕಾಸುರನ ಮಗಂ 
ಅಳಂಭೂಷಂ ಅರ್ಜುನನ ಮಗಂ ಇಳಾವಂತನಂ 
ಅಂತಕಲೋಕಮನೆಯ್ಲಿಸುವುದುಂ: ಪಂಪಭಾ, ೧೧. ೭ ವ) 

ನೆಮ್ಮು - ಒರಗು, ಆಶ್ರಯಿಸು (ಸುಧಾಧವಳಿತಮು೦ ಅಪ್ಪ 
ರಮಣೇಯ ಪ್ರಮದವನಮಧ್ಯವೇದಿಕೆಯ ಮಣಿಸ್ತ೦ಂಭಮಂ 
ನೆಮ್ಮಿ ಕಾದಂಸಂ, ೬. ೪ ವ) 

ನೆಯ್‌ - ನೂಲನ್ನು ಬಟ್ಟೆಯಾಗಿ ಹೆಣೆ (ನೆಯ್‌- 
ವಸ್ತಕ್ರಿಯಾಯಾಂ: ಶಬ್ದಮದ, ಧಾ ೫೩೦); ತುಪ್ಪ 
(ನೆನೆದುರಿವ ತಲೆಯ ಕಿಚ್ಚಿನೊಳ್‌ ಒಗುಮಿಗೆ ನೆಯ್ವೊಯ್ವ 
ತೆಅದೆ ಪೊಣ್ಮಿದ ಮುನಿಸಿ೦ ಭುಗಿಲನುರಿದೆಟ್ಟನಾ 
ದಿಟ್ಟಿಗಗೊರ್ಮೆಯೆ ತೋರಕಿಡಿಗಳಿಂ ಕೆದಳುವಿನಂ: ಕಬ್ಬಿಗಕಾ, 
೧೧೮) ಎಣ್ಣೆ (ಸೌಂದರಿಗೆ ಸಮಂತು 
ನೆಯ್ಯನೊಸೆದೇಟೆಸಿದರ್‌ ಕುಲಕಾಮಿನೀಜನಂ: ಶಾಂತೀಶ್ವಪು, 
೪, ೨೨೦); ಜೇನುತುಪ್ಪ (ಸೋರ್ವ ತಿಂಗಳ 
ಪೆಣದ೦ದದಿನಿರ್ದುದುವಿ ಕೆಟಗುಕಿದ ನೆಯ್ಕಿಂ ಜೇನ ಪುಟ್ಟಿ 
ಪೆರ್ಮರಗಾಡೊಳ್‌: ಲೀಲಾವತಿ, ೬. ೨೬) 

ನೆಯ್ಗಡಲೆ - (ಅಟ್ಟ ನೆಯ್ಗಡಲೆಯಂ ಮೆಲುತುಂ ಮಗುಳೆತ್ತಿ ಮತ್ತೆ 
ಮತ್ತುಗೆ ನೆಜ್‌ ಪೀರುತುಂ: ಕುಸುಮಾಕಾ, ೧೧. ೧೫೯) 

ನೆಯ್ದಿಲ್‌ - ನೈದಿಲೆ (ಪರ್ವಿತ್ತು ಒರ್ಮೊದಲ್‌ ನೆಯ್ದಿಲನೆಲ್ಲಂ 
ಚುಂಬಿಪಂತೆ ಉರ್ವರೆಯನನಿತುಮಂ ಚಂದ್ರಪಾದಪ್ರವಾಹಂ: 
ಲೀಲಾವತಿ, ೨. ೧೩) 

ನೆಯ್ದಿಲ್ಗ್ಕೊಳ - ನೆಯ್ದಿಲೆಯ ಕೊಳ (ನೆನೆವ ಮನಂ 
ಪೆಅಗುಟಿದತ್ತೆನೆ ಬೆಳಗುವ ರತ್ನದೀಪ್ತಿ ಸುರಧನು ನೆಗೆದತ್ತೆನೆ 


ನೆಯ್ದಿಲ್ಲೊಳನಲರ್ದತ್ತೆನೆ ಕಣ್ಗಳ ಬಳಗ೦ ಆಗಳ್‌ ಇಂದ್ರಂ 
ಬಂದಂ: ಪಂಪಭಾ, ೧೩೮) 

ನೆಯ್ಯೆ €ಟೆಸು - ಮದುಮಗಳಿಗೆ ಹಾಲುತುಪ್ಪದಲ್ಲಿ ಅದ್ದಿದ 
'ಅಂಬುಗೋಲನ್ನು ಮುಟ್ಟಿಸುವ ಶಾಸ್ತ್ರ 'ಅಭ್ಯಂಜನಸ್ನಾನ 
ಮಾಡಿಸು ಲಕಿ “ತಲೆಯೊಳ್‌ “;ಯ್ಯಿಡುವಂತೆವೊಲ್‌ 
ಅಲರಂಬಿ೦ ಅಬ್ಬಮುಖಿಗೆ ನೆಯ್ಯೇಜೆದರ್‌: ಲೀಲಾವತಿ, ೧೨. 
೫೧) 

ನೆರ - ಸಹಾಯ (ಇಚಿವೊಡೆ ನೆರವೊಳೇಮಿನಿಬರುಮಿಚೆ: 
ಪಂಪಭಾ, ೧೩. ೨೩); ಆಧಾರ (ಎನ್ನ ಬಿಲ್ಲೆ ನೆರಂ ಎಂದು 
ವರೂಥಂಗಳಂ ತುರಿಪದೆ ತಾನೆ ಚೋದಿಸುತುಂ: ಪಂಪಭಾ, 
೧. ೨೦೬) 

ನೆರನ್‌ - ಜೊತೆಗೆ (ಎಮ್ಮ ಮಾವಂ ಬೈಕಂದಿರಿದು ತಂದ ಕೂಲ್ಸೌ್‌ 
ನೆರನ್‌ ಎಣ್ಣೆಯನಕ್ಕೆ ಉಪ್ಪನಕ್ಕೆ ಕಟೆಯನಕ್ಕೆ ಎಂದೊಪ್ಪೊಡಂ 
ಎಆಯಿಸಿಯಜೆಯಂ: ವಡ್ಡಾರಾ, ಪು ೪, ಸಾ ೧೪) 
ಚೆನ್ನಾಗಿ 

ನೆರಂಬಡೆ - ನೆರವು ಪಡೆ (ಮನಸಿಜನ ಮಾಯಿ ವಿಧಿ ವಿಳಸನದ 
ನೆರಂಬಡೆಯೆ ಕೊಂದು ಕೂಗದೆ ನರರಂ: ಯಶೋಧಚ, ೨. 
೬೧) 

ನೆರಂಬೇಟಿಕ್‌ - 


ನೆರವು ಮಾಡಲು ಹೇಳು (ನಡೆಗಟ್‌ಗಳಂ 


ಅನಿಬರ್ಗ೦ ಏಅಲ್‌ ಕೊಟ್ಟು ಪಿಪಿದಾಳಂ ನೆರಂಬೇಟ್ಟು 


ಕಿಜಿದಂತರ೦ ಕಟೆಪುತ್ತುಂ: ಸುಕುಮಾಚ, ೫೯ ವ) 

ನೆರಕೆ - ಒಂದು ಬಗೆಯ ಬಾಣ (ನೆಜ್‌ದು ನಿರ್ವಾಯಂ 
ನರುವಾಯಂ ಮುಂಮೊನೆ ನೆರಕೆ ನಾರಾಚಂ ತಗರ್ತಲೆಯಂ: 
ಪಂಪಭಾ, ೧೩. ೩೯) 

ನೆರಹು - ಒಟ್ಟಾಗಿಸು, ಕೂಡಿಸು (ಯುವತಿರೂಪಸರ್ವಸ್ವಮಂ 
ಆದರದೆ ಬಿದಿ ನೆರಪಿ ಲಲನಾಸ್ವರೂಪದಿಂ ನಿಜೆಸಿತು: ಆದಿಷು, 
೬. ೮೦); ಸಂಪಾದಿಸು (ಆ ತೀರ್ಥಕರನ ಪೆಂಪು 
ಉಪಮಾತೀತ೦ ಅದರ್ಕೆ ಬಯಸು ಕಣ್ಣುಂ ಕಾಲುಂ 


ಬಾತೊಡೆ ಬರ್ಕುಮೆ ಪುಣ್ಯಮನಾತನ ನೆರಪಿದುದನೆಯ್ದೆ 


ನೆರಪದೆ ಮೊದಲೊಳ್‌: ಶಾಂತಿಹು, ೧. ೧೪); ಕೂಡಿಸು, 
ಮದುವೆ ಮಾಡು (ಪ್ರಜಾಪತಿ ಮಹಾರಾಜ೦ ವಿನೋದ 
ದರ್ಶನಾನಂತರಂ ಪುಣ್ಯದಿನದೊಳ್‌ ತ್ರಿಪೃಷ್ಟನಂ 
ಸ್ವಯಂಪ್ರಭೆಯೊಳ್‌ ನೆರಪಿ: ಶಾಂತಿಷು, ೫. ೩೯ ವ) 

ನೆರವಿ” - ಜನರ ಗುಂಪು (ನೆರದ ನೆರವಿ ವಿಸ್ಮಯಂಬಟ್ಟದೇಂ 
ನೋಡಿದಪ್ಪುದೇನಾನುಮೊಂದು ಕೌತುಕಮಾಗಲೆವೇಲ್ಕುಂ 
ಎಂದು: ಆದಿಪು, ೪. ೩ ವ) 

ನೆರೆ - ಸೇರು (ಅರಣ್ಯದೊಳ್‌ ತಿರಿತರುತಿರ್ದ ಕಣ್ಬಡಿಗರಂ 
ಮಗುಟ್ದು೦ ಬಿಜುತು ಓಡಿ ಬೇಡರೊಳ್‌ ನೆರೆದಿರಲ್‌ 
ಒಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ಕೆ ತೀರ್ಗುಮೋ: 
ಪಂಪಭಾ, ೮. ೮೫); ಸಂಭೋಗಿಸು (ಸತ್ಯಭಾಮೆಯ 
ರೂಪುಗೊಂಡು ವಾಸುದೇವನೊಳ್‌ ನೆರೆವುದುಂ: ಚಾವುಂಪು, 
ಪು. ೪೨೯. ಸಾ. ೨); ಸಿಗು (ಮತ್ತುಚೆದ ವಿದ್ಯೆಗಳ್‌ ಓಜರೆ 
ಚಟ್ಟರ್‌ ಎಂಬಿನಂ ನೆರೆದುವು ಗಳ ತನ್ನೊಳಾರ್‌ ದೊರೆ 
ಗುಣಾರ್ಣವನಂತು ಕುಶಾಗಬುದ್ದಿಗಳ್‌: ಪಂಪಭಾ, ೨. ೩೪) 

ನೆರಪು - ಕೂಡಿಸು (ವನರುಹಸಂಭವಂ .. .. ಅಮೂಳ್ಯವೆನಿಸುವ 
ವಸ್ತುವಂ ನೆರಪಿ ಮಾಡಿದಂ: ಧರ್ಮಪ, ೧. ೪೫) 

ನೆರಮಕ್ಕೆ - ನೆರವಾಗಲಿ  (ಭೂಭುಜನ 


ಪುಣ್ಯೋದಯಂ ನೆರಮಕ್ಕೆಂದು ಪಲುಂಬಿ 


ದೋರ್ದಂಡಕ್ಕೆ 


ಪಂಬಲಿಪುದಾಯ್ತು ಅಂತಾಕುಳವ್ಯಾಕುಳಂ: ಆದಿಷು, ೧೨. 
೧೨೫) 
ನೆರಮಾಗು - ಬೆ೦ಬಲವಾಗು (ಭೂಭುಜನ ದೋರ್ದಂಡಕ್ಕೆ 


ಪುಣ್ಯೋದಯಂ ನೆರಮಕ್ಕೆ ಎಂದು ಪಂಬಲಿಸಿ ಪಲುಂಬಿ 


ಪಂಬಲಿಪುದಾಯ್ತಂತಾಕುಳವ್ಯಾಕುಳಂ: ಆದಿಷು, ೧೨, 
೧೨೫) 
ನೆರವಿ - ಜನರ ಗುಂಪು (ನೆರದ ನೆರವಿ ವಿಸ್ಮಯಂಬಟ್ಟಿದೇಂ 


ನೋಡಿದಪ್ಪುದೇನಾನುಮೊಂದು ಕೌತುಕಮಾಗಲೆವೇಟ್ಕುಂ 
ಎಂದು: ಆದಿಪು, ೪. ೩ ವ); ಸಭೆ (ಆನಿರ್ದ ಸಭೆಯೊಳ್‌ 
ಅರ್ಫ್ಯಮಂ೦ ಆನಲ್ಕೆ ಆಟಿಸಿದ ನಿನ್ನ ಬಿಸುನೆತ್ತರಂ ಇಂತು ಈ 
ನೆರವಿ. ನೋಡೆ ಕುಡಿಯದೊಡೇನೋ ಶಿಶುಪಾಲನೆಂಬ 
ಪೆಸರೆಸೆದಪುದೇ: ಪಂಪಭಾ, ೬. ೫೫) 

ನೆರವು - ಸಹಾಯ, ಬೆಂಬಲ (ಬೂತುತಪಂಗಳ್‌ ಎಮ್ಮ 
ಪುರ್ವಿನ ಕಡೆಯೊಂದು ಜರ್ವಿನೊಳೆ ತೀರ್ವುವು ಅವಲ್ಲದೆ 
ದೇವಬೆಂಬಲಂ  ಮನಸಿಜನ ಶಈಗಳಾಜು ಯತುವುಂ 
ನೆರವೆಂದೊಡೆ ಸೋಲದಿರ್ಪರಾರ್‌: ಪಂಪಭಾ, ೭. ೮೧) 

ನೆರೆ -  ಜೊತೆಗೂಡು (ಮುನ್ನೊಡನೆ ದಿವಿಜಭೋಗಂಗಳಂ 
ಭೋಗಿಸಿರ್ದು ಈ ಭವದೊಳ್‌ ಬಂದಿಲ್ಲಿ ಜಾತಿಸ್ಕರರೆನೆ 
ನೆರೆದು: ಆದಿಪು, ೪. ೬೧); ಒಗ್ಗೂಡು (ಧನದೇವನುಂ 
ಎಣ್ಣರ್‌ ತನ್ನನುಜರು೦ ಅಹಮಿಂದರಾಗೆ ನೆರೆದು ಮುನ್ನಿನ 
ಭವದ ಪುಣ್ಯಕಲ್ಪಾವನಿಜದ ತನಿವಣ್ಣ ರಸದೆ ತಣ್ಣನೆ ತಣಿವಂ: 
ಆದಿಪು, ೬. ೪೮) ಗುಂಪಾಗು (ಪರಿಣಯನೋತ್ಸವಂ 


ರತಿಗನಂಗನೊಳಾಗೆ ವಸಂತಕಾಂತೆಯರ್‌ ನೆರೆದು 
ದಿಗಂಗನಾಸಮಿತಿಗೆ ಅಟ್ಕಜೆನೊಳ್‌ ಕುಡುವಲ್ಲಿ: ಆದಿಷು, ೧೧. 
೧೧೭); ಕೂಡು, ಸಂಭೋಗಿಸು (ಇನಿಯಳನಟ್ಟೆಯಿಂದೆ 


ಮೃಗಿ ಮಾಡಿ ಮನೋಜಸುಖಕ್ಕೆ ಸೋಲ್ತಲಂಪಿನೆ ನೆರೆಯಲ್ವೆ 
ದಿವ್ಯಮುನಿಯು೦ ಮೃಗಮಾಗಿ ಮರಲ್ಟು ಕೂಡೆ: ಪಂಪಭಾ, 
೧. ೧೧೧); ಕೂಡು, ಸಂಭೋಗಿಸು (ಇನಿಯಳನಟ್ಟೆಯಿಂದೆ 
ಮೃಗಿ ಮಾಡಿ ಮನೋಜಸುಖಕ್ಕೆ ಸೋಲ್ತಲಂಪಿನೆ ನೆರೆಯಲ್ವೆ 
ದಿವ್ಯಮುನಿಯು೦ ಮೃಗಮಾಗಿ ಮರಲ್ಟು ಕೂಡೆ: ಪಂಪಭಾ, 
೧. ೧೧೧); ಸಿಕ್ಕು, ದೊರಕು (ಮತ್ತುಚಿದ ವಿದ್ಯೆಗಳ್‌ ಓಜರೆ 
ಚಟ್ಟರ್‌ ಎಂಬಿನಂ ನೆರೆದುವು ಗಳ ತನ್ನೊಳಾರ್‌ ದೊರೆ 
ಗುಣಾರ್ಣವನಂತು ಕುಶಾಗ್ರಬುದ್ಧಿಗಳ್‌: ಪಂಪಭಾ, ೨. ೩೪); 


ಸೇರಿಕೊ (ಅರಣ್ಯದೊಳ್‌ ತಿರಿತರುತಿರ್ದ ಕಣ್ಣಡಿಗರಂ 
ಮಗುಟ್ಟುಂ ಬಿಜುತು ಓಡಿ ಬೇಡರೊಳ್‌ ನೆರೆದಿರಲ್‌ 
ಒಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ಕೆ ತೀರ್ಗುಮೋ: 


ಪಂಪಭಾ, ೮. ೮೫) 

ನೆರೆಮನೆ - ಪಕ್ಕದ ಮನೆ (ಅದು ಅಭ್ಯುದಯಸುಖನಿಳಯಂ 
ಅದು ಮೋಕ್ಷದ ನೆರೆಮನೆ ಲಂಬಮಾನಮುಕ್ತಾದಾಮಂ: 
ಆದಿಪು, ೬. ೩೬) 


ನೆರೆಯಲರ್‌ - ಪೂರ್ಣವಾಗಿ ಅರಳು (ನೆರೆಯಲರ್ದ 
ಅಂಭೋರುಹದ ಅಲರ್ದುಜುಗಲಂ ಅಲೆದೊಗೆದುವು 
ಎಸೆಯೆ ಜಲದೇವತೆಗಳ್‌ ನಿಜೆವಿಡಿಯಲ್‌ ನಿಮಿರ್ಚಿದ 


ಕುಜುವಡಿಯ ತರಂಗದಂತೆ ಬಂಬಲ್ಲೆರೆಗಳ್‌: ಪಂಪಭಾ, ೫. 
೫೭) 

ನೆರ್ಮ - ಆಸರೆ, ಆಧಾರ (ಧರ್ಮಾಧರ್ಮಗಳ ಪಕ್ರಿಯೆಗಳೆ 
ನೆರ್ಮಂ ಜೀವಕ್ಕೆ ಮನುಜಗತಿಯೊಳ್‌ ಮಾಟ್ಕುಂ: ಆದಿಪು, 
೫. ೭೮) 


ನೆರ್ಮು — ಆಸರೆ (ಧರ್ಮಾರ್ಥಕಾಮಮೆಂಬಿವು 
ಧರ್ಮಾರ್ಥಿ ಜನಕ್ಕೆ ನೆಜ್‌ದ ನೆರ್ಮು: ಆದಿಷು, ೧೦. ೫೦) 

ನೆಲ್‌ - ಬತ್ತ (ಪಕ್ಕಿಗಳಲ್ಲಿ ತಿಂದುಳಿದ ನೆಲ್ಲಳ ನುಚ್ಚುಗಳಂ 

ಆಯ್ದು ಎನಗಿಕ್ಕುವಂ: ಕಾದಂಬ, ೧. ೧೧೩) 

- ಭೂಮಿ (ಕ್ಷ್ಮಾ ಕ್ಷೋಣಿ ಭೂಮಿ ಭೂ ಗೋತ್ರೆ ನೆಲಂ: 

ಅಭಿಧಾವ, ೧. ೫. ೧); ಆಕ್ರಮಿಸಿಕೊಂಡ ಭೂಭಾಗ (ಈತನ 

ಕಟಕಕ್ಕೆ ನಿತ್ಯಕ್ಷಯವ್ಯಯಪ್ರತ್ಯವಾಯಂಗಳಂ ಮಾಡಿ ಬೇಸಣಜಿಸಿ 

ನೆಲದಿಂ ತೆರಳ್ಳುವಂ: ಆದಿಷು, ೧೩. ೫೮ ವ); ಭೂಮಿಯ 

ಜನ (ಚಕ್ರವರ್ತಿಯಾಜ್ಞೆಯಿಂದಂ ನೆಲನೆಲ್ಲಂ ಬಂದು 

ಕೊಳ್ಳೂಡಂ ವದ ಕನಕರಾಶಿಯುಂ: ಆದಿಪು, ೧೫. ೩ ವ); 

ಭೂಮಿಯಲ್ಲಿನ ರಾಜ್ಯಗಳು (ಸಾಗರಾಂತಂ ನೆಲಂ ಎನಿತು 

ಅನಿತುಮಂ ಚಿಕ್ರದಿ೦ ಬೆಸಕ್ಕೆಸಿ ವಜನಾಭಿಯಾಗಿ 

ಸರ್ವಾರ್ಥಸಿದ್ಧಿಯೊಳ್‌ ಪುಟ್ಟಿ; ಆದಿಪು, ೧೬. ೫೮) 

ನೆಲಕಲ - ಜಿಪುಣ (ಲಕಾರಕ್ಕೆ: ನೆಲಕೆಲಂ ಎಂದು ಲೋಭಿ: 
ಶಬ್ದಮದ ೨೬ ಪು 

ನೆಲದ ಕಲ್ಲೆ - ನೆಲದ ಬೇಲಿ ಎ೦ದರೆ ಸಮುದ್ರ (ಆಕಾಶದ 
ಕವಿಯುಂ ನೆಲದ ಕಲ್ಲೆಯುಂ ಮುನ್ನಮೆ 
ಮೇರೆದಪ್ಪುವುದುಮಂ ತನ್ನೊಳ್‌ ಅಳವಡಿಸಿಕೊಂಡು 
ತಾಗಿದಾಗಳ್‌: ಪಂಪಭಾ, ೧೨. ೧೯ ವ) 

ನೆಲಗಟ್ಟಿಸು - ನೆಲಗಟ್ಟು ರಚನೆಮಾಡು (ಗಟ್ಟಿಸಿ ಸೆಂದುರದೊಳ್‌ 
ನೆಲಗಟ್ಟಿಸಿ ಚೆ೦ಬೊನ್ನ ನೆಲೆಯ ಚೌಪಳಿಗೆಗಳೊಳ್‌ ಕಟ್ಟಿಸಿ 
ಪಟಯಿಗೆಗಳಂ ಅಳವಟ್ಟಿರೆ ಬಿಯಂ ಅಲ್ಲಿ ಮೊಲಗೆ ಪಲವುಂ 
ಪಣಿಗಳ್‌: ಪಂಪಭಾ, ೨. ೬೬) 

ನೆಲಗಟ್ಟು - ಧಮಸ್ಸುಮಾಡಿದ ಸಮತಟ್ಟಾದ ನೆಲ (ಪಚ್ಚೆಯ 
ನೆಲಗಟ್ಟಿನೊಳಂ ರಾಜಾವರ್ತದ ಕಂಬದೊಳಂ: ಪಂಪಭಾ, ೩. 
೭೪ ವ) 

ನೆಲದಾಕಾಶದೆಡೆ - ನೆಲ ಆಕಾಶಗಳ ನಡುವಣ ಜಾಗ 
(ನೋಯಲೀಯದೆ ನೆಲದಾಕಾಶದೆಡೆಯೊಳ್‌ ಅಂಬುಗಳಂ 
ತರತರದಿಂದೆಚ್ಚು ಸೋಪಾನಂ ಮಾಡಿ: ಪಂಪಭಾ, ೭. ೩೮ 
ವ) 

ನೆಲದೆಣತಿಯ ದ 


ನೆಲ 


ಭೂಮಿಯ ಒಡೆಯ, ರಾಜ 
(ಒಲವಿಂದೋಲಗಿಸುವೆ ನೀಂ ನೆಲದೆಉೌಯನನೆಂದು 
ಬರ್ಪವೋಲ್‌ ಬಗ್ಗಿಪ ಕೋಗಿಲೆಯ ತೊದಳ್ನುಡಿ 
ಬಿರಯಿಯನಲೆಯುತ್ತಿರೆ ಬಿಡದೆ ಬಂದುದಂದು ಬಸಂತಂ: 
ಕಬ್ಬಿಗಕಾ, ೪೪) 

ನೆಲನಂಬರೆ - ನಾಚಿಕೆ, ಭಯದಿಂದ ನೆಲದ ಮೇಲೆ ಕಾಲಿನಿಂದ 
ಗೀರು (ತಲೆಯಂ ಬಾಗಿ ನೆಲನನುಂದುಂಗುಬದಿಂ 
ಬರೆಯುತಿರ್ದು ದವನಕನ  ಕೃತಕವೇಷಮಂ ಕಂಡು: 
ಪಂಚತಂತ್ರ, ೧೫೦ ವ) 

ನೆಲನುಂ ನೇಸಜು೦ ಕಾಣದಂತೆ - 
(ಮೀನಕೇತುವಿನಂತೆ ನೆಲನುಂ 
ಮನೆಯೊಳಗೆ ಬಳೆಯುತ್ತುಮಿರ್ದ 
ನೇಮಿನಾಪು, ೩. ೯೩ ವ) 

ನೆಲಗಟ್ಟಿಸು - ನೆಲಗಟ್ಟು ರಚನೆಮಾಡು (ಗಟ್ಟಿಸಿ ಸೆಂದುರದೊಳ್‌ 
ನೆಲಗಟ್ಟಿಸಿ ಚೆ೦ಬೊನ್ನ ನೆಲೆಯ ಚೌಪಳಿಗೆಗಳೊಳ್‌ ಕಟ್ಟಿಸಿ 
ಪಟಯಿಗೆಗಳಂ ಅಳವಟ್ಟಿರೆ ಬಿಯಂ ಅಲ್ಲಿ ಮೊಲಗೆ ಪಲವುಂ 
ಪಣ್‌ೌಗಳ್‌: ಪಂಪಭಾ, ೨. ೬೬) 


ಯಾರಿಗೂ ತಿಳಿಯದಂತೆ 
ನೇಸಜು೦ ಕಾಣದಂತು 
ಇಭ್ಯಕೇತುಕುಮಾರಂ: 


ನೆಲಗಟ್ಟು - ಥಧಮಸ್ನುಮಾಡಿದ 
(ಪಚ್ಚಿಯನೆಲಗಟ್ಟನೊಳಂ ರಾಜಾವರ್ತದ 
ಪಂಪಭಾ, ೩. ೭೪ ವ) 

ನೆಲಗನ್ನ - ನೆಲದಲ್ಲಿ ತೋಡಿದ ಕನ್ನ (ನೆಲಗನ್ನದಿಂ ನೆಲವಲಕ್ಕೆ 
ಲಕ್ಕೆ ತೆಅದಿ೦ ಕಾದುವರೆರ್ದೆ ಬಿಕ್ಕನೆ ಬಿರಿಯೆ: ಪಾರ್ಶ್ವನಾಪು, 
೩ ೧೪೧ ವ) 

ನೆಲನನುಗ್ಠಡಿಸು - ಹಸ್ತಲಾಘವ ನೀಡು (ನೆಲನನುಗ್ದಡಿಪ 
ಕೇಯೂರಕನುಂ ಒಡವರೆ: ಕಾದಂಬ, ೬. ೧೧೭ ವ) 

ನೆಲಹು - ನೆಲವು (ಆಲದ ಮರದ ಕೊಂಬಿನೊಳ್‌ ನೂಜಸೂಂದು 
ಕಾಲ ನೆಲಪಂ ಕಟ್ಟ ನೆಲಪಿನ ಕೇಳಗೆ: ಧರ್ಮಾಮೃ, ೨. ೮೧ 
ವ) 

ನೆಲಮನೆ - ನೆಲಮಟ್ಟಕ್ಕಿಂತ ಕೆಳಗಿರುವ ಮನೆ (ಅನಿಬರುಮಂ 
ನೆಲಮನೆಯೊಳಿಕ್ಕಿ ಮಲ್ಲಲ್‌ ಪುಗುವನಿತು ಬಾಗಿಲು ಮಾಡಿ 
ಪ್ರತಿದಿನಕ್ಕೊಂದು ಮಲ್ಲಲ ಕೂಟುಮ೦ ಒಂದು ಮೊಗಪೆ 
ನೀರುಮಂ ನೆಲಮನೆಯೊಳಗಣ್ಣೆ ನೀಡಿದೊಡೆ: ವಡ್ಡಾರಾ, ಪು 
೧೮೨, ಸಾ ೯) 

ನೆಲಮಾಡ - ಮಹಡಿ (ನೆಲಮಾಡದ ಪೊಸದೇಸಿಯ ನೆಲೆ 
ಮಾಡದ ಕಲ್ಪಸದನಂ .. .. ನೆಲೆಯಾದುದೆ ಸಕಲಜನ ಕಣ್ಣಂ 
ಮನಕಂ: ಪಂಪರಾ, ೧. ೧೨೬) 

ನೆಲಮುಕ್ಕು - ಒಂದು ಜಾತಿಯ ಹಾವು (ಅಂತು ಬೆಸನಂ 
ಬೇಡಿಕೊಂಡು ಬೀಟಸ್ಕಾಂಡು ನೆಲಮುಕ್ಕಿನಂತೆ ನಭಕ್ಕೆ ನೆಗೆದು 

.. ಕಾದುತ್ತುಮಿರೆ: ಪಂಪರಾ, ೯. ೧೨೩ ವ) 

ನೆಲವರ - ಸಾಯುವ ಜಾಗ (ಆಗಳ್‌ ಅಗುರ್ವಂ ಅದ್ಭುತಮುಂ 
ಆಗೆ ತಳರ್ದು ನೆಲವರದೆಡೆಗೆ ಕಾಲೊಯ್ಲುಮೆಂಬ ಮಾತಮ 
ನನ್ನಿ ಮಾಲ್ಲಂತೆ ಪೌದನಪುರಕ್ಕಾಸನ್ನಮಾಗೆ ಬಂದು: 
ವರ್ಧಮಾಷು, ೪. ೩ ವ) 

ನೆಲವಾಳಿಗೆ - ನೆಲಮನೆ (ನಡೆಸಾರಂ ನೆಲವಾಳಿಗೆ ಪೆಡಕೆಡಪುವ 
ಡೆಗ್ಗೆ ಬಿದ್ದಿರೆ: ತ್ರಿಷಷ್ಟಿಪು, ೫. ೧೧) 

ನೆಲವುವಿಡಿ - ನೆಲವಿನ ಮೇಲೆ ಜೋಡಿಸು (ಅಡಕಿಲ 
ಮಡಕೆಗಳೆಂಟು೦ ವೆಡಂಗು ನಿಲೆ ನಿಲ್ವಂತೆ೦ಟು ಪೊಡವಿಗಳಂ 
ತಾಳ್ಗಿದುವು ಓಗಡಿಸದೆ.. ಮೂಜು೦ ಮಹಾನಿಲಂಗಳ್‌ 
ಕ್ರಮದಿಂ: ಶಾಂತಿಷು, ೧೨. ೫೧) 

ನೆಲವೆಣ್‌ - ಭೂದೇವಿ (ನೆಲವೆಣ್ಣಂ 
ರಶನಾಳಂಕಾರೆಯಂ 
ನಿಜಚ್ಛತ್ರಾಮಳಚ್ಛಾಯೆಯೊಳ್‌: ಕುಸುಮಾಕಾ, ೩. ೩) 

ನೆಲಸು - ಇರು (ನೆಲಸಿರ್ದಪ್ಪುದು ಅಧಸ್ಸ್ಮಳಂಬಿಡಿದು 
ಅಧೋಲೋಕಂ: ಆದಿಪು, ೧. ೫೦) ಸ್ಥಿರವಾಗಿರು 
(ಒಲಿಸುವ ರೂಪು ಗಾಡಿಯೊಳೊಡಂಬಡೆ ಗಾಡಿ 
ವಿಳಾಸದೇಟ್ಸೌಯೊಳ್‌ ನೆಲಸೆ: ಆದಿಷು, ೧. ೭೨); ನೆಲೆಗೊಳ್ಳು 
(ನೆಲಸುಗೆ ನಿನ್ನ ವಕ್ಷದೊಳೆ 
ಭಟಖಡ್ಗಮಂ೦ಡಲೋತ್ಪಲವನವಿಭ್ರಮಭ್ರಮರಿಯಪ್ಪ 
ಮನೋಹರಿ ರಾಜ್ಯಲಕ್ಷ್ಮಿ ಆದಿಷು, ೧೪. ೧೩೦); ನೆಲೆನಿಲ್ಲು 
(ಧನಶ್ರೀಯೆಂಬ ಮಹಾದೇವಿಯ ಗರ್ಭದೊಳ್‌ ನೆಲಸಿದಂ: 
ವಡ್ಡಾರಾ, ಪು. ೧೫೭, ಸಾ. ೧೨) 

ನೆಲೆ - [ಜೈನ] ಗುಣನಿಲಯ, ಗೃಹಸ್ಥ ಶ್ರಾವಕರ ದಾರ್ಶನಿಕ, 
ವತಿಕ, ಸಾಮಯಿಕ, ಪ್ರೋಷಧೋಪವಾಸ, ಸಚ್ಚಿತ್ತವಿರತ, 
ರಾತಿಭಕ್ತ ಬ್ರಹ್ಮಚಾರಿ, ಆರಂಭನಿವೃತ್ತ ಪರಿಗ್ರಹವಿರತ, 
ಅನುಮತಿವಿರತ ಮತ್ತು ಉದ್ದಿಷ್ಟವಿರತ ಎಂಬ ಹನ್ನೊಂದು 
ನೆಲೆಗಳು. (ತಪನೀಯಸೂತ್ರದೊಳ್‌ ಏಕಾದ್ಯೇಕೋತ್ತರ 


ಸಮತಟ್ಟಾದ ನೆಲ 
ಕಂಬದೊಳಂ: 


ಚತುರಂಬುರಾಶಿ 
ಕೂರಿಸಿ 


ದಶಾಂತಂಬರಂ ಅವರವರ ನೆಲೆಗಳೂಳ್‌ ಬ್ರಹ್ಮಸೂತ್ರಾಭಿಧಾನ 
ಯಜ್ಞೋಪವೀತದಿ೦ ಪವಿತ್ರಗಾತ್ರರ್ಮಾಡಿ: ಆದಿಷು, ೧೫. 
೧೧ ವ); ಗ೦ತವ್ಯ, ಸೇರಬೇಕಾದುದು 
(ಅಖಿಳಮಲವಿಲೇಪನದಿಂದಂ ಪುರುಪರಮೇಶ್ವರಂ ಐದಿದ 
ಪರಮಪದಂ ನಮಗದುವೆ ನೆಲೆ ಪೆಅತುಂಟೇ: ಆದಿಪು, ೧೬. 
೫೭); ಮಾಡ (ಗಟ್ಟಿಸಿ ಸೆಂದುರದೊಳ್‌ ನೆಲಗಟ್ಟಿಸಿ 
ಚೆಂಬೊನ್ನ ನೆಲೆಯ ಚೌಪಳಿಗೆಗಳೊಳ್‌ ಕಟ್ಟಿಸಿ: ಪಂಪಭಾ, ೨. 
೬೬); ಮಹಡಿ (ಸುಧಾಧವಳಿತ ಉತ್ತುಂಗ 
ರಮ್ಯಹರ್ಮ್ಶದೆರಡನೆಯ ನೆಲೆಯ ಚೌಪಳಿಗೆಯ ಮುಂದಣ 
ರಮ್ಯಹರ್ಮ್ಯಾಗ್ರದೊಳೆ: ಪಂಪಭಾ, ೪. ೫೨ ವ); ಆಶ್ರಯ, 
ಆವಾಸ (ತಳತಳಿಸಿ ಪೊಳೆವ ಮಾವಿನ ತಳಿರ್ಗಳಶೋಕೆಗಳ 
ಮಿಸುಪ ಲತೆಗಳ ನೆಲೆ ಬಳ್ಳಳ ಬಳೆದ ಬೇಟದುರುಳಿಯ 
ಬಳಗಂ: ಪಂಪಭಾ, ೫. ೩); ವಾಸಸ್ಥಾನ (ಅಲಸದೆ ಅಜೆದು 
ಇಂತು ಬಲೈಗೆ ಬೆರಲೆತ್ತಿ ಪಜ್ಜೆಯಂ ನೆಲೆಗಳಂ ಕಿಡಲೀಯದೆ: 
ಪಂಪಭಾ, ೫. ೪೬); ಸೇರು (ಆ ಬ್ರಾಹ್ಮಣಸಮಿತಿ ಬೇಳೆ 
ದೇವರ್‌ ತಣಿಯುಂಡರ್‌ ನೆರೆದು ದಿವ್ಯ ಹವ್ಯಾಮೃತಮಂ: 
ಪಂಪಭಾ, ೬. ೩೭); ಇರುವ ಜಾಗ, ಮಟ್ಟ (ತಲೆಯ ನೆಲೆಗೆ 
ಲೋಕಾಂತರಕೆ ಎಡೆಯಿಲ್ಲ ಎನಿಸೆ ಪೆರ್ಚ್ಜಿದಂ ದನುತನಯಂ: 
ಪಂಪಭಾ, ೧೨. ೧೧) 

ನೆಲೆಗಾಣ್‌ - ಸ್ವರೂಪವನ್ನು ಕಾಣು (ಪೇಸಿದೆಂ ನೆಲೆಗಂಡು 
ಅಂತೆ ನೆಲಕ್ಕೆ ಗೆಲ್ಬೊಡ೦ ಅದ೦ ಚಿಃ ಮತ್ತಮಾನಾಳ್ವೆನೇ: 
ಪಂಪಭಾ, ೧೩. ೧೭) 

ನೆಲೆಗೊಳ್‌ - ವಾಸಿಸು (ಕಡೆಎಡಿದು ಬಳಸಿ ನೀರಿರೆ ನಡುಬತ್ತಿದ 
ಕೆಜ್‌ಯಂ ಕಂಡುದಚೆಂದ೦ ನಡುನಾಡೊಳ್‌ ಅಜಂ ನೆಲಸದೆ 
ಕಡೆಯೊಳ್‌ ನೆಲೆಗೊಳ್ಳುಂ: ಆದಿಪು, ೧೫. ೪೦) 

ನೆಲೆದೊಟ್ಟು - ಜೀತದಾಳು (ನಾವೆಲ್ಲವುಂ ನಲೆದೊಳ್ತಿರ್‌ 
ಬಳಿದೊಳಿರ್‌ ಸಲೆದೊಳ್ಳಿರ್‌ ನಿಮಗೆನುತ್ತೆ ಧಾರೆಯನೆಜ್‌ದಂ: 
ಗಿರಿಜಾಕ್ಕ ೧೦. ೯೫) 

ನೆಲೆಮಾಡ - ಉಪ್ಪರಿಗೆ (ನೆಲೆಮಾಡ೦ಗಳೊಳೋಳಿವಟ್ಟ ಗುಡಿಗಳ್‌ 
ಗಂಧಾಂಬುವಿಂದಾದ ಪೂವಲಿಯಿಂ ಚೆಲೆಸೆದಿರ್ದ ಬೀದಿಗಳ್‌: 
ಆದಿಹು, ೭. ೧೧೩) 

ನೆಲೆಮಾಡು - ತಳಕ್ಕೆ ಹೋಗು (ಆತನ ವಿಜಯಾರ್ಧಸೈನ್ಯಕ್ಕೆ 
ತಡೆಯದೆ ಪಾಯಲ್ಕೆ ವೇಟ್ಕುಮೆಂಬಂತೆ ನೆಲೆಮಾಡಿದ 
ಮಹಾನದೀನದಂಗಳುಂ: ಆದಿಹು, ೧೧. ೫ ವ) 

ನೆಲೆಮೊಲೆ - ಸ್ಥಿರ ಮೊಲೆ (ಅಲಘುನಿತಂಬದ ಪೊಯ್ದೊಳ್‌ 
ನೆಲೆಮೊಲೆಯಳ್ಳೇಜೆನೊಳ್‌ ತೂಳ್ಗಲಜುಗುಂ: ಆದಿಷು, ೧೧. 
೧೪೬) 

ನೆಲೆಯಾಂದೆ - [ನೆಲೆ೬೮ಂದೆ] ಒಂದೆಡೆಯೇ ನಿಂತ ಗೂಬೆ 
(ಅದು ಕಾರಣದಿ೦ ನೆಲೆಯಾಂದೆಯಂ ಅಚ್ಚಿದವೋಲ್‌ ಎಲೆ 
ಮಿಡುಕದೆ ನೆನೆಯುತಿರ್ದಿರೇನಂ ಮನದೊಳ್‌: ಯಶೋಧಚ. 
೪. ೧೫) 

ನೆಲೆವಡಲಗೆ -  [ನೆಲೆೇಪಡಲಗೆ] ಅಗಲವಾದ ಬೋಗುಣಿ 
(ಪಚ್ಚೆಯ  ಪಸಲೆಯ ಪಸುರನಸಕಟೆದು.  ನಿಮಿರ್ದ 
ನೆಲವಡಲಗೆಯ ಜಾಗ೦ಗಳುಮಂ: ಆದಿಪು, ೮. ೧೫ ವ) 

ನೆಲೆವ[ಮ]ನೆ - ಕರುಮಾಡ, ಉಪ್ಪರಿಗೆ (ತೊಳಗುವ ಕರುಮಾಡ೦ 
ನೊರೆ ಬಳಸಿದ ಪೊಂಗೋಂಟೆ ಮೇರೆ ನೆಲೆವನೆ 
ಸೊಗಯಿಸಿಪ್ಪ ಬೆಟ್ಟುಗಳ್‌: ಕಬ್ಬಿಗಕಾ, ೨೬) 


00 


ನೆಲೆವಾಡ - ನಾನಾ ಅಂತಸ್ತುಗಳಿರುವ ಮನೆ ಏಜ್‌ಂಬುದು 

ನೆಲೆವಾಡದೊಳ್‌ ಮಡಿಯೆಂಬುದು ಮರುಗದ ತಾಣದೊಳ್‌ 
. ಅಲ್ಲದೆ ಇಲ್ಲ: ಕಬ್ಬಿಗಕಾ, ೨೩ ವ) 

ನೆಲೆವಾಟ್‌ - ಸ್ಥಿರವಾದ ಬಾಳ್ವೆ (ಧಾನ್ಯಮಂ ಕೊಟ್ಟು ಪೊಳ್ಳಂ 
ಕೊಳ್ಳ ನೆಲೆವಾಟಂ ಬಿಟ್ಟು ತಿರಿದುಂಬ ಮರುಳ೦ ಪೋಲ್ಕುಂ: 
ಧರ್ಮಾಮೃ, ೧೦. ೬೨ ವ) 

ನೆಲೆವೀಡು - ನೆಲಸಿರುವ ಬೀಡು (ನೆಲೆವೀಡಂ ಬೀಡುಮಾಡಲ್‌ 
ಕೆಲವುದಿವಸಮ೦ ಮಾಲುದಿನ್ನಿಲ್ಲಿ ರೂಪ್ಯಾಚಲಮಂ: ಆದಿಷು, 
೧೩. ೨೦) 

ನೆಲೆವೆರ್ಚಿಸು - (ನೆಲೆ-ಪೆರ್ಚಿಸು] ಅಧಿಕವಾಗಿಸು (ಜಳನಿಧಿಯಂ 
ನೆಲೆವೆರ್ಚಿಸಿ ನಿರತಿಶಯ ಕೌಮುದೀಪೂರ೦ ಅಸದಳಂ 
ಬಳೆದು ಬೆಳಗುತಿರ್ಪಿನಂ: ಆಚವರ್ಧ, ೬. ೫೨ ವ) 

ನೆಲೆವೆರ್ಚು - ಅಧಿಕಗೊಳ್ಳು (ತಾ೦ ನಲವಿನಿಂ ನಗುತಂ ನೆಲೆವೆರ್ಚಿ 


ರಂಜಿಪುತ್ತಳಿನಿಗೆ ಕೋಪದಿಂ ಪುದಿದು 
ಪಲ್ಗ್ಮೊಜ”ವಂದಮಾಯ್ತು ಉನ್ನದ 
ಭೃ೦ಗರುಣತ್ಕಶಸ್ವನಂ: ಶಾಂತೀಶ್ವಪು, ೧೧. ೧೦); ಮೇರೆ 
ಮೀರು (ಉದಯಿಸೆ ಚಂದಂ  ನೆಲೆವೆರ್ಜೆದರ್ಣವಂ 
ಘೂರ್ಣಿಪಂತೆ: ಕಾದಂಬ, ೨. ೧೦೨) 

ನೆಲೆವೆಳು - ಸ್ಥಿರಗೊಳ್ಳು (ಆ ಮಾತಗಳ್‌ ನೆಲೆವೆತ್ತು ಆ 
ಯತಿಪಂಗೆ ಚಿತ್ತದೊಳಿರಲ್‌ ಪುಟ್ಟಿತ್ತು ಕೋಪಾನಳಂ: 


ಕರ್ಣನೇಮಿ, ೫. ೧೦೪) 

ನೆಲೆವೊಟ್ಟು - [ನೆಲೆೇಬೊಟ್ಟು] ಸುಂದರ ತಿಲಕ (ಪುರ್ಬೆಂಬ 
ಕರ್ಜಿನ ಬಿಲ್ಲಿಂ ಬರ್ದುಂಕಿದ ಮದನನ 
ಅಲರೆಂಬಿನಮಿಂಬಾಗಿರ್ದ ನೆಲೆವೊಟ್ಟುಂ: ಆದಿಷು, ೪. ೪೧ 
ವ) 

ನೆಲ್ಲಕೆಯ್‌ - ಬತ್ತದ ಗದ್ದೆ 
ಪಾಟೆಯಳ್ಳರೆ ಪೆಂಡಿರೆಲ್ಲಂ 
ಹರಿವಂಶ, ೧. ೧೮ ಮ) 

ನೆವ - ನೆಪ, ಕಾರಣ (ಸುಯೋಧನಂ ಎನಗೆ ಒಳ್ಳಿಕೆಯ್ದ ಕೃತಮಂ 
ಪೆಣಗಿಕ್ಕಿ ನೆಗಟೌ ಮಾಸೆ ನಣ್ಣಿನ ನೆವದಿಂದೆ ಪಾಂಡವರಂ ಆಂ 
ಒಳವೊಕ್ಕಡೆ ನೀಮೆ ಪೇಸಿರೇ: ಪಂಪಭಾ, ೯. ೬೮); ರೀತಿ 

ನೆಳಲಪಾಣಿ - ಒಂದು ಬಗೆಯ ಬಟ್ಟೆ (ನೆಳಲಪಾಣಿಯ ಬಣ್ಣದ 
ಕಣದ ಬಣ್ಣವಣ್ಣಿಗೆಯ ಜವಳಿಗಳನೆ: ಆದಿಷು, ೪. ೩೪ ವ) 

ನೆಣ - ಮರ್ಮ, ಸತ್ವ (ಶನಿ ನಿಲ್ವವೊಲಿಲ್ಲಿ ಪಾಟೆಗಿನ್ನೆವರಂ 
ಇರ್ದೆವು ಇನ್ನೆಮಗೆ ನಿತ್ತರಿಸಲ್‌ ನೆಅವಿಲ್ಲ: ಆದಿಷು, ೯. 
೮೯) ಇರುವಿಕೆ (ವನತರುಪತ್ರ೦ಗಳ೦ ಒಯ್ಯನೆ ನೆಲೆಯಿಂ 
ಪತ್ತುವಿಡಿಸಿ ಕಳಿಕೆಗಮುತ್ಪತ್ತಿನಿಮಿತ್ತಮಾಗಿ ಶಿಶಿರಂ ಇನಿಸಿನಿಸನೆ 
ತನ್ನ ನೆಣನನಣಿಪಿದುದೀಗಳ್‌: ಆದಿಷು, ೧೧. ೯೧) 

ನೆಣಗೊಳ್‌ - ಮರ್ಮವನ್ನು ತಿವಿ (ಮದನಂ ಆಕೆಯ ದೂಸಟೆಂ 


(ಗಂಡರೆಲ್ಲಂ ನೆಲ್ಲಕೆಯ್ಯಂತೆ 
ಧನುರ್ವೇದಿಯ ಬಿಲ್ಲಿನಂತೆ: 


ಎನ್ನಂ ಎಚ್ಚಪಂ ನೆಜ್‌ಗೊಳೆ ಪೂವಿನಂಬು 
ಅಲಗಿನಂಬುಗಳೆಂಬಿನಂ ಅಂಬುಜಾನನೇ: ಪಂಪರಾ, ೯. 
೧೬೦); ಮನಸ್ಸನ್ನು ಗೆಲ್ಲು (ಕೊಳಲ್ಹಾದಕರ್‌ ಬಂದಿರೆ 


ಗೀತಾರಾವದಿಂದಂ ನೆಜ್‌ಯೆ 
ಬಂದಿರೆ: ಆದಿಪು, ೨. ೩) 

ನೆಜನ್‌ - ಮರ್ಮಸ್ಥಾನ (ತಮ್ಮ ಪರಾಭವಮನಟಿಯೆ ತೆಯ 
ನೆಣನೆತ್ತಿ ಮೂದಲಿಸಿದಂತಾಗಿ ಪಿರಿದುಮ್ಕಳಿಕೆಯಿ೦ದಲ್ಲಿವೊಕ್ಕು: 
ಸುಕುಮಾಚ, ೨. ೩೭ ವ) 


ನೆಆಗೊಳಲ್‌ ರಕ್ತಕ೦ಠೀಜನಂ 


ನೆಜನೆತ್ತು - ಚುಚ್ಚಿ ಮಾತಾಡು (ಎಂದು ತನ್ನಂ ಏಜೌಗೊಂಡ 
ಮುಳಿಸಿನೊಳ್‌ ನೆಣನಲ್ಲದುದಂ ಮಾಡಿ ನೆಣನೆತ್ತೆ: ಶಾಂತಿಷು, 
೬ ೬೦ ವು 

ನೆಣಪು - ಮಾಡು, ನೆರವೇರಿಸು (ಪೂರ್ವೋಕ್ತ ಬಾಹುಲ್ಕದಿಂ 
ಲೋಕಾಕಾಶ ವ್ಯಾಪಕಕವಾಟಕ್ರಿಯೆಯಂ  ನೆಟೆಪಿ: ಆದಿಷು, 
೧೬. ೪೯ ವ); ಪಾರ್ತಿಗೊಳಿಸು (ನಿನ್ನೊಡನೆ ವಂದು 
ದಿವದೊಳ್‌ ನಿನ್ನ ಮನೋರಥಮನರಸ ನೆಅಪದೆ ಮಾಣೆಂ; 
ಪಂಪಭಾ, ೨. ೨೧); ತೀರಿಸು 
ತಳೋದರಿಯ ಮುಖಮಂ೦ ನೋಡಿ ನಿನ್ನೆನ್ನ ಪ್ರತಿಜ್ಞೆಯಂ 
ನೆಆಪುವ೦ ಬಾ ಎಂದು ಕೆಲದೊಳ್‌ ಕುಳ್ಳಿರಿಸಿ: ಪಂಪಭಾ, 
೧೨. ೧೫೨ ವ) 

ನೆಣಲ್‌ - ಆಧರಿಸು (ನಳಿನದಳ೦ಗಳೊಳ್‌ ನೆಲ್ಲು ಬಿರಯಿಸುವ 
ಜಕ್ಕವಕ್ಕಿಗಳ ಮದನಾನಲಜ್ವಾಲೆಗೆ ಜೌವನಮನೊಡರಿಸಿಯುಂ: 
ಕುಸುಮಾಕಾ, ೪. ೨೯ ವ); ಜೋತುಬೀಳು (ಕಾವನ ಅಂಬು 
ಅವಅ ಬಿಣಿನೊಳ್‌ ಒಯ್ಯನೆ ಜೋಲ್ಲವೋಲೆ ತಾಂಬೂಲ 
ಕರಂಕವಾಹಿನಿಯ ಮೇಲೆ ನೆಣಲ್ಲಿರೆ ಬಾಲೆ ಲೀಲೆಯಿಂ: 
ಪಂಪಭಾ, ೪. ೪೩) 

ನೆಣಲ್ಲಿರು - ನಿಶ್ಚೇಷ್ಟಿತವಾಗಿರು (ಇಡಿದಿರೆ ರೋಮಕೂಪದೊಳಗೆ 
ಉರ್ಚಿದ ಸಾಲ ಸರಲ್ಲಳುಂ ತೆಅಂಬಿಡಿದಿರೆ 
ಒರ್ಗುಡಿಸಿದಂತೆ ನೆಜಲ್ಲಿರೆ ಬಿಟ್ನಿಂ ಏನೆಸೆದನೋ 
ಶರಶಯ್ಯೆಯೊಳ್‌ ಅಂದು ಸಿಂಧುಜಂ: ಪಂಪಭಾ, ೧೩, ೬೨) 

ನೆಣವಿ - ಕೊನೆ (ಕಡೆಯೊಳ್‌ ಉತ್ಕೃಷ್ಟಾಯುಷ್ಯಮನೆಯ್ದೆ 
ನೆಟ್‌ಯಿಸುವ ನೆಅವಿ ಭವಪರಿವರ್ತನಮೆಂಬುದು: 
ಸುಕುಮಾಚ, ೬. ೬ ವ) 

ನೆಣವಣಿ - ಹೆಚ್ಚುಗಾರಿಕೆ. (ಅಂತುಮೇಶ೦ ಕಂಗುಲಿಯ 
ಕಲಿಯಾಂಡರ ಭಕ್ತಿಯ ನೆಣವಣಿಯಂ ಪೊಗಳ್ಳು: ತ್ರಿಷಷ್ಟಿಪು, 
೨೦. ೨೨ ವ) 

ನೆಣವು - ಪುಷ್ಟಿ (ನೆಣವಂ ತಾಳ್ವಿದಪಾಸ್ಮದುರ್ನಯ 
ತಮೋಬಂಧಂ ಶ್ರುತಸ್ಕಂಧಮಾದಣೆವಿಂದಂ ಗಣನಾಯಕರ್‌ 
ಸಮಜ” ಆದಿಪು, ೧. ೩೯): ಸಾಧನ ಸಂಪತ್ತು [ಅಜೆವುಂ 
ನೆಅವುಂ ತನ್ನೊಳ್‌ ನೆಜ್‌ದಂದಣೆದದಳಸೊಳ್‌ ಎಸೆಪುದು: 
ಆದಿಪು, ೩. ೬೭); ಸಂಚಯನ (ಮುಖುಕದ ಮೆಲ್ಲಿನ 
ಭಂಗಿಯ ನೆಣವಿನೊಳಿವೆ ಮಿಗಿಲ್‌ ಅವರ್ಕಂ: ಆಧಿಪು, ೧೧. 
೯೫) 

ನೆಐಕಿ - ಪುಷ್ಪಗೊಳ್ಳು (ಉಜ್ಜಳ ಪಂಚರತ್ನ ಭಾಸ್ಪದಸದನ೦ಗಳಿಂ 
ನೆಜದುದಂ ಸಮೆದಂ ಪುರಮಂ ಪುರಂದರಂ: ಆದಿಪು, ೬. 
೮೯); ಪೂರ್ಣಗೊಳ್ಳು, ನೆರವೇರು (ನೆಜ”ದತ್ತೆತ್ತಾನುಂ ಈ 
ದಂಪತಿಯ ಬಯಕೆ: ಆದಿಷು, ೪. ೪೮) ಚೆನ್ನಾಗಿ 
(ಎಂದವರ ದೇಶನಾಮಕುಲಗೋತ್ರಂಗಳಂ ನೆಜೌ್‌ಯೆ ತಿಳಿಯೆ: 
ಆದಿಪು, ೧೩. ೪೧ ವ); ಸಮಾನಶಕ್ತವಾಗು 
(ಮೃಗವಜದೊಡ್ಡೆಂ ಮೃಗರಾಜನಂ ನೆಜ್‌ವುದೇ: ಆದಿಪು, 
೧೩. ೫೭) ಮರ್ಮಸ್ಥಾನ, ಪ್ರವಾಹ (ನೆಜ್‌ಗೊಂಡುದು 
ನಾರಾಚ೦ ನೆಜ್‌ಗಾಣಲ್ವಾರ್ತುದಿಲ್ಲ ಬೀರಕೆ ಬೀಯಕ್ಕಿಜೆವ 
ಬೆಡಂಗನೊಳಾರ್‌ ದೊರೆ ನೆಜ್‌ ತೋರ್ಕುಮೇ ಶತ್ರುಜನಕಂ 
ಅರ್ಥಿಜನಕ್ಕಂ: ಗದಾಯು, ೧. ೧೮); ಸಾಕಾಗು, ಸಾಲು 
(ದಿನಮೆಲ್ಲಂ ನಿಯಮವತಕ್ಕೆ ನೆಉ್‌ಯಿತ್ತಿಲ್ಲೆಂಬ ಸತ್‌ ಖ್ಯಾತಿ 
ನೆಟ್ಟನೆ ಮತ ನಿಜಮಾಯ್ದು: ಶಾಂತೀಶ್ಚಪು, ೨. ೧೧); 
ಚೆನ್ನಾಗಿ, ಷ್ಪವಾಗಿ (ಈ ಪಕ್ಷಿಗಳ ವಿರೋಧಮಂ ಈ 
ತಿರ್ಯಗಾಕಿ್‌ ನುಡಿ ಗಡಣಿಸಿದ. ತೆಣನ೦ ನೆಜೌಯಣಿವಂತೆ 


(ವೃಕೋದರಂ ತನ್ನ 


ಬೆಟು 
ಊ 


ಎನಗೆ ನೇಮಿಸುವುದು: ಶಾಂತೀಶ್ವಪು, ೧೩. ೨೧ ವ); 
ದೊರಕು (ನೀಮಿಂದು ಬಂದೊಡೆ ಅವು ನೆಣೌಯವಾಗಿ 
ಮುತ್ತಿನೋಗರದ ಅಕ್ಕಿಯಂ ಬೆರಸಿ ಬಾಗಿದ ಕಾರಣದಿಂ .. .. 
ಪುಷ್ಪವಾಸನೆಯಕ್ಕಿಯಯ  ಕೂಟನುಣ್ಣುಂ  ಉಟಿದಕ್ಕಿಯ 
ಕೂಟ೦ ಉಗುಳುತಿರ್ಕುಂ: ಸುಕುಮಾಚ, ೧೧. ೩೫ ವ); 
ಹೆಚ್ಚಾಗಿ, ಸಮೃದ್ಧವಾಗಿ (ಎನಗೆ ನೆಜ್‌ಯೆ ತುಡುಗೆಯಂ 
ಮಾಡಿಸಲ್‌ ಭಾಗಸಮುಳ್ಳೊಡೆ ನಿನಗಾ೦ ಪೆಂಡತಿಯೆನಾಗಿ 
ನಿನ್ನೊಡವರ್ಪೆಂ: ವಡ್ಡಾರಾ, ಪು ೧೭ ಸಾ ೧೯) 
ಸಮರ್ಥವಾಗು (ನಿನ್ನ ದೈವಮಾರ್ಹತರ್ಗೇನುಂ 
ಬಾಧೆಗೆಯ್ಯಲ್‌ ನೆಜ*ಯದೆಂದು ನುಡಿವುದುಂ: ಚಾವುಂಪು, 
ಪು. ೪೪೯. ಸಾ. ೩೧) 

ನೆಆಕಕೊಳ್‌ - ಸರ್ವಸ್ವ ಹರಣಮಾಡು, ಚುಚ್ಚು (ನೆಜಕೊಳ್‌- 
ಸರ್ವಸ್ವಹರಣೇ ಮರ್ಮಭೆದೇ ಚ: ಶಬ್ದಮದ, ಧಾ ೯೬೫) 

ನೆಬಗಿವುಡ - [ನೆಜ*ಕಿವುಡ] ಪೂರ್ತಿ ಕಿವುಡ (ಉಗಗಹಂ 
ಸೋಂಕಿದಂತೆ ಮರುಳಾಗಿಯುಂ ನೆಹಗಿವುಡರಂತೆ 
ಕಿವುಂಡುಗೇಳ್ದುಂ: ಪಂಚತಂತ್ರ, ೭೦ ವ) 

ನೆಣ್‌ಗೆಲ್ಲ- ಪೂರ್ಣ ಗೆಲವು (ನಿನ್ನನಾನೇಜೆಪೆ೦ ಎನ್ನ ತೋಳ್ಗೆ 
ಬಟೆಯಂ ನೆಜ್‌ಗೆಲ್ಲಮನಲ್ಲದಂದು ಬಲ್ಲೇಣದೆನುತ್ತವಂ 
ತಿರಿಪಿದ೦ ನಿಜನಿಷ್ಣುರಕಾಂಷ್ಸದಂಡಮಂ: ಚೆಂದ್ರಪ್ರಹು, ೫. 
೭೪) 

ನೆಣಳಿಗೊಳ್‌ - ಮನಸೆಳೆ (ನೆಜ್‌ಗೊಳೆ ಗಾಡಿ ನೋಟ್ಟ ಬಗೆ 
ಬರ್ಪುದುಂ: ಪಂಪಭಾ, ೪. ೭೬); ಆಳವಾಗಿ ನಾಟು 
ಮುಂದಣಿೆಯದೆ ಸೀತೆಯಂ ಮದನನಾಕೆಯ ದೂಸಜೆಂ 
ಎನ್ನಂ ಎಚ್ಚಪಂ ನೆಜೌಗೊಳೆ ಪೂವಿನಂಬು 
ಅಲಗಿನಂಬುಗಳೆಂಬಿನಂ: ಪಂಪರಾ, ೯. ೧೬೦) 

ನೆಜಣ್‌ದಿಂಗಳ್‌ - ಪೂರ್ಣಚಂದ್ರ (ಕೋಗಿಲೆಗಳೆಂದೊಡೆ 
ಬಂದೆಳಮಾವೆಂದೊಡೆ ನೆ೫ದಿಂಗಳೆಂದೊಡೆ ಉದ್ದಂ 
ಉರಿವಂ ಗೊರವಂ: ಕಬ್ಬಿಗಕಾ, ೧೧೫) 

ನೆಂಕೀದಿಸು - ರಭಸವಾಗಿ [ಬಾಣ] ಪ್ರಯೋಗಿಸು (ಇನ್ನಿವನಂ 
ಪಡಲ್ವಡಿಪೆಂ ಎಂದಿರದಾಗಳೆ ಭಾರ್ಗವಾಸ ಸ್ವದಿ೦ದಂ 
ನೆಟ್‌ಡೆಚ್ಚಂ ದುಪದರಾಜಶಿರೋಂಬುಜಮಂ ಘಟೋದ್ಧವಂ: 
ಪಂಪಭಾ, ೧೨. ೨೩) 

ನೆಜಕಿಯಿಸು - ಮುಗಿಸು (ಕಡೆಯೊಳ್‌ ಉತ್ಕೃಷ್ಟಾಯುಷ್ಯಮನೆಯ್ದೆ 
ನೆಜ್‌ಯಿಸುವ ನೆಅವಿ ಭವಪರಿವರ್ತನಮೆಂಬುದು: 
ಸುಕುಮಾಚ, ೬. ೬ ವ) 

ನೆಂಕಿಯೆ - ಪೂರ್ಣವಾಗಿ (ಕೂಸಂ ನೆಜ್‌ಯೆ ಕೆಯ್ಗೆಯ್ಸಿಂ ಎಂದು 
ಮುನ್ನಂ ಕೆಯ್ಗೆಯ್ದುತಿರ್ದ ತಳದ ಗುಜಗೆಯರಪ್ಪ ಅಂತಃಪುರ 
ಪುರಂದ್ರಿಯರಂ ಕರೆದು ಪೇಟ್ಟುದುಂ: ಪಂಪಭಾ, ೩. ೪೪ 
ವ) 

ನೆಜ್‌ವೆಂ - ಸಮರ್ಥನಾಗಿದ್ದೇನೆ (ಉಜದೆ ಇದಿರಾಂತು ನಿಂದ 
ರಿಪುಸೈನ್ಯಮಂ ಆಹವರಂ೦ಗದಲ್ಲಿ ತತ್ತಜದಜೆದು ಇಕ್ಕಲ್‌ ಆಂ 
ನೆಜ್‌ವೆಂ ಇನ್ನಿರವೇಡ ಒಡಗೊಂಡು ಪೋಗು: ಪಂಪಭಾ, 
೧೧. ೯೭೦ 

ನೆಟಲ್‌ - ನೆರಳು (ನೆಟಲಂಚೆಯಂತೆ ನೆಟಲನೆ ತೋರ್ಪ ನೆಟಲ 
ಮರಂಗಳುಮಂ: ಹರಿವಂಶ, ೧೧. ೨೪ ವ); ಪ್ರತಿಬಿಂಬ 

ನೆಲಲಿಕ್ಕು - ಪ್ರತಿಬಿಂಬಿಸು (ಸುರಶರಾಸನ೦ಗಳ ನೆಟಲಿಕ್ಕಿದಂತೆ 
ನಿಮಿರ್ದ ನಿರ್ಧ್ಯುರಂಗಳುಮ೦ ಅಪ್ಪುಕೆಯ್ದು: ಕಾದಂಬ, ೯. 
ಇಂತು 


ನೇಗಿಲ್ದಾಯ್‌ - ನೇಗಿಲಿನ ಬಾಯಿ, ಗುಳ (ಒಂದರ್ಥಕ್ಕೆ: 
ಕುಟಮೆಂದು ನೇಗಿಲ್ವಾಯ ಕರ್ಬುನಂ: ಶಬ್ದಮದ, ೩೩ ವೃತ್ತಿ 
೩೫) 

ನೇಣ್‌ - ಹಗ್ಗ (ನಿಡು ನೇಣು೦ ಪಲವು ಸೋರೆಗಳುಮಂ ತಂದು 
ತೀವಿಸಿಕೊ೦ಡು ಆತನುಮಂ ತೆಗೆದು: ವಡ್ಡಾರಾ, ಪು ೧೮೭, 
ಸಾ೧೭); ದಾರ («ಅಕ್ಷಿದ್ವಂದ್ವಮಂ ಮುಚ್ಚಿಕೊಂಡು ನೇಣಂ 
ತಲೆಸುತ್ತಿಕೊಂಡು ಪಿರಿದು೦ ಪೂಮಾಲೆಯಂ ಸೂಡಿ .. .. 
ತಟಲ್ವರ್‌: ಸಮಯಪ, ೬. ೩೬) 

ನೇಣಜಂತ್ರ - ಸೂತ್ರದ ಬೊಂಬೆ (ಮೆಯ್ಮರವಟ್ಟು ಕಣಲ್ಲು 
ನೇಣಜಂತ್ರದವೊಲ್‌ ಅಮರ್ಕೆಗೆಟ್ಟು ಅಟಲೆ ಲಾಮಗಲಿ 
ಮೂರ್ಛೆಗೆ ಸಂದು: ಆಚವರ್ಧ, ೯. ೫೮) 


ನೇಣ ನೆರವಿ - ಜನಿವಾರದ ಜನ, ಬ್ರಾಹ್ಮಣವೃಂದ 
(ವೇದಮನಂತಂ ಗಡ... ಅಂತವು ಮೂಖಾದುವೆ ಪೇಟ್‌ 
ಭಾಮತಾಪುದೆಮಗೆ ನೇಣ ನೆರವಿಯ ನುಡಿಯೊಳ್‌: 


ಸಮಯಪ, ೧೧. ೧೨) 

ನೇಣುಗ - ಹಗ್ಗ ಮಾಡುವವನು ಅಥವಾ ಮಾರುವವನು (ಉಗ 
ಪ್ರತ್ಯಯಕ್ಕೆ: ಊರುಗಂ, ನಾರುಗಂ, ಕಾರುಗಂ, ನೇಣಗಂ: 
ಶಬ್ದಮದ, ೨೧೫ ಪು 

ನೇಣ್ಯಾರ್ತಿ - ಮೋಸಗಾತಿ (ಪಥಿಕರಂ ಒಳ್ಳಾತುಗಳಿಂ ಸಿಲ್ಕಿಸಿ 
ಪತಿಯಿಂದಗಿಯಿಪ ನಾಣ್ಯಾತಿತಂದದುಂ ನೆನೆಯಿಸದಳ್‌: 
ಪಾರ್ಶ್ವನಾಷು, ೧೨. ೭೭) 

ನೇಣ್ಣಲೆ - ಕಣ್ಣಿ ಬಲೆ (ಬೆಗಡುಗೊಂಡು ನೇಣ್ಣಲೆಯ ತೊಡರೊಳ್‌ 
ತೊಡಂಕಿ ನಡುವುವ ಕುರಂಗಿಯೊಳ್‌ ದೊರೆಯಪ್ಪಳ್‌: 
ಆಚವರ್ಧ, ೪. ೫೮ ವ) 

ನೇತಾರ - ನಾಯಕ (ಆರಾದೇಶಕ್ಕೆ: ಸವಿತಾರ ಹೋತಾರ, 

ಕರ್ತಾರ: ಶಬ್ದಮದ, ೯೪ ಪ್ರ 

ಕೈ - ನೇತಾರ, ಮುಂದಾಳು (ಅದು ಕಾರಣದಿಂ ನಿನ್ನ 

ರಾಜ್ಯಕ್ಕಾತನೇ ನೇತೃವಾದಂ: ಪಂಚತಂತ್ರ, ೧೬೫ ವ); 

ಯಜ್ಞಕರ್ಮ ಆಡಿಸುವ ಮುಖ್ಯ ಪುರೋಹಿತ (ಅಗ್ನೀಧ್ರ 

ಮೈತ್ರಾವರುಣ ಅಗ್ನಿಪರಿಚಾರಕ ಉದ್ಗಾತೃ ನೇತೃ ಹೋತೃ 

ಜಮದಗ್ನಿ ಆದಿಗಳಪ್ಪ ಷೋಡಶರ್‌ ಯುತ್ತಿಜರ್ಕಳಿಂ: 

ಪಂಪಭಾ, ೬. ೩೩ ವ) 

ನೇತ್ರ - ಕಣ್ಣು (ವಿಚಳತ್‌ ಅಸ್ಥಿ ನಿರ್ಯತ್‌ ಮಜ್ಜಾ ಶುಷ್ಕತ್‌ ಕಂಠ 
ಸ್ವಿದ್ಯತ್‌ ವದನ ನಿಮೀಳತ್‌ ನೇತ್ರ ಸೀದತ್‌ ಗಾತ್ರ ಮುಹ್ಯತ್‌ 
ಮಾನಸ ಆಕ್ರಂದತ್‌ ಸ್ವರ ಪರಿಗತರ್‌: ಆದಿಷು, ೫. ೮೭ ವ); 
ರೇಷ್ಮೆ ಬಟ್ಟೆ (ಪಯಃಪಯೋಧಿ ಫೇನಸಂಕಾಶ 
ದುಕೂಲೋಪಪ್ರಚ್ಛತ್‌ ಆಚ್ಛಾದಿತ ವಿಚಿತ್ರ ನೇತ್ರ 
ಉಭಯೋಪಧಾನ ಶಯ್ಯಾತಳದೊಳ್‌: ಆದಿಷು, ೫. ೨೨ 
ವ) 

ನೇತ್ರಜಲಬಿಂದು - ಕಣ್ಣೀರ ಹನಿ (ಒಯ್ಯನೊಯ್ಯನೆ ಎಯ್ದಿದುವು 
ವಿಲೋಲನೇತ್ರಜಲಬಿಂದುಗಳ್‌ ಆಕೆಯ ನಿಮ್ಮನಾಭಿಯಂ: 
ಪಂಪಭಾ, ೫. ೯) 


ನೇತ 


ನೇತ್ರತ್ರಿಭಾಗ - ಕುಡಿನೋಟ, ಕಡೆಗಣ್ಣು (ಬಂದೆಅಗಿದ 
ರಾಜಚಕ್ರಮನನುಕ್ರಮದೊಳೆ ನೇತ್ರತ್ರಿಭಾಗ ಕಟಾಕ್ಷ 


ಸಮಗ್ರೇಕ್ಷಣಭ್ರೂವಿಭ್ರಮ: ಆದಿಷು, ೧೧. ೨೫ ವ) 

ನೇತ್ರದುಕೂಲ - ರೇಷ್ಮೆ ಬಟ್ಟೆ (ಸುತ್ತಿದ ನೇತ್ರದಕೂಲದೊಳಂ .. .. 
ಮಂದೈಸಿ ನೆಗೆವ ಅಗರುಧೂಪಧೂಮದೊಳಂ: ಕಾದಂಬ, ೧. 
೬೮ ವ) 


ಕಣ್ಣುಪಟ್ಟಿ (ಉಗ್ರಪುಂಖಪ್ರೇಖೋಳಾನೇಕ 
ನೇತ್ರಪಟ್ಟಿಕಾಸಟಾಳ ಸರಳಕುಂತಹಸ್ತಂ: ಆದಿಷು, ೧೩. ೪೫ 


ನೇತ್ರಪಟೆ - ರೇಷ್ಮೆ ಬಟ್ಟೆ (ಮಣಿಕುಟ್ಟಿಮಭೂಮಿಯೊಳ್‌ ಪಾಸಿದ 


ನೇತ್ರಪಟಿಯ ಮೇಗೆ ನಡೆದ ಮೃದು ಲಲಿತಮಪ್ಪ 
ಚರಣದ್ವಯದೊಳ್‌: ವಡ್ಡಾರಾ, ಪು ೨೯, ಸಾ ೮) 
ನೇತ್ರಪುತಿಕಾ - ಕಣ್ಣ ಪಾಪೆ (ಅಂತು ಕಂತುಗಜ 
ವಿಹಾರವೀಧಿಯು೦ .. .. ನೇತ್ರಪುತ್ರಿಕಾ ಪ್ರಸಾಧನಸನಮುಂ.. 
ಎನಿಪ ಪುರ ಬಹಿಃಪುರದಿ೦ಂದೊಳಗೆ: ಪಂಪರಾ, ೧. 
೧೧೨ ವ) 


ನೇತ್ರವಟ್ಟಣಿಗೆ - ನೇತ್ರಪಟೆ (ಚೀನದ ಮಹಾಚೀನದ ಪಚಿಯ 
ಚಿತ್ರಾವಟೆಯ ಪಟ್ಟಾವಚೆಯ ಪಟ್ಟಸೂತ್ರದ ಚಿತ್ರಸೂತ್ರದ 
ನೇತ್ರವಟ್ಟಣಿಗೆಯ ಪುಟ್ಟಿಗೆಗಳ೦ ಒಟ್ಟಿ ಬೆಟ್ಟಾಗಿ ಪುಂಜಿಸಿ: 
ಸುಕುಮಾಚ, ೧೦. ೯೧ ವ) 

ನೇತ್ರಸೂತ್ರ - ಮಂಗಳಸೂತ್ರ (ಗೋರೋಚನ ರಸದಿಂದಂ 
ತೊಯ್ದ ನೇತ್ರಸೂತ್ರದ ತೆಣದಿಂ: ಕಾದಂಬ, ೫. ೧೯) 

ನೇತ್ರಾಂಬರ - ನೇತ್ರಪಟೆ (ಚಿತ್ರ ನೇತ್ರಾಂಬರ ನಾನಾಹೇತಿ 
ಹಸ್ತೋದ್ಧಟಭಟಪೃತನಾಭೀಳಮಂ: ಆದಿಪು, ೧೧. ೨೪) 

ನೇತ್ರಾಂಬು - ಕಣ್ಣೀರು (ನಿಜಪಾದಾಂಬುರುಹಕ್ಕೆ ಪಾದ್ಯವಿಧಿಯಂ 
ನೇತ್ರಾಂಬುವಿ೦ ಮಾಡುವಗ್ರಜನ ಅತ್ಯುನ್ನತಮಪ್ಪ ಮಸ್ತಕದ 
ಮೇಗೆ: ಆದಿಪು, ೧೪. ೧೩೩) 

ನೇತ್ರಾಧ್ವ - ಕಣ್ಣ [ದೃಷ್ಟಿಯ] ಮಾರ್ಗ (ನಿಜ ನೇತ್ರಾಧ್ವದೊಳ್‌ 


ಆಗಳ್‌ ಅದಟ೦ ದೊರೆಕೊಂಡು: ಪಂಪರಾ, ೧೦. 
೨೦೯) 

ನೇತ್ರಾವಳಿ - ನೇತ್ರಪಟೆ (ಬಿಗಿದುಟ್ಟ ನೇತ್ರಾವಳಿಯ ಚಲ್ಲಣಮುಂ 
ತಲೆಗೆ ಮೂದಲೆಯಾದ ಭೂರಿಭುಜಶಿಖರಂಗಳ್ಗೆ 


ದಿಟ್ಟಿಯಾಗದಂತೆ: ನೇಮಿನಾಹು, ೮. ೬೭ ವ) 

ನೇದಿಷ್ಟ - ಹತ್ತಿರದಲ್ಲಿರುವ (ಕಾರ್ತಸ್ವರಮಕುಟಮಿದೆ೦ಂಬ೦ತುಮಾ 
ಶಕ್ರಯೋಷಿತ್‌ ನೇದಿಷ್ಟಂ ಪದ್ಮರಾಗೋಜ್ಜಳಮುಕುರಮಿದು 
ಎಂಬಂತುಂ .. .. ತೋಹೆತ್ತುದಯಗಿರಿ: ವರ್ಧಮಾಪು ೮. 
೭೭) 

ನೇಪಥ್ಯ - ಭೂಷಣ (ಪ್ರತಿಕರ್ಮ೦ ನೇಪಥ್ಯಂ ಪ್ರತಿಸಂಸ್ಕಾರಂ 
ಪ್ರಸಾಧನಂ ವೇಷಂ ಅಲಂಕೃತಿ: ಅಭಿಧಾವ, ೧. ೧೩. ೧) 

ನೇಪಥ್ಯನಿಕೇತನ ಎ ಸಿಂಗರಗೊಳ್ಳುವ ಜಾಗ 
(ನೇಪರ್ಥ ಯನಿಕೇತನಕ್ಕೆ ನಡೆತಂದು ಇಕ್ಕಿದ 
ಕನಕಪರ್ಯಂಕವಳತಳಮಂ ಅಳಂಕರಿಸಿ: ರಾಜಶೇವಿ, ೧೩. 
ರ್ಶ ವ) ಚ 

ನೇಮಿ - ಚಕ್ರದ ಪಟ್ಟಿ (ಎರಡು ತೇರೊಂದನೊಂದೆಯ್ತರೆ ನಡುಗೆ 
ನೆಲಂಂ ನೇಮಿ ಸಂಘಟ್ಟದಿಂದಂಬರದೊಳ್‌ ಮತ್ತೇಭ 
ಸಿಂಹದ್ದಜಮಭಿನಯಮಂ ಬೀಜ್‌: ಪಂಪರಾ, ೧೩. ೧೦೨); 
[ಜೈನ] ಇಪ್ಪತ್ತೆರಡನೆಯ ತೀರ್ಥಂಕರ (ನಿಪ್ಟೊಸತಾದುದು 
ಜಗಕೆ ನೇಮಿಪುರಾಣಂ: ನೇಮಿನಾಹು, ೧. ೨೮) 

ನೇಮಿಧಾರಾ - ರಥದ ಗಾಲಿಯ ಪಟ್ಟಿ 
ಸೂತಹೂಂಕಾರ ಕಾತರಿತ ತರಳತರ 
ದ್ರುತವೇಗಾಕೃಷ್ಣ ಧನಂಜಯರಥ 
ನೇಮಿಧಾರಾಪರಿವೃತ: ಪಂಪಭಾ, ೧೩. ೫೧ ವ) 

ನೇಮಿಸು - ನಿರೂಪಿಸು (ಈ ಪಕ್ಷಿಗಳ ವಿರೋಧಮಂ ಈ 
ತಿರ್ಯಗ್ದಾತಿಗೆ ನುಡಿ ಗಡಣಿಸಿದ ತೆಅನ೦ ನೆಆೌಯಜಿವಂತೆ 
ಎನಗೆ ನೇಮಿಸುವುದು: ಶಾಂತೀಶ್ವಪು, ೧೩. ೨೧ ವ) 


(ಪಕುಪಿತ 
ತುರಂಗ 
ಚಟುಳಚಕ್ರ 


ನೇಯ - ಕಾವ್ಯದಲ್ಲಿನ ಒಂದು ಅರ್ಥದೋಷ (ನೇಯಂ ಕವಿತೆಗೆ 
ನವಚಾಂಪೇಯಂ ಮಧುಕರಿಗೆ ಸಲ್ಲದಂತಿರೆ: ಲೀಲಾವತಿ, ೭. 
೭೭) 

ನೇರ್‌ - ಕತ್ತರಿಸು (ಇಡಿವಾಟ್‌ ಉರ್ಚುವ ನೇರ್ವ ಸೀಳ್ವ ಅರಿವಂ 
ಏರ್ಗೋಲ್ವೋಪ ಪೋಟ್ಟ್‌ ಇಲ್ಕಿನೊಳ್‌ ನಡುವುದ್ದಂ ಬಿರಿವ 
ಅಂಬಿನೊಳ್‌ ಕಿಡೆ: ಶಾಂತಿಷು, ೪. ೩೫); ನೇರವಾಗಿರುವಿಕೆ 
(ನೇರಿರ್ದ ತಿದಿಗಳಂ  ಸೀಟ್ದುಂ, ಇದ್ದಿಲರಾಸಿಯಂ 
ಸೂಸಿಯುಂ ನಿಸರ್ಗಚಪಳಸ್ಪಭಾವದಿಂದಾಡುತಿರ್ದು: 
ಪಂಚತಂತ್ರ, ೮೨ ವ) 

ನೇರಾಣಿ — ಅಪರಂಜಿ (ಶೋಣಮಣಿದೀಪ್ತಿರುಚಿ 
ಕೋಣ್ಗೋಣೊಳ್‌ ಪಜ್ಞಳಿಸೆ ರತ್ನದೀಷ್ತಿ 
ಸುವರ್ಣಕ್ರೋಣೀಧರಮೆನಿಪುದು "ನೇರಾಣಿಯ ಪೊಂಜಿಸೆದ 
ಸಮೆದ ರಾಣೀವಾಸಂ: ಅಜಿತಪು, ೨. ೧೯) 

ನೇರಾಣಿಯ ಹೊನ್‌ - ಅಪ್ಪಟ ಬಂಗಾರ 
ಪೊನ್ನಂತಿರೆ ಲೇಸೆನಿಪುದು 
ಪಿತ್ತಳೆಯಂತೆಸೆವುದು ಧರ್ಮವಾಗಿ 
ಸಮಯಪ, ೧೫. ೨೧) 

ನೇರಿಡು - ಜೋಡಿಸಿಡು (ಮಧುಚೌತ೦ ಪೂಸಿ 
ಮಾರ್ಗದೆ ಕಂಕೆಲ್ಲದ ಶೋಣಪಲ್ಲವಚಯಂ 
ಚೆಲ್ದಾದುವುದ್ಯಾನೊಳ್‌: ಪುಷ್ಪದಂಪಷು, ೮. ೮೨) 

ನೇರಿತ್ತು - ಸುಂದರವಾಗಿ, ಚೆನ್ನಾಗಿ  [ತಾರಾಪತಿಯಾ 
ಸಮಸ್ತಸುರಲೋಕಮುಮಂ ನೇರಿತ್ತು ಬೆಳಗಿ ಪೋಪುದಂ: 
ಆದಿಪು, ೧೬. ೪೬); ನೇರವಾದುದು (ಸುಜನರ ಮನದಂತೆ 
ನೇರಿತ್ತಾಗಿ ನಲಂಬೆತ್ತಿರ್ದೆಲಲತೆಗಳುಮಂ sy 
ಮನೋವಲ್ಲಭೆಗೆ ತೋರುತ್ತುಂ: ಧರ್ಮಾಮೃ, ೧೩. ೧೬ ವ) 

ನೇರಿದ - ನೇರ ಸ್ವಭಾವದವನು (ಒಪ್ಪಿಸಿ ಮನಮಂ ಮಾನಿನಿಗೆ 
ಒಪ್ಪಿಸಿ ತನುವ೦ ತಪಕ್ಕೆ ಮುನಿ ಮನಸಿಜನಿ೦ ಸೊಪ್ಪಾಗಿರ್ದು 
ಒರ್ಚವಡಿಯ ಕುಪಸಮಂ ಪೋಲ್ತು ಪೊಣಗೆ 
ನೇರಿದನಾದಂ: ಪಂಪರಾ, ೪. ೧೩) 

ನೇರಿದುದು - ನೇರವಾದುವು, ದೃಢವಾದವು (ಕೂರಿದುವುಂ 
ನೇರಿದುವುಂ ಅಪ್ಪ ಅಯ್ದು ಅಮೋಘಾಸ್ತಂಗಳಂ 
ಬಾಣಧಿಯಿಂದುರ್ಚಿಕೊಂಡು ಮನದೊಳೆ 
ಸಮಕಟ್ಟಿಕೊಂಡು: ಪಂಪಭಾ, ೧೨. ೮೫ ವ); 
ಸಮನಾದವು, ಹೊಂದಿಕೊಳ್ಳುವಂಥವು (ಕುಂದುವ ಪೆರ್ಚುವ 


(ನೇರಾಣಿಯ 
ಧರ್ಮಂ 
ಸಲಲಜಿದಪುದೇ: 


ತನ್ನ 


ನಂದಿಸೆ ನಂದುವ ಮೂರ್ತಿಗಳಂ .. .. ನೇರಿದುವೆಂದುಂ .. 
.. ಎನಲಾಗದು: ಸಮಯಪ, ೮. ೮೦) 
ನೇರ್ಗಿಟಿದು -  [ನೇಜ್‌ಕಿಟೆದು] ಕೊಂಚ ಚಿಕ್ಕದು 


(ಪೆಂಪಿ೦ದಮುರ್ಬಿದ ಗುಣ್ಣಿಂದಂ ಇದು ಅಜ್ಜಿಗಗ್ಗಳಮೆನಲ್‌ 
ಕುಂದೊಂದು ಕಣ್ಣೆ ತ್ರಿದಂತಿದು ದಲ್‌ ನೇರ್ಗಿಟಿದು: ಆದಿಪು, 
೧. ೫೫) 

ನೇರ್ಗಿಟೆಯ - ಕೊಂಚ ಚಿಕ್ಕವನು (ನೇರ್ಗಿಜೆಯಂ ವಿಶ್ವಮನಟಿವ 


ಮಹಿಮೆಯಿಂ ವರ್ಧಮಾನ ಜಿನಪತಿಗೆ ವರ್ಧಮಾನ 
ಮುನೀಂದಂ: ಪಂಪರಾ, ೧. ೧೫) 

ನೇರ್ಗಿಟೆಯಳ್‌ - ಕೊಂಚ ಚಿಕ್ಕವಳು (ಅನುಂದರಿಯಿ 
ಕತಿಪಯಭವಪರಿಭ್ರಮಣದಿಂ ಬಂದು ಬಾಹುಬಲಿ 


ಕುಮಾರನಿಂ ನೇರ್ಗಿಣಿಯಳಾಗಿ: ಆದಿಪು, ೮. ೫೩ ವ) 
ನೇರ್ಗೋಲ್ಲರಿ - ನೇರವಾಗಿ ಬಾಣದಂತೆ ಸಾಗು (ಅರಿನ 

ನಡುವುಡಿವ ನೇರ್ಗೋಲ್ವರಿದು ಉರ್ಚುವ ನಟ್ಟು ತೊನೆವ 

ಕಣೆಗಳ್ಗೆ ಮೊಗಂದಿರಿಯದಿರಿ: ಪಂಪಭಾ, ೧೦. ೭೪) 


ನೇರಿಟ್ಟ 


ನೇರ್ಗೋಲ್ಹೋಗು - ನೇರ್ಗೊಲ್ವರಿ (ಇಡಿವಾಟ್ವುರ್ಚುವ ನೇರ್ವ 


ಸೀಳ್ವರಿವ ನೇರ್ಗೋಲ್ವೋಪ ಪೋರ್ಟವೆಲ್ಲಿನೊಳ್‌ 
ನಡುವುದ್ದಂ ಪರಿವ೦ದದೊಳ್‌ ಕಿಡೆ: ಶಾಂತಿಪು, ೪. ೩೫) 
ನೇರ್ಪಡು - ಹೊಂದು, ಅಳವಡು (ಸನ್ಮ್ಯಾಸಮಂ 


ಮಾಟ್ದುದೆಂಬಿವು ನೇರ್ಪಟ್ಟಿಸೆವನ್ನೆಗ೦ ನೆಗಟ್ಟು: ಆದಿಪು, ೬. 
೯); ನೆರವೇರು (ಮುಂ ಪಿಡಿದುದಂ ಪಿಡಿದಂ ಸಲೆ ಪೂಣ್ಣ 
ಪೂಣ್ಯೆ ನೇರ್ಪಡೆ ನಡೆವನ್ನಂ ನಡೆದಂ: ಪಂಪಭಾ, ೧೩. 
೯೭) 


ನೇರ್ಪಡುಗಿಡು - ಸಾಮರಸ್ಯ ಕಳೆದುಕೊ (ನಿಮ್ಮೊಳ್‌ 
ನೇರ್ಪಡುಗಿಡದೆ.. ಸುಖಮ್ಮನ್ನಿನ ತೆಜದೆ ಬಾಟ್ಜುದಾಂ 
ಬೆಸಕೆಯ್ದೆಂ: ಗದಾಯು, ೪. ೧೨); ಸನ್ನಡತೆಯನ್ನು ತೊರೆ 
(ನುಡಿ ಕಿತ್ತಡವೆನಿಸದೆ ನೇರ್ಪಡುಗಿಡದೆ 
ನರೇಂದನಾಜ್ಞೆಯಿಂದಿರ್ಮದು: ಪಂಪರಾ, ೭. ೮೧) 

ನೇರ್ಪು -. ಕೊಲೆಯ ಸೇಡು (ಇನತನಯನ 
ನೇರ್ಪಿ೦ಗರ್ಜುನನಂ ಮುಂ ಕೊಲ್ಲೆನೆನ್ನ ತಮ್ಮನ 
ನೇಪಿಂಗೆಗನಿಲಜನಂ ಕೊಲ್ಪೆಂ: ಗದಾಯು, ೭. ೪೭) 
ನೇರತನ (ಜಾಣಿನ ಬೆಡಂಗು ವಿಬುಧಪ್ರೀಣನಕರಮೆನಿಸಿ 


ನೇರ್ಪು ನೇರ್ವೊಡೆ ಪೇಟ್ಪಂ .. .. ಕವಿತೆಯಿ೦ ಕವಿರತ್ನಂ: 
ಸುಕುಮಾಚ, ೧. ೩೯); ಯೋಗ್ಯತೆ (ಜಾಣಿನ ಬೆಡಂಗು 
ವಿಬುಧಪ್ರೀಣನಕರಮೆನಿಸಿ ನೇರ್ಪುನೇರ್ವೊಡೆ ಪೇಟ್ಟಂ 
ಪ್ರಾಣಿಹಿತಾರ್ಥದಿ೦ ಅಜಿತಪುರಾಣಮಂ ಅಳವಟ್ಟ ಕವಿತೆಯಿಂ 
ಕವಿರತ್ನಂ: ಸುಕುಮಾಚ, ೧. ೩೯) 

ನೇರ್ವಡಿಸು - ಹೊಂದಿಸು ಅಳವಡಿಸು 
ನೇರ್ಪಡಿಸಿ ನಾಂ ಪಟ್ಟರ್ದ ಮಂಚದ 
ಧರ್ಮಪ, ೯. ೨೪ ವ) 

ನೇಲ್‌ - ಜೋಲಾಡು (ಕಯ್ಯ ಕಳಶಮಂ ಬಳ್ಳಿಯೊಳ್‌ ಕಟ್ಟಿ 
ನೀರಂ ತೆಗೆದಾಗಳ್‌ ಅದಂ ಪುಲಿ ಪಿಡಿದು ನೇಲ್ವುದುಂ: 
ಪಂಚತಂತ್ರ, ೧೭೯ ವ) 

ನೇಲ್ದಿಡು - ತೂಗುಹಾಕು (ಪಲವುದಿನಕ್ಕೊಂದು ಕೊಡಂ ತೀವಿದ 
ಸತ್ತುಗದ ಪುಡಿಯಂ ಪಡೆದು ಆ ಕೊಡನಂ ತನ್ನ ಪಟ್ಟರ್ಪ 
ಎಡೆಯೊಳ್‌ ಕಟ್ಟ ನೇಲ್ಪಿಟ್ಟು: ಪಂಚತಂತ್ರ, ೨೫೩ ವ) 

ನೇವರಿಸು - ಮೃದುವಾಗಿ ತೀಡು (ಪರೆದಳಕಾವಳಿಗಳಂ 
ನೇವರಿಸುತ್ತಂ ಕರ್ಣಪತ್ರಮಂ ಸೈತೊತ್ತುತ್ತಿರಲ್‌: ತ್ರಿಷಷ್ಟಿಪು, ೩. 
೧೦೯) 

ನೇವಳ - ಸೊಂಟಪಟ್ಟಿ, ನಡುಪಟ್ಟಿ (ತಲೆಚವರಂ ನೇವಳಂ 
ಉಜ್ಜಳಿಸುವ ರೇವಂತಮಾಲೆ ಪೊಂಗಂಟೆ ಪೊದಳ್ಳುಲಿವ 
ಕಿಯುಗೆಜ್ಜೆ: ತ್ರಿಷಷ್ಟಿಪು, ೨೪. ೨೯೫) 

ನೇವಾಳ - ಸರ, ಹಾರ (ಮೇಲೆ ಬಿಟ್ಟಿ ಪಾವುಂ ನೇವಾಲಮಗೆ 
ಮೆಯ್ಯಜೆಯದಿರ್ಪಂ: ಕಬ್ಬಿಗಕಾ, ೧೧೪ ವ) 


(ಕೊಟ್ಟಕ್ಕಿಯಂ 
ಸಮೀಪದೊಳಿರಿಸಿ: 


ನೇವುರ - ಕಾಲಂದುಗೆ (ಮತ್ತಂ ಅವಳ ಕಾಲ ನೇವುರದ 
ಇಂಚರಮೆಂಬ ಪೆಣ್ಣಂಜೆಯ ದನಿ ಕರ್ವುವಿಲ್ಲನೆಂಬ 
ಅಂಚೆಯ ಬಾಲ್ಲಂಬಮಲರ್ಗಣೆಯನೆಂಬ ಸೊರ್ಕಾನೆಯಂ 


ತೊಲಗಲೀಯದೆ ನಿಲಿಸೆಯುಂ: ಕಬ್ಬಿಗಕಾ, ೯೭ ವ) 

ನೇಸಜಕ್‌ - ಸೂರ್ಯ (ಕಡಲೊಳ್‌ ನೇಸಜಂ ಅಲ್ಬಿಲುಂ 
ಪೊಡವಿಯಂ ನುರ್ಗೊತ್ತಲು೦ .. .. ಬಗೆದನಾಗಳ್‌ ದಪ್ಪದಿಂ 
ದಪ್ಪಗಂ: ಕಬ್ಬಿಗಕಾ, ೧೧೯); ಹಗಲು (ನೇಸಜೆಂದೊಳಗೆ ಆಂ 
ದಿನಕರಸುತನ೦ ಇಕ್ಕಿ ಬಂದಲ್ಲದೆ ಕಾಣಿಂ ದಲ್‌ ಭವತ್‌ 
ಪದಾಬ್ದಮಂ ಎಂದು ಎಬಟ್ಬಂ ಉದಶ್ರುಜಳಲವಾರ್ದ್ರ 
ಕಪೋಳಂ: ಪಂಪಭಾ, ೧೨. ೧೩೪) 


ನೇಸಲ್ಕೂಡು - ಬೆಳಗಾಗು (ತಟತಟನೆ ನೇಸಜ್ಮೂಡುವಾಗಳ್‌ 
ಎಯ್ದೆವಂದು ದುರ್ಯೋಧನನಂ ಕಂಡು ಕೊಳ್‌ ನಿನ್ನ ನಚ್ಚಿನ 
ಪಾಂಡವರ ತಲೆಗಳಂ ಎಂದು: ಪಂಪಭಾ, ೧೩. ೧೦೬ ವ) 

ನೇಹ - [ಸ್ನೇಹ] ಗೆಳೆತನ (ಇನಿತೊಗೆತರ್ಪ ಕಣ್ಣನಿಗಳಿಂದಮೆ 
ನೇಹಮಂ ಉಂಟುಮಾಡುವ ಅಂಗನೆಯರೊಳ್‌: ಕಾದಂಸಂ, 
೪. ೧೧೯); ಎಣ್ಣೆ (ಅವಚಜಿಸಿ ಪೊಯ್ದ ನೇಹಂ 
ತವೆಯಲೊಡಂ ನಗುವವೊಲ್‌ ಉಜ್ಜಳಿಸಿದುವು 
ವಿಮಳಮನೀದೀಪಿಕೆಗಳ್‌: ಲೀಲಾವತಿ, ೩. ೨೦) 

ನೇಜೆಲ್‌ - ನೇರಿಳೆ ಹಣ್ಣು (ಪುಟ್ಟುಂಗುರುಡಿ ಒಂದು 
ದಿವಸಮುದ್ಯಾನಕ್ಕೆ ಪೋಗಿ ನೇಚೆಪಣ್ಗಳಂ ನಡವರಿಸಿ 
ಆಯ್ದಾಯ್ದು ತಿನ್ನುತಿರ್ಪಳ್‌: ವಡ್ಡಾರಾ, ಪು, ೯. ಸಾ ೮) 

ನೇಣೆಸು - ನೇಣಿಡು (ಧೌತವಸ್ತ್ರ ಪವಿತ್ರಾಕ್ಷಸೂತ್ರಂಗಳಂ ತಮ್ಮ 
ಕವಲ್ಗೊಂಬುಗಳೊಳ್‌ ನೇಚೆಸಿಕೊ೦ಡಿಂಬಿನೊಳವರೊಡನೆ 
ನಡೆವ ಸಾರಂಗಸಮೂಹಮುಮಂ: ಪಂಚತಂತ್ರ, ೧೮೯ ವ) 

ನೇಜು - ಜೋತುಹಾಕು (ದಿವ್ಕಾಂಬರರಚಿತವಿತಾನ೦ಗಳ೦ ನೇಜು 
ಮುಕ್ತಾಫಳಲಂಬೂಷ೦ಗಳಂ: ಆದಿಪು, ೧೦. ೪೭) 

ನೈಗಮ - [ಜೈನ] ದ್ರವ್ಯಾರ್ಥಕನಯದ ಒಂದು ಬಗೆ, ವಸ್ತುವಿನ 
ಉದ್ದೇಶ ಗ್ರಹಿಸುವ ತಿಳಿವಳಿಕೆ (ನೈಗಮ ಸಂಗ್ರಹ ವ್ಯಹಾರ 


ಯಜುಸೂತ್ರ ಶಬ್ದ ಸಮಭಿರೂಢೈವಂಭುತಾದಿ 
ನಯವಿಭೇದದೀ: ಸುಕುಮಾಚ, ೩. ೩೯ ವ) ನೋಡಿ, 
“ದವ್ಯಾರ್ಥಕನಯ' 


ನೈತಂಬ - ನಿತಂಬ, ಪಿರ್ರೆ (ಸಲಿಲಕ್ರೀಡೆಯೊಳ್‌ ಎಯ್ದೆ ನಾಂದು 
ದುಗುಲಂ ನೈತಂಬಮಂ ಪತ್ತೆ: ತ್ರಿಷಷ್ಟಿಪು, ೨೪. ೯೯) 

ನೈದಿಲ ಪೂ - ನೈದಿಲ್‌ (ಜಲಜಲನೆ ಒಟ್ಯುತಿರ್ಪ ಪರಿಕಾಲ್‌ 
ಪರಿಕಾಲೊಳ್‌ ಅಳುರ್ಕೆಗೊಂಡ ನೈದಿಲ ಪೂ. .ಸಿರಿ 
ನೋಡುಗುಮಾ ವನಾಂತರಾಳದೊಳ್‌: ಪಂಪಭಾ, ೧. ೫೨) 

ನೈನಾದ - ಸದ್ದು (ಶ್ರೀ ದರಹಾಸಮುಂ ವದನದೀಧಿತಿಯುಂ...... 
ಮೆಲ್ಲಡೆ ಭೂಷಣಾದಿ ನೈನಾದ೦ ಎಂತುಟುಜ್ಜಳಿಪುದು: 
ಅನುಭವ, ೧) 

ನೈಪಥ್ಯ - ಅಲಂಕಾರಸಾಮಗ್ರಿ (ನಾಟಕಮನಭಿನಯಿಸಿ ಕರಂ 
ಬಟಲ್ಲು ನೈಪಥ್ಯಮಂ ಕಳೆಯಲ್‌ ಶಕ್ತಿಯಿಲ್ಲದೆ 
ನಿದ್ರಾಸಕ್ತರಾದೆವು: ಪಂಚತಂತ್ರ, ೨೬೬ ವ) 

ನೈಪಥ್ಯನಿಕೇತನ - ಅಲಂಕಾರದ ಕೋಣೆ (ಮಜ್ಜನಂಬೊಕ್ಕು 
ನೈಪಥ್ಯನಿಕೇತನಕ್ಕೆ ಬಂದು ಕೈಗೈಯಲೊಡಂ: ತ್ರಿಷಷ್ಟಿಪು, ೧೮. 
೪೨ ವ) 

ನೈಪುಣ್ಯ - ನಿಪುಣತೆ, ಪರಿಣತಿ ಸುರರ್‌ ಬಣ್ಣಿಸೆ ಬಿರ್ದಮೆಚ್ಚು 
ಮೆಚೌದಂ ಕೋದಂಡನೈಪುಣ್ಯಮಂ: ಶಾಂತಿಪು, ೪. ೯) 

ನೈಮಿತ್ತಿಕ - ನಿರ್ದಿಷ್ಟ ಕಾಲಕ್ಕೆ ಸಂಬಂಧಿಸಿದ; ಜ್ಯೋತಿಷಿ (ಜನಪತಿ 
ಬಟೆಯಂ ಸಂಭಿನ್ನನೆಂಬ  ನೈಮಿತ್ತಿಕಂಗೆ ಬಟೆಯಟ್ಟಿ 
ಚಿರ೦ತನರಿರ್‌ ದೃಷ್ಟ ಪರಂಪರ ವಿನೂತ 
ವಿದ್ಯಾವಿಶೇಷವಿದರಿರ್‌ ಪೇಟೆಂ: ಶಾಂತಿಷು, ೫. ೨೦) 

ನೈಮಿತ್ತಿಕಾದೇಶ - ಜ್ಯೋತಿಷಿಯ ಮಾತುವಿಭೀಷಣಂ 
ನೈಮಿತ್ತಿಕಾದೇಶಮಂ ನೆನೆದು ಭಯಚಕಿತಚಿತ್ತನಾಗಿ: ಪಂಪರಾ, 
೯.೧೯೧ ವ) 

ನೈಯಾಯಿಕ - ನ್ಯಾಯದರ್ಶನಜ್ಞ ತಾರ್ಕಿಕ (ಮುಗಿ ನೈಯಾಯಿಕ 
ಕೈಗಳಂ ಮರುಳಲಾ ಚಾರ್ವಾಕ ಮಾತಾಡದಿರ್‌ ಬಂದಪ್ಪಂ 
ವಾದಿಗಜೇಂದವ್ರಾತಮೃಗೇಂದಂ: ಧರ್ಮಪ, ೧. ೨೯) 


ನೈರಂತರ್ಯ - ತೃಪ್ತಿ (ಭವ್ಯಜನಲಲಕ್ಷ್ಮೀರಮಣಂ ತಣಿಪೆ ಸಹಸ್ರಂ 
ಸಮುದಾಯಕ್ಕಾದುದಯ್ದೆ ನೈರಂತರ್ಯಂ: ಅನಂತಪು, ೯. 
೮೮) 

ನೈರ್ಜುತಿ - ನೈಯತ್ಯದಿಕ್ಕು, ಆ ದಿಕ್ಕಿನ ಪಾಲಕ (ಭೋರೆನೆ 
ತೂರ್ಯವಂಚೆಯಂ ಅಜ೦ ಗಜಮಂ ಬಳವೈರಿ ಮೇಷಮಂ 
ಮಾರುತಬಂಧು ಸೈರಿಭಮಂ ಅಂಬುಜಮಿತ್ತಸುತಂ 
ನೃವಾಹಮಂ ನೈರ್ಯತಿ ಅಬ್ಬಿಪಂ ಮಕರಮಂ ಮೃಗಮಂ 
ಪವನಂ ವಿಮಾನಮಂ ಮಾತರಹರಪ್ರಿಯಂ ವೃಷಭನಂ 
ಹರನೇಣಿ ನಭಕ್ಕೆ ಸಲ್ವುದು೦: ಜಗನ್ನಾವಿ, ೧. ೩೬) 

ನೈರ್ಗಂಥ್ಯ - [ಜೈನ] ನಿಗಂಥತನ, ಸನ್ಕಾಸ (ಬಗೆ 
ತತ್ಪಾರ್ಥವಿನಿಶ್ಚಯಂಬಡೆಯೆ ನೃರ್ಗಂಥ್ಯಂ  ಪೊಯ್ದತ್ತು: 
ಪುಷ್ಪದಂಪು, ೧. ೫) 

ನೈಲಂಗಲ - ಚೆಲ್ಲಿಕೆ (ನೈಲಂಗಲಮೆನೆ ಚೆಲ್ವಿಕೆ: ರನ್ನ ನಿಘಂಟು, 
೧೧) 

ನೈಷಂಗ - ಬತ್ತಳಿಕೆ (ಮಾರ್ಗಣಾಡಂಬರದಿಂ ನೈಷಂಗಮಂ 
ಸತ್ಯವಿಕಳಿತಕಳಾರಂಬದಿ೦ ಶು೦ಭತ್‌ ಅಬ್ದಾಕರಮಂ ಪೋಲ್ವ: 
ಪುಷ್ಪದಂಪು, ೧. ೮೨) 

ನೈಷ್ಠಿಕ - ಒಂದು ಆಯುಧ (ತನಗೆ ದೇವೇಂದನಿತ್ತ ಐಂದ್ರಮೆಂಬ 
ದಿವ್ಯಾಸ್ತಮುಮಂ ನೈಷ್ಠಿಕಮೆಂಬ ಮುಷ್ಟಿಯುಮಂ 
ಕೆಯ್ಕೊಂಡು: ಪಂಪಭಾ, ೮. ೩೬ ವ) 

ನೈಷ್ಠುರ್ಯ - ಕಾಠಿಣ್ಯ (ಕೌಸ್ತುಭಪ್ರಸರದಿ೦ ನೈಷ್ಠುರ್ಯಮಂ .. .. 
ತಾಳ್ದಿ ನೀರಾಕರದಿಂದ ಏಟ್ಟಂದಳ್‌: ಕಾದಂಬ, ೩. ೮೦) 

ನೈಸರ್ಪ -[ಜೈನ] ಚಕ್ರವರ್ತಿಯ ನವನಿಧಿಗಳಲ್ಲಿ ಒಂದು, ಭವನ, 
ಶಯ್ಯೆ, ಆಸನ ಮುಂತಾದವುಗಳನ್ನು ನೀಡುವಂಥದು (ದಿವ್ಯ 


ಶಯ್ಯಾಸನಪ್ರಭೇದಂಗಳಂ ಪಡೆವ ನೈಸರ್ಪಮುಂ: 
ವರ್ಧಮಾಪು, ೧೦. ೩ ವ), ನೋಡಿ, "ನವನಿಧಿ' 
ನೊಕ್ಕ - ತುಂಡಾದ (ನೊಕ್ಕ ಕರುಳ್ಗಳಿ೦ ಒಳಪೊಕ್ಕ 


ಕವಿಲ್ಲಣ್ಣಗುರ್ವಿನಿಂ ಕೆಂದಲೆಯಿಂ: ಹರಿವಂಶ, ೨. ೨೪) 
ನೊಗ - ಯುಗ, ಎತ್ತಿನ ಜೋಡಿಯ ಮೇಲಿಡುವ ಮರ 
(ಮಿನುಗುವ ಕೊಂಬಿನಚ್ಚು ಕಿಜುಗೊ೦ಬಿನ ತಳ್ತ ಅರಗೀಲ್‌ 
ಕವಲ್ಲ ಕೊಂಬಿನ ಮಡವಡ್ಡವಂದ ನಳಿಗೊಂಬಿನ ಪತ್ತುಗೆ 
ಜೋಲ್ವ ಬಳ್ಳಿಗೊಂಬಿನ ಬಲೆ ತೋರಗೊಂಬಿನ ನೊಗಂ 
ನಿಡುಗೊಂಬಿನ ಮೂಂಕು ಕಣ್ಣೆ ಜೆಲ್ವೆನೆ ನಡೆತಂದುವಂದು 
ಅಸುಗೆಯೆಂಬ ನೆಗಟೌಯ ತೇರ್ಗಳೆತ್ತಲುಂ: ಕಬ್ಬಿಗಕಾ, 
೧೬೭); ನಾಲ್ಕು ಹಸ್ತದ ಅಳತೆ (ಸಂಯಮೋಪಕರಣಕ್ಕೆಡಗೈ 


ಬಲಗೈ ಪೆಗಲ್ಗೆ ನೇರ್ಪಡೆ  ನೊಗದಂತರಂ ನಡೆಯೆ: 
ಅನಂತಹು, ೪. ೨೪) 
ನೊಚ್ಚನೆ - ಹಾಯಾಗಿ (ಡಂಬಕರ್‌ ಅರ್ಥಮುಳ್ಳಿನಂ 


ಪೊರ್ದಿ ಮಾಡುತುಂ ಪಣೆಯೆ ತಿಂದು ನೊಚ್ಚನೆ ನೆಗೆವರ್‌: 
ಸಮಯಪ, ೧೨. ೪೦) 

ನೊಚ್ಚಿತು - ಹಗುರ (ಎಮ್ಮ ಪಿತಾಮಹನಪ್ಪ ಮಾಲಿಯಂ ಮುಂ 
ಕಡುಕೆಯ್ದು ಕೊಂದೆಟೌದುಕೊ೦ಂಡನ೦ ಇಕ್ಕಿದೊಡೆ ಎನ್ನ 
ಬಾಹುವೀರ್ಯಂ ಕಡು ನೊಚ್ಚಿತಕ್ಕುಂ: ಪಂಪರಾ, ೧೦. ೧೫೩); 


ಅಲ್ಪತೆ 
ನೊಚ್ಚಿದ -  ತುಚ್ಛನಾದವನು (ಪುರಾಂಗನೆಯರ್‌ ನೆಜ್‌ 
ಕಾಮಶಸ್ತಸಂಛನ್ನತೆವೆತ್ತು ಕೂಡೆ ಗಣಟೆಯಿಂ ಕಡು 


ನೊಚ್ಚಿದರಾದರ್‌: ಕರ್ಣನೇಮಿ, ೩. ೧೩೫) 


ನೊಚ್ಚಿದಳ್‌ - ಅಲ್ಲಳಾದವಳು (ಎನ್ನಂ ಪುಲ್ಲಿಂದಂ 
ನೊಚ್ಚಿದಳ೦ ಕಲ್ಲಿಂದ೦ ಬೆಟ್ಟಿದಳು೦ ಬಗೆವರ್‌ 
ಉಂತುಂ ೦ತೌವನಶ್ರೀಂಯಂ ನಿರಪವಾದಮಂ ಆರ್‌ 
ಕಳೆದಪರ್‌: ಶಾಂತಿಪು, ೪. ೭೯ ವ) 

ನೊಣೆ - ನುಂಗು, ನಾಶಗೈ (ಮತ್ತವಾರಣನಿವಹಕ್ಕೆ ತಕ್ಕಿನ 
ಅಭಿಮನ್ಯುವ ಕೂರ್ಗಣೆ ಪಾಯ್ಬು ಮಂಗಲುಂ 
ನೊಣೆಯಲುಂ೦ ಉರ್ಚಿಮುಕ್ಕಲು೦ ಇದೇಂ ನೆಜ್‌ ಕಲ್ಲುವೊ 
ಯುದ್ಧರಂಗದೊಳ್‌: ಪಂಪಭಾ ಪರಿಷತ್ತು ೧೧. ೯೪) 

ನೊಪ್ಪಿದು - ಹಗುರ (ತುಂಗನಿತಂಬದಿ೦ ಕುಚದ ಬಿಣ್ಟೋ೫*ೌಯಿಂ 
ಪೊಡರಲ್ಕಮಾಜದಿರ್ಪ ಅಂಗನೆಯರ್‌ ಸರೋಜಲದೊಳ್‌ 
ಅಂದವು ನೊಪ್ಪಿದುವಾಗೆ: ಲೀಲಾವತಿ, ೧೩. ೧೨೪) 

ನೊರಜು - ಸಣ್ಣ ಸೊಳ್ಳೆ (ಕೆಲವು ಪದಂಗಳ್‌ ವಿಕಲ್ಲದಿಂ 
ಸಬಿ೦ಂದುಕಂಗಳಪ್ಪುವವರ್ಕೆ ಪ್ರಯೋಗಂ:  ನೊರಂಜು- 
ನೊರಜು, ಶಬ್ದಮದ, ೧೫) 

ನೊರೆ - ಡಿಂಡೀರ, ಫೇನ (ಪನಿಪುಲ್ಲ ಮುಗಿಲ ಸಂಜೆಯ 
ಕನಸಿನ ಸುರಧನುವನೆಗೆದ ನೊರೆಗಳ ನೆಣನಂತನಿತುಂ: 
ವಡ್ಡಾರಾ, ಪು. ೧೧೩. ಸಾ. ೧೧) 

ನೊಸಲ್‌ - ಹಣೆ (ಇಸೆ ಮಸಗಿ ಭೀಮಂ ಈರಯ್ದು ಶಿತಾಸ್ತದಿಂ 


ಉರುಳೆ ಸೂತಂ ಉಡಿಯೆ ರಥಂ ಕೀಲಿಸೆ ಕುದುರೆ 
ಮುಚಿಯೆ ಪಟವಿಗೆ ಮಸಕದಿಂ ಎಚ್ಚಿಚ್ಚಂ ಒಂದೆ ಸರಲೊಳ್‌ 
ನೊಸಲಂ: ಪಂಪಭಾ, ೧೦. ೯೯) 


ನೊಸಲಕಣ್ಣದೇವ - ಹಣೆಯಲ್ಲಿ ಕಣ್ಣುಳ್ಳವನು, ಶಿವ (ಸಂಬಂಧ 
ಸಂಬಂಧಕ್ಕೆ: ನೊಸಲ ಕಣ್ಣದೇವಂ: ಶಬ್ದಮದ, ೧೪೩, ಪ್ರ 

ನೊಸಲಕ್ಕರ - ಹಣೆಯ ಬರಹ (ಉರವಣಿಸಿ ತಮ್ಮನಟಿಗುಂ 
ಧುರದೊಳದೆಂದಂಜಿ ಹೊಗರ ನೆವದಿ೦ ರಿಪುಭೂಪರ 
ನೊಸಲಕ್ಕರಮಿರ್ಪುವು ನೆರೆದು ಶರಣ್ಣೊಕ್ಕಿಳಾಧಿಪನ 
ಕೂರಸಿಯೊಳ್‌, ಆಚವರ್ಧ, ೭. ೩೦) 

ನೊಳ - ನೊಣ (ಪೊದಳ್ಜೆಜಗುವ ಕಣ್ಣ ಮೇಲಣ ನೊಳಂಗಳಂ 
ಒಯ್ಯನೆ ಸೋವುತ: ತ್ರಿಷಷ್ಟಿಷು, ೨. ೮೪) 

ನೊಳವು - ನೊಣ (ನೊಳವಿಂಗೆ ಕುಪ್ಪೆವರಮೆ೦ಬವೊಲ್‌ 
ಅಂಬರಮುಂಟೆ ನಿನ್ನದೊಂದಳವು: ಪಂಪಭಾ, ೨. ೫೦) 

ನೋ - ಯಾತನೆಪಡು (ತಮ್ಮನ ಮನಂ ಅಣಿದೊಡೆ ನೋಗುಂ 
ಎಂದು೦ ಆರುಂ ಅಜೆಯದಂತು .. .. ಪರಿಕರಂಗಳಂ ಸಲಿಸಿ: 
ನೇಮಿನಾಪು, ೫. ೫ ವ) 

ನೋಂಪಿ - ವ್ರತ (ತಕ್ಕ ಪ್ರಾಯಶ್ಚಿತ್ರಮಂ 
ಸಿಂಹನಿಷ್ಟೀಡಿತಮೆಂಬ ನೋಂಪಿಯಂ 
ವಿಹಾರಿಸುತ್ತುಂ: ವಡ್ಡಾರಾ, ಪು ೧೭೨, ಸಾ ೧೨) 

ನೋಕಷಾಯ - [ಜೈನ] ಚಾರಿತ್ರತೋಹನೀಯದಲ್ಲಿ ಒಂದು ಬಗೆ, 
ಕಿಂಚಿತ್‌ ಕಷಾಯ; ಇದು ಒಂಬತ್ತು ವಿಧ ಇ ಹಾಸ್ಯ, ರತಿ, 
ಆರತಿ, ಶೋಕ, ಭಯ, ಜುಗುಪ್ಸೆ ಸ್ತೀವೇದ, ಪೊಂವೇದ 


ಕೊಂಡು 
ನೋಂತು 


ಮತ್ತು ನಪುಂಸಕವೇದ (ಕಿಚಿಕಿಜೆದೆ. ಬೇಗದಿಂ ತನ್ನ 
ಪರಿಣಾಮವಿಶೇಷದಿಂ ಚತುಸ್ಸಂಜ್ವಲನ 
ನವನೋಕಷಾಯಂಗಳೆಂಬ ಪದಿಮೂಜು ಪ್ರಕೃತಿಗಳುಮಂ 


ಅಂತಃಕರಣ೦ ಮಾಡಿ: ಆದಿಪು, ೧೦. ೧೪ ವ) 
ನೋಟ - ದೃಷ್ಟಿ (ನುಡಿ ಮೊಗರಾಗಮಂ ಪಡೆಯೆ ನೋಟಂ 
ಅನ೦ಗನ ಬಿಲ್ಲ ಬಲೈಯಂ ಪಡೆಯೆ: ಆದಿಷು, ೨. ೪) 
ನೋಟಕ - ನೋಡಿವವನು, ಪ್ರೇಕ್ಷಕ (ತೆಅಪುವಡೆದು ಅಂಗಜಂ 
ಕೆಯ್ದಜ”ಗೊಳೆ  ನೋಟಕರ ಮನಮನಾಗಳ್‌ ಕೊಳದಿಂ 


ಪೊಣಮಡೆ ಜಿಗಿಲ್ತು ಪತ್ತಿದ ಕುಜುವಡಿಗಳೆ ಮೆಜ್‌ದುದು 
ಅವರ ನಾಣ್ಗಳ ತೆಅಪಂ: ಪಂಪಭಾ, ೫, ೬೭) 

ನೋಟಬೇಟೆ - ಕಣ್ಣೇಟ, ಕಣ್ಣನಲ್ಲಿ ತೋರ್ಪಡಿಸುವ ಪ್ರೀತಿ 
(ತೋರ್ಪಾಯಿಲೆ ನೋಟಬೇಟದ ಕೊನರ್‌ 
ತಲೆದೋರ್ಪವೊಲಾಗೆ: ಪಂಪಭಾ, ೪. ೩೭) 

ನೋಡಿ ನೋಡು - ಕಣ್ತುಂಬ ಕಾಣು (ನಭೋಭಾಗದಿಂ 
ಭೂಮಿಭಾಗಕ್ಕಿಟೆದು ತನ್ನ ಮುಂದೆ ನಿಂದ ಅರವಿಂದ 
ಬಾಂಧವನಂ ನೋಡಿ ನೋಡಿ: ಪಂಪಭಾ, ೧. ೯೧ ವ) 

ನೋಡಿದಪಾ - ನೋಡುವೆಯಾ (ಅಟೆಯಲ್‌ ನಿನ್ನಯ 
ಮಯ್ದುನನ೦ ಅರ್ಜುನಂ ಪೂಣ್ಬಂ .. . ಎನ್ನ ಓಲೆಯ 
ಕಡಗದ ಅಟಿವನೇಂ ನೋಡಿದಪಾ: ಪಂಪಭಾ, ೧೧. ೧೨೩) 

ನೋಡು - ಕಾಣು (ನೋಡು-ಪ್ರೇಕ್ಷಣೇ: ಶಬ್ದಮದ, ಧಾ ೩೨೪); 
ಪರೀಕ್ಷೆಮಾಡು (ಶಲ್ಕನ ಮನಮಂ ನೋಡಲೆಂದು 
ಬೆಸಗೊಂಡೊಡೆ: ಪಂಪಭಾ, ೧೨. ೧೧೭ ವ) 

ನೋಡೆ ನೋಡೆ - ನೋಡುತ್ತಿರುವಂತೆಯೇ (ನಾರೀರೂಪದ 
ಯಂತ್ರಂ ಚಾರುತರ೦ ನೋಡೆ ನೋಡೆ ಕರಗಿದುದು ಈ 
ಸಂಸಾರದನಿತ್ಯತೆ ಮನದೊಳ್‌ ಬೇರೂಣಿದುದು: ಆದಿಪು, ೯. 
೪೪) 

ನೋದುಃಖ -  ದುಃಖರಹಿತತೆ (ಅವರಾರ್ಯಚರಿತರ್‌ 
ನೋಕರ್ಮ ನೋದುಃಖ ಭೀಷಣಮೆಂದು ಸುರನಿರ್ವಿಶೇಷ 
ಸುಖಸರ್ವಸ್ವಂ ಕುರೂರ್ವೀತಳಂ: ಶಾಂತಿಷು, ೬. ೧೨೨) 

ನೋನ್‌ - ವ್ರತ ಮಾಡು (ರಾಜ್ಯಲಕ್ಷ್ಮಿಗನ್ಯಭವದೊಳಪ್ಪೊಡಂ 
ನೆಯ ನೋಂಪೆಂ: ಆದಿಷು, ೨. ೩೯); ಅರ್ಪಿಸಿಕೊ, 
ಬದ್ಧವಾಗು (ನಿಜಮಕುಟಮಣಿಮರೀಚಿಯಿ೦ ಅಜನ 
ಪದಾಂಬುಜದ  ಕೆಂಪನಿರ್ಮಡಿಸಿ ಕುಲದಧ್ವಜ ಬೆಸಸು 
ನಿನ್ನವೊಲೀ ಪ್ರಜಾಪತಿತ್ವಕ್ಕೆ ಮುನ್ನ ನೋಂತರುಮೊಳರೇ: 
ಆದಿಹು, ೮. ೬೩); ವತ ತೊಡು (ನೋಂತುಂ ಓದಣಜೆವರ 
ಪೇಬಟ್ದ ನೋಂಪಿಗಳಂ ಒರ್ಮೆ ಪಲರ್ಮೆಯುಮಿಂತು ತಮ್ಮ 
ಮೆಯ್ಗಜ್‌ವಿನಂ ಇರ್ವರು೦ ನಮೆದರ್‌ ಏನವರ್ಗಾದುದೊ 
ಪುತ್ರದೋಹಳಂ: ಪಂಪಭಾ, ೧. ೧೩೫) 

ನೋನಿಸು - ವತತೊಡುವಂತೆ ಮಾಡು (ಈಗಳ್‌ ನೀನಿರ್ದು 
ನೋನಿಸೆ ನೋಂತ ಮಹಾಬಳಂ ಲಲಿತಾಂಗಂ ವಜಜಂಘಂ: 
ಆದಿಪು, ೨. ೪೪) 

ನೋಯಿಸು - ನೋವನ್ನುಂಟುಮಾಡು (ವಿಪುಳಾಯತಿಯಂ 
ದಿಗಂತದೊಳ್‌ ಪಸರಿಸಲು೦ ಕರಂ ನೆಜ್‌ವ ಮಕ್ಕಳನೀಯದೆ 
ನೋಡೆ ನಾಡೆ ನೋಯಿಸಿದಪುದು ಇಕ್ಷುಪುಷ್ಪದವೊಲ್‌ 
ಎನ್ನಯ ಪುಷ್ಪದರ್ಶನಂ: ಪಂಪಭಾ, ೧. ೧೧೭) 

ನೋರ್ಷ್ಹು - ಗಮನ, ನೋಡುವಿಕೆ (ಪುಸಿ ನಸುವಂಚನೆ 
ನೋರ್ಪ ಅನುವು ಅಸಿದು ಅಗಲಿತು ತಕ್ಕು ದಕ್ಕು ಪಗೆ 
ಕೆಯ್ದಗೆ ಕೆಯ್ಯುಸುರಿ ನುಸುಳ್‌ ಎಂಬ ಕೇಣದ ಕುಸುರಿಯಂ 
ಅಜೆದಿಟೆದು.. ಮೆಣೌದು ನೆಜ್‌ದೆ ಉರಣದೆ ಅರೆಬರ್‌: 
ಪಂಪಭಾ, ೧೦. ೮೧) 

ನೋಳ್‌ - ಮುಂದೆ ನುಗ್ಗು (ಅಲೆದು೦ ನೋಡಿಯೊಲ್ಲುವಿಟ್ಟ 
ಪದಮು೦ ನೋಳ್ಟುಂ ಕಟಲ್ಲುಂ ಪಳಂಚಲೆದುಂ ಮುಟ್ಟಿದ 
ಸೀಯನಪ್ಪ ದನಿಯುಂ: ಆದಿಪು, ೧೨. ೨೩); ಸನಿಹ 
ಹೋಗು 


ನೌ KN ಹಡಗು (ಮಹಾನದಾವಗಾಹನಸಮಯ 
ನೌದ್ರೋಣಿಸಂಕ್ರಮಾದಿವಿಧಾನಪ್ರಾಗಲ್ಭನುಂ: ಆದಿಷು, ೧೧. 
ಕಹು 

ನೌಸಾಧನ - ನೌಕಾಬಲ (ನೌಸಾಧನೋದ್ಯತರನಂತಾ ಸೇನಾನಿ 
ತ್ರಿವಂಶರಂ ಕಿಟ್ಟು: ಶಾಂತಿಪು, ೧೦. ೧೬೦) 


ನ್ಯಗ್ಭೂತ - ಕೀಳುಗೈದ (ನ್ಯಗ್ಳೂತಸುರಪುರಂ ಸುವಣಿಗ್ಗಾಸಿ 
ಸಮಸ್ತವಸ್ತು  ಪರಿಪೂರ್ಣಂ ಸಮ್ಯಗೃವನರುಚಿರಮುತ್ತರ 
ದಿಗ್ಭಾಗದೊಳುಂಟು ಮಧುರೆಯೆಂಬುದು ನಗರಂ: 


ಪಂಚತಂತ್ರ, ೨೩೬) 

ನ್ಯಗ್ರೋಧ - ಆಲದ ಮರ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ 
ನಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ವಾಮಿತ್ರಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ. 
೧೯೦ ವ) 

ನ್ಯಗ್ರೋಧಪರಿಮಂಡಲ - ದೇಹದ ಸುತ್ತಳತೆ (ಚತುರಸ್ತಮುಂ 


ನ್ಯಗ್ರೋಧಪರಿಮಂಡಲಮುಂ ಸ್ವಾತಿಯು೦ ವಾಮನನುಂ 
ಕುಬ್ಬಮುಂ೦ ಪುಂಡಮುಂ ಎಂದು ಸಂಸ್ಥಾನನಾಮಂ 
ಷಡ್ವಿಧಮಕ್ಕುಂ: ಅಜಿತಪು, ೧೧. ೩ ವ) 
ನ್ಯಗ್ರೋಧಪರಿಮಂಡಲೆ — ಸುಂದರಿ (ಈಕೆ 
ನ್ಯಗ್ರೋಧಪರಿಮಂಡಲೆಯುಂ ಅವಧೀರಿತ ಮಹೀಪಾಲ 


ಕುಮಾರಮಂಡಲೆಯುಂ ಆದಳ್‌: ಶಾಂತಿಪು, ೪. ೮೮ ವ) 
- ಇಡಲಾದ (ಮಂಜುಳ ಖಡ್ಗನ್ನಸ್ತ ಹಸ್ತಂ ತಳರ್ದಂ 
ಅಹಿತಸೇನಾಬ್ದಿನೀಕು೦ಜರೇ೦ದ್ರಂ: ರಾಜಶೇವಿ, ೬. ೧೨) 
ನ್ಯಾಯ - ನಿಯಮ (ನಗರೇ ಪಂಚರಾತ್ರಂ ಅಟವ್ಯಾಂ 
ದಶರಾತ್ರಮೆಂಬೀ ನ್ಯಾಯದಿ೦ ವಿಹಾರಿಸುತ್ತುಂ: ಸುಕುಮಾಚ, 
೩. ೭ ವ); ಸಮಂಜಸವಾದ ನ್ಯಾಯಂ ಮಂತಿಗಳುಕ್ತಿ ಬಪ್ಪನ 
ಮತಂ. ಕಾಲೋಚತಂ: ಅನಂತಪು, ೧೩. ೬೧) 
ಲೋಕರೂಢಿಯಾದುದು (ಆಗಮ ಸಮಯ ನ್ಯಾಯ ವಿಭಾಗ 
ಕಳಾಕಾಲಲೋಕದೇಶವಿರುದ್ಧಂ: ಕವಿರಾಜಮಾ, ೧. ೭೦) 

- ಇಡುವುದು (ಕೂಸಿನ ವಿಚಾರಬುನ್ಯಾಸ೦ ನಿನಗಿಲ್ಲ 
ಮಣ್‌ೌದು ಕೈಕೊಂಡುದುವೇಂದೋಸಮದೇಂ: ಸುಕುಮಾಚ, 
೬.೪೯) 


ನ್ಯಾಸಕಾರ — 


pal 
ನ್ಯಸ್ತ 


ಹ 
ನ್ಯಾಸ 


ವಿವರಣೆ ನೀಡುವವನು (ಅವರ ವಚನಂ 
ಜಡಸಂಸಾನಂ ಅವಿಜ್ಞೇಯಂ ಅದಕೇನಾನುಂ ನ್ಯಾಸಕಾರರಂ 
ತರವೇಖ್ಯುಂ: ಶಾಂತಿಷು, ೧೦. ೧೮೦) 


ಪ 


ಪಂಕ - ಕೆಸರು (ಕುಂಕುಮ ಪಂಕ ಪಂಕಿಳಸಾರ ಘನಸಾರ 
ಸಾರೀಭೂತ ಶಾರದೇಂದು: ಪಾರ್ಶ್ವನಾಪು, ೩, ೩೨ ವ); 
ಲೇಪನದ್ರವ್ಯ 

ಪಂಕಜ - ಕೆಸರಿನಲ್ಲಿ ಹುಟ್ಟದುದು, ತಾವರೆ (ಪಂಕಜಮುಂ 
ಸುಹೃದ್ದನಪಂಕಜಮುಂ ಮುಗಿವನ್ನಂ ಭೆ 
ಕುರುಕುಲಾರ್ಕನು೦ ಅರ್ಕನುಂ ಅಸ್ತಮೆಯ್ದಿದರ್‌: ಗದಾಯು, 
೯. ೩೫) 


ಪಂಕಜನೇತ್ರೆ - ಕಮಲದಂತೆ ಕಣ್ಣುಳ್ಳವಳು (ಪಂಕಜನೇತ್ರೆ 
ಹಂ೦ಸಗಮನಾನ್ವಿತೆ ಭ್ರಮರಜಾಳಮನೇಟಿಸಿ 
ಪೋಗಲೀಗುಮೇ: ಪಾರ್ಶ್ವನಾಷು, ೧೦. ೫೧) 

ಪಂಕಜವಕ್ತ - ತಾವರೆಯಂತಹ ಮುಖ[ವುಳ್ಳವನು] (ಸಾಲಪ್ರಾಂಶು 
ವಿಶಾಲ  ಲೋಲನಯನಂ ಪ್ರೋದ್ಯತ್‌ ವೃಷಸ್ಕಂಧಂ 
ಉನ್ನೀಲತ್‌ ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸ್ಮಳಂ: 
ಪಂಪಭಾ, ೧. ೬೮) 

ಪಂಕಜವಿಷ್ಠರ - ಕಮಲದ ಆಸನವುಳ್ಳವನು, ಬಹ್ಮ 
(ಪಂಕಜವಿಷ್ಟರಂ .. . ಹರಂ ಭವಹರ೦ ಮಾಣಿಕ್ಕದೇವಂ 
ದೇವನಾಗಿರೆ ಜಯಂ ಭದ್ರಂ ಶುಭಂ ಮಂಗಳಂ: ಆದಿಪು, 
೧೬. ೬) 

ಪಂಕಜಾಕರ - ಕಮಲಗಳ ಆವಾಸ, ಕೊಳ (ಮರುತ್ತಥದಲ್ಲಿ 
ಪಂಕಜಾಕರದೆಡೆಯಲ್ಲಿ ತಳ್ತ ತಿಳಿಜೊನ್ನಮ೦ ಅಂಚೆಗಳ್‌ .. .. 
ಒಸೆದು ಈ೦ಟಲ್‌: ರಾಜಶೇವಿ, ೧೩. ೪೩) 

ಪಂಕಪ್ರಭೆ - [ಜೈನ] ಏಳರಲ್ಲಿ ನಾಲ್ಕನೆಯ ನರಕ, 
(ಪಂಕಪ್ರಭೆಯೊಳ್‌ ದಶಬ್ಧ್ಯುಪಮೆಯಿ೦ ದುಃಖಾಗ್ನಿಯೊಳ್‌ 
ಬೆಂದು: ಆದಿಹು, ೫. ೪) 

ಪಂಕಭಾಗ - [ಜೈನ] ರತ್ನಪ್ರಭೆ ಎಂಬ ನರಕದ ಮೂರು 
ಭಾಗಗಳಲ್ಲಿ ಒಂದು (ರತ್ನಪ್ರಭೆಯೆಂಬ ಪೃಥ್ವಿ .. 
ವಜ್ರಖರ ಪಂಕಜಲಬಹುಳಭಗದಿ೦ ತ್ರಿವಿಧಮಕ್ಕುಂ 
ಪಂಕಭಾಗ೦ ಎಣ್ಣತ್ತನಾಲ್ಕುಸಾಸಿರ ಯೋಜನಂ: ಸುಕುಮಾಚ, 
೧೧. ೪೧ ವ) 

ಪಂಕರುಹ - ಪಂಕಜ (ತಂದಳ್‌ ಇಂತಿದಂ ದೇವರ 
ಪಾದಪಂಕರುಹದಲ್ಲಿಗೆ ಕನ್ಕೆಯದೊಂ೦ದು ಭಕ್ತಿಯಿಂ: ಕಾದಂಬ, 
೧. ೫೨) 

ಪಂಕಿಲ - ಕೆಸರಿನಿಂದ ಕೂಡಿದ (ಪಂಕುಲಮಾಗಿ ಗೋಕುಲದ 
ಗೋಮಯದಿಂ ನಡೆಗೊಳ್ಳ ಘಾತದಿಂ ಕದಡಾಗಿ 
ತೋ ಲೀಲಾವತಿ, ೫. ೮೪) 

ಪಂಕಿಳ - ಕೆಸರು (ಜಾಲೆ ಜವದಿ೦ ಕೈಯೂಣೆ ಬೀಳ್ಬೇಳ್ದು 
ಪಂಕಿಳಮಾದ ಅಂಶುಕಮಂ ಪೊನಲ್ವರಿವ ನೀರೊಳ್‌ ಕರ್ಚಿ: 
ರಾಜಶೇವಿ, ೮. ೧೨೪) 

ಪಂಕಿಳಸಾರ - (ಕುಂಕುಮ ಪಂಕ ಪಂಕಿಳಸಾರ ಘನಸಾರ 
ಸಾರೀಭೂತ ಶಾರದೇಂದು: ಪಾರ್ಶ್ವನಾಪು, ೩. ೩೨ ವ) 

ಪಂಕೇಜಗರ್ಭಾತ್ಮಜ - [ಪಂಕೇಜಗರ್ಭ--ಆತ್ಮಜ ವ ಬ್ರಹ್ಮನ ಮಗ] 
ನಾರದ (ಎಮ್ಮನ್ವಯಕ್ಷ್ಟಾಪರ್‌ ಆವ ವಿಳಾಸಂಗೊಳ್‌ ಇರ್ಪರ್‌ 
ಏದೊರೆತು ತಾಂ ಎಮ್ಮಯ್ಯನೈಶ್ವರ್ಯಂ ಇಂತು ಇವನೆಲ್ಲಂ 
ತಿಳಿವಂತುಟಾಗಿ ಬೆಸಸಿಂ ಪಂಕೇಜಗರ್ಭಾತ್ಮಜಾ: ಪಂಪಭಾ, 
೬. ೧೫) 

ಪಂಕೇಜಪತ್ರಾಂಬು - [ಪಂಕೇಜ+ಪತ್ರ*ಅಂಬು] ತಾವರೆಯ 
ಎಲೆಯ ಮೇಲಿನ ನೀರು (ಅರ್ಕ೦ ಅಳುರ್ಕೆಗೆಟ್ಟು ನಭದಿಂ 
ತೂಳ್ಗಂ ಸುರುಳ್ಸಪ್ಪಿದಳ್‌ ಮೃಡನಂ ಗೌರಿ ಸಮಸ್ತಂ ಈ 
ತ್ರಿಭುವನ೦ ಪಂಕೇಜಪತ್ರಾಂಬುವೋಲ್‌ ನಡುಗಿತ್ತು: ಪಂಪಭಾ, 
೧೦. ೨೬) 

ಪಂಕೇಜಪತ್ರೇಕ್ಷಣೆ - ತಾವರೆಯ ದಳದಂತೆ ಕಣ್ಣುಳ್ಳವಳು 
(ಮಹಾಪ್ರಳಯ  ಉಲ್ಕೋಪಮ ಮತ್‌ ಗದಾಹತಿಯಿಂ 
ಅತ್ಯುಗ್ರ ಆಜಿಯೊಳ್‌ ಮುನ್ನ೦ ಈ ಖಳ ದುಶ್ಶಾಸನನಂ 
ಪೊರಳ್ಳಿ ಬಸಿಣಂ ಪೋಟ್ಟಿಕ್ಕಿ ಬಂಬಲ್ಗರುಳುಗಳಂ ಆನಲ್ತೆ 


ಡು 
ಪೃಥ್ವಿ 


ವಿಳಾಸದಿ೦ ಮುಡಿಯಿಪೆಂ ಪಂಕೇಜಪತ್ರೇಕ್ಷಣೇ: 
೧೨) 

ಪಂಕೇಜವಕ್ಕೆ - 
ಮತ್ಸ್ಯಸುತನಂ ನುಡಿದಳ್‌: ಪಂಪಭಾ, ೮. ೯೭) 

ಪಂಕೇರುಹನಾಭ - ಬ್ರಹ್ಮ (ದ್ವಾರಾವತೀಪುರಕ್ಕೆ ಚರರಂ 
ತಡವಿಲ್ಲದೆ ಬೇಗಮಟ್ಟಿ ಪಂಕೇರುಹನಾಭನ೦ ಬರಿಸಿ: 
ಪಂಪಭಾ, ೬. ೨೧) 

ಪಂಕ್ರಿಭೋಜನ - 
ಪಂಕ್ತಿಭೋಜನದೊಳೊರ್ಮೆ 
ಏಳೆಯಳ ತೋಳ ಮೂಲದ ಪೊಗರ್‌ .... 
ಕೌತುಕಮಂ: ಅನಂತಪು, ೧೧. ೨೮) 

ಪಂಗಿಗ - ಹಂಗಿಗೊಳಗಾದವನು (ಮುಂಬಟ್ಟಿಸಿ ಕೊಲುತಿರ್ಪ 
ಜವನೆಂಬಅಕೆಯ ಪಗೆವಂಗದೆಂತು ಪಂಗಿಗನಪ್ಪೆಂ: ಆದಿಪು, 
ಜ.88) 

ಪಂಗು - ಹಂಗು ದಾಕ್ಷಿಣ್ಯ (ಬಜೆದೇಕೆ ಸಖೀಜನಕ್ಕೆ ಪಂಗಾದಪೆ 
ಆಗದು ಆರ ದೆಸೆಯಿಂದಮುಂ ಅಪ್ಪೊಡೆ 
ದೈವಯೋಗದಿಂದಂ ಆದಪುದು: ಲೀಲಾವತಿ, ೯. ೧೩೮); 
ಕುಂಟ (ಪಂಗು ಪೆಲವನೆನಿಕುಂ: ಅಭಿಧಾವ, ೧. ೧೨. ೩೯) 

ಪಂಗುತೆ - ಕುಂಟು (ಪಿಂಗುವುದಂಧತೆ ಬಧಿರತೆ ಪಂಗುತೆ 
ಅಂಧಾದಿ ಜನ್ಮಿಗಭವನ ಸಭೆಯೊಳ್‌: ಪಾರ್ಶ್ವನಾಪು, ೧೬. 
೮೫) 

ಪಂಚ - ಅಪೂರ್ವ (ಅಮೋಘಾಸ್ತದಿ೦ .. .. ಎಚ್ಚಂ ಎಚ್ಚಂತೆ 
ಮುಂ  ಧೂರ್ಜಟಿಪುತ್ತಂ ಕೌಂಚಮಂ ಪಂಚಮೆನೆ 
ರಿಪುಮಹಾಕಲ್ಪಕಾಲಾಗ್ನಿರುದ್ರಂ: ರಾಜಶೇವಿ, ೬. ೮೯) 

ಪಂಚಕ — ಐದರ ಗುಂಪು (ವಚನಪಂಚಕಂಗಳಂ 
ಮುಡಿಯಲಾಗದದಂ ಇಂತೇಕೆ ಮುಡಿವಿರೆಂದು 
ಮತ್ತಮಿಂತೆಂದಂ: ಪಂಪರಾ, ೧೫. ೬೮ ವ) 

ಪಂಚಕಲ್ಯಾಣ — [ಜೈನ] ಜಿನನಿಗೆ ಮಾಡುವ 
ಮಹೋತ್ಸವಗಳು: ಗರ್ಭಾವತರಣ, ಜನ್ಮಾಭಿಷೇಕ, 
ಪರಿನಿಷ್ಠಮಣ, ಕೇವಲಜ್ಞಾನ ಮತ್ತು ಪರಿನಿರ್ವಾಣವೆಂಬ 
ಐದು 'ಕಲ್ಯಾಣಗಳ ಆಚರಣೆಗಾಗಿ ಇಂದಾದಿಗಳು ನಡೆಸುವ 
ಉತ್ಸವ (ಸುರವೃಂದಾರಕವೃಂದ ಅನ೦ತಜಿನಪಶ್ರೀ 
ಪಂಚಕಲ್ಯಾಣ ಭಾಸ್ವರಪೂಜಾವಿಧಿಯಂ ನೆಗಟ್ಟೆ: ಅನಂತಪು, 
೧೪. ೭೪) 


ಪಂಪಭಾ, ೭. 


ಜೊತೆಯೂಟ (ಕೆಳೆಯನ 
ಎಳಾಸದೆ ಬಡ್ಡಿಸುತ್ತುಮಿರ್ಪ 
ಕಣ್ಣೆ ಕುಡೆ 


ಐದು 


ಪಂಚಕಲ್ಯಾಣೋತ್ಸವ - ಪಂಚಕಲ್ಯಾಣ (ಆಕೆವೆರಸೊರ್ಮೆ 
ನಂದೀಶ್ವರಮಹಾಮಹಿಮೆಗಂ ಪಂಚಕಲ್ಯಾಣೊತ್ತವಕ್ಕಂ 
ಅಚ್ಛುತೇಂದ್ರನೊಡನೆ ನಿಜಪೂಜಾವಿಳಾಸಮಂ 


ಮೆಜಖ್‌ಯಲೆಂದು: ಆದಿಪು, ೨. ೭೭ ವ) 

ಪಂಚಗವ್ಯ - ಗೋವಿನ ಐದು ಉತ್ಪನ್ನಗಳಾದ ಹಾಲು ಮೊಸರು, 
ಬೆಣ್ಣೆ ಗಂಜಳ ಮತ್ತು ಸೆಗಣಿ (ಬೀದಿಗಳೊಳೆಲ್ಲಂ 
ಗಂಧೋದಕ ಪಂಚಗವ್ಯಂಗಳಿ೦ ತಳಿಯಿಸಿ: ಪಂಪಭಾ, ೪. ೫ 
ವ) 


ಪಂಚಗಾರ್ತಿ - ಪಂಚಕಾರುಕವರ್ಗಕ್ಕೆ [ಬಡಗಿ, ಅಕ್ಕಸಾಲೆ, 
ಕಮ್ಮಾರ, ಕಲ್ಲುಕುಟಿಗ ಕಂಚುಗಾರ; ಅಥವಾ ಬಡಗಿ, 
ನೇಕಾರ, ಕ್ಷೌರಿಕ, ಅಗಸ, ಚಮ್ಮಾರ] ಸೇರಿದ ಸ್ತ್ರೀ 
(ಸಮಾಸಲಕ್ಷಣಕ್ಕೆ: ಮಾಲೆಗಾಣನೆಂಬ ಅಕಾರಕ್ಕೆ 


ರೇಫಮಾದುದಾಗಿ ಮಾಲೆಗಾರ್ತಿ, ಕಂಚಗಾರ್ತಿ, ಓಲಗಗಾರ್ತಿ, 


ಕಮಲಮುಖಿ (ಅಂತೆ ಬಂದು ಪಂಕೇಜವಕ್ಷೆ 


ಜಾಲಗಾರ್ತಿ, ಬಳೆಗಾರ್ತಿ, ಪಂಚಗಾರ್ತಿ: ಶಬ್ದಮದ, ೨೨೦, 
ಪ್ರ 

ಪಂಚಗುಣ - ಐದು ಪಟ್ಟು (ಜಗದೊಳ್‌ ಪತಿಹಿತದೆಡೆಯೊಳ್‌ 
ನೆಗಟ್ಟ ಇನಜನಿಂ ಏಕದ೦ತನಿ೦ ಪವನಜನಿಂ ಖಗರಾಜನಿಂ 
ದುರ್ಗಂ ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: 
ಪಂಚತಂತ್ರ, ೫೫) 


ಪಂಚಗುರು - ಪಂಚಪರಮೇಷ್ಠಿಗಳು: ಅರ್ಹಂತ, ಸಿದ್ಧ, 
ಆಚಾರ್ಯ, ಉಪಾಧ್ಯಾಯ ಮತ್ತು ಸರ್ವಸಾಧುಗಳು 
(ಪಂಚಗುರುಸಮಕ್ಷದೊಳ್‌ ಬಾಹ್ಯಾಂಭ್ಯಂತರಪರಿಗ್ರಹ 


ಪರಿತ್ಕಾಗಪುರಸ್ಸರಂ ವೀರಸ೦ಸ್ಥಾನಾರೂಢನಂ ಮಹಾಬಳನಂ 
ಜಾತರೂಧರನಂ ಮಾಡಿ: ಆದಿಪು, ೨. ೫೧ ವ) 

ಪಂಚತಂತ್ರ - ಮಿತ್ರಲಾಭ, ಮಿತ್ರಭೇದ, ಸಂಧಿವಿಗಹ, ಲಬ್ಧನಾಶ, 
ಅಸಂಪ್ರೇಕ್ಷ್ಯ ಕಾರಿತ್ಚಗಳೆಂಬ ರಾಜನೀತಿಯಲ್ಲಿನ ಐದು 
ಕಾರ್ಯತಂತ್ರಗಳು (ಅನೇಕಪ್ರಕಾರಕಪಟೋಪಾಯಂಗಳಿಂದ 
ಅತಿಸ್ನೇಹಿತರೊಳ್‌ ಪೃಥಗ್ಧಾರಮಂ ಮಾಟುದೇ 
ಭೇದಮೆಂಬುದು; ಅವಕಾರ್ಯಮುಮಂ 
ವಿಚಾರಪೂರ್ವಕಮಲ್ಲದೆ ನೆಗಟಲಾಗದೆಂಬುದನಣಿಪುವುದು 
ಪರೀಕ್ಷೆಯೆಂಬುದು; ಎಂತು೦ ನಂಬದರಂ ನಂಬುವಂತೆ 
ನುಡಿದೊಡಂಬಿಡಿಸಿಯೊಳಪೊಕ್ಕು ನೆಗಟ್ಟುದು 
ವಿಶ್ವಾಸಮೆಂಬುದು; ಪೆಣರ ಬಗೆಯಖಟಿದು ಸಂಧಾನಂಗೆಯ್ದು 
ವಂಚಿಸುವುದು ವಂಚನೆಯೆಂಬುದು; ಅನ್ಯರೆಲ್ಲರುಮಂ 
ಅತಿಸ್ನೇಹದಿಂ ತನ್ನವರಂ ಮಾಡಿಕೊಳ್ಳುದು 
ಮಿತ್ರಕಾರ್ಯಮೆಂಬುದು; ಇಂತು ಐದು ತಂತ್ರಗಳ ಪ್ರಕಾರಂ: 
ಪಂಚತಂತ್ರ, ೭೧ ವ) 


ಪಂಚತೆ - ಮರಣ (ಅಂತದು ಕಡುಪಿಂ ಪಂಚತೆಯಾಗದೆ 
ಮಾಣ್ಣುಮೆ ವಶಗತಂಗೆ ಪಂಚೇಂದ್ರಿಯದಿಂ: ಅಜಿತಪು, ೨ 
೮೭) 

ಪಂಚತ್ವ - ಪಂಚತೆ, ಸಾವು (ಖಳಂ ಪಂಚತ್ವಮನೈದಿ 
ಮರುಚ್ಛ್ಚಂಚಳಮನನೀಗಳಲ್ಲೆ ವಾನರನಾದಂ: ಆದಿಷು, ೫. 
೧೮) 


ಪಂಚದಶಪ್ರಮಾದ - [ಜೈ ೈನ] ಧಾರ್ಮಿಕತೆಯಲ್ಲಿ ಅನಾದರವುಂಟು 
ಮಾಡುವ ಕ್ರೋಧ, ಮಾನ, ಮಾಯೆ, ಲೋಭ [ಎಂಬ 
ಕಷಾಯಗಳು];; ಸ್ತೀಕಥೆ, ಭೋಜನಕಥೆ, ರಾಷ್ಟ್ರಕಥೆ, ರಾಜಕಥೆ 
[ಎಂಬ ನಾಲ್ಕು ನೇಥೆಗಳು): ಸ್ಪರ್ಶ, ರಸನ, ಘ್ರಾಣ, ಚಕ್ಷು 


ಕರ್ಣ ಎಂಬ ಸತ ಇಂದ್ರಿಯಗಳು; ನಿದ್ರೆ. ಸ್ನೇಹ ಎಂಬ 
ಒಟ್ಟು ಹದಿನೈದು ಪ್ರಮಾದಗಳು] (ಪಂಚದಶಪ್ರಮಾದ 
ವರ್ಜಿತರುಮಾಗಿ ತೀರ್ಥಕರಪುಣ್ಯಕಾರಣ೦ಗಳಂ 


ಭವಿಸುತ್ತುಂ: ವರ್ಧಮಾಪು, ೧೦. ೫೬ ವ) 

ಪಂಚಧನುಶ್ಶತ - (ಜೈ ಸೈನ] ಐನೂರು ಧನುಸ್ಸು (ಪಂಚಧನುಶ್ಶತಂ 
ಪವಣ್ಣೆಲೆ ಎಸ ಇನ್ನಿಮಿರೆ " ಬಣ್ಣಿಸಲಾನಜೆಯಂ 
ವಿದೇಹಮಂ: ಆದಿಷು, ೧. ೫೨) 

ಪಂಚಧಾರೆ - ಕುದುರೆಯ ಐದು ಬಗೆಯ ನಡಿಗೆಗಳು: ಧೋರಿತ, 


ವಲ್ಲಿತ ಪ್ಲುತ, ಉತ್ತೇಜಿತ, ಉತ್ತೇರಿಕ (ಅಲುಂಗದೆ 
ಪಂಚಧಾರೆಯೊಳ್‌ ಪರಿಣತಿದೋರ್ಪ ವಾಹಳಿತನಂ 
ಬಗೆಗೊಂಡುದು ಮಂತ್ರಿಪುತ್ರನಾ: ರಾಜಶೇವಿ, ೧೩. ೮೨) 
ಪಂಚನಮಸ್ಕಾರ - (ಜೈ ೈನ] ಪಂಚಪರಮೇಷ್ಟಿಗಳಿಗೆ ಮಾಡುವ 
ನಮಸ್ಕಾರ ಹ ಹೇಳುವ ಮಂತ್ರ ಣಮೋ 
ಅರಹಂತಾಣಂ, ಣಮೋ ಸಿದಾಣಂ, ಣಮೋ 
ಅಯಾರಿಯಾಣಂ, ಣಮೋ ಉವಜ್ಞಾಯಾಣಂ, ಣಮೋ 


ಳೋಏ ಸಬ್ಬಸಾಹೂಣ೦ ಎಂಬುದು (ಪಂಚನಮಸ್ಕಾರಮಂ 


ಆಲಿಸುತ್ತುಂ  ಅವನೋದುತ್ತುಂ ಮನಂದಂದು ದೇವನೆ 
ತಾನಾಗಿ ಸಮಾಧಿಯೊಳ್‌ ನೆಬ್‌ದು: ಸಮಯಪ, ೬. ೧೧೫) 
ಪಂಚನಮಸ್ಕತಿ - [ಜೆ ಕೈನ] ಪಂಚನಮಸ್ಕಾರ 
(ಮುನಿವೃಂದೋಚ್ಚಾರಿತ ಪಂಚನಮಸ್ಕೃತಿಗಾಂತು 


ಕಿವಿಯನರ್ಹತ್ನದಮಂ ನೆನೆಯುತ್ತುಂ: ಆದಿಷು, ೨. ೫೭) 

ಪಂಚಪಂಚಾಶತ್‌ - ಐವತ್ತೈದು (ಪ್ರತ್ಯೇಕ ಶೀರ್ಷಕ ಅವಘಾಟಕ 
ಪ್ರಕಾಂಡ ತರಳತರ ಬಂಧ ಉಪಪದಪಂಚಕ 
ಸಮೇತಂಗಳಾಗಿ ಪಂಚಪ೦ಚಾಶತ್ವಮಾಣ೦ಗಳೊಳಾದ 
ಹಾರಂಗಳುಮಂ: ಆದಿಪು, ೮. ೫೪ ವ್ರ 


ಪಂಚಪದಂಗಳ್‌ - [ಜೈನ] ಪಂಚನಮಸ್ಕಾರ (ಮಂಗಳಕಾರಣ 
ಪಂಚಪದಂಗಳಂ ಅಪವರ್ಗಮಾರ್ಗವಿರಚಿತ 
ಸೋಪಾನಂಗಳಂ: ಆದಿಹು, ೨. ೫೪) 

ಪಂಚಪರಮೇಶ್ವರರು - [ಜೈನ] ಅರ್ಹತ್‌, ಸಿದ್ಧ. ಅಚಾರ್ಯ, 
ಉಪಾಧ್ಯಾಯ, ಇಹದ (ಸ್ವಸ್ನಫಲಮಂ ಪೇಟ್ಜ 
ಪುರೋಹಿತರಂ ಅರ್ಚಿಸಿ ಪಂಚಪರಮೇಶ್ವರರ 
ಪೂಜಾಪ್ರಭಾವ ತತರೆಯಾಗಿರೆ: ನೇಮಿನಾಹು, ೨. ೨೨ ವ 

ಪಂಚಪರಮೇಷ್ಠಿ  - [ಜೈನ] ಪಂಚಪರಮೇಶ್ವರರು 
(ಪಂಚಪರಮೇಷ್ಠಿಗಳ೦ ಪುಜಿಸಿದಂ ಬಟೆಯಂ: ಪಂಪರಾ, 
೧೦: ೦೪೭ ಈ) 

ಪಂಚಪಲ್ಲವದ ವಾಜಿ - ರಾಜನ ಸವಾರಿಯ ಕುದುರೆ, 
ರಾಜವಾಹನ (ಪಂಚಪಲ್ಲವದ ವಾಜಿಗಳೆಂದು 
ರಾಜವಾಹನ೦ಗಳ್‌: ಶಬ್ದಮದ, ಪ್ರಸಾ, ೧೩೪) 

ಪಂಚಪಾಂಡವರು - ಯುಧಿಷ್ಠಿರ, ಭೀಮಸೇನ, ಅರ್ಜುನ, 
ನಕುಲ, ಸಹದೇವ; ಪ್ರತಿವಿ೦ಧ್ಯ, ಶ್ರುತಸೋಮ, ಶ್ರುತಕೀರ್ತಿ, 
ಶತಾನೀಕ, ಶ್ರುತವರ್ಮ ಎಂಬ ದೌಪದಿಯಲ್ಲಿ ಹುಟ್ಟಿದ 


ಐದುಮಂದಿ (ಪಾಂಡವ ಶಂಖೆಯಿಂ ಶ್ರುತ 
ಸೋಮಕಪ್ರಭೃತಿಗಳಪ್ಪ ಪಂಚಪಾಂಡವರ ತಲೆಗಳಂ ಕೊಂಡು 
. ದುರ್ಯೋಧನನ ಮುಂದಿಕ್ಕಿದೊಡೆ: ಗದಾಯು, ೯. ೩೨ 
ವ 
ಪಂಚಪ್ರಪಂಚ - ಪಂಚಮಸ್ವರದ ವ್ಯಾಪ್ತಿ (ಪಂಚಪ್ರಪಂಚಂ 
ಇಂಬಾಗಿರೆ ತೇನತೇನಮೊದವಲ್‌ ತಾನ೦ ಲಯಂ ಮುಂಚೆ 
ಸಂಭ್ರಮದಿ೦ ಬಾಜಿಸಿದಳ್‌ .. . ವೀಣೆಯಂ: ರಾಜಶೇವಿ, 
೧೦. ೩೨) 
ಪಂಚಪ್ರಮಾ[ಮೆ] - ಪಂಚೇಂದ್ರಿಯಗಳೆಂಬ ಐದು ಪ್ರತ್ಯಕ್ಷಜನಕ 
ಪ್ರಮಾಣಗಳು; ಪಿಪೀಲಿಕಾ, ವಿಹಂಗಮ, ಮರ್ಕಟ, ಗಜ, 
ಪೂರ್ಣ ಎಂಬ ಐದು ಪ್ರಮಾಜ್ಞಾನಗಳು (ಪಂಚೀಭೂತ 


ಜಗತ್‌ ಪ್ರಪಂಚಲಹರೀ ಪಂಚಪ್ರಮಾಮಂಜರೀ 
ಪಂಚಾಕ್ಷರೀ ಪಾತು ವಃ ರಾಜಶೇವಿ, ೪. ೧೦೩) 
ಪಂಚಬಾಣ - ಕಮಲ, ಅಶೋಕ, ಮಾವು, ಮಲ್ಲಿಗೆ 
ನೈದಿಲೆಗಳೆಂಬ ಕಾಮನ ಐದು ಬಾಣಗಳು; ಅಥವಾ, 
ಸಮ್ಮೋಹನ, ಸಂತಾಪನ, ಸಂದೀಪನ, ಸಂಶೋಷಣ, 
ದ್ರಾವಣ ಎಂಬ ಕಾಮನ ಐದು ಬಾಣಗಳು; ಅಥವಾ, 
ಮನೋಮಥನ, ಮದನ, ಮೋಹನ, ಸಂತಾಪನ, 


ವಶೀಕರಣ; ಈ ಐದು ಬಾಣಗಳುಳ್ಳವನು ಮನ್ಮಥ 
(ಮನಮಂ ಕಟ್ಟಿ ಗುಣ೦ಗಳಿ೦ ತುಟೆದು ಪಂಚಾಚಾರದಿಂ 
ಪಂಚಬಾಣನ ಬಾಹಾಬಲಮಂ ದಯೆಗೆಯ್ವರಕ್ಕೆ: 
ಪಂಪರಾ, ೧. ೩) 


೬೩೦ 


ಪಂಚಭೂತ - ಪೃಥ್ವಿ, ಅಪ್ಪು, ತೇಜಸ್‌, ವಾಯು, ಆಕಾಶಗಳೆಂಬ 
ಪ್ರಕೃತಿಯ ಐದು ಮೂಲವಸ್ತುಗಳು (ಪರಮಾನಂದಪರಂಪರೆ 
ದೊರೆಕೊಂಡಂತಿತ್ತು ಪಂಚಭೂತ೦ಗಳೊಳಂ: ಆದಿಪು, ೭. 
೩೭) 

ಪಂಚಮ - ಐದನೆಯ (ಷೋಡಶತೀರ್ಥನಾಥ ಮದನತ್ವದ 
ಪಂಚಮಚಕ್ರವರ್ತಿ ಶಾಂತಿನಾಥಜಿನಚ೦ದ್ರ 
ಮುನೀಂದ್ರನದೇಂ ಕೃತಾರ್ಥನೋ: ಶಾಂತಿಪು, ೧೨. ೧೨. 
೫೮); ಪಂಚಮವರ್ಣದವನು (ಎರಡರ್ಥಕ್ಕೆ: 
ತುಟೆಲಸಂದನೆಂದು ವೀರನುಂ ಪಂಚಮನುಂ ಅಕ್ಕುಂ: 
ಶಬ್ದಮದ, ೩೩ ವೃತ್ತಿ ೧೪೬) 

ಪಂಚಮಂಬೊರೆ - ಪಂಚಮಸ್ಟರದಿ೦ದ ಕೂಡಿರು (ಆವರಿಸುವ 
ಪಂಚಮಂಬೊರೆವ ನುಣ್ಣರಮಂ ನಸುಗೇಳ್ದು ಸೋಲ್ತು: 
ಚಂದ್ರಪ್ರಪು, ೧. ೧೨೪) 


ಪಂಚಮಕಾಲ - [ಜೆ ಕೈನ] ಅವಸರ್ಪಿಣಿಯ ಐದು ಕಾಲಭೇದಗಳಲ್ಲಿ 


ಐದನೆಯದು (ಧರಣೀಪಾಳಕ ಮುನಿವರರ್‌ 
ಪಂಚಮಕಾಲದೊಳಣಮಾಗರಲ್ಲೆ ಯದ್ದಿ ದ್ಧಿಪ್ರಾ ಪ್ತರ್‌: ಆದಿಪು, 
೧೫. ೪೧), ನೋಡಿ “ಅವಸರ್ಪಿಣಿ' 

ಪಂಚಮಗತಿ - [ಜೈನ] ಐದನೆಯ ಅವಸ್ಥೆ, ಚತುರ್ಗತಿಗಳನ್ನು 
ಮೀರಿದುದು, ಮೋಕ್ಷ (ಪಂಚಮಚಕ್ರಿಯಿನಿಪ್ಪಂ 
ಪಂಚಮಗತಿಗೆ ಅತಿಲಬವಿಭುಗೆ ಯೋಗ್ಯಂ 
ಪಂಚಮಜಳಧಿಜಳಂ ತನ್ನಿಂ ಚೆಚ್ಚರಮೆಂದು ಸುರರ್ಗೆ 
ಸುರಪತಿ ಬೆಸಸಲ್‌: ಶಾಂತೀಶ್ವಪು, ೧೪. ೧೧೯) 

ಪಂಚಮಚಕ್ರಿ - [ಜೈನ] ಶಲಾಕಾಪುರುಷರಲ್ಲಿ ಐದನೆಯ 


ಚಕ್ರವರ್ತಿ, ಶಾಂತಿ (ಪಂಚಮಚಕ್ರಿಯೆನಿಪಂ ಪಂಚಮಗತಿಗೆ 
ಅತಿಲಬ್ಬವಿಭುಗೆ ಯೋಗ್ಯಂ ಪಂಚಮಜಳಧಿಜಳಂ ತನ್ನಿಂ 
ಚೆಚ್ಚರಮೆಂದು ಸುರರ್ಗೆ ಸುರಪತಿ ಬೆಸಸಲ್‌: ಶಾಂತೀಶ್ವಪು, 
೧೪. ೧೧೯) 

ಪಂಚಮಜಳಧಿ - ಸಪ್ತಜಲಧಿಗಳಲ್ಲಿ ಐದನೆಯದು, ಕ್ಷೀರಸಮುದ್ರ 
(ಪಂಚಮಚಕ್ರಿಯೆನಿಪ್ಪಂ. ಪಂಚಮಗತಿಗೆ ಅತಿಲಬ್ಬವಿಭುಗೆ 
ಯೋಗ್ಯಂ ಪಂಚಮಜಳಧಿಜಳಂ೦ ತನ್ನಿಂ ಚೆಚ್ಚರಮೆಂದು 
ಸುರರ್ಗೆ ಸುರಪತಿ ಬೆಸಸಲ್‌: ಶಾಂತೀಶ್ಚಪು, ೧೪. ೧೧೯). 
ನೋಡಿ “ಸಪ್ತಜಲಧಿ' 

ಪಂಚಮನಿನದ - ಷಡ್ಜ, ಯಷಭ, ಗಾಂಧಾರ, ಮಧ್ಯಮ, 


ಪಂಚಮ, ಧೈವತ, ನಿಷಾದಗಳೆಂಬ ಸಂಗೀತದ ಏಳು 
ಸ್ವರಗಳಲ್ಲಿ ಒಂದು (ನವಚೂತಾಂಕುರ ಸುರಭಿದ್ರವಮಂ 
ಸವಿದನಿತಣಿಂದೆ ಮದನಧನುರ್ಜ್ಯಾ ರವಸನ್ನಿಕಾಶಮೀಗಳ್‌ 


ಕಿವಿಯ೦ ಮುಟ್ಟಿದುದು ಪಿಕದ ಪಂಚಮನಿನದಂ: ಆದಿಷು, 
೧೧. ೮೬) 

ಪಂಚಮತ್ರುತಿ - ಮಹಾಭಾರತ (ಸ್ತುತಿಗೆಯ್ದೆಂ ಕೃತಪಂಚಮಶುತಿ 
ಪುರಾಣ ವ್ಯಾಸನ೦ ವ್ಯಾಸನಂ: ಜಗನ್ನಾವಿ, ೧. ೮) 


ಪಂಚಮಹಾಕಲ್ಯಾಣ - [ಜೈನ] ಜನನಿಗೆ ನಡೆಯುವ ಐದು 
ಕಲ್ಮಾಣಗಳು (ಸಕಳ ಶ್ರಾವಕವ್ರತಂಗಳಂ ಷೋಡಶ 
ತೀರ್ಥ ಕರಭಾವನೆಗಳಂ ಚೆತುಸ್ತಿಂಶತ್‌ ಅತಿಶಯಂಗಳುಮಂ 
ಅಷ್ಟಮಹಾ 1 ಪ್ರಾತಿಹಾರ್ಯ೦ಗಳುಮಂ 


ಪಂಚಮಹಾಕಲ್ಯಾಣ೦ಗಳುಮಂ: ಆದಿಷು, ೩. ೪೦ ವ) 
ಪಂಚಮಹಾಪಾತಕ - ಐದು ಮಹಾಪಾತಕಗಳು; ವಿವಿಧ 
ಧರ್ಮಗಳಲ್ಲಿನ ಹಾಗೂ ಕಾಲಗಳಲ್ಲಿನ ಇವುಗಳ ವಿವರಗಳಲ್ಲಿ 
ವ್ಯತ್ಯಾಸವಿದೆ; ಸಾಮಾನ್ಯವಾಗಿ ಹೇಳುವುದೆಂದರೆ ಬ್ರಹ್ಮಹತ್ಯೆ, 
ಸುರಾಪಾನ, ಸ್ವರ್ಣಸ್ತೇಯ, ಗುರುಪತ್ನೀಗಮನ, ಇವುಗಳನ್ನು 


ಮಾಡಿದವನ ಜೊತೆಗಿನ ಸಂಪರ್ಕ; [ಜೈನ] ಬಾಲವಧೆ, 
ಸ್ವೀವಧೆ, ಗೋವಧೆ, ಬ್ರಾಹ್ಮಣವಧೆ, ಖಷಿದತೆ (ಈ 
ಫೆಂಚಮಹಾಪಾತಕಂಗಳಂ ಗೆಯ್ದವರುಂ ಅಗಮ್ಯಾಗಮನಂ 
ಅಪೇಯಾಪೇಯಂ ಅಭಕ್ಷ್ಯಾಭಕ್ಷ್ಯಂ ಮೊದಲಾಗೊಡೆಯ 
ಪೊಲ್ಲಮೆಗಳೊಳ್‌ ನೆಗಟ್ಟು: ವಡ್ಡಾರಾ, ಪು ೯೬, ಸಾ ೨೨) 

ಪಂಚಮಹಾಬ್ರತ - [ಜೈನ] ಶ್ರಾವಕರು ಆಚರಿಸಬೇಕಾದ 
ಪಂಜಾಣುವ್ರತಗಳನ್ನು ಮುನಿಗಳು ಮತ್ತಷ್ಟು ಗಾಢವಾಗಿ 
ಆಚರಿಸುವುದು (ತತ್ಪಾದಮೂಲದೊಳ್‌ ತಪಂಬಟ್ಟು 
ಪಂಚಮಹಾಬ್ರತಂಗಳಂ 'ಏಟಿಸಿಕೊಂಡು ಪಡಿಕಮಣಂಗೇಳ್ಲ 
ತದನಂತರಂ ನಿಶ್ಚಯಸಮೃ್ಮಕ್ಷ್ಯಮಂ ಕೈಕೊಂಡು: ವಡ್ಡಾರಾ, 
ಪು ೨೮, ಸಾ ೨೬) 

ಪಂಚಮಹಾಭೂತ - ಪೃಥ್ವಿ, ಅಪ್ಪು, ತೇಜ, ವಾಯು, ಆಕಾಶ 
(ಪಂಚಮಹಾಭೂತಕ್ಕೈದದ ಸುಖಿ ಸಂಚಿತಕರ್ಮಾರಣ್ಯ 
ದಹನಶಿಖಿ: ಮ ೭೯) 


ಪಂಚಮಹಾವ್ರತ - [ಜೆ ಕೈನ] ಪಂಚಮಹಾಬ್ರತ (ಕಸವರಮಂ 
ಕಸಮ ಹೂಜಿಸುವನುಂ ಏಳಿಸುವನುಂ ಸಮಾನಂ 
ಪ್ರತಿಭಾಷಿಸೆ ಪಂಚಮಹಾವತ ಪಂಚಸಮಿತಿ ಮಿಳಿತ 
ತ್ರಿಗುಪ್ತಿಗುಪ್ತಂ ಮುನಿಪಂ: ಶಾಂತಿಪು, ೯. ೧೧೧); 

ಪಂಚಮಹಾಶಬ್ದ - ಐದು ವಾದ್ಯಗಳು; ಇವುಗಳ ವಿವರಗಳು 


ಕಾಲಕಾಲಕ್ಕೆ ಬದಲಾಗಿವೆ: ಸಾಮಾನ್ಯವಾದ ಪಟ್ಟಿಯೆಂದರೆ 
ಕೊಂಬು, ತಮಟೆ, ಶಂಖ, ಭೇರಿ, ವೀಣೆ, ಜಯಗಂಟೆ; ಐದು 
ವಾದ್ಯಗಳ ಬಾಜನೆಯ ಗೌರವ (ಇಳನತ್ತಾಳಿನೀಗೀತ 
ಪಂಚಮಹಾಶಬ ವಿಜೃ೦ಭಿತದ್ವನಿಲಸದ್ಗಾಂಧಾರನಾದಂ: 
ಆದಿಷು, ೧೨. ೪೮); ಪಂಚವಾದ್ಯಗಳ ಗೌರವಕ್ಕೆ ಅರ್ಹರಾದ 


(ಸಮನೆನಿಸುವರ್‌ ಪ್ರಶಸಿಕ್ರಮದೊಳ್‌ ಸ್ವಸ್ತಿ ಸಮಧಿಗತ 
ಪಂಚಮಹಾಶಬ್ದ ಮಹಾ ಸಾಮಂತರೆನಲ್‌ ಸಮನೆನಿಪರೆ 
ಗುಣದೊಳ್‌ ಅರಿಗನೊಳ್‌ ಸಾಮಂತರ್‌: ಪಂಪಭಾ, ೧. 
೪೯) 

ಪಂಚಮಾಂಬುಧಿ ಎ ಕ್ಷೀರಸಮುದ್ರ 
(ಪಂಚಮಹಾಂಬುಧಿಪವಿತ್ರಜಳ 
ಪರಿಪೂರ್ಣಸುವರ್ಣಕಲಶಂಗಳಿಂದಂ ಅಭಿಷೇಕಂಗೆಯ್ದು: 


ಆದಿಪು, ೯. ೬೩ ವ) 

ಪಂಚಮಿ - ಶುಕ್ಷ-ಕೃಷ್ಣಪಕ್ಷಗಳಲ್ಲಿನ ಐದನೆಯ ದಿನ (ಸಿಪಕ್ಷದ 
ಪಂಚಮಿ ದಿನಪತಿವಾರಂ ಶುಭದ ಮೂಲನಕ್ಷತ್ರದೊಳ್‌ 
ಅನ್ವಿತಮಾಗೆ ನೆಗಟ್ಟುದೀ ಮತ್ಯಿ: ಆದಿಪು, ೧೬. ೭೭) 

ಪಂಚಮಿಗಿತಿ - ಪಂಚಮಸ್ತೀ (ಇತಿಗೆ; ಚಾಮರಿಗಿತಿ, ಮದ್ದಳಿಗಿತಿ 

. ಪ೦ಚಮಗಿತಿ, ಪೇರಣಿಗಿತಿ: ಶಬ್ದಮದ, ೨೧೯ ಪ್ರ 

ಪಂಚಮುಖ - ಸಿಂಹ (ಸಮೃಗವ್ರಾತನಭೀತಚೇತನತುಳಂ 
ಪೀರ್ದಂ ಗಜಾರಾತಿ ಪಂಚಮುಖಂ ತೀಕ್ಷ್ಣನಖಂ: 
ಪಂಚತಂತ್ರ, ೧೧೪) 

ಪಂಚಮುಷ್ಟಿ - [ಜೈನ] ದೇಹದ ಐದು ಅಂಗಗಳಿಂದ ಕೂಡಿದ 
ನಮಸ್ಕಾರ; ಎರಡೂ ಮುಷ್ಟಿಗಳಿಂದ ತಲೆಗೂದಲು, ಮೀಸೆ, 
ಗಡ್ಡಗಳನ್ನು ಕಿತ್ತುಕೊಳ್ಳುವುದು (ಆ ಜಗತ್ತಿ 
ಆತ್ಮಕೇಶಕಳಾಪ೦ ಬರೆ ಪ೦ಚಮುಷ್ಟಿಗೆ ಜಿನಶ್ರೀದೀಕ್ಷೆಯಂ 
ತಾಳ್ಗಿದಂ: ಶಾಂತಿಷು, ೮. ೧೨೩) 

ಪಂಚರತುನ - ಐದು ಬಗೆಯ ರತ್ನಗಳು (ಪಂಚಿರತುನದೊಳ 
ನೆಜ್‌ದ ಪಸರದಿ೦ ತೋರಣಂಗಳೊಳೆ ತೊಡರ್ದ ತಿಸರದಿಂ: 
ಪಂಪಭಾ, ೩. ೨೨) 


೬೩೧ 


ಪಂಚರತ್ನ - ಐದು ರತ್ನಗಳು, ವಿವಿಧ ಆಕರಗಳಲ್ಲಿನ ವಿವರಗಳಲ್ಲಿ 
ವ್ಯತ್ಯಾಸಗಳಿವೆ; ಅವುಗಳಲ್ಲಿ ಒಂದು ಪಟ್ಟ: (ಸುವರ್ಣ, ರಜತ, 
ಮುಕ್ತಾ, ಮಾಣಿಕ್ಯ ಪ್ರವಾಳಕ ಪಂಚರತ್ನದ ಕೊಡೆಯಂ 
ಪಿಡಿದಮರಿ ಜನದ ಮನದಡಿವಿಡಿದಳ್‌: ಆದಿಪು, ೭. ೫) 

ಪಂಚರತ್ನಹಿರಣ್ಮಯ -. ಐದು ರತ್ನಗಳು ಹಾಗೂ ಚಿನ್ನದಿಂದ 
ಕೂಡಿದ (ಮಯಂ ಪಂಚರತ್ನಹಿರಣ್ನಯ೦ ಚತುರಶ್ರಂ 
ಮೂಜು೦ ಯೋಜನದಳವಿಯ ಸಭಾಮಂಟಪಮಂ ಒಂದು 
ಲಕ್ಕ ರಕ್ಕಸವಡೆಯಿಂ ಪೊತ್ತು ತರಿಸಿ: ಪಂಪಭಾ, ೬ ೨ ವ) 

ಪಂಚರಾಯುಧ - ಪಂಚರ ಎಂಬ ಆಯುಧ (ಬುಂಭುಕದೊಳ್‌ 


ತೆಗುಳ್ಳು ಪಜಳಿಸುವ ಪಂಚರಾಯುಧಂ 
ಭಯಂಗೊಳಿಸೆ: ಪಂಪಭಾ, ೧೦. ೭೬) 

ಪಂಚಲೋಹ - ಕಿವಿಗೆ ಧರಿಸುವ ಓಲೆ 9 (ಮುಖಚಂದನಂ 
ಚಂದ್ರಕವಳದಿಂ ತೊಡೆದು ಓರೊಂದೆ ವಜ್ರದ 
ಪಂಚಲೋಹಮುಮಂ ಅವರ್ಕೆ ಅಮರ್ಕೆವೆತ್ತ ಮುತ್ತಿನ 


ಮುಗುಳ್ಗಳುಮನಿಟ್ಟು: ಆದಿಷು, ೪. ೪೧ ವ) 


ಪಂಚವಣ್ಣ - ಐದು ಬಣ್ಣಗಳು: ಬಿಳಿಪು, ಹಳದಿ, ಕೆಂಪು, 
ಹಸುರು, . ಕಪ್ಪು (ಪಂಚವಣ್ಣದ ಪಟ್ಟೆಯ ಬಿರುದಿನ 
ಬೀರಗಚ್ಜೆಗಟ್ಟಿರ್ದ' ಪಿರಿಯ ನೇಜಯಮನೋಜೆಯಿಂದೆತ್ತಿ 


ಪಿಡಿದು: ” ರಾಜಶೇವಿ, ೬. ೧೧ ವ) 

ಪಂಚವಣ್ಣಿಗೆ - ಐದು ಬಣ್ಣಗಳು (ಹೊಳೆವ ಪಂಚವಣ್ಣಿಗೆಯ 
ಪಟ್ಟೆಯ ತೋರದೊಂಗಲು .. .. ಲೀಲೆವಡೆದು: ೪. ೮) ವ); 
ಅಲಂಕಾರದ ಒಂದು ಬಗೆ (ಕಟ್ಟಿದ ಪಂಚವಣ್ಣಿಗೆಯ ಪಟ್ಟೆಯ 


ತೊಂಗಲೊಳ್‌ ಇಂದ್ರಚಾಪಮಂ ಪುಟ್ಟಿಸಿ .. .. ಮೇರೆದಪ್ಪಿ 
ಕವಿತಂದುದು ರೌದರಸಂ ರಣೋರ್ವಿಯೊಳ್‌: ಪಂಪರಾ, 
೧೩. ೫೯) 

ಪಂಚವದನ - ಸಿಂಹ (ಕರಟೀಘಟ ಕರಟಕನೆನೆ ನೆಗಟ್ಟ 
ಪಂಚವದನಂಗಂ ಶಾಕ್ಟರಪರಿಬೃಢನೆನಿಪಂಗಂ: ಪಂಚತಂತ್ರ, 
೧೨೩) 

ಪಂಚವರ್ಗಾಧಿಕಪಂಚಶತ - ಐದು ನೂರ ಇಪ್ಪತ್ತೈದು 
(ಶಶಿವಿಶದಯಶಂ ನಿಜಕುಲವಿಶೇಷಕ೦ ಕರುಣಿ 


ಪಂಚವರ್ಗಾಧಿಕಪಂಚಶತ ಶರಾಸನತನು: ಆದಿಪು, ೬. ೬೬) 

ಪಂಚವರ್ಣ - ಐದು ಬಣ್ಣಗಳು (ತದೀಯ ಶಿರ ವರ 
ಪಂಚವರ್ಣಪಂಜರಮೆನೆ ಪಂಚವರ್ಣಶುಕಮೊಪ್ಪಿದುದಲ್ಲಿ: 
ರಾಜಶೇವಿ, ೧೪. ೭೯); ಐದು ಅಕ್ಷರಗಳು, ಪಂಚಾಕ್ಷರೀ 
ಮಂತ್ರ (ಚಿದ್ದನಲಿಂಗಕ್ಕಿದು ಪೆಸರೆಂದನೆ ಬಣ್ಣಿಪರಾಶೋ 
ಪಂಚವರ್ಣದ ಘನಮಂ: ತ್‌ು ೪, ೯೪) 

ಪಂಚವಳ್ಳಿ -  ಒಚಿದು ಬಗೆಯ ಬಳ್ಳಿ (ಪಂಚವಳ್ಳಿಯಂ 
ಹಿತ್ತಿಲೊಳಿಟ್ಟರುಂ ಮರನ ನೆಟ್ಟರುಮೇಂ 
ಫಲಮುಂಬರಲ್ಲರೋ: ಹರಿವಂಶ, ೮. ೬೧ ವ) 

ಪಂಚವಿಂಶತಿಮಳ - [ಜೈನ] ಇಪ್ಪತ್ತೈದು ಬಗೆಯ ದೋಷಗಳು: 
ಮಿಥ್ಕಾದರ್ಶನ, ಮಿಥ್ಯಾಜ್ಜಾನ, ಮಿಥ್ಯಾಚಾರಿತ್ರ, ಮಿಥ್ಯಾದೃಷ್ಟಿ, 
ಮಿಥ್ಯಾಜ್ಞಾನವುಳ್ಳವನು. ಮಿಥ್ಕಾಚಾರಿತ್ರವಂತ [ಈ ಆರು 
ಅನಾಯತನಗಳು]. ದೇವಮೂಢ, ಗುರುಮೂಢ, 
ಸಮಯಮೂಢ [ಈ ಮೂರು ಮೂಢಗಳು], ಜ್ಞಾನ, ಕುಲ, 
ಬಲ, ಪೂಜೆ, ಜಾತಿ, ಐಶ್ವರ್ಯ, ತಪ, ಶರೀರ [ಈ ಎ೦ಟು 
ಮದಗಳು] ಶಂಕೆ, ಕಾಂಕ್ಷೆ, ವಿಚಿಕಿತ್ಲೆ  ಮೂಡಢದೃಷ್ಟಿ, 
ಅನುಪಗೂಹನ, ಅಸ್ಥಿತೀಕರಣ, ಅವಾತ್ಸಲ್ಯ, ಅಪ್ರಭಾವನೆ [ಈ 
ಎಂಟು ದೋಷಗಳು] (ಒಳಕೊಂಡ ಪಂಚವಿಂಶತಿ 
ಮಳದಿಂದಂ ಪಿಂಗಿ ತತ್ವರುಚಿಯಂ ತಾಳ್ಬು 


ಉಜ್ಜಳಗುಣಗಣ೦ಗಳಿ೦ದ೦ ಬೆಳಗುಗುಂ ಈ ತೆಣದೆ ನಿನ್ನ 
ದರ್ಶನರತ್ನಂ: ಸುಕುಮಾಚ, ೬. ೪೬) 

ಪಂಚವಿಂಶತ್ಯಧಿಕಷಟ್ಟತ -. ಆರುನೂರ ಇಪ್ಪತ್ತೈದು (ಆತನಿಂ 
ಬಟೆಯಂ ಅನೇಕ ಸ೦ವತ್ಸರಸಹಸ್ರಾತಿಕ್ರಮದೊಳ್‌ 
ಪ೦ಚವಿಂಶತ್ಯಧಿಕಷಟ್ಫತ ಧನುರುತ್ತೇಧನುಂ: ಆದಿಪು, ೬. ೬೦ 
ವ) 

ಪಂಚವಿಂಶತ್ಯನ್ವಿತಸಪ್ತಶತ - ಏಳುನೂರ ಇಪ್ಪತ್ತೈದು 
(ಅನೇಕಾಬ್ಬಕೋಟಗಳ ಕಡೆಯೊಳ್‌ ಪಂಚವಿಂಶತ್ಯನ್ವಿತಸಪ್ತಶತ 
ಬಾಣಾಸನೋಚ್ಚಯನುಂ: ಆದಿಪು, ೬ ೫೭ ವ) 

ಪಂಚವಿಧಸ್ಥಾನ - ಬಿಲ್ಲು ಗದೆ ಮುಂತಾದವನ್ನು ಹಿಡಿದು ಯುದ್ಧ 
ಮಾಡುವಾಗ ನಿಲ್ಲುವ ಐದು ಭಂಗಿಗಳು (ಆಲೀಢ, ಪ್ರತ್ಯಾಲೀಢ, 
ಸಮಪಾದ, ವೈಷ್ಣವ, ಮಂಡಲಾಗಮುಮೆಂಬ 
ಪಂಚಿವಿಧಸ್ಥಾನಂಗಳೊಳಂ ಎ ೬ ನಿಂದು: ಗದಾಯು, ೮. ೧ ವ) 


ಪಂಚವಿಶತ್ಯುತ್ತರಪಂಚಶತ - ಐನೂರ ಇಪ್ಪತ್ತೈದು 
(ಪಂಚವಿಂಶತ್ಯುತ್ತರಪಂಚಶತ ಶರಾಸನೋತ್ಸೇಧನಪ್ಪ 
ಬಾಹುಬಲಿಕುಮಾರನ ಮೇಗೆ: ಆದಿಪು, ೧೪. ೧೦೭ ವ) 

ಪಂಚಶತಶರಾಸನ - ಐನೂರು ಬಿಲ್ಲುಗಳು (ಭರತೇಶ್ವರಂ 


ಪಂಚಶತಶರಾಸನೋತ್ಸೇಧನಪ್ಪುದಜೆಂ: ಆದಿಷು, ೧೪. ೧೦೭ 
ವ) 

ಪಂಚಶರ - ಮನ್ಮಥ (ಅವನಿರೂಪ ಪಂಚಶರನೋಲಗದಿಂ 
ನಡೆತಂದಳ್ಲಿಯಿಂ: ರಾಜಶೇವಿ, ೧೧. ೭೦); ಮನ್ನಥನ ಐದು 
ಬಾಣಗಳು, ನೋಡಿ "ಪಂಚಬಾಣ' 

ಪಂಚಶಿಖಿ - ಐದು ತುದಿಗಳು (ಪರಮೇಶ್ವರನುಂ ಕಾರ್ತಸ್ವರದ 
ಚತುಷ್ಕೋಣ ಕಲಶಮು೦  ಪೋಲ್ಲುವೆ ಮಂದರಶಿಖರ 


ಪಂಚಸೀಖಿಯಂ ಪರಿಮಳಮಿಳಿತಾಳಿಪಟಳರುಚಿ 
ಜಟಿಳತೆಯಿಂ: ಅಜಿಹು, ೪. ೭೦) 

ಪಂಚಷಟ್‌ - ಐದಾರು (ಶತಯೋಜನ ವಿಷ್ಠಂಭದೊಳಂ 
ಪಂಚಷಡ್ಕೋಜನ ವಿಸ್ತಾರದೊಳಂ ಅಷ್ಟಯೋಜನ 
ಉತ್ಸೇಧದೊಳಂ: ಆದಿಪು, ೭. ೭೩ ವ) 

ಪಂಚಸಪ್ಪತ್ಯುತ್ತರಪಂಚಶತ ದ ಐನೂರ ಎಪ್ಪತ್ತೈದು 
(ಅಸಂಖ್ಯೇಯ ವರ್ಷವಿರಾಮದೊಳ್‌ 
ಪಂಚಸಪ್ಪತ್ಯುತ್ತರಪಂಚಶತ ಶರಾಸನೋತ್ಲೇಧಸಂ೦ಹನನುಂ: 
ಆದಿಪು, ೬. ೬೧ ವ) 

ಪಂಚಸಪ್ಪತ್ಯುತ್ತರಷಟ್ಟತ ದ ಆರುನೂರ ಎಪ್ಪತ್ತೈದು 


(ಅಸಂಖ್ಯಾತವರ್ಷ೦ಗಳ್‌ ಸಲೆ ಪ೦ಚಸಪ್ತತ್ಯುತ್ತರಷಟ್ಟತ 
ಬಾಣಾಸನೋತ್ಸೇಧನುಂ: ಆದಿಪು, ೬. ೫೮ ವ) 

ಪಂಚಸಮಿತಿ - [ಜೈನ] ಈರ್ಯಾ, ಭಾಷಾ, ಏಷಣಾ, 
ಆದಾನನಿಕ್ಷೇಪಣ, ಉತ್ಸರ್ಗ ಎ೦ಬ ಐದು ಬಗೆಯ ಧಾರ್ಮಿಕ 
ಪ್ರವೃತ್ತಿಗಳು. (ಕಸವರಮ೦  ಕಸಮ ಪೂಜಿಸುವನುಂ 
ಏಳಿಸುವನು೦. ಸಮಾನಂ ಪ್ರತಿಭಾಷಿಸೆ. ಪಂಚಮಹಾವ್ರತ 
ಪಂಚಸಮಿತಿ ಮಿಳಿತ ತ್ರಿಗುಪ್ತಿಗುಪ್ತಂ ಮುನಿಪಂ: ಶಾಂತಿಷು, 
೯. ೧೧೧) 

ಪಂಚಸರ - ಪಂಚಶರ (ಮೊದಲ ಪದಂ ಅಪಭಂಶಕ್ಕೆ ಬಾರದೆ 
ಉತ್ತರಪದಂ ತದ್ಧವಮಾದ ಸಮಾಸಕ್ಕೆ: ಮಂಗಲಪ್ರಸಾಧನಂ- 
ಮಂಗಳವಸದನಂ .. .. ಪಂಚಶರಂ-ಪಂಚಸರಂ: ಶಬ್ದಮದ, 
೩೦೪ ಪ) 

ಪಂಚಾಂಗ - ತಿಥಿ, ವಾರ, ನಕ್ಷತ್ರ, ಯೊಗ, ಕರಣಗಳೆಂಬ ದಿನದ 
ಐದು ಅಂಶಗಳು; 


ಪಂಚಾಂಗಮಂತ್ರ - ರಾಜನಿಗಿರಬೇಕಾದ ಕರ್ಮಾರಂಭೋಪಾಯ, 
ಪುರುಷದ್ರವ್ಯಸ೦ಪತ್ತು. ದೇಶಕಾಲವಿಭಾಗ, ವಿನಿಪಾತಪ್ರತೀಕಾರ, 
ಕಾರ್ಯಸಿದ್ಧಿ ಎಂಬ ರಾಜನೀತಿಯ ಐದು ಅಂಶಗಳು 
(ವಿಭವಮಂ ಪಂಚಾಂಗಮಂತ್ರಂ ಚತುರ್ಬಲಮಂ ಪ್ರಾಭವಂ 
ಎಯ್ದೆ ಮಾಡೆ: ಶಾಂತಿಷು, ೫. ೭೫) 

ಪಂಚಾಂಗವ್ಯಾಕರಣ - ಸೂತ್ರಪಾಠ, ಧಾತುಪಾಠ, ಉಣಾದಿಪಾಠ, 
ಗಣಪಾಠ ಮತ್ತು ಲಿಂಗಾನುಶಾಸನ ಎಂಬ ಐದು 
ಅಂಗಗಳುಳ್ಳ ವ್ಯಾಕರಣ (ಅಂತು ಪಂಚಾಂಗವ್ಯಾಕರಣದೊಳಂ 
ವೃತ್ತಭೇದಮಪ್ಪ ಛಂದೋವಿಚಿತಿಯೊಳಂ  ಶಬ್ದಾಲಂಕಾರ 
ನಿಷ್ಠಿತಮಪ್ಪ ಅಲಂಕಾರದೊಳಂ: ಪಂಪಭಾ, ೨. ೩೪ ವ) 

ಪಂಚಾಂಶದಧಿಕಷಟ್ಟತ -. ಆರು ನೂರೈವತ್ತು (ಅಂತಾತನಿಂ 
ಬಟೆಯಂ ಕೆಲವು ಕಾಲಂ ಕಟೆಯೆ ಪಂಚಾಂಶದಧಿಕಷಟ್ಟತ 
ಚಾಪೋತ್ಸೇಧವಪುವುಂ: ಆದಿಷು, ೬. ೫೯ ವ) 

ಪಂಚಾಂಗಶುದ್ದಿ - ದಿನದ ಐದು ಅಂಶಗಳಲ್ಲಿ ಯಾವುದೇ 
ದೋಷವಿಲ್ಲದಿರುವುದು; ಔಷಧಿತಯಾರಿಕೆಯಲ್ಲಿ ಗಿಡಮರಗಳ 
ತೊಗಟೆ, ಎಲೆ, ಹೂವು, ಬೇರು, ಹಣ್ಣುಗಳೆಂಬ ಐದು 
ಅಂಶಗಳು ದೋಷರಹಿತ ವಾಗಿರುವುದು (ವೈದ್ಯನಂತೆ 
ಪಂಚಾಂಗಶುದ್ಧಿಯಂ ನೋಡಿ ಮಂತ್ರವಾದಿಯಂತೆ 
ಗ್ರಹಗತಿಯಂ ಕಂಡು ತಥಾಗತಮತೋಪಾಸಕನಂತೆ 
ತಾರಾಪಥಕ್ಕೆಜಗಿ: ಸುಕುಮಾಚ, ೩. ೬ ವ) 


ಪಂಚಾಂಗಸನ್ಮಂತ್ರ - ಐದು ಅಕ್ಷರಗಳ ಶ್ರೇಷ್ಠ ಮಂತ್ರ 
(ಅರಿವರ್ಗದ್ವಂಸಮಂ ಪೂಣ್ಣೆಸಗಿ ತಳೆದು 
ಪಂಚಾ೦ಗಸನ್ನಂತ್ರಮ೦ .. .. ತಾಳ್ಗು: ರಾಜಶೇವಿ, ೧. ೧೩) 

ಪಂಚಾಂಡಕವ್ಯಕ್ತಿ -. ಐದು ವಿಭಿನ್ನ ನೋಟಗಳು (ಗಿಳಿ 
ಯಜ್ಞಾಗತದಿಂದಂ ಅರ್ಧಳಯಜುವಿಂದಂ ಕೋಕಿಳಂ 
ಸಾಜಿಯಿ೦ ಕಳೆಹಂಸೀಕಳಭಂ ರಥಾಂಗಮಿಥುನಂ 
ಧ್ವರ್ಧಾಕ್ಷಿಯಿಂ ಬರ್ಹಿಮಂ೦ಂಡಳಿ ಪಾರ್ಶ್ವಾಗತದಿಂದೇಂ 


ಪಡೆದುವೋ ಪಂಚಾಂಡಕವ್ಯಕ್ತಿ ಕಣ್ಣೊಳೆ ಕಂದರ್ಪನ 
ಬಾಣಪಂಚಕದಪೊಲ್‌ ಚಿತ್ರಕೃತಿಕ್ಷೋಭಮಂ: ಮಲ್ಲಿನಾಪು, ೫. 
೩೬) 

ಪಂಚಾಗ್ನಿ - ಐದು ಬಗೆಯ ಅಗ್ನಿಗಳು: ಪವನ, ಪಾವನ, ತ್ರೇತಾ, 
ಗಾರ್ಹಪತ್ಯ, ಆಹವನೀಯ; ಖಯಷಿಗಳ ಬೇಸಿಗೆಯ ತಪಸ್ಸಿನ 
ಐದು ಅಗ್ನಿಗಳು: ನಾಲ್ಕು ಕಡೆಯ ಬೆಂಕಿ ಮತ್ತು ನೆತ್ತಿಯ 
ಮೇಲಿನ ಸೂರ್ಯ (ಗುರೂಪದೇಶಂಗೊಳ್ಳದೆ ಪಂಚಾಗ್ನಿ 
ಸಾಧಕನಪ್ಪ  ತಪೋಧನನಂ ಕಂಡು ಅನುಂ ಇಂತೆ 
ತಪಂಗೆಯ್ದೆನೆಂದು ಪಂಚಾಗ್ನಿತಾಪತಪ್ಪನಾಗಿ: ಪಂಚತಂತ್ರ, 
೧೧೬ ವ); ದಾರಿದ್ಯ. ಕ್ಷುಧೆ, ಕೋಪ, ಶೋಕ, ಅಂಗಜ 
ಎಂಬ ಐದು ಬೆಂಕಿಗಳು (ದಾರಿದ್ರ್ಯಾಗ್ನಿ ಮಹಾಕ್ಷಧಾಗ್ನಿ 
ವಿಚಳತ್ಕೋಪಾಗ್ನಿ ಶೋಕಾಗ್ನಿ ದುರ್ವಾರ ಪ್ರಸ್ಫುರದಂಗಜಾಗ್ನಿ 
ಎನಿಪೀ ಪ೦ಚಾಗ್ನಿಯಿಂ: ಸಮಯಪ, ೧೫. ೧೦೩) 

ಪಂಚಾಗ್ನಿಸಾಧಕ - ನಾಲ್ಕು ಕಡೆಯ ಬೆಂಕಿ ಮತ್ತು ನೆತ್ತಿಯ 
ಮೇಲಿನ ಸೂರ್ಯ ಇವುಗಳ ನಡುವೆ ತಪಸ್ಸು 
ಮಾಡುವವನು (ಗುರೂಪದೇಶಂಗೊಳ್ಳದೆ 
ಪಂಚಾಗ್ನಿಸಾಧಕನಪ್ಪ ತಪೋಧನನಂ ಕಂಡು ಆನುಂ ಇಂತೆ 
ತಪಂಗೆಯ್ದೆನೆಂದು ಪಂಚಾಗ್ನಿತಾಪತಪ್ಪನಾಗಿ: ಪಂಚತಂತ್ರ, 
೧೧೬ ವ) 

ಪಂಚಾಚಾರ - [ಜೈನ] ದರ್ಶನ, ಜ್ಞಾನ. ಚಾರಿತ್ರ, ತಪ, ವೀರ್ಯ 
ಎಂಬ ಐದು ಆಚಾರಗಳು (ಮನಮಂ ಕಟ್ಟಿ ಗುಣ೦ಗಳ೦ 


ತುಟೆದು ಪಂಚಾಚಾರದಿ೦ ಪಂಚಬಾಣನ ಬಾಹಾಬಲಮಂ: 
ಪಂಪರಾ, ೧. ೩) 

ಪಂಚಾಣುವ್ರತಗಳು - [ಜೈನ] ಶ್ರಾವಕರು ಆಚರಿಸಬೇಕಾದ 
ಅಹಿಂಸೆ, ಸತ್ಯ ಅಸ್ತೇಯ, ಬ್ರಹ್ಮಚರ್ಯ, ಅಪರಿಗ್ರಹ ಎಂಬ 
ವ್ರತಗಳು (ಕೊಲ್ಲದ, ಪುಸಿಯದ, ಕಳ್ಳದ, 
ಪರಸ್ತೀಯರ್ಗೆಅಗದ, ನಿಯಮಿತ ಪರಿಗ್ರಹಮೆಂಬ 
ಪಂಚಾಣುವ್ರತಂಗಳ ಕೂಟಮನುಳ್ಳ: ಧರ್ಮಾಮೃ, ೫. ೮೮ 
ವ) 

ಪಂಚಾಣೂತ್ತರೆ - [ಜೈನ] ಲೋಕಾಕಾಶದ ತುದಿಯ 
ನೆಲೆಯಲ್ಲಿರುವ ವಿಜಯ, ವೈಜಯಂತ, ಜಯಂತ, 
ಅಪರಾಜಿತ, ಸರ್ವಾರ್ಥಸಿದ್ದಿ ಎಂಬ ಐದು "ವಿಮಾನ'ಗಳು (ಅಂತು 
ಮುಡುಪಿ ಪಂಚಾಣೂತ್ತರೆಗಳ ನಾಭಿಯಪ್ಪ ಸರ್ವಾರ್ಥಸಿದ್ದಿಯೊಳ್‌ 
ಪುಟ್ಟಿದಂ: ಶಾಂತಿಹು, ೯. ೧೨೦ ವ) 

ಪಂಚಾತಿಚಾರ - [ಜೈನ] ಸಮಗೃಷ್ಟಿಗೆ ಅಡ್ಡಿಯಾಗುವ ಶಂಕೆ, 
ಕಾಂಕ್ಷೆ ನಿರ್ವಿಚಿಕಿತ್ಸೆ. ಅನ್ಯದೃಷ್ಟಿಪ್ರಶಂಸೆ, ಅನ್ಯದೃಷ್ಟಿಸಂಸ್ತವನ 
ಎಂಬ ಅತಿಚಾರಗಳು (ಯತಿಪಂ ಪಂಚಾತಿಚಾರ 
ಪ್ರಕೃತನಿಯಮದಿಂ ಅರ್ಹತೃತಿಬಿ೦ಬಭ್ರಾಂತಿಯಂ 
ಮಾಡಿ: ಚಂದ್ರಪ್ರಷು, ೫. ೧೨೫) 

ಪಂಚಾನನ - ಶಿವ [ಶಿವನ ಐದು ಮುಖಗಳು: ಸದ್ಯೋಜಾತ, 
ವಾಮದೇವ, ಅಘೋರ, ತತ್ಪುರುಷ, ಈಶಾನ] (ತಾನೊಪ್ಪಿದಂ 
ಶಂಭುಸಂಭವತದ್ರೇಣುಕರೂಪರೇವಣ ಮಹಾಯೋಗೀಂದ್ರ 
ಪಂಚಾನನಂ: ರಾಜಶೇವಿ, ೧. ೬೩); ಸಿಂಹ (ಸ೦ಜೀವಕನ 
ಆತ್ಮೀಯ ವನಪ್ರವೇಶಕಾರಣಮಂ೦ ಸಪ್ರಪಂಚ ಬಿನ್ನಪಂಗೆಯ್ಯೆ 
ಪಂಚಾನನಂ ಕೇಳ್ಬಿ ಇಂತೆಂದಂ: ಪಂಚತಂತ್ರ, ೧೧೧ ವ) 


ಪಂಚಾವಸ್ಥೆಗೆದಜು — ಪಂಚತ್ಸವನ್ನುಂಟು ಮಾಡು, 
ಮರಣವುಂಟುಮಾಡು (ಪಾಂಚಾಳನುಂ 
ಪಂಚಾವಸ್ಥೆಗೆದಜಲುಂ ಕರಂ ಚೆನ್ನೆಯ ರಾಗಿಯುಂ: 
ಶಾಂತಿಪು, ೮. ೭೨ ವ) 

ಪಂಚಾಶತ್‌ - ಐವತ್ತು (ಪಶ್ಚಿಮಾಭಿಮುಖನಾಗಿ ಪೋಗಿ 


ಪಂಚಾಶದ್ಯೋಜನಾಯಾಮದೊಳ೦ ದ್ವಾದಶಯೋಜನವಿಸ್ತಾರ 
ಅಷ್ಟಯೋಜನೋತ್ಲೇಧ ವಜ್ರಕವಾಟಪುಟಮುಂ: ಆದಿಪು, 
೧೩. ೪೬ ವ) 

ಪಂಚಾಶದಧಿಕಸಪ್ತಶತ - ಏಳುನೂರೈವತ್ತು (ಪಂಚಾಶದಧಿಕ 
ಸಪ್ತಶತ ಧನುರ್ವ್ಯಾಪ್ತಂಗಳುಂ ಏಕಚಾಪೋತ್ಸೇಧ 
ಚಿತ್ರಧರ್ಮಚಕ್ರಧರ ಯಕ್ಷಾದಿಷ್ಠಿತ೦ಂಗಳುಮಪ್ಪ: ಆದಿಪು, ೧೦. 
೩೬ ವ) 

ಪಂಚಾಶದಭ್ಯಧಿಕಸಪ್ತಶತ - ಏಳುನೂರೈವತ್ತು (ಅಲ್ಲಿಂ ಬಚೆಯಂ 
ಅನೇಕ ಕೋಟಿ ಸಂವತ್ಸರಂಗಳ್‌ ಪೊಂದಿದಿ೦ಂ ಬಟೆಯಂ 
ಪಂಚಾಶದಭ್ಯಧಿಕಸಪ್ತಶತ ಕೋದಂಡಪ್ರಮಾಣಮೂರ್ತಿಯುಂ: 
ಆದಿಪು, ೬. ೫೬ ವ) 

ಪಂಚಾಶ್ಚರ್ಯ — [ಜೈನ] ಆಹಾರದಾನ ಸಮಯದಲ್ಲಿ ಆಗುವ 
ಐದು ಅತಿಮಾನುಷ ಸೋಜಿಗಗಳು: ದೇವದುಂದುಭಿ ಸ್ವನ, 
ಪುಷ್ಪವೃಷ್ಟಿ, ಸುವರ್ಣವೃಷ್ಟಿ, ಮೆಲುಗಾಳಿ, ದೇವಪ್ರಶಂಸೆ (ಪುಗೆ 
ನೃಪನಿದಿರಂ , ಬ೦ದಾವಗ೦ ಅಟ್ಟೆಯೊಳಜೆದು. ನಿಜೆಸೆ 
ದಾನೋನ್ನತಿಯೊಳ್‌ ಗಗನತಳದಿಂದೊರ್ಮೆಯೆ 
ನೆಗೆದತ್ತಾಶ್ಚರ್ಯಮಾಗೆ ಪ೦ಚಾಶ್ಚರ್ಯಂ: ಆದಿಷು, ೫. ೧೧) 

ಪಂಚಾಷ್ಟ - ಐದೆಂಟಲ, ನಲವತ್ತು (ಪಂಚಾಷ್ಟಧನುಃಪರಿಮಿತ 
ಉತ್ಸೇಧಮುಂ ದಶಶಾಳಲಕ್ಷಣೋಪಜೀವಿತಮುಂ.. .ಔದಾರಿಕ 


೬೩೩ 


ಶರೀರಮಂ ತಳೆದು ಶಾಂತಿಕುಮಾರಂ: ಶಾಂತೀಶ್ವಪು, ೧೫. 
ಲೀ ವು 

ಪಂಚಾಸ್ತಿಕಾಯ - [ಜೈನ] ಜೀವ, ಪುದ್ಗಲ, ಧರ್ಮ, ಅಧರ್ಮ, 
ಆಕಾಶ ಎಂಬ ಐದು ಅಸ್ಮ್ತಿಕಾಯಗಳು (ಜೀವಾಸ್ತಿಕಾಯಂ 
ಪುದ್ಗಲಾಸ್ಕಿಕಾಯಂ ಧರ್ಮಾಸಿಕಾಯಂ ಅಧರ್ಮಾಸ್ಸಿಕಾಯಂ 
ಆಕಾಶಾಸ್ತಿಕಾಯಮೆ೦ಬ ಪಂಚಾಸ್ತಿಕಾಯನಿಕಾಯಮುಮಂ .. 
.. ವ್ಯಾಖ್ಯಾನಂಗೆಯ್ಯಲ್‌: ಸುಕುಮಾಚ, ೩. ೩೯ ವ) 

ಪಂಚಾಸ್ತ್ರ - ಐದು ಬಾಣಗಳನ್ನುಳ್ಳವನು, ಮನ್ಮಥ (ಪ್ರಾಂಚತ್‌ 
ಪ೦ಚಮರುದ್ವಿಹಾರನಗರೀ ಪಂಚಾಸ್ತಹೃದ್ಧೀಕರೀ: ರಾಜಶೇವಿ, 
೪. ೧೦೩) 

ಪಂಚಾಸ್ಯ - ಸಿಂಹ (ಕದನಪ್ರಾರಂಭಶೌಂಡಂ ರಿಪುನೃಪಬಲ 
ದಾವಾನಲಂ ವೈರಿಭೂಭೃತ್‌ ಮದವತ್‌ ಮಾತಂಗಕುಂಭಸ್ಥಳ 
ದಳನಖರೋಗ್ರಾಸಿ ಪಂಚಾಸ್ಕಧೈರ್ಯಂ: ಪಂಪಭಾ, ೬. ೭೭) 

ಪಂಚಿಕೆ - ವ್ಯಾಖ್ಯಾನ (ಯುವತಿಯರ ಕರುಣಪುಣ್ಯದ 
ಪಂಚಿಕೆಯಿದೆನಿಸಿ: ಕುಸುಮಾಕಾ, ೭. ೧೩೩ ರಗಳೆ) 

ಪಂಚೇಂದ್ರಿಯ - ಸ್ಪರ್ಶನ, ರಸನ, ಘ್ರಾಣ, ಚಕ್ಷು. ಶ್ರೋತ್ರ ಎಂಬ 
ಐದು ಇಂದ್ರಿಯಗಳು[ಳ್ಳವು] (ಸ್ಪರ್ಶನ ರಸನ ಘ್ರಾಣ ಚಕ್ಷುಃ 
ಶ್ರೋತ್ರೇಂದ್ರಿಯಸಮನ್ನಿತಂಗಳಪ್ಪ ಮನುಷ್ಯಾದಿ 
ಪಂಚೇಂದ್ರಿಯಂಗಳ್‌: ಆದಿಷು, ೧೦. ೬೩ ವ) 

ಪಂಚೇಷು - ಐದು ಹೂವಿನ ಬಾಣಗಳು, 


ಮನ್ಮಥ (ನೀಂ 
ಗೆಲ್ಲು 


ನೋಡಿ, 

ಚರಮದೇಹನೈ 
ಪಂಚೇಷುವನಿಕ್ಕಿ ಪಂಚೇಂದ್ರಿಯಮಂ 
ಪಂಚಮಹಾಕಲ್ಯಾಣಮನಿಂ ಚೆಚ್ಚರಮೆಯ್ದಿ ಪಡೆಯ 
ಪಂಚಮಗತಿಯಂ: ಅಜಿತಪು, ೬. ೭೨) 

ಪಂಚೋತ್ತರಸಪ್ತತಿಯುತಸಪ್ತಶತ - ಏಳುನೂರ ಎಪ್ಪತ್ತೈದು 
(ಆನತನಿಂ ಬಟೆಯಂ ಎನಿತಾನುಂ ಕಾಲದಿ೦ ಪಂಚೋತ್ತರ 
ಸಪ್ತತಿಯುತಸಪ್ತಶತ ಕಾರ್ಮುಕೋತ್ಸ್ಲೇಧಕಾಯನುಂ: ಆದಿಪು, 
೬ ೫೬ ವ) 

ಪಂಜರ - ಪ್ರಾಣಿಪಕ್ಷಿಗಳನ್ನು ಕೂಡಿಹಾಕುವ ಸಾಧನ (ಪೊನ್ನ 


"ಪಂಚಬಾಣ'; 


ಪಂಜರಮಂ ಪೊತ್ತಿರದೇಳ್ತ೦ದಂ ಚಂಡಿಕೆವೆರಸಿದ 
ಚಂಡಾಲಬಾಲಕಂ: ಕಾದಂಬ, ೧. ೩೪) 
ಪಂಜರಂಬಡೆ - ಪಂಜರ ನಿರ್ಮಿಸು (ಅಸ್ತಜಾಲದಿಂ 


ಪಂಜರಂಬಡೆದನಂದು ವಿಯತ್ತಳದೊಳ್‌ ಗುಣಾರ್ಣವಂ: 
ಪಂಪಭಾ, ೨. ೭೬) 

ಪಂಜರಿಸು- ಪಂಜರದಂತೆ ಸುತ್ತಲೂ ಆವರಿಸು (ಬರಿಗಳೊಳ್‌ 
ತೋರುತಿರ್ಪ ಎಲ್ಲಳೊಳ್‌ ಪಂಜರಿಸಿದಂತೆ ಎಯ್ದೆ 
ಬೇರ್ಪಟ್ಟರೆ: ಕಾದಂಬ, ೧. ೧೯೯) 

ಪಂಜಿ - ಹಿ೦ಜಿದ ಹತ್ತಿಯ ಉಂಡೆ (ತನು ಪಂಜಿವೊಲ್‌ 
ಬೆಳರ್ತಿರ್ಪಿನೆಗಂ ಹಿಮಮೆಕ್ಕಿದರಲೆವೋಲ್‌ ಪುದಿದಿರೆಯುಂ: 
ಆದಿಪು, ೬. ೩೩) 

ಪಂಟಿಸು - ಹೊದಿಸು (ಮನೋನಾಥನ ಸಿರಿಮುಡಿಯೊಳ್‌ 
ವಕ್ಷದೊಳ್‌ ಹಾರಮಾಗಿರ್ದು ನಿತಂಬಾಭಾಗದೊಳ್‌ 
ಪಂಟಿಸಿದ ದುಗುಲಮಾಗಿರ್ದು: ಅನಂತಹು, ೮. ೧೬) 

ಪಂಠೀಸು - ನೆಲದ ಮೇಲೆ ಹೊರಳಾಡು (ನುಸುಳ್ಳ ಪೆಡಂಮಗುಳ್ಳ 
ಹೆಜಮೆಟ್ಟುವ ತಟ್ಟುವ ಮೇಲೆ ಪಾಯ್ವ ಪಂಠಿಸುವ ಕೆಲಕ್ಕೆ 
ಸಾರ್ವ ಕ ಅತಿದುಷ್ಟಮಪ್ಪ ಹಯಮಂ: ಧರ್ಮಪ, ೮. 
೧೩) 


ಪಂಡಕ - ಪುರೋಹಿತ (ವನಿತಾ 
ವರ್ಜ್ಯನಿವಾಸೋದ್ದೇಶದೆಡೆಗಳೊಳ್‌ 
ಮುನಿಪತಿ: ಸುಕುಮಾಚ, ೪. ೮) 

ಪಂಡಿತ - ವಿದ್ವಾಂಸ (ಕವಿ ಗಮಕಿ ವಾದಿ ವಾಗ್ಮಿ ಪ್ರವರರ 
ಪಂಡಿತರ ನೆಗಟ್ಟ ಸಬ್ಬವದವರೊಡನೆ ಅಂತು ಒಸೆದ 
ಅನ್ನವಾಸದೊಳ್‌ ಇರ್ದನಾಗಳ್‌ ಹರಿಗಂ: ಪಂಪಭಾ, ೩. 
೮೦) 

ಪಂಡಿತಮರಣ - [ಜೈನ] ಜ್ಞಾನಿಯಾಗಿ ಸಲ್ಲೇಖನದಿಂದ 
ಪಡೆಯುವ ಮರಣ (ಸನ್ಯಸನವಿಧಿಯಿ೦ ದಂಡಿತಕರಣನಾಗಿ 
ಪಂಡಿತಮರಣದಿಂ ಮುಡಿಪಿ: ಅನಂತಪು, ೧೨. ೪೩ ವ) 

ಪಂಡಿತಮೃತಿ — [ಜೈನ] ಪಂಡಿತಮರಣ (ಅಂದಿನ ಮೂರ್ಪವ್ಯತ್ತಿ 
ಪಂಡಿತಮೃತಿಯಿ೦ದಲ್ಲದೆ ಅದು ನೀಗದು: ಶಾಂತಿಪು, ೭. 
೪೦) 

ಪಂಡಿತವಕ್ಕಿ - ಗಿಳಿ (ಪ್ರಿಯವಾದುವು ಪಡಿಯಜವಕ್ಕಿಯ ಜಡಿಪುಂ 
ಜಕ್ಕವಕ್ಕಿಯುಲಿ ಸಾರಸವಕ್ಕಿಯ ಕುಹಕ೦ ಪಂಡಿತವಕ್ಕಿಯ 
ಪಠನಂ ನೃಪನ ಕಿವಿಗೆ ಕೇಳೀವನದೊಳ್‌: ಮಲ್ಲಿನಾಪು, ೬. 
೭) 

ಪಂಡಿತ ಸಮಾಧಿವಿಧಿ - [ಜೈನ] ಸಲ್ಲೇಖನ (ಮುಮುಕ್ಷುಜ್ಕಾಯಂ 
ಪಂಡಿತಸಮಾಧಿವಿಧಿಯಂ ತಳೆದಂ: ಅನಂತಪು, ೪. ೩೭) 

ಪಂಡಿತಿಕ್ಕೆ - ಪಾಂಡಿತ್ಯ (ಇರ್ವರುಂ ಬೇಜ್‌ ಬೇಜ” ಉಪಶ್ಲೋಕಿಸಿ 
ಕ್ರಿಯಾಕಾರಕ ಸಂಬಂಧದಿಂದಂ ವಖ್ಥಾಣಿಸಿ ತಮ್ಮ 
ಪಂಡಿತಿಕ್ಕೆಯಂ ಅಜೆಪಿದೊಡೆ: ವಡ್ಡಾರಾ, ಪು ೪, ಸಾ ೨೫) 

ಪಂತಿ - ಸಾಲು (ಆನನ ವನಜಾತಮಂ ಕುರುಳ ಪಂತಿಗಳಂ 
ಪೊಳೆವಕ್ಷಿಯುಗ್ಗಮಂ: ಧರ್ಮಾಮೃ, ೧೧೦); ಊಟದ ಪಂಕ್ತಿ 
(ಅಯ್ದೂರ್ವರ್‌ ಮಕ್ಕಳ್ಳೊಂದೆ ಪಂತಿಯೊಳ್‌ ತುಯ್ಕಲಂ 
ಬಡ್ಡಿಸಿ: ವಡ್ಡಾರಾ, ಪು ೧೬೪, ಸಾ. ೨೨) 


ಪಶು ಪಂಡಕ 
ಚರಿಯಿಸುತುಂ 


ಪಂತಿಕಾಳಿ — ಊಟದ ಪಂಕ್ತಿಯ ಮೇಲ್ವಿಚಾರಕ 
(ಎಡೆವಟ್ಟಲ್ಲಡ್ಡಣಿಗೆಗೆ ಪಡಿಗಕ್ಕೆ ತಗುಳ್ಳ ಪಟೌಯ ಬಿತ್ತರಿಗೆಗೆ 
ತಕ್ಕೆಡೆಯಚೆದು ಪಂತಿಕಾಅನೆಡೆಯಚೆದು. ವಿಲಾಸದಿಂದಂ 


ಇರಿಸಿದರಾಗಳ್‌: ಸುಕಮಾಚ, ೧೧. ೨೬) 


ಪಂಥ - ದಾರಿ (ಅಯನ೦ ಮಾರ್ಗಮ ಸೃತಿ ಸರಣಿ ಅದ್ವಂ 
ಏಕಪದಿ ಪದ್ಧತಿ ಪಂಥಂ: ಅಭಿಧಾವ, ೧. ೧೦. ೨); 
ಯೋಗ್ಯಕ್ರಮ (ಇದು ಕಡಲಂದದೆ ಕಡುಗಡಿದು 


ಇದಉಳಗಾನಿವನನಿಕ್ಕಿ ಕೋಪಮನಾಜಿಪುದೆ ಮಂಥಮೆಂದು 
ಬಂದಂ ತದ್ಗರದೇಶಕ್ಕೆ: ಚಂದ್ರಪ್ರಪು, ೫. ೪೨); ಹುರುಡು 
(ಆದಿದೇವಂ ದೇವದೇವಂ ಕುಡೆ ಪಡೆದ ನೆಲಕ್ಕಾರೊಳಂ 
ಪಂಥಮುಂಟೇ: ಆದಿಪು, ೧೪. ೭೭) 


ಪಂಥಾತಿಚಾರನಿಯಮ - [ಜೈನ] ಗಮನ ಪ್ರಾಯಶ್ಚಿತ್ತ, 
ನಡೆಯುವಾಗ ಆಗಬಹುದಾದ ಹಿಂಸೆಗೆ ಶ್ರವಣರು 
ಮಾಡಿಕೊಳ್ಳುವ ಪ್ರಾಯಶ್ಚಿತ್ತ (ಎಹಾರಿಸುತ್ತುಂ 
ಪರಮಜಿನಧರ್ಮಕೀರ್ತಿಯೆ ಮೂರ್ತಿಯಾದಂತೆ 
ಉಗ್ರೋಗ್ರತಪಶ್ಚರಣನಿರತನಾಗಿಯುಂ ಅತ್ಯಂತ 
ಶಾಂತಸ್ಪರೂಪಮಂ ತಾಳ್ಫಿ ಪಂಥಾತಿಚಾರನಿಯಮದಿಂ: 


ಸುಕುಮಾಚ, ೩. ೭ ವ) 
ಪಂದರಿಕ್ಕು - ಚಪ್ಪರ ಹಾಕು (ಎರಡು೦ ಬಲದ ಕಡುವಿಲ್ಲರ್‌ 
ಭೋರ್ಗರೆದು ಇಸೆ ಕೂರ್ಗಣೆಯೊಳ್‌ ಪಂದರ್‌ 
ಇಕ್ಕಿದಂತಾಯ್ತು ಗಗನಮಂಡಲಮೆಲ್ಲಂ: ಪಂಪಭಾ, ೧. ೭೨) 
ಪಂದಲೆ - ಪಚ್ಚನೆಯ ತಲೆ, ಆಗ ತಾನೇ ಕತ್ತರಿಸಿದ ತಲೆ 
(ಅಟ್ಟೆಯಿಂದುಣವ ಅಸೃಕ್ಷಲಧಾರೆ ನಾಳಮೆನೆ ಪಂದಲೆ 


೬೩೪ 


ಪೋಲ್ತುದು ನಭದೊಳಲರ್ದ ಕೆಂದಾವರೆಯಂ: ಪಂಪರಾ, 
೯. ೨೪) 

ಪಂದಳಿರ್‌ - ಹಸಿರಾದ ಚಿಗುರು (ಕೆಟಗಣ ಕೆಂದಳಿರ್‌ ಪುದಿದ 
ಮೇಗಣ ಪಂದಳಿರ್‌ ಒಂದಿದೊಂದು ಕೆಯ್ದಟಿದ 
ಪಸುರ್ಪುಮಂ ಪೊಳೆವ ಕೆಂಪುಮಂ ಆಳ್ಗಿರೆ: ಪಂಪಭಾ, ೫. 
೩೧) 

ಪಂದಿವೇಂಟೆ - ಹಂದಿಯ ಬೇಟೆ (ಮತ್ತಂ ಪಂದಿವೇಂಟೆಯ 
ಮಾತಂ ಬಿನ್ನಪಂಗೆಯ್ದೆಂ: ಪಂಪಭಾ, ೫. ೪೫ ವ) 

ಪಂದೆ - ಹೇಡಿ (ರೌದಘಹೋಷಮ್‌ ಏರ್ವೆಸನಮಂ 
ಉಂಟುಮಾಡಿದುದು ಪಂದೆಗಮಂದಿನ ವೀರಗೋಷ್ಠಿಯೊಳ್‌: 
ಆದಿಷು, ೧೪. ೯೦) 

ಪಂದೆಯಂ ಪಾವಡರ್ದಂತೆ - ಹೇಡಿಗೆ ಹಾವು ಅಡ್ಡಲಾದಂತೆ 


(ಪಂದೆಯಂ ಪಾವಡರ್ದಂತೆ ಮೇಗುಸಿರ್ವಿಟ್ಟು 
ಹಮ್ಮದಂಬೋಗಿ: ಪಂಚತಂತ್ರ, ೯೯ ವ) 
ಪಂದೆಗಜ್ಜ — ಹೇಡಿಯ ಕೆಲಸ (ಬಗೆದಂದೀ 


ಪಂದೆಗಜ್ಜಂಗಳನಜೆಪುವ ನಿನ್ನುಕ್ತಿಯಂತಿರ್ಕೆ: ಜಗನ್ನಾವಿ, ೧೩. 
೫೩) 

ಪಂದೊಗಲ್‌ - ಹಸಿಯ ಚರ್ಮ, ಅದರಿಂದ ಮಡಿದ ಚೀಲ 
(ಪಂದೊಗಲೊಳ್‌ ಪುಖುವೆರಸು ತೀವಿದಾ ನೀರುಮನುಂಡು 


ಗಡಂ ತಮ್ಮಾಚಾರಂ ಜಗಕ್ಕೆ ಮಿಗಿಲ್‌ ಎಂಬರ್‌ 
ಕೆಲಬರ್‌: ಸಮಯಪ, ೬. ೧೫) 

ಪಂದೊವಲ್‌ — ಸುಲಿದ ಹಸಿಯ ಚರ್ಮ 
(ಕ್ಷಮಾಂಗನಾಲಿಂಗಿತನಪ್ಪ ಮಹಾಮುನಿಯ೦ಂ  ಮಲರ್ಚಿ 
ಪಟ್ಟರಿಸಿಯುರಃಸ್ಥಲಮಂ ನಾಭಿವರೆಗಂ ವಿದಾರಿಸಿ 
ಪಂದೊವಲ್‌ ಪೊರೆತಾಪಿನೆಗಂ ಕಾಯ್ದ ಕರ್ಬೊನ್ನ 
ಕೀಲ್ಲಳಂ .. . ಇಜೆದೊಡೆ: ವಡ್ಡಾರಾ, ಪು ೫೧ ಸಾ ೨೯) 

ಪಂದೋಲ್‌ - ಪಂದೊವಲ್‌ (ಪಂದೋಲ್‌ ನೆತ್ತರ್‌ ಕೀವು 
ಅಡಗುಂದಿನ ತಾಂ ತೊಜ್‌್‌ದವಸ್ತು ಸತ್ತಕ್ರಿಮಿಗಳ್‌ 
ಸಂದಸ್ನಿಯೆಂಬಿವೇಟುಂ ಕುಂದದೆ ಮುಟ್ಟುಪಡಮಕ್ಕುಂ 
ಅರ್ಹನ ಮತದಿಂ: ಧರ್ಮಾಮೃ, ೫. ೯೦) 

ಪಂಪಕ - ಒತ್ತಾದುದು, ದಟ್ಟವಾದುದು  (ಪಂಪಕಮಾದ 


ಚಂಪಕಾಲತೆಯ ಪಿಣಿಲೇಣಿದ ಕರವೀರಲತೆಯ: ಅನಂತಪು, 
೧೦. ೨೬ ವ) 
ಪಂಬಲ್‌ - ಹಂಬಲ (ನೀಂ ನರಕಕ್ಕೆ ಸಲ್ಲದಿರೆಬ ಪಾದರದ 
ಪಂಬಲನಿಂ ಬಿಡು ಎಂಬ ಎಂಬ ಮಾತಲ್ಲದೆ 
ಮಂಗಳಂ ಪೆಣವು ಮ೦ಗಳಮಿಲ್ಲ: ಸಮಯಪ, ೧೪. ೩೭) 
ಪಂಬಲಿಸು - ಹಂಬಲಿಸು, ಹಾತೊರೆ (ಕೆಮ್ಮನೆ ದೇವಲೋಕ 


ಸುಖಮಂ ಮನದೊಳ್‌ ಪಂಬಲಿಸಿ ಮಖುಗಲೇಂ೦ 
ಸಮನಿಕುಮೇ: ಧರ್ಮಾಮೃ, ೬. ೯೩) 

ಪಕ್ಕ - [ಪಕ್ಷ] ಬದಿ, ಮಗ್ಗುಲು (ಎರಡು ಪಕ್ಕದೆ ಟ್ಟ 
ಚಾಮರಮಂ ಚೆನ್ನೆಯರಿಕ್ಕೆ: ಪಂಪರಾ, ೨. ೧೧); ರೆಕ್ಕೆ 
(ಪಕ್ಕವೇನುಡಿದಿತ್ತೋ ಪಿಡಿದು ಅನ್ಯಶಾರಿಕೆ 


ರತವ್ಯಾಪಾರದೊಳ್‌ ಪೊಯ್ದಳೋ: ಲೀಲಾವತಿ, ೬. ೯೩) 


ಪಕ್ಕಗೂಡಾಗು - ಮಗ್ಗುಲು ಮೇಲಾಗು (ಎಡಬಲದೊಳಗೆ ಆಂ 
ಬೀಟುತು೦ ಪಕ್ಕಗೂಡಾಗಿ ಒಳಗುತ್ತುಂ ಪೋಗಿ: ಕಾದಂಸಂ, 
೧. ೬೦) 


a 


ಕೃಜಲ್ಲಿ - ಎಡಬಲದ ಇಳಿಬಿಟ್ಟ ತೊ೦ಗಲು (ಪಸುರಂಗಿಗೆ 
ಪೀಲಿಯ ಪಕ್ಕಜಲ್ಲಿ ಗೇಣಳವಡೆ ತೊಟ್ಟ ಪೊಂಬುಲಿಯ 
ಸಮ್ಮದ ಚಲ್ಲಣಮೊಪ್ಪೆ: ಶಬರಶಂ, ೩. ೧೬) 
ಕಣ - ಬೇಡರ ವಾಸಸ್ಥಳ, ಕೆಳವರ್ಗದವರ ವಾಸಸ್ಥಳ 
(ಅನ೦ತರಮೆ ತೋಟಿತು ಇಂದ್ರಪುರದಂತಿರೆ ಆ ಪಕ್ಕಣಂ: 
ಕಾದಂಸಂ, ೮. ೪೧) 
ಪಕ್ಕರಿಕೆ - [ಪಕ್ಷರಕ್ಷಾ] ಕುದುರೆಯ ಮೇಲಣ ಕವಚ (ಎರಡುಂ 
ಬಟೆಗಳ ಪೊನ್‌ ಪಕ್ಕರಿಕೆಗಳೊಳ್‌ ತುಜುಗಿ ನಟ್ಟು: ರಾಜಶೇವಿ, 
೬. ೬೩) 
ಪಕ್ಕರಿಸು - ಪಕ್ಕರಿಕೆ ಹಾಕು (ವಾರುವಮಂ ಪೀಲಿಯಿಂದೆ ಪಕ್ಕರಿಸಿ 
ಮನೋಹಾರಿಯೆನೆ .. . ನೃಪಕುಮಾರಂ ಏಉುವನೊಲವಿಂ: 
ನೇಮಿನಾಪು, ೪. ೧೪೧) 
ಪಕ್ಕರೆ - ಪಕ್ಕರಿಕೆ (ಪೊನ್ನ ಪಲ್ಲಣಂ ಪಕ್ಕರೆ ತೇಜಿವಾರು 
ಕಟೆದಿರ್ಕಡಿಯಾದುದು ಬಾಳ ಬಾಯೊಳ್‌: ಕಬ್ಬಿಗಕಾ, ೨೧೮) 
ಕೊಪ್ಪರಿಗೆ 


a 


ಪಕ್ಕಾಗು - ಗುರಿಯಾಗು (ನೂಪುರರವವಿಳಸತ್‌ 
ವಾಮಪಾದಪ್ರಹಾರಕ್ಕಿದಚೊಳ್‌ ಪಕ್ಕಾಗಿ. ಗೋತ್ರಸ್ಥಲನೆ 
ನೆಗಟ* ಆದಿಷು, ೪ ೯); ಆಸರೆಯಾಗು 


(ಪಾದಪ್ರಹರಕ್ಕಿದಖೊಳ್‌ ಪಕ್ಕಾಗಿ. ಗೋಶ್ರಸ್ಟಲನೆ ನೆಗಟ್‌ೌ 
ಪೂಮಾಲೆಯಿ೦ ಮೋದುವೆತ್ತೆಂ: ಆದಿಷು, ೪. ೯) 

- [ಪಕ್ಷಿ] ಹಕ್ಕಿ (ನಿನ್ನ ಭರ್ತಾರಂ ಬಂದು ಪಕ್ಕಿಗಳಂ ಕಾಣದೆ 
ಬಿಟ್ಟು ಕಳೆದರಾರೆಂದು ಬೆಸಗೊಂಡೊಡೆ: ವಡ್ಡಾರಾ, ಪು. 
೧೫೧, ಸಾ. ೭) 

ಪಕ್ಕಿವಣೆ - ಹಕ್ಕಿಯ ಗೂಡು (ಕೇಳೀಮಯೂರಂಗಳ್‌ 
ಉದ್ದಮೊಗೆದು ಪೊಂಗಡೆಯ ಪಕ್ಕಿವಣೆಗೆ ಪಾಜೌಯುಂ: 
ಆಚವರ್ಧ, ೬. ೨೩ ವ) 

- ಗುರಿ (ಗೋವಳಿತಿಯ ಮೊಲೆಯೊತ್ತಿಂಗೆ ಪಕ್ಕಾಯ್ತು 
ಗೋವರ್ಧನ ವಕ್ಷೋಭಾಗಂ: ಪಂಪರಾ, ೧. ೧೨೨); ಕಣ್ಣಿನ 
ಪಿಸುರು, ಗೀಜು (ನಿರೀಕ್ಷಿಸುವ ಅಕ್ಷಿ ಪಕ್ಕು ಸಿಳ್ಳು ಉಣ್ಮುವ 
ಕಾಣ ತಾಣಂ: ಸಮಯಪ, ೫. ೬೪) 
ಪಕ್ಕುಗುಡು - ಅವಕಾಶ ಕೊಡು 

ಕಣ್ಣನ್ನೆಯಿಂದೊತ್ತಿ  ಸಂಮದಮಂ 

ಪಕ್ಕುಗುಡದೆ: ರಾಜಶೇವಿ, ೪. ೧೧೩) 
ಪಕ್ಕುಗೊಡು - ಎಡೆ ಮಾಡಿಕೊಡು (ಮನಂ ಮಜುಕಕ್ಕೆ ನೀಳ್ಬ 

ಕಣ್‌ ಒಜ್‌*್‌ದು ಉಗುವ ಅಶುವಾರಿಗೆ ತೊದಲ್ನುಡಿ ಲಲ್ಲೆಗೆ 

ಪಕ್ಕುಗೊಟ್ಟು: ಪಂಪಭಾ, ೪. ೧೨), ಆಸರೆ ಕೊಡು 

(ಪುಣ್ಯಪಾಪಖಳರಿರ್ದಪರ್‌ ಅಂತವರ್ಗೇಕೆ ಪಕ್ಕುಗೊಟ್ಟು 

ಅಗವಡುತಿರ್ಪೆ: ಸಮಯಪ, ೧೫. ೧೦೦) 
ಪಕ್ಕುಮಾಡು - ಜೊತೆಮಾಡು, ಒಡಗೂಡಿಸು 

(ಸೌಧರ್ಮೇಂದನೇಜೆದ ಐರಾವತಗಜೇಂದಕ್ಕೆ 

ನಿಜಗಜೇಂದ್ರಂಗಳಂ ಪಕ್ಕುಮಾಡಿ: ಆದಿಪು, ೭. ೪೯ ವ) 
ಪಕ್ಕುವಾರ್‌ - ಅವಕಾಶಕ್ಕಾಗಿ ಕಾಯಿ (ಬಳಸಲಿಂ ನಿನ್ನನಾ 

ಕಾಂತೆಯಂತಾ ನಳಿತೋಳ್ಗಳ್‌ ಪಕ್ಕುವಾರ್ದಿರ್ದುವು: ಆದಿಷು, 

೪, ೨೧) 
ಪಕ್ಕುವಿಡಿ - [ಪಕ್ಕು*ಪಿಡಿ] ಜೊತೆಯ ಹೆಣ್ಣಾನೆ (ಸಾಮಜಪತಿ 

ಪೊಕ್ಕು ಪಕ್ಕುವಿಡಿಯಂ ನಡೆ ಸೋಂಕುವವೋಲ್‌: ಶಾಂತಿಪು, 

೮. ೧೧೦) 


ಡ್‌ 
ಪಕ್ಕಿ 


ಎ 
ಪಕ್ಕು 


(ವಂದಿಜನಮಂ 
ತಾಳ್ಬುಂ ಅದಕ್ಕೆ 


೬೩೫ 


ಪಕ್ಕುವೆಯ - ಅವಕಾಶ ಪಡೆ (ರಿಪುಭೂಪರ್‌ ಪಕ್ಕವೆತ್ತು ಎತ್ತಿ 
ತಟ್ಟೆಚಿದು ಎತ್ತಂ ಸೆಜ್‌ಗೆಯ್ದು ಕೊಂಡು ನೆಲನಂ ತಾಂ ಆಳ್ವು: 
ಶಾಂತಿಪು, ೭. ೫೯) 

ಪಕ್ಕೆ - ವಿಶ್ರಾಂತಿಸ್ಥಾನ (ಗರುವಿಕೆಗೆ ಇಕ್ಕೆ ಸಂದ ಜಸದೆಳ್ಗೆಗೆ ಪಕ್ಕೆ 
ಎನಿಪ್ಪ ಪೆಂಪಿನಿಂ: ತ್ರಿಷಷ್ಟಿಪು, ೧೧. ೧೪); ಹಕ್ಕಿಗೂಡು 
(ಪಕ್ಕಿಗಳ್‌ ಪಕ್ಕೆಗೆ ಸಾರ್ದುವು ಮೃಗ೦ಗಳ್‌ 
ನಗಮನೊತ್ತುಗೊಂಡುವು: ಗಿರಿಜಾಕ, ೪. ೧೦೨ ವ) 

ಪಕ್ಕೆಸಾರಿ - ಪಟ್ಟದಾನೆಯ ಜೊತೆಗೆ ಬರುವ ಆನೆ (ಆ 
ಜಗದೇಕಪ್ರಭು ಪಕ್ಕೆಸಾರಿಗಿದುವೇಟ್ಕುಂ ತಕ್ಕುದೆಂದಟ್ಟಿದಂ: 
ಅನಂತಪು, ೧೩. ೪೩) 

ಪಕ್ಕೆದಲೆ -. ಮಲಗುವ ಜಾಗ 
ಪಕ್ಕೆದಲೆಯೊಳ್‌ ವಿನುತಂ 
ಸೂಕ್ತಿಸುಧಾ, ೮. ೩೯೯) 

ಪಕ್ಚಬಿಂಬ... -. ಮಾಗಿದ ತೊಂಡೆಹಣ್ಣು (ನಗೆಗಣ್ಣಳ್‌ 
ಪಕ್ವಬಿ೦ಬಾಧರಂ ಬೆಳರ್ಗೆಂಪ೦ ಸ್ಥಿತಕಾ೦ತಿಯಿಂ ತಳೆದುದಿಲ್ಲ 
ಆಸ್ಕಾನಿಳಂ: ಮಲ್ಲಿನಾಪು, ೪. ೩) 


(ಇಚ್ಛೆಯಗ್ಗಲಿಸಿದ ಮಾತೆ 
ರತಿಯಿಲ್ಲಲ ಮಿಂಡಿಯೊಳ್‌: 


ಪಕ್ಸಶಾಳಿ - ಮಾಗಿದ ಬತ್ತದ ಪೈರು (ಪಕ್ಕಶಾಳೀ 
ಕಣಿಶಾಳೀನಮ್ರಮೊಪಿರ್ದದೇಂ ಗೆಲೆವಂದಿತ್ತೊ 
ಸುವರ್ಣವರ್ಣದಿನಿಳಾಶ್ರಿಯುಟ್ಟ ಪೊಂಬಟ್ಟೆವೋಲ್‌; 
ಜಗನ್ನಾವಿ, ೨. ೫) 

ಪಕ್ಷ — [ಜೈನ] ಹದಿನೈದು ಅಹೋರಾತ್ರಿಗಳು ಅಥವಾ ದಿವಸಗಳು 


(ಅದು ಸಮಯ ಆವಳಿಕ ಉಚ್ಚ್ವಾಸ ಸ್ತೋಕ ನಿಮೇಷ 
ನಾಳಿಕಾ ಮುಹೂರ್ತ ದಿವಸ ಪಕ್ಷ ಮಾಸ ಯತು ಅಯನ 
ಸಂವತ್ಸರಾದಿ ಗಣನಾಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ 
ಕೂಡಿದುದು: ಆದಿಪು, ೬. ೬೮ ವ); ಚಂದನ ಬೆಳವಣಿಗೆ 
ಮತ್ತು ಕ್ಷೀಣತೆಗಳ ಹದಿನೈದು ದಿವಸಗಳ ಅವಧಿ (ಸಿತಪಕ್ಷದ 
ಪಂಚಮಿ ದಿನಪತಿವಾರಂ ಶುಭದ ಮೂಲನಕ್ಷತ್ರದೊಳ್‌ 
ಅನ್ವಿತಮಾಗೆ ನೆಗಬ್ಬುದೀಮತ್ಮೃಶಿ ಜಗದೊಳ್‌ ಪುದಿದು 
ಸಾಗರಾಂತಕ್ಷಿತಯಂ: ಆದಿಷು, ೧೬. ೭೮)ರೆಕ್ಕೆ (ಶಿಶುವಂ 
ಆತ್ಮ ಪಕ್ಷಪುಟದೊಳ್‌ ಪುದುಂಗೊಳಿಸಿಯು೦ .. . ತಾನುಂ 
ಪುತ್ರದೋಹಳ ಕುತೂಹಳೆಯುಮಾಗೆ: ಮಲ್ಲಿನಾಪು, ೩. ೮೫ 
ವ); ಹದಿನೈದು ದಿನಗಳ ಅವಧಿ (ಪಾಡಿವಮದಾದಿಯೆನೆ 
ತಿಥಿ ಪಕ್ಷಸ್ಥಿತಿಯೊಳ್‌ ಪದಿನೆಯ್ದಕ್ಕಂ: ಅಭಿಧಾವ, ೧. ೨. ವಿ); 

ಪಕ್ಷಂಗೆಡು - ಆಸೆಯಿಲ್ಲದಂತಾಗು (ಮಳುದಿವಸಂ ಭಕ್ಷ್ಯದ ದೆಸೆಗೆ 
ಪಕ್ಷಂಗೆಟ್ಟು ಪಾಲಿಂಗೆ ಬೆರ್ಚಿ ತುಪ್ಪಕ್ಕಿನಿಸಪ್ಪೊಡಂ 
ಮನಂದರಲಾಣದೆ: ಧರ್ಮಾಮೃ, ೧. ೧೨೫ ವ) 

ಪಕ್ಷಕುತ್ವೀಳ - ಗುಡ್ಡ. ಸಣ್ಣ ಬೆಟ್ಟ (ನಗನಿಕರಂ 
ಪಕ್ಷಕುತ್ವೀಳಮೆಂಬಂತಿರೆ . « ಕಜಣೌ್‌ದುದು ಬಹುಳಾಸಾರಮಂ 
ನೀರದೌಘಂ: ಚಂದ್ರಪ್ರಪು, ೪. ೪೧) 

ಪಕ್ಷಗಜ - ಪಕ್ಕದಲ್ಲಿ ಸಾಗುವ ಆನೆ (ಸೈನ್ಯಾಧಿನಾಥನ ಕೆಲದೊಳ್‌ 
ಪಕ್ಷಗಜಾಧಿರೂಢನಾಗಿ ದೇವ ನೋಡೀ ತೋರ್ಪುದು: 
ಆದಿಹು, ೧೩. ೪೫ ವ) 

ಪಕ್ಷತಿ - ರೆಕ್ಕೆಯ ಬುಡ (ಅಳಿಕುಳ ಪಕ್ಷಶಿಕ್ಷಪಿತ ಪದ್ಮರಾಗಪರಾಗಂ 

.. ಪರಿದತ್ತು ಇಳೆಯೊಳ್‌: ರಾಜಶೇವಿ, ೧೦. ೧೫) 

ಪಕ್ಷದ್ವಾರ - ಪಕ್ಕದ ಬಾಗಿಲು (ತರಳಿಕೆವೆರಸು ಪ್ರಮದವನ 

ಪಕ್ಷದ್ದಾರದಿಂ ಪೊಳಿಮಟ್ಟು ಪೋಗುತ್ತುಂ: ಕಾದಂಬ, ೫. 


ಉ ಯ 
೧೪೫ ವ) 


ಪಕ್ಷಪರಿತ್ಯಾಗ - ವಾದಿಸಲಾರದೆ ತನ್ನ ನಿಲವನ್ನು ಕೈಬಿಡುವುದು 
(ಪ್ರತಿವಾದಿ ನಿರುತ್ತರಮನಾಗಿ ಪಕ್ಷಪರಿತ್ಕಾಗಂ 
ನಿಗ್ರಹಸ್ಥಾನಮೆಂಬುದಣಿಂ ನಿಗ್ರಹಸ್ಥಾನಮನೆಯ್ದಿಯುಮಿರದೆ: 


ಶಾಂತಿಪು, ೮. ೧೪೧ ವ) 

ಪಕ್ಷಪ್ರತಿಷ್ಠಾಪನೆಗೆಯ್‌ - ತನ್ನ ನಿಲವನ್ನು ಮಂಡಿಸು (ಅನೇಕ 
ಕುನಯೋಪಪತ್ತಿಗಳಿಂ ಪಕ್ಷಪ್ರತಿಪಾದನೆಗೆಯ್ದು ಕವಳಿಗೆಯ 
ಭಟ್ಟಂ ನುಡಿಯೆ: ಶಾಂತಿಷು, ೮. ೧೩೪ ವ) 

ಪಕ್ಷಿಸಂಪುಟ - ರೆಕ್ಕೆಗಳ ಒಳಭಾಗ (ಪೊಕ್ಕೆಂ ತಂದೆಯ ಶಿಥಿಲ 
ಪಕ್ಷಸಂಪುಟದೆಡೆಯೊಳ್‌: ಕಾದಂಬ, ೧. ೧೨೯) 

ಪಕ್ಷಸಿದ್ಧಿ - ತನ್ನ ನಿಲವನ್ನು ಸಾಧಿಸುವುದು (ಈಗಳಿಲ್ಲಿಗೇವಿಧಿಯಂ 
ಮಾಲುದೆಂದು ಪೂರ್ವಪಕ್ಷದ ಪಕ್ಷಸಿದ್ದಿಯ 
ವಿಸ್ತಾರಕ್ಕವಕಾಶಮಪ್ಪಂತು ನುಡಿದು: "ತಾಂತಿಪು, ೨. ೩೫ ವ) 

ಪಕ್ಷಿ - ಪಕ್ಷಗಳನ್ನು “ಹೊಂದಿರುವುದು, ಹಕ್ಕಿ (ಚಕಿತೋದ್ಯತ್‌ 
ಪಕ್ಷಿಪಕಸ್ವನದೊಳಮರ್ದ ಕೋಳಾಹಳದ್ದಾನದಿಂ ಕೊರ್ವಿ: 
ಕಾದಂಬ, ೧. ೧೨೮) 

ಪಕ್ಷೋಪವಾಸ - [ಜೈನ] ಹದಿನೈದು ದಿನಗಳು ಸತತವಾಗಿ 
ಮಾಡುವ ಬಮ ಂ೫ ಉಪವಾಸ (ಭುವನನುತಮಾಗೆ 
ಪಕ್ಷೋಪವಾಸ ಮಾಸೋಪವಾಸಮಂ ನಿಯಮದೆ ಮಾಡುವ 
ಜಿನಮುನಿ: ಸಮಯಪ, ೭. ೭) 

ಪಕ್ಷ -  ಕೆಣ್ಣಿನ ರೆಪ್ಪೆಗೊದಲು (ಲಲಿತಮುಖಸರಸಿಜಂ 
ನಿಶ್ಚಳಪಕ್ಷ್ಮಂ ಸ್ಲಿಮಿತತಾರಕಂ ಭುಜಬಲಿ: ಆದಿಷು, ೧೪. 
೧೦೫) 

ಪಕ್ಷ್ಮಪಾತನ - 
ಅಪೂರ್ವಾಳೋಕನಾಕೌತುಕ 
ಆದಿಪು, ೪. ೬೦) 

ಪಕ್ಷ್ಮಮಾಲೆ — ಪಕ್ಷಪಾಳಿ (ನಿಶ್ಲಳಪಕ್ಷ್ಮಪಾಳಿಯುಂ 
ಅಕಂಪಿತನಪುತ್ರಿಕೆಯು೦ ಅವನತ ಅನ್ಯಮನಸ್ಥೆಯುಂ ಆಗಿ... 
. ತಾನುಂ ಪುತ್ರದೋಹಳಕುತೂಹಳೆಯುಮಾಗೆ: ಮಲ್ಲಿನಾಹು, 
ಸಿ೮೫ ಪು 

ಪಕ್ಷ್ಮಸ್ತಂದನ - ರೆಪ್ಪೆ ಮಿಟುಕಿಸುವುದು (ಅರಮನೆಯಂ 
ಲಕ್ಷ್ಮೀನಿಳಯಮನೀಕ್ಷಿಸಿ ಪಕ್ಷ ಭಾಷ 
ಮಜ್‌ಯದರ್‌ ಅದಜಳ್‌ ಪರಿಹರಿಪೆಂ: “ಚೆಂದ್ರಪಷ ಸ 
೮೦) 

ಪಕ್ಷಫಲನಮ್ರ - ಮಾಗಿದ ಹಣ್ಣುಗಳ ಭಾರದಿಂದ ಬಾಗಿದ 
(ಪಕ್ಕಫಲನಮ ಆಮ್ರಾದಿಭೂಜಂಗಳ್‌ ಈ ಯುಗದೊಳ್‌ 
ಕಲ್ಪಕುಜಂಗಳಂತೆ: ಆದಿಪು, ೬ ೭೭) 

ಪಗಂಡಿಚೆ - ಚೆನ್ನಾಗಿ ಕಾಣಿಸು (ಬಅಬಅ ಬತ್ತೆ ಬಾಯ್‌ ಬೆರಲ 
ಬಾಸುಳ ಪದ್ಧತಿ ಮಧ್ಯದೊಳ್‌ ಪಗಂಡಿತಿದಿರೆ 
ಚಂದನಖಿ ಶೋಕರಸಾಕುಳ ಚಿತ್ತೆಯಾಗಿ: ಪಂಪರಾ, ೯. ೩೦) 

ಪಗಂಡುಗೊಳ್‌ - ಹಬ್ಬು (ಒದವಿದ ಕೋಪ ವಹ್ನಿಯುರಿ 
ಪೊಗೆಯಂ ನೆಗೆವಂತೆ ಪದ್ಮರಾಗದ ಹರಿನೀಲನ್ಮುಖ 
ವಿಭೂಷಣ ರಶ್ಮಿ ಪಗಂಡುಗೊಳ್ಳಿನಂ: ಪಂಪರಾ, ೯. ೭೩) 

ಪಗಣೆ - ಒಯ್ಯಾರ (ಸ್ಮರ ಶರಲಕ್ಷ್ಮಿ ಮೋಹಿಸುವ ಪಗಣೆಯಂ 
ಪಡೆವಂತೆ ಪಡೆದಳ್‌ ವಿಭಾಸುರೆಯಂ 
ಕುಮಾರಿಯಂ: ಕುಸುಮಾಕಾ, ೧೨. ೩೦) 

ಪಗರಣ - [ಪಕರಣ] ಒಂದು ರೂಪಕಪ್ರಭೇದ, ನಾಡಾಡಿಗಳ 
ನಾಟಕ (ಬಹುರೂಪಂಗಳಂ ಸಲೆ ತಾಳುವ ದಿವ್ಯಲಕ್ಷ್ಮಿಯಂ 


ರೆಪ್ಪೆ ಮಿಟುಕಿಸುವುದು (ಎಸ್ಮತಿಪಕ್ಷ್ಮಪಾತನಂ 
ಆಕುಳಿತ ಅಂತಃಕರಣಂ: 


೬೩೬ 


ಪಗರಣಮೆಂದು 
೨೧) 

ಪಗರಣದರಸ - ನಾಟಕದ ರಾಜ, ವೇಷಧಾರಿ (ಮತ್ತೊರ್ಬಂ 
ಪಗೆವಂಗೆ ಕೊಟ್ಟು ಚಿಃ ಕೆಮ್ಮಗೆ ಬೆಸೆವವವರಸದೆಂತೊ 
ಪಗರಣದರಸಂ: ಆದಿಪು, ೧೨. ೯೮) 

ಪಗರಣದಾಟ - ಪಗರಣ ಎಂಬ ರೂಪಕಪ್ರಭೇದ 
(ಅಂದಿಂದಿತ್ತ ಬಾದುಬ್ಬೆಯ ಪರ್ವಮುಂ ಪಗರಣದಾಟಮುಂ 
ಆದುವು: ವಡ್ಡಾರಾ, ಪು ೧೧೮, ಸಾ ೨೨) 

ಪಗರಣಿಗ - ವೇಷಧಾರಿ; ಪಗರಣ ಎ೦ಬ ಆಟವಾಡುವವನು 
(ಕಾಣದಾ ರೂಪಂ ಕಂಡು ನಕ್ಕು ದುಃಖಮಂ೦ ಮಜ್‌ದೊಳ್‌ 
ಆಗಳ್‌ ಆ ನಗಿಸಿದ ಪಗರಣಿಗಂಗೆ ಪಿರಿದು ಕಸವರಮಿತ್ತೊಂ: 
ವಡ್ಡಾರಾ, ಪು ೧೧೮, ಸಾ ೨೧) 

ಪಗಲ್‌ - ಹಗಲು (ದಿವಸಂ ದಿನಂ ದಿವಾಹಂ ದ್ಯು ವಾಸರಂ 
ಘಸಮೆನೆ ಪಗಲ್‌: ಅಭಿಧಾವ, ೧. ೨. ೪) 

ಪಗಲಾಣ್ಮ - ಸೂರ್ಯ (ಬಿರಯಿಗಳಂಜಿ ತಾಜ್‌ ಪಗಲಾಣ್ಮನ 
ಮೆಯ್‌ ಬಿಸುಪೇಜ್‌ ಮಾಗೆ ಚೆಚ್ಚರದೊಳೆ ಪಾ ಕಬ್ಬಿಗಕಾ, 
೪೫) 


ಎಂಬಂ೦ ಭವ್ಯಂ: ಸಮಯಪ, ೪. 


ಹಗಲಿರುಳ್‌ - ಹಗಲು ಮತ್ತು ರಾತ್ರಿ (ಬಹ್ಮಾಂಡಮೆಂಬ 
ಕೊಪ್ಪರಿಕೆಯ ಮಧ್ಯದಲ್ಲಿ ಸೂರ್ಯನೆಂಬಗ್ಗಿಯಿಂ 
ಪಗಲಿರುಳೆಂಬ ಅಡುಗರ್ಬುಗಳಿಂ ಮಾಸಖತುಗಳೆಂಬ 


ಸಟ್ಟುಗದಿಂ ತೊಳಸುತ್ತುಂ ಭೂತ೦ಗಳ೦ ಜವನಡುತಿರ್ದಂ 
ಇಂತೆಂಬುದೆ ವಾರ್ತೆ: ಪಂಚತಂತ್ರ, ೩೩, ಶ್ಲೋಕ ೩ ಟೀಕೆ) 

ಪಗಲುಳ್ಕ - ಉಲ್ಕೆ (ಮಿಉುಗಿದುವು ಪಗಲುಳ್ಳಂಗಳ್‌ ದೆಸೆಯೊಳ್‌ 
ಅವಿರಳಪ್ರಸರಂಗಳ್‌: ಚಂದ್ರಪ್ರಪು, ೬. ೧೬) 

ಪಗಲ್ತರು - ಹೀನೈಸು (ವಕ್ತಮರೀಚಿ ಪೂರ್ಣಚಂದ್ರನ ಕದಿರಂ 
ಪಗಲ್ಲರೆ .. . ಬಂದನಾ ನೃಪಂ: ರಾಜಶೇವಿ, ೭. ೩) 

ಪಗವ - ಹಗೇವು, ಕಣಜ (ಪಗವದ ಬತ್ತಂ ಕಿಡದಂತೆ: 
ಸಮಯಪ, ೧೨. ೪೮) 

ಪಗಿನ - ಮರದ ಅಂಟು (ಪಚ್ಚೆಯ 
ಪಗಿನನಿರದುರ್ಚಿ: ಲೀಲಾವತಿ, ೧೧. ೧೧) 

ಪಗಿಲ್‌ - ಅಂಟಿಕೊ (ಆ ಮನೋಹರನ ಮಂದೈಸಿ ನಿಂದ 
ಚ೦ದನದಣ್ಣಿನಿಂ ಪಗಿಲ್ತು ಬೆಳ್ಳುಣಿಸಿ ರಂಜಿಸುವ ಕೆಂಜೆಡೆಯ: 
ಕಾದಂಸಂ, ೪. ೯೬ ವು; ಸೇರು (ೆನೆಗಟ್ಟದಂತಿರೆ 
ಪೊರೆಪೊರೆಗೊಂಡಿರೆ ಮುಗಿಲ್‌ ಪಗಿಲ್ಲುವು ನಭದೊಳ್‌: 
ಪಂಪರಾ, ೭. ೧೬೫) 

ಪಗೆ - ದ್ವೇಷ (ವಿದ್ದೇಷಂ ದ್ರೋಹಂ ವೈರಂ ವಿರೋಧಮೆನೆ 
ಪಗೆಯಕ್ಕುಂ: ಅಭಿಧಾವ, ೨. ೨. ೪), ಶತ್ರು 
(ರಸದಾನಾದಿಗಳೊಳ್‌ ಛಿದ್ರಿಸುವಮಪ್ಪೊಡೆ ಅವರ್‌ 
ಆಪ್ಪವಂತರುಂ ಬುದ್ಧಿವ೦ತರುಂ ಆಗಿ ನೆನಟ್ಟರ್‌ ಇನ್ನಾವ 
ಮಾಟ್‌ಯೊಳ್‌ ಪಗೆಯಂ ಕೆಯ್ಲೆ ಮಾಡುವುದು ಪೇಚೆಂ: 
ಪಂಪಭಾ. ೬. ೬೭ ವ); ಅಪರಾಧಗಳಿಗೆ ಮೂಲವಾದ ಹಗೆ 
(ಸಾಪತ್ನ ವಾಸ್ತುಜಂ ಸ್ತ್ರೀಜಂ ವಾಗ್ಗುತತಂ ಎಂಬ ನಾಲ್ಕುಂ 
ಪಗೆಗಳೊಳಪ್ಪ ಅಪರಾದೆಜಂ: ಹರಿವಂಶ, ೭. ೧ ವ) 

ಪಗೆಕಾಅ - ಶತ್ರು (ಪಾಠಕಾಅನುಳ್ಳುಡಿಕಾಣಂ ಪಗೆಕಾಅನಾಗಿಯು೦ 


ಪರಲ್ಲಳಂದದ 
M 


ಕೆಯ್ನಿಗೆ ತಕ್ಕಂ ಕೆಯ್ದುಕಾಜಮನಿಸಲ್ಯಾಅಂ: ಕಾವ್ಯಾವಲೋ, 
೩೨೫) 
ಪಗೆಯಂ ನೆಅಪು - ಹಗೆಯನ್ನು ತೀರಿಸು (ಪಗೆ ಸಾಳುವುದುಂ 


ಕೊಲ್ಲೆಂ ಪಗೆ ಸಾಜಿದ ನಿನ್ನನಾರ ಮಣಯಂ ಪೊಕ್ಕುಂ 


ಪಗೆಯಂ ನೆಅಪನೆ ನೆಣಪುವ ಬಗೆಯೊಳೆ ಪೊಕ್ಕಂ ಕಡಂಗಿ 
ಕರ್ಣನ ದೊಣೆಯಂ: ಪಂಪಭಾ, ೫. ೧೦೦) 
ಪಗೆಯನಭ್ಯಾಸಂಗೆಯ್‌ - ಹಗೆತನವನ್ನು ಕಲಿ (ಅಂತು ಕರ್ಣಂ 
ಗುಣಾರ್ಣವನೊಳ್‌ ಪಗೆಯನಭ್ಯಾಸಂಗೆಯ್ತಂತೆ 
ವಿದ್ಯಾಭ್ಯಾಸ೦ಗೆಯ್ದು: ಪಂಪಭಾ, ೨. ೫೮ ವ) 
ಪಗೆಯಿಜೆಯ ಬಂದರ ಮೂಗನರಿ - ಶತ್ರುವನ್ನು ಕೊಲ್ಲ 
ಬಂದವರ ಮೂಗು ಕತ್ತರಿಸು (ಅನ್ನೆಗಂ ಪಗೆಯಿಟೆಯ 


ಸೆಣಸಿ 


ಬಂದರ ಮೂಗನರಿದರೆ೦ಬಂತೆ ಅನಿಬರುಂ ಬಾಯಂ ಬಿಟ್ಟು 


ನೋಡೆ ನೋಡೆ: ಪಂಪಭಾ, ೭. ೩೨ ವ) 


ಪಗೆವ - ಶತ್ರು (ಜವನೆಂಬಜಿಕೆಯ ಪಗೆವಂಗದೆಂತು 
ಪಂಗಿಗನಪ್ಪೆಂ: ಆದಿಪು, ೪. ೭೭) 

ಪಗೆವಡೆ - ಶತುಸೈನ್ಯ (ಪಗೆವಡೆಯೊಡ್ಡುಗಳ೦ ಒಡೆಯಲ್ಕೆ 
ವೇಟ್ಸ್‌ರ್ದೆ. ಧಗಮೆನೆ ಸೈರಿಸುವ ಉಪಾಯಮಾವುದು 
ಕಜುವೇ: ಪಂಪಭಾ, ೧೧. ೯೧) 

ಪಗೆವಾಡಿ - ಶತ್ರು ಪಾಳೆಯ (ಕೆಮ್ಮನೆ ಪಗೆವಾಡಿಯೊಳ್‌ 


ನಗಿಸಿಕೊಂಡೊಡೆ ಬಂದಪುದೇಂ ಸುಯೋಧನಾ: ಪಂಪಭಾ, 
೧೦. ೧೬) 

ಪಗ್ಗ - [ಪಗ್ರಹ] ಹಗ್ಗ (ಪರಿವ ಮನಕ್ಕೆ ಪಗ್ಗಮಿಲ್ಲಂ ನೋಡುವ 
ಕಣ್ಣಳ್ಳೆಡೆಗಟ್ಟಿಲ್ಲಂ: ಅನಂತಪು, ೧೧. ೩೨ ವ) 

ಪಚನಧಾಮ - ಅಡಿಗೆಯ ಮನೆ (ಒಪುವುವಲ್ಲಿ ಶಸ್ತಕುಟಿ 
ಕೋಶಾಗಾರಂ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 
ಪಚನಧಾಮಂ ಅವರೋಧಸ್ತೀನಿವಾಸಾಸ್ಪದಂ: 
ಶಾಂತೀಶ್ವಪು, ೧. ೧೩೭) ಸ 

ಪಚಾರಿಸು - ಹೀಯಾಳಿಸು (ಓಡದಿರ್‌ ಇದಿರ್ಚು ಎನುತ್ತುಂ 
ಕೂಡೆ ಪಚಾರಿಸುತೆ ಬೆಂಬಿಡಿದನತಿಜವದಿಂ: ಉದ್ಭಟಕಾ, ೪, 
೧೦೯) 

ಪಚ್ಚ - ಮೇಲುಹಾಸಿಗೆ (ಪೊಳೆವ ಪಚ್ಚದೊಳೆ ಸೊಗಯಿಸುವ 
ಮೃದುತಲ್ಪದೊಳ್‌: ಆದಿಷು, ೭. ೨೭ ರಗಳೆ) ಆಭರಣ 
(ಮುತಿನ ಪಚ್ಚಮಂ ತುಡುವುದಂ ಮಖ್‌ದೊಪ್ಪಿರೆ 
ಮೇಳದಾಕೆಗಳ್‌ ಕತ್ತುರಿ ಬೊಟ್ಟನೆಂತಿಡುವೊಡ೦ ನಿಲಲೊಲ್ಲದೆ 
ಸಾರ್ದು: ಕಬ್ಬಿಗಕಾ, ೨೬೧) 

ಪಚ್ಚಕಾಣ ದ ಅಲಂಕಾರ ಮಾಡುವ ವೃತ್ತಿಯವನು 
(ಪಚ್ಚಾಯ್ದನೆಂದು ಪಚ್ಚಕಾಅ೦: ಶಬ್ದಮದ, ಪ್ರಸಾ ೧೩೬) 

ಪಚ್ಚಕ್ಟಾಣ೦ಗುಡು — [ಜೈನ] ಪಚ್ಚಖ್ಹಾಣವ್ರತ 
ಆಹಾರ ಬಿಡುವುದು] ದೀಕ್ಷೆ ಕೊಡು (ಯಾವಜ್ಜೀವಂ 
ಬಾಟ್ಬನ್ನೆಗಂ ಪಚ್ಚಕ್ಟಾಣ೦ಗುಡುವುದೆಂದೊಡೆ: ವಡ್ಡಾರಾ, ಪು. 
೮೨, ಸಾ. ೨೧) 

ಪಚ್ಚಡ - [ಪ್ರಚ್ಛದ] ಹಚ್ಚಡ, ಹೊದಿಕೆ (ಅರುಣಮಣಿಕಂಕಣಪು್ರಭೆ 

ಪರೆದಿರೆ ಪಚ್ಚಡಿಸುವಲ್ಲಿ ಕುಂಕುಮರಸದೊಳ್‌ ಪೊರೆದುದು 

ಪಚ್ಚಡಮೆಂದೋಸ ಸರಿಸಿದಳ್‌: ಪುಷ್ಪದಂಪು, ೯. ೮೮) 

ಚ್ಛಡಿಕೆ - ಪಚ್ಚಡ, ಮೇಲು ಹಾಸಿಗೆ (ಸೆಜ್ಜೆಯ ಕಾಪಿನವರ್‌ 

ಪರಿತಂದು ಶೋಧಿಸಿ ನೋಡಿ ಪಚ್ಚಡಿಕೆಯಂ ಪತ್ತಿರ್ದ 

ಕೂಆೌಯಂ ಕಂಡು: ಪಂಚತಂತ್ರ, ೨೦೦ ವ) 

ಪಚ್ಚಡಿಸು - ಹೊದಿಸು (ಈ ಪೂವಿಂದೆ ಪಚ್ಚಡಿಸುತ್ತುಂ ಈ 
ದಿನಕರಕರಂಗಳ್‌ ನೋಡಲ್‌ ಬಂದು ಉತ್ಪಲಮಾಲೆಯಂ: 
ಲೀಲಾವತಿ, ೧೧. ೨೦) 


ಸ 


[ಸೀಮಿತಕಾಲಕ್ಕೆ 


೬೩೭ 


ಪಚ್ಚಣ ಎ [ಪ್ರಚ್ಛನ] ಮುಚ್ಚುಮರೆ (ಏ ಪಚ್ಚಣವಣ್ಣಂ ಎನ್ನಂ 
ಅವಿಚಾರತೆಯಿ೦ ಸೆಟ್‌ಯಿಟ್ಟೊಡೆ ಆದ " ಉಮ್ಮಚ್ಚದ 
ಪೆರ್ಚಿನಿಂದುರಿವ ಕಿರ್ಚಿನೊಳ್‌: ಕರ್ಣನೇಮಿ, ೩. ೧೬೧) 

ಪಚ್ಚನೆ ಪಸಿಯ ಗೋವ - ಹಚ್ಚಹಸಿಯ ಗೊಲ್ಲ (ಮನೆ ನಿನಗೆ 
ನಂದಗೋಪನ ಮನೆ ತುಜುಗಾರ್ತಿ ನಿನಗೆ ಮನೆವೆಂಡತಿ 
ಪಚ್ಚನೆ ಪಸಿಯ ಗೋವನೈ: ಪಂಪಭಾ, ೬. ೫೨) 

ಪಚ್ಚ ಪಸಿಯೆಗ್ಗ - ಶುದ್ಧ ಹಸಿದಡ್ಡ (ಎಣ್ಣರೇಜೆದ ಕಟ್‌ಯಂತೆ 
ದೆಸೆದೆಸೆಗೆ ಬೆಸೆವ ಪಚ್ಚಪಸಿಯೆಗ್ಗರುಮಂ ಕಂಡು: ಪಂಪಭಾ, 
೪.೯೪ ವ) 

ಪಚ್ಚಪಸಿವರೆಯ - ಹೊಚ್ಚ ಹೊಸ ಹರಯ (ಪಚ್ಚಪಸಿವರೆಯದ 
ಅಲರ್ಗಳ ಪಚ್ಚದ ಸೊಗಯಿಪ್ಪಚ್ಚರಿಸಿಯರಂದದೆ 
ಮೆಣಿವ ತರುಣಿಯರೆಸೆದರ್‌: ರಾಜಶೇವಿ, ೨. ೨೨) 

ಪಚ್ಚಬಗೆ ದ ಒಡೆದ ಮನಸ್ಸು (ಮೂಗರವೋಲ್‌ 
ಮೌನದೊಳೊಂದಿ ಪಚ್ಚಬಗೆಯಿ೦ದುಮ್ಮಚ್ಚರಮಂ ತಾಳ್ಗಿದಂ: 
ಪಂಪರಾ, ೬. ೧೦೦) 


೫ 


ಪಚ್ಚಯಿಲ - ಅಲಂಕಾರ ಮಾಡುವವನು (ಇಲ ಪ್ರತ್ಯಯಕ್ಕೆ: 
ಪಚ್ಚಯಿಲಂ, ಘೋಟಯಿಲಂ, ಪಡೆಯಿಲಂ ಗಾವಿಲಂ: 
ಶಬ್ದಮದ, ೨೧೬ ಪ್ರ 

ಪಚ್ಚವಡ - ಬಚ್ಚಲು (ನಿನ್ನ ಮಜ್ಜನಂಬುಗುವ ಪಚ್ಚವಡದ 
ಕುಟೆಯೊಳಗೆ .. . ಪುಟುವಾಗಿ ಪುಟ್ಟುವೆ: ಜೀವಸಂ, ೭. 
೨೮ ವ) 

ಪಚ್ಚವಡಿಕೆ - ಮಗ್ಗುಲು ಹಾಸಿಗೆ (ಆಕೆಯಂ ಎತ್ತಿ ಪಾಸಿನ 


ಪಚ್ಚವಡಿಕೆಯಂ ನೋಡಿದಾಗಳ್‌: ಲೀಲಾವತಿ, ೧೦. ೮೩ ವ) 
ಪಚ್ಚವಡಿಗೆ - ಮಗ್ಗುಲುಹಾಸಿಗೆ (ಪಾಸಿನ ಪರೆಪಂ ಪಚ್ಚವಡಿಗೆ 
ಮುಚ್ಚುವ ತೆಳದಿಂ: ಸಮಯಪ, ೧೫. ೩೪) 
ಸ್ಥವಡಿತಿ — ಹಚ್ಚಡಿಸುವಾಕೆ, ಅಲಂಕರಿಸುವವಳು 
(ಪಚ್ಚವಡಿತಿಯೆಂದು ಪಚ್ಚಡಿಸುವಾಕೆ: ಶಬ್ದಮದ, ಪ್ರಸಾ 
೧೩೫) 
ಪಚ್ಚವಡಿಸು -  ಹೊದಿಸು (ಪಟ್ಟಿರ್ಪುದನಭಿನಯಿಸುವಂತೆ 
ಪರಾಂಗಣದೊಳ್‌ ಪಚ್ಚವಡಿಸಿರ್ದ ಅಮೃತಾರ್ಣವ 
ತರಂಗಸ್ಥೂಲಹ೦ಸತೂಳತಳ್ಪತಳದೊಳ್‌: ನೇಮಿನಾಹು, ೪. 
೫೦ ವ) 
ಪಚ್ಚವಾಗಲ್‌ - ಪಚ್ಚೆಯ ಪ್ರಾಕಾರ, ಬಳ್ಳಿಮಾಡ (ಸುತ್ತಲುಂ ಬಳಸಿ 
ಪರ್ವಿದ ಕೇದಗೆ ಪಚ್ಚವಾಗಿಲೆಂಬೆಸಕಮನಾಳ್ಚು 
ಪೂಗಣೆಯನಿರ್ಪ ಪೊಟಲ್ಲೆಣೆಯಾದುದೀ ಬನಂ: ಕಬ್ಬಿಗಕಾ, 


3. 


ಚ್ಹು-ಅಟೆ] ಅನ್ಯೋನ್ಯತೆಯನ್ನು ತೊರೆ (ಪಟಿಯಂ 
ಮೇಣ್ನಡೆವಟೆಯಂ ತಪ್ಪಿದನೊ .. . ಪಚ್ಚಟಿದನೊ 
ಜ್‌ ನಿನ್ನೊಳಂಗಾಧಿಪತ: ಗದಾಯು, ೫. ೧೪) 
ಚ್ಞಾಯ್ದ ದ ಚಲಂ ಸಹವವನು (ಪಚ್ಚಾಯ್ಲನೆಂದು ಪಚ್ಚಕಾಅಂ: 
ಶಬ್ದಮದ, ಪ್ರಸಾ ೧೩೬) 

ಚ್ದಾರಿ - ಒಂದು ಬಗೆಯ ಮರ (ಮತ್ತಿ ಮಧುಕಂ ಮುಂಗಾರೆ 
ಬಕುಳ೦ಂ ಬೇವತ್ತಕಂ 


3. 


ಚ 
ಪಚ್ಚಾರಿ ದಿಂಡಲಂ ಆಲಂ 


ಕಿಂಶುಕಂ: ರಾಜಶೇವಿ, ೫. ೫೬) 


ಪಚ್ಚಿಕೊಳ್‌ - ಹಂಚಿಕೊ (ಪೊನ್ನಂ ಪಚ್ಚುಕೊಳ್ಳಂ ಎನೆ 
ದುಷ್ಟಬುದ್ಧಿ ಪಾಪಬುದ್ಧಿಯಾಗಲ್ಪಗೆದು: ಪಂಚತಂತ್ರ, ೨೩೬ 
ವ) ಲ ಲ ಬ 


7. 


ಚಿಕ್ಕು - ಭಾಗಮಾಡು (ದಿಕ್ಕರಿಯ ತಲೆಯು೦ ಆತನ 
ತಲೆಯುಂ ಪಚ್ಚಿಕ್ಕಿದಂತೆ ಕೆಯ್ಗಳು೦ ಅಚ್ಚರಿಯಪ್ಪಿನೆಗಂ ಒಡನೆ 
ಉರುಳ್ಳುವು ಧರೆಯೊಳ್‌: ಪಂಪಭಾ, ೧೧. ೮೨) 
ಪಚ್ಚು - ಪಿಸುಮಾತಿನಲ್ಲಿ ಹೇಳು (ಕಂಸಂ ಪಡಿಯಜನಂ ಕರೆದು 
ಕಿವಿಯೊಳ್‌ ಪಚ್ಚುವುದು೦ ಆತಂ ಅಂತೆಗೆಯ್ವೆನೆಂದು ಪೋಗಿ: 
ನೇಮಿನಾಪು, ೮. ೭೨ ವ): ಭಾಗ ಮಾಡು (ಕರವಾಳಂ 
ಘರವಟ್ಟಿಸಿ ಶಿರೋಜಮಂ ಪಿಡಿದು ತೆಗೆದು ಗುರುವಂ 
ಪಚ್ಚಂತಿರೆ ಪಿರಿದು ಪೊಯ್ದಂ ಎಂ೦ತಪ್ಪರೊಳ೦ ಮುಳಿಸು 
ಅಜೆವಂ ಆಗಲೇನಿತ್ತಪುದೇ: ಪಂಪಭಾ, ೧೨. ೩೦) 
ಪಚ್ಚುಕೊಡು ದ ಹಂಚಿ ಕೊಡು (ವೃಷಭನಾಥಂ 
ಉಟಿದಪತ್ಯವರ್ಗಕ್ಕೆಲ್ಲಂ ಇಳಾತಳವಿಭಾಗಮಂ ಪಚ್ಚುಕೊಟ್ಟು; 
ಆದಿಪು, ೯. ೭೨ ವ) 
ಪಚ್ಚುಕೊಳ್‌ - ಹಂಚಿಕೊ (ಜಕ್ಕವಕ್ಕಿಗಳ್‌ ಸುರತಮಕರದ್ದಜನ 
ಸುಭದ್ರೆಯ ವಿರಹಸಂತಾಪಮಂ ಪಚ್ಚುಕೊಂಡಸುಂಗೊಡಗಲೆ: 
ಪಂಪಭಾ, ೪. ೪೮ ವ) 
ಪಚ್ಚುಗಂಟಿಕ್ಕು - ಕೂದಲನ್ನು ಎರಡು ಭಾಗ ಮಾಡಿ ಗಂಟುಹಾಕು 
(ಅಳಿನೀಳೋಜ್ಜಳ ಸಹಸ್ರಕು೦ತಳ೦ಗಳ್‌ ಪರಕಲಿಸಿ ಬಂದು 
ಪೊಜಮುಯ್ತನಳ್ಳಿಜೆಯೆ ಪಚ್ಚುಗಂಟಿಕ್ಕಿ ಗಾಂಡೀವಧನ್ನಂ 
ಸನ್ನಧನಾಗಿರ್ಪನ್ನೆಗಂ: ಪಂಪಭಾ, ೧೨. ೨೦೨ ವ) 
ಪಚ್ಚುಗೊಡು - ಪಚ್ಚುಕೊಡು (ರತ್ನಕಂಬಳಮಗಳಂ ಕೊಂಡೋರ್‌ 


ಒಂದಳಳಂ ನಾಲ್ಕು ಖಂಡಮಾಗೆ ಮೂವತ್ತೆರಡು 
ಖಂಡಂಗಳಂ ಮಾಡಿ ಸೊಸೆವಿರ್ಗೆ ಪಚ್ಚುಗೊಟ್ಟೊಡೆ: 
ವಡ್ಡಾರಾ, ಪು ೨೫ ಸಾ ೨೮) 

ಪಚ್ಚುಗೊಳ್‌- ಹಂಚಿಕೊ, ವಿಭಾಗಿಸಿಕೊ (ಅ೦ಗ೦ಗಳೊರ್ಲ 


ಉಟೆದಳೊ ಕರಣ೦ಗಳ್‌ ತಮ್ಮೊಳಗೆ ಪಚ್ಚುಗೊಂಡುವೊ ಚಿತ್ತಂ 
ನುಂಗಿದುದೊ: ಲೀಲಾವತಿ, ೩. ೬೩) 

ಪಚ್ಚುಡಿ - ಹಂಚಿಹೋಗು (ಒಡವುಟ್ಟಿದ ತಳದಳಿಸುವ ತುಡುಗೆಯ 
ದುಗುಲದ ನಮೇರುದಾಮಕದೊಳ್‌ ಪಚ್ಚುಡಿದುದು 
ಪರಾರ್ಧ್ಯಕೂಟದ ಬೆಡಂಗೊಡ೦ಬಟ್ಟುದು ಇರ್ವರುಂ 
ಇಂದ್ರರೊಳಂ: ಶಾಂತಿಷು, ೯. ೨೩೦) 

ಪಚ್ಚೆ - ನವರತ್ನಗಳಲ್ಲಿ ಒಂದು, ಹಸಿರು ಮಣಿ (ಪೊನ್ನ ಬೆಳ್ಳಿಯ 
ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯ 
ಅಂಚೆಯ ಕುಂತಳಿಕೆಯ ಮಾಟ್ಕ್‌ಯ ಸಿಪ್ಪುಗಳೊಳ್‌ ತೀವಿ: 
ಪಂಪಭಾ, ೪. ೮೭ ವ) 

ಪಚ್ಚೆಗರ್ಬುನ — ಶುದ್ಧಗೊಳಿಸದ ಕಬ್ಬಿಣ (ಹಿತಾಹಿತ 
ವಿವೇಕವಿಕಲಂ ಪಟೆಯಂ ಪೆತ್ತಾ ಮುನಿಪಂ 
ಭ್ರಾಮಕದತ್ತೆಳಸುವ ಪಚ್ಚಿಗರ್ಬುನಕ್ಕೆಣೆಯಾದಂ: ಪಂಪರಾ, ೪. 
೮೩) 

ಪಚ್ಚಗಾಣ -. ಅಲಂಕಾರ ಮಾಡುವ ವೃತ್ತಿಯವನು (ಗಾಳಿಸು 
ಗೆಲ್ವನಂ ಪೂರ್ಣ ಪುಸಿವನ೦ ಪೊಸೆದಿಕ್ಕುಗೆ 
ಪಚ್ಚೆಗಾಅನಂ: ಲೀಲಾವತಿ, ೨. ೧೦೭) 

ಪಚ್ಚೆಗೊಡೆ — ಪಚ್ಚೆಯ ಕೊಡೆ, ಹಸಿರು ಕೊಡೆ 
ಪೊದಳ್ಳಪಚ್ಚೆಗೋಡೆಯೆಂಬಂತೆತ್ತಿ ಪಂಕೇಜಿನೀದಳಮಂ 
ಬಾಳಕರೇಣುವ೦ ಬಯಕೆಯೊಳ್‌ ಕೊಂಡಾಡುತಿರ್ದತ್ತಿಭಂ: 
ಲೀಲಾವತಿ, ೮. ೪) 

ಪಚ್ಚೆದೋರಣ — ಹಸಿರು ತೋರಣ 
ಕಾಂಸ್ಕತೋರಣಂ, ಮಕರತೋರಣಂ, 
ತಳಿರ್ದೋರಣಂ: ಶಬ್ದಮದ, ೩೧೩, ಪ್ರ) 


(ತೋರಣ ಕ್ಕೆ: 
ಪಚ್ಚೆದೋರಣಂ, 


೬೩೮ 


ಪಚ್ಚೆಲೆ -. ಹಸಿರೆಲೆ (ಕಡುಪಿಂದಾತನೊಳಾಂತರೋಡಿ ಬನಮಂ 
ಪೊಕ್ಕುಂ ಪೊದರ್ಪಾರ್ದು ಕಾಲ್ವಿಡಿದು೦ ಪಚ್ಚಿಲೆವಾರ್ದು 
ಮೆಯ್ಸರೆದು ಕೊ೦ಬ೦ ಪೊರ್ದಿಯುಂ: ಕಬ್ಬಿಗಕಾ, ೧೩೪) 

ಪಚ್ಚೆಲೆದೊಂಗಲ್‌ - ಹಸಿರೆಲೆಯ ಗೊಂಚಲು (ಪಿರಿದುಂ 
ಪಚ್ಚೆಲೆದೊಂಗಲಂ ಪುಡುಕಿ ಸುಯ್ಯುತ್ತಿರ್ಕುಮೋ ಮುಗ್ಧೆ: 
ಲೀಲಾವತಿ, ೬. ೯೬) 

ಪಚ್ಚಿವಟ್ಟು - ಪಚ್ಚೆಯ ಬಟ್ಟು, ಗುಂಡು (ಕಾವಿಕ್ಕಿದಯಸ್ಕಾಂತದ 
ಪೂವಂ ಚುಂಬಿಸುವ ಪಚ್ಚೆವಟ್ಟುಗಳವೊಲ್‌ ಇಂದೀವರಂ .. 
ಭ್ಯ ಮುತ್ತಿದುವಳಿಗಳ್‌: ಲೀಲಾವತಿ, ೧೩. ೭೫) 

ಪಚ್ಚಿವಡಿಗ - [ಪಚ್ಚೆ*ಪಡಿಗ] ಪಚ್ಚೆಯ ಉಗುಳುಪಾತ್ರೆ (ಅಲರ್ದ 
ಮೊಗದಿಂದೆ ನಹುದ೦ಂಬುಲಮುಗುಳ್ಳಳ್ನ್ಗಳಿನ ಪಚ್ಚೆವಡಿಗದೊಳ್‌ 
ಎಂಬಂತೆ ಅಲರ್ದಲರಿಂದುಗುತಂ: ರಾಜಶೇವಿ, ೨. ೭೦) 

ಪಚ್ಚೆವರಲ್‌ - ಪಚ್ಚೆಯ ಹರಳು, ಹಸಿರು ಮಣಿ (ವನಲಕ್ಷ್ಮಿ 
ನಿಜಾನುರಾಗದಿ೦ ಕೊರಳ್ಲೊಡವಿಂಗೆ ಸಮೆದಿರ್ದ ಪಚ್ಚೆವರಲ 
ದಕಗಂಎಂಬಂತೆ ಪಸುರ್ಗಾಯ ತುಜುಗಲಿಂ: ತ್ರಿಷಷ್ಟಿಪು, ೭. 
೬ ವ) 

ಪಚ್ಚೆವಿಲ್ಲ - ಹಸಿರು ಬಿಲ್ಲನ್ನು [ಕಬ್ಬಿನ ಬಿಲ್ಲನ್ನು] ಪಡೆದವನು, 
ಮನ್ಮಥ (ಇಚ್ಛೆಗಾರ್ತಿ ಪಚ್ಚೆವಿಲ್ಲರಿಂ ಮಚ್ಚುವಡೆದಚ್ಚರಿಮಿಗೆ 
ತಳಿರ್ದೊಜ್ಜೇರೆಗಣ್ಣ ಪೆರ್ಚ೦ ಅಚ್ಚರಿಯರಿಂ: ರಾಜಶೇವಿ, ೧. 


ಪಚ್ಚೆಯ ಆಭರಣ (ಪಚ್ಚೆಸಾರದ ಹಾರದ 
ತೋರಣ೦ಗಳ೦ ಉಗುಳುತ್ತುಂ ಬಂದು: ಆದಿಹು, ೪. ೨೫ 
ವ) 

ಪಚ್ಚೋಂತಿ - ಊಸರವಳ್ಳಿ (ಪಗರಣಿಗರಂತೆ ಪಚ್ಚೋಂತಿಯಂತೆ 
ತಿರಿವನ ಪಡಪಿನಂತೆ ಸೂರ್ಯನಂತೆ: ಧರ್ಮಾಮೃ, ೧೪. 
೭೫ ವ) 

ಪಚ್ಚೋತಿ - ಊಸರವಳ್ಳಿ (ಮುಳ್ಕೊನೆಯಂತೆ ಕ್ರೂರಾಗಿ 
ಪಚ್ಚೋತಿಯಂತೆ ಪಲವುಂ ಬಣ್ಣಮಾಗಿ ಬಾಗೆಯಂತೆ 
ನಿಸ್ಸಾರವಾಗಿ: ಧರ್ಮಾಮೃ, ೨. ೬೭ ವ) 

ಪಚ್ಚೋಲೆ - ಹಸಿಯ ಓಲೆಗರಿ, ಬಿಚ್ಚೋಲೆ, ಪಚ್ಚೆಯ ಓಲೆ 
[ಕಿವಿಯ ಆಭರಣ] (ಮಾಲೆಯಂ ನೆಗಪಿ ಕನ್ನಿಯಂ ಪಿಡಿದು 
ಅಚ್ಚ ಪಚ್ಚೋಲೆಯಂ ತಳೆದು: ಲೀಲಾವತಿ, ೧೧. ೬೯) 

ಪಜ್ಜ - ಮುತ್ತಾತ (ನ್ಯಾಯವಂತರ್‌ ಜಿತಾತ್ಮರ್‌ ಪ್ರಭುಗಳ್‌ 
ಅಧಿಕಪುಣ್ಕರ್‌ ಮುನ್ನೆ ನಮ್ಮಜ್ಜ ಪಜ್ಜರ್‌: ಶಾಂತಿಷು, ೩. 
೭೬) 


ಜತಿ - 
ಜಿ 


« 


ಪದ್ಧತಿ (ಅಮರರ ಗಣಮನೆ ಪಜ್ಜತಿಯಿಂದಿರಿಸಿ 

ಶತಮಖಂ ಕೃತಕೃತ್ಯಂ: ಪುಷ್ಪದಂಪು, ೧೨. ೫೬) 
ಪಜ್ಜಳಿಕೆ - ಕಾಂತಿ (ಆತನ ಬೆಳ್ಗೊಡೆಯ ಪಜ್ಜಳಿಸುವ ಪಜ್ಜಳಿಕೆಯೆ 

ತನ್ನೊಳಪೊಕ್ಕಂತೆ: ಆದಿಪು, ೧೧. ೫ ವ) 
ಪಜ್ಜಳಿಸು - ಹೊಳೆ, ಪ್ರಕಾಶಿಸು [ಕನಕಗಿರಿ ರತ್ನಾಂಶುನಿಕಾಯಂ 
ಬೆಳಗೆ ಮೊಳೆದು ಪಜ್ಜಳಿಸುತ್ತಿರ್ಪಿನಂ: ಆದಿಷು, ೬. ೯೦) 

ಎ [ಪದ್ಯಾ] ಹೆಜ್ಜೆಗುರುತು (ಪದ್ಧಾವತಿಯೆಂಬಳ್‌ ಆ 
ಸೂಕಳಾಶ್ಚದ ಪಜ್ಜಿವಿಡಿದು ಬಂದು ತನ್ನರಸನಂ ಕಂಡು: 
ಪಂಪರಾ, ೧೬. ೬೫ ವ); ಅಡಿ (ಅಭಿಮಾನದ ಪಜ್ಞೆಯನೇಂ 
ತಪ್ಪಿ ಮೆಟ್ಟಿಲಜೆಗುಮೆ ತಕ್ಕಂ: ಪಂಪರಾ, ೬. ೧೦೧); ದಾರಿ 
(ಪಾವು ಪಾವಿನ ಪಜ್ಜೆಯನಜಿವಂತೆ ಎಮ್ಮಂದಿಗರ್ಗಲ್ಲದೆ 
ಆತನಭಿಪ್ರಾಯಮಂ ಪೆಜರ್ಗಜೆಯಲ್‌ ಬಾರದು: ಪಂಚತಂತ್ರ, 
೧೭೩ ವ); ಗುರುತು (ಬಿಸುಸುಯ್ಕಿಂ ನಸುಗಂದಿ 


ಪಜ್ಜೆ 
ಜ 


ಬಾಡಿದಧರಂ ಕಣ್ಣೀರ ಬಾನಲ್ಲಳಿಂ ಬಸಿವಾಸ್ಯಂ ತಳಗಯ್ಯ 
ಪಜ್ಜೆ: ಲೀಲಾವತಿ, ೪. ೧೪೩) 

ಪಜ್ಜೆಕಾಣ - ಬೇಹುಗಾರ, ಗುರುತು ಹಿಡಿಯುವವನು (ತನ್ನ 
ಪಜ್ಜೆಯಂ ಪಜ್ಜೆಕಾಜರಜೆಯದಂತು ವಸುದೇವಕುಮಾರಂ 
ಪಾಯ್ದು ಪೋದಂ: ನೇಮಿನಾಹು, ೫. ೪೧ ವ) 

ಪಚ್ಚೆವಿಡಿ- ಹೆಜ್ಜೆಯ ಗುರುತು ಹಿಡಿದು ಹೋಗು (ಪಜ್ಜೆವಿಡಿದು 
ನಡೆದು ರಾಮಲಕ್ಷ್ಮರಂ ಕಂಡು: ಪಂಪರಾ, ೯. ೩೩ ವ) 

ಪಟ - ಬಟ್ಟೆ (ತದೀಯ ಸಿತಕೇತುಪಟಂ ಬರೆದಿಟ್ಟ ತಿಟ್ಟದ ಒಪ್ಪುವ 
ಪಟದಂತೆ ನಿಶ್ಚಳಿತಮಾದುದು ವೇಗಮರುತ್ಚಯೋಗದಿಂ: 
ಶಾಂತಿಷು, ೪. ೬೦); ತೆರೆ (ಬಿಲ್‌ ಪುಲ್ಬಂಡೆ ಬೆಳ್ಳಾರ್‌ ಪಟಂ 
ಎರೆ ಬಲೆಗಳ್‌ ಸಾಳುವಂ .. . ಒಪ್ಪೆ .. ನಡೆದುದು 
ಉದ್ಯತ್‌ ಕಿರಾತಪ್ರಪಂಚಂ: ಗಿರಿಜಾಕ, ೧. ೭೯); ಚಿತ್ರ ಬರೆದ 
ಬಟ್ಟೆ (ನಿನ್ನ ಬರೆದ ಪಟಮ೦ ಮಹಾಪೂಜಿತ ಜಿನಾಲಯದ 
ಮುಂದೆ ನೇಣಿದೆಂ: ಚಾವುಂಪು, ಪು. ೧೭೭, ಸಾ. ೧೪) 

ಪಟಂಗೊಳ್‌ - ಹಾರಾಡು, ಪ್ರಸಿದ್ಧಗೊಳ್ಳು (ನನ್ನಿ ಪಟಂಗೊಳ್ಸಂತೆ 
ವಿವಿಧ ಧ್ವಜಪಟಂಗಳಂ ಕೊಂಡು ಗೆಲ್ಲಂಗೊಂಡು 
ತಾನುಮುತ್ತರನುಂ ವಿರಾಟಪುರಕ್ಕೆ ಮಗುಟ್ಟು ಬರ್ಪಾಗಳ್‌: 
ಪಂಪಭಾ, ೮. ೧೦೯ ವ): 

ಪಟಕುಟಿ - ಗುಡಾರ, ಡೇರೆ (ದೇವರಮ್ಯಮೆ೦ಬ ಪಟಕುಟಿಯುಂ 
ಸಿಂಹವಿಧೃತಮಪ್ಪ ಸಿ೦ಹವಾಹಿನಿಯೆಂಬ ಮೃದುಶಯ್ಯೆಯುಂ: 
ಆದಿಹು, ೧೫. ೩ ವ) 

ಪಟಚ್ಚರ - ಹಳೆಯ ಬಟ್ಟೆ (ನಿಚ್ಚಲಿ ಕಾರಿರುಳೊಳ್‌ 
ಪೊಜಪಚ್ಛ್ಚಮಂ ಉಟ್ಟಿರ್ದು ಇಲುಂಕಿ ಕಕ್ಷದೊಳ್‌ ಆ 
ಪಾಟಚ್ಚರ ಭಯದಿಂದುಟ್ಟು ಪಟಚ್ಚರಮ೦ ಮನೆಗೆ ವಂದು 
ನಿಂದು ಅಂಗಣದೊಳ್‌: ಶಾಂತಿಪು, ೬. ೬೫); 

ಪಟಮಂಡಪ - ಪಟಕುಟಿ, ಡೇರೆ (ಅನೇಕ ಪಟಮಂಡಪ 
ಉಪಶೋಭಿತಮಪ್ಪ ನಿವಾಸಭೂಮಿಯಂ ಪೊಕ್ಕು ಅರಸು 
ಕಜ್ಜಮ೦ ತೀರ್ಜಿ: ಕಾದಂಬ, ೩. ೧೨೭ ವ) 

ಪಟಲ - ಗುಂಪು (ವದನಾಬ್ದ ಪರಿಮಳಾಗತ ಮದಾಳಿ 
ಪಟಲಾಂಧಕಾರಮಂ ಬೆದಚಿಪವೋಲ್‌: ಕಾದಂಸಂ, ೫. 
೯೪); ಕಣ್ಣಿನ ಪೊರೆ (ಪಟಲಂ ಕಣ್ಣೊಳ್‌ ಕವಿದುಂಗುಟಮಂ 
ಮೊದಲಾಗಿ ಕಾಣೆನೆಂದೊಡೆ ಕುಲಟಾಪಟು ರಾಗಿಸಿ 
ಮನದೊಳಗಕ್ಕಟ ಮರ್ದಂ ಮಾಟ್ಬಮುಸಿರದಿರಿಮೆನೆ 
ಪಾರ್ವಂ: ಪಂಚತಂತ್ರ, ೩೯೩) 

ಪಟಲಕ - ಪರದೆ (ಶೃಂಗಾರಸದನಮಂ ಮಕುಟಾಂಗದ 
ಮಣಿಹಾರಕಟಕಕುಂಡಲ ನವದೇವಾಂಗವಸನಾತ್ತ ಪಟಲಕ 
ಸಂಗತಮ೦ ಬಂದು ಲೀಲೆಯಿಂದೊಳಪೊಕ್ಕಂ: ಚಂದ್ರಪ್ರಪು, 
೯. ೨) 

ಪಟಲಿಕೆ - ಸಮೂಹ (ನವೀನಪ್ರಸೂನ ಮಧುವಿಲೀನಮಧುಕರ 
ಪಟುಲಕರ್ಬುರಿತ ರತ್ನಪಲಿಕೆಗಳಿಂ ಮನಂಗೊಳಿಪ 
ದೇವಪೂಜಾಗೃಹಮಂ೦ ಪೊಕ್ಕು: ಪಂಪರಾ, ೧೨. ೨ ವ) 


ಪಟವಾಸ - ಸುಗಂಧದ ಪುಡಿ, ಬುಕ್ಕಿಯ ಹಿಟ್ಟು 
(ದಿಶಾಯುವತಿಕೇಳಿಕೀರ್ಣಪಟವಾಸಚೂರ್ಣಂ: ಆದಿಪು, 
೧೧. ೧೫) 

ಪಟವಾಸಕ್ಷೋದ - ಪಟವಾಸ (ಖರಾಂಶು ಪೂಟ್‌ 
ಪಟವಾಸಕ್ಷೋದದಿಂ ಕೇಕಿಸಂಕುಳಮಾಡಿತ್ತು 
ನಟೀಕದಂಬದೊಡವಂದಭ್ರಾಗಮಭ್ರಾಂತಿಯಿಂ: ಪುಷ್ಪದಂಪು, 
೪. ೩೭) 


೬೩೯ 


ಪಟವಾಸಚೂರ್ಣ - ಪಟವಾಸ (ಪಟವಾಸಚೂರ್ಣಚಯಂ .... 
ಷಟ್ಟರಣ ಗರುತ್‌ ಸಮೀರಹತಿಯಿಂದೊಗೆದು ಉಜ್ಜಳ 
ಮಲ್ಲಿಕಾರಜೋಭರಿತಮದಾಗಿ ಕಣ್ಣೆಸೆದುದು: ಶಾಂತೀಶ್ವಪು, 
೫. ೧೨೪) 

ಪಟವಿದ್ದೆ - [ಪಟವಿದ್ದ) ಚಿತ್ರ ಬರೆಯುವುದು (ಪಟಮಿದೆ ಸಾಲ್ಗುಂ 
ಅನ್ಯಭವವಲ್ಲಭನಂ ಪಟವಿದ್ದೆಯೆತ್ತಲುಂ: ಆದಿಪು, ೩. ೪೫); 
ಗಾಳಿಪಟ ಆಡಿಸು (ಎತ್ತಿದ ತೋಳ ಮೊತ್ತಮೊದಲ್‌ 
ಅಂಗಜನ ಪಟವಿದ್ದೆಗೆತ್ತಿದಂತೆ ಎತ್ತಂ ಅಪೂರ್ವಮಾಗೆ: 
ಪಂಪಭಾ, ೪. ೮೧) 

ಪಟಹ — ಭೇರಿ (ಅಹಿತಮಹೀಪಾಳಹೃದಯಕವಾಟ 
ವಿಘಟನಪಟುಗಳಪ್ಪ ವಿಜಯಘೋಷಂಗಳೆಂಬ ಪನ್ನೆರಡು 
ಪಟಹಂ೦ಗಳುಂ: ಆದಿಪು, ೧೧. ೨೮ ವ) 

ಪಟಳ - ರಾಸಿ (ಎಂದು ಭಾಸ್ಕರತನೂಜೆಯಂ ಉಭಯತಟನಿಕಟ 
ಕುಸುಮನಿವಹ ಪತತ್‌ ಪರಾಗಪಟಳ ಪಿಶಂಗತರತ್ತರಂಗ 
ಸರೋಜೆಯಂ: ಪಂಪಭಾ, ೫. ೫೮ ವ); ಗುಂಪು (ಅಂತೆ 
ಗೆಯ್ದೆನೆಂದು ಕೂಜಜ್ಜಳಚರಕುಳ ಕಳರವದೊಳಂ 
ಕಮಳಕುವಳಯ  ರಜಃಕಷಾಯಪರಿಮಿಳದ ಅಳಿಪಟಳ 
ಜಟಿಳಮಾಗಿ: ಪಂಪಭಾ, ೮. ೩೭ ವ) ಪದರು 
(ಧನಂಜಯರಥ ಚಟುಳಚಕ್ರನೇಮಿ ಧಾರಾಪರಿವೃತ 
ಸಂಘಟ್ಟನ ಸಮುಚ್ಚಳಿತ ಪಾಂಸುಪಟಳ ಅಂಧಕಾರ 
ದುರ್ಲಂಕ್ಟಾಂತರಿಕ್ಷ ಕ್ಲಿತಿದಿಗಂತರಾಳಾಂತರಮುಂ: ಪಂಪಭಾ, 
೧೩. ೫೧ ವ); ಸಮೂಹ  (ವಟವಿಟಪಿಪಟಳಂ 
ಉಡುಂಕುವಂತಿರ್ಮುದಾವ ಜೋದ್ಯಮೊ ದಿವಮಂ: 
ನೇಮಿನಾಪು, ೩. ೪೪) 

ಪಟಳಕ - ಭರಣಿ (ಸುರೇಂದನೆರ್ದು 
ಕೇಶಪಾಶಮನಿಟ್ಟು ಪಾಲಸಮುದ್ರದೊಳ್‌ ಇಕ್ಕಿಂ 
ಕೊಟ್ಟು ಅಟ್ಟಿ: ಹರಿವಂಶ, ೧೩. ೨೮ ವ) 

ಪಟಳಿಕೆ -. [ಪಡಲಿಗೆ] ಬೆತ್ತದ ಬುಟ್ಟಿ (ಉದ್ದಾಮ 
ರಜೋರಂಜಿತ೦ಗಳ೦ ಅನರ್ಫ್ಯರತ್ನಮಯ 
ಪಟಳಿಕೆಯೊಳಾ೦ತು ಕೊಂಡು ಪೋಗಿ: ಆದಿಪು, ೯. ೭೯ 
ವ); ತಟ್ಟೆ (ಮಣಿಮಯ ವಿಚಿತ್ರ ಪಟಳಿಕಾ ಪಟಳಿನೀಪತಿ 
ನಿರತಿಶಯರಮ್ಮಂ: ವರ್ಧಮಾಷು, ೧೧. ೬೧ ವ) 

ಪಟಾಳಿ - ಬಟ್ಟೆಗಳ ರಾಶಿ (ಕೊನೆ ನಿಮಿರ್ದಟ್ಟಳೆಗಳ ಕೇತನ 
ರಕ್ತಪಟಾಳಿ ಕವಿಯೆ: ಲೀಲಾವತಿ, ೭. ೫) 

ಪಟಿಷ್ಠ - ಹರಿತವಾದ, ಚುರುಕಾದ (ಅವನಿಗಧಿಪನಾದಂ 
ವಿದ್ವಿಷತ್ಯುಂಭಿಕು೦ಭಪ್ರವಿದಳನ ಪಟಿಷ್ಠಶ್ರೇಷ್ಠಪ್ರಕೋಷ್ಠಂ: 
ವರ್ಧಮಾಷು, ೪. ೯೯); ಸಮರ್ಥವಾದ (ಭೂಮಿ .... 
ಸುಪ್ರತಿಷ್ಠಮಾಗಿಪ್ಪುದು ಸುಪ್ರತಿಷ್ಠನ ಪಟಿಷ್ಠೋದ್ದಂಡ 
ದೋರ್ದಂಡದೊಳ್‌: ನೇಮಿನಾಪು, ೪. ೩೪) 

ಪಟೀರ - ಶ್ರೀಗಂಧ (ಪಟೀರದ ಏಳ್ಗೆಯ ಕಪೋತದ ಬೊಟ್ಟನ 
ಕೆಂಡದಬ್ಬಿನೀವರನಭೀಧಾನಮಂ ತಳೆದ ಭೂರುಹ೦ 
ಒಪ್ಪುಗು೦ ಆ ವನಾ೦ತರದೊಳ್‌: ರಾಜಶೇವಿ, ೫. ೫೭) 

ಪಟು - ಸಮರ್ಥ (ಘಟೆಯ ದಟದ ಉಲಿವು ಲಯಘನಫಟೆಗಳ 
ಮೊಟಗೆನಿಸೆ ಪೊಟ್ಟಗೆ ಒಡೆದತ್ತು ರಟತ್‌ ಪಟು ಪಟಹ 
ಶಂಖ ಭೇರಿಯ ಚಟುಳಿತದಿಂದ ಅತಳಪಟಂ 
ಅಂಬರಪಟಳಂ: ಪಂಪಭಾ, ೧೦. ೬೭); ಶಕ್ತಿಶಾಲಿ, ಉಗ್ರ 
(ಪೊಸಕಿಚ್ಚಂ ಪೊಸೆದು ಪಟುವಂ ಮಾಡಿ: ತ್ರಿಷಷ್ಟಿಪು, ೨೭. 
ಎ೨೨ ವ) 


ರತ್ನಪಟಳಕದೊಳ್‌ 
ಎಂದು 


ಪಟುಮರ್ದು - ದೇಹಪುಷ್ಟಿಯ ಮದ್ದು, ಬಲಮರ್ದು 
(ಪಟುಮರ್ದನುಂಡುಂ ಪೆತ್ತಪಳೇ ಜೀವನಲ್ಲಿ 
ನೆಲಸದೊಡೆಂತುಂ: ಸಮಯಪ, ೧೨. ೩೮) 


ಪಟುಮಾಡು - ಬಲಿಷ್ಠವಾಗಿ ಮಾಡು (ದರವಚನ ಸುಧಾಹಾರಮೆ 
ಪಟುಮಾಟ್ಕುಂ ಉಟಿದವಾರ್ಕುಮೆ ಮಡಲ್‌: ಸಮಯಪ, ೩ 
೪೪) 

ಪಟುರವ - ದೊಡ್ಡ 
ಶಸ್ತ್ರಾಭ್ಯಾಸನಿಜಾವಾಸಂ 
ಗಿರಿಜಾಕ್ಕ ೨. ೭೩) 

ಪಟೋಲ - ಪಡುವಲ ಕಾಯಿ (ಕೋಶಾತಕಾಖ್ಯಂ ಕುಲಕಂ 
ಪಟೋಲಂ: ಅಭಿಧಾವ, ೧. ೮. ೩೭) 

ಪಟ್ಟ - ಪಟ್ಟವಸ್ತ್ರ ಅಧಿಕಾರಸೂಚಕ 
(ಪಂಚರತ್ನ ಶಿಖಾವಿರಾಜಮಾನಮಪ್ಪ 
ಜಾದವ ಕ ೦ಭೂತೆಯುಂ 'ಅನೇಕಲಕ್ಷಣೋಪೇತೆಯುಂ 
ಅಪ್ಪ ಸುಭದ್ರೆಗೆ ಮಹಾದೇವಿಪಟ್ಟಮಂ ಕಟ್ಟದಾಗಳ್‌: ಪಂಪಭಾ, 
೧೪. ೧೮ ವ); ವೀರಪಟ್ಟ (ಜೋಳದ ಪಾಟಿ 
ನಿಜಾಧಿನಾಥನ ಆಹವದೊಳ್‌ ಅರಾತಿತಿನಾಯಕರ ಪಟ್ಟನೆ 
ಪಾಜಿಸೆ ಸಂದ ಪೆಂಪು: ಪಂಪಭಾ, ೧೪. ೫೦); ರೇಷ್ಮವಸ್ತ್ರ 
(ವಿನಾಯಕಂಗೆ ಪಟ್ಟಮಂ ಬೊಟ್ಟುಮಂ ಕೊಟ್ಟು 
ಪೊಡೆಮಟ್ಟು: ಪಂಚತಂತ್ರ, ೩೯೩ ವ); ಸ್ಥಳ, ಜಾಗ, ಕೇರಿ 
(ಕೆಳೆಗೊ೦ಡು ಮಾಣಿಪೆವು ಎಂದು ಬಂದ ದಿನಶರಂತಮರ್ದ 
ಭಂಡದ ಸೊಂಪು ಪೊಂಪುಚೆ ಕಂಚುಗಾಜರ ಪಟ್ಟದೊಳ್‌: 
ಪುಷ್ಪದಂಪು, ೨. ೮೬) 

ಪಟ್ಟಂಗಟ್ಟು - ವಿಧ್ಯುಕ್ತವಾಗಿ 


ಧ್ದನಿ (ಸರ್ವೋರ್ವೀವರ 
ಸುಭಟಪಟಲಪಟುರವಭರಿತಂ: 


ಬಾಸಿಂಗ; ಕಿರೀಟ; 


ಅಧಿಕಾರ ವಮಹಿಸಿಕೊಡು 


(ಸ೦ಪ್ರತಿಚ೦ದ್ರಗುಪ್ತನೆಂದು ಪೆಸರನಿಟ್ಟು ರಾಜ್ಯಾಭಿಷೇಕ೦ಗೆಯ್ದು 


ಪಟ್ಟಂಗಟ್ಟಿ: ವಡ್ಡಾರಾ, ಪು. ೭೫, ಸಾ. ೨೫) 

ಪಟ್ಟಂಬಾಚೆಸು - ನಿರ್ನಾಮಗೊಳಿಸು (ಮೀಜೆದ ಪಗೆವನ 
ಪಟ್ಟಂಪಾಣಿಸುವೆನೊ ಮುನ್ನಂ ಅಮರರುಂಡಮೃತಮನೇಂ 
ಕಣಿಸುವೆನೊ ಖಚರರನಡರ್ದೇಣಿಸುವೆನೊ ಮೇರುಗಿರಿಯ 
ತೂಅಲ ತುದಿಯಂ: ಗದಾಯು, ೬. ೧೮) 

ಪಟ್ಟಕ - ಪಟ, ಬಟ್ಟೆ (ತನ್ನ ಮಗಳ್ಳಿರೊಳಪ್ಪ ಸ್ನೇಹದಿ೦ ಅವರ 
ರೂಪಂ ಪಟ್ಟಕದೊಳ್‌ ಬರೆಯಿಸಿ: ಚಾವುಂಪು, ಪು. ೪೫೧. 
ಸಾ. ೨೬); 


ತನ್ನೇಜೆದ ಪಟ್ಟಕದಿಂದಿಟೆದು ಸಾಷ್ಟಾಂಗವೆಅಗಿ 
ಪೊಡವಮಟ್ಟು: ಪಂಪಭಾ, ೭. ೫೯ ವ) 
ಪಟ್ಟಕಾಜ - ರೇಷ್ಮೆ ನೇಕಾರ (ದೆಸೆದೆಸೆಗೆ ಕೆಂಪಿನ ಪಾಸಂ 


ಪಿಡಿದೊಗೆವ ಪಟ್ಟಕಾಅನ ತೆಜದಿಂ: ನೇಮಿನಾಪು, ೭. ೩೧) 
ಪಟ್ಟಣ - ನಗರ (ಪೆಸರಾದ ಸಮಸ್ತವಸ್ತುವಲ್ಲಿಯೆ ಪೆಣತೊಂದು 
ಪಟ್ಟಣದೊಳಿಲ್ಲೆನೆ ಪಟ್ಟಣಮೊಪ್ಪಿ ತೋಹುಗುಂ; ಸೂಕ್ತಿಸುಧಾ, 
೪. ೧೦೩) 
ಪಟ್ಟಣಿಗ -. ನಗರವಾಸಿ 
ಪೋದಪರೊ ಪೇಟ್‌ನುತ್ತಂ ನಡೆತಂದರ್‌: 
೫೫) 


(ಎಗ್ಗುಗೊಂಡು ಪಟ್ಟಣಿಗರಿದೇಕೆ 


ಪುಣ್ಯಾಸ: ೬ 

ಪಟ್ಟಣಿಗೆ - ಪಟ್ಟೆಯ ಸೀರೆ, ದುಕೂಲ 
ಪಟ್ಟಣಿಗೆಯುಂ ಪೊಅಪೊಣ್ಣುವ ಕಣ್ಣ ಬೆಳ್ಳುಂ ಓಪರ 
ಮನದೊಳ್‌ ತೆಣಂಬೊಳೆವ ಬಾಳೆಗಳಂತಿರೆ: ಆದಿಪು, ೧೧. 
೪೫) 

ಪಟ್ಟದ ಮೊದಲಿಗ - ಅಧಿಕಾರಕ್ಕೆ ಅತ್ಯಂತ ಹಿರಿಯ ಹಕ್ಕುದಾರ 
(ಪಟ್ಟದ ಮೊದಲಿಗರ್‌ ಆಜಗೆ 


ಪಟ್ಟಮನೆತ್ತಿ 


ಪೀಠ (ಕೃಷ್ಣದ್ವೈಪಾಯನನಂ ಕಂಡಜಾತಶತ್ತು 


(ಮುಸುಕಿಟ್ಟ 


ಜಟಿಗರವರೆಂದುಮಾಳ್ಲ 
ಲ ವ 


೬೪೦ 


ಮುನ್ನಿನ ನೆಲನ೦ ಕೊಟ್ಟು ಬಟೆಯಟ್ಟು ನಿನಗೊಡವುಟ್ಟಿದರಾ 
ದೊರೆಯರಾಗೆ ತೀರದುದುಂಟೇ: ಪಂಪಭಾ, ೯. ೪೦) 

ಪಟ್ಟದರಸಿ - ಪಟ್ಟದ ರಾಣಿ (ಪಟ್ಟದರಸಿಗೆ ತನೂಜ೦ ಪುಟ್ಟದಂ 
ಅಳವಟ್ಟು ಪೊಂಗಂ ಆದಿತ್ಯಂಗಂ ಪುಟ್ಟಿದವೊಲಪ್ಪ ತೇಜಂ 
ಪುಟ್ಟಿಸುತಿರೆ: ವರ್ಧಮಾಷು, ೨. ೯) 

ಪಟ್ಟನೆ ಪಾಚಿಸು - ಪಟ್‌ ಎಂದು ಹಾರಿಹೋಗುವಂತೆ ಮಾಡು 
(ವೈರಿಗಳ ಪಟ್ಟನೆ ಪಾಜೆಸಿ ಕಾವುದೆನ್ನ ಬೆಳ್ಗೊಡೆಯುಮಂ 
ಎನ್ನ ಪಟ್ಟಮುಮಂ ಎನ್ನುಮಂ: ಪಂಪಭಾ, ೧೨. "೫೧) 

ಪಟ್ಟಬಂಧ ದ ಪಟ್ಟ ಕಟ್ಟುವುದು, ಪಟ್ಟಾಭಿಷೇಕ 
(ಮಧುಮನೋಭವರಿರ್ವರುಂ ಅಟ್ಟೆವಟ್ಟು ಮಲ್ಲಿಗೆಗೆ 
ಬಸಂತದೊಳ ಬಯಸಿ ಮಡಿದರಲ್ಲದೆ ಪಟ್ಟಬ೦ಧಮಂ: 
ಆದಿಷು, ೧೧. ೧೦೩) 

ಪಟ್ಟಬಂಧನ - ಪಟ್ಟಭಿಷೇಕ (ಕುರುಯುದ್ಧಲಬ್ಧಜಯನೀ 
ಭೀಮಂಗೆ ನೀಂ ಪಟ್ಟಬಂದನಮಂ ಮಾಟ್ಪುದು: ಗದಾಯು, 
೧೦. ೨೩) 

ಪಟ್ಟಬಂಧ ಮಹೋತ್ಸವ - ಪಟ್ಟಾಭಿಷೇಕ ಮಹೋತ್ಸವ (ಮುತ್ತಿನ 
ಪಚ್ಚೆ ಮಾಣಿಕದ ವಜ್ರದ ಕೇಟೆಯೊಳ್‌ ಒಂದಿ ಸಾಂದಿನೊಳ್‌ 
ಕತ್ತುರಿಯೊಂದು  ಕೋಟ್ಟ್‌ಸಳಾಳ್‌ ಓಕುಳಿ ಚಂದನ 
ಗಂಧವಾರಿಯೊಳ್‌ ಸುತ್ತಲುಂ ಅಟ್ಕಳಿ೦ ಪಡೆವ ಗೇಯದ 
ಪೆಂಪಿನ ಅಲಂಪ೦ ಆರ್ಗ೦ ಆರ್ತಿತ್ತುದು ಪಟ್ಟಬಂಧ 
ಮಹೋತ್ಸವಂ ಆ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧೪. 
೨೦) 

ಪಟ್ಟಮಹಾದೇವಿ - ಪಟ್ಟ ಕಟ್ಟಸಿಕೊ೦ಡ ರಾಣಿ, ಹಿರಿಯ ರಾಣಿ 
(ಭಟ್ಟಿನಿಯರ್‌ ನೃಪಸತಿಯರ್‌ ಪಟ್ಟಮಹಾದೇವಿ 
ಅಗ್ರಮಹಿಷಿಯೆನಿಕ್ಕುಂ: ಅಭಿಧಾವ, ೧. ೧೧. ೪೯) 

ಪಟ್ಟಮಹಿಷಿ - ಹಿರಿಯ ರಾಣಿ (ಪಟ್ಟಕ್ಕೆ ಪಟ್ಟಮಂಚಂ, 
ಪಟ್ಟಮಹಿಷಿ, ಪಟ್ಟಶರಂ: ಶಬ್ದಮದ, ೩೧೩, ಪು 

ಪಟ್ಟಮಾರ್ಗ — ರಾಜಮಾರ್ಗ 
ಪೌರನಿತಂಬನೈಂದುಕಾರಾವದಿನತಿಮುಖರಂ 
ಪಟ್ಟಮಾರ್ಗಂ: ಚಂದ್ರಪ್ರಪು, ೧. ೧೨೨) 

ಪಟ್ಟಮಾರ್ಗಂಬಿಡಿ - ರಾಜಮಾರ್ಗ [ನೇರಮಾರ್ಗ] ಹಿಡಿ 
(ಸುಬಳ ಧರಾಧೀಶ್ವರಂ .. . ರಾಜಗೃಹಮಂ ಪೊಳಿಮಟ್ಟು 
ಪಟ್ಟಮಾರ್ಗಂಬಿಡಿದು ಪಾದಮಾರ್ಗದಿಂ ಸನ್ಮಾರ್ಗ 
ಮಾರ್ಗಿಗಳನೆಯ್ದೆವಂದು: ಸುಕುಮಾಚ, ೮. ೪೮ ವ) 

ಪಟ್ಟವಂ ಮಾಡು - ಪಟ್ಟ ಕಟ್ಟು ಪಟ್ಟಾಭಿಷೇಕ ಮಾಡು 
(ಆನರಸುಗೆಯ್ಯ ಪಟುವಗೆಯನದಂ೦ ಪರಿಹರಿಸಿದೆಂ ಆತನಂ 
ಈ ಕಿರೀಟಿ ಗೆಲ್ಲು ಎನಗೆ ಪಟ್ಟವ೦ ಮಾಡುವನೇ: ಪಂಪಭಾ, 
೧೨. ೧೨೯) 

ಪಟ್ಟವಣೆ - ಸಿಂಹಾಸನ (ಅರಮನೆಯಂ ಪೊಕ್ಕು 
ಓಲಗಸಾಲೆಯೊಳ್‌ ಸಿಂಗರದ ಚೆನ್ನನಾಂತ ಪಟ್ಟವಣೆಯ 
ಮೇಲೆ ಇಚ್ಛೆಗಾರ್ತಿವೆರಸು ನನೆವಿಲ್ಲ ಬಲ್ಲಹ೦ ಕುಳ್ಳಿರಲ್‌: 
ಕಬ್ಬಿಗಕಾ, ೨೬೫ ವ); ಹಸೆಮಣೆ (ಬಿಡುಮುತ್ತಿನ ಬಳಸಿದ 
ಕಡೆ ನಡುವಣ ಚಡಂಬೊನ್ನ ಪಟ್ಟವಣೆ ರನ್ನದ ಕನ್ನಡಿವೆರಸು: 
ಆದಿಪು, ೪. ೩೩) 

ಪಟ್ಟವರ್ಧನ - ಪಟ್ಟದ ಆನೆ (ಭೂವರಶಿಖಾಮಣಿ ನೆಟ್ಟನೆ 
ಪಟ್ಟವರ್ಧನ ದ್ವಿರದನಿಯಿಂದೆ ಮುಂದಿಟಿದು ತದ್ದನಕೇಳಿಗೆ.. 
.ಪುಗುತ೦ದಂ: ಶಾಂತೀಶ್ವಪು, ೧೦. ೭೩) 


(ಸಂಚರತ್‌ 
ತತ್ತುರೀ 


ಪಟ್ನವಟಿ - ರೇಷ್ಮೆ ವಸ್ತ್ರ (ಮಿಸುಗುವ ಚೌಕದ ಮುತ್ತಿನ 
ಪಸೆವಾಸಿನ ಪಟ್ಟವಟೆಯ ದುಗುಲದ ರುಚಿಗಳ್‌ ಪಸರಿಸೆ 

ಪೊಂಜಗಲಿ ವಿರಾಜಿಸುತಿರ್ದುದು: ಜಗನ್ನಾವಿ, ೧೦. ೯೫) 
ಪಟ್ಟಶಾಲೆ - ಪಡಸಾಲೆ (ಚೈತ್ಯಾಲಯದ ಪಟ್ಟಶಾಲೆಯ ಮುಂದಣ 

ಪರಿಸೂತ್ರದ ಸುತ್ತಣ ಸರೋವರಂಗಳೊಳಲರ್ದ ತಾವರೆಯ 

ತನಿಗಂಪ೦ ತಬ್ಕ್‌ಸಿ ತೀಡುವ ತಣ್ಗಾಳಿಯ ಸೋಂಕಿಂ: 

ಪಂಪರಾ, ೭. ೪೭ ವ) 
ಪಟ್ಟಶಿಲಿ - ಹಾಸುಗಲ್ಲು (ರಾಜಹಂಸಂ ಕೆ ಸ 

ತೀರಹಿಮಾಂಶೂಪಲದೊಂದು ಪಟ್ಟಶಿಲೆಯೊಳ್‌ ನಿಂದಿರ್ದಂ 

ಆನಂದದಿಂದಂ: ಶಾಂತೀಶ್ವಪು, ೧೦. ೧೦೩) 
ಪಟ್ಟಸ - ಈಟಿ (ಪರಶು ಪಟ್ಟಸ ಮಂಡಳಾಗಧಾಮಂಗಳಿಂ: 

ಕಾದಂಬ, ೮. ೪) 
ಪಟ್ಟಸಾಲಿಗ - ರೇಷ್ಮೆ ನೇಕಾರ (ಅಲ್ಲಿಯ ಮೂಲಿಗನಪ್ಪ 

ಪಟ್ಟಸಾಲಿಗಂ ಕಂಡು ತನ್ನ ಮನೆಗೊಡಗೊಂಡು ಪೋಗಿ 

ಪರಮಭಕ್ತಿಯಿ೦ದ೦ ಪಥಶ್ರಮಮ೦ ಆಳಿಸಿ: ಪಂಚತಂತ್ರ, 

೧೨೭ ಈ) 
ಪಟ್ಟಸೂತ್ರ - ರೇಷ್ಮೆ ಎಳೆ (ಚೀನದ ಮಹಾಚೀನದ ಪಟೆಯ 

ಚಿತ್ರಾವಟೆಯ ಪಟ್ಠಾವಟೆಯ ಪಟ್ಟಸೂತ್ರದ ಚಿತ್ರಸೂತ್ರದ 

ನೇತ್ರವಟ್ಟಣಿಗೆಯ ಪುಟ್ಟಿಗೆಗಳ೦ ಒಟ್ಟಿ ಬೆಟ್ಟಾಗಿ ಪುಂಜಿಸಿ: 

ಸುಕುಮಾಚ, ೧೦. ೯೧ ವ) 
ಪಟ್ಟಳಿಗೆ - ಪಟ್ಟವಟಿ (ಮೌಕ್ತಿಕಂಗಳ ತೊಡವು ಉಟ್ಟ ಪಟ್ಟಳಿಗೆ 

ದಂತಮರೀಚಿಗಳಿಂಬೆಳರ್ತ ಬಾಯಳಿಕಿನ ಪೆಣ್ಣೆ 

ಪಾಸಟಿಯೆನಿಪ್ಪ ವಿಲಾಸಿನಿ: ಪಂಪರಾ, ೩. ೭೨) 
ಪಟ್ಟಳೆ - ತೊಲೆ (ಪಳಿಕಿನ ಬದ್ಧಭೂಮಿ ಮಣಿವೇದಿಕೆ ಪಚ್ಚೆಯ 

ಭಿತ್ತಿ ವಜದ ಉಜ್ಜಳಿಪ ವಿತಾನ೦ ಆ ನಿಮಿರ್ದ ನೀಲದ 

ಪಟ್ಟ್ಲಳ ಕಂಭಂ.. ..ವಿಚಿತ್ರಮೆನೆ ಮಂಡಿತಮಾಯ್ತು 

ವಿವಾಹಮಂಡಪಂ: ಶಾಂತೀಶ್ವಷು, ೨. ೧೩೧) 
ಪಟ್ಟಾಂಶುಕ - ಪಟ್ಟವಟಿ (ವರಪಟ್ಟಂಕುಶರಾಶಿಯಂ ಸಮದ 

ಹಸ್ಮಿವ್ರಾತಮಂ ಪತಿಗೆ ದೂತರ್‌ ತೋಚಿದರ್‌: 

ಚಂದ್ರಪ್ರಪು, ೯. ೪) 
ಪಟ್ಟಾವಟಿ - ರೇಷ್ಮೆ ಸೀರೆ (ಚೀನದ ಮಹಾಚೀನದ ಪಚಿಯ 
ಚಿತ್ರಾವಟೆಯ ಪಟ್ಠಾವಚೆಯ ಪಟ್ಟಸೂತ್ರದ ಚಿತ್ರಸೂತ್ರದ 
ನೇತ್ರವಟ್ಟಣಿಗೆಯ ಪುಟ್ಟಿಗೆಗಳ೦ ಒಟ್ಟಿ ಬೆಟ್ಟಾಗಿ ಪುಂಜಿಸಿ: 
ಸುಕುಮಾಚ, ೧೦. ೯೧ ವ) 

- ಕೊಟ್ಟಿಗೆ, ರೊಪ್ಪ (ಸೋರ್ಮುಡಿಗಳಿ೦ ಸೋಗೆನವಿಲ 
ಪಟ್ಟಿಯಂತೆಯುಂ ಲಾವಣ್ಯರಸದ ಪೊನಲಿಂ: 
ಲೀಲಾವತಿ, ೧೨. ೧೨ ವ) 
ಪಟ್ಟಿಗೆ - ಪಟ್ಟಿಕೆ ಡಾಬು (ಬೆಡಗಿನ ಸೇತಮಾಲೆ ಪಟ್ಟಿಗೆ 

ಕಟಿಸೂತ್ರಮೆಂಬಿವು  ಮನಂಗೊಳೆ ಮೆಜ್‌ದತ್ತು 

ವಿಳಾಸಿನೀಜನಂ: ಆದಿಪು, ೧೨. ೧೨); ಕೊರಳ ಹಾರ 

(ಜೋಗಿಯ ಕೊರಲೊಳ್‌ ಇಂಬಾಗಿರ್ದುದು ಪೊಳೆವ 

ಹೊನ್ನ ಪಟ್ಟಿಗೆ: ಲೀಲಾವತಿ, ೪. ೭೨) ಡಾಬು (ಬೆಡಗಿನ 

ಸೇತಮಾಲೆ ಪಟ್ಟಿಗೆ ಕಟಿಸೂತ್ರಮೆಂಬಿವು ಮನಂಗೊಳೆ .. _ 

ಮೆಣೌದತ್ತು ವಿಳಾಸಿನೀಜನಂ: ಆದಿಷು, ೧೨. ೧೨) 
ಪಟ್ಟಿರ್‌ - [ಪಡು] ಮಲಗಿರು (ಒರ್ವ ಪಾರ್ವಂ ವಿಸ್ತೀರ್ಣ 

ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಣುಚ್ಚಲ್‌ 

ಎಡೆವೇಡೆ ತನಗವರ್‌ ಪಾಸಲ್ಪೊಟ್ಟ ಕೃಷ್ಣಾಜಿನಮಂ ಪಾಸಿ 

ಪಟ್ಟಿರ್ದನಂ: ಪಂಪಭಾ, ೩. ೩೧ ವ) 


ಪಟ್ಟಿ 


೬೪೧ 


ಪಟ್ಟಿರ್‌ ದ [ಪಡು] ಮಲಗಿರು (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಮುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಕೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟರ್ದನಂ: ಪಂಪಭಾ, ೩. ೩೧ ವ) 


ಪಟ್ಟಿರಿಸು — ಮಲಗಿಸು (ಕ್ಷಮಾಂಗನಾಲಿಂಗಿತನಪ್ಪ 
ಮಹಾಮುನಿಯಂ ಮಲರ್ಚಿ ಪಟ್ಟಿರಿಸಿಯುರಃಸ್ಮಲಮಂ 
ನಾಭಿವರೆಗಂ ವಿದಾರಿಸಿ ಪಂದೊವಲ್‌ ಪೊರೆತಾಪಿನೆಗಂ.. 
.ಕಾಯ್ದ ಕರ್ಬೊನ್ನ ಕೀಲ್ಗಳ೦ .. .. ಇಜೆದೊಡೆ: ವಡ್ಡಾರಾ, 
ಪು ೫೧ ಸಾ ೨೯) 

ಪಟ್ಟಿಸ - ಕುಸ್ತಿಯ ಒಂದು ಪಟ್ಟು (ಡೊಕ್ಕರಂ ಚಡಿಕೆ ತುಳಾಡಿ 
ಪೊಟ್ಟಮುಡುಹಂ ಮುಹಡಂ ದುಣವಟ್ಟಿ ಪಟ್ಟಿಸಂ: 
ಅನಂತಹು, ೨. ೨೭); ಒಂದು ಆಯುಧ (ಕಡುಪಂ 


ಪಟ್ಟಿಸವೆಂಬ ಬಿನ್ನಣದೆ ಕೃಷ್ಣಂ ಗೆಲ್ಲು: ಜಗನ್ನಾವಿ, ೬. ೩೯) 
ಪಟ್ಟಿಸಭಂಡಾರ - ರೇಷ್ಮೆ ಬಟ್ಟೆಗಳ ಸಂಗಹ (ಮಾಣಿಕ ಭಂಡಾರಂ 
ಸುವರ್ಣ ಭಂಡಾರಂ ಪಟ್ಟಿಸಭಂಡಾರಂಮೆಂದಿವಜಳಾಳ್‌ 
ಮೋಹಿಸಿದ ಬುದ್ಧಿಯನೊಡೆಯನಾಗಿ ಆರ್ತಧ್ಯಾನದಿಂ ಸತ್ತು 
ಪೆರ್ವಾವಾಗಿ ಪುಟ್ಟಿ; ವಡ್ಡಾರಾ, ಪು ೧೪೦ ಸಾ ೨೨) 
ಪಟ್ಟುನೂಲ್‌ -. ರೇಷ್ಮೆಯ ದಾರ, ಪಟ್ಟಸೂತ್ರ (ಅಮಳ 
ಸೂತ್ರಾಂತಿಕದೊಳ್‌ ಪದಿನಾಲ್ಕುಂ ಗ೦ಟನಿಕ್ಕುವುದದು ಕನಕದ 
ಪಟ್ಟುನೂಲ ನೂಲಭಿರಚಿತಂ: ಅನಂತಪು, ೧೦. ೭೪) 
- ರೇಷ್ಮೆ ಬಟ್ಟೆ (ಇರೆ ಮುಡಿ ಬಿರ್ಚಿ ನಾನ್ನಮರೆ ಪತ್ತಿದ 
ಪಟ್ಟೆಯಿನುಟ್ಟುದಿಲ್ಲದಂತಿರೆ ಕಮಳೋನ್ಮುಖಂ 
ಶಿಖಿವಾಸಿಯವೋಲಳಿಮಾಲೆ ಮುಂದೆ ನಿಳ್ಬಿರೆ: ಮಲ್ಲಿನಾಪು, 
೬ ೯೧) 
ಪಟ್ಟೆಡೆ - ಮಲಗಿದ ಜಾಗ (ಪಟ್ಟೆಡೆಯೊಳ್‌ .. .. 
ರಕ್ಷಿಪರ್‌ ಸಲೆ ಜೈನರ್‌: ಸಮಯಪ, ೪. ೮೫) 

ಪಟ್ಟೆಯ - ಒಂದು ಆಯುಧ (ಮುದ್ಧರದ ಪರಶುವಿನ ಪಟ್ಟೆಯದ 
ಪಾಶದ ಅಂಕುಶದ: ರಾಜಶೇವಿ, ೬. ೧೧) 

ಪಠಿಸು - ಹೇಳು (ಮಜುಭವನದೊಳಾದೊಡ೦ ಆತನೊಳೆ 
ಬೇಟಮಕ್ಕೆಂದು ಪಠಿಸಿ ಪರಿಚ್ಛೇದಿಸಿ ಕಾಮಾಗ್ನಿಯಂ 
ಪುಗೆಯುಂ: ನೇಮಿನಾಪು, ೫. ೨ ವ) 

ಪಡ - ಪಂಜರ (ಪಾರಿವಮಂ ಪಡದಿಂ ಬಿಡೆ ಭೋರೆನೆ ಗಗನಕ್ಕೆ 
ನೆಗೆದು: ಪುಣ್ಯಾಸ್ರ, ೬. ೪೫) 

ಪಡಂಗು - ಹಡಗು (ಪರಿವ ಪಡಂಗು ಬಲ್ಲೆರೆಯ ಸಾಲ 
ಬೆಡಂಗು ನವೀನ ವಿದ್ರುಮೋತ್ಕರದಳ್ಳೆ: ಶಬರಶಂ, ೧. ೩೪) 

ಪಡಕೆ - ಹಾಸಿಗೆ (ಆನುಂ ಆ ಪಂಜರದ ಪಡಕೆಯೊಳಿರ್ದು 
ಎನ್ನೊಳಿಂತೆಂದೆಂ: ಕಾದಂಸಂ, ೮. ೩೭ ವ) 

ಪಡಡಕ್ಕೆ - ಮದ್ದಲೆ (ಚಾಮರ ಧವಳಾತಪತ್ರ ಪಡಡಕ್ಕಾದಿ 
ಶ್ರೀಮದ್ಧಿಭವಯುತಂ  ಪೌಲೋಮಿಯೆ ಬರ್ಪಂದದಂತೆ 
ಪೊಲಲಿಂ ಬಂದಳ್‌: ಹರಿವಂಶ, ೭. ೭೨) 

ಪಡಣ - [ಪತನ] ಅನಿಷ್ಟ ಕೇಡು (ಆ ರತಿ ಪಾಪಮುಂ 
ಪಡಣಮು೦ ಪೋಪಂತೆ ಕಾಮಂಗೆ ಮಜ್ಜನಕೆ ಎಂದೆತ್ತಿದ 


ಪಟ್ಟೆ 


ಆರ್ಹತಮಾಗೆ 


ಚಂದ್ರಕಾಂತ ಘಟದೊಳ್‌ ತಂದು ಅಟ್ಟೆಯಿಂ 
ಪುಷ್ಪವಾಸನೆಗೆಂದಿಕ್ಕಿದ.. ನೀಳನೀರರುಹಮ೦ ಪೊೋಲ್ಡತ್ತು 
ಕಟ್ಟೆಂದುವಾ: ಪಂಪಭಾ ಪರಿಷತ್ತು ೪. ೫೧); ಅನಿಷ್ಟ ವ್ಯಕ್ತಿ 
(ಅವನ೦ಂ.. ಅಪನೀಪತಿಭವನ೦ ಅವಿವೇಕದೆ.. ಪೋದ 
ಪಡಣಮಂ ತಲೆವಿಡಿವಂತೆವೊಲಅಸಿ ಪೋಪ 


ತೆಣನನಣಿಪುಗುಮಲ್ಲೇ: ಪಾರ್ಶ್ವನಾಷು, ೪. ೪೩) 


ಪಡಪಡವಾಯ್‌ - ಎದೆ ಡವಗುಟ್ಟು (ಪಡಪಡವಾಯ್ವ 
ಮೆಲ್ಲೆರ್ದೆಗಳಂ ಕರಯುಗ್ಯದಿನೊತ್ತಿ ಪಲವಾಡಿದುದು 
ಅಜಿತಂಗೆ ಅಂಗನಾಜನಂ: ಅಜಿತಪು, ೬. ೧೨೧) 

ಪಡಪು - ಪ್ರಯೋಜನ (ಪಡಪಿಲ್ಲದೊಡೆ ಆ ಬತಮಂ ಬಿಡುವರ್‌ 
ಪೊಲೆಯರವೊಲ್‌ ಎಸೆಪರ್‌ ಅಜಗುಲಿವೆಂಡಿರ್‌: ಸಮಯಪ, 
೫. ೧೦೧) ಗಳಿಕೆ (ಪಗರಣಿಗರಂತೆ ಪಚ್ಚೋಂತಿಯಂತೆ 
ತಿರಿವನ ಪಡಪಿನಂತೆ ಸೂರ್ಯನಂತೆ: ಧರ್ಮಾಮೃ, ೧೪. 
೭೫ ವ) 

ಪಡಲ — ಹರಿವಾಣ (ಅಲೆದಮೃತದೊಡನೆ 
ತಾರಾಲಲನೆಯರಡಿದಳಿರನೂಡಲೆಂದು ಪದಂಗೆಯ್ದಲತೆಗೆಯ 
ಪಡಲದಂತೆವೊಲೆಸೆದುದು ಪರಿಪಕ್ಸಬಿಂಬಂ ವಿಧುಬಿಂಬಂ: 
ಲೀಲಾವತಿ, ೨. ೭); ಪಡವಲ ಕಾಯಿ (ತೊಂಡೆ ಪಡಲಂ 
ಮೋಚಂ ಕೂಗರಿ ಬದನೆ ಎನಿಪ ಮೇಲೋಗರಮಂ 
ಪಲವನಿಕ್ಕಿದರ್‌ ಶಶಿಮುಖಿಯರ್‌: ತ್ರಿಷಷ್ಟಿಪು, ೧೦. ೩೨); 
ಬುಟ್ಟಿ 

ಪಡಲಗೆ - [ಪಟಲಿಕಾ) ಪಡಲ (ಮುನ್ನ೦ ಪೂಜಿಸಿ ಶರಮಂ 
ರನ್ನದ ಪಡಲಗೆಯೊಳಿಟ್ಟು: ಆದಿಪು, ೧೨. ೧೧೦) 

ಪಡಲಿಗೆ - ಕಾಳುಕಡಿ ಇಡುವ ಶರಾವೆ (ಹರಿನೀಲ ಸ್ವಂಭಮುಂ 
ಜಾಗದ ಪಡಲಿಗೆಯುಂ ಎಳಸೆ ಬೆಡಂಗಾದುದು 
ಉದ್ದಾಹಗೇಹಂ: ಪಂಪರಾ, ೫. ೧೧೨); ಬುಟ್ಟಿ (ಚೆ೦ದಳಿರ 
ಕರಂಡಕ೦ ಅರವಿಂದದಳ ಸ್ಪುಟಿಕೆ ಕದಳಿಯೆಲೆಯ ಪಡಲಿಗೆ 
ಚೆಲ್ವೊಂದಿರೆ: ರಾಜಶೇವಿ, ೧೦ ೩೪) 

ಪಡಲಿಡು - ಚೆಲ್ಲಾಪಿಲ್ಲಿಯಾಗು (ಕೆಯ್ದೆರಲ್‌ ಪೊಂಗಿ ಮುಂಗೈ 
ಸುಲಿಸುವನ್ನಂ ಕಾಮನೆಚ್ಚಂ ಪಡಲಿಡುವಿನೆಗಂ 
ಪೌರನಾರೀನಿಕಾಯಂ: ನೇಮಿನಾಪು, ೪. ೧೪೫); 
ನಾಶವಾಗು (ಕೆಡೆದುವು ಬೆಟ್ಟು ಕೂಡೆ ಪರಿಗೆಟ್ಟುವ ಪೆರ್ದೊಜ್‌ 
ಭೂಜರಾಜಿ ನೇರ್ಪಡೆ ಪಡಲಿಟ್ಟು ಸೊಪ್ಪುಸೊವಡಾದುವು: 
ಕರ್ಣನೇಮಿ, ೧೧. ೫೬) 


ಪಡಲ್ಲಡಿಸು - ಜೆಲ್ಲಾಪಿಲ್ಲಿಯಾಗಿಸು  (ಭೀಕರಕರ್ಮದ್ವಿಷರಂ 
ಪಡಲ್ವಡಿಸಲುಂ ಭವ್ಯರ್ಕಳಂ ಘೋರಸಂಸರಣ 
ಅಂಭೋನಿಧಿಪಾರಮಂ ಸಲಿಸಲುಂ: ಆದಿಪು, ೯. ೬೧); 


ಪರಿಹರಿಸು (ಪಡೆಯ ಬಟಲೈಯಂ ನೆಜ್‌ ಪಡಲ್ವಡಿಸಲ್ಕೆ 
ಸಮರ್ಥಂ ಈ ಬನಂ ಬಿಡಿಸುವುದಿಲ್ಲಿ ಬೀಡಂ: ಶಾಂತೀಶ್ವಷು, 
೧೫. ೧೦೧) 

ಪಡಲ್ವಡು - ಚೆಲ್ಲಾಪಿಲ್ಲಿಯಾಗು (ಬೆಟ್ಟುಗಳ್‌ ಉಗ್ರ ಅಶನಿ 
ಸಂಘಟ್ಟದೆ ಕೆಡೆವಂತೆ ಭೀಮ ಭೀಮಗದಾಸಂಘಟ್ಟದೆ 
ಕೆಡೆದೊಡನೆ ಪಡಲ್ಪಟ್ಟುವು ಕಾಳಿಂಗರಾಜ ಸಮರಗಜಂಗಳ್‌: 
ಗದಾಯು, ೩. ೪); ಪರಿಹರಿಸು (ಒಡ೦ಬಡಿಸಿ 
ವಾಗ್ವಿಡಂಬದಿನಾತನಂ ಬಂಧಮಂ ಪಡಲ್ವಡಿಪ ಬೇಗದಿಂದ 
ಇಟೆದು: ಪಂಪರಾ, ೨. ೨೦) 

ಪಡವಣಿಗೆ - ಅನಿಷ್ಟ ಪಾಪಫಲ ಯ(ಬಂಜೆಯಪ್ಪುದುಂ 
ಬಡತನಮಪ್ಪುದು೦ ಪಡವಣಿಗೆಯೆಂದು ಗಂಡನೊಲ್ಲದಿರೆ 
ಬಿಸುಟ್ಟುದು೦ ಅಶುಚಿಯೆಂದು: ಚಾವುಂಪು, ಪು. ೩೭೯, ಸಾ. 
೩೨) 

ಪಡವು - ಪೊಟ್ಟಣ (ತಳ್ಳೂಟಂ ಪಡವಿನೊಳೆಲೆಗಟ್ಟ 
ಮುಟ್ಟುಪಡೆದಳಸುವುದೇ: ಲೀಲಾವತಿ, ೨. ೧೧೫) 

ಪಡಿ - [ಪತಿ] ಕದ (ತಮಿಸಗುಹೆಯ ವಜ್ರದ ಪಡಿ ತತ್‌ 
ಕ್ಲಿತಿಧರದೆರ್ದೆಯಂತೆ ಚಮೂಪತಿಯಿಂ ತೆಣೌದತ್ತು: ಆದಿಪು, 
೧೪. ೫೭); ಸಮಾನ (ಅನವರತಂ ಇರ್ಕೆ ಮತ್‌ 


೬೪೨ 


ಭಾವನೆಯೊಳ್‌ ಪಡಿಯಿಲ್ಲದ ಅಮಳ ಜಿನಮತ 
ಮಣಿಕೇತನದೆಸೆವ ಪಡಿಗಳೆನಿಸಿದ ಜಿನಸೇನಾಚಾರ್ಯ 
ವೀರಸೇನಾಚಾರ್ಯರ್‌: ಶಾಂತೀಶ್ಚಪು, ೧. ೧೭); ಬದಲು 
(ಪಡಿಯಿಟ್ಟು _ ತೋಜುವವೊಲ್‌ ಆಗಡೆ  ತೋಣಿದರಲ್ತೆ 
ಮಾಯ್ದ ಮಾಯಾವಿಗಳ್‌: ಲೀಲಾವತಿ, ೫. ೬); 
ಪಡಿಕಮಂಗೆಯ್‌ - [ಜೈನ] ಪ್ರಾಯಶ್ಚಿತ್ರಕ್ಕೋಸುಗ ತಪಸ್ಸು ಮಾಡು 
(ಪ್ರಾಯಶ್ಚಿತ್ತಂಗೊ೦ಡು ಪಡಿಕಮಣಂಗೆಯ್ದು 
ಪರಮಾಥ್ಯತಿಯವರರಾಗಿ ಪನ್ನೆರಡು ವರ್ಷಂಬರಂ 
ಗುರುಗಳನಗಲದೆ ತಪಂಗೆಯ್ದು: ವಡ್ಡಾರಾ, ಪು ೬ ಸಾ ೨೭) 
ಪಡಿಕಮಣಂಗೇಳ್‌ — [ಜೈನ] ಪ್ರಾಯಶ್ಚಿತ್ತಕ್ಕಾಗಿ 
ಧರ್ಮೋಪದೇಶವನ್ನು ಕೇಳು (ತತ್ಪಾದಮೂಲದೊಳ್‌ 
ತಪಂಬಟ್ಟು ಪಂಚಮಹಾಬ್ರತಂಗಳಂ ಏಜೆಸಿಕೊಂಡು 
ಪಡಿಕಮಣಂಗೇಳ್ಲ  ತದನಂತರಂ ನಿಶ್ಚಯಸಮ್ಯಕ್ತ್ಯಮಂ 
ಕೈಕೊಂಡು: ವಡ್ಡಾರಾ, ಪು ೨೮, ಸಾ ೨೬) 
ಪಡಿಕಮಣಂಪೇಲಕ್‌ — [ಜೈನ] ಪ್ರಾಯಶ್ಚಿತ್ತಕ್ಕಾಗಿ 
ಧರ್ಮೊೋಪದೇಶಮಾಡು (ಒಳ್ಳಿತಪ್ಪ ಮುಹೂರ್ತದೊಳ್‌ 
ದೀಕ್ಷೆಯಂ ಕೊಟ್ಟು ಪಂಚಮಹಾವ್ರತಂಗಳ೦ ಏಜೆಸಿ 
ಪಡಿಕಮಣಮಂ ಪೇಬಟ್ದ ತದನಂತರಂ: ವಡ್ಡಾರಾ, ಪು ೬ ಸಾ 
೩) 
ಪಡಿಕೆ - ಬಂಧನ (ಆನು೦ ಆ ಪಂಜರದ ಪಡಿಕೆಯೊಳಿರ್ದು 
ಎನ್ನೊಳ್‌ ಇಂತೆಂದೆಂ ಕಾದಂಬ, ೧೦. ೪೪ ವ) 
ಪಡಿಕೆನಾಅಕ್‌ - ಕೆಟ್ಟವಾಸನೆ ಬೀರು (ಪುಣ್ಗಳ ಬಾಯಿಂ ಪಡಿಕೆ 
ನಾಜ್‌ ಪರಸಿಗೆಗಳೊಳ್‌ ಒಸರ್ಗುಂ: ಆಚವರ್ಧ, ೧೧. ೩೮) 
ಪಡಿಗ - [ಪತದ್ಧಹ] ಪೀಕದಾನಿ (ಎಡೆವಟ್ಟಲ್ಗೆ ಅಡ್ಡಣಿಗೆಗೆ ಪಡಿಗಕ್ಕೆ 
ತಗುಳ್ಳ ಪಟೆಯ ಬಿತ್ತರಿಗೆಗೆ ತಕ್ಕಡೆಯಜೆದು ಪಂತಿಕಾಜರ 
ನೆಡೆಯಜೆದು ವಿಲಾಸದಿಂದಂ ಇರಿಸಿದಾಗಳ್‌: ಸುಕುಮಾಚ, 
೧೧. ೨೬) 
ಪಡಿಗಟ್ಟು - ಹೋಲಿಕೆ ಮಾಡು ಸುರವನಿತಾಜನಂಗಳ್‌ 
ಸುರೂಪವಿಳಾಸೆಯರೆಂದು ಬೀಗಿ ಧಿಕ್ಕರರಿಸುವಂ ಇಂದ್ರಂ 
ಎಮ್ಮುವಂ ಅವಂದಿರುಮಂ ಪಡಿಗಟ್ಟಿ  ನೋಡುಗೆ: 
ಪುಷ್ಪದಂಪು, ೧೨. ೨೧) 
ಪಡಿಗಯಿಸು — ಪ್ರತಿಯಾಗಿ (ವಿಕ್ರಮದಿ೦ 
ಸಮಕರ್ತರಿಯನೆನ್ನಯ್ಯಂ ಕೊಂಡನೆಂದು 
ಪಡಿಗಯಿಸಲೊಡನೆ ಸಿಗ್ಗಾಗಿ: ನೇಮಿನಾಪು, ೮. ೧೦೬ ವ) 
ಪಡಿಗರ್ಚು - ಮುಸುರೆ, ಕಲಗಚ್ಚು 9? (ಇದಿರಾಂತ 
ಮಾರ್ಪಡೆಯೆಲ್ಲಮಂ ಜವನ ಪಡೆಗೆ ಪಡಿಗರ್ಚ್ಚಿಕ್ಕಿದಂತೆ ಇಕ್ಕಿ 
ನಿಂದ ನರನಂದನನಂ ಕಂಡು: ಪಂಪಭಾ, ೧೧. ೯೪ ವ) 
ಪಡಿಗಹ - [ಪ್ರತಿಗಹ] ಸ್ವೀಕರಿಸು (ಭಕ್ತಿಯಿಂದಂ ನಿಜೆಸಿ ಕಾಲಂ 
ಕರ್ಚಿ ಪಡಿಗಹಮುಚ್ಚಂ ಠಾಣ೦ ಎಂದೀ ಒಂಬತ್ತು 
ತೆಣದಿಂದಂ ಪುಣ್ಯಮಂ ಕೈಕೊಂಡು: ವಡ್ಡಾರಾ, ಪು ೭ ಸಾ 
೮) 
ಪಡಿಗಿಚಿ - ಕದ ಮುಚ್ಚು (ಊರೂರ ದೈವಂಗಳುಂ 
ಪಡಿಗೆತ್ತೋಡಿದುವೀಕೆಗಂಜಿ: ಲೀಲಾವತಿ, ೨. ೧೦೨) 
ಪಡಿಗೋಂಟೆ - ಪ್ರತಿ ಕೋಟೆ, ಕೃತಕ ಕೋಟೆ (ನಡೆಸಾರಂ 
ಬದ್ದರಂ ಗೆಗ್ಗೆ ಡೆಂಕಣಿ ಗುಮ್ಮಂ ಪಡಿಗೋಂಟೆಯೆಂಬ 
ಬಹುಕೋಟಾಯಂತ್ರಸಾಮಗ್ರಿ ತಿಂತಿಣಿಗೊಂಡಾಂತಿರೆ 
ಲಗ್ಗೆಗಾರ್ದು ವಸುಷೇಣಂ: ಅನಂತಪು, ೧೧. ೮೩) 
ಪಡಿಚಂದ - [ಪ್ರತಿಚ್ಛಂದ] ಪ್ರತಿಕೃತಿ, ಸಮಾನ (ನಿತ್ಯಮಂಡಿತ 
ಜಿನಾಲಯಮಂ ಪಡಿಚಂದಮಾಗೆ ಕಣ್ಣೆಸೆದಿರೆ 


ಮಾಡು 


ನೂತ್ನರತ್ನಮಯಮಾಗಿರೆ ಮಾಡಿಸಿ: ಸುಕುಮಾಚ, ೧೦. 
೫೫); ಮಾದರಿ (ನೀನುಂ ಆಜಿಗೆ ಸೆಡೆದಿರ್ದೆಯಪೊಡೆ ಇರು 
ಚಕ್ರನಿಘಾತದಿ೦ ಇಕ್ಕಿ ಬೀರ೦ ಉರ್ವಿಗೆ ಪಡಿಚ೦ದಮಾಗೆ 
ತಣೆದೊಟ್ಟಿ ಜಯಾಂಗನೆಗೆ ಆಣ್ಮನಾದಪೆಂ: ಪಂಪಭಾ, ೧೨. 
೨೦೮) 

ಪಡಿತಳಿಸು - ಸನ್ನದ್ಧವಾಗು (ಅಡ್ಡಣಕಾಜರ್‌ ಆರ್ದು ಸಾರ್ದು 
ಸಂರಂಬಸಂಭ್ರಮಂ ಇಂಬುವಡೆಯೆ ತಡೆಯದೆ ಪಡಿತಳಿಸಿ 
ಗೊಂದಣಿಸಿ ನಿಂದು: ರಾಜಶೇವಿ, ೬. ೫೧ ವ); ಪ್ರತಿಭಟಸು 
(ಆಗಳ್‌ ಪ್ರಚಂಡಬಳನೆಂಬ ಸಿ೦ಹಳನ ಪಡೆವಳಂ 
ಪಡಿತಳುಸತ ಇದಿರ್ಚಿವರಲ್‌: ರಾಜಶೇವಿ, ೬. ೮೫ ವ) 

ಪಡಿದೆಜ್‌ - ಕದ ತೆಗೆ (ನಿಜೇಶಂ . ಬರ್ಪುದ೦ ಕಂಡು 
ಎರ್ದೆ ಪಡಿದೆಜ್‌ದಂತಾಗೆ ತಾಂ ಲಜ್ಜೆಯಂ ತೆಕ್ಕನೆ ಪೋದಳ್‌ 
ಕಾಂತೆ: ಲೀಲಾವತಿ, ೭. ೩೮) 

ಪಡಿಪಾಸು - ನಡೆಮಡಿ ಹಾಸು (ಯೋಗಿ ಪದತಳ೦ ಇಳೆಯಂ 
ಮುಟ್ಟದ ಮುಂ ದುಗುಲದ ಸೆಅಗ೦ ಪಡಿಪಾಸಿ ಮೊಲ್ಲೆದಂ 
ಮುನ್ನಡಿಯೊಳ್‌: ಚಂದ್ರಪ್ರಪು, ೫. ೨೨) 

ಪಡಿಮಟ್ಟೆಯ - ಏಳು ಬಗೆಯ ತಾಳಕ್ರಮಗಳಲ್ಲಿ ಒಂದು (ಧ್ರವ 
ಮಟ್ಟೆಯಂ ಪಡಿಮಟ್ಟೆಯ೦ ಅಟ್ಟತಾಳ ಎಕ್ಕತಾಳ ರೂಪಕಂ 
ರಚ್ಜಿಯ ಎಂಬ ಏಟುಂ ತೆಅದ ತಾಳಕ್ರದಿಂದ: ಧರ್ಮಪ, ೨. 
೨೦ ವ) 

ಪಡಿಮೊಗ - ಎದುರು, ಅಭಿಮುಖ (ಪಡಿಮೊಗಮಾಗಲೊಡಂ 
ಕನ್ನಡಿಯಂ  ನೋಡುವರ  ತೆಐದೆ ಮೆಯ್ಗುಂದುವರ್‌ 
ಉಗ್ಗಡದರಸುಗಳೆನೆ: ಕಬ್ಬಿಗಕಾ, ೪೨) 

ಪಡಿಯಅ - [ಪತೀಹಾರ] ಬಾಗಿಲು ಕಾಯುವ ಕೆಲಸ[ದವನು] 
(ಬನದ ಪಡಿಯಅನನ೦ಗ೦ ನಿನಗಿತ್ತೊಡೆ ಪುಗಲಿಂ 
ಎಂಬುದೇ೦ ದೋಷಮೆ: ಆದಿಹು, ೧೧. ೧೩೫) 

ಪಡಿಯಣಗಟ್ಟಿಗೆ - ದ್ವಾರಪಾಲಕನ ಕೈಯ ಕೋಲು 
(ಎಡಣೆದರನಟ್ಟು ಮೋದುವ ಪಡಿಯಜಗಟ್ಟಿಗೆಗಳ್‌: 
ಶಬ್ದಮದ, ೧೮, ಪ್ರ. ೨) 

ಪಡಿಯಅತಿ - ಬಾಗಿಲು ಕಾಯುವವಳು (ಎಂದು ಪಡಿಯಅತಿ 
ಬಿನ್ನವಿಸೆ ರಾಜಾಧಿರಾಜಂ ಬರ್ಕೆ ಎಂಬುದುಂ: 
ಕಾದಂಬ, ೧. ೨೨ ವ) 

ಪಡಿಯಛವಕ್ಕಿ - ಕೋಗಿಲೆ (ಪ್ರಿಯವಾದುವು ಪಡಿಯಅವಕ್ಕಿಯ 
ಜಡಿಪುಂ ಜಕ್ಕವಕ್ಕಿಯುಲಿ ಸಾರಸವಕ್ಕಿಯ ಕುಹಕಂ 
ಪಂಡಿತವಕ್ಕಿಯ ಪಠನ೦ ನೃಪನ ಕಿವಿಗೆ ಕೇಳೀವನದೊಳ್‌: 
ಮಲ್ಲಿನಾಹು, ೬. ೭) 

ಪಡಿಯಲವೆಸ - ಬಾಗಿಲು ಕಾಯುವ ಕೆಲಸ (ಮಹಾದೇವಿಗೆ 
ಪಡಿಯಜವೆಸನ೦ ಕೆಲರಮರಿಯರ್‌ ಕೈಕೊಂಡರ್‌: ಶಾಂತಿಷು, 
೯. ೧೯೨) 

ಪಡಿಯಚಿ - ರೀತಿಯನ್ನು ತಿಳಿ (ಎಡವಕ್ಕದ ಬಲವಕ್ಕದ 
ಪಡಿಯಟೆದು ಎಡೆಯಣೆದು ನಡೆಯಿಪಿಂದನ ಪಲರುಂ 
ಪಡೆವಳರ ಜಡಿದು ನಡೆಯಿಪ ಪಡಿಯಅರುಲಿ 
ಗೆಲಿದುದುಲಿವ ಜಲನಿಧಿಯುಲಿಯಂ: ಪುಷ್ಪದಂಪು, ೧೦. 
೪೦) 

ಪಡಿಯಜೆಕೆ - ಪಡಿಯಅವೆಸ (ಪಡಿಯಚಿಕೆಯ ಸೀಗುರಿವಿಡಿದು 
ಅಡಪದ ಕನ್ನಡಿಯ ಪಡಿಗದಾಕೆಗೆಗಳೆಲ್ಲಂ: ಕಾದಂಬ, ೨. 
೩೪) 

ಪಡಿಯಿಡು — ಸಮಾನವಾಗು (ಪಡಿಯಿಡೆ 
ನಿಮ್ಮನೆಮ್ಮವಯವಂಗಳಿನೇಡಿಸಿ ಕಾಡುತಿರ್ದುದಂ 


ಕಡುದಿಟಮೆಂದು  ನೋಯದೆ ಒಡನಾಡಿದ ನಣ್ಣನೆ 
ನೋಟ್ಬುದೆಂದು ನುಡಿದನುನೈಸಿದರ್‌ ಕುಸುಮಕೋಮಳೆಯರ್‌ 
. ಚ೦ಪಕ೦ಗಳಂ: ಪುಷ್ಪದಂಷು, ೧೩. ೧೦೦); ತಾಳೆ 

ನೋಡು (ನಡೆಯಂ ವನ್ಯಗಜ೦ಗಳ ನಡೆಯೊಳ್‌ ಸೋಗೆಗಳ 
ಸೋಗೆಯೊಳ್‌ ಸೋರ್ಮುಡಿಯಂ ನುಡಿಯ೦ ಕೋಕಿಲ 
ರುತಿಯೊಳ್‌ ಪಡಿಯಿಡಲ್‌: ಪಂಪರಾ, ೭. ೧೩) 

ಪಡಿಲೇಖಿಸು - ಪ್ರತಿಬಿಂಬವನ್ನು ರಚಿಸು (ಪದನಖರುಚಿ 
ಕುಟ್ಟಿಮದೊಳ್‌ ನಿಮಿರ್ದುವೊಡನೆ ಪಡಿಲೇಖಿಪವೋಲ್‌: 
ಪುಷ್ಪದಂಪು, ೧೨. ೬೭) 

ಪಡಿವಡೆ - (ಪಡಿ--ಪಡೆ] ಪ್ರತಿ ಸೈನ್ಯ, ಶತ್ರು ಸೈನ್ಯ (ಮದಕರಿಯಂ 
ಹರಿಯಂ ಪಡಿವಡೆಗುರ್ಚಿದ ಕರವಾಳನೆ ತೋಟಿ ನೃಪತಿ 
ಗೆಲ್ಲಂಗೊಮಡಂ: ಪಂಪಭಾ, ೧. ೧೯) 

ಪಡಿವರಿಜು - ಪ್ರತಿರೂಪ, ಪ್ರತಿಮೆ (ತಟಶಿಲಾತಲದೊಳ್‌ ಬರೆದ 
ಮೃಡನ ಪಡಿವರಿಜ೦ ಕಂಡು ಕುಂಬಿಟ್ಟು: ಕಾದಂಬ, ೫. ೧೧ 
ವ) 


ಪಡಿವಳಕಟ್ಟಿಗೆ -  ಪಡಿಯಅಗಟ್ಟಿಗೆ (ಪೆರ್ವಿದಿರ ಸುರ್ವು 
ಪಡೆವಳಕಟ್ಟಗೆಯಾಗೆಯುಂ  ಕಿಸುಗಣ್ಣಿವಿಡೆ ಜಡಿಯುತ್ತಿಪ್ಪ 
ಗಂಡುಗೋಗಿಲೆಗಳೆ ಮಕಾಪ್ರಾತಿಹಾರ್ಯರಾಗೆಯುಂ: 
ವರ್ಧಮಾಷು, ೫. ೪೧ ವ) 

ಪಡಿವಾತು - ಪ್ರತಿ ಮಾತು, ಪ್ರತ್ಯುತ್ತರ (ಅತಿಕುಟಿಲತ್ವಂ 
ಮಡದಿಯರ ಕುರುಳೊಲ್ಲದೆ ಪಡಿವಾತೇಂ ಜನರ 
ದೆಸೆಯೊಳಿಲ್ಲಾ ನಾಡೊಳ್‌: ಸೂಕ್ತಿಸುಧಾ, ೪. ೨೦) 

ಪಡಿವೆಸ - ಸೇವೆಯ ಕೆಲಸ (ಅಡಿಯೂಟದ ಪಡಿವೆಸಕ್ಕೆ 
ಬೆಸಸಿದಂ: ಅನಂತಪು, ೪. ೭೬ ವ) 

ಪಡಿಸಣ - [ಪ್ರತೀಕ್ಷಣ] ಪರೀಕ್ಷೆ. ಆಹಾರ ಪರೀಕ್ಷೆ 


(ಮನೋಹರಿಯಂ ಪಡಿಸಣವ೦ ನೋಡಲುಂ: ಆದಿಪು, ೭.. 
೨೧ ವ) 

ಪಡಿಸು - ಮಲಗಿಸು (ಪದುಳದೆ ತೊಟ್ಟಿಲೊಳ್‌ ಪಡಿಸಿ ತೂಗಿದರ್‌ 

. ಲತಾಂಗಿಯರ್‌: ಜಗನ್ನಾವಿ, ೩. ೨೮) 

ಪಡು - ಬೀಳು (ಭಾನುಮತಿ ಬಾಯಟಿದು ಪುಯ್ಯಲಿಡುತುಂ 
ಬಂದು ಧರ್ಮನಂದನನ ಕಾಲ ಮೇಲೆ ಕವಿದು ಪಟ್ಟು 
ಪಂಪಭಾ, ೭. ೩೩ ವ); ಮಲಗು (ತಚ್ಛಿಲಾಪಟ್ಟದೊಳ್‌ 
ಉತ್ಸವದಿಂ ಪಟ್ಟಿರ್ದುದು ತಳದವಿಚಳಮಪ್ಪ 
ಏಕಪಾರ್ಶ್ವನಿಯಮಸ್ಥಿತಿಯಂ: ಆಚವರ್ಧ, ೧೨. ೨೯) 
ಕೂಡು (ಪರಲಲನೆಯೊಳಂ ಪಡುಗೆ ಶಿವಭಕ್ತನಾಗಿರ್ದೊಡೆ 
ಪೊರ್ದವು. ಪಾಪಮೆಂಬರ್‌ ಆಣಅಡಿಕಾರರ್‌: ಸಮಯಪ, 
೧೪. ೧೦೭); [ಸೂರ್ಯ] ಅಸ್ತಮಿಸು (ಇತ್ತ ನೇಸಣ್‌ 
ಪಟ್ಟೊಡೆ ಕಿತ್ತಯ್ಯಂಗಳ್ಲೆ ಆಸನ್ನಕಾಲಮಾದುದು ಎಂಬುದಂ 
ಭಟ್ಟಾರರ್‌ ಅಜೆದು: ವಡ್ಡಾರಾ, ಪು ೮೩ ಸಾ ೧೦) 

ಪಡುಕೆ - ಕೆಟ್ಟ ವಾಸನೆ (ಮೊಡೆನಾರ್ಪ ಕೊಟ್‌ದಗುರ್ವಿನ 
ಪಡುಕೆಗಳೆನೇಳದವನಿತು ಪೂತ೦ಗಳೆದೊಧೊಡಲೊಡನಿರ್ದಾ 
ನಾತದೆ: ವರ್ಧಮಾಪು, ೫. ೩೮); ಹೊಲಸು (ಒಡಲೆಂಬ 
ಪುಚಿತ ಮಾಂಸದ ಪಡುಕೆಯ ಭಾರಮಂ ಅದೇನುಂ 
ಬಗೆಯದೆ .. .. ನರಕಕ್ಕಟ್ಲುಂ: ಸಮಯಪ, ೧೪. ೯೮) 

ಪಡುಕೆನಾಖು - ಕೆಟ್ಟ ವಾಸನೆ ಬೀರು (ಆಗಿರ್ಕಂ ಆವಗಂ 
ಅತ್ಯಂತ ಜುಗುಪ್ಲೆಯಿ೦ ಪಡುಕೆನಾಜುತ್ತುಂ ಕ್ರಿಮಿಶ್ರೇಣಿಯಿಂ: 
ಶಾಂತೀಶ್ವಪು, ೯. ೭೫) 

ಪಡುತರ್‌ - ಸೂರ್ಯನು ಅಸ್ತವಾಗು (ನೇಸಳ್‌ ಪಡುತಂದುದು 
ಪೊಲ್ತು ಹೋಯ್ತು ಪೋದಪೆಂ: ಕಾದಂಸಂ. ೪. ೭೩) 


ಪಡುದೆಸೆವೆಣ್‌ - ಪಶ್ಚಿಮದಿಕ್ಕು ಎ೦ಬ ಹೆಣ್ಣು (ಪಡುದೆಸೆವೆಣ್‌ 
ಸಮಂತಮರ್ದ ಚಂದ್ರಿಕೆಯೆಂಬ ಸುಸೀಧುಸಾರಮಂ ಬಿಡದೆ 
ಒಸೆದೀಮಟಿ: ಉದ್ಭಟಕಾ, ೧೦. ೧೦೩) 

ಪಡುನೇಸಜಕ್‌ - ಮುಳುಗುವ ಸೂರ್ಯ (ಪಡುನೇಸಬ್‌ಸೆದುದು 
ಶರನಿಧಿನಾಥಂಗೆ ಪಿಡಿದಮಾನಿಕಗೊಡೆವೋಲ್‌: ಜಗನ್ನಾವಿ, 
೪. ೧೧೧) 

ಪಡುಮಿಗಂಗುಡು - ಬೇಟೆಯಲ್ಲಿ ಬೀಳು (ಬಿಲ್ಲರ್ಗೆ ತಮ್ಮಿಂ ತಾವೆ 
ಪಡಿಮಿಗಂಗುಡುವ ಚಮರೀಮೃಗಂಗಳುಂ: ಚಂದ್ರಪ್ರಪು, ೫. 
೭೫ ವ) 

ಪಡುವಣ — ಪಶ್ಚಿಮ (ವಿಜಯಾರ್ಧ ಚೂಳಿಕೆಯ 
ಸೋಪಾನಮನೇಜಿ ಸಿಂಧುನದಿಯ ಪಡುವಣ ವೇದಿಕೆಯ 
ತೋರಣದ್ವಾರದಿಂದಂ ಉರ್ಚಿ: ಅಜಿತಪು, ೯. ೩೪ ವ) 
ಪಶ್ಚಿಮ ದಿಕ್ಕು 

ಪಡುವು - ಪಶ್ಚಿಮದಿಕ್ಕು (ನುಡಿವಳಿಗೆ ನರನ ರಥಮಂ ಪಡುವು 
ಎಣ್ಣಾವುದುವರ೦ ಸಿಡಿಲ್ವಿನಂ ಎಚ್ಚು ಅಚ್ಚುಡಿಯೆ ಭುಜಬಲದ 
ಹರಿಯ ಉರದೆಡೆಯಂ ಬಿರಿಯೆಚ್ಚು ಮೆಜ್‌ದಂ ಅಳವಂ 
ಭೀಷ್ಮಂ: ಪಂಪಭಾ, ೧೧. ೨೦) 

ಪಡುವೋವರಿ - ಮಲಗುವ ಕೋಣೆ (ಆ ಕನ್ಯ ಧನದೇವನ 
ಪಡುವೋವರಿಯ ಮನೆಯನೆಯ್ದಿ ಪಡಿಯಂ 
ಮಿಡಿದೊಡೆಚ್ಚತ್ತು ಪಡಿಯಂ ತೆಜ್‌ದು ನೋಡಿ: ಸುಕುಮಾಚ, 
೭ ೨೧ವ) 

ಪಡುಶಿಲೆ - ಮಲಗುವ ಕಲ್ಲು (ಒಪ್ಪಂಬೆತ್ತುದೀ ಮುತ್ತಿನ 
ಪಡುಶಿಲೆಯೊಳ್‌ ದೇವ ಕುಳ್ಳಿರ್ಪುದೀಗಳ್‌: ಕಾದಂಸಂ, ೫. 
೫೮) 

ಪಡೆ - ಹುಟ್ಟುವ ಮುಂಚೆ] ವರ ಪಡೆ (ತೋಳ ಸಡಿಲಿಸದೆ ಆ 


ಪ್ರಾಣವಲ್ಲಭರ್‌ ಪ್ರಾಣಮ೦ ಅಂದು ಒಡಗಳೆದರ್‌ 
ಓಪರೋಪರೊಳ್‌ ಒಡಸಾಯಲ್‌ ಪಡೆದರ್‌ ಇನ್ನವೇಂ 
ಸಯ್ದೊಳವೇ: ಆದಿಷು, ೫. ೨೪), ಸಂಪಾದಿಸು 


(ಪಡೆಯಲ್ಯಾಗದ ನಿಧಿಯಂ ಬಡವಂ ಪಡೆದಂತೆ: ಆದಿಪು, 
೭. ೪೬) ಸೃಷ್ಟಿಸು, ವಿಭಾಗ ಮಾಡು (ತನ್ನ ಪಡೆದ 
ಸಕಳಕ್ಪತ್ರಿಯವಣಿಕ್ಕೂದ್ರರೆಂಬ ಮೂಟುವರ್ಣ೦ಗಳೊಳಗೆ: 
ಆದಿಪು, ೮. ೬೪ ವ); ಉಂಟುಮಾಡು 
(ವಾಸವಂಗಾಸನಕಂಪಮಂ ಪಡೆದು 
ಅನಶ್ಚರಾವಾಸಮನೆಯ್ದಿಸಲ್ಕೆ ಇದುವೆ ಷೋಡಶಭಾವನೆಯಿಂದೆ 
ಷೋಡಶ್ಚಾಸಮನೆಯ್ದೆ ಭಾವಿಸುಗೆ: ಆದಿಷು, ೧೬. ೮೧); 
ಗುಂಪು, ಸಮೂಹ (ತಣಿದಂ ದೇವರ ಪಡೆ ರಾಗಿಸೆ ಮನದ 
ಏವದಿ೦ ಅವಯವದೆ ಶಕುನಿಯಂ ಸಹದೇವಂ: ಪಂಪಭಾ, 
೧೩. ೪೧); ಹೊಂದು (ಮೋಕ್ಷದ ಕಡೆಯಿಲ್ಲದ 
ಪರದುಸುಖಮನೀಗಳೆ ಪಡೆವೆಂ: ಸುಕುಮಾಚ, ೧೧. ೮೧); 
ಉಂಟುಮಾಡು (ಕಡೆಯೊಳ್‌ ತೀರ್ಥಂಕರಂ 

ಉರ್ವಿಗಿಟಿತಂದಂ  ಬಂಧುರಾನಂದಮಂ ಪಡೆಯುತ್ತುಂ 
ಜಗತೀಜನಕ್ಕೆ: ಶಾಂತೀಶ್ಚಪು, ೨. ೧೨೦); ಸೈನ್ಯ (ಕಾಟ್ತುಜು 
ಮಸಗಿದಂತೆ ಮಸಗಿದ ದುರ್ಧರ ಧನುರ್ಧರಬಲಮುಮಂ 
ಶ್ವೇತ ಭೀಷ್ಮರ ಪೇಟ್ಬ ಓಜೆಯೊಳೆರಡುಂ ಪಡೆಗಳ 
ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ ಚಿತ್ರಿಸಿದಂತೆ 
ನಿಂದಾಗಳ್‌: ಪಂಪಭಾ, ೧೦. ೫೧ ವ); ಪರಿವಾರ (ಆ 
ವಿವಿಧ ಕಳಕಳಿಕ್ಕೆ ವನಾವಳಿಯಿ೦ ಪಾಣಿ ಮೊಜ್‌ವ 
ಮಧುಪಶ್ರೇಣೀರಾವದ ಘೋಷಣೆ ಕಳೆದುದು 


ತೀರ್ಥ ಕರತ್ವಮನಿತ್ತು 


ಒಡಿ 
(ವ 


೬೪೪ 


ಇಳಾವಲ್ಲಭಸುತನ ಪಡೆಯ ಮಹನಶ್ರೀಯಂ: ಶಾಂತಿಪು, ೮. 
೬) 

ಪಡೆದಂ - ಹಡೆದವನು, ಬಹ್ಮ (ಪಡೆದ೦ ಬ್ರಹ್ಮಂ ಜಗಮಂ 
ತಾನಾರ್ತನಿಲ್ಲ ಪೆಂಪಂ ನಿಮ್ಮಂ ಪಡೆದಲ್ತೆ ಪಡೆದಂ ಎನಿಸಿದ 
ಕಡುಪೆಂಪಿನ ಪೊಜ್‌ಗೆ ನೀವು ಮೊದಲಿಗರಾದಿರ್‌: ಪಂಪಭಾ, 
೬ ೧೨) 

ಪಡೆನೋಡಲ್‌ ಬಂದವರಂ ಗುಡಿವೊಳೆಸಿದರ್‌ - ಸೈನ್ಯ 
ನೋಡಲು ಬಂದವರಿಗೆ ಬಾವುಟ ಹೊರುವಂತೆ ಮಾಡಿದರು 
ಎಂಬ ಗಾದೆಮಾತು (ಪಡೆನೋಡಲ್‌ ಬಂದವರಂ 
ಗುಡಿವೊಜೆಸಿದರೆ೦ಬುದಾಯ್ತು ನಿನ್ನನ್ನೆಡೆಯೊಳ್‌: ಪಂಪಭಾ, 
೩ ೧೫) 

ಪಡೆಪಾಳಿತನ - ಸಂಪಾದನೆಗೈಯುವಿಕೆ (ಕುಂಟಣಿಯೊರ್ವಳ್‌ 
ತನ್ನ ಮಗಳ ಸೊಬಗಿನ ಸೊಂಪಿನ ಪಡೆಪಾಳಿತನಮನೆ 
ನುಡಿವುದುಂ: ಅನಂತಪು, ೮. ೨೪ ವ) 

ಪಡೆಪು - ಇಷ್ಟಾರ್ಥ, ಪಡೆಯಬೇಕೆಂದಿರುವುದು (ಕಡುತಪದಿಂದೆ 
ನಿನ್ನ ಪಡೆಪಾವುದೊ ಗಾವಿಲ ಸಗ್ಗಮಲ್ರೆ: ಪಂಪಭಾ, ೭. 
೯೩); ಲಾಭ (ಕನಕದ ಪೂಜೆಯ ಪಡೆಪಾದಪುದಿಲ್ಲಿ 
ಮುನಿಯ ದಾನದಿನಧಿಕಂ: ಆದಿಷು, ೫. ೬) 

ಪಡೆಪುಗಿಡು - ಧೈರ್ಯಗೆಡು, ಲಾಭ ಹೋಗು (ಬಡಿದ ಕಾರಣಂ 
ಕೊಂಡುಯ್ದರ್‌ ಪಡೆಪುಗಿಡುವಿನೆಗಂ ಎಂದು: ಆದಿಪು, ೫. 
೨೦) 

ಪಡೆಮಾತು - ಸುದ್ದಿ, ವಿಷಯ (ಉತ್ತರಾಪಥಧ ಹಸ್ತಿನಪುರದಿಂ 
ಬಂದೆಂ ಎಂದೊಡೆ ಅಲ್ಲಿ ಪಾಂಡವರ ಪಡೆಮಾತಾವುದು 
ಧೃತರಾಷ್ಟ್ರ ಸುಯೋಧನರ್‌ ಇರ್ಪಂದಮಾವುದು ಎಂದು 
ಬೆಸಗೊಳ್‌: ಪಂಪಭಾ, ೩. ೩೧ ವ); ಕೀರ್ತಿ, ಕಂಡು ಕೇಳಿದ 
ಮಾತು (ಎಂದು ಎನಿತಾನುಂ ತೆಣದೊಳ್‌ ಅಳಿಪಿನ ಲಲ್ಲೆಯ 
ಚೆಲ್ಲದ ಪುರುಡಿನ ಮುಳಿಸಿನ ನೆವದ ಪಡೆಮಾತುಗಳಂ 


ನುಡಿದುಂ  ಕಾಲ್ಲಿಡಿದುಂ  ಅಚಳಿತಧೈರ್ಯನ ಮನಮಂ 
ಚಲಿಯಿಸಲಾಅದೆ: ಪಂಪಭಾ, ೭. ೯೪ ವ); ಲೋಕೋಕ್ತಿ 
(ಬಡಬಾನಲಂಗೆ ಸೆಡೆದು ಇಂಗಡಲೆ ಸರಣ್ಣೊಕ್ಕುದು 
ಅಮರಶೈಲಮಂ ಎಂಬೀ ಪಡೆಮಾತ೦ ನೀರ್ಗಾದಿಗೆ 


ಪಡೆಯುತ್ತುಂ ಪೊನ್ನ ಕೋಂಟೆಯಂ ಬಳಸಿರ್ಕುಂ: ಪಂಪರಾ, 
೧. ೧೧೩) 

ಪಡೆಮಾತುಗೊಳ್‌ - ವಿಷಯ ಕೇಳು, ಪ್ರಸ್ತಾಪಿಸು (ಕಿಡುವೊಡಲ 
ಕಿಡುವ ರಾಜ್ಯದ ಪಡೆಮಾತುಗೊಳಲ್ಕಮೆನ್ನ ಮೈಯಗಿದಪುದು: 
ಆದಿಹು, ೧೪. ೧೨೭) 

ಪಡೆಮೆಚ್ಚೆಗಂಡ - [ಎದುರು] ಸೈನ್ಯವೂ ಮೆಚ್ಚಿಕೊಳ್ಳುವ ಶೂರ 
(ತಿಸುಳದೊಳ್‌ ಉಜ್ಚಳಿಪ್ಪ ಪೊಸನೆತ್ತರೆ ಕೆಂದಳಿರಾಗೆ ಕಣ್ಣೆ 
ಅಗುರ್ವಿಸುವಿನಂ ಒಕ್ಕು ನೇಲ್ವ ಕರುಳೋಳಿಯಿ 
ಬಾಳಮೃಣಾಳಮಾಗೆ ಮಿಕ್ಕಸುರರ ಮೆಯ್ಯೊಳಾದ 
ವಿರಹಾಗ್ನಿಯಂ ಆಟೆಸುತಿಂತೆ ತನ್ನ ಕೂರಸಿಯೊಳ್‌ ಅಡರ್ತು 
ಕೊಂದಸಿಯಳ್‌ ಇರ್ಕೆ ಅಸಿಯೊಳ್‌ ಪಡೆಮೆಚ್ಚೆ ಗಂಡನಾ: 
ಪಂಪಭಾ, ೧. ೬) 

ಪಡೆವಂತು - ಪಡೆಯುವ ಹಾಗೆ (ಇತ್ತ 
ಮಹಾದೇವಿಯಪ್ಪ ಗಾಂಧಾರಿ ನೂರ್ವರ್ಮಕ್ಕಳಂ 
ಪರಾಶರ ಮುನೀಂದ್ರನೊಳ್‌ ಬರಂಬಡೆದಳ್‌ 
ಕುಂತಿ ಕೇಳ್ಬು: ಪಂಪಭಾ, ೧. ೧೧೬ ವ) 

ಪಡೆವಳ - ಸೇನಾನಿ (ಕಾಟ್ತುಜು ಮಸಗಿದಂತೆ ಮಸಗಿದ ದುರ್ಧರ 
ಧನುರ್ಧರಬಲಮುಮಂ ಶ್ವೇತ ಭೀಷ್ಮರ ಪೇಟ್ಪ 


ಧೃತರಾಷ್ಟನ 
ಪಡೆವಂತು 
ಎಂಬುದಂ 


ಓಜೆಯೊಳೆರಡುಂ ಪಡೆಗಳ ಪಡೆವಳರ್ಕಳ್‌ ಕುರುಕ್ಷೇತ್ರದೊಳ್‌ 
ಚಿತ್ರಿಸಿದ೦ತೆ ಒಡ್ಡಿ ನಿಂದಾಗಳ್‌: ಪಂಪಭಾ, ೧೦. ೫೧ ವ) 

ಪಡೆವಳಕಟ್ಟಿಗೆ - ಸೇನಾನಿಯು ಹಿಡಿದ ದಂಡ (ಕಚಿಲೆ ಬಳೆದ 
ಪೆರ್ವಿದಿರೆ ಪಡೆವಳಕಟ್ಟಿಗೆಯಾಗೆಯುಂ: ವರ್ಧಮಾಷು, ೪. 
೫೧ ವ) 

ಪಡೆವಳ್ಳ - ಪಡೆವಳ (ದಂಡರತ್ನಂ ಪಡೆವಳ್ಳನ ಮುಂದೆ ನಡೆಯೆ 
ನಡೆದಂ ಭರತಂ: ಆದಿಪು, ೧೧. ೪೭) 

ಪಡ್ಡಳಿ - ಕಣಿಗಿಲೆ (ಅಂತು ಪೊಕ್ಕು ಪಚ್ಚೆಯ ಪಡ್ಗಳಿಯ 
ಪಾದರಿಯ ಪಲಸಿನ ತೆಂಗಿನ ಕೌಂಗಿನ ದಾಲಿಂಬವನದ ... 
ಸಸಿಯ ಸಾಲ್ಲಳ ನಡುವೆ: ಕಬ್ಬಿಗಕಾ ೭೯ ವ) 

ಪಣ್‌ - ಹಣ್ಣು (ಪರಿದನಿಬರು೦ ಒಡನೆ ಅಡರ್ದಿರೆ ಮಮರನಂ 
ಮುಟ್ಟಲ್ಕೆ ಪಡೆಯದೆ ಅನಿಬರ್ಗಂ ಕಿಂಕಿರಿವೋಗಿ 
ಭೀಮಸೇನಂ ಪಿಡಿದಲ್ಲೆ ಪಣ್ಣೊಲ್‌ ಅನಿಬರು೦ ಉದಿರ್ದರ್‌: 
ಪಂಪಭಾ, ೨. ೩೧); ಹಣ್ಣು ಬಿಡು (ಮನೆಯಂಗಣದೊಳಗೆ 
ಪಣ್ಮು ಪರ್ವಿದ ಮಂದಾರ ನಮೇರು ಒಆರಿಜಾತದ 
ಬನದೊಳ್‌: ಯಶೋಧಚ, ೩. ೨); ಮಾಗು (ಇದು 
ನಿನ್ನೀಆಲವು ಎನ್ನೀ ಅಧರದೊಳದ ಕಈರ್ಷೆಯಿಂ ಪಣ್ತ 
ಗರ್ವಕ್ಕೆ: ಲೀಲಾವತಿ, ೨. ೪೬); ಸವಿಯಾಗು (ನಲಿದು 
ನವಿಲ್‌ ಜಗುರ್ತುದು ಪಿಕದ್ದನಿ ಪಣ್ತುದು ಮಿಂಚು ಕಣ್ಗಳೊಳ್‌ 
ಮೊಳೆತುದು: ನೇಮಿನಾಪು, ೪. ೬೦); ಸಜ್ಜುಗೊಳಿಸು 
(ಮಲ್ಲಯುದ್ಧದ ನೆವದೊಳ್‌ ಲೊಲ್ಲುದಂ ಪಣ್ಣಿ ನಿಲೆಯುಂ: 
ಹರಿವಂಶ, ೬. ೪೫ ವ) 

ಪಣ - ಜೂಜಿನ ಒತ್ತೆ (ಪಣವುಂಡೆ೦ ಬಂದಿಯೊಳ್‌ ಬಾಲಕನೆ 
ಪಲಗೆ ಜೂಜಾಡಿದೆಂ ಸೂಳೆಗೆಯ್ದೆಂ ಪಣಿದಂಜೊಯ್ದೆಂ 
ತೊಟಲ್ಲೆಂ: ನೇಮಿನಾಷು, ೫. ೩೬); ಒಂದು ನಾಣ್ಯ (ಒಂದು 
ಪಣಮನಪ್ಪೊಡಂ ಪೆಅದೆ ಬಸಿರ್ಕೂಟ್ಲಂ ಅಂಬಲಿಗಂ 
ಎಣ್ಣೆಗಂ ಕಟೆಗಂ ಕೊಟ್ಟು ಪೋಕುಂ: ವಡ್ಡಾರಾ, ಪು. ೭೭. 
ಸಾ. ೨೧) 

ಪಣಂಕು - ಪಳುಂಕು, ಬಲವಾಗಿ ತಾಗು (ಕುತ್ತುವ ಕೊಂತ ನಟ್ಟ 
ಕಂಪಣದ ಪಣಂಕುವಿಟ್ಟಿಗಳ ಪಾಯ ಕಠಾರಿಯ 
ಕೋಣೊಳೆಲ್ಲಿಯು೦ ಪೆಣಮಯಮಾಗಿ: ವರ್ಧಮಾಪು, ೪. 
೬೫) 


ಪಣಮುಡಿ - ([ಪಣಂ- ಉಡಿ] ಪಣ[ಜೂಜು]ದಲ್ಲಿ ಸೋಲು 
(ಪಣಮುಡಿದರಂತೆ ಅಡ್ಡಂ ಮಾಡಲುಂ ಎಸೆದ 
ದೆಸೆಗಳ್ಗೋಡಿಸಲುಂ ಕುಮಾರಸ್ವಾಮಿಯ ನಿಮ್ಮಡಿಯ 


ಕೆಲದೊಳಾನೆ ಬಲ್ಲೆಂ: ಪಂಪಭಾ, ೫. ೪೩ ವ) 

ಪಣವ - ಮದ್ದಳೆ (ಆಗಳ್‌ ಕುರುದ್ಧಜಿನಿಯುಂ ಅನೇಕ ಶಂಖ 
ಕಾಹಳ ಭೇರೀ ಪಣವ ರುಲ್ಲರೀ ಮೃದಂಗ ತೂರ್ಯಂಗಳ್‌ 
.. . ಮೊ೦ಗೆ: ಪಂಪಭಾ, ೧೧. ೩೩ ವ) 

ಪಣವಧು - ಪಣಕಾಂತೆ (ಪಯಃಕಣಪಸರವಿಚ್ಛೇದೈಕಶೀಲಂ 
ಮಹಾಬರದಿ೦ ಸಂಚರಿಸುತ್ತೆ ಸತ್ತಣವಧೂ ಘಂಟಾರುತಂ 
ಮರುತಂ: ತ್ರಿಷಷ್ಟಿಪು, ೨೪. ೧೪೩) 

ಪಣವನಿತೆ - ಪಣಕಾಂತೆ (ಭೃಂಗಮಾಳಾಗರುನ್ನಾರುತಪುಷ್ನಂ 
ತೀಡಿದತ್ತು ಒಯ್ಯನೆ ಪಣವನಿತಾಗಾರಚಾರ೦ಂ ಸಮೀರಂ: 
ಶಾಂತೀಶ್ವಪು, ೧೧. ೫೩) 

ಪಣವನಿತಾಗಾರ - ವೇಶ್ಯೆಯ ಮನೆ (ಭುಜಂಗಾವಳೀತಾಟಿತ 
ನಾನಾ ಘಂಟಿಕಾ ಬಂಕೃತಿರವಮುಖದಿಂ ವಾರನಾರೀ 
ತನೂರೋಪಿತದಿವ್ಯಾಮೋದ ನವ್ಯಾಗರುಪರಿಮಿಳಿತಂ 


೬೪೫ 


ತೀಡಿದತ್ತೊಯ್ಯನೆ ಪಣವನಿತಾಗಾರಚಾರಂ 
ಶಾಂತೀಶ್ವಪು, ೧೧. ೫೩) 

ಪಣವು - ದುಡ್ಡು (ರಕ್ಕಸಿಯರ ಮನೆಯ ಬೆಲ್ಲದಂತೆ ಕಲ್ಲ 
ಬಿಡವೆಯೊಳಿರ್ದ ಪಣವಿನಂತೆ ಸಿಡಿಲೊಳಗಿರ್ದ 
ಸಕ್ಕರೆಯಂತೆ: ಧರ್ಮಾಮೃ, ೧೩. ೧೨೨ ವ); ಒಂದು 
ನಿರ್ದಿಷ್ಟ ನಾಣ್ಯ 

ಪಣಾಂಗನೆ - ಪಣಕಾಂತೆ, ಸೂಳೆ '(ಶ್ವೇತನೆನಿಪ್ಪ ಪಾತಕಿ 
ಪಣಾಂಗನೆಗೆಂದು ಅರಲಂ ತರುತ್ತೆ ಧಾತ್ರೀತಳದಲ್ಲಿ ಬೀಳೆ: 
ರಾಜಶೇವಿ, ೩. ೯೩) 

ಪಣಾಯಿತ - ಜೂಜು (ಪಣಾಯಿತಂ ತಾಂ ಪಣಿತಂ; ಅಭಿಧಾವ, 
RS 

ಪಣಿ - ಘಟ್ಟಿಸು (ಕಾಯ್ದುಂ ಬೆರಸಿ ಬೆಚ್ಚಂತಿರಲ್‌ ಬಯಸುವ 
ಬಗೆಯುಂ ಪತ್ತಿ ಪಣಿದಣಿಯಿಸುವ ಅಳಿಪುಂ ಅಳವಿಗಳಿಯೆ: 
ಲೀಲಾವತಿ, ೧೦. ೪೫ ವ); ಹಾವು (ಫಕಾರಕ್ಕೆ ಪಕಾರಂ: 
ಫಲಂ-ಪಲಂ, ಫಾ೦-ಪಾಳಂ, ಫನಿ-ಪಣಿ: ಶಬ್ದಮದ, ೨೬೯ 
ಪು 

ಪಣಿಗೆ - ಬಾಚಣಿಗೆ (ಕಾಜ್‌ಯಂತೆ ಕೊಳಲಂ ಪತ್ತಿ ಕೊಯ್ತ್ವರ್‌ 
ಗರಗಸದಂತೆ ಮೆಯ್ಯಂ ಕೊಉ್‌ೌವರ್‌ ಪಣಿಗೆಯಂತೆ ತಲೆಯಂ 
ಪತ್ತಿ ತೆಗೆವರ್‌: ಧರ್ಮಾಮೃ, ೩. ೪೩ ವ); ಬಾಳೆ ಹಣ್ಣಿನ 
ಜಿಪ್ಪು (ಪಣ್ಣ ಪಣಿಗೆ ಬಿಣ್ಣು ತಿಣ್ಣಮಾದಂತೆ ಕೆಲದ 
ಕುಜಂಗಳೊಳ್‌ ಎಳೆದೋಳ್ಗಳನಿಟೆಪುವ ಪೊಂಬಾಲ್‌ಗಳುಂ: 
ಲೀಲಾವತಿ, ೬. ೬೦ ವ) 

ಪಣಿತ - ಪಂತ, ದ್ಯೂತ (ಪಣಾಯಿತಂ ತಾಂ ಪಣಿತಂ; 
ಅಭಿಧಾವ, ೨. ೧. ೫೨) 

ಪಣಿದ - ಕಾಳಗ (ಇಂತಪ್ಪ ಗಣಿದಮುಮಂ ಪಣಿದಮುಮಂ 
ಅಜೆಯೆನಬ್ಬಾ: ಜೀವಸಂ, ೬. ೫೮ ವ); ಕತ್ತರಿಸುವಿಕೆ 
(ಕೃತಾಂತಂ ಪಣಿದಂಬೊಯ್ದಂತಿರೆ ಬೇಂಟೆಕಾಣರರೆ 
ಬಿರ್ದೆರ್ದರ್‌: ಲೀಲಾವತಿ, ೬. ೧೧) 

ಪಣಿದಂಬೊಯ್‌ - ಕತ್ತರಿಸಿ ಹಾಕು; ಯುದ್ಧಮಾಡು; ಪಣವಾಗಿ 
ಕೊಡು (ಪಲಗೆ ಜೂದಾಡಿದೆಂ ಸೂಳೆಗೆಯ್ದೆಂ 
ಪಣಿದಂಗೆಯ್ದೆಂ ತೊಟಲ್ಲೆಂ: ನೇಮಿನಾಪು, ೫. ೩೬) 

ಪಣಿದಕಾಅ - ಕತ್ತರಿಸುವವನು, ಕಟಾವುದಾರ (ಬಳೆಗೊಯ್ಯಲ್‌ 
ಪೂಣ್ಬು ತುದಿಯೊಳೋಡಿ ಪೋಪ ಭೀರುವಪ್ಪ 
ಪಣಿದಕಾಅನಂತೆ: ಶಾಂತಿಪು, ೮. ೪೯ ವ) 

ಪಣಿದರ - [ಫಣಿಧರ] ಶಿವ (ಕಣೆ ಕಣೆಯನುಗುಳ್ವ ತೆಣದಿಂ ಕಣೆ 
ಕಣೆಯಂ ಕಣಿವ ತೆಐದಿಂ ಎಂಟುಂ ದೆಸೆಯೊಳ್‌ ಕಣೆ 
ಕಣೆಯಂ ಈಂಬ ತೆಅದಿ೦ ಪಣಿದರನಗಿದರಳರೆ 
ಕವಿದುವಾಗಳ್‌ ಕಣೆಗಳ್‌: ಕಬ್ಬಿಗಕಾ, ೨೩೯) 

ಪಣುಂಕು - ಕುಗು, ಕುಸಿ (ತುಮುಲಲೈರಾವತಂ 
ದರ್ಪಮನೆರ್ದೆಯೊಡೆಯಲ್ಲುಂಡರೀಕಂ ಪಣುಂಕಲ್‌ 
ಕುಮುದಂ ಸುರುಳ್ಳಂ ಸಮದಿಂದಂ ವಹ್ನಿಕಾಲಂ 
ದನುಜನುದಧಿಪ೦ ವಾಯುಯಕ್ಷಂ ತ್ರಿಯಕ್ಷಂ: ಲೀಲಾವತಿ, ೬. 
೪) 

ಪಣೆ - ಹಣೆ, ನೊಸಲು (ತೆಕ್ಕನೆ ತೀವಿರೆ ತಾಪಕ್ಕಿಕ್ಕಿದ ಸಿರಿಗಂಪು 
ಪಣೆಯೊಳೆಸೆದುದು ಕೋಪಂ ಮಿಕ್ಕತನು ಬೇಸಸಿದೊಡೆ 
ನಿಸಲಕ್ಕರಮಂ ತೊಡೆಯಲೆಂದು.. ಬಂದಿ೦ಂದುವವೋಲ್‌: 
ಚಂದ್ರಪ್ರಪು, ೮. ೮೬); ಮರದ ಕಾಂಡದ ಕವಲೊಡೆವ ಜಾಗ 
(ತೀವಿರ್ದತ್ತು ಮೊದಲ್ಲೊದಲ್ಲೆ ಪಣೆಯು೦ ಮೂಗಯ್ಯ 
ಮೂಗಯ್ಯೆನಿಸಿತ್ತಾವರ್ಕೆಯ್ದೆಳ್‌ ಕವಲ್ತು ಪಲವುಂ 


ಸಮೀರಂ: 


ಕೊಂಬಾದುದು: ಆದಿಪು, ೧೧. ೯೭); ಕಾಡುಮೃಗಗಳ 
ವಾಸದ ನೆಲೆ (ಇಂತು ಸಂತತಮೊಪ್ಪುವ 
ಕಾಂತಾರದಂತರಾಳದೊಳ್‌ ಬಿಯದರ್‌ ಜೇಂಟೆಯಾಡಲೆಂದು 
ಸಂಭ್ರಮ೦ ಮಿಗೆ ಸರುವಿಡಿದು ಪಡೆಯಿರ್ಪೆಡೆಗೆಯ್ತಂದು: 
ಶಬಶಂವಿ, ೩ ೪೪ ವ) 

ಪಣೆಕಟ್ಟು - ಹಣೆಯ ಅಲಂಕಾರ ಪಟ್ಟಿ, ತಲೆಯ ಪಾಗು (ತೊಟ್ಟ 
ಎಕ್ಕವಡಂ ಮರವಿಲ್‌ ಕಟ್ಟಿದ ಪಣೆಕಟ್ಟು ಬೇಂಟೆವಣಿ 
ದೊರೆಯೊಳ್‌ ಒಡಂಬಟ್ಟ ಅಸಿಯ ಸುರಗಿ ದಳಿವದ ತೊಟ್ಟ 
ಅಂಗಿಗೆ ತನ್ನೊಳ್‌ ಅಮರೆ ಬೇಂಟೆಯನೊರ್ವಂ; ಪಂಪಭಾ, 
೫. ೩೬) 

ಪಣೆಯಿಕ್ಕು - ಹಣೆ ಚಾಚು, ತಲೆಯೆತ್ತು (ಕೋಣತಾಣಕ್ಕೆ 
ಪಾಜುವ ಪಾರಿವ೦ಗಳ೦ ಪಾಟ್‌ ಪಣೆಯಿಕ್ಕೆಯುಂ 
ಅಂಚೆಯ ತುಪ್ಪುಟ೦ಚೆಯಂ ಪಳಂಚಲೆಯುಂ: ಮಲ್ಲಿನಾಪು, 
ಹಿ.೨ ಮು 

ಪಣ್ಗೊಲೆ - ಹಣ್ಣಿನ ಗೊನೆ (ತೂಗಿ ಪಣ್ಗೊಲೆಯಿ೦ ಬಳ್ಳುವ 
ಕೌಂಗು ಕಾಯ್ದುಜುಗಳ ಪೇಜಚೆರ್ದ ಚೆಂದೆಂಗು: ಆದಿಷು, ೧. 
೬೭) 


ಪಣ್ಣನೆ - ಸ್ವಲ್ಪಮಟ್ಟಿಗೆ (ನಿನಗಪ್ಪುದು ಈ ಅಚಿನುಡಿ ಬರ್ಕೆ ನಿನ್ನ 


ಪಿರಿಯಣ್ಣನೆ ಪಣ್ಣನೆ ನೋಟ್ದಂ ಆತನ ಒಡ್ಡಚೆಯದ 
ಗಂಡವಾತಂ: ಪಂಪಭಾ, ೩. ೧೬); ಮೆಲುವಾಗಿ (ಕಿಜಳುವೀಲಿ 


ಕಣ್ಣೆಜೌಿಯೆ ಸೋಗೆಗೆ ತಣ್ಣಸುವುಟ್ಟಿ ಬೆಟ್ಟವೇಸಗೆಯ ಬಿಸಿಲ್ಲೆ 
ಣ ಬ ಆ Mn 


ತೀಡಿದುದು ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ: ಪಂಪರಾ, ೭. 
೧೩೯) 

್ಲಿಪಣ್ಣನೆ - ಮೆಲ್ಲಮೆಲ್ಲಗೆ (ಗಿಳಿವೆಣ್ಣ ಕಾಲಂ ಪಿಡಿದು 
ಪಣ್ಣಪಣ್ಣನೆ ಪೊರ್ದಿ ಪಣ್ಣಂ ಬಾಯ್ವಾಯೊಳ್‌ ಕುಡುವ 
ನೆವದಿಂದಂ ಬಿಡಿಸಿ ಚುಂಬಿಸುವ ಕೀರಕಾಮುಕನುಮಂ: 
ಲೀಲಾವತಿ, ೧೧. ೫೫ ವ) 


ಪಣ್ಣಿಗೆ - ಆಭರಣ (ಎಸೆದೊಪ್ಪಿರ್ದ 


|. 
ನ 


ವಿಮಾನಮಾಲೆ 


ಣ 
ಖಚರಾನೀಕಕ್ಕೆ ಚಿಹ್ನಂಗಳ್‌ ಆಗಸದೊಳ್‌ ಪಣ್ಣಿದ ಪೊನ್ನ 


ಪಣ್ಣಿಗೆಯ ಇಭಂಗಳ್‌: ಶಾಂತಿಷು, ೫. ೩೮) 

ಪಣ್ಣಿಗೆವಿಡಿ - [ಪಣ್ಣಿಗೆ--ಪಿಡಿ] ಅಲಂಕೃತವಾದ ಹೆಣ್ಣಾನೆ (ಇಟೆದಳ್‌ 
ಕುಚಭರದಿಂದಂ ನಡು ಬಳ್ಳೆ ಪೊನ್ನ ಪಣ್ಣಿವಿಡಿಯಿಂ: 
ಜಗನ್ನಾವಿ, ೧೪. ೫೫) 

ಪಣ್ಣಿಡು - ಸಿದ್ಧಪಡಿಸು (ಅಯ್ದರ್‌ ಆಲದ ಕೆಟಗಿ೦ ತೊಡರ್ದರ್‌ 
ನಮ್ಮ ಭಕ್ಷದೊಳ್‌ ಪಣ್ಣಿಡು ಪೋಗು ನೀನುಮಾನುಂ ತಿಂಬಂ: 
ಪಂಪಭಾ, ೩. ೧೨) 

ಪಣ್ಣಿದ ಜಂತ್ರ - 

(ಮೌಲ, ಭೃತ್ಯ ಸುಹೃತ್‌ ಶ್ರೇಣಿ ಮಿತ್ರ ಆಟವಿಕ ತಂತ್ರಂಗಳ್‌ 

ಪಣ್ಣಿದ ಜಂತ್ರಂಗಳಂತೆ ಕಟಕುಟಮಾದುವು: ಪಂಪಭಾ, ೧೩. 

೨೧ ವ) 

ಕ್ಲದುವು — ಸಿದ್ಧವಾದುವು (ಪಕ್ಕರೆಯಿಕ್ಕಿ ಬಂದುವು ಹಯಂ 

ಘಟೆ ಪಣ್ಣಿದುವಾಯುಧಂಗಳಿಂ ಶೆಕ್ಕನೆ ತೀವಿ ಬಂದುವು 

ರಥಂ: ಪಂಪಭಾ, ೩. ೬೭) 

ಪಣ್ಣು - ಸಜ್ಜುಮಾಡು (ಆಗಳ್‌ ಆಜು೦ ಯತುಗಳ ಪೂಗಳಂ 
ಒಂದುಮಾಡಿ ಪೂವಿನಂಬುಗಳಂ ಪಣ್ಣಲೆಂದು ಕಾಮದೇವಂ 
ಮಾಡಿದ ಓಜನ ಸಾಲೆಯಿರ್ಪಂತಿರ್ಪ ಪೂವಿನ 
ಸಂತೆಯೊಳ್‌: 
ಜಾವದೊಳ್‌ 
ಪಣ್ಣಿಂ ಎನೆ: 


|. 


ತ್ತಿ 


ಬೀಡುವೀಡುಗಳ್ಗೆಲ್ಲಂ ತೊಟಲ್ಲೇಕಿರ್ಪಿರಿ ಏಚೆಂ 
ಪಂಪಭಾ, ೧೦. ೪೮ ವ); ಮಾಡು, ರಚಿಸು 


ಮಾಡಿದ ಅಥವಾ ಕೃತಕವಾದ ಯಂತ್ರ 


ಪಂಪಭಾ, ೪. ೮೦ ವ); ಸಜ್ಜಾಗು (ಬೆಳಗಪ್ಪ 


೬೪೬ 


(ಗುರು ಪಣ್ಣಿದ ಚಕ್ರವ್ಯೂಹರಚನೆ ಪೆಜರ್ಗರಿದು ಪುಗಲ್‌ 
ಇದಂ ಪೊಕ್ಕು ರಣಾಜಿರದೊಳ್‌ ಅರಿನೃಪರಂ ಇಕ್ಕಿದ 
ನರಸುತ ನಿನ್ನೊರೆಗೆ ದೊರೆಗೆ ಗಂಡರುಮೊಳರೇ: ಗದಾಯು, 
೪. ೫೫) 

ಪಣ್ಣುಗೆ - ಅಲಂಕಾರ (ಗಾಂಧರ್ವದತ್ತೆಯಂ ಪೊನ್ನ ಪಣ್ಣುಗೆಯ 
ಪಿಡಿಯನೇಜೆಸಿ ಚಾರುದತ್ತಂ ಮುದಗೊಂಡು: ಹರಿವಂಶ, ೫. 
೨ ವ) 

ಪಣ್ಣೆಯ - ಹವ್ಯಾಸ (ನಿಚ್ಚಂ 
ಉದ್ಭಟಕಾ, ೧೨. ೯೨) 

ಪಣ್ಣವತಿ - ತೊಂಬತ್ತಾರು (ಪುತ್ರಶೋಕಾವೇಗಂ ಕೆಡೆದಿರ್ದುದು 
ಪಣ್ಣವತಿ ಸಹಸ್ರಾಂಗನಾಳಿ ನೃಪನಡಿಮೊದಲೊರ್ಳ; ಅಜಿತಪು, 


ಪಣ್ಣೆಯದಾಗೆ ಜೂಜು ತನಗೆ: 


[ಪಣ್ತುದು--ಆಗು] ಮಾಗು, ಹಣ್ಣಾಗುವುದಾಗು 
`(ನಲ್ಮೆಯೆಂಬ ನಂದನವನಂ ಓಪರೊಳ್‌ ನೆರೆದೊಡಂತು 
ರಸಂಬಿಡೆ ಪಣ್ಣುದಾಗದೇ: ಪಂಪಭಾ, ೪. ೧೦೨) 

ಪಣ್ಣೆಳಗು - [ಪಣ್ತು*ಎಅಗು] ಹಣ್ಣು ಬಿಟ್ಟು ಬಾಗಿದ 
(ಸಾಮವೇದದ್ದನಿಯೊಳ್‌ ಮೊರೆವ ತುಂಬಿಗಳುಮಂ 
ಪಣ್ಣೆಳಗಿದ ತದಾಶ್ರಮದ ತರುಗಳ ಮೇಗಿರ್ದು ಪುಗಿಲ್‌ 
ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ ಪೊಂಬಣ್ಣದ 
ಕೋಗಿಲೆಗಳುಮಂ: ಪಂಪಭಾ, ೧. ೧೧೫ ವ) 

ಪಣ್ಣಲ - ಹಣ್ಣುಹಂಪಲ (ಒರೆದ ತಣಗೆಲೆಯೆ ಪರಿಯಣಮಾಗೆ 
ಪಣ್ಣಲಮೆತ್ತಿದ ಜೋನಮಾಗೆ ಸಿರಿಯ  ಮಹಿಮೆಯಂ 
ಮೆಜ್‌ಯಲೇನಾರ್ತುದೊ ಬನದೊಳಿರ್ಪಿರವಾ ಪಾಂಡವರಾ: 
ಪಂಪಭಾ, ೭. ೨೮) 


ಪಣ್ಣಳ - ಹಣ್ಣುಹಂಪಲು (ವಾಯಸಂ ರಾಗರಸಮಯನಾಗಿ 
ಪಣ್ಣಳಂಗಳ೦ ಮುಂದಿಟ್ಟು ಪೊಡೆಮಡಲೊಡಂ: ಪಂಚತಂತ್ರ, 
೪೨೮ ವ) 

ಪಣ್ಯಕರ್ಮ - ವ್ಯಾಪಾರ (ಅಖಿಳ ಕ್ಷತ್ರಿಯಸಮೂಹಕ್ಕೆ 
"ಠಸ್ತಕರ್ಮಮುಮಂ ವಣಿಗ್ವಂಶಕ್ಕೆ ಪಾಶುಪಾಲ್ಯ ಕೃಷಿ 
ಪಸೈಕರ್ಮಂಗಳುಮಂ: ಆದಿಸು, ೮. ೬೪ ವ) 

ಪಣ್ಯವನಿತೆ - =ಪಣ್ಮವಧು (ಪಣ್ಯವನಿತೆವೋಲ್‌ ಕೃತಿ 


Re ಚಾತುರ್ಯದ ಕಣಿಯೆನೆ ವಿದಗ್ಧಬುಧಜನದ 
ಮನಮನಲೆಯಲೆವೇಡಾ: ಆದಿಪು. ೧. ೧೭) 
ಪಣ್ಯವರ್ಮವಿಧಿ - ಸೂಳೆಯರ ಬೀದಿ (ಚೌವಟ್ಟದೊಳ್‌ 
ಬೀದಿವೀದಿಗಳೊಳ್‌ ಜೂಜಿನ ದಿಂಡೆಯೊಳ್‌ 
ದುರ್ಜನೋಪಗತೋದ್ದೇಶದೊಳಂ ಪಣ್ಯವರ್ಮವೀದಿ 
, ವ್ರಾತದೊಳಂ .. .. ನೀತಿಗೆಟ್ಟಾಡುವರ್‌: ಸುಕುಮಾಚ, ೨. ೭) 
ಪಣ್ಯಾಂಗನಾ - ಸೂಳೆ (ಪಣ್ಯಾಂಗನಾಸಂತತಿ ಸೊಗಯಿಸುಗುಂ 
ಮಂಜುಕಂಜಾಕರಂಬೋಲ್‌: ಉದ್ಭಟಕಾ, ೧೦. ೪೨) 
ಪಣ್ಯಾಗಾರ - ವ್ಯಾಪಾರದ ಸ್ಥಳ, ಅಂಗಡಿ (ವಸ್ತುಗಳ ಬಟೆಯಂ 
ಪಣ್ಯಾಗಾರ ಸ್ವವಾಹನದೇವರೊಳ್‌ ಸೊಗಯಿಸೆ: ಶಾಂತಿಷು, 
೧೧. ೨೦) 
ಪಣ್ಯಾವಾಟಿ - ಸೂಳೆಗೇರಿ (ವರೇಣ್ಯ ಪಣ್ಯಾವಾಟಿಯಂತೆ ವಿಚಿತ್ರ 
ಮತ್ತವಾರಣ ವಿರಾಜಿತಮುಂ: ಕುಸುಮಾಕಾ, ೧. ೭೪ ವ) 
ಪತಂಗ - ಸೂರ್ಯ (ಕಡುಸೇದೆಯನಾಂತ ಪತಂಗಾರೂಢ 
ವಾಜಿಯ ಕಡೆವಾಯ್ಗಳಿಂದ ಉಗುವ: ಕಾದಂಬ, ೧. ೧೦೧); 
ಈಚಲು ಹುಳು (ಶಲಭಂ ಪತಂಗ೦ ಎಂದು ಅಳಗೆಗೆ: 
ಅಭಿಧಾವ, ೧. ೯. ೨೩); ದೀಪದ ಹುಳು 
(ಕೋಪಶಿಖಿಕಳಾಪಂಗಳೊಳ್‌ ಪುಡಪುಡನಲ್ಲೆ ಸಾಯಲೆಂದು 


ಪಾಯ್ವ ಪತಂಗಂಗಳಂತೆ: ಪಂಪಭಾ, ೧೧. ೩೯ ವ); ಹಕ್ಕಿ 


(ಖಗ ಅಂಡಜ ಪತತ್ರಿ ಪತಂಗಂ ವಿಕಿರಂ ಕ್ಷೆ ಅಭಿಧಾವ, ೧. 
೬) 


ಪತಂಗಮಂಡಲ - ಸೂರ್ಯಮಂಡಲ (ಪತಂಗಮಂಡಲಂ 
ಅಪರಗಿರಿತಟನೆಯ್ದುವುದುಂ: ಪಂಪಭಾ, ೧೨. ೮೮ ವ) 
ಪತಂಗವೃತ್ತಿ - ದೀಪದ ಹುಳುವಿನಂತೆ ನುಗ್ಗುವುದು 


(ಮತಿಹೀನರಪ್ಪ ಮನುಜರ್‌ ಪತಂಗವೃತ್ತಿಯನೆ ಕೊಂಡು 
ಕೊನೆಯುತ್ತಿರ್ಪರ್‌: ಪಂಚತಂತ್ರ, ೨೯೯) 

ಪತಗ - ಹಕ್ಕಿ (ಏತತ್‌ ಪತಗ ಕುಗರಣ ಶ್ರೀಯ೦ ಊಲಸ್ಸ್‌ತ್ತುತುಂ 
ಚಕ್‌ ಪರ್ಬಿತ್ತುರ್ಬಿ ದೇವಾಯತನ ತತಿಯ 
ಶಂಖಪಭೂತ ಪಣಾದಂ: ಕುಸುಮಾಕಾ, ೪. ೭೩) 

ಪತತ್‌ - ಬಿದ್ದ, ಉದುರಿದ (ಎಂದು ಭಾಸ್ಕರತನೂಜೆಯಂ 
ಉಭಯತಟನಿಕಟ ಕುಸುಮನಿವಹ ಪತತ್‌ ಪರಾಗಪಟಳ 
ಪಿಶ೦ಗತರತ್ತರಂಗ ಸರೋಜೆಯಂ: ಪಂಪಭಾ, ೫. ೫೮ ವ) 

ಪತತ್ರ - ರೆಕ್ಕೆ (ಎಟಲ್ವ ಪತತ್ರಂ ಎತ್ತಿ ನಸು ನೀಡಿದ ಗೋಣ್‌ 


ದು 


ತೆ್‌ ಉದ್ರ ಚಂಚುಮಂಡಳಂ ಅರೆಮುಚ್ಚಿದ ಅಚ್ಚಿ 


ಮಿಡುಕಾಡುವ ತಾಳುಗೆ: ಶಾಂತೀಶ್ವಷು, ೧೨. ೪೬) 
ಪತತ್ರಿ - ರೆಕ್ಕೆಯುಳ್ಳುದು, ಹಕ್ಕಿ (ಪನಿಪುಲ್ಲಂಬುಕಣಂಗಳಂ 


ದ್‌ 


ಕೆದಳುತು೦  ಕೋಕಂಗಳೊಳ್‌ ರಾಗಮ೦ ನನೆವೊಯ್ದು 


ಉಣ್ಮಿಸುತುಂ ಪತತ್ರಿಗಳೊಳಗಿರ್ಪಾ ತೂಂಕಡಂ ನೂಂಕುತುಂ 
ತಣ್ಣನೆ ತೀಡಿತ್ತೆನಸುಂ ಪ್ರಭಾತಮಯ ಪ್ರೋದ್ಧೂತ 
ಶೀತಾನಿಳಂ: ಶಾರತೀಶ್ವಪು, ೧೧. ೯೪); ಬಾಣ (ಎಅಗುಗೆ 
ಎಣಗೆ ಪತತ್ರಿಗಳೇ ನಿಮ್ಮಯ ಕಳೇವರಪ್ರತತಿಗಳೊಳ್‌: 
ಜಗನ್ನಾವಿ, ೮. ೧೦೪) 

ಪತತ್ರಿಗೋತ್ರ - ಪಕ್ಷಿಗಳ ಗುಂಪು (ಈ ವಾಯಸಸ್ಟರಂ 
ದುಸ್ತ್ವರಮಾಗಿರ್ದುದಿದುವುಂ ಪತತ್ರಿಗೋತ್ರಮಪ್ಪುದಜೆಂದ 
ಇದರ್ಕಜೆಪಲೆವೇಟ್ಕುಂ: ಪಂಚತಂತ್ರ, ೩೧೯ ವ) 

ಪತದ್ದಜ - ಬಡಿಯುವ ಸಿಡಿಲು (ಚೋರಾಂದಕಾರ ಪತದ್ವಜ್ರ 
ವಿಷಾಭಿಚಾರಿಕಜರಾತಂಕಾದಿ ಭೇದ೦ಗಳ: ಆದಿಪು, ೧೬. ೯) 

ಪತಾಕಾಪಟ - ಬಾವುಟದ ಬಟ್ಟೆ (ವ್ಯೋಮಂ೦ ಚಿತ್ರಾತಪತ್ರಂಗಿಂ 
ಅತುಳಪತಾಕಾಪಟಶ್ರೇಣಿಯಿಂ: ಪುಷ್ಪದಂಪು, ೧೦. ೮) 

ಪತಾಕಿನಿ - ಸೈನ್ಯ (ಅಂತು ದ್ರೋಣಂ ಎಟ್‌ಗೋಣಸಾವಂ 
ಸಾವುದುಂ ಭೋರ್ಗರೆದಾರ್ದ ಪಾಂಡವ ಪತಾಕಿನಿಯುಮಂ 
ಒಂದು ತಲೆಯಾಗೋಡುವ ಕೌರವ್ಯದ್ವಜಿನಿಯುಮಂ 
ಬೇಜೊಂದು ಮೊನೆಯೊಳ್‌ ಕಾದುತಿರ್ದ ಅಶ್ವತ್ಥಾಮಂ 
ಕಂಡು: ಪಂಪಭಾ, ೧೨. ೩೦ ವ) 

ಪತಾಕಿನೀಚಕ್ರ ನೆ ಸೇನಾಸಮೂಹ (ಚಕ್ರೇಶ್ವರಂಗೆ 
ಚಕ್ರರತ್ನಸ್ವಲನಮಂ ಪತಾಕಿನೀಚಕ್ರಪ್ರಧಾನಪ್ರಭುಗಳಜ*ಯ 
ಬಿನ್ನ ಪಂಗೈ ದೊಡೆ: ಆದಿಪು,. ೧೪. ೬ ವ) 

ಪತಾಕಿನೀಪತಿ -. ಸೇನಾಧಿಪತಿ (ಆಗಳ್‌ ಪತಾಕಿನೀಪತಿಯ 
ನಿಯಮದಿಂ ಪೂರ್ವದಿಗ್ಗಾಗಸ್ಥಿತಮಂ ಖಂಡಮನಪ್ರತಿಹತ 
ಶಾಸನಾಂಕಿತಂ ಮಾಡಿ: ಆದಿಪು, ೧೩. ೮೧ ವ) 

ಪತಾಕೆ - ಬಾವುಟ, ಧ್ವಜ (ಪತಾಕೆಯೊಂದು ವಿಭ್ರಮಮನೆ 
ಪೋಲೆ ಪುರ್ವಿನ ಪೊಡರ್ಪೊಳಕೊಂಡುದವಳೆ 
ಗರ್ಭಚಿಹ್ನಂ: ಪಂಪಭಾ, ೧. ೧೨೦) 

ಪತಿ - ಒಡೆಯ (ಪತಿಗಲ್ಲದೆ ಪೆಣರ್ಗೆಡೆಗುಡದ ತೆಜದೆ ನಡೆವಿಡಿದ 
ಬೆನ್ನ ಸಂಕಡಿ: ಕುಸುಮಾಕಾ, ೮. ೫೩); ಗಂಡ ವಲ್ಲಭಂ 
ಭರ್ತೃ ಪತಿ ಪ್ರಿಯನೆನಿಪುದು: ಅಭಿಧಾವ, ೧. ೧೧. ೧೧) 


ಪತಿಂವರಾ - ಮದುವೆಯಾಗಲಿರುವ ಹೆಣ್ಣು (ನಿಜವಿಜಯಶ್ರೀ 
ಪತಿಂವರಾಪರಿಣಯನೋತ್ಸವಾಲೋಕನ ಕುತೂಹಲ ಪ್ರಚಲಿತ 
ಸಮಸ್ತ ಸಾಮಂತಚಕ್ರನುಂ: ಆದಿಷು, ೧೪. ೯೧ ವ) [ಎಲ್‌. 
ಬಸವರಾಜು ಅವರ ಆವೃತ್ತಿಯ ಪಾಠ] 

ಪತಿಂವರೆ ಇ ಸ್ವಯಂವರದ ಅವಕಾಶವಿರುವ ಕನ್ಯೆ 
(ಬರವೇಟ್ಟಕೆಡಿರದೆ ಪತಿಂವರೆಯಂ ಮುಂದಿಟ್ಟು 
ಖೇಚರಾಧೀಶ್ವರನಂ ಪರೀಣಯನೋತ್ಸವಮಂ ನಾಡೆ 
ರಯ್ಯಮಪ್ಪಂತು ಮಾರ್ಟಪೆಂ ಆಮುಂ ತಾಮುಂ: 
ವರ್ಧಮಾಪು, ೩. ೬೮) 

ಪತಿವ್ರತಾಗುಣ - ಪಾತಿವ್ರತ್ಯಗುಣ (ದಿವ್ಯಮುನಿಪುಂಗವರಂ 
ಬಗೆದಿರ್ಪಿನ೦ ನಿಜಾತ್ಯಂತ ಪತಿವ್ರತಾಗುಣದಿನರ್ಚಿಸಿ ಮೆಚ್ಚಿಸು 
ನೀಂ ದಿಗಂತವಿಶ್ರಾಂತಯಶರ್ಕಳಂ ವರತನೂಭವರಂ ಪಡೆ 
ನೀಂ ತಳೋದರೀ: ಪಂಪಭಾ, ೧. ೧೧೮) 


ಪತ್ತತಿಶಯ - [ಜೆ ಕೈನ] ಕೇವಲಜ್ಞಾನಪ್ರಾಪ್ತಿಯಿಂದ ಜಿನನಿಗೆ 
ಒದಗುವ ಹತ್ತು EE ನಾಲ್ಕು ದಿಕ್ಕಿಗೆ ನೂರು 
ಯೋಜನ ಸೀಮೆಯಲ್ಲಿ ಸುಭಿಕ್ಷತೆ. ಪರಿಮಿತ 5 ಪ್ರಮಾಣದ 
ಉಗುರು ಮತ್ತು ಕೂದಲುಗಳಿರುವ ದೇಹ, ಭೋಜನಾಭಾವ, 
ದೇಹಕ್ಕೆ. ಯಾವುದೇ ಬಾಧೆಯಿಲ್ಲದಿರುವುದು, ನಾಲ್ಕು 
ಮುಖಗಳಿಂದ ಕೂಡಿರುವುದು, ಸರ್ವಶಾಸ್ತ್ರಜ್ಞತೆ, 

ರೆಪ್ಪೆಯಾಡದಿರುವುದು, ಆಕಾಶಗಮನಸಾಮರ್ಥ್ವ, 
ಪ್ರಾಣಿಹಿಂಸೆಯಿಲ್ಲದಿರುವುದು, ದೇಹಕ್ಕೆ ನೆರಳಿಲ್ಲದರುವುದು 
(ಇಂತು ಪತ್ತತಿಶಯಗಳಿವೇಂ ಜಿನನೊಳ್‌ ಪೊದಳ್ಳುವೋ: 
ಆದಿಹು, ೧೦. ೪೩) 

ಪತ್ತನ - ನಗರ (ಪತ್ತನ ನಿಗಮ ನಗರ ಪುಟಭೇದನ ನಗರೀ 
ಪೂಃ ಸಮಾಹ್ವಯಂ ಪುರಮಕ್ಕುಂ; ಅಭಿಧಾವ, ೧. ೧೦. 
೫); ಗಾಡಿ ಅಥವಾ ನಾವೆಯಲ್ಲಿ ತಲುಪಬಹುದಾದ ದೊಡ್ಡ 
ಊರು (ನಗರ ಖೇಟ ಖರ್ವಟ ಮಡಂಬ ಪತ್ತನ 
ದ್ರೋಣಾಮುಖಂಗಳ೦ ಜನಪದಂಗಳಂ ಕಳಿದು ಬರುತ್ತುಂ 
ಪರಶುರಾಮನ ಬಾಣಘಾತದಿ೦ ಭಿನ್ನಮಾದ ಕೌಂಚಾಚಲದ 
ಶಿಖರಪ್ರದೇಶಮಂ ನೋಡುತ್ತುಂ: ಪಂಚತಂತ್ರ, ೨೨೪ ವ) 

ಪತ್ತಳೆ ದ [ಪತ್ರಿಕಾ] ಓಲೆ, ಪತ್ರ, ಕಾಗದ 
(ಉದ್ಯಾನದೇಶಮನಾಳಲೆ೦ದು ಕಾಮನ ಕೆಯ್ಯೊಳ್‌ ತೊಳಗಿದ 
ಪತ್ತಳೆಯಂ ಕೊಂಡು ಜಾದಂ ತೊಡೆದಂತೆ: ನೇಮಿನಾಪು, ೪. 
೬೮ ವ) 

ಪತ್ತಜು - [ಪತ್ತು-ಆಉು] ಹದಿನಾರು (ಸೆಆಹೋಲ್‌ ಸೆಜ್‌ಕೋಲಿಂ 
ಪತ್ತಜುಗಾವುದ ಬಲದ ಪವಣನನಿತಿನಿತೆ೦ದಾನಜಿಯೆಂ: 
ಪಂಪಭಾ, ೧೦. ೫೯) 


ಪತ್ತಿ - ಪದಾತಿ ಸೈನಿಕ (ಪತ್ತಿ ಶಸ್ತ್ರ ದ್ಯುತಿಪರಿಕರಿ 
ದಿ ಎಂ ಮೆ 
ಸಾಂದ್ರೀಭವಚ್ಚಂಡರೋಚಿಃಕಿರಣೌಘಂ: ಆದಿಷು, ೪. ೨೪); 
ಪದಾತಿಸೈನ್ಯ (ವಾಜಿಗಳಿಂದಂ ಅಪಹೃತ 


ವಿಕ್ರಾಂತವಿದ್ದಿಷ್ಠವಿಕ್ರಮಸಂಪತ್ತಿಗಳಪ್ಪ ಪತ್ತಿಗಳಿದಂ: ಆದಿಷು, 
೧೪. ೪೩ ವ); ಒಂದು ರಥ, ಒಂದು ಆನೆ, ಮೂರು 
ಕುದುರೆ, ನಾಲ್ಕು ಕಾಲಾಳುಗಳ ಗುಂಪು (ಒಂದು ಸಾಮಜಂ 
ಒಂದು ತೇರ್‌ ಮೂಜಶ್ವಂ ಅಯ್ದು ಕಾಲಾಲ್ಲಳ್‌ ಪತ್ತಿಯಕ್ಕುಂ: 
ಅಭಿಧಾವ, ೧. ೧೪. ೮) 

ಪತ್ತಿದ ಕಣ್‌ - ಮೆತ್ತಿಕೊಂಡ ಕಣ್ಣು (ಆಕೆಯ ಪತ್ತಿದ ಕಣ್ಣುಮಂ 
ಉಟ್ಲೆದ  ಮನಮುಮಂ  ಜೋಲ್ಪ ನಾಣ್ದುಮಂ ನೀಳ್ಬ 
ಸರಮುಮಂ ಅಜಣಿದು: ಪಂಪಭಾ, ೪. ೪೦ ವ) 


ಪತ್ತಿಸು - ಶತ್ತಿಸು, ಕೂಡಿಸು (ಪರಸಮಯಿಗಳೊಳ್‌ 
ಪತ್ತಿಸಿದೊಡಂ ಒಳ್ಳು ಜೈನಸಮಿತಿಗೆ ನಿರುತಂ ಪತ್ತುವ 
ತೆಳದಿಂ: ಸಮಯಪ, ೬ ೮೬), ಮನವರಿಕೆ ಮಾಡು 


(ಪತ್ತಿಸುತಿಪ್ಪರ್‌ ದಯೆಯಿ೦ ಪೊಲೆಯಂಗಮಾದೊಡಂ ಸಲೆ 
ಜೂನರ್‌: ಸಮಯಪ, ೭. ೩೦) 


ಪತ್ತೀಂದ್ರ - ಪದಾತಿಯ ದಳಪತಿ (ಗಗನಗಹನದೊಳೆ ಗಮಿಯಿಪ 


ಖಗಕ್ಕೆ ಪತ್ತೀಂದ್ರ ಧೀವರಂ ಬೀಸಿದ ರೇಣುಗಣ ನವಜಾಲಕೆ 
.. ಓಳಗಾಯ್ತು ಅನಿಮಿಷಪ್ರತಾನಂ: ರಾಜಶೇವಿ, ೬. ೪೩) 
- ಒಡಗೂಡು (ಸುರತಾಮೃತದೊಳ್‌ ತಣಿದು ಅಬ್ಕಜೆಂ 
ಜಿಗಿಲ್ಲಂತಿರೆ ಪತ್ತಿ ಮೆಯ್ಗಳೆರಡಾದೊಡಮೇನಸುವೊಂದೆ: 
ಆದಿಪು, ೩. ೫); ಸಂಬಂಧ (ಕಣ್ಣೆಮಯಿಕ್ಕುವನಿತು 
ಪೊಟ್ಟಪ್ಪೊಡಂ ಉಸಿರ್‌ ಪತ್ತಿಲ್ಲದೆ ದುಃಖಂಗಳಂ 
ಅನುಭವಿಸುವರ್‌: ವಡ್ಡಾರಾ, ಪು ೯೭, ಸಾ ೨); ಸಹವಾಸ 
ಮಾಡು (ಮಾಹೇಶ್ವರವೃತ್ತಿಯೊಳ್‌ ಎಸಗುತ್ತುಮಿರ್ದು 
ಕಳ್ಳುಡಿವವರಂ ಪತ್ತಿದೊಡೆ ಮುಳುಯರ್‌ ಆರ್ಹತರ್‌: 
ಸಮಯಪ, ೧೩. ೩೭); ಅಂಟಿಕೊ, ಮೆತ್ತಿಕೊ (ಸುಟ್ಟಿ 
ತೋ ಬಸಿಅ೦ ಬೆರಲ್‌ ಅಲ್ಲಿಯೆ ಪತ್ತಿತೆಂಬರ್‌: ಸಮಯಪ, 
೧೦. ೧೭೫); ಉರಿಗೊಳ್ಳು (ಪೊಸಪುಲ್ಲೊಳ್‌ ಕಿಚ್ಚನಿಟು 
ಊದಿದೊಡೆ ಉರಿದುರಿ ಕೂರ್ಚಾಗ್ರಮಂ ಪತ್ತೆ: ಲೀಲಾವತಿ, 
೯. ೨೦); ಒಂದು ಸಂಖ್ಯೆ (ಕುದುಕುದಿದತ್ತಣಿಂ ಕುದುರೆ 
ನೂಲೋಳಾ ಬಲದಾನೆ ಪತ್ತು ತಾಗಿದುವೆನೆ ದೋಷಮಾ 
ಪಿರಿದು ಸಂಖ್ಯೆಯೊಳೇಕಬಹುತ್ವಸಂಗದಿ೦: ಕವಿರಾಮಾ, ೧. 
೧೨೦) 
ತ್ತುಗೆ - ಪ್ರಾಪ್ತಿ (ಮಗಳ ಮನೋರಮೆಯ ಮದುವೆಗಂ ರಾಜ್ಯದ 
ಪತ್ತುಗೆಗಂ  ಗುರೂಪರೋಧಕ್ಕಗಿದು: ಆದಿಪು, ೬. ೨) 
ಸಂಬಂಧ (ಎನ್ನ ನಿನ್ನ ಪತ್ತುಗೆಯ ತೊಡರ್ಪದಿಂದಂ 
ಪಣೆದತ್ತು ಮನಂ: ಆದಿಷು, ೧೨. ೩೭); ಸ್ನೇಹ (ಆ 
ಕಾಂತೆಯೊಳ್‌ ಆ ಸಕಲಮಹೀಕಾಂತಂ ವಜ್ರಲೇಪದ 
ಅನುಬಂಧಮಂ ಇತ್ತು ಆಕೃತಿಯಿಂ ಪತ್ತುಗೆವೆತ್ತು 
ಓಕುಳಿಯಾಡುವ೦ ಅನ೦ಗರಾಗಾಮೃತದೊಳ್‌: ಮಲ್ಲಿನಾಷು, 
೩. ೭೨); ಆಶ್ರಯ (ಸೊಗಯಿಪ ಸುರಭೂಜದ ಪತ್ತುಗೆಯಂ 
ನವಕಲ್ಪಲತಿಕೆ ಪಡೆದಂತಿರೆ ನೆಟ್ಟಗೆ 
ಖಚರಾಧಿಪನೆರ್ದೆಗೆತ್ತುಗೆವಡೆದಳ್‌ ವಾಯುವೇಗವನಿತಾರತ್ನಂ: 
ಶಾಂತೀಶ್ಚಷು, ೧. ೧೫೬); ರಥದ ಅಚ್ಚು (ಮಿನುಗುವ 
ಕೊಂಬಿನಚ್ಚು ಕಿಜುಗೊಂಬಿನ ತಳ್ತ ಅರಗೀಲ್‌ ಕವಲ್ತ 
ಕೊಂಬಿನ ಮಡವಡ್ಡವಂದ ನಳಿಗೊಂಬಿನ ಪತ್ತುಗೆ ಜೋಲ್ವ 


ಪತ್ತುವಿಡಿಸು 


ಪತ್ತುವಿಡು - 


ಪತ್ತೆಸಾರ್‌ — 
ಕವತುಕಾತಿರೇಕವ್ಯಾಕುಳತೆಯಿಂ ಪತ್ತೆಸಾರ್ದು: ತಿಆಈಟಂಠಿಣಾ, 


ಪತ್ರ - ಎಲೆ 


ತೆರೆ (ಸಂಪುಟಂ ಪತ್ತುಗೆವಿಟ್ಟು ಓರಂದದಿಂ ಸಿ೦ಪುಗಳುಗುಲೌ 
ಸಿಡಿಲ್ಲಂದ ಮುಕ್ತಾಫಲಶ್ರೇಣಿಗಳಿಂದಂ: ಕಾದಂಬ, ೧. ೧೧೮) 
- ಔತ್ತು-ಬಿಡಿಸು] ಸಂಬಂಧ ತಪ್ಪಿಸು (ದೆಸೆಗಳ 
ಸಂದಂ ಪಣಿದು ಆಗಸದಿಂದಂ 
ಪತ್ತುವಿಡಿಸುವ೦ತೆವೊಲಿಳೆಯಂ: ಆದಿಪು, ೧೨. ೫೪) 
ಸಂಬಂಧ ತಪ್ಪು (ಮೌನದೊಳಿಂತು ನೀನಿರೆ 
ರುವದ್ಧೃಂಗಾಳಿಯಿಂ ಪತ್ತುವಿಟ್ಟುಡುಗಿರ್ದಬ್ದಮನೆಯ್ದೆ 
ಪೋಲ್ತುದು: ಆದಿಪು, ೩. ೩೧); ನಿವಾರಣೆಗೊಳ್ಳು. 
ಪರಿಹಾರವಾಗು (ಅಂತು ನಿಜಶೌರ್ಯಮದಜ್ಜರಂ 
ಮಂತ್ರಿವರ್ಗವೈದ್ಯವಚನೌಷಧಿಗಳಿಂ ಪತ್ತುವಿಡೆ: ಆದಿಷು, ೧೨, 
೧೦೯ ವ); ಮುಗಿದುಹೋಗು 
(ಮಾನಕಷಾಯಮವರ್ಗಿನ್ನುಂ ಪತ್ತುವಿಟ್ಟುದಲ್ತದಜೆಂ 
ಕೇಲಜ್ಜಾನೋತ್ಪತ್ತಿ ಆಗದಿರ್ದುದು: ಆದಿಷು, ೧೪. ೧೪೩ 
ವ); ಬಿಟ್ಟು ಹೋಗು (ಆಗಳ್‌ ತನ್ನ ರಾಗರಸಮಂ 
ರಾಗಿಗಳ್ಗೆಲ್ಲಂ ಪಚ್ಚುಕೊಟ್ಟಂತೆ ಕೆಂಪು ಪತ್ತುವಿಡೆ: ಪಂಪಭಾ. 
೪. ೫೦ ವ); ಅಂಟಿರುವುದನ್ನು ಕೊಡವಿಕೊ (ಸತ್ತುಂ 
ನೆಲನಂ ಪತ್ತುವಿಡೆಂ ಎಂಬಂತೆ ನೆಲನಂ ಪತ್ತಿ 
ಮೂರ್ಥಾಗತನಾಗಿರ್ದ: ಪಂಪಭಾ, ೧೩. ೯೭ ವ); 
ಬೇರೆಯಾಗು, ತೊರೆದು ಹೋಗು ಛ(ದೀಕ್ಷಾಭಿಮುಖನಾಗಿ 
ಮನೆಯಂ ಪತ್ತವಿಡುವುದು ಗೃಹತ್ಕಾಗಕ್ತಿಯೆ: ಚಾವುಂಪು, 
೩೧೪, ಸಾ. ೧೪); ದೂರಮಾಡು (ಶ್ರೀಮತ್ಯಾರ್ಯಿಯುಂ 
ಸಮ್ಯಕ್ತ್ವಮಾಹಾತ್ಮ್ಯದಿಂ ಸ್ತೀರೂಪಮಂ ಪತ್ತುವಿಟ್ಟು: ಆದಿಪು, 
೫. ೭೦ ವ) 


ಪತ್ತೆಂಟು - ಅನೇಕ (ಆದರದಿಂದೆ ಕೊ೦ಂಡನವಉೌೊಳ್‌ ಪತ್ತೆಂಟು 


ರತ್ನಂಗಳಂ: ಆದಿಪು, ೧೨. ೧೨೦) 


ಪತ್ತೆಪಾಯ್‌ - ಹತ್ತಿರ ಸೇರು, ಸಮೀಪಿಸು (ಲತಾವೇಷ್ಟಿತದೊಳ್‌ 


ಪರಿಣತೆಯಪ್ಪುದಣಿಂ ಪತ್ತೆಪಾಯ್ಬಿ 
ಅಡರ್ದು: ಲೀಲಾವತಿ, ೧೪. ೧೦೫ ವ) 
ಪತ್ತೆಪಾಯ್‌ (ಅಂತು ಭೋಂಕೆನೆ 


ಅಂತೆ ಮುರಿದಿ 


ಕಂಡು 


ಅ.೩೭ ವ) 

(ಲಲಿತ ವಿಚಿತ್ರ ಪತ್ರಫಲಪುಷ್ಠಯುತಾಟವಿ 
ಸೊರ್ಕಿದಾನೆಯಂ ಬೆಳೆವುದು: ಪಂಪಭಾ, ೧. ೫೪); ಕಠಾರಿ 
(ಪತ್ರಂ ಕ್ಷುರಿಕಾ ಅಸಿಧೇನು ಸ೦ಜ್ಞಾಂತರಮದು ತಾಂ ಸುರಿಗೆ 
ಕೊಂತವೆನಿಕುಂ: ಅಭಿಧಾವ, ೧. ೧೪. ೧೫), ಹೂವಿನ 
ಎಸಳು (ಛದನ೦ ಪತ್ರಂ ಪರ್ಣಂ ಛದಂ ಪಳಾಶಂ ದಳಂ 


ಬಳ್ಳಿಗೊಂಬಿನ ಬಲೆ ತೋರಗೊಂಬಿನ ನೊಗಂ ಸಮವೇಕಾರ್ಥಂ: ಅಭಿಧಾವ, ೧. ೭. ೫) 

ಜಾ ಸತಿ ಕಣ್ಣೆ ಚೆಲ್ಲಿನೆ ನಡೆತಂದುವಂದು ಪತ್ರಕಂ - ಚಿತ್ರಗಳಿಗೆ ಬಣ್ಣ ಹಾಕುವ ಒಂದು ಬಗೆ (ಅನಿಲಕಂ 
ಹು ವಗ WSR Fi ಸ ಪತ್ರಕಂ ಬಿಂದುಕಂ ಧೂಮ್ರಾವರ್ತನಂ ಉದ್ದರ್ತನಂ 
ಕ್ತ ಗಾರ ಸಂಬಂಧ ಬಾ ಮುತ ಚಿತ್ರಪ್ರವರ್ತನ೦ ಎಂಬಾಣುಂ ಪ್ರಕಾರಮುಮಂ: ಮಲ್ಲಿನಾಹು, 

ಒತ್ತರಿಸಿ ಮೊತ್ತಂಗೊಂಡು ಪತ್ತುಗೆಗುಂದದೆ ಒತ್ತಿಮುತ್ತಿದುದು: ೫. ೩೬) ೯ 

ಸ್ತು ಪಜ ಪತಚ್ಛೇದ - ಎಲೆಗಳ ಆಕಾರದಲ್ಲಿ ಕತ್ತರಿಸುವುದು (ಚಿತ್ರಕಮ 
ಪತ್ತುಗೆವಿಡು - ಸಂಬಂಧ ಕಳೆದುಕೊ (ಸಾದರದಿಂದ ಆ ಪತ್ರಚ್ಛೇ ಯ ಇ ಅ ಜ್‌ 

ಪಿಹಿತಾಶ್ರವವ್ರತಿ ಪದಾಂಭೋಜದೊಳ್‌ ದೀಕ್ಷೆಗೊಂಡಿರುತುಂ ಸ ಗ್ರಹಗಣಿತ ರತ್ನಪರೀಕ್ಷೆಗಳೊಳಂ: ಪಂಪಭಾ, ೨. 

ನೆಟ್ಟನೆ ಪತ್ತುಗೆವಿಟ್ಟು ತನುವಂ ತಾಳ್ಚಿ ದೇವತ್ವಮಂ: ಪ 

ಶಾಂತೀಶ್ವಪು, ೨. ೪೪); ಬಿಟ್ಟು ಹೋಗು (ಆರಯ್ಯದೆಯುಂ ಪತ್ರಚ್ಛೇದ್ಯ - ಎಲೆಗಳಲ್ಲಿ ಚಿತ್ರ ಬಿಡಿಸುವುದು 

ಅಚೆಯದೆಯುಂ  ಮುನ್ನಮೆ ಪಶುವಿನಂತೆ ದೆಸೆದೆಸೆಗೆ (ಹಸ್ತಕೌಶಲಕಳಿತಮಪ್ಪ ಚಿತ್ರಕಳಾಪ ಪತ್ರಚ್ಛೇದ್ಯಾದಿ 

ಬೆರ್ಚುವುದುಂ ಪಿತೃಪರ್ಯಾಗತಮಪ್ಪ ಬನಮಂ ಸಮನ್ವಿತಮಪ್ಪ ಶಿಲ್ಪಮುಮಂ: ಆದಿಹು, ೮. ೬೪ ವ) 


ಪತ್ತುವಿಡುವುದು೦ ತಕ್ಕುದಲ್ಲು: ಪಂಚತಂತ್ರ, ೯೧ ವ); ಬಾಯಿ 


೬೪೮ 


ಪತ್ರಹುಟಿಕಾ[ೆ] - ಎಲೆಯಿಂದ ಮಾಡಿದ ದೊನ್ನೆ (ವಿವಿಧ 
ಪತ್ರಪುಟಿಕಾನಿಹಿತಂಗಳ೦ ತಂದು ಮುಂದಿಟೆಪಿ: ಚಂದ್ರಪ್ರಪು, 
೨. ೭೫) 

ಪತ್ರಭಂಗ - ಕೆನ್ನೆ ಮೊದಲಾದವುಗಳ ಮೇಲೆ ಬರೆಯುವ ಚಿತ್ರ, 
ಮಕರಿಕೆ (ಶರದದ ಬಿಸಿಲಳುರೆ ಪೊಣ್ಣಿದ ಘರ್ಮಬಿಂದುಗಳಿಂ 
ನಾಂದು ಪುಚ್ಚಟಿದರೆವೊರೆಕಾದ ಕುಂಕುಮಪತ್ರಭಂಗದ 
ಕೊರಗಿದ ನಗೆಮೊಗಂಗಳುಮಂ: ಆದಿಪು, ೧೧. ೭೦ ವ) 

ಪತ್ರಲೇಖಾವಳಿ - ಪತ್ರಭಂಗ (ಸ್ವೇದಜಳ೦ ಕಿಡಿಸಿದುದು 
ಕದಪಿನೊಳ್‌ ಪೊಟ್ಟಡೆ ಬರೆದರಸಿಯರ ಪತ್ರಲೇಖಾವಳಿಯಂ: 
ಆದಿಷು, ೧೧. ೫೪) 


ಪತ್ರಾಲಂಬನ - ವಾದಕ್ಕೆ ನೀಡುವ ಆಹ್ವಾನ (ವಾದಿ 
ಸಕಲಕಲಾವೇದಿ ಸಂವಾದಾರ್ಥಿಯಾಗಿ ಬಂದು 
ಅರಮನೆಯ ಬಾಗಿಲೊಳ್‌ ನಿಂದು ಪತ್ರಾಲಂಬನಂ 


ಮಾಡಿರ್ಪುದುಂ: ಸುಕುಮಾಚ, ೨. ೧೪ ವ) 
ಪತ್ರಲೇಖಾವಳಿ - ಪತ್ರಭಂಗ (ಲಲಾಟಕುಂಕುಮಸ್ಟೇದಜಳಂ 
ಕಿಡಿಸಿದುದು ಕದಪಿನೊಳ್‌ ಪೊಲ್ಟಡೆ ಬರೆದರಸಿಯರ 
ಪತ್ರಲೇಖಾವಳಿಯಂ: ಆದಿಷು, ೧೧. ೫೪) 
ಪತ್ರಾಳಿ - ಭರಣಿಗಳ ಸಮೂಹ (ದಂತಿಸಮೂಹಂ೦ ವಾಜಿವೃಂದಂ 
ಮೃಗಮದ ಫನಕಾಶ್ಮೀರ ಪತ್ರಾಳಿ: ರಾಜಶೇವಿ, ೯. ೪೦) 


ಪತ್ರಿಕುಲಚರಿತ್ರ- ಎಲೆಗಳಿಂದ [ಬಾಣಗಳಿಂದ] ತುಂಬಿರುವುದು 
(ಪರಿಕಲಿತಶಿಳೀಮುಖವಾನರಚಿಹ್ನಂ ಪತ್ರಿಕುಲಚರಿತ್ರಂ 
ರಿಪುಭೀಕರಂ ಎನಿಪ ಅಂತಕಕೃತ ನವತರುವಿರ್ಪಂತೆ: 


ಗದಾಯು, ೪. ೩೪) 

ಪತ್ರಿಲ - ಗಿಡಮರ (ಉದ್ಯಾನಕೇಳೀಚಳತ್‌ ಪತ್ರಿಲಶಾಖಾಕಾರ 
ಜೈತ್ರದ್ದಿರದಕದಳಿಕಾಡ೦ಬರಂ: ಆದಿಷು, ನರಸಿಂ. ೧೩. ೮) 

ಪತ್ತನ್ನಿ - ಪಾದಸನ್ನಿಧಿ (ಸುವ್ರತಾರ್ಯಿಕೆಯರ ಪತ್ನನ್ನಿಧಿಯೊಳ್‌ 
ತಳೆದಳ್‌ ತಪದುನ್ನತಿಯಂ ಸುಮತಿಕನ್ಕೆ ಬೇಗದೊಳಾಗಳ್‌: 
ಶಾಂತೀಶ್ವಪು, ೯. ೨೪) 

ಪಥಚ್ಯುತ - ದಾರಿ ತಪ್ಪಿದ (ಉಪಗೂಹನಮುಂ ಸದ್ಧರ್ಮ 
ಪಥಚ್ಚುತ ಭವ್ಯಸ೦ಹತಿ ಸಂಸ್ಥಾಪನಮುಂ: ಆದಿಹು, ೫. 
೫೮) 


ಪಥಪರಿಶಮ - ಪಥಶ್ರಮ (ಕಾಳಿಂದೀನದೀಕಚ್ಛದೊಳ್‌ 
ಆತ್ಮೇಚ್ಛೆಯಿಂ ನಲಿನಲಿದು ರುಚಿರಮರಕತಶ್ಯಾಮ 
ದೂರ್ವಾಂಕುರಗ್ರಾಸದೊಳಂ ಅತಿಸ್ವಚ್ಛಸ್ಟಾದು 
ಸಲಿಲಪಾನದೊಳಂ ಮೆಲ್ಕಾಡಿ ಪಥಪರಿಶ್ರಮಮಂ 


ಆಣೆಸಿಕೊಂಡು: ಪಂಚತಂತ್ರ, ೭೭ ವ) 

ಪಥಶ್ರಮ - ಮಾರ್ಗಾಯಾಸ, ಪಯಣದ ದಣಿವು (ಉನ್ನತ 
ಕುಕ್ಕುಟೇಶ್ವರ ಜಿನೇಶ್ವರನ೦ ಜಿನಭಕ್ತೆ ಪೋಗಿ ಕಾಣ್ಣನ್ನೆಗಂ.... 
ಅತ್ತಿಮಬ್ಬೆಗೆ ಪಥಶ್ರಮಮಾದುದು ಅಕಾಲವೃಷ್ಟಿ: ಅಜಿತಪು, ೧. 
೬೦) 

ಪಥಶ್ರಾಂತ - ಪ್ರಯಾಣದ ಬಳಲಿಕೆಯನ್ನು ಹೊಂದು 
(ಕುದುರೆಯು೦ ಜವಂಗೆಟ್ಟುದು ನಾ೦ ಪಥಶ್ರಾಂತನಾದೆಂ: 
ಪಂಚತಂತ್ರ, ೧೮೯ ವ) 

ಪಥಾರ್ತ - ಪಯಣಿಸಿ ದಣಿದವನು (ಬಳೆದಿಮ್ಮಾವಿನ 
ಬಾಟೌಯೀಳೆಗಳ ಪಣ್ಣಂ ಪಣ್ಣನೋರೊರ್ಮೆ ಮೆಲ್ಲು 
ಎಳನೀರೀಂಟಿ ಪಥಾರ್ತರಿರ್ಪರ್‌ ಅಧ್ವಾನಮುದ್ಯಾನದೊಳ್‌: 
ಜಗನ್ನಾವಿ, ೯. ೮೮) 

ಪಥಿಕ - ಪ್ರಯಾಣಿಕ (ಪಥಿಕರ್‌ ಗಿಳಿಸೋದಬಲಾಜನಂಗಳಂ 
ಕಣ್ಣೆಮೆಯಿಕ್ಕದೀಕ್ಷಿಸೆ: ಪಂಪರಾ, ೧. ೧೦೭) 


೬೪೯ 


ಪಥಿಶ್ರಮ - ಪಥ[ಪರಿ]ಶ್ರಮ (ತನ ಕೀರ್ತಿಪ್ರಮದೆ ಪಧಿಶ್ರಮದಿಂ 
ವಿಶಮಿಸಿದಳ್‌ ಏಲಾಲವಂಗಲವಲೀವನದೊಳ್‌: ಶಾಂತಿಹು, 
೮. ೫೫) 

ಪಥ್ಯ - ತಕ್ಕುದಾದ (ಭೂಮೀಶ್ವರ ನಿನಗೆ ಪಥ್ಯಮಾವುದು ದಂ 
ಮಾಡು: ಯಶೋಧಚ, ೧. ೬೫) 

ಪದ ದ ಸ್ಥಿತಿ (ಕ್ಷಮಿಯಿಪುದೆಂದು ಕಾಲ್ಲೆಜಗಿದ 
ನಿನ್ನದೊಂದುಪಶಮಮಂ ಪಡೆದತ್ತು ಮನುಷ್ಯಜ್ನಮಂ 
ಮುಗಿಸಿ ನಿನ್ನನೀ ಪದಕ್ಕೆ ತಂದುದು: ಆದಿಪು, ೩. ೪೦) 
ಪದವಿ (ಅಟಿಪದೆ ಪದ ಗಟಿಪದೆ ಪೊ೦ಪುಟೆವೋಗೆ 
ಯಶಃಪ್ರಕಾಶಂ ಈಗಳೆ ಧರೆಯಂ ಪಟಿಕೆಯ್ದು; ಆದಿಪು, ೪. 
೮೭); ಹೆಚ್ಚೆ (ಷಟ್ಟಂಡಮಂಡಳ ವಿಜಯವಿಳಾಸ 
ವಿಹಾರಶೀಲಂ ಕತಿಪಯಪದಂಗಳಂ ವಿಹಾರಿಸಿ: ಆದಿಪು, 
೧೧... ೨೭ವ); ಸುರತದವ (ಅಮರ್ದಿನ ಧಾರೆಯಂತೆ 
ಮುಡಿಯಿಂಪು ಅಮರ್ಧಂ ತಳಿದಂತೆ ಸೋಂಕಿನಿಂಪು 
ಅಮರ್ದಿನ ಧಾರೆಯಂತೆ ಪದದಿಂಪು: ಆದಿಹು, ೧೨. ೨೭); 
ರೀತಿ, ಹದ (ನೆಲನಂ ನಿಯುಗೆಯಂ ನಡೆವೊಂದು 
ಪದಮುಮಂ ಸೋವಳಿ ಮೇವಳಿ ಬಿಸುವಳಿಯಂ; ಪಂಪಭಾ, 
೫. ೪೬), ಸಂದರ್ಭ (ಆವುದು ಉಣ್ಣ ಉಣಿಸು ಎನೆ 
ಪೇಟ್ಲ್‌ನೆಂಬ ಪದದೊಳ್‌ ನರಕಾಂತಕಂ ಅಗ್ನಿದೇವನಂ 
ಕಾಣಲೊಡಂ: ಪಂಪಭಾ, ೫. ೭೧ ಮತ್ತು ೭೧ ವ) 
ಸಮಂಜಸ, ಸೂಕ್ತ (ಜಳಪ್ರವೇಶ೦ ಇಲ್ಲಿಗೆ ಪದನೆಂದು 
ನಿಶ್ಚಯಿಸಿ ವಾರಿಜನಾಥಂ ಅನಾಥವಾಗಿ ತೊಟ್ಟನೆ 
ಮುಖುಪಂತೆವೊಲ್‌ ಮುಖುಗಿದಂ: ಪಂಪಭಾ, ೧೩. ೧೦೬); 
ಸ್ಥಾನ (ಸಿರಿ ಪೆಜಸಾರ್ದ ಪಾ೦ಡವರವೋಲ್‌ ಪದವಿಲ್ಲದರುಂ: 
ತ್ರಿಷಷ್ಟಿಪು, ೫೪. ೬); ಹದ, ತಕ್ಕುದು (ಎರಡು೦ ಪಡೆಯುಂ 
ಒಡನೆ ಪಾರ್ದಿರ್ದಪುವು ಎನ್ನುದಯಮಂ ಆನಿಂ 
ತಡೆದಿರ್ಷದು ಪದನಲ್ತೆಂದು  ದಿನಪನುದಯಂಗೆಯ್ಟಂ: 
ಪಂಪರಾ, ೧೩. ೯೪); ಸಂದರ್ಭ (ಆಷಾಢಭೂತಿ ತಂ 
ಛಿದ್ರಾನ್ವೇಷಿಯಪ್ಪುದಜೆ೦ ತನಗಿದುವೆ ಪದನೆಂದು ಬಗೆದು: 
ಪಂಚತಂತ್ರ, ೧೨೬ ವ); ಸ್ಥಿತಿ (ನಿನ್ನನೀ ಪದಕೆ ತಂದುದು 
ಮುನ್ನಿನ ಗೆಯ್ದ ದೋಷಂ: ಆದಿಷು, ೩. ೪೦) 

ಪದಂಗಳಂ ಪುಗಿಸು - ಪದವಿಗಳನ್ನು ಆರೋಪಿಸು (ಪೂರ್ವ 
ಭೂಮಿಪರ ಪದಂಗಳಂ ಪುಗಿಸಿ ಪೋಲಿಪೊಡೆ ಈತನುದಾತ್ತ 
ಪೂರ್ವ ಭೂಮಿಪರನೊಳ್ಲಿನೊಳ್‌ ತಗುಳೆವಂದೊಡೆ ಈ 


ಕಥೆಯೊಳ್‌ ತಗುಳ್ಳಿ ಪೋಲಿಪೊಡೆನಗಟ್ಟೆಯಾದುದು 
ಗುಣಾರ್ಣವ ಭೂಭುಜನ೦ ಕಿರೀಟಿಯೊಳ್‌: ಪಂಪಭಾ, ೧. 
೧೪) 

ಪದಂಗಾಸು - ಹದವಾಗಿ ಕಾಯಿಸು (ಉದಯಾದ್ರಿಯೊಳ್‌ 
ಪದಂಗಾಸಿನ ಪೊನ್ನ ಪುಂಜಿಯವೊಲಿರ್ದುದು ಕಣ್ಣೆ 


ಹಿಮಾಂಶುಮಂಡಲಂ: ಪಂಪಭಾ, ೭. ೮೧); ಪುಟವಿಟ್ಟುದು 
(ಅನುವಿಸಿ ಕರೆದಟ್ಟೆಗೆ ಸೊರ್ಕಿನ ಸಿಂಧುರಮನಿಲಜವದ ವಾಜಿ 
ಪದಂಗಾಸಿನ ಪೊಂಗಳಲ್ಲದೀಯದ ನಿನಗೆಂತುಂ 
ಲೋಭಮುಂಟೆ ದಾನವಿನೋದಾ: ಲೀಲಾವತಿ, ೪. ೪೦) 
ಪದಂಗುಟ್ಟು - ಉಚ್ಚರಿಸು (ಸ್ಮರ ಗುರುಶಿಷ್ಯರಂತೆ ಸಮ್ಮೋಹನ 
ಮಂತ್ರಮಂ ಪದಂಗುಟ್ಟುವ ಶುಕಶಾರಿಕೆಗಳುಂ: ಪಂಪರಾ, ೩. 


೭೫ ವ) 
ಪದಂಗೊಳಿಸು - ಹದಗೊಳಿಸು (ಪರಿಪಕ್ಷಫಲರಸದಿಂ 
ನೆಲ್ಲನೆಲ್ಲಮ೦... ಪರ್ಬಿ. ಪಸರಿಸಿ. ಪದಂಗೊಳಿಪ 


ಸರಸತರದ್ರಾಕ್ಷಾಲತೆಗಳುಂ: ಶಬರಶಂ, ೨. ೪೨ ವ) 


ಪದಂದಪ್ಪು - ಹದ ತಪ್ಪು (ಅಭೀಷ್ಟವೃಷ್ಟಿ ಕರೆಯುತ್ತರ್ಕುಂ 
ಪದಂದಪ್ಪದೆ: ಪುಷ್ಪದಂಪು, ೨. ೩) 

ಪದಂದಿರಿ - ಹೆಚ್ಚಿ ತಿರುಗಿಸು (ಅರ್ಕನ ವಾಜಿಗಳ್‌ ಪದಂದಿರಿಯೆ 
ಕಡಲ್‌ ಕಲಂಕೆ ಧರೆ ಕಂಪಿಸಲ್‌ ಅದ್ಭುತಮಾದುದಾಹವಂ: 
ಶಾಂತೀಶ್ವಪು, ೬. ೬) 

ಪದಂಪು - ಪ್ರೀತಿ (ಪದ೦ಪೊದವೆ ತೆಗೆತೆಗೆದು ತಟ್ಸ್‌ಸಿದನಾಗಳ್‌ 
ನೃಪತಿ ನಿಬಿಡ ನಿಜಭುಜಯುಗದಿಂ: ಕಾದಂಬ, ೮. ೬೨) 

ಪದಂಬಡಿಸು - ಸಿದ್ಧಗೊಳಿಸು (ಆ ಜಿನಾಂಬಿಕೆಯ ಮುಂದೆ 
ಸಂಗೀತಕಮಂ ಸಂಗಳಿಸಿ ಪದಂಬಡಿಸುವೆಡೆಯೊಳ್‌: 
ಶಾಂತೀಶ್ವಪು, ೧೩. ೨೨೩ ವ) 

ಪದಂಬಡೆ - ಹದವಾಗಿ ಸೇರು (ವಿಪಂಚಿಯ ನುಣ್ಣರನೊಂದೆ 
ಪಾಡಿ ಕೋಮಲಮೆನೆ ಚಿತ್ರಮ೦ ಬರೆದು ತೋಟಿ 
ಪದಂಬಡೆದೆಯ್ದೆ ಮೇಳದೊಳ್‌ ನೆಲಸಿದ ಮಾತನಾಡಿ: 
ಚಂದ್ರಪ್ರಪು, ೩. ೯೦) 

ಪದಕ - ಸರದ ನಡುವಿನ ಬಿಲ್ಲೆ (ಒಂದು ದಿವಸಂ ವ್ಯಂತರದೇವಂ 
ಕೊಟ್ಟ ಪದಕಮಂ ಸತಿಗಿತ್ತಂ: ಧರ್ಮಪ, ೧೦. ೮೪) 

ಪದಕಟಕ - ಕಾಲುಕಡಗ (ಅರುಣಾಂಭುಜನಾಳಮಾವರಿಸಿದ 
ನವಫೇನಪಿಂಡಮಾಲೆಯ ಚೆಲ್ವಂ ಪರಿಭವಿಸಿ 
ಮೆಜ್‌ದುದೇಕಿಲ್ಲರಸಿ ಪದಾಗ್ರದೊಳೆ ಮೌಕ್ತಿಕದ ಪದಕಟಕಂ: 
ರಾಜಶೇವಿ, ೩. ೫೭) 

ಪದಕೊರಲ್‌ - ಹದವಾದ ಶಾರೀರ (ಪದಕೊರಲ್‌ ಇಂಪಂ 
ಅಪುಕೆಯೆ ಕೊಂಕು ನಯಂ ಗಮಕಂಗಳಿಂ ಹೊಡರ್‌ 
ಕೊದಳ್‌ ಎಬ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ 
ಮೇನಕೆ ಸರಸ್ಪತಿ ಬಾಯ್ದೆ೫ೌದಂತೆ ಪಾಡಿದಳ್‌: ಪಂಪಭಾ, ೭. 
೮೮) 

ಪದಕ್ಷೋಭ - ಕಾಲು ತುಳಿತ (ಆಗಳ್‌ ಸರಭಸಪ್ರಚಾರಿತ ಪರಿಜನ 
ಪದಕ್ಷೋಭವಿಚಳಿತ ಮಹೀತಳಮುಂ: ಆದಿಪು, ೮. ೩೫ ವ) 

ಪದಗತ - ಹಾಡುಗಾರಿಕೆಯಲ್ಲಿನ ಉಚ್ಚಾರಸಂಬಂಧೀ ಗುಣಗಳು 
(ನಾಮಾಖ್ಯ್ಕಾತ ಉಪಸರ್ಗ ನಿಪಾತ ತದ್ಧಿತ ಸಮಾಸ 
ಕರತ್ಯೋಪೇತ ವ್ಯಾಕರಣ ಸಿದ್ಧಾಂತಾದಿ ಪರಿಕಳ್ಳಿತ ವಿಧಾನಕ್ಕಂ 
ಅವಿರುದ್ಧಮಪ್ಪ ಪದಗತದೊಳಂ: ಹರಿವಂಶ, ೨. ೩೧ ವ) 

ಪದಡಕ್ಕೆ - ಭೇರಿ (ದಟದಟೆಸಿ ಮೊಟಗುವ ಮಂಗಳಘೋಷಮುಂ 
ಪೊಯ್ವ ಪದಡಕ್ಕೆಗಳುಂ ಸುತ್ತಿಚೆದು ನಿಂದ ಮಹಾಪ್ರಸಿದ್ಧ 
ಮಕುಟಬದ್ಧರುಂ: ವರ್ಧಮಾಪು, ೪. ೪೫ ವ) 

ಪದದಪ್ಪು - ಹದ ತಪ್ಪು ದಾರಿ ತಪ್ಪು (ಪದದಪ್ಪದೆಯುಮ ಬಗೆ 
ಬೆದಜದೆಯುಂ ಕತೆ ಕಿಡದೆಯುಂ ಆ ಜಿನಚಂದಂ 
ಇಂತೆಂದಂ: ಶಾಂತಿಪು, ೫. ೧೦) 

ಪದಧೂಳಿ - ನಡೆಯುವಾಗ ಏಳುವ ಧೂಳು (ಪದಧೂಳೀ 
ಪೀತಪಾತಹಪ್ರತತಿ ನದಿಗಳಂ ತೀವುತುಂ: ಆಚವರ್ಧ, ೮. 
೬೭) 

ಪದನ - ಹದವಾದ, ಸರಿಯಾದ (ಪದನಂ ಕಾಣಿಸಿಕೊಳ್ಳುವಲ್ಲಿ 
ಮಲಟ್‌ೌಗಳ್‌ ಷಡ್ಡಾಗಮಂ ಕೊಂಡು ತಪ್ಪದೆ ಭೂಪರ್‌ 
ಪ್ರತಿಪಾಳಿಪರ್‌ ಪ್ರಜೆಗಳಂ: ಆದಿಷು, ೧. ೫೧); ಸಂದರ್ಭ 
(ಮದನ ದವಾಗ್ನಿಯಂ ನದಿಪೆ ಮಾಡಿದ 
ಕಾಮನದಿಯೆನಿಸುವುದು ದಿವಿಜ ದಂಪತಿ ಶತದೊದವಿದ 
ರತದ ಪದನಲ್ಲಿ: ಶಾಂತಿಷು, ೨. ೯೩) 

ಪದನಖ - ಕಾಲುಗುರು (ಮತ್ತ ಮಾತಂಗ ಪದನಖ ಖರ್ವಿತ 
ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 


ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 
೧೩. ೫೧) 

ಪದನಟಿ - ಹದವನ್ನು ತಿಳಿ (ಪದನಜಿದು ನುಡಿಯಲುಂ 
ನುಡಿದುದನಟೆದು ಆರಯಲು೦ ಆರ್ಪರ್‌ ಆ ನಾಡವರ್ಗಳ್‌: 
ಕವಿರಾಮಾ, ೧. ೩೮); ಕ್ರಮವನ್ನು ಅರಿ (ಧಾನ್ಯಂಗಳಂ 
ಪದನಣಿದುಡುಗುವ ಕಳ೦ ಮಾಡುವ ಒಕ್ಕುವ ಅಡಕುವ: 
ಆದಿಪು, ೬. ೭೭) 

ಪದನಿಸು - ಆಕರ್ಷಿಸು (ತದಾನನಾಂಬುಜದ ತುಂಬಿಗಳಂ 
ಸುರಪುಷ್ಪವೃಷ್ಟಿ ತಾಂ ಪದನಿಸಲಾರ್ತುದಿಲ್ಲ, ಪುಷ್ಪದಂಪು, 
೨,೨೦) 

ಪದನ್ಯಸನ - ಹೆಜ್ಜೆಯಿಡುವಿಕೆ (ರತಿಯೊಳ್‌ ಪದನ್ಯಸನಮಂ ಕಲ್ತ 
ಅಂಚೆ ಶೀತಾಂಶು ತೀವಿದ ನೆಯ್ದಿಲ್ಗೊಳನಲ್ಲದಿಲ್ಲೆನೆ ಬನಂ 
ಚಿತ್ರೋತ್ತವಾಲಂಬನಂ: ಮಲ್ಲಿನಾಹು, ೨. ೨೮) 

ಪದನ್ಯಾಸ - ಹೆಜ್ಜೆಯ ಗುರುತು (ಸುಹೃತ್ತದದೊಳಿಂಬುವೆತ್ತುದು 
ಪದನ್ಯಾಸ೦ .. .. ಶ್ರೀಪೂಜ್ಯಪಾದೇಶನಾ: ಪುಷ್ಪದಂಪು, ೧. 
೨೪); ನಡಿಗೆ (ಸ್ಮರಮಂತ್ರದೇವತೆಯವೋಲ್‌ 
ಬಾಹಾಲತಾಂದೋಳನಂ೦ ಬಗೆಯಂ ಬಲ್‌ಸೆಜ್‌ಗೆಯ್ಯೆ ಬಾಲೆ 
ಮೆಜೌದಳ್‌ ಲೀಲಾಪದನ್ಯಾಸಮಂ: ಪಂಪರಾ, ೫. ೪೨) 

ಪದಪಂ ಕೈಕೊಳ್‌ -  ಚಲಿಸ ತೊಡಗು (ಮೊದಲೊಳ್‌ ನೀಳ್ದು 
ಪೊದಳ್ಳು ಪರ್ಬಿ ಪದಪಂ ಕೈಕೊಂಡು ಮಂದೈಸಿ: ಆದಿಪು, 
೫. ೨೩) 

ಪದಪದ್ಧತಿ - ಹೆಜ್ಜೆಯ ಗುರುತು (ಪದಪದ್ಧತಿಯಂ ಸ್ಥಳಕಮಳದ 
ಚಡೆಲ್ವಂ ಪಡೆದ ಕೃಷ್ಣಬಳರ್‌ ಅಸಿತಾಂಬುದಯುಗಳದಂತೆ .. 
. ಅಳ೦ಕರಿಸಿದರ್‌ .. . ಆ ಸ್ಥಳಮಂ: ಜಗನ್ನಾವಿ, ೮. ೨೩ 

ಪದಪರಿಕ್ರಮ - ವ್ಯವಸ್ಥಿತ ನಡಿಗೆ (ಕರಣಾಂಗಹಾರ 
ಮೃದುಪದಪರಿಕ್ರಮಂಗಳ ಬೆಡಂಗುಗಳ ಜತಿಯೊಳ್‌ 
ಅಳಂಕರಿಸಿದುದು: ಆದಿಪು, ೭. ೧೮) 

ಪದಪಾಂಸು - ಪದಧೂಳಿ (ನೀಂ ಬರೆ ಪೆಜತೇಂ ಕಂಸಾರೀ 
ಯುಷ್ಕತ್‌ ಪದಪಾಂಸುಗಳಿಂದೆ ಆಂ ಪವಿತ್ರಗಾತ್ರನೆಂ ಆದೆಂ: 
ಪಂಪಭಾ, ೯. ೩೨) 

ಪದಪಾತ - ಒದೆಯುವುದು (ವನಿತಾ ಪದಪಾತದಿ೦ ಅನುರಾಗಂ 
ತನ್ನೊಳೊದವೆ ಸಾಸಿರ್ಮಡಿಯಾದನಿತ೦ ಸೂಚಿಸುತಿದುದು 
ಬನದೊಳ್‌ ಮಿಸುಪಸುಗೆ: ಕುಸುಮಾಕಾ, ೫. ೯೩) 

ಪದಪೀಠ - ಪಾದಗಳನ್ನಿಟ್ಟುಕೊಳ್ಳುವ ಪೀಠ (ಪದಪೀಠದ 
ಸನ್ನಿಧಿಯೊಳ್‌ ಪದೆಪಿಂ ಕುಳ್ಳಿರಿಸಿಕೊಂಡು ಮೇಧಾವಿಳನಂ: 
ಕುಸುಮಾಕಾ, ೧೫. ೧೩೨) 

ಪದಪು - ಭಕ್ತಿ ಗೌರವ (ಪದಪು ಜಿನೇಂದ್ರಪಾದಕಮಳಂಗಳೊಳ್‌ 
ಆವಗಮಾಗೆ ಕರ್ಮಬಂಧದ ಬಿಗಿಪು ಒಯ್ಯನೆ ಸಡಿಲ್ದಿರೆ: 
ಆದಿಷು, ೬. ೭); ಮೋಹ; ಪ್ರೀತಿ (ಪದಪಿಂ 
ಧರ್ಮಮನೊಪ್ಪಿ ನಿಂದನೆಗೆ ಅಘಪ್ರದ್ವಂಸನೋಪಾಯ 
ಸಂಪದಮಂ ತನ್ನುನಿ ಪೇಟ್ನಿಂ: ಸುಕುಮಾಚ, ೬. ೫೦); 
ಸಂಭ್ರಮ (ಪದಪೊದವೆ ಸನತ್ಕ್ಯುಮಾರಮಾಹೇಶ್ವರರಿಕ್ಕಿದರ್‌ 
ಚಾಮರಮಂ: ಆದಿಪು, ೭. ೫೦); ಅಂದ (ಸದಮಳ 
ಮುಕ್ತಾವಳಿಯಿಂ ಪೊದೆಯಿಸಿದನೊ ಚೈತ್ರನೆನೆ 
ತದೀಯಲತಾವಾಸದ ವಿಚಕಿಲಕುಟ್ಮಲ ವಿಸರದ ಪದಪು 
ಅದಂ ದೇವಿ ನಾಡೆ ನೋಡುತ್ತಿರ್ದಳ್‌: ಶಾಂತೀಶ್ವಪು, ೫. 
೧೨೫) 

ಪದಬಂಧ - ಕಾಲಿನ ಆಭರಣ, ಪೆಂಡೆಯ (ಶಾರದ 
ಶಶಾಂಕಶಂಕಾಜನನ ಮನೋಹರ ಹಾರಂ 


ಅಂಫೀನಖಕಿರಣಾಚ್ಛಾರಣ ಸಂಕಾಶ ಮೌಕ್ತಿಕ ಪದಬಂಧಂ 
ಆ ದೇವಂ ಶ್ರೀದೇವನಾಮಮಂ ತಾಳಿ; ಶಾಂತಿಪು, ೭. ೧೩ 
ವ) 
ಪದಯಿಸು - ಹದಗೊಳಿಸು (ಪದಯಿಸಿ 
ಸೆಳೆದುಳ್ಳುಡೆಯಂ ತೊಡೆಯಿಂದಿಜುಂಕಿ 
ಲೀಲಾವತಿ, ೧೩. ೧೩) 
ಪದವಡಿಸು - ಹದಕ್ಕೆ ತರು 


ಪಿಂಡುಗೆಯ್ದು 
ಸೋಂಕಿದೊಡೆ: 


(ಸಾಮದೊಳಂ ಪದವಡದೊಡೆ 
ಬಚೆಕಿರ್ದಪ್ಪುದಲ್ತೆ ಪದವಡಿಸಲೆನ್ನ ಬಯಕೆಯ ದಂಡಂ: 
ಆದಿಪು, ೧೪. ೪೩); ನೆರವೇರಿಸು (ದಮಿತಾರಿಯ 
ಭುಜಬಲ ವಿಕ್ರಮದ ಅಳವಿಗೆ ಮಚ್ಚಿ ಮಚ್ಚುಗುಡಿಸುವವೊಲ್‌ 
ಅನುಕ್ರಮದಿ೦ ನೀರ್ಗುಡಿಸಿ ಯಥಾಕ್ರಮದಿ೦ ಪದವಡಿಸಿ 
ಪಾರಲೌಕಿಕವಿಧಿಯಂ: ಶಾಂತಿಪು, ೪. ೫೮) 

ಪದವಡು — ಹದವನ್ನು ಹೊಂದು 
ಸಾಮದಿಂದಮಳವಡಿಸಿ ನೋಡುವೆಂ 
ಪದವಡದೊಡೆ: ಆದಿಷು, ೧೪. ೪೩) 

ಪದವಡೆ - ಹಿತಕರವಾಗು (ಮದೀಯಸಿಂಹಾಸನಾಧೈಕ 
ದೇಶಮನಳಂಕರಿಸಿ ಪದವಡೆದು ಸೋಂಕಿ ಕುಳ್ಳಿರ್ದ: ಆದಿಪು, 
೪, ೯ ವ) 

ಪದವಣ್‌ - ಹದವಾದ ಹಣ್ಣು (ಸೆಳ್ಳುಗುರ್ಗಳ್‌ ಕುಡಿ 
ತೋಳ್‌ನಯಂ ನಯಂ ನಯಂ ನೆಲೆ ನೆಲೆ ಭಂಗಿ ಭಂಗಿ 
ಪದವ್‌ ಬೆಳರ್ವಾಯ್‌: ಪಂಪಭಾ, ೫. ೧೨) 

ಪದವರ - ವಂದಿ (ಜಯಜೀಯ ಪಾಯವಧಾರ್‌ ಎಂದು 
ಅಡಿಗಡಿಗುಗ್ಗಡಿಪ ಪದವರರ ಕಳಕಳದೊಳ್‌: ತ್ರಿಷಷ್ಟಿಪು, ೧೯. 
೪೨ ವ) 

ಪದವಟ್‌ - ಹದವಾದ ಮಳೆ (ಅಂತು ಕೊಂಡ 
ಪದವಲ್‌ಗಳೊಳ್‌ ಕಳಮಷಷ್ಟಿಕಾವ್ರೀಹಿ ಯವ ಯಾವನಾಳ .. 
. ಜೀರಕಧಾನ್ಯಕಾದಿ ವಿವಿಧಧಾನ್ಯಭೇದಂಗಳಂ: ಆದಿಷು, ೬. 
ಷು) 

ಪದವಿಚಾರ - ವ್ಯಾಕರಣ (ಛಂದೋವಿದ್ಯಾಳಂಕಾರ ಪದವಿಚಾರ 
ಕಾವ್ಯ ಗೀತ ನೃತ್ಯ ಆತೋದ್ಯಾದಿ ಗೋಷ್ಠಿಗಳೊಳಂ: ಆದಿಪು, 
೮.೩ವ)ು 

ಪದವಿಡಿ - ಬೆದೆಯ ಹೆಣ್ಣಾನೆ (ಪದವಿಡಿಯನಅಸಿ 
ಪಾಅಯ್ದಿದಪುದು ಕರಿ ಪೆಅವನೊಲ್ಲದದು ತಾಂ: ಹರಿವಂಶ, 
೨. ೪೩) 

ಪದವಿದ್ಯಾ[ದೈ] — ಶಬ್ದಸ್ವರೂಪ, ನಿರುಕ್ತ 
(ಪದವಿದ್ಯಾಮಾರ್ಗದೊಳ್‌ ವ್ಯಾಕರಣಪರಿಣತಾಳಾಪದೊಳ 
ಮಿಕ್ಕ ಷಟ್ತರ್ಕದೊಳಾರ್ಗಂ ಜ್ನ ಂಬಂ28% ಸುಕುಮಾಚ, 
೨. ೧೫) 

ಪದವಿನ್ಯಾಸ - ಹೆಜ್ಜೆಯಿಡುವ ರೀತಿ (ಪದವಿನ್ಯಾದ ತುಜುಗಲ್‌ 
ಹೊದಳೆ ಲಯಂಬೆರಸು ರಂಗಮಂ ಬಳಸಿದ೦ ಆ 
ತಿದಾಧೀನಾಥಂ: ಆದಿಷು, ೭. ೧೧೯); ಶಬ್ದಗಳ ಜೋಡಣೆ 
(ಪದವಿನ್ಮಾಸದ ದೇಸೆ ಮಾರ್ಗದ ವಿಲಾಸಂ ಸೊಂಪುವೆತ್ತ 
ಅಂಗಹಾರದಲಂಕಾರದ ಬಂಧ ಭಾವದೆಸಕಂ: ಸೂಕ್ತಿಸುಧಾ, 
೬. ೧೧೦) 

ಪದವಿಲ್‌ - ಸಿದ್ಧಪಡಿಸಿದ ಬಿಲ್ಲು (ನಿಜೆಗೊಂಡು ತಳಿರ್‌ ಪದವಿಲ್ಲ 
ಕೊಪ್ಪಿನೊಳ್‌  ಪಟಯಿಗೆಯಾಯ್ತು ಕಂತುಗೆ ಎನಲ್‌: 
ಮಲ್ಲಿನಾಪು, ೫. ೧೯) 


(ಆತನಂ 
ಸಾಮದೊಳ೦ 


೬೫೧ 


ಪದವೆಂಕೆ - [ಪದ-ಬೆಂಕೆ] ಹದವಾದ ಉರಿ (ಮೆಯ್ಯ ಸಯ್ಯ 
ಪದವೆಂಕೆಗಳಂ ಬಿಗಿಯಪ್ಪಿದಪ್ಪುಗಳ್‌ ಕಳೆದುವು ನಾಣುಮಂ: 
ಪಂಪಭಾ, ೫. ೨೭) 

ಪದವೆಜು - ಹದವನ್ನು ಹೊಂದು (ಕಾಮನ ಸರದಿಂದೆ ಲಜ್ಜೆ 
ಪರಿಯಲ್‌ ಪದವೆತ್ತ ಅನುರಾಗವಿಭ್ರಮ೦ ಜನಿಯಿಸಲ್‌: 
ಕಾದಂಬ, ೮. ೩೪); ಅವಕಾಶ ಪಡೆ (ತಾಂ ಮೊಗಂಗುಡೆ 
ಪದವೆತ್ತು ಚುಂಬಿಸಿ: ಚಂದ್ರಪ್ರಹು, ೬. ೮೨) 

ಪದಸ ೦ಚಯ. - ಪದಗಳ ಸಮೂಹ, ಶಬ್ದಪರಿಚಯ (ಕೆಟ್ಟುದು 
ಈಗಡೀಗಡಿನ ಕವವುಜಕ್ಕೆ ಪದಸಂಚಯಂ: ಶಾಂತಿಷು, ೧೨. 
೭೯) 

ಪದಸರೋಜ - ಪಾದಕಮಲ (ಭವತ್‌ ಪದಸರೋಜಮನಾಂ 
ಬಲಗೊಂಡು ಮತ್ತಮಾಜಿಗೆ ನಡೆಯಲ್ಕೆ ಬಂದೆಂ: ಪಂಪಭಾ, 
೧೩. ೬೫) 

ಪದಸ್ಪಳನ - ಹೆಜ್ಜೆ ತಪ್ಪುವುದು (ಪದಸ್ಪಲನಮಾದುದು ಅಂಚೆಗೆ 
ಇದಿರೊಳ್‌ ಪಿಕ೦ ವಕ್ರಮಂ ತೊದಲಳ್ನುಡಿದುದು: ಮಲ್ಲಿನಾಷು, 
೧೪. ೨೬) 

ಪದಸ್ತೆ - ಸ್ಥಾಪಿತಗೊಂಡವಳು (ಬೆಸಕಯ್‌ ನಿಜವಲ್ಲಭಂ 
ಏನನೆಂದೊಡಂ ಕಿನಿಸದಿರ್‌ ಒಂದಿದ ಅಗ್ರಮಹಿಷೀ ಪದದಲ್ಲಿ 
ಪದಸ್ಥೆಯಾಗು: ಆದಿಪು, ೪. ೫೬) 

ಪದಾಂಬುರುಹ - ಪಾದಕಮಲ (ಪೋ ಬಿಡು ಕಟಿಸೂತ್ರಮಂ 
ತೊಡೆಯ ಬಿಣ್ಣು ಪದಾಂಬುರುಹಕ್ಕೆ ತಿಣ್ಣಂ ಎಂತು 
ಉಡಿಸುವುದಕ್ಕ ನೂಪುರಮಂ ಈ ಕೊಡವು ಏವುದೋ 
ರೂಪ ಜಾಲದ ಪಂಪಭಾ, ೩. ೪೬) 


ಪದಾಗಮಜ್ಞ - ವ್ಯಾಕರಣವನ್ನು ಬಲ್ಲವನು (ದೋಷಮಿವು 
ಸಮನಿಸುಗುಂ ಪದದೊಳ್‌ ಪದಾಗಮಜ್ಜರ ಮತದಿಂ: 
ಕಾವ್ಯಾವಲೋ, ೪೩೫) 

ಪದಾತಿ ದ ಕಾಲಾಳು ದಳ (ಬಹು ತುರಂಗ 
ಪದಾತಿಬಲಪರಿವೃತನಾಗಿ ವಿದ್ಯಾನಿಕೇತನಕ್ಕೆ ವಂದು: 
ಕಾದಂಬ, ೩. ೦ ವ) 

ಪದಾಬ್ಬ -  ಅಡಿದಾವರೆ (ಉತ್ತಮಗತಿಯಂ  ಕೇಳ್ಸು 


ಸುದತ್ತಾಚಾರ್ಯರ ಪದಾಬ್ದಮಂ ಪೂಜಿಸಿದಂ: ಯಶೋಧಚ. 
೪. ೭ನ) 

ಪದಾರ್ಥ - [ಜೈನ] ಆಗಮದ ಅರ್ಥ (ಮನಂ ಬಸಮಾಡಿ 
ದೋಷವಿರಹಿತ೦ ಆಪ್ತಂ ಕ್ರಮದೆ ಆಪ್ತನೆ ಪೇಟ್ಗುದದು 
ಆಗಮಂ ಆಗಮದ ಅರ್ಥಮಾವುದು ಅದುವೆ ಪದಾರ್ಥಂ: 
ಆದಿಪ, ೫. ೫೪); ಅಭಿಪ್ರಾಯ [ಪದ--ಅರ್ಥ] 
(ಸುಕಥಾಳಾಪಮನೋತು ಪೇಟ್ರುದು ಪದಾರ್ಥೋಕ್ತಿಯಿಂ: 
ಸುಕುಮಾಚ, ೧. ೪೬); ಲಾಭ, ಪ್ರಯೋಜನ 
(ದುರಿಮಂತ್ರಮಂ ಪರೆಪ ಟಮಾಳಮಂ  ಪಿರಿದಂ 
ಓದಿದೊಡೆ ಅಪ್ಪ ಪದಾರ್ಥಮಾವುದೋ: ಪಂಪಭಾ, ೧೩. 
೬೬); ವಸ್ತು (ಇನಿವಿರಿದು ಪರಾಕ್ಮಮುಳ್ಳ ನಿನಗೆ ತೀರದ 
ಪದಾರ್ಥ ಮಿಲ್ಲ: ಚಂದ್ರಪ್ರಪು, ೫. ೮೪); [ಜೈನ] ತತ್ವಗಳು, 
ಇವು ಒಂಬತ್ತು ಬಗೆ: ಜೀವ, ಅಜೀವ, ಆಸ್ರವ, ಬಂಧ, 
ಸಂವರ, ನಿರ್ಜರ, ಮೋಕ್ಷ, ಪಾಪ, ಪುಣ್ಯ (ಜೀವಾದಿ 
ಪದಾರ್ಥ ಂ೦ಗಳೊಳಾವುದು ಸಂದಿಗ್ಗಮಾದೊಡಂ ಬಲಗೊಳೆ 
ಭವ್ಯಾವಳಿಗೆ ವಿದಮಕ್ಕುಂ: ಅಜಿತಪು, ೫. ೭೦) 

ಪದಿಂಬರ್‌ - ಹತ್ತು ಮಂದಿ (ಪೌಲಸ್ತ್ಯನ ಪದಿಂಬರ್‌ 
ಸಾಮಂತರೊಳಂ ಪ್ರಭಾಮಂಡಲನ ಸಾಮಂತರ್‌ 


ಪದಿಂಬರುಂ ಓರೋರ್ವರಂ ಗಳೆಸನ್ನೆಗಯ್ದು ಕಾದುವಲ್ಲಿ: 
ಪಂಪರಾ, ೧೩. ೯೭ ವ) 

ಪದಿಕ - ಪದಾತಿ, ಕಾಲಾಳು (ಕರಿ ಹರಿ ವರೂಥ ಪದಿಕ ಉದ್ದುರ 

ವೃಷ ಗಂಧರ್ವ: ಕರ್ಣನೇಮಿ, ೮. ೧೧೦) 

ಪದಿನಾಜನೆಯ ನೆಲೆ - [ಜೈನ] ಹದಿನಾರನೆಯ ಸ್ವರ್ಗ, 
ಅಚ್ಯುತಸ್ಪರ್ಗ (ಎನಗಿದು ಜೋದ್ಯಂ ಪನ್ನೊಂದನೆಯದು ನೆಲೆ 
ತನ್ನ ನೆಗಟ್ಟುದಂತದು ಪದಿನಾಅನೆಯ ನೆಲೆಗುಯ್ದುದು: 
ಆದಿಪು, ೬. ೧೨) 

ಪದಿನಾಲ್‌ - ಹದಿನಾಲ್ಕು (ಪದಿನಾಲ್ಸಾಸಿರ ಮದದಾನೆಯುಮಂ 
ಕಳಿ೦ಂಗನಾಯಕ೦ ಭಾನುದತ್ತಂ ಮೊದಲಾಗೆ ನೂರ್ವರ್‌ 
ಅರಸುಮಕ್ಕಳುಮಂ ಕೊಂದೊಡೆ: ಪಂಪಭಾ, ೧೧. ೬೮ ವ) 

ಪದಿನಾಲ್ಕು ರತ್ನಂಗಳ್‌ - [ಜೈನ] ಚಕ್ರವರ್ತಿಯ ಚಕ್ರ, ಛತ್ರ, 
ಖಡ್ಗ. ದಂಡ, ಧರ್ಮ, ಮಣಿ, ಕಾಕಿಣಿ, ಗೃಹಪತಿ, 
ಸೇನಾಪತಿ, ತಕ್ಷಕ, ಪುರೋಜಹಿತರತ್ನ, ಹಸ್ತಿರತ್ನ, ತುರಗರತ್ನ, 
ಸ್ತೀ ಎಂಬ ಹದಿನಾಲ್ಕು ರತ್ನಗಳು (ಆ ಮುನಿಚಕ್ರವರ್ತಿಯ 
ಮನದೊಳ್‌ ಮೂಖುರತ್ನಂಗಳ್‌ ಬೆಳಗಿದುವು ಈ 
ಸಕಳಚಕ್ರವರ್ತಿಯ ಮನೆಯೊಳ್‌ ಪದಿನಾಲ್ಕು ರತ್ನಂಗಳ್‌ 
ಬೆಳಗಿದುವು: ಆದಿಪು, ೬. ೨೪ ವ) 

ಪದಿನೆಂಟುದೋಷಂಗಳ್‌ - [ಜೈನ] ಜೀವಿಗೆ ಅಂಟುವ 
ಹದಿನೆಂಟು ದೋಷಗಳು: ಕ್ಷುಧೆ, ತೃಷೆ. ಭಯ, ದ್ವೇಷ, ರಾಗ, 
ಮೋಹ, ಚಿಂತೆ, ಜರೆ, ರೋಗ, ಮೃತ್ಯು, ಖೇದ, ಸ್ವೇದ, 
ಮದ, ಅರತಿ, ವಿಸ್ಮಯ, ಜನ್ಮ ನಿದ್ರೆ. ವಿಷಾದ; ಇವು 
ಅರ್ಹಂತನಿಗೆ ಇರುವುದಿಲ್ಲ (ಪಸಿವು ನೀರಬ್ಸ್‌ 
ಮೊದಲಾಗೊಡೆಯ ಪದಿನೆಂಟು ದೋಷಂಗಳನಿಲ್ಲದೊಂ 
ಪರಮಾತ್ಮಂ: ವಡ್ಡಾರಾ, ಪು ೯೬, ಸಾ ೧೭) 

ಪದಿನೆಣ್ಣಾಸಿರ - ಹದಿನೆಂಟು ಸಾವಿರ (ಎಲ್ಪತ್ತಿರ್ಭಾಸಿರ 
ದುರ್ಗಾಟವಿಗಳುಂ ಪದಿನೆಣ್ಸಾಸಿರ ಮ್ಲೇಚ್ಛರಾಜರುಂ: ಆದಿಪು, 
೧೫. ೩ ವ) 


ಪದಿಮೂಖುಂ ಪ್ರಕೃತಿ - [ಜೈನ] ಅನ್ಯತರವೇದನೀಯ, 
ಮನುಷ್ಯಾಯುಷ್ಯ, ಮನುಷ್ಯಗತಿ, ಮನುಷ್ಯಗತಿ 
ಪ್ರಯೋಗ್ಯಾನುಪೂರ್ವ್ಯ, ಪಂಚೇಂದ್ರಿಯಜಾತಿ, ತ್ರಸನಾಮ, 


ಸುಭಗ, ಆದೇಯ, ಪರ್ಯಾಪ್ತ, ಬಾದರ, ಯಶಸ್ಕೀರ್ಶಿ, 
ಉಚ್ಛೈರ್ಗೋತ್ರ, ತೀರ್ಥಂಕರನಾಮ ಎಂಬ ಹದಿಮೂರು 
ಪ್ರಕೃತಿಗಳು (ಎಂಬ ಪದಿಮೂಜು೦ ಪ್ರಕೃತಿಗಳುಮಂ 
ನಿರ್ಕೂಲಂ ಕಿಡಿಸಿ ಬಚೆಯಂ: ಆದಿಷು, ೧೬. ೪೯ ವ) 

ಪದಿರ್‌ - ದ್ವಂದ್ಹಾರ್ಥದ ಮಾತು, ಚಮತ್ಕಾರೋಕ್ತಿ (ಇರ್ವರ್‌ 
ಪದಿರಿನಿ೦ ನುಡಿವ ಸೂಲಸ್ಮಾತುಗಳಂ ಕಾಪಿನವರು೦ ಪೊಟಲ 
ಜನಮುಂ ಕೇಳ್ದು: ವಡ್ಡಾರಾ, ಪು ೧೨೫ ಸಾ ೧೦) 

ಪದಿರಪಣಕಿ - ಸಂಕೇತಸೂಚಕ ಹರೆ, ವಾದ್ಯ (ಮಹಾಸಾಮಂತರ 
ಪದಿರಪಜ್‌ಗಳಿಂದಂ ಅಗುರ್ವಾಗೆ ನಡೆದ ಬೀಡಿಂಗೆ 
ಬೀಡುವಿಡಲ್‌ ನೆಲನುಂ ಆನೆಗಂಬಕ್ಕೆ ಪೆರ್ಮರಂಗಳುಮಂ ಆ 
ಪಡೆಗೆ ನೆಜ್‌ಯವೆನಿಸಿ: ಪಂಪಭಾ, ೯. ೧೦೪ ವ) 

ಪದಿರಿಕ್ಕು - ಶಬ್ದಮಾಡು, ಸಂಕೇತದ್ವನಿಮಾಡು (ಬಟೆಕ್ಕೆ ಪುಳಿಂದಂ 
ಮರಮನಿಟಿವವಸರಮನಾನಣಿದು ಪದಿರಿಕ್ಕಲೊಡಂ 
ಪವನಜವದಿಂ ಗಗನಕ್ಕೆ ನೆಗೆದು ಪೋಗಿಮೆನೆ: ಪಂಚತಂತ್ರ, 
೪೧೭ ವ) 


೬೫೨ 


ಪದಿರ್ಮಡಿ - ಹತ್ತು ಪಟ್ಟು (ಇಲ್ಲಿಯ ಬಾಟೆಂ ಪದಿರ್ಮಡಿ 
ಬಾಟಂ ಮಾಡುವೆಣ ಎಂದು ಬೋಧೀಸಿ ಒಡಗೊಂಡು 
ಪೋಗಿ: ವಡ್ಡಾರಾ, ಪು ೧೮೭, ಸಾ ೩) 

ಪದುಮರಾಗ - ಪದ್ಮರಾಗ, ಮಾಣಿಕ್ಯ (ಮುನಿಕುಮಾರರೋದುವ 
ವೇದವೇದಾಂಗಂಗಳಂ ತಪ್ಪುವಿಡಿದು ಜಡಿದು ಬಗ್ಗಿಸುವ 
ಪದುಮರಾಗದ ಬಣ್ಣದರಳಗಿಳಿಗಳುಮಂ: ಪಂಪಭಾ, ೧. 
೧೧೫ ವ) 

ಪದುಳಂ -  ಕ್ಷೇಮದಿಂದ, ನೆಮ್ಮದಿಯಿಂದ (ಪದುಳಂ 
ನಿಂದೆಡಗಯ್ಯೊಳೊತ್ತಿ ರಘುಜಂ ಕೊಪ್ಪಂ 
ಪದಾಂಗುಷ್ಠಮೂಳದೊಳಿಟ್ಟು ಏಜಿಸೆ: ಪಂಪರಾ, ೫. ೮೭) 

ಪದುಳಂಗೆಯ್‌ - ನೆಮ್ಮದಿಯು೦ಟುಮಾಡು (ಮಿಡಿದು ಪಾಯ್ವ 


ಮೆಲ್ಲೆರ್ದೆಯಂ ಕಂಡು ಅಟಲನಳವಡಿಸಿ ಹೃದಯಮಂ 
ಪದುಳಂಗೆಯ್ದು . .« ಪಾಸಿನೊಳ್‌ ಪಟ್ಟಿರಿಸಿ: ಲೀಲಾವತಿ, 
೧೦. ೭೪ ವ) 

ಪದುಳಮಾಗು - ಅನುಕೂಲಕರವಾಗು 
(ಶಕ್ರನೃತ್ಯದೊಳೊಡ೦ಬಡೆ ನರ್ತಿಸುವಲ್ಲಿ ಜತ್ತವಟ್ಟದ 


ಮಣಿಯಂತದೇ೦ ಪದುಳಮಾದುದೊ ದಿವ್ವಧೂಕದಂಬಕಂ: 
ಆದಿಹು, ೭. ೧೨೫) 

ಪದುಳಿಕೆ - ಕ್ಷೇಮ, ಸ್ಥಿರತೆ (ಪದುಳಿಕೆಗುಂದದಿರ್ದ ಪಳಿತಂಕದ 
ಜೆಲ್ವು ಸಡಿಲ್ಲುದಿಲ್ಲ ಕರ್ಮದ ಬಿಗಿಪು ಒಯ್ಯನೊಯ್ಯನೆ 
ಸಡಿಲ್ಲುದು: ಸುಕುಮಾಚ, ೯. ೧೭) 

ಪದುಳಿದನ್‌ ದ ಹಿತನಾದವನು (ಪದುಳಿದನಲ್ಲದನಂ 
ಕಲಿಸಿದೊಡಂ ತಿಳಿಪಿದೊಡಮೇ೦ ನಿಲಲ್ಕಣೆಗುಮೆ ಚಿತ್ತದೊಳ್‌ 
ಆಪ್ತನ ವಚನಂ: ಸಮಯಪ, ೧೧. ೧೫೭) 

ಪದುಳಿಸು - ಸಮಾಧಾನ ಹೊಂದು (ಪ್ರಾಣಹಿಂಸೆಯಂ 
ಮಾಡಲ್ಪೇಡ ದಯಾಮೂಲಂ ಧರ್ಮಂ ಪದುಳಿಸಿ ಕೇಳ್‌ 
ಮಗನೆ: ಯಶೋಧಚ, ೪. ೩೫) 

ಪದೆ - ಕೂಡು, ಸೇರು (ನಿಜಸ್ವರ್ಗಾವತರಣೋತ್ಸವಕ್ಕೆ 
ಅಮರಾವಳಿ ಪದೆವಿನೆಗಂ ಇಟಿದನಿಳೆಗೆ ಮಹಾತ್ಮಂ: ಆದಿಷು, 
೩. ೭೯); ಸಂತೋಷಪಡು (ಪದೆವ ಮನಂಬೆರಸೆಜಗಿದ 
ಪದದೊಳದೇಂ ಚೆಲ್ವುವಡೆದುವೋ ಕುಸುಮಂಗಳ್‌: 
ಆದಿಷಪು, ೭. ೪); ಆಸೆಪಡು (ಪದೆದು ಉತ್ತಂಸ 
ಅವತಂಸಶೋಭೆಗೆ ಭವದ್ಧಾಳಪ್ರವಾಳೋಲ್ಲಸತ್‌ 
ಮೃದುಪುಷ್ಪಸ್ತಬಕ೦ಗಳ೦ ಪಣಿದೆವು: ಆದಿಷು, ೧೧. ೧೩೪); 
ಆಸೆಪಡು (ಪದೆದುತ್ತಂಸವತಂಸಶೋಭೆಗೆ 
ಪುಷ್ನಸ್ತಬಕಂಗಳಂ ಪಣಿದೆವು: ಆದಿಷು, ೧೧. ೧೩೪); 
ಪೀತಿಸು (ಬೇಟವೆಂಬೆಳಲತೆ  ಕೂಟದೊಳ್‌ ಪದೆದು 
ಪಣ್ಣೆರ್ದೆಗಿಂಪಿನಲಂಪನೀಯದೇ: ಆದಿಪು, ೧೨. ೨೦); 
ಸಂತೋಷಪಡು (ಪದೆವ ಮನಂಬೆರಸೆಣಗಿದ ಪದದೊಳದೇಂ 


ಚೆಲ್ಲುವಡೆದುವೋ .. .. ಕುಸುಮ೦ಗಳ್‌: ಆದಿಪು, ೭. ೪) 
ಪದೆಹು - ಪ್ರೀತಿ (ಪದ್ಮವಿಷ್ಠರಮಂ ಕುಂದೇಂದು 
ಧವಳಾತಪತ್ರಮನಂದು  ಕೃತೇಚ್ಛಂಗೆ ಪಡೆದು ಪದೆಪಂ 


ಮೆಜ್‌ದಳ್‌: ಆದಿಪು, ೯. ೮೫); ಸಂತೋಷ, ಉತ್ಸಾಹ 
(ಪದೆಪಿಂ ತನ್ನಯ ಸಾರ್ಗೆ ವಂದ ಸುತೆಯೊಂದಾಶ್ಚರ್ಯ 
ಸೌಂದರ್ಯಸಂಪದಮಂ ಶ್ರೀಜಿನಪಾದಭಕ್ತಿಯ ಒದವಂ 
ಕಂಡು: ಶಾಂತೀಶ್ವಪು, ೨. ೨೦) 

ಪದೋಚ್ಚಾರಣ -  ಮಂಗಳಪದಗಳ ಹೇಳುವಿಕೆ (ಪೂರ್ವರಂಗ 
ಪ್ರಸಂಗದೊಳ್‌  ಚರ್ಚರಪೂಜಾಮಂಗಳ ಪದೋಜ್ಚಾರಣ 


ಪುಷ್ಟಾಂಜಲಿವಿಕ್ಷೇಪಣಾದಿ ನಾಂದಿವಿಧಿಯಂ  ನಿರ್ವರ್ತಿಸಿ: 
ಆದಿಪು, ೭. ೧೧೫ ವ) 


ಪದ್ಧತಿ - ಹೆಜ್ಜೆಯ ಗುರುತು (ನಿನ್ನ ಪೆಡೆದುಜುಗಲೊಳ್‌ ಎನ್ನ 


ಪದಪದ್ಧತಿಗಳಿರ್ಪುವು: ಜಗನ್ನಾವಿ, ೩. ೧೧೪ ವ) 
ಸಂಪ್ರದಾಯ (ಏನೆಂಬ ಸರ್ವನಾಮಂ ಬು 
ಬಹುವಚನಾರ್ಥಮನಾನಲ್‌ ಸಾಲ್ಪತ್ತು ಮತ್ತೆ 


ಕೃತಿಪದ್ಧತಿಯೊಳ್‌: ತಬ್ದಮದ, ೮೯); ಮಾರ್ಗ (ಅಯನಂ 
ಮಾರ್ಗಂ ಸೃತಿ ಸರಣಿ ಅಧ್ವಂ ಏಕಪದಿ ಪದವಿ ಪದ್ಧತಿ 
ಪಂಥಂ: ಅಭಿಧಾವ, ೧, ೧೦. ೨) 

ಪದ್ಮಕೋಶ - ಕಮಲದ ಮೊಗ್ಗೆ (ಪದ್ಮಕೋಶಸ್ತನೆ 
ಚಪಲಚಕೋರಾಕ್ಷಿ ನಿಂದಿರ್ದೊಡೆ: ರಾಜಶೇವಿ, ೪. ೧೩) 

ಪದ್ಮಗರ್ಭ - ಬ್ರಹ್ಮ (ಕಡೆದನೊ ಚಂದಕಾಂತಮಣಿಯಿಂ ಮದನಂ 
ಬಿಸಕಾಂಡಗರ್ಭದಿಂ ಪಡೆದನೊ ಪದ್ಮಗರ್ಭನೆನೆ 
ಷಡಂಗವೆತ್ತುದು ನರೇಂದವಧೂ ಧವಳಪಸಾಧನಂ: 
ಮಲ್ಲಿನಾಷು, ೪. ೪೦) 

ಪದ್ಮಜ - ಬ್ರಹ್ಮ (ರೂಪಮದಮಂ ಹೋಪಿಂಗಿಸಲ್‌ ಪದ್ಮಜಂ 
ಪ್ರತಿರೂಪಂ ಪಡೆದಿಟ್ಟನಾಕೆಗೆ: ಮಲ್ಲಿನಾಹು, ೩. ೪೧) 


ಪದ್ಮನಿಧಿ | ಚಕ್ರವರ್ತಿಯ ನವನಿಧಿಗಳಲ್ಲಿ ಒಂದು 
(ದಾನಸನ್ಮಾನಯೋಗ್ಯರಪ್ಪರೆಂದು. ಪದ್ಮನಿಧಿಯಂ ತರಿಸಿ 
ತಪನೀಯಸೂತ್ರದೊಳ್‌  ಏಕಾದ್ಯೇಕೋತ್ತರದಶಾಂತಂಬರ೦ 
ಅವರವರ ನೆಲೆಗಳೊಳ್‌ ಬ್ರಹ್ಮಸೂತ್ರಾಭಿಧಾನ 


ಯಜ್ಞೋಪವೀತದಿ೦ ಪವಿತ್ರಗಾತ್ರರ್ಮಾಡಿ: ಆದಿಷು, ೧೫. 
೧೧ ವ) 

ಪದ್ಮಪತ್ರ -. ತಾವರೆಯ ಎಲೆ (ಸರೋವರಜಲಂಗಳಂ 
ಪದ್ಮಪತ್ರಪುಟ೦ಗಳಿ೦ ತಂದು ಪದಪದ್ಧಂಗಳಂ ಕರ್ಚಿ 
ತತ್ಪಾದಪವಿತ್ರೋದಕಂಗಳ೦ ಅನಿಬರು೦ ಉತ್ತಮಾಂಗದೊಳ್‌ 
ತಳಿದುಕೊಂಡಿರ್ದಾಗಳ್‌: ಪಂಪಭಾ, ೭. ೫೯ ವ) 

ಪದ್ಮಭವಾಂಡ — ಬ್ರಹ್ಮಾಂಡ (ಒತ್ತಿ ಸುತ್ತಿ ತೊಡುವರ್‌ 
ಶೇಷಾಹಿಯಂ ಪಾಯ್ಬು ಪೊಯ್ಬೊಡೆವರ್‌ ಪದ್ಮಭವಾಂಡಮಂ 
ಮೃಡಭಕ್ತರ್‌ ಬಲ್ಲಿದರ್‌: ರಾಜಶೇವಿ, ೪. ೧೧೮) 


ಪದ್ಮಮಿತ್ರ - ತಾವರೆಯ ಮಿತ್ರ, ಸೂರ್ಯ (ಕೆಂಪೇಣಿತು 
ಮೂಡಣದೆಸೆ ಸಕಳಜಗಂ ಪೆಂಪೇಜಿತು 
ಪದ್ಮಪತ್ರನುದಯಿಸುವಾಗಳ್‌: ಗಿರಿಜಾಕ, ೫. ೪) 

ಪದ್ಮಯೋನಿ — ಬಹ್ಮ (ಬರೆವೊಡೆ ಚೀರಘಟ್ಟ 
ಕರುವಿಟ್ಟಪನೆಂದೊಡೆ ಪದ್ಮಯೋನಿ ಕ೦ಡರಿಪೊಡೆ 
ವಿದಿಶ್ವಕರ್ಮನಣೆಗುಂ ನೆಜ*್‌ಯಂ: ಪುಷ್ಪದಂಪು, ೨. ೯೨) 

ಪದ್ಮರಾಗ - ಕೆಂಪು ರತ್ನ, ಮಾಣಿಕ್ಯ (ಪೊನ್ನ ಬೆಳ್ಳಿಯ 


ಪದ್ಮರಾಗದ ಪಚ್ಚೆಯ ಗಿಳಿಯ ಕೋಗಿಲೆಯ ಕೊಂಚೆಯ 
ಅಂಚೆಯ ಕುಂತಳಿಕೆಯ ಮಾಲ್ಕ್‌ಯ ಸಿಪ್ಪುಗಳೊಳ್‌ ತೀವಿ: 
ಪಂಪಭಾ, ೪. ೮೭ ವ) 

ಪದ್ಮರಿಪು - ಚಂದ್ರ (ವಿಶುುತಯಶದಿಂದೆ ಪದ್ಮರಿಪುವಂ ರಿಪುವಂ 

ಜಯಿಸಿರ್ದ೦ ಉದಾತ್ತವೈಭವಂ: ರಾಜಶೇವಿ, ೪. 

೧೧೧) 

ಪದ್ಮವನಷಂಡ — (ಮಹನೀಯಂ ಸುರಸದ್ಮ 
ಪದ್ಮವನಷಂಡಂ ; ಕರಂ ಸೊಗಯಿಸುಗುಂ 
ಸೌರೂಪ್ಯಮೆಂಬಾಪುರಂ: ಪಂಚತಂತ್ರ, ೬೦) 


ಸರೋವರ 


೬೫೩ 


ಪದ್ಮವಿಷ್ಟರ - ಕಮಲಾಸನ (ಅ೦ಬುಜನಿಳಯೆ ಪದ್ಮವಿಷ್ಠರಮಂ 
ಕುಂದೇಂದುಧವಳಾತಪತ್ರಮನ೦ದು ಕೃತೇಚ್ಛಂಗೆ ಪಡೆದು 
ಪದೆಪಂ ಮೆಜ್‌ದಳ್‌: ಆದಿಪು, ೯. ೮೫) 

ಪದ್ಮಷಂಡ - ತಾವರೆಗಳ ಸಮೂಹ [ಇರುವ] ಸರೋವರ 
(ದ್ವನದಳಿಕುಳಾಕುಳೀಕೃತ ವನಂಗಳಿಂದೆಸೆವ ಪದ್ಮಷಂಡಂಗಳ 
ಜೆಲ್ವಿನೊಳಂ ಕಣ್ಣ ಮನಮಂ ಅನುವಿಸುವ 
ವಿರಾಟಪುರಮನೆಯ್ದಿದರ್‌ ಅವರ್ಗಳ್‌: ಪಂಪಭಾ, ೮. ೫೨) 

ಪದ್ಮಾಕರ - [ಪದ್ಮ-ಆಕರ] ತಾವರೆಗಳ ನೆಲೆ, ಸರೋವರ 
(ಪದ್ಮಾಕರಾಳಿಯೊಳ್‌ ತಣ್ಣುಗಳುಂಟು ಹೇಮಲತಿಕಾ 
ಕುಂಜಂಗಳೊಳ್‌ ನಮ್ಮ ನನ್ನಿಗೆ ಬನ್ನಂ ಬರಲೀಯದು: 
ಪಂಪಭಾ, ೭. ೩೦) 


ಪದ್ಮಾಸನ - ಕಮಲದ ಆಸನವುಳ್ಳವನು, ಬ್ರಹ್ಮ ಒಂದು 
ಯೋಗಾಸನ; ಬ್ರಹ್ಮನ ಆಸನ, ಕಮಲ (ವರ 
ಪದ್ಮಾಸನದೊಳ್‌ ಜನನ್ನಣಿಮಯಂ ಸಿ೦ಹಾಸನಂ 


ಬ್ರಾಹ್ಮಿಯೊಳ್‌ ಪರಮಶ್ರೀ ಗಣನ ಅಕ್ಷಸೂತ್ರಮಣಿಯೊಳ್‌ 
ರತ್ನೋಜ್ಞ್ಯಲಂ ಭೂಷಣಂ: ಗದಾಯು, ೧. ೩) 

ಪದ್ಮಿನಿ - ತಾವರೆಗೊಳ (ದೇವೇಂದಕರಸರೋಜಾಕರದೊಳ್‌ 
ಸಮುತ್ತುಲ್ಲಮುಖಪದ್ಧಂಗಳಿಂ ಪದ್ಮಿನಿಗಳೆನಿಸಿ: ಆದಿಷು, ೭. 
೧೨೬ ವ) 

ಪದ್ಮಿನೀಚಕ್ರವಾಳ - ತಾವರೆಗಳ 
ಚೆಲ್ಲುವೆತ್ತದುದಯಮಂದು ಪದ್ಮಿನೀಚಕ್ರವಾಳ ಚಕ್ರವಾಕ 
ಚಕ್ರವರ್ತಿಯಾ: ಆದಿಪು, ೧೨. ೫೫) 

ಪದ್ಮಿನೀಷಂಡ ದ ಪದ್ಮಷಂಡ (ಮಿಹಿರಪ್ರದ್ಯೋತಿ 
ಸಂಧ್ಯಾಭವನಸಮಯದೊಳ್‌ ಪದ್ಮಿನೀಷಂಡದೊಳ್‌ ಪೊದಲಳ್ಗು 
« « ಮುಗುಳೊಳ್‌ ಸಿಲ್ಕಿ: ಸುಕುಮಾಚ, ೩. ೧೫); ಪದ್ಮಿನೀ 
ಜಾತಿಯ ಸ್ತೀಯರ ಸಮೂಹ (ಚಂಡವಿರೋಧಿಸಾದನ 
ತಮಸ್ತಮಮೋಡೆ ವಿಶಿಷ್ಠ ಪದ್ಧಿಣಿಷಂಡಮರಲ್ಲು 
ರಾಗದಿನೊಲ್ಲಿರೆ: ಪಂಪಭಾ, ೧. ೩) 

ಪದ್ಮೋದರ — [ಪದ್ಮ-ಉದರ] ಹೊಕ್ಕಳಲ್ಲಿ ಹೂವುಳ್ಳವನು, 
ಶ್ರೀಕೃಷ್ಣ (ಇದರ್ಕೆ ಪದ್ಮೋದರ ನೀನೆ ಪೇಟ್‌ ಬಗೆದು 
ಕಜ್ಜಮಂ೦ ಈಗಳೆ ದಿವ್ಯಚಿತ್ತದಿಂ: ಪಂಪಭಾ, ೯. ೧೮) 

ಪದ್ಯರಚನೆ - ಪದ್ಯಗಳನ್ನು ಬರೆಯುವುದು (ಪದ್ಯರಚನೆಯೊಳ್‌ 
ಕಾಳಿದಾಸನುಂ ಗದ್ಯರಚನೆಯೊಳ್‌ ಬಾಣನುಂ ..... ನೆಗಟ್ಟರ್‌: 
ಗದಾಯು, ೧. ೯) 

ಪನ - ಸಂಕೇತಸ್ಥಳ (ಪನಮೆಂದು 
೧೪೧) 

ಪನಪನ ಪನಿ - ಪನಪನ ಎಂದು ತೊಟ್ಟಕ್ಕು (ಸಹಜಕವಚ 
ರತ್ನಕುಂಡಲಂಗಳಂ ನೆತ್ತರ್‌ ಪನಪನ ಪನಿಯೆ 
ತಿದಿಯುಗಿವಂತೆ ಉಗಿದುಕೊಟ್ಟುದರ್ಕೆ ಮೆಚ್ಚಿ ದೇವೇಂದಂ 
ಆತಂಗೆ ಅಮೋಘಶಕ್ತಿಯನಿತ್ತಂ: ಪಂಪಭಾ, ೯. ೬೩ ವ) 

ಪನಪನ ಪರಿ - ಪನಪನ ಎಂದು ಹರಿದುಹೋಗು (ತನ್ನ 
ಸಹಜಕವಚಮಂ ನೆತ್ತರ್‌ ಪನಪನ ಪರಿಯೆ 
ತಿದಿಯುಗಿವಂತುಗಿದು ಕೊಟ್ಟೊಡೆ ಇಂದ್ರನಾತನ ಕಲಿತನಕೆ 
ಮೆಚ್ಚಿ: ಪಂಪಭಾ, ೧. ೧೦೨ ವ) 

ಪನಸ - ಹಲಸು (ಚ೦ದನ ಪನಸ ನಾಳಿಕೇರ ತಾ೦ಂಬೂಲವಲ್ಲೀ 
ಪ್ರಚುರಪ್ರದೇಶಂಗಳೊಳ್‌ ನಿಜವಿಜಯ ಕು೦ಜರ೦ಗಳಂ 
ವಿಹಾರಿಸಿ ಬಂದು: ಆದಿಪು, ೧೩. ೩ ವ) 


ಸಮೂಹ (ಪ್ರಭಾಚಕ್ರಮೆಸೆಯೆ 


ಸಂಕೇತಸಂ: ಶಬಮದ.. ಪಸಾ 
೪ [a ದ 


ಪನಸಕುಜ೦ - ಹಲಸಿನ ಮರ (ಪಿರಿದು೦ ವಂಧ್ಯಾಂಗನೆಯಂತಿರೆ 
ತಾನಪ್ರಸವಮಾಗಿಯು೦ ಮೂಲಾಗ್ರಂ ಬರಮೆಯ್ದೆ ಕಾತು 
ಮಿಗೆ ಬಿತ್ತರಿಸಿರ್ದುದು ಪನಸಕುಜಂ ಅದೇನಚ್ಚರಿಯೋ: 
ಶಾಂತೀಶ್ವಪು, ೧೦. ೯೪) 

ಪನಿ - ತೊಟ್ಟು, ತೊಟ್ಟಕ್ಕು (ಕಿವಿಯೊಳಮರ್ದಿನ ಪನಿ ಪನಿವಿನಂ 
ಎಸೆದರರೆಬರಳಿಕುಳರುತಿಯಿಂ: ಆದಿಷು, ೧೧. ೮೧); 
ಸತತವಾಗಿ ಸುರಿ  (ಧಾತ್ರನೊಸರ್ವ  ಅಮರ್ದಿನೊಳ್‌ 
ಅಗ್ಗಲಿಸಿದ ಲಾವಣ್ಯರಸ೦ಗಳೆ ಪನಿತಪುವು ಎನಿಸಿ ವನಿತೆಯ 
ಉಗುರ್ವೆಳಗೆಸೆಗುಂ: ಲೀಲಾವತಿ, ೩. ೩೬) 

ಪನಿಗೊಳ್‌ - ಕಂಬನಿ ಸುರಿಸು (ಜನನೀಯಗ್ರಜನಲ್ಲಿಗೆಯ್ದಿ 
ಬಹುಶಾಸ್ತಾರ್ಥೋಕ್ತಿಯಂ ಕಲ್ತುದಂ 
ಪನಿಗೊಂಡುಂಡುದನೋದಿ ಬಂದೊಡರಸಂ ಮಂತ್ರಿತ್ವಮಂ 
ಕೊಟ್ಟುದಂ ನೆನೆವೋ: ಸುಕುಮಾಚ, ೫. ೨೫) 

ಪನಿದಂದಲ್‌ - ತುಂತುರು ಮಳೆ (ತೋರ ಬಾಷದ 
ಪನಿದಂದಲಂ ಸುರಿಯುತು೦ ಕುಸುಮಾವಳಿದೇವಿ ನಾಡೆ 
ನೋಡಿದಳ್‌: ಕುಸುಮಾಕಾ, ೧೨. ೧೪೪) 

ಪನಿನೀರ್‌ - ತಂಪಾದ ನೀರು, ಪನ್ನೀರು (ಮಳಯರುಹದ 
ಕರ್ಪೂರದ ಪಳಿಕಿನ ಪನಿನೀರ ಶೀತಳತೆಯಿಂ 
ಅವನಿಪನನ೦ ಆಪ್ತರ್‌ ಉಜ್ಜೀವಿಸಿದರ್‌: ಅನಂತಪು, ೧೧. 
೬೮) 

ಪನಿಪುಲ್‌ - ಇಬ್ಬನಿ ಕೂತ ಹುಲ್ಲು (ನರಭೋಗಮೆಂಬೀ 
ಪನಿಷುಲ್ಲಂ ನಕ್ಕೆ ತೃಷ್ಟ ಪೇಟ್‌ ಪೋದಪುದೇ: ಆದಿಷು, ೯. 
೫೭) 

ಪನೆ - ತಾಳೆ ಮರ (ತಳಮುಂ ತಾಳಮುಂ ಎನೆ ಪನೆ: ಅಭಿಧಾವ, 
೧. ೮. ೪); ಹೊಸದಾಗಿ ಮೊಳೆತ ಹಲ್ಲು (ಜನಿತರಜಃಕಣಗಳ 
ಕಳಿತ ನವೀನದಳಪ್ರಕೀರ್ಣ ಕನಕಾಂಬುಜದಂತೆ ಎನಿಸಾನುಂ 


ಸೊಗಯಿಸಿದುವು ಪನೆಗಳ್‌ ಪುದಿದಾ ಕುಮಾರಕನ 
ವಿಮಳಮುಖಂ: ಶಾಂತೀಶ್ವಪು, ೧೫. ೬) 

ಪನ್ನ - ಬಿಂಕ (ತನ್ನ ಪನ್ನಂ ಕಟಲ್ಲುಂ ಮನದೊಳ್‌ 
ತೊಟ್ಟಾಗಹಮಂ ಮದ್ವಿಭುಗಮಿಭುವರಂ ಶೌರ್ಯ 


ಸಂಲಗ್ನಮಕ್ಕುಂ: ಚಂದ್ರಪ್ರಪು, ೯. ೧೧೨ ವ); ಪತಿತ 
(ಪನ್ನಂ ಪತಿತಂ ಪರಿಚ್ಯುತಂ ವಿಗತಾರ್ಥಂ: ಅಭಿಧಾವ, ೨. 
೧. ೪೮) 

ಪನ್ನಗ - ಹಾವು (ವಿಷ ಪನ್ನಗನ೦ ಪನ್ನತನನೆಡೆಯೊಳ್‌ ಅರಿಗಂ 
ತನ್ನಯ ಗರುಡಾಸ್ತದಿಂದೆ ಕುಣಿದಜಿದಣಿದಂ: ಪಂಪಭಾ, ೧೨. 
೨೦೫); ಕಶ್ಯಪ-ಕದ್ರು ಇವರ ಸಂತತಿ, ನಾಗವಂಶ 
(ವಿದ್ಯಾಧರಧರರಾಗೆಯುಂ ಪನ್ನಗರ್‌ ಪನ್ನತಿಕೆಯಿಂ 
ಬಂದಾಂತೊಡೆ: ಪಂಪಭಾ, ೫. ೮೮ ವ) 


ಪನ್ನಗಕೇತನ - ದುರ್ಯೋಧನ (ಅಹಿತ೦ ಇಳೆಯಂ ಕುಡಂ 
ಆಸನ್ನಂ ಕಾಳೆಗಂ ಅಜೆಯಿರೆ ಪನ್ನಗಕೇತನನ ಚಲದ 
ಕಲಿತನದ ಅಳವಂ: ಪಂಪಭಾ, ೭. ೬೪) 

ಪನ್ನಗದ್ದಜ - ದುರ್ಯೋಧನ (ಸೋಲ್ತ ತನ್ನ ಬಲಮಂ 


ಅಳುಂಬಮಾದ ವಿಕಮಾರ್ಜುನನ ಭುಜಬಲಮುಮಂ ಕಂಡು 
ಕನಕ ತಾಳಧ್ದಜಂಗೆ ಪನ್ನಗದ್ದಜನಿಂತೆಂದಂ: ಪಂಪಭಾ, ೧೧. 
೧೩ ವ) 

ಪನ್ನಗಪತಾಕ - ಸರ್ಪದ್ದಜ. ದುರ್ಯೋಧನ (ಅಂತು 
ಮೂರ್ಛಾಪ್ರಸಂಗನಾದ ಪನ್ನಗಪ್ರತಾಪಂಗೆ ಶಿಶಿರೋಪಚಾರ 
ಕ್ರಿಯೆಗಳಂ ಮಾಟ್ಪ್ಬ: ಗದಾಯು, ೩. ೭೭ ವ) 


೬೫೪ 


ಪನ್ನಗಭೂಷ - ಶಿವ (ಪನ್ನಗಭೂಷಂ ಬೇಡಲ್‌ ಕನ್ನೆಯಂ 
ಒಲವಿಂದಮಿತ್ತನಾ ಗಿರಿರಾಜಂ: ಧರ್ಮಪ, ೩. ೫೭) 

ಪನ್ನಗರ್‌ - ನಾಗರು (ವಿದ್ಯಾಧರಧರರಾಗೆಯು೦ ಪನ್ನಗರ್‌ 
ಪನ್ನತಿಕೆಯಿಂ ಬಂದಾಂತೊಡೆ: ಪಂಪಭಾ, ೫. ೮೮ ವ) 

ಪನ್ನಗವಿದೈ - [ಜೈನ] ಹಾವು ಮುಂತಾದವು ಕಚ್ಚಿದರೆ ಮದ್ದು 
ಮಾಡುವ ವಿದ್ಯೆ (ದಕ್ಷಿಣೋತ್ತರಶ್ರೇಣಿಗಳಂ ನಮಿವಿನಮಿಗಳ್ಗೆ 
ಕೊಟ್ಟು ಗಾಂಧಾರಪನ್ನಗವಿದೈಗಳನವರ್ಗೆ ವಿಧಿಪೂರ್ವಕಂ 
ಇತ್ತು: ಆದಿಷು, ೯. ೧೨೧ ವ) 

ಪನ್ನಗವಿರೋಧಿ - ಸರ್ಪವಿರೋಧಿ, ಗರುಡ (ಇವಂ ಕಂಡೊಡೆ 
ಪನ್ನಗವಿರೋಧಿಯುಂ ಕಾದು ಕಟೆಪುಗುಂ; ಜಗನ್ನಾವಿ, ೩. 
೧೧೩ ವ) 

ಪನ್ನಗಶಯನ - ವಿಷ್ಣು (ಪನ್ನಗಶಯನ ನವತರುಣೋದ್ಯೋಗದಿಂ 
ನಾಗೇಂದನಂ ನೋಡಿ: ಜಗನ್ನಾವಿ, ೨. ೫೬ ವ) 

ಪನ್ನಗತರಣ - ಸಮುದ್ರ (ಅಂಬುರಾಶಿ ಪನ್ನಗಶರನಂ 
ಅಕೂಪಾರಮ ಉದಧಿ ಪರಾವರಂ: ಅಭಿಧಾವ, ೧. ೪. ೨) 

ಪನ್ನಗೋದಾತ್ತ ಸಮಸ್ತ ಲೋಕಂ - ನಾಗಲೋಕವೇ ಮೊದಲಾದ 
ಎಲ್ಲ ಲೋಕ (ಅತ್ತ ಸುರೇಶ್ವರಾವಸಥಮಿತ್ತ ಮಹೀತಳಮುತ್ತ 
ಪನ್ನಗೋದಾತ್ತ ಸಮಸ್ತ ಲೋಕಂ: ಪಂಪಭಾ, ೧. ೭೫) 


ಪನ್ನತ - ವೀರ, ಪರಾಕ್ರಮಿ (ವಿಷಪನ್ನಗನಂ ಪನ್ನತನಂ 
ಎಡೆಯೊಳ್‌ ಅರಿಗಂ ತನ್ನಯ ಗರುಡಾಸ್ತದಿಂದೆ 


ಕುಜೆದಣೆದಜೆದಂ: ಪಂಪಭಾ, ೧೨. ೨೦೫) 

ಪನ್ನತಿಕೆ - ಶೌರ್ಯ (ಈತನಂ ಈಗಳ್‌ ಬನ್ನಂಬಡಿಸುತೆ 
ಸೋಲಿಪ ಪನ್ನತಿಕೆಯನಿತ್ತು ಹೊರೆ ಕೃಪಾಳುಗಳರಸಾ: 
ಶಬರಶಂ, ೪. ೧೦೪) 


ಪನ್ನಿ - ಜಂಬ (ಪನ್ನಿಯ ಸೋಂಕುಂ ಬಿಂಕಮುಂ 
ನೂಂಕುವ ಬಿಡುವ ಪೊಡರ್ಪ೦ ಪೊದಲಳ್ಳೊಪ್ಪಿರಲ್‌ 
ನಾಡೆಯುಂ ಕಂದರ್ಪದೇವಂ ರೌಢನಾದಂ: 


ಕುಸುಮಾಕಾ, ೭. ೭೫) 

ಪನ್ನಿರ್‌ - ಹನ್ನೆರಡು (ಎರಡೆಮ್ಮೆವೋಜೆಯೊಳ್‌ ಪೂಡಿದ 
ಪನ್ನಿರ್ಕಂಡುಗದಕ್ಕಿಯ ಕೂಟುಮಂ ಅದರ್ಕೆ ತಕ್ಕ 
ಪರಿಕರಮುಮಂ ಒರ್ವ ಮಾನಸಂ ಕೊಂಡು ಪೋಪಂ: 
ಪಂಪಭಾ, ೩. ೨೫ ವ) 

ಪನ್ನಿರ್ಭಾಸಿರ - ಹನ್ನೆರಡು ಸಾವಿರ (ಪನ್ನಿರ್ಭಾಸಿರ ವರ್ಷಮಂ 
ಜೀವಿಸಿ ಬಟಿಯಂ  ಧೋಲೋಕ ಗತನಾದುದುಮಂ 
ಸ್ನೇಹದಿಂ ಪರೀಕ್ಷಿಸಲ್ಲಂದ ದೇವಂ: ಪಂಪರಾ, ೧೬. ೬೨ ವ) 

ಪನ್ನಿರ್ಭಾಸಿರಸೇಟ್ಲೂರಯ್ಸದಿಂಬರ್‌ — ಹನ್ನೆರಡು ಸಾವಿರದ 
ಏಳ್ನೂರೈವತ್ತು ಮಂದಿ (ಪನ್ನಿರ್ಭಾಸಿರದೇಟ್ನೂರೈವದಿ೦ಬರ್‌ 
ಮನಃಪರ್ಯಯಜ್ಞಾನಿಗಳುಂ ಅನಿಬರೆ ವಾದಿಗಳುಂ: ಆದಿಪು, 
೧೬. ೪೦ ವ) 

ಪನ್ನಿರ್ಮತ್ತರ್‌ - [ಪನ್ನಿರ್‌ *ಮತ್ತರ್‌] ಹನ್ನೆರಡು ಮತ್ತರು 
(ಒಂದು ದಿವಸಂ ಮರಗೆರಸಿಯಾಡಲೆಂದು ಪನ್ನಿರ್ಮತ್ತರ್‌ 
ಪರ್ವಿದಾಲದ ಮರದ ಮೊದಲ್ಲೆ ವಂದು: ಪಂಪಭಾ, ೨. 
೩೦ ವ) 

ಪನ್ನೆರಡಂಗ - [ಜೈನ] ಜೈನಧರ್ಮಗಂಥಗಳ ಹನ್ನೆರಡು 
ಭಾಗಗಳು: (ಆಚಾರ ದೃಷ್ಟಿವಾದವೆಂಬ 
ಪನ್ನೆರಡ೦ಗಮುಂ: ಹರಿವಂಶ, ೧೪. ೫೩ ವ). ನೋಡಿ, 
“ದ್ಹಾದಶಾ೦ಗ' 


ಪನ್ನೆರಡು ತಪ - [ಜೆ [ನ] ತಪಸ್ಥಿಗಳು ಕೈಗೊಳ್ಳಬೇಕಾದ 
ಅನಶನ, RE ಯೇ ವೃತ್ತಿಪರಿಸಂಖ್ಯಾನ, 
ರಸಪರಿತ್ಕಾಗ, ವಿವಿಕ್ಷಾವಾಸ ಎಂಬ ಆರು ಆಂತರಿಕ 
ತಪಸ್ಸುಗಳು ಹಾಗೂ ಕಾಯಕ್ಷೇಶ, ಪ್ರಾಯಶ್ಚಿತ್ತ ವಿನಯ, 
ವೈಯಾವೃತ್ಯ. ಸ್ವಾಧ್ಯಾಯ, ವ್ಯತ್ಸರ್ಗ, ಧ್ಯಾನ ಎಂಬ ಆರು 
ಆಂತರಿಕ ತಪಸ್ಸಗುಳು (ಪನ್ನೆರಡು ತಪದೊಳ್‌ 


ನೆಜ್‌ದಿರ್ಪತ್ತೆರಡು ಪರೀಷಹ೦ಗಳಂ ಗೆಲ್ಲು; ಆದಿಪು, ೬. ೩೩ 
ವ) 

ಪನ್ನೆರಡು ತೆಳಣದ ತಪ - [ಜೈ ಕೈನ] ಜೈನಮುನಿಗಳ ಹನ್ನೆರಡು 
ಬಗೆಯ ತಪ್ಪಸ್ಸುಗಳು (ಅನಶನ RE 
ಎಂಬ ಪನ್ನೆರಡು ತೆಣದ ತಪಮಂ ಸಾಂತ; ಹರಿವಂಶ, 
೧೪. ೫೨ ಮ), ನೋಡಿ, “ದ್ವಾದಶತಪ 

ಪನ್ನೊರ್ವರ್‌ - ಹನ್ನೊಂದು ಮಂದಿ (ವಿರಾಟಂ ಶ್ವೇತನುತ್ತರಂ 


ಶಂಖನೆಂಬ ಮೂವರ್‌ ಮಕ್ಕಳುಂ ಶತಾನೀಕ ಶತದ್ಯುಮ್ನ 


ಶತಚ೦ದ್ರಂ ಮೊದಲಾಗಿ ಪನ್ನೊರ್ವರ್‌ ತಮ್ಮಂದಿರುಂ ಬೆರಸು 
ನೆಲನದಿರೆ ಮುಂಗೋಳೊಳ್‌ ನಡೆಯೆ: ಪಂಪಭಾ, ೯. ೯೫ 
ವ) 


ಹ ಸ 
ಪ್ಲವ 


₹1. 


ಸ್ತುತಿ[ಪಾಠಕ]  (ಗಡಣದ ಸಂಗಡಂ ಪೊಗಟ್ಟ 
ಪಪ್ಪವರು೦ ಬಗೆ ಮುಟ್ಟು ಮುಟ್ಟುವೊಂದೆಡೆಗೆಡೆ ಮಾಡದ 
ಎಯ್ದಿಸುವ ವಾಹನಮುಂ: ಶಾಂತಿಪು, ೭. ೭೪) 

ಪ್ಪಕ — ರಾಜನನ್ನು ಬೆಳಿಗ್ಗೆ ಎಚ್ಚರಿಸುವವನು 
(ಉಪ್ಪವಡಿಸುವುದುಮಜಿಕೆಯ ಪಪ್ಪಕರೊಡನಾಡಿಗಳ್‌ 
ಪ್ರಬೋಧಿಸಿದರ್‌ ಮೇಲಪ್ಪ ಪದರಚನೆಯಿಂ ದೊರೆಯಪ್ಪ 
ಮಹಾಮಂಗಳಪ್ರಬೋಧನೆಯಿಮದಂ: ಶಾಂತಿಪು, ೫. ೮೩); 


₹1. 


ಬೇಟೆಯಲ್ಲಿ ಸೋವುವುದು (ಪಪ್ಪಲದಲರ್ಗಳ್‌ 
ಸಂಬಳಮಪ್ಪಿನಂ ಉಪವನಕೆ ನಿಚ್ಚವಯಣಂ ಬರುತುಂ 
ಪಪ್ಪಕಮಾಗಿರೆ ಪಅಮೆಗಳುಪ್ಪವಯಣಂಗೆಯ್ದುವಂದು 


ಪೊಸಮಲ್ಲಿಗೆಯೊಳ್‌: ಅಜಿತಪು, ೬. ೨೧) 
ಪಪ್ಪರಿಕೆ - ಗಡಸುತನ (ಪಪ್ತಿಕೆಯೆಂದು ಕರ್ಕಶತೆ: ಶಬ್ದಮದ, 
ಪ್ರಸಾ ೧೪೨) 
ಒಂದು 


₹1. 


ಪ್ಪಲ - ಬಗೆಯ ಗಿಡ (ಪಪ್ಪಲದಲರ್ಗಳ್‌ 
ಸಂಬಳಮಪ್ಪಿನಂ ಉಪವನಕೆ ನಿಚ್ಚವಯಣ೦ ಬರುತುಂ 
ಹ ಪಅಮೆಗಳುಪ್ಪವಯಣಂಗೆಯ್ದುವಂದು 

ಮಲ್ಲಿಗೆಯೊಳ್‌: ಅಜಿತಪು, ೬ ೨೧) 

ನ - _ ಕೋಮಲ (ಪಪ್ಪುಕಮಪ್ಪ ಅಂಗನೆಯ ತೊಳಪ್ಪ 
ಅಡಿದಳಿರ್ಗೆ ಎಯ್ದೆ ಸೋಲ್ತು ತಳಿರ್ಗಳ್‌ ಕೆಂಪಂ 
ಕಪ್ಪಂಗುಡುವವೊಲ್‌: ಲೀಲಾವತಿ, ೧೨. ೭೫) 

ಪಯ - ಕಾಲು, ಪಾದ (ಪಯಕ್ಕೆ ಪಯಂ ಕರಣಕ್ಕೆ ಕರಣಂ 
ರಸಕ್ಕೆ ರಸಂ: ಪಾರ್ಶ್ವನಾಪು, ೧೪. ೧೪೪); ನೀರು, ಹಾಲು 
(ಸಲಿಲಕ್ಕಂ ಪಾಲ್ಲವೆತ್ತಂ ಬವರಿಪುವು ಪಯಃ ಸಂಜ್ಞೆ 
ಅಭಿಧಾವ, ೩. ೧. ೫೮) 

ಹಯಃಕಣ - ನೀರಿನ ಹನಿ (ಸಮಸಾರಸಮುದ್ರಮಂ 
ತೃಣಪಯಃಕಣದಿಂಇಟಿಕೆಯ್ದು; ಪಂಪರಾ, ೧. ೧೪) 

ಪಯಃಕಣಿಕೆ - ನೀರ ಹನಿ (ಬಳಸಿದ ಬಂಬಲ್ಲುರುಳುಳೊಳ್‌ 
ಹೊಳೆವ ಪಯಚಣಿಕೆ ಸಿಂಧುವಾರಲತಾಂತಾವಳಿಯೆನಿಸಿ 
ತುಖುಗೆ: ಶಾಂತಿಪು, ೧೦. ೪೮) 


₹1. 


೬೫೫ 


ಪಯಃಕಲ್ಲೋಳ - ನೀರಿನ ಅಲೆಗಳು (ಏಂ ಉಜ್ಜಿ 
ಪೊಣ್ಣಿದುದೋ ಮಂದರಕ೦ದರೋತ್ಕಿತ ಪಯಃಕಲ್ಲೋಳ 
ಕೋಳಾಹಳಂ: ಆದಿಪು, ೭. ೯೭) 

ಪಯಃಕೇಳಿ - ನಿರಿನಲ್ಲಿನ ಆಟ (ಕುಂತಳಕೌಟಿಲ್ಯವೃತ್ತಿ 
ಪಿ೦ಗಿದುದಬಲಾಸಂತತಿಗೆ ಪಯಃಕೇಳಿಯೊಳ್‌: ಚಂದ್ರಪ್ರಪು, 
೭ ೧೪೫) 

ಪಯಃಪತಿ - ನೀರಿನ ಒಡೆಯ, ವರುಣ (ಅತಿಶಯ 
ಸಾಮವೇದಮದು ಗೋಪುರಮಾಗಿ ವಿರಾಜಿಕುಂ 
ಪಯಃಪತಿದಿಶೆಯೊಳ್‌: ಶಬಶಂವಿ, ೧. ೬೭) 

ಪಯಃಪಯೋಧಿ - ಹಾಲಿನ ಸಮುದ್ರ (ಪಯಃಪಯೋಧಿ 
ಫೇನಸಂಕಾಶದುಕೂಲಪ್ರಚ್ಛ ದಾಚ್ಚಾದಿತ ವಿಚಿತ್ರ 


ನೇತ್ರೋಭಯೋಪಧಾನ “ಕಯ್ಯಾತಲದೊಳ್‌: ಆದಿಷು, ೫. 


೨೨ ವ) 
ಪಯಃಪೂರ - ನೀರಿ[ಹಾಲಿ)ನಿಂದ ತುಂಬಿರುವುದು; ಹಾಲ 
ಹೊಳೆ (ನರಲೋಕಂಬರಂ ಉಣ್ಣಿ ಪೊಣ್ಣಿದ 
ಪಯಃಪೂರಂಗಳಿಂದಂ: ಆದಿಪು, ೭. ೧೦೧) 
ಪಯಃಪೂರ್ಣ - ನೀರಿನಿಂದ ತುಬಿದ (ವಿಮಳಾರ್ಣವ 
ಪಯಃಪೂರ್ಣಕಳಧೌತಕಳಶ೦ಗಳ೦ ಕಳಶೋದ್ಧಾರ 


ಮಂತ್ರಪೂರ್ವಕಂ: ಆದಿಹು, ೭. ೮೦ ವ) 

ಪಯಃಪ್ರಸಾದ - ಪಾದೋದಕ (ದಿವ್ಯಶಾಂಭವಪರಮಂತ್ರಮಂ 
ಜಪಿಸಿ ತಾಳ್ಬು  ತದಂಫ್ರಿಪಯಃಪ್ರಸಾದಮ೦ಂ ಸವಿನಯಂ 
ಆಂತು: ರಾಜಶೇವಿ, ೧೨. ೪೧) 


ಪಯಃಘಫ್ಲವ - (ಹಾಲಿನ) ಪ್ರವಾಹ (ಪಾಲ್ಗಡಲೊಂದುಂಟಾಗದೆ 
ಮೇರುವ ತುದಿಯೊಳಮೀಗಳೆನಲ್‌ ನೆಜ್‌ದುದಾ 
ಪಯಃಪ್ಲವದೆಸಕಂ: ಆದಿಷು, ೭. ೮೮) 

ಪಯಃಸರಣಿ — ಸೇತುವೆ (ಸ್ಥಿರಬಂಧಂ ಸೇತು 


ಯಃಸರಣಿಯದಕ್ಕುಂ: ಅಭಿಧಾವ, ೧. ೪. ೧೭) 

ಪಯಗರಡಿ - ಮರಿ ಹಾಕಿದ ಕರಡಿ (ಹರಿನೀಳೋಪಳಮುಂ 
ಪಯಗರಡಿಯುಮಿರೆ ನೀಳಯುಗಳಮೆಂದೆಳಸೆ: ಶಾಂತಿಪು, 
೨. ೯೭) 

ಪಯಣ -.. [ಪ್ರಯಾಣ] ಯಾತ್ರೆ (ಭೋಮಕೆನೆ 
ಪಯಣದೊಳೆಮ್ಮಂ ಸೋಂಕಿದ ಶರದೃತುವೆ 
ಬನದೊಳವತರಿಸಿದುದೋ: ಆದಿಪು, ೧೧. ೮೭); ಒಂದು 
ದಿನ ನಡೆಯುವ ದೂರ (ೆಲವಾನುಂ ಪಯಣಂಗಳ್‌ ಸಲೆ 
ಸಮನಿಸೆ: ಕುಸುಮಾಕಾ, ೧೫. ೮೮) 

ಪಯಣಂಬರ್‌ - ಪಯಣಿಸಿ ಬಾ (ಒರ್ವಂ ದೂರದಿಂ 
ಪಯಣಂಬಂದು ನಾಡೆಯು೦ ಬಳಲ್ಲು ತಾನುಂ ತನ್ನ 
ವಲ್ಲಭೆಯುಂ ನಿದೆಗೆಯ್ಕುತ್ತುಮಿರ್ದುಂ: ಧರ್ಮಾಮೃ, ೨. ೩೦ 
ವ) 


ಪಯಣಂಬೋಗು - ಪ್ರವಾಸ ಹೋಗು (ತಮ್ಮಯ್ದರುಂ 
ಪಾಂಚಾಳಿವೆರಸು ಹೋದ ದೆಸೆಯಂ ಆರುಂ ಅಜೆಯದಂತು 
ದ್ವೈತವನಮಂ ಪೊಳಿಮಟ್ಟು ಜಗುನೆಯಂ ಪಾಯ್ದು 


ಮೂಡಮೊಗದ ಪಯಣಂಬೋಗಿ: ಪಂಪಭಾ, ೮. ೫೦ ವ) 
ಪಯನ್‌ - ಹಯನು, ಈದ ಪ್ರಾಣಿ, ಕರಾವು (ಪಸುವೆರ್ಮೆ 
ಕುಣೆಗಳೆಂಬಿವು ವಸುಧೆಗೆ ಪಯನ್‌: ಸಮಯಪ, ೯. ೧೧೫) 
ಪಯನಾವು - ಕರೆಯುವ ಹಸು, ಕರಾವು (ಆದೊಡವಂ ಕೊಟ್ಟು 
ಪಯನಾವಂ ಕೊಳ್ಳೆಂ. ಅವರ್ಕೆ ಪುಟ್ಟಿದ ಪೋರಿಗಳಂ 
ತಿರ್ದಿಯಾರಂಬಂಗೆಯ್ದು: ಪಂಚತಂತ್ರ, ೨೫೪ ವ) 


ಪಯನು - ಪಯನಾವು (ಗೋಮಂಡಳದೊಳ್‌ ಒಳ್ಳಿದುವಪ್ಪ 
ಪತ್ತು ಪಯನುಮ೦ ಮೂಸಾಸಿರಗಂಡುಗ ಬತ್ತಮುಮಂ 
ಪ್ರಮಾಣಂ ಮಾಡಿ ಕೊಟ್ಟೊಡೆ: ವಡ್ಡಾರಾ, ಪು ೨೨ ಸಾ ೩) 


ಪಯಶ್ಚರ - ಮೀನು ಮುಂತಾದ ಜಲಚರ (ಕುಪಿತ 
ಮರುತ್ತುತರವಕೆ ಅಳ್ಳಿ ಪಯಶ್ನರನಿಕರಸಂಭ್ರಮೋಲ್ಲಹರಿಕೆ 
ಭಾವಿಷೊಡೆ ಪಾಜುವಂತಾಯ್ತು ಕಮಲಜಾಂಡಂಬರಂ: 
ಗದಾಯು, ೭. ೨೦) 

ಪಯಷ್ಕಣ - ಪಯಃಕಣ[ಕಣಿಕೆ] (ಎಅಕೆಗಳೊಳ್‌ ಪೊದಲಳ್ಗ 
ಪನಿಪುಲ್ಲ ಪಯಷ್ಠಣಮಂ ಬಿದಿರ್ಜಿ ಕಣೆಜ್‌ದು 
ಇದಿರ್ಗೊಂಬಿನೊಳ್‌ ತೊಡೆದು .. .. ವಿಹಂಗಮಂಗಳ್‌ .. .. 


ಪಾಚೆದುವು ಎಣ್ಣೆಸೆಗಂ ಪ್ರಭಾತಕಾಲದೊಳ್‌: ಶಾಂತೀಶ್ವಪು, 
೧೧. ೯ಬ) 

ಪಯಸ್ಪದ್ಮ - ಸಮುದ್ರ (ಅಮಲ ಪಯಸ್ಸದ್ಮದಿಂ ಶುದ್ಧವೃತ್ತಂ: 
ಶಾಂತಿಪು, ೯. ೨೧೦) 

ಪಯಿಂಛಾಸಿರ್ವರ್‌ - ಹತ್ತು ಸಾವಿರ [ಮಂದಿ] (ಪಟ್ಟಂಗಟ್ಟಿದ 
ಇಳಾಧಿನಾಥರೆ ಪಯಿಂಛಾಸಿರ್ವರ್‌ ಒಳ್ಳಾನೆಗಳ್‌ 
ಪಟ್ಟಂಗಟ್ಟಿದುವು ಒಂದು ಲಕ್ಕ ತುರಗ೦ ಪತ್ತೆಂಟು ಲಕ್ಕಂ: 
ಪಂಪಭಾ, ೧೦. ೧೧೭) 

ಪಯೋಜಜ - ಕಮಲದಲ್ಲಿ ಹುಟ್ಟಿದವನು, ಬಹ್ಮ 
(ರಜಂಬೊರೆದಳಿಮಾಲೆ ಮಾಲೆಯನೆ ಪೋಲೆ ಪಯೋಜಜ 
ಪಾರ್ವತೀಶರ ಒಳ್ಳರಕೆಯನಾಂತು: ಪಂಪಭಾ, ೧೨. ೨೨೧) 

ಪಯೋಜರಜ - ತಾವರೆಯ ಪರಾಗ (ಕವಿದ ಮದಾಳಿಯಿಂ 
ಮಸುಳನಾಗಿ ಪಯೋಜರಜ೦ಗಳೊಳ್‌ ಕವಿಲ್ಲವಿಲನುಮಾಗಿ 
ಬಂದ ಮಲಯಾನಿಲಂ: ಪಂಪಭಾ, ೨. ೧೪) 

ಪಯೋದ - ನೀರನ್ನು ಕೊಡುವುದು, ಮೋಡ (ಪರಿಹೃತವಸನಂ 
ವಿಗತಾಂಗರಾಗಂ ಅಪನೀತಭೂಷಣ೦ 
ವಿಬುಧಜನೋದ್ಧರಣ೦ ಪಯೋದ ಸಂಧ್ಯಾನುರಾಗ 
ಭರಣವ್ಯಪೇತ ರವಿಯಂತಿರ್ದಂ: ಅಜಿತಪು, ೬. ೧೨೯) 


ಪಯೋದನಾದ - ಗುಡುಗು (ಸ್ಫುರತ್‌ ಅಕ್ಷೂಣ ವಿಷಾಣ 
ಕೋಟದಳಿತಪ್ರೋತ್ತುಂಗವಲ್ಮೀಕಂ ಉದ್ದುರಗಂಭೀರ 
ಪಯೋದನಾದಂ ಅತಿಪುಷ್ಟಾಂಗಂ ಸಂಜೀವಕಂ: 
ಪಂಚತಂತ್ರ, ೭೮) 

ಪಯೋದಪಥ - ಮೇಘಮಾರ್ಗ, ಆಕಾಶ (ನಿರವಧಿ 
ಪ್ರಕಾಶಮಯಂ ತಾನಾದುದು ಭಾವಿಸಿ ನೋಡೆ 
ಪಂಯೋಧರಪಥಂ ಪಥಿತಮಾನ ದೇವಾಗಮದೊಳ್‌: 


ಆಚವರ್ಧ, ೧೩. ೯೧) 

ಪಯೋಧರ - ಮೋಡ (ಚೆಲ್ಲನಾವರಿಸಿದುವಂದು ಸಂದಣಿಸಿ 
ನೀಳ್ಬ ಪಯೋಧರವಾರಿಧಾರೆಗಳ್‌: ಜಗನ್ನಾವಿ, ೪. ೨೧); 
ಮೊಲೆ (ನೆಗೆದ ಪಯೋಧರದ್ವಯದೊಳಾಕೆಯ ಗರ್ಭದ 
ರಾಜಪುತ್ರನಾರೋಗಿಸುವ ಪಾಲ್ಗಳ೦ ಮಡಗಿ ಮುದಿಸಿದಂತೆ: 
ನೇಮಿನಾಪು, ೨. ೨೪) 

ಪಯೋಧರಕಾಲ - ಮೋಡಗಳ ಕಾಲ, ಮಳೆಗಾಲ 
(ಪಯೋಧರಕಾಲದೊಳ್‌ ಎರಡು ತಡಿಯುಮಂ ಪೊಯ್ಬ್ದು 
ಪರಿವ ತೊಟ್‌ಗಳುಮಂ ತೊವಲ್ಲು ಸೊಗಯಿಸುವ 
ಅಡವಿಗಳುಮಂ: ಪಂಪಭಾ, ೭. ೨೫ ವ) 

ಪಯೋಧರಚೂಚುಕ - ಮೊಲೆತೊಟ್ಟು (ಒದವಿದ ಕರ್ಪನೆಯ್ದೆ 
ಪರಿವೃತ್ತ ಪಯೋಧರಚೂಚುಕಕ್ಕೆ: ಆದಿಷು, ೮. ೪೭) 


೬೫೬ 


ಪಯೋಧರಪಥಗಾಮಿನೀವಿದ್ಯೆ 
ತನ್ನ ಪಯೋಧರಪಥಗಾಮಿನೀವಿದ್ಯೆಯಂ 
ಆದಿಷು, ೨. ೧೪ ವ) 

ಪಯೋಧರಶರ - ವಾರುಣಾಸ್ತ್ರ (ವಿಯಚ್ಚರಾಧಿಪತಿಯೆಚ್ಚ 
ಪೃಷಾನುಪೃಷತ್ಯಮ೦ಂ ಪಯೋಧರಶರದಿಂ ಎಚ್ಚು 
ತೂಳ್ಡಿದಂ: ಚಂದ್ರಪ್ರಪು, ೬. ೩೯) 

ಪಯೋಧಿ - ಸಮುದ್ರ (ಮದಗಜ ಬೃಂಹಿತಧ್ದನಿ ತುರಂಗಮ 
ಹೇಷಿತಘೋಷಂ ಆದಂ ಒರ್ಮೊದಲೆ ಪಯೋಧಿಮಂಥನ 
ಮಹಾರವಮಂ ಗೆಲೆ: ಪಂಪಭಾ, ೩. ೩೮); [ಜೈನ] ಒಂದು 
ಕಾಲಗಣನೆ, ಸಾಗರ (ಸೌಧರ್ಮೇಶಾನಾಲಯದ 
ಅಮರರನೇಂ ನಿರ್ಮೂಳಿಸುವನೊ ವಿಧಿ 
ಪಯೋಧಿಯುಗಳಾವಧಿಯೊಳ್‌: ಮಲ್ಲಿನಾಹು, ೧೩. ೮೩) 

ಪಯೋಧಿನಾದ ದ ಸಮುದ್ರದ ಮೊರೆತ 
(ಪಳಯಪಯೋಧಿನಾದಮನೆ ಪೋಲ್ತು ರಣಾನಕ ಆರವಂ 
ಈಗಳ್‌ ಅಗ್ಗಳ೦ ಎಸೆದಪುದು: ಪಂಪಭಾ, ೧೧. ೧೧) 


- ಆಕಾಶಗಾಮಿನೀವಿದ್ಯೆ (ಆತಂ 
ಬೆಸಸಿದೊಡೆ: 


ಪಯೋಧಿಮಂಥನ - ಸಮುದ್ರಮಥನ (ಮದಗಜ ಬೃ೦ಹಿತದ್ದನಿ 
ತುರಂಗಮ ಹೇಷಿತಘೋಷ೦ಂ. ಆದಂ ಒರ್ಮೊದಲೆ 
ಪಯೋಧಿಮಂಥನ ಮಹಾರವಮಂ ಗೆಲೆ: ಪಂಪಭಾ, ೩. 
೩೮) 

ಪಯೋನಿಧಿ - ಸಮುದ್ರ (ಅನಿಬರು೦ ಉತ್ಪಾತಮರುದಾಭಿಘಾತ 
ಉದ್ಭೂತಪಯೋನಿಧಿಗಳಂತೆ ಮಸಗಿದರಾಗರ್‌: ಆದಿಪು, 
೧೪. ೬) 

ಪಯೋಭ್ಯತ್‌ - ಮೊಲೆ (ಪಯೋಭ್ಯತ್‌ ಭರನಮ್ರಾಂಗ 


ಅಂಗನಾಚಾಲಿತಚಮರರುಹದ್ವಂದ್ವಪಾರ್ಶ್ವ೦: ರಾಜಶೇವಿ, ೩. 
೨೭) 

ಪಯೋರಸ - ನೀರು (ಕೂಡಿದ ಕೂಟದಿಂದ ಒಲಿಸಿದ 
ಇರ್ವರುಮಂ ಸಮಪಾತವಾರಿಯಿ೦ ಕೋಡೆ ಸರಾಗದೊಳ್‌ 
ಮುಲುಗಿ ಮೂಡೆ ಮೃಗಾಂಕಕರಂ ಪಯೋರಸಂ ತೀಡುವ 
ತಂಬೆಲರ್‌ ಮನದೊಳ್‌ ಉರ್ಕೆಗಳ೦ ಸುರತಾವಸಾನದೊಳ್‌ 


ಮಾಡೆ ರತಕ್ಕೆ ಮತ್ತೆ ಬಗೆದಂದುದು ದಂಪತಿ 
ಸೌಧಕೂಟದೊಳ್‌: ಶಾಂತಿಪು, ೮. ೧೦೦); ಹಾಲು 
(ಸಿದ್ಧಭಕ್ತಿಪುರಸ್ಸರಂ ಪಾಣಿಪಾತ್ರದೊಳ್‌ ಕನಕಪಾತ್ರದೊಳ್‌ 
ತೀವಿದಿಕುರಸಮಂ ಪಯೋರಸಮುಮಂ 
ಪಾನಂಗಳಿಂದೆಖ್‌ಯೆ: ಅಜಿತಪು, ೭. ೨ ವ) 

ಪಯೋರಾಶಿ - ಸಮುದ್ರ (ಪಯೋರಾಶಿಗಳಂ ಮುಟ್ಟತ್ತು 


ದಾನಫ್ಲವದೊಡನೆ ಪರಕ್ಷೋಣಿಪಾಲಾಂಗನಾ ದೃಗ್ವಿಗಳಿಷ್ಟಾಂಬು 
ಧಾರಾಪಸವಂ: ಅಜಿತಪು, ೯. ೧೭) 

ಪಯೋರುಟ್‌ - ಕಮಲ (ಪಟ್ಟಾದಪಕ್ಷಾಹತಿ ಪತಿತ 
ಪಯೋರುಟ್‌ ಪರಾಗಾರುಣಶ್ರೀಮಿಳದುದ್ಯತ್‌ ವರ್ಣಕಂ: 
ರಾಜಶೇವಿ, ೨. ೬೨) 

ಪಯೋರುಹಜ - ಬ್ರಹ್ಮ (ಇವರಂ ಕೂಡಿ ಪಯೋರುಹಜಂಗಕ್ಕೆ 
ಸಮಸಮಾಯೋಗಯಶಂ: ಆದಿಪು, ೪. ೨೯) 


ಪಯೋರುಹವಿಳಾಸಸ್ಸಾನೆ - ಕಮಲದಲ್ಲಿ ವಿಲಾಸದಿಂದ 
ನೆಲಸಿರುವವಳು, ಲಕ್ಷ್ಮಿ (ಪಯೋರುಹವಿಳಾಸಸ್ಥಾನೆಯಿಂ 
ಭೂವಧೂವರಂ ಅಬ್ದೇಕ್ಷಣೆ ಕಲ್ಪವೃಕ್ಷದಿಂ 


ಇಳಾಲೋಕೈಕಕಲ್ಪದ್ರುಮಂ: ಆದಿಷು, ೮. ೨೭) 
ಪಯೋಲವ - ನೀರ ಹನಿ (ದಿವಿಜೇಂದ್ರವನಿತೆ ದೇವಾಂಗವಸ್ತದಿಂ 
ತೊಡೆದಳ್‌ ಆ ಜಿನಾರ್ಭಕದೇಹಪುವಿಲಿಪ್ತ ಸ್ನಪನ 


ಪಯೋಲವಮಂ 
ಮಲ್ಲಿನಾಷು, ೧೩. ೨) 

ಪಯ್ಯ - ಹುಡುಗ (ಪಯ್ಕರ್‌ ಬಿಲ್ಲಲ್ದೆಯೆಡೆಯೊಳೆ ನೆಗಟ್ಟರ್‌: 
ಹರಿವಂಶ, ೧೨. ೫೮) 

ಪಯ್ತರಿಸು - ಜಾರು, ನುಣುಚಿಕೊ (ಬಾಹುಗಳಿಂದೆ ಕಂಠಮಂ 
ತೊಡರೆ ಕುನುಂಗಿ ಪಯ್ನರಿಪ ಬಿನ್ನಣಮೊಪ್ಪೆ ಕಡಂಗಿ 
ಕಾದಿದರ್‌: ಶಬರಶಂ, ೪. ೭೩) 

ಪರ - ಶತ್ರು (ಪರಂ ಅಹಿತ೦ ಅನ್ಯಂ ಅಸುಹೃದ್‌ ಅರಾತಿ: 
ಅಭಿಧಾವ, ೨. ೧. ೧೦); ಪ್ರಮುಖವಾದುದು (ಪರಂ 
ಪ್ರಧಾನಂ ಪ್ರವರಂ ಪ್ರವೇಕಂ: ೨. ೧. ೨) 


ನೀರಂಜಿಪಂತೆ ರತ್ನಮನಾಗಳ್‌: 


ಪರಂಕಲಿಸು - ವಿಸ್ತಾರವಾಗಿ ಹರಡು (ಗಳೆಸನ್ನೆಗೆಯ್ದು 
ತೆಗೆನೆಜ್‌ದು ಎಅಗಿ ಪರಂಕಲಿಸಿ ಪರ್ವಿ ಕೂಕಿಜೆದು ಇಸೆ 
ಕೆ೦ಂಗಣೆಯ ಮೊನೆಯಂಬುಗಳ್‌ ಕಣ್ಣೆಜೌಯಿಸಿದುವು 
ಪೊಣರ್ವ ಬಿಲ್ಲ ಕಡುವಿತ್ತೆಗರಂ; ಪಂಪಭಾ, ೧೦. ೭೩) 

ಪರಂತಪ - ಶತ್ರುಗಳನ್ನು ತಾಪಗೊಳಿಸುವವ, ಶೂರ 
(ಪರಂತಪನಾ ಜಿನಚ೦ದ್ರಂ ಜೈನಪಾದನತಮಕುಟ 
ದರ್ಶಿಯಂ ಬಿನ್ನವಿಕುಂ: ಶಾಂತಿಷು, ೬. ೫೭) 

ಪರಂತಪನ - ತುಂಬ ತಾಪ ನೀಡುವ (ಅಪರಾಜಿತನಿತ್ತ 
ಪರಂತಪನ ತಪಶ್ನರಣವೊಂದೆ ಪೊಣಗೆನೆ 


ಪವಿತ್ರಶ್ರಾವಕವತಂಗಳೊಳೊಣರ್ದಂ: ಶಾಂತಿಷು, ೧. ೮೭) 

ಪರಂಪರೆ - ಒಂದನ್ನೊಂದು ಹಿಂಬಾಲಿಸುವುದು, ಅಲೆ, ಸಾಲು 
(ತತ್ಕಾಂತೆ ಚಿಂತಾಪರಂಪರೆಯಂ ತಾಳಿದಳ್‌: ಮಲ್ಲಿನಾಷು, 
೩ ೮ಬ 

ಪರಕ - ಪರೋಕ್ಷ (ಪರಕಮೆಂದು ಪರೋಕ್ಷಂ: ಶಬ್ದಮದ, ಪ್ರಸಾ 
೧೪೩) 

ಪರಕಲಿಸು - ಕೆದರು (ಅಳಿನೀಳೋಜ್ವಳಸಹಸ್ರ ಕು೦ತಳ೦ಗಳ್‌ 
ಪರಕಲಿಸಿ ಬಂದು ಪೊಜಮುಯ್ದಂ ಅಳ್ಳಿಜೆಯೆ ಪಚ್ಚುಗಂಟಿಕ್ಕಿ: 
ಪಂಪಭಾ, ೧೨. ೨೦೨ ವ); ವ್ಯಾಪಿಸು (ಕಂಪಿನ ಸಿರಿಯಂ 
ಪರಕಲಿಸುವ ದಶಶತದಳ ಪರಿಕರದಿಂ ಪುದಿದು 
ಹೇಮಕೋಮಳಕಮಳಂ: ಶಾಂತೀಶಹು, ೧೬. ೮೪); 
ದಟ್ಟವಾಗು (ಮರಗಿಡುವಿನ ಕತ್ತಲೆಯುಂ ಪರಕಲಿಸಿ ಪೊದಳ್ಬ 
ಶೋಣಮಣೀದೀಧಿತಿಯಿಂ ನೆಜೌದಿಪುದು: ವರ್ಧಮಾಪು, ೫. 
೫೫) 

ಪರಕಾಯಪ್ರವೇಶ - ತನ್ನ ಪ್ರಾಣ ಮತ್ತೊಬ್ಬನ ಶರೀರದಲ್ಲಿ 
ಸೇರುವಂತೆ ಮಾಡುವ ಸಾಧನೆ (ಸುರಕಾಯಸ್ಥಿತಿ 
ಸಮನಿಸುತಿರೆ ಪರಕಾಯಪ್ರವೇಶ೦ ಏವುದು ಎಂಬಂತಿರೆ ಪಕ್ಷಿ 


ಶರೀರದಿನವತರಿಸಿ ಸುರಂ ತನಗೆ ಮೊಲ್‌ ಪೊಡೆವಡೆ: 
ಶಾಂತಿಪು, ೯. ೯೨) 

ಪರಕೆ - ಹರಕೆ, ಆಶೀರ್ವಾದ (ಅಂತು ಸೊಗಯಿಸೆ ಪಾಡುವ 
ಮಂಗಳರವಂಗಳುಂ ಓದುವ ಯಖಯಚೆಗಳು೦ ಪರಸುವ 


ಪರಕೆಗಳುಂ ಎಸೆಯೆ ಪಸೆಯೊಳಿರ್ದು: ಪಂಪಭಾ, ೩. ೭೬ 
ವ) 
ಪರಕೆಗುಡು - ಹರಕೆ ಒಪ್ಪಿಸು (ದೇವತೆಗೆ ಪರಕೆಗುಡೆ ನಾನಾವಿಧ 


ರುಜೆ ಪಿ೦ಗಿಪೋಗೆ ಬರ್ದುಕಿದೆನೆಂಬರ್‌: ಸಮಯಪ, ೫. 
೧೧) 
ಪರಕೆಯಂ ಕೊಡು - ಆಶೀರ್ವಾದ ಮಾಡು (ಅಂತು 


ಪೆಸರನಿಟ್ಟು ಪರಕೆಯಂ ಕೊಟ್ಟು: ಪಂಪಭಾ, ೧. ೧೨೨ ಮ 


೬೫೭ 


ಪರಗು - ಭೂಮಿ ಶುದ್ಧಿಗೊಳಿಸು, ಕುಂಟೆ ಹೊಡೆ (ಕಾಯ್ದ 
ಕರ್ಬೊನ್ನ ಸೂಜಿಗಳಂ ಬೆರಲ್ಲಳೊಳ್‌ ಬೆಟ್ಟುವರುಂ ನಟ್ಟು 
ಪರಗುವರುಂ: ಆದಿಷು, ೫. ೮೫ ವ) 

ಪರಚಕ್ರ - ಶತ್ರು ಸಮೂಹ, ಶತ್ರುರಾಜ್ಯ (ಭರತಮನೋದುವ 
ಸಪ್ತಸ್ವರಮಂ ಗುಣಿಯಿಸುವ ಬೀಣೆವಾಜಿಪ ಎದ್ದಂಬರೆವ 
ಪರಚಕ್ರಮಿಕ್ಕುವ ಪರಿಹಾಸದೊಳಿರ್ಪ್ಹ  ಬಿನದಮವರ್ಗಳ 
ಬಿನದಂ: ಅಜಿತಪು, ೩. ೮) 

ಪರಚಿಂತಾಕರ ಏಹಿ - ಅನ್ಯರಿಗೆ ಜಿಂತೆಮಾಡುವವನೇ, ಹೋಗು 


(ಚಿಂತಿಸಿದ೦.. ಕಿಜುದ೦ಂಗೆಯ ಸಂತತಿಯಂ ಕೊಂದು 
ಕೂಗಲಿರುಳುಳಂ ಪಗಲುಂ ಚಿಂತಿಸನೇಕೊಳ್ಳಿತು 
ಪರಚಿಂತಾಕರ ಏಹಿಯೆಂಬ ಮುಡಿಯಂ ಕಕಂಸಂ: 


ನೇಮಿನಾಪು, ೭. ೨೫) 

ಪರಡು - ಹಿಮ್ಮಡಿಯ ಗಂಟು (ಪರಡು ನಿಗೂಢಂ ಲಲಿತ 
ಲತಾಂಗಿಯ ವರ ಜ೦ಘಾಯುಗಲಂಗಳ ಭಂಗಿಯ: 
ಸುಕುಮಾಚ, ೫. ೫೧) 

ಪರಡೆ - ಹರಡೆ ಹಕ್ಕಿ (ಭೋರೆಂದೆಜಗಿ ಪೊಯ್ವ ಪರಡೆಗಳೆ 
ವಿಜಯಭೇರಿಗಳಾಗೆಯುಂ: ವರ್ಧಮಾಪು, ೪. ೫೧ ವ) 

ಪರತಂತ್ರ - ಬೇರೆಯವನ ಅಧೀನ (ಪರತಂತ್ರನೆನಿಸಿದ ಎನಗೆ 
ಇನ್ನರಸೇವುದೊ: ಲೀಲಾವತಿ, ೪. ೪) 

ಪರತ್ರೆ - ಮೋಕ್ಷ (ದುರ್ವ್ಯಸನಿಯ ಮಾಡಿದೋದೆ 
ನಿಮಗಾಗಮಮಾಗಿರೆ ಅಸತ್ಯವಾದಮಂ ಪೊಸಯಿಸಿ 
ಜೀವನಿಲ್ಲ ಮೊಲ್‌ಯಿಲ್ಲ ಅಜನಿಲ್ಲ ಪರತ್ರೆಯಿಲ್ಲ: ಆದಿಷು, ೨. 
೧೧; . ಸ್ವರ್ಗ (ಕುಲಮಟೆಯೆ ನೆಲಂ ಪಚಿಯಿ 
ಮಾನಸಿಕೆಯನೊಕ್ಕು ಪರತ್ರೆಯಂ ಬಗೆಯದೆ 
..ಪೊಲ್ಲಮೆಯಂ ಕಳೆವಂದಮಾವುದು: ಪಂಪರಾ, ೧೧. 
೧೦೪ ವ) 

ಪರದ - ವ್ಯಾಪಾರಿ, ಹರದ (ನಾಗದತ್ತನೆಂಬ ಪರದ೦ಗ೦ ಆತನ 
ಪರಿದಿತಿ ವಸುದತ್ತೆಗಂ ಪುಟ್ಟಿದ ನ೦ದಿಮಿತ್ರ: ಆದಿಷು, ೩. ೩೩ 


ವ) 

ಪರದಾರ - ಬೇರೆಯವನ ಹೆಂಡತಿ (ನೆರೆದು ಪರದಾರಮಂ 
ಕಲಿವುದೆ ಚತುರತ್ವಂ .. .. ಎ೦ಬರ್‌ ಧೂರ್ತರ್‌: ಕಾದಂಬ, 
೩ ೯೮ 


ಪರದಾರಗಮನ - ವ್ಯಭಿಚಾರ (ಆಯು ತವೆ ಪಾರದರಿಗಂ 
ಅಪಾಯಮಂ ಎತ್ತಜೆವ೦ ಉಚಿತ ವಾಕ್ಕಾರ್ಥಂ ಕೊಳ್ಳೀಯೆ 


ಪರದಾರಗಮನಮಂ ಆಯುಷ್ಯಾಂತಮೆನಲ್‌ 
ಮನಂದಂದಪನೇ: ಶಾಂತಿಪು, ೫. ೫೧) 
ಪರದಾರಾಭಿಗಮ - ಪರಸ್ತೀ ಸಂಗ (ಪರದಾರಾಭಿಗಮಕ್ಕೆ 


ಹೇತುವು ಅಳಿಪಿಂಗೆ ಅನ್ಯಸ್ಪಮಂ ಕೊಳ್ಳ ದುಶ್ಚರಿತಂಗಂ ಪುಸಿ: 
ಸಮಯಪ, ೫. ೩೦) 

ಪರದಿತಿ - ವ್ಯಾಪಾರಿಯ ಹೆಂಡತಿ (ನಾಗದತ್ತನೆಂಬ ಒರದಂಗಂ 
ಆತನ ಪರದಿತಿ ವಸುದತ್ತೆಗಂ ಪುಟ್ಟದ ನಂದಿಮಿತ್ರ: ಆದಿಷು, 
ಕ್ವಿ ಸಜೀವ) 

ಪರದು - ವ್ಯಾಪಾರ (ನಂದಿಮಿತ್ರನೆಂಬೊಂ ಸೆಟ್ಟಿ ಸಾರ್ಥಂಬೆರಸು 
ಪರದಿಂಗೆ ಪೋಗುತ್ತಿದಾತಂ: ವಡ್ಡಾರಾ, ಪು. ೧೬೩, ಸಾ. 
೨೩) 

ಪರದುಗೆಯ್‌ - ವ್ಯಾಪಾರಮಾಡು (ತಾಂ ಕೊಂಡಂತಿರೆ ಪೆಅರ್ಗೆ 
ಕುಡುಗೆ ಕುಂದಿಸಿ ಪರದುಗೆಯಲ್‌ ಸಲ್ಲದು: ಸಮಯಪ, ೫. 
೪೬) 


ಪರದುವೋಗು - ವ್ಯಾಪಾರಕ್ಕಾಗಿ ದೂರ ಹೋಗು (ವಿತ್ತಂ ತಾಂ 
ದೊರೆಕೊಳ ಕೇಲಿಹಪರಂಗಳೆರಡುಂ ಸಾಧ್ಯಂ ಎಂದು 
ಪರದುವೋಪೆನೆಂಬ ಬಗೆಯ೦ ತಂದು: ಧರ್ಮಾಮೃ, ೧. 
೮೧ ಮತ್ತು ೮೧ ವ) 

ಪರದೇಶಿ - ಅನ್ಯದೇಶದವನು ಕುಲಹೀನಂ ತೊನ್ನಂ 
ಕುಸುಗುಳಿಗಂ ಪರದೇಶಿ ವಿತ್ತಹೀನಂ: ಸಮಯಪ, ೪. ೩೧) 


ಪರದೇಸಿ - ಅನಾಥ (ಪರದೇಸಿಯೆ ನಮ್ಮವರೆಲ್ಲರುಮಂ 
ಮನವಾರೆ ತೊಬ್‌ದು .. .. ವಂದೆಂ; ಧರ್ಮಾಮೃ,. ೬. ೧೮) 
ಪರಪರಿವಾದ - ಅನ್ಯರ ನಿಂದೆ (ಪರಪರಿವಾದಮನೆಂತುಂ 


ಪಿರಿದಪ್ಪಟ್ಟೆಯೊಳೆ ಕೇಳರ್‌: ಸಮಯಪ, ೫. ೩೩) 
ಪರಪು - ಹರಡು, ಕೆದರು (ಪುದಿದ ಪರಾಗಮಂ ಪರಪಿಯುಂ 


ಪೊರೆಯೆತ್ತಿಯುಂ ಕುಸುಮಕ್ಕೆಜಗಿರ್ದ ಮದಾಳಿ: 
ಲೀಲಾವತಿ, ೯. ೧೧೮) ವಿಸ್ತಾರ (ಜಲದದ ನೆಟಲು೦ 
ಪರಪು೦ ವಿಲಾಸಮು೦ ಬೆಳಗುವುದಿತ ವಿದ್ಯುಲ್ಲತೆಯುಂ 


ಲಸವು: ಕವಿರಾಮಾ, ೩. ೯೭); ಚೆಲ್ಲಾಪಿಲ್ಲಿಯಾಗಿಸು 
(ಅಲ್ಲಿಗೆ ಚಿತ್ರಗ್ರೀವಂ ಸಪರಿಗ್ರಹ೦ ಬಂದು ಪರಪಿರ್ದ ಕೂಟ೦ 
ಕಂಡೆಳಗಲೊಡಮಾ ಬಲೆಯೊಳ್‌ ಕಪೋತಂಗಳಸಂಖ್ಯಾತಂ 


ಸಿಲ್ಕಿ: ಪಂಚತಂತ್ರ, ೪೧೪ ವ) 

ಪರಪುಟ್ಟ - [ಪರಪುಷ್ಪ] ಕೋಗಿಲೆ (ಕಳಿಕೆಗೆಳಸಿ ಚಂಚುವನಿಟ್ಟು 
ಓರಂತೆ ಸವಿಸವಿದು ಸೊರ್ಕಿ ನಿರಂತಂ  ಕರೆದತ್ತು 
ಮಾವಿನೊಳ್‌ ಪರಪುಟ್ಟಂ: ಗಿರಿಜಾಕ, ೨. ೪೨) 

ಪರಪುಷ್ಪ - ಬೇರೆಯವರಿಂದ ಪೋಷಿಸಲ್ಪಟ್ಟದ್ದು, ಕೋಗಿಲೆ 
(ನೀರ್‌ ಸುಧಾಸಮಂ ಉದ್ಯಾನವನಂ ಮದೋತ್ಕ 


ಪರಪುಷ್ಟೋದ್ಧಾಮಕೋಳಾಹಳಂ: ಆದಿಷು, ೫. ೨೯) 

ಪರಬಲಾಬ್ಧಿ -  ಶತ್ತುಸೈನ್ಯವೆಂಬ ಸಮುದ್ರ (ಮೇಲೆಟ್ಟಿ ಬಲಂ 
ಕೋಟಿಗೆ ಮೇಲಪ್ಪೊಡ೦ ಅನ್ಯ ವನಿತೆ ನೆಗಟ್ಟೂರ್ವಶಿಗಂ 
ಮೇಲಪ್ಲೊಡಂ ಅಕ್ಕೆ ಎಂದುಂ ಸೋಲವು ಕಣ್‌ 
ಪರಬಲಾಬ್ಧಿಗಂ ಪರವಧುಗಂ: ಪಂಪಭಾ, ೧. ೪೭) 

ಪರಬಳಪ್ರಭೇದನ - ಶತ್ರುರಾಜರನ್ನು ಮುರಿಯುವುದು (ಧರೆ 
ಪೊಗಟ್‌ ನೆಗಟ್ಣರನಂತ ಬಳರ್‌ ಪರಬಳ ಪ್ರಭೇದನ 
ಶೌರ್ಯರ್‌: ಪಂಪಭಾ, ೧. ೬೫) 

ಪರಭಾಗ - ಶೋಭೆ, ಮೇಲ್ಮೆ (ಪೊಅಪೊಣ್ಮುವ ಪರಭಾಗದ 
ಶರೀರಕಾಂತಿ  ಲಾವಣ್ಯರಸದ ತಂದಲಂ ಅಗುಂದಲೆ 
ಮಾಡೆಯುಂ: ಪಂಪರಾ, ೩. ೬೭ ವ); ಹಿ೦ಭಾಗ (ಅಳವಡೆ 
ಪರಭಾಗಂಬಡೆದು ಎಳೆಯಳಪರಭಾಗದಲ್ಲಿ ಸೋರ್ಮುಡಿ 
ಸೊಬಗಂ ತಳೆದೆಸದುದು ಕನಕಶಿಳಾತಳಾಗ್ರದೊಳ್‌ ಮುರಿದು 
ಪರಿದು ಪರಿದ ಜಗುನೆಯ ಪೊನಲಂ: ಚಂದ್ರಪ್ರಪು, ೧೧. 
೧೦೦) 

ಪರಭಾಗಂಬಡೆ - ಶೋಭೆವಡೆ (ಹರಿನೀಲಮಣಿಸ್ತುರಿತದ ತೆರೆಗಳ 


ಕೆಲದೊಳ್‌ ಪರಭಾಗಂಬಡೆದುವವು 
ಪಯೋಂ೦ಭೋನಿಧಿಯೊಳ್‌: ಆದಿಪು, ೯. ೮೦) 
ಪರಭೃತ - ಪರಪುಷ್ಪ (ನಿನ್ನಿಂಚರಮನೆ  ಮನದೊಳ್‌ 


ನೆನೆವೆವಾಗಳುಂ ಪರಭೃತಮೇ: ಆದಿಷು, ೧೧. ೧೩೫) 
ಪರಮ - ಜಿನ, ಆದಿದೇವ (ನಿಜಾದರದಿಂದೆ ಬಾಹುಬಲಿಗಂ 
ಪರಮಂ ಯುವರಾಜಪದವಿಯಂ ದಯೆಗೆಯ್ದಂ: ಆದಿಪು, 
೯ ೬೫) ಶ್ರೇಷ್ಠ. (ಪರಮತಪಶ್ಚರಣನಿರತ 
ಯತಿಸಮಿತಿಗೆಲ್ಲಂ ಪ್ರತಿಗ್ರಹಾದಿಪುರಸ್ಸರಂ ನಿರವದ್ಕಾಹಾರಾದಿ 
ವಿತರಣರೂಪ ಪಾತ್ರದತ್ತಿಯುಂ: ಆದಿಪು, ೧೫. ೧೩ ವ) 


೬೫೮ 


ಪರಮಂಡಳವ್ಯಸನ - ಶತುದೇಶಗಳಿಂದಾಗುವ ಉಪಟಳ 
(ಪರಮಂಡಳವೃಸನಮಂ ಆರಯ್ವಮಪ್ಪೊಡೆ ಇತ್ತುಂ ತೆತ್ತುಂ 
ಬಾಟ್ವ ಮಂಡಲಮಲ್ಲದೆ ಕೀಟಿಯುಂ ಮೀಜೆಯಂ ನೆಗಟ್ಟ 
ಮಂಡಲಮಿಲ್ಲ: ಪಂಪಭಾ, ೬. ೬೭ ವ) 

ಪರಮಕೋಟಿ - ಪರಾಕಾಷ್ಟೆ, ತುತ್ತತುದಿ (ಕಲಿತನದ ನೆಗಟ್ಟ 
ಕಸವರಗಲಿತನದ ಪೊದಳ್ಬ ಪರಮಕೋಟಿಗೆ ಪೆಜರಾರ್‌ ಸಲೆ 
ಕರ್ಣನಲ್ಲದೆ ಎನಿಸುವ ಕಲಿತನಮಂ ಹರಿಗೆ ಕವಚಮಿತ್ತುದೆ 
ಪೇಟ್ಗುಂ: ಪಂಪಭಾ, ೧೨. ೯೯) 

ಪರಮಪದ - ಉತ್ಕಷ್ಟ ಸ್ಥಿತಿ (ನೀನುಂ ಮೀನೆಂಬೀ ನೆವದೆ 
ಇರ್ದೆ. ಇದೇನಭಿಮಾನದ ಕಲಿತನದ ಪರಮಪದಂ 
ಎಯ್ದಿದೆಯೋ: ಪಂಪಭಾ, ೧೩. ೭೯) 

ಪರಮಪ್ರಸಾದಭೂಮಿ - ವಿಶ್ವಾಸಪಾತ್ರ (ಆತ್ಮೀಯ 
ಪರಮಪ್ರಸಾದಭೂಮಿಗಳಾಗಿರ್ದ ಮಂತ್ರಿ ಸೇನಾನಾಯಕ 
ಪುರೋಹಿತ ಶ್ರೇಷ್ಠಿಪದನಿಯುಕ್ತರಪ್ಪ: ಆದಿಪು, ೫. ೨ ವ) 

ಪರಮಶ್ರೀ -. ಮೋಕ್ಷಲಕ್ಷ್ಮಿ (ಜಯಶ್ರೀಕಾಂತೆಯುಮಂ 
ಪರಮಶ್ರೀಕಾಂತೆಯುಮಂ ನಿನಗೆ ಕುಡುವುದು ಈ ಸ್ಕಥನಂ: 
ಯಶೋಧಚ, ೧. ೭೦) 

ಪರಮಸುಖಾಸ್ಪದ - [ಜೈನ] ಜೈನಸಂನ್ಯಾಸ (ತದ್ದಷಭಸೇನ 
ಗಣನಾಥಪುರಸ್ಪರ ಪುರುತನಯರ್‌ ಕ್ರಮದೊಳ್‌ 
ಪರಮಸುಖಾಸ್ಪದಮ೦ ಅನಿಬರುಂ ಕೈಕೊ೦ಡರ್‌: ಆದಿಷು, 
೧೬. ೭೬) 

ಪರಮಸ್ಥಾನ - [ಜೈನ] ಒಳ್ಳೆಯ ಹುಟ್ಟು ಉತ್ತಮ 
ಶ್ರಾವಕನಾಗುವುದು, "ಇಪ ಸ್ವಿಯಾಗುವುದು, ದೇವೇಂದ್ರಪದವಿ, 
ಚಕ್ರವರ್ತಿ ಪದವಿ, ಅರ್ಹತ್ತದವಿ, ಮೋಕ್ಷ (ಸಜ್ಞಾತಿ, ಸದ್ಗಹಸ್ಥ. 


ಮುನಿವ್ರತಧಾರಣ, ಇಂದ್ರಪದಪ್ರಾಪ್ತಿ ಸಾಮ್ರಾಜ್ಯಪ್ರಾಪ್ತಿ 
ತೀರ್ಥಂಕರಪದಪ್ರಾಪ್ತಿ ಸಿದ್ಧಪದಪ್ರಾಪ್ತಿ ಎಂಬ ಏಳು 
ಮೋಕ್ಷಸ ೦ಬಂಧಿ ಉತ್ತಮ ಸ್ಥಿತಿಗಳು; (ದರ್ಶನದಿಂ 
ಜ್ಞಾನದಿನೊಪ್ಪುವ ಪರಮಸ್ಥಾನಮನಾಂ ಪಡೆವೆನೈ 


ಪಂಚಮಗತಿಯಂ: ಅಜಿತಹು, ೨. ೭೩) 
ಪರಮಹಂಸ - ಕುಟೀಚಕ, ಬಹೂದಕ, ಹಂಸ, ಪರಮಹಂಸ 
ಎ೦ಬ ನಾಲ್ಕು ಪ್ರಕಾರಗಳಲ್ಲಿ ಕೊನೆಯ ವರ್ಗದ ಸನ್ಯಾಸಿ 
(ವಿಕ್ಷಬದಿಂ ತಾಮ ಬರವೇಟ್ಟುಂ ಪರಮಹಂಸಂ ಬಂದು 
ಕುಳ್ಳಿರ್ದೊಡೆ: ಸುಕುಮಾಚ, ೩. ೬) 
ಪರಮಾಗಮ ದ ಶ್ರೇಷ್ಠ ಶಾಸಗಂಥ 
(ಪರಮಾಗಮಕೋವಿದನಪ್ಪುದು ಪೂರ್ವಕಾವ್ಯರಚನೆಗಳಂ 
ತಾಂ ಮೊದಲ್‌ ಕಲ್ಪಂಗೆ: ಕವಿರಾಮಾ, ೧. ೯); (ಜೈ ಕೈನ] 
ಜಿನಾಗಮ (ಪರಮಾಗಮಮನೆಲ್ಲಮಂ ಉಚ್ಛರಿಸುವಂ 
ಅಂತರ್ಮುಹೂರ್ತಕಾಲದೊಳ್‌: ಚಂದ್ರಪ್ರಪು, ೧೪. ೩೫) 
ಪರಮಾಚಾರ್ಯ - ಶ್ರೇಷ್ಠ ಗುರು (ಪರಮಾಚಾಆರ್ಯರವೊಲ್‌ 
ಸಯ್ತಿರಲಜೆಯರ್‌ ಕನ್ನಡಕ್ಕೆ ನಾಡವರೋಜರ್‌: ಕವಿರಾಮಾ, 
ವ ಅಸ) 
ಪರಮಾಣು - ತುಂಬ ಸೂಕ್ಷ್ಮ ವಸ್ತು (ಪರಮಾಣುಪ್ರಾಯಂ 
ಗುಣಮಿರೆ ಮೆಚ್ಚುವ ಸುಜನರಿಂದೆ ದುರ್ಜನರೆಮಗಿಂ 
ಗುರುಗಳ್‌ ದೋಷಲವಮುಮಿರೆ ಪರಿಹರಿಪಂತೂಳಿ 
ತೋಜುಇ ನುಡಿವುದಚಿಂದಂ: ಪಾರ್ಶ್ವನಾಪು, ೧. ೮೧); 
[ಜೈನ] ಪುದ್ಗಲದ್ರವ್ಯದ ಸೂಕ್ಷ್ಮಾತಿಸೂಕ್ಷ್ಮ ಭಾಗ (ಅಂತು 
ಉಪವಾಸಕೃಶೀಕೃತಾಂಗರಾಗಿ ಶರೀರಕರ್ಮ ಪರಮಾಣುಗಳ೦ 
ಒಡನೊಡನೆ ತವಿಸಿ: ಶಾಂತಿಪು, ೭. ೭೧ ವ) 


ಪರಮಾಣುಮಾರ್ಗ - ಹಾದಿ, ಆಕಾಶ 
(ಜಡಿದುಯ್ದನಾ ಖಚರನಿರ್ವರುಮಂ 
ಪರಮಾಣುಮಾರ್ಗದಿಂ: ಪಂಪಭಾ, ೭. ೩೩) 

ಪರಮಾತ್ಮ - ಶ್ರೇಷ್ಠ ಚೈತನ್ಯ ದೇವರು (ನೆಗಟ್ಟ ಮಹಾತ್ಮಂ 
ನರಸಿ೦ಂಹನಜುವಿನೊಳ್‌ ಪರಮಾತ್ಮಂ: ಪಂಪಭಾ, ೧. ೩೧); 


ಪರಮಾಣುಗಳ 


[ಜೈನ] ಜಿನ (ಪರಮಾತ್ಮಂ ನಿಶ್ಚಿತಾತಂ ಜಿನಪತಿ 
ಪರಮಸ್ವಾಮಿ: ಸುಕುಮಾಕಾ, ೧. ೬೦) ಕೇವಲಜ್ಞಾ 
(ಪಸಿವು ನೀರಟ್ಟ್‌ ಮೊದಲಾಗೊಡೆಯ ಪದಿನೆಂಟು 
ದೋಷಂಗಳನಿಲ್ಲದೊಂ ಪರಮಾತ್ಮಂ: ವಡ್ಡಾರಾ, ಪು ೯೬, 
ಸಾ೧ಖಿ 

ಪರಮಾನಂದಚತುಷ್ಟಯ - [ಜೈನ] ಅನಂತಜ್ಞಾನ 
ಅನಂತದರ್ಶನ ಅನಂತಸುಖ ಹಾಗೂ ಅನಂತವೀರ್ಯಗಳು 
(ಪರಮಾನಂದ ಚತುಷ್ಟೈಕನಿಳಯಂ 


ಶ್ರೀಮತ್ಸಭಾಮ೦ಡಳಾ೦ತರ ಸಿಂಹಾಸನ ಸುಸ್ಥಿತಂ: ಆದಿಹು, 
೧೦. ೬೯) 

ಪರಮಾಯು - [ಜೈನ] ಒಂದು ಪೂರ್ವಕೋಟಿ ಪ್ರಮಾಣದ 
ಜೀವಿತಾವಧಿ (ತೊಲಗದು ಪುಬ್ಬಕೋಟ ಪರಿಸಂಕ್ಕೆವರಂ 
ಪರಮಾಯು: ಆದಿಪು, ೧. ೫೨) 

ಪರಮಾಯುಷ್ಯ - ಜೀವಮಾನಾವಧಿ 
(ಪರಮಾಯುಷ್ಯಾಂತ೦ಬರ೦ ನಿರಾಕುಳಮಾಗಿರ್ಪಾಯಿರವಿನ 
ಜೈನಾಭಿಪ್ರಾಯಂ ಪ್ರಾಯೋಪಗಮನದಿ೦ ತೊರೆಯಿಸಿದಂ: 
ಆದಿಪು, ೨. ೫೩) 

ಪರಮಾರ್ಥ - ಮೋಕ್ಷ (ಪರಮಾರ್ಥಮಂ ಮಧ್ಯಸ್ಥತೆಯುಮಂ 
ಅಧರಿಸುದವಧಾರಿಸುವಾಗಳ್‌ ದೇವತೆಯ ನುಡಿದ ನುಡಿ . . 
ನಿಮಗಣೆಯಲಕ್ಕುಮೆ: ಶಾಂತಿಷು, ೪. ೧೦೨ ವ); ಸತ್ಯ 
(ಪರಮಾರ್ಥಂ ಲೋಗರ ಕಸವರದೊಳ್‌ ತರಲಾಗ: 
ಸಮಯಪ, ೫. ೪೨) ನಿಶ್ಚಿತ (ಅತುಳಸುಖಸಂಪದ 
ಸಂತಾನಮನಾಂತು ಬಟೆಕ್ಕಂ ಭೂನುತನೆಟ್ರರ್ಕುಂ ಎಂಬಿದುಂ 
ಪರಮಾರ್ಥಂ: ಕರ್ಣನೇಮಿ, ೪. ೧೦) 


ಪರಮಾರ್ಥಂ — ನಿಶ್ಚಯವಾಗಿ (ಪರಮಾರ್ಥಂ 
ಜೈನಸಮಯಿಗಳವರ್ಗಳೆ ಬಲ್ಲರ್‌: ಸಮಯಪ, ೬. ೨೪) 

ಪರಮಾರ್ಹಂತ್ಯ - ಅತಿಶಯವಾದ ಅರ್ಹಂತಪದವಿ 
(ಪರಮಾರ್ಹಂತ್ಯಮನೆಯ್ದಲಿರ್ದುದದಜೆಂ ಮೇಲುಂಟೆ 


ಸತ್ತ್ವಂ: ಆದಿಷು, ೯. ೬೨) 

ಪರಮೆ - ದುಂಬಿ (ಪರಮೆಗಳ್‌ ಮಂಜುಮಂಜೀರನಾದಕ್ಕೊಡನೆ 
ಒಂದೊಂದಾಗಿ ಪಿಂದೈತರೆ ವಿಮಳಮರಾಳಂಗಳ್‌: ರಾಜಶೇವಿ, 
೪, ೨) 


ಪರಮೇಶ್ವರದೀಕ್ಷೆ - [ಜೈನ] ದಿಗ೦ಬರಸನ್ಯಾಸ (ಗುರುಪದ 
ಪದ್ಮಾಂತಿಕದೊಳ್‌ ಪರಮೇಶ್ವರದೀಕ್ಷೆಯಂ ಮನಂ ಬಿಡೆ 
ಕೊಂಡು ಈ ಧರೆಯಂ ಪೊಗಟಿಸಿದಂ: ಆದಿಷು, ೧೪. 
೧೩೯) 


ಪರಮೇಷ್ಠಿ - ಬ್ರಹ್ಮ (ಧನ೦ಜಯನಂತೆ ರುದ್ರಾಕ್ಷದಿಂ ರಂಜಿಸಿ 
ಪರಮೇಷ್ಠಿಯಂತೆ ಪದ್ಮಾಸನವನವಷ್ಟಂಬಿಸಿ: ರಾಜಶೇವಿ, ೧೦. 
೫೭ ವ); [ಜೈನ] ತೀರ್ಥಂಕರ 


ಪರವಮೌದಾರಿಕ - [ಜೈನ] ಘಾತಿಕರ್ಮ ನಾಶವಾಗಿ 
ಅರ್ಹದವಸ್ಥೆಯಲ್ಲಿರುವ ಜೀವ (ಪರಮೌದಾರಿಕ 
ದಿವ್ಯಶರೀರನುಂ ಸುಂದರಾಕಾರನುಮಪ್ಪ 
ತೀರ್ಥಕರಕುಮಾರಂಗೆ ಪ್ರಸಾಧನಪ್ರಾರಂಭಂಗೆಯ್ಯೆ: 


ಶಾಂತಿಪು, ೧೦. ೫೬ ವ) 


೬೫೯ 


ಪರಲ್‌ - ಕಲ್ಲಿನ ಹರಳು (ಎಡಪಿ ಪರಲ್ಲಳಂ ದೆಸೆಗೆ ಬೆರ್ಚುತೆ 
ಗೋವನ ಗಾಳಿಗೆಯ್ದೆ ಪಿಂದಡಸುತೆ .. . ಬರ್ಪ ಪಲವು 
ಆಕಳಂ ಈಕ್ಷಿಸಿದಂ ನರಾಧಿಪಂ: ಲೀಲಾವತಿ, ೫. ೮೮); ರತ್ನ 

ಪರಲಿಂಗಿ - ಅನ್ಯಧರ್ಮೀಯ (ದುಶ್ನರಿತರಂ ಲೋಲುಪರಂ 
ಪರಲಿಂಗಿಗಳಂ ಪೊರ್ದಿರ್ಪಿರವಿದು ಪಾಷಂಡಿಮೂಢಂ 
ಎಂಬುದದಕ್ಕುಂ: ಸಮಯಪ, ೧೪. ೨) 

ಪರಲೋಕಕ್ರಿಯೆ - ಅಪರಕಾರ್ಯ (ಅಜಿತಂ ತನ್ನ ತಂದೆಗೆ 
ಪರಲೋಕಕ್ರಿಯೆಗಳಂ ಮಾಡಿ ಬಟಿಕ್ಕಂ ತಮ್ಮಯ್ಯಂ ಮಡಗಿಟ್ಟ 
ವಸ್ತುವಂ ನೋಟ್‌ನೆಂದು ಕವಳಿಗೆಯಂ ಬಿಟ್ಟು ನೋಟ್ಲನ್ನೆಗಂ: 
ಪಂಚತಂತ್ರ, ೨೬೨ ವ) 

ಪರಲೋಕಪ್ರಾಪ್ಪನಾಗು - ಸಾಯು (ವಿಚಿತ್ರವೀರ್ಯನುಂ 
ಅವಾರ್ಯವೀರ್ಯನಾಗಿ ಕೆಲವು ಕಾಲಂ ರಾಜ್ಯಲಕ್ಷ್ಮಿಯಂ 
ತಾಳ್ಗಿ  ರಾಜಯಕ್ಷತಪ್ಪ್ತ ಶರೀರನಾತ್ಮಜವಿಗತಜೀವಿಯಾಗಿ 
ಪರಲೋಕಪ್ರಾಪ್ತನಾದೊಡೆ: ಪಂಪಭಾ, ೧. ೮೦ ವ) 

ಪರವತ್ಸ - ಬೇರೆ ಹಸುವಿನ ಕರು (ಪರವತ್ಸಂಗಳ ಬಟೆಯಂ 
ಪರಿಗೊಳುತುಂ ನಡೆತಂದುವು ಈ೦ದ ಪಯಗಳ್‌ 
ಪಲವುಂ: ಲೀಲಾವತಿ, ೫. ೯೧) 

ಪರವಶ - ಮೂರ್ಚೆ (ಕಣ್‌ ತುಮುಲ್ಬು ಉಸಿರ್‌ ಕಿಸಿದು 
ಅಂತಕಂ ಅಂತಮನೆಯ್ದೆ ಮೆಯ್‌ ಪರವಶವಾಗೆ ಜೋಲ್ಬಂ 
ಅಭಿಮನ್ಯು: ಪಂಪಭಾ, ೧೧. ೧೦೪) 

ಪರವ್ಯಪದೇಶ - [ಜೈನ] ಶಿಕ್ಲಾವತದ ಒಂದು ಆಚಾರ, 
ಪಾತ್ರದಾನಕ್ಕೆ ಅತಿಥಿಯನ್ನು ಕರೆತರಲು 
ಸಂಬಂಧಿಕನಲ್ಲದವನಿಗೆ ಹೇಳುವುದು (ಕ್ರಮದೆ ಪರವ್ಯದೇಶಂ 
ಸಮುತ್ತರತ್ವಂ ಅತಿಕ್ರಮಮಕ್ಕುಂ ಪಾತ್ರದಾನಮಂ 
ಕುಡುವೆಡೆಯೊಳ್‌: ಸುಕುಮಾಚ, ೬. ೨೨) 

ಪರವ್ಯೂಹ - ಶತುಸೈನ್ಯ (ಪರವ್ಯೂಹಭಯಂಕರಂ 
ಪಾರ್ದಾರ್ದೆಜ್ಜೊಡೆ: ಪಂಪಭಾ, ೧೧. ೧೭) 

ಪರಶು - ಗಂಡುಗೊಡಲಿ (ವೈರಿ ಪರಶುಧಾರೆಯುಂ ಅನ್ಯ 
ರಾಜನ್ಯ ಕೋಪಾನಲಜಲಧಾರೆಯುಂ ಆದ ನಿಜಾಜ್ಞಾಲಕ್ಷ್ಮಿಯ 
ಮೇಲೆ ವಸುಂಧರಾಭಾರಮಂ ನಿಲಿಸಿ: ಮಲ್ಲಿನಾಪು, ೩. ೨೧ 
ವ) 

ಪರಶುಧರ - ಗಂಡುಗೊಡಲಿಯನ್ನು ಹಿಡಿದವನು. ಪರಶುರಾಮ 
(ಪರಶೂಧರಂ ಚಕ್ರಧರಂ ಸುರಪತಿ ಭುಕಾಂತೆ 
ಕೊಂತಿಯೆಂದೀ ಪೇಟ್ದ್ಟಯ್ವರ್‌ ಕೂಡಿ ನಿನ್ನ ಕೊಂದಪರ್‌: 
ಗದಾಯು, ೫. ೨೬), ಗಣಪತಿ (ಪರಶುಧರಂ ಗಣಪತಿ 
ವಿಘರಾಜಂ .. .. ವಿನಾಯಕಂ ಹೇರಂಬಂ: ಅಭಿಧಾವ, ೧. 


ಹ 
೧. ೧೭) 


ಪರಶುಪಾತಿತ  - ಕೊಡಲಿಯಿಂದ ಸೀಳಲ್ಲಟ್ಟ (ಕೂರಿಸೆ 
ಗುರುಶುಶ್ರೂಷೆಯೊಳ್‌ ಆ ರಾಮನಂ ಉಗ್ರ 
ಪರಶುಪಾಟಿತರಿಪುವಂಶಾರಾಮನಂ ಇಷುವಿದ್ಯಾಪಾರಗಂ 
ಎನಿಸಿದುದು ಬಲ್ಲೆ ವೈಕರ್ತನನಾ: ಪಂಪಭಾ, ೧. ೧೦೪) 

ಪರಶುರಾಮ - ಜಮದಗ್ನಿಯ ಮಗ (ನರೇಶ್ವರರಂ ನೀಂ 
ತಣೆದೊಟ್ಟಿದ್ಯೆ ಪರಶುರಾಮಾಕಾರದಿಂದಚ್ಚುತಾ: ಜಗನ್ನಾವಿ, 
೧. ೬೦) 

ಪರಶುಶರ - ಕೊಡಲಿಯಾಕಾರದ ಬಾಣ (ಪರಶುಶರನಿಕರದಿಂ 
ಕುಮ್ಮರಿಗಡಿದವೊಲ್‌ ಒಡನೆ ಕಡಿಯೆ ರಥಿಗಳ್‌ ರಥದಿಂ 
ಧರೆಗಿಟೆದು: ಪಂಪಭಾ, ೧೦. ೮೮) 


ನೆಗೆದು 


ಪರಶ್ಚಧ -. ಕೊಡಲಿ (ಪರಶು ಕುಠಾರಾಭಿಖ್ಯಂ ಪರಶಿಧಂ 
ಸ್ವಧಿತಿಯೆಂಬುದಕ್ಕುಂ: ಅಭಿಧಾವ, ೧. ೧೪. ೧೫) 

ಪರಸಮಯ - ಅನ್ಯ ಮತಧರ್ಮ (ಪರಸಮಯದ ಪಿರಿದೆನಿಸಿದ 
ಪುರಾಣಮಂ ಜೈನರಲ್ಲಿ ವಾಕ್ಕಮದೊಂದಂ ಪರಕಿಸಿ 
ನೋಟ್ಟಾಗಳ್‌ ಕೆಂಬರಲಿನ ಪೆರ್ಗಲ್ಲ ತೆಅನೆ೦ತಂತೆ ವಲಂ: 
ಸಮಯಪ, ೩. ೯೧) 


ಪರಸಮಯಿ — ಅನ್ಯ ಮತಧರ್ಮಕ್ಕೆ ಸೇರಿದವನು 
(ಪರಸಮಯಿಗಳಂ ಮುದದಿ೦ ಪಥಕ್ಕೆ ತರಪಾರ್ಪುದು 
ಸಮಯಪರೀಕ್ಷೆಯೆಂಬುದಿಂತೀ ಕಾವ್ಯಂ: ಸಮಯಪ, ೧. 
೬೧) 

ಪರಸು -.. ಆಶೀರ್ವದಿಸು (ನೋಟಂಬೆರಸು ಪರಸಿ 
ತಟ್ಸ್‌ಸಿಕೊಂಡು ಅಮ್ಮ ನೀಂ ಮಮ್ಮನೆಯಪ್ಪೈ ನೋಡು 
ನಣ್ಣಿಂ: ಆದಿಪು, ೨. ೨೦), ಹರಕೆ ಮಾಡಿಕೊ 


(ನಿಶ್ಶೇಷಭೂಷಾರ್ಜನೆಯಂ ಸರ್ವಜ್ಜಬಿ೦ಬಾವಳಿಗೆ ಪರಸಿದರ್‌ 
ಮಸ್ತಕನ್ಯಸ್ತಹಸ್ತರ್‌: ಆದಿಪು, ೧೪. ೧೧೬); ಪರಶು 
(ಬೆಟ್ಟೇಜುಗಳಿಂ ಪರಿತಂದಿಟ್ಟುಂ ಪರಸಿನೊಳೆರ್ದೆಯಂ 
ಸೀಳ್ದುಂ: ಧರ್ಮಾಮೃ, ೩. ೪೩ ವ) 

ಪರಸ್ಪರೋದೀರೀತ - [ಜೈನ] ನಾರಕರು ಪರಸ್ಪರರು ಕೊಡುವ 
ದುಃಖ (ಶಾರೀರಂ ಮಾನಸಂ ಕ್ಷೇತ್ರಜ೦ ಪರಸ್ಪರೋದೀರಿತಂ 
ಸಂಕ್ಷಿಷ್ಟಾಸುರೋದೀರಿತಂಗಳೆಂಬ ಪ೦ಚಪ್ರಕಾರದುಃಖಂಗಳಂ 
ಅನೇಕ ಪ್ರಕಾರದಿನನುಭವಿಸುತ್ತುಂ: ಸುಕುಮಾಚ, ೧೧. ೪೭ 
ವ) 


ಪರಸೈನ್ಯಭೈರವ — ಬೇರೆ ಸೈನ್ಯಗಳಿಗೆ ಉಗ್ರನಾದವನು 
(ಸೇಸೆಯಂ ಸುದತಿಯರಿಕ್ಕೆ ಚಾಮರಮ೦ ಅಂಗನೆಯರ್‌ 
ನಿಜಕೀರ್ತಿ ಲೋಕಮಂ ಪುದಿದಿರೆ ಪೊಕ್ಕನಂದು 
ನಿಜಮಂದಿರಮಂ ಪರಸೈನ್ಯಭೈರವಂ: ಪಂಪಭಾ, ೫. ೧೦೫) 

ಪರಾಂಗಣ - ಅಂಗಳದ ಹಿಂಭಾಗ (ಪರಾಂಗಣದೊಳ್‌ 
ಪಚ್ಚವಡಿಸಿರ್ದ ಅಮೃತಾರ್ಣವ ತರಂಗಸ್ನೂಲ 
ಹಂಸತೂಳತಳ್ಳತಳದೊಳ್‌: ನೇಮಿನಾಹು, ೪. ೫೦ ವ) 

ಪರಾಂಗನಾರತ - ಅನ್ಯಸ್ತೀವ್ಯಾಮೋಹ (ಪುಸಿಯ 


ಪರಾಂಗನಾರತದ ಮದ್ಯದ ಮಾಂಸದ ಮೆಯ್ಲೆ ಒಜಲ್ಲ 
ದುರ್ವ್ಯಸನಿಯ ಮಾಡಿದೋದೆ ನಿಮಗಾಗಮಮಾಗಿರೆ 
ಅಸತ್ತವಾದಮ೦ ಪೊಸಯಿಸಿ: ಆದಿಪು, ೨. ೧೧) 

ಪರಾಂಗನಾವಿರತಿವುತ - ಅನ್ಯಸ್ತ್ರೀಯಲ್ಲಿ ಮೋಹಗೊಳ್ಳದಿರುವ ವ್ರತ 
(ಅನಂತವೀರ್ಯಕೇವಲಿಗಳ ಚರಣೋಪಾಂತದೊಳ್‌ 
ಕೈಕೊಂಡ ಪರಾಂಗನಾವಿರತಿವತದ ಭಂಗಮಂ ಬಗೆಯದೆ 
ಉಯ್ದಂ: ಪಂಪರಾ, ೯ ೧೧೩ ವ) 

ಪರಾಂಗನೆ -  ಅನೃಸ್ತೀ ಮೋಕ್ಬಾಂಗನೆ (ಪರಾಂಗನೆಗೆ 
ಮೆಯ್ದೊಟ್ಟರ್ದುಂ ಅತ್ಯಂತ ಸಚ್ಚರಿತರ್‌: ತ್ರಿಷಷ್ಟಿಪು, ೧. ೫೫) 

ಪರಾಗ - ಹೂವಿನ ಧೂಳಿ (ಕುಸುದ ರಜ೦ ಪರಾಗಂ: ಅಭಿಧಾವ, 


೧ ೭೬ ೧೧) ಧೂಳು ೦ಧೂಳಿ ರಜ೦ ಪರಾಗಂ: 
ಅಭಿಧಾವ, ೧. ೧೫. ೧೩) 
ಪರಾಗಪಾಂಸು - ಪರಾಗ (ಕುಸುಮತರುಗಳ್ಳರುದಾಹತಿಯಿಂ 


ಪರಾಗಪಾಂಸುಪ್ರಸರಂಬೆರಸರಲ೦ ಸುರಿದಪುವು: ಜಗನ್ನಾವಿ, 
೪. ೭೦) 

ಪರಾಜ್ಮುಖ - ಬೇರೆಡೆಗೆ ಮುಖ ತಿರುಗಿಸಿದವನು, ವಿಮುಖ 
(ತಮಗೆನಿತು೦ ಸಮಚಿತ್ತಮಿಲ್ಲದಿರ್ದೊಡಂ ಸಮ್ಮುಖಕ್ಕೆ ಬಂದ 
ಪ್ರಾಣಿಮಾತ್ರಕ್ಕೆ ಪರಾಜ್ಮುಖರಾಗಲಾಗದು: ಪಂಚತಂತ್ರ, ೮೫ 
ವ) 


೬೬೦ 


ಪರಾಭವ - ಸೋಲು (ಎನಗಮರಾತಿಗಳ್‌ ಒಳರ್‌ ಎಂಬಿನಿತು 
ಪರಾಭವಮನೀಗಳೀ ಚಕ್ರಂ ಸೂಚನೆಗೈದುದು: ಆದಿಷು, ೧೪. 
€) 

ಪರಾಭವಂಬಡಿಸು - ಅವಮಾನ ಮಾಡು (ಏಕಾದಶ 
ಅಕ್ಷೋಹಿಣೀಪತಿಯಪ್ಪ ರಾಜಾಧಿರಾಜನಂ 
ಪರಾಭವಂಬಡಿಸದಿರೆಂದು ಬಲದೇವ೦ ಬಾರಿಸೆ ವಾರಿಸೆ: 
ಪಂಪಭಾ, ೧೩. ೯೭ ವ) 

ಪರಾಭೂತಿ - ಸೋಲು, ಅವಮಾನ (ಪರ್ಬಿದತ್ತು ಎಣ್ಣೆಸೆಯೊಳ್‌ 

ಅಪಯಶಂ ಈ ಶಬರನಿನೊಗೆದ ಪರಾಭೂತಿವೆತ್ತ 

ಕಾರಣದಿಂದಂ: ಶಬರಶಂ, ೪. ೯೫) 

ಪರಾಮರ್ಶನ - [ಜೈನ] ಅಶುಭ ನಾಮಪ್ರಕೃತಿಗಳಲ್ಲಿ ಒಂದು 
(ಬಟೆಯಂ  ಅಂತರ್ಮುಹೂರ್ತಕಾಲಂ ಪ್ರಮತ್ತಾಪ್ರಮತ್ತ 
ಪರಾವರ್ತನಸಹಸ್ತಂಗೆಯ್ದು: ಆದಿಷು, ೧೦. ೧೪ ವ) 

ಪರಾಮರ್ಶೆ — ವಿವೇಚನೆ (ಆಯೆಂಬುದು 
ಪೂರ್ವಪರಾಮರ್ಶೆಗಂ ಒದಗುವುಗುಮಾ ರೂಢಿಗಂ 
ಕವೀಶ್ವರಮತದಿಂ: ತಬ್ದಮದ, ೧೮೦) 

ಪರಾಮೃಷ್ಟ - ನಾಶವಾದುದು (ಅನಂತವೀರ್ಯನೀ ಕ್ಷೇತ್ರದೊಳ್‌ 
ಅನೇಕಕಾಲಂ ಪರಾಮೃಷ್ಟಮಾದ ಮುಕ್ತಿಮಾರ್ಗಮಂ 
ಸಮಖುವೆನೆಂಬಂತೆ: ಆದಿಪು, ೧೦. ೬೫ ವ) 

ಪರಾಯಣ -ಸಮರ್ಥ (ನಾಮಗ್ರಹಣಮಾತ್ರದಿ೦ದಮೆ ಸಮಸ್ತವಸ್ತು 
ವಿಸ್ತಾರಾಂತರ್ನಿಹಿತ ವಸ್ತುಸಮರ್ಪಣ ಪರಾಯಣನಪ್ಪ 
ಕಾಮವೃಷ್ಟಿಯೆಂಬ ಗೃಹಪತಿರತ್ನಮುಂ: ಆದಿಷು, ೧೧. ೩ 
ವ); ತತ್ತರ (ಅವರೊಳಗೆ ದೇವಾಪಿ 
ನವಯೌವನಪ್ರಾರಂಭದೊಳೆ ತಪಃ ಚರಣ 
ಪರಾಯಣನಾದಂ: ಪಂಪಭಾ, ೧. ೬೫ ವ); ತಲ್ಲೀನ 
(ಇದರ್ಕೆ ಕರ್ತವ್ಯಮಾವುದೆಂದೊಡೆ ಹಿಮವತ್ತರ್ವತದೊಳ್‌ 
ತಪಶ್ಚರಣಪರಾಯಣರಾಗಿ೦: ಪಂಪಭಾ, ೧೩. ೧೦೭ ವ) 

ಪರಾರ್ಥಚರಿತ — ಅನ್ಯರ ಹಿತದಲ್ಲಿ ಆಸಕ್ತ 
(ಉದ್ದುರತೇಜೋನಿಳಯಂ ಪರಾರ್ಥಚರಿತವ್ಹಾಪಾರಂ 
ಎಂದಂದು ಖೇಚರಂ ಆನಂದದಿನೀಯೆ ನಂದನೆಯರಂ: 
ಕರ್ಣನೇಮಿ, ೪. ೧೧೪) 

ಪರಾರ್ಥ. - ಅತ್ಯುತ್ಕಷ್ಟವಾದ (ಪರಮಜಿನಮಾಲೆ 
ನಿರಂತರಮೀಗೆ ಭವ್ಯಮಾಲೆಗೆ ಪರಾರ್ಥ್ಯಗುಣರತ್ನ 
ಮಾಲೆಯಂ ದಯೆಯಿಂದಂ: ಆದಿಪು, ೧. ೧೫) 

ಪರಾರ್ಧ್ಯ — ಅತ್ಯುತ್ಕೃಷ್ಟವಾದ (ಪರಾರ್ಧ್ಯಮಪ್ಪ 
ಸುವರ್ಣರತ್ನಾದಿಗಳೊಳ್‌ ಎನಗಪ್ಪ ಭಾಗಮಂ 
ಕೊಡುವುದೆಂದು: ಚಾವುಂಪು, ಪು. ೪೫೪. ಸಾ. ೩೨) 

ಪರಾರ್ಧ್ಯಕೂಟ - ಶ್ರೇಷ್ಠವಾದುದರ ಕೂಡುವಿಕೆ (ಒಡವುಟ್ಟಿದ 
ತಳದಳಿಸುವ ತುಡುಗೆಯ ದುಗುಲದ 
ನಮೇರುದಾಮಕದೊಳ್‌ ಪಚ್ಚುಡಿದುದು ಪರಾರ್ಧ್ಯಕೂಟದ 
ಬೆಡಂಗೊಡ೦ಬಟ್ಟುದು ಇರ್ವರು೦ ಇಂದರೊಳಂ: ಶಾಂತಿಪು, 


೯. ೨೩೦) 
ಪರಾವರ್ತನ ದ ಸುತ್ತುಹಾಕುವುದು (ಭವಪರಿಣಾಮ 
ಪರಾವರ್ತನದಿಂ ಬಂದು ವಿಂಧ್ಯಾಟವೀಮಧ್ಯದೊಳ್‌ 
ಸೋಮನಾಮಧೇಯ ತಾಪಸಂಗಂ ಶ್ರೀದತ್ತೆಗ೦ ಮಗನಾಗಿ: 
ಶಾಂತಿಪು, ೯. ೯೧ ವ); ಬದಲಾವಣೆ (ಇರ್ವರ್‌ 
ದೇವಿಯರ್‌ ಆಕೃತಿಯ ಪರಾವರ್ತನದಿಂ ಮಾನವಸ್ತ್ರೀ 


ರೂಪದಿಂ ಪ್ರಿಯಮಿತ್ರೆಯ೦ ನೋಡಲ್ಲಂದು: ಶಾಂತಿಷು, €. 
೧೦೧ ವ) 


ಪರಾವೃತ್ತವದನ - ಮುಖ ತಿರುಗಿಸಿಕೊಂಡ [ವನು] 
(ಪೊಸಗೆಂಪು ಪಸರಿಸಿದ ಕಣ್ಗಳ೦ ಬಲ್ಲಿಂ ಬರೆತೆಗೆದು 
ಮಾನವಮದನಂ ಪರಾವೃತ್ತವದನನಾಗೆ: ಲೀಲಾವತಿ. ೪. 
೧೪೬ ವ) 

ಪರಾಶರ - ವ್ಯಾಸಮುನಿಯ ತಂದೆ, ಸ್ಮೃತಿಕಾರ (ಸತ್ಯವತಿಗೆ 
ಪುನಃಕನ್ಯಾಭಾವಮಂ ದಯೆಗೆಯ್ದು ಪರಾಶರಂ ಪೋದಂ: 
ಪಂಪಭಾ, ೧. ೬೯ ವ) 

ಪರಾಶರತನೂಜ - ವ್ಯಾಸ (ಪರಿಕಿಸುವೈ ಪರಾಶರತನೂಜ: 
ಸಮಯಪ, ೧೦. ೧೭೫) 

ಪರಾಶರಾತ್ಮಜ - ವ್ಯಾಸ (ಮುಟ್ಟೆ ಕುಕ್ಷಿಯಂ ಮುಳಿಸಿಂ ಸಂದ 
ಪರಾಶರಾತ್ಮಜಾಕೃತಿಯೆ ಪಿಡಿದುದೊ ಬೆರಲ ಎಂಬರ್‌: 
ಸಮಯಪ, ೧೦. ೧೭೬) 

ಪರಾಸು - [ಪರ- ಅಸು] 
ಮಾತಾಪಿತ್ಯಯುಗಳ೦ಗಳ್‌ 
ಪರಾಸುಗಳಾಗೆ ನಿಜಶರೀರಂಗಳ್‌ ಮಂಜು 
ಕರಗೆ: ಆದಿಪು, ೫. ೪೧ ವ) 

ಪರಿ - ಹರಿ, ಮುಂದೆ ಸರಿ (ಹೊಳೆದು ಪರಿವ 
ಪೊಳೆವುಲ್ಲೆಗಳುಮ೦ ತಲೆಯಂ ಕುತ್ತಿ ವಿಶಾಲಂಬರಿವ .. . 
ಸೋಂಕಿ ಪರಿವೆಯ ಎಯ್ಗಳುಮಂ ತಡಂಮೆಟ್ಟಿ .. 
ಪಲವನೆಚ್ಚು: ಪಂಪಭಾ, ೫. ೪೮ ವ); ಕೊರಕಲು 
(ಸಮಭೂಮಿಯೆಲ್ಲಂ ದರಿವಿರ್ದು ಪರಿವಿರ್ದು ಪಳ್ಳಮುಂ 
ಕೊಳ್ಳಮು೦ ಆದೊಡೆ: ಹರಿವಂಶ, ೧೧. ೬೨ ವ): ರೀತಿ 
(ಪೂಜೆಯೊಳ್‌ ಎಂದಿನ ಪರಿ ತಪ್ಪೆ ದೇವಿ ತಪ್ಪದೆ ಮಾಣಳ್‌: 
ಯಶೋಧಚ, ೧. ೪೧) 

ಪರಿಕಣಿ - ಜಾಡು (ರವಿರಥದ ಗಾಲಿಯ ಪರಿಕಣಿಯನೆ ಪೊನ್ನ 
ಕೋಂಟೆ ಸೊಗಯಿಸಿ ತೋರ್ಕುಂ: ಆಚವರ್ಧ, ೧. ೫೦); 
ಕಾಲುವೆ 

ಪರಿಕರ - ಸಂಬಂಧಿಸಿದ ಸಾಮಗ್ರಿ (ಸಕಳಸುಖ ಪರಿಕರಂಗಳಂ 
ಸಲಿಸಿ ಮನಮಂ ಸೆಜ್‌ಗೆಯ್ಬಂತೆ: ನೇಮಿನಾಪು, ೫. ೫ ವ); 
ಸಮೂಹ (ದೊರೆಕೊಳಿಸುಗೆ ನಿನಗೆ ತಡೆಯದಾ 
ಪುರುಪರಮೇಶ್ವರನ ನಿರತಿಶಯಗುಣಪರಿಕರಮುಂ 
ತತ್ವಾತಿಹಾರ್ಯಮುಂ ಮಂಗಳಮಂ: ಆದಿಪು, ೧೨. ೫೩); 
ಅನ್ನಕ್ಕೆ ಬಾಡಿಸಿಕೊಳ್ಳುವ ಪದಾರ್ಥಗಳು; 
(ಎರಡೆಮ್ಮೆವೋಟೆಯೊಳ್‌ ಪೂಡಿದ ಪನ್ನಿರ್ಕಂಡುಗದಕ್ಕಿಯ 
ಕೂಟುಮಂ ಅದರ್ಕೆ ತಕ್ಕ ಪರಿಕರಮುಮಂ ಒರ್ವ ಮಾನಸಂ 
ಕೊಂಡು ಪೋಪಂ: ಪಂಪಭಾ, ೩. ೨೫ ವ) 
ಸಹಾಯವುಳ್ಳ (ಉದಯಗಿರಿ ಕಟಕ ಕುಹರ ಪರಿಕರ 
ನಿಶಾಕರಂ ಹರಿದಳಿತ ನಿಜಹರಿಣ ರುಧಿರನಿಚಯ 
ನಿಚಿತಮಾದಂತೆ ಲೋಹಿತಾಂಗನಾಗೆ: ಪಂಪಭಾ, ೪. ೪೯ 
ವ) 

ಪರಿಕರಿತ - ವಿಭೂಷಿತವಾದ (ಒಂದೊಂದು ಗೋಪುರ೦ 
ಪ್ರವಿರಾಜತ್‌ ಮರಕತಮಣಿತೋರಣಪರಿಕರಿತಂ ಪುರವಧುಗೆ 
ವದನಮಿರ್ಪಂತಿರ್ಕುಂ: ಆದಿಪು, ೬. ೧೦೬) 

ಪರಿಕಲಿಸು - ಕೂಡು, ಸೇರು (ಪರಿಕಲಿಸಿ ಪರಿವ ಕರ್ಪೂರರಸದ 
ಪರಿಕಾಲೊಳ್‌ ಕಾಲಂ ನೀಡಿ: ಲೀಲಾವತಿ, ೧೧. ೫೬ ವ) 

ಪರಿಕಲ್ಪನ - ಕಲ್ಪನೆ. (ಪೆಣವುಂ 
ಪ್ರತ್ಯಂಗೋಚಿತಾತ್ಕಂಗಮಣಿ ಭೂಷಣಂಗಳುಮಂ 


ಪ್ರಾಣ ಹೋದ (ಪುಟ್ಟಿದಾಗಳೆ 
ಸೀ೦ತುಮಾಗುಳಿಸಿಯುಂ 
ಕರಗುವಂತೆ 


ಊಹೆ, 


೬೬೧ 


ಸ್ವಮತಿಪರಿಕಲ್ಪನದಿ೦ ಯುಗಾರಂಭದೊಳ್‌ ಪಡೆದು: ಆದಿಪು, 
೮. ೫೪ ವ) 

ಪರಿಕಲ್ಪಂಗೆಯ್‌ — ನಿರ್ಧರಿಸು 
ಕುಡದಮರಕುಜ೦ ಪೆರ್ಚು 
ಕುಸುಮಾಕಾ, ೨. ೧೩೦) 

ಪರಿಕಳಿತ - ಒಗ್ಗೂಡಿದ (ಆಗಳ್‌ ಆ ಸಮಯೋಚಿತ ಸುವಸ್ತು 
ಸಂಚಯ ಪರಿಕಳಿತಪಾಣಿಗಳಪ್ಪ ಗೀರ್ವಾಣರಮಣೀಜನಂ: 
ಶಾಂತೀಶ್ವಪು, ೧೪. ೪ ವ) 

ಪರಿಕಾಲ್‌ - ಕಾಲುವೆ (ಜಲಜಲನೆ ಒಟ್ಕುತಿರ್ಪ ಪರಿಕಾಲ್‌ 
ಪರಿಕಾಲೊಳ್‌ ಅಳುರ್ಕೆಗೊಂಡ ನೈದಿಲ ಪೂ ಸಿರಿ 
ನೋಡುಗುಮಾ ವನಾಂತರಾಳದೊಳ್‌: ಪಂಪಭಾ, ೧. ೫೨) 

ಪರಿಕಾಜ - ಓಡುವವನು, ದೂತ (ಪರಿಜನಮು೦ ಆಪ್ತಜನಮುಂ 
ಪರಿಕಾಖರು೦ ಓಜೆವಿಡಿಯು೦ ಒಡವರೆ ವನಯದ್ವಿರದನದ 
ಬಂಧನ ಕೌತುಕಂ ಅರಣ್ಯಮಂ ಮುಟ್ಟೆವಂದಂ ಅಂದು 
ನರೇಂದಂ: ಪಂಪರಾ, ೪. ೧೧೮) 

ಪರಿಕಿಸು — [ಪರೀಕ್ಷಿಸು] ಪರಿಶೀಲಿಸು (ಪರಿಕಿಪೆನೀ 
ಮೃಗೋದ್ಭವದ ಕಂಪುಮನೀಕೆಯ ಸುಯ್ಯ ಕಂಪುಮಂ: 
ಪಂಪಭಾ, ೮. ೬೦) 

ಪರಿಕೃತ - ಸುತ್ತುವರಿಯಲ್ಪಟ್ಟ (ಒಂದು ದಿವಸಂ 
ಅ೦ತಃಪುರಾ೦ಂಗನಾಜನಸ೦ಗತ೦ ಅಖಿಳಪ್ರಧಾನಪರಿವಾರ 
ಪರಿಕೃತಿನುಮಾಗಿರೆ: ಚಂದ್ರಪ್ರಪು, ೫. ೨ ವ) 

ಪರಿಕೆ - ದಾಳಿ (ಬಲ್ವರಿಕೆಯೊಳರಿ ನೃಪರ ಪಡಲ್ವಡೆ ತಳ್ಳಿಜೆದು 
ರಣದೊಳಾ ವಿಕಮಮಂ ಸೊಲ್ವಿನಮಾವರ್ಜಿಸಿದಂ 
ನಾಲ್ವತ್ತೆರಡಜೆಕೆಗಾಳೆಗಂಗಳೊಳೀತಂ: ಪಂಪಭಾ, ೧. ೨೫) 

ಪರಿಕ್ರಮ - ಸುತ್ತುವುದು, ಸಂಚಾರ (ಚರಣದ ಜಾರಿಯ ಚಲ್ಲಿಯ 
ಪರಿಕ್ರಮಕ್ರಮದ ಭಂಗಿಗಳ್‌ ನೆಗಟ್ಟ್‌ಡೆಯೊಳ್‌: ಆದಿಷು, ೯. 
೩೯) 

ಪರಿಕ್ರಮಸಂಧಿ - ಶತ್ರುವಿನೊಡನೆ ಮಾಡಿಕೊಳ್ಳುವ ಹದಿನಾರು 
ಬಗೆಯ ಸಂಧಿಗಳಲ್ಲಿ ಒಂದು; ಶತ್ರುವಿಗೆ ಅರ್ಧ ಸಂಪತ್ತಿತ್ತು 
ಮಾಡಿಕೊಳ್ಳುವ ಸಂಧಾನ (ಭಂಡಾರಮನಕ್ಕೆ 
ಅದಜಸೊಳರ್ಧಮನಕ್ಕೆ ಕೊಟ್ಟು ದೇಶಪವೃತ್ತಿಯಂ ರಕ್ಷಿಸುವ 
ಸಂಧಿ ಪರಿಕ್ರಮಸಂಧಿಯೆಂಬುದಕ್ಕುಂ: ಪಂಚತಂತ್ರ, ೩೦೭) 

ಪರಿಕ್ರುದ್ಧ - ಬಹಳ ಕೋಪಗೊಂಡ (ಭವಬದ್ಧವೈರಮಂ೦ ತಿಳಿದು 


ಪರಿಕಲ್ಪಂಗೆಯ್ಯದನ್ನಂ 
ಕುಂದುಳ್ಳುದಾ ಸಾಗರಂ: 


ವಿಭಂಗಜ್ಞಾನದಿಂದೆ ಪರಿಕ್ರುದ್ಧಮನರ್‌ ನವಖಂಡಮಾಗೆ 
ಮಾಟ್ಪರ್‌: ಮಲ್ಲಿನಾಹು, ೧೩. ೧೦೪) 

ಪರಿಕ್ಷಯ ದ ವಿನಾಶ ಕಲ್ಪವೃಕ್ಷಪರಿಕ್ಷಯದೊಳ್‌ 
ಪ್ರಜಾಜೀವನೋಪಾಯಹೇತುಗಳ್‌ ಅಕೃಷ್ಣಪಚ್ಕಂಗಳಾಗಿ 
ಬೆಳೆದೆಜೆಗಿರೆಯುಂ: ಆದಿಪು, ೬. ೭೨ ವ) 

ಪರಿಕ್ಷಿಪ್ತ — ಸುತ್ತುವರಿಯಲ್ಪಟ್ಟ (ಜಲನಿಧಿವಳಯದಿಂ 
ಪರಿಕ್ಷಿಪ್ರಮಾಗಿ ಸೊಗಯಿಸುವ ಜಂಬೂದ್ವೀಪದ 
ಭಾರತವರ್ಷದ ಸಕಲಜಗತೀಜನಸ್ತುತ್ಯ ದಾಕ್ಷಿಣಾತ್ಯಮೆಂಬ 
ಜನಪದಮುಂಟು: ಪಂಚತಂತ್ರ, ೫೯ ವ) ಜಾರಿದ 
(ಸಮದವಿಜಯಗಜವಿಶಾಲಕುಂಭವಪರಿಕ್ಷಿಪ್ತ ಸಾಂದಸಿಂದೂರ 
ರಜಮುಂ ನೆಣಂಬಡೆದು: ಆದಿಹು, ೧೧. ೩೫ ವ); 
ಚೆಲ್ಲಿದ, ಹರಡಿದ (ಪರಸ್ಪರಸ್ಪರ್ಧಮಾನ ಪರಿಕ್ಷಿಪ್ತ 
ಮಲ್ಲಿಕಾಮುಕುಳ ಮುಕ್ತಾಫಳೋಪಶೋಭಿತದೊಳ್‌ 
ಇಂದ್ರನೀಲಮಣಿ ಕುಟ್ಟಿಮಸಂಕ್ರಾಂತ 


ಮೌಕ್ತಿಕಧಾಮಾಭಿರಾಮದೊಳ್‌: ಆದಿಪು, ೮. ೬೭ ವ) 


4 
ಲು 
2೭0೬ 
ಗಾ 
೩ 


ದ ಪರಿಧಿ (ಮುಕ್ತಿಸಾಮ್ರಾಜ್ಯದೊಳ್‌ ಅತಿಪ್ರಾಜ್ಯ 

೦ಜೀವಿತ ನಿಸ್ಸಹನನ್‌ ಅವರಪಾರ ಕುಲ್ಕಾಪರಿಕ್ಷೇಪ 

ಪರಿಮಿತದೊಳ್‌: ಆದಿಪು, ೮. ೮ ವ) [ಎಲ್‌. ಬಸವರಾಜು 
ಅವರು ಅಂಗೀಕರಿಸಿರುವ ಪಾಠ] 

ಪರಿಖಂಡಿತ - ತೊಡೆಯಲ್ಪಟ್ಟ (ಚಂಡಗಜಗಮನೆ ಪರಿಖಂಡಿತ 
ಅಘಾಳಿಯಂ ಕಂಡಳ್‌ ಈರೆ೦ಟು೦ ಒಳ್ಳನಸಿನೋಳಿಯಂ: 
ಆದಿಪು, ೭. ೨೭ ರಗಳೆ) 

ಪರಿಖಾ -.. ಕಂದಕ (ವೀಚೀಚಯಜಳಧಿನಿಭವಿಭವ 
ಪರಿಖಾಪರಿವೃತಮುಂ: ಆದಿಷು, ೩. ೮ ವ) 

ಪರಿಖಾವಾರಿ - ಕಂದಕದ ನೀರು (ಕೋಂಟೆಗೆ ಧಾತ್ರಂ 
ಜೀವಂ೦ಬೊಯ್ಬಂತಿರೆ ಪರಿಖಾವಾರಿ ತರಂಗಬಿಂಬ 
ತರಳಿತಮೆಸೆಗುಂ: ಲೀಲಾವತಿ, ೭. ೨) 

ಪರಿಖೆ - ಕಂದಕ (ಮೇರು ನೃಪ ಪ್ರಾಸಾದಂ ವಾರಿಧಿ ನಿಜಪರಿಖೆ 
ವಜ್ರವೇದಿಕೆ .. .. ಎಂಬಿನಂ ಪುರಮೆಸೆಗುಂ: ಯಶೋಧಚ, 
೧. ೨೮) 

ಪರಿಗತ - ಹೊಂದಿದವನು, ಕೂಡಿದವನು (ವಿಚಳತ್‌ ಅಸ್ಥಿ 
ನಿರ್ಯತ್‌ ಮಜ್ಜಾ ಶುಷ್ಯತ್‌ ಕಂಠ ಸ್ಟಿದ್ಯತ್‌ ವದನ ನಿಮೀಳತ್‌ 
ನೇತ್ರ ಸೀದತ್‌ ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ಪರ 
ಪರಿಗತರ್‌: ಆದಿಷು, ೫. ೮೭ ವ) 

ಪರಿಗೆ - ಗುರಾಣಿ, ಅಡ್ಡಣ (ಪರಿಗೆಗಳಲ್ಲಿ ಕೀಲಿಸಿದ ಗೆಜ್ಜೆಯ 
ಬಚ್ಚಣೆವೆತ್ತ ಬಿಲ್ಲಳಚ್ಚರಿಗೆಡೆಯಾದ ಕನ್ನಡಿಯ ಕೂರ್ಪಿನ 
ಡೊಂಕಣಿಯಲ್ಲಿ ಜುಂಜಿನಂತಿರೆ ಮಿಳಿರ್ದಾಡುತಿರ್ಪ: 
ಕಬ್ಬಿಗಕಾ, ೨೯೪) 

ಪರಿಗೆಡು - ಹದಗೆಡು, ದಾರಿ ತಪ್ಪು (ಕೆಡೆದುವು ಬೆಟ್ಟು ಕೂಡೆ 
ಪರಿಗೆಟ್ಟುವ ಪೆರ್ದೊಜ್‌ ಭೂಜರಾಜಿ ನೇರ್ಪಡೆ ಪಡಲಿಟ್ಟು 
ಸೊಪ್ಪುಸೊವಡಾದುವು: ಕರ್ಣನೇಮಿ, ೧೧. ೫೬) 

ಪರಿಗೊಳ್‌ - ಪಲಾಯನ ಮಾಡು, ಓಡು [ಆಡಲಾಡಿಸಲ್‌ 
ಪಾಟಿಯಂ ನಿಣಿಸಲುಂ ಪರಿಗೊಳಲ್‌ ತೊವಲಿಕ್ಕಲೊಳಗಂ 
ಬರಲ್‌ ಕಾಡ ಬೇಲಿಯಂ ಮಾರ್ಕಾಡನಣೆಯಲುಂ 
ಮಾಡಲ್‌ ಮಾಡಿಸಲ್‌ .. .. ನೀನೆ ಬಲ್ಲೆ: ಪಂಪಭಾ, ೫. 


2L 


L 


೪೧); ಹರಡು 
ಪರಿಗಹ - ಸ್ಟೀಕರಣ; ಸಂಸಾರ, ಪರಿವಾರ (ಪರಿಭವಂಬಟ್ಟು 


ಚಿಂತಿಸುತ್ತಿರ್ದ ಎನ್ನ೦ ಕಂಡು ಈತಂ ಏತರ್ಕ೦ ಕ್ಷಮನಲ್ಲ 
ಎಂದು ಎನ್ನ ಪರಿಗಹಂ ಪರೆದು ಪೋದುವು: ಪಂಚತಂತ್ರ, 
೪೩೬ ವ); [ಜೈನ] ಮಮತೆ, ಅನವಶ್ಯಕ ವಸ್ತುಸಂಗಹ 
(ತ್ಯಾಜ್ಯಂ ಪರಿಗ್ರಹ೦ ದಲ್‌ ಪ್ರಾಜ್ಯಂ ತಪಂ ಅದುವೆ 
ಪಾಲ್ಕಮಾ ಕೈವಲ್ಕಂ: ಅಜಿತಪು, ೬. ೭೭) 

ಪರಿಘ - ಅಗುಳಿ (ಧರೆಯಂ ದ್ವಾದಶ ಚಕ್ರವರ್ತಿಗಳಿಗಿತ್ತಲ್‌ ದೇವ 
ನಿಮ್ಮೀ ಭುಜಾಪರಿಫಕ್ಕೊಪ್ಪಿಸಿ ಬೇಟ್ಟುದಂ ಪಡೆದುವು: 
ಪಂಪರಾ, ೬. ೮೪), ಕಬ್ಬಣದ ಒಂದು ಆಯುಧ 
(ವೀರವೈರಿಕ್ಷಿತಿಪ ಗಜಘಟಾಟೋಪ ಕುಂಭಸ್ಥಳೀ ಭೇದನಂ 
ಉದಗ್ರ ಉದ, ಅಸಿ ಭಾಸ್ಟತ್‌ ಭುಜಪರಿಘನಂ 
ಆರೂಢಸರ್ವಜ್ಞನಂ: ಪಂಪಭಾ, ೧. ೫೧), ಆಯುಧ 
(ಕುರುರಾಜಾನುಜರಂ ಪ್ರಭ೦ಜನಸುತ೦ಂ ಕೊಂದಿಕ್ಕುಗುಂ 
ಕೌರವೇಶ್ವರನ ಊರುದ್ವಯಮಂ ಗದಾಪರಿಘದಿ೦ 
ನುರ್ಗೊತ್ತುಗುಂ: ಗದಾಯು, ೫. ೫೮) 

ಪರಿಘೂರ್ಣಿತ - ಮೊರೆಯುತ್ತಿರುವ (ಸಾಹಸಿಕ೦ ಮುರಾರಿ 
ಪುಗುತಂದಂ..... ಪರಿಘೂರ್ಣಿತಗೀತವಾದ್ಯಸಂದೋಹಮಂ 
ಜಾ ಶಸ್ತ್ರಗೇಹಮಂ: ಜಗನ್ನಾವಿ, ೬. ೨೮) 


೬೬೨ 


ಪರಿಚಾರಿಕೆ - ಪರಿಚಾರಕಿ (ಮೆಲ್ಲಮೆಲ್ಲನೆ ಕೆಲಕ್ಕೆ ವಂದು ಕುಂಚದ 
ಅಡಪದ ಡವಕೆಯ ಪರಿಚಾರಿಕೆಯರೆಲ್ಲರುಮಂ ಕಣ್ಣೆತ್ತಿ 
ಕಳೆದು: ಪಂಪಭಾ, ೪. ೬೧ ವ) 

ಪರಿಚಿತಾಶೇಷಭಾಷ - ಎಲ್ಲ ದೇಶಭಾಷೆಗಳನ್ನು ಬಲ್ಲವನು 
(ಅನುದ್ದತವೇಷನುಂ ಪರಿಚಿತಾಶೇಷದೇಶಭಾಷನುಂ 
ವಯೋವೃದ್ಧನು೦ ಪ್ರಸಿದ್ಧನುಮಪ್ಪ ಮಹತ್ತರನ ಕೈಯೊಳ್‌: 
ಆದಿಷು, ೧೪. ೪೩ ವ) 

ಪರಿಚೆ — ಸುಗಂಧ ಅನುಲೇಪನ 
(ಕತ್ತುರಿಯೊಳಂಟಪರಿಚೆಯುಂ ಪರಿಚೆಯೊಳ್‌ 
ಪರಿಚಯಂಪಡೆದ ಮದವಟ್ಟೆಯುಂ: ಆದಿಪು, ೪. ೪೧ ವ) 

ಪರಿಚೋದಿಸು - ಮುನ್ನುಗ್ಗಿಸು (ಸ್ಕಂದನಾಶ್ಚಂಗಳಂ ಒಂದೆ 
ದೊರೆಯೊಳ್‌ ಪರಿಯೆ ಪರಿಚೋದಿಸಿ ಬಾಣಪಾತ 
ಪ್ರಮಾಣದೊಳ್‌ ನಿಚಿಸುವುದುಂ: ಶಾಂತಿಷು, ೪. ೧೦ ವ) 

ಪರಿಚ್ಛದ - ಮುಸುಕು (ಏನೆಸೆದಿರ್ದನೊ ದೇಹದೀಪ್ತಿ 
ಚಂದ್ರಾತಪಮಂ ಪಳ೦ಚಲೆಯೆ ನೀಲ ಪರಿಚ್ಛೆದದಿಂ 
ಹಲಾಯುಧಂ: ಪಂಪರಾ, ೧೨. ೧೧) 

ಪರಿಚ್ಛೇದ - ಕತ್ತರಿಸುವುದು (ಈ ಅಪಾಯಕ್ಕೆ ವಂಚನೋಪಾಯಂ 


ದ್ರವ್ಯ, 


ಆವುದುಂ ಇಲ್ಲ ಎನಗೆ ಪರಿಚ್ಛೇದಮೆ ಕಾರ್ಯಂ: 
ಪಂಚತಂತ್ರ ೧೩೮ ವ); ನಿರ್ಣಯ, ನಿಷ್ಕರ್ಷೆ 
(ಒಆೌಯಿಂದುರ್ಚಿದ ಬಾಳ್ವೊಲಾದುದೊ ಪರಿಚ್ಛೇದಂ 
ಧರಾಧೀಶನಾ: ಆದಿಪು, ೬. ೨೩) 

ಪರಿಚ್ಛೇದರ್‌ — ನಿರ್ಧರಿಸಿದವರು (ಎಂದು ಪರಿತ್ಯಕ್ತ 
ನಿಜರಾಜ್ಯಪರಿಚ್ಛೇದರಾಗಿ: ಆದಿಪು, ೧೪. ೩೩ ವ) 

ಪರಿಚ್ಛೇದಿ - ನಿರ್ಧರಿಸಿದವನು, ನಿಶ್ಚಯ ಬುದ್ಧಿಯವನು 
(ಇದೇ೦ ಪುರುಪರಮೇಶ್ವರಸುತರ್‌ ಪರಿಚ್ಛೆದಿಗಳೋ: ಆದಿಪು, 
೧೪. ೧೩೯) 

ಪರಿಚ್ಛೇದಿಸು - ಪರಿಚ್ಛೇದಂಗೆಯ್‌ (ಎಂದು ಪರಿಚ್ಛೇದಿಸಿ 


ಮನಮಳೆಯೆ ನುಡಿದು: ಆದಿಹು, ೨. ೪೯) 

ಪರಿಚ್ಯುತ -  ಕೆಳಗಿಳಿದವನು (ಅಂತು ಪರಿಚ್ಯುತನಾಕಲೋಕರಾಗಿ 

ಜಯಮತಿಗ೦ ಜಯಸೇನೆಗಂ ಬಲದೇವ 

ವಾಸುದೇವರಾಗಿ ಪುಟ್ಟಿ; ಆದಿಪು, ೩. ೭೬ ವ) 
ಸುರಿಯಲ್ಪಟ್ಟ (ವಸುಧಾರೆ ನಾಡೆಯು೦ ಕಣ್ಣಸದಳಮಾಯ್ತು 
ಅಮರಕರಪರಿಚ್ಯುತಮೆತ್ತಂ: ಆದಿಪು, ೧೦. ೨); 
ಸೋರುತ್ತಿರುವ (ಉಗ್ರ ವೈರಿಸಂಘಾತ ಕರೀಂದರುಂದ್ರ 
ಕಟಕೂಟಪರಿಚ್ಯುತ ಭೃಂಗಮಾಳಿಕಾಪೀತ ಮದಾಂಬುಕಂ: 
ಪಂಪಭಾ, ೧೪. ೩) 

ಪರಿಜನ - ಸೇವಕಜನ (ಅಂತಾ ಪುರಜನ ಪರಿಜನಂಗಳ್ಗಳಸಿ 
ಬಣೆದೆ ನಲಿದು ನರ್ತಿಸುವ ಕಾರಣವೇನು: ತ್ರಿಷಷ್ಟಿಷು, ೨೧. 
೬ ವ) 

ಪರಿಜಪನ - ಜಪಿಸುವಿಕೆ (ಪರಮನೊಳಗೊಳಗೊಂದಂ 
ಪರಿಜಪನಂಗೆಯ್ಯೆಯುಂ ನೆಗಟ್ಟವ್ಯಕ್ತಾಕ್ಷರದಿಂ: ಆದಿಷು, ೯. 
೮೬) 

ಪರಿಜಪನವಿಧಿ -.. ಮಂತ್ರಪಠಣದ ಕೆಲಸ  (ನೆಗಟ್ಟ 
ಅರ್ಧಮಾಗಧಿಯಂ ನೆಗಬ್ಬ ಅಜಿತಾನನದೊಳ್‌ ಆಗಳುಂ 
ಅಸ್ಫುಟವಚನಂ ನೆಗಟ್ಟಿತ್ತು ಅವ್ಯಕ್ತಾಕ್ಷರ ನಿಗೂಢ 
ಪರಿಜಪನವಿಧಿಗೆ ಅದೇಂ ಚೆಲ್ವಾಯ್ತೋ: ಅಜಿತಪು, ೫. ೬೫) 

ಪರಿಜು - ಆಕಾರ, ಪ್ರತಿಮೆ (ಈ ಪರಿಜು ಈ ತನುಚ್ಛವಿಯನೀ 
ತೆಂಬೆಲರಿಲ್ಲದೆ ಮಾಣ್ಣ ಮಲ್ಲಿಕೋಜ್ಜ್ವಲಮುಕುಳಕ್ಕಂ: ಆದಿಪು, 


೩. ೨೦); ರೀತಿ, ಬಗೆ; ಭಂಗಿ (ಇವಳ ಈ ಪರಿಜು ಏಂ 
ಕಡು ನೇರಿತಾದುದೋ: ಮಲ್ಲಿನಾಪು, ೭. ೫೨); ರೂಪು, 
ವೇಷ (ಶಿವನ ಜಡೆಮುಡಿಯ ಶಶಿಕಳೆ ಭುವನದೊಳೀ ಕುವರ 
ಪರಿಜುವಡೆದು ಉದಯಿಸಿತೆ೦ಬವೊಲೆಸೆದು: ರಾಜಶೇವಿ, ೪. 
೬೪) 

ಪರಿಠವಿಸು - ನೇಮಿಸು (ಹಿತರು೦ ಅಹಿತರು೦ ಅಪ್ಪ 
ಪರಿಚಾರಕಿಯರಂ ಪರಿಠವಿಸಿ ಪುಲಿಯಂತೆ ಪಾರ್ದಿರ್ಪಂ: 
ನೇಮಿನಾಪು, ೭. ೨೮ ವ) 

ಪರಿಡೋಣಿ - ನೀರು ಹರಿಯುವ ದೋಣಿ (ಕೇತಕೀದಳಂಗಳ 
ಪರಿಡೋಣಿಯಿಂ ಸಮೆದಾಡುವ ಅಾಟಳಂಗಳಿಂ: 
ಕಾದಂಬ, ೭. ೨೧) 

ಪರಿಣತ ದ ಪಕ್ಷವಾದ (ನೀಹಾರಶಕಲ ಪರಿಣತ 
ಕಪಿತ್ಥಫಳಪರಿಮಳಮಧುರದಧಿಯುಮಂ: ಆದಿಪು, ೧೧. 
೨೬ ವ); ಸಮರ್ಥ (ಪರಿಣತಕವೀ೦ದ್ರವದನಾಜಿರದೊಳ್‌ .. 
.. ರಂಜಿಸೆ ನರ್ತಿಪ ಸರಸ್ವತೀಲಾಸ್ಯಭೇದಮಂ ಜಡನಣಿಯಂ: 
ಮಲ್ಲಿನಾಪು, ೧. ೩೪; ನಿಪುಣ (ಪರಿಣತನಪ್ಲುದಣೆಂ 
ವ್ಯಾಕರಣದೊಳ್‌ ಅವಯವದಿನವಜ ಶಬ್ದಾರ್ಥ ಮನಚ್ಚರಿವಟ್ಟು 
ಭಾವಿಸುತ್ತಂ: ಧರ್ಮಾಮೃ, ೮. ೨೧); ಪಾಂಡಿತ್ಯವುಳ್ಳ 
(ಸುಭಾಷಿತಪಠಣಪರಿಣತರು೦ ಎನಿಸಿದ ಕನ್ನಿಕೆಯರೊಡನೆ .. 
. ಬಿಜಯಂಗೆಯ್ದಂ: ಕಾದಂಬ, ೬. ೯೨ ವ) 

ಪರಿಣತವಯಸ - ಮುದುಕ (ಜೈನದೀಕ್ಷೆಗೆ ಮೆಯ್ಯಂ 
ತರುಣಜನಂಗಳೆ ತರ್ಪರ್‌ ಪರಿಣತವಯಸರ್ಕಳಪವರ್‌ 
ಮೆಯ್ದಾರರ್‌: ಆದಿಷು, ೧೫. ೪೪) ki 

ಪರಿಣತಿ - ಪಾಂಡಿತ್ಯ (ಭರವಶದಿ೦ದ೦ ಕುಶನೊಳ್‌ ನಿರಂಕುಶಂ 
ಲಕ್ಷ್ಮಣ೦ ಪಿತ್ಕವ್ಯಂ ದಶಕಂಧರನೊಳ್‌ ನೆರೆವಂತಿರೆ 
ಶರಪರಿಣತಿಯ೦ ನೆಜ್‌ಯೆ ಮೆಜ್‌ದು ಕಾದುತ್ತಿರ್ದಂ: 
ಪಂಪರಾ, ೧೬. ೧೩); ಮುಪ್ಪು (ದಶರಥಂ ಪಡೆದಂ 
ತನುಜಾತರಂ ವಯಃಪರಿಣತಿಯೊಳ್‌ ವಿಭಾಂಡಕ ಮುನಿ 
ವರಪಸಾದದಿಂ: ಕಾದಂಬ, ೨. ೫೨) 

ಪರಿಣದ್ಧ - ವಿಶಾಲವಾದ (ಲೋಕದ ಚೆಲ್ಪೆಲ್ಲಮ೦ ಒಳಕೊಂಡು 
ರೇಖೆಗೊಂಡ ಲಾಟೀಲಲಾಮನ ಪರಿಣದ್ಲ ಕಂಧರಂ 
ಯುವರಾಜ ಕಂಠೀಕಾಭರಣಮಂ ಕಟ್ಟುವುದರ್ಕೆ ನೋಂತು: 
ಪಂಪಭಾ, ೨. ೩೯ ವ) 

ಪರಿಣಮಿಸು - ಸಮಾಧಾನದಿಂದಿರು, ತೃಪ್ತಿಪಡು (ಅದಣಿಂ 
ನಿನ್ನರ್ಥದೊಳ್‌ ಆದ ಅಟಲಂ ಪತ್ತುವಿಟ್ಟು 
ಪರಿಣಮಿಸಿರ್ಪುದು ಎಂತೆನೆ: ಪಂಚತಂತ್ರ, ೪೩೭ ವ) 

ಪರಿಣಯನ - ಮದುವೆ (ಪಸುರ್ವಂದರ್‌ ಅಳಂಕಾರಂ ಪಸೆ... 
ಪರಿಣಯನಮನದೇನೆಸೆಗುಮೆ ಜಿನರಾಜಾರ್ಜನಂ ಒಸಗೆಯೆ 
ಮೇಲೊಸಗೆಯಲ್ರೆ: ಸಮಯಪ, ೧. ೧೧೮) 

ಪರಿಣಯನಗೃಹ - ಮದುವೆಯ ಮನೆ, ಮದುವೆಯ ಮಂಟಪ 
(ಮುರಜದ್ದನಿಯಿಂದಂ ಆ ವಧೂವರರಂ ಪೋ ಬರವೇಟು 
ಎಂಬಂತಿರ್ದುದು ಸುರವಾರಸ್ತೀವಿಳಾಸ ಪರಿಣಯನಗೃಹಂ: 
ಆದಿಷು, ೮. ೧೯) 


ಪರಿಣಯನೋತ್ಸವ — ಮದುವೆಯ ಸಮಾರಂಭ 
(ಪರಿಣಯನೋತ್ಸವಂ ರತಿಗನಂಗನೊಳಾಗೆ 
ವಸಂತಕಾಂತೆಯರ್‌ ನೆರೆದು: ಆದಿಪು, ೧೧. ೧೧೭) 

ಪರಿಣಾಮಪಥ್ಯ — ಕೊನೆಗೆ ಮಂಗಳಕರವಾದ 
ಪರಿಣಾಮಪಥ್ಯಮುಮಪ್ಪ ಕೃತ್ಯಮ೦ ನಿಜಮನಶ್ಚರಸಚಿವ 


ಸಹಸಮಾಲೋಚನದಿಂ ಕಂಡು: ಚಂದ್ರಪ್ರಪು, ೯. ೧೨೭ ಮ 


೬೬೩ 


ಪರಿಣಾಮರಮಣೀಯ- ಕೊನೆಗೆ ಚ೦ದವಾಗುವುದು (ಅವಿನೀತ 
ರಾಜಪುತ್ತನೊಳಾಳೋಚಿಸಿದ  ಮಂತ್ರದಂತೆ ಪರಿಣಾಮ 
ರಮಣೀಯಮಾಗದೆ ಕಿಡೆಯುಂ: ಗದಾಯು, ೭. ೨೬ ವ) 

ಪರಿಣಾಮಶುದ್ಧಿ — [ಜೈನ] ಮನಃಪರಿಪಾಕ (ಪರಿಣಾಮಶುದ್ಧಿ 
ದೊರೆಕೊಳಿ ಪುರುಪರಮೇಶ್ವರಪದಾಬ್ದಭಕ್ತಿಯ ಭರದಿಂ 
ಭರತಂಗೆ: ಆದಿಷು, ೧೫. ೨೨) 

ಪರಿಣಾಮಿಸು - ಪರಿಣಮಿಸು, ಪರ್ಯವಸಾನಗೊಳ್ಳು 
(ಮೇರುಗಿರೀಂದಂಬರಂ ಇಂದನೀಲಶಿಲಾತಳ ಮಣಿಮಯ 
ಸೋಪಾನ ಪಚಜ್ತೆತ್ರಯರೂಪದಿನ೦ಬರಮೆ ಜಿನರಾಜಭಕ್ತಿಯಿಂ 
ಪರಿಣಾಮಿಸಿದಂತೆ: ಆದಿಷು, ೭. ೫೭ ವ) 

ಪರಿಣಾಹ - ವೈಶಾಲ್ಯ, ಹರಹು (ಪೆ 
ಸರ್ವಾರ್ಥಸಿದ್ಧಿಪಿಣಾಹದಿಂದೆ ಜಂಬೂದ್ವೀಪ 
ಚಂದ್ರಪ್ರಹು, ೧೧. ೨೮) 

ಪರಿಣಿಚಿತ - ತುಂಬಿಕೊಂಡ (ಪರಿಣಚಿತ ವಿಶಾಳಹರಿನೀಳರುಚಿ 


ಸರಿಂದಂತದು 
ಕೆ ಸಮಂ: 


ರುಚಿರವಿರಚಿತ ನೀಳಾಬಭ್ಬರವಿಭ್ರಮಕುಟ್ಟಿಮದೊಳ್‌: 
ಸುಕುಮಾಚ, ೧೨. ೪೨ ವ) 
ಪರಿತಂ ಮಾಡು -  ಎದುರಾಗಿಸು (ಚಕ್ರಾಯುಧದೊಳ್‌ 


ತಮ್ಮಂಗಬಾಹ್ಯವಸ್ತುವ೦ಂ ಪರಿತ೦ ಮಾಡುತ್ತಿರೆ: ಶಾಂತಿಷು, 
೧೦. ೧೧೬ ವ) 

ಪರಿತಪ್ರ - ಚೆನ್ನಾಗಿ ಕಾದ (ನುಣ್ಮಣಲಂ ಮಣಲ್ಲೀಂಟಿ ಗೆತ್ತದಜ 
ಪರಿತಪ್ತ ಲೋಹರಜಸ್ಸಿಕತಳತಳದೊಳ್‌ 
ಮೆಯ್ಯನೀಡಾಡುವುದುಂ: ಶಾಂತಿಷು, ೭. ೯೧ ವ); 

ಪರಿತರ್‌ - ಧಾವಿಸು, ಆಗಮಿಸು (ಎಂದು ಗಗ್ಗರಿಕೆಗೊಳ್ಳ ಸರಮಂ 
ಕರ್ಣಪರಂಪರೆಯಿಂ ಕೇಳ್ಬು ಸಿಂಹಬಲನ ಒಡವುಟ್ಟಿದರ್‌ 
ನೂರ್ವರ್‌ ಕೀಚಕರುಂ ಪರಿತ೦ಂದು ಮುಳಿಸಿನೊಳ್‌: 
ಪಂಪಭಾ. ೮. ೭೯ ವ); ಹರಿದು ಬರು 
(ಹಿಮಾದ್ರಿಶೈಳಾಗ್ರದಿನಿಟೆತಂದಮರಾಪಗೆ ಕೆಟಗೆ ನಿಂದ 
ಜಿನಬಿಂಬದ ಮೇಲಮರ್ದಿರೆ ಪರಿತಂದುದು ಅದಜೆಂದದು 
ಪಾವನಮಾಯ್ತು: ಸಮಯಪ, ೨. ೫೩) 

ಪರಿತಾಪ - ಬೇಗುದಿ, ಕಾವು (ನವಘನಮಾಲಾರವದಿಂದ 
ಅವನೀದೇವಿಯ ನಿದಾಘಪರಿತಾಪಮಂ ಅಡಂಗುವವೋಲ್‌: 
ಜಗನ್ನಾವಿ, ೨. ೭೦) 

ಪರಿತುಷ್ಟ - ತೃಪ್ತಿವಡೆದ (ಇದಂ ಪುಗಲಿಂ ಗಡಿಂ ಎಂದು 
ಬೇಟಕಾಣರಂ ಇರದೆ ಊಜೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ಧ್ವನಿ 
ನಂದನಂಗಳೊಳ್‌: ಪಂಪಭಾ, ೨. ೧೩) 

ಪರಿತ್ಯಕ್ರಜೀವಿತ - ಪ್ರಾಣಬಿಟ್ಟವನು, ಜೀವ ತೊರೆದವನು 
(ಆಯುರವಸಾನದೊಳೆ ಸಂಸಾರ ಕಪಕನಾಗಿ ಸಮಾಧಾನ 
ಪುರಸ್ಸರ೦ ಸನ್ಯಸನವಿಧಿಯಿ೦ ಪರಿತ್ಯಕ್ರಜೀವಿತಂ: ಆದಿಷು, ೨. 
೧೯ವ) 

ಪರಿತ್ಯಜನ - ಬಿಡುವುದು. (ಜೀವ೦ಗಳ್‌ 
ನಾನಾಶರೀರೋಪಾದಾನ ಪರಿತ್ಯಜನಪುರಸ್ಪರಂ 
ಪರಿಭ್ರಮಿಸುಗುಂ: ಆದಿಪು, ೧೬. ೫೭ ವ) 

ಪರಿತ್ರಸ - ಭಯ (ಅಂತು ಪರಿತ್ರಾಸನಿರ್ಯಾತ 
ಕಿರಾತಸಮಜಾತಮೊಡವರೆ ಪನ್ನತಿಕೆಯಿ೦ ಬರ್ಪಾಗಳ್‌: 
ರಾಜಶೇವಿ, ೫. ೧೨೦ ವ) 

ಪರಿದಾಡು - ಓಡಾಡು (ಸುಟೆಯದು ಗಾಳಿ ಮೃಗಂ ಕೆಯ್ದಟಿಗಳ 
ಮೇತದೊಳೆ ತಣಿದಪುವು ಪಂದಿಗಳುಂ ಪಟನವಿರ್‌ 


ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 

ಪರಿದಿಟ್ಟಿ - ಚಂಚಲ ದೃಷ್ಟಿ (ಸರಸೇಕ್ಷಣದ ಸವಿನೋಟಮಂ 
ಉಪದೇಶಿಸುವಂತೆ ದೆಸೆವಡೆದು ಮುರಿದಿಟಿ ಪರಿದಿಟ್ಟಿ ನೆಜ್‌ 
ಮೆಲ್‌ ಯಿ: ರಾಜಶೇವಿ, ೧. ೧೩೫ ವ) 

ಪರಿದೇವನ - ಗೋಳಾಟ (ಪರಿದೇವನಂ ವಿಳಾಪಂ; ಅಭಿಧಾವ, 
೧. ೧೩. ೨೯) 

ಪರಿಧಾನ - ಉಡುವ ಬಟ್ಟೆ (ಕಂಬುಲತಾ ಸುಲಲಿತವಣಾಂಬುಧಿ 
ಪರಿಧಾನಮಾಗೆ ಚೆಲ್ವಂ ಪಡೆದೀಜಂಬೂದ್ವೀಪಪ್ರಭುಗೆ: 
ಆದಿಷು, ೭. ೬೨); ಉಟ್ಟವನು (ನೀಲಾಂಬುಜಶ್ಯಾಮನುಂ 
ಕನಕಪಿಂಗಳ ಜಟಾಬ೦ಧಕಳಾಪನು೦ ದಂಡಕಪಾಳಹಸ್ತನುಂ 
ಕೃಷ್ಣಮೃಗತ್ವಕ್‌ಪರಿಧಾನನು೦ ಆಗಿ: ಪಂಪಭಾ, ೧. ೬೯ ವ); 
ಉಡುಪು ತೊಟ್ಟವನು (ತಾ೦ ಮಧುಪಾನಾಕ್ರೀಡಾನಿರತನಾಗಿ 
ಪೋಗಲ್‌ ಬಗೆದು ಚಿತ್ರಾಂಬರಪರಿಧಾನನುಂ 
ಸರ್ವಾಭರಣಭೂಷಿತನು೦ ಆಗಿ: ಪಂಚತಂತ್ರ, ೧೨೭ ವ) 

ಪರಿಧಾವನ - ಧಾವಿಸುವುದು (ಸ್ವಕೀಯ ಪರಿಧಾವನ 
ವೇಗವಿಘಟಿತವೈರಿಬಾಲಶಕಟನೆಂಬ ಶಕಟನುಮಂ 
ಕರೆದು: ಜಗನ್ನಾವಿ, ೩. ೨೨ ವ) 

ಪರಿಧಿ - ಸುತ್ತುಗೋಡೆ (ಪರಿಧಿ ಪ್ರಾಕಾರ ವಪ್ರನಾಮಂ: 
ಅಭಿಧಾವ, ೧, ೧೦. ೬೦; ಪ್ರಭಾಮಂಡಲ 
(ವಿಗತದಿಗಿಭವಾಶಾದೇಶ೦ ಅಸ್ತಂಗತಾರ್ಕ೦ ಗಗನಪರಿಧಿ 
ಯಾತಪ್ರಾಣವಾತಂ ಶರೀರಂ ಸೊಗಯಿಸದವೊಲ್‌: ಪಂಪರಾ, 
೬. ೧೫೬) 

ಪರಿಧೂತ ದ ತ್ಯಜಿಸಲ್ಪಟ್ಟ (ಪರಿಧೂತಕೇತುಭೂತ೦ 
ಕುರಂಗನಪಹರಿಸೆ ಮುದವನೆಯ್ದುವ೦ . . ಚಂದಂ: 
ಅನಂತಹು, ೧. ೧೦೫) 

ಪರಿಧೂಸರ - ಧೂಳಿಡಿ (ಆ ಸೇನಾರಜದಿಂ ಪರಿಧೂಸರಮಾದ 
ಉರು ನಿಜಾಮಗಮಂ೦ ತೊಳೆಯಲ್ಕೆಂದು: ರಾಜಶೇವಿ, ೬. 
ಹು 

ಪರಿಧೌತ - ಚೆನ್ನಾಗಿ ತೊಳೆದ (ಶುಭ್ರಾವಹ ವಿಭ್ರಮಾಧರಪುಟಂ 
ಪರಿಧೌತ ಸುಪುತ್ರ ವಲ್ಲಿಯಪ್ಪಾ ವಿಳಸತ್ಕುಚಂ: ಕುಸುಮಾಕಾ, 
೫. ೧೫೭) 

ಪರಿದ್ದಂಸಿತ - ನಾಶಮಾಡಲ್ಪಟ್ಟ, ಧ್ವಂಸಮಾಡಲ್ಪಟ್ಟ 
(ಕಂಸಾರಿಸಖಂ ಪರಿಧ್ವಂಸಿತ ರಿಪುನೃಪಸಮೂಹಂ 
ಒಡ್ಡಿದನಾಗಳ್‌ ಹಂಸವ್ಯೂಹಮಂ ಉತ್ತುಂಗಾಂಸಂ ತಾಂ 
ವಿಬುಧವನಜವನಕಳಹಂಸಂ: ಪಂಪಭಾ, ೧. ೧೧೦) 

ಪರಿನಾಳ - ನೀರು ಹರಿಯುವ ಕಾಲುವೆ (ಕರೆಗಣ್ಗುವ ನಿಜ 
ಲಾವಣ್ಯರಸ೦ ಪರಿನಾಳಮಿಕ್ಕಿದತ್ತೆನೆ ತಂದಳ್‌ ಸುರಸುಂದರಿ 
ಚಂದನರಸಭರಿತ ಆಯತ ಕೇತಕೀದಲ ದ್ರೋಣಿಗಳಂ: 
ಪಂಪರಾ, ೧೬. ೯೦) 

ಪರಿನಾಳಿಕೆ - ಪರಿನಾಳ (ಅಪರಿಮಿತಂ ಪೊಣ್ಮುವ 
ಬಾಷ್ಟಪಯೋಧಾರಾಳಿ ಪರಿವ ಪರಿನಾಳಿಕೆಯೊಂದುಪಮೆಗೆ 
ಬಂದಿರ್ದುದು: ಕಾದಂಬ, ೭. ೨೮) 

ಪರಿನಿರ್ವಾಣ - [ಜೈನ] ಅರ್ಹಂ೦ತನ ದೇಹಾವಸಾನ 
(ಪರಿನಿರ್ವಾಣಮನೆಯ್ದಿದರ್‌ ಮುದದೆ ಪತ್ತೊಂಬತ್ತು ಮುಂ 
ತೀರ್ಥಕೃದ್ವರರ್‌: ಪಾರ್ಶ್ವನಾಷು, ೧೬. ೧೬೬) 

ಪರಿನಿರ್ವಾಣಕಲ್ಯಾಣ — [ಜೈ ನ] ಅರ್ಹಂತನ ದೇಹಸಂಸ್ಕಾರ, 
ಪ೦ಂಚಕಲ್ಕಾಣಗಳಲ್ಲಿ ಹಡು (ಅಮರನಿಕಾಯಂ 


ಸುವಿಧೀಶ್ವರಂಗೆ ಪರಿನಿರ್ವಾಕಲ್ಯಾಣ ಮಹಾಪೂಜೆಯಂ 
ಮಾಲ್ಟ ಭಕ್ತಿಯಿಂ ಬಂದು: ಪುಷ ಪ್ಹದಂಪು, ೧೪. ೫೬ ವ) 

ಪರಿನಿರ್ವಾಣಪೂಜೆ - ಕೇವಲಜ್ಞಾನಿಯ ದೇಹವಿಸರ್ಜನೆಯ 
ಸಂದರ್ಭದಲ್ಲಿ ಗೈಯುವ ಪೂಜೆ (ಪ್ರಭಾಕರೀಪುರಿಯೊಳ್‌ 
ವಿನಯಂಧರ ಯೋಗಿಗಳ ಪರಿನಿರ್ವಾಣಪೂಜೆಯಂ ಮಾಡಿ: 
ಆದಿಪು, ೩. ೫೮ ವ) 

ಪರಿನಿರ್ವತಮೂರ್ತಿ ದ ವೈರಾಗ್ಯಮೂರ್ತಿ (ಅಂತು 
ಪರಮಾತಿಶಯ ರೂಪ ರಸ ಗಂಧ ಸ್ಪರ್ಶ ಗುಣವತ್‌ 
ಪರಮಾಣು ಪರಿನಿರ್ವತಮೂರ್ತಿಯಪ್ಪ ಪರಮನ: ಆದಿಪು, 


೮. ೬ ವ) 

ಪರಿನಿರ್ವೃತಿ — ಪರಿನಿರ್ವಾಣ (ಸರ್ವಾಂಗಮಲಧರಂ 
ಪರಿನಿರ್ವೃತಿಸೌಖ್ಯೋನ್ಮುಖಂ: ಚಂದ್ರಪ್ರಪು, ೯. ೨೦) 

ಪರಿನಿರೇಗ - ಪರಮ ವೈರಾಗ್ಯ (ಸಂಸಾರಭೋಗ 
ಪರಿನಿರ್ವೇಗ೦ ತಪಃಪ್ರೀತಿಯಿಂ .. .. ದೀಕ್ಷೆಗೊ೦ಡಂ: 
ಪಂಪರಾ, ೨. ೩೬) 

ಪರಿನಿಷ್ಠಮಣ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 


ಐಹಿಕವನ್ನು ಬಜ ಟ್‌ (ಪರಿನಿಷ್ಠಮಣ 
ಅಗ್ಗನಿರ್ವತಿಯೆಂಬ ಅಯ್ವತ್ತುಮೂಜು ಗರ್ಭಾದಿನಿರ್ದಾಣ 
ಪರೃಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. 
೧೫ ವ) 

ಪರಿನಿಷ್ಕಮಣಕಲ್ಯಾಣ — [ಜೈನ] ಪಂಚಕಲ್ಯಾಣಗಳಲ್ಲಿ ಒಂದು, 
ತೀರ್ಥಂಕರನು ತಪಸ್ಸಿಗೆ ತೆರಳುವ ಸಂದರ್ಭದಲ್ಲಿ ನಡೆಸುವ 
ಉತ್ಸವ (ಪರಿನಿಷಮಣಕಲ್ಯಾಣಮನನಾಗಿ ನಿಶ್ಚಯಿಸಲೊಡಂ 
ಲೋಕಾಂತಿಕದೇವರ್‌ ಬಂದು: ಶಾಂತಿಪು, ೯. ಬಂ ವ) 

ಪರಿನೀರ್‌ - ಕಾಲುವೆ (ಪರಿವೊನಲೆ ಪರಿನೀರಾಗೆಯಂಕುರವೊತ್ತಿ 
ಬೆಳೆಯುತಿರ್ದ ಕರ್ಬಿನ ಮಡಲ್ಗಳುಮಂ: ಪಂಚತಂತ್ರ, ೧೯೦ 
ವ) 

ಪರಿಪಂಥಿ - ಶತ್ರು (ಅರಾತಿ ಪರಿಪಂಧಿ ವಿದ್ವಿಷ೦ ವಿದ್ದಿಷ್ಟಂ: 
ಅಭಿಧಾವ, ೨. ೧. ೧೦); ದರೋಡೆಕೋರ (ಪರಿಪಂಧಿ 
ಚೋರಕಂ ತಸ್ತ ಸ್ಟರಂ: ಅಭಿಧಾವ, ೧. ೧೧. ೮೧) 

ಪರಿಪಠನ ಎ ಕ್ರಮಬದ್ಧ ಓದು (ಪರಿಪಠನ ನಟನ 
ಮೃದುಕೂಜಿತ ರಸಿತ ದರಹಸಿತ ಕ್ರೇಂಕಾರ ಆರೋಹಣಾದಿ 
ಯೋಧನಾದಿ ನಾನಾ ವಿನೋದಂಗಳೊಳ್‌: ಆದಿಪು, ೮. ೩ 
ವ) 

ರಿಪಡು - ಹರಿದುಹೋಗು (ಎನ್ನ ಮಿತ್ರನಪ್ಪ ಮೂಷಕದಿಂದಲ್ಲದೆ 
ಈ ಪಾಶಬಂಧನಂ ಪರಿಪಡದು: ಪಂಚತಂತ್ರ, ೪೨೦ ವ); 
ಓಡಿ ಬರು (ಪರಿಪಟ್ಟು ಓರಂತೆ ಆಕಾಶಮಾರ್ಗದೆ ಬಂದು 
ಪಾಡಟಿದ ಸಖನಂ: ಕಾದಂಬ, ೧೦. ೧೯) 

ಪರಿಪಾಟಿದಪ್ಪು - ಅಸ್ತವ್ಯಸ್ತವಾಗು (ಚಾಮರದ ಕೋಮಲಪವನ 
ಪರಿಯಟನದಿಂ ಪರಿಪಾಟಿದಪ್ಪ ಸುಳಿಗುರುಳೆಂಬ ತುಂಬಿಯ 
ಬಂಬಲಂ: ಅನಂತಪು, ೬. ೬೯ ವ) 

ಪರಿಪಾಡಿ - ಕ್ರಮ (ತಿಶುದ್ದಿಯೊಳ್‌ ಗುರು ಪರಿಪಾಡಿಯಿಂದ 
ಒಸೆದು ಬಂದಿದಿ ಧರ್ಮಮನೋತು ಕೇಳ್ಬು: ಹರಿವಂಶ, ೨. 


೫೯) 
ಪರಿಪಾಜು - ನಿರೀಕ್ಷಿಸು (ಸರಸೀತುಹಾಸ್ಯೆ ನೀನೀ ಪುರದೊಳ್‌ 
ಮಾಹುವಿನಂ ಇಂತು ನಾಮೀ ಬನದೊಳ್‌ 


ಪರಿಪಜುತುಮಿರ್ದಪೆವು: ಹರಿವಂಶ, ೯. ೬೯) 


೬೬೪ 


ಪರಿಪೀಡನ - ಹಿಂಸಿಸುವುದು, 
ಪರಿಪೀಡನಪ್ರರೂಢಾಂಕುರ 
ಚಿತ್ತೇಶ್ವರಿ: ಲೀಲಾವತಿ, ೧೩. ೯೩) 

ಪರಿಪೀತಾಸವ  - ತುಂಬ ಹೆಂಡ ಕುಡಿದವನು (ಆಗಳ್‌ 
ಪರಿಪೀತಾಸವನಂತಿರ್ದ ವಾಸವನುಂ ದುರ್ದಂತಂ 
ಅಳೋಕೋದಂತಂಗಳಿನಾಜಿಸುತ್ತಿರ್ಪುದುಂ: ಆದಿಪು, ೩. 
೮೮ ವ) 

ಪರಿಪೂರಿತ - ತುಂಬಿದ, ತುಳುಕಿದ 
ಪರಿಪೂರಿತ ತೋಯಜಷಂಡ೦  ಅಲ್ಲಿಗಲ್ಲಿಗೆ 
ಪಂಪಭಾ, ೧೩. ೮೨) 

ಪರಿಪೂರ್ಣ - ತುಂಬಿದ (ಆನಂದಜಳಪರಿಪೂರ್ಣ 
ವಿಸ್ತೀರ್ಣವಿಲೋಚನಂಗಳಿಂದಂ ಮುಹುರ್ಮುಹುರ್‌ 
ಆಲೋಕನಂಗೆಯ್ಯತ್ತುಂ: ಪಂಪಭಾ, ೪. ೩೩ ವ) 

ಪರಿಪ್ಲವ ದ ಚಂಚಲ, ಅಸ್ತವ್ಯಸ್ತ (ವಸ್ತುಹೀನಂ 
ಅಭಿಧಾವಮುಂಟಕ್ಕುಂ ಅಪ್ಪೊಡೆ ಶಬ್ದಾರ್ಥಸಂಬಂಧಂ 
ಪಾರಿಪ್ಲವ ಪರಿಫ್ಲವಮಕ್ಕು: ಶಾಂತಿಷು, ೮. ೧೩೮ ವ) 

ಪರಿಪ್ಲಾವಿತ - ತೇಲಾಡುವ (ವಿಗಳತ್‌ ಆನಂದಾಶ್ರುಜಲ 
ಧಾರಾಪೂರಪರಿಪ್ತಾವಿತನೇತ್ರನುಂ ಆಗಿ: ಅಜಿತಪು, ೪. ೧೨ 
ವ) 

ಪರಿಪ್ಪುಷ್ಪ - ಸುಟ್ಟುದು, ದಗ್ಗವಾದುದು (ಕಷ್ಟಂ ದುಃಳಾನಳ 
ಪರಿಪ್ಪುಷ್ಟಂ ಚಿಕ ಗತಿಚತುಷ್ಟಯಂ ಪ್ರಾಣಿಗೆ: ಆದಿಪು, ೯. 
೫೧) [ಎಲ್‌. ಬಸವರಾಜು ಹಾಗೂ ನರಸಿಂಶಶಾಸ್ತಿಗಳ 
ಆವೃತ್ತಿಗಳು] ಪ 

ಪರಿಬಂಧಿಸು - ಕಟ್ಟ ಹಾಕು (ಇಸೆ ಮುತ್ತಿ ಮುಸುಜಿ 
ಪರಿಬಂಧಿಸಿದುವು  ನರರಥತುರಂಗಮಂಗಳಂ: ಪಂಪಭಾ, 
೧೨. ೧೬೫) 

ಪರಿಬೃಢ - ಮುಖ್ಯನಾದವನು (ಕರಟೀಘಟ ಕರಟಕನೆನೆ ನೆಗಟ್ಟ 
ಪಂಚವದನಂಗ೦ ಶಾಕ್ಟರಪರಿಬೃಢನೆನಪಂಗಂ: ಪಂಚತಂತ್ರ, 
೧೨೩) 

ಪರಿಭವ - ತಿರಸ್ಕಾರ ಅವಮಾನ (ಭರತಂಗೆಣಗುವರೆಂಬಿದೆ 
ಪರಿಭಮೆಮಗಿಂತು ಮಾನಭಂಗಂ ಬರೆ ಬರ್ಪರಸೇವುದು: 
ಆದಿಪು, ೧೪. ೩೯) ಸೋಲು (ದುರ್ಧರ 
ಜಳಯುದ್ಧಮುಮಾದಮೆ ಪರಿಭವಮಂ ಚಕ್ರವರ್ಶಿಗಿತ್ತತ್ತಾಗಳ್‌: 
ಆದಿಷು, ೧೪. ೧೦೮) 


ಪರಿಭವಾನಳ - ಅವಮಾನವೆಂಬ ಬೆಂಕಿ (ದುಪದಂ 
ಪರಿಭವಾನಳ೦ ಅಳವಲ್ಲದೆ ಅಳುರೆ ನಿನ್ನಂ ಕೊಲ್ಪನ್ನನೊರ್ವ 
ಮಗನುಮಂ ವಿಕ್ರಮಾರ್ಜುನಂಗೆ ಪೆಂಡತಿಯಪ್ಪಳನ್ನೊರ್ವ 
ಮಗಳುಮಂ ಪಡೆದಲ್ಲದಿರೆಂ: ಪಂಪಭಾ, ೨. ೬೪ ವ) 

ಪರಿಭವಾನಿಲ - ಸೋಲೆಂಬ ಗಾಳಿ (ಪೊಯ್ದೊಡೆ ಬಳುಬಂ 
ಪೊಯಿಲ್ಪೆತ್ತಂತೆ ಏನುಮಣೆಯದೆ ಪರಿಭವಾನಿಲನಿಂ 
ಶೋಕಾನಲಂ ಇರ್ಮಡಿಸೆ: ಪಂಪಭಾ, ೮. ೭೦ ವ) 

ಪರಿಭವಿಸು - ತಿರಸ್ನರಿಸು, ಅವಮಾನಿಸು (ಅಂತಿರ್ದೊಡದನೆ 
ದೋಷಂಗೆಯ್ದು  ರೋಷಗ್ರಹಾವೇಶನಾಗಿ ನಿಷ್ಕಾರಣಂ 
ಪರಿಭವಿಸಿ ನೋಯಿಸಿದೆ: ಪಂಚತಂತ್ರ ೧೩೪ ವ) 
ಸೋಲಿಸು («ಅನ್ಯರ್‌ ಪರಿಭವಿಸಿದೊಡೆ ಅಂಜುವುದೆ ಸೈರಣೆ 
ಎಂಬರ್‌ ಧೂರ್ತರ್‌: ಕಾದಂಬ, ೩. ೯೮) 


ಹಿಸುಕುವುದು (ಗುರುಕುಚ 
ಪುಳಕಾಹತಿಚಿಂತ್ಯಮಾನ 


(ಗದಾಭಿಘಾತ 
ಕದಡೇಟ 


೬೬೫ 


ಪರಿಭಾವಿಸು - ಯೋಚಿಸು, ಸೂಕ್ಷವಾಗಿ ನೋಡು (ಆ 
ಹರಸುತಂ ಅತ್ಯೌತ್ಸುಕ್ಕದಿ ಪರಿಭಾವಿಪೆನೆಂದು 
ಹರ್ಮ್ಯತಳದಿಂದಿಳಿದಂ: ತ್ರಿಷಷ್ಟಿಪು, ೬೩. ೨) 

ಪರಿಭಾಷಣ - ಮಾತು, ಮಾತುಗಾರಿಕೆ (ನೆರೆದ ರಾಜನ್ಯಕಮಂ 
ದರಹಸಿತ ಮೃದುವಿಲೋಕನ ಪರಿಭಾಷಣದಿಂದಂ ಆದಂ 
ಆದರಿಸುತ್ತುಂ: ಆದಿಪು, ೯. ೨) 

ಪರಿಭಾಷಿತ - ಹೇಳಲ್ಪಟ್ಟ (ಆ ಮುಮುಕ್ಷುಗಳ ಸಮಕ್ಷದೊಳವರ 
ಪೇಟ್ಬ  ಮಾಲ್ಸ್‌ಿಯೊಳೆ ಪರಮಜಿನಪತಿಪರಿಭಾಷಿತಮಪ್ಪ 
ಸಕಳಶ್ರಾವಕವ್ರತಂಗಳಂ: ಆದಿಪು, ೩. ೪೦ ವ) 

ಪರಿಭಾಷೆ - ನಿಂದೆ (ಭರತಜರೊಳ್‌ ಮುನ್ನಿಲ್ಲದ ಪರಿಭಾಷೆಯಂ 
ಉಂಟುಮಾಡಿ ಪೆಜಗಡಿಯಿಟ್ಟಂ ಕುರುರಾಜಂ ಎಂದು 
ಲಜ್ಞಾಭರದಿಂದಂ ತಲೆಯನೆಅಗಿದಂ ಧರ್ಮಸುತಂ: 
ಗದಾಯು, ೬ ೪೦) 

ಪರಿಭೂತೆ - ತಿರಸ್ಕೃತವಾದವಳು (ಪರಿಹರಿಸಿ ಪೋಗಲಕ್ಕುಮೆ .. 

ದುಃಖಿತೆಯಂ ಸ್ಥರಪರಿಭೂತೆಯಂ ಅನನ್ಯಗತಿಕೆಯಂ 
ಬಾಲಕಿಯಂ: ಕಾದಂಸಂ, ೪. ೯೦) 

ಪರಿಭ್ರಮ - ಅಲೆದಾಟ (ಅಂತು ಕಾಳಿಂದೀಜಲಶಿಶಿರಶೀಕರ 
ವಾರಿಚಾರಿಯು೦ ಮೃಗಯಾಪರಿಭ್ರಮಶ್ರಮೋತ್ಠಿತ ಸ್ವೇದಜಲ 
ಲವಹಾರಿಯುಂ ಆಗಿ ಬಂದ ಮಂದಾನಿಲಕ್ಕೆ: ಪಂಪಭಾ, ೫. 
೫೩ ವ) 

ಪರಿಭ್ರಮಣ - ಅಲೆದಾಟ (ಅನುಂದರಿಯೆ ಕತಿಪಯಭವ 
ಪರಿಭಮಣದಿಂ ಬಂದು ಬಾಹುಬಲಿಕುಮಾರನಿಂ 
ನೇರ್ಗಿಣಿಯಳಾಗಿ: ಆದಿಪು, ೮. ೫೩ ವ) 

ಪರಿಮಳಿತ - ಕಂಪಿನಿಂದ ಕೂಡಿದ (ಪರಿಮಳಿತಸೌಂದರಂ 
ಬಂಧುರಗಂಧಂ ಮದನರಾಗವರ್ಧನಕರಂ ಈ ಮರುವಂ: 
ಆದಿಹು, ೧೧. ೧೨೭) 


ಪರಿಮಟೆಯಾಡು - ಹಾರಾಡು (ಪಾಣ್ಣನ ಕಣ್ಗಳ್‌ 
ಪರಿಮಣಜೆಯಾಡಿದುವು ತನೂದರಿಯತನುನಪಾಶಮೆನಿಪ 
ದೋರ್ವಲ್ಲರಿಯೊಳ್‌: ಪಂಪರಾ, ೯. ೮೦) 

ಪರಿಮಾಣಪರಿಗ್ರಹವ್ರತ - [ಜೈನ] ಆವಶ್ಯಕವಾದಷ್ಟು ಮಾತ್ರ 


ಹೊಂದಿರುವ ವತ (ಇರೆ ಕುಪ್ಕನಿವೇಶನ ಧನ ವರಧಾನ್ಯ 
ಕ್ಷೇತಮುಖ್ಯಮೆಂಬಿವು ಪವಣಿಂದಿರದೇಜೆಸುವುದು ಮತ್ತಂ 
ಪರಿಮಾಣಪರಿಗಹವತಕ್ಕತಿಚಾರಂ: ಸುಕುಮಾಚ, ೬. ೧೭) 
ಪರಿಮಿತಪರಿಗ್ರಹ - [ಜೈನ] ಪರಿಮಾಣಪರಿಗಹವತ (ಕೊಲ್ಲದ 
ಪುಸಿಯದ ಕಳ್ಳದ ಸ್ವದಾರ ಸಂತೋಷಂ ಪರಿಮಿತ ಪರಿಗ್ರಹಂ 


ಇಂತು ಅಯ್ದು ಅಣುವುತಂಗಳಂ: ವಡ್ಡಾರಾ, ಪು ೨೨, ಸಾ 
೧೭) 
ಪರಿಮಿಳತ್‌ - ಬೆರೆತ (ಅಂತೆ ಗೆಯ್ದೆನೆಂದು ಕೂಜಜ್ಜಳಚರಕುಳ 


ಕಳರವದೊಳಂ ಕಮಳಕುವಳಯ ರಜಃಕಷಾಯಪರಿಮಿಳದ 
ಅಳಿಪಟಳಜಟಳಮಾಗಿ: ಪಂಪಭಾ, ೮. ೩೭ ವ) 

ಪರಿಮ್ಲಾನ - ಹೆಚ್ಚು ಕಳೆಗುಂದಿದ (ಪರಿಮ್ಲಾನಸಖಿಮುಖಾಬ್ಜಮಂ 
ಅಭಿಕ್ಷಿಪನಲ್ಲಳ  ಅಪಾಂಗದ ಇಂಗಿತಂ ಮಾನಸದೊಳ್‌ 
ತೊಡರ್ಚಿದುದು: ರಾಜಶೇವಿ, ೧೦. ೬೦) 

ಪರಿಯಂಕ - ಮಂಚ (ಪರಿಯಂಕೂರ್ಜಿತ ಜೇತ್ವತಂ 
ಪದಲಸನ್ಮಂಜೀರಕಾ ರೋಂಕೃತಂ: ತ್ರಿಷಷ್ಟಿಪು, ೨೪. ೧೮೧) 

ಪರಿಯಣ - ಹರಿವಾಣ, ತಟ್ಟೆ (ಅಪರಿಮಿತಮೆನಿಸೆ ಚೆಂಬೊನ್ನ 
ಪರಿಯಣದ ಬಳಸಿ ಬಣ್ಣವಣ್ಣಿಗೆಗಳೊಳ್‌ ಆದ 


ಉಪದಂಶಂಗಳ್‌ ತುಖುಗಿದವು 
ಶಾಕ೦ಗಳಷ್ಟತುಷ್ಟಿಕರಂಗಳ್‌: ಸುಕುಮಾಚ, ೧೧. ೨೯) 
ಪರಿಯ ತಾಣ - ನುಗ್ಗುವ ಸ್ಥಳ (ನಾರಾಯಣನುಂ ತಾನುಂ 
ಪರಿವಾರಂ ಬೆರಸು ಬೇಂಟೆಗೆ ಪೊಳಮಟ್ಟು ಪರಿಯ ತಾಣಕ್ಕೆ 
ವಂದು: ಪಂಪಭಾ, ೫. ೪೭ ವ) 
ಪರಿಯಷ್ಟಿ - ಶುಶ್ರೂಷೆ (ತಪೋಧನರ್ಗಿರದೆ ಗದ್ದುಗೆಗಳಂ ಕಟ್ಟಿ 
ಧೂಪದೀಪಂಗಳುಮಂ ಕೊಟ್ಟು ಪರಿಯಷ್ಟಿಗೆಯ್ಯ ಪಟುತರ 
ಮರ್ಕಟಸಮೂಹಂಗಳುಮಂ: ಪಂಚತಂತ್ರ, ೧೯೦ ವ) 
ಪರಿಯಳ - ಪರಿಯಣ (ಕಣ್ಣೊಳಿಸಿದರ್‌ ಉನ್ಮಿಷಿತ ಕರ್ಣಿಕಾರ 
ಲತಾಸಂಕುಳಮೆನೆ ಸುವರ್ಣಮಯ ಪರಿಯಳಮಂ 
ಭಕ್ಷೋಪದ೦ಶ ಚರು ವಿಲಸಿತಮಂ: ಪಂಪರಾ, ೧೬. ೯೧) 
ಪರಿಯಾಣ - ಪರಿಯಣ (ಆಗಳ್‌ ಆ ಗರ್ಭಸುಖಿಯ ಬೆನ್ನೊಳ್‌ 
ಪಿರಿಯ ಪರಿಯಾಣಮಂ ಇಟ್ಟು ಇದಂ ತೆಕ್ಸನೆ ತೀವಿ 
ಬಡ್ಡಿಸಿದೊಡೆ: ವಡ್ಡಾರಾ, ಪು ೬೪ ಸಾ ೨೧) 


ದಾ 
ಪತ್ರ 


ಪರಿಯಿಡು — ರಭಸದಿಂದ ಮುನ್ನುಗ್ಗು (ಭರದಿಂ 
ಚತುರಂಗಬಲಂಬರಸು ಅಧಟಿಂದುರ್ಬಿ ಕೊರ್ಬಿ 
ಪರಿಯಿಟ್ಟಾಗಳ್‌: ತ್ರಿಷಷ್ಠಿಪು, ೫. ೭) 

ಪರಿರಂಭ - ಆಲಿಂಗನ (ವಿಜಯಲಕ್ಷ್ಮೀ ಪರಿರಂಭಣ 


ಪ್ರಕಟನದಕ್ಷದಕ್ಷಿಣವಿಷಾಣವಿನ್ಯಸ್ತಹಸ್ತಂ: ಆದಿಷು, ೧೪. ೯೦ 
ವ) 
ಪರಿರಂಭಣ - ಪರಿರಂಭ, ಆಲಿಂಗನ (ಪಡೆದುವು ಎತ್ತಾನುಂ .. 


ದಿಶಾದಂತಿ ದಿಕ್ಕರಿಣೀ ಪೇಚಕ ಚುಂಬನೈಕಸುಖಮಂ 
ಶೇಷೋರಗ೦ ಭೋಗಿನೀ ಪರಿರಂಭೋತ್ಸವಮಂ: ಪಂಪರಾ, 
೬. ೮೪) 

ಪರಿರಂಭಿಸು - ಅಲಿಂಗಿಸಿಕೊ (ಮಲ್ಲಣನಂ ಹಿಮಸಂಗತನಂ 
ಪರಿರಂಭಿಸಿ ತತ್ನತಿ ಪಂಕಜನೇತ್ರೆ ಮಗುಟ್ಟಿತೆಂದಳ್‌: 


ಉದ್ಭಟಕಾ, ೧೨. ೫೯) 

ಪರಿಲಂಬ - ಸಲಕರಣೆ (ಕಾದಂಬರೀ ಸಮಾಗಮೌತ್ನುಕ್ಕದೊಳಂ 
ಅಕೃತಪರಿಲಂನಾಗಿ ಇಂದ್ರಾಯುಧಮಂ 
ಚಂದ್ರಾಪೀಡನೇಜೇ: ಕಾದಂಸಂ, ೦. ವ) 

ಪರಿಲಂಬಿ - ನೇತಾಡುತ್ತಿರುವ (ವಿನೀಲಘನಾಘನಮನಳಳ್‌ 
ಪಣಿದುದು ಮುಕ್ತಾಜಾಲಪರಿಲಂಬಿಲೋಲದುಕೂಲ 
ಪತಾಆವಿರಾಜಮಾನ ವಿಮಾನಂ: ಆದಿಪು, ೪. ೮೫) 

ಪರಿಲಂಬಿತ - ಜೋತುಹಾಕಿರುವ (ಹಿರಣ್ಮಯ ಜಿನಬಿಂಬ 
ಕದಂಬಂಗಳುಂ ಪರಿಲಂಬಿತ ಹೇಮಫಘಂಟಾಕಿಂಕಿಣೀ 
ಚಾಮರಧ್ವಜ೦ಗಳುಂ: ಆದಿಷು, ೧೦. ೨೩ ವ) 

ಪರಿಲೋಪ - ಹೋಗಲಾಡಿಸುವ (ಮ್ಲೇಚ್ಛರಾಜ 
ಸೇನಾಪತಿಚ್ಛದ ಮದಾವಲೇಪ ಪರಿಲೋಪ ವಿಳಾಸಿಯುಂ 
ಷಡ್ವಿಧ ಸೇನಾನಾಯಕ ಪರಾಯಣನುಮಪ್ಪ ಅಯೋಧ್ಯನೆಂಬ 
ಸೇನಾನಿರತ್ನಮುಂ: ಆದಿಷು, ೧೧. ೩ ವ) 

ಪರಿವಡಿ - ಕ್ರಮ (ಸಮಯೋತ್ತರಾನುಕ್ರಮದಿಂ ಉತ್ಕಷ್ಟಸ್ಥಿತಿವರಂ 
ಪರಿವಡಿದಪ್ಪದೆ ಕಿಟ್ಟುವುದಂ ಭಾವಪರಿವರ್ತನಮೆಂಬುದು: 
ಸುಕುಮಾಚ, ೬. ೬ ವ) 

ಪರಿವಡಿಗೆಯ್‌ - ಅನುಕ್ರಮವಾಗಿ ಪಠಿಸು (ತಜ್ಜಿನೇಂದ್ರಗೃಹದೊಳ್‌ 
ಅರ್ಧ ರಾತ್ರದೊಳ್‌  ಸ್ವಾಧ್ಯಾಯಂಗೊಂಡು ತ್ರಿಲೋಕ 
ಪ್ರಜೃಪ್ತಿಯಂ ಪರಿವಡಿಗೆಯ್ವಾಗಳ್‌; ಸುಕುಮಾಚ, ೧೧. ೩೮ 
ವ) 

ಪರಿವಡೆ - ವಿಸ್ತಾರ (ಅರಮನೆಯಂ ಪೊಕ್ಕು ಪರಿವಡೆದ ಪಿರಿಯ 
ಕರುಮಾಡದ ಮುಂದಣ ಓಲಗಸಾಲೆಯೊಳ್‌ ಸಿ೦ಗರದ 


೬೬೬ 


ಜೆನ್ನನಾ೦ತ ಪಟ್ಟವಣೆಯ ಮೇಲೆ ಇಚ್ಚೆಗಾರ್ತಿವೆರಸು ನನೆವಿಲ್ಲ 
ಬಲ್ಲಹಂ ಕುಳ್ಳಿರಲ್‌: ಕಬ್ಬಿಗಕಾ, ೨೬೫ ವ) 

ಪರಿವರ್ಜಿತ - ತೊರೆದವನು (ಪರಿವರ್ಜಿತಭೋಗನೊಳ್‌ 
ಇರ್ಬರುಮೀಗಳ್‌ ಭೋಗಕಾಂಕ್ಷೆಯಿಂ ಭೋಗಪರಂಪರೆಯಂ 
ಅಅಸುವುದೆ: ಆದಿಪು, ೯. ೧೦೩) 

ಪರಿವರ್ತನ - ಹೊರಳುವಿಕೆ 
ಪರಿವರ್ತನಘಟ್ಟನಘಾತನಿರ್ಭರ 
ಪಂಪಭಾ, ೧೧. ೧೪೭) 

ಪರಿವರ್ಧಕ — ಅಭಿವೃದ್ಧಿಗೊಳ್ಳುವುದು; ಲ 
ಸಾಕುವವನು (ಇಂದ್ರಾಯುಧಮಿರ್ಪೆಡೆಗೆ ಪರಿತಂದು 
ಪರಿವರ್ಧಕಹಸ್ತದಿಂದಂ ತೆಗೆದು: ಕಾದಂಸಂ, ೭. ೩೯ ವ) 

ಪರಿವಜಿಯಾಗು -  ಚೂರುಚೂರಾಗು (ತನ್ನಯ ನೆಟಲಂ 
ನಳಿನಾಕ್ಷಿ ಕಾಣುತಂ ಮನದೊಳೆ ಪರಿವಜೆಯಾದೆನೆಂದು 
ಚಿಂತಿಸುತಿರ್ದಳ್‌: ಕಾದಂಬ, ೮. ೪೮) 

ಪರಿವಾದ - ಅಪವಾದ, ನಿಂದೆ (ಪರಿವಾದಮಂ ನೆಗಳ್ಳುದೇ 
ಜಪಂ ಅನ್ಯಮನಃಪ್ರಸೂನಮಂ ಕೊರಗಿಪುದೇ ಜಪಂ... 
ಎನೆ ದುರ್ಜನತಾಪಸಂ: ರಾಜಶೇವಿ, ೧. ೪೦) 

ಪರಿವಾದಕ - ಸ್ಪರ್ಗದ ಒಂದು ವಿಶಿಷ್ಟ ವಾದ್ಯ (ಆಗಳ್‌ 
ನಾಕಲೋಕವಾದ್ಯಂಗಳೊಳ್‌ ಅನೇಕಭೇದಂಗಳಪ್ಪ 
ಉಪವಾದಕ ಪರಿವಾದಕ ವಾದ್ಯಂಗಳೊಳ್‌ ನೆಗಟ 
ಆದಿಪು, ೭. ೧೧೮ ವ) 

ಪರಿವಾದಿ - ಒಂದು ವಾದ್ಯ (ಕಥೆ ಕಜ್ಜಂಗಳ ಗೀತಸ್ಮತಿ ನೃತ್ಯಂ 
ನೆತ್ತಂ ಒಗಟು ಪರಿವಾದಿ ನಿನಾದಿತಮೆ೦ಂಬ ಅನೇಕ 
ಭೇದಪ್ರತರ ವಿನೋದದೊಳೆ ಸತಿಗೆ ಪೊತ್ತಂ ಕಳೆವರ್‌: 
ವರ್ಧಮಾಪು, ೧೧. ೫೧) 

ಪರಿವಾದಿನಿ - ಏಳು ತಂತಿಗಳ ವೀಣೆ (ನೃತ್ಯಂ ನೆತ್ತಂ ಒಗಟು 
ಪರಿವಾದಿನಿನಾದಿತಂ ಎಂಬ ಅನೇಕಭೇದಪ್ರತರ 
ವಿನೋದದೊಳೆ ಸತಿಗೆ ಪೊತ್ತಂ ಕಳೆವರ್‌: ವರ್ಧಮಾಷು, 
೧೧. ೫೧) 

ಪರಿವಾರದಪ್ಪರೋಗಣ - [ಜೈನ] ಅಚ್ಛುತೇಂದ್ರನ ಒಬ್ಬೊಬ್ಬ 
ಮಾದೇವಿಗೂ ಇರುವ ೨೫೦ ಮಂದಿ ಪರಿವಾರದೇವಿಯರು; 
ಎಲ್ಲ ಸೇರಿ ಅಚ್ಯುತೇಂದನಿಗೆ ಒಟ್ಟು ೨೦೭೧ ಮಂದಿ 
ದೇವಿಯರು (ದೇವಿಯರೊಳೊರ್ಬರೊರ್ಬರ್‌ ದೇವಿಯ 
ಪರಿವಾರಪ್ಪರೋಗಣಮುಂ ತದ್ದೇವೀ ಏಕಿರಣಸಂಭವ 
ದೇವಿಯರುಂ: ಆದಿಪು, ೬. ೧೫) 

ಪರಿವಾರಿತ - ಸುತ್ತುವರಿಯಲ್ಪಟ್ಟ (ಇವಲ್ತೆ ತೋರ್ಪುವ 
ಮಧುಪವಜಪರಿವಾರಿತ  ಮಾದ್ಯತ್‌ ಗಜಕಟಕರ್ಷಪ್ರಭಗ್ನ 
ಚಂದನತರುಗಳ್‌: ಆದಿಪು, ೨. ೨೭) 

ಪರಿವಿಕಸಿತ - ಚೆನ್ನಾಗಿ ಅರಳಿದ (ಇದಿರೊಳ್‌ ತೋಚೆತ್ತು 
ಕೊಳಂ ಪರಿವಿಕಸಿತ ಕನಕಕಂಜಕಿಂಜಲ್ಕಪುಂಜ 
ಪಿ೦ಜರಿತಜಳಂ: ಪಂಪಭಾ, ೮. ೩೮) 

ಪರಿವಿಡಿ - ಅನುಕ್ರಮ (ಸುಷಮದುಷ್ಟಮಕಾಲ೦ ಚರಿಯಿಸುಗುಂ 
ನಾಲ್ಕನೆಯದು ಪರಿವಿಡಿಯಿಂದಪುದಲ್ಲಿ  ದುಷ್ಠಸುಷಮಂ: 
ಪಂಪರಾ, ೧. ೫೬); ಪರಂಪರೆ (ಮುನ್ನಮೀ ಬನಂ 
ಪಟ್ಟಣದಂತಿರ್ಪುದೆಂದು ನುಡಿದ ನುಡಿಯಂ ಪರಿವಿಡಿಯಿಂ 
ನನ್ನಿ ಮಾಡಿದೆ ಎಂದು ತೊನೆಯುತ್ತೆ: ಕಬ್ಬಿಗಕಾ. ೮೮ ವ) 

ಪರಿವಿರಚಿತ - ನಿರ್ಮಿತವಾದ (ಪರಿವಿರಚಿತ ಚಿತ್ರಾಂಬರವಿತಾನ 
ಚ್ಛಾಯಾಚ್ಛುರಿತ ರಂಗಭೂಮಿಯೊಳ್‌: ಆದಿಷು, ೮. ೬೭ ವ) 


(ಚಟುಳಿತ ಚಕ್ರನೇಮಿ 
ಸುಟಿತ ಧರಾತಳಂ: 


ಕುದುರೆಯನು 


ಪರಿವಿಷ್ಟ - ಸುತ್ತುವರಿದ (ಶರದಭ್ರ೦ ಪರಿವಿಷ್ಠಮಪ್ಪ ವಿಲಸತ್‌ 
ನೀಲಾದ್ರಿಯೆಂಬಂತೆ ಬಿತ್ತರಿಸುತ್ತಿರ್ಷ ದುಕೂಲ ಚೇಲನಗಳಿಂ 
ಚೆಲ್ಲಾಗಿ ತೋರ್ಪ ಆ ಮದೋದ್ಭುರ ಮಾತಂಗಮಂ ಏಳೆ: 
ಶಾಂತೀಶ್ವಪು, ೩. ೧೨೫) 

ಪರಿವಷ್ಠೆ - ಕುಳಿತುಕೊಂಡವಳು (ಮಣಿಮಂಚದ ಕೆಲದ 
ಕಾಂಚನವಿಷ್ಠ್ಟರದೊಳ್‌ ಪರಿವಿಷ್ಠೆಯಾಗಿರ್ದಳ್‌: ನೇಮಿನಾಪು, 
೧. ೧೧೦ ವ) 


ಪರಿವೀಜ್ಯಮಾನ - ಬೀಸಲ್ಪಡುತ್ತಿರುವ (ಪರಿವೀಜ್ಯಮಾನ 
ಧವಳಚಾಮರಜನಿತಪವನಪರಿಪತಿ ತಾಂ: ರಾಜಶೇವಿ, ೧೦. 
೧೫ ವ) 

ಪರಿವೀತದೇಹಬಿಂಬತೆ ದ [ಜೈನ] ದೇಹಕ್ಕೆ ನೆರಳು 
ಇಲ್ಲದಿರುವುದು (ಅನ್ವಿತಚತುರಾನನತ್ಚಂ ಅಖಿಳಾಗಮವಿತ್ತ್ವಂ 
ಅಪಕ್ಷ್ಮತಾಸಂ.. ಆಯತಗಗನಪ್ರಚಾರಂ  ಅಪಜೀವವಧಂ 


ಪರಿವೀತದೇಹಬಿಂಬತೆ: ಆದಿಷು, ೧೦. ೪೩) 

ಪರಿವು - (ಪಿರಿಯ ಪರಿವುಗಳ ಸುತ್ತಿದ ಪರಿಕಾಲ್ಗಳ ತುಜುಗಿದ 
ಅಣ್ಣಗಳ ತೀವಿದ ಪೊಕ್ಕರಣೆಗಳ ನೆಜ್‌ದ ಕೆಜ್‌ಗಳ 
ಸರೋವರಂಗಳ ಬೆಡಂಗು ಅಗುಂದಲೆ ಪುರದೊಳ್‌: 
ಸುಕುಮಾಚ, ೯. ೫೧) 

ಪರಿವೃಢ - ಒಡೆಯ (ಸಮುಚಿತಾಸನದೊಳ್‌ ಸುಗ್ರೀವ ಅಂಗದ 
ನಳ ನೀಲ ಜಾಂಬವ ಕನುಮತ್‌ ಪ್ರಮುಖ ನಿಖಿಲ ಖಚರ 
ಪರಿವೃಢರು೦ ಇರ್ಪುದುಂ: ಪಂಪರಾ, ೧೨. ೧೬ ವ); 
ಶ್ರೇಷ್ಠವಾದ (ಕರುಣ೦ಗೆಯ್ದಂ ಮೃಗಗಣಪರಿವೃಢಂ 
ಇನ್ನಂಜವೇಡ ಆದಂ ಪುಣ್ಯಂ ದೊರೆಕೊಂಡುದು: 
ಪಂಚತಂತ್ರ, ೧೦೮) 


ಪರಿವೃತ - ಆವೃತಗೊಂಡ (ತೆರೆ ಪಲ್ಲೆನೆ ಪಲ್ಲವತರು ಪರಿವೃತ 


ದರಿಯಧರಮೆನೆ ತೆಣದಿನಾ ತೊಜ್‌ ಚೆಲ್ಟಿಂ: 
ನೇಮಿನಾಹು, ೧. ೬೨) 

ಪರಿವೃತ್ತ - ದುಂಡಾದ (ಒದವಿದ ಕರ್ಪನೆಯ್ದೆ 
ಪರಿವೃತ್ತಪಯೋಧರಚೂಚುಕಕ್ಕೆ ಮಾಡದೆ ಬಳೆದ 


ಗರ್ಭಮೆ ಮನಂಗೊಳಲಾರ್ತುದು: ಆದಿಪು, ೮. ೪೭) 

ಪರಿವೆಡೆ - ಓಡಾಡುವ ಜಾಗ (ಕಾರೋಹಣದ 
ಕಕ್ಕರವಟಯಿಗೆಯ ಚಿತ್ರಾವಳಿಯ ಪರಿವೆಡೆಯ ತುಳಿವೆಡೆಯ 
ನೆಳಲಪಾಣಿಯ: ಆದಿಪು, ೪. ೩೪ ವ) 

ಪರಿವೆಸ - ಪರಿಚಾರಿಕೆ (ಪರಿವೆಸವೋಗಲ್‌ ಅಚ್ಚರಸಿಯರ್‌ 
ಶ್ರುತಿಯೊಳ್‌ ಸಮನಾಗೆ ಪಾಡಲ್‌ ಅಚ್ಚರಸಿಯರ್‌: ಶಾಂತಿಷು, 
೭. ೭೫) 

ಪರಿವೆಸಗೆಯ್‌ - ಸೇವೆ ಮಾಡು (ಅಣಿಮಾದಿಗುಣಾನ್ವಿತಾಮರರ್‌ 
ಪರಿವೆಸಗೆಯ್ದರೆಂಬೆನಣಿಯೆಂ ಹೊಗಳಲ್‌ ಸುರಲೋಕ 
ಸೌಖ್ಯಮಂ: ಆದಿಪು, ೩. ೨) 

ಪರಿವೇಷ ದ ಸುತ್ತುವರಿಯುವಿಕೆ, 
ಬಿ೦ಬಮನೊಳಕೊಂಡು ಪೊಳೆವ 
ಜಂಬೂದ್ವೀಪಮನೊಳಕೊಂಡಂಬುಧಿ 
ಲಹರೀಜಾಲಂ: ಮಲ್ಲಿನಾಹು, ೧. ೬೦) 

ಪರಿವೇಷ್ಟಿತ - ಸುತ್ತಲ್ಪಟ್ಟ (ಪೆಂಡವಾಸದದ 
ಸೂಳೆಯರ್ಕಳಿಂದಂ ಪರಿವಾರದಿಂದಂ 
ದಿಬ್ಯಸಭೆಯಿಂದಂ ಪರಿವೇಷ್ಟಿತನಾಗಿ: ವಡ್ಡಾರಾ, ಪು 
ಸಾ ೨೪) 


ಮಂಡಳ (ರವಿ 
ಪರಿವೇಷದವೊಲ್‌ 
ರತ್ನಾಂಶುಲೋಲ 


ಅಗ್ಗಳದ 
ಇಂತಪ್ಪ 
೧೩೯, 


೬೬೭ 


ಪರಿವೇಷ್ಟಿಸು — ಬಳಸು, ಸುತ್ತುಗಟ್ಟು 
ಕಳಧ್ದಾನಮೊಗೆದು ನಗಮಂ ಜಗಮಂ 
ಬರುತಿರ್ದಳ್‌ ಪರಮೇಶ್ವರಿ: ಗಿರಿಜಾಕ, ೫. ೩೦) 

ಪರಿವೊಟ್ಟೆಯವರ್‌ - ಒಂಟೆಯ ಮೇಲೆ ಸಾಗುವ ದೂತರು 
(ಇರ್ವರ್‌ ಪರಿವೊಟ್ಟೆಯವರ್‌ ಓಲೆಯಂ ಕೊಂಡು ಬಂದು 
ಅರಸನ ಮನೆಯ ಬಾಗಿಲೊಳ್‌ ನಿಂದು ಪಡಿಯಅಂಂಗೆ 
ಪೇಟ್ಗೊಡೆ: ವಡ್ಡಾರಾ, ಪು ೧೩೦, ಸಾ ೧೮) 

ಪರಿವೊನಲ್‌ - ಹರಿಯುವ ಹೊಳೆ 
ಪರಿನೀರಾಗೆಯಂಕುರವೊತ್ತಿ ಬೆಳೆಯುತಿರ್ದ 
ಮಡಲ್ಗಳುಮಂ: ಪಂಚತಂತ್ರ, ೧೯೦ ವ) 

ಪರಿವ್ರಾಜಕ - ಸನ್ಯಾಸಿ (ಜಯಕೀರ್ತಿವೆಸರ ಮಗನಾಗಿ 
ರಾಜ್ಯಂಗೆಯ್ದು ಜನಕಸೂರಿಪಾರ್ಶ್ವದೊಳ್‌ ಪರಿವ್ರಾಜಕನಾಗಿ 
ಸಮಾದಿವೆತ್ತಂ: ಪಂಪರಾ, ೧೦. ೯೮ ವ) 

ಪರಿವ್ರಾಜಕವೇಷ - ಪರ್ಯಟನಕಾರ ಸನ್ಮಾಸಿಯ ವೇಷ 
(ಪುಷ್ಕಮಿತ್ರನೆಂಬ ಮಗನಾಗಿ ಪರಿವ್ರಾಜಕವೇಷದೊಳ್‌ 
ನಡೆದು: ಚಾವುಂಪು, ಪು. ೪೪೦. ಸಾ. ೨೧) 

ಪರಿವ್ರಾಜಿಕಾ - ಸನ್ಯಾಸಿನಿ, ವಿರಕ್ತೆ (ಅನೇಕ ಪರಿವ್ರಾಜಿಕಾಸಮಾಜಂ 
ಸುತ್ತುಂ ಓಲಗಿಸಿತ್ತಿರಲ್‌ .. .. ದಾನದಿಂ ಸನ್ಮಾನಿಸುತ್ತುಮಿರ್ದ 
ಮಹಾಶ್ವೇತೆಯ ಪೆಣಗೆ: ಕಾದಂಸಂ, ೫. ೬೫ ವ) 

ಪರಿಶ್ರಮಾಂಬುಲವ - ಆಯಾಸದ ಬೆವರ ಹನಿ (ರಣಾಯಾಸ 
ಪರಿಶಮಾಂಬುಲವಂ ತವೆ ಪೀರೆ ಪುರಾಂಗನಾಮುಖಾಬ್ದ 
ಆಸವಗ೦ಧದೊಳ್‌ ಬೆರಸಿದೊಂದೆಲರ್‌ ತೀಡೆ: ಪಂಪಭಾ, ೮. 
೧೧೦೨) 

ಪರಿಶ್ರಾಂತ - ಆಯಾಸಪಟ್ಟ, ದಣಿದ (ಸೀತಾನದೀ ತರಜ್ಗ 
ಆಲಿಂಗಿತ ಸಂತಾನಲತಾಲತಾಂತ ಸುರಭಿತರಮಂದಾರ 
ವನವೀಧೀವಿಹಾರ ಪರಿಶ್ರಾಂತ ಪವಮಾನಸ್ಪರ್ಶದಿಂ: ಆದಿಷು, 
೨. ೧೪ ವು) 

ಪರಿಷತ್‌ - ಸಮೂಹ (ನೃಸುರ ಅಸುರಪರಿಷತ್‌ ಸಸ್ಯಸಂಕುಳಂ 
ಜಿನವಚೋಮೃತಸಾರಂ ಅದು ಅಸದಳಮೆ ಬಯಸೆ ಭರತಂ 
ಬೆಸಗೊ೦ಡ೦ ಜಿನನಂ ಅಖಳವಸ್ತುಸ್ಥಿತಿಯಂ: ಆದಿಷು, ೧೦. 
೬೨) 

ಪರಿಷೇಕ - ಸಿಂಪಡಿಸುವಿಕೆ (ಅನ್ನೆಗಂ ಅತ್ತ ದುರ್ಯೋಧನಂ 
ಅತಿಸಂಭಮಾಕುಳಿತಪರೀತಜನ ಉಪನೀತ 
ಚ೦ದನಕರ್ಪೂರಮಿಶ್ರಿತ ಹಿಮಶಿಶಿರ ಧಾರಾಪರಿಷೇಕದಿಂದ 
ಎ೦ತಾನು೦ ಮೂರ್ಛೆಯಿಂದೆಟ್ಟತ್ತು: ಪಂಪಭಾ, ೧೩. ೨ ವ) 


ಪರಿಷ್ಠತ - 


(ನೇವುರದ 


ಪರಿವೇಷ್ಟಿಸೆ 


(ಪರಿವೊನಲೆ 
ಕರ್ಬಿನ 


ಅಲಂಕಾರಗೊಂಡ (ಚಂದ್ರಾತಪ ಪಾಂಡುರ 


ಹರಿಚಂದನಾನುಲಿಪ್ತಗಾತ್ರನುಂ ಅಭಿನವ ವಿಳಸಿತ 
ಮಾಳತೀಮಾಳಾಪರಿಷ್ಠತಮಕುಟನುಂ: ಆದಿಷು, ೧೧. ೧೦ 
ಪರಿಷ್ಕತಿ ದ ಆಭರಣ (ಚ೦ದ್ರಕಾಂತಿಯಂ 


ಕನಕಪರಿಷ್ಠ ತಿದ್ಯುತಿಕೃತಾತಪೆ ನೀಂ ತಡೆಯೆಂದರಾಳಿಯರ್‌: 
ರಾಜಶೇವಿ, ೭. ೮೮) 

ಪರಿಷ್ಪಂಗ - ಅಪ್ಪುಗೆ (ಎಳಮಾವಂ .. . ಸುತ್ತಿ ತೆಂಗಾಳಿಯಂ 
ಸ೦ಂಚಳನಪ್ರಾಗಲ್ಭ್ಯದೊಳ್‌ ವಾಸನೆವಡೆದು ಪರಿಷ್ಟಂಗದೊಳ್‌ 
ತಾಂಗಿ: ಮಲ್ಲಿನಾಹು, ೬. ೨೮) 

ಪರಿಸಂಖ್ಯೆ - ಆವೃತ್ತಿ ಬಾರಿ (ಕ್ಷಿತಿಯೊಳಗುಳ್ಳ ಭೂಭುಜರ ಬಿತ್ತು 
ಮೊದಲ್ಲಿಡೆ ಮುನ್ನಮೇಕವಿಂಶತಿ ಪರಿಸಂಖ್ಯೆಯಿಂ ತವಿಸಿ: 
ಪಂಪಭಾ, ೨. ೪೫); ಎಣಿಕೆ (ಪರಿಸಂಖ್ಯಾತೀತಮೆನಲ್‌ 
ಸುರಪತಿ ವಿಕ್ರಯಿನಾದ ಭುಜಕೋಟಿಗಳಿ೦ದಿರದಾ೦ತುಕೊಂಡು 
ಪೋಲ್ತಂ ಸುರತರು ಪಣ್ತಂದಮಂ೦ ಸುರೇಂದ್ರಾಚಳದೊಳ್‌: 


ಕರ್ಣನೇಮಿ, ೮. ೧೪೦): ಮೊತ್ತ (ತೊಲಗದು ಪುಬ್ಬಕೋಟಿ 
ಪರಿಸಂಖ್ಯೆವರಂ ಪರಮಾಯು: ಆದಿಪು, ೧. ೫೨) 

ಪರಿಸಮಾಪ್ತಿ - ಮುಗಿವು (ಅಂತು ಇಂದನಾನಂದ 
ನೃತ್ಯಮನಾಡಿದ ಪರಿಸಮಾಪ್ತಿಯೊಳ್‌: ಶಾಂತಿಪು, ೧೦. ೬೫ 
ವ) 

ಪರಿಸ - ಪರುಷ, ಸ್ಪರ್ಶಶಿಲೆ (ಮಜುಜವಣಿ ಮಾಣಿಕದ ಪಾಸ್‌ 
ಪರಿಸದ ಮೊರಡಿ ಪರಿವ ಸಿದ್ಧರಸದ ಬಲ್ಲೊರೆ: ಶಬರಶಂ, 
೩ ೩೦) 

ಪರಿಸರ - ಸಮೀಪ ಪ್ರದೇಶ, ಸುತ್ತುಮುತ್ತು (ತದ್ವನ 
ಪರಿಸರದೊಳ್‌ ಬರುತುಮಿರ್ದ ಅಕಂಪನರೆಂಬರ್‌ 
ತರುಮೂಲದೊಳಿರೆ ಚಂಡಕರ್ಮಂ ಕಂಡಂ: 
ಯಶೋಧಚ, ೪. ೧೨) 

ಪರಿಸೂತ್ರ - ಮಧ್ಯಭಾಗ ಯ(ಚೈತ್ಯಾಲಯದ ಪಟ್ಟಶಾಲೆಯ 
ಮುಂದಣ ಪರಿಸೂತ್ರದ ಸುತ್ತಣ ಸರೋವರಂಗಳೊಳ್‌ 
ಅಲರ್ದ ತಾವರೆಯ ತನಿಗಂಪಂ ತಬ್ಕ್‌ಸಿ: ಪಂಪರಾ, ೭. 
೪೭: ವ) 

ಪರಿಸ್ಲ್ಸಲನ - ಹೊಡೆತ, ತಾಗುವಿಕೆ (ಖರಖುರಟಂಕ 
ಪರಿಸ್ಪಲನಕಳಿತವಿಷಮ ವರಭೇರೀನಿಸ್ಟನಮುಂ: ಪಂಪಭಾ, 
೧೩. ೫೧ ವ) 

ಪರಿಸ್ಥಳಿತ - ಜಾರಿ ಬಿದ್ದ (ಪೊಸಬಾಸುಟ ಕರರುಹರೇಖೆ ತುಜುಗಿ 
ರತನಾಟ್ಯಪರಿಸ್ಟಳಿತಕ್ಕೆ ಮುಳಿದು ದಂಪತಿಗಳನ೦ಗಜನಟನೆ 
ಸೆಳೆದ ಬಾಸುಬ್‌ವೆನಿಕುಂ: ಆದಿಪು, ೧೨. ೧೫) 

ಪರಿಸ್ತರಣ - ಸುತ್ತ ಹಾಸುವುದು (ಸಮಿತ್‌ ಪರಿಸ್ತರಣ 
ಪಾತ್ರಾಸಾಧನಂ .. ಆದಿ ಸತ್ಕ್ರಿಯೆಗಳಿಂ ಹೋಮಮಂ 
ಮಾಡುತ್ತಿರ್ದು: ಗಿರಿಜಾಕ, ೧೦. ೯೭ ವ) 

ಪರಿಸ್ಪಂದ - ಅಲುಗಾಟ, ಕಂಪನ (ಕಿಚಿದು ಈ ಕಥಾಪರಿಸ್ತಂದಂ 

ಇದಂ ನಿಮಿರ್ಚಿ ಕವಿತಾರಸಮಂ ನೆಜಪೇಟ್ದರಿಲ್ಲ ಮುನ್ನೆಂದು 
.. ಪೇಟಲಾ೦ ಮನಂದಂದೆಂ: ಮಲ್ಲಿನಾಹು, ೧. ೪೫) 

ರಿಸ್ಪಸ್ತ ಬಿದ್ದುಹೋದ (ಅನೇಕಮಕುಟಬದ್ದಶೇಖರಸಹಸ್ತ 
ಪರಿಸಸ್ನ ಕುಸುಮಕೇಸರರಜಮುಂ: ಆದಿಪು, ೧೧. ೩೫ ವ) 

ರಿಸುತಿ ಪರಿಸ್ತವಣಿ, ಮದ್ಯ (ಅಚ್ಛಪರಿಸ್ತುತಿ ಪರಿಪೂರಿತ 


೫. ೫. 
। ೬೭. | 


Rs) 


ಕಾಂಚನಕುಂಭಮ೦ ಪೂಜೆಯಂ ಮಾಡಿ: ಉದ್ಭಟಕಾ, ೫. 
೬೬ 

ಪರಿಹರಿಸು - ಬಿಟ್ಟುಬಿಡು, ತೊರೆ (ಆನರಸುಗೆಯ್ವ 
ಪಟುವಗೆಯನದಂ ಪರಿಹರಿಸಿದೆಂ: ಪಂಪಭಾ, ೧೨. ೧೨೯) 

ಪರಿಹಸಿತ - ಪರಿಹಾಸ, ಹಾಸ್ಕಾಸದ (ಬರೆಯಿಸಿದಂ 
ಪೂರ್ವಮಶೀಶ್ವರನಾಮಮನೆಯ್ದೆ ಕಳೆದು 
ವೃಷಭಾಚಲದೊಳ್‌ ಭರತಂ ನಿಜನಾಮಮನೆನೆ ಪರಿಹಸಿತಂ 
ಬುಧಜನಕ್ಕಲ್ಲದೆ ಪೆಅತೇಂ: ಆದಿಷು, ೧೪. ೭೩) 

ಪರಿಹಾರಶುದ್ದಿ ದ [ಜೈನ] ಐದು ಬಗೆಯ ನಡವಳಿಕೆಗಳಲ್ಲಿ 
ಒಂದು, ಚಾರಿತ್ರಶುದ್ಧಿ (ಸಮ್ಯಕ್ಷಾರಿತ್ರಮೆಂಬುದು ಅದು 
ಸಾಮಾಯಿಕಚ್ಛೇದ ಉಪಸ್ಸಾಪನಾ ಪರಿಹಾರಶುದ್ಧಿ 
ಸೂಕ್ಷ್ಮಸಂಪರಾಯ ಯಥಾಖ್ಯಾತಚಾರಿತ್ರಭೇದದಿಂ 
ಪಂಚವಿಧಂ: ಆದಿಹು, ೧೦. ೬೩ ವ) 

ಪರಿಹಾಸ - ಹಾಸ್ಯ ವಿನೋದ (ಸಿತಿ ದರಹಸಿತ ಭೂವಿಕ್ಷೇಪ 
ಆಳಾಪ ಪರಿಹಾಸವಚನಂಗಳಿಂದಂ ಅವರವರ ಅಳವಿಗಳಿಂದೆ 
ಸಂತಸಂಬಡಿಸಿ: ಶಾಂತಿಪು, ೩. ೧೧೩ ವ) 


ಪರಿಹಾಸಕೇಳಿ — (ಪರಿಹಾಸಕೇಳಿ 
ಅತಿಕುಶಲಕಳಾಕೇಳಿಯ ಬಿನದದೊಳೆ 
ಸತಿಯನವರೊಸೆಯಿಸಿದರ್‌: ಪುಷ್ಪದಂಪು, ೯. ೮೨) 

ಪರಿಹಾಸಿಕ - ವಿದೂಷಕ (ಗಜ ತುರಗ ರಥ ಪದಾತಿ ವೃಷಭ 
ಗಂಧರ್ವ ನರ್ತಕೀ ಪರಿಹಾಸಿಕ೦ ಬೆರಸು ಬಂದು: ಆದಿಪು, 
ಶಲ) ಚ 

ಪರಿಹೃತ - ನಿವಾರಣೆ ಮಾಡಿದ (ಪರಿಹೃತತೃಷ್ಟ ಅಹಿತರಸಂ 
ದ್ವಿಜಸನ್ನಿಹಿತಂ ಗಭೀರತಾನಿರತಮತಿಪ್ರಸಾದಸುಭಗಂ 
ಆದ ಸನ್ಮನಿಯ ಮನಸದೊಳ್‌ ನೆಲಸಿರ್ದ ಹಂಸಿಯಂತಿರೆ 
ಮುಖಪದ್ಮದೊಳ್‌ ನೆರೆವ ಭರತಿಯಿ೦ ಕೃತಕೃತ್ಯಳಾವಳೋ: 
ಕಾದಂಬ, ೧. ೨೦೮) ತ್ಯಜಿಸಲಾದ (ಪರಿಹೃತವಸನಂ 
ವಿಗತಾಂಗರಾಗಂ ಅಪನೀತ ಭೂಷಣಂ 
ವಿಬುಧಜನೋದ್ಧರಣ೦ ಪಯೋದ ಸಂಧ್ಯಾನುರಾಗಭರಣ 
ವ್ಯಪೇತ ರವಿಯಂತಿರ್ದಂ: ಅಜಿತಪು, ೬. ೧೨೯) 

ಪರೀಕ್ಷಿಸು - [ಪರಿ--ಶಕ್ತಿಸು] ಚೆನ್ನಾಗಿ ನೋಡು (ಆತನ 
ಬುದ್ಧಿಯಂ ಪರೀಕ್ಷಿಸಲ್ವೇಡಿ ಭಟ್ಟಿಮಂಡಪದೊಳ್‌ ಈ 
ಶ್ಲೋಕಮಂ ಬರೆದು ಪೋದಂ: ವಡ್ಡಾರಾ, ಪು. ೧೮೪, ಸಾ. 
೮) 

ಪರೀಕ್ಷೆ - ಸೂಕ್ಷ್ಮ ಪರಿಶೀಲನೆ, ಪಂಚತಂತ್ರಗಳಲ್ಲಿ ಒಂದು: 
ಯಾವುದೇ ಕಾರ್ಯವನ್ನು ವಿಚಾರಿಸಿ ಮಾಡಬೇಕು 
ಎನ್ನುವುದು (ಆವಕಾರ್ಯಮುಮಂ ವಿಚಾರಪೂರ್ವಕಮಲ್ಲದೆ 
ನೆಗಟಲಾಗದು ಎಂಬುದು: ಪಂಚತಂತ್ರ, ೭೧ ವ) 

ಪರೀಕ್ಷೆವಂತ - ಪರೀಕ್ಷೆ ಮಾಡುವವನು (ಅಂತು ಸುವರ್ಣಮಂ 
ಒರೆದುಂ ಕಡಿದುಂ ಕಾಸಿಯು೦ ಹೊಯ್ದು ನೋಡಿ 
ಪರೀಕ್ಷೆವಂತರ್‌ ಪರೀಕ್ಷಿಸಿಕೊಳ್ಳಂತೆ: ಧರ್ಮಪ: ೧೦. ೩೯ ವ) 

ಪರೀತ - ಸುತ್ತಲಟ್ಟ ಸುತ್ತುವರಿಯಲ್ಪಟ್ಟ (ಅನ್ನೆಗಂ ಅತ್ತ 
ದುರ್ಯೋಧನಂ ಅತಿಸ೦ಭ್ರಮಾಕುಳಿತಪರೀತಜನ ಉಪನೀತ 
ಚ೦ದನಕರ್ಪೂರಮಿಶ್ರಿತ ಹಿಮಶಿಶಿರ ಧಾರಾಪರಿಷೇಕದಿಂದ 
ಎಂತಾನುಂ ಮೂರ್ಛೆಯಿಂದೆಟ್ಟತ್ತು: ಪಂಪಭಾ, ೧೩. ೨ ವ); 
ಕೂಡಿರುವ (ಮತ್ತಮಧುಕರನಿಕರರುಂಕಾರಪರೀತ 
ದಿಗಂತರಾಳದೊಳ್‌: ಶಾಂತಿಷು, ೧೦. ೭೭ ವ) 

ಪರೀಷಹ - [ಜೈನ] ತಪಶ್ಚರಣಕ್ಕೆ ಇರುವ ಇಪ್ಪತ್ತೆರಡು ಬಗೆಯ 
ಅಡ್ಡಿಗಳು: ಹಸಿವು, ಬಾಯಾರಿಕೆ, ಚಳಿ, ಉಷ್ಣ ಸೊಳ್ಳೆ 
ಮುಂತಾದವುಗಳ ಕಚ್ಚುವಿಕೆ ಬತ್ತಲೆಯಿರುವುದರಿಂದಾಗುವ 
ತೊಂದರೆಗಳು, ಅರತಿ, ಸ್ಮೀವಿರಹ, ಸಂಚಾರಬಾಧೆ, 
ಶಯ್ಯಾಬಾಧೆ, ಆಸನಬಾಧೆ, ಬೈಗುಳ, ಯಾಚನೆಯಿಂದಾ ಗುವ 
ತೊಂದರೆಗಳು, ಹೊಡೆತ, ಭಿಕ್ಷೆ ದೊರೆಯದ ಖೇದ, ತಪಸ್ಸಿಗೆ 
ತಕ್ಕ ಫಲ ಸಿಕ್ಕದಿರುವುದು, ರೋಗ, ಮುಳ್ಳುಕಲ್ಲು ಗಳಿಂದ 
ತೊಂದರೆ, ಅಹಂಕಾರ, ಅಜ್ಞಾನದ ಕೊರಗು, 
ಸ್ನಾನವಿರದ್ದರಿಂದಾ ಗುವ ಬಾಧೆ, ಜನರಿಂದ ಪುರಸ್ಕಾರ 
ದೊರೆಯದಿರುವುದು (ದೇಹೋತ್ಪನ್ನ ಪರೀಷಹಸಂಹತಿ 
ತನ್ನೊಡಲಂ ನೆಜ್‌ಯೆ ತವಿಸುತಿರ್ಪುದುಮಂ: ಆದಿಷು, ೨. 
೫೨) 

ಪರೀಷಹಜಯ - [ಜೈನ] ಪರೀಷಹಗಳನ್ನು ಮೀರುವುದು (ಪೆತ್ತ 
ಪರೀಷಹಜಯಮೆ ತಪಂ ತಪಕೆ ಬೇಲ್‌ ಕೋಡೆರಡೊಳವೇ: 
ಯಶೋಧಚ, ೧. ೪೯) 

ಪರೀಷಹಸಂಹತಿ -  ಪರೀಷಹಗಳ ಸಮೂಹ (ದೇಹೋತ್ಪನ್ನ 
ಪರೀಷಹಸಂಹತಿ ತನ್ನೊಡಲಂ ನೆಜ್‌ಯಿ 
ತವಿಸುತಿರ್ಪುದುಮಂ: ಆದಿಷು, ೨. ೫೨) 


ವಿನೋದದಾಟ 


ಪರುಟವಿಸು - ಹೇಳು, ಮಾತಾಡು (ಕರಿ ಕೇಸರಿಯಂ ಕೆಣಕಿದ 
ಪರಿಯಂ ಪರುಟವಿಸದಿರ್‌ ಮದಾಂಧತೆಯಿಂದ: ಶಬರಶಂ, 
೪. ೨೯) 

ಪರುಠವಣೆ - ವಿಸ್ತಾರ (ಪಲಬಗೆಯ ಪಲ್ಲಣದ ಪಕ್ಕಜಲ್ಲಿಯ 
ಪದ್ಮರಾಗದ ಪಾವುಡದ ಪರುಠವಣೆ ಪಸರಿಸೆ: ರಾಜಶೇವಿ, ೬ 
೧೧ ವ) 

ಪರುಷ - ನಿಷ್ಠುರವಾದ, 
ಒತ್ತುಂಗರಡೆಯ ಮದ್ದಳೆಯ 
ಕವಿರಾಮಾ, ೧. ೫೩); ಅವಲೋಹಗಳನ್ನು ಚಿನ್ನ 
ಮಾಡುವುದೆನ್ನಲಾದ ಕಲ್ಲು (ಪೊನ್ನಾಗವೆ.. ಪೊರ್ದಿ 
ಪರುಷಮಂ ಲೋಹಂಗಳ್‌: ಮಲ್ಲಿನಾಹು, ೩ ೯) 

ಪರುಷವಾತ - ಬಿರುಗಾಳಿ (ರಜಮುಂ ದಿಗ್ಲೂಮಮುಂ ಸಂದಣಿಸೆ 


ಕರ್ಕಶ (ಪರುಷತರಮಕ್ಕುಂ 
ಜರ್ರ್ಭುರ ಧ್ವನಿಗಳವೋಲ್‌: 


ಪರುಷವಾತಾಹತಿ ಪ್ರೋಚ್ಚಳತ್ಸಾಮಜಸೇನಾ 
ಕುಂಭಸಿಂಧೂರಮುಂ: ಆದಿಪು, ೧೪. ೮೯) 

ಪರುಷಾಟವಿ - ಘೋರ ಅರಣ್ಯ (ಆ ಸರಸಿಯ 
ತಡಿವಿಡಿದಿರ್ದುದು ಪರುಷಾಟವಿಯೆಂಬ ಪೆಸರ್‌ 


ಅರಣ್ಣಗಣ್ಯಂ: ಚಂದ್ರಪ್ರಪು, ೫. ೪೬) 

ಪರುಷಾಳಾಪ - ಕಠಿಣವಾದ ಮಾತು (ಪರುಷಾಳಾಪಮುಂ ಅತಿ 
ನಿಷ್ಠುರವೀಕ್ಷಣಮುಖವಿಕಾರಮುಂ .. .. ಅಟೆಯೆ ಫೇಲಸ್ಗಿಂ 
ಎಅಕಮಂ ಎರ್ದೆಯೊಳ್‌: ಕವಿರಾಮಾ, ೩. ೧೧೯) 

ಪರುಷೇಕ್ಷಣ ದ ಭಯಂಕರ ನೋಟ[ವುಳ್ಳವನು] 
(ಸ್ಥಿರಬದ್ಧಮತ್ಸರರ್‌ ಭೀಕರಬದ್ಧಭ್ರುಕುಟಿಘಟತರ್‌ ಅದ್ಭುತರ್‌ 
ಅಟ್ಟಾಸುರರ್‌ ಅಧಿಕಕೋಪಪಾಟಲಪರುಷೇಕ್ಷಣರ್‌ ಎನಿಸಿ 
ದೃಷ್ಟಿಯುದ್ಧಂಗೆಯ್ದರ್‌: ಗದಾಯು, ೮. ೨) 

ಪರುಸವೇದಿ - [ಸರ್ಶವೇದಿ) ಲೋಹವನ್ನು ಚಿನ್ನವನ್ನಾಗಿಸುವ 


ಕಲ್ಲು, ಸ್ಪರ್ಶಶಿಲೆ (ಮೇರುವ ಹೊಂ ಕಲ್ಬಾ೦ಫ್ರಿಪದ ಆರವೆ 
ರಸದ ಒಅವು ಪರುಸವೇದಿಯ ಕಣಿ ಭಂಡಾರದೊಳ್‌ 
ಉಂಟಿನೆ ಕುಡುವ ಅನಿವಾರಿತ ದಾನಕ್ಕೆ ಪೋಲ್ಡರಾರ್‌ 
ಬದ್ದೆಗನಂ: ಪಂಪಭಾ, ೧. ೨೮) 


ಪರೆ - ಬೆಳಗಾಗು (ದುರಿತಘನತಿಮಿರಮೆತ್ತಂ  ತೆರಳ್ಳು 
ಜಿನಸವನಮಂಗಳಕ್ಕಿದಾಗಳ್‌ ಪರೆವಂತಾದುದು: ಆದಿಪು, ೭. 
೭೯); ಹೋಗು (ಪರೆಯೆ ಪಸುರ್ಪು ಬೆಳ್ಳಡರೆ 
ಬಲ್ಗುಗುಳೊಳ್‌ ಪೊರೆದೋ** ಆದಿಹು, ೧೧. ೧೧೦); 
ಬಿಚ್ಚಿಹೋಗು (ಪೊದಳ್ಳ ಕಬರೀಭರಂ ಪರೆದು ಪರ್ವೆ 
ತುಂಗಸ್ತನಂ ಕದಕ್ಕದಿಸೆ: ಆದಿಷು, ೧೨. ೧೩); ಚೆದುರು, 
ಹರಡು (ಇತ್ತ ವಿಕ್ರಮಾರ್ಜುನನು೦ ಓಲಗಂ ಪರಿದಿಂ 
ಬಟೆಯಂ ತನ್ನ ಪವಡಿಸುವ ಮಾಡಕ್ಕೆ 
ಒಡನೊಡನೋಲಗಿಸುತ್ತುಂ ಬಂದ: ಪಂಪಭಾ, ೪. ೬೯ ವ); 
ಹರಡು (ಪರೆದಿರ್ದ ಕುರುಳ್ಗಳ೦ ಓಸರಿಸಿ ಕದಂಪುಗಳಂ 
ಒಯ್ಯನೆ ಎಟವುತ್ತ: ಕಾದಂಸಂ, ೪. ೪೧); ವಿಸ್ತರಿಸು 
(ಬಧಿರಿತ ಸಮಸ್ತ ದಿಕ್ಷಟಂ ಅಧಿರಿತ ಸರ್ವ ಇಭ್ಯಗರ್ವಿತಂ 
ಕ್ಷುಭಿತಾಂಭೋಸಲಿಲಂ ಪರೆದುದು ಧುರವಿಧಾನ ಪಟುಪಟಹ 
ಕಹಳ ಭೇರೀರಭಸಂ: ಪಂಪಭಾ, ೧೨. ೧೭೧); ಚದುರಿ 
ಕಾಣದಾಗು (ಉಟಿದ ಎರಡರೆಯಂ ನರಿ ತಿಂದುವೊ ನಾಯ್‌ 


ತಿಂದುವೊ ಪರೆದಿರ್ದುವೊ ಪೇಟಿಂ ಅಧ್ನಾರೀಶ್ವರರಾ: 
ಸಮಯಪ, ೧೦. ೭೪) 

ಪರೆಪು - ಹರಡು, ವಿಸರಿಸು (ದುರ್ವಿಮಂತ್ರಮಂ ಪರೆಪ 
ಟಮಾಳಮಂ ಪಿರಿದಂ ಓದಿದೊಡೆ ಅಪ್ಪ 


೬೬೯ 


ಪದಾರ್ಥಮಾವುದೋ: ಪಂಪಭಾ, ೧೩. ೬೬); ಹರಹು, 
ಉದ್ದಗಲ (ಪಾಸಿನ ಪರೆಪಂ ಪಚ್ಚವಡಿಗೆ ಮುಚ್ಚುವ ತೆಣದಿಂ: 
ಸಮಯಪ, ೧೫. ೩೪) 

ಪರೇಂಗಿತಜ್ಞ - ಇತರರ ಅಭಿಪ್ರಾಯವನ್ನು ತಿಳಿಯಬಲ್ಲವನು 
(ಗುರುದೇವ ದ್ವಿಜಭಕ್ತಂ ತರುಣವಯಸ್ಕಂ ಪರೇಂಗಿತಜ್ಞಂ 
ಉದಾರಂ ಪರಿವಾರಕಲ್ಲವೃಕ್ಷಂ ಪರದಾರವಿದೂರಂ 
ಅಖಿಲಭುವನಾಧಾರಂ: ಪಂಚತಂತ್ರ, ೩೦೪) 

ಪರೇಂಗಿತಜ್ಞಾನ - ಇತರರ ಅಭಿಪ್ರಾಯವನ್ನು ತಿಳಿಯುವ ಶಕ್ತಿ 
(ಪರೇಂಗಿತಜ್ಞಾನಂ ಈತಂಗುಳ್ಳುದು ಆರ್ಗ೦ ಇಲ್ಲ ಈಗಳನ್ನ 
ಮನದೊಳೊದವಿದ ಮಹಾಭಯಮವಪ್ಪ ಕಜ್ಜಕ್ಕೆ ಪ್ರತೀಕಾರಮಂ 
ಏಕಾಕಿಯಾಗಿ ಚಿಂತಿಸಲ್ಲಾರದು: ಪಂಚತಂತ್ರ, ೮೮ ವ) 

ಪರೇತವನ - ([ಪ್ರೇತವನ] ಶ್ಶಶಾನ (ಕಂಡವರೆಲ್ಲಂ ಎಟ್‌ದು 
ಕಳೆಯೆ ಪರೇತವನಭೂಮಿಯೊಳ್‌ ತಾವಿರ್ಬರುಂ 
ತಿರಿದು ತಂದಿಕ್ಕಿದೆಂಜಲವುಟುವಂ ತಿಂದು: ಆದಿಷು, ೩. ೩೪ 
ವ) 


ಪರೋಕ್ಷ -.. ಅಗೋಚರ (ಸಚಿವಸಮೂಹಂ ಮಚ್ಚಿ 
ಸಮಾಲೋಚನಗೋಚರ ಚರಾಚರಂಗೆ ಪರೋಕ್ಷಮೆಡ 
ಪ್ರತ್ಯಕ್ಷಮಲ್ತೆಯೆಂದು ಪರಮಾನಂದದಿಂದಭಿವಂದಿಸಿ: 


ಶಾಂತಿಪು, ೨. ೭೦ ವ); ತರುವಾಯ (ಉತ್ತರಶ್ರೇಕಿಯ 
ನೀಂ ಮೇಘನಾದನಾಗಿ ನಿಜಜನಪರೋಕ್ಷದೊಳ್‌ ವಿಯಚ್ಚರ 
ಚಕ್ರವರ್ತಿತ್ವಮಂ ಪಡೆದು: ಶಾಂತಿಷು, ೭. ೧೦೩ ವ); 
ಅತೀಂದ್ರಿಯವಾದುದು (ಖಂದ್ರಿಯಕಂ ಪ್ರತ್ಯಕ್ಷಂ 
ಅತೀಂದ್ರಿಯಮಪ್ಪುದು ಪರೋಕ್ಷಂ: ಅಭಿಧಾವ, ೧. ೧೨. 
೨೪) 

ಪರೋಪಕಾರಾಯ ಸತಾಂ ವಿಭೂತಿಃ - ಸತುರುಷರ ವೈಭವವೆಲ್ಲ 


ಇತರರ... ಉಪಕಾರಕ್ಕಾಗಿಯೇ  (ಪರೋಪಕಾರವನೆ 
ಮಾಡುಗು೦ಂ.. ಆದರದಿ೦.. ಪರೋಪಕಾರಾಯ ಸತಾಂ 
ವಿಭೂತಿಃ ಎನಿಕುಂ ಗುಣಿ ದುರ್ಗನಶೇಷಧಾತ್ರಿಯೊಳ್‌: 
ಪಂಚತಂತ್ರ, ೪೪೪) 

ಪರೋಪಕಾರಾರ್ಥಂ - ಇತರರಿಗೆ ಸಹಾಯ ಮಾಡುವ ಕೆಲಸ 
(ನಮಗೀ ಪೊಟಲೊಳೊಂದು ಪರೋಪಕಾರಾರ್ಥಂ 
ಸಯ್ದಿನಿಂ  ದೊರೆಕೊಂಡುದೆಂದು ಇರುಳೆಲ್ಲಂ ಬಕನ 


ಪಡೆಮಾತನೆ ನುಡಿಯುತ್ತುಮಿರ್ಪನ್ನೆಗಂ: ಪಂಪಭಾ, ೩. ೨೬ 
ವ) 


ಪರೋಪತಾಪಿ - ಇತರರಿಗೆ ಕಷ್ಟ ಕೊಡುವವನು (ಪಾಪಿ 
ಪರೋಪತಾಪಿ ತಾನೆನಿಪ್ಪ ನಿಕೃಷ್ಟಂಗಂ 
ಅಶೇಷಜೀವದಯೆಯುಂ ಶಾ೦ತತ್ವಮುಂ ಹು ಪುಟ್ಟುಗುಂ: 


ಸಮಯಪ, ೧. ೮೮) 

ಪರ್ಚಿಪೇಟರ್‌ - ಪಿಸುಗುಟ್ಟಿ ಹೇಳು (ಜಳಮಂತ್ರೋಪದೇಶಮಂ 
ಕಿವಿಯೊಳ್‌ ಪರ್ವಿಪೇಟ್ಟು ಕುರುಪಿತಾಮಹಂ: ಪಂಪಭಾ, 
೧೩. ೭೦ ವು) 

ಪರ್ಚು - ಪಿಸುಗುಡು (ನೀಂ ಎನ್ನಂ ಪೋಗಲೆವೇಟ್ದುದು 
ಎನುತ್ತುಂ ಪರ್ಚಿ ಸಖೇದನಾಗಿ ಮೆಲ್ಲನೆ ನುಡಿದಂ: ಕಾದಂಬ, 
೮. ೧೪೭); ಗುಟ್ಟು (ಸಂಜೀವಕಂ ದಾವಪಾ 
ವಕನಾದಂ ಭವದಿಷ್ಟಸೇವಕಗಣಕ್ಕೇಂ ಪರ್ಚುವೇ೦ 
ಮಂತಣಂ: ಪಂಚತಂತ್ರ, ೧೬೦) 

ಪರ್ಚುಗೊಳ್‌ - ಹಂಚಿಕೊ (ನುಡಿದಳ ನುಡಿಯಂ ಭಾವಿಸಿ 
ಕಾಂತೆಯ ಚಿಂತೆಯನಾ ವಿಭು ಪರ್ಚುಗೊಂಡು ತಳೆದು: 
ರಾಜಶೇವಿ, ೩. ೭೦) 


ಪರ್ಚುಣ್‌ - ಹಂಚಿ ತಿನ್ನು (ಪರ್ಚುಣ್ಣೆಂದಾಲ್ಕೆ ಏಂ 
ಪಾಪಿಗಳೆಲ್ಲರ್‌ .. .. ಮುಕ್ತಿಗೆ ಸಂದರ್‌: ಸಮಯಪ, ೧೦. 
೧೭೯) 

ಪರ್ಜನ್ಯ - ಮಳೆ (ಅಮರಸರಿತ್‌ ಪದ್ಮಪತ್ರೋದನೀಲೀನಿವಹಂ 
ಪರ್ಜನ್ಯದೋಹಪಕ್ಷಬಹುಮಹಿಷೀಸಂಕುಲಂ . . ನಿಂದುದು 

. ಅಂಭೋದಕಾಲಂ; ಅನಂತಪು, ೯. ೭) 

ಪರ್ಜನ್ಯಗರ್ಜನ - ಗುಡುಗು (ಕುಮಾರಂ ಪರ್ಜನ್ಯಗರ್ಜನಮಂ 
ಕೇಳ್ಬ ಕೇಸರಕುಮಾರನಂತು ಕೆಳರ್ದು: ಚಂದ್ರಪ್ರಪು, ೫. ೭೪ 
ವ) 

ಪರ್ಜನ್ಯಜನ್ಯದ್ದನಿ — ಗುಡುಗು (ದಂತಕಾಂತಿಯಂ 
ಗೊಂಚಲ್ಲಿಂಚೆಂದು ಗರ್ಜನೆಯ೦ ಪರ್ಜನ್ಯಜನ್ಯದ್ಧನಿಯೆಂದು 
ಮುಂದುಗೆಟ್ಟು: ರಾಜಶೇವಿ, ೧. ೧೦೨ ವ) 

ಪರ್ಣ - ಎಲೆ (ಪತ್ರಂ ಪರ್ಣಂ: ಅಭಿಧಾವ, ೧. ೭. ೫) 

ಪರ್ಣಪುಟ - ಎಲೆಯಿಂದ ಮಾಡಿದ ದೊನ್ನೆ (ಎನ್ನಂ 
ಪರ್ಣಪುಟದೊಳ್‌ ತಳೆದು... .. ನಿಜಾಶ್ರಮಕ್ಕೆ ಪೋಗೆವೋಗೆ: 
ಕಾದಂಬ, ೧. ೧೭೮ ವ) 

ಪರ್ಣಲಘುವಿದ್ಯೆ - [ಜೈನ] ಶರೀರವನ್ನು ಎಲೆಯಂತೆ 
ಹಗುರಮಾಡಿಕೊಳ್ಳುವ ವಿದ್ಯೆ (ವಸುದೇವನಂ 
ಪರ್ಣಲಘವಿದ್ಯಯ ಕೆಯ್ಯೊಳ್‌ ಕೊಟ್ಟೊಡೆ ಅದು 
ಚಂಪಾಪುರದ .. . ನಡುವಣ ಪುಳಿನತಳದೊಳಿರಿಸಿ ಪೋಗೆ: 
ನೇಮಿನಾಪು, ೬. ೧೪ ವ) 

ಪರ್ಣಶಾಲೆ - ಯತಿಗಳ ಗುಡಿಸಲು (ಯತಿಕುಟೀರಮದು 
ಪರ್ಣಶಾಲೆ: ಅಭಿಧಾವ, ೧. ೧೦. ೨೦) 

ಪರ್ದಿಂಗೆ ಬಿರ್ದಿಕ್ಕು -  [ರಣ]ಹದ್ದುಗಳಿಗೆ ಔತಣ ಮಾಡಿಸು, 
[ಶತ್ರುಗಳನ್ನು] ಯಥೇಚ್ಛವಾಗಿ ಕೊಚ್ಚಿ ಹಾಕು (ಈ 
ಎಮ್ಮಯ್ಯನಿನಾದುದೊಂದು ಪಗೆಯಿ೦ ಸೀಳು ಉಗ್ರಪಾ೦ಚಾಳ 
ರಾಜ ಆಯುಃಪಾರಮಂ ಅನ್ಯಭೂಪಬಲಮಂ ಪರ್ದಿಂಗೆ 
ಬಿರ್ದಿಕ್ಕುವೆಂ: ಪಂಪಭಾ, ೧೨. ೩೮) 

ಪರ್ದು - ಹದ್ದು, ಗೃಧ್ರ (ಭುಗಭುಗನೆ ಉರ್ಚಿಪಾಯ್ವ ಬಿಸುನೆತ್ತರ 
ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳ್‌ ಉಗಲೀಯದೆ ಅವ್ವಳಿಸಿ 
ಪೀರ್ವಿನಂ ಒರ್ಮೆಯೆ ಪೊಯ್ವ ಪೊಯ್ಲಳಿಂ ನೆಗೆದು 
ಮುಗಿಲ್ಗಳ್‌ ಇಟ್ಟಿಡೆಗಳೊಳ್‌ ತಲೆಗಳ್‌ ತೊಡರ್ದಿರ್ದು ಜೇನ 
ಪುಟ್ಟಿಗಳೆನೆ ಪೋಲ್ತುವು ಏಂ ಕಲಹ೦ ಅಚ್ಚರಿಯಾಯ್ತೊ 
ತುರಂಗಸೈನ್ಯದೊಳ್‌: ಪಂಪಭಾ, ೧೦. ೮೦) 

ಪರ್ಪರಿಕೆಗಿಡು - ಕರ್ಕಶತೆ ಹೋಗು, ಮೃದುವಾಗು 
(ಪರ್ಪರಿಕೆಗಿಡದೆ ಕಲಿವಿಷಖರ್ಪರನಿದಿರಾಂತೊಡೆ ಆಂತು 
ವಲಲಂ ತಳಮಂ ಮಾರ್ಜಸೆದು ತಳ್ಳು 
ಸಿಂಹನಾದದಿನಾರ್ದಂ: ಪಂಪಭಾ, ೮. ೫೮) 

ಪರ್ಬ - [ಪರ್ವ] ಉತ್ಸವ, ಹಬ್ಬ (ನಿಜಗರ್ಬದ ಅಗುರ್ಬು 
ಉರ್ಜಿರೆ ಕೊಂದು ಆಂ ಪರ್ಬಂ೦ ಮಾಡೆನೆ ಸೃಗಾಲ 
ನಾಳೆಯೆ ನಿನಗಂ: ಪಂಚತಂತ್ರ, ೨೦೧) 

ಪರ್ಬು - ಹರಡು (ಪರ್ಬು-ವಿಸ್ತಾರೇ: ಶಬ್ದಮದ, ಧಾ ೪೯೩); 
ಹರಡುವಿಕೆ, ಹರಹು (ಿಂಕಿರಾತಶೇಖರರಜದಿಂದೆ ಚಾರು 
ಪಟವಾಸದ ಧೂಳಿಯ ಪರ್ಜನಿಂದಂ: ಆದಿಹು, ೭. ೧೧೫); 
ತೆರೆ, ಬಿಚ್ಚಿಕೊ (ತನು ರೂಪ ವಿಭವ ಯೌವನ ಧನ 
ಸೌಭಾಗ್ಯ ಆಯುರಾದಿಗಳ್ಗೆಣೆ ಕುಡುಮಿಂಚಿನ ಪೊಳೆಪು 
ಮುಗಿಲ ನೆಟಲ್‌ ಇಂದ್ರನ ಬಿಲ್‌ ಬೊಬ್ಬುಳಿಕೆಯುರ್ಬು 
ಪರ್ಬಿದ ಭೋಗಂ: ಆದಿಪು, ೯. ೯. ೪೬); ಹಬ್ಬು, 


ಹೆಚ್ಚಾಗು (ಅಂತು ನೂರ್ವರೊಳ್‌ ಒರ್ವನ ಅಗುರ್ಬು 
ಪರ್ಬಿ ಪರಕಲಿಸೆ: ಪಂಪಭಾ, ೧. ೧೩೧ ವ) 


ಪರ್ಯಂಕ — ಮಂಚ (ಅಮೃತಮಣಿಪೀಠಿಕಾಧಿಷ್ಠಿತ 
ಪರ್ಯಂಕದೊಳ್‌: ಆದಿಪು, ೭. ೨೭ ವ); ಪಲ್ಲಕ್ಕಿ; ಒಂದು 
ಆಸನ 


ಪರ್ಯಂಕಪೀಠ - ಸುಖಾಸನ (ಕತಿಪಯ ಆಪ್ಪಸಖೀಜನಂಬೆರಸು 
ಕೇಳೀನಿಳಯದ ಕನತ್‌ ಕನಕ ಪರ್ಯಂಕಪೀಠಮನಳಂಕರಿಸಿ 
ಕುಳಿರ್ದಾಗಳ್‌: ರಾಜಶೇವಿ, ೪. ೨೬ ವ) 
ಪರ್ಯಂತ - ಎಲ್ಲೆ (ಕಮದಿಂ ಪರ್ಯಂತ ನಾನಾ ಜನಪದ 
ನಗರ ಗ್ರಾಮ ಪುಣ್ಯಾಶ್ರಮ ಪ್ರಾಂತಮೆ ಬೀಡಪ್ಪಂತು 
ಸೌಮಿತ್ರಿಯ ಸಮುಚಿತ ಪರ್ಯಷ್ಟಿಯಿಂ ಪಿಂಗೆ 
ಯಾತ್ರಾಶ್ರಮವೇಗಂ: ಪಂಪರಾ, ೭. ೨೯) 
ಪರ್ಯಟನ — ಸಂಚಾರ (ವಿಶಾಖನಂದಿಯುಂ 
ಆಯುರವಸಾನದೊಳ್‌ ಸತ್ತು ಅನೇಕ ಭವಗಹನ 
ಪರ್ಯಟನದಿಂ ಬಂದೈರಾವತತೀರದ ಕಾನನಾಶ್ರಮದೊಳ್‌ .. 
ಭಾಜನನಾದೊಂ; ಶಾಂತಿಪು, ೭. ೬೨ ವ); [ಜೈನ] 
ಸನ್ಯಾಸಿಗಳು ಚರಿಗೆಗಾಗಿ ಮಾಡುವ ಸಂಚಾರ (ಪರ್ಯಟನಂ 


ತಾನೀಯಾಚರ್ಯಾರ್ಥಂ ಪರಿಮಿತವ್ರತಸ್ಥಿತಿನಿಯಮಂ: 
ಅಭಿಧಾವ, ೧. ೧೧. ೩೬)) 
ಪರ್ಯಣ - ತಟ್ಟೆ (ವಿಚಿತ್ರವರ್ಣ ಶಬಲಿತ ಸುವರ್ಣ 


ಪರ್ಯಣಂಗಳಿಂದುಣ್ಮುಖ ಮಯೂಖ ಮಾಣಿಕ್ಕದೀಪ 
ಕಿರಣರುಣಿತ .. . ಪುತ್ರಿಕೆಗಳಿಂ: ಪಂಪರಾ, ೧೨. ೨ ವ) 


ಪರ್ಯಯ - ಅನುಕ್ರಮ, ಸರದಿ (ಜಗಮಂ ಪರ್ಯಯದಿಂ 
ಮಾಡುಗುಂ೦  ಅಟೆಯುತ್ತಿರ್ಕುಂ ಆವ ಕಾಲದೊಳಂ: 
ಸಮಯಪ, ೧೦. ೫೦) 

ಪರ್ಯವಲೋಕನ ದ ಸೂಕ್ಷವಾಗಿ ನೋಡುವುದು 
(ಈರ್ಯಾಮಾರ್ಗ ಪರ್ಯವಲೋಕನ ಮಂದಮಂದ 
ಗಮನನಿರತ ಅವಧಿಬೋಧಾವಧೂತರೂಪದರ್ಶನಕ್ಷಪಿತ 
ಸಂದೇಹ ಸಂದೋಹರ್‌: ಶಾಂತಿಪು, ೬. ೭೦ ವ) 

ಪರ್ಯವಸಾನ - ಮುಕ್ತಾಯ, ಕೊನೆ (ತತ್‌ ಕಾರ್ಯಾಳೋಚನ 
ತಾತ್ಪರ್ಯಪರ್ಯವಸಾನದೊಳ್‌ ಮಜ್ಜನಂಬುಗುತ್ತುಂ: 
ಸುಕುಮಾಚ, ೩. ೨ ವ) 

ಪರ್ಯಷ್ಠಿ - ಪರಿಚರ್ಯೆ (ಕಮದಿಂ ಪರ್ಯಂತ ನಾನಾ ಜನಪದ 
ನಗರ ಗ್ರಾಮ ಪುಣ್ಯಾಶ್ರಮ ಪ್ರಾಂತಮೆ ಬೀಡಪ್ಪಂತು 
ಸೌಮಿತ್ರಿಯ ಸಮುಚಿತ ಪರ್ಯಷ್ಟಿಯಿಂ ಪಿ೦ಗೆ 
ಯಾತ್ರಾಶ್ರಮವೇಗಂ: ಪಂಪರಾ, ೭. ೨೯) 

ಪರ್ಯಸ್ತಿಕೆ - ಹಾಸುಗೆ (ಪರ್ಯಂಕಂ ಪರಿಕರಮೆನೆ ಪರ್ಯಸಿಕೆ: 
ಅಭಿಧಾವ, ೧. ೧೧. ೩೬) 

ಪರ್ಯಾಕುಲ - ಕಳವಳ (ಅದೇಂ ಭುವನಮಂ ಪರ್ಯಾಕುಲಂ 


ಮಾಡಲಾದುದೊ ದುರ್ಯೋಧನಭೀಮಸೇನರ 
ಗದಾಯುದ್ಧಂ ಕುರುಕ್ಷೇತ್ರದೊಳ್‌: ಗದಾಯು, ೮. ೧೦) 
ಪರ್ಯಾಣ - [ಪಲ್ಕಯನ] ಕುದುರೆಯ ಜೀನು (ಕಣ್ಣುಂ 


ಖುರಮು೦  ತೋಜ್‌ ಪಕ್ಕರೆಯಿಕ್ಕಿ ಪೊಳೆವ ಪೊನ್ನ 
ಪರ್ಯಾಣಮಂಗಳುಮೆಸೆಯೆ ಘೋಟಇಯ್ದರ್‌ ಪೊಳೆಯಿಸೆ 
ಬಿಸುಲ್ಲುದುರೆಗಳ್‌ ಹೊಳೆವಂತೆ ಹೊಳೆವ 
ಕಡುಗುದುರೆಗಳುಮಂ: ಪಂಪಭಾ, ೧೦. ೫೧ ವ) 


೬೭೦ 


ಪರ್ಯಾಣಕ - ಹಲ್ಲಣ ಹಾಕಿ ಸಿದ್ಧಗೊ೦ಡುದು (ಯಥಾಸ್ಥಿತ 
ಪರ್ಯಾಣಕಮಪ್ಪ ಇಂದ್ರಾಯುಧಮನೇಜೆ: ಕಾದಂಬ, ೯. 
೨೦ ವ) 

ಪರ್ಯಾತೀತ - ಹೆಚ್ಚಳ (ಪರಮಾಶ್ಚರ್ಯಪರ್ಯಾತೀತ 
ಶಿರಃಕಂಪಂಬೆರಸು: ಶಾಂತಿಪು, ೧೦. ೭೫ ವ) 

ಪರ್ಯಾಪ್ತ - ತುಂಬಿದ (ಅಂತು ಸಹಸ್ತಲೋಚನಂ 
ಪರ್ಯಾಪ್ಪಸಹಸ್ತಲೋಚನನಾಗಿ ಸಹಸ್ತಪತ್ರಾಯತನೇತ್ರನಂ 
ನೋಡಿ: ಜಗನ್ನಾವಿ, ೪. ೧೦೧ ವ); ಕೊನೆಗೊಂಡುದು 
(ಕೃತವೆಂಬುದು ಪರ್ಯಾಪ್ತಂ: ಅಭಿಧಾವ, ೩. ೧. ೧೨೬); 
ತೃಪ್ತಿ ಹೊಂದುವುದು (ತಣಿವುದು ಸಾಹಿತ್ಯಂ 
ತರ್ಪಣವೆನಿಸುಗು೦ ಆಶಿತಂ ಭವಂ ಪರ್ಯಾಪ್ತಂ: ೧. ೧೬. 
೭); ನಿಕಾಮವೆನೆ ಪರ್ಯಾಪ್ತಂ; ಅಭಿಧವ, ಹೇರಳವಾದುದು 
(ಅಭಿಧಾವ, ತ ೧. ೪೨); ಸಮಗ್ರವಾದ 
(ಉತ್ತಮಕ್ಷಮಮಾರ್ದವ ಪರ್ಯಾಪ್ತ 
ದಶಧರ್ಮಂಗಳಂ ಕೈಕೊಂಡು: ಆದಿಷು, ೬. ೩೦ ವ) 

ಪರ್ಯಾಪ್ತಕ - [ಜೈನ] ಪರ್ಯಾಪ್ತಿಯನ್ನು ಹೊಂದಿದ ಜೀವ 
(ಅಲ್ಲಿ ಸೂಕ ಬಾದರ ಪರ್ಯಾಪ್ಪಕಭೇದದಿಂ 
ಸೂಕ್ಷ್ಮವನಸ್ಪತಿಕಾಯಂಗಳ್‌ ಪುಟ್ಟುತುಮಿರ್ಕುಂ: 
ಮಲ್ಲಿನಾಪು, ೧೩. ೧೨೨ ವ). ನೋಡಿ, “ಪರ್ಯಾಷಪ್ತಿ' 

ಪರ್ಯಾಪ್ರಯೋಗ - ತಪಸ್ಸನ್ನು ಪೂರ್ಣಗೊಳಿಸಿದವನು 

(ತನ್ನುನೀಂಧ್ರಂ  ಪರ್ಯಾಪ್ಪ್ತಯೋಗಂ  ಕೆಯ್ಯನೆತ್ತಿಕೊಂಡು 
ಯಥೋವಿಹಾರದಿಂ .. .. ಚರಿಗೆವುಗೆ: ಶಾಂತಿಪು, ೯. ೨೧ 
ವ) 

ಪರ್ಯಾಪ್ಟಿ - [ಜೈನ] ನಾಮಪಕೃತಿಗಳಲ್ಲಿ ಒಂದು; ಶರೀರದ 
ಪುದ್ಗಲರಚನೆ ಪೂರ್ಣಗೊಂಡಿರುವುದು; ಇದರಲ್ಲಿ ಆರು 
ಬಗೆ: ಆಹಾರ, ಶರೀರ, ಇಂದ್ರಿಯ, ಶ್ವಾಸೋಚ್ಛ್ವಾಸ, ಭಾಷಾ, 
ಮನಸ್‌ (ಪರಾರ್ಥ್ಯರತ್ನರಚನಾವಿಚಿತ್ರೋಪಪಾದ 
ಶಯನತಳದೊಳ್‌ ಅಂತರ್ಮುಹೂರ್ತದೊಳ್‌ 
ಪರ್ಯಾಪ್ತಿಯಂ ಕೈಕೊಂಡು: ಆದಿಪು, ೬. ೩೭ ವ) 

ಪರ್ಯಾಯ - ರೀತಿ (ಆಮುಂ ಪಲವುಂ ಪರ್ಯಾಯದಿಂ 
ಪೇಟಸ್ಬೊಡ೦ ಕೇಳ್ದನಿಲ್ಲಿಲ್ಲಿಗೆ ತಕ್ಕುದಂ ನುಡಿದು ದೇವಿಯರ್‌ 
ಎಂತಾನು೦ ಒಡಂ೦ಬಡಿಸುವುದೆಂದೆನೆ: ಪಂಪರಾ, ೧೪. 
೧೨೨ ವ); ಅನುಕ್ರಮ (ಅಂತು ಶಿಲಾಪಟ್ಟದೊಳ್‌ ನಿರಂತರಂ 
ಸೂರ್ಯರಾತ್ರಿಪ್ರತಿಮಾಪರಂಪರೆಯಂ ಪಯಾಯದಿಂದಂ 
ಅನುಷ್ಠಿಸುತ್ತುಂ: ಶಾಂತಿಪು, ೧೧. ೧೦೮ ವ) ಕೊನೆ 
(ಪಾಂಡವರ್‌ ಮರ್ಯಾದಾಪರರ್‌ ಅಲ್ಲಿ ಮೈಗರೆದು 
ಸಂದೊಂದಿರ್ದೊಡಂ ಕಾಣ್ಣೊಡಿಂ ಪರ್ಯಾಯಂ 
ಪೆಜತುಂಟಿ  ತತ್ಪುರದ ಗೋವ್ಕ್ಯಂದಂಗಳಂ ಕೊಂಡೊಡೆ 
ಆಶೌರ್ಯಾನ್ವಿತರ್‌ ಇದರ್ಕೆ ಸೈರಿಸರ್‌: ಕರ್ಣನೇಮಿ, ೧೦. 
೧೩೩) 

ಪರ್ಯಾಯಂದಷಪ್ಪು - ಕ್ರಮ ತಪ್ಪು (ಪರ್ಯಾಯಂದಪ್ಪದೇಂ 
ಸುತ್ತಿಚಿದುವೊ ವಲಯಾಕಾರದೊಂದೊಂದಂ ಅತ್ಯಾಶ್ಚರ್ಯಂ: 
ಆದಿಹು, ೧. ೪೦) 

ಪರ್ಯಾಲೋಚನ - ಚೆನ್ನಾಗಿ ಆಲೋಚಿಸುವುದು (ನಾವೀ 
ರಾಜ್ಯದೊಳ್‌ ತೊಡರು ಪರ್ಯಾಲೋಚನಾ ಪರಿವೃತ್ತಿ 
ಯೊಳೇನಪುದು ಎಂತುಂ ಅವ್ಯಾಪಾರವೃತ್ತಿಯಾವುದುಂ 
ಪೊಲ್ಲದು: ಪಂಚತಂತ್ರ, ೮೧ ವ) 

ಪರ್ಯುಷಿತ - ಹಳೆಯ (ಪರ್ಯುಷಿತ ಚಂದನಾಂಗರಾಗ 
ಧೂಸರೋರುದಂಡನುಂ .. .. ಆಗಿ: ಕಾದಂಬ, ೬. ೧೦ ವ) 


೬೭೧ 


ಪರ್ವ - ಜೋಡಣೆ (ಪಡಿದುದಿರ್ವ ಬಾಳ ಕಿಡಿಗಳಿಂ 
ಒಡನೊಡನಡೆವೊತ್ತಿ ತೊಟ್ಟ ಸನ್ನಣವುರಿಯಲ್ಕೊಡರಿಸಿದೊಡೆ 
ಅವಳ ಪರ್ವಂ ಬಿಡೆಯರದರಿಸಮಿತಿಯೊಡನೆ 


ಕಾದಿದದರೆಬರ್‌: ಪಂಪಭಾ, ೧೦. ೭೯); ಬೆರಳ ಗೆಣ್ಣು 
(ಎಮ್ಮ ವಾಮಕರದ ಈ ಹೀನಾಂಗುಳೀ ಪರ್ವಮಂ 
ಭರದಿಂದಂ ಮಡಿಯೊತ್ತಿಂ: ಕರ್ಣನೇಮಿ, ೧೩. ೮); ಕಬ್ಬಿನ 
ಗೆಣ್ಣು (ಪರ್ವದಿ೦ ತನಿರಸವೆಚ್ಚು ಪಾಯೆ ಬಗೆಗೊಳ್ಳುದು 
ಕರ್ವಿನ ಸುರು ತೋಂಟದೊಳ್‌: ಪುಷ್ಪದಂಪು, ೨. ೪೮); 
ಪುಣ್ಯಕಾಲ, ಹಬ್ಬ (ಪುರಕ್ಕಿನ್‌ ನಡೆತಂದು ದೇವ ಪಡೆ 
ಪೌರಜನಂಗಳ ಕಣ್ಣೆ ಪರ್ವಮಂ: ಕಾದಂಸಂ, ೨. ೩೬) 

ಪರ್ವತ - ದೊಡ್ಡ ಬೆಟ್ಟ (ಗಿರಿ ಗೋತ್ರಂ ಶಿಖರಿ ಧ್ಯಂ ಸ್ಥಿರಂ 
ನಗಂ ಪರ್ವತಂ: ಅಭಿಧಾವ, ೧. ೬. ೧) 


ಪರ್ವತರಾಜ - ಬೆಟ್ಟದ ಅರಸು (ಕಾಶ್ಮೀರ ಹಿಮವಂತ 
ಹೇಮಕೂಟ ಕೈಳಾಸ ಪಾರಿಯಾತ್ರ ಶ್ವೇತಶೃಂಗ 
ಗಂಧಮಾದನಗಿರಿ ನಿಕಟವರ್ತಿಗಳಪ್ಪ ಪರ್ವತರಾಜರಂ 


ಅಪಗತತೇಜರ್ಮಾಡಿ: ಪಂಪಭಾ, ೬. ೩೦ ವ) 

ಪರ್ವಸಂಘ - ಗೆಣ್ಣು (ಮರುತಂ ಹಿಳ್ಳು ಖಗೇಶ್ವರಂ ಗಣೆ 
ಸುಪರ್ವರ್‌ ಪರ್ವಸಂಘ ಫಣಾಧರರಾಜಂ ಕಣೆ: ಜಗನ್ನಾವಿ, 
೧೨. ೫೦) 

ಪರ್ವಿಸು ದ ವ್ಯಾಪಿಸುವಂತೆ 
(ದುಪದಬಳಾಂಬುರಾಶಿಯನಗುರ್ವಿಸೆ 
ಬಾಡಬಾಗ್ನಿಯಾಯ್ತು: ಪಂಪಭಾ, ೧೨. ೨೧) 

ಪರ್ವು - ಹಬ್ಬು (ಪೂರ್ವಾಪರಜಳನಿಧಿಗಳ ಪರ್ವುವರಂ ನೀಳ್ಬು 
ಶಿಖರನಿಕರಂ ನಭವಂ ಪರ್ವಿರೆ: ಆದಿಪು, ೯. ೧೨೧) 

ಪರ್ವುಗೆ - ಹಬ್ಬುಗೆ, ಹರಹು (ಮುಗಿದ ಕಣ್ಗಳ ಪರ್ವುಗೆಯೊಳ್‌ 
ಮೆಚೌದುವವರ ತಟ್‌ಮೆದುಳುಗಲ್‌: ಯಶೋಧಚ, ೨. 
೨೬) ಹಬ್ಬುಗೆ, ಹರಡುವಿಕೆ (ಆನಕದ್ದನಿಯ ಪರ್ಬುಗೆಗೀ 
ಕಮಲೋದ್ಧವಾ೦ಡವಿಟ್ಟೆಡೆಯೆನೆ ದಂತವಕ್ತದನುಜಂ 
ನಡೆತಂದು: ಜಗನ್ನಾವಿ, ೯. ೬೭) 

ಪರ್ವುಗೊಳ್‌ - ವಿಸ್ತಾರಗೊಳ್ಳು (ಅರ್ಪಿಸುವಾಕೃತಿ ಪರ್ವಗೊಂಡ 
ಬಿಲ್ದೊದವಿದಗರ್ಜಿತಂ ಸುರಿವ ಸಾಯಕವದ್ಭುತವಾಯ್ತು 
ಸಾಲ್ವನಾ: ಜಗನ್ನಾವಿ, ೧೮. ೯೦) 

ಪಲ್‌ - ಹಲ್ಲು (ಪಲ್ಲಿಲ್ಲದ ಪುಲಿಯು೦ ನಖಮಿಲ್ಲದ ಸಿ೦ಹಮುಂ 
ಎನಿತು ಬಲ್ಲಿತಾದೊಡಂ ಏಗೆಯ್ವುದು: ಧರ್ಮಾಮೃ. ೧೩. 
೧೦೦ ವ) 

ಪಲ - ಮೂರು ತೊಲ ತೂಕ (ಪತ್ತೆಂಟು ಪಲದೊಳ್‌ ಒರ್ಪಲ 
ಕತ್ತುರಿಯಂ ಕೂಡಲ್‌ ಒಡನೆ ದಳವುಳ್ಳನಿತುಂ 
ಕತ್ತುರಿಯಪ್ಪವೊಲ್‌: ಸಮಯಪ, ೧೫. ೩೬); ಆಕರ್ಷಣೆ, 
ಮಾಂಸ (ಪಲ೦ ಆಮಿಷ ಅಡಗು: ಅಭಿಧಾವ, ೧. ೧೨. 


೩೦); ಹಲವು, ಅನೇಕ (ಪಲವುಂ ತೆಐಣದ ಬಾಡುಗಳುಂ 
ತುಯ್ಯಲುಂ ಹ] ಬಡ್ಡಿಸಿದೊಡೆ: ವಡ್ಡಾರಾ, ಪು. ೭೮, ಸಾ. 
೧೫) 

ಪಲಕಾಲಂ - ಬಹಳ ಕಾಲದವರೆಗೆ (ಪಲಕಾಲಮಗಲ್ಪ 
ನಲ್ಲರಿರ್ವರು೦ ಒಂದೆಡೆಯೊಳ್‌ ಕೂಡಿ: ಪಂಪಭಾ, ೪. 
೧೦೮ ವ) 

ಪಲಗಣ್ಣ - ಇಂದ್ರ (ಬಳಸಿದ ತಾರಗೆಗಳ ಮಾರ್ಪೊಳೆವೊಂದಿದ 
ಪೊನ್ನ ಬೆಟ್ಟು ಕೈಯಂ ಕಾಲಂ ತಳೆದಿರ್ದುದೆಂಬಿನಂ 
ಕಣ್ಗೊಳಿಸಿದನಂತವರ ಪಕ್ಕದೊಳ್‌ ಪಲಗಣ್ಣಂ: ಕಬ್ಬಿಗಕಾ, 
೧೨೭) 


ಪಲಗೆ - [ಫಲಕ] ಹಲಗೆ, ಆಟದ ಹಾಸು ಒಂದು ಸಲದ ಆಟಕ್ಕೆ 
(ಪಲಗೆಗೆ ಪತ್ತು ಸಾಯಿರಮೆ ಗದ್ಯಣ೦ ಎಂದಿರದೆ ಒಡ್ಡಿ 
ತಾಮ್‌ ಎರಟ್ಟಲಗೆಯಂ ಆಡಿ ಸೋಲ್ವೊಡೆ: ಪಂಪಭಾ, ೬. 


೭೨); ಗುರಾಣಿ (ಎರಡು೦ ಬಲದ ಕಡಿತಲೆಯ 
ನಾಯಕರ್‌ ಕೆಯ್ಕೊಂಡು ಬಳ್ಳುಗೆಡೆದು ಎಕ್ಕೆವಾಜುವಾಜೆಿ 
ಪಲಗೆವಾಟಿ ಗೂಳಿಸೊರ್ಕಿ ಮಾರ್ಕೊಂಡು ಕಾದೆ: ಪಂಪಭಾ, 
೧೦. ೮೦ ವ) 

ಪಲಗೆಗಟ್ಟು - ಹಲಗೆಗಳನ್ನು ಜೋಡಿಸಿ ಮಾಡಿದ ಕಟ್ಟು 
(ಮುಚುಕುಂದದ ಮೂಲ್ಯಂಗಳಿಂ ಪೊಂದಾವರೆಯ 
ಪಲಗೆಗಟ್ಟುಗಳಿಂ: ಕುಸುಮಾಕಾ, ೧೨. ೧೫೭ ವ) 

ಪಲಗೆಜೂಜು - ಪಗಡೆ ಜೂಜು (ಪಲಗೆಜೂಜಾಡಿದೆಂ 
ಸೂಳೆಗೆಯ್ದೆಂ: ನೇಮಿನಾಪು, ೫. ೩೬) 

ಪಲಗೆಯನಾಡು - ಪಗಡೆ ಆಟವಾಡು (ಪಲಗೆಗೆ ಪತ್ತು 
ಸಾಯಿರಮೆ ಗದ್ಯಣಂ ಎಂದಿರದೆ ಒಡ್ಡಿ ತಾಮ್‌ ಎರಟ್‌ 
ಪಲಗೆಯನಾಡಿ ಸೋಲ್ವೊಡೆ: ಪಂಪಭಾ, ೬. ೭೨) 

ಪಲಗೆವಾಜು - ಗ[ಪಲಗೆ-ಪಾಜು] ಗುರಾಣೀ ಹಿಡಿದು ನೆಗೆ 9 
(ಎರಡುಂ೦ ಬಲದ ಕಡಿತಲೆಯ ನಾಯಕರ್‌ ಕೆಯ್ಕೊಂಡು 
ಬಳ್ಳುಗೆಡೆದು ಎಕ್ಕೆವಾಜುವಾಜಿ ಪಲಗೆವಾಜಿ ಗೂಳಿಸೊರ್ಕಿ 
ಮಾರ್ಕೊಂಡು ಕಾದೆ: ಪಂಪಭಾ, ೧೦. ೮೦ ವ) 

ಪಲಗೆವಿನ್ನಣ - ಗುರಾಣಿ ಹಿಡಿಯುವ ಕೌಶಲ (ಗರುಡಿಯೊಳಗೆ 
ಪಲಕೆಲಂಬರ್‌ ಪಲಗೆವಿನ್ನಣ೦ಗಳೊಡನೆ ಕಾಮನ 
ಪರ್ವತದಂತೆ: ಅನಂತಪು, ೧೧. ೪೮ ವ) 

ಪಲರ್ಮೆ - ಹಲವು ಸಲ (ನೋಂತುಂ ಓದಣೆವರ ಪೇಟ್ಪ 
ನೋಂಪಿಗಳ೦ಂ ಒರ್ಮೆ ಪಲರ್ಮೆಯುಮಿಂತು 
ಮೆಯ್ಗಜ್‌ವಿನಂ ಇರ್ವರುಂ ನಮೆದರ್‌: ಪಂಪಭಾ, ೧. 
೧೩೫) 

ಪಲವಾಡು - [ಪಲವು-ಆಡು] ನಾನಾ ಮಾತುಗಳನ್ನಾಡು, 
ಹೊಗಳಿಕೊ (ಕುಲದ ಚಲದ ಆಯದ ಅಳೆವಿನ ಕಲಿತನದ 
ಉನ್ನತಿಯನಲಸದೀ  ಸುರಸಭೆಯೊಳ್‌ ಪಲವಾಡುವೆನ್ನ 
ನಾಲಗೆ ಬಲಸ್ಥನೊರ್ವಂಗೆ ಜೀಯ ದೇವೆಂದಪುದೇ: 
ಆದಿಹು, ೧೨. ೧೦೧) 

ಪಲಲ - ಮಾಂಸ (ವರಸಂಭಾರಮನೊಂದಿಸಿ ಪರಿಪಾಕಂಗೈದ 
ಪಲಲತತಿ ರಂಜಿಸುಗುಂ: ಉದಟಕಾ, ೫. ೬೫); (ಪಲಲಂ 
ಪಿಶಿತಂ ಕವ್ಯಂ: ಅಭಿಧಾವ, ೧. ೧೨. ೩೦) 

ಪಲವಾಡು - ನಾನಾ ಮಾತುಗಳನ್ನಾಡು (ಈ ಸುರಸಭೆಯೊಳ್‌ 
ಪಲವಾಡುವೆನ್ನ ನಾಲಗೆ ಬಲಸ್ಥನೊರ್ವಂಗೆ ಜೀಯ 
ದೇವೆಂದಪುದೇ: ಆದಿಷು, ೧೨. ೧೦೧) 

ಪಲಸು - ಹಲಸಿನ ಮರ, ಹಣ್ಣು (ಬೇರ್ವಿಡಿದು ಕಾಯ್ತ ಪಲಸು 
ಎಳನೀರ್ವೊನಲಂ ಕಿವ ತೆಂಗು: ಪಂಪರಾ, ೧. ೧೧೨) 

ಪಲಾಲ - ಹುಲ್ಲು (ನಮಗಿದು ಪಲಾಲಭಾರಂಬೊಲ್‌ ಈ 
ಮಹೀತಲಭಾರಂ: ಆದಿಪು, ೧೪. ೩೩), ಜೊಂಡು 
(ತನಯನಂ ಪಡೆಯದೆ ಬಾಳ್ವನ ಸಂಸಾರಂ ಅಸಾರಂ 
ತೆನೆಯಿಲ್ಲದ ನವಪಲಾಲದಂತಿರೆ ಧರೆಯೊಳ್‌: ರಾಜಶೇವಿ, ೩. 
೭೫); ನಿಷ್ಠಲ, ನಿಸ್ಸಾರ (ಲಾವಣ್ಯಮೆನ್ನದೆ ಬೇಖೊಂದು 
ಪಲಾಲಮಂ ಗಣಪಿ ಚಾತುರ್ಯಕ್ಕೆ ಮುಯ್ಯಾಂಪುದೇ: 
ಸುಕುಮಾಚ, ೧೦. ೧೧೪) 

ಪಲಾಶ - ಮುತ್ತುಗ (ಇವರಂ ಏಕಿಲ್ಲಿ ಪುಗಲಿತ್ತೆ ಎಂದು 
ಅರ್ಯ ಪಾನೀಯ ಪಲಾಶ ಕಾಂಡ ಕುಶ ಕುಸುಮ ಹಸ್ತಂ 
ಅಪ್ರಶಸ್ತಂ ಕೆಡೆನುಡಿಯೆ: ಪಂಪರಾ, ೭. ೧೨೫ ವ); ಮಾಂಸ 


ತಮ 
೬ 


೬೭೨ 


ತಿನ್ನುವವನು (ನಾಚುವ ಪೊಲಸಿಂ ಕರಂ ಆ ಪಲಾಶರಿಂ 
ಮದ್ಯಪರಿಂ ಖಳರಿಂ ಜನ್ನದ ಮನೆಗಂ ಪೊಲೆವನೆಗಂ 
ಭೇದಮಿಲ್ಲ: ಸಮಯಪ, ೧೧. ೧೧೦) 

ಪಲಾಶವೃತ್ತಿ - ರಾಕ್ಷಸ ನಡತೆ (ಪಲಾಶವೃತ್ತಿಯೆಂಬುದು 
ಅರಣ್ಯಂಗಳೊಳ್‌ ವರ್ಣಸಂಕರಮೆಂಬುದು 
ಚಿತ್ರಕರ್ಮಂಗಳೊಳ್‌ ಪೆಣವೆಡೆಯೊಳಿಲ್ಲ: 
ವರ್ಧಮಾಷು, ೧. ೪೫ ವ) 


ಅಲ್ಲದೆ 
೧೧೨ 


ಪಲಿತ - ಕೂದಲು (ನವಿರ್‌ ಪಲಿತಂ: ಅಭಿಧಾವ, ೧. ೧೨. 
೨೦); ನರೆ, ನರೆಗೂದಲು (ಗರುಗಂ ಫಲತ್ರಯಂ .. .. ನಾರ 
ನಾಳದೊಳ್‌ ಅರೆದು ಇಂಬಿನೆ ಹೂಸೆ ಪಲಿತ 


ನಿರ್ಭಯಮಕ್ಕುಂ; ಲೋಕೋಪಕಾ, ೯. ೪೯) 

ಪಲಿತೌಷಧ - ನರೆಗೂದಲನ್ನು ಕಪ್ಪಾಗಿಸುವ ಔಷಧಿ (ಇದು 
ಚೋರದೃಶ್ಯಾಂಜನಂ ಇದು ವೃದ್ಧಾಂಗನೆಯರೆಸೆವ 
ಪಲಿತೌಷಧ೦ ಇಂತಿದು ಕಾಮನ ಕಾದಲಗೆನಿಸಿದುದು .. ... 
ಅ೦ಧಕಾರಮಪಾರಂ: ಚ೦ದ್ರಪ್ರಷು, ೮. ೨೦) 

ಪಲುಂಬು - ಹಲುಬು, ದುಃಖಪಡು (ಎನ್ನ ಬಾಟ್ಕ್‌ಯ 
ನಿರರ್ಥಕಂ ಎಂದೆನುತು೦ ಪಲುಂಬುತುಂ: ಕಾದಂಸಂ, ೪. 
೮೬) 

ಪಲ್ಗರ್ಚಿ ಸೈರಿಸು - ಹಲ್ಲು ಕಚ್ಚಿಕೊಂಡು ಸಹಿಸು (ಪಸುವಂ 
ಮೋದುವವೊಲೆ ಮೋದೆಯುಂ ಅದಂ ಕಂಡಂತೆ ಪಲ್ಗರ್ಜಿ 
ಸೈರಿಸಿದೆಂ ನಿನ್ನಯ ನನ್ನಿಗಿನ್ನೆವರಂ: ಪಂಪಭಾ, ೭. ೫೮) 

ಪಲ್ಗರ್ಚು - ಹಲ್ಲು ಕಚ್ಚು ಔಡುಗಚ್ಚು (ಪಲವುಂ ಸೂಲುಲಿದು 
ಪಲ್ಗರ್ಜಿ ಕಲ್ಲಸರದಿಂ ಸಿಲ್ಕುವಳಿದು ಮಾಣ್ಟುದುಂ 
ಅದೆಲ್ಲಮನರಸಂ ಕೇಳ್ದು: ಪಂಚತಂತ್ರ, ೧೯೭ ವ) 

ಪಲ್ಗಳೆ - ಹಲ್ಲು ಕೀಳು (ಪಿಡಿದು ಪಲ್ಗಳೆವಂ ಪಾವಡಿಗನೆನಿಪವಂ 
ಅವನ ಮೆಯ್ಯಂ ಕಿಡಿಸಲಾರ್ತಪುವೆ ತಮ್ಮ ನೆಚ್ಚಿನ ನಾಗರ್‌: 
ಸಮಯಪ, ೯. ೮೦) 

ಪಲ್ಲಜಿಗುಟ್ಟು - ಹಲ್ಲು ಮೊರೆ 
ಪಲ್ಲಜ”ಗುಟ್ಟಿದಪುವು ಎ೦ಬ೦ತೆಯುಂ .. .. 
೭. ೨೩ ವ) 

ಪಲ್ಮಿಗ - ಕೋರೆಗಳುಳ್ಳ ಮೃಗ: ಹುಲಿ, ಸಿಂಹ, ಆನೆ ಇತ್ಯಾದಿ 
(ಬೇಳ್ಗಿಗಮ ಪಲ್ಮಿಗಮಂ ತಣಿದುವೆಯ್ದೆ ಕಾಪಿನ 
ಪೊಲದೊಳ್‌: ಅನಂತಪು, ೧೧. ೩೯) 

ಪಲ್ಮಗ - ಪಲ್ಮಿಗ (ತರಳಾಕ್ಷಿ ಪಲ್ಮಗದ ಬರಿಯೊಳ್‌ ಬಿಟ್ಸಿಮೋ 
ತರುಣಿಯೆನ್ನಂ ಕಾಣದೆ ಅತಿಭಯಂಗೊಳ್ಳುಮೋ: 
ಕುಸುಮಾಕಾ, ೧೪. ೧೧೯ ರಗಳೆ) 

ಪಲ್ಮೊರೆ - ಹಲ್ಲು ಕಡಿದು ಶಬ್ದಮಾಡು (ಮೂವಳಸುವಳಸಿ 
ಸುತ್ತಿರ್ದದು  ಅಂಬೋಧಿಯೆಂಬಂತೆ ಗಭೀರಾರಾವದಿಂ 
ಪಲ್‌ಮೊರೆವವೊಲ್‌ ಎಸೆಗು೦ ಸುತ್ತಿ ಪಾನೀಯಖೇಂಯಂ: 
ಸುಕುಮಾಚ, ೯. ೫೭) 

ಪಲ್ಮೊಳೆ - ಮೊಳೆತ ಹುಲ್ಲು (ರುಣರೆನಲ್‌ 
ಪೊಂಗೆಜ್ಜೆವೊಂದೊಂದು ಪಲ್ಮೊಳೆ ಚೆಲ್ಲಾಗಿರೆ ಮುದ್ದುವೀಜೆ 
ನಗುತ್ತೇಳ್ಳಂದಪ್ಲುವಂ ಮಾತೆಯಂ: ರಾಜಶೇವಿ, ೪. ೭೩) 

ಪಲ್ಯ — [ಜೈನ] ಒಂದು ದೊಡ್ಡ ಕಾಲಪ್ರಮಾಣ; ಇದರಲ್ಲಿ ಮೂರು 
ಬಗೆ; ವ್ಯವಹಾರಪಲ್ಯ, ಉದ್ದಾರಪಲ್ಯ, ಅದ್ಭಾಪಲ್ಯ 
(ಅವರ್ಗೆಲ್ಲಂ ಅನುಕ್ರಮದೊಳ್‌ ಮೂಜುಂ ಎರಡುವರೆಯುಂ 
ಎರಡುಂ೦ ಒಂದುವರೆಯುಂ ಪಲ್ಯೋಪಮ ಆಯುಷ್ಯಂ: 
ಅಜಿತಪು, ೧೧. ೭ ವ) 


(ತುಂಬಿಗಳುಂ 
ಆಗೆ; ಕಾದಂಬ, 


ಪಲ್ಯಂಕಾಸನ - ಒಂದು ಯೋಗಾಸನ, 
ಬಲತೊಡೆಯ ಮೇಲೂ ಬಲಪಾದವನ್ನು ಎಡತೊಡೆಯ 
ಮೇಲೂ ಇರಿಸಿ ಧ್ಯಾನಕ್ಕೆ ಕುಳಿತುಕೊಳ್ಳುವ ಭಂಗಿ 
(ವಸ್ತ್ರಾಭರಣಮಲ್ಯಾದಿಗಳಂ ಮೆಯ್ಕಿಂ ತೊಲಗಿಸಿ 
ಫೂನನಿಮುಖನುಂ ನಿಬಿಡನಿಬದ್ದ ಪಲ್ಯಂಕಾಸನನುಮಾಗಿ: 
ಆದಿಪು, ೯. ೭೬ ವ) 

ಪಲ್ಲಂ ತಿನ್‌ - [ಸಿಟ್ಟಿನಿ೦ದ] 
ಅನಿತುಮಂ ತಿಂದು ತಣಿಯದೆ 
೩ ೨೫ ವ) 

ಪಲ್ಲಂ ಸುಲಿ - ಹಲ್ಲುಜ್ಜಿ ಶುಭ್ರಗೊಳಿಸು (ಪಲ್ಲಂ ಸುಲಿವೊಡಂ 
ಕಿವಿತೀಂಬೊಡೆ ತುಣೆಸುವುಡೊಂ ಪುಲ್ಲಿಂದೆನಿತುಂ 
ಪ್ರಯೋಜನಮುಂಟು: ಪಂಚತಂತ್ರ, ೮೭. ಶ್ಲೋಕ ೧೨ ಟೀಕೆ) 

ಲ್ಪಟ - ಬದಲು, ಅದಲುಬದಲು (ಮತ್ತೊಂದೆಡೆಯೊಳ್‌ 
ತೋಳಪಲ್ಲಟದೊಳ್‌ ಬೆದಣಿದ ಬಗೆವೆರಸು 
ಲಲ್ಲೆಗೆಯ್ದಳನೊರ್ವಂ ಅತಿಚದುರವಿಟಂ: ಆದಿಷು, ೧೨. ೩೬ 
ವ) 

ಪಲ್ಲಟಂಬಾಯ್‌ - ಬದಲಾವಣೆಮಾಡು (ಸೂರ್ಟವಡೆದ ಕೂಟಂ 


ಹಲ್ಲುಕಡಿ (ಆತಂ ಬೆರಸು 
ಪಲ್ಲಂ ತಿಂಬಂ: ಪಂಪಭಾ, 


4 


ಪಲ್ಲಟಂಬಾಯ್ತು ಬಾಯ್ಕಹುಕಂ: ಚೆಂದ್ರಪ್ರಹು, ೮. ೬೮) 
ಪಲ್ಲಟಂಬೀಟಕ್‌ ದ ಚೆಲ್ಲಾಪಿಲ್ಲಿಯಾಗಿ ಬೀಳು 
(ಒಂದೊಂದೆಡೆಯೊಳುಡಿದು ಪಲ್ಲಟಂಬಿರ್ದು ಸುರ್ವುಗೆಟ್ಟ 
ಪಲ್ಲಳಿಂ ಪಿಸುಣ್ಣೇಟ್ಟ ಜೀರ್ಣತಾರ್ಣ ಸ್ಥಳಿಗಳುಂ: 
ಚಂದ್ರಪ್ರಪು, ೫. ೬೫ ವ) 
ಪಲ್ಲಟಿಸು - ಬದಲಾಯಿಸು (ಎತ್ತಿಕೊಂಡ ಶ್ರುತಿಯಂ 


ಪಲ್ಲಟಿಸದೆಯುಂ: ಪಂಪಭಾ, ೧೪. ೩೦ ವ) 
ಎ [ಪಲ್ಕಯನ] ಕುದುರೆಯ ಜೀನು (ಪೊನ್ನ ಪಲ್ಲಣಂ 
ಪಕ್ಕರೆ ತೇಜಿವಾರು ಕಟೆದಿರ್ಕಡಿಯಾದುದು ಬಾಳ ಬಾಯೊಳ್‌: 


ಹಾಕು ಸುಲಕ್ಷಣಗುಣನಿಧಿಗಳ್‌ 
. ತುರಂಗಂ: ಪುಷ್ಪದಂಪು, 


ಪಲ್ಲಟಂಗಟ್ಟು (ಆಗಳ್‌ ಆ ಗಜದ ಬಲೆಸಂದು 
ನಡೆವ ಆನೆ ವಾಹಕರೊಡನೆ ಪೋಗಲೆಂದು ಪಲ್ಲಣಿಸಿ 
ಕೆಲದೊಳಿರ್ದ ಕೃತಕ ತುರಂಗಮಂ ತರಿಸಿ: ಪಂಪರಾ, ೪. 
೧೧೯ ವ) 

ಪಲ್ಲಮಣಿ - ಆನೆಯ ಮರಿ (ಪಡಿ 
ಪಲ್ಲಮಜೆಯಂ: ಮಲ್ಲಿನಾಹು, ೧೦. ೫೨) 

ಪಲ್ಲವ - ಬಟ್ಟೆಯ ಸೆರಗು (ಚಾರುಚಾಮರಜನಿತ 
ಮಂದಮಾರುತಾಂದೋಳಿತ ಸೂಕ್ಷ್ಮಕ್ಕೌಮಾಂಬರಪಲ್ಲವಂ: 
ಆದಿಪು, ೮. ೫೫ ವ); ಚಿಗುರು (ಕುಸುಮಪ್ರಸರಮೆನಿಸುವ 
ತುರಂಗಮುಖ ಫೇನಪಲ್ಲವ ಸ್ತಬಕಮುಂ: ಆದಿಷು, ೧೩. 
೪೪ ವ); ಆನೆಯ ಸೊಂಡಿಲಿನ ತುದಿ (ಕಿ೦ಚಾಕಸ್ಮಿಕ 
ಪಾಂಸುಪಲ್ಲವ ಜಳಸ್ನಂದೀ ಸದಾಸಿಂಧುರಪ್ರಾಗೇಯಂ 
ಪ್ರಿಯಗಳ್ಳಭೂಪತಿ ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. 
೯೭); ವಟ (ಮಲ್ಲಿಕಾಲಲನೆಯೊಳೇಂ ಮನಂಬಿಡಿದನೋ 
ಬನದೊಳ್‌ ಸಹಕಾರಪಲ್ಲವಂ: ರಾಜಶೇವಿ, ೯. ೫೪) 

ಪಲ್ಲವಕ - ವಿಟ (ಪಲ್ಲವಿಕರ ಹೃದಯೋದ್ಧವ ರಾಗಮಂ ಪಲ್ಲವಿಪ 
ಕಂಕೆಲ್ಲೀಪಲ್ಲವಂಗಳುಮಂ .. .. ನೀಡಿ: ಶಾಂತೀಶ್ನಷು, ೧೦. 
೧೬ ವ) 


ಮೊಲೆಯೂಡಿ 


ಎಡಪಾದವನ್ನು 


೬೭೩ 


ಪಲ್ಲವಗ್ರಾಹಿ — ಆಳವಾದ ಪಾಂಡಿತ್ಯವಿಲ್ಲದವನು 

ಪೆಜನೊರ್ವನೊಲ್ಲುಂ ಒಲಿಸಿಯುಂ ಒ೦ದೆಡೆಯೊಳ್ನಿಲ್ಲದ 

ಪಲ್ಲವಗ್ರಾಹಿ ಸೋಡಂಬಾಡನೆ ಬಂದು ಕಾಲ್ವಿಡಿವುದುಂ: 
ಮತ್ತು ೫೬) 


ಮಲ್ಲಿನಾಪು, ೭. ೫೫ ವ 
ಪಲ್ಲವನೇತ್ರೆ - ಜಿಗುರಿನಂತೆ ಕೆಂಪಾದ ಕಣ್ಣುಳ್ಳವಳು (ಅನವರತ 


ಬಾಷ್ಟವಾರಿಧಾರಾಪೂರಿತ ಪಲ್ಲವನೇತ್ರೆಯುಂ: ಗದಾಯು, ೧. 
೫೫ ವ) 

ಪಲ್ಲವಾಸ್ತರಣ - ಚಿಗುರಿನ ಹಾಸು (ಇಂತಿಟೆದು ಸಲ್ಲತಾ 
ಸದನದೊಳ್‌ ಪಲ್ಲವಾಸ್ತರಣದಿಂ ಧರಣಿಗಲಂಕರಿಸಿ: 
ಕುಸುಮಾಕಾ, ೧೪. ೫ ವ) 

ಪಲ್ಲವಿಕ ದ ವಿಟ (ಪಲ್ಲವಕಮಯಮಾಗಿಯುಂ 


ಪಣ್ಯಾಂಗನಾವಾಟಮಲು, ತ್ರಿಷಷ್ಟಿಷು, ೨. ೨೫ ವ); ಮೀನು 

ಭು - ಚಿಗುರು (ಪಲ್ಲವಿಕರ ಹೃದಯೋದ್ಧವ ರಾಗಮಂ 

ಪಲ್ಲ ಕಂಕೆಲ್ಲೀಪಲ್ಲವಂಗಳುಮಂ ನೀಡಿ: 

ಪೂ ೧೦. ೧೬. ವ) 

ಪಲ್ಲಾಜು - ಹಲ್ಲಿನ ತೇವ ಒಣಗಿಹೋಗು (ಎತ್ತಿ ಕಯ್ಯಡಿದುಂ 
ಆಗಳ್‌ ಕಾಲುಡಿದು೦ ಬಟಲ್ಲು ಪಲ್ಲಾಚೆ ಪೊಡರ್ಪುಗೆಟ್ಟು 
ಉಸಿರಲಪ್ಲೊಡಂ ಆಅದೆ ಪೋಡೊಡೆ: ಪಂಪಭಾ, ೩. ೫೮ 

ಪಲ್ಲಿ - ಹಲ್ಲಿ (ಪಲ್ಲಿಯಂತೆ ಕೇರಂ ಪತ್ತುತ್ತುಂ: ಧರ್ಮಾಮೃ, ೧. 
೧೨೪ ವ) 

ಪಲ್ಲಿಲಿವಾಯ್‌ - ಹಲ್ಲಿಲ್ಲದ ಬಾಯಿ 
ಪಲ್ಲಿಲಿವಾಯ್‌ ಅಗಿಲಗಂಧಂ 
ಕುಡುಗೋಲ್‌: ಕಾವ್ಯಾವಲೋ, ೨೫೭) 


(ಸೊಗಯಿಸುಗುಮೇ 
ಸಮಂತು ಕೂರಿಲಿ 


ಪಲ್ಲೆ - ತಕ್ಕಡಿಯ ಪರಡಿ (ವಸ್ತಚಯಂಗಳನೊಟ್ಟ ನಿಟ್ಟಿಸಲ್‌ 
ಧರಣಿಯನಂತು ಪಲ್ಲೆ ಬಿಡದಿರ್ಪುದಕೆ ಅಚ್ಚರಿವಟ್ಟು 


ತ್ರಿಷಷ್ಟಿಪು, ೯. ೭೧) 

ಪಲ್ವಲ - ಕೊಳ (ಪಲ್ಪಲಂ ವೇಶಂತಂ: ಅಭಿಧಾವ, ೧. ೪. ೧೬) 
ಹಳ್ಳ (ತೊಟ್ಟನೆ ಪಲ್ಪಲ ಅಂಬು ತವೆ ಪತ್ತಿರದಾಕ್ಷಣವೆಟ್ಟ ಹೆಟ್ಟಿ 
ಕಾಯ್ದಿಟ್ಟಿಗೆಯಂದಮಾಯು, ಶಾಂತೀಶ್ಚಪು, ೮. ೨೦) 

ಪವಡಿಸು - ಮಲಗು (ಇಜೆಯಲೊಲ್ಲದೆ ಬಂದು ಅರಸಂ 
ಮುನ್ನಿನಂತೆ ಪವಡಿಸೆ: ಯಶೋಧಚ, ೨. ೫೭) 

ಪವಡಿಸುವ ಮನೆ - ಮಲಗುವ ಮನೆ (ಎಸೆವ ಪವಡಿಸುವ ಮನೆ 
ಚಿತ್ರಸಾಲೆ ಸುರತಾಲಯ ಮಹೀಗ್ಯಹ೦ ಆರೋಗಿಸುವ ಮನೆ 


ಮಂಡಪಂ ಗುಣಣಸಾಲೆ ಎಂಬಿನಿತುಮಂ ಗೃಹಾಂಗಂ 
ಕುಡುಗುಂ: ಶಾಂತಿಪು, ೬. ೧೧೬) 
ಪವಡಿಸುವ ಮಾಡ - ಮಲಗುವ ಮನೆ (ಇತ್ತ 


ವಿಕಮಾರ್ಜುನನುಂ ಓಲಗಂ ಪರಿದಿಂ ಬಟೆಯಂ ತನ್ನ 
ಪವಡಿಸುವ ಮಾಡಕ್ಕೆ ಒಡನೊಡನೋಲಗಿಸುತ್ತುಂ ಬಂದ: 
ಪಂಪಭಾ, ೪. ೬೯ ವ) 

ಪವಣ್‌ - ಪ್ರಮಾಣ, ಅಳತೆ (ಧನದ ಪವಣ್‌ ಅಜೆಯರ್‌ 
ಎನಿಸಿದ ಧನಪತಿಗಳೆ ಪುರದ ಪರದರ್‌ ಅವರಂ ನೋಡಲ್‌ 
ಧನಪತಿ ನಿರ್ಧನಂ: ಮಲ್ಲಿನಾಪು, ೨. ೪೮) ಮಿತಿ 
(ದಾಯಿಗರತ್ತಣಿನಪ್ಪ ಅಪಾಯಕೋಟಗೆ ಪವಣಿಲ್ಲ ಕಲ್ಪಿಗೆ 
ಎಡೆಯಾವುದೊ ಪಾಟೆಯ ಬಟ್ಟೆದಪ್ಪಿ ಮುಂ ನೆಗಣ್ಣಿಡೆಯಿಲ್ಲ 
ಪೋಗು ಜಯಮಕ್ಕೆ ಶುಭಂ ನಿಮಗಕ್ಕ ಮಂಗಳಂ: ಪಂಪಭಾ, 
೭ ೨೧) 

ಪವಣಣಿ - ಸಾಮರ್ಥ್ಯವನ್ನು ತಿಳಿದುಕೊ (ಗಟಪರ್‌ 
ಪವಣಜೆಯದೆ ಬೆಸಗೊಳೆ ಸೆಣಸಿಂ: ಚಂ೦ದ್ರಪ್ರಪು, ೧. ೫೭); 


ಪವಣಿಸು - ಅಣಿಗೊಳಿಸು (ಪಡೆಯಂ ಪವಣಿಸಲಜೆಯೆಂ 
ಕಡುವಿರಿದೆನಿಸಿರ್ದ ವಜ್ತವೀರನ ದುರ್ಗಂ: ಪಾರ್ಶ್ವನಾಪು, ೩. 
೪೭) 

ಪವಣ್ಣಳಿ - ಹದ ಮೀರು (ನುಣ್ಣಜೆಯಿಲ್ಲದ ವಿಧುವಿಂ ತಣ್ಣದಿರ್‌ 
ಒಗೆದಂತೆ ವಿಮಳಮುಖಮಂಡಳದಿಂ ಕಣ್ಣೊಳಿಸೆ ದಂತಕಾಂತಿ 
ಪವಣ್ಗಳಿದುಳ್ಳಲೆ ಖಚರವರ೦ ಇಂತೆಂದಂ: ಶಾಂತೀಶ್ವಪು, ೨. 
೫೩) 

ಪವಣ್ಣಳೆ - ಮಿತಿಮೀರು (ಕಳೆದ ಭವದೊಳ್‌ 
ವಿರಾಮಂಗಳೊಳೊದವಿದ ಮೋಹದಿಂ ವಿಚಾರಕ್ಕೆ ಪವಣ್ಗಳೆದ 
ಗುಣದಿಂ ಕರಂ ಪಳುಗಳಿದುದು ದಯೆ ತಮ್ಮನೊಳ್‌ 
ಜಗತ್ತಯಪತಿಯಾ: ಶಾಂತಿಪು, ೧೦. ೯೯) 

ಪವಣ್ಗೊಳಿಸು - ಎಣಿಸು (ಕನಕನಂದಿಮುನೀಂದನ ಹೃದ್ಯಮಪ್ಪ 
ವಿದ್ಯಾವಳಿಯಂ ಪವಣ್ಣೊಳಿಪೊಡೆ ಅಂಬುಜಸೂನುಗೆ 
ಅಳುಂಬಮಾವಗಂ: ಶಾಂತೀಶ್ವಪು, ೧. ೨೨) 

ಪವಣ್ಣೋಜು - ಕೊನೆಗಾಣು, ಮುಗಿ (ತವದ ಆಯುಷ್ಯದ 
ಕುಂದದಂದದ ಬಿಯಂಗೆಯ್ದುಂ ಪವಣ್ಣೋಅದ ಉದ್ಭವದೆ 
ಏ ನೋಂತೆಂ ಎನಿಪ್ಪ: ಶಾಂತಿಪು, ೭. ೮); ಹವಣು 
ತೋರು; ಅಳತೆಗೆ ಸಿಕ್ಕು 

ಪವಣ್ಣಡಿಸು - ಹೊಂದಿಸು (ಪವಣ್ಣಡಿಪೊಡೆ ಈತನಂ ಈತನೆ 
ಪೋಲ್ಲಂ ಇನ್ನರಾರ್‌: ಪಂಪರಾ, ೧. ೧೦೩) 

ಪವಣ್ಣಡೆ - ಹೊಂದಿಕೆಗೊಳ್ಳು (ಚಿನ್ನದ ಸವಂಗಂ ಅಪೂರ್ವದ 
ಮೊಚ್ಚೆಯಂ ಪವಣ್ಣಡೆದ ಸುಪರ್ಣಪಾರಿವದ ಕುಪ್ಪಸಮೊಪ್ಪೆ .. 

ಸೂಳೆಯರೊಪ್ಪಿ ತೋಣಿದರಿ: ಪಂಪಭಾ, ೯. ೧೦೩); 

ನಿಗದಿಯಾಗು (ಕಣ್ಣೆಳಗ೦ ಲಲಿತಾಂಗದ ನುಣ್ಣೆಳಗಂ 
ಪವಣ್ಬಡಿಪೊಡೆ ಅತರ್ಕ್ಯಮಾದುದು: ಕುಸುಮಾಕಾ, ೩. ೯೩) 

ಪವಣ್ಣುಗಿಸು - ಅಳತೆಗೆ ಅಳವಡಿಸು (ದೆಸೆಯಂತಮಂ 
ಪವಣ್ಣುಗಿಸಲ್‌ ಎರಲ್ಟ್‌ಲಂಗಳ ಮದದ್ದಿಪ ವಾಹ ವರೂಥ 
ಕಿಂಕರಾದಿಗಳ ಪವಣ್ಣಳಂ ಪವಣಿಸಲ್‌ ಬಗೆದರ್ಪನೆ 
ಗಾಂಪನಾಗನೇ: ಪಂಪರಾ, ೧೩. ೧೧) 

ಪವಣ್ಮಾಡು - ಪ್ರಮಾಣವೆಂದು ತಿಳಿ (ಆತನಿ೦ ಮುನ್ನಂ ನೀನೀ 
ಕನಸುಗಳಂ ಪೇಟ ಪೇಟಲೊಡ೦ ಆತಂ ನಿನ್ನ ಮಾತನೆ 
ಪವಣ್ಮಾಡಿ ಪೇಟ್ದುದಂ ಕೈಗೊಳ್ಳುಂ: ಆದಿಷು, ೨. ೫೩ ವ) 

ಪವನ - ವಾಯು (ತಳರ್ದುದು ಕರ್ಣತಾಳ ಪವನ ಆಹತಿಯಿಂ 
ಜಳರಾಶಿ ಕೆಯ್ಯ ಬಳ್ವಳಿಕೆಗೆ ದಿಗ್ದಜ೦ ದೆಸೆಯಿನತ್ತ ತೆರಳ್ಳುವು 
ಕಾಯ್ದಿನಿಂ: ಪಂಪಭಾ, ೧೧. ೭೧) 

ಪವನಂಜಯ - [ಜೈನ] ಭರತ ಚಕ್ರವರ್ತಿಯ ಏಳು 
ಜೀವರತ್ನಗಳಲ್ಲಿ ಒಂದಾದ ತುರಗರತ್ನದ ಹೆಸರು (ಪವನವೇಗ 
ನಿವರ್ತನನಿಪುಣನುಂ ದ್ವಾದಶಯೋಜನೋಲ್ಲಂಘನಹೋ 
ನಿವಾಸಭೂಮಿಯುಮಪ ಪವನಂಜಯಮೆಂಬ 
ತುರಗರತ್ನಮುಂ : ಆದಿಷು, ೧೧. ೩ ವ) 

ಪವನಜ - ವಾಯುಪುತ್ರ, ಭೀಮ (ಪವನಜನಂತು ಪೂಣ್ಣು 
ಯುವರಾಜನ ನೆತ್ತರನಾರ್ದು ಪೀರ್ದ೦ ಇಂತು ಅವಗಡದಿಂ 
ದಿನೇಶಜನ೦ ಅಂಕದ ಗಾಂಡಿವಿ ಕೊಂದಂ: ಪಂಪಭಾ, ೧೩. 
೮); ಆಂಜನೇಯ (ಜಗದೊಳ್‌ ಪತಿಹಿತದೆಡೆಯೊಳ್‌ ನೆಗಬ್ಟ 
ಇನಜನಿಂ ಏಕದಂತನಿಂ ಪವನಜನಿಂ ಖಗರಾಜನಿಂ ದುರ್ಗ೦ಂ 
ದ್ವಿಗುಣಂ ತ್ರಿಗುಣ೦ ಚತುರ್ಗುಣ೦ ಪಂಚಗುಣಂ: ಪಂಚತಂತ್ರ, 
೫೫) 


೬೭೪ 


ಪವನಜವ - ಗಾಳಿಯಷ್ಟು ವೇಗ ಯ(ಗಜಮಸ್ತಕಮಸ್ತಿಷ್ಠದಿಂ 
ಅಜೀರ್ಣಮಾಯ್ತಿಂದು ಲಂಘನಂಗೆಯ್ದವೊಲೇಂ ಗಜರಿಪು 
ಲಂಫಿಸಿದುದೊ ಪವನಜವದೆ ಶಿಖರಕ್ಕೆ ಶಿಖರದಿಂ 
ಖಗನಗದಾ: ಅಜಿತಹು, ೯. ೨೭) 

ಪವನತನೂಜ - ಪವನಜ (ಪವನತನೂಜನ ಕೇಸರಿಕೇತನಮಪ್ಪ 
ಪಟಯಿಗೆಯಂ ಕಂಡು ಮುಟ್ಟಿವರ್ಪನ್ನೆಗಂ: ಪಂಪಭಾ, ೧೨. 
೧೨೦ ವ) 

ಪವನತ್ರಯ - ಭೂಲೋಕವನ್ನು ಆವರಿಸಿರುವ ಘನೋದಧಿ, 
ಘನವಾತ, ತನುವಾತಗಳೆಂಬ ಮೂರು ಬಗೆಯ ಗಾಳಿಗಳು 
(ಭುವನಂ ಪವನತ್ರಯಾವೃತಂ: ಮಲ್ಲಿನಾಪು, ೧. ೫೫) 

ಪವನನಿರೋಧ — ಉಸಿರು ಬಿಗಿಹಿಡಿಯುವುದು 
(ಪವನನಿರೋಧಮಿಲ್ಲದ ಗಳೋಷ್ಠಪುಟಾದಿ ನಿಮಿತ್ತಮಿಲ್ಲದ .. 

ನಾದಮೊಗೆದತ್ತಭವಂಗೆ ಗಭೀರತಾಯುತಂ: ಆಚವರ್ಧ, 

೧೬. ೨೭) 

ಪವನಪಥ - ಆಕಾಶ (ಅಪಘನಂ ಅಪಘನಂ ಇದಜೆಂದ 
ಪಾರಸಂಸಾರಸುಖಮನೆಯ್ದುವನೆಂಬಂ ಚಪಲಾಗ್ರಂ ಬಿಡದೀ 
ಪದಂ... ಪವನಪಥಮಂ ಎಯ್ದಲ್ಕೆ ಬಗೆವ ಮರುಳ೦ 
ಪೋಲ್ಕುಂ: ಶಾಂತೀಶ್ವಪು, ೯. ೪೧) 


ಪವನವೇಗ - ಗಾಳಿಯ ವೇಗ (ಪವನವೇಗ ನಿವರ್ತನ 
ನಿಮಣಮುಂ ದ್ವಾದಶಯೋಜನೋಲ್ಲಂಘನಹೋ 
ನಿವಾಸಭೂಮಿಯುಮಪ್ಪ ಪವನಂಜಯಮೆಂಬ 
ತುರಗರತ್ನಮುಂ : ಆದಿಪು, ೧೧. ೩ ವ) 

ಪವನಹತ - ಗಾಳಿಯ ಹೊಡೆತ (ಪವನಹತಂಗಳ್‌ 
ಮುನಿಪುಂಗವನ ಜಟಾಜಾಳಲತಿಕೆಗಳ್‌ ನಿಮಿರ್ದುವು 
ಅನುಪ್ರವಿಶದ್ಧ್ಯಾನಾನಲದಗ್ಧ ವಿಸ್ತುರಜ್ಜೀವಕ 


ಕನಕಕಾಳಿಕೆಗಳವೋಲ್‌: ಆದಿಹು, ೯. ೯೫) 


ಪವನಹತಿ - ಗಾಳಿಯ ಹೊಡೆತ (ಕಾಳಾಂತ ಪವನಹತಿ 
ಕಲ್ಲೋಳವಿಳ ಜಳಧಿನಿನದಮೋ ನಿರ್ಫಾತಾಭೀಳತರ 
ರಭಸಮೋ ಐಲಯಕಾಳಾಂಬುದ ಘೋಷಮೋ ನೆಲಂ 


ಮೊಬಗಿದುದೋ: ಆದಿಪು, ೧೨. ೯೧) 

ಪವನಾತ್ಮಜ - ಭೀಮ (ಆಂತ ಸೈಂಧವನುಮಂ ಪವನಾತ್ಮಜಂ 
ಓಡೆ ಕಾದಿದಂ: ಪಂಪಭಾ, ೧೧.೯) 

ಪವನಾಧ್ಧ - ವಾಯುಮಾರ್ಗ, ಆಕಾಶ (ಹರಿಯಿಲ್ಲದ ಪವನಾದ್ಧ್ದಂ 
ಹರಿಯಿಲ್ಲದ  ಲೋಕಪಾಲಪರಿಷದ್ದಲಯಂ ಹಿರಯಿಲ್ಲದ 
ಕಾಂತಾರಂ: ಜಗನ್ನಾವಿ, ೩. ೯೫) 

ಪವಮಾನ - ಪವನ (ದ್ವಿತೀಯ ಪ್ರಾಕಾರದೊಳಗೆ ಪಾವಕ 
ಪುಜ್ಯಜನ ಪವಮಾನ ಪಶುಪತಿಗಳ ವಿನೋದವಿಹಾರ 
ಯೋಗ್ಯಂಗಳಪ್ಪ ನಾಲ್ತುಂ ಕೋಣ್ಗಳ ಸೌವರ್ಣ 
ಸೌಧಂಗಳೊಳಂ: ಶಾಂತೀಶ್ವಪು, ೧೬. ೩೧ ವ) 

ಪವಮಾನತ್ರಿತಯ — ಭೂಲೋಕವನ್ನು ಆವರಿಸಿರುವ 
ಘನೋದಧಿ, ಘನವಾತ, ತನುವಾತಗಳೆಂಬ ಮೂರು ಬಗೆಯ 
ಗಾಳಿಗಳು (ಪವಮಾನತ್ರಿತಯಕ್ಕೆ  ಪೆಂಪುವಡೆದಾಕಾಶಕ್ಕೆ 
ನಿರೋಧ ಬೋಧವಿಲೋಕಕ್ಕೊಳಗಾಗದೆ: ಮಲ್ಲಿನಾಹು, ೧. 
೫೬) 

ಪವಮಾನಮಾರ್ಗ  - ವಾಯುಮಾರ್ಗ, ಆಕಾಶ (ಬಿಟ್ಟನಂ 
ಇಚೆಯೆನೆಂದು ಪವಮಾನಮಾರ್ಗದೊಳ್‌ ಅಲಾಂತರದೊಳ್‌ 
ಗದೆಯಂ ಬೀಸುವಾಗಳ್‌: ಪಂಪಭಾ, ೧೩. ೯೫ ವ) 


ಪವಮಾನಸೂನು - ಮರುತನ ಮಗ, ಭೀಮ (ನಿನ್ನಯ 
ತಮ್ಮನ ನೆತ್ತರಂ ಭಯಂಗೊಳೆ ಪವಮಾನಸೂನು ತವೆ 
ಪೀರ್ದೆಡೆಯೊಳ್‌ ಕಲಿ ಕರ್ಣನೇಕೆ ಪೇಟ್‌ ಮಿಳಮಿಳ 
ನೋಡುತಿರ್ದಂ: ಪಂಪಭಾ, ೧೩. ೨೫) 

ಹವಳ - [ಪವಾಳ] ಹವಳ [ಬೆರಲೊಳ್‌ ಬೀಣೆಯ ತಂತಿಗಳ್‌ 
ಒರಸಿದ  ಕೆಂಗಲೆಗಳ್‌ ಅಕ್ಷಮಾಲೆಯೊಳ್‌ ಎಸೆದಂತಿರೆ 
ಪೊಸೆಯೆ ಮುತ್ತು ಪವಳ೦ ಬೆರಸಿದವೊಲಾಯ್ತು ಚೆನ್ನ 
ತಪಸಿಯ ಕೆಯ್ಯೊಳ್‌: ಪಂಪಭಾ, ೬. ೧೦) 

ಪವಳವಾಯ್‌ - ಹವಳದಂತೆ ಕೆಂಪಾದ ಬಾಯಿ (ಬಂದರ್‌ 
ಪವಳವಾಯ ತಳಿರ್ವಾಯ ತೊಂಡೆವಾಯೊಳ್ಳೆಂಡಿರ್‌: 
ಜಗನ್ನಾವಿ, ೪. ೧೨೨) 

ಪವಿ - ವಜ್ರಾಯುಧ (ಪವಿಯಂ ಪಿಡಿದೋರಂತಿರೆ ತಿರುಪುತ್ತಂ 
ಅವರಂ ತಡೆಯದೆ ನಡೆದು: ಧರ್ಮಪ, ೩. ೫೪); ಸಿಡಿಲು 
(ಪವಿನಿರರ್ಣ್ರೇೋಷೋಪಮಾನಂ ಪಳಯಘನಘಟಾ 
ಗರ್ಜನಾಭಂ ಪೊದಳ್ಳತ್ತು ಅಸುರರಿಪುಧನುರ್ದಂಡ 
ಚಂಡಪ್ರಣಾದಂ: ಜಗನ್ನಾವಿ, ೧೩. ೭೫); ಮಿಂಚು, ದೀಪ್ತಿ 
(ಪವಿ ದೀಧಿತಿ: ಅಭಿಧಾವ, ೩. ೧. ೧೦೪); ವಜ್ರ 
(ಬಗೆದಿಂದ್ರಾಶಾದಿಯೆಂಬತುಳ ಪವಿಮಯಸ್ತಂಭದೊಳ್‌ 
ಸಂಜೆಯೊಳ್‌ ಭಗಣಂ ತತ್ತೀಕರಂಬೊಲ್ಲೆಜ್‌ಯೆ: 
ರಾಜಶೇವಿ, ೬. ೨೮) 

ಪವಿತ್ರ - ಪಾವನಕರ (ನೀರೊಳ್‌ ಪಂಚಮಜಲಧಿಯ ನೀರೆ 
ಪವಿತ್ರಂ: ಶಾಂತಿಷು, ೧೦. ೩೮); ಕಿವಿಯ ಒಂದು ಆಭರಣ 


(ಪವಿತ್ರಮೆಂದೊಂದು ಕಿವಿದುಡುಗೆ, ಶಬ್ದಮದ, ಪ್ರಸಾ, 
೧೪೬); ದರ್ಭೆಯ ಉಂಗುರ (ಅಜಸ್ತ್ರ ಸುಕ್‌ 
ಸಂದರ್ಭಪವಿತ್ರಸಂವಾಹನ ಪವಿತ್ರಿತಪಾಣಿಪಲ್ಲವನುಂ 
ಪುರೋಡಾಶಭೋಜನ ಪವಿತ್ರೀಕೃತಗಾತ್ರನುಂ: ಪಂಚತಂತ್ರ, 
ಶಶವ) 

ಪವಿತ್ರಗಾತ್ರ - ಪಾವನಕರ ದೇಹದವನು (ನೀಂ ಬರೆ ಪೆಜತೇಂ 
ಕಂಸಾರೀ ಯುಷ್ನತ್‌ ಪದಪಾಂಸುಗಳಿಂದೆ ಆಂ 


ಪವಿತ್ರಗಾತ್ರನೆಂ ಆದೆಂ: ಪಂಪಭಾ, ೯. ೩೨) 

ಪವಿತ್ರಗೋತ್ರ - ಪಾವನಕರವಾಗಿ ಮಾಡಿಕೊಂಡ ಗೋತ್ರವುಳ್ಳವನು 
(ಅ೦ತಪ್ಪೊಡೆ ಶ್ರೋತ್ರಿಯರು೦ ಕ್ಷತ್ರಿಯರು೦ ಪಣ್‌ಗುಟ್ಟಿ 
ಪಶುಯಾಗಂಗೆಯ್ದು ಈ ಲೋಕದೊಳ್‌ ಪಾತ್ರೀಭೂತರುಂ 
ಪವಿತ್ರಗೋತ್ರರುಂ ಆಗಿ: ಪಂಚತಂತ್ರ, ೧೧೭ ವ) 

ಪವಿತ್ರೀಕೃತ -. ಪಾವನವಾಗಿ ಮಾಡಿದ (ಮಹಾಯಷಿಯ ತಳಿದ 
ಕನಕ ಕಮಂಡಲುವಿನ ತೀರ್ಥೋದಕಂಗಳಿಂದ ಅಯ್ದರುಂ 
ಪವಿತ್ರೀಕೃತ ಮಸ್ತಕರಾಗಿರ್ದು: ಪಂಪಭಾ, ೬. ೧೧ ವ) 

ಪವಿಧರ - ಇಂದ್ರ (ಅನ್ಯೋರ್ವಿಪ ಗರ್ವೋರ್ವೀಧ್ರಸಂಭೇದನ 
ಪವಿದರಂ ಈ ಬಂದಂ: ರಾಜಶೇವಿ; ೬. ೧೭) 

ಪವಿಭ್ಯನ್ಮಣಿ - [ಪವಿಭೃತ್‌*- ಮಣಿ] ಇಂದ್ರನೀಲರತ್ನ (ತುಂಬಿಗಳ 
ಸಾಲ್ಲವಿಭೃನ್ನಣಿಮಾಲೆ ಪುಷ್ಪಸಂಕುಳದ ರಜಂಸುಗಂಧದ 
ರಜಂ ತನಗಾಗಿರೆ: ರಾಜಶೇವಿ, ೯. ೫೪) 

ಪಶು - ಹಸು (ಪಶುವಿನ ಜಿಹ್ವೆಯೊಳ್‌ ಪೊಲೆಯರಿರ್ಪೆಡೆಯೊಳ್‌ 
ಸುಧೆದೇವಿ ಪದ್ಮದೊಳ್‌ ಮಿಸುಗುವ 
ಲಕ್ಷ್ಮಿಪೊರ್ದಿನೆಲಸಿರ್ದಪಳ್‌: ಧರ್ಮಾಮೃ, ೯. ೫೮) 
ಪ್ರಾಣಿವನಿತಾಪಶುಪಂಚಕವರ್ಜ್ಯನಿವಾಸೋದ್ದೇಶದೆಡೆಗಳೊಳ್‌ 
ಚರಿಯಿಸುತುಂ: ಸುಕುಮಾಚ, ೪. ೮); ಬಲಿಯ ಪ್ರಾಣಿ 
(ಕೌರವೇಶ್ಚನೀತ೦ ಪಶುವಾಗೆ ಬೇಳ್ದೆಂ: ಗದಾಯು, ೮. ೪೬) 


ಪಶುಕರ್ಮ - ಪಶುಬಲಿಯ ಯಜ್ಞ (ಪಶುಕರ್ಮಂ ಗೆಯ್ದೊಡೆ 
ದಂಡಿಸರ್‌ ಒಲ್ಬುದನಿತ್ತು ಪೂಜಿಪರ್‌ ಪಾಪಿಷ್ಠರ್‌: ಸಮಯಪ, 
೧೪. ೧೨೭) ಪಾಶವೀಕೃತ್ಯ (ಪಶುಕರ್ಮಂಗೆಯ್ದುದೆ 
ಧರ್ಮಸಾಧನಂ ವಿಪ್ರತತಿಗೆ ಪೆಣತಿಲ್ಲೊಂದುಂ: ಸಮಯಪ, 
೧೧. ೧೦೩) 

ಪಶುಕಲ್ಪ - ಹಸುವಿನಂತೆ ಏನೂ ತಿಳಿಯದವನು (ಶಿಷ್ಠಂ 
ಅವಿವೇಕಿಯಾದೊಡೆ ಕಷ್ಟಂ ಪಶುಕಲ್ಪನೆಂಬರ್‌: ಸಮಯಪ, 
೯. ೬೯) 

ಪಶುಪತಿ - ಶಿವ (ದ್ವಿತೀಯ ಪ್ರಾಕಾರದೊಳಗೆ ಪಾವಕ ಪುಜ್ಯಜನ 
ಪವಮಾನ ಪಶುಪತಿಗಳ ವಿನೋದವಿಹಾರಯೋಗ್ಯಂಗಳಪ್ಪ 
ನಾಲ್ಕುಂ ಕೋಣ್ಗಳ ಸೌವರ್ಣಸೌಧಂಗಳೂಳಂ: ಶಾಂತೀಶ್ವಪು, 
೧೬ ೩೧ ವ) 

ಪಶುಯಾಗ - ಪಶುವನ್ನು ಬಲಿಗೊಟ್ಟು ಮಾಡುವ ಯಾಗ 
(ಅ೦ತಪ್ಪೊಡೆ ಶ್ರೋತ್ರಿಯರುಂ ಕ್ಷತ್ರಿಯರು೦ ಪಣ್‌ಗುಟ್ಟಿ 
ಪಶುಯಾಗಂಗೆಯ್ದು ಈ ಲೋಕದೊಳ್‌ ಪಾತ್ರೀಭೂತರುಂ 
ಪವಿತ್ರಗೋತ್ರರುಂ ಆಗಿ: ಪಂಚತಂತ್ರ, ೧೧೭ ವ) 

ಪಶುವಿಸನ - ಗೋಹತ್ಯೆ (ದೇವಲ ಮಹಾಯಷೀಶ್ವರಂ 
ಪಶುವಿಸನಾದಿ ಕರ್ಮಂಗಳಂ ತೀರ್ಚೆ ಮಹಾಧ್ವರಮಂ 
ಮಾಡುತ್ತೆಸೆದಿರ್ದಂ: ಉದ್ಭಟಕಾ, ೪. ೫೬ ವ) 

- ಮುಪ್ಪು (ಪಶ್ಚಾತ್ಕಾಲದೊಳ್‌ ಏನಾನುಮೊಂದು 
ವೈರಾಗ್ಯಕಾರಣಮಗಿ ಮಗಂಗೆ ರಾಜ್ಯಪಟ್ಟಂಗಟ್ಟಿ: ವಡ್ಡಾರಾ, 
ಪು. ೯೮, ಸಾ. ೨೨) 

ಪಶ್ಚಾತ್ತಾಪ - ತಪ್ಪುಮಾಡಿ ಆಮೇಲೆ ದುಃಖಿಸುವುದು 
(ಜನಮೆಂದಂತುಟೆ ಭಾವಿಸದನುನಯಮನಾಂ ನೆಗಟ್ಲ್‌ನೆಂದು 
ಪಶ್ಚಾತ್ತಾಪಂ ತನಗಧಿಕಮಾಗೆ: ಪಂಪರಾ, ೧೫. ೬೭) 

ಪಶ್ಚಿಮ - ಬೆನ್ನು ಹಿಂಭಾಗ (ಮುಣಿದವೆ ಕಾಲ್ಲಳ್‌ ಇಣಿದೇಣಜಿನ 
ಬಲ್ಜಿನೊಳ್‌ ಅಂತೆ ಪಶ್ಚಿಮ೦ ಮುಣೆದುವೆ: ಹರಿವಂಶ, ೧೨. 
೬೨) 

ಪಶ್ಚಿಮ 


ಜಿ 


ನಿಷಾದಿ - ಹಿಂದಿರುವ ಮಾವತಿಗ (ಅನ್ನೆಗಮಿತ್ತಂ 
ಯುವರಾಜನಾ ಬಗೆದಭಿನಿಷಾದಿಯುಮಂ 
ಪಶ್ಚಿಮನಿಷಾದಿಯುಮಂ ನಿಜವಿಜಯಸಿಂಧೂರಮಂ ತೀಣ್ಣಿಂ 
ನೂಖಲುಂ ಬೆಸಸಿ: ಆದಿಹು, ೧೪. ೯೮ ವ) 
ಪಶ್ಚಿಮಾಭಿಮುಖ - ಪಶ್ಚಿಮ ದಿಕ್ಕಿಗೆ ಎದುರು (ಚಕ್ರವರ್ತಿಯುಂ 
ಪಶ್ಚಿಮಾಭಿಮುಖನಾಗಿ ಪಯಣದ ಮೇಲೆ ಪಯಣಂ೦ಬೋಗೆ: 
ಶಾಂತಿಷು, ೧೧. ೧೦ ವ) 
- ಕ್ಷಾಮ (ಆ ನಾಡೊಳ್‌ ಮಾನಸರ್‌ ಮಾನಸರಂ 
ತಿಂಬಂರತುಟಪ್ಪ ಮಹಾಘೋರ೦ ಪಸವಾದೊಡೆ: ವಡ್ಡಾರಾ, 
ಪು ೯೨ ಸಾ ೨); ಬಯಕೆ (ಎನ್ನ ಕಣ್ಣ ಪಸವೋಡವಂತು 
ಮಾಡಿದರೊನಿಂತು ತಮ್ಮೊಳ್‌ ಕೂಡುವಂತು ಮಾಲ`ಿಂ: 
ಹರಿವಂಶ, ೯. ೪೧ ವ) 
ಪಸಕಾಲ - ಬರಗಾಲ (ಪಸಕಾಲದೊಳ್‌ ಎಆೌಯಪನಾಗಸದಬ್ಬೆ 


8. 
2೭೬. 


ಬಳಾರಿ ಭೈರಂ .. ೬. ಎ೦ದಿ೦ತು ಸತ್ತರ್‌: ಸಮಯಪ, ೯. 
೧೦೪) 
ಪಸದನ — [ಪ್ರಸಾಧನ] ಅಲಂಕಾರ, ಒಡವೆ 
(ಪ್ರಸಾಧನಶಾಲೆಯೊಳಗೆ ಸ್ವಯಂಪ್ರಭೆಯನಾನೆ 
ಪಸದನಂಗೊಳಿಸುತ್ತುಮಿರ್ದು: ಆದಿಪು, ೪. ೧೧ ವ) 
ಪಸದನಂಗೊಳ್‌ - ಅಲಂಕಾರಗೊಳ್ಳು (ಚಂದ್ರಬಿಂಬದಿಂ 
ಒಪ್ಪಂಬಡೆದತ್ತೊ ಮೇಣ್‌ ಪಸದನಂಗೊಂಡಿರ್ದುದೋ 


ಪೇಟ್‌ನಲ್‌: ಕಾದಂಬ, ೫. ೬೮) 


೬೭೫ 


ಪಸದನಂಗೊಳಿಸು - ಅಲಂಕಾರ ಮಾಡು (ವಿಳಾಸವತಿಯಂ 


ಪಸದನಂಗೊಳಿಸಲು ಲವಂಗಿಕೆಯಂ ಲವಂಗಪಲ್ಲವ 
ರಸದೊಳ್‌ ವಿಳಾಸಾವಾಸಭವನಮನುತ್ತರಿಸಲುಂ: ಆದಿಪು, ೭. 
೨೧ ವ) 

ಪಸದನದ ಬಸನಿ - ಅಲಂಕಾರದ ಹುಚ್ಚುಳ್ಳವಳು 
(ಪೊಸಮಾವಿನ ಮಿಡಿಯೊಳ್‌ ಪಚ್ಚಿಸಾರಮಂ 
ಮಾಡುವಟ್ಟೆಯಿ೦ ಮತ್ತೊರ್ವಳ್‌ ಪಸದನದ ಬಸನಿ 
ನಿಜಕರಕಿಸಲಯರುಚಿ ಪಸುರೊಳೆಸೆಯೆ ಮಿಡಿಯಂ 


ಕೊಯ್ದಳ್‌: ಆದಿಷು, ೧೧. ೧೦೧) 

ಪಸರ - ಅಂಗಡಿ (ಮಿಗೆ ಬೆಲೆಯೇಜೆದ ಪೂಲಿಯ ಮಗರಿಯ 
ದೋರಿಯದ ಪಟೆಯ ತಳಿರ್ವಟ್ಟೆಯ ಕಾಡಿಗೆ ನೀರಿನ 
ಬಟ್ಟೆಯ ಮಖಟಿಗೆಗಳಿಂ ಸೋಲಿಪುವು ಸೀರೆವರದರ ಪಸರಂ: 


ಕಬ್ಬಿಗಕಾ, ೩೪); ಸರಕು (ಎಸೆವ ಬಹುರತ್ನರಾಶಿಯ 
ಪಸರಂಗಳಿನದಣ ಬೀದಿಗಳ್‌ ಪಲವುಂ ರಂಜಿಸಿ 
ತೋರ್ಕುಮಾವಗ೦ ಕುಂಭಸಂಭವಂ ಕುಡಿದ 
ಲವಣವಾರ್ಧಿಯ ತೆಣದಿಂ: ಪಂಚತಂತ್ರ, ೬೩) 
ಪಸರಂಗೆಯ್‌ ದ ಹರಡು (ರಸಭಾವಾಭಿನಯಂಗಳ೦ 
ಭುಜಲತಾಭ್ರೂಚಾಪನೇತ್ರೋತ್ಸಲ ಪ್ರಸರಂಗಳ್‌ 


ಪಸರಂಗೆಯ್ಯುತ್ತಿರೆ: ಆದಿಪು, ೭. ೧೨೩) 

ಪಸರಂಗೊಡು - ಸದರ ಕೊಡು (ಆ೦ ಇವಂದಿರ೦ ಆದರಿಸಿ 
ಪಸರಂಗೊಟ್ಟೊಡೆ ಎನಗೆ ಸುಸರಮಾಗಿ ಬೆಸಕಯ್ಯಲ್‌ 
ಅಟೆಯರ್‌: ಸುಕುಮಾಚ, ೨. ೫೨ ವ) 

ಪಸರಂಗೊಳ್‌ - ವಿಸ್ತಾರಗೊಳ್ಳು ತುಂಬಿಕೊಳ್ಳು (ಕಣ್ಣಿರ 
ಬಾನಲ್ಲಳಿಂ ಬಸಿವಾಸ್ಕಂ ತಳಗಯ್ಯ ಪಜ್ಜೆ ಪಸರಂಗೊಡಿರ್ದ 
ಗ೦ಡಸ್ಥಳಂ ಪಿಸುಣಾಡಿತ್ತು ಅಸಮಾಸ್ತನಸ್ತಹತಿಯಂ 
ತತ್ಕಾಮಿನೀರೂಪಂ: ಲೀಲಾವತಿ, ೪. ೧೪೩) 

ಪಸರಂಬಡೆ - ಪಸರಂಗೊಳ್‌ (ಪಲ್ಲವಪ್ರಸರದೊಳೆಯ್ದೆ ಕಣ್ಣೆ 
ಪಸರಂಬಡೆದೊಪ್ಪುವ ಕೆಂಪು ತುಂಬಿಯೊಳ್‌ ಮಿಸುಗುವ 
ಕರ್ಪು: ಆದಿಷು, ೧. ೬೬) 

ಪಸರಿಸು - ಹರಡು (ಅಕ್ಷಮಣಿಯಂ ಸರವೇಜೆಪ ನಾರಸೀರೆಯಂ 

ಸಸರಿಪ .. . ಮುನಿಮುಖ್ಯ ಕುಮಾರಮೊಪುಗುಂ: ಗಿರಿಜಾಕ, 

. ೬೪); ಹಬ್ಬಿಸು 

ಹಸುರು ಹು 


CHK 


&% 1 


೫. 


ಸ ಲು, ಹುಲ್ಲುಗಾವಲು (ಅವರ್ಕೆ ತಾಮಗಾಗಿ 
ಪಸುರನಸಕಟೆದು ನಿಮಿರ್ದ 
ಲೆವಡಲಿಗೆಯ ಜಾಗಂಗಳುಮಂ: ಆದಿಪು, ೮. ೧೫ ವ) 


ಪಚ್ಚೆಯ 
ನೆ 
ಪಸವ - ಕಾಮುಕ (ಪರಲಲನೆಗಳಿಪಿ ಬಿಡೆ ಚಪ್ಪರಿಸುತ್ತಂ ಬಂದ 


ಪಸಲೆಯ 


ಣ 


ಪಸವನಂ ಪಾಂಬನನಂ ಅಚ್ಚರಿಯಾಗೆ ಕಾದುತಂ: 
ವರ್ಧಮಾಷು, ೪. ೨೦) 
ಪಸವಡು - ಆಸೆಪಡು (ಪೂತ ಸುರಯಿಯ ಮುಗುಳಂ 


ಪಸವಟ್ಟಂತೊರ್ವಳ್‌ ತನಗೆ ಸರಿಗೆಗಂ ಲಂಬಣಕ್ಕಮಟ್ಟೆಯೆ 
ಕೊಯ್ದಳ್‌: ಆದಿಷು, ೧೧. ೧೦೩) 

ಪಸವು - ಕೊರತೆ (ಹೊಸಪೂವಿನ ಪೊಸದುಡುಗೆಯ 
ಪಸವೋಡಿದುದಿಲ್ಲ ದಿವಿಜವನಿತೆಯರ್ಗಾಗಳ್‌: ಆದಿಷು, ೭. 
೭೦); ಹಸಿವು ಬರಗಾಲ, ದುರ್ಭಿಕ್ಷ (ಪಸವಿನೊಳ್‌ 
ಅನ್ನಮಂ ಸುಫಲದಲ್ಲಿ ಸುವರ್ಣಮಂ ಈವ ಯುದ್ಧದೊಳ್‌ 
ಕುಸಿಯದೆ ಸೂಜ್‌ಗೊಳ್ಳದೆ ರಣಕ್ಕೆ ಶುಚಿತ್ಸಮಂ ಅಪ್ಪುಕೆಯ್ವ 
ಮಾನಸಿಕೆಯ ನಾಲ್ವರು೦ ನಮಗೆ ವಂದ್ಯರ್‌: ಗದಾಯು, ೪. 
೬೦) 


೬೭೬ 


ಪಸವೋಡು - ಅತ್ಕಾಸೆ ಪೂರೈಸು (ಎನ್ನ ಕಣ್ಗಳ ಪಸವೋಡೆ 
ನೋಡಲಣಮೀಯದೆ ನೀರ್ಳದ ಕುರುಳ್‌ ಮದೀಯ 
ಕೋಮಳೆಯ ಮುಖೇಂದುವಂ 


ಮಅಸಿದಂದಿನದೊ೦ದಟಲಿಂದಂ: ಆದಿಪು, ೧೨. ೩೦) 

ಪಸಾದ - ಹಸಾದ, ಅನುಗ್ರಹ (ನುಡಿಯೊಂದು ಮಾಟವೊಂದು 
ಎನಿಸಿದ ಮಾನವಂಗೆನಗೆ ದೇವಿ ಪಸಾದಮನೇಕೆ ಮಾಡಿದಳ್‌: 
ಕಾದಂಸಂ, ೫. ೧೦೨) 

ಪಸಾಯ - ಬಹುಮಾನ, ಉಡುಗೊರೆ (ಗಾಯಕರ್‌ ಪಲರುಂ 
ಬಂದುಣಿ ನೋಡಿಯುಂ ಮುಡಿದುಂ ಅಟ್ಟುತ್ತುಂ 
ಪಸಾಯಂಗಳಂ: ಆದಿಹು, ೧೧. ೨೭) 

ಪಸಾಯನ - ಉಡುಗೊರೆ (ಎಂದು ಬಿನ್ನಪಂಗೆಯ್ದ 
ತೋಟವಾಳಿಂಗೆ ಪಸಾಯನಮನಿತ್ತು ಪಟ್ಟವಣೆಯಿಂದೇಳ್ಬ್ದು 
ಓಲಗಮಂ ಪರಯಿಸಿ: ರಾಜಶೇವಿ, ೧೦. ೫ ವ) 

ಪಸಾಯದಾನ - ಮೆಚ್ಚುಗಾಣಿಕೆ, ಭಕ್ಷೀಸು (ಮುಟ್ಟಿದ ಮನಮನೆ 
ತೊಟ್ಟನೆ ಪಸಾಯದಾನಂಗೊಟ್ಟಳ್‌: ಯಶೋಧಚ, ೨. ೨೮) 

ಪಸಾಯ್ತ - ರಾಜನ ಆಪ್ತ ವ್ಯಕ್ತಿ, ಅಲಂಕಾರ ಮಾಡುವವನು (ತನ್ನ 
ಮೇಳದ ಕೆಳೆಯನಪ್ಪ ನಗೆಗಾಅನ೦ ಬಟೆಯಟ್ಟಿ ಬರಿಸಿ 
ಪಸಾಯ್ತರೆಲ್ಲರುಂ ಬಗೆಯಜೆದಿಟ್ಟಿಡೆಯಂ ತೊಲಗಿ ಪೋಗೆ: 


ಕಬ್ಬಿಗಕಾ, ೫೮ ವ) 

ಪಸಾಯಿತ - [ಪಸಾದಿತ] ಪಸಾಯ್ತ (ಪಸಾಯಿತರೊಳಂ 
ನುಡಿಯದೆ ಉನ್ನೀಲಿತಲೋಚನನಾಗಿ: ಕಾದಂಬ, ೮. ೪ ವ); 
ಸಾಕುಪ್ರಾಣಿ 


ಪಸಾಯಿತೆ - ವಸ್ತ್ರಗಳ ಮೇಲ್ವಿಚಾರಕಿ (ಈಗಳೆ ಪತ್ರಲೇಖೆವೆರಸು 
ಅಂಗನೆಯಲ್ಲಿಗೆ ಮುಂದೆ ಪೋಗು ನೀಂ ಬೇಹಂ ಇವಳ್‌ 
ಪಸಾಯಿತೆ: ಕಾದಂಸಂ, ೬. ೨೬) 

ಹಸಿಯಾದ, ತೇವವಿರುವ (ಸಮತ್ಚೀಭಾವನಂ 

ಪ್ರೋಷಧವ್ರತಮೆಂದುಂ ಪಸಿಯೊಂದುಮಂ ಮುಹೆಯೆನೆಂಬೀ 
ಪೂಣ್ಕೆ ಮಾಡೆಂ: ಆದಿಪು, ೬. ೧೦); ಹೊಚ್ಚ ಹೊಸ 
(ಮಿಳಿರ್ವಸಿಯ ಪಸಿಯ ಪೊಸಬಾಸುಟ ಕರರುಹರೇಖೆ 
ತುಜುಗಿ ರತನಾಟ್ಯಪರಿಸ್ಟಲಿತಕ್ಕೆ ಮುಳಿದು 
ದಂಪತಿಗಳನಂಗಜನಟನೆ ಸೆಳೆದ ಬಾಸುಣಿವೆನಿಕುಂ: ಆದಿಪು. 
೧೨. ೧೫) ಹಸಿವುಗೊಳ್ಳು (ಪೆಣ್ಣುಲಿ ಪಲವುದಿವಸಂ 
ಆಹಾರಮಂ ಪೆಜದೆ ಪಸಿದು ಮಮ್ಮಲ ಮಖುಗುತ್ತಿರ್ದ: 
ವಡ್ಡಾರಾ, ಪು. ೪೮, ಸಾ. ೧೦) 

ಪಸಿಯ ನೇತ್ರ - ಒದ್ದೆ ಬಟ್ಟೆ (ತೊವಲ್ತು ಸೊಗಯಿಸುವ 
ಅಡವಿಗಳುಮ೦ಂ ಪಸಿಯ ನೇತ್ರಮಂ ಪಚ್ಚವಡಿಸಿದಂತೆ 
ಪಸುರ್ಪುವಡೆದ ನೆಲದೊಳ್‌: ಪಂಪಭಾ, ೭. ೨೫ ವ); 
ಮಬ್ಬುಗಣ್ಣು (ಕದಳೀಳಾವ ಗುಂಫಿಲತೆಯಂ ಕಂಡು ಪಸಿಯ 
ನೇತ್ರದಿಂ ಮುದುಕಿ ಮುನಿದು ಅವಿದಿರ್ದ 
ನಿಜಮನೋಹರಿಯೆಂದು ಬಗೆದು: ಲೀಲಾವತಿ, ೧೪. ೬೪ 
ವ) 

ಪಸಿಯ ಬಣ್ಣ - ಶ್ಯಾಮಲವರ್ಣ (ಕಪಟದಿಂದೆ ವಿಲಾಸಿನಿಯಾದ 
ವೇಷಮಂ ನೆನೆಯಿಸಿದಪ್ಪುದು ಪಸಿಯ ಬಣ್ಣಂ ಇವಳ್ಳನೆ: 
ಕಾದಂಬ, ೧. ೩೫) 

ಪಸಿವರೆ - ಹಸಿರು ಅಡಗು, ಹಸಿರು ಕಣ್ಮರೆಯಾಗು (ಪಚ್ಚ 
ಪಸಿವರೆಯದ ಅಲರ್ಗಳ .. . ತೊಳಪ ಅಚ್ಚಸಸಿಮೊಗದ 
ಸೊಗಯಿಪ ಅಚ್ಚರಸಿಯಂತೆ ಮೆಜ್‌ವ ತರುಣಿಯರೆಸೆದರ್‌: 
ರಾಜಶೇವಿ, ೨. ೨೨) 


a 


ಸಿ ಹ 


ಎನಿ 


ಪಸಿವು - ಹಸಿವು (ಓಡಲಿ ನಿಮ್ಮ ಮೆಯ್ಯ ಪಸಿವಾಂತ 
ವಿರೋಧಿಗಳ್‌ ಎನ್ನ ಕೈಯೊಳಟ್ಸಾಡುಗೆ ಕೊಳ್ಳಿಂ ಉಣ್ಣಿಂ ಎನೆ 
ಕೇಳ್ದು: ಪಂಪಭಾ, ೫. ೮೫) 

ಪಸು - ಹಸು (ಪಸುವೆರ್ಮೆ ಕುಜಿಗಳೆಂಬಿವು ವಸುಧೆಗೆ ಪಯನ್‌: 
ಸಮಯಪ, ೯. ೧೧೫); ಹಂಚು (ಮನಮಂ ಪದಿನಾಣ್‌ಡೆಗೆ 
ಪಸುತ್ತುಮಿರ್ದೊಡಂ ಚಿತ್ರಂ ಮೆಯ್ದೋಚೆತ್ತು .. .. ತೀರ್ಥಕರ 


ವಿದಿತಪುಣ್ಯಂ: ಪಾರ್ಶ್ವನಾಪು, ೧೩. ೬೬); ಕತ್ತರಿಸು 
(ಪಸುವೆಂಬುದು ಅಸಿಧೇನುವಿನೊಳ್‌ ಅಲ್ಲದೆ 
ಪೆಣವೆಡೆಯೊಳಿಲ್ಲ: ವರ್ಧಮಾಪು, ೧. ೪೫ ವ) 

ಪಸುಂಗಣಿ - ಹಸುರಾದ ಗರಿ (ಆದಿಯಿತ್ವಮಿಲ್ಲಾಗಿ 
ಪಚ್ಚನೆಯೆಂಬುದರ್ಕೆ ಪಸುಂಗಳೆ, ಪಸುರ್ವ೦ದರ್‌ 
ಎಂದಾಯ್ತು: ಶಬ್ದಮದ, ೧೯೩ ಪು) 

ಪಸುಂಬ - ಶಕುನದ ಹಕ್ಕಿ (ತೊಲಗದ ಕಂಬದಾನೆಯ 
ಪಸುಂಬದ ಪಕ್ಕಿಯ ಸೂಲ ಸೂಲದಿಂ ಗಿಲಿತದ 


ಗಂಡಗತ್ತರಿಯೆ ಗೂಳಿಯ ಪಂದಿಯ: ಕಬ್ಬಿಗಕಾ, ೨೧೧) 
ಪಸುಂಬೆ - ಎರಡು ಒಡಲ ಹಸಿಬೆ ಚೀಲ (ಬಿಸುನೆತ್ತರ್‌ ನೆಣಂ 


ಅಡಗು ಎಲ್ವು ಸಮಸ್ತಂ ಸುರಿಯೆ ಕೈಗೆ ತೊವಲ್‌ 
ಉಟಿಯಲ್‌ ಅಗುರ್ವಿಸಿದುದು ತೀವಿದ ಗುಳ್ಳೆಯ 
ಪಸುಂಬೆಯ ಸೋರ್ಚಿದಂತೆ ತನು ಕೀಚಕನಾ: ಪಂಪಭಾ, ೮. 
೭೭); 

ಪಸುಗೂಸು - ಎಳೆಯ ಮಗು, ಹಸುಗೂಸು (ಪಸರಿಸೆ 


ಜರಾಯುಪಟಲಂ ಪಸುಗೂಸುಗಳೊಡಲೊಳವನಗಲ್ಲುವ 
ಮತಿಯಂ ವಸುಮತಿಗಜೆಪಿ: ಆದಿಪು, ೬. ೬೫) 

ಪಸುಗೆ - ವಿವೇಕ (ನೃಪ ಪರಮಾತ್ಮನ ಪಾಟಿಯ ಪಸುಗೆಯ 
ಮಡಿಗೆ ಪರಮಾರ್ತನಾಗಿ: ಪಂಪಭಾ, ೧೨. ೧೭೬ ವ); 
ಔಚಿತ್ಯ (ಪೂಜ್ಯರುಮೇಕೆ ಪೇಟ್‌ ಪಸುಗೆದಪ್ಪುವರ್‌ 


ತಪೋರಾಜ್ಕಮಂ ಒಲ್ಲುದಂ ಕುಡದೆ ಪೋಪುದು 
ಮಜ್ಜನಕಂಗೆ ಮಾಗಏ: ನೇಮಿನಾಪು, ೨. ೫೩); ಔದಾರ್ಯ 
(ಕರ್ಣನೊಳ್ಳಸಮಂ ವಿಕ್ರಮದುರ್ಕುಮ೦ ಪಸುಗೆಯಂ 


ಕೇಳುತ್ತೆ ಬಂದು: ಕರ್ಣನೇಮಿ, ೯. ೬೭); ಶೋಭೆ (ಪೊಸ 
ಪಸಗೆಯ ಮಂಜಿಟಿಗೆಯ ಮಿಸುಗುವ ದೋರಿಯದ ಪಟಿಯ 
ಪುಲ್ಲಿಯ ಸೊಂಪ೦ ಪಸರಿಸಿದ ಪಕ್ಕರಕ್ಕೆಗಳೆಸೆದಿರ್ದುವು: 
ಕಬ್ಬಿಗಕಾ, ೨೦೨); ಪಾಲು (ಮಾತಿನ ಪಸುಗೆ 
ಪಸುಗೆವಡೆದತ್ತೆನೆ ನುಡಿದಂ ಮಧುರಮೃದುಗಭೀರದ್ದನಿಯಿಂ: 
ಆದಿಷು, ೨. ೧೦) ಹಂಚಿಕೆ (ಭಾವದನುಭಾವದೆಸೆವ 
ವಿಭಾವದ ಪಸುಗೆಗಳೊಳೊಸರ್ವ ರಸದಭಿನಯಮಂ 
ಭಾವಿಸುವೊಡೆ: ಆದಿಪು, ೯. ೨೭) 

ಪಸುಗೆಗೆಡು - ವಿವೇಕಶೂನ್ಯವಾಗು (ಒರ್ವರೊರ್ವರ ನಂಬದ 
ಬಗೆಯಯಿಂ ಕನಕಾಸ್ವಾದಮಿಲ್ಲದೆಯುಂ ಮರುಳ್ಗಸಗಿ 
ಪಸುಗೆಗೆಟ್ಟು ಪಸಿಯ ಬಡಿಗೆಗಳನೆತ್ತಿಕೊಂಡು: ನೇಮಿನಾಷು, 
೪.೧೧೪ ಪು 

ಪಸುಗೆವಡೆ - ವಿವೇಕದಿಂದ ಕೂಡು (ಮಾತಿನ ಪಸುಗೆ 
ಪಸುಗೆವಡೆದತ್ತೆನೆ ನುಡಿದಂ ಮಧುರಮೃದು ಗಭೀರದ್ದನಿಯಿಂ: 
ಆದಿಪು, ೨. ೧೦ 

ಪಸುಗೆವೋಗು - ಹಂಚಿಕೆಗೊಳ್ಳು, ಪಾಲಾಗು (ಪಸುಗೆವೋಗದ 
ಶೌರ್ಯಮುಮಂ೦  ಸೂಅಖ್‌ಪೋಗದ ಏಆಜುಮಂ 
ಹೊಗಟಿಸುವೆನೆಂದು ತಜೆಸಂದು:: ಶಾಂತಿಪು, ೪. ೩೬ ವ) 

ಪಸುರ್ಗವಿಲ ದ ಹಸಿರ ಕಪಿಲಗಳ ಮಿಶ್ರವರ್ಣ 
(ಪಸುರ್ಗವಿಲನಾದ ನೀಪದ ಕುಸುಮಮುಮಂ೦ ದೆಸೆಗೆ 


೬೭೭ 


ಕಂಪನೆತ್ತವ  ಲೋಧ್ರಪ್ರಸವಮುಮಂ  ಸೂಲಸ್ಲೊಟಳಾಳ್‌ 
ಪಸವಟ್ಟಂದದೊಳೆ ಮುಸಟೆ ಮುತ್ತಿದುವಳಿಗಳ್‌: ಪಂಪರಾ, 
೭ ೧೪೧) 

ಪಸುರ್ತ - ಹಸುರಾದ (ಪೊಳೆವ ಅಮರೇಂದಗೋಪದ 
ಪಸುರ್ತ ಎಳೆವುಲ್ಲಳ ತಳ್ತ ಕಾರ್ಮುಗಿಲ್ಲಳ: ಪಂಪಭಾ, ೭. 
೨೫) 

ಪಸುರ್ನನೆ - ಹಸುರು ಮೊಗ್ಗು, ಎಳಮೊಗ್ಗು (ಪೊಸತಲರ್ದ 
ಕೊಸಗು ತಳಿವೋದ ಅಸುಗೆ ಪಸುರ್ನನೆಯೊಳಿಡಿದ ಮಲ್ಲಿಗೆ 
ನನೆಯಿ೦ ಮುಸುಕಿದ ತಳಿರಂ ಪೇಜೆದ ಪೊಸಮಾವುಗಳಿಂ: 
ಆದಿಷು, ೧೧. ೮೫) 

ಪಸುರ್ಪು - ಹಸಿರು ಬಣ್ಣ (ಪೊನಲ್ಗಳ ಕೆಂಪು ಪಸುರ್ಪು 
ಕರ್ಪು  ಬೆಳ್ಳು ಒಳಕೊಳೆ  ಶಕ್ರಕಾರ್ಮುಕವಿಳಾಸಮಂ 
ಏನೆರ್ದೆಗೊಂಡು ಬೇಟದತ್ತಳಗಮ೦ ಉಂಟುಮಾಡಿದುದೋ 
ಕಾಮನ ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 

ಪಸುರ್ಪುವಡೆ - ಹಸುರು ಬಣ್ಣವನ್ನು ತಾಳು (ಪಸಿಯ ನೇತ್ರಮಂ 
ಪಚ್ಚಡಿಸುವಂತೆ ಪಸುರ್ಪುವಡೆದ ನೆಲದೊಳ್‌ ಪದ್ಮರಾಗದ 
ಪರಲ್ಗಳಂ ಬಲಿಗೆದಜೆದಂತೆ ಉಪಾಶ್ರಯಂಬಡೆದು 
ಅಳಂಕರಿಸುವಿಂದಗೋಪಂಗಳುಮಂ: ಪಂಪಭಾ, ೭. ೨೫ 
ವ) 

ಪಸುರ್ಮಣಿ - ಹಸುರುಮಣಿ (ನಿಜರಥತುರಗ 
ದಿವ್ಯಾಸ್ತಂಗಳುಟೆಯೆ ಪಸುರ್ಮಣಿಯನಪ್ಪೊಡಂ 
ಉಟಿಯದಂತು ಚಾಗಂಗೆಯ್ದು: ಪಂಪಭಾ, ೧೨. ೧೦೮ ವ) 

ಪಸುರ್ಮಿಡಿ - ಹಸಿರು ಮಿಡಿಗಾಯಿ (ಕಾಂಚವಾರದ 
ಕಾಂಚಿಯುಮಂ ಪಸುರ್ಮಿಡಿಯ ಪಚ್ಚೆಸಾರಮುಮಂ .. . 
ಸಮೆದು ತಮತಮಗೆ ಪಸದನಂಗೊಂಡು: ಚಂದ್ರಪ್ರಷು, ೭. 


೧೧೪ ವ) 
ಪಸುರ್ವಂದರ್‌ - ಹಸಿರುವಾಣಿ ಚಪ್ಪರ (ಪಸೆಯಂ 
ಪಸುರ್ವಂದರಮಂ  ಪೊಸಯಿಸಿ ಕನ್ನೆಯರನಾನಕದ್ದನಿ 


ದೆಸೆಯೊಳ್‌ ಪಸರಿಸೆ: ಆದಿಷು, ೯. ೧೨೭) 

ಪಸುರ್ವಂದದಲ್‌ - ಹಸಿರು ಚಪ್ಪರ (ತಳಿರ್ಗಳಸ೦ ಮುಕುಂದ 
ರವಂ ಎತ್ತಿದ ಮುತ್ತಿನ ಮಂಟಪ೦ ಮನಂಗೊಳಿಪ 
ವಿತಾನಪಜ್ಜೆ_ ಪಸುರ್ವಂದಲೊಳ್‌ ಒಲ್ಲು ಎಡೆಯಾಡುವ 
ಎಯ್ದೆಯರ್‌: ಪಂಪಭಾ, ೧. ೧೦೭) 

ಪಸುವರ್‌ - (ಬಸನಂಗಳೆ ನಿನ್ನಂ ಬರ್ದಿಸುತಿರ್ದಪುವು ಅವ 
ಬಸದೊಳ್‌ ಎಸೆವುದಜೆಂ ನಾಣ್ಣಿಸುವೀ ನಾಣಿಲಿ ನಾಣಂ 
ಪಸುವಂದೆಲೆ ಜೀವ ನೀನದೆಲ್ಲಿಗೆವೋಪೈ: ಅಜಿತಪು, ೨. 
೯೪) 


ಪಸುಳೆ - ಹಸುಳೆ, ಎಳೆಯ ಮಗು (ಪಸುಳೆಗೆ ತಕ್ಕ 
ಮಜ್ಜನಮಿದಲ್ರು: ಅನಂತಪು, ೫. ೬೪) 

ಪಸುಳೆವಿಸಿಲ್‌ - ಎಳೆಬಿಸಿಲು (ಪ್ರಾಕಾರದ ಮಣಿಮಯವ 
ಪ್ರಾಕಾರದ ಪಸುಎವಿಸಿಲ ಮಸಕದಿನಿರುಳುಂ 
ಕೋಕನದಮುಡುಗವು: ಅನಂತಪು, ೧. ೧೦೨) 

ಪಸೆ ದ ಹಸೆ (ಕುಸುಮದೆಸಳ ಮಿಸುಗುವ 
ಹೊಸವಸೆಯೊಳಸದಳಮೆಸೆಯಿ ಪಸರಿಸಿ ಪೊಸಯಿಸಿದ 
ಪೊಸಸುಸಿಲ ಮಸಕದ ಬಸದೊಳೆ: ಆದಿಹು, ೪. ೧೨ ವ); 
ಹಾಸಿಗೆ (ಎಸಟ ಪಸೆಗಳೊಳಂ ಎಂತುಮಾ 
ಸಂತಾಪಮಂ ಸಂತಯಿಸಲಾಣದೆ: ಕಾದಂಬ, ೧೦. ೫೮ ವ) 


ಪಸೆನಿಲ್‌ - ಹಸೆಯ ಮೇಲೆ ನಿಲ್ಲು ಮದುವೆ ನಿಲ್ಲು 


(ನಿರ್ಜರಾಧಿಪರೇಳಂದಿರೆ. ಶಂಭು ಕೂರ್ತು ಪಸೆನಿಂದಂ 
ತನ್ನಹಾದೇವಿಯೊಳ್‌: ರಾಜಶೇವಿ, ೩. ೯೦) 

ಪಸೆವರಿಸು - ಹಾಸನ್ನು ಹರಡು, ಹಸೆ ಹಾಸು 
(ಮಕುಟಬದ್ಧಪರಿವೃತಂ ಕರುಮಾಡದೊಳ್‌ ಮುನ್ನಂ 
ಪಸೆವರಿಸಿದ ಮೃಗಾಧಿರಾಜವಿಷ್ಟರದೊಳ್‌ ಕುಳ್ಳಿರ್ದು: 


ಶಾಂತಿಪು, ೧೧. ೮೩ ವ) 

ಪಸೆವಾಸು - ಹಸೆಮಣೆಯಯ ಮೇಲೆ ಹಾಸುವ ಬಟ್ಟೆ (ಹಾಸು 
ಮಿಸುಗುವ ಚೌಕದ ಮುತ್ತಿನ ಪಸೆವಾಸಿನ ಪಟ್ಟವಟೆಯ 
ದುಗುಲದ ರುಚಿಗಳ್‌ ಪಸರಿಸೆ: ಜಗನ್ನಾವಿ, ೧೦. ೯೫) 


ಪಹರಣಿ - ಮದ್ದಳೆ ಬಾಜನದ ಒಂದು ರೀತಿ (ಅಳಗಂ 
ಸುಳಿಯಳಗಂ ಬೊಟ್ಟಳಂ ಕತ್ತರಮುಂ ಎಸೆವ 
ಪೊಣಕತ್ತರವಗ್ಗಳಿಸಿರೆ ನಾನಾ ಭೇದಂಗಳ ಪಹರಣಿ 


ತುಡುಕುಮೋಡಿಯಂ ಬಾಜಿಸಿದಂ: ಧರ್ಮಪ, ೨. ೨೩) 


ಪಳಂಕು -  ಎರಚು. ಉಗ್ಗು (ಬಣ್ಣಂಗಳಂ 
ಕೆಂಬೆಳಗೇನಾಯ್ತೊ ಪಳಂಕಿದತ್ತೊ: ಲೀಲಾವತಿ, ೧೪. ೪) 

ಪಳಂಚಲೆ - ಮೀರಿಸು (ಅಮರಕಾಂತೆಯರೆಲ್ಲರಂ ಪಳಂಚಲೆಯೆ 
ನೆಗಟ್‌ವೆತ್ತ ಪತಿಭಕ್ತಿಯ ಮೈಮೆಯ ಮಾನಸಿಕ್ಕೆಯಗ್ಗಲದ 
ಪೊಗಟ ಆದಿಪು, ೧. ೭೨); ಮುಟ್ಟು, ತಲುಪು (ಈ 
ನಿಜತನೂಜೆಯಂ ಉತ್ಸವಮಂ೦ಗಳಾನಕದ್ದನಿ ದೆಸೆಯಂ 
ಪಳಂಚಲೆವಿನಂ ನೆರಪೀಗಳೆ ವಜ್ರಜ೦ಘನೊಳ್‌: ಆದಿಪು, ೪. 
೨೬); ಅಲ್ಲಾಡು, ಅಲುಗಾಡು (ಇಂಬಾಗಿರ್ದ ನೆಲೆವೊಟ್ಟುಂ 
ನೆಲೆವೊಟ್ಟಿನೊಳೊಟ್ಟೈಸಿ ಪಳಂಚಲೆವ ಕುರುಳೋಳಿಯುಂ: 
ಆದಿಪು, ೪. ೪೧ ವ); ಸುಳಿದಾಡು, ಕಾಣಿಸಿಕೊ (ಮೇಲೆ 
ವಾಯ್ದು ಬಯ್ದು ಅನುವಿಸಿ ಕಾಡಿ ನೋಡಿ 
ತಿಳಿದಟ್ಟಜನಿ್ಕುಳಿಗೊಂಡ  ಅಲಂಪುಗಳ್‌ ಕನಸಿನೊಳಂ 
ಪಳಂಚಲೆವುವೆನ್ನರ್ದೆಯೊಳ್‌: ಪಂಪಭಾ, ೪. ೧೦೬); 
ಬೀಗು, ಗರ್ವಿಸು (ಭಾರತಂ ಕಲಹಂ ಇದಿರ್ಚುವಂ ಹರಿಗಂ 
ಅಪ್ಲೊಡೆ  ಮೊಕ್ಕಳಮೇಕೆ ನೀಂ 
ಸೂಟ್ಲಡೆಯಲಪುುದು ಕಾಣ ಮಹಾಜಿರಂಗದೊಳ್‌: ಪಂಪಭಾ, 
೧೦. ೨೩); ಅಪ್ಪಳಿಸು (ವಿಪಂಚೀನಾದಮೀಗಳ್‌ 
ಪಳಂಚಲೆವುತ್ತಿರ್ದಪುದಲ್ರೆ:' ಕಾದಂಬ, ೪. ೩೧); ಸೋಕು 
(ವಿಪಂಚೀನಾದಂ ಇಂತೀ 
ಸಾಲ್ವುದಿದೆ ತದ್ಗಂಧರ್ವರಂ ಸೋಲಿಸಲ್‌; ಕಾದಂಸಂ, ೩. 
೧೯); ಥಳಹಳಿಸು (ಅಮರಕಾಂತೆಯರೆಲ್ಲರಂ ಪಳಂಚಲೆಯೆ 
ನೆಗಟ್‌ವೆತ್ತ ಪತಿಭಕ್ತಿಯ ಮೈಮೆಯ ಮಾನಸಿಕ್ಕೆಯಗ್ಗಲದ 
ಪೊಗಟ ಆದಿಷು, ೧. ೭೨) 

ಪಳಂಚಿನುಂಗುರ - ಮುದೆಯುಂಗುರ (ಪಳ೦ಂಚಿನುಂಗುರದ .. 
ಸಂಕಲೆಯ ಪಿಂಡುಗಂಕಣದ ಕಲಕಲ ನಿನದ೦ ಅತನು 
ಚಾಪಲತಾ ಟಂಕಾರ ಶರಮೋಕ್ಷ ಹೂಂಕಾರದಂತೆ ಕಿವಿಸದ್ದಂ 
ಕಿಡಿಸೆ: ಪಂಪರಾ, ೫. ೧೨೭ ವ) 

ಪಳಂಚಿಸು - ಕುಟ್ಟು (ಸಂಬಳಿಗೋಲಿಂದಿರದೆ ಪಳಂಚಿಸಿದಳ್‌ 
ಜರ್ರುರರವಮೊಗೆಯಲ್ಕೆ ನೃಪಸಭಾಕುಟ್ಟಿಮಮಂ: ಕಾದಂಬ, 
೩೧) 

ಪಳಂಚು - ತಾಗು, ಸಂಘಟ್ಟಿಸು (ತ್ರಿದಶಗಣಾಧಿನಾಯಕನ 
ಪರ್ವಿದ ತೋಳ್ಪುಜುಗಲ್ಗಳೊಳ್‌ ಪಳಂಚದೆ ಗಗನಂಬರಂ 
ನೆಗೆದು ಸೂಸುವ ಬಾಹುಪರಿಭ್ರಮ೦ಗಳೊಳ್‌ ಬೆದಜದೆ: 
ಆದಿಪು, ೭. ೧೨೫) ಚೆನ್ನಾಗಿ ಸೇರು (ಸೂರ್ಯ ಕಿರಣಂ 
ಅಸ್ತಮಯ 


ಕಣ್ಣೆ 
[a 


ಪಳಂಚಲೆದಪೆಯಣ್ಣ 


ಪಳಂಚಲೆಯುತ್ತಿರ್ದಪುದಲ್ತೆ 


ಸಮಯದೊಳ್‌ ತಪ್ತ ತಪನೀಯಮಯಮೆನಿಪ್ಪ 


೬೭೮ 


ನಿಷಧ ನಗದ ಕೆಂಬೊಳಪಿನೊಳ್‌ ಪಳಂಚೆ: ಪಂಪರಾ, ೧. 
೭೧ ವ); ಹೊಳೆ (ಪಳಂಚಿದ ಮುಖಾಬ್ಜಮಂ೦ ಬಿಸಿಲ 
ಬಂಬಲಿಂ ತೊಯ್ದವೋಲ್‌ ವಿಳಾಸಮಿರೆ: ಲೀಲಾವತಿ, ೧೩. 
೧೪೦) 

ಪಳಕ - ಹಲಗೆ (ಪಳಕಮಾಗೆ ಕಪೋಳತಳ೦ ವಿಳಾಸದಿಂದ 
ಅಸದಳಮೇಟೆಕುಂ ಜಯನಶಾಲೆಯ ಲೀಲೆಯನಲ್ಲಿ 
ಬಾಲೆಯರ್‌: ಪಾರ್ಶ್ವನಾಪು, ೭. ೩೮) 

ಪಳಕು -  ಜರ್ಜರಿತವಾಗು (ಊರವರ್‌ ಕಂಡು ಪಳಕಿದ 
ಮೆಯ್ಯೆಂದು ಅದಂ ಭಿನ್ನಪಾತ್ರೆಯೆಂದಜೆದು 
ಸಂಭಾಷಿಸುತಿರ್ದು: ಹರಿವಂಶ, ೪. ೧೫ ವ) 

ಪಳಗಂಡ -ಗಾರೆ ಕೆಲಸಗಾರ (ಲೇಪಕ೦ ಪಳಗಂಡಂ: ಅಭಿಧಾವ, 
೧. ೧೧. ೮೩) 


ಪಳಚ್ಚನಾಗು ದ ಹೊಳಪಿನಿಂದ ಕೂಡು (ಎಸೆವ 
ಅಮೃತಾಂಶುಬಿಂಬ ಶಾಣದೊಳ್‌ ಇಂತು ಬಸಂತಗಮ್ಮಜಂ 
[ಬಸಂತ-ಕಮ್ಮಅಂ] ಮಸೆದು ಪಳಚ್ಚನಾಗಿ ತಳಪತ್ತಿದ 


ಕಾಮನ ಖಡ್ಗದಂತೆ ಮೋಹಿಸಿತು: ಶಾಂತೀಶ್ವಪು, ೨. ೨೧); 
ನಿರ್ಮಲವಾಗು (ಕೊಳ೦ ಪಳಚ್ಚನಾಗಿರೆ ಶಶಿರಶ್ಮಿ ಬಂದುದು 
ಅತಿನಿರ್ಮಲನೀರವಮಪ್ಪ ಶಾರದಂ: ಕಾದಂಬ, ಛ್‌ ೭೯) 

ಪಳಚನೆ - ಹೊಳೆಯುವ (ಜಲಜಲನೆ ಕೆಂಪನುಗುಟ್ಟುವು 
ಲಲಿತಲತಾಂಗಿಯರ ಪಳಚನೆಸೆವಧರಂಗಳ್‌: ಲೀಲಾವತಿ, ೯. 
೭೫) 

ಪಳಚ್ಚನೆ - ಹೊಳಪಿನಿಂದ ಕೂಡಿ (ಆತನ ತೀವ್ರಪ್ರತಾಪಮೆ 
ತನ್ನೊಳ್‌ ಸಂಕಮಿಸಿದಂತೆ ದಿನಕಿರಣ೦ಗಳೊಳ್‌ ಪಳಚ್ಚನಪ್ಪ 
ಪೊಳೆಪುಂ: ಆದಿಷು, ೧೧. ೫ ವ) 

ಪಳಪಳಿಸು - ಹಳಹಳಿಸು, ಗಾಬರಿಗೊಳ್ಳು, ಕಕ್ಕಾವಿಕ್ಕಿಯಾಗು 
(ತಳಮಿವು ತಳಿರಿವು ಬೆರಲಿವು ಕಳಿಕೆಗಳಿವು ನಖಮಿವು 
ಅಲರಿವು ಎಂದಜೆಯದೆ ಕೋಮಳೆ ಪೂಗೊಯ್ದೆಡೆಯೊಳ್‌ 
ಪಳಪಳಿಸಿದಳ್‌ ಅತಿಮುಗ್ಗೆ ಮಾವಿನೊಳ್‌ ಮತ್ತೊರ್ವಳ್‌: 
ಶಾಂತೀಶ್ವಪು, ೧೦. ೧೨೬) 

ಪಳಬದ್ದ - ಪಡೆದ ಪ್ರಯೋಜನ ಅಥವಾ ನೆರವು (ಪಟವೆಗಂ 
ಪಾಗುಡಕ್ಕಂ ಪಳಬದ್ಧಕ್ಕಂ .. .. ವೈವಾಹಿಕಸಂಬ೦ಧಕ್ಕಂ 


ಮೈತ್ರಕ್ಕಂ . .. ಮಹಾನದಿಗಳ್‌ ಕೂಡುವಂತೆ: ಪಂಪಭಾ, ೯. 
೯೫ ವ) 

ಪಳಯಿಸು - ಪ್ರಲಾಪಿಸು (ಪಳಿವುದು ಎನ್ನಿನಿಯಳ 
ತೊಳಗುವ ವದನಂ ಅಲರ್ದ ಬೆಳ್ಳಾವರೆಯಂ ಎಂದು 


ಪಳಯಿಸುತ್ತಿರ್ದಂ: ರಾಜಶೇವಿ, ೧೧. ೧೩೩ ಮತ್ತು ೧೩೩ 
ವ) 

ಪಳವ - ಚರ್ಮವಾದ್ಯ (ಪಳವದ ತಿವಳಯ ಜುಂಕದ ಮೊಳಸಿನ 
ಜೇಕಿರದ ಸಿವಿಅ ಸಿಪ್ಪಿನ ಲಯದಿಂದ ಎಳಲದೆ ಕುಣಿದರ್‌: 
ಅಜಿತಪು, ೫. ೩೨) 

ಪಳವಿಸು - [ಪಲಾಪಿಸು] ದುಃಖಿಸು, ಅಳು (ಬಹುಪಕಾರದಿಂ 
ಪಟವಿಸುವ ಮಹಾಶ್ವೇತೆಯಂ ಕಪಿಂಜಲನಿಂತೆಂದಂ: 
ಕಾದಂಬ, ೯. ೭೩ ವ) 

ಪಳಾಳ — [ಪಲಾಲ] ಹುಲ್ಲುಕಡ್ಡಿ (ನಮಗಿದು 
ಪಳಾಳಭಾರಂಬೊಲೀ ಮಹೀತಳಭಾರಂ: ಆದಿಪು, ೧೪ 
೩೩); ಪೊಳ್ಳು ಕೆಲಸ, ಆಗದ ಮಾತು (ಗಾಳು ಗೊರವಂ 
ತಗುಳ್ಳಿ ಪಳಾಳಮಂ ಏನೊಂದನಪ್ಪೊಡ೦ ಗಟಪಿದೊಡೆ ಆ 
ಬೇಳುನುಡಿ ಕೇಳ್ದು ಕೆಮ್ಮನೆ ಬೇಳಲ್‌: ಪಂಪಭಾ, ೬. ೨೪); 
ನಿಷ್ಠಲ, ಠಕ್ಕು (ಒಳಗಜೆಯದೆ ಪೊಳಅಗಳಯದೆ ಪಳಾಳಮಂ 


ನುಡಿವ ನಿಮ್ಮ ನುಡಿಗೆಮಗೀಗಳ್‌ ಮುಳಿಯಡೆಡೆಯಿಲ್ಲ: 
ಆದಿಪು, ೯. ೧೦೫) 
ಪಳಾಳಭಾರ - ಹೊಟ್ಟನ ಹೊರೆ, ವ್ಯರ್ಥವಾದ ಭಾರ (ನಮಗಿದು 


ಪಳಾಳಭಾರಂಬೊಲೀ ಮಹೀತಳಭಾರಂ: ಆದಿಷು, ೧೪. 
೩೩) 

ಪಳಾಳವರ್ತಿ - ಸುಮ್ಮನೆ ಕಟ್ಟಿದ್ದ ಹಗ್ಗ (ಮಂಗಿಯಂ ಕಂಡು 
ಸುತ್ತಿರ್ದ ಪಳಾಲವರ್ತಿಯಂ ಕಳೆದು ಭಟ್ಟಾರಕರ 
ಪಾದಮೂಲದೊಳ್‌ ತಂದಿಕ್ಕುವುದುಂ: ಚಾವುಂಪು. ಪು. 
೪೧೫. ಸಾ. ೧೮) 

ಪಳಿಕು - ಸ್ಪಟಿಕ (ಪಳಿಕಿನ ಕೊಡದೊಳ್‌ ಸೊಡರ್ಗುಡಿ 


ಬೆಳಗುವವೊಳ್‌ ಶುದ್ಧಗರ್ಭಗೃಹದೊಳ್‌: ಆದಿಪು, ೭. ೩೩) 
ಪಳಿಕುವಾಸಜ್‌ - ಸ್ಫಟಿಕದ ಹಾಸುಗಲ್ಲು (ತರುಣತಮಾಲತರು 
ವನದ ತಳದ ತಣ್ಣೇಳಲ ಪಳಿಕುವಾಸಜೌ್‌ಯ 
ಪರ್ಣಶಾಲೆಯಲ್ಲಿ: ರಾಜಶೇವಿ, ೧. ೧೩೦ ವ) 
ಪಳಿತ - ನರೆತ ಕೂದಲು (ಪಳಿತಂಗಳಂ ದರ್ಪಣದಳ್ನೋಡಿ 
ಕಂಡು ಪರಪಶಾಕಿನೀಪತಾಕೆಯಂ ಕಂಡು ಸೆರಗಿಲ್ಲದ 
ಗ೦ಡನಂತಿರಪ್ಪೊಡಂ; ಆದಿಪು, ೧. ೭೯ ವ); [ಜೈನ] ಲೆಕ್ಕಕ್ಕೆ 
ಸಿಕ್ಕದಷ್ಟು ದೀರ್ಫಕಾಲ (ಮುಡಿಪಿ ದೇವ ಲೋಕದೊಳೆ 
ಪಳಿತೋಪಮಾಯಷ್ಯಸ್ಥಿತಿಯೊಳಾಗಿ ಮಣಿಚೂಳಿಯೆಂಬ 
ದೇವಿಯಾಗಿ ಪುಟ್ಟ: ಹರಿವಂಶ, ೧೩. ೪೫ ವ) 
ಪಳಿನ - ಕಣ್ಣುಗಳುಳ್ಳ (ಪಳಿನ ಶಾಖೆಗಂ 
ಮಂದಾನಿಳಂಗಂ ಇಂ ನಿಮ್ಮಂದಿಗರ್ಗಂ 
ಪರೋಪಕಾರಮೆ ಶಿಳಂ: ನೇಮಿನಾಪು, ೪. ೧೨) 
ಪಳಿಹಸ್ತ - ಆನೆಯ ಸೊಂಡಿಲಿನ ಸ್ಥೂಲಹಸ್ತವೆಂಬ ಭಾಗದ 
ನಡುವಿನ ಅಂಗ (ಸುಸಂಚಿತ ಪ್ರೋಹ ಪಳಿಹಸ್ತಗಾತ್ರನುಂ 
ಪರಿಪೂರ್ಣಕ್ಲಿಷ್ಠಪಾರ್ಟಿ ಯುಂ: ಆದಿಷು, ೧೨. ೫೬ ವ) 
ಪಳುಂಕು - ನೂಕು, ಒತ್ತು (ಗಳದೊಳೋಳ ಮೊದಲ್‌ ಪಳಂಚೆ 
. ಪೆರ್ಮೊಲೆ ವಕ್ಷಸ್ಥಳಮಂ ಪಳುಂಕೆ: ಅನಂತಪು, ೭. 


ಮೇದಿನಿಗಂ 
ಸಲೆ 


೧೮) 

ಪಳುಂಬು - (ಕಾದಲರಂ ಪಳಂಚಲೆವ ಪಂಚಶರಕ್ಕೆಅದಣ 
ಅಂಕುರಂ ಪಳುಂಬಾದುದು ಕೆಂದಳಿರ್‌ ಮಿಸುಪ 
ಕೆಂಗಣೆಯಾದುದು: ಪುಷ್ಪದಂಪು, ೮. ೮೧) 

ಪಳುಕಿನ ಪಾಪೆ - ಸ್ಪಟಿಕದ ಬೊಂಬೆ (ಪಳುಕಿನ 
ಪಾಪೆಯನಮರ್ದಿಂ ತೊಳೆದಂತೊರ್ಮೊಟದ ದಿವ್ಯವಪು 


ಮಣಿಮಯಕುಂಡಳ ಮಕುಟಕಟಕ ಭೂಷಣವಿಳಾಸದಿನೇಂ 
ವಿಳಾಸಮಂ ತಾಳ್ಗುದೋ: ಆದಿಪು, ೬. ೩೯) 

ಪಳುಕು - ಸ್ಪಟಿಕ (ಇಂದನೀಲದ ಭದದೊಳಂ ಕರ್ಕೇತನದ 
ಜಾಳರಿಗೆಯೊಳಂ ಪಳುಕಿನ ಚಿತ್ರಭಿತ್ತಿಯೊಳಂ 
ವಿವಾಹಗೇಹಮಂ ಸಮೆಯಿಸಿ: ಪಂಪಭಾ, ೩. ೩೪ ವ); ಬೆಳ್ಳಿ 

ಪಳುವು - ಕಾಡು (ಪಳುವದ ಮದಕರಿಗಳ ಮದಜಳದೊಳ್‌ 

ನಿಮಿರ್ದಿರ್ದ ಮರದ ತುದಿಗೊಂಬುಗಳೊಳ್‌: ಕಾದಂಬ, ೧. 

೮೧) 

- ಹರಳು (ಸೌಧದೊಳೆ ಕೆದಚೆದ ಕಪ್ಪುರವಳ್ಳುಗಳೆಸೆಯೆ 

ಸಯಂಬರಸಾಲೆಯನೆಸೆವ  ಲೀಲೆಯಿಂ ಪುಗುತಂದಳ್‌: 

ಪಂಪಭಾ, ೩. ೪೯) 

ಪಳ್ಳ - ನೀರು ಹರಿಯುವ ಹಳ್ಳ (ಬತ್ತಿ ಪಳ್ಳಂಗಳೊಳಂ 
ಅತಿರೌದ್ರಮಾದ ಪೇರಡವಿಯೊಳಗೆ ಬರ್ಪಾಗಳ್‌: ಕಾದಂಬ, 
2೫2 72 


ಡ್‌್‌ 
ಪಳ್ಳು 


೬೭೯ 


ಪಳ್ಳಿರು - 
ಫಿ 


[ಪಡು] ಮಲಗಿಕೊ, ಆಶ್ರಯಿಸು (ಪಳ್ಳಿರಲ್ವೆ 
ಎಂದವರ್ಗೀವುದು ಒಳ್ಳು ನಿಲೆ ಕಂಚಿ ನೆಗಟ್‌ಯ ವಾರಣಾಸಿ 
ಕಾಕಂದಿ ಕುರುಸ್ಥಳಂ ವರ ವಕ್ಷಸ್ಥಳಮೆಂಬಿವನಯ್ದು 
ಬಾಡಮಂ: ಪಂಪಭಾ, ೯. ೪೩) 

ಪಳ್ಳಿವರ್‌ ಎ [ಹಳ್ಳಿಯಂತೆ] ಗುಂಪಾಗಿ ಬರು (ಮುನಿದಿಂದಂಗೆ 
ಸುರಾಂಗನಾತತಿ ಸುರೇಂದ್ರಾವಾಸದಿ೦ ಪಳ್ಳಿವಂದು ನಿತಾಂತಂ 
ನೆರೆದಿರ್ದರ್‌ ಅಂಬರದೊಳ್‌: ಧರ್ಮಾಮೃ, ೮. ೧೧೬) 

ಪಳ್ಳಿವೋಗು - [ಹಳ್ಳಿಯಂತೆ] ಗುಂಪಾಗಿ ಗುಳೆ ಹೋಗು 
(ವನಜಾನೀಕಮೆ ಪಳ್ಳಿವೋಪ ತೆಅದಿ೦ ಕಿಟ್ಟರ್ದು ಭೂಪಂ 
ತಪೋವನಮಂ ಪುತ್ರಕಳತ್ರಮಿತ್ರಸಹಿತ೦ ಪೊಕ್ಕಂ: ಆದಿಪು, 


೪. ೮೩) 
ಪಣಮೆ._ - ದುಂಬಿ (ಪಪ್ಪಲದಲರ್ಗಳ್‌ ಸಂಬಳಮಪ್ಪಿನಂ 
ಉಪವನಕೆ ನಿಚ್ಚವಯಣ೦ ಬರುತು೦ ಪಪ್ಪಕಮಾಗಿರೆ 


ಪಜಮೆಗಳುಪ್ಪವಯಣಂಗೆಯ್ದುವಂದು ಪೊಸಮಲ್ಲಿಗೆಯೊಳ್‌; 
ಅಜಿತಪು, ೬. ೨೧) 

ಪಳಮೆವಜಿ - ಮರಿದುಂಬಿ (ಸಿರಿಯೆಆಯಂ ಮಾದೇವಂ 
ಸರಸತಿಯೆಆೌಯರ್ಕಳ ಅಡಿಗಳೆಂಬೀ ಕೆಂದಾವರೆಗಳ್‌ 
ಪೊರೆಗೆಮ್ಮಂ ಪೊಸಸಿರಿಗಂಪಿ೦ ಪಣೌಮವಜೆಯಂ ಎಂತು 
ಅಂತೆ ಒಲವಿಂ: ಕಬ್ಬಿಗಕಾ, ೨) 

ಸ.ಸ (ಸ. - QvVAAU °EEAUAA, PAVAUj AA 
(PAAAGAUAUA “EAgAEE ¥ANAA vEVzE 





¥AKAzZAA “AAEA'E ZAVAZAY:EAUA 
PEA+A°ALAiAAA: D¢¥AA, 9. 77) 
ಹರಿದುಹೋಗು (ಸೊರ್ಕಿದಾನೆಗೆ ಪಣಿವಂತಿರೆ ಇಂದು 


ಪಣೆದತ್ತು ಎನಗ೦ ನಿನಗ೦ ತಳೋದರೀ: ಆದಿಷು, ೧೨. 


೩೭); ಸೀಳು (ಪಾಜುವ ವಿಮಾನದೊಂದಳ್ಳೇಜೆಂ 
ಪಣೆದುಗುವ ಮುಗಿಲ ನೀರ್ಗಳ ಪಲವುಂ ಪೀಜುಗಳೊಳ್‌ 
ಎಳಸಿ: ಆದಿಪು, ೪. ೮೭); ಕೀಳು (ಮನದ 
ಪರಿಚ್ಛೇದದಿನಂದು ನಮಸ್ಸಿದ್ದೇಭ್ಯ ಎಂದು ಕರ್ಮಂಗಳ 
ಬೇರನೆ ಪಜೆವ ತೆಅದೆ ಪಜಿದಂ ಮನಸ್ವಿ 
ಚಲದಳಿವಿನೀಳಕೇಶಾವಳಿಯಂ: ಆದಿಪು, ೯. ೭೭), ಕಳಚು 


(ಉಡೆವಣಿ ಪಜೆಯದ ಮುನ್ನಮೆ ತೊಡಗಿ ಚಲಂ ನೆಗಟ್‌ೌ 
ರಿಪುಬಲ೦ಗಳನೆ ಪಡಲ್ವಡಿಸಿ ಪರಬಲದ ನೆತ್ತರ 
ಕಡಲೊಳಗಣ ಜಿಗುಳೆ ಬಳೆವ  ತೆಐದೊಳೆ ಬಳೆದಂ; 
ಪಂಪಭಾ, ೧. ೪೬); ಒಡವೆ (ವಿಚ್ಛಿತ್ತೌ ಭೂಷಣೇಚ; 
ಶಬ್ದಮದ, ಧಾ. ೮೭೯) 

ಪಣೆಗಡ್ಡ - ಹರಕುಗಡ್ಡ (ಮಾದೆಗನ 
ಪಿಡಿದು: ಧರ್ಮಾಮೃ, ೧೦. ೧೦೨ 


ಪಣಿಗಡ್ಡಮನೆಡಗೆಯ್ಯೊಳ್‌ 
ವ) 


ಪಚಿದು ಪಚ್ಚು - ಹರಿಹಂಚಾಗಿ ಮಾಡು (ನರಶರಘಾತದಿಂ 
ಪಣಿದು ಪಚ್ಚಿಸಿದಂತೆವೊಲಿರ್ದ ಮೆಯ್‌: ಪಂಪಭಾ, ೧೩. 
೫೮) 

ಪಚೆದೊವಲ್‌ - ಕತ್ತರಿಸಿದ ಧರ್ಮ (ಜೀರ್ಣಮಾಗೆ ತನು 
ಕೂರಲಗಿನ ಪಣಿದೊವಲೊಳಿರ್ದನಂತೆ ಆ ಮುನಿಪಂ: 
ಅನಂತಪು, ೧೨. ೩೪) 

ಪಣೆನಂಟರ್‌ - ಹರಿದುಹೋದ [ದೂರವಾದ] ನಂಟ 
(ಹೊಳಪೊಟಲೊಳಿರ್ಪರಿರ್ವರ್‌ ನೆಜ್‌ದೊಕ್ಕಲ್ಲನದ 


ಪೆಮೇಯೊಳ್‌ ಒಕ್ಕಲಿಗರ್‌ ಪೇರಚೆಕೆಯ ಶಶಿಸೂರ್ಯಆಖ್ಯರ್‌ 
ಪಣೆನಂಟರ್‌: ಚಂದ್ರಪ್ರಪು, ೫. ೮೭) 


ಪಅಕಿಪಡಿನುಡಿ. - ಖಂಡತುಂಡವಾಗಿ ಮಾತಾಡು (ಎಂದು 
ಪಣಿಪಡಿ ನುಡಿದು ಗೆಂಟಾದಂ: ಆದಿಪು, ೧೨. ೩೭ ವ) 
ಪಚೆಪಡಿಸು - ಕತ್ತರಿಸು (ಅಜಮಗನಿರ್ಕೆ ಅರ್ಜುನನಿರ್ಕೆ 


ಅಣೆಕೆಯ ಮಾದ್ರೀಸುತರ್ಕಳಿರ್ಕೆ ಅಜೆವಗೆಯಂ ಪಣೆಪಡಿಸಲ್ಕೆ 
ಹಲಾಯುಧನೆಯ್‌ದಿರ್ದಪಂ ಎನಗೆ ತೋಣೆ ಬಿಡು ಕೌರವನಂ: 
ಗದಾಯು, ೭. ೬೨) 

ಪಣೆಪಡು - ಬಿಟ್ಟು ಹೋಗು (ಕೈನೀರೆಜ್‌ಯಲೈೆಂದಿರ್ಪ 
ಪದದೊಳ್‌ ಅತ್ಯಾಶ್ಚರ್ಯಂ ನೆಜ್‌ದಿರೆ ಮದಾಳಿಗಯಸಂ 
ಪಣೌಪಡೆ ಬರ್ಪಂದದಿಂದೆ ನಂದಂ ಬಂದಂ: ಸುಕುಮಾಚ, 
೭. ೩೨) ಕತ್ತರಿಸಿ ಹೋಗು (ಕೊಟ್ಟಸುಗಟ್ಟುಗಳಿಂದಂ 
ತೊಟ್ಟನೆ ಪಣೆಪಟ್ಟು ಬೀಲ್ಪ್‌ವೊಲ್‌ ಬಿರ್ದು: ಆದಿಪು, ೫. 
೮೪); ಸಂಬಂಧ ಕಡಿದು ಹೋದ (ಪಣಿಪಟ್ಟ ಪಗೆವರಂ 
ನೆ ಪಟೆಪಡಲಣಮೀಯದವರಂ ಅವರ್ಗಳ ಬಾಯೊಳ್‌ 
ನಿಜೆಸಲ್‌ ಬಗೆದೈ: ಪಂಪಭಾ, ೯. ೪೫); ಖಂಡಿತವಾಗು, 
ನಿರ್ಣಾಯಕವಾಗು (ಪಜೆಪಡದಾಯ್ತು ಭಾರತಂ ಇವಂದಿರ 
ಕಾರಣದಿಂದಿವಂದಿರಂ ಪಣಿಪಡೆ ಕೊಂದು ಕರ್ಣನೊಳೆ 
ಕಾದಲೆವೇಟ್ಕುಂ ಅಮೋಘಂ: ಪಂಪಭಾ, ೧೨. ೧೧೨) 
ಕೊನೆಗಾಣು (ಪುರವರದ ವಣಿಗ್ದಾಟ ಹರ್ಮ್ಯಂಗಳೊಳ್‌ 
ಮುನ್ನಿನ ಸಂಚಾರಸ್ವಭಾವ೦ ಪಜೆಪಡೆ ಪದೆಪಿಂ ಲಕ್ಷ್ಮಿ 
ನಿಶ್ಚಿಂತಮಿರ್ಪಳ್‌: ಪಂಪರಾ, ೧. ೧೨೨) 

ಪಜಿಮಣೆಯಾಗು - ಸಡಗರಗೊಳ್ಳು (ನಾಳೆ ಸಯಂಬರಮೆನೆ 
ಪಾಂಚಾಳ ಮಹೀಪಾಳ೦ ಅಖಿಳ ಭೂಭ್ಯತ್‌ ನಿಕರಕ್ಕೆ ಓಳಿಯೆ 
ಸಾಟೆದೊಡೆ ಅವನೀಪಾಲರ್‌ ಕೆಯ್ದಯ್ಯಲೆಂದು 
ಪಚೆಮಜೆಯಾದರ್‌: ಪಂಪಭಾ, ೩. ೪೨) 

ಪಚೆಮಣಜೆಗೊಳ್‌ - ಸಂಭ್ರಮಪಡು (ಪೊಜಗೆ ಚೆಲ್ಲಿದ ಕಸ್ತೂರಿಯ 
ರಜಕ್ಕೆ ಪಣೆಮಜೆಗೊಂಡಬ ಮದಾಳಿಮಾಳಿಕೆ: ರಾಜಶೇವಿ, 
೧೩. ೪೫ ವ) 

ಪಣೆಮಣೆಯಾಡು - ಹಾರುಗುಪ್ಪೆ ಆಟವಾಡು (ಧುರದೊಳ್‌ 
ಪಚೆಮಣಜೆಯಾಡುವ  ತೆಣದಿಂದುಚಿದಿಟಿದನೆಂಬ ನಿಯಮಂ 
ದೂಷ್ಯಂ: ಶಬ್ದಮದ, ೨೯ ಪ್ರ ೪) 

ಪಜೆವಣೆಯಾಡು - ಹಾರುಗುಪ್ಪೆ ಆಟವಾಡು (ಪರನೃಪರಟ್ಟಿದ 
ಕಪ್ಪದ ಕರಿಗಳ ಮದಜಳಮನುಂಡು ಕೆ೦ಪೇಜೆದ 


ತದ್ಭರಣೀಶಗೃಹಾಂಗಣದೊಳ್‌ ಪಚಿವಜಿಯಾಡುವುವು 
ಪಜಮೆವಜೆಗಳ ಬಳಗಂ: ಚಂದ್ರಪ್ರಪು, ೭. ೩೩) 
ಪಣೆಯಾಳ್ತನ - ಹರಿದುಹೋದ [ಗತಿಸಿದ] ಕಲಿತನ 


(ಪಜೆಯಾಳನದಟಿಗಂಡಿಂದಣೆಯದೆ ಪೆಯ್ದರ್ಜಿ ಪೋಗಿ 
ಪರದನ ಮನೆಯಂ ತರುವಲಿತನದಿ೦ ಪೊಕ್ಕೊಡೆ ಕುಟಿ 
ಸಾವ೦ತಲ್ಲಲಿ ಸಾವು ನಿಶ್ಚಯಮಕ್ಕುಂ: ಧರ್ಮಾಮೃ, ೬. ೧೩) 

ಪಣಜೆಯಿಡು - ಕತ್ತರಿಸು (ಚಕ್ರದಿ೦ ನಾಲ್ಕುಕಾಲುಮನೊರ್ಮೊದಲೆ 
ಪಣೆಯಿಟ್ಟೊಡೆ: ವಡ್ಡಾರಾ, ಪು, ೧೨೦. ಸಾ. ೧೯) 

ಪಣೆಯಿಸು — ಕತ್ತರಿಸು (ಇವರೀ ಶಿರಗಳಂ 
ಪಜೆಯಿಸಲೊಲ್ವೊಡೇನರಿದೆ ಶಾರ್ಜಗೆನಲ್‌ ಹರಿ 
ಬಾಣಕೋಟಿಯಿ೦ ಪಣೆಯಿಸೆ: ಜಗನ್ನಾವಿ, ೮. ೬೪); 
ಲೋಚು ಮಾಡು (ತಲೆಯ ರೋಮಂಗಳೆಲ್ಲಮಂ ಪಣೆಯಿಸಿ 
ರಾಗದಿನೆಮಗೀವುದು: ಧರ್ಮಾಮೃ, ೧. ೧೦೮ ವ) 

ಪಜೆಯೆ ತಿನ್‌ - ಹರಿದು ತಿನ್ನು (ಅರ್ಥಮುಳ್ಳಿನಂ ಪೊರ್ದಿ 
ಮಾಡುತುಂ ಪಣಜೆಯೆ ತಿಂದು ನೊಚ್ಚನೆ ನೆಗೆವರ್‌: ಸಮಯಪ, 
೧೨. ೪೦) 


ಪಣೆಯೆ ನುಡಿ - ಖಂಡತುಂಡವಾಗಿ ಮಾತಾಡು (ಮುದುಗಣ್ಣಾಗಿ 
ನಿಮ್ಮಂಥು ಪಜಿಯೆ ನುಡಿವರುಮೊಳರೇ: ಆದಿಪು, ೯. 
೧೦೫) 

ಪಣೆವಡೆ - ಶೋಭಿಸು (ಪಕ್ಕಿಗಳ ಪೆರ್ಚಿದ ಸರಂಗಳಿಂ 
ಹರಣಮಬಡೆದಂತೆ ಪಣಿವಡೆದು ತಿಂತಿಣಿವಡೆದ 
ಪೇರಡವಿಯೊಳ್‌: ಕಬ್ಬಿಗಕಾ, ೧೭೦ ವ) 

ಪಣೆವಣಿ - ಕೋಪಗೊಳ್ಳು (ಪೆಣ್ಣೊಲವಿಂ ಬಂದುದೆ ಸಗ್ಗಮಲ್ತೆ 
ಕಡು ಸೋವದೆ ತನಗಿಂತೇಕೆ ಕಿತವ ಪಣೆವಜೆಯಪ್ಪೈ: 
ಲೀಲಾವತಿ, ೧೪. ೧೧೪) 


ಪಜಿವಜಿಯಾಗು -  ಚೆಲ್ಲಾಪಿಲ್ಲಿಯಾಗು (ತೊಳಿದು 
ಪರೀಷಹತತಿಯಂ ಪಜೆವಜೆಯಾದ ಒಡಲಂ 
ಆತ್ಮನಿರಪೇಕ್ಷತೆಯಿ೦ ನಿಜೆಸಿ. . . ಅಚ್ಯುತೇ೦ದ್ರನೆನಾದೆಂ: 


ಶಾಂತಿಪು, ೭. ೮೪) 

ಪಣೆವಾಯಂ - ಹರಕುಬಾಯಿಯವನು (ಚೆಚ್ಚರಿಗಂ ಪಚಿವಾಯಂ 
ಹಿ ಬಿಚ್ಚತಿಗನೆನಿಕ್ಕುಂ ಒಂದಿ ಜೈನರ ಕೆಲದೊಳ್‌: ಸಮಯಪ, 
೬ ೧೦೬) 

ಪಚೆವಾಯ್ತನ - ಒಡಕುಬಾಯಿ [ಗುಟ್ಟನ್ನಿರಿಸಿಕೊಳ್ಳದ] ವ್ಯಕ್ತಿ (ನೆಜ್‌ 
ನಿನ್ನ ಬೆನ್ನನೇನೆಂದಜೆಯೆ ನೀನಿತಜೆಂದೆ ಪಣೆವಾಯ್ತನದಿಂದ 
ಏನೆಂದಣೆಯದೆ ಗಟಪುವ ನುಡಿಗಳಂ ಕೈಕೊಳ್ಳಾ: 
ಧರ್ಮಾಮೃ, ೫. ೧೨೧) 


ಪಚಿವೆಜು - ಶೋಬಿಸು (ಹರಿನೀಳಸ್ಥಳಿಯೊಳ್‌ ಬಣ್ಣವುರಂ 
ಪಚೆವೆತ್ತುದು ಬಗೆ ಮರುಳ್ವನ್ನೆವರಂ: ಚಂದ್ರಪ್ರಪು, ೪. ೬೩ 
ರಗಳೆ) 

ಪಜಿವೊಅಸು — [ರೆಕ್ಕೆ] ಹರಿದ ಪಾರಿವಾಳ 


(ಕಿಜುವರೆಗಾಲದಂದುಟೆದೆನೋಪಳನಾನವಳಂದೆ.. ಗ೦ಂಡರ೦ 
ಪಣೆವೊಅಸಾಗೆ ಮಾಡುವಳ್‌: ಜಗನ್ನಾವಿ, ೧೬. ೧೩೪) 
ಪಣೆಸೀರೆ - ಹರಕು ಬಟ್ಟೆ (ತೊಟ್ಟನೆ ಪಣಿಸೀರೆಗಳ೦ ಬೆಟ್ಟಾಗಿರೆ 

ಗುಹೆಯ ಬಾಗಿಲೊಳ್‌ ತೀವಿಸಿದಂ: ಧರ್ಮಾಮ್ಯ, ೯. ೧೧೬) 
ಹಜುಗಲ್‌ - ಹರಿಗೋಲು, ದೋಣಿ (ಪಜುಗಲಿಕ್ಕಿ ಪಾಯಲ್ಕಂ .. 
ಸವಿನೋಡಲ್ಕಂ ಬಗೆವುದೆಸೆವ ನವಚಂದ್ರಿಕೆಯಂ: 
ವರ್ಧಮಾಪು, ೮. ೮೦) 
ಪಣುಗೋಲ್‌ - ಹರಿಗೋಲು, ದೋಣಿ (ಪಳುಗೋಲ್ಲಳನಿಕ್ಕಿ 
ಪಾಯಿಸಲ್‌ ನೆಲೆಯಿನಿಸೆಂದು ನೋಡಲ್‌ ಒಳಪೊಕ್ಕು 
ದುಡುಮ್ಮಿಜೆದಾಡಲ್‌ ಈಸಲ್‌ ಅಗ್ಗಲಿಸಿದಲಂಪಿನಿಂ 
ಬಗೆದುದಂದು ಜನಂ ಘನಚಂದಿಕಾಂಬುವಂ: ಅಜಿತಪು, ೬. 


೪೫) 
ಪಣ್‌ - ಹರೆ ತಂಬಟೆ (ಎನಿತಾನುಂ ಪಣಿಗಳ್‌ 
ಘನನಿನದಮನನುಕರಿಸೆ ಮನದೊಳೊದವಿದಲಂಪಿಂ: 


ಆದಿಷು, ೭. ೧೦೪) 

ಪಣಕಿಗುಟ್ಟು - ತಮ್ಮಟೆ ಹೊಡಿ (ಅಂತಪ್ಲೊಡೆ ಶ್ರೋತ್ರಿಯರುಂ 
ಕ್ಷತ್ರಿಯರು೦ ಪಣೌಗುಟ್ಟಿ. ಪಶುಯಾಗಂಗೆಯ್ದು ಈ 
ಲೋಕದೊಳ್‌ ಪಾತ್ರೀಭೂತರು೦ ಪವಿತ್ರಗೋತ್ರರು೦ ಆಗಿ: 
ಪಂಚತಂತ್ರ, ೧೧೭ ವ) 

ಪಣ*ಪಡು - ನಿ೦ತುಹೋಗು (ಇನಿಯಂ ಮಅಸೊಂದಿದನೋ 
ಬಟಲ್ಲನೋ ಎಂದು ಪಜ್‌ಪಟ್ಟ ಸುಯ್ಕುಮಂ ಕೋಡುವ 
ಮೆಯ್ಯುಮಂ ಕಂಡು ಪರಲೋಕಪ್ರಾಪ್ತನಾದುದನಣೆತು: 
ಪಂಪಭಾ, ೨. ೧೯ ಮತ್ತು ೨.೧೯ ವ) 


೬೮೦ 


ಪಣಕಿಯ - ಹೀನ ಕುಲದವನು (ಪ್ರೌಢಿಯೊಳ್‌ ಎಂತಪ್ಪರುಮಂ 
ಕಡುಮೆಚ್ಚದೆ ಬಿನ್ನಣಿಯಹ ಪಣ್‌ ಯಂಗೆ ಒಸೆದಿರ್ದೊಡೆ: 
ಹರಿವಂಶ, ೫. ೧೫) 

ಪಳಕಿಯವರು - ತಮಟೆ ಬಾರಿಸುವವರು (ರಾಜಕುಮಾರನ 
ಮುಂದೆ ಬಾಜಿಸುವ ಪಜ್‌ಯವರಲ್ಲಿಗೆ ವಂದು ಅವರೊಳ್‌ 
ಸಂಭಾಷಿಸುಮಿರ್ದು: ಹರಿವಂಶ, ೫. ೧೨ ವ) 

ಪಜ್‌ವೊಟ್ಟು - ಹರೆ ಹೊಡೆಯುವ ಹೊತ್ತು ಸಂಜೆ 
(ಆಷಾಢಮಾಸದ ಚತುರ್ದಶಿಯ ದಿವಸದಂದು ಪಜ”"ವೊಲ್ತು 
ಬ೦ದು ಜೋಗುಗೊಂಡಿರ್ದರ್‌: ವಡ್ಡಾರಾ, ಪು ೨೭, ಸಾ 
೨೪) 

ಪಟಂಗಾಸು - ಹಳೆಯ [ಚಿನ್ನದ] ನಾಣ್ಯ, ಅತ್ಯಂತ ಜೊಕ್ಕವಾದ 
ಚಿನ್ನ (ವಾಸವದಿಕಟಂ  ಸಮೆದ ಮೂಷೆ ತಮಂ 
ಸುರಿದಿರ್ದಲಬ್ದಸಂವಾಸಿ ಸಮೀರಂ ಏರಣಿಗನಾಗೆ ನಿದಾಘವ 
ದೀಪ್ರಿವರ್ತಿಯೊಳ್‌ ಕಾಸೆ ತೆರಳ್ಳ ಪಿಂಜರಿಯವೋಲ್‌ 
ಕಿಸುಸಂಜೆ ತೆರಳ್ವಿನಂ ಪಟಂಗಾಸಿನ 
ಪೊನ್ನಗಂಟೆಯವೊಲೊಪ್ಪಿದುದು ಉದ್ದತ ಭಾನುಮಂಡಲಂ: 
ಅಜಿತಪು, ೬. ೭೦) 

ಪಟಗ - ಒಣ ಎಲೆ (ಒ೦ದರ್ಥಕ್ಕೆ: ಪಟಗಮೆಂದು ಒಣಗಿದೆಲೆ: 
ಶಬ್ದಮದ, ೩೩ ವೃತ್ತಿ ೭೩) 

ಪಟಗನ್ನಡ - ಹಳಗನ್ನಡ, ಸಮಕಾಲೀನಕ್ಕೆ ಹಿಂದಿನ ಕನ್ನಡ 
(ಪಟಗನ್ನಡಮಂ ಪೊಲಗೆಡಿಸಿ ನುಡಿವರ್‌ ಆಗಮ 
ಬಲಹೀನರ್‌ ದೇಸಿಯಲ್ಲವೆಂದು ಅಜೆದಿರ್ದುಂ: ಕವಿರಾಮಾ, 
೧. ೪೮ 

ಪಟಗಬ್ಬ - ಪ್ರಾಚೀನ ಕಾವ್ಯ (ಪಟಗಬ್ಬಮನೆಲ್ಲಮಂ೦ ಠಕ್ಕಿಸಿ ತಿಂದು 
ಕುಂಬಳದ ಮಾಟ್ಕ್‌ಯ ಮಾಡುವೆನೆಂಬ ಸಾಸಿಗಂಗಕ್ಕಟ 
ಪೂಣ್ಬು ನಿರ್ವಹಿಪುದೇನರಿದಾಯ್ತೆ  ಮಹಾಪ್ರಬ೦ಧಮಂ: 
ಸೂಕ್ತಿಸುಧಾ, ೧. ೩೬) 

ಪಟಗಬ್ಬಿಗ - ಹಿಂದಿನ ಕವಿ (ಪಟಗಬ್ಬಿಗರ್‌ ನುಡಿದ ಮಾತನೆ 
ಪಲ್ಲಟವಿಟ್ಟು ಕಟ್ಟುವ೦ ಕವಿಗಳ ವೇಷದಿಂದೆ: ಅನಂತಪು, ೧. 
೪೬) 

ಪಟಿಗಲಿ - ಹಿರಿಯ ವೀರ (ಉಬ್ಬಾಳಿಯಳವಿಯ ಲೆಕ್ಕಕ್ಕಿಜಿದು 
ಬೆಸಕೆಯ್ತ ಪಟಗಲಿಗಳುಮ೦ .. .. ನೋಡಿ: ಗದಾಯು, ೯. 
೩೪ ವ) 

ಪಟಗಳ್ಳು - [ಪಟ ಕಳ್ಳು] ಹಳೆಯ ಹೆಂಡ (ಪಟಗಳ್ನಂ 
ಕುಡಿದುರ್ಕಿ ಸೊರ್ಕಿ ಕೆಡವುತ್ತೋರೊರ್ವರೊಳ್‌ ಪೋರ್ದು 
ಪೊಯ್ದೆಟ್‌ಯುತ್ತೋ ಪಿಡಿಯುತ್ತುಮಿರ್ಪ ಗಣಿಕಾಸಂದೋಹ: 
ಲೀಲಾವತಿ, ೨. ೧೨೭) 

ಪಟಗಾಂಪ - ಹುಟ್ಟು ದಡ್ಡ (ಪಟಗಾಂಪರ ನುಡಿ ಮುತ್ತುಂ 
ಮೆಟಸುಂ೦ಗೋದುದಕ್ಕೆ ಭಾಷ್ಕಮಂ ಒರ್ವಂ 
ಕಟೆಯೋದಿದಾತನಲ್ಲದೆ ಬಟಿವಟೆಯಿಂ ಬಂದು 
ಬರೆಯಲಾಗದು ಅಗಣ್ಯಂ: ಶಾಂತಿಷು, ೧೦. ೧೮೧) 

ಪಟಿಗುಂಟಣಿ - ಮುದಿ ಕುಂಟಣಿ (ನೂಂಕಿ ತಳೆದಂ ಚದುರಂ 
ನಲ್ಲರೊಳ ನೆರೆಯಲೀಯದ ನಿರ್ಲಜ್ಜೆಯ ಲಜ್ಜೆಯೆಂಬ 
ಪಟಗುಂಟಣಿಯಂ: ಲೀಲಾವತಿ, ೧೩. ೧೫) 

ಪಟಿಗೆ - ಪತಾಕೆ (ಪಿರಿದು೦ ಪೊತ್ತಿರ್ಪಿನಂ ಪಟಗೆಗಳ್‌ ಅಕ್ಷೂಣ 
ನಕ್ಷತ್ರಮಾಳಾಭರಣಂ: ನೇಮಿನಾಪು, ೮. ೬೪) 

ಪಟಿಗೆಯ್‌ - ಹಳೆಯ ಹೊಲ (ಅಸವಸದಿಂ ಪಲಗೆಯ್ಯಂ 
ಕಸಮಂ ಸೋದಿಸದೆ ಬಿತ್ತಿದ ಒಕ್ಕಲಿಗನವೋಲ್‌ ಸಸಿಯಂ 


೬೮೧ 


ನೋಡಿ ತಳೋದರಿ ಬಿಸುಸುಯ್ಗುಂ ಬಯ್ಗುಮಂತೆ ಮಾಡಿದ 
ಬಿದಿಯಂ: ಕಾವ್ಯಾವಲೋ, ೪೫೪) 

ಪಟಚ್ಚಂ - ಕಾಂತಿಯುಕ್ತ (ಧರಾಳೀವಕ್ತಮಂ ವೀಕ್ಷಿಪಾತುರದಿಂ 
ವೇಷ್ಟಿತ ಕಂದ ಕಾಡಪಟಮಂ ನೂಕಿರ್ದಳೋ 
ವ್ಯೋಮಸೌಂದರಿ ಎಂಬಂತೆ ಪಟಚ್ಚನಾಯ್ತು ಗಗನಂ 
ಮೇಘಬ್ರಜ೦ ಪೋಗೆಯುಂ: ಶಾಂತೀಶ್ವಪು, ೧೨. ೬೨) 

ಪಲದು - ಹಳೆಯದು (ಪೊಸತು೦ ಪಟದುಮನಣಿದು 
ಪರಿಯಿಸಲ್‌ ನೀನೆ ಬಲ್ಲೆ: ಪಂಪಭಾ, ೫. ೪೬ ವ) 

ಪಟನವಿರ್‌ - ಹಳೆಯ ಕೂದಲು (ಸುಟೆಯದು ಗಾಳಿ ಮೃಗಂ 
ಕೆಯ್ದಟಿಗಳ ಮೇತದೊಳೆ ತಣಿದಪುವು ಪಂದಿಗಳುಂ 
ಪಟನವಿರ್‌ ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 

ಪಟನವಿರಿಕ್ಕು- ಹಳೆಯ ಕೂದಲನ್ನು ಬೀಳಿಸಿಕೊ, ಹೊಸದಾಗು 
(ಸುಟೆಯದು ಗಾಳಿ ಮೃಗಂ ಕೆಯ್ವಟೆಗಳ ಮೇತದೊಳ್‌ 
ತಣಿದಪುವು ಪಂದಿಗಳು೦ ಪಟನನವಿರಿದುಕ್ಕಿದುವು ಆದಂ 
ಪಟು ಪರಿದಾಡಲ್‌ ಕರ೦ ಬೆಡ೦ಗವನಿಪತೀ: ಪಂಪಭಾ, ೫. 


೩೮) 

ಪಟನೀರ್‌ - ಹಳೆಯ [ಶೇಖರಿಸಿಟ್ಟ ನೀರು (ಪೀರ್ದ 
ಪಟನೀರ್ಗಳಂ ಅಟ್ಛೆಸಲಾಜದೆ ಎಯ್ದೆ ಕಂಟಳಿಸಿ 
ಮಗುಳ್ಳಿದಪುದು ಎನಲ್‌: ಲೀಲಾವತಿ, ೧೨. ೩೮) 

ಪಟಪಟನೆ ದ ಕಾಂತಿಯುಕ್ತವಾಗಿ (ಕೆಯ್ದೀವಿಗೆಗಳ್‌ 
ಪಟಪಟನೆಸೆದಿರೆ: ಶಾಂತಿಪು, ೮. ೬೪) 

ಪಟಪುಣ್‌ - ಹಳೆಯ ಹುಣ್ಣು ಹಿಂದಿನ ನೋವು 
(ಪಲದೆವಸಕ್ಕೆಮಗೀಗಳ್‌ ಕಲಹಂ ದೊರೆಕೊಂಡುದು ಇಲ್ಲಿ 
ಮೆಜ್‌ದಪಮಿಂ ದೋರ್ವಲದಳವನೆಂದು 
ಪಟಪುಣ್ಗಲೆಯೊಡೆವಿನಂ ಉರ್ವಿ ಕೊರ್ವಿದರ್‌ 
ಕಡುಗಲಿಗಳ್‌: ಚಂದ್ರಪ್ರಪು, ೧೦. ೬೨) 

ಪಟಮಅಕಿವು — ಹಿಂದೆಯೇ ಮರೆತುಹೋದದ್ದು 


(ಪಟಿಮಲ್‌ವುಮಾದ ನಣ್ಣಂ ಪುನರ್ನವಂ ಮಾಲ್ಟ ಬಗೆಯಿಂ 
ಎನ್ಸನಿಂತೆಂದಟ್ಟಿದಂ ಎಮ್ಮರಸಂ: ಶಾಂತಿಷು, ೫. ೩೨ ವ) 
ಪಟಮೆ - ಹಳೆಯ ಸಂಬಂಧ (ತನ್ನ ಪಟಮೆಯಂ ಮಖ್‌ದು 
ಪಗೆವ೦ ಬಲ್ಲಿದನಪ್ಲೊಡೆ ಅವನೊಳ್‌ ಕೂಡಿ ಮೇಲೆ 
ವಂದೊಡೆ ಅತಿಭರಮಕ್ಕುಂ: ಪಂಚತಂತ್ರ, ೯೪ ವ) 

ಪಟಯಿಗೆ - ಧ್ವಜ, ಬಾವುಟ (ಧನು ಕಾಮಂಗಿಕ್ಷುದಂಡಂ 
ಪಟಯಿಗೆ ಮಕರಂ ಬಾಣಸಂಘಾತಮಚ್ಚಂ ನನೆಯಂಬೀ 
ಚಿಹ್ನಮಿಲ್ಲೆ೦ಬನಿತೆ ಮನಸಿಜಾಕಾರಂ: ಆದಿಷು, ೩. ೯೧) 

ಪಟಿಯಿಸು - [ಪ್ರಲಾಪಿಸು] ಶೋಕಿಸು (ನಿಚ್ಚಂ ನೆನೆವೋ 
ನೀನಾರ್ಗೆ ನಿನ್ನಂ ಪಟಯಿಸುವವರಾರ್ಗೆ ಏಕೆ ಶೋಕಿಪ್ರೆ; 
ಆದಿಷು, ೩. ೫೫) 

ಪಟವ - ಒಂದು ವಾದ್ಯವಿಶೇಷ (ಕಂಕರಿಯ ಸಿವಿಜ ಪೆಂಪಿನ 
ರುಂಕಟ ಬೊಂಬುಟೆಯ ಪಟವದ ಉಳಿಕೆಯ 
ಢಕ್ಕಾಸಂಕುಳದ ತಾಳದುಲಿ: ಪುಷ್ಪದಂಪು, ೧೨. ೨೭) 

ಪಲವಾಡ - ಕುಗ್ರಾಮ (ಪಟವಾಡಯ್ದನೆ ಬೇಡೆಯುಂ ಕುಡದ 
ನಾನೇನೆಂದು ಸಂಧಾನಮಂ ಗಟೆಯಿಪ್ಪೆಂ: ಪಂಪಭಾ, ೧೩. 
೨೪) 

ಪಟವಾತು - ವೇದ (ರವಿಚಂದರ್‌ ಗಾಲಿಗಳ್‌ ಸಾರಥಿ ಬಿದಿ 
ಪಟವಾತು ಅಶ್ವಂ ಉರ್ವೀತಳಂ ಭೂರಿವರಾಹಂ: ಶಬರಶಂ, 
೨. ೧೨) 


ಪಟವಾನಸ — ಹಿರಿಯ ವ್ಯಕ್ತಿ (ಕಳೆಯಲ್ವಾಗದು 
ನರಪತಿಕುಳಚಳಬಳದಳದನುವನಜೆವ ಪಟವಾನಸನಂ: 
ಶಬ್ದಮದ, ೭೭ ಪ್ರ ೪) 

ಪಟವಾವಿ - ಹಳೆಯ ಬಾವಿ (ಅರಸನಂ ನಾಡೆ 
ಕೆಸಖನೊಡೆಯ ಪಟವಾವಿಯ ತಡಿಯೊಳ್‌ ಇಣಜಿದು 
ಕೊಂದು: ವಡ್ಡಾರಾ, ಪು ೧೮೦, ಸಾ ೨೩) 

ಪಟವಾವಿಗೆ - ಪಟವಾವಿ (ಕಾಡ ಪಟವಾವಿಗೆಗಳೊಳಂ 


ಅತಿರೌದ್ರಮಾದ ಪೇರಡವಿಯೊಳ್‌ ಬರ್ಪಾಗಳ್‌: ಕಾದಂಬ, 
ಲಿ ವ) 

ಪಟವಿಗೆ - ಧ್ವಜ, ಬಾವುಟ (ಇಸೆ ಮಸಗಿ ಭೀಮಂ ಈರಯ್ದು 
ಶಿತಾಸ್ತದಿಂ ಉರುಳೆ ಸೂತಂ ಉಡಿಯೆ ರಥಂ ಕೀಲಿಸೆ 
ಕುದು ಮುಜೆಯೆ ಪಟವಿಗೆ ಮಸಕದಿಂ ಎಚ್ಚಿಚ್ಚಂ ಒಂದೆ 
ಸರಲೊಳ್‌ ನೊಸಲಂ: ಪಂಪಭಾ, ೧೦. ೯೯) 

ಪಟವಿಸು - ಪಟಯಿಸು (ಪತ್ತಿ ಕೇಲಯನ ಕೊರಲಂ ಪಟವಿಸಿ 
ಕಪಿಂಜಲಂ  ಬಾಯಟಿದು ಅಬ್ರಹ್ಮಣ್ಯಮೆ೦ದು ಬಿಡೆ 
ಪುಯ್ಕಲ್ಜಲ್‌; ಕಾದಂಸಂ, ೪. ೮೯) 

ಪಟವೆ - ಹಳೆಯ ಸಂಬಂಧ (ದ್ದಾರದೊಳಿರ್ದು ಜನಾರ್ದನನ 
ಪಟವೆಯ ಕಳತೂರ್ಯ ಮಂಗಳಕಾರ್ಯದೊಳ್‌ 
ೂಸನಲಂಕರಿಸಲಟ್ಟಿದಂ: ಕರ್ಣನೇಮಿ, ೭. ೧೬೭ ವ) 

ಪಟವೇಟ - ಹಳೆಯ ಪ್ರಣಯ (ಮಸೆವುದು ಮಾಸಲಿರ್ದ 
ಪಟವೇಟಮಂ ಇಚ್ಛೆಯ ಬಿಚ್ಚತಿಕ್ಕೆಯಂ ಪೊಸೆಯಿಪುದು 
ಒಳ್ಳೆಮಂ ನಡೆಪುಿರ್ಪದು ಕು 
ಪಾಟಿಸುವುದು ಕೂಟದೊಳ್‌ ಕುಶಲನಪ್ಪುದು: ಶಾಂತಿಷು, ೮. 


- ಹಳಸು, ನೀರಸವಾಗು 
ಪಟಿಸಿದ. ಮಚ್ಚುಮಗ್ಗಲಿಪ 
ಸೂಕ್ತಿಸುಧಾ, ೮. ೩೯೪) 

ಹ - ಪಟಹ, ಒಂದು ವಾದ್ಯ (ಪಟಹಮಂ ಕೊಂಡು 

ಬಾಜಿಸುತಿರ್ದಂ: ಹರಿವಂಶ, ೫. ೧೨ ವ) 

ಪಚಿ - ಓಂದು ಬಗೆಯ ವಸ್ತ (ಪಟೆ ಚಿತ್ರಾವಳಿ 
ಜೋನೆಗವಟೆಯಂ ದೇವಾಂಗಮೆಂಬ ವಸನಂಗಳಂ: ಆದಿಪು. 

೫. ೩೪); ದೂಷಿಸು (ಪಟಿ-ನಿಂದಾಯಾಂ: ಶಬ್ದಮದ, ಧಾ 

೯೨೯); ದೂಷಣೆ (ಹೀನಬಲನನಧಿಕಬಲಂ 

ತೊತ್ತಳದುಟೆದನೆಂಬ ಲೋಕದ ಪಟೆ ಪೊರ್ದದೆ ಮಾಣೆ: 

ಆದಿಷು, ೧೪. ೧೦೨); ನಾಯಿಯನ್ನು ಓಡಿಸುವುದು 


(ಬಾಯ್‌ ಸವಿಗೆಟ್ಟ ಚುಂಬನಂ 
ನಾಣ್ಣುಡಿಯುಂ ಸತಿಗಾಗೆ: 


(ಅಂತು ಪರಿದು ರಾಜನ್ಯಕಮಂ ಪಟೆಯಂತೆ 
ಹನ ಸಿ ಹೇಮಪ್ರಭನಂ  ಮುಟ್ಟೆವಂದು: 
ಪಂಪರಾ, ೩. ೫೮ ವ); ಲೋಹದ ಗಟ್ಟಿ (ನಾಲ್ಕರ್ಥಕ್ಕೆ: 


ಪಟಿಯೆಂದು ವಸ್ತವಿಶೇಷಮುಂ ದೂಷಣಮುಂ ನಾಯಂ 
ಸೋವುದುಂ ಲೋಹದ ಘಟ್ಟಿಯುಮಕ್ಕುಂ: ಶಬ್ದಮದ, ೩೩ 


ವೃತ್ತಿ ೧೭೯) 
ಪಟಿಕಿಯ್‌ — ನಿಂದನೆ ಮಾಡು, ಅವಮಾನಿಸು 
(ಮತ್ತಮೊಂದೆಡೆಯೊಳ್‌ ಪಟಿಕೆಯ್ದು ಬಂದು ನಲ್ಲಳ 
ಳಿಸನೊಳಕೊಂಡು ಮುಖಮಂ ಮುಗುಳಗೆವೆರಸು 


ನುಡಿದು ಗೆಂಟಾದಂ: ಆದಿಪು, ೧೨. ೨೮ ವ) 
ಪಟೆಗಟಿ - ಅಪಪೃಥೆಯನ್ನು ಕಳೆದುಕೊ (ಅಹಮಿಂದ್ರರ್‌ .. .. 
ಪಾಪಹರಂಗೆಣಗುವರೆನಿಸಿದ ಮಹಿಮೆಯ ಪಟಿಗಟೆದ 


ಪರಮಕೋಟಿಯೊಳಿರ್ಪರ್‌: ಶಾಂತಿಪು, ೯. ೧೨೪) 


ಒಳಿತೆಯೆ 
೪ [a] 


ಪಟಿಗಾಳೆಗ - ಬೈಗುಳದ [ಮಾತಿನ] ಯುದ್ಧ (ಎಂದು 
ಕಿಚೆದಾನುಂ ಬೇಗಂ ಅಜ್‌್‌ಮರುಳಾದಂತಾ ಲತೆಯೊಳ್‌ 
ಪಟೆಗಾಳೆಗಂಗಾದಿ ಬರೆವರೆ: ಪಂಪಭಾ, ೫. ೧೨ ವ) 

ಪಟೆಯತನಂ - ಬಟ್ಟೆಯ ಕೆಲಸ (ಮಡಿವಳ್ಳನ ಪಟಿಯತನಮಂ 
ಪೋಲ್ತು ವಿಶದವಸನಾಂಗಕುಜಂ: ಆದಿಪು, ೫. ೩೪) 

ಪಟಿವಾವುಗೆ- [ಪ್ರತಿಪಾದುಕಾ] ಮಂಚವಿರಿಸುವ ವೇದಿಕೆ (ಪಳಿಕಿನ 
ಪಟೆವಾವುಗೆಯಿ೦ ತೊಳಗುವ ಹಂಸೋಪಧಾನ ಕಲ್ಪಿತ 
ತಲ್ಪಸ್ಥಳದಿಂ ರಂಜಿಪ ರನ್ನದ ಸೆಳೆಮಂಚದ ಮೇಲೆ 
ಲೀಲೆಯಿಂ ಕುಳ್ಳಿರ್ದಳ್‌: ಪಂಪರಾ, ೩. ೭೫) 

ಹು - ಕಾಡು (ಸುಟೆಯದು ಗಾಳಿ ಮೃಗಂ ಕೆಯ್ವಚೆಗಳ 
ಮೇತದೊಳೆ ತಣಿದಪುವು ಪಂದಿಗಳುಂ ಪಟನವಿರ್‌ 
ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 

ಪಲುಗಚಿ - ಮಿತಿ ಮೀರು (ಅಜಲಿರದಗ್ರಜಾತನ 
ವಿಯೋಗದೊಳಾಗೆ ಮನಕ್ಕೆ ಮೊಕ್ಕಳಂ ಪಟಯಗಟೆದಿರ್ದ 
ತನ್ನ ಸಿರಿಯಂ ಮರುಭೂತಿ ಬಿಸುಟ್ಟು: ಪಾರ್ಶ್ವನಾಷು, ೪. 


೫೦) 

ಪಟುವಗೆ - [ಪಟು-ಬಗೆ] ಕಾಡು ಬುದ್ಧಿ, ದುಷ್ಟ ಸ್ವಭಾವ 
(ಆನರಸುಗೆಯ್ಯ ಪಟುವಗೆಯನದಂ ಪರಿಹರಿಸಿದೆಂ: 
ಪಂಪಭಾ, ೧೨. ೧೨೯) 

ಪಟುವಟೆ — [ಪಟುವ-ಬಟೆ] ಕಾಡು ದಾರಿ 


(ಮತ್ತಮೊಂದೆಡೆಯೊಳ್‌ ಪಟುವಟೆಯ ಬೇಟದ ತೋಟಿಯಂ 
ತೊಡರ್ದಟ್ಟುವೆತ್ತ ಪೊಲವುಲ್ಲೆ ಅಳ್ಳಿವಿಳ್ಳಿಯಾದ ಮಾತಂ: 
ಆದಿಹು, ೧೨. ೨೮ ವ) 

ಪಟಕಿವುಣ್‌ - ಹಳೆಯ ಹುಣ್ಣು, ಹಿಂದಿನ ನೋವು (ಪವಿಯ 
ಮುಖಫಾತದಿಂ ಡೋಣಿವೋದ ಪಳೆವುಣ್ಣೆ ಜಿಗುಳೆಯಂ 
ಬಿಟ್ಟವೊಲಿಪ್ಪವುದಾರ  ಗಹ್ನರಾಂತರ್ನಿವಿಷ್ಠಜರದಜಗರಂಗಳಾ 
ಗಿರಿವರದೊಳ್‌: ಸೂಕ್ತಿಸುಧಾ, ೩. ೮೦) 

ಪಟಕ್ಕಿ - ಹಾಸಿಗೆ, ಶಯನಸ್ಥಾನ (ತನ್ನ ಪೆಂಡತಿಯ ಕರೆದು ಈ 


ತಪೋಧನಂಗೆ ನಿವಾತಮಪ್ಪ ಎಡೆಯೊಳ್‌ ಪಟ್ಗ್‌ಗೆ 
ಎಡೆಮಾಡಿ ಕುಡು ಎಂದು ಕರೆದು: ಪಂಚತಂತ್ರ, ೧೨೭ ವ) 

ಪಟಕ್ಕಿತಟ್ಕೈಸು - ಬರಸೆಳೆದು. ಆಲಂಗಿಸು (ಒಂದರ್ಥಕ್ಕೆ 
ಪಲ್ಕ್‌ತಟ್ಸ್‌ಸಿದಂ ತಡಕ್ಕೆಯಂ ಮಾಡಿದನೆಂಬರ್ಥಂ: 
ಶಬ್ದದ, ೩೩ ವೃತ್ತಿ ೭೯) 

ಪಟಕ್ಕಿವನೆ - ಮಲಗುವ ಮನೆ (ಬೆಳಗಪ್ಪ ಸಮಯದೆ ಎಟ್ಟು 
ಒಯ್ಯನೆ ಪಟ್ಳ್‌ವನೆಯಂ ಪೊಳಮಟ್ಟು; ಉದ್ದಟಕಾ, ೧೦. 
೧೩೬ ವ) 

ಪಟಕ್ಕಿವೆಟ್ಟ - [ಸೂರ್ಯ] ಮಲಗುವ ಬೆಟ್ಟ ಪಶ್ಚಿಮ 


(ಅನುಕ್ರಮದಿ೦ ತಣ್ಣಿಸಿಲಾಯ್ತನಂತರ೦ ಪೊಂಬಿಸಿಲಾದುದು 
ಪೊರ್ದೆ ಪಟ್ಕ್‌ವೆಟ್ಟಮಂ ಅರ್ಕಂ: ಪಂಪರಾ, ೧೧. ೧೭೭) 
ಪಟ್ಟೆ - ಹತ್ತಿ (ಬಂಡಿಗಳೊಳ್‌ ಪಟ್ಟೆಯು೦ ಧಾನ್ಯಮುಂ 

ತೀವಿಕೊಂಡು ಪೊಟಲ್ಲೆ ಮಾಜಲೆಂದು ಪೋಪನ್ನೆಗಂ: 
ವಡ್ಡಾರಾ, ಪು ೭೬, ಸಾ ೧೧) 
ಪಾಂಗಣಿ - [ಪಾಂಗು- ಅಜೆ]: ಹದ ತಿಳಿ 
ಪ್ರಕಾರಗಮನೇ: ಶಬ್ದಮದ, ಧಾ ೮೮೧) 
ಪಾಂಗಟೆ - ಹದ ತಪ್ಪು, ಕ್ರಮ ತಪ್ಪು (ಘಳಿಲನೆ ನಡೆಯೆಂದು 
ಜಡಿದು ಸಾರಥಿಯಂ ಪಾಂಗಟಿದಂ ನಿಲಲೀಯದೆ 


(ಪಾಂಗಜೆ- 


೬೮೨ 


ಅಲ್ಲಿಂದೆಟ್‌ದುಯ್ವಂತುಯ್ಬಳಾತ್ಮವರದನಂ 
ಕಾವ್ಯಾವಲೋ, ೨೬) 
ಪಾಂಗಾಗು — 


ನರನಂ: 


ಹೊಂದಿಕೆಯಾಗು (ಬೆಳಗುವ 
ಮಣಿಮುಕುರ೦ಗಳು೦ ಅವರ್ಕೆ ಪಾಂಗಾಗಿ ಪಚ್ಚಿಯ 
ಪಸಲೆಯ ಪಸುರನಸಕಟೆದು ನಿಮಿರ್ದ ನೆಡಲವಡಲಿಗೆಯ 
ಜಾಗಂಗಳುಂ: ಆದಿಪು, ೮. ೧೫ ವ) ([ನರಸಿ೦ಹಶಾಸ್ತಿಗಳ 
ಆವೃತ್ತಿ) | 

ಪಾಂಗು - ಕ್ರಮ (ನಿನಗೊರ್ವ೦ಗಲ್ಲವವಸ್ಥಾಂತರ೦ ಮರಜನಕ್ಕೆಲ್ಲಂ 
ಈ ಪಾಂಗೆ: ಆದಿಷು, ೩. ೬); ರೀತಿ (ಮನಮೆಲ್ಲಮಂ 
ಕವರ್ದಪಂ ತನುವಂ ಬಡಮಾಡಿ ಕಡಿ ದಂಡಿಸಿದಪಂ 
ಅ೦ಗಜನ್ಮನ ಕವರ್ತೆಯ ದಂಡದ ಪಾಂಗು ಇದೆಂತುಟೋ: 
ಪಂಪಭಾ, ೫. ೧೩); ಉಪಾಯ (ಪಿರಿಯಮೂಂಗಳ್‌ 
ದೊರೆಕೊಳ್ಳದೋಡೀ ಮೊಂಗಳನಾವ ಪಾಂಗಿನೊಳ್‌ ನಾಂ 
ತಿಂಬೆನೆಂದು ನೀರ ತಡಿಯೊಳ್‌  ಮೋನಂಗೊಂಡು 
ಜಾನಿಸುತ್ತಿರೆ: ಪಂಚತಂತ್ರ, ೧೩೮ ವ); ತಲೆಯ ಪಾಗು 
(ಪೆಗಲ್ವರೆವಿಟೆದಾ ತುಜು೦ಬರೆದ ಟೊಪ್ಪಿಗೆ ಕಟ್ಟಿದ ಪಾಂಗು 
ಪೂಸಿ ಸೂಗಿರಿಸಿದ ಗಡ್ಡಮೀಸೆ ಕರದೊಳ್‌ ಸಲೆ ಚಿತ್ರಿತ 
ವೇತ್ರದಂಡಮೊಪ್ಪಿರೆ ಸಹವಾಸಿಗಳ್‌ ತಳರ್ದಖ: ಶಾಂತೀಶ್ವಪು, 
೧೫. ೮೯) 

ಪಾಂಗುವೆಜು - ಕ್ರಮಬದ್ಧಗೊಳ್ಳು (ಅಸದೃಶಮೆನೆ ಮುನ್ನಂ 
ಶಬ್ದಶಾಸ್ತ್ರಾದಿ ವಿದ್ಯಾವಿಸರಮನುಚಿತಾಳಾಪಂಗಳಿ೦ 
ಪಾಂಗುವೆತ್ತೋದಿಸಿದೆಂ: ಸುಕುಮಾಚ, ೭. ೪೭) 

ಪಾಂಚಜನ್ಯ - ಪಂಚಜನ ಎಂಬ ರಾಕ್ಷಸನ ಮೂಳೆಯಿಂದ 
ಮಾಡಿದ ಕೃಷ್ಣನ ಶಂಖ (ಇಕ್ಕಿ 
ಪಂಚಜನನ೦ತತ್ಪಂಚನಾಸ್ಥಿಜನಿತಮಂ ಪಾಂಚಜನ್ಮಶ೦ಖಮಂ 
ಉಪೇಂದ್ರನೀಟಸ್ಕಾಂಡೊಲವಿಂ: ಜಗನ್ನಾವಿ, ೭. ೨೩); [ಜೈನ] 
ಮಧುರಾನಗರದ ಚೈತ್ಕಾಲಯದಲ್ಲಿ ಹುಟ್ಟಿದ ಶಖಂ, ಕೃಷ್ಣ 
ಇದನ್ನು ವಶಪಡಿಸಿಕೊಳ್ಳುತ್ತಾನೆ (ಮಲ್ಲೀಮುಕುಳಮನೆನಿಸೆ 
ನಾಸಾಗ್ರದೊಳ್‌ ಪಾಂಚಜನ್ಯಂ: ನೇಮಿನಾಷು, ೧. ೨) 

ಪಾಂಚಾಲರಾಜತನೂಜೆ - ಪಾಂಚಾಲದೇಶದ ರಾಜಕುವರಿ 
(ಪಾ೦ಚಾಲರಾಜತನೂಜೆ ಪಗೆವರ ಕಟುವಟ್ಟಿರ್ದ ಏಳಿದಿಕ್ಕೆಗೆ 
ಸಂತಸಂಬಟ್ಟು ಸೈರಿಸಲಾಣದೆ ಇಂತೆಂದಳ್‌: ಪಂಪಭಾ, ೭. 
೬೮'ವ) 


ಪಾಂಚಾಲಿಕೆ - ಬೊಂಬೆ, ಪ್ರತಿಮೆ (ತಾನೆ ಪೂಗಳ 
ಪಾಂಚಾಲಿಕೆಯಂತೆ ನಿರ್ಮಳ ಸಗ್ಗಾಲಮನಾಂತು 
ಕಾಮಿನಿಯೊರ್ವಳ್‌: ಉದ್ಭಟಕಾ, ೧. ೬೪) 

ಪಾಂಚಾಳರಾಜಾತ್ಮಜಾ — [ಪಾಂಚಾಳರಾಜ-4ಆತ್ಮಜಾ] 


ಪಾಂಚಾಳರಾಜನ ಮಗಳು, ದ್ರೌಪದಿ (ಅನಿತೊಂದುರ್ಕಿನೊಳ್‌ 
ಉರ್ಕಿ ಕೌರವಖಳರ್‌ ಪಾಂಚಾಳರಾಜಾತ್ಮಜಾ ಆನನಪದ್ಮ 
ಗ್ಲಪನೈಕಕಾರಣಪರರ್‌ತಾಮಾಗೆಯುಂ: ಪಂಪಭಾ, ೭. ೯) 

ಪಾಂಚಾಳಿ - ಪಾಂಚಾಲದೇಶದವಳು, ದ್ರೌಪದಿ (ಒತ್ತಂಬದಿಂದ 
ಒಳಗ೦ ಪೊಕ್ಕು ಪಾಂಚಾಳಿಯಂ ಕಣ್ಣಿಡೆ ಜಡಿದು ಮುಡಿಯ 
ಪಿಡಿದು ತನ್ನಧ್ಯದಿಂ ಸುಯೋಧನನ ಸಭಾಮಧ್ಯಕ್ಕೆ ತಂದು: 
ಪಂಪಭಾ, ೭. ೪ ವ) 

ಪಾಂಚಾಳಿಕಾ - ಬೊಂಬೆ (ಪಾಂಚಾಳಿಕಾಸಂಚಯದೊಳ್‌ ಅತುಳ 
ನೀಳಾಂಶುವಿಂದಾದ ಬಲ್ಕಟ್ಟಲೆಯೊಳ್‌: ಲೀಲಾವತಿ, ೭. ೮೦) 

ಪಾಂಡಿತ್ಯ - ಆಳವಾದ ಅರಿವು (ದಶದಿಶೆಗಳೊಲೆಲ್ಲಂ ನಿನ್ನ 
ಪಾಂಡಿತ್ಯದ ಯಶಮಂ ಪಸರಿಸಿ: ವಡ್ಡಾರಾ, ಪು. ೭೪, ಸಾ. 
೧೫) 


೬೮೩ 


ಪಾಂಡಿಮ - ಬಿಳುಪಾದ (ಚಂದನಾಪಾಂಡಿಮ ಗಾತ್ರಂ 
ಗ್ರೀಷ್ಠಸಾಯಂಸಮಯದೊಳೆಸೆದತ್ತಂದು ಬಾಲಾಕಲಾಪಂ: 
ಚ೦ದ್ರಪ್ರಪು, ೯. ೮೪) 

ಪಾಂಡು — ಬಿಳಿಯ ಬಣ್ಣ (ಶರತ್‌ ಜ್ಯೋತ್ಸ್ನಾ 
ಪಾಂಡುಚ್ಛತ್ರರತ್ನ೦ಗಳಿಂ ಅಟೆಪೆ ನಿಜೈಶ್ವರ್ಯಮಂ 
ದಿವ್ಯಭಾಷಾವ್ಯಾಪಾರೋದಾರಂ ಆದಂ ಕುಡುಗೆ ಎಮಗೆ 
ಸುಖಾವಾಪ್ತಿಯ೦ ಮಲ್ಲಿನಾಥಂ: ಮಲ್ಲಿನಾಪು, ೧. ೧); 
ಪಾಂಡವರ ತಂದೆ 


ಪಾಂಡುಕ - [ಜೈನ] ಸುಮೇರು ಪರ್ವತದ ಮೇಲಿನ ನಾಲ್ಕು 


ವನಗಳಲ್ಲಿ ಒಂದು (ಉಳಿದವು: ಭದ್ರಪಾಲ, ನಂದನ, 
ಸೌಮನಸ] (ಮಂದರಶೈಲಮಂ ದಿವಿಜನಾಯಕನೆಯ್ತರೆ 
ಭದಶಾಲದಿಂ ಸಂಧಿಸಿ ನಿಂದ ನಂದನದಿಂದೊಪ್ಪುವ 
ಸೌಮನಸಾಖ್ಯದಿಂ  ಮನೋನಂದನಮಪ್ಪ ಪಾಂಡುಕದಿನಾ 


ಗಿರಿರಾಜವಿಲಾಸ೦ ಅಟ್ಟೆಯಂ ತಂದುದು" ಕಾಣ್ಮೆಯಂ ತನಗೆ 
ತರ್ಪವೊಲ್‌ ಅ೦ತದನಿಂದ್ರನೆಯ್ದಿದಂ: ಶಾಂತಿಷು, ೫. ೨); 
ಇದರಲ್ಲಿ ತೀರ್ಥಂಕರನ ಜನ್ಮಾಭಿಷೇಕಕಲ್ಯಾಣಕ್ಕಾಗಿ 
ಮೀಸಲಾದ ನಾಲ್ಕು ಪೀಠಗಳಿವೆ; ಅದರಲ್ಲಿನ ಮೊದಲನೆಯ 
ಪೀಠ  (ಮಂದರಮನೈದಿ ಪಾಂಡುಕ ಶಿಲಾತಳಮಂ 
ತ್ರೀಪ್ರದಕ್ಷಿಣ೦ಗೈದು: ನೇಮಿನಾಪು, ೩. ೧೮ ವ); ಪಾಂಡುಕ 
ಎಂಬುದು ನವನಿಧಿಗಳಲ್ಲಿ ಒಂದು (ಹದಿನೆಂಟು ಪ್ರಕಾರದ 
ಧಾನ್ಯಗಳನ್ನು ಒದಗಿಸುವ ನಿಧಿ] (ಶ್ರೀಗೃಹದೊಳ್‌ ಪುಟ್ಟಿದ 
ಕಾಳ ಮಹಾಕಾಳ ನೈಸರ್ಪ ಪಾಂಡುಕ ಪದ್ಮ ಪಿಂಗಳ 
ಮಾಣವಕ ಶಂಖ ಸರ್ವರತ್ನಂಗಳೆಂಬ ನವನಿಧಿಗಳುಂ: 
ಆದಿಹು, ೧೫. ೩ ವ), ನೋಡಿ, “ನವನಿಧಿ' 

ಪಾಂಡುಕಂಬಳ - ಬಿಳಿಯ ಕಂಬಳಿ (ಪಾಂಡುಕಂಬಳಮಿದು 
ಎಂಬಪವೊಲಾದುದು ಮಂಜಿನುರ್ವರಂ: ಪುಷ್ಪದಂಪು, ೬. 
೩೮); [ಜೈನ] ಪಾಂಡುಕವನದ ನಾಲ್ಕು ಪೀಠಗಳಲ್ಲಿ ಒಂದು 


(ವಿಳಸತ್ತಾಂಡುಕ ಪಾಂಡುಕಂಬಳ ಶಿಲಾಪಟ್ಟಂ 
ಶಿಲಾಪಟ್ಟಕಂಬಳ ಸತ್ವಾಂತ್ಯತಿರತ್ಸ್ನಸಂಚಳ ಶಿಲಾಪಟ್ಟಂಗಳಂ 
ನಾಲ್ಕು ಕೋಣ್ಗಳೊಳೊಪ್ಪಿರ್ಪುವು ಜಿನವಜಕ್ಕೆ 


ಸವನಸ್ಥಾನಂಗಳೀ ಶೈಳದೊಳ್‌: ಪುಷ್ಪದಂಷು, ೧೦. ೫೮) 

ಪಾಂಡುಗಾತ್ರ - ಬಿಳಿಯ ಮೈಬಣ್ಣದವನು, ನಾರದ 
(ಪಾಂಡುಗಾತ್ರಂ  ತಳರ್ದನಘಲತಾದಾತನಾ ಬ್ರಹ್ಮಪುತ್ರಂ: 
ಜಗನ್ನಾವಿ, ೨. ೪೪) 

ಪಾಂಡುಚ್ಛತ್ರ ದ ಬೆಳ್ಗೊಡೆ 
ಮದವದ್ಗಜೇಂದಘಟಿ ಪಾಂಡುಚ್ಛತ್ರಷಂಡಂ 
ಪುತ್ರಂಗಿದಿರ್ವಂದರಂದರಸಿಯುಂ 
ಚಂದ್ರಪ್ರಪು, ೬. ೮೯) 

ಪಾಂಚಾಳರಾಜಾತ್ಮಜಾ — [ಪಾಂಚಾಳರಾಜ-4ಆತ್ಮಜಾ] 
ಪಾಂಚಾಳರಾಜನ ಮಗಳು, ದ್ರೌಪದಿ (ಅನಿತೊಂದುರ್ಕಿನೊಳ್‌ 
ಉರ್ಕಿ ಕೌರವಖಳರ್‌ ಪಾಂಚಾಳರಾಜಾತ್ಮಜಾ ಆನನಪದ್ಮ 
ಗ್ಲಪನೈಕಕಾರಣಪರರ್‌ತಾಮಾಗೆಯುಂ: ಪಂಪಭಾ, ೭. ೯) 

ಪಾಂಡುಭೂಮಿ - ಬಿಳಿಯ ಮಣ್ಣು ಬೆರೆತ ಭೂಮಿ (ಬೆಳ್‌ ಮಣ್‌ 


(ಜಾತಿವಾಜಿಸಮಾಜಂ 
ನಿಗುಂಬಿಸೆ 
ಭೂಪಾಲನುಂ: 


ಬೆರೆಸಿದ ಮಹೀಪ್ರದೇಶ೦ ನಿರಂತರಂ ಪಾಂಡುಭೂಮಿ: 
ಅಭಿಧಾವ, ೧. ೫. ೪) 
ಪಾಂಡುರ ದ ಬಿಳಿದಾದ (ಕುವಲಯಪಾಂಡುರ೦ 


ಕನಕಷಂಡವಿರಾಜಿ ಕೇಕಿತಾಂಡವರಮಣೀಯ ಕಲ್ಪಲತಿಕಾಂ: 
ಆದಿಪು, ೧೩. ೭೦); ತೊನ್ನು ರೋಗ (ಪಾಂಡುರ ಕುಷ್ಠಂ 


ಶ್ವಿತ್ರಂ ಕಂಡೂ ಕಂಡೂತಿ ಖರ್ಜ್ಜುಗಳ್‌ ತಾನಕ್ಕುಂ: ಅಭಿಧಾವ, 
೧. ೧೨. ೩೬) 
ಪಾಂಡುರಂ ಮಾಡು - ಬೆಳ್ಳಗಾಗಿಸಿಕೊ, ಬಿಳಿಚಿಕೊ (ಅಂಬಾಲೆ 
ಮದ್ರೂಪಮಂ ಕಂಡು ಮೊಗಮಂ ಪಾಂಡುರಂ 
ಮಾಡಿದಳಪ್ಪುದಜಿಂದಾಕೆಗೆ ಪಾಂಡುರೋಗಸಂಗತನುಮನೇಕ 
ಭದ್ರಲಕ್ಷಣಲಕ್ಷಿತನುಂ ಅತ್ಯಂತಪ್ರತಾಪನುಮಾಗಿ 
ಪಾಂಡುರಾಜನೆಂಬ ಮಗನಕ್ಕುಂ: ಪಂಪಭಾ, ೧. ೮೫ ವ) 
ಪಾಂಡುರತೆ - ಬಿಳಿಪು (ಬೆಳಗಿನ ಬೆಟ್ಟಮ೦ಂ ಪಾಡುರತೆಯ 
ಪಿಂಡಮಂ ಪುಣ್ಯದ ಪು೦ಜಮಂ: ಲೀಲಾವತಿ, ೮. ೯೬ ವ) 
ಪಾಂಡುರಮಾಗು - ಕೀರ್ತಿಯಿಂದ ಬೆಳ್ಳಗಾಗು (ಪೊದಳ್ಳಾಜ್ಞೆಗಂ 
ಪೆಸರ್ಗ೦  ಮುನ್ನಮೆ ರೂಪುವೋದುದು ವಿಯಚ್ಛಕ್ರಂ 
ಸಮಂತೆಂಬಿನಂ ಜಸಮಾಪಾಂಡುರಮಾದುದು ನೃಪರೊಳ್‌ 
ಆರ್‌ ಆ ಪಾಂಡುರಾಜಂಬರಂ: ಪಂಪಭಾ, ೧. ೧೧೦) 
ಪಾಂಡುರೋಗ - ಅರಿಸಿನ ಕಾಮಾಲೆರೋಗ (ಅನಲಂ .... 
ಪಾಂಡುರೋಗದೆ ನಮೆದು ಅರ್ಜುನನೀಯಲುಂಡು 
ಖಾಂಡವವಮಂ ನೀರೋಗಿಯಾದನೆಂಬರ್‌ ಗೊರವರ್‌: 
ಸಮಯಪ, ೧೦. ೭೬) 
ಪಾಂಡುರೋಗಸಂಗತ - 
ಮದ್ರೂಪಮಂ ಕಂಡು 


ಪಾಂಡುರೋಗಪೀಡಿತ (ಅಂಬಾಲೆ 
ಮೊಗಮಂ ಪಾಂಡುರಂ 
ಮಾಡಿದಳಪ್ಪುದಜೆಂದಾಕೆಗೆ ಪಾಂಡುರೋಗಸಂಗತನುಂ 
ಅನೇಕ  ಭದಲಕ್ಷಣಲಕ್ಷಿತನುಂ  ಅತ್ಯಂತಪ್ರತಾಪನುಮಾಗಿ 
ಪಾಂಡುರಾಜನೆಂಬ ಮಗನಕ್ಕುಂ: ಪಂಪಭಾ, ೧. ೮೫ ವ) 

ಪಾಂಥ - ಹಾದಿಹೋಕ (ಕೊಳದಿ೦ ಮಜ್ಜನಕಾರ್ಯಮಚ್ಚನನೆಯಿಂ 
ಭೂಷಾವಿಧೇಯಂ ಫಲಾವಳಿಯಿ೦ ಭೋಜನಕೃತ್ವಂ.. ..ತೀರೆ 
ಮೆಚ್ಚಿ ಸುಟಿವರ್‌ ಪಾಂಥರ್‌ ವನೋಪಾಂತದೊಳ್‌: 
ಅಜಿತಪು, ೨. ೧೫) 

ಪಾಂಬ - ಪಾಣ್ಣ, ಹಾದರಿಗ (ತಮ್ಮ ದೋಷಮಂ ತಾವೆಣಿಸದೆ 
ಕಳ್ಳರ್‌ ಕಳ್ಳರಂ ಪಾಂಬರ್‌ ಪಾಂಬರಂ ಮುನಿದು 
ಮೂದಲಿಸುವಂತೆ: ವರ್ಧಮಾಪು, ೧೧. ೧೯ ವ) 

ಪಾಂಶು - ಕಾಂತಿ (ಭಾಭಾಸುರಮೊಪ್ಪಿ ತೋಜುಗುಂ 
ಪಂಚರತ್ನಪಾಂಶೂಚ್ಚದೀಪ್ತಿದೀಪ್ರಂ ವಪ್ರಂ: ಆದಿಹು, ೬. 
೧೦೩); ದೂಳು (ಇಂದ್ರಿಯಲುಬ್ಬಕಸ್ವಚ್ಛಂದವಿಹಾರ 
ಗಹನಭೂಮಿಯುಂ ದುರ್ಯಶಃಪಾಂಶುಪ್ರಸರ 
ಮಹಾವಾತ್ಮೆಯುಂ: ಆದಿಷು, ೧೪. ೧೨೨ ವ) 

ಪಾಂಶುಕೇಳಿ - ಧೂಳಾಟ (ಅನುಪಾಂಶುಕೇಳಿ ಸದ್ಗುರುಜನಕ್ಕೆ 
ಸಂತಸಮನೀಯಿ ಬಾಳಕನೆಸೆದಂ: ಪುಷ್ಪದಂಷು, ೧೨. ೬೫) 

ಪಾಂಸು - ಧೂಳು (ವೀರಸೇನ ಮುನೀಂದ್ರ ಖ್ಯಾತರ 
ಸಮಂತಭದ್ರ ಖ್ಯಾತರ ಪದಪಾಂಸು ಕಿಡಿಸುಗು೦ 
ಅಘಪಾಂಸುಗಳಂ; ಪಂಪರಾ, ೧. ೧೦); ಹೂವಿನ ಪರಾಗ 
(ಪುಷ್ಪಪಾಂಸುಪಟಳದೊಡನೆ ಪುಷ್ಪಶರನಾಜ್ಞೆ ದೆಸೆದೆಸೆಗೆ 
ಪಸರಿಸೆಯುಂ: ಮಲ್ಲಿನಾಪು, ೫. ೨೬ ವ) 

ಪಾಂಸುಳ — ಧೂಳಿಯಿಂದ ಕೂಡಿದ (ಸಮೀರಂ 
ಉದಾರಕದಂಬಕೇತಕೀಪ್ರಸರರಜ ಸ್ವರಪ್ರಕಟಪ್ರಾಂಸುಳಂ 
ಆದುದು ಮೇಘಕಾಲದೊಳ್‌: ಪಂಪಭಾ, ೭. ೨೨) 

ಪಾಂಸುಳೆ - ಹಾದರಗಿತ್ತಿ (ಬಳಸಿದುದರ್ಕವಾಜಿಖುರಘಟ್ಟಿತಮದ 


ಅಪರಾದಿಯಿಂದಂ ಅಚ್ಚಳಿಸಿದ ಧಾತುರೇಣುವೆನೆ 
ಚಕ್ರಯುಗಂಗಳ ಅಗಲೈಗಿಚ್ಚು ಪಾಂಸುಳೆಯರ ರಾಗದೇಷಟ್ಸ್‌ 
ದೆಸೆವೆಣ್ಗಳ ರತ್ನವಿಭೂಷಣಾ೦ಶು ಕುಂಕುಮೋದಕದ 


೬೮೪ 


ಉತ್ಪಳಿನಿಯ ಸಿಂಪಿಣಿ ಸಂಜೆಯ ಕೆಂಪು ಲೋಕಮಂ: 
ಚಂದ್ರಪ್ರಹು, ೮. ೪) 

ಪಾಕ - ಎಳೆಯ (ಪಾಕಕುಶಕಾಶವಿಶದಂ ಕೃಷ್ಣಲಾಮರೀ 
ಬಿಂಬಾಕೀರ್ಣಂ೦ ತನ್ನದೀತಟ೦ ಕಡುರಯ್ಯಂ: ಲೀಲಾವತಿ, ೫. 
೮೦) 

ಪಾಕಕುಶ ದ ಎಳೆಯ ಗರಿಕೆ (ಪಾಕಕುಶಕಾಶವಿದಂ 
ಕಾಕಾ೦ಂದೋಳಾತ್ಮಗುಪ್ತಿ ಅಲಾಬೂ.. . ಆಕೀರ್ಣ೦ ತನ್ನದೀ 
ತಟಂ೦ ಕಡು ರಯ್ಯಂ: ಲೀಲಾವತಿ, ೫. ೮೦) 

ಪಾಕಶಾಸನ - ಪಾಕನೆಂಬ ರಾಕ್ಷಸನನ್ನು ನಿಗಹಿಸಿದವನು. ಇಂದ್ರ 
(ಕಾ೦ಚನರೂಪ್ಯಂಗಳ೦ಂ ಕುಂಭದಿ೦ ಮೊಗೆದು ಜೈಜೈ 
ಎಂಬಿನಂ ಪಾಕಶಾಸನ ಹಸ್ತಾಗದೊಳತ್ತಿ ತಂದು ಕುಡೆ: 
ಸುಕುಮಾಚ, ೧. ೬೬) 

ಪಾಕಾಪಹ - ಪಾಕರಿಪು, ಇಂದ್ರ (ಕುಳಭೂಭೃತ್‌ ಪರಿಪಂಥಿ 
ಪಾವಕಮುಖಂ ಪಾಕಾಪಹಂ .. .. ಸಂಕಂದನಂ: ರಾಜಶೇವಿ, 
೩ ೪) 

ಹಾಗ - ಹಾಗ, ಒಂದು ಚಿಕ್ಕ ಬೆಲೆಯ ನಾಣ್ಯ (ಪಾಗಕ್ಕೆ ಕೊಂಡು 
ದರ್ಭೆಯಂ ಆಗಳು೦ ಅದನಿಟ್ಟುಕೊ೦ಡು ಬೆರಲೊಳ್‌ 
ಇರ್ಪರ್‌: ಸಮಯಪ, ೧೪. ೩೦) 

ಪಾಗಡೆ — ಪಾಡಗ, ಕಾಲುಕಡಗ (ಬಾಗಿರೆ 
ಪತಿಯಳಕಮನಿಂಬಾಗಿರೆ ಮುಳಿಸಾಜುವನ್ನೆಗ೦ ಸಿಲ್ಕಿಸುಗೀ 
ಪಾಗಡೆಯೆಂದೊದವಿರೆ ಪೆಂಪಾಗಡೆ ಪದಪ್ಮದೊಳ್‌ ಪೆಜಳ್‌ 
ಪದಮಿಟ್ಟಳ್‌: ಲೀಲಾವತಿ, ೧೨. ೭೮) 

ಪಾಗದ - ಪ್ರಾಕೃತಭಾಷೆ (ಸಕ್ಕದಮು೦ ಪಾಗದಮುಂ ಅದಕ್ಕುಂ 
ಬಗೆದಂತೆ ಸಮಜೆ ಪೇಟಲ್‌: ಕವಿರಾಮಾ, ೧. ೪೧) 


ಪಾಗಲ್‌ - ಹಾಗಲ ಕಾಯಿ, ಬಳ್ಳಿ (ಸಾಗರಮೊಂದು 
ಕಂಕಣದಿನುರ್ವರೆ  ಕಾವಲಿಯಿ೦ ಕುಳಾದ್ರಿಗಳ್‌ ಪಾಗಲ 
ಕಾಯ್ದಳಿಂ ಕರಂ ಕಿಣೆಯವಾದುವು ಕಣ್ಣೆ 
ಗುಣಾವಲೋಕನಾ: ನೇಮಿನಾಹು, ೬. ೪); ಪ್ರಾಕಾರ 


(ನಿರ್ಮಲಹರ್ಮ್ಯಂಗಳನೇಟೆ ಸೌಧಶಿಖರಪ್ರಾಗ್ಗಾಗಮಂ ಪತ್ತಿ 
ಪಾಗಲನಾಶ್ರಯಿಸಿ: ಪುಷ್ಪದಂಪು, ೮. ೪೭) 

ಪಾಗುಡ - ಪಾವುಡ, ಉಡುಗೊರೆ ವಸ್ತ್ರ (ಪೆರ್ಗ್ಗಡೆಯ ಕೈಯೊಳ್‌ 
ಮದಾಂಧಗಂಧಹಸ್ತಿಯಂ ಗಂಧರಾಜನೃಪತಿಗೆ ಪಾಗುಡಂ 
ಅಟ್ಟಿದೊಡೆ: ವಡ್ಡಾರಾ, ಪು ೩೪, ಸಾ ೪) 

ಪಾಟ - ಹಾಡು (ಮದನನಲುಗಿನ ಅಲರ್ಗಳಂತೆ ಕಣ್ಣೊಳೆಳಸಿ 
ಬಳಸಿ ಬಂದಿರ್ದ ಪಾಟದಾಟದ ಮುದ್ದಿನ ಬರ್ದಿನ 
ಪರಿವಾರ ದೇವಿಯರುಮಂ: ಆದಿಪು, ೨. ೬೫ ವ); ಹಾಡಿಕೆ 


(ಪಾಟಂ ಕಾಮುಕ ಗಣಮೃಗಕೋಟಿಗೆ  ಮನಸಿಜನ 
ಗೋರಿಗಾಡುವ ಪಾಟಂ: ಅಜಿತಪು, ೫. ೪೪), ಪಾಠ, 
ಪಠ್ಯವಿಷಯ (ಅಟ್ರಿಯಿಚ್ಚೆಯಜೆದುಂ ಪರಿವಾರಿಸಿ 


ಪಾಟಮೋದಲಚ್ಚರಸಿಯರಾಡಲಚ್ಚರಸಿಯರ್‌: ಶಾಂತಿಷು, ೭. 
೭೫) 

ಪಾಟಕಾಅ- ಹೊಗಳುಭಟ (ಬಿರುದಂಕದ ಕೆಸಜ೦ಕದ ಪರಿಕಾಣರ 
ಪಾಟಕಾಜರರಸಾಳ್ಗಳ: ವರ್ಧಮಾಪು, ೩. ೫೫) 

ಪಾಟಚ್ಚರ - ಬಟ್ಟೆಗಳ ಕಳ್ಳ (ನಿಚ್ಚಲಿ ಕಾರಿರುಳೊಳ್‌ 
ಪೊಅಪಚ್ಚಮಂ ಉಟ್ಟಿರ್ದು ಇಣುಂಕಿ ಕಕ್ಷದೊಳ್‌ ಆ 
ಪಾಟಚ್ಚರ ಭಯದಿಂದುಟ್ಟು ಪಟಚ್ಛ್ಚರಮಂ ಮನೆಗೆ ವಂದು 
ನಿಂದು ಅಂಗಣದೊಳ್‌: ಶಾಂತಿಪು, ೬. ೬೫); 


ಪಾಟನ — ಸೀಳುವುದು (ವರಕರಿಕುಂಭಪಾಟನ 
ಪಟಿಷ್ಯಕಕೋರನಖಪ್ರಹಾರಭೇದನ ಗಳಿತಾಸ್ತರಕ್ತ ನವಮೌಕ್ತಿಕ 
ವಿಳಾಸ ಭಾಸುರಾನನಂ: ಪಂಪಭಾ, ೧೩. ೫೦) 

ಪಾಟಲ - ತಿಳಿಗೆಂಪು ಬಣ್ಣದ (ಸ್ಥಿರಬದ್ಧಮತ್ಸರರ್‌ 
ಭೀಕರಬದ್ಧಭ್ರುಕುಟಘಟಿತರ್‌ ಅದ್ಭುತರ್‌ ಅಟ್ಟಾಸುರರ್‌ 
ಅಧಿಕಕೋಪ ಪಾಟಲ ಪರುಷೇಕ್ಷಣರ್‌ ಎನಿಸಿ 
ದೃಷ್ಟಿಯುದ್ಧಂಗೆಯ್ದರ್‌: ಗದಾಯು, ೮. ೨) 

ಪಾಟಲೀಪಾಟಲದಶನವಸನೆ - ಪಾದರಿ ಹೂವಿನಂತೆ 
ನಸುಗೆಂಪಾದ ತುಟಿಯವಳು (ಎನೆ ಮತ್ತೊರ್ವಳ್‌ ಸುರಭಿ 
ಪಾಟಳೀಪಾಟಲದಶನವಸನೆ: ಆದಿಪು, ೧೧. ೧೧೪ ವ) 

ಪಾಟವ -  ಶೀಕ್ಷ್ಣತೆ (ಭರದ ಜವ್ವನದ ಸುಖಪಾಟವದ 
ಕುಜುಪನೀಕೆಯೊಳ್‌ ಕಾಣಲಾದುದು: ಅನಂತಪು, ೮. ೯ ವ) 

ಪಾಟಳ - ಪಾದರಿ ಹೂವು (ವಕುಳ ಪಾಟಳ ಅಶ್ವತ್ಥಬ್ರಾತಂ 
ಲಿಕುಚ ನಾಳಿಕೇರದ್ರುಮಜಾತಂ: ಸುಕುಮಾಚ, ೧೦. ೫೬) 

ಪಾಟಳಿತ - ಕೆಂಪೇರಿದವನಾದ (ಮಣಿಭೂಷಾ ತುಂಗರತ್ನಾಂಶು 
ಪಾಟಳಿತಂಗೆ ಈಗೆ. ಅರಿಗಂಗೆ ಮ೦ಂಗಳಮಹಾಶ್ರೀಯಂ 
ಜಯಶ್ರೀಯುಮಂ: ಪಂಪಭಾ, ೧೪. ೩೪) 

ಪಾಟಳೀ - ಪಾದರಿ ಗಿಡ ಹೂ (ಪೂಗಳ ಕಂಪಿನೊಳೇಂ 
ಪೊಗಟ ಪಾಟಳೀಪರಿಮಳಂ: ಆದಿಪು, ೧೧. ೧೧೫) 

ಪಾಟಳೀಪಾಟಲದಶನವಸನೆ - ಪಾದರಿ ಹೂವಿನಂತೆ 
ನಸುಗೆಂಪಾದ ತುಟಿಯವಳು (ಎನೆ ಮತ್ತೊರ್ವಳ್‌ ಸುರಭಿ 
ಪಾಟಳೀಪಾಟಳದಶನವಸನೆ: ಆದಿಪು,. ೧೧. ೧೧೪ ವ) 


ಪಾಟಿಗಾಣ್‌ - (ಪಾಟ ಕಾಣ್‌] ಸಮವೆಂದು ತಿಳಿ (ಅದಿರದೆ 
ವೀರವೈರಿಭಟರಂ ಘಟಕೋಟಗೆ ಪಾಟಿಗಂಡು 
ಘನಕಪಿತ್ಯವನಾ ಬನದೊಳ್‌ ಕಡಂಗಿ ಕಿಟ್ಟದಟದು 
ಪೋದುದೇ ನಿನಗಮೀ ತೆಅದಿ೦ ಕೆಡೆದಂತುಟಾದುದೇ: 
ಆಚವರ್ಧ, ೩. ೧೫) 

ಪಾಟತ — ಬಿರುಕುಬಿಟ್ಟ, ಸೀಳಲ್ಪಟ್ಟ (ಕೂರಿಸೆ 
ಗುರುಶುಶ್ರೂಷೆಯೊಳ್‌ ಆ ರಾಮನ೦ ಉಗ್ರ ಪರಶು 


ಪಾಟಿತರಿಪುವಂಶಾರಾಮನಂ ಇಷುವಿದ್ಯಾ ಪಾರಗನೆನಿಸಿದುದು 
ಬಲ್ಲೆ ವೈಕರ್ತನನಾ: ಪಂಪಭಾ, ೧. ೧೦೪) 

ಪಾಟಿದೋಜು. - ಸಮಾನವಾಗಿ ಭಾವಿಸು (ಈಟ್ಕುಳಿಗೊಂಡ 
ಕನ್ಯಕಾಕುಳದೊಳಗೆ ಆರ ಪೋಲ್ವೆಯವಳ್‌ ಈಕೆಯನೇಕೆಯೋ 
ಪಾಟಿದೋಹಖುವಿರ್‌: ಪುಷ್ಪದಂಪು, ೭. ೫೭) 

ಪಾಟಿಸು - ನೀಡು (ಮೆಚ್ಚಂ ಪಾಟಸುವುವು ಮಿಥುನತತಿಗೆ 
ಗೃಹಮಹೀಜಾತಂ: ಆದಿಷು, ೫. ೩೭); ರೂಢಿಯಾಗಿರು 
(ಪಾಟಿಸಿ ಮಾಡಿದ ಸೊರ್ಕಿವಳಾಟಮೆ ವಲಮೆನಿಸಿ ನೆಗಲ್ಫ್‌ 
ನೀಲಾಂಜನೆ: ಆದಿಪು, ೯. ೩೮); ಬೆಳೆಸು (ತೋಟಿಯಂ 


ಪಾಟಿಸೆ ತಾವೆ ತಮ್ಮಗಳಂ ಆರಡಿಗೊಳ್ಳರೊ ನಾಡ 
ಗೊಡ್ಡೆಯರ್‌: ಲೀಲಾವತಿ, ೧೪. ೪೦); ಉಂಟುಮಾಡು 
(ಮಸೆವುದು ಮಾಸಲಿರ್ದ ಪಟವೇಟಮ೦ ಇಚ್ಛೆಯ 


ಬಿಚ್ಚತಿಕ್ಕೆಯಂ ಪೊಸೆಯಿಪುದು ಒಳ್ಳಮಂ ನಡೆಪುತಿರ್ಪುದು 
ಧಾತುವ೦ ಒಳ್ಳಿತೆಯ್ದೆ.|. ಪಾಟಸುವುದು. ಕೂಟದೊಳ್‌ 
ಕುಶಲನಪ್ಪುದು: ಶಾಂತಿಷು, ೮. ೯೧); ಪಾಠ ಓದು (ಬಗೆವುಗೆ 
ಜೈನಮನೋದದೆ ಮಿಗೆ ಪಾಟಿಸಿ ಕುಮತಿ ಕುಮತಮಂ ಪಲ್ಲಂ ನಾಲಗೆ 
ತಪ್ಪುವನ್ನಮಿರದೋದುಗೆ ಸಮ್ಮಜ್ಞಾನಿಯಾಗಲೀನಣಿದಪನೇ: ಸಮಯಪ, 
೩. ಪಿಪಿ; ಕಿತ್ತುಹಾಕು (ಸಮಂತು ಪಾಠಿಸುವೆನೊಯ್ಯನೆ ಮುಳ್ಳೊಳಿ 
ಮುಳ್ಳನೆಂದು ತಾನೀ ನಯದಿಂದೆ ಪೆರ್ಚಿ ಪೊರೆದದಟ್ಕಯೊಳ್‌ 
ಅಂದೊಡನುಂಡನಲ್ಲನೇ: ಪಂಪಭಾ, ೯. ೬೭) 


೬೮೫ 


ಪಾಟ್ಯಮಾನ - ಸೀಳಲ್ಲಡುವ (ಭಯಂಕರಶಿಂಶುಮಾರ 
ವಿಕಟದಂಪ್ರಾ ಕ್ರಕಚಪಾಟ್ಯಮಾನ ನಾರಕನಿಕರ ರುಧಿರಚ್ಛಟ 
ಅಚ್ಚಾರುಣಿಸಲಿಲ ಹರಿಕಾನಿಕರಕರಾಳೆಯುಂ: ಆದಿಪು, ೫. 
೮೭ ವ) 

ಪಾಠಕಾಣ - ಹೊಗಳುಭಟ (ಅಲರ್ಗಳ್‌ ಘಟ್ಟವಳ್ಳರ ಪಸರದಂತೆ 
ಕಂಪ೦ ಪರಕಲಿಸೆ ತುಂಬಿಯೆ ಪಾಠಕಾಅನ೦ತೆ ಮೊರೆಯೆ: 
ಹರಿವಂಶ, ೫. ೫ ವ) 


ಪಾಠಿಸು -. ಓದು, ಅಧ್ಯಯನಮಾಡು (ವಿಮಳವಾಹನ 
ಜಿನಪತಿಯಂ ಕಂಡಲ್ಲದುಣ್ಣೆನೆಂದೆಂಟು ದಿವಸಂ 
ಉಪವಾಸಂಗೆಯ್ದು ಪಾಠಿಸಲೊಲ್ಲದಿರೆ : ಚಾವುಂಡಪುಚಂದ್ರ, 
ಪು. ೨೭೭ ಸಾ. ೨೦) 

ಪಾಠೀನ - ಮೀನು (ನುಣ್ಣಸೆಲೆ ಗೆತ್ತು ಎಯ್ತರೆ ಮಗುಳಿಸಿದಪ್ಪುವು 
ಪಾಣೆ ಹೊಳೆವ ಪಾಠೀನಂಗಳ್‌: ಲೀಲಾವತಿ, ೫. ೪೬) 

ಪಾಠೀನಚಕ್ರ - ಮೀನು[ತಿಮಿಂಗಿಲ]ಗಳ ಸಮೂಹ 
(ಪಾಠೀನಚಕಕ್ಷೋದಪಕ್ಷೋಭಿತಂ ವಾರಿಧಿಯೆ ಗಗನಮಂ 
ಮುಟ್ಟಿ ನಿಂದಂತೆ: ಆದಿಷು, ೧೪. ೯೭) 

ಪಾಠೀನಪತಾಕ - ಮನ್ಮಥ (ನೃಪಸತಿಯರ್ಗುದಯಿಸಿದರ್‌ 
ತಪನಪ್ರತಿಮಪ್ರತಾಪರ್‌ ಅಭಿನವ ಪಾಠೀನಪತಾಕರ್‌ 
ಇಂದ್ರಸೇನನುಂ ಉಪೇಂದ್ರಸೇನನುಂ ಎನಿಪ್ಪ ಪೆಸರೆಸಿವ 
ಇರ್ವರ್‌: ಶಾಂತೀಶ್ವಪು, ೬ ೨೮) 

ಪಾಡಗ - ಕಾಲುಕಡಗ (ಗೆಜ್ಜೆಗಳ ಸಜ್ಜನೆಗೆ ಅಂದುಗೆಯಾನಂದೆಗೆ 
ನೇವುರದ ಭಾವಕಿಗೆ ಪಾಡಗದ ಪರುಷಕ್ಕೆ: ಗಿರಿಜಾಕ, ೩. 
೯೧ ವ) 

ಪಾಡಟೆ - ನೆಲೆಗೆಡು; ಸತ್ವಗುಂದು (ಪೂಡಿದ ವಾರುವಂಗಳ 
ತೆರಳ್ಳೆಗೆ ನೇಸಜಣ ತೇರ ತೇಜಿಗಳ್‌ ಪಾಡಟಿದಿರ್ಪಿನಂ: 
ಕಬ್ಬಿಗಕಾ, ೧೬೦); ಕಾಂತಿಗುಂದು (ನಸು ಮಾಸಿ ಪಾಡಟೆದ 
ರೂಪಿನೊಳ್‌ ಉಣ್ಮುವ ಗಾಡಿ ನಾಡೆ ಕಣ್ಣೆಡರೆ: ಪಂಪಭಾ, 
೧೩. ೯೯) 

ಪಾಡಿ - ಸೈನ್ಯ (ಅಂತು ಬೆಡಂಗುವೆತ್ತು ನಡೆವ ಪುಸಿವಡೆಯ 
ಪೆಜಗೆ ಪಟೌಯ ಪಾಡಿಯಂ ಕೂಡಿಕೊಂಡು: ಕಬ್ಬಿಗಕಾ. 
೧೬೨ ವ); ಹಳ್ಳಿ (ಕೈ ನೀಡಿ ಮುನ್ನೀರ್ಗಳಂ ಕೆಲಬರ್‌ 
ಈರ್ದರೆ ಮಾಡುತುಂ ನಡೆದರೆತ್ತಂ ಬೀರರಾ ಪಾಡಿಯೊಳ್‌: 
ಕಬ್ಬಿಗಕಾ, ೧೯೫) 

ಪಾಡಿವ - ಪಾಡ್ಯ (ಏಲ್ದೌವಡೆದ ಪಾಡಿವದ ಚಂದ್ರನಂತೆ 
ಚಂದ್ರಾಪೀಡಂ ಪ್ರತಿದಿನಂ ಪ್ರವರ್ಧಮಾನನಾಗೆ: ಕಾದಂಸಂ, 
ಪ. ಶಲ ಈ) 

ಪಾಡಿಸು - ಹಾಡುವಂತೆ ಮಾಡು (ಪಾಡಿಸು-ಗಾನೇ: ಶಬ್ದಮದ, 
ಧಾ ೮೨೨); ಹೊಗಳಿಸು (ಭೀತಿಯಿ೦ ಬೀರಮಂ ಮಜ್‌ದುಂ 
ಪಾಡಿಸಲಣ್ಮರ್‌ ಅಂಕಮಂ ಅವರ್‌ ಬಿಟ್ಟೋಡಲಣ್ಕರ್‌ 
ಭಟರ್‌; ಧರ್ಮಾಮೃ, ೨. ೪೦) 

ಪಾಡು - ಹಾಡು, ಗಾಯನ; ಸ್ಥಿತಿ, ಅವಸ್ಥೆ (ಕಿವಿಯನೆಯ್ದೆ ಕನ್ಯಾ 
ಕಲಕಂಠರವಂ ಶ್ರೀಕ೦ಠ೦ ರಾಗ ರಸೋತ್ಕಂಠಂ ಪ್ರತಿಷ್ಠೆಯೊಳ್‌ 
ಪಾಡಳಿದಂ: ಪಂಪರಾ, ೧೦. ೧೧೧) 

ಪಾಡುಂಗಾಜ. - ಹಾಡುಗಾರ (ಬಿಂದುಗೆ: ಪಾಡುಂಗಾಅ೦, 
ಅಲಸುಂಗಾಅಂ, ಜೂದು೦ಗಾಅ೦, ಓದುಂಗಾಜಂ: ಶಬ್ದಮದ, 
೨೧೧ ಪು 

ಪಾಡುಗಾ - ಗ[ಪಾಡು-ಕಾ] ಪರಸ್ಪರರ ಕ್ಷೇಮವನ್ನು ರಕ್ಷಿಸು, 
ಸುಸ್ಥಿತಿಯನ್ನು ಕಾಪಾಡು (ಇಂತು 


ಪಾಡುಗಾದೊಡನೊಡನಿರ್ವರುಂ ಮೆಜ್‌ಯಲೆಂದೆ 
ಶರಾಸನವಿದ್ಯೆಯಿಂ ಪಡಲ್ಪಡಿಸಿದರ್‌: ಪಂಪಭಾ, ೧೧. ೧೮); 
ಪಾಡುಗೆಯ್‌ - ಸಂ೦ವರಿಸು, ಹದಗೊಳಿಸು (ಒಯ್ಯನೆ 
ಗದೆಯನಣಂ ಪಾಡುಗೆಯ್ದಿರ್ದು ಭೋರೆಂದೆಆೌಪ 
ಉಗ್ರಾರಾತಿಯೂರುದ್ವಯಮನಿಡೆ ಕೆಡೆದಂ 
ಇಳಾಭಾಗದೊಳ್‌ ಧಾರ್ತರಾಷ್ಟಂ: ಪಂಪಭಾ, ೧೩. ೯೬) 
ಪಾಡುಪಂಥ ದ ಸವಾಲೆಸೆ (ನೀಡುಂ ತೋಡಿಲ್ಲದ 
ಪಾಡುಪಂತಂಗೊಂಡು ಸಮ್ಮದಂಮಿಗೆ ಸಮ್ಮುಖದ 
ಧೀರಸಾರಥಿಯಂ ಪುರ್ಬಿ ಜರ್ಬಿ: ರಾಜಶೇವಿ, ೬. ೬೫ ವ) 
ಪಾಣವಿಕ - ಮದ್ದಳೆಗಾರ (ವಾದಕ ಸಂಪ್ರದಾಯದೊಳ್‌ ಒರ್ವ 
ಪಾಣವಿಕನ ಪೆಗಲ ಪಣವಮಂ ತನ್ನ ಪೆಗಲೊಳ್‌ 
ತಗುಳ್ಳಿಕೊಂಡು: ನೇಮಿನಾಹು, ೬ ೪೧ ವ) 
ಪಾಣಿ -ಕೈ (ಪಾಣಿ ಕರಮುಂ: ಅಭಿಧಾವ, ೧. ೧೨. ೭) 


ಪಾಣಿಗ್ರಹಂಗೆಯ್‌ - ಮದುವೆ ಮಾಡು (ವಿಜಯತಶ್ರೀಕಾಂತೆಗಂ 
ಕಾಂತೆಗಂ ನಿನಗಂ ದೋರ್ವಲದಿಂದಮೊಂದೆ ಪಸೆಯೊಳ್‌ 
ಪಾಣಿಗಹಂಗೆಯ್ಯನೇ: ಪಂಪಭಾ, ೩. ೬೫) 

ಪಾಣಿಗ್ರಹಣಂಗೆಯಿಸು - ಕೈಹಿಡಿಸು, ಮದುವೆ ಮಾಡಿಸು 
(ಅಂತು ಕೈನೀಜ್‌ದು ಪಾಣಿಗ್ರಹಣಂಗೆಯಿಸಿದಾಗಳ್‌: ಆದಿಪು, 
೪. ೪೮ ವ) 

ಪಾಣಿಚಳನ - ನಾಟ್ಕದಲ್ಲಿನ ಕೈಯ ಚಲನೆ ಕಂಕಣರಾವಂ 
ಸೊಗಸಾಗೆಡ ಪಾಣಿಚಳನಂ ಚೆಲ್ಲಾಗೆ .. .. ನೀಜ್‌ ಮೆಜ್‌ದಳ್‌ 
ಲೇಲಾಸಲ್ಲಾಸ್ಯಮಂ: ರಾಜಶೇವಿ, ೧೨. ೭೨) 

ಪಾಣಿತಳ - ಅಂಗೈ (ದೇಸೆ ವಿಳಾಸಮಂ ಪಡೆಯೆ 
ಗೊಂದಣವೆಕ್ಕಣಮಾಗಳಾ ನೃಪಾವಾಸದೊಳಾಡಿದತ್ತೆಸೆಯೆ 
ಪಾಣಿತಳಂ ಪಡೆವಂತೆ: ಮಲ್ಲಿನಾಪು, ೧೨. ೯) 

ಪಾಣಿತ್ರಯ - ವಾದ್ಯವಾದನದಲ್ಲಿನ ಸಮಪಾಣಿ, ಅಧಃಪಾಣಿ, 
ಉಪರಿಪಾಣಿ ಎಂಬ ಮೂರು ಬಗೆಯ ಹಸ್ತವಿನ್ಯಾಸ 
(ವಾದಕನುಪವಾದನಿನೆಸೆದ ಹೃದ್ಯವಾದ್ಯ ವಿಶೇಷ೦ಗಳೊಳ್‌ 
ನೆಗಟ್ಟ ಸಮಪಾಣೀಯುಂ ಅಧಃಪಾನಿಯುಂ 
ಉಪರಿಪಾಣಿಯು೦ ಎ೦ಬ ಪಾಣಿತ್ರಯದೊಳಂ 
ನೆಜ್‌ದು: ಅಜಿತಪು, ೫. ೩೨ ವ) 

ಪಾಣಿಪಲ್ಲವ - ಚಿಗುರಿನಂತಹ ಕೈ (ಘರ್ಮಜಲದಿಂ ನಡುಪ 
ಆಕೆಯ ಪಾಣಿಪಲ್ಲವಂಬಿಡಿದು: ಪಂಪಭಾ, ೩. ೭೫) 

ಪಾಣಿಪಾಡು - ತೋಟ (ಇಲ್‌ ಮರಾಳನಿಲ್ಬ ಕೊಳಂ 
ಕೊಳನಿಲ್ಲದ ಪಾಣಿಪಾಡು ಪಾಡಿಲ್ಲದ ತುಂಬಿ ತುಂಬಿಗಳ 
ಗೊಂದಣಮಿಲ್ಲದ ಪೂ: ಅನಂತಪು, ೩ ೯) 

ಪಾಣಿಪಾತ್ರ - ಬೊಗಸೆಗೈ, ಜೈನಮುನಿಗಳು ಆಹಾರ 
ತೆಗೆದುಕೊಳ್ಳುವಾಗ ಹಿಡಿಯುವ ಬೊಗಸೆ (ಸಿದ್ಧಭಕ್ತಿಪುರಸ್ಸರಂ 
ಪಾಣಿಪಾತ್ರದೊಳ್‌ ಕನಕಪಾತ್ರದೊಳ್‌ ತೀವಿದಿಕುರಸಮಂ 
ಪಯೋರಸಮುಮಂ ಪಾನಂಗಳಿಂದೆಯ್‌ಯೆ: ಅಜಿತಹು, ೭. 
೨ ಘು 

ಪಾಣಿಮುಕ್ತ - ಕೈಯಿಂದ ಬಳಸಬೇಕಾದ ಆಯುಧ (ಅಸಿ 
ಮುಸಲ ಕಣಯ ಕಂಪಣ ಗದಾದಂಡ ತೋಮರ ಆದಿ 
ಆಮುಕ್ತಾಮುಕ್ತ ಪಾಣಿಮುಕ್ತ ಯಂತ್ರಮುಕ್ತಂಗಳಪ್ಪ ನಿಜನಿಶಿತ 
ನಿಖಿಳಾಯುಧಂಗಳಂ: ಪುಷ್ಪದಂಪು, ೮. ೨೮ ವ) 

ಪಾಣಿಯವಾಸ - ಅರವಟ್ಟಿಗೆ (ಕಂಪು ಆವಗಂ ಇಲ್ಲಿ ಪಲ್ಲವಿಸೆ 
ಪಾಣಿಯವಾಸಮನಿಕ್ಕಿದಂತೆ ಸೌಖ್ಯವಾವುದೆಂದೊಡೀ 


೬೮೬ 


ನದಿಯನೀಕ್ಷಿಸೆ ಪಾಂಥನ ತೃಷ್ಣ ಪೋಗದೇ: ಪಾರ್ಶ್ವನಾಪು, 
೯. ೫) 

ಪಾಣ್ಣ - ಹಾದರಿಗ (ಪಾಣ್ಣನೆಬ್‌ದೊಯ್ಯೆಡ ನಿನ್ನ ಕುಟುಂಬಿನಿಯಂ 
ಕಾದೆಯಿಲ್ಲ ರಾಮಾಕೃತಿಯಿಂ: ಜಗನ್ನಾವಿ, ೧೭. ೪೦) 

ಪಾಣ್ಣರಂಕುಸ - ಹಾದರಿಗರಿಗೆ ಅಂಕುಶಪ್ರಾಯನಾದವನು, 
ಅರಿಕೇಸರಿ, ಅರ್ಜುನ (ಭೋಂಕನೆ ಮನಮಂ ಕದಡಿ 
ಕಲಂಕಿದಪುದು ಬಿಡದೆ ಮನಮನೊಲಿಸಿದಪುದು ಆದಂ 
ಕೆಳದಿ ಪಾಣ್ಣರಂಕುಸನ ಅಂಕುಸದಾ ಹೊಳಪುಂ ಅವನ 
ಕಣ್ಗಳ ಬೆಳ್ಳುಂ: ಪಂಪಭಾ, ೪. ೬೭) ['ಪಾಣ್ಣರಂಕುಸ' 
ಎಂಬುದು ಅರಿಕೇಸರಿಯ ಒಂದು ಬಿರುದು] 

ಪಾಣ್ಣೆ - ಹಾದರಗಿತ್ತಿ (ಆ ಪಾಣ್ಣರಂಕುಸಂ ಆ ಪಾಣ್ಗೆಯರ ಗೆಯ್ದ 
ಗೆಯ್ದಂಗಳುವುಂ  ತೋರ್ಪ ಸನ್ನೆಗಳುಮ೦ಂ ಆಡುವ 
ಮಿಟ್ಟುಗೊಡ್ಡಂಗಳುಮಂ ಕಂಡು ಜೋದ್ಯಂಬಟ್ಟು: ಪಂಪಭಾ. 
೪. ೮೩ ವ); ಪಾದರಿ ಮರ (ಪಾಣ್ಟೆಯ ಮೇಘನಾದದ 
ಇಂದಿರೆಯ ಪಟೀರದೇಳ್ಲೆಯ .. . ಭೂರುಹಂ ಒಪ್ಪುಗುಂ: 
ರಾಜಶೇವಿ, ೫. ೫೭) 

ಪಾತ - ಬೀಳುವಿಕೆ, ಹೊಡೆತ (ಪಾತದಿಂ ಪಿಳ್ಳನೆ ಪಿಟೆದವಲಲ್ಯಾಡೆ 


ಮೆಯ್‌ ಕೇಶಕೃಷ್ಣೋರಗನಂ ಪಿಂತಿಕ್ಕಿ ತನ್ನ 
ಪ್ರಿಯತಮಗರುಡಂ ಕಿತ್ತವೊಳ್‌ ಕೂಡುತಿರ್ದಳ್‌: ಲೀಲಾವತಿ, 
ಕ ಗ್ರಷ್ಟಿ 

ಪಾತಕ - ಪಾಪಿ (ದುಶ್ಶಾಸನರಕ್ತಪಾನದೊಳೆ ಸೊರ್ಕಿದ 


ಪಾತಕನಂ ಪೊರಳ್ಳಿ ಕೊಂದು ಈ ಸಮರಾವನೀತಳದೊಳ್‌ 
ಇಂ ಬಲಿಗೆಯ್ದಿನಂ ಒಲ್ಲೆನಲೆ: ಪಂಪಭಾ, ೧೩. ೧೪) 

ಪಾತಕಿ - ಪಾಪ ಮಾಡಿದ ವ್ಯಕ್ತಿ (ಪಾತಕಿಯೊಳ್‌ ಲಕ್ಷ್ಮಿಯೊಳ್‌ 
ಅತಿಕಾತರಕಾಪುರುಷಗಣನೆಯೊಳ್‌ ನೆರೆಯಲ್ಕಿಂತೀತನೆ ಬಗೆಗೆ: 
ಆದಿಷು, ೧೪. ೧೨೩) 

ಪಾತನ - ಹೊಡೆತ (ಮುಳಿದ ವಿಯುಕ್ತವಲ್ಲಭಜನ೦ ತಳುವಿಲ್ಲದೆ 
ತಕ್ಕೆಗೊಂಡುದು ಅಸ್ಜಳಿತ ಕೃಷೀಕುತೂಹಳಜನ೦ 
ಮರವಟ್ಟರುತಿರ್ದುದು . .. ಏನಳವಿಗಳುಂಬಮೋ ಪುದಿದ 
ಮಾಗಿಯ ಶೀತವಿಜೃಂಭಪಾತನಂ: ಶಾಂತೀಶ್ವಷು, ೧೨. ೮೬) 

ಪಾತಶ್ರವಣ - ಮರಣವಾರ್ತೆ (ಕಡು ನ೦ಜಜಿನ ಗಾಳಿಯೊ 
ಮೇಣ್‌ ಸಮ್ಮೋಹನಾಸ್ತಮೋ ನೃಪಕುಮಾರ ಪಾತಶ್ರವಣಂ: 
ನೇಮಿನಾಪು, ೫. ೪೮) 

ಪಾತಾಳ - ಕೆಳಗಿನ ಲೋಕ (ಪಾತಾಳ೦ ದನುಜೇಂದನಿಕೇತಂ 
ಅಧೋಭುವನ೦ ಉರಗಲೋಕಂ: ಅಭಿಧಾವ, ೧. ೩. ೫) 


ಪಾತಾಳಮೂಲ — ಪಾತಾಳಲೋಕದ ತಳ 
(ಕುಳಶೈಳೇ೦ದ್ರ೦ಗಳ್‌ ಅಂಭೋನಿಧಿಗಳ್‌ ಅಖಿಳ ದಿಗ್ಗಂತಿಗಳ್‌ 
ವಿಶ್ವಧಾತ್ರೀವಳಯಂ ಪಾತಾಳೆಮೂಲಂ ಸಕಳಭುವನಂ 


ಒಂದೊಂದಜ್‌ಳ್‌ ಕೇಣಿಗೊಂಡು: ಪಂಪಭಾ, ೧೦. ೬೫) 

ಪಾತಿತ - ಬೀಳಿಸಲಾದ (ಸ್ತುರಿತ ಶರನಿಕರಪಾತಿತ 
ನರೋತ್ತಮಾಗಂ ಕಬಂಧನಾಟಕರಂಗಂ 
ವೀರಭಟರಣರಂಗಂ: ಪಂಪಭಾ, ೧೩. ೩೭) 

ಪಾತು - ಕಾಪಾಡಲಿ (ಸ ಸರ್ವಜಗತಾಂ ಗುರುರ್ಗಿರಿಸುತಾಪತಿಃ 
ಪಾತು ನಃ ೪. ೨೭) 

ಪಾತ್ರ - ಪಾತ್ರೆ (ಪಾತ್ರಂ ಭಾಂಡ೦ ಸ್ಥಾಲಿಯಮತ್ರಂ ಭಾಜನಂ 
ಎನಿಕ್ಕುಂ: ಅಭಿಧಾವ, ೧. ೧೦. ೨೬); ದೋಣಿ, ಹಡಗು 
(ಜಿನೇಶ್ವರ ಭವಾಂಬೋಧಿಯ ತಡಿಯನೆಯ್ಲಿಸೆಮ್ಮಂ 
ನಯ ನಿಕ್ಷೇಪ ಪ್ರಮಾಣ ಪಾತ್ರದಿನರುಹಾ: ಪಂಪರಾ, ೭. 
೪೦); ನಟಿಸುವವನು!ಳು; (ವಿಚಿತ್ರಪಾತ್ರಪರಿನರ್ತನಂ 


ಉಣ್ಮುವ ತೂರ್ಯನಾದದೊಳ್‌ ಪೊಸಯಿಸೆ: ಆದಿಪು, ೨. 
೪೧); ದಾನಸ್ವೀಕಾರಕ್ಕೆ ಯೋಗ್ಯ (ಅಹೋ ದಾನಿಯಹೋ 
ಪಾತ್ರಮಹೋ ದಾನಮಹೋ ದೇಯಮೆಂಬ ದಿವ್ಯದ್ಧನಿಗಳ್‌: 
ಆದಿಷು, ೧೦. ೪); ಆರಾಧನೆಯ ಸಮಯದಲ್ಲಿ 
ಉಪಯುಕ್ತವಾದುದು (ಬಲಿಭಾಜನಮುಪಯೋಗ್ಯಮಪ್ಪುದು 
ತಾಂ ಪಾತ್ರಂ: ಅಭಿಧಾವ, ೩. ೧. ೨೪) 

ಪಾತ್ರಂಬಡೆ - ಅರ್ಹತೆಯನ್ನು ಹೊಂದು (ಪುತ್ರಂಬಡೆದನೆ 
ಪರಮಪವಿತ್ರೀಕೃತಭವಸುಖಾಮೃತಕ್ಕಾನೀಗಳ್‌ ಪಾತ್ರಂಬಡೆದೆಂ: 
ಸುಕುಮಾಚ, ೧೦. ೨೯) 

ಪಾತ್ರತ್ರಿತಿಯ - ದಾನಸ್ಸೀಕರಿಸುವ ಉತ್ತಮ, ಮಧ್ಯಮ, 
ಅಧಮರೆಂಬ ಮೂರು ವರ್ಗ (ಆ ಭೋಗಭೂಮಿಯೊಳ್‌ 
ಪಾತ್ರತ್ರಿತಿಯದಾನಫಳಂಗಳಿಂದೆ ಏಕದ್ದಿತ್ರಿ. ಪಲ್ಯೋಪಮ 
ಆಯುಷ್ಯರುಂ .. .. ಪುಟ್ಟಿ: ಚಂದ್ರಪ್ರಪು: ೩. ೩೬ ವ) 

ಪಾತ್ರತ್ವ - ಅರ್ಹತೆ ಹೊಂದುವುದು (ಪರಮಸ್ಥಾನನಾಮ 
ಕರ್ತನ್ವಯಕ್ರಿಯೆಗಳಂ ಅತಿಬಾಲವಿದ್ಯಾಕುಲಾವಧಿ ಪ್ರತಿಗಹಾದಿ 
ಪುರಸ್ಸರಂ ನಿರವದ್ಯಾಹಾರದಿವಿತರಣರೂಪ ಪಾತ್ರದತ್ತಿಯುಂ: 
ಆದಿಪು, ೧೫. ೧೩ ವ); .. (ವರ್ಣೋತ್ತಮತ್ವ ಪಾತ್ರತ್ವ 
ಸೃಷ್ಟ್ಯಧಿಕಾರ: ಆದಿಷು, ೧೫. ೧೬ ವ) 

ಪಾದಚರ - ಪದಾತಿ ಸೈನಿಕ (ಕರಿಗೆಂಟು ರಥಕ್ಕನುವಾಗೆ ನಾಲ್ಕು 
ವಾಹಕ್ಕೆ ಎರಡು ಅಲ್ಲಿ ಪಾದಚರರ್ಗೊಂದೆನೆ ದೀವಿಗೆಗಳ್‌ 
ಜಲಕ್ಕನೆ ಎಕ್ಕೆಕ್ಕೆಯಿ೦ ಇಟ್ಟಳ೦ ಬೆಳಗುತಿರ್ದುವು: ಪಂಪಭಾ, 
೧೨. ೫) 

ಪಾತ್ರದತ್ತಿ - [ಜೈನ] ತಪೋಧನರಿಗೆ ನೀಡುವ ಆಹಾರಾದಿಗಳು 


(ಪಾತ್ರದತ್ತಿಯೆಂಬುದು ಮಹಾತಪೋಧನರ್ಗೆ 
ನಿರವದ್ಯಾಹಾರಮುಮಂ ಸಂಯಮೋಪಕರಣಮುಮಂ 
ಕುಡುವುದು: ಅಜಿತಪು, ೧೨. ೧ ವ) 

ಪಾತ್ರದಾನ - ಪಾತ್ರದತ್ತಿ ಯೋಗ್ಯರಿಗೆ ಕೊಟ್ಟ ದಾನ 
(ಭಕ್ತಿಪುರಸರ ಪೂಜಾದಿವಿಚಿತ್ರವಿರಚನಾದಿ 
ಸಂಪದಾಸ್ಪದಮಾಗೆಯುಂ ಪಾತ್ರದಾನವಿಧಾನಮೇ 


ವಿನೋದಮಾಗೆಯುಂ: ಆದಿಪು, ೪. ೫೨ ವ) 

ಪಾತ್ರದಾನಿ - ಪಾತ್ರದಾನ ಮಾಡುವವನು (ಕುಶೀಲ ಕತ್ತಿತಾಚಾರ 
ಕುವೇಷ ಕುದೃಷ್ಟಿಗಳುಂ ಗೃಹೀತವ್ರತಪರಿಚ್ಛುತರುಂ 
ಮಾಯಾಚಾರಪರಿಣತರಪ್ಪ ಪಾತ್ರದಾನಿಗಳುಂ: ಆದಿಷು, ೫. 
2೪ 721. 

ಪಾತ್ರಮನಾಡು - ನರ್ತನಮಾಡು (ಸೊಬಗಿನ ಮದಮಂ 
ಮಾಡುವರ ಮೂಗಿನೊಳ್‌ ಪಾತ್ರಮನಾಡದೆ ಮಾಣದು 
ಅನಂಗನ ಕೃತಿ: ಯಶೋಧಚ, ೨. ೬೨) 


ಪಾತ್ರವಿಕೀರ್ಣ - ನದಿಯ ಹರಿಯುವ ಜಾಗ, ನಟರಿಂದ 
ಆವೃತವಾದುದು  (ಪಾತ್ರವಿಕೀರ್ಣ೦ ಆತತಸಂತಾಳಧರಂ 
ವಿವಿಧಾವನದ್ಧವಾ ಸೂತ್ರಿತವಂಶಾಕಾರನಿಕರಂ 


ಕಳಕಂಠಸಮೂಹಸಂತ್ರಿತಂ ಚಿತ್ರಿತರೂಪಶೋಭೆಗೆಡೆಯಾದುದು 

ಭಾವಿಸಿ ನೋಡೆ ನಾಡೆ ತೂರ್ಯತ್ರಯಸಂಪ್ರದಾಯಮೆನೆ 

ಕಾನನಮಾವೃತದಿಕ್ಕುಲಾನನಂ: ಚಂದ್ರಪ್ರಷು, ೫. ೫೩) 
ಪಾತ್ರಸಂಕ್ರಮಣ - ಪಾತ್ರಗಳ ವಿನ್ಯಾಸ (ದಶರೂಪಲಕ್ಷ್ಮಮುಮಂ 


ಪಾತ್ರಸಂಕ್ರಮಣದೊಳ್‌ ನೆಜ್‌ಯೆ ತೋಜೆ ಪ್ರತ್ಯಕ್ಷಂ 
ಮಾಡಿದಾಗಳ್‌: ಅಜಿತಪು, ೫. ೨೮ ವ) 
ಪಾತ್ರೀಭೂತ - ಪಾತ್ರತ್ವವನ್ನು ಹೊಂದಿದ (ಅಂತಪೊಡೆ 


ಶ್ರೋತ್ರಿಯರುಂ ಕ್ಷತ್ರಿಯರು೦ ಪಜ್‌ಗುಟ್ಟಿ ಪಶುಯಾಗಂಗೆಯ್ದು 


೬೮೭ 


ಈ ಲೋಕದೊಳ್‌ ಪಾತ್ರೀಭೂತರುಂ ಪವಿತ್ರಗೋತ್ರರು೦ ಆಗಿ: 
ಪಂಚತಂತ್ರ, ೧೧೭ ವ) 


ಪಾಥ - ನೀರು (ಸುರಭಿ ಘನಸಾರ (ಸುರಭಿ ಘನಸಾರ 
ಗೋಶೀರ್ಷ ಚಂದನದಿ ಸುಗಂಧದವ್ಯೋಪೇತ 
ಪಾಥಃಪ್ರ ಪೂರ್ಣ ಸುವಣ್ಯಲಶ೦ಗಳಂ: ಕರ್ಣನೇಮಿ, ೮. 
೧೪೯ ವ) 

ಪಾಥೇಯ - ಬುತ್ತಿ (ಮೋಕ್ಷಪುರಪಸ್ಥಿತ ಭವ್ಯಪಥಿಕ 
ಪಾಥೇಯಮಪ್ಪ ಸಮ್ಯಕ್ರ್ಯಮುಮಂ ಕಯ್ಯೊಂಡು: 
ಅಜಿತಪು, ೧೨. ೧ ವ) 

ಪಾಥೇಯಧನ -  ದಾರಿಖರ್ಚು (ಬೋಧಿದರ್ಶನಚಾರಿತ್ರಮೆ 


ಮೋಕ್ತಮಾರ್ಗಪಾಥೇಯಧನಂ: ಅನಂತಪು, ೩. ೬೨) 

ಪಾಥೋನಿಧಿ - ಸಮುದ್ರ (ಪಥೋನಿದೀಯಲ್ಲಿ ಪೊಕ್ಕೊಡವರಂ 
ತವಿಸಲ್‌ ಬಟೆಸಂದು: ಪುಷ್ಪದಂಪು, ೫. ೫೩) 

ಪಾಥೋಭ್ಯತ್‌ - ಮೋಡ (ರತ್ನರುಕ್ಚಿತ್ರಿತ ಪಾಥೋಭೃತ್‌ ಪಟಂ 
ಶಂಕರಗೃಹಕಲಶಂ .. .. ಎಸೆದತ್ತು: ರಾಜಶೇವಿ, ೧. ೧೦೭) 

ಪಾದ - ಕಾಲು (ಹರಿ ಪದ್ಮನಂದಿ ಪೀತಾಂಬರೋಲ್ಲಸಿತಂ 
ಚಕಸಹಾಯಂ ಆಕ್ರಮಿಸಿದ... ಭೂಚಕ್ರಮಂ ಪಾದದಿಂ: 

ಪುಷ್ಪದಂಪು, ೮. ೨೩); ಕಿರಣ (ಗಭಸ್ತಿ ಪಾದ೦ ತೇಜಂ: 

ಅಭಿಧಾವ, ೧. ೧. ೬೫); ಬೇರು (ಮೂಲಂ ತಾನದು 

ಪಾದಂ: ಅಭಿಧಾವ, ೧. ೭. ೫); ಕ೦ದರ, ಬೆಟ್ಟದ ತಪ್ಪಲು 

(ದರಿ ಕೆಂದರಂ ಬಿಲಂ ಗಹ್ನರಂ ಗುಹಾಶಕುಹರಂ 

ಅದ್ರಿಕುಂಜ೦ ಕೊಳ್ಳಂ ಗಿರಿಪರ್ಯಂತಂ ಪಾದಂ: ಅಭಿಧಾವ, ೧. 

೬೩) 

ಪಾದಂಜನ - ಪಶ್ಚಿಮ ದಿಗ್ಗಜದ ಹೆಸರು (ಕಾಯ್ದಿಂ ವಿದಿತಂ 
ಪಾದ೦ಜನಕ್ಕಂ ನೆರೆಪಿಡಿ ಮುಳಿಸಿ೦ ಪುಷ್ಪದಂತಕ್ಕೆ ಬಲ್ಲಿಂ 
ಸದೃಶಂ: ತ್ರಿಷಷ್ಟಿಷು, ೨. ೫೫) 

ಪಾದಚ್ಛಾಯೆ - ಹೆಜ್ಜೆಯ ಗುರುತು (ಪಾದಚ್ಛಾಯೆಯನಿಟ್ಟು 
ಜೋಯಿಸಮದಭಿಪ್ರಾಯಂಗಳಿ೦ .. . ಪೇಟ್ವ ಜೋಯಿಸಂ 
ಅದಾರ್ಗಂ ಮರ್ತ್ಯರೊಳ್‌ ದುರ್ಲಭಂ: ಸುಕುಮಾಚ, ೩. 
೨೦) 

ಪಾದಜ - ಶೂದ್ರ (ಸಂಪದದೊಳ್‌ ಅನೂನರಕ್ಕೆ ಪರದರ್‌ ಸಲೆ 
ಧಾರ್ಮಿಕರಕ್ಕೆ ಪಾದಜರ್‌: ಪಂಚತಂತ್ರ, ೪೪೯) 

ಪಾದಪ - ಬೇರಿನಿಂದ ನೀರು ಹೀರುವುದು, ಗಿಡಮರ (ತಮಾಲ 
ಪಾದಪದ ಪಲ್ಲವಮಂ ಪಿಟಿದೊಂದು 
ನಿರ್ಮಲೋಪಲತಲದಲ್ಲಿ: ಕಾದಂಸಂ, ೪. ೩೫) 

ಪಾದಪಂಕಜ - ಪಾದಕಮಲ, ತಾವರೆಯಂತಹ ಪಾದ (ಈ 
ಜಗನಮಿದೇಕೆ ಹೇಮರಶನಾದ್ದನಿಯಿಲ್ಲದೆ ಮೂಗುವಟ್ಟುದು 
ಈ ಬಗೆಯೋಲ್‌ ಅಲಕ್ಷಕದ್ರವದೊಳೊಂದದೆ ನಿಂದುವು 
ಪಾದಪಂಕಜಂ: ಪಂಪಭಾ, ೪. ೬೨) 

ಪಾದಪವಿತ್ರೋದಕ - ಕಾಲು ತೊಳೆದ ಪವಿತ್ರವಾದ ನೀರು 
(ತತ್‌ ಪಾದಪವಿತ್ರೋದಕಂಗಳಿಂ ಮಹಾಯಷಿಯ ತಳಿದ 
ಕನಕಕಮಂಡಲುವಿನ ತೀಥೋದಕಂಗಳಿಂದ ಅಯ್ದರುಂ 
ಪವಿತ್ರೀಕೃತಮಸ್ತಕರಾಗಿರ್ದು: ಪಂಪಭಾ, ೬. ೧೧ ವ) 

ಪಾದಪ್ಪಕ್ಷಾಳನೋದಕ - ಪಾದ ತೊಳೆದ ನೀರು (ಬಾದೇನ್‌ ಆ 
ಮದೀಯ ಕರ್ಮಫಳೋದಿತ ಸಂತಾಪರೂಪಪಾಪಕಳಾಪ 
ವಿಚ್ಛೇದನಕರಮಾಯ್ತು ಭವತ್‌ ಪಾದಪಕ್ಷಾಳನ ಉದಕದಿಂ 
ಮುನಿನಾಥಾ: ಪಂಪಭಾ, ೬. ೧೩) 


ಪಾದಮಾರ್ಗ - ಕಾಲುದಾರಿ (ಪಾದಮಾರ್ಗದಿ೦ ಪೋಗಿ 
ಸೌಧರ್ಮಕಲ್ಪದೊಳ್‌ ಉಳ್ಳ ಕೃತಕಚೂತ್ಕಾಲಯಂಗಳ೦ .. .. 
ಅರ್ಚಿಸಿ: ಚಂದ್ರಪ್ರಪು, ೪. ೬೮ ವ) 

ಪಾದರ - ಹಾದರ, ವ್ಯಭಿಚಾರ (ಮಕ್ಕಳ್‌ ತನಗಾಗದೊಡಂ 
ತಕ್ಕರನಾರಯ್ದು ತನ್ನ ಸತಿಯೊಳ್‌ ನೆರಪಲ್ಯಕ್ಕುಂ 
ಪಾದರಕೆ ದೋಷವಿಲ್ಲೆನವೇಡಾ: ಸಮಯಪ, ೧೧. ೩೩) 

ಪಾದರಕ್ಕೆ - ಪಾದರಕ್ಷೆ (ಧೋತ್ರಮುಮಂ ಪಾದರಕ್ಕೆಯಂ ಸುತ್ತಿ 
ತೊಡೆಯ ಕೆಟಗಿಕ್ಕಿರ್ದು ಪಾರ್ವರಯ್ದೆ 
ಛತ್ರದೊಳುಂಬರ್‌: ಸಮಯಪ, ೧೪. ೧೫೪) 

ಪಾದರಜ - ಪಾದಧೂಳಿ (ಕಮಲವಾದ್ಯರುಂ ಪಡೆವರೇ 
ಹರಿಪಾದರಜೋಲವಪ್ರಸಾದಮಂ: ಜಗನ್ನಾವಿ, ೩. ೪೨) 
ನಡೆಯುವಾಗ ಏಳುವ ಧೂಳು (ನೃಪಸೇನೆಯ ಪಾದರಜದಿಂ 
ಅಂದೇನಯತ್ನ ಕುಂಕುಮವಿಳಾಸಮಂ ತಾಳಿದಿದುದೋ: 
ಶಾಂತಿಷು, ೧೦. ೧೫) 

ಪಾದರವಾಡು -. ವ್ಯಭಿಚಾರ ಮಾಡು (ಕಪಾಲದೊಳ್‌ 
ತಿರಿದುಂಡು೦  ಸುರಮುನಿಪತ್ನಿಯೊಳ್‌ ಪಾದರವಾಡಿದಂ 
ಆಪ್ತನೆನಲೆವೇಡ: ಸಮಯಪ, ೮. ೫೩) 

ಪಾದರಿ - ಪಾಟಲಿ ಎಂಬ ಹೂ (ಸೊಂಪಾದ ಪಾದರಿಯ 
ಚೌಕಿಗೆಗಳೊಳಂ ಬಿಟ್ಟ ಬೀಡ೦ ಬರೆದಂತೆ ಕಂಡರಿಸಿದಂತೆ 
ಕಣ್ಣೆಸೆದಿರ್ದುದು: ಕಬ್ಬಿಗಕಾ, ೧೮೪ ವ) 

ಪಾದರಿಗ - ಹಾದರಿಗ, ವಿಟ (ನೀಣರ ಬಲ್ಬು ಪಾಜ* ಪಾದರಿಗರ 
ನಾಣ್ಣಳುರ್ಕುಗಿಡೆ ಬಲುಳಿಸಿಂದಂ ಅಗಲ್ಯೆವೆತ್ತ ನಲ್ಲರ 
ಜೇವೊಡೆಯ ಬಲ್ಲುಲಿ ನೀಳ್ಬುದು ಕರ್ವುವಿಲ್ಲನಾ: ಕಬ್ಬಿಗಕಾ, 
೨೩೪) 

ಪಾದರಿಗೆ - ಹಾದರಗಿತ್ತಿ 
ಕೀಟ್ಸಾತಿಯವಳ್‌..... 
ಸಮಯಪ, ೫. ೭೦) 

ಪಾದರುಜೆ -.. ಕಾಲುನೋವು... (ಪಾದಸಖಲನಮಾಗೆ 
ಪಾದರುಜೆಯಿಂದೆ ಅರಮನೆಗೆ ವಂದು: ಚಾವುಂಡಪುಚಂದ್ರ, 
ಪು. ೬೩, ಸಾ ೨೬) 

ಪಾದಲೇಪೌಷಧಿ - ಕಾಲಿಗೆ ಹಚ್ಚುವ ಮುಲಾಮು 
(ಪಾಲೇಪೌಷಧಿಪ್ರಭವದಿ೦  ವಿಂಶಿತಿಸಹಸ್ತಸೋಪಾನಂಗಳಂ 
ಅಸಂಗದಿಂದಮೇಜ”: ಚಂದಪ್ಪಹು, ೭. ೫ ವ) 

ಪಾದವಿನ್ಯಾಸ - ನಡಿಗೆಯ ರೀತಿ, ಪದ್ಯದ ಸಾಲುಗಳ ಜೋಡಣೆ; 
ಕಿರಣಗಳ ಹರಡುವಿಕೆ (ಅತಿಶಯಪದಾರ್ಥ ನಿಕರಪ್ರತೀತಿಯಂ 
ಪಡೆವ ಪಾದವಿನ್ಮಾಸಂ: ಚಂದ್ರಪ್ರಪು, ೧. ೪೭) 

ಪಾದವಿಷ್ಟರ - ಪಾದಪೀಠ ಕುಲೀನರ್‌ ನೃಪೇಂದಮೃಗೇಂದ್ರ 
ಪಾದವಿಷ್ಟರದೊಳಿರ್ದರ್‌: ಅನಂತಪು, ೨. ೨೩) 

ಪಾದಸಂಕಲೆ - ಕಾಲಿಗೆ ಹಾಕುವ ಸರಪಳಿ 
(ಮೊದಲಪದನಪಭಂಶ ಬಾರದೆ ಉತ್ತರಪದಂ 
ತದ್ಭವಮಾದ ಕ್ಥೆ ಪಾದಶೃಂಖಲೆ-ಪಾದಸಂಕಲೆ, 
ಲಿಂಗಪತ್ರಿಕೆ-ಲಿಂಗವತ್ತಿಗೆ: ಶಬ್ದಮದ, ೩೦೪ ಪು 

ಪಾದಾಂತಿಕ - ಪಾದದ ತುದಿ (ಮನಮಂ ತಪೋಧನರ 
ಪಾದಾಂತಿಕದೊಳ್‌ ನಿಜೆಸಿ ವ್ಯಾಮೋಹದ ಉಸುರ್ವಂ 
ಪತ್ತುವಿಡೆ ನುಡಿದು: ಶಾಂತಿಷು, ೪. ೮೨ ವ) 

ಪಾದಾತಂ - ಕಾಲಾಳು, ಪದಾತಿಸೈನ್ಯ (ನಡೆದುದು ಪಾದಾತಂ 
ಚತುರಶಿತಿಕೋಟಿಪ್ರಮಿತಂ: ಆದಿಷು, ೧೧.೩೩) 


(ತುಡುಗುಣಿ ಪಾದರಿಗೆ ಅಂಡೆ 
ಅವಳೊಲವಂ ನುಡಿಯಲೈನಗಾಗದು: 


ಕ್ಕೆ 
ಸ 


೬೮೮ 


ಪಾದೂಯುಗ್ಮ - ಹಾವುಗೆಗಳ ಜೋಡಿ (ಶಿವನಾಮಾಂಕಿತಮಂ 
ರತ್ನವಿರಚಿತಮಂ ಉತ್ತಮಾಂಗದೊಳ್‌ ಪಾದಯುಗ್ಗವನೆಸೆಯಿ 
ತಳೆದು: ಕಾದಂಸಂ, ೩. ೨೬) 

ಪಾದ - ಕಾಲು ತೊಳೆಯುವ ನೀರು 
ಜಿನತೀರ್ಥೇಶಂಗೆ ಪಾದ್ಯಂಬೊಲೊಪ್ಪಿದುದು ಆದ್ಯಾಮರ 
ರಾಜಮೌಳಿಮಣಿಗುಚ್ಛಾಚೋಚ್ಛರೋಚಿರ್ಜಲಂ: ಅಜಿತಪು, 
೪. ೧೨); ಪಾದ ತೊಳೆಯುವುದು (ಜನಪತಿಗಂದು 
ಪಾದ್ಯಮನದೇಂ ಮೆಣೌವಂತೆ ಮೆಲ್ಲನೆ .. .. ಸುಚೆದತ್ತು .. 
. ಮ೦ದಮಾರುತಂ: ಮಲ್ಲಿನಾಹು, ೭. ೩೯) 


(ಉಪಾದ್ಯ 


ಪಾದರಿಗೆ - ಹಾದರಗಿತ್ತಿ (ತುಡುಗುಣಿ ಪಾದರಿಗೆ ಅಂಡೆ 
ಕೀಟ್ಸಾತಿಯವಳ್‌ .. .. ಅವಳೊಲವಂ ನುಡಿಯಲೈನಗಾಗದು: 
ಸಮಯಪ, ೫. ೭೦) 

ಪಾನಕ್ರೀಡೆ — ಮದ್ಯಸೇವನೆಯ ಆಟ (ತಾಂ 


ಮದ್ಯಪಾನಕ್ರೀಡಾನಿರತನಾಗಿ ಪೋಗಲ್‌: ಪಂಚತಂತ್ರ, ೧೨೭ 
ವ) 


ಪಾನಭೂರಂಗ ಎ ಮದ್ಯಸೇವನೆಯ ಜಾಗ, ಪಡಖಾನೆ 
(ಮತ್ತನೃತ್ಯತ್‌ ಪ್ರಮದಾ ಕಸ್ತೂರಿಕಾ ಮಿಶ್ರಿತ 
ಗುರುಕಬರೀನಿರ್ಗಳತ್‌ ಪುಷ್ಪಸಂದೋಹಮಂ ಉದ್ಯತ್‌ 


ಪಾನಭೂರಂಗಮಂ ಅತಿಮುದದಿಂದೆಯ್ದಿದಂ ತಂತುವಾಯಂ: 
ಪಂಚತಂತ್ರ, ೧೨೮) 

ಪಾನಿಗಟ್ಟು - [ಜೈನ] ಚರಿಗೆಗೆ ಬಂದ ಸನ್ಯಾಸಿಗಳನ್ನು ಭಿಕ್ಷೆಗೆ 
ನಿಲ್ಲಿಸಿಕೊ (ಕಿತ್ತಯ್ಯಂಗಳನೊಡಗೊಂಡು ಬಂದು ಪಕ್ಕದಿರ್ದು 
ಪಾನಿಗಟ್ಟಿ ಮಾರ್ಗಮಂ ತೋಣಿ ಮಗುಲ್‌ ಬಿಜಯಂಗೆಯ್ಕಿಂ 
ಎನೆ: ವಡ್ಡಾರಾ, ಪು ೮೧, ಸಾ ೧) 

ಪಾನೀಯ - ನೀರು (ಸಲಿಲಂ ಜೀವನಂ ಅಂಬು ತೋಯಂ 
ಉದಕಂ ಪಾಥಂ ಕುಶಂ ವಾರಿ .. .. ನೀರಂ ಶರಂ ಪುಷ್ಪರಂ 
ಜಲ ವಾಪ೦ .. . ಪಾನೀಯಂ ಎಂದಿಂತನಾಕುಳದಿಂದಂ 
ತಣೆಸಲ್ಲೆ ನೀರ್ಗೆ: ಅಭಿಧಾವ, ೧. ೪. ೧); ಕುಡಿಯಲು 
ಯೋಗ್ಯವಾದ ದ್ರವ (ಸಹಕಾರಪಕ್ಷರಸಸಾರಾಸಾರ 
ಪಾನೀಯದಿಂ ಸವಿಶೇಷ೦ ಬೆಳೆದೊಪ್ಪಿ: ಸುಕುಮಾಚ, ೧. 
೭೪) 

ಪಾನೀಯಖೇಯ -.. ಕಂದಕ 
ಸುತ್ತಿರ್ಷದಂಭೋಧಿಯೆಂಬಂತೆ .. . 
ಸುಕುಮಾಚ, ೯. ೫೭) 

ಪಾನೀಯಮಂಡಪ - ಅರವಟ್ಟಿಗೆ ಪಾನೀಯಮಂಡಪಂಗಳೊಳ್‌ 
ಕಲಶಮನೆತ್ತಿ ನೀರೆಯಷೆವ ಕಾಂತೆ .. . ನೋಡಿ: ಚಂದ್ರಪ್ರಪು, 
೧. ೯೭) 

ಪಾನೀಯಶಾಲೆ — 
(ಅನ೦ಗಶೃಂಗಾರಲೇಲೆಗಳೆನಿಪ್ಪ 
ಪುಷ್ಪದಂಪು, ೯. ೨೨ ವ) 

ಪಾನೆ -  ಅಗಲಬಾಯಿಯ ಪಾತ್ರೆ (ಕಟಕಕ್ಕಮಿರ್ದ ನೆರೆ 
ಸಂಕಟಮೆನಿಸದೆ ತೆಳಪುಗುಡುವವೊಲ್‌ ಪಾನೆಯ ಕೂಲ್‌ 
ಕಟಕಂ  ನೆರೆದುಂಡೊಡಂ ಯತ್ವಟಮಪ್ಪಕ್ಷೀಣಯದ್ದಿಯಂ 
ಮುನಿ ತಳೆದಂ: ಅನಂತಪು, ೯. ೧೦೨) 

ಪಾಪಕಳಾಪ - ಪಾಪದ ರಾಶಿ (ಬಾದೇನ್‌ ಆ ಮದೀಯ 
ಕರ್ಮಫಳೋದಿತ ಸಂತಾಪರೂಪ ಪಾಪಕಳಾಪ 
ವಿಚ್ಛೇದನಕರಮಾಯ್ತು ಭವತ್‌ ಪಾದಪಕ್ಷಾಳನ ಉದಕದಿಂ 
ಮುನಿನಾಥಾ: ಪಂಪಭಾ, ೬. ೧೩) 


(ಮೂವಳಸುವಳಸಿ 
ಪಾನೀಯಖೇಂಯಂ: 


ಪಾನೀಯಮಂಡಪ 
ಪಾನೀಯಶಾಲೆಗಳುಂ: 


ಪಾಪಪದಾರ್ಥ - [ಜೈನ] ನವಪದಾರ್ಥಗಳಲ್ಲಿ ಒಂದು 
(ಪುಣ್ಯಪದಾರ್ಥಂ ಪಾಪಪದಾರ್ಥಮೆಂಬ 
ನವಪದಾರ್ಥಮುಮಂ .. .. ಕೈಕೊಂಡು: ಸುಕುಮಾಚ, ೩. 


೩೯ ವ), ನೋಡಿ "ನವಪದಾರ್ಥ' 
ಪಾಪಭೀರು - ಪಾಪಕ್ಕೆ ಹೆದರುವ ವ್ಯಕ್ತಿ (ಜನಕತನೂಜೆ ನೆಟ್ಟನೆ 
ಮಹಾಸತಿ ಗರ್ಭೀಣಿ ಪಾಪಭೀರು: ಪಂಪರಾ, ೧೫. ೭೨) 
ಪಾಪರ್ಧಿ - ಬೇಟೆ (ದ್ಯೂತ ಮದ್ಯ ಪಿಶಿತ ವೇಶ್ಯಾ ಪಾಪರ್ಧಿ 


ಚೌರ್ಯ ಪರದಾರಮೆಂಬ ಸಪ್ತ ವ್ಯಸನಮಂ:  ತ್ರಿಷಷ್ಟಿಪು, 
೧೯. ೫೫ ವ) 

ಪಾಪಾವಗ್ರಹ - ಪಾಪವೆಂಬ ಬರಗಾಲ (ವಿನೇಯೋತ್ಕರ 
ಸಸ್ಯಾವಳಿ ಸುಗಿದಗಿದು ಕೂಡೆ ಬಾಡಿರ್ದುದು 


ಪಾಪಾವಗ್ರಹದಿಂ: ಆದಿಷು, ೧೦. ೬೬) 

ಪಾಪಸತ್ವ - ಕ್ರೂರಮೃಗ (ನಾಲ್ಕನೆಯ ಕುಳಧರಂ ಪುಟ್ಟಿ 
ಪಾಪಸತ್ವಂಗಳ್‌ ಕಾಡೆ ಲಕುಟಯಷ್ಟ್ಯಾದಿ 
ವಿಧಿಯನುಪದೇಶಂಗೆಯ್ದಾತಂ ಕ್ಷೇಮಂಧರನೆಂಬ ಪೆಸರಂ 
ಪಡೆದಂ: ಆದಿಪು, ೬ ೫೬ ವ) 

ಪಾಪಾವಗ್ರಹ - ಪಾಪವೆಂಬ ಬರಗಾಲ (ವಿನೇಯೋತ್ಕರ 
ಸಸ್ಯಾವಳಿ ಸುಗಿದಗಿದು ಕೂಡೆ ಬಾಡಿರ್ದುದು 
ಪಾಪಾವಗ್ರಹದಿಂ: ಆದಿಷು, ೧೦. ೬೬) 

ಪಾಪಾಸ್ತವ - [ಜೈನ] ಜೀವನದಲ್ಲಿ ಹರಿದು ಬರುವ 
ಪಾಪಕರ್ಮಗಳು (ಆಸ್ರವ೦ ಎರಡು ತೆಣಂ ಪುಣ್ಯಾಸ್ರವಂ 
ಒ೦ದು ಅದಣ ವೈಪರೀತ್ಯಭವ೦ ಪಾಪಾಸ್ರವಂ: ಶಾಂತಿಷು, 
ದಿಸಿ. 

ಪಾಪೀ ಪಾಪೇನ ಹನ್ಯತೇ - ಪಾಪಿಯು ಪಾಪದಿಂದಲೇ 
ಕೊಲ್ಲಲ್ಪಡುತ್ತಾನೆ (ಅಹಿಯ ವಿಷವಸ್ನಿ ನೆಗವಹಿಗೃಹಮಂ 
ಪೀರ್ದುರ್ಚುವಚ್ಛಭಲ್ಲನ ಬಾಯಂ ದಹಿಯಿಸಿ ಪಾಪೀ ಪಾಪೇ 
ನ ಹನ್ಯತೇ ಎಂಬ ನುಡಿಯನೇಂ ನಡೆಯಿಸಿತೋ: 
ನೇಮಿನಾಪು, ೫. ೮೫) 

ಹಾಪೆ - ಬೊಂಬೆ (ಇಂದ್ರಜಾಲಿಗರ ಪಾಪೆಗಳು೦ ಸೀರೆಗಳುಂ 
ರುಣಂಬಮುಮಂ ತೊಟ್ಟು ಶ್ಶಶಾನದೊಳುರಿವ ಕಿಚ್ಚಿನ ಪಕ್ಕದೆ 
ನಿಂದಿರ್ದಳ್‌: ವಡ್ಡಾರಾ, ಪು ೧೯, ಸಾ ೧೨) ಕಣ್ಣುಗುಡ್ಡೆ 
(ಘರ್ಮೋದಬಿಂದೂತ್ಕರಂ ಸುರಿವುತ್ತಿರ್ಷದು ಕಣ್ಣ ಪಾಪೆಗೆ 
ಎಲೆ ನೋಡೆಂಬಂದದಿಂ: ಕಾದಂಬ, ೬. ೭೦) 


ಪಾಹೋಪಚಯ ದ ಪಾಪದ ರಾಶಿ ನಿನ್ನ 
ಪಾಪೋಪಚಯಕಾರಣದುರಾಚರಿತಮಮಂ ನೋಡಿ: 
ಆದಿಪು, ೩. ೩೮ ವ) 

ಪಾಮರ - ರೈತ್ತ ಬೇಸಾಯಗಾರ (ಗಗನಮೆನಿಪ್ಪ 
ಪಾಲ್ವೊಲದೊಳ್‌ ಎ. ೬. ಚೆಲ್ಲಿ ತಾರೆಗಳೆನಿಪ್ಪ ಬಿಳ್ತುಗಳಂ .. .. 
ಸುಧಾಮರೀಚಿಜಳಮ೦ ಸುರಿದ೦ ಸಲೆ ಕಲಪಾಮರಂ: 
ರಾಜಶೇವಿ, ೧೧. ೬೮) 

ಪಾಮರಿ - ಹಳ್ಳಿಯ ಹೆಂಗಸು (ಕೈಯ ಬಾಯೆಡೆಯೊಳ್‌ 


ಪಾಯ್ಬುಗೆ ಕಂಡು ಬೆಂಡುಬೆಳಗಪ್ಪರ್‌ ಪಾಮರೀವಕ್ತಮಂ: 
ಅನಂತಪು, ೧. ೮೧) 

ಪಾಯ್‌ - ಹಾರು (ರಥದಿಂ ಧಾತ್ರಿಗೆ ಪಾಯ್ದು ಕೊಂಡು 
ಗದೆಯಂ ಕೆಯ್ಸಾರ್ದುದು ಅಸ್ಕತ್‌ ಮನೋರಥಂ ಇಂದು 
ಎಂದು ಕಡಂಗಿ: ಪಂಪಭಾ, ೧೧. ೬೬); ಮಿಡುಕು; 
ಹೊರಸೂಸು; ದಾಟು (ಬಿಸುಡು ನೀ೦ ಬಲಗರ್ವಮಂ ಆ 
ಸಮುದಂ ಏಂಬಂಡಮೊ ಪಾಯ್ದೊಡೆ ಎಂದು 


೬೮೯ 


ನಿಜಸಾಯಕದೊಳ್‌ ಬರೆದು ಎಚ್ಚು ಕಪ್ಪಮಂ ಕೊಂಡ೦ .. 
ಪರಸೈನ್ಯಭೈರವನಂ: ಪಂಪಭಾ, ೬. ೩೩); ದುಮುಕು (ಆ 
ಕೋಡಗಂ೦ .. . ಒಂದು ದಿನಂ ಪರ್ವತಶಿಖರದಿಂ ಪಾಯ್ದು 
ಬಂದು .. .. ಮುನಿವರರ ಪಕ್ಕದೆ ಬಿರ್ದಿತ್ತಾಗಳ್‌: ವಡ್ಡಾರಾ, 
ಪು ೧೭೨, ಸಾ. ೨೪) 

ಪಾಯದಟ - ಪದಾತಿ ಸೈನ್ಯ (ಅಂತು ಪಾಯದಟಮೆಲ್ಲಂ 
ಎಚ್ಚುಮುಣಿದುಂ ಕುಣಿದಟಿಯಾಗೆ ತೆಳಪುವಡೆದು: 
ಚಂದ್ರಪ್ರಹು, ೧೦. ೭೪ ವ) 

ಪಾಯವಟ್ಟ - ಕಾಲಂದುಗೆ, ಪೆಂಡೆಯ (ಸುರಗಿಯ ಗರ್ಫರೆಗಳಂ 
ಸುರಹೊನ್ನೆಯ ನೂಪುರಂಗಳಂ ಮುಚುಕುಂದದ 
ಪಾಯವಟ್ಟಂಗಳಂ: ತ್ರಿಷಷ್ಠಿಷು, ೨೪. ೬೯ ವ) 


ಪಾಯವಧಾರು - ಎಚ್ಚರದಿಂದ ನಡೆ (ಜನನಿ ಜಗಜ್ಜೀವನೆ 
ಮೆಲ್ಲನೆ ಪಾಯವಧಾರು ದೇವಿಯೆನೆ ನಡೆತಂದಳ್‌: ಗಿರಿಜಾಕ, 
೪. ೧೮) 

ಪಾಯಸ - ಪರಮಾನ್ನ (ವಿಧಿಯಿಂ ಪೂಜಿಸಿ ಮುದದೆ 


ಮಾಡಿದಳ್‌ ಪಾಯಸಮಂ ನವಘಫ್ಯೃತಸಮನ್ನಿತ೦ ಸಿತಸಹಿತಂ: 
ಪಂಚತಂತ್ರ, ೨೨೦) 

ಪಾಯಾಳ್‌ - ದೂತ (ಪಂಚಶರನ ಪಾಯಾಳನಂತೆ ಚಂಚರೀಕದ 
ಮುಂಚಮನೆತ್ತಿ: ನೇಮಿನಾಹು, ೪. ೬೮ ವ) 


ಪಾಯಿಸು - ದಾಟಿಸು, ಮುನ್ನುಗ್ಗಿಸು (ಇಸಲೆಂದಿರ್ದ 
ಧನುರ್ಬಲಂ ಪೊಳೆವ ಬಾಳುಳ್ಳಂಗಳಂ ಪೋಲೆ 
ಪಾಯಿಸಲೆಂದಿರ್ದ ದಳಂ: ಆದಿಪು, ೧೪. ೧೦೦); 


ಹಾಯಿಸು, ನುಗ್ಗುವಂತೆ ಮಾಡು (ಇವನುಣ್ಣುದು ಖಾಂಡವಂ 
ಈತ೦ ಅಗ್ನಿ ಮುಂ ಪುಸಿದು ಇವನಿಂತೆ ಪಾಯಿಸಿದಂ 
ಇಂದ್ರನೊಳ್‌ ಆದಿ ನರೇಂದೆಲ್ಲರಂ: ಪಂಪಭಾ, ೫. ೭೨) 

ಪಾರ್‌ - ನೋಡು, ನಿರೀಕ್ಷಿಸು (ನಿಜಾಭಿಲಷಿತಕಾರ್ಯಸಿದ್ಧಿಯನೆ 
ಪಾರುತ್ತುಮಿರ್ದಳ್‌: ಆದಿಪು, ೩. ೪೫ ವ); ಯೋಚಿಸು 
(ಉದಾತ್ತನಂ ಪಾರದೆ ಬಯ್ದು: ಚಂದ್ರಪ್ರಪು, ೮. ೬೪) 

ಪಾರ - ಗಡಿ (ಮತಿಗುಣದಿಂ ಅತಿವಿಕ್ರಮಗುಣದಿಂ 
ಶಾಸ್ತಪಾರಮು೦ ರಿಪುಬಳಪಾರಮು೦ ಪಡನೆ ಸಂದುವು: 
ಪಂಪಭಾ, ೧. ೪೫); ದಡ (ಪಾರಂ ಪರತಟಂ: ಅಭಿಧಾವ, 
೧. ೪. ೧೩) 

ಪಾರಂಗಮ ದ 
ಪಾರಂಗಮನಂ 
ಸಮಯಪ, ೧. ೫೨) 

ಪಾರಕು - ಹಾರಕ ಎಂಬ ಧಾನ್ಯ (ಪ್ರಥಮ ದಿವಸದೊಳೆ ಪಾರಕಿನ 
ಕೂಲು೦ ಅವರೆಯುಂ ಎಣ್ಣೆಯು೦ ಆಡಿನ ಅಳೆಯುಮಂ 
ಬಡ್ಡಿಸಿದೊಡೆ: ವಡ್ಡಾರಾ, ಪು ೬೮, ಸಾ ೨೬) 

ಪಾರಗ - ದಡ ಸೇರಿದವನು ಅನುಪಮಗುಣರತರ್‌ 
ಅನುಪಮತಪರ್‌ ಅನುಪಮಸಿದ್ಧಾತಪಾರಗರ್‌ ಎಂದೀ 
ವನಧಿಪರಿವೃತಸಕಳಾವನಿ ಪೊಗಟ್ಟುದಾ 
ಸಕಳಚಂದ್ರಸಿದ್ಧಾಂತಿಗಳಂ:  ಸುಕುಮಾಚ ೧. ೨೯) 
ಪಾರಂಗತ (ಕೂರಿಸೆ ಗುರುಶುಶ್ರೂಷೆಯೊಳ್‌ ಆ ರಾಮನಂ 
ಉಗ್ರ  ಪರಶುಪಾಟಿತರಿಪುವಂಶಾರಾಮನಂ ಇಷುವಿದ್ಯಾ 
ಪಾರಗನೆನಿಸಿದುದು ಬಲ್ಶೆ ವೈಕರ್ತನನಾ: ಪಂಪಭಾ, ೧. 
೧೦೪) 


ದಾಟುವವನು (ದುರ್ವಾರ ಭವಾಬ್ಧಿತೀರ 
ದೇವದೇವನ೦ ಪೊಗಲ್ಲ್‌ ಬುಧಂ: 


ಪಾರಣಾವಾಸರ - ಪಾರಣೆಯ ದಿನ (ಪಾರಣವಾಸರಾಳಿಗಳಿಂತು 


ಇರ್ತೆಳನಪ್ಪ ಪುಣ್ಯದಿನಮಂ ಅಮ್ಮಿಶ್ರಮಂ ಮಾಡೆ: 
ಸುಕುಮಾಚ, ೯. ೧೨) 
ಪಾರಣಾವಿಧಿ ದ ಪಾರಣೆಯ ಕ್ರಮ (ಇತ್ತ 


ರಾಜ್ಯಾಶ್ರಮಗುರೂರ್ವರಾಸ್ಯತಿಲಕಂ ಯಾಮಿನೀವಿಯೋಗಮಂ 
ನಿರ್ವರ್ತಿಸಿ ರಾಜಮಂದಿರಕ್ಕೆ ವಂದು ಪಾರಣಾವಿಧಿಯೊಳ್‌ 
ಅಮೃತಾಹಾರಮನಾರೋಗಿಸಿ: ಶಾಂತಿಷು, ೯. ೯೯ ವ) 

ಪಾರಣೆ - ವತಸಂಬಂಧಿ ಉಪವಾಸದ ಮರುದಿನ ಮಾಡುವ 
ಊಟ (ನಮಗೆ ಪಾರಣೆಯಂ ಮಾಟ್ಟಾಗಳ್‌ 
ಅಯಥಾಕರ್ಮದ ದೋಷಂ ಸಾರ್ತರ್ಕು೦ ಅದಣೆಂ 
ನಾಮಿಲ್ಲಿ ಚರಿಗೆವುಗದೆ ಪೋಪಂ: ವಡ್ಡಾರಾ, ಪು 
೧೦೩ ಸಾ ೨೧) 

ಪಾರತಂತ್ರತೆ - ಮತ್ತೊಬ್ಬರ ಅಧೀನದಲ್ಲಿರುವುದು (ತತ್‌ 
ಕ್ಷಣೋಪಗತ ತನೂಭವಾಲಾಭಚಿಂತಾ ಪಾರತಂತ್ರತೆಯಿಂ 
ಮ್ಲಾನವದನನುಂ ದೀನನು೦ ಆಗಿ: ಚಂದ್ರಪ್ರಪು ೩. ೬೨ ವ) 

ಪಾರತ್ರಿಕ — ಪರಲೋಕಕ್ಕೆ ಸಂಬಂಧಿಸಿದ 
(ಬಟೆಕ್ಕೈಂದಮೈಹಿಪಾರತಿಕಭೋಗಮಂ ಕುಡುವಿನಂ: ಆದಿಷು, 
೧೬. ೮) 

ಪಾರದ - ಪಾದರಸ (ಅಮೃತಾಂಶುರಶ್ಮಿಗಳ ಕುಂಚಿಗೆಯಿಂದಮೆ 
ಕರ್ಚಿ ಪಾರದಂ ತೊಡೆದರೊ ಪೇಲ್‌ನೆ: ಕಾದಂಸಂ, ೩. 
೨೪) 

ಪಾರದರ — ಅನ್ಯಸ್ತ್ರೀಗಮನ (ನೋಡುವೊಡೆ 
ಅವನೇಕಾಂತದೊಳಾಡುವೊಡೆ ಅದು ಪಾರದರಮೆ ದಿಟಂ: 
ಪಾರ್ಶ್ವನಾಪು, ೩. ೭೩) 

ಪಾರದಂದೊಡೆ — ಪಾದರಸ ಲೇಪನಮಾಡು 
(ಅಮೃತಾಂಶುರಶ್ಮಿಗಳ ಕುಂಚಿಗೆಯಿಂದಮೆ ಕರ್ಚಿ 
ಪಾರದಂದೊಡೆದರೊ ಪೇಟ್‌ೌನಲ್‌ ಕರಮೆ ಕಣ್ಣೆಸೆದಿರ್ದುದು 
ರೂಪು ಕಾಂತೆಯಾ: ಕಾದಂಸಂ, ೩. ೨೪) 

ಪಾರದರಿಗ - ಹಾದರ ಮಾಡುವವನು (ಆಯು ತವೆ 
ಪಾರದರಿಗಂ ಅಪಾಯಮಂ ಎತ್ತಜೆವ೦ ಉಚಿತ ವಾಕ್ಕಾರ್ಥಂ 
ಕೊಳ್ಳೀಯೆ ಪರದಾರಗಮನಮಂ ಆಯುಷ್ಯಾಂತಮೆನಲ್‌ 
ಮನಂದಂದಪನೇ: ಶಾಂತಿಪು, ೫. ೫೧) 

ಪಾರದೃಶ್ವ - ಪೂರ್ತಿ ತಿಳಿದವನು (ಪದವಾಕ್ಕಪ್ರಮೇಯ ನ್ಯಾಯ 
ರಾಜನೀತಿಭರತಸುರತಾದಿ ಸಮಸ್ತಶಾಸ್ತಪಾರಾವಾರ 
ಪಾರದೃಶ್ಷನುಂ .. .. ಆದಂ: ಅನಂತಪು, ೨. ೧೧ ಮ 

ಪಾರಮಾರ್ಥಿಕ - ಪರಮಾರ್ಥಕ್ಕೆ ಸಂಬಂಧಿಸಿದ (ಮುಕುಳಿತ 
ಕರೋಪೇತಂ ದೂತಂ ಪ್ರಜಾಪತಿ ಪಾರಮಾರ್ಥಿಕವಚನ 
ಸದ್ಧಾವಂ: ಶಾಂತಿಷು, ೫. ೩೭) 

ಪಾರಯಿಸು - ಬಯಸು (ಮೇರುನಗೋಪಕಂಠವನದೊಳ್‌ 
ವನಕೇಳಿವಿಲಾಸಮಂ ಸ್ವಯಂಭೂರಮಣಾಂಬುರಾಶಿ 
ವಿಲಸತ್ತಟದೊಳ್‌ ಜಲಕೇಳಿ ಲೀಲೆಯಂ ಪಾರಯಿಸಿರ್ದುದುಂ 
ನೆನೆವೊ ನೀಂ: ಆದಿಪು, ೩. ೮೩) 

ಪಾರಲೌಕಕವಿಧಿ - ಅಪರಕರ್ಮ (ದಮಿತಾರಿಯ ಭುಜಬಲ 
ವಿಕ್ರಮದ ಅಳವಿಗೆ ಮಚ್ಚಿ  ಮಚ್ಚುಗುಡಿಸುವವೊಲ್‌ 
ಅನುಕ್ರಮದಿ೦ ನೀರ್ಗುಡಿಸಿ ಯಥಾಕ್ರಮದಿಂ ಪದವಡಿಸಿ 
ಪಾರಲೌಕಿಕವಿಧಿಯಂ: ಶಾಂತಿಪು, ೪. ೫೮) 

ಪಾರಸಿಗ - ಪಾರಸಿ ದೇಶದವನು (ರುದದತ್ತಂ ಪಾರಸಿಗನ 
ಉಪದೇಶಮಂ ಬೇಆ*ಯು೦ ಕೇಳ್ದನಪ್ಪುದಜೆಂ: ಹರಿವಂಶ, 
೪. ೩೫ ವ) 


೬೯೦ 


ಪಾರಸ್ಥಳಿ - ಶೀರ, ದಂಡೆ (ಪೂರ್ಹಾಪರ ಶರನಿಧಿ ಪಾರಸ್ಥಳೀ 
ಲಗ್ನಂ ಉದ್ದ ಅಸುರ ಶುಭ್ರಾದಭ್ರದೀಪ್ತಿಬ್ರಜವಿಜಿತಸರಂ.. 
.ಎ೦ಬೊಂದೆಸಕದ ವಿಜಯಾರ್ಧಾದಿಯಂ ಚಕ್ರಿ ಕಂಡಂ: 
ಶಾಂತೀಶ್ವಪು, ೧೫. ೧೧೯) 

ಪಾರಟಿ - ಅಳತೆ ಮೀರು (ತನ್ನ ಕುಂತಳ೦ ಪಾಳಿತೆಗೆತ್ತು 
ಪಾರಟೆದು ಪಾಜ್‌ದಳ್‌ ಏಂ ಕರಂ ಆಕೆ ಮುಗ್ಗೆಯೋ: 
ಲೀಲಾವತಿ, ೧೨. ೨೨) 

ಪಾರಾವತ - ಪಾರಿವಾಳ (ರಾಜಹಂಸ ಪಾರಾವತ ಮಿಥುನಂಗಳ್‌ 
ಉತ್ತುಂಗ ಪ್ರಾಸಾದಶಿಖರ ಮಣಿಗವಾಕ್ಷ ಅಂತರಾಳ ವಿವಿಧ 
ಗೃಹಾಂತರಗತಂಗಳಾದುವು: ಪಂಪಭಾ ಪರಿಷತ್ತು ೪. ೪೯ 
ವ) 

ಪಾರಾವಾರ - ಸಮುದ್ರ (ಪಾರಾವಾರದಂತೆ ಅಕಲುಷಿತನುಂ 
ಅನಿಲನಂತೆ ನಿಸ್ತಂಗನುಂ: ಆದಿಪು, ೯. ೯೩ ವ); [ಜೈನ] 
ಒಂದು ದೀರ್ಥ ಅವಧಿ (ಏಕಪಾರಾವಾರೋಪಮ 
ಆಯುಷ್ಯನು೦ ವರ್ಷಸಹಸ್ತಸಂಕಲ್ಲಕಲ್ಲಿತಮೃತಾಹಾರನುಂ .. .. 
ಆಗಿ: ಆದಿಷು, ೨. ೬೯ ವ) 

ಪಾರಾವಾರಗ - ಪ್ರವೀಣ (ಆಗಮಮೆಲ್ಲಮಂ ಗ್ರಂಥಾರ್ಥ 
ಸ್ವರೂಪದಿ೦ ಕಲ್ತು ಸಕಲಶಾಸ್ತ್ರಪಾರಾವಾರಗನಾಗಿ: ವಡ್ಡಾರಾ, 
ಪು. ೭೪, ಸಾ. ೨೪) 

ಪಾರಾಶರ - ವೇದವ್ಯಾಸ (ಇದಂ ಮುನಿ ಪಾರಾಶರನೊಲ್ಲು 
ಪೇಟ ಪಂಪಭಾ, ೮. ೫) 


ಪಾರಿಜಾತ - ಒಂದು ಗಿಡ ಮತ್ತದರ ಹೂ (ನಮೇರು 
ಮಂದಾರಸಂತಾನಕ ಪಾರಿಜಾತಗಳೆಂಬ ಪೂಗಳಂ 
ಸುರಿಯುತ್ತಂ: ವಡ್ಡಾರಾ, ಪು. ೮೪, ಸಾ.೮) 

ಪಾರಿಜಾತಕ — ಪಾರಿಜಾತ (ನಂದನವನಸಂಭವ 


ಹರಿಚಂದನಸಂತಾನ ಪಾರಿಜಾತಕ ವಿಲಸನ್ಮಂದಾರನಮೇರು 


ದ್ರುಮಸಂದೋಹದ ಕುಸುಮಕೋಟಿಯಂ: ಹಪುಷ್ಪದಂಪು, 
೧೧. ೪೪) 

ಪಾರಿಣಾಮಿಕ - [ಜೈನ] ಜೀವತ್ವ, ಭವ್ಯತ್ತ, ಅಭವ್ಯತ್ತ ಮೊದಲಾದ 
ಕರ್ಮಗಳು (ಭಾವೋಪಲಕ್ಷಕಂ ಜೀಔನೆಂಬುದು 
ಅವಾವುವೆಂದೊಡೆ  ಔದಯಿಕಭಾವಂ ಔಪಶಮಿಕಭಾವಂ 
ಕ್ಲಾಯಿಕಭಾವಂ ಕ್ಹಾಯೋಪಶಮಿಕಭಾವಂ 


ಪಾರಿಣಾಮಿಕಭಾವ೦ ಎಂದಿಂತು ಭಾವಮಯ್ದು ತೆಜಅನಕ್ಕುಂ: 
ಸುಕುಮಾಚ, ೮. ೪ ವ) 

ಪಾರಿತೋಷಕ - ಬಹುಮಾನ (ಭೂತಳಪಾಲಂ ವನಪಾಲಂಗೆ 
ಅಳತೆಗೆ ಮಿಗಿಲೆನಿಸಿ ಪಾರಿತೋಷಷಕಂಗಳನಿತ್ತಂ: ಚಂದ್ರಪ್ರಷು, 
೨. ೯೨) 

ಪಾರಿಪದ - [ಜೈನ] ಇಂದ್ರಸಭೆಯಲ್ಲಿ ಕುಳಿತುಕೊಳ್ಳುವ 
ಯೋಗ್ಯತೆಯವರು, ಇವರಲ್ಲಿ ಮೂರು ಬಗೆ: ಅಭ್ಯಂತರ, 
ಮಧ್ಯಮ ಮತ್ತು ಬಾಹ್ಯ (ಸಾಮಾನ್ಯ ತ್ರಯಸ್ತಿಂಶತ್‌ ಪಾರಿಪದ 
ಆತ್ಮರಕ್ಷಕ ಲೋಕಪಾಲಾಭಿಯೋಗ್ಯ ಕಿಲ್ಲಿಷಕ ಪ್ರಯುಕ್ತರಾಗಿ: 
ಕರ್ಣನೇಮಿ, ೮. ೧೦೯ ವ) 

ಪಾರಿಪ್ಷವ - ಚಂಚಲವಾದ (ಫ್ಲವಗಪ್ಪುತದಿ೦ ಜಾರಣನಿವಹಂ 
ಚಾರಣಗಣ೦ಗಳಂತಾಗೆ ಪಯಃಪ್ಲವದೊಳಗೆ ಮುಚ್ಚೆ 
ಪಾರಿಪ್ತವನೇತ್ರೆಯರ್‌ ಅಮರಕಾಂತೆಯರ್‌ ಸೊಗಯಿಸಿದರ್‌: 
ಅಜಿತಪು, ೪. ೬೧); ಅಸ್ತವ್ಯಸ್ತತೆ (ವಸ್ತುಹೀನಂ 
ಭಿಧಾವಮುಂಟಕ್ಕುಂ ಅಪ್ಪೊಡೆ ಶಬ್ದಾರ್ಥಸಂಬಂಧಂ 
ಪಾರಿಪ್ಲವ ಪರಿಫ್ಲವಮಕ್ಕು: ಶಾಂತಿಷು, ೮. ೧೩೮ ವ) 


ಪಾರಿವ - ಪಾರಿವಾಳ (ಪೊಂಬೆಸೆದುಪ್ಪರಿಗೆಯ ಬಿಸವಂದಮಾದ 
ಚುಂಚುಲೋವೆಗಳೊಳಗೆ ಬಳಸಿ ನಲಿದುಲಿವ ಪಾರಿವ೦ಗಳ 
ಕೊರಲುಲಿಯೊಳಂ: 'ಶಬ್ಬಿಗಕಾ, ೩೭ ವ); ಪಾರಿವಾಳದ ಬಣ್ಣ 
(ಸಡಹುಡನಪ್ಪ ಕಟ್‌ ಕೊಡೆ ಸಂತಸದಿಂ ಪೆಜಗೇಜೆ ಬರ್ಪ 
ಕನ್ನಡಿವಿಡಿದಾಕೆ ಚಿನ್ನದ ಸವಂಗಂ ಅಪೂರ್ವದ ಮೊಚ್ಚೆಯಂ 
ಪವಣ್ಣೆಡದ ಸುವರ್ಣಪಾರಿವದ ಕುಪ್ಪಸಮೊಪ್ಪೆ: ಪಂಪಭಾ, ೯. 
೧೦೩) 

ಪಾರಿಷದ - [ಜೈನ] ಇಂದನ ಸಭೆಯ ಸದಸ್ಯರಾದ 
ದೇವತಾವರ್ಗ (ಅನೇಕ ಪ್ರಕಾರ ಪಾರಿಷದ ಪರಿಸೆಯುಂ 
ಆತ್ಮೀಯಪರಮೈಶ್ವರ್ಯರ್‌ ಪ್ರಕಾಶಕಮಾಗೆ: ವರ್ಧಮಾಷು, 


೧೦. ೬೧ ವ) 

ಪಾರಿಸು — ಪಾರಣೆ ಮಾಡು (ಮುನಿಪಂ 
ಮಾಸೋಪವಾಸಾಂತರದೊಳ್‌ ಅನುನಯಂ ಪಾರಿಸಲ್ಕೆ 
ಎಂದು ಪೊಕ್ಕು: ಹರಿವಂಶ, ೫. ೩೪) 

ಪಾರಿಹಾರ್ಯ - ಬಳೆ. ಕಂಕಣ (ವಿದ್ಯಾಧರೀರಮ್ಮನರ್ತನ 
ರಾಗೋತ್ಸಿತ ಪಾರಿಹಾರ್ಯ ರಶನಾ 


ಮಂಜೀರಕೋದ್ದಾಮನಿಸ್ಟನದೊಳ್‌: ಆದಿಷು, ೧. ೭೦) 
ಪಾರೀಣ - ಪಂಡಿತ ಛ(ದ್ವಾದಶಗಣಸರಸ್ಸರರೋಜವಿದಳನ 
ಶೋಭಾಪ್ರಭಾವಪ್ರಸವಪಾರೀಣ ದಿವ್ಯವಚನ 
ಮರೀಚಿಮಾಲಿರೋಚಿರ್ನಿಚಯ ತ್ರಿಜಗಚ್ಚೂಡಾಮಂನಿಯಂ .. 
.. ಹೊಡೆವಟ್ಟು; ಶಾಂತಿಷು, ೯. ೬೯ ವ) 
ಪಾರು - ನೋಡು, ಕಾಯು (ಕುದಿಯುತ್ತಿರ್ದ ತುಯ್ಯಲಂ 
ತಣ್ಣಿತ್ತಾಗಿಯಾಜುವನ್ನೆಗ೦ ಪಾರುತ್ತಿರ್ದು: ವಡ್ಡಾರಾ, ಪು ೬೪, 


ಸಾ ೨೨) 
ಪಾರುಂಬಳೆ -  ಪಾಣುಂಬಳೆ, ಚಕ್ರ ಚಕಾಯುಧ 
(ನೀಣನುರದೊಳ್‌ ಮನೋಜನ ಪಾಜುಂ೦ಬಳೆಯೆನಿಸಿ 
ಮಲಯರುಹಪರಿಮಳಮಂ ಬೀಳುವ ಪುಳಕಾಂಕುರ: 


ಲೀಲಾವತಿ, ೧೦. ೯೨) 

ಪಾರುವ - ಬ್ರಾಹ್ಮಣ (ಪಾರುವರಂ ಪಿರಿದು೦ ಕೊಂಡಾಡಲ್‌ 
ಜೈನರಲ್ಲರೆ ನೋಡಿಂ ಇವರ೦ ಎಂಬರ್‌: ಸಮಯಪ, ೫. 
೯೪) 

ಪಾರೆ - ಹಾರೆ, ಅಗೆಯುವ ಕಬ್ಬಿಣದ ಉಪಕರಣ (ಕಡುಗಾಯ್ದ 
ಪಾರೆ ಎಂತುಂ ಸುಡಲಜೆಯದು ಸತ್ಯಮುಳ್ಳನ೦ ಪುಸಿವನಂ 
ಸುಡುವುದು: ಧರ್ಮಾಮೃ, ೬. ೯೧) 

ಪಾರೆಯಂಬು - ಹಾರೆ ಆಕಾರದ ಬಾಣ (ಅಂತು ತನ್ನ 
ಬಲಮೆಲ್ಲಮ೦ ಜವನಂತೆ ಒಕ್ಕಲಿಕ್ಕಿ ಕೊಲ್ವ ಕಳಶಕೇತನನಂ 
ಯಜ್ಞಸೇನಂ ಏನುಂ ಮಾಣದೆ ಆತನ ಮೇಲೆ ಬಟ್ಟಿನಂಬಿನ 
ಬೆಳ್ಳಠರಿಯುಮಂ ಕೆಲ್ಲಂಬಿನ ತಂದಲುಮಂ ಪಾರೆಯಂಬಿನ 
ಸೋನೆಯುಮಂ ಸುರಿಯೆ: ಪಂಪಭಾ, ೧೨. ೨೧ ವ) 

ಪಾರ್ಕು - ಹೆಗಲು (ಸುರಿದ ಕರುಳ್‌ ಕರಂ ಪಣೆದು ನೇಲ್ವ ಕರಂ 
ಪಣಿದೊಂದು ಪಾರ್ಕು: ಕರ್ಣನೇಮಿ, ೧೧. ೧೫೭) 

ಪಾರ್ಥ - ಪೃಥೆಯ ಮಗ, ಅರ್ಜುನ (ಇಕ್ಕಿದಂ ಅಭವಂ 
ಪಾರ್ಥನಂ ಇಕ್ಕಿದನಾ ತ್ರಿಮರಹರನ೦ ಅರ್ಜುನಂ: ಪಂಪಭಾ, 
ಕ್ಷ ೨೫೪) 

ಪಾರ್ಥಿವ - ರಾಜ (ದುರ್ಯಶೋಧೂಳಿಯುಂ ಪಾರ್ಥಿವ 
ಸೇನಾಧೂಳಿಯು೦ ಮುಟ್ಟದು: ಆದಿಷು, ೧೩. ೩೨); 
ರಾಜವಂಶದ (ಪಾರ್ಥಿವ ಚೂಡಾರತ್ನಂ 
ತೀರ್ಥ ೦ಕರೇಂದೂದಯಾಚಳಂ ಪ್ರಾಪ್ತಾನೇಕಾರ್ಥಂ: 
ಆಚವರ್ಧ, ೧೩. ೩೯) 


೬೯೧ 


ಪಾರ್ಥಿವಕುಲ - ರಾಜವಂಶ  (ಪಿರಿದೊಪ್ಪುವಣ್ಣಗಳೆಂಬಾ 
ಪುರದೊಳ್‌ ಪಾರ್ಥಿವಕುಲೋದ್ಧವಂ ತಾನೆನಿಸುತ್ತ: 
೫೮. ೫) 

ಪಾರ್ಥಿವಲಿಂಗ - ಕಲ್ಲು ಮಣ್ಣು ಮುಂತಾದವುಗಳಿಂದ ಮಾಡಿದ 
ಲಿಂಗ (ಪೆರ್ಚುಗುಮೇ ಸಂದೇಹಂಬಡಲೆವೇಡ 
ಪಾರ್ಥಿವಲಿಂಗಂ: ಸಮಯಪ, ೯. ೧೩) 

ಪಾರ್ವ - ಹಾರುವ, ಬ್ರಾಹ್ಮಣ (ಒರ್ವ ಪಾರ್ವಂ ವಿಸ್ತೀರ್ಣ 
ಜೀರ್ಣ ಕರ್ಪಟಾವೃತ ಕಟಿತಟನು೦ ಆಗಿ ಬಂದು ಕಣ್ಣುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಯೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟರ್ದನಂ: ಪಂಪಭಾ, ೩. ೩೧ ವ); ನಿರೀಕ್ಷಿಸುವವನು 
(ಸೋರ್ವ ವಸುಧಾರೆಯಂ ಕೆಯ್ದಾರ್ವ ನಿಧಾನಮುಮಂ 
ಇಟಿಸಿ ತನ್ನೀವಳವಿಂ ಪಾರ್ವಂಗಂ ಅಳಿಪಿ ಬೇಡಿದ 
ಪಾರ್ವಂಗಂ ಪಿರಿದನಿತ್ತಂ: ಪಂಪಭಾ, ೯. ೭೨) 


ಣಿ 
ಕವಿತ. 
ತ್ರಿಷಷ್ಟಿಪು, 


ಪಾರ್ವಂತಿ - ಬ್ರಾಹ್ಮಣ ಸ್ತ್ರೀ (ಶ್ರೀಪರ್ವತದೊಳಿರ್ದ ತನ್ನ 
ಪಾರ್ವಂತಿ ಯಶೋಮತಿಗೆ ಬಟೆಯಟ್ಟ; ವಡ್ಡಾರಾ, ಪು 
೧೯೦, ಸಾ ೧೬) 

ಪಾರ್ವಣ - ಅಮಾವಾಸ್ಯೆ-ಹುಣ್ಣಿವೆಗಳಿಗೆ ಸಂಬಂಧಿಸಿದ 


(ಪಾರ್ವಣ ಶಶಿಬಿಂಬಕ್ಕೆ ಕೃಶತೆಯೆತ್ತಣಿನಾಯ್ತೋ: ಲೀಲಾವತಿ, 
೧೪. ೨೨) 

ಪಾರ್ವಣಶಶಿ ದ ಪರ್ವಕಾಲದ ಚಂದ್ರ 
ಪಾರ್ವಣಶಶಿಯಂತೆ ದೀಪಿಕೆ ದಿನಮಣಿಯಂ 
ಪಡೆದಳಾ ಸತಿ ಸುತನಂ: ನೇಮಿನಾಪು, ೨. ೨೮) 

ಪಾರ್ವತಿ - ಪರ್ವತರಾಜನ ಮಗಳು, ಗಿರಿಜೆ (ಉಮೆ ಪಾರ್ವತಿ 
ಕಾತ್ಕಾಯಿನಿ ಹಿಮವತ್ಸುತೆ: ಅಭಿಧಾವ, ೧. ೧. ೧೬) 

ಪಾರ್ವತೀಜಾನಿ - ಶಿವ (ಪಾರ್ವತೀಜಾನಿಗೆ ತಾನುಂ 
ಆತ್ಮರಮೆಯು೦ ಬಳಿಯಂ ತಳೆದಿರ್ಪಿನಂ: ರಾಜಶೇವಿ, ೧೦. 
೬೦) 

ಪಾರ್ವತೀಶ - ಶಿವ (ರಜಂಬೊರೆದಳಿಮಾಲೆ ಮಾಲೆಯನೆ 
ಪೋಲೆ ಪಯೋಜಜ ಪಾರ್ವತೀಶರ ಒಳ್ಳರಕೆಯನಾಂತು: 
ಪಂಪಭಾ, ೧೨. ೨೨೧) 

ಪಾರ್ವತೇಯ - ಪರ್ವತಪ್ರದೇಶವಾಸಿ (ಮೂಡಮೊಗದೆ 
ಪಯಣಂಬರೆ ಪಾರ್ವತೇಯೋಪಾದ ಪ್ರಧಾನಪುರಸ್ಪರನಾಗಿ: 
ಶಾಂತಿಪು, ೧೧. ೫೮ ವ) 

ಪಾರ್ವನ್‌ - ಬ್ರಾಹ್ಮಣ (ಮೀನಾಗಿ ಸಾಯುತಿರ್ದಪೆಂ ಈ 
ಪಾರ್ವರ್‌ ಯಶೋಧರಂ೦ ಸುಖದಿಂದಿರ್ಕೆ ಆ ನಾಕದೊಳ್‌ 
ಎಂದು ಊಳ್ಳಪರ್‌: ಯಶೋಧಚ, ೩. ೫೨) 

ಪಾರ್ವರನೂಡು - [ಪಾರ್ವರಂ+ಊಡು] ಬ್ರಾಹ್ಮಣರಿಗೆ 
ಸಮಾರಾಧನೆ ಮಾಡಿಸು (ಪರಿಜನಮೆಲ್ಲಮಂ 
ಪಾರ್ವರನೂಡಿಸುವ ನೆವದೊಳೆ ಪೊಅಮಡಿಸಿ: ಪಂಪಭಾ, 
೩೪ವ) 

ಪಾರ್ವಿತಿ - ಪಾರ್ವಂತಿ (ಭಾಂಡಿಲಮೆಂಬ ಪುರೋಹಿತಂಗಂ 
ಆತನ ಪೆಂಡತಿ ಪುಷ್ಪವತಿಯೆಂಬ ಪಾರ್ವಿತಿಗಂ ಪುಟ್ಟಿದ 
ಮಗಂ .. .. ಪುಷ್ಪದಾಡ: ಧರ್ಮಾಮೃ, ೭. ೭೨ ವ) 

ಪಾರ್ವೆಮಪ್ಪೊಡೆ -  [ಪಾರ್ವೆಂ೬ಅಷ್ಟೊಡೆ] ನೋಡೋಣ 
ಎನ್ನುವುದಾದರೆ (ಸಪ್ಪವ್ಯಸನಂಗಳ್‌ ಅಯ್ದರುಮನೊಂದುಂ 
ಗೆಲ್ವುವಲ್ಲವು ರಾಷ್ಟ್ರವ್ಯಸನಮಂ ಬಳವ್ಯಸನಮಂ 
ಪಾರ್ವೆಮಪ್ಪೊಡೆ ಅವು ಮುನ್ನಮಿಲ್ಲ: ಪಂಪಭಾ, ೬. ೬೭ 
ವ) 


(ಕನ್ನಡಿ 
ಪಡೆದಂತೆ 


ಪಾರ್ಶ್ವ - ಮಗ್ಗುಲು (ಮಹಾಕಾಳದೊಳ್‌ ಸುಪ್ರಾಸುಕ ಪ್ರದೇಶಮಂ 
ಕಂಡು ಯೋಗಯೋಗ್ಯ ಪ್ರದೇಶಮಪ್ಪುದದೆಂದು 
ಏಕಾಗಚಿತ್ತದೊಳ್‌ ಏಕ ಪಾರ್ಶ್ವದೊಳ್‌ ಮೆಯ್ಯನಿಕ್ಕಿ: 
ಸುಕುಮಾಚ, ೧೨. ೧೮ ವ) 

ಪಾರ್ಶ್ವಚರ - ಸೇವಕ, ಆಳು (ಪಾರ್ಶ್ವಚರ ಭುಚರ ಖೇಚರ 


ನೇತ್ರಪುತ್ರಿಕಾನಿಭೆ ನಯನೋತಲ್ಲಲೇಂದು 
ಕಿರಣಪ್ರಭೆಯಪ್ಪುದು ತಪ್ಪದೊಪ್ಪುಗುಂ: ಶಾಂತಿಷು, ೫೧೭) 

ಪಾರ್ಶ್ವನಾಥ — [ಜೈನ] ಇಪ್ಪತ್ತಮೂರನೆಯ ತೀರ್ಥಂಕರ 
“(ದೇವೇಂದ್ರ ಮಹೀಂದ್ರವಂದ್ಯಂ ಕುಡುಗೆ 
ನಮಗಭೀಷ್ಠಾರ್ಥಮ೦ ಪಾರ್ಶ್ವನಾಥಂ: ಪಾರ್ಶ್ವನಾಷು. ೧. 
೧) 

ಪಾರ್ಶ್ವಾಗತ - ವಸ್ತುವಿನ ಮಗ್ಗುಲ ನೋಟ (ಗಿಳಿ 
ಯಜ್ಞಾಗತದಿಂದಂ ಅರ್ಧಳಯಜುವಿಂದಂ ಕೋಕಿಳಂ 
ಸಾಚಿಯಿಂ ಕಳಹಂಸೀಕಳಭ೦ ರಥಾಂಗಮಿಥುನಂ 


ಧ್ವರ್ಧಾಕ್ಷಿಯಿಂ ಬರ್ಹಿಮ೦ಡಳಿ ಪಾರ್ಶ್ವಾಗತದಿಂದೇಂ ೫ 
ಕಣ್ಣೊಳೆ: ಮಲ್ಲಿನಾಪು, ೫. ೩೬) 


ಪಾರ್ಷಿ - ಹಿಮಡಿ (ಪೋಪಹಳಿಹಸಗಾತನುಂ ಪರಿಪೂರ್ಣಶ್ಲಿಷ 
ಣ್ಣ ೬ ಖ್‌ ವಿ: ಮೆ" 


ಪಾರ್ಷ್ಟಿಯುಂ ಅಂಸಕಾಳಭಗನುಂ: ಆದಿಪು, ೧೨. ೫೬ ವ); 
ಆನೆಯ ಹಿಮ್ಮಡಿ (ಪ್ರೋಪಹಳಿಹಸ್ತಗಾತ್ರನುಂ 
ಪರಿಪೂರ್ಣಕ್ಷಿಷ್ಟ ಪಾರ್ಪ್ರಿಯುಂ ಅಂಸಕಾಳಭಗನುಂ: ಆದಿಷು, 
೧೨. ೫೬ ವ) 

ಪಾರ್ಷಿಗ್ರಾಹಕ - ಹಿಂದಿದ್ದು ದಾಳಿ ನಡೆಸುವವನು 
[ಅಡಂಗದಾಟವಿಕರುಮಂ ಒತ್ತಿ ಬರ್ಪ ಪಾರ್ಟ್ಟಿಗ್ರಾಹಕರುಮಂ 
ಅಜೆದು: ಆದಿಹು, ೪. ೮೨ ವ) 

ಪಾಲ್‌ - ಹಾಲು (ಕ್ಷೀರಂ ದುಗ್ಧಂ ಪಾಲ್‌: ಅಭಿಧಾವ, ೧. ೧೬. 
೧) 

ಪಾಲಕಾಪ್ಯ ದ ಗಜಶಾಸ್ತ್ರ ಅಶ್ವಶಾಸ್ತ್ರಗಳನ್ನು ಬರೆದ ಒಬ್ಬ ಮುನಿ 
ಮತ್ತು ಆಯಾ ಶಾಸ್ತ್ರಗಳು: (ಮುಲಕಾಪ್ಯಂ ಹಾನಿತಂ' ಚರಕಂ 
ಅಶ್ವಿನೀಮತಂ: ವಡ್ಡ್‌ರಾ, ಪು ಸಾ) 

ಪಾಲಾಶ - ಮುತ್ತುಗ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ 
ನಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ವಾಮಿತ್ರಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ, 
೧೯೦ ವ) 

ಪಾಲಿಕೆ - ಪಾತ್ರೆ, ಪಾತ್ರೆ ಹಿಡಿದ (ಮಧುಪಾಲಿಕೆಯೊರ್ವಳ್‌ ನವ 
ಮಧುಪಾತ್ರೆಯನೊಲ್ಬು ಬಾಯ್ಗೆ ತರಲ್‌: ಉದ್ಭಟಕಾ, ೫. 
೭೬) 


ಪಾಲಿಸು - ಕಾಪಾಡು (ಕರುನಿಸು ದೈವಮೆ ಪಾಲಿಸು ಹರಾದ್ರಿ 


ರಕ್ಷಿಸೆಲೆ ರಾತ್ರಿ ಶರಣಾಗು ಸರೋವರಮೇ ಎನಗೆ 
ಪುರುಷಭಿಕ್ಷಮನಿಕ್ಕಿಂ: ಕಾದಂಸಂ, ೪. ೯೫); ಆಳ್ವಿಕೆ ಮಾಡು 
(ತನ್ನ ವಿಕಮಮೇ ತನ್ನ ನೆಗಟೌಯೆ ತನ್ನ ಮಾತೆ ತಾನೆಸೆವ 


ಜಗತ್ತಯಕ್ಕೆನಿಸಿ ಪಾಲಿಸಿದಂ ನೆಲನಂ ಗುಣಾರ್ಣವಂ: 
ಪಂಪಭಾ, ೧೪. ೩೯); ಈಡೇರಿಸು (ದುಷ್ಟರಂ ತಿನ್ನದ 
ಸಿಂಹಂ ತನ್ನನೆ ನಂಬಿ ಬಂದಿರ್ದೆನ್ನನೆಂತುಂ 
ತಿಂಬುದಿಲ್ಲಮಾದೊಡಮಾನುಂ ಮುಡಿದು ಮಾತಂ 
ಪಾಲಿಸುವೆನೆಂದು: ಪಂಚತಂತ್ರ, ೨೧೧ ವ); ಅನುಸರಿಸು 
(ಜಸಮಂ ಧರ್ಮಮುಮಂ ಪಾಲಿಸುವೊಡ೦ 


ಇಹಪರಮನೊಲ್ಲಡಂ೦ ತನ್ನ೦ ರಕ್ಷಿಸುವೊಡಮಾರೈದು ಪರೀ 


೬೯೨ 


ಕ್ಷೆಸುವುದು. ಮನುಜಂ 
ಪಂಚತಂತ್ರ, ೨೭೦) 

ಪಾಲೆ - [ಕಿವಿಯ] ಹಾಲೆ, ಕೊಪ್ಪು (ಪಾಲೆಗಳೊಳ್‌ 
ಅದೇನಮರ್ದೆಸೆದುದೊ ಮಿಸುಗುವ ಪತ್ರ. ಮಕರ 
ಮಾಣಿಕ್ಕಕುಂಡಲಂ ಕಾಮಿನಿಯಾ: ಕಾದಂಬ, ೬. ೫೨) 

ಪಾಲ್ಗಡಲ್‌ ದ ಹಾಲಿನ ಸಮುದ, ಕ್ಷೀರಸಾಗರ 
(ಹಾರಮರೀಚಿಪ್ರಸರಂ ಬಳಸುತ್ತಿರೆ ಬರ್ಪಸಿಯಳ್‌ 
ಪಾಲ್ಗಡಲೊಳೆಸೆವ ಸಿರಿಯ೦ ಪೋಲ್ತಳ್‌: ಕಾದಂಬ, ೩. ೫೬) 

ಪಾಲ್ಗಲ - ಹಾಲಿನ ಮಡಕೆ (ಪೊಲೆಯರ್‌ ಮುಟ್ಟಿಸರೆಂತುಂ 
ಪೊಲಸಂ ಪಾಲ್ಗಲನಂ: ಸಮಯಪ, ೧೪. ೯೨) 

ಪಾಲ್ಗಡಲೊಳ್‌ .. ಹುಟ್ಟಿದ .. ಕುದುರೆ - ಉಚ್ಛೈಶ್ರವಸ್ಸು 
(ಪಾಲ್ಲಡಲೊಳ್‌ ಶಪುಟ್ಟಿದಾನೆಯಂ ಆನೆಗಳ್‌ ಗೆಲೆವರೆ 
ಕುದುರೆಗಳ್‌ ಕುದುರೆಯಂ ಕೀಟ್ಡಾಡೆ: ಪಂಪಭಾ, ೫. ೨೬) 

ಪಾಲ್ಗಡಲೊಳ್‌ ಪುಟ್ಟಿದಾನೆ - ಐರಾವತ (ಪಾಲ್ಗಡಲೊಳ್‌ 
ಪುಟ್ಟಿದಾನೆಯಂ ಆನೆಗಳ್‌ ಗೆಲೆವರೆ ಕುದುರೆಗಳ್‌ 
ಕುದುರೆಯಂ ಕೀಲಸ್ಮಾಡೆ: ಪಂಪಭಾ, ೫. ೨೬) 

ಪಾಲ್ಪೆನೆ - ಎಳೆಯ ತೆನೆ (ಪಾಲ್ಗೆನೆಗಳ ದೆಸೆಗಂ ಸಾರವು ಅಂಜಿ 
"$ಲವರಗಿಳಿಗಳ್‌: ಪುಷ್ಪದಂಪು, ೨. ೧೮) 

ಪಾಲ್ಬೊಅಕ*ಿ — ಹಾಲಿನ ಹೊಳೆ (ತೊಟ್‌ೌಗಳೆಲ್ಲಂ 
ಪಾಲ್ಗೊಜ್‌ಯೆನಿಸಿಯುಂ: ಅಜಿತಪು, ೪. ೬೭ ವ) 

ಪಾಲ್ಮರ - ಗೀರಿದರೆ ಹಾಲು ಬರುವ ಮರ, ಆಲ, ಅರಳಿ, ಅತ್ತಿ 
ಇತ್ಯಾದಿ (ಮರಮಗಳೆಲ್ಲಂ ಪಾಲ್ಕರವೆನಿಸಿಯು೦ ಬಳ್ಳಿಗಳೆಲ್ಲಂ 
ಅಮೃತವಳ್ಳಿಗಳೆನಿಸೆಯುಂ: ಅಜಿತಪು, ೪. ೬೭ ವ) 

ಪಾಲ್ಮಲಕಿ - ಹಾಲಿನ ಮಳೆ (ಒಸರ್ದಪುದಮರ್ದಿನ ಪಾಲ್ಗಟ್‌ 
ಪಸರಿಸಿತೆನೆ .. . ಅಮೃತಕಿರಣ೦ಗಳ್‌: ಆದಿಷು, ೧೨. ೧೧) 

ಪಾಲ್ಯ - ಪಾಲಿಸಬೇಕಾದುದು (ತ್ಯಾಜ್ಯಂ ಪರಿಗ್ರಹ೦ ದಲ್‌ ಪ್ರಾಜ್ಯಂ 
ತಪಂ ಅದುವೆ ಪಾಲ್ಕಮಾ ಕೈವಲ್ಯಂ: ಅಜಿತಪು, ೬. ೭೭) 

ಪಾಲ್ಪರಿ - ಹಾಲಿನ ಪ್ರವಾಹ (ಸುರತರಂಗಿಣಿ ಎಂಬಂತಿರೆ 
ಜಿನಶಿಶುಸವನದ ಪಾಲ್ವರಿ ಎಸೆದುದು ಸುತ್ತಿ ಸುರಿದ 
ಸರಭಸದಿಂದಂ: ಶಾಂತೀಶ್ವಪು, ೧೪. ೧೩೬) 

ಪಾಲ್ಗೊನಲ್‌ - ಪಾಲ್ಗೊಜ್‌ (ಆ ಕುಮುದಾಕರಂಗಳ ತನಿವೆಳಗಿನ 
ಬಳಗಮಂ ಪಾಲ್ವೊನಲ ಪೂರಮೆಂದು ಪೀರ್ವಾಸೆಯಿಂ 


ಸಮಸ 


ಮು 


ಕಾರ್ಯ ಸ್ಥಿತಿಯಂ: 


ಪರಿತರುತಿರ್ದ ತರುಣಕಲಹಂಸಪ್ರಸರಮುಂ: ಕುಸುಮಾಕಾ, 
೨. ಜಂತು 

ಪಾಲ್ಗೊದೆ - ಬಿಳಿಯ ಸುಣ್ಣ (ಅರೆದೊಡೆದ ಸೌಧಸಂತತಿಗೆ 
ಪಾಲ್ಗೊದೆಯಪ್ಪ ಕಲ್ಲಿ ಕೂಡೆ ಕಪುರ್ರವಳುಕಪ್ಪ 
ಅಗುರ್ವಮನೊಳಕೊಂಡುದು ಚಂದ್ರಿಕೆ: ಜಗನ್ನಾವಿ, ೧೬ 
೧೦೯) 


ಪಾವಕ - ಅಗ್ನಿ (ಕವಿದುವು ಸಪ್ತಸಾಗರಜಲಂಗಳೆ ಲೋಕಮಂ 
ಎಂಬಿನಂ ಕವಿದು ಮುಗಿಲ್ಗಳಲ್ಲಿ ಕಜ್‌ಯುತ್ತಿರೆ ಪಾವಕಂ 
ಉರ್ಕುಗೆಟ್ಟು ಇದೆಂತುವೊ ತೊದಳಾಯ್ತು ದಾನಂ ಎನೆ 
ಮಾರುತಬಾಣದೆ ಮೇಘಮಾಲಿಕಾನಿವಹಮಂ ಎಚ್ಚು ಕೂಡೆ 
ಶರಪಂಜರಮಂ ಪಡೆದಂ ಗುಣಾರ್ಣವಂ: ಪಂಪಭಾ, ೫. 
೯೬); ನವಿಲು (ಸುರಪತಿಯ ಬೆಳ್ಳಡಿಯ ರಥಚರಣದ 
ಪಾವಕನ ಮುನಿಯ ಧರ್ಮಜನ .. . ಪೆಸರ ಖಗಕುಳಂ 
ಕರಮೆಸೆಗುಂ: ರಾಜಶೇವಿ, ೫. ೬೦) 

ಪಾವಕದಿಕ್ಕು - ಆಗ್ನೇಯ (ಪಾವಕದಿಕ್ಕಿನಂತೆ ವನದಂತೆ .. .. 


ಕಾಮಿಜನದಂತೆಸಮುತ್ಕಳಿಕಾಕುಳಂ ಕೊಳಂ: ಪುಷ್ಪದಂಪು, ೨. 
೬೩) 


ಪಾವಡಿಗ - ಹಾವಾಡಿಗ (ಪಾವಡಿಗನೆನಿಪವನ ಮೆಯ್ಯಂ 
ಕಿಡಿಸಲಾರ್ತಪುವೆ ತಮ್ಮ ನಚ್ಚಿನ ನಾಗರ್‌: ಸಮಯಪ, ೯. 
೮೦) 

ಪಾವಡೆ - ಬಟ್ಟೆ (ಪಾವನ ಪರಮ ಸುಚರಿತ್ರೆಗೆ ಪಾವಡೆಯಂ 
ಪಾಸಲು೦ . . ಪರಿಜನಮಂ೦ ಪೆಸರ್ವೆಸರೊಳೆ ಕರೆದು: 
ವರ್ಧಮಾಪು, ೧೧. ೫೨ ವ) 

ಪಾವನ - ಪವಿತ್ರ (ಎನಗೆ ನೆಲಸಿರಲ್‌ ಈ ತಪೋವನಮೆ 
ಪಾವನಂ ಎಂದು ತಪೋವನದ ಮುನಿಜನದ 
ಪರಮಾನುರಾಗಮಂ ಪೆರ್ಚಿಸಿ: ಪಂಪಭಾ, ೧. ೧೧೬ ವ) 

ಪಾವನಿ - ಹನುಮಂತ, ಭೀಮ (ಕೋಪಾಗ್ನಿ ಪಾವನಿಗಂ 
ಪಾಂಡವಮಧ್ಯಮಂಗಂ ಒಗೆದತ್ತು ಅಂದು ಆಗಳ್‌ 
ಅತ್ಯದ್ಭುತಂ: ಕರ್ಣನೇಮಿ, ೧೦. ೧೧೨) 

ಪಾವಸೆ - ಪಾಚಿ (ಶಿರೀಷಮಂಜರಿಯನೀಕ್ಷಿಸಿ ಪಾವಸೆಗೆತ್ತು 
ತೃಷ್ಣೆಯಿಂ ಬಲವರುತಿರ್ದುದು .. . ಬಾಲಮರಾಳಮಂಡಳಂ: 
ಕಾದಂಬ, ೬. ೧೬೮) 

ಪಾವು - ಹಾವು (ಅಂತು ಪಾವು ಕೊಳಲೊಡಂ 
ವಿಷಮವಿಷಧರವಿಷದೂಷಿತನಾಗಿರ್ದ ಕುಮಾರನಂ 
ಗಾರುಡಿಗರ್‌ ಬಂದು ಕಂಡು: ಪಂಚತಂತ್ರ, ೧೮೫ ವ) 

ಪಾವುಕೊಳ್‌ - ಹಾವು ಕಚ್ಚು (ಮನೆಗೆ ಪೋಗಿ ಇರ್ಪನ್ನೆಗಂ ಆ 
ಇರುಳೊಳೊ ಪಾವು ಕೊಳೆ ಸತ್ತು: ವಡ್ಡಾರಾ, ಪು ೧೨, ಸಾ 
೮) 

ಪಾವುಗಿಜ 5. - ಹಾವೆಂದು ಭ್ರಮಿಸು (ಪೊಜಪೊಣ್ಮುವ 
ಧೂಪಧೂಮಯಷ್ಠಿಗೆ ನವಿಲೊಸೆದು ಪಾವುಗೆತ್ತಾ 
ಪುರದೊಳ್‌: ಅಜಿತಪು, ೨. ೧೮) 

ಪಾವುಗೆ - [ಪಾದುಕಾ] ಪಾದರಕ್ಷೆ (ವಿಷಮೋಚಿಕೆಗಳೆಂಬ 
ಪಾವುಗೆಗಳುಂ ಅಭೇದ್ಯಮೆ೦ಬ ಕವಚಮುಂ: ಆದಿಷು, ೧೫. 
೩ ವ) 

ಪಾವುಡ - ([ಪ್ರಾಭೃತ] ಕಾಣಿಕೆ (ಪರರ್ಗೆ ಉಪಕರಿಪ ಎಡೆಗಳ್ಗೆ 
ಉಪಕರಣ೦ ತನು ತೃಣದ ತೆಜದೆ. ಲಘು ಜೀವಿತಂ 
ಎಂಬೆರಡು೦ ಪಾವುಡ೦ ಇಂತೀ ಬರವಿಂಗೆ: ಕಾದಂಸಂ, ೫. 
೬೨) 

ಪಾವು ತಿನ್‌ - ಹಾವು ಕಚ್ಚು (ಪಾವು ತಿನೆ ಸತ್ತವಂಗೆ ಆ ಪಾವಿನ 
ಜೀವಿಸುವ ಬರಿಸದೊಳ್‌ ಭಾಗಮ೦ ಆ ಪಾವಡಿಗಂ ಗಡ 
ಕುಡುವಂ: ಸಮಯಪ, ೧೦. ೧೩೦) 

ಪಾವುಮೆಕ್ಕೆ - ಒಂದು ಕಹಿಕಾಯಿಯ ಗಿಡ (ಕಳ್ಳನ ನನ್ನಿಯಂತೆ 
ಪಣುಣಿಯ ಶೋಭೆಯಂತೆ ಪಾವುಮೆಕ್ಕೆಯ ತಂಪಿನಂತೆ, 
ಧರ್ಮಾಮೃ, ೮. ೫೭ ವ) 

ಪಾಶಪಾಣಿ - ಕೈಯಲ್ಲಿ ಹಗ್ಗವನ್ನೇ ಆಯುಧವಾಗಿ ಹಿಡಿದವನು, 
ವರುಣ (ವರುಣಂ ಪಶ್ಚಿಮದಿಕ್ಟತಿ ಶರನಿಧಿಪತಿ ಪಾಶಪಾಣಿ: 
ಅಭಿಧಾವ, ೧. ೧. ೪೩); ಯಮ (ನೀನುಳ್ಳೊಡೆ ಎಲ್ಲಂ 
ಒಳವು ಎಂದಿರೆ ನಿನ್ನುಮನಿರಿಸದೆ ಕುರುವಂಶಾನಿಮಿತ್ತರಿಪು 
ಪಾಶಪಾಣಿ ಸವಿನೋಡಿದನೇ: ಗದಾಯು, ೩. ೭೯) 

ಪಾಶುಪತ - ಒಂದು ಶೈವಪಂಥ (ಕಮದಿಂ ವರ್ತಿಸುವಾ 
ಕಾಳಾಮುಖಾಖ್ಯ ಕಪಾಳಿ ಪಾಶುಪತ ಶೈವರೊಳ್‌ ಒರ್ವ 
ಮಹಾಬತಿ  ಗೊರವಂ ರುದಮಾರ್ಗದಿ೦ ನಡೆವಂ: 
ಸಮಯಪ, ೧೪. ೫೦) 

ಪಾಶುಪತವ್ರತೆ - ಪಾಶುಪತ ಪಂಥಕ್ಕೆ ಸೇರಿದವಳು 
(ನಿರ್ಮಳೆಯಂ ಅಮಳಧೈರ್ಯಾದಿ ಗುಣಾನ್ವಿತೆಯಂ ದೃಢ 


ಪಾಶುಪತವ್ರತೆಯಂ ಕನ್ಯಕೆಯ೦ ಅಂದು ಕಂಡಂ ಕ್ಲಿತಿಪಂ: 
ಕಾದಂಸಂ, ೩. ೩೨) 

ಪಾಶುಪತಾಸ್ತ - ಶಿವ ಅರ್ಜುನನಿಗಿತ್ತ ಅಸ್ತ (ಪೆಜತೇನುಮನೊಲ್ಲೆಂ 
ನಿಮ್ಮಡ ' ಪಾಶುಪತಾಸ್ತಮಂ ದಯೆಗೆಯ್ದುದು: ಪಂಪಭಾ, ೮. 
೨೫ ವ) 

ಪಾಶುಪಾಲ್ಯ - ಪಶುಪಾಲನೆ (ತನ್ನ ಪಡೆದ 
ಕ್ಷತ್ರಿಯವಣಿಕ್ಟೂದರೆಂಬ  ಮೂಳುವರ್ಣಂಗಳೊಳಗೆ 
ವಣಿಗ್ವಂಶಕ್ಕೆ ಪಾಶುಪಾಲ್ಯ ಕೃಷಿ ಪಣ್ಯಕರ್ಮ೦ಗಳುಮಂ: 
ಆದಿಪು, ೮. ೬೪ ವ) 


ಪಾಷಂಡಿ -.. ಧರ್ಮವಿರಹಿತ (ಧರೆಯೊಳ್‌ ಸಲೆ 
ಪಾಷಂಡಿಗಳರೆಬರ್‌ ಪುಟ್ಟಿಯುಮಡಂಗುವರ್‌: ಆದಿಪು, ೧೫. 
೨೯) 

ಪಾಷಂಡಿಮೂಡಢತ್ಪ -  ಧರ್ಮವಿರಹಿತನ ಸತ್ಕಾರಾದಿಗಳು 
(ಮತಿವಂತಂ ಸಲೆ ದೇವಮೂಡಢತೆಯುಮಂ 
ಪಾಷಂಡಿಮೂಢತ್ವಮಂ ಸತತಂ ಲೌಕಿಕಮಪ್ಪ 
ಮೂಢತೆಯುಮಂ ನಿರ್ವಾಜದಿಂ ಬಿಟ್ಟು ಸಮಯಪ, ೯. 
೨) 

ಪಾಷಾಣ - ಕಲ್ಲು ಯ(ಭವವಿಷಾವೇಶವಿದ್ದಂಸನ೦ಂಗೆಯ್ದುವೆ 


ಮೋಹಧ್ವಾಂತಮಂ ತೂಳ್ಗಿದುವೆ ಬಗೆವೊಡೆ ಏ ಬಾರ್ತೆ 
ಪಾಷಾಣರೂಪಂ: ಮಲ್ಲಿನಾಹು, ೧. ೬) 

ಪಾಷಾಣಹೃದಯ - ಕಲ್ಲಿನಂತೆ ಕಠಿಣ ಮನಸ್ಸಿನವನು 
(ಪಾಷಾಣಹ್ಯದಯರಪ್ಪೊಡೆ ದೂಷಿಸಿ ಮತ್ಕಾವ್ಯಮಂ 
ಪರೀಕ್ಷಿಸುಗೆ ಗುಣಾನ್ಹೇಷಿಗಳಪ್ಲೊಡೆ ಕನಕನಿಕಷದೊಳೇಂ 
ನಿಕಷದ್ಯಷದಮನಅಸದರೊಳರೇ: ಲೀಲಾವತಿ. ೧. ೬೯) 


ಪಾಸ - [ಪಾಶ] ಹಗ್ಗ (ಯಾರುಮನೋಸರಿಸದೆ ಬಿಗಿದ 
ಪಾಸಮಿದೆಂಬಂತೆ ನೀಳ್ಬ ಕೆ೦ಜೆಡೆಗಳೊಳಂ: ಕಬ್ಬಿಗಕಾ, ೧೩೦ 
ವ) 

ಪಾಸಂಗೆ - [ಪಾಶಕ] ಪಗಡೆಯ ದಾಳ (ಭಯಮಜಿಯದ 


ಕಲಿಯು೦ ಚಾಗಿಯು೦ ಎನಿಸದೆ ನಾಡೆ ಲೋಭಿಯುಂ 
ಪಂದೆಯುಂ ಆಗಿಯೆ ಬಾಟ್ವಂಗಲ್ಲದೆ ಸೂಳೆಯ ಕಣ್‌ 
ಪಾಸಗೆಯ ಕಣ್ಣುಂ ಏಂ ಉಜಅಗುಗುಮೇ: ಪಂಪಭಾ, ೬. 


೭೩) 
ಪಾಸಗೆ - ಮಲ್ಲಯುದ್ಧದ ಒಂದು ವರಸೆ ಎಸೆವ ಮುಹಗ್ಗಳಂ 
ಠಡಕಿ ಕಕ್ಚವಡಂ ಮುಹಡ೦ .. . ಪಾಸಗೆ ವನ್ನಿಮುಟ್ಟಿ 
ಚಟ್ಟುಸಿರಣವಟ್ಟಿ . .. ಎನಿಪ್ಪ ಜೆಟ್ಟಿಗನ ಬಿನ್ನಣಮೊಪ್ಪೆ 


ಕಾದಿದರ್‌: ಚಂದ್ರಪ್ರಷು, ೫. ೭೮) 
ಪಾಸಗೆಯ ಕಣ್‌ - ಪಗಡೆಯ ದಾಳ (ಸೂಳೆಯ ಕಣ್‌ 
ಪಾಸಗೆಯ ಕಣ್ಣುಮೇನುಜುಗುಮೇ: ಪಂಪಭಾ, ೩. ೭೩); 
ಪಾಸಟಿ - ಸಮಾನ (ಮನುಜರದೇ೦ ಪಾಸಟಿಯೆ ಜಿನಾರ್ಭಕಂಗೆ 
ಸಕಳಾವನಿಯೊಳ್‌: ವರ್ಧಮಾಷು, ೧೪. ೭೭) 
ಪಾಸಟಿಯಾಗು - ಸಮಾನವಾಗು (ಅವರ ಕೆಲದೊಳಗೆ 
ಇರ್ವರ್‌ ಪಾಸಟಿಯಾಗಿರ್ಪುದೆಂದು ನಿಂದ ನೆಲೆಯೊಳ್‌ 
ತಳರದೆ ನಿಲ್ವಂತಾಗಿರಿಸಿ: ಪಂಪಭಾ, ೧೧. ೮೬ ವ); 
ಪಾಸ್‌ - ಅಗಲವಾದ ಬಂಡೆ, ಹಾಸುಬಂಡೆ (ಒಗೆವೆನೊ ಬೀಸಿ 
ಪಾಸಜಿ*ಯೊಳ್‌ ಅಲ್ಲುವೆನೋ ಕಡಲೊಳ್‌ ಕರುಳ್ಗಳಂ 
ತೆಗೆವೆನೊ .. . ಎ೦ದು .ನುಂಗುವಂತೆ ನಡೆನೋಡಿದನಾ 
ಶಿಶುವಂ ನಿಶಾಚರಂ: ಪಂಪರಾ, ೪. ೧೭) 


೬೯೩ 


ಪಾಸಿಕೆ - ಹಾಸಿಗೆ (ಅಂಗಸಂಭವಾನಳವೊಲಪ್ಪ ಕೆಂದಳಿರ 
ಪಾಸಿಕೆಯುಂ ವಿಷನಾಮವುಳ್ಳ ಶೀತಳಜಳಮುಂ 
ವಿಷಾಹಿಕುಲಮೊಂದಿದ ಚಂದನದಣ್ಣುಂ: ಜಗನ್ನಾವಿ, ೧೧. 
೪೪) 

ಪಾಸಿಗೆ - ಹಾಸಿಗೆ, ಶಯ್ಯೆ (ನಾಣಿಲಿತನಂ ಬೆಂಡೇರ್ಟವ ಕಣ್‌ 
ಬೀಯದ ಅಟ್ಕಜಸಾಳಂ ಪಾಸಿಗೆ ನಾಂಬ ಮುಂಬದಳುಂಬ೦ 
ಕೂಟದೊಳ್‌ ನಲ್ಲರಾ: ಚಂದ್ರಪ್ರಷು, ೮. ೬೯) 


ಪಾಸಿಟೆ - ಹರಡಿಕೊಂಡಿರು (ಲತಾಮಂಟಪಂಗಳೊಳಂ ತಳರೆ 
ತಾಗುವ ತೆರೆದುಳುಗಲಲೆಪದಿಂ ಸೂಸಿ ಪಾಸಿಜೆದು 
ಬಣ್ಣಿವುರಂ ತೀವಿದಂತೆ ಬೆಡಂಗುವಡೆದ: ಕಾದಂಬ, ೯. ೧೧ 
ವ) 

ಪಾಸು - ಹರಡು (ಒರ್ವ ಪಾರ್ವಂ ವಿಸ್ತೀರ್ಣ ಜೀರ್ಣ 
ಕರ್ಪಟಾವೃತ ಕಟಿತಟನುಂ ಆಗಿ ಬಂದು ಕಣ್ಣುಚ್ಚಲ್‌ 
ಎಡೆವೇಡೆ ತನಗವರ್‌ ಪಾಸಲ್ಪೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟಿರ್ದನಂ: ಪಂಪಭಾ, ೩&೩. ೩೧ ವ) ಹಾಸುಗೆ 
(ಪಾಸುಗಳೊಳ್‌ ನೆಲಸಿತ್ತು ಪೂತ ಗೊಜ್ಜಗೆಗಳ 


ಸಿ೦ಂದುರಂಗಳೊಳಗೆ ಓಗರಗಂಪನೆ ಬೀಖುತ; ಪಂಪಭಾ, ೫. 
೩೦) 

ಪಾಸುಂಹೊಕ್ಕುಂ - ಹಾಸುಹೊಕ್ಕು, ಉದ್ದಗಲವಾಗಿ (ಅಂತಿದಿರುಂ 
ಬಟೆಯು೦ ಪಾಸುಂಪೊಕ್ಕುಂ ದುಗುಣಮುಂ ತಿಗುಣಮುಂ 
ಅಡ್ಡಮುಂ ತಿಡ್ಡಮುಂ ಪರಿದು: ಗದಾಯು, ೬. ೨೯ ವ) 

ಪಾಸು - ಹಾಸಿಗೆ (ಅರಿಗನ ಬೇಟದೊಂದೆ ಪೊಸಬೇಟದ 
ಕೇಸುರಿಯಿಂದಂ ಎಯ್ದೆ ದಳ್ಳುರಿ ನೆಗೆದಂದುದು ಕೆಂದಳಿರ 
ಪಾಸುಗಳಿಂ; ಪಂಪಭಾ, ೫. ೮) 

ಪಾಸುದಳಿರ್‌ ದ ಹಾಸಿದ ಚಿಗುರು (ಪಾಸುದಳಿರ್‌ 
ಕರಿಂಕುವರಿದಂತಿರೆ ತೊಟ್ಟಲರ್ವಚ್ಚಮಾಕ್ಚಣಂ ಕೇಸುರಿ 
ಕೊಂಡವೊಲ್‌ ಮಿಗೆ ಮುರುಂಟೆ ಕಾಸಿದ 
ಕಾಮಪುತ್ರಿಕೆವಿಲಿರ್ದಳವಳ್‌ ವಿರಹೋಗ್ರವಹ್ನಿಯಿಂ: 
ಶಾಂತೀಶ್ವಪು, ೫. ೧೧೧) 

ಪಾಸೆ - ಹಾವಸೆ (ನಲ್ಲಳ್‌ ಅಗಲ್ಲಳ್‌ ಉರ್ವಿರೆ ಮೆಲ್ಲದೆ ಬಾಯಲ್ಲಿ 
ಪಾಸೆದಳೆದು ರಥಾಂಗಂ: ರಾಜಶೇವಿ, ೧೧. ೧೫) 

ಪಾಳಂಬಡು - ಹರಕೆ ಹೊರು (ಅಜಿಸಿ ತಿಂಬ ದೈವಕ್ಕೆ ಪೋಗಿ 
ಪಾಳಂಬಡುವಂತೆ ಅತಿ ಮೋಹದಿಂದೆ ಪೋದೊಡೆ ಗತಿ 
ಕಿಡುಗುಂ: ಪಾರ್ಶ್ವನಾಷು, ೪. ೪೪) 

ಪಾಳಕಾಪ್ಯ - [ಸಂಸ್ಕೃತದ ಆನೆ ಎಂಬರ್ಥದ ಕಾಪ್ಯ ಹಾಗೂ 
ದ್ರಾವಿಡ ಮೂಲದ ದಂತ ಎಂಬರ್ಥದ ಪಲ್‌-ಪಾಳ - ಈ 
ಶಬ್ದಗಳು ಸೇರಿ ರೂಪಿತವಾದ ಶಬ್ದ] ಗಜಶಾಸ್ತ್ರವನ್ನು ರಚಿಸಿದ 
ಒಬ್ಬ ಖಷಿ ಗಜಶಾಸ್ತ್ರ (ಚಾಣಕ್ಕಂ  ಸಾಮುದಿಕಂ 
ಶಾಲಿಹೋತ್ರಂ ಪಾಳಕಾಪ್ಯಂ ಹಾನಿತಂ ಚರಕಂ ಅಶ್ವಿನೀಮತಂ 
ಬಾಹಲಂ: ವಡ್ಡಾರಾ, ಪು. ೪. ಸಾ.೨) 


ಪಾಳಮಿರು - ಸರದಿಯಲ್ಲಿರು (ಮುಂದಿಟ್ಟು ಚಕ್ರಮಂ 
ತಿರಿತಂದುದುಮಂ ಪಾಳಮಿರ್ದು ಬೈಕಂಗೊಳ್ಳೊಂದಂದದೆ 
ಕೊಂಡುದುಮಂ ಅದೇನೆಂದುನ್ನತಿಮಾಡಿ 


ಪೊಗಟ್ಟ್‌ಯೊಳಗಜೆಯದುದೇ: ಆದಿಷು, ೧೪. ೬೭) [ಎಲ್‌. 


ಬಸವರಾಜು ಹಾಗೂ ನರಸಿ೦ಹಶಾಸ್ತ್ರಿಗಳು ಸ್ವೀಕರಿಸಿರುವ 
“ಪಾಳಮಿರ್ದು ಬೈಕಂಗೊಳ್‌' ಎಂಬುದರ ಬದಲು 
ವೆಂಕಟಾಚಲಶಾಸ್ತಿಗಳು “ಪೂಟದಿರ್ದು 
ಬಯ್ತಂಗೊಳ್ಳೊರಿದಂದದೆ' ಎಂಬ ಪಾಠವನ್ನು 
ಸ್ವೀಕರಿಸುತ್ತಾರೆ? 


೬೯೪ 


ಪಾಳಯ - ಬೀಡು (ಆನ೦ದಭೇರೀಬೃಹದ್ಧ್ವನಿಯಿಂ 
ಪಾಳಯಮಾಯ್ತದೊಂದು ಪಿರಿದುಂ ಚೆಲ್ವಿಂಗೆ ರಾಜಾಲಯಂ: 
ಆದಿಷು, ೮. ೩೬) [ಎಲ್‌. ಬಸವರಾಜು ಅವರ ಆವೃತ್ತಿ] 

ಪಾಳಾಸ - ಕುದುರೆ ಕಟ್ಟುವ ಹಗ್ಗ (ಮತ್ತಂ ಮಂದುರದೊಳ್‌ ನಟ್ಟ 
ಕೆಚ್ಚಿನ ಮುಂಡಿಗೆ ಮುಚೆಯೆ ಪಾಳಾಸ೦ ಪಜೆಯೆ: ಗಿರಿಜಾಕ, 


೨. ೧೦೫ ವು 
ಪಾಳಿ - ಚೂರ್ಣ  (ಅತಿಸುರಭಿ ಸಹಕಾರ ಕಸ್ತೂರಿ 
ಕರ್ಪೂರಪಾಳಿಸಮ್ಮಿಶ್ರ ತಾಂಬೂಳರಾಗಾರಕ್ತಾಧರ 


ಪ್ರವಾಲಪ್ರಭಾಪ್ರಕಟಿತ ಪೂರ್ವಸಂಧ್ಯಾರಾಗನುಂ: ಆದಿಷು, ೩. 
೯೦ ವ); ಬಾವುಟ (ರಾಜಸುತರ್‌ ಕೆಲಬರ್‌ ಬರೆ ಪಾಳಿಧ್ವಜ 


ಸಂಕುಲಮುಂ ಭಟಕಟಿಕಮುಂ  ಆದಲೆಯೊಳ್‌ ಬರೆ 
ವಜಬಾಹು ಪಯಣಂ ಬಂದಂ: ಪಂಪರಾ, ೨. ೧೨) 
ಪಾಳಿಕೇತನ - ಸಾಲು ಧ್ವಜ (ಪಾಳಿಕೇತನಕುಳಂಗಳಂ 
ಮರುತ್ದಾಳಿಚಾರುತರಪಲ್ಲವ೦ಗಳಿ೦ ಲೀಳೆಯಿಂ ತಳೆಯೆ 
ರಂಜಿಸಿತ್ತು ತದ್ಗಾಳಕೋತ್ತಮನ ಮುಂದೆ ಸುತ್ತಲುಂ: 
ಆಚವರ್ಧ, ೧೪. ೮) ಜಾಳುಕ್ಕರ ಕಾಲದ ರಾಜಚಿಹ್ನೆ 
(ಮುಂದೆ ಧವಳಚ್ಛತ್ರ ಜಂದ್ರಾದಿತ್ಯ. ಪಾಳಿಕೇತನಾದಿ 


ರಾಜಚಿಹ್ನಂಗಳುಂ ಮೊಟಗುವ ಮಂಗಳತೂರ್ಯಂಗಳೆಸೆಯೆ: 
ಪಂಪಭಾ, ೩. ೪೮ ವ) 

ಪಾಳಿದ್ದಜ - ಪಾಳಿಕೇತನ (ಬೆಳ್‌ಗೊಡೆಗಳು೦ ಪಾಳಿದ್ದಜಂಗಳೂ೦ 
ತಜಿನೆವಟಯಿಗೆಗಳು೦ ಚಂದ್ರಾದಿತೃರ್ಕಳುಂ: ವಡ್ಡಾರಾ, ಪು 
೧೩೩, ಸಾ ೧೯) 

ಪಾಳಿಸು - ರಕ್ಷಿಸು (ಮೂಳರ೦ ಪಾಳಿಸಿಯು೦ ಕೋಶಮಂ 
ಪೋಷಿಸಿಯು೦ ಇಂತು ಸಾಮ್ರಾಜ್ಯಮಂ ಕ್ಯ 
ನಿಜಾಯತ್ತಮೆನಿಸಿದಂ: ಚಂದ್ರಪ್ರಪು, ೨. ೩೧); ಅನುಸರಿಸು 
(ರಾಮನರೇಮದನುಂ ನೆಗಬ್ಸ್‌ ಪಾಂಡುನರೇಂದ್ರುನ 
ಪುತ್ತ್ರರಯ್ದರು೦ ಪ್ರೇಮದಾರ್ಹತಬ್ರಶತಮನೊಪಿಎ ಪಾಳಿಸಿ: 
ಸಮಯಪ, ೨. ೫೭) 

ಪಾಳೆ - ಹಾಳೆ, ಅಡಕೆಪಟ್ಟೆ (ಪೂಗೊಂಚಲುಮಂ ಸಂಪಗೆಯ 


ಮುಗುಳುಮ೦ ಮಾವಿನ ಮಿಡಿಯ  ಗೊಲಯುಮಣ 
ಅಡಕೆಯ ಪಾಳೆಗಳೊಳಂ ಎಳವಾಟಿ*ಯ ಬಿಳಿಯ 
ಪೊರೆಗವಳಿಗೆಗಳೊಳಂ .. .. ಕಟ್ಟಿ: ಲೀಲಾವತಿ, ೧೩. ೩೬ 
ವ) 

ಪಾಳೇಳ್‌ - ಹಾಳು ಬೀಳು (ಬೆಳ್ಳೆಳಗಿನ ಬಾಳ್ವೆಳೆಯಂ ತಳ್ಳದೆ 
ಬಾಂಬೊಲದೊಳನುಣಕರಶಿಖಿಶಿಖೆ ಪಾಳೇಳ್ವಿವಿನಂ 
ಅಳುರ್ದು: ರಾಜಶೇವಿ, ೧೨. ೧೩) 

ಪಾಣಿಕ್‌ - ವ್ಯಾಪಿಸು (ಕಪ್ಪುರದ ಪಾಳುವ ಸುಟ್ಟುರೆ 


ಪೂವಿನುರ್ಬು ಕತ್ತುರಿಯ ತಗುಳ್ಳು ಪೊಯ್ವ ಸೊವಡು: 
ಆದಿಪು, ೨. ೫); ಹಾರು ಮತ್ತು ವಿಮಾನ (ನಾಗಿಣಿಯರ 
ಕೆಯ್ತಮೇಂ ತೆ ಕಳೆ ಪಾಜುವ ಪಾಜಗಳಂದಮಂ ಬೆಡಂಗು 
ಅಣಿಯರಮೀಕೆಗೆಂದು ಪೊಗಟ್ಟರ್‌: ಆದಿಪು, ೪. ೪೭); 
ಚಾಂಚಲ್ಯ (ಪಾಜ್‌ನೆ ಕರಂ ಪಿಜೆದು೦ ಗಟಪುತ್ತುಮಿರ್ಪಳಂ 
ಸಾರಿಕೆಯೆಂಬರಲ್ಲದೆ ಅಭಿಸಾರಿಕೆಯೆಂಬರೆ ಬುದ್ಧಿಯುಳ್ಳವರ್‌: 
ಪಂಪಭಾ, ೪. ೮೩) 

ಪಾಲ ದ ಏಟ, ಜಾರ 
ಪಟೆಕೆಯ್ವಳನಂತೆಆೌಯನುಮಲಲಿಸಿ 
ದೇವಂ: ವರ್ಧಮಾಪು, ೮. ೯೪) 

ಪಾಜಟೆ - ಜಾಂಚಲ್ಕವಿಲ್ಲದಂತಾಗು (ಪಾಅಟೆಯದ ಮನಮ 
ಪೊಅಮಾಜುವ ಸಕಳೇಂದ್ರಿಯಂಗಳಂ ಪ್ರಕೃತಿಯ ನಿಟ್ಟೇಜೆದ 


(ಪಾಜನದಿರ್ಪಲ್‌ 
ಗೆಲಲಜೆದವನಾತನೆ 


ಮದಾಂಧಗಜಮಂ ಮೀಟೆ. ಮರ್ದುಂಕುವರುಮೊಳರೇ 
ಮಾನವಮದನಾ: ಲೀಲಾವತಿ, ೪. ೪೯) 

ಪಾಣೆ - ಹಾದರಗಿತ್ತಿ (ಪಾಣೆಕ್ಕಿ ಪಣೆವಲ್ಲಿ ಬಾಲಗಚ್ಚೆ ಕಾಲಂ 
ತೊಡರೆ ಕೆಡೆದೊಡೆದ ಮೊಣಕಾಲೊಳುಪ್ಪಂ ಪತ್ತಿಸಿ ಪರಿವ 
ಪಾಜೆಗಳುಮಂ: ಲೀಲಾವತಿ, ೫. ೧೧೪ ವ) 

ಪಾಟೆಕ್ಕು - ಹಾದರ ಮಾಡು 
ಕಾಲಂ ತೊಡರೆ ಕೆಡೆದೊಡೆದ ಮೊಣಕಾಲೊಳುಪ್ಪಂ ಪತ್ತಿಸಿ 
ಪರಿವ ಪಾಜೆಗಳುಮಂ: ಲೀಲಾವತಿ, ೫. ೧೧೪ ವ) 

ಪಾಣಿ ತಿನ್‌ - ಹಾರಿ ತಿಂದು ಹಾಕು, ಚಕ್ಕನೆ ಕೊಲ್ಲು 
(ಅರಿಗನೊಳ್‌ ತಲೆಮಟ್ಟು ಇದಿರಾಗಿ ನಿಂದು ಸೂತಜಂ 
ಇಣೆವಂ ಗಡಂ ಪಗೆಯನೇಂ ಗಳ ಪಟ್ಟಮೆ ಪಾಣಿ 
ತಿಂಬುದೇ: ಪಂಪಭಾ, ೧೨. ೪೦) 

ಪಾಣೆಸು - ಹಾರಿಸು (ಕ್ಷಿತಿಪತಿಯ ಧೈರ್ಯಗುಣಪರ್ವತಮಂ .. 

ಅತಿ ವೇಗದೆ ಪಾಜಿಸಿದುದು ಸುತವಿರಹಪ್ರಳಯ 

ಪರುಷರೂಪವನಾಪಾತಂ : ಚ೦ದ್ರಪ್ರಪು, ೫. ೯); ಓಡಿಸು, 
ನಿವಾರಿಸು (ಗಾಣರ ಗೇಯಂ .. . ಓಪಳ ಸೋಂಕು... 
ಕಂಪು ಕಂಪನೊಳಕೊಂಡವೊಂದೆಲರೆಂಬಿವು ಅಂದು 
ಪಾಜಿಸುವುವು ಉದಗ್ರವೀರಭಟರ ಆಹವಕೇಳಿ 
ಪರಿಶ್ರಮಂಗಳಂ: ಪಂಪಭಾ, ೧೧. ೪); ಲಪಟಾಯಿಸು 
(ಆತಂ ಮಾಡುವನಾಚಾರಮಂ ಪೇಲ್ಡಾಡೆ ವೀರರ 
ಪಡಪಂ ಪಾಜಿಸುವಂ: ಧರ್ಮಾಮೃ, ೨. ೪೦ ವ) 

ಪಾಲು — ಹಾರು (ಪಾಜುವ ಪಾಜುವಳಂದಮಂ 
ಬೆಡಂಗಿಣಿಯರಮೀಕೆಗೆಂದು ಪೊಗಟ್ಟರ್‌: ಆದಿಷು, ೪. ೪೭); 
ಹರಿಗೋಲು (ಅಂತು ಪರಾರ್ಥ್ಯಮಪ್ಪ ಸ್ತೀರತ್ನಮಂ ಪೇಳೆದ 
ಪಾಅನೆ ಪೋಲ್ತು ಕೀಜೆ ಬಾಲನ ಸೈ ಮಿತರಯಗಮನ 
ಖೇಚರವಿಮಾನಕೆತನದ ಕೋಳೊಳ್‌: ಶಾಂತಿಪು, ೨. ೮೩ 
ವ); ಚಾಂಚಲ್ಯ (ಪಾಜ್‌ನೆ ಕರಂ ಪಿಟೆದುಂ 
ಗಟಿಪುತ್ತುಮಿರ್ಪಳಂ ಸಾರಿಕೆಯೆಂಬರಲ್ಲದೆ 
ಅಭಿಸಾರಿಕೆಯೆಂಬರೆ ಬುದ್ಧಿಯುಳ್ಳವರ್‌: ಪಂಪಭಾ, ೪. ೮೩) 

ಪಾಜುಂಬಳೆ - ಹಾರುವ ಬಳೆ, ಚಕ್ರಾಯುಧ (ಪಾಜುವ 
ಪಾಜುಂಬಳೆ ಕೊಳೆ ಜೀಖೆಬ್ಬಂಬರಕೆ ತಲೆ ಸಿಡಿಲ್ದೊಡಂ ಆ 
ಕಾಯ್ದಾಜದೆ ಹರಣಂಗೆಯ್ದುವು ಜಾಅಲ್ಲದೆ ಜೋದರ 
ಅಟ್ಟೆಗಳ್‌ ಕೆಲವಾಗಳ್‌: ಪಂಪಭಾ, ೧೦. ೯೫) 

ಪಾಣುಗಂಡ - ಚಂಚಲ ವ್ಯಕ್ತಿ (ಭುಜಂಗನೆ ತೋಳೊಳಿರ್ಕೆ 
ಸಾಯಿರ ವರಿಸಂಬರ೦ ಸುಡುವೆನಾಂ ಗಡ ಮತ್ತಿನ 
ಪಾಜುಗಂಡರಂ: ಲೀಲಾವತಿ, ೨. ೭೨) 

ಪಾಜುಗೆಯ್ತ - ಹಾರುವಿಕೆ, ಚಂಚಲವೃಶ್ತಿ ಹಾದರ (ಮಗಳ್‌ 
ಪಾಜುಗೆಯ್ತಂ ಮಿಗೆ ನಿಚ್ಚಂ ಪಂಕಜಾಶ್ರಿತೆಯೆನಿಸಿ 
ಕಥಭೃರ್ದ್ಗದೊಳ್‌ ಕ್ರೀಡಿಪಳ್‌: ಶಬರಶಂ, ೧. ೩೨) 

ಪಾಜುತನ - ಹಾರಾಟ (ಪಾಜುಂ ಬಾಳಂ 
ಪಾಖುತನಮಿಂತಾಯ್ತು: ನೇಮಿನಾಪು, ೩. ೧೦) 

ಪಾಜುನೀಜಕಿ. - ಹಾರಾಡುವ ಸುಂದರಿ, ಖೇಚರಸ್ತೀ 
(ಎಸಟ್ಠಸಗಿದಲರ  ಗೊಂಚಲ್ಲಳನಿಳಿಪ ಚಂಚರೀಕೆಸ 
೦ಚಯದಂತೆ ಪಾಜೆನೀಜೌಯರ್‌ ಪುಷ್ಪಕವಿಮಾನ೦ಗಳಿಂದ 
ಅವನಿತಳಕ್ಕವತರಿಸಿ: ಅನಂತಪು, ೨. ೩೪ ವ) 


ಮಸೆವಂತೆ 


ಪಾಜುಬೊಜಂಗ - ಚಂಚಲ ವಿಟ (ತೆಂಕಣ ಗಾಳಿ 
ಬಸಂತದೇಟೌಯೊಳ್‌ ಪರಿವ ತೊಜ್‌ಗಾಲ್ಲಳ 
ಸೀರ್ಪನಿಗಳನೀಂಟಿಯುಂ ಇಂತು ಪಾಜುಬೊಜಗನ 


(ಪಾಚೆಕ್ಕಿ ಪಣೆವಲ್ಲಿ ಬಾಲಗಚ್ಜೆ 


೬೯೫ 


ಗೆಯ್ತಮಂ ಒಳಕೊಂಡು ತೀಡೆ: ಕಬ್ಬಿಗಕಾ, ೪೫ ಮತ್ತು ೪೫ 


ವ) 
ಪಾಜಕೀಟತ್‌ - ಜಿಮ್ಮಿ ಹೋಗು (ಏಟುಂ ಮಾಳವನಮಂ 
ಪಾಯಲ್‌ ತಗುಳ್ಳಿಜೆದು ನರಗನುರಿಪಿದೊಡೆ 


ಕರಿಂಕೇಟೆಸಿದಾತನ ತೇಜದ ಬೀಟಲ೦ ಅನುಕರಿಪುವಾದುವು 
ಒಗೆದುರಿಗಳ್‌: ಪಂಪಭಾ, ೧. ೩೫); ಅವಮಾನಗೊಳ್ಳು 
(ಪಾಚೇಟ್‌- .. . ಅಪಮಾನೇಚ: ಶಬ್ದಮದ, ಧಾ ೯೩೦) 

ಪಾಲಕ್‌ - ಹಾಳು ಭೂಮಿ (ಇನರಶ್ಮಿಯೆಂಬ ಕಸಮಂ ಕಳೆದು 
ಅಂಬರಮೆಂಬ ಪಾಟನೇಜಿಸಿದುದು 
ಅಸಿತಾಂಬುವಾಹಕಕುಳಮೆಂಬ ಕುಟುಂಕದ೦ಬೋತ್ಕರಂ: 
ಆದಿಪು, ೬. ೭೧); ಬರಿದಾದದ್ದು (ಅಜಿಕೆಯ 
ಸರಲಿಂದೂಣಿಕೊಂಡಾವ ಮೆಯ್ಯುಂ ಪಾಟ್‌ಂಬಂತಾಗೆ 
ಪಾರ್ದಾರ್ದುದುಜಿಸೆ ಮುಳಿಸಿಂನೂರ್ವರುಂ ಬ್‌ರ್‌: 
ಪಂಪಭಾ, ೧೧. ೯೫) 

ಪಾಟಂಬಡು - ಹರಕೆ ಹೊತ್ತುಕೊ (ಸುತನಿಂದಂ ಬೇಳಾದಂ ನೆ* 
ಪಾಟಂಬಟ್ಟಪನಟ್ಟೆ ತಿಂಬ ದೈವಕ್ಕೀಗಳ್‌: ಚಂದ್ರಪ್ರಷು, ೧೦. 
೫೫) 

ಪಾಲಮಿರ್‌ - ವ್ರತತೊಡು (ಮುಂದಿಟ್ಟು ಚಕ್ರಮಂ 
ತಿರಿತಂದುದುಮಂ ಪಾಟಮಿರ್ದು ಬೈಕಂಗೊಳ್ಳೊಂದಂದದೆ 
ಕೊಂಡು೦ ಅದನೇನೆಂದುನ್ನತಿಮಾಡಿ ಪೊಗಟ್ಟ್‌ ಆದಿಪು, 
೧೪. ೬೭) [ಎಲ್‌ ಬಸವರಾಜು ಸ್ವೀಕರಿಸಿದ ಪಾಠ: 
“ಪಾಳಮಿರ್‌' ಅದನ್ನಿಲ್ಲಿ ಬದಲಾಯಿಸಿದೆ] 

ಪಾಟಿ - ಕ್ರಮ, ಸರದಿ (ಪಾಟೆಯನೊಕ್ಕು ಆಕೆಯಂ ಅಂದು 
ಬಂಧುಜನಮೆಲ್ಲಂ ನಿಂದು ನೋಲ್ಟಾಕೆಯಂ ತನಗಿದಿರಾಗಿ 
ಬರ್ಪ ಪಾಣ್ಣೆಯಂ: ಸುಕುಮಾಚ, ೭. ೨೯ ಮತ್ತು ೨೯ ವ); 
ಕರ್ತವ್ಯ (ಶನಿ ನಿಲ್ಲವೊಲಿಲ್ಲಿ ಪಾಟೆಗಿನ್ನೆವರಂ ಇರ್ದೆವು 
ಇನ್ನೆಮಗೆ ನಿತ್ತರಿಸಲ್‌ ನೆಣವಿಲ್ಲ: ಆದಿಪು, ೯. ೮೯); ನ್ಯಾಯ 
[ದಾಯಿಗರತ್ತಣಿನಪ್ಪ ಅಪಾಯಕೋಟಿಗೆ ಪವಣಿಲ್ಲ ಕಲ್ಲಿಗೆ 
ಎಡೆಯಾವುದೊ ಪಾಟೆಯ ಬಟ್ಟೆದಪ್ಪಿ ಮುಂ ನೆಗಟ್ಟ್‌ಡೆಯಿಲ್ಲ 
ಪೋಗು ಜಯಮಕ್ಕೆ ಶುಭಂ ನಿಮಗಕ್ಕ ಮಂಗಳಂ: ಪಂಪಭಾ, 
೭. ೨೧); ಗದ್ದೆ (ತೆನೆದುಜುಗಲೊಳ್‌ ಒಳ್‌ತು ಪರಿವ ಪಾಲಂ 
ಕಳಹಂಸನಿಕಾಯಮೀಂಟಿ ಪಾಳಿಇಯನನವರತಂ ಬಿಡದು 
ಪಾಟೆಯಂ ಪಾಳಿಪವೋಲ್‌; ಶಾಂತೀಶ್ವಪು, ೧. ೯೪) 


ಪಾಟೆಗಿಡು - ಕರ್ತವ್ಯಭ್ರಷ್ಟನಾಗು (ಒಸೆದು ಅರ್ಜುನಂಗೆ ಮುಂ 
ಕಳಶಸಂಭವಂ ಮಾನ್ಯಪದವಿಯಂ ಮಾಡಿದೊಡಂ 
ಬೆಸುಗೆಗಿಡೆ ಪಾಟಿಗಿಡೆ ತನ್ನಸುವ೦  ತೆಲ್ಲಟಿಗೆಗುಡುವ 


ತೆಣದೊಳ್‌ ಕೊಟ್ಟಂ: ಗದಾಯು, ೨. ೧೫) 

ಪಾಟೆಯ ಪಸುಗೆ - ಧರ್ಮವಿವೇಕ (ಎಂದ ನೃಪಪರಮಾತ್ಮನ 
ಪಾಟಿಯ ಪಸುಗೆಯ ನುಡಿಗೆ ಪರಮಾರ್ತನಾಗಿ: ಪಂಪಭಾ, 
೧೨: ೮೭೬ ನ) 

ಪಾಟೆಯ ಬಟ್ಟೆ - ನ್ಯಾಯಮಾರ್ಗ, ಧರ್ಮಮಾರ್ಗ 
(ದಾಯಿಗರತ್ತಣಿನಪ್ಪ ಅಪಾಯಕೋಟಗೆ ಪವಣಿಲ್ಲ ಕಲ್ಲಿಗೆ 
ಎಡೆಯಾವುದೊ ಪಾಟೆಯ ಬಟ್ಟೆದಪ್ಪಿ ಮುಂ ನೆಗಬ್ಲೌಡೆಯಿಲ್ಲ: 
ಪಂಪಭಾ, ೭. ೨೧) 

ಪಾಟುನಾಡು - ಹಾಳುಬಿದ್ದ ದೇಶ (ಪಾಟುನಾಡಂ ನಂಬಿ ತೀವಿದ 
ನಾಡಂ ಕಿಡಿಸುವ ಭೂಪನಂದಂ ಪೋಲ್ತೆಂ: 
ಧರ್ಮಾಮೃ, ೮. ೩೧ ವ) 


ಪಾಟಿಕಾಅ - ಸರದಿಯ ಸೇವಕ (ಉದಯರಾಗಮುಂ ಒಡನೆ 
ಸಡಿಲೆ ಪರಿತಂದು ಎಲೆ ಪಾಟಿಕಾಳಾ ಕೇಳ್‌ ಎಂದು 
ಇಂತೆಂದಳ್‌: ಹರಿವಂಶ, ೧೪. ೧೬ ವ) 

ಪಾಲ್ಲಿಸದಿ - ಹಾಳುಬಿದ್ದ ಬಸದಿ (ಪಾಲ್ಗಸದಿಯ ಪೆಣ್ಣ 
ಜೋಹದವೊಲ್‌ ಒಪ್ಪಿದಳ್‌ ಒರ್ವಳ್‌ ಅನಂಗರಾಗದಿಂ: 
ಶಾಂತಿಪು, ೮. ೮೮) 

ಪಾಟ್ಕಿಸಗು - ಹಾಳುಹಾಳುಸುರಿ (ದೆಸೆ ಪಾಟ್‌ಸಗಿರ್ದಪುದು 


ಅಂಧನಾದೆಂ ಆರ್‌ ಶರಂ ಎನಗೆ ಎನ್ನ ಬಾಟ್ಕ್‌ಯೆ 
ನಿರರ್ಥಕಂ: ಕಾದಂಸಂ, ೪. ೮೬) 
ಪಾಟ್ಜಕ್ಕೆವಡು - [ಪಾಟ್ವಕ್ಕೆ-ಪಡು] ಹಾಳುಬಿದ್ದ ಮನೆಯಲ್ಲಿ 


ಮಲಗು, ಅಂದರೆ ವಾಸಿಸು (ಮದೀಯ ಪ್ರಾಣವಲ್ಲಭನನೆಲ್ಲಿ 
ಪೊಕ್ಕುಮೆಲ್ಲಂದದೊಳಮಅಸು ಎಂದಟ್ಟದೊಡೆ ಬಂದಿದನಿಲ್ಲಿ 
ಪಸರಿಸಿ ಪಾಟ್ಪಕ್ಕೆವಟ್ಟಿರ್ದೆಂ: ಆದಿಷು, ೪. ೨೧ ವ) 

ಪಾಟ್ಟಿಸಿಆಕ್‌ - ಹಾಳು ಹೊಟ್ಟೆ, ಹಸಿದ ಹೊಟ್ಟೆ (ಪಾಟ್ದಸಿಜಳಾಳ್‌ 
ಸಾಸವೆಯಂ ಕುಡುದರಂತೆಮಜುಗಿ ಸುಂಟಿ ತಿಂದ 
ಬಾಯೊಳ್‌ ಬಿಸಿನೀರಂ ಕುಡಿದರಂತೆ ಮಿಡುಮಿಡುಮಿಡುಕಿ: 
ಧರ್ಮಾಮೃ, ೧೦, ೧೨೮ ವ) 

ಪಿಂಕು - ಕುಕ್ಕು (ಅರೆಮುಗಿದ ದಿಟ್ಟಿ ಬಾಗಿದ ಕೊರಳ್‌ ಉರಮಂ 
ಪಿಂಕಿಕೊ೦ಬ ತು೦ಡಂಬಿಡಿದು: ತ್ರಿಷಷ್ಟಿಪು, ೯. ೩೪) 


ಹಿಂಗ - ಕಂದು ಬಣ್ಣ[ದ] (ಹಿಮಶೈಲಾಗಸ್ತರೋರುಹರಜಃ 
ಪಿಂಗಾಗೆಯಂ: ಆದಿಪು, ೧೧. ೫೬) 
ಪಿಂಗಚಕ್ಷು - ಕೆಂಗಣ್ಣುಳ್ಳವನು., ದುರ್ಯೋಧನ 


(ಹಪಿಂಗಚಕ್ಷರ್ಬಲಮಂ ಅಮಮ ಪೋಲ್ತೊಪುತ್ತಿರ್ದತ್ತರಣಣ್ಯಿಂ: 
ಶಬರಶಂ, ೩. ೨೯) 

ಪಿಂಗಲಿ - ಗೂಬೆ (ಕಾಕಾರಿ ಕೌಶಿಕಾಖ್ಯಂ ಉಲೂಕಮ ಪಿಂಗಲಿ 
ನಿಶಾಟನಂ ತಾನಕ್ಕುಂ: ಅಭಿಧಾವ, ೧. ೯. ೧೫) 

ಪಿಂಗಲೆ - ಗೂಬೆ (ಪೋದಗೆಗಳ ಪಿಂಗಲೆಗಳ ಪೊಣರ್ವಕ್ಕಿಗಳ 
ಮಯೂರಂಗಳ ಕೋಗಿಲೆಗಳ ದನಿಯಿಂ: ತ್ರಿಷಷ್ಠಿಪು, ೨೭. 
೮೯) 


ಪಿಂಗಳನೇತ್ರ - ಕೆಂಗಣ್ಣು, ಶಿವ (ಪಿ೦ಗಳನೇತ್ರನಂ ಎಂತುಂ 


ಪಿಂಗದೆ  ಹೂಜಿಸುತುಮಿರ್ಪ ಶಿವಭಕ್ತನುಮಂ 
ಗಹನಂಗೆಯ್ಯರ್‌: ಸಮಯಪ, ೪. ೭೮) 

ಪಿಂಗಳಾಕ್ಷ - ಕೆಂಗಣ್ಣು, ಉರಿಗಣ್ಣು 
(ಜಳಧರಸಮಯನಿಶಾಸಂಚಲಿತ ವಿದ್ಯುತ್‌ 


ಪಿ೦ಗಳಾಕ್ಷಪಾತ೦ಗಳಿ೦ ದೆಸೆಗಳಂ ನುಂಗುವಂತೆ ಮುಳಿದು 
ನೋಡಿ: ಪಂಪಭಾ, ೧೩. ೭೫ ವ) 

ಪಿಂಗಾಕ್ಷ — ಪಿಂಗಚಕ್ಷು (ಎಂದು ಪಿಂಗಾಕ್ಟಂ 
ಕೋಪಾರುಣೀಕೃತನೇತ್ರನಾಗಿ ತನ್ನ ತಮ್ಮನ ಕಳೇಬರಮಂ 
ನೋಡಲಾಣದೆ ಅಲ್ಲಿಂ ತಳರ್ದು: ಗದಾಯು, ೫. ೮ ವ) 

ಪಿಂಗಾಲ್‌ - ಹಿಂಗಾಲು, ಹಿಮ್ಮಡಿ (ಅಂತು ಸೂತಿಕಾಸದನಮಂ 
ಪೊಕ್ಕು ದೇವಕಿಯ ಮುಂದೆ ಪಟ್ಟಿರ್ದ ಶಿಶುವಿನ ಪಿಂಗಾಲಂ 
ಪಿಡಿದುಕೊಂಡು: ಜಗನ್ನಾವಿ, ೩. ೧೩ ವ) 

ಪಿಂಗಿಸು - ಹಿ೦ಗಿಸು, ಹೋಗಲಾಡಿಸು (ಸಿಂಗಮಂ ಓವದೆ 
ಎಕ್ಕತುಳದಿಂ ತವೆ ತೂಟ್ಟೆಯೆ ಸಿಂಧುದೇಶದಿಂ ಪಿಂಗಿಸದಂ 
ಮಹಾಭಯಮಂ: ಶಾಂತೀಶ್ವಷು, ೩. ೨೮) 

ಹಿಂಗು - ಹಿಂದೆ ಸರಿ (ಕಿಡಕಿಯನೊಲ್ಲು ನೋಡಲೊಡಂ 
ಒರ್ಮೆಯೆ ಪಿಂಗುವುದು ಒಳ್ಳು ಸಮಯಪ, ೫. ೬೬); 
ಕ್ಷಯಿಸು (ಮನದೆಗೊಂಡೆಮ್ಮ ಕಿಸುರ್‌ ಪಿಂಗುಗೆ 


೬೯೬ 


ಅಗಲ್ಲೆಡೆಯೊಳ್‌ ಕೆಳೆ ಸಂಗಳಿಸುಗೆ ನಿಮಗಮೆಮಗಂ: ಆದಿಷು, 
೧೧. ೧೩೩); ಹೊರಟುಹೋಗು (ಮಾಯದ ಮರಂ ದಿಟಂ 
ಇಂದು ಇದು ಎನುತ್ತೆ ವಿಸ್ಮಯಸ್ಮೇರಮನೋಜ್ಞೆಯಾಗಿ 
ಧವಳೇಕ್ಷಣೆ ಪಿಂಗಿದಳ್‌ ಆ ಮಹೀಜಮಂ: ಶಾಂತೀಶ್ವಪು, 
೧೦, ೧೨೭) ಪರಿಹಾರವಾಗು (ರುಜೆಗಳ್‌ ಪಿಂಗಲ್ಕೆ 
ಕಲ್ಯಾಣಕಾರಕಮಂ ಡೆ ಬ ಪೇಟ್ಟು 
ಸರ್ವಕವೀಂದಸ್ತುತಶುದ್ಧಚಿತ್ತನೆಸೆದಂ: ಸಮಯಪ, ೧. ೭) 
ಪಿಂಗೂಳೆಯ - ಹಿಂಭಾಗದ ಗುಂಪು (ಆರ್ತರೌದಧ್ಯಾನಮೆಂಬ 
ಮುಂಗೂಳೇಯದ ನಾಯಕರ್ವೆರಸು ದುರ್ಜನರ 
ಕೂಟಮೆಂಬ ಪಿ೦ಗೂಳೆಯದ ವೀರರ್ವೆರಸು: ಧರ್ಮಾಮೃ: 


೧೦. ೬೫ ವ) 
ಪಿಂಗೋಳ್‌ - ಹಿಂಭಾಗ (ಕೇಕಯವಿಷಯಾಧೀಶ್ವರರಪ್ಪ 
ಕೈಕಯರಯ್ಕರುಂ ಒಂದು ಅಕ್ಷೋಹಿಣೀ ಬಲದೊಡನೆ 


ಸಿಡಿಲನುರುಳಿ ಮಾಡಿದಂತು 
ಪಂಪಭಾ, ೯. ೯೫ ವ) 

ಪಿಂಚಕ - ಪುಷ್ಪಕ (ಅಂತೆಚ್ಚ ಶರಂ ಪಿಂಚಕದೊಳ್‌ ನಟ್ಟುರ್ಚೆ 
ಪಾಯೆ ಪಡಲಿಡುವ ನಿಜಗಜದಿ೦ ಇಳೆಗೆ ಧುಮ್ಮಿಕ್ಕಿ: 
ರಾಜಶೇವಿ, ೬. ೮೯ ವ) 

ಪಿಂಚಕಚುಂಬನ - ಮೊದಲ ಮುತ್ತು (ಪಿಂಚಕಚುಂಬನ ಪ್ರಾರಂಭ 
ಸಮಯದೊಳ್‌ ತೊಟ್ಟನೆ ಕಂಠೀರವರವಮಂ ಕೇಳಲ್‌: 
ಗಿರಿಜಾಕ, ೧. ೧೨೮ ವ) 

ಪಿಂಚು - ಹಿಂದೆ ಬೀಳು (ಇಂಚೆಯ ಪಸವಿನ ಬಣದ ಕಳಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ 
ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡ ಊರ್ಗಳ್‌: 
ಪಂಪಭಾ, ೮. ೫೧) 

ಪಿ೦ಛಚ್ಛತ್ರ - ನವಿಲುಗರಿಯ ಕೊಡೆ [ಉಡುಗಿ ಪಿ೦ಂಚಚ್ಛತ್ರಮಂ 
ಪ್ರಶ್ರಯಾಕರವೇಷೋಚಿತರ್‌ ಅರ್ಫ್ಯಹಸ್ತರಿದಿರಂ ಬಂದರ್‌: 
ಆದಿಹು, ೧೨. ೬೮) 

ಪಿಂಛಾತಪತ್ರ - [ಪಿ೦ಛ--ಆತಪತ್ರ] ಪಿ೦ಛಚ್ಛತ್ರ (ನಡೆಯೆ ತುರಗಂ 
ಪೊನ್ನ ಆಯೋಗಂಗಳಿಂ ಅಮರ್ದು ಆಅಟ್ಟೆಯಿಂ ಪಡೆಯೆ 
ನೆಳಟಂ ಚಂಚತ್‌ ಪಿ೦ಛಾತಪತ್ರಮೆ ಕೂಡೆ ತಮ್ಮೊಡನೆ ಬರೆ: 
ಪಂಪಭಾ, ೯. ೧೦೨) 

ಪಿಂಜರ ದ ಹೊಂಬಣ್ಣ, ಕಂದುಬಣ್ಣ (ಅಮೇಯ 
ಕನಕಾಬ್ದಪಿಂಜರಪರಾಗಮಂ ಗಾತ್ರದೊಳ್‌ ತೆವಟ್ಟೆ ಕೊಳದಿಂ 
ಕೊಳಕ್ಕೆಜಗುತ್ತಿರ್ಪ ವಿಭ್ರಾಜಿತ ಭ್ರಮದ್ಭಮರಸಂಕುಳಂ: 
ಸುಕುಮಾಚ, ೯. ೫೦); ಲಾವುಗೆ ಹಕ್ಕಿ [ಕಪಿ೦ಜರ] 
(ಶಶಕಪಿ೦ಜರ೦ಗಳೆರಡು೦ ಜವಂಗೆಟ್ಟು ಮೆಯ್ಮಹೆದಿರ್ದುದಣ 
ಅಜೆದು ಪಿಡಿದು ತಿಂದುದು: ಪಂಚತಂತ್ರ, ೩೨೬ ವ) 

ಪಿಂಜರರುಚಿ - ಹೊಂಬಣ್ಣ (ವಿಳಾಸಮನಾಂತ ಯಕ್ಷಿ 
ಪಿಂಜರರುಚಿ ಹಂಸವಾಹನೆ ಚತುರ್ಭುಜೆ: ಅನಂತಪು, ೧. 
€) 

ಪಿಂಜರಿ - ಚಿನ್ನ (ನಿದಾಘವ ದೀಪ್ತಿವರ್ತಿಯೊಳ್‌ ಕಾಸೆ ತೆರಳ್ಳ 
ಪಿಂಜರಿಯವೋಲ್‌ ಕಿಸುಸ೦ಂಜೆ ತೆರಳ್ಲಿನಂ ಪಟಂಗಾಸಿನ 
ಪೊನ್ನಗಂಟೆಯವೊಲೊಪ್ಪಿದುದು ಉದ್ದತ ಭಾನುಮಂಡಲಂ: 
ಅಜಿತಪು, ೬. ೭೦); ಬೆಳ್ಳಿ (ಪಿಂಜರಿವಟ್ಟಲೊಳ್‌ ಮಿಜುಪ 
ಸೀಧುವನೀಂಟುತೆ ನೋಡಲಲ್ಲಿ ಮೇಣ್‌ ಮಂಜುಮುಖೇಂದು 
ಬಿಂಬಿಸೆ: ಉದ್ಭಟಕಾ, ೫. ೭೮) 


ಪಿಂಗೋಳೊಳ್‌ ನಡೆಯೆ: 


ಪಿಂಜರಿತ - ಕಂದುಬಣ್ಣದ, ಹೊಂಬಣ್ಣದ (ಬಕ ಕರರ ಪಕವಿಕಿಪ 
ಣ ಣ Ww ಉಂ 


ಕಂಜಕಿ೦ಜಲ್ಯಪು೦ಜಪಿ೦ಜಿತ ಆಚ್ಛೋದಪರಿಪೂರ್ಣತಟಾಕ: 
ಆದಿಪು, ೧. ೫೮) 
ಪಿ೦ಜರೀಕೃತ — ಹೊಂಬಣ್ಣವಾದ (ನಿರ್ಭರೋತ್ಠಿತಪಿಷ್ಟಾತಕ 


ಪಿ೦ಜರೀಕೃತ ವಿಯಚ್ಚಕ್ರಂ: ಆದಿಷು, ೭. ೩೮) 

ಪಿ೦ಂಜಳಕ - ಧೂಳು, ಪುಡಿ (ಕ್ಷೋದಂ ಧೂಳಿ ರಜ೦ 
ಪರಾಗಮೆಂದಿವು ತೆರಳು ಪುದಿದಿರ್ಕುದಕ್ಕುವುದು ಪಿಂಜಳಕಂ: 
ಅಭಿಧಾವ, ೧. ೧೫. ೧೩) 

ಪಿಂಜು - ಹಿ೦ಜು, ಹತ್ತಿಯನ್ನು ಎಕ್ಕು (ಪಿ೦ಜು-ಪೃಥಕ್ಕರಣೇ: 
ಶಬ್ದಮದ, ಧಾ ೨೨೭) 

ಪಿಂಜೆ - ಹಂಜಿ, ಪುಡಿ (ಬಣ್ಣಮು೦ ಪುಣ್ಯಮುಂ ಅರಿಸಿದ 
ಪಿಂಜೆಯಂತೆ ಪಾಣಿ ಪೋಕುಂ: ನೇಮಿನಾಹು, ೫. ೪ ವ) 

ಪಿಂಡ - ಸತ್ತವರಿಗೆ ಇಡುವ ಎಡೆ, ಅನ್ನದ ಉಂಡೆ (ಸತ್ತರ್‌... 
ಪತ್ತುದಿನಂ ಕಾಗೆಯಾಗಿ ಪಿಂಡಮನುಣ್ಣರ್‌: ಸಮಯಪ, ೧೧. 
೧೧೭). ಉಂಡೆ (ಬೆಳಗಿನ ಬೆಟ್ಟಮಂ ಪಾಡುರತೆಯ 
ಪಿಂಡಮಂ ಪುಣ್ಯದ ಪು೦ಜಮಂ: ಲೀಲಾವತಿ, ೮. ೯೬ ವ) 

ಪಿ೦ಡಚ್ಚನೆ - [ಪಿ೦ಡು.- ಅಚ್ಚನೆ] ಸಮೂಹ ಪೂಜೆ (ಪೆಂಡಿರ 
ಕುಚಕೋಕಚಯಂ ಪಿಂಡಚ್ಚನೆಯಾಡುವಂತೆ ನರ್ತಿಸಿತಾಗಳ್‌: 
ಲೀಲಾವತಿ, ೧೨. ೧೦) 

ಪಿಂಡಚ್ಛೇದ -.. ಪಿಂಡಪ್ರದಾನ ನಿಲ್ಲುವುದು (ಮಗಳಂ 
ಈವೆನಪ್ಪೊಡೆ ಕೊಡಗೂಸೆಂಬುದು ಪೆಜರೊಡವೆ ಮಗನಂ 
ಈವೆನಪ್ಪೊಡೆ ಸಂತತಿಚ್ಛೇದಮುಂ ಪಿ೦ಡಚ್ಛೇದಮುಂ ಅಕ್ಕುಂ 
ಅದಣಿಂದ ಎನ್ನನೆ ಕುಡಲ್ವೇಟ್ಕುಂ: ಪಂಪಭಾ, ೩. ೨೫ ವ) 

ಪಿಂಡದುಗ್ಧ — ಹಾಲಿನಿಂದ ಮಾಡಿದ ಸಿಹಿತಿಂಡಿ (ಅಮೃತ 
ಪಿಂಡಾಯಮಾನ ಪಿಂಡದುಗ್ಬ ಸ್ಲಿಗ್ಗಮುಮಪ್ಪ 
ಮನೋಹರಾಹಾರಮುಮಂ: ಆದಿಪು, ೧೧. ೨೬ ವ) 

ಪಿಂಡಲು - ರಾಶಿ (ಕಣು ಪಿಂಗೆ ಪಾಲಧಾರೆಗಳೊಕ್ಕು ನೊರೆಯ 
ಪಿಂಡಲು ಹೊಂಗೆ : ಅನಂತಪು, ೯. ೧೭ ರಗಳೆ) 

ಪಿಂಡಟೆ - ಗುಂಪು ಒಡೆ, ಚೆದುರಿಹೋಗು (ದಿವಿಜಕುಜ೦ಗಳ್‌ 
ಆರವೆಗಳಾದುವು ಸಿದ್ದರಸಂ ತಟಾಕಮಾದುವು ಸುರಧೇನು 
ಪಂಡಟೆಯದೊಂದೆಡೆಯೊಳ್‌ ನೆರೆದಿರ್ದುವು ಎಂಬಿನಂ: 
ಪಂಪರಾ, ೩. ೧೧೯) 

ಪಿಂಡಿ - ಹಿಂಡಿ, ಎಣ್ಣೆ ತೆಗೆದ ಮೇಲೆ ಉಳಿಯುವ ಕಾಳು 
(ಬೂದಿಯಾದ ಪುಳ್ಳಿಯಂತೆ ಪಿಂಡಿಯಾದ ಎಳ್ಳಿನಂತೆ 
ಬಸಿಜ೦ ಪೊಕ್ಕ ಕೂಟೆನಂತೆ: ಧರ್ಮಾಮೃ, ೯. ೧೩ ವ) 

ಪಿಂಡಿಗೆ - ಪಿಂಡಿ, ಕಟ್ಟು (ಪಸಿಯರಿಸಿನದ ಪಿಡಿಯೆಲೆಯ 
ಪಿಂಡಿಗೆಯಂ ಕರ್ಬಾಳದ ಕಟ್ಟುಗಳಂ ಎಸೆವ 
ಪಸುರ್ವ೦ದರೊಳಗೆ: ಲೀಲಾವತಿ, ೧೧. ೫೨ ವ) 

ಪಿಂಡಿಪಿಟೆ - ಚೆನ್ನಾಗಿ ಹಿಂಡು, ಹಿಂಸೆ ಮಾಡು (ಒಲ್ಲಣಿಗೆಯಂ 
ಪಿಟೆವಂತೆ ಪಿಂಡಿಪಿಚಿವ ಪಗೆಗೆ . . ಈ ಪದದೊಳ್‌ 
ಕಡಿದೊಟ್ಟದಾಗಳ್‌ ಗೆಲಲಾಆೌ ಪಂಪಭಾ, ೧೨. ೨೦೬ ವ) 

ಪಿಂಡಿವಾಳ - ಒಂದು ಆಯುಧ ವಿಶೇಷ (ಅಸಿ ಮುಸಲ ಕಣೆಯ 
ಕಂಪನ ಮುಸುಂಡಿ ಪಿಂಡಿವಾಳ ಮುದ್ಗರ 
ಪಲವುಂತೆಜದ ಕೈದುಗಳಿಂದ: ಧರ್ಮಪ, ೧. ೮೬ ವ) 

ಹಿಂಡು - ತಿರಿಚು (ಸಾಯೆ ಪೊಯ್ದು ಕಿವಿಯಂ 
ಪಿಂಡಿದೊಡಲೊಡರ್ಚಿ ಬಂದನೇ: ಸುಕುಮಾಚ, ೨. ೬ಡಿ); 
ಸುರಿ (ಕಿವಿಗಳೊಳ್‌ ಪೀಯೂಷಮಂ ಪಿಂಡಲುರ್ವರೆಯೊಳ್‌ 
ಸಂದ ಕವಿಪ್ರವೇಕರೆ ವಲಂ ಬಲ್ಲರ್‌ ಪೆಣರ್‌ ಬಲ್ಲರೇ: 
ಲೀಲಾವತಿ, ೧. ೧೩) ಗುಂಪು (ಪಂಚಾಗ್ನಿತಾಪ 


೬೭ 


ತಪ್ತಮಾನಸರಪ್ಪ ತಪೋಧನಜನಕ್ಕೆ ತಪನತಾಪಮಂ 
ಆಗಲೀಯದೆ  ತಳಿರ್ದುಣುಗಲಂ ಪೊತ್ತು ನಭದೊಳ್‌ 
ನಲಿದಾಡುವ ಸೋಗೆನವಿಲ್ಲಳ ಪಿಂಡುಗಳುಮಂ: ಪಂಚತಂತ್ರ, 
೧೯೦ ವ) 

ಪಿಂಡುಗಂಕಣ - ಒಟ್ಟಾಗಿ ಕೂಡಿಸಿದ ಕೈಬಳೆ (ಗರ್ಭಿಣಿಗೆ 
ತತ್ಸಮಯೋಚಿತ .. . ಮಂಗಳ ಪ್ರಸಾದನಂ ಎಸೆದತ್ತು .. .. 
ತಿರುಳೋಲೆ ತಾವರೆಯ ನೂಲ್‌ .. . ಮುತ್ತಿನ ಸರಂ.... 
ಹೂವಿನ ಪಿಂಡುಗಂಕಣಂ: ಪಂಪರಾ, ೩. ೧೦೬): ತೋಳಿನ 
ಒಂದು ಆಭರಣ (ಸಿರಿಸದ ಬಾಸಿಗಮ೦ ಮಾಂಕರಿಸುವ 
ನಳಿತೋಳ ಪಿಂಡುಗಂಕಣದ ಸರಂ ಮೊರೆವಳಿಗಳ ಸರಮಂ 
ಜಪ್ಪರಿಸುವಿನಂ ಚೆನ್ನೆ ಪೊನ್ನೆಯರಲ೦ ಕೊಯ್ದಳ್‌: ಆದಿಪು, 
೧.೯೯) 

ಪಿಂಡುಗೂಟಕ್‌ - ಮುದ್ದೆಯಾದ ಅನ್ನ (ಮೀಯದೆ ಮೆಯ್ಯೊಳ್‌ 
ಶ್ರೀಖಂಡಮಂ ಪೂಸುವೆನೆಂಬ ಪಿಂಡುಗೂಟಲೊಳಗೆ 
ಆಗುಳನುಣ್ಣೆನೆಂಬ: ಧರ್ಮಾಮೃ, ೧೨. ೧೧೪ ವ) 

ಪಿಂತನೆ - ಹಿಂದೆಯೆ (ನೆಗಲ್ಲರಿಘೂರ್ಜರ ದ್ವಿಪಘಟಾಳಿಗೆ 
ತನ್ನಯ ಸೂಚಿಯಾನೆ ತೊಟ್ಟಗೆ ಸಮರಾಗ್ರದೊಳ್‌ ಪರಿಯೆ 
ಪಿಂತನೆ ಸಂದುವು ರಾಜಪುತ್ರರಾ: ಗದಾಯು, ೧. ೧೬) 

ಪಿಂತಪಿಂತನೆ - ಹಿಂದೆಹಿಂದೆಯೇ (ಈ ಜೋದ್ಯಮಂ 
ನೋಟ್‌ನೆಂದಾನುಮವಳ ಪಿಂತಪಿಂತನೆ ಪೋದೆಂ: 
ಪಂಚತಂತ್ರ, ೩೨೨ ವ) 

ಪಿಂತಿಕ್ಕು - ಅಲಕ್ಷ್ಯಮಾಡು (ಸತ್ಯತಮಂ ಪಿಂತಿಕ್ಕಿ ಜೋಳಕ್ಕೆ 
ತಪ್ಪಯುಂ ಇಂ ಬಾಟ್ವುದೆ: ಪಂಪಭಾ, ೯. ೮೪) 

ಪಿಂತಿರಿಸು - ಹಿಂದೆ ಬಿಟ್ಟು ಹೋಗು (ಬಟೆಕಿಂತಿಳೇಶ 
ಪಿಂತಿರಿಸುವೆ ಮೆಯ್ಯ ಹಿಂತೆ ನೆಟಲಿರ್ಪದೆ ಬಾರದೆ 
ಮಾಣೆವೆಂದು ಪೂಣ್ಣು ಅರಸಿಯರ್‌ ಏಜೆದರ್‌ ನೃಪನ 
ಕೂಡೆ ಪಲರ್‌ ಪಿರಿಯಂದಣ೦ಗಳ೦ : ಅನಂತಪು, ೪. ೨) 

ಪಿಂತಿಲ್‌ - ಹಿತ್ತಿಲು (ಪುರದ ಮನೆಯೆನಿತು ಅದನಿತುಂ 
ಉಪರಿಮಾಡ೦ ಮನೆಯ ಪಿಂತಿಲ್‌ ಎನಿತು ಅವನಿತ್ತುಂ 
ಸರಸಿರುಹಾಕರಕಳಿತಂ: ಪಾರ್ಶ್ವನಾಪು, ೭. ೪೧) 

ಪಿಂದುಂ ಹೆಜಿಗು - ಹಿಂದುಮುಂದು (ತುಜುವಂ 
ಕೃಷ್ಣೆಯ ನಿಜೆಯಂ ಪಿಡಿದು ಉರ್ಚುವೇಲ್ದ 
ಪಿಂದುಂ ಪೆಣಗಾಗಿ ಪುಗುವ ದುರ್ಣಯಂ ಅಜಿಪದೆ 
ಕೌರವನ ರಾಜ್ಯದ ಆಯದಕುಂದಂ: ಗದಾಯು, ೬. ೧೦) 

ಪಿಂಬಡು - ತೀರಿಕೊಂಡ ಬಳಿಕ (ಆ ಸರಸೀಜಬಾಂಧವನ 
ಪಿ೦ಬಡಿನೊಳ್‌ ಕಡುವಿನ್ನನಾದುವಿಂತೀ ಸರಸೀರುಹ೦ಗಳ್‌ 
ಅವಂ ಈ ಪದದೊಳ್‌: ಪಂಪಭಾ, ೪. ೪೭); ಆನಂತರ, 
ತರುವಾಯ (ನಿನ್ನ ಸುಮಕೋಮಲವಮಪ್ಪೆರ್ದೆ ತಂದೆಯ 
ತಾಯ ಬಾಲ್ಕ್‌ ಪಿಂಬಡಿನೊಳಿಲ್ಲ: ಕಾದಂಸಂ, ೭. ೨೮) 

ಪಿಕ - ಕೋಗಿಲೆ (ನವಚೂತಾಂಕುರ ಸುರಭಿದ್ರವಮಂ 
ಸವಿದನಿತಜೆಂದೆ ಮದನಧನುರ್ಜ್ಯಾರವಸನ್ನಿಕಾಶಮೀಗಳ್‌ 
ಕಿವಿಯ೦ ಮುಟ್ಟಿದುದು ಪಿಕದ ಪ೦ಚಮನಿನದಂ: ಆದಿಪು, 
೧೧. ೮೬) 

ಪಿಕನಿಸ್ಸನೆ - ಕೋಗಿಲೆಯಂತಹ ಮಧುರದ್ವನಿಯವಳು (ಪಿಕನಿಸ್ವನೆ 
ವಧು ತಳ್ತೆಡದ ಕೆಲದೊಳಿರೆ ನೃಪನೊಂದೆ 
ಕೊಂಬಬುಕೆಯ್ದಂದ ಚೂತಶಾಖೆವೊಲಿರ್ದಂ: ಆಚವರ್ಧ, ೭. 
೧೮) 

ಪಿಕವರ್ಧನ - ಕಾಗೆ (ಮೌಕುಳಿ ಕೃಷ್ಣದ್ವಾಂಕ್ಷಂ ಕಾಕೋಳಂ 
ದ್ರೋಣ೦ ಇನತನೂಜನೆನಿಕ್ಕುಂ: ಅಭಿಧಾವ, ೧. ೯. ೧೫) 


ಕಳಿಸುವ 
ಕೊಳನಂ 


ಪಿಕಳ - ಕಾಗೆ (ತಿತ್ತಿರೆ ಕೋಕಂ ಪಿಕಳ ಅ೦ಬಕಂ ಶಿಖಿ ಶುಕಂ 
. ಖಗಮಿರ್ಕುಂ ತದ್ವನಾಗೌಘದೊಳ್‌: ರಾಜಶೇವಿ, ೫. ೫೯) 

ಪಿಕಾಳಿ - [ಪಿಕ"ಆಳಿ] ಕೋಗಿಲೆಗಳ ಗುಂಪು ತಮಾಳವನಂ 
ಕಟ್‌ಲಿಸೆ ಕಂಡು .. . ಘನಾಗಮಮಾದುದೆಂದು ಸಭ್ರಮಿಸಿ 
ಪಿಕಾಳಿ ಮೂಗುವಡೆ: ಪುಷ್ಪದಂಪು, ೬ ೧೪) 

ಪಿಕ್ಕಿ ನೋಡು - ಹಿಕ್ಕಿ ನೋಡು, ವಿಮರ್ಶಿಸು (ಎಂತೆಂತು ಪಿಕ್ಕಿ 
ನೋಲಸ್ಬೊಡಂ ಕತಕ ಆಗಮಂಗಳೊಳಂ ಮತ್ತಂತವರ 
ಚರಿತ್ರದೊಳತ್ಕಂತಂ ದಯೆ ಮುಖ್ಯಂ: ಸಮಯಪ. ೧೪. 
೩೮) 

ಪಿಕ್ಕು - ಹಿಕ್ಕು (ಪಿಕ್ಕುವೊಡೆ ಅತ್ತಿಯ ಪಣ್‌ ಅತ್ತಿಮಬ್ಬೆ ಅಲ್ಲ 
ಅದಅ ಗುಣಂ: ಅಜಿತಪು, ೧. ೭೦); ಬಿಡಿಸು; ಕೆದಕು 
(ಕುಲಮೆಂಬುದುಂಟೆ ಬೀರಮೆ ಕುಲಮಲ್ಲದೆ ಕುಲಮನಿಂತು 
ಪಿಕ್ಕದಿರಿ೦ ನೀ೦ ಒಲಿದಲ್ಲಿ ಪುಟ್ಟ ಬಳೆದಿರೊ ಕುಲಮಿರ್ದುದೆ 
ಕೊಡದೊಳಂ ಶರಸ್ತಂಬದೊಳಂ: ಪಂಪಭಾ, ೨. ೮೩) 


ಪಿಗ್ಗು - ಹಿಗ್ಗು, ದೊಡದಾಗು (ಪಿಗ್ಗಿ ಮ೦ಧರಗತಿಯಿ೦ ಮರಲ್ಲು 
೧ MN ಉ (ಸ ಎ 


ಸುಳಿದಾಡುಗು೦ ಅಲ್ಲಿ ಮರಾಳಮಂಡಲಂ: ಧರ್ಮಮಧು, ೨. 
೩೧) 

ಪಿಚು - ಹತ್ತಿ (ಪಿಚು ಕಾರ್ಪಾಸಂ: ಅಭಿಧಾವ, ೧. ೮. ೩೦) 

ಪಿಚುಮಂದ - ಬೇವಿನ ಮರ (ಪರಿಚಾರಕಿ ತಂದು ಒಲವಿಂ 
ಸುರುಚಿರ ಪಿಚುಮಂದಪಲ್ಲವೋಪಚಿತಂ ಬಿತ್ತರಿಪ 
ಅಂಗನೆಯರ್‌ ಜಲದಿಂದರಸನ ಚರಣಾರವಿಂದಮಂ 
ಕ್ಲಾಲಿಸಿದರ್‌: ಶಾಂತೀಶ್ವಹು, ೪. ೪೭) 

ಪಿಟಕ - ಬೊಬ್ಬೆ (ಜ್ವರ ದಾಹ ಶ್ವಾಸ ಕಾಶ ಬ್ರಣ ಪಿಟಕ 
ಶಿರೋರೋಗ ಸರ್ವಾಂಗಶೂಲಾದಿ ರುಜಾಸಂದೋಹ: 
ವರ್ಧಮಾಪು, ೧೧. ೨೮) 

ಪಿಟ್ಟಾದ ಪೀಜಕಾದ - ನಿಸ್ಸಾರವಾದ (ಪೊರಳುತ್ತುಮಿರ್ಪ ಭಟರಿಂ 
ಪಿಟ್ಟಾದ ಪೀಜಾದ ಸಿಂಧುರದಿಂ ಕಣ್ಣಂ ಮನಕ್ಕಂ 
ಭಯಂಕರಮಾದ ಆಜಿಯೊಳ್‌: ಪಂಪರಾ, ೯. ೧೨೪) 

ಪಿಟ್ಟು - [ಪಿಷ್ಟ] ಹಿಟ್ಟು (ಆದೊಡೆ ಪಿಟ್ಟಿನ ಕೋಟಿನಾದೊಡಂ 
ಇಂದೊಂದುಂ ಇಕ್ಕವೇಲುದು: ಯಶೋಧಚ, ೩. ೨೦) 

ಪಿಟ್ಟಿಪೀಜಾಗು - ಪುಡಿಪುಡಿಯಾಗು (ದಾರವಟ್ಟಿಗಂ ದಟ್ಟಿಸಿ 
ಕೊರಳಂ ಪಿಡಿದು ನೂಂಕೆ ಪಂಡಿತೆ ಬಿರ್ದು ಪೆಗಲ ಮೇಗಣ 
ರೂಪಿ ಪಿಟ್ಟಿಪೀಜಾಗೆ ಇಂತೆಂದಳ್‌: ಪುಣ್ಯಾಸ್ತ, ೫. ೨೮ ವ) 

ಪಿಟ್ಟೆನ್‌ — ಏನಾದರೂ ಮಾತಾಡು (ಪೆರ್ಚಿ 
ವಾಗ್ಗುಂಫದೊಳಾಗಳ್‌ ಬೆಟ್ಟೆನಲ್‌ ಪಿಟ್ಟಿನಲ್‌ ಎಡೆಗುಡದೆ 
ಆಶ್ಚರ್ಯಮಂ ತಾಳ್ಫ ನಿಂದಂ: ಸುಕುಮಾಚ, ೨. ೧೫) 

ಪಿಡಿ - ಕೈಯಲ್ಲಿ ಹಿಡಿದುಕೊ (ಪಿಡಿ ಗ್ರಹಣೇ ಕರಿಣ್ಯಾಂಚ: 
ಶಬ್ದಮದ, ಧಾ ೩೨೯); ತೆಗೆದುಕೊ (ಎ೦ದು೦ ಪೋಗೆಂದನೆ 
ಮಾಣೆಂದನೆ ಪೆಅತೊದನೀವೆನೆಂದನೆ ನೊಂದು ಅಃ ಎಂದನೆ 
ಸೆರಗಿಲ್ಲದೆ ಪಿಡಿಯೆಂದನಿದೇಂ ಕಲಿಯೊ ಚಾಗಿಯೋ 
ರವಿತನಯಂ: ಪಂಪಭಾ, ೧. ೧೦೨); ಮುಷ್ಟಿ (ಉಡಲುಂ 
ತುಡಲುಂ ಕೊಟ್ಟುಂ ಪಿಡಿ ತಿವಿದ ಪೊನ್ನನಿತ್ತುಂ: ಸಮಯಪ: 
೭. ೩೧); ಅವಲಂಬಿಸು (ಚಲಂಬಿಡಿದುದನೆಯ್ದೆ ಮುಂ 
ಪಿಡಿದುದಂ ಪಿಡಿದಂ: ಪಂಪಭಾ, ೧೩. ೯೭); ಹೆಣ್ಣಾನೆ 
(ವ್ಯೂಹದೊಳ್‌ ನಿಟ್ಟಿವಟ್ಟು 
ಮಣಿಮಯಮಂಡನಾಯೋಗದೊಳೊಡಂಬಟ್ಟ 
ಪಿಡಿಗಳುಮಂ: ಆದಿಪು, ೪. ೫೪ ವ); ಸೆರೆಹಿಡಿ 
(ಮುನ್ನಮಾಂ ನಿನ್ನನೆನ್ನಳೆಂದಜೆಯದೆ ಪೊಲ್ಲಮಾನಸೆಯೆಂದೆ 
ಬಗೆದು ಪಿಡಿದೆಂ: ಸುಕುಮಾಚ, ೭. ೨೪ ವ) 


೬೯೮ 


ಪಿಡಕುತ್ತು - ಬಲವಾಗಿ ಚುಚ್ಚು (ಸುರಿಗೆಯೊಳ್‌ ಉರಮಂ 
ಪಿಡಿಕುತ್ತುಗುತ್ತಿ ನೆತ್ತರನುಡುಪಾನನೆ ಕುಡಿದು ತಣಿದು 
ಮೂರ್ಚೆಗೆ ಸಂದಳ್‌: ಹರಿವಂಶ, ೫. ೪೧) 

ಪಿಡಿಕೆಯ್‌ - ಮುಷ್ಟಿ (ಪಿಡಿಕೆಯ್‌ ತೀವಿದ ಕೂರ್ಗಣೆ 
ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಲ” ಕರ್ಷಿಡಿದ 
ಪಣೆಕಟ್ಟು' ಕೆಯಡೆ ಬೆಡಂಗನೊಳಕೊಳೆ ಧನುರ್ಧರರ್‌ 

ಣೆದೆಚ್ಚರ್‌: ಪಂಪಭಾ, ೧೦. ೭೧) 

en -  ಹಿಡಿತಕ್ಕೊಳಗಾಗು (ತದನಂತರಂ 
ಪಡೆಯೊಳ್‌ SAN ಸಾಜಲ್ವೇಟ್ಟು 
ಪಿಡಿಪೆತ್ತರೆಲ್ಲರುಮಂ ಬಿಟ್ಟು ತುರಗಕಂಧರಂಗೆ 
ಶರೀರಸ೦ಸ್ಕಾರಮ೦ ಮಾಡಿಸಿ: ವರ್ಧಮಾಷು, ೪. ೯೮ ವ) 

ಪಿಡಿಖಂಡಂಗೊಯ್‌ - ತುಂಡುಗಳಾಗಿ ಕತ್ತರಿಸು (ಬೇವ 
ಪೆಣದುರಿವ ಬಾಯ್ಗೊಂಡದೊಳ್‌ ತಮ್ಮ ತನುವಂ 
ಪಿಡಿಖಂಡಂಯ್ದು ಬೀಟ್ಬ ಸಾಧಕರುಂ: ನೇಮಿನಾಪು, ೫. ೪೧ 
ವ) 

ಪಿಡಿಗುದುರೆ - ಹೆಣ್ಣು ಕುದುರೆ (ಕೆಲಬರ್‌ ಪಿಡಿಗುದುರೆಗಳೊಳ್‌ 
ಪೆಣವರ್‌  ಪೊಡವಿಯೊಳ್‌ ಅಡಿಯಿಟ್ಟು ತಳರ್ದರ್‌ 
ಅತಿಸಂಭಮದಿಂ: ರಾಜಶೇವಿ, ೧೦. ೧೩) 

ಪಿಡಿ ತೀವು - ಬೊಗಸೆ ತುಂಬು (ಪಡಿ ತೀವಿದ ಪೊನ್ನನಿತ್ತುಂ .. 


ಎರಡುಂ 


ದೇಹಾರಮನುಡತುಡಲಿತ್ತುಂ ಕುಡುವರಟ್ರೆಯಿಂದಂ 
ಜೈನರ್‌: ಸಮಯಪ, ೭. ೩೧) 
ಪಡಿಪು - ವಶ[ವಾಗು] (ಆನೀ ದನುಜಾತ್ಮಜಂಗೆ ಪಿಡಿಪಿತ್ತು 
ದಶಾನನಳ್ಳಿ ಬಳ್ಳೆ ಲಂಕಾ ದಹನಕ್ಕೆ ಒಡರ್ಚುವೆಂ: ಪಂಪರಾ, 
೧೧. ೧೩೩) ಹಿಡಿತ (ಪಿಡಿಪೀವ ಮರುಳ್ಳುವ 
ನುಣ್ಣುವಾಸೆಯೊಳ್‌ ಸೆಳೆವೆಡೆ ಸಾರ್ವ 
ಪೋರ್ವಳವಿಯೊಪ್ಪಿದುದು ಇರ್ವರ ಹಸ್ತಯುದ್ಧದೊಳ್‌: 
ನೇಮಿನಾಪು, ೮. ೯೩) 
ಪಿಡಿಪೆಜು - ಸೆರೆಸಿಕ್ಕು (ಪಿಡಿಪೆತ್ತ ಕಳ್ಳನಂತೆ ಕಳ್ಳವತ್ತಿಗೆ 
ತಳವೆಳಗಾಗೆ: ನೇಮಿನಾಷು, ೬. ೭೦ ವ); ಸೆರೆಯಾಗು 


(ಗುಣಹತ ಕರಯುಗ ಕಾಳಿಮಕಿಣ೦ಗಳ್‌ ಎಸೆದು ಈತನೊಳ್‌ 
ರಿಪುಶ್ರೀ ಪಿಡಿಪೆತ್ತು ಅಣಿಯರ೦ ಅಟಲೆ ಪನಿತಶೋಷಣ 
ಸಾಂಜನ ಬಿಂದುವೆಂಬ ಬಗೆಯಂ ಪಡೆಗುಂ: ಶಾಂತಿಪು, ೫. 
೧೩೪) 

ಪಿಡಿಯಚ್ಛುವಿಡಿ - ಪಟ್ಟುಹಿಡಿ, ಬಲವಾಗಿ ಪ್ರತಿಪಾದಿಸು 
(ಪುರಜನಂಗಳೆಲ್ಲಂ ಓರೋರ್ವರನೆ ಪಿಡಿಯಚ್ಚುವಿಡಿದು 
ನುಡಿಯೆ ಕೆಲರ್‌ ಅನಾಗತಮನಜೆವ ಬುದ್ಧಿಯೊಡೆಯರ್‌ 
ಇಂತೆಂಬರ್‌: ಪಂಪಭಾ, ೨. ೮೬ ವ) 

ಪಿಡಿವಡು - ಹಿಡಿಯಲ್ಲಡು, ಸೆರೆಯಾಗು (ಪಿಡಿವಟ್ಟಮ್ಮ 
ಬಟಲ್ಲಿರೆ ಕಂಡಿರೆ ನಿಮ್ಮ್ಭಳವಂ ನಿಮಗ೦ ಈಗಳ್‌ ಈ 
ಎಡರಾಯ್ತೇ: ಪಂಪಭಾ, ೭. ೩೯) 

ಪಿಡುಗು - ಸಿಡಿ (ಒಡಲುರಿಗು೦ ಮನಂ ಮಜಖುಗುಗುಂ ಕಿವಿ 
ಗೆರಲ್ತನೆ ವೋಕುಮತ್ತ ಕಣ್‌ ಪಿಡುಗುಗುಂ: ಆದಿಪು, ೧೨. 
೪೦); ಸೀಳು (ನೆಲಂ ಪಿಡುಗಿತ್ತು ಸಪ್ತಸಾಗರಮುಡುಗಿತ್ತು: 
ಪಂಪಭಾ, ೧೨. ೨೦೨); ಆಸ್ಟೋಟಿಸು. (ಅಂತು ನುಡಿದು 
ಕಾಯ್ದಿನೊಳ್‌ ಪಿಡುಗಿ ನಡನಡನಡುಗಿ: ಪಂಪಭಾ, ೬ ೫೮ 


ವ) 
ಪಿಣಿಲ್‌ - ಹಿಣಿಲು, ಹೆಣೆದುಕೊಂಡಿರುವುದು (ಸಾಲಿಡೆ 
ಪೆರ್ವೆಣಂ ರಣಾವನಿತಲಂ ಇರ್ದುದು 


ಅಂಕುರಿತಮಾದವೊಲ್‌ ಒಕ್ಕ ಕರುಳ್‌ ಪಿಣಿಲ್ಗಳಿಂ: ಪಂಪರಾ, 


೧೩. ೪೯); ಜಡೆ (ಇಜೆವ ಪಿಣಿಲ್‌ ತೆರಳ್ಲೊಜ್‌ದ ಕಣ್ಣನಿ 
ಮಾಣದೆ ಮೋದೆ ಶೋಕದಚ್ಚಿಜೆವೊಲಿರ್ದ ಬಾಸುಚೆನೊಳ್‌ 
ಅಟ್ಟು ಕನಲ್ಲು ಬಟಲ್ಲು ಜೋಲ್ಟ ಮೆಯ್‌: ಪಂಪಭಾ, ೧೪. 
೫) 

ಪಿಣಿಲಿಜೆ - ಹೆಣೆದುಕೊ (ಮಲ್ಲಿಕಾಲತೆಯ ಮುಗುಳ್ಗುಡಿಗಳೊಳಂ 
ಚಂಪಕಲತೆಯಲರ್ಗುಡಿಗಳೊಳಂ ಪಿಣಿಲಿಜೆದು ಪೆಣೆದು .. . 
ಬಳ್ಳಳ ಬಳೆದ ಮೃದ್ವೀಕಾಲತೆಯ ಕಾಯಮಾನಂ: ಅನಂತಪು, 
೬:೧ದಿ:ಪು 

ಪಿಣೆ - ಹಿಂಡು (ಅರಿಸಿನದಂತೆ ಪೆಯ್ದತ್ತಿ ಪಿಣೆವರ್‌ ಕಾಜೌಯಂತೆ 
ಕೊಅಲಂ ಪತ್ತಿ ಕೊಯ್ವರ್‌: ಧರ್ಮಾಮೃ, ೩. ೪೩ ವ) 

ಪಿಣ್ಣ - ದಪ್ಪನಾದ (ಪಿಣ್ಣೆನಲ್‌ ಕೊರ್ಬಿ ಪಾಲ್ಗೆಚ್ಚಲ ಬಿಣ್ಣಿಂ 
ಪಾಯ್ಬು ಮೆಲ್ಕೊತ್ತುತುಂ: ಕುಸುಮಾಕಾ, ೬. ೩೯) 

ಪಿತರ - [ಪಿತೃ] ಸತ್ತಿರುವ ಹಿರಿಯ (ನೆಗಟ್‌ಯ ಬೀರರೆಲ್ಲಂ 
ಬಡವರ ಪಿತರರಂತೆ ಮಿಳ್ಗಿಳ ನೋಡುತ್ತಿರೆ: ಪಂಪಭಾ, ೭. 
೩೩ ವ) 

ಪಿತಾಮಹ - ತಂದೆಯ ತಂದೆ, ತಾತ (ನರಸಿಂಹಸುತಂಗಾರೆಣೆ 
ಗಗನಂ ಗಗನಾಕಾರಂ ಎನಲ್‌ ತಮ್ಮೊಳೆಣೆ ಪಿತಾಮಹ 
ಪೌತ್ರರ್‌: ೧. ೧೩); ಬ್ರಹ್ಮ (ಸರಸಿರುಹ೦ ಬ್ರಹ್ಮಂ 
ವಿರಿಂಚನಂ ವಿಧಿ ಪಿತಾಮಹಂ ಚತುರಾಯಂ; ಅಭಿಧಾವ, 
೧. ೧. ೧೧) 


- ತಂದೆ (ಪಿತೃ ಪವನಜಯಂ ಖಚರವಲ್ಲಭಂ ಅಂಜನೆ 
ಪೆತ್ತ ತಾಯ್‌ ಮಹಾಸತಿ ಹನುಮಂತನೆಂ ಪೆಸರೊಳಾಂ: 


ತ್ಕ 


ಪಂಪರಾ, ೧೦. ೯); ಪೂರ್ವಿಕ ಯ(ಬ್ರಾಹ್ಮಣರುಂ 
ಕ್ಷತ್ತಿಯರುಂ೦ ವೇದವಿಹಿತಕರ್ಮಾನುಷ್ಠಾನ ತತ್ವರರಪ್ಪುದಜೆಂ 


ಯಾಗಾತಿಥಿಪಿತೃದೇವತಾನಿಮಿತ್ತಂ ವಿಧಿಪೂರ್ವಕಂ ಪ್ರಾಣಿವಧೆ 
ಗೆಯ್ದರಲ್ಲದೆ ವೃಥಾವಧೆಗೆಯ್ತರಿಲ್ಲ: ಪಂಚತಂತ್ರ, ೧೧೭ ವ) 

ಪಿತೃದ್ದಂದ್ವ - ತಾಯ್ತಂದೆಯರು (ಇದು ಸರ್ವೋರ್ವಿಗೆ 
ಅತ್ಯಪೂರ್ವಮೆನೆ ಪೂಜಿಸಿದ೦ ಶತ್ತಿತೃದ್ವಂದ್ವಮಂ: 
ಪುಷ್ಪದಂಪು, ೧೨. ೧೩) 

ಪಿತೃದ್ಧಯ - ತಾಯ್ತಂದೆಯರು (ದೊರೆ ನಿಮಗಿಲ್ಲ 
ಭೂಭುವನದೊಳ್‌ ಪೆಅರಿರ್ವರೆ ನೋಂತಿರೀ ಜಗದ್ಗುರುಗೆ 
ಪಿತೃದ್ವಯ೦ಗಳೆನಿಸಲ್‌: ಆದಿಪು, ೭. ೧೧೨) 


ಪಿತೃಪತಿ - ಪಿತೃಗಳು ಯಜಮಾನ, ಯಮ (ದಲ 
ವಿಶಾಳತೆವೆತ್ತಿರ್ಪ ತತ್ಪಥಮಶಾಳದೊಳಗ್ರ ಸುರಪತಿ ಪಿತೃಪತಿ 
ಶರಧಿಪತಿ  ಧನದಪತಿಗಳ ಕೇಳೀವಿಲಾಸಶೋಭಿತಂಗಳಪ್ಪ 


ನಾಲ್ಕುಂ ದೆಸೆಗಳ ಮಣಿರತ್ನಹರ್ಮ್ಯಂ೦ಗಳುಮಂ: ಶಾಂತೀಶ್ವಷು, 
೧೬. ೩೧ ವ) 


ಪಿತೃಪರ್ಯಾಗತ -. ತಂದೆಯಿಂದ ಬಂದ (ಆರಯ್ಯದೆಯುಂ 
ಅಣೆಯದೆಯುಂ ಮುನ್ನಮೆ ಪಶುವಿನಂತೆ ದೆಸೆದೆಸೆಗೆ 
ಬೆರ್ಚುವುದುಂ ಪಿತೃಪರ್ಯಾಗತಮಪ್ಪ ಬನಮಂ 
ಪತ್ತುವಿಡುವುದುಂ ತಕ್ಕುದಲ್ತು: ಪಂಚತಂತ್ರ, ೯೧ ವ) 

ಪಿತೃಪಿತಾಮಹ ದ ಮುತ್ತಜ್ಜ (ಈ ಮಹಾಬಳನ 
ಪಿತೃಪಿತಾಮಹಂ ಸಹಸ್ರಬಳನೆಂಬಂ ಅಂಬರಚರಂ 


ಆತ್ಮೀಯಶ್ರಿಯನನುಭವಿಸಿ ವಿಷಯವಿರಕ್ತನಾಗಿ: ಆದಿಷು, ೨. 
೧೮ ವ) 

ಪಿತೃವನ - ಶ್ಲಶಾನ (ದ್ವಿಷಜ್ಞಾತಂ ಚೂತಂ ಪಿತೃವನಮದಾಯ್ತು 
ಅಂಬುಜವನಂ .. .. ವನಿತೆಗವನಿಂ ಚಿತ್ತಭವನಿಂ: ಲೀಲಾವತಿ, 
೭ ೮ಬ 


೬೯೯ 


ಪಿತೃವ್ಯ - ತಂದೆಯ ಒಡಹುಟ್ಟಿದವನು (ಭರವಶದಿಂದಂ 
ಕುಶನೊಳ್‌ ನಿರಂಕುಶಂ ಲಕ್ಷ್ಮಣಂ ಪಿತೃವ್ಯಂ 
ದಶಕಂಧರನೊಳ್‌ ನೆರೆವಂತಿರೆ ಶರಪರಿಣತಿಯಂ ನೆಜ್‌ಯಿ 
ಮೆಜ್‌ದು ಕಾದುತ್ತಿರ್ದಂ: ಪಂಪರಾ, ೧೬. ೧೩) 

ಪಿತ್ತಳೆ - (ಪಿತ್ತಲ] ಹಿತ್ತಾಳೆ, ತಾಮ್ರ-ಸತುಗಳ ಮಿಶ್ರಲೋಹ 
(ನೇರಾಣಿಯ ಹೊನ್ನಂತಿರೆ ಲೇಸೆನಿಪುದು .. . ಧರ್ಮಂ 
ಪಿತ್ತಳೆಯಂತೆಸೆವುದು ಧರ್ಮವಾಗಿ ಸಲಲಜಿದಪುದೇ: 
ಸಮಯಪ, ೧೫. ೨೧) 

ಪಿತ್ತಾವಿಳ - ಪಿತ್ತಸಂಬಂಧಿ ರೋಗವುಳ್ಳವನು (ತೊಳಗುವ 
ನಭದೊಳ್‌ ಹಿತ್ತಾವಿಳದೃಷ್ಟಿಗೆ ಅವಿದ್ಯಮಾನ 
ಮೇಚಕರುಚಿಯೊಂದೆಳಸಿ ಮಿಗೆ ತೋರ್ಪ ತೆಅದಿ೦ ಖಳಂಗೆ 
ಕೃತಿಯೊಳಿಲ್ಲದ ದೋಷಂ: ಪುಷ್ಪದಂಪು, ೧. ೪೮) 

ಪಿನದ್ಧ - ಕಟ್ಟಿರುವ, ಸೇರಿಸಿರುವ (ಸುರತರುನಂದನಂಗಳಿರ 
ರತ್ನಪಿನದ್ದ ವಿಮಾನಕುಟ್ಟಿಮಾಂತರ ಸುರತಾಲಯಂಗಳಿರ: 
ಆದಿಪು, ೩. ೪) ಆವೃತವಾದ (ಘನಮಿಥ್ಯಾತ್ವ 
ದವಾನಳಪಿನದ್ದಜೀವಕ್ಕೆ ದೃಷ್ಟಮೋಹಪ್ರವಿನಾಶಮಿಲ್ಲದಂದು 
ಪುಟ್ಟದು ಮನದೊಳ್‌ ಸ್ವಮೋಕ್ಷಸಾಧನಂ: ಆದಿಷು, ೫. ೫೨) 

ಪಿನಾಕ - ತ್ರಿಶೂಲ (ದ್ರುಪದಾತ್ಮಜಾತಂ ಓವದೆ ಪುಡಿಯೊಳ್‌ 
ಪೊರಳ್ಳಿ ತಲೆಯಂ  ತೆಗೆವಲ್ಲಿ  ಪಿನಾಕವೆತ್ತವೋದುದೊ 
ಶರವೆತ್ತವೋದುದೊ ಲಲಾಟದಿಂ ಇಂಗಳಗಣ್ಣು 
ಅದೆತ್ತವೋದುದೊ: ಗದಾಯು, ೪. ೫೧) 

ಪಿನಾಕಪಾಣಿ - ಪಿನಾಕವನ್ನು ಧರಿಸಿದವನು, ಶಿವ (ಅಜೆಯೆಮೆ 
ಬಿಲ್ಲ ಬಿನ್ನಣಕೆ  ಗಾಂಡಿವಿಯಲ್ತು ಪಿನಾಕಪಾಣಿಯುಂ 
ನೆ೫ೌಯನಿದಿರ್ಚಿ ನಿಮ್ಮೊಡನೆ ಕಾದಿ ಗೆಲಲೈ: ಗದಾಯು, ೪. 
೪೯) 

ಪಿನಾಕಿ - ಶಿವ (ಪಿನಾಕಿಯ ಮನೋರಥಮಂ ಪುಣ್ಮಫಲದಿಂ 
ಪಸದನಂಗೊಳ್ಳಂತೆ: ಗಿರಿಜಾಕ, ೫. ೭೬ ವ) 

ಪಿನ್ನೆ - ಸೂಜಿಯ ಕಣ್ಣು (ಸೂಜಿಯ ಪಿನ್ನೆಯೊಳಂ ಮಣಿಯ 
ದ್ವಾರದೊಳಂ೦ ನುಸುಟೆರ್ವರಿರ್ದೆಡೆಯೊಳ್‌ ಒರ್ವನಂ ಕತಪ್ಪ 
ಕಳ್ಳರ ಕಳ್ಳಂ: ಧರ್ಮಾಮೃ, ೬. ೧೦ ವ) 

ಪಿಪಾಸಾ - ಬಾಯಾರಿಕೆ (ಬಂದೆನ್ನಂ ಪರವಶತೆಯೊಳ್‌ 
ಒ೦ದಿದತ್ತಾಗಳ್‌ ಪಿಪಾಸೋದ್ರೇಕಂ: ಕಾದಂಸಂ, ೧. ೫೯) 

ಪಿಪಾಸೆ - ಪಿಪಾಸಾ (ಅ೦ತಳವುಗಳಿದ ಪಿಪಾಸೆಯುಂ ಪಸಿವುಂ 
ಅಸಮಯಂಬಡೆದು ನೂಂಕಿ ಕಳೆದು ಕಾಮಾನಳಂ 
ಅಳುರ್ದು: ಲೀಲಾವತಿ, ೬. ೪೨ ವ) 

ಪೀಲಿಕ — ಇರುವೆ (ಕರಡಿ ಪಿಪೀಲಿಕಾವಳಿಗೆ 
ನಾಲಗೆವಾಸುವವೋಲ್ಕಮಂ ಭಯಂಕರರಸನಾಗಮಂ ಧರೆಗೆ 
ಪಾಸಿದಂ: ಸಮಯಪ, ೧೫. ೯೫) 

ಪಲ - ಅರಳಿಯ ಮರ (ಪಿಪ್ಪಲಂ ಅರಳಿ ಪಲಾಸಕಾಖ್ಯಂ: 
ಅಭಿಧಾವ, ೧. ೮. ೪) 

ಪುಲಿ - ಒಂದು ಬಾಲಮೆಣಸು (ಕೃಷ್ಣಾಕಣಾಹ್ವಯಂ 
ಪಿಪಲಿ: ಅಭಿಧಾವ, ೧. ೮. ೩೨) 

ಪಿಮ್ಮಡಿ " - ಹಿಮ್ಮಡಿ (ತಲೆಕೆಟಗಾಗಿ ಕಟ್ಟದಲಗೊಳ*ಯನುರ್ಚಿ 
ಬೀಟ್‌ ಪಿಮ್ಮಡಿಯು೦ ಪಜೆಯೆ ಪೆಜಗ೦ ನೋಡುತ್ತುಂ; 
ಲೀಲಾವತಿ, ೫. ೧೧೪ ವ) 

ಪಿರಿದೀ - [ಪಿರಿದು--ಈ। ಹೆಚ್ಚು [ಹಣ] ಕೊಡು (ಒರ್ವಳ್‌ 
ಕುಂಟಣಿಯುಪರೋಧಕ್ಕೆ ಪಿರಿದೀವ ಮುದುಪಮಂ 
ಉಟಿಯಲಂಜಿ ತನ್ನ ಬೇಸಜಂ ಸಬ್ಬವದಾಕೆಗೆ 
ಇಂತೆಂದಳ್‌: ಪಂಪಭಾ, ೪. ೯೯ ವ) 


ki 


FiO 


FiO 


ಸಸ್ಯ, 


ತನ್ನ 


ಪಿರಿದುಂ - ಹೆಚ್ಚಾಗಿ (ಭವ್ಯಾವಳಿಯ೦ ಒಇರಿದು೦ ಕಂಡಾಗಳ 
ಕೂರ್ಮೆಯಿನೊಲ್ಬು ನೋಟಾಡೆ ಅದು ವಾತ್ಚಲ್ಯಂ: 
ಸಮಯಪ, ೪. ೪೬) 

ಪಿರ್ಕು - ಬೇರ್ಪಡಿಸು (ಇಂದಿನವರ್‌ ಅಂದಿನವರ್‌ ಕೆಲರ್‌ 
ಎಂದು ಪಿರ್ಕುವ ಈ ದಂದುಗಮೆ ನಮಗನಿಂದ್ಯ: 
ಧರ್ಮಮಧು, ೧. ೪೨) 

ಪಿಲ್ಲಣಿಗೆ - ಒಂದು ಆಯುಧ (ಕೆಯ್ಯ ಕರಿಯ ಪಿರಿಯ 
ಪಿಲ್ಲಣಿಗೆಯು೦೦ ಅಗುರ್ವುಂ ಉದ್ಯುತಮಾಗೆ: ನೇಮಿನಾಪು, 
೮. ೬೭ ಮ); ದೊಣ್ಣೆ (ಕವು೦ಕಳೊಳ್‌ ಕುತ್ತಿದ ಪೊನ್ನ 
ಪಿಲ್ಲಣಿಗೆಯಂತಿರೆ ಕೈಟಭಮಲ್ಲನೊಪ್ಪಿದಂ: ನೇಮಿನಾಪು, ೮. 
೮೬); 

ಪಿಶಂಗ - ನಸುಗೆಂಪು (ಎನೆಯೆನೆ ರತ್ನರಶ್ಲಿಜಟಿಳ೦ ಮಕುಟಂ 
ಮಣಿಕುಂಡಳ೦ ಕನತ್‌ ಕನಕ ಪಿಶಂಗ ದೇಹರುಚಿ 
ಇಳಾಮರ೦ ಅಂದು ಅಮರೇಂದರೂಪಮಂ: ಪಂಪಭಾ, ೮. 
೭) 

ಪಿಶಂಗಿತ - ನಸುಗೆಂಪು ಬಣ್ಣದಿಂದ ಕೂಡಿದ (ಆದರದಿಂದೆ 
ಪೊಕ್ಕು ತುಳ್ಳಿದ ಅರವಿಂದರಜಃಪಿಶಂಗಿತ ಆಚ್ಛೋದಕಮಂ: 
ಆದಿಷು, ೧೪. ೧೦೬) 

ಪಿಶಾಚ - ದೆವ್ವ (ಪಿಶಾಚವೇಷಮಂ ಕೈಕೊಂಡುಉ 
ಅರಮನೆಯಂಗಣದೊಳಿರ್ದು: ವಡ್ಡಾರಾ, ಪು, ೩೯, ಸಾ. 
೨೩); ದೇವಯೋನಿಯ ಒಂದು ವರ್ಗ (ಖೇಚರ ಕಿನ್ನರ 
ಯಕ್ಷ ಅದ್ಭುತಗುಣಗೋಚರರ್‌ ಎಯ್ದೆ 
ದೇವಯೋನಿಗಳೆನಿಪರ್‌: ಅಭಿಧಾವ, ೧. ೧. ೫೪) 

ಪಿಶಿತ - ಮಾಂಸ (ಅನ್ನೆಗಮಿತ್ತ ಸುಪ್ತನಾಗಿರ್ದ ಕುಮಾರನಂ 
ಪಿಶಿತಾಶಂಕೆಯಿ೦ ಭೇರುಂಡವಕ್ಕಿ ಕೊಂಡೊಯ್ದು: 
ಚಾವುಂಡಪುಚಂದ್ರ, ಪು. ೭೭. ಸಾ ೮); ಮಾಂಸದ ಅಡುಗೆ 
(ಒರ್ವಂ ಪಿಡಿದು ತಂದಿತ್ತ ಕುಣಿಯಂ ಆ ಮ್‌ ಕೊಂದು 
ಪಿಶಿತಮ೦ ಮಾಡಿದೆಂ: ಸುಕುಮಾಚ, ೭. ೧೫) 

ಪಿಶಿತಖಂಡ - ಮಾಂಸಖಂಡ, ಮಾಂಸದ ತುಂಡು 
(ಖ್ನುಧಾರ್ತನಪ್ಪದೊಂದು ಮೃಗಧೂರ್ತಂ ಪಿಶಿತಖಂಡಕ್ಕೆ 
ಸಾರ್ದು: ಪಂಚತಂತ್ರ, ೧೨೬ ವ) 

ಪಿಶಿತಸೇವೆ - ಮಾಂಸಸೇವನೆ (ಸೂನೆಗಾಅರೊಳ್‌ ಘನತರ 
ಹಿಂಸೆಯಂ  ಪಿಶಿತಸೇವೆಯಂ ಅಂತ್ಯಜನಲ್ಲಿ 
ಮಾತುಚುತಂ ಧರಿತ್ರಿಯೊಳ್‌: ಸಮಯಪ, ೧೧. ೧೨೦) 

ಪಿಶಿತಾಶ - ರಾಕ್ಷಸ (ಪಿಶಿತಾಶಂ ಪಿಡಿದು ಕಾಡುವ ಸೂಲದ 
ಬೀರರೊಪ್ಪಿದರ್‌: ನೇಮಿನಾಹು, ೫. ೩೩) 

ಪಿಶಿತಾಶಿ - ಪಿಶಾಚಿ (ಈ ಪಿಶಿತಾಶಿ ದೈತ್ಯಂ ಈ ವನಧಿಯೊಳಿರ್ಪ 
ಜಂಬಿಕನು೦ .. . ಸಮಾನರೇ: ಕರ್ಣನೇಮಿ, ೨. ೧೦೪) 

ಪಿಶಿತಾಹಾರ - ಮಾಂಸದ ಊಟ (ಪಿಶಿತಾಹಾರಮಿಲ್ಲದೆ ಶರೀರಂ 
ನಿಲ್ಲದು ಏಗೆಯ್ವೆಂ ಎನೆ: ಪಂಚತಂತ್ರ, ೧೧೯ ವ) 

ಪಿಶುನ - ಚಾಡಿ ಹೇಳುವುದು; ಚಾಡಿಕೋರ (ಶ್ರೀಮಜ್ಜಿನಪತಿಯಂ 


ಹ ಸ್ತುತಿಯಿಸಿದಂ ಪ್ರೇಮೋತ್ಕಟರಸಪಿಶುನಂ 
ರೋಮಾಂಚಂ ಪುದಿಯಿ ತನುವನಭಿನವಪಂಪಂ: 
ಮಲ್ಲಿನಾಷು, ೧೩. ೧) 

ಪಿಷ್ಟ ದ ಹಿಟ್ಟು (ಪಿಷ್ಟೋದಕಾದಿ ದ್ರವಾನ್ಹಯ 


ವ್ಯತಿರೇಕಾನುವಿಧಾಯಿಯಪ್ಪ ಮದಶಕ್ಕಿ ಆದಿಷು, ೨. ೧೦ 
ವ); ಪುಡಿ 


೭೦೦ 


ಪಿಷ್ಣಚರ್ಚೆ — ರಂಗೋಲಿ (ಮುನಿಕುಮಾರಿಯರಿಕ್ಕಿದ 
ಪಿಷ್ಣಚರ್ಚೆಯಿಂ ಎಸೆದು ತೋಣಿೆದುದು ಆಗಳ್‌ 
ಅಶೋಕಭೂರುಹಂ: ಕಾದಂಸಂ, ೧. ೭೩) 

ಪಿಷ್ಟಪೇಷಣ - ಹಿಟ್ಟನ್ನೇ ಕುಟ್ಟುವುದು, ಪುನಡಿಕ್ತಿ (ನಿಚ್ಚಂ ನಿಚ್ಚಮೀ 


ಪಿಷ್ಣಪೇಷಣ ಚರ್ವಿತಚರ್ವಣಂ ಸುಖಮಿದೇಂ ನಿನ್ನಂ 
ಮರುಳ್ಮಾಡಿತೋ: ಆದಿಷು, ೩. ೬೯) 
ಪಿಷ್ಣಾತಕ — ಪರಿಮಳದ ಪುಡಿ, ಬುಕ್ಕಿ ಓಟ್ಟು 


(ದಿಶಾಯುವತಿಕೇಳಿಕೀರ್ಣಪಟವಾಸಚೂರ್ಣಂ 
ಜಗತ್ಕುಶೇಶಯನಿವಾಸಿನೀ ಪ್ರಮದಮುಷ್ಟಿಪಿಷ್ಠಾತಕಂ: ಆದಿಷು, 
೧೧. ೧೫) 

ಪಿಷ್ಣಾತಕೇಳಿ - ಪರಸ್ಪರ ಸುಗಂಧದ್ರವ್ಯ ಎರಚುವ ಆಟ 
(ದಿವಿಜೇಂದವೃಂದ ಬೆರಸಿ೦ದ್ರ ನೊಸಗೆ ಮರುಳ್ಗೊಂಡು 
ಪಿಷ್ಟಾತಕೇಳೀವಿಧಾನಾನ೦ತರಂ: ಶಾಂತಿಷು, ೧೦. ೭೯ ವ) 

ಸುಣ್‌ - ಕುತ್ತಿತ ಚಾಡಿ (ಪಿಸುಣಿಂದೆ ಕಿಡಿಪರ ಈ 
ಕ್ಲಿತಿಪತಿಗಳ್‌ ಇಂತು ಅವಿಚಾರದಿಂ: ಪಂಚತಂತ್ರ, ೧೦೬) 

ಸುಣ -  ಜಾಡಿಕೋರ (ಪಸುಣರ ಮಾತಿಂಗೆ ಮುನಿ 
ಮೊದಲಾಗಿ ಮನದೊಳ್‌ ಮುನಿಗು ಎಂದೊಡೆ ಆ ಸಿಂಗಂ 
ಮುಳಿಯದೇಕೆ: ಪಂಚತಂತ್ರ, ೧೦೩ ವ) 


₹2 


ki 


ಪಿಸುಣಾಡು - ಚಾಡಿ ಹೇಳು (ಮದಾಳಿಯುಂ ಹಿಂಗದೆ 
ದೇವಸಂತತಿಯ ಕೂಟಮನೇಂ೦ ಪಿಸುಣಾಡಲಾರ್ತುವೋ: 
ಶಬರಶಂ, ೧. ೫೦) 

ಪಿಸುಣ್ನೆಡೆ - ಅಪವಾದ ಹೊರಿಸು (ನಾರದ ನಾರದಂ 
ನುಡಿದರೆಂಬಂತೆ ಪಿಸುಣ್ಣೆಡೆದು ಸನ್ಮಾರ್ಗಾನುವರ್ತಿಯಾಗಿ: 
ಅನಂತಪು, ೧೩. ೨೨ ವ) 

ಪಿಸುಣ್ಣೇಟಕ್‌ - ಚಾಡಿ ಹೇಳು (ಕೆಳದಿಯನಡಂಗಿ ಕಾಡಲ್‌ 
ಮುಖಂಕಿ ಮತ್ತೊರ್ವಳೇಂ ಪಿಸುಣ್ವೇಟ್ಟುವೊ 


ಕೋಮಳೆಯಿರ್ದೆಡೆಯಂ ತತ್ಪರಿಮಳಕ್ಕೆ ಮೇಗೆಳಸಿ ಸುಟಿದ 
ಮಧುಕರನಿಕರಂ: ಚಂದ್ರಪ್ರಪು, ೭. ೧೪೦) 

ಪಿಸುಟಿಕ್‌ - ಹಿ೦ಜು (ಚುರ್ಚು ಮಾರ್ನುಡಿಯದೆ ಗಾಣದೊಳ್‌ 
ಪಿಟಿ ಪಿಸುಟ್ನ್‌ಟೆ ಹೋಟಿಸು ಪಿಂಡಿವಾಳದೊಳ್‌; ಸುಕುಮಾಚ, 
೬. ೫೨) 

ಪಿಹಿತ — ಮರೆಮಾಡಿದ (ಧೂಳೀಪಟಲಪಿಹಿತಕೇತು 
ದ್ವಿಪಾನೀಕಘಂಟಾನಿವಹವ್ಯಾಪಾರಂ ಅಲ್ಲಿಂ ಬಟೆಕ 
ಹಯಖುರಧ್ವಾನಂ ಅಲ್ಲಿಂ ಬಟೆಕ್ಕ: ಆದಿಪು, ೧೪. ೯೪); 
ಮುಚ್ಚಿದ (ಅಭಿನಂದನಜಿನಮಹಿಮೆಯಂ ಮಾಡಿ 
ಪಿಹಿತಪಾಪಾಸ್ರವಧಾರನಾದುದಜೆಂ: ಆದಿಪು, ೩. ೬೫ ವ) 

ಪಿಳಿ - ಹಿಳಿ, ಹಿಂಡು (ಜಳಸಖಂ ಜಳಕಿರಣಾವಳಿಯಂ 
ಪಿಳಿದಂತೆವೋಲ್‌ ಮರೀಚಿಕೆ ಕೆಬ್‌ಗುಂ: ರಾಜಶೇವಿ, ೫. 
೩೮) 

ಪಿಳಿಗು - ಸೀಳು (ಶೇಷಕಂಠ ಕದಳ ಕಠಿನಾಸ್ತಿ ನುಲ್ಲಿದುದೊ 
ಗೋತ್ರನಗಂ ಪಿಳಿಗಿತ್ತೊ . . ಎನಲ್‌ ವಿಘೂರ್ಣಿಸಿದುದು 
ಇರ್ಬಲದೊಳ್‌ ಸಮರಾನಕ ಸ್ವನಂ: ಪಂಪರಾ, ೧೩. ೩೫) 

ಪಿಳುಕು - ಮರಿ (ಬೇಡಂ ಪಿಳುಕೊತ್ತಿನ ತಾಯೋಡಲ್‌ ಬಿಟ್ಟಲ್ಲಿ 
ಕೊಂಡು ಬಂದು ಪಿಳುಕಂ ಬೇಡಿತಿಗೆ ಸಲಹಲಿತ್ತೊಡೆ: 
ಯಶೋಧಚ, ೩. ೩೬) 

ಪಿಳ್ಕು - ಹಿಳಿಕು, ಗರಿಯಿರುವ ಬಾಣದ ಹಿಂಭಾಗ (ತೋರ್ಪೆನೆನ್ನ 
ಭುಜವೀರ್ಯಮನೆಂದು ಪಿಳ್ಕು ನಾರಿಯೊಳ್‌ ಕೋದು 
ಕದಂಪನೆಯ್ದೆ ಧನುವಂ ತೆಗೆದು ಅರ್ವಿಸಿದ೦ ಜನಾರ್ದನಂ: 
ಪಂಪರಾ, ೧೪. ೧೭೫) 


ಪಿಳ್ಳೆ - ಮಗು (ಕರಮೇಟ್ಸ್‌ಯುಳ್ಳ ಪಿಳ್ಳೆಗಳೆರಡುಮನೋಲಗಿಸುವಂ 
ನೃಪಂಗಲ್ಲಿಯ ಮಾದರನಿತ್ತ ಚಂಡಕರ್ಮಂಗೆ ಅರಸನವಂಗೆ 
ನೋಡಿ ಸಲಹು ನೀನೆಂದಿತ್ತಂ: ಯಶೋಧಚ, ೩. ೭೭) 

ಪಿಚಿತಿನಿ - [ಹೆಣವನ್ನೇ ತಿನ್ನುವ] ಪಿಶಾಚ ಪಿಜಿತಿನಿಯಂ 
ವ್ಯಂತರಮಂ ಪಜೆಕರುಮ೦ ಪೂಜಿಸಲೈವೇಟ್ಕುಂ ಎನುತ್ತುಂ .. 
.. ರೂಢೀಯ ಶೈವರ್‌: ಸಮಯಪ, ೯. ೯೭) 

ಪಿಟೆ - ಹಿಂಡು (ನಿನ್ನಂ ಘಾತಿಸಿ ಬಿಡದಲೆದು ಪಿಟೆದು ಪಿಂಡಿದ 
ದುಃಖವ್ರಾತಮಿದು ಮಗಳೆ ನಿನ್ನ ಪುರಾತನ 
ದುಷ್ಕರ್ಮವಟಪಿಕಟುಫಲ೦ಗಳ್‌: ಆದಿಷು, ೩. ೩೮) 

ಪಿಟೆದು ಪಿಂಡು - ತುಂಬ ಹಿಂಸೆ ಕೊಡು (ಈ ತೆಅದಿಂದಂ 
ನಿನ್ನಂ ಘಾತಿಸಿ ಪಿಟಿದುಪಿಂಡಿದ ದುಃಖವ್ರಾತಮಿದು ಮಗಳೆ 
ನಿನ್ನ ಪುರಾತದುಷ್ಕರ್ಮವಿಟಪಿಕುಕಫಲ೦ಗಳ್‌; ಆದಿಷು, ೩. 
೩೮) 

ಪಿಟೆವರ್‌ - ಹಿಂಡುವವರು 
ಇಕ್ಷುಯಂತ್ರಂಗಳೊಳ್‌ ಕಬ್ಬಂ 
ಆದಿಷು, ೫. ೮೫ ವ) 

ಪಿಚೆಸು - ಹಿಂಡುವಂತೆ ಮಾಡು (ಅಯ್ದೂರ್ವರ್‌ 
ಯಷಿಯರ್ಕಳ್‌ ಗಾಣದೊಳ್‌ ಪಿಟಿಸಿಕೊಂಡುದಂ 
ಮನೆಯೊಳ್‌ ಬಗೆದು: ವಡ್ಡಾರಾ, ಪು ೧೭೯, ಸಾ ೭) 

ಪೀಠಮರ್ದಕ - ಶೃಂಗಾರ ವಿಷಯದಲ್ಲಿ ನಾಯಕನಿಗೆ 
ಸಹಾಯ ಮಾಡುವವನು (ನಾಗರಿಕ ವಿಟ ವಿದೂಷಕ 
ಪೀಠಮರ್ದಕರೆಂಬ ನಾಯಕರು೦ ದಕ್ಷಿಣಾನುಕೂಲ ಶಠ 
ದುಷ್ಪರೆಂಬ ಅನುನಾಯಕರುಂ ಬೆರಸು: ತ್ರಿಷಷ್ಟಿಪು, ೨೪. 
೧೪೧ ವ) 

ಪೀಠಾಂಭೋಜ - ಕಮಲಪೀಠ (ಒರ್ವರಂ ಒರ್ವರ್‌ ಎಚ್ಚು 
ನಿಜಪೀಠಾಂಭೋಜದಿ೦ ಬ್ರಹ್ಮನುಚ್ಚಳಿಪನ್ನಂ ಹಿರಿದೊಂದು 
ಸಂಕಟಮನೀ ತ್ರೈಲೋಕ್ಕದೊಳ್‌ ಮಾಡಿದರ್‌: ಪಂಪಭಾ, ೧. 
೭೯) 

ಪೀಠಿಕಾಪ್ರಕರಣ - ಆರಂಭದ ಘಟನೆ (ಲಕ್ಷ್ಮೀವರನವತಾರಕ್ಕೆ 
ಪೀಠಿಕಾಪ್ರಕರಣದಂತಿರೆ ಬ೦ದನ೦ತಭೋಗೀಶ್ವರನಾ 
ದೇವಕಿಯ ಗರ್ಭದೊಳ್‌ ಜನಿಯಿಸಿದಂ: ಜಗನ್ನಾವಿ, ೨. 
೬೦) 

ಪೀಠಿಕೆ - ಪೀಠ, ಆಸನ (ಪೊಂದಾವರೆಯ 
ಪೀಠೀಕೆಯಂ ಸಮೆದು ಜಿನಪ್ರತಿಮೆಯನಲ್ಲಿ ನಿಲಿಸಿ: 
೧೬ ೬೫ ವ) 

ಪೀಡನ - ರಾಜನ ಐದು ವ್ಯಸನಗಳು: ಪ್ರದೋಷ 
ಪ್ರಸಂಗಗುಣ ಪ್ರತಿಲೋಮ ಪೀಡನ - ಇವುಗಳಲ್ಲಿ 
ಐದನೆಯದು (ವೈರಾಗ್ಯ ಅಗ್ನಿ ಉದಕ ವ್ಯಾತಂಕ ಮಾರಿಗುತ್ತ 
ದುರ್ಭಿಕ್ಷ ಅತಿವೃಷ್ಟಿ ಅನಾವೃಷ್ಟಿಗಳೆಂಬ ಎಂಟು೦ ಪೀಡನಂ 
ಎಂಬುದಕ್ಕುಂ: ಪಂಚತಂತ್ರ, ೧೩೭ ವ) 


(ಓರೊರ್ವರ್‌ ಓರೊರ್ವರಂ 
ಪಿಟಿವಂತೆ  ಪಿಟೆವರುಂ: 


ಪೂಗಳಿಂ 


ಪಂಪರಾ, 


ಹಳ 
ಸ್ಥವ 


ಪೀಡನೆ - ಹಿಂಡುವಿಕೆ (ಪುಂಡೇಕ್ಷುದಂಡಂಗಳಂ ಕಡಿಕಡಿದು 
ಯಂತ್ರಪೀಡನೆಯಿ೦ ರಸಂಗೊಳ್ಳ ತೆಅನುಮಂ ಅಳೆಯೆ 
ಪೇಟ್ಟು: ಆದಿಷು, ೬. ೭೭ ವ) 

ಪೀಡಿಸು - ಹಿಂಸಿಸು, ಕಾಟಕೊಡು (ಅಪಥ್ಯದಲುಂಬವನ 
ವ್ಯಾಧಿಗಳ್‌ ಪೀಡಿಸುವುವು: ಪಂಚತಂತ್ರ ೨೩೪, ಶ್ಲೋಕ 
೧೧೫ ಟೀಕೆ) 

ಪೀಡೆ - ತೊಂದರೆ (ತಾನಿರ್ದಂ ತಾಯ ಗರ್ಭದೊಳ್‌ 
ಪೀಡೆಯನಂತೇನಂ ಮಾಡಿದನಿಲ್ಲ ಕೃಶಾನುವ 


ನೆಟಲಳುರದಂತೆವೊಲ್‌ ಕನ್ನಡಿಯಂ: ಆದಿಪು, ೭. ೩೨) 


೭೦೧ 


ಪೀತ ದ ಹೀರಿಕೊಂಡ (ಚಳಚ್ಚಾಮರವಾತ 
ಪೀತನಿಜಘಂರಲ೯ಂಭಃಕಣಂ .. . ಇರ್ದನಂದು ಸುಖದಿಂ 
ವಿದ್ವಿಷ್ಟವಿದ್ರಾವಣಂ: ಪಂಪಭಾ, ೩. ೮೫): ಹಳದಿ (ಪೀತಂ 
ಹರಿತ್‌ ಪಲಾಶಂ ಹರಿತಂ: ಅಭಿಧಾವ, ೨. ೧. ೬೫) 

ಪೀತಕ - ಜವೆಗೋಧಿ (ಯವಮದು ಪೀತಕಂ; ಅಭಿಧಾವ, ೧. 
೧೬ ೧೭) 

ಪೀತಚ್ಛತ್ರ - ಚಿನ್ನದ ಕೊಡೆ (ಯಶೋಮತ ಕುಸುಮಾವಳಿವೆರಸು 
ಉನ್ನತ ಪೀತಚ್ಛತ್ರನಂದನಂ ನಡೆತಂದಂ: ಯಶೋಧಚ, ೪. 
೧) 

ಪೀತನ - ಅಂಬಟೆ ಗಿಡ (ನಾರಂಗ ಪೀತನ ಜಂಬೂ ಸಹಕಾರ 
ದಾಡಿಮ ಫಲವ್ರಾತ೦ಗಳಿ೦ದ .. . ನೋಟ್‌ರ ಅಮರ್ತರ್‌ 
ಆಚಳೋದ್ಯಾನಮಂ: ನೇಮಿನಾಪು, ೨. ೭೨) 

ಪೀತವಸನ - ರೇಷ್ಮೆ ವಸ್ತ್ರಧಾರಿ], ವಾಸುದೇವ (ಪೀತವಸನಂ .. 


ಉಪೇಂದಂ ದುರ್ಜಯಂ ರಾಮಚಂದ್ರನ ಪಿಂದಂ 

ನಡೆತಂದಂ ಆಯತಸಿತಾಂಭೋಜೇಕ್ಷಣಂ ಲಕ್ಷ್ಮಣಂ: 
ಪಂಪರಾ, ೬. ೭೭) 

ಪೀತಾಂಬರ - ಪೀತವಸನ (ಪೀತಾಂಬರಮಂ ಕೊಳ್ಳಿದಂ 


ಹೊದೆದು ಮುದದಿನಿರ್ದು ಆಕೆ ತಾಯ್‌ ಎಂದಳೆವುದು: 
ಕರ್ಣನೇಮಿ, ೯. ೧೮ ವ); ಕೃಷ್ಣ (ಅಂಬುರುಹಮಿತ್ರ 


ಬಿಂಬಾಡಂಬರಮಂ ಮಿಕ್ಕು ಚಕ್ರಮಿರೆ ಕೆಲದೊಳ್‌ 
ಪೀತಾಂಬರಂ ಈಕ್ಷಿಸಿದಂ ನೀಲಾಂಬರನ 
ಮುಖಾರವಿಂದಮಂ ಮುದದಿ೦ಂದಂ: ಶಾಂತೀಶ್ವಪು, ೮. 
೧೧೫) 


ಪೀತಾಂಬರಧರ - ಶ್ರೀಕೃಷ್ಣ (ಪೀತಾಂಬರಧರನ೦ ಪುರುಹೂತ 
ಶಿಲೀಮುಖನಿಕಾಯಮೆಣಗಿದುದು: ಜಗನ್ನಾವಿ, ೧೩. ೯೧) 

ಪೀತಾಂಶುಕ - ಹೊಂಬಣ್ಣದ ಕಾಂತಿಯವನು, ಅಗ್ನಿ 
(ದಂತವ್ಶ್ಮರ೦ ನಿಸರ್ಗವೈರದಿಂದ ಸುರವೈರಿಯ ಪೆಸರ್ಗಳೆ 
ತನಗಸಹ್ಯಂಗಳಾಗೆ  ಹರಿನಾಮಯುಕ್ತನೆಂದು ಪಾವಕನಂ 
ಮೂವೀದಿವಡಿಸಿಯುಂ ಕಾಳಿಯಸರ್ಪದರ್ಪದಳನಂ 
ಅದಿರದಿದಿರೊಳ್‌: ಜಗನ್ನಾವಿ, ೯. ೫೩ ವ) 

ಪೀನ - ದಪ್ಪವಾಗಿರುವ (ಕಂಕಣರವ೦ ಮೆಯ್ದೋಣಅ್‌ ಪೀನಸ್ತನಂ 
ನಲಿಯಲ್‌ ಮೌಕ್ತಿಕಪತ್ರಮೊಲೆಯಲ್‌: ತ್ರಿಷಷ್ಟಿಪು, ೧೫. ೩೦) 

ಪೀನಂ - ಹೆಚ್ಚಾಗಿ (ಲಯಮಂ ಕರ್ಮತಮಸ್ತಮಕ್ಕೆ ಜಯಮಂ 
ಧರ್ಮಕ್ಕೆ ಪೀನಂ ಪರಾಜಯಂ ದೋಷಗಣಕ್ಕೆ : ಆದಿಪು, ೬. 
೧೦೯) 


ಪೀನವೃಷಸ್ಕಂಧ - ನೀಳವಾದ ಹಾಗೂ ದಪ್ಪವಾದ 
ಕೊರಳುಳ್ಳವನು (ಆ ಪುಣ್ಯವತಿಯರಿರ್ಬರುಂ ಆ 
ಪರಮೇಶ್ವರನ ಮನಮನಿರ್ಕುಳಿಗೊಳೆ ಮತ್ತಾ 
ಪೀನವೃಷಸ್ಕಂಧನುಂ ಆ ಪದ್ಮಾಸ್ಕೆಯರ ಮನಮಂ 


ಇರ್ಕುಳಿಗೊಂಡಂ: ಆದಿಪು, ೮. ೨೫) 

ಪೀನಸ - ನೆಗಡಿ (ಪೀನಸಮೆನೆ ನೆಗಡಿ: ಅಭಿಧಾವ, ೧. ೧೨. 
೩೫) 

ಪೀನೋದರ — ಡೊಳ್ಳು ಹೊಟ್ಟೆ[ಯುಳ್ಳವನು] 
(ದ್ರುತಯಾನೋತ್ಕಂಪಿಪೀನೋದರ೦ ಅವನಿಪನೊಡ್ಡೋಲಗಕ್ಕೆ 
ವಂದಂ ಪ್ರತಿಹಾರಂ: ಚಂದ್ರಪ್ರಷು, ೨. ೭೪) 

ಪೀಯಮಾನ - [ವಾಸನೆ] ಹೀರಲ್ಪಡುವ, ಕುಡಿಯಲ್ಲಡುವ 
(ಅತಿದೂರೋಚ್ಚ್ಯ್ಯಾಸವಿಕಾಸ ನಾಸಾಂಜಲಿಪುಟಪೀಯಮಾನ 
ದುಗ್ಗಹೈಯಂಗವೀನಮುಂ: ಆದಿಪು, ೧೧. ೨೬ ವ) 


ಪೀಯೂಷ - ಅಮೃತ (ಪ್ರೇಮಪೀಯೂಷದಿಂ ಪಿರಿದುಂ 
ನಾಂದಿಸುವಂತೆ ಕಾಂತೆ ಪದೆದಾಗಳ್ಳೊಯ್ದಳ್‌: ಶಾಂತೀಶ್ವಷು, 


೧೦. ೧೭೭); ಹಾಲು (ಜಗಮೆಲ್ಲಂ ಪೀಯೂದೆ 
ತಣಿದುದೊ ಬೆಳ್ಳಿಂಗಳೂಳ್‌ ಸಂದುದೋ 
ಸಂದೆಗಮೇನೆಂಬಂತದೇಂ ಪರ್ವಿದುದೊ ನೃಪತಿಸ್ಫೂರ್ತಿ 


ಕೀರ್ತಿಪ್ರತಾನಂ: ಪುಷ್ಪದಂಪು, ೩. ೧೪) 

ಪೀಯೂಷಾಬ್ಧಿ -  ಹಾಲ್ಲಡಲು (ಆ ಪೀಯೂಪಾಬ್ಬಿ ದುಗೃಪ್ಪವ 
ಧವಳ ಕನತ್‌ ಕಂದರಾತ್‌ ಮಂದರಾದ್ರೇ£ಃ ಪಂಪಭಾ, ೧೪. 
೨೭) 

ಪೀಯೂಷಾರ್ಣವ -  ಕ್ಷೇರಸಮುದ್ರ 
ಪೀಯೂಷಾರ್ಣವಚಂದ್ರಂ ಎನಿಪ್ಪಂ .. .. 
ತ್ರಿಷಷ್ಟಿಪು, ೧. ೩೫) 

€ರ್‌ - ಹೀರು (ಕಣೆಗಟ್ಟಲೆಯಂ ತವೆ ಪೀರುತುಂ 
ಬಂದುದಯಾದ್ರಿಯನರ್ಕನೇಜೆದಂ: ಕುಸುಮಾಕಾ, ೧೪. 
೨೦); ಚಪ್ಪರಿಸು (ಪಧಿಕನೊರ್ವ ತರುಣಿಯ 
ಲಾವಣ್ಯರಸಮ೦ ಅಕ್ಷಿಗಳಿಂದಂ ಬರೆ ಪೀರ್ದು ದಣಿದು: 
ಗಿರಿಜಾಕ, ೨. ೨೩) 

ಪೀಲಿ - ನವಿಲುಗರಿ (ಮನೋಜ೦ ಶೂಲಿಯ ನೊಸಲುರಿಗಣ್ಣಂ 
ಪೀಲಿಯ ಕಣ್ಣೆಂಬನಾವಂ ಎನಗಿದಿರೆಂಬಂ: ಪಂಪರಾ, ೫. 
೪೪) 

ಪೀಲಿಗರಗ — [ಪೀಲಿ--ಕರಗ] 
ಅಲಂಕೃತಗೊಂಡ ಗಡಿಗೆ (ಪರಿಜನಂಗಳ್‌ ತಳಿದ 
ಪೀಲಿಗರಗದಾಲಿಗುಡುವ ನೀರ ತೋರವನಿಯ 
ತಂದಲೊಂದುಗೆಯೊಳಮೆಂತಾನುಂ ಹಮ್ಮದದಿನಗಲ್ಲು: 
ಚಂದ್ರಪ್ರಪು, ೫. ೧೯ ವ) 

ಪೀಲಿದಟ*್‌ - ಪಿಂಛಾತಪತ್ರ (ತರದಿಂ ಮೇಲೊಗೆದಿರ್ಪ 
ಪೀಲಿದಟೌಗಳ್‌  ತಳ್ವಾಗಸಂ ರೂಪುಗೆಟ್ಟಿರೆ 
ಬಂದುದಳವಿ೦ ಪಾಡು ಇಂತು ಮುಕ್ಕಣ್ಣನಾ: 
೧೯೪) 

ಪೀವರ - ದೊಡ್ಡದಾದ ಸಕಲ 
ಲಕ್ಷ್ಮೀನಿವಾಸವಿಶಾಲವಕ್ಷಸ್ಥಲನಂ ತಮ್ಮ ನಿಬಿಡನಿಬದ್ಧ 
ಪೀವರಸ್ತನಂಗಳಿಂ ಕೂಂಕಿಯುಂ: ಸುಕುಮಾಚ. ೧೦. ೧೦೧ 
ವ) 

ಪೀಯಿ - ಕೆದರು (ಪೀಜು-ವಿಕೀರ್ಣೇ: ಶಬ್ದಮದ, ಧಾ ೮೮೨), 
ಇರಿಚಲು (ಪಾಜುವ ವಿಮಾನದೊಂದಳ್ಳೇಣಿಂ ಪಣೆದಗುವ 


(ಶಿವೈಕಸಮುದಯ 
ಸುಕವಿ ಸುರಂಗಂ: 


FiO 


ನವಿಲುಗರಿಗಳಿಂದ 


ಕಬಿಗಕಾ. 
ಬ 


(ಆ 


ಮುಗಿಲ ನೀರ್ಗಳ ಪಲವುಂ ಪೀಣುಗಳೊಳೆಳಸಿ 
ಖಚರನಾಜಿಸಿದುದು ಗಗನದೊಳ್‌ ವಿಯತ್ತಳಪವನಂ: 
ಆದಿಷು, ೪. ೮೬) 


ಪೀಟಿಗೆ - [ಪೀಠಿಕಾ] ಪೀಠ, ಸಿಂಹಾಸನ (ನೀನುಳ್ಳೊಡೆ ಉಂಟು 
ರಾಜ್ಯಂ ನೀನುಳ್ಳೊಡೆ ಪಟ್ಟಮುಂಟು ಬೆಳ್ಳೊಡೆಯುಂಟಯ್‌ 
ನೀನುಳ್ಳೊಡೆ ಉಂಟು ಪೀಟಿಗೆ ನೀನಿಲ್ಲದೆ ಇವೆಲ್ಲಂ ಒಳವೆ 
ಅಂಗಾಧಿಪತೀ: ಗದಾಯು, ೫. ೨೦) 

ಹುಂಕಿಸು - ಊದು, ಧ್ವನಿಗೈ (ಸುಷಿರವಾದ್ಯವಿಶಾರದನಪ್ಪ 
ಕಿನ್ನರಂ ತನ್ನಯ ಸೊಳಹಯೆಂಬ ವಾಸಮಂ ಕೊಂಡು 
ಹೆಲ್ಲಣಿಯಂಪುಂಕಿಸಿ: ಶಾಂತೀಶ್ವಪು, ೧೬. ೬೭ ವ) 

ಪುಂಖ - ಗರಿ, ಬಾಣದ ಹಿಳಿಕು (ಪುಳಕೋತ್ಕರಮೊಗೆದುವು .. 

ಸ್ಮರನ ಸರಲ್ಲಳ್‌ ನಾಂಟಲ್‌ ಶರೀರಮಂ ಪತ್ತಿನಿಂದ 

ಪುಂಖಂಗಳವೋಲ್‌: ಕಾದಂಬ, ೪. ೧೦೫) 


೭೦೨ 


ಪುಂಖಾನುಪುಂಖ — ಬಾಣಪರಂಪರೆ (ನೈಷ್ಠಿಕಮೆಂಬ 
ಮುಷ್ಟಿಯೊಳಂ ಪುಂಖಾನುಷುಂಖಮೆಂಬ 
ಶರಸಂಧಾನದೊಳ್‌ ಅವಯವದೊಳ್‌ ತೆಗೆದೊಡೆ: ಪಂಪಭಾ, 
ಗ ತ ಪು 

ಹುಂಖಾನುಪುಂಖಂ ದ ಬಾಣಗಳು ಒಂದನ್ನೊಂದು 
ಹಿಂಬಾಲಿಸುವಂತೆ (ಅಂತು ಪುಂಖಾನುಷುಂಖಂ 


ಇಸುವುಉಂ: ಪಂಪರಾ, ೧೪. ೧೩೪ ವ) 

ಪುಂಗವ - ಹೋರಿ, ವೃಷಭ (ಸಲ್ಲಿಂಗನಿಜಾಂಗ ಪುಂಗವತುರಂಗ 
ಭುಜಂಗಭೂಷ: ಶಬರಶಂ, ೫. ೨೬); ಶ್ರೇಷ್ಠ (ಸಂಗತ 
ಮಣಿರುಚಿಯಂ ಜಿನಪುಂಗವನಡಿಗೆಐಗುವೆಡೆಯೊಳ್‌ 
ಇನಿಸಿನಿಸಹೆಯಲ್‌ ಪಾಂಗಾದುದು ಸುರಗಿರಿಕೂಟಂಗಳುಮಂ 
ಪ್ರಣತ ಸುರಕಿರೀಟಂಗಳುಮಂ: ಅಜಿತಪು, ೫. ೫) 

ಹುಂಗವದ್ದಜ - ವೃಷದ್ದಜ, ಶಿವ (ಪುರುಷಪುಂಗವಂ 
ಪುಂಗವಧ್ವಜ೦ಗೆ ಆತ್ಮಾರ್ಪಣ೦ಗೆಯ್ದು ಇನಿಸಾನುಂ ಪೊಳ್ತು 
ಅನಿಮಿಷಾಕ್ಷಿಯಿಂ ನಿರೀಕ್ಷಿಸಿ: ರಾಜಶೇವಿ, ೧೩. ೫೪ ವ) 

ಪುಂಜ - ಗೊಂಚಲು (ನನೆಯ ಕೊನೆಯ ಮುಗುಳ ವನಲತಾ 
ನಿಕುಂಜದಿಂ ಪ್ರಸೂನರಜದ ಪುಂಜದಿಂ: ಪಂಪಭಾ, ೧. 
೫೮); ಹುಂಜ (ರಂಜಿಸಿದುದು ಪುಂಜಂ ಅಗ್ಗದ 
ಸುವಸ್ತುವಿನಂತಿರೆ ತಳ್ಳು ಪೇಂಟೆಯೊಳ್‌: ಯಶೋಧಚ, ೩. 
೭೮) 

ಪುಂಜಿ - ಉಂಡೆ 
ಪುಂಜಿಯವೊಲಿರ್ದದು 
ಪಂಪಭಾ, ೩. ೮೦) 

ಹುಂಜಿಕೆ - ರಾಶಿ (ದೆಸೆಗಳ್‌ ನಿಜಾಂಶುವಿಂ ರಂಜಿಸುತಿರೆ 
ಪುಂಜಿಸಿದ ಪೊನ ಪುಂಜಿಕೆಯಿಂ೦ಂದಂ ಕೊಸಗಿನ 
ಮರದುಣುಂಗಲ್‌ ಅರಲ್ಲೆಸೆವಂತೆಸೆದಿರ್ಮದಲ್ಲಿ ಬಜ್ಜರವಸರಂ: 
ಜಗನ್ನಾವಿ, ೯. ೧೦೭), ಗೊಂಚಲು (ತಾರಾವಸಂತಂ 
ತದ್ದನೇಂದುಮಂಡಲದ ಜೊನ್ನದ ಪುಂಜಿಕೆಯಂತಿರಲೆ 
ಎಸೆದುವೆರಡುಂ ಕೆಲದೊಳ್‌: ಶಾಂತೀಶ್ವಪು, ೧೩. ೨೧೮) 

ಪುಂಜಿಸು - ಕೂಡಿಹಾಕು, ಒಟ್ಟುಗೂಡಿಸು (ಇಂತೀಗಳ್‌ ಎಂತುಂ 
ತವದಂತೆ ಏಂ ಪುಣ್ಯಮಂ ಪುಂಜಿಸಿದರೊ ಪಿರಿದುಂ 
ಶ್ರೀಮತೀವಜ್ರಜ೦ಘರ್‌: ಆದಿಪು, ೪. ೬೧); ಗುಡ್ಡೆ ಮಾಡು 
(ಚೀನದ ಮಹಾಚೀನದ ಪಟೆಯ ಚಿತ್ರಾವಟಿಯ 
ಪಟ್ಠಾವಟೆಯ ಪಟ್ಟಸೂತ್ರದ ಚಿತ್ರಸೂತ್ರದ ನೇತ್ರವಟ್ಟಣಿಗೆಯ 
ಪಟ್ಟಿಗೆಗಳಂ ಒಟ್ಟಿ ಬೆಟ್ಟಾಗಿ ಪುಂಜಿಸಿ: ಸುಕುಮಾಚ, ೧೦. 
೯೧ ವ) 

ಪುಂಜೀಕೃತಂ ಮಾಡು - ರಾಶಿಮಾಡು (ಅಮಿತಾಂಭೋನಿಧಿ 
ವಾಳುಕಪ್ರಕರಮ೦ ಪುಂಜೀಕೃತ೦ ಮಾಡಿ ಜೋದ್ಯಮದಾಗಲ್‌ 
ಮಟಲೊಂದನಲ್ಲಿ ಕುಚೆಪ೦ ಮಾಡಿಟ್ಟು ಸುಕುಮಾಚ, ೫. 


(ಪದಂಗಾಸಿದ ಪೊನ್ನ 
ಹಿಮಾಂಶುಮಂಡಲಂ: 


ಕಣ್ಣೆ 
[a 


೩೩) 

ಪುಂಡರೀಕ - ಬಿಳಿಯ ತಾವರೆ (ಸಾರ್ದತ್ತು ಜಕ್ಕವಕ್ಕಿಯ 
ಪೊಣರುಂ ಗ್ಲಪಿತಮನಮಾಗಳುದ್ದಂಡ 
ಪುಂಡರೀಕೋಜ್ಜ್ವಳಾತಪತ್ರದ ನೆಟಲಂ: ಆದಿಷು, ೧೧. 
೫೦); ಬೆಳ್ಗೊಡೆ (ಕನತ್ಸನಕದಂಡಮಂಡಿತ 
ಪುಂಡರೀಕನಿಕರವಾವರಿಸಿ ತಳರ್ದೆತ್ತಲುಂ: ಕರ್ಣನೇಮಿ, ೮. 
೧೧೫ ವ್ರ ಹುಲಿ (ಮಾನಿತ ಪುಂಡರೀಕರುಚಿರಂ 
ವಿಲಸದ್ವರಗಂಡಮಂಡಲಂ ನೆಲಸಿ ನಿಲೆ ಸರಸ್ವತಿ 


ರಾಗದಿಂ: ಪಂಚತಂತ್ರ, ೪); ಗಿಳಿ (ಪಿಂಗಳೆ ಗೋಣಿ ಭಲ್ಲ 
ಶಶ ಜಂಬುಕ ವಾನರ ಪುಂಡರೀಕ ಸಾರಂಗ 


ಜಾಲಸಂಚರಣದಿಂದೊಷ್ಟಿತ್ತು ವಿಂಧ್ಯಾಚಳಂ: ಉದ್ಭಟಕಾ, 9 
೪೩); ಆಗ್ನೇಯ ದಿಗ್ಗಜದ ಹೆಸರು (ಅದಟಿ೦ದ ಐರಾವತಕ್ಕಂ 
ಸಮಂ ಅತಿಬಳದಿ೦ ಪುಂಡರೀಕಕ್ಕಂ ಸಮಂ: ತ್ರಿಷಷ್ಟಿಪು, ೨. 
೫೫) 

ಪುಂಡರೀಕಷಂಡ - ತಾವರೆಗಳ ಸಮೂಹ[ವುಳ್ಳ] ಕೊಳ 
(ಪುಂಡರೀಕಷಂಡೋಪಾಂತದೊಳ್‌ ವಿಗತಜೀವರಾಗಿರ್ದ 
ಮೂವರು ಅನುಜರಂ ಕಂಡು: ಪಂಪಭಾ, ೮. ೪೧ ವ) 

ಪುಂಡರೀಕಿಣಿ - ಬೆಳ್ಳಾವರೆವನ (ವಿನಯಾದಿತ್ಯನೆ ಪೊಯ್ದಳ 
ಜನಪತಿಗಳ ಕೀರ್ತಿ ಪುಂಡರೀಕಿಣಿಗೆ. ಉನ್ಮೀಲನಮಂ 
ಒಡರ್ಜಿದಂ: ಯಶೋಧಚ, ೧. ೧೦) 

ಪುಂಡಾಗು - ಕೇಡಾಗು (ಪದುಳಿದನಲ್ಲದನಂ ಕಲಿಸಿದೊಡ೦ .. .. 
ನಿಲಲ್ಕಣಿಗುಮೆ ಚಿತ್ತದೊಳ್‌ ಆಪ್ತನ ವಚನಮದು 
ಪುಸಿದೊಡ೦ ಪುಂಡಾಗಲೆಂತು೦. ಅಜೆಯದ  ತೆಣದಿಂ: 
ಸಮಯಪ, ೧೧. ೧೫೭) 

ಪುಂಡ್ರಾಂಬುಜ - ಬಿಳಿದಾವರೆ  (ಮರಾಳಜಾಳಮೆನಸುಂ 
ಪೊರ್ದಿತ್ತು ಪುಂಡ್ರಾಂಬುಜೋದ್ಬಾಮಶ್ರೀಯವಿಳಾಸಮಂ 
ದ್ವಿಗುಣಿಸುತ್ತಬ್ಬಾಕರತ್ರೇಣಿಯೊಳ್‌: ಕುಸುಮಾಕಾ, ೬. ೪೮) 

ಪುಂಡ್ರೇಕ್ಟು — ಪಟ್ಟೆಯ ಕಬ್ಬು (ಪುಂಡೇಕ್ಷುದಂಡಂಗಳಂ 
ಕಡಿಕಡಿದು ಯಂತ್ರಪೀಡನೆಯಿಂ ರಸಂಗೊಳ್ಳ ತೆಅನುಮಂ 
ಅಜೆಯೆ ಪೇಟ್ಟು: ಆದಿಷು, ೬. ೭೭ ವ) 

ಪುಂಡ್ರೇಕ್ಷುವಾಟಿ - ಬಿಳಿಯ ಕಬ್ಬಿನ ಗದ್ದೆ (ರಸಮೊಸರ್ವುವು 
ಪುಂಡೇಕ್ಷುವಾಟಿಕೋಟಿಗಳದಯಳ್‌: ಆದಿಷು, ೧. ೫೯) 

ಪುಂಡ್ರೇಕ್ಷುದಂಡ - ಪಟ್ಟೆಕಬ್ಬು ಜಲ್ಲೆ (ಸೊಗವೆರಸಿದ 
ಪುಂಡೇಕ್ಷುದಂಡಂಗಳನುರ್ಚಿ ಬಾಳವೇರ್ಗಳ೦ ಬಿಗಿದು: 
ರಾಜಶೇವಿ, ೧೦. ೩೧ ವ) 

ಪುಂಡ್ರೇಕ್ಷುವಾಟ - ಪಟ್ಟೆಕಬ್ಬಿನ ತೋಟ (ವಿಜಯಾಸ್ಕ ಸಮಿವೆ 
ಮನೋಜಂಗೆ ಎನೆ ಬರ್ಷುವು ಜನದ ಮನಕೆ 
ಪುಂಡೇಕ್ಷುವಾಟಮುಂ ಪುಷ್ಪವಾಟಮು೦ ಪೊಜವೊಟಲೊಳ್‌: 
ಅಜಿತಪು, ೨. ೧೨) 

ಪುಂಭಾವ - ಗಂಡಸಿನ ಮನೋಭಾವ (ಅಬಳಾಬ್ಯಂದಮದಿಕಕಿಸಿ 
ಹೃದಯದೊಳಮದೇಂ ಪುಂಭಾವಮಂ 
ಪುದುಂಗೊಳಿಸಿದುದೋ: ಚಂದ್ರಪ್ರಪು, ೭. ೧೩೧) 

ಪುಂವೇದ - [ಜೈನ] ಒಂದು ಬಗೆಯ ನೋಕಷಾಯ 
ಗಂಡುಜೀವಕ್ಕೆ ಹೆಣ್ಣಿನ ಮೋಹವುಂಟುಮಾಡುವ ಕರ್ಮ 
(ಕ್ರಮಕ್ರಮದೊಳೆ ನಪುಂಸಕವೇದಮುಮಂ ಸ್ತೀವೇದಮುಮಂ 
ಪುಂವೇದಮುಮಂ .. .. ಘಾತಿಸಿ: ಆದಿಪು, ಶೆ. ೧೪ ವ) 

ಪುಂಶ್ಚಲ - ವಿಟ (ರಾಗದಿ೦ ಮೆಜ್‌ದುದು ತೆಂಬೆಲರ್‌ ಬಿಡದೆ 
ಪುಂಶ್ಚಲನ೦ದದೆ ಸುಪ್ರಭಾತದೊಳ್‌: ತ್ರಿಷಷ್ಟಿಪು, ೨೭. ೧೦೭) 

ಪುಂಶ್ಚಲಿ - ಹಾದರಿಗಿತ್ತಿ (ಪೂದಿಜಿವ ಅಚ್ಚಿಗದಿಂದ೦ ಮೆಚ್ಚಿದ 
ಬಗೆಯಿ೦ ಸ್ಮರಕೇಳಿಗೆಳಸಿದರ್‌ ಪುಂಶ್ಚಲಿಯರ್‌: ಲೀಲಾವತಿ, 
೧೩. ೧೦೭) 

ಪುಂಶ್ಚಳಿ - ಹಾದರಗಿತ್ತಿ ಗಂಡುಬೀರಿ (ಪಕ್ಷಿತತಿ ಕೂಡೆ 
ಕುಲಾಯಮನೆಯ್ದೆ ಪುಂಶ್ಚಳೀಸಮಿತಿ 
ರವುಯೆದುದಂ ಆಕ್ಷಣ೦ ಅಸ್ತಶೈಳಮಂ: ಶಾಂತೀಶ್ವಪು, ೩. 
೫೪) 

ಪುಂಸವನ - ಪೋಡಶಸಂಸ್ಕಾರಗಳಲ್ಲಿ ಒಂದು, ಗರ್ಭಿಣಿಗೆ 
ಗಂಡುಮಗುವಾಗಲೆಂದು ಮಾಡುವ ಸೀಮಂತೋನ್ನಯನ 
(ಕಾಂತೆ ಪುಂಸವನಂ ಮಾಡುವದೊಂದರ್ಥಾಂತರದಿಂದ 


ಪೊಡರ್ಪನೆಯ್ದೆ 


ಅವನೀಶ೦ ಸರಸವಾಡಿ ಕಾಡುಗುಮೆಂದೋ: ಪುಷ್ಪದಂಪು 
೩ ೮೮ 

ಪುಂಸ್ಕೇಸರಿ - ಗಂಡು ಸಿಂಹ, ನರಸಿಂಹ (ತೀಕ್ಷ್ಣನಖರಂಗಳಿಂ 
ಆಸುರಮಾಗಿ ಸೀಟ ಪುಂಸ್ಕೇಸರಿಗಂ ಬಲಾಧಿಕಂ 
ಅಸಾಧ್ಯತರಂ ನೆಗಟ್ಟಂ 'ವೃಷಾ ಷಾಧಿಪಂ: ಪಂಚತಂತ್ರ, ೧೬೧) 

ಪುಂಸ್ಕೋಕಿಳ — ಗಂಡು ಕೋಗಿಲೆ (ಮಧುಕರನಿಕರಮುಂ 
ಪುಂಸ್ಯೋಕಿಳಕಳಾಪಮುಂ ರಾಜಕೀರಕದ೦ಂಬಮು೦ ಮುಂದೆ 
ನಡೆಯಣೆದೋಲಗಿಸುತ್ತುಂ ಬರೆ: ಶಾಂತಿಷು, ೭. ೧೨೮ ವ) 

ಪುಗಲ್‌ - ಕೋಗಿಲೆಯ ಕೂಜನ; "ಹೊಗಬೇಡ' ಎಂಬ ಮಾತು 
(ನಂದನವನಪವನಂ ಬಟೆವಂದೊಡಗೊಂಡೊಯ್ಬು ಪುಗಿಸೆ 
ಬನಮಂ ಪುಗಲ್‌. ಎಂಬೊಂದು ಅನ್ಯಭ್ರತಕ್ಕಾಣತಿ 
ವಂದಂತಾಯ್ತು ಬೆಸಸೆ ಕುಸುಮಾಮೋದಂ: ಶಾಂತಿಪು, ೮. 
೩) 

ಹುಗಲಿಂ - ಪವೆಶಿಸಬೇಡಿರಿ (ಇದಂ ಪುಗಲಿ೦ ಗಡಿ೦ ಎಂದು 
ಬೇಟಕಾಅರ೦ ಇರದೆ ಊಣೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ಧ್ವನಿ 
ನಂದನಂಗಳೊಳ್‌: ಪಂಪಭಾ, ೨. ೧೩) 

ಹುಗಲಿಲ್ಲ - ಒಳಬರಲು ಸಾಧ್ಯವಿಲ್ಲ (ಪುಗಲಿಲ್ಲ ಈ ಬನಂ 
ಆರ್ಗಂ ಇಂಬು ನೆಲಸಲ್‌ ನಾರುಂಟು ಉಡಲ್‌ ಮೆಲ್ಲೆ 
ಕೊಂಬುಗಳೊಳ್‌ ಪಣ್ಣಲಮುಂಟು: ಪಂಪಭಾ, ೭. ೩೦ ವ) 

ಷುಗವೇಟಕ್‌ - ಒಳಬರಲು ಆದೇಶಿಸು (ನೆಗಟ್ಟಿರೆ 
ಪುಣ್ಯಾಹಸ್ವರಂ ಒಗೆದಿರೆ.. ಪಟುಪಟಹಕಾಹಳರವವಾಗಳ್‌ 
ಪುಗವೇಚ್ಚಂ ವಿವಿಧಾಸ್ತಪಗಲ್ಲರಂ ತನ್ನ ಚಟ್ಟರಂ ಕಳಶಭವಂ: 
ಪಂಪಭಾ. ೨. ೬೯) 

ಪುಗಿಲ್‌ ದ [ರಂಗಕ್ಕೆ] ಬರುವುದು, ರಂಗಪ್ರವೇಶ 
(ರಸಭವಾಭಿನಯಂಗಳ್‌ ಪೊಸವೆ ಪುಗಿಲ್‌ ಪೊಸವೆ 
ಚಲ್ಲಿಗಳ್‌ ಪೊಸವೆ ನಯಂ ಪೊಸವೆ ಕರಣಂಗಳುಂ 
ನಿಪ್ಪೊಸವೆ ಎನೆ. ಪೊಸಯಿಸಿದಳಾಕೆ ನಾಟ್ಯಾಗಮಮಂ: 


ಆದಿಪು, ೯. ೨೫) ಪ್ರವೇಶ (ಎಳವಿಸಿಲೀಗಳಿಗಳೆ 
ಮುದಿರ್ದುದು ಉನ್ನದಷಟ್ಟದವೃಂದಮೀಗಳಿಗಳೆ 
ಮೊರೆದತ್ತು . « ಪುಗಿಲದಾಗಲೆವೇಡ ವಸಂತರಾಜನಾ: 


ಆದಿಪು, ೧೩. ೫); ಬಾಗಿಲು (ಕತ್ತುರಿಮೃಗಮದದೊಳ್‌ 
ಪುದಿದೆತ್ತಂ ಮಗಮಗಿಸೆ ಕಂಪು ಪೊಂಪುಟಿ ಪುಗಿಲೊರ್ಳ: 
ಆದಿಹು, ೯. ೧೨೦); ಆರಂಭ (ಯಾತ್ರೆಗವನೀತಲಪತಿಯಂ 
ಪ್ರೇರಿಸಿತ್ತು ಪುಗಿಲೊಳ್‌ ಶರದಂ: ಶಾಂತಿಷಪು, ೧೧. ೧೪೦); 
ಕತ್ತಿವರಸೆಯ ಒಂದು ಭಂಗಿ; ಕೋಗಿಲೆಯ ಕೂಜನ 
(ಉಣ್ಣುವ ಉಯ್ಯಲ ಪೊಸಗಾವರ೦ ಪುಗಿಲೊಳ್‌ ಏಂ 
ಎಸೆದತ್ತೋ ಬಸಂತಮಾಸದೊಳ್‌: ಪಂಪಭಾ, ೨. ೧೨) 

ಪುಗಿಲ್‌ ಪುಗಿಲ್‌ - ಪ್ರವೇಶ ಪ್ರವೇಶ, ಬನ್ನಿ ಬನ್ನಿ 
(ಸಾಮವೇದದ್ದನಿಯೊಳ್‌ ಮೊರೆವ ತುಂಬಿಗಳುಮಂ 
ಪಣ್ಣೆಳಗಿದ ತದಾಶ್ರಮದ ತರುಗಳ ಮೇಗಿರ್ದು ಪುಗಿಲ್‌ 
ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ ಪೊಂಬಣ್ಣದ 
ಕೋಗಿಲೆಗಳುಮಂ: ಪಂಪಭಾ, ೧. ೧೧೫ ವ) 

ಪುಗಿಲ ಪುಲ್ಲೆ - ಹೊಗುವ ಹುಲ್ಲೆ (ಪುಗಿಲ ಪುಲ್ಲೆಯ ಮೊದಲ 
ರವಮುಮಂ ಪೆಐಗಣ ಪುಲ್ಲೆಯ ನಡುವುಮಂ 
ಅಯ್ದಜಸೊಳ್‌ ಮೂಜುಮ೦ ಮೂಲ್ಟ್ಬೊಳ್‌ ಎರಡುಮುಂ 
ಎರಡೇೊಳ್‌ ಒಂದುಮಂ ಎಚ್ಚು; ಪಂಪಭಾ, ೫.೪೭ ವ) 


ಪುಗಿಲ್ಗರೆ - ಕೂಜಿಸು, ಧ್ವನಿಗ್ಯೆ (ಮೆಯ್ಯ ಮಸಿ ಕೊರಲ ಬಕ್ಕಳ 

ಪೊಯ್ಯೆ ಪುಗಿಲ್ಲರೆವ ಕೆಯ್ಯ ಕಂಕರಿಕೆ ಕರಂ ರಯ್ಯಮೆನೆ 

ಪಾಡುರ್ತಿಳ್‌: ಕಾವ್ಯಾವಲೋ, ೩೦೯) 

ಗಿಸು - ಸೇರಿಸು (ಮುತ್ತ ತವಸಿಗಳ ಕೈಯಂ ಪಡಿದುಯ್ದು 

ಅವರ ಗುಹೆಗಳಂ ಪುಗಿಪ ಪೊಣಮಡಿಪ 

ಚಪಳಕಪಿಗಳುಮಂ: ಪಂಪಭಾ, ೧. ೧೧೫ ವ) 

ಪುಗು - 
ಪೊಸನುಡಿಯೆ ಪುಗುಗ೦ ಉಟೆದುದು ಸುಸೈತವಚಜನೆ 
ಮಾಡಿ ಸಖುಸೈತುವೋಕು೦ ಏಂ ಬಗೆಯ ಬಟ್ಟೆಯನೇಂ 
ಮುಟ್ಟಗುಮೇ: ಆದಿಷು, ೧. ೧೮) 

ಹುಗುಳ್‌ - ಬೊಕ್ಕೆ, ದದ್ದು (ಕಠಿನಭೂಮಿಯೊಳ್‌ ನಡೆದೊಡೆ 
ಕಿಜುಗಲ್ಗಳು೦. ಹೆಟ್ಟೆಗಳುಂ ಅಗುಟ್ಟು ಪುಗುಳೊಡೆದು 
ಪೊಣಮಟ್ಟು: ವಡ್ಡಾರಾ, ಪು ೨೯, ಸಾ ೧೦) 

ಪುಗುಳೇಟಕ್‌ - ಬೊಕ್ಕೆಯೇಳು (ಗೋಪರ್‌ ತಂತಮ್ಮೊಡಲೊಳ್‌ 
ಪುಗುಳೇಟ್‌ ಪೋಗಿ ಪುಯ್ಯಲ್ಲುವುದುಂ: ಜಗನ್ನಾವಿ, ೩. 
೮೭) 

ಪುಗುಳೊಡೆ - ಪುಗುಳೇಟ್‌ (ಕಠಿನಭೂಮಿಯೊಳ್‌ ನಡೆದೊಡೆ 
ಕಿಜುಗಲ್ಗಳ೦ ಪೆಟ್ಟೆಗಳುಂಗುಟಳ್ಬಿ ಪುಗುಳೊಡದು: ವಡ್ಡಾರಾ, 
ಪು. ೨೯, ಸಾ. ೧೦) 

ಹುಗ್ಗಾಯಿಲ - ಗರ್ವಿಷ್ಟ  (ಮಲೆವರ್‌ ಸಾಮಂತರ್‌ 
ಮಂಡಳೇಶ್ವರರ್‌ ಮನ್ನೆಯರ್‌ ಕುಣುಂಬರ್‌ ಪುಗ್ಗಾಯಿಲರ್‌ 
ಎನಿಸುವ ಅರಸು ಮಕ್ಕಳ್‌ ಪಲರುಂ: ವರ್ಧಮಾಷು, ೩. 
೫೨) 

ಪುಚ್ಚವಣಂ ನೋಡು - ಪರೀಕ್ಷೆ ಮಾಡಿ ನೋಡು (ಪುಚ್ಚವಣಂ 
ನೋಡುವೆನೆನ್ನೆಚ್ಚೆಯೊಳೀ ಮುನಿಯ ವರದ ಮಹಿಮೆಯಂ 
ಎನುತ ಅಂದು ಉಚ್ಛಸ್ತನಿ ಗಂಗೆಗೆ ಶಫರ ಉಚ್ಚಳಿತ 
ತರತ್ತರಂಗೆಗೆ ಒರ್ವಳೆ ಬ೦ದಳ್‌: ಪಂಪಭಾ, ೧. ೯೦) 

ಪುಚ್ಚಚೆ — ನಾಶವಾಗು (ಬಿಸಿಲಳುರೆ ಪೊಣ್ಣಿದ 

ನಾಂದು ಪುಚ್ಚಚಿದರೆವೊರೆಕನಾದ 


gy 


ಘರ್ಮಬಿಂದುಗಳಿಂ 
ಕುಂಕುಮಪತ್ರಭಂಗದ ಕೊರಗಿದ ನಗೆಮೊಗಂಗಳುಂ: ಆದಿಪು, 
೧೧. ೭೦ ವ) ಕೇಡುಂಟಾಗು 
ಪುಚ್ಚಚೆಯದೆ ಉರ್ಕಿದ ಕೌರವರಂ ಪೊರಳ್ಳಿ ಕೊಂದು: 
ಪಂಪಭಾ, ೧೨. ೧೬೧) 


ಪುಚ್ಚಚಿಸು - ಕರಗಿಹೋಗು, ನಾಶವಾಗು (ಪುಚ್ಚಚಿಸು-ಲಯೇ: 
ಶಬ್ದಮದ, ಧಾ ೭೯೧) 
ಚ್ಛ - ಬಾಲ (ನಾನಾ ಕರಿ ಮಕರ ಪುಚ್ಚಪ್ರಹಾರ 


ಪ್ರತಾಪೋದ್ಗಳಿತ: ಗಿರಿಜಾಕ, ೧. ೪೬) 

ಹುಜ್ಯಜನ - ನಿರುತಿ (ದ್ವಿತೀಯ ಪ್ರಾಕಾರದೊಳಗೆ ಪಾವಕ 
ಪುಜ್ಯಜನ ಪವಮಾನ ಪಶುಪತಿಗಳ ವಿನೋದವಿಹಾರ 
ಯೋಗ್ಯಂಗಳಪ್ಪ ನಾಲ್ಕುಂ ಕೋಣ್ಗಳ ಸೌವರ್ಣ 
ಸೌಧಂಗಳೊಳಂ: ಶಾಂತೀಶ್ನಷು, ೧೬. ೩೧ 'ಮ 

ಹುಟ - ಭರಣಿ (ತಮ್ಮ ವಾಸ ಸಕ್ಕೆ ಬರ್ಪರ೦ ಶ್ರೀಮತಿಯುಂ 
ತಾನುಂ ಕಂಡು ಸಂಭ್ರಮವೆರಸಿ ಇದಿರಂ ನಡೆದು 
ಬದ್ಧಾಂಜಳಿಪುಟಘಟಿತ ನಿಟಿಲರಾಗಿ: ಆದಿಪು, ೪. ೯೫ ವ): 
ದೊನ್ನೆ (ಸರೋವರಜಲಂಗಳಂ ಪದ್ಮಪತ್ರ ಪುಟಂಗಳಿಂ 
ತಂದು. ಪದಪದ್ಮಂಗಳಂ ಕರ್ಚಿ ತತ್ಪಾದಪವಿತ್ರೋದಕಂಗಳಂ 
ಅನಿಬರುಂ ಉತ್ತಮಾಂಗದೊಳ್‌ ತಳಿದುಕೊಂಡಿರ್ದಾಗಳ್‌: 
ಪಂಪಭಾ, ೭. ೫೯ ವ); ಸಮೂಹ (ಸಿಡಿಲ್‌ ಪೊಯ್ದಂತೆ 
ಪೊಯ್ದುದುಂ ರಥಯೂಥದ್ದಜಶಸ್ತಶಂಖಿಪುಟದೊಳ್‌ 


ಪ್ರವೇಶಿಸು (ಕಿವಿಯಿ೦ ಬಗೆವುಗುವೊಡೆ ಕೊಂಕುವೆತ್ತ 


(ಪೊಲ್ಲು ಪೂಣು 
ಎ ಎ 


೭೦೪ 


ಘಂಟಾಸಮೇತಂ: ಪಂಪಭಾ, ೧೧. ೬೬) ['ಶಂಖಪುಟ 
ಎಂಬುದರ ಬದಲು ಡಿಎಲ್‌ಎನ್‌ *ಸಂಘಟನ' ಎಂಬ 
ಪಾಠವನ್ನು ಸ್ವೀಕರಿಸುತ್ತಾರೆ] 
ಪುಟಂನೆಗೆ — ಛಂಗನೆ ನೆಗೆ (ಕೋಪದಿಂ 
ಡೆಸೆಂಡುವೊಡೆಯುತಿರ್ದುದೆಂಬಂತೆ ಪೊಡರದೆ 


ಪುಟಂನೆಗೆದು ಮಗುಲ್‌: ಪಾರ್ಶ್ವನಾಪು, ೬. ೯೯ ವ) 

ಪುಟಪಾಕ - ಶುದ್ಧಿಗೊಳಿಸಲು ಬೇಯಿಸುವುದು (ಪಸಿಯ ತೊವಲ 
ತಿದಿಯೊಳ್‌ ಪುದಿದು ಪುಟಪಾಕ೦ ಸುಡುವರುಂ: ಆದಿಪು, 
೫. ೮೫ ವ) 

ಪುಟವಿಡು - ಪುಟಕ್ಕೆ ಹಾಕು, ಶುದ್ಧಿಗೊಳಿಸು (ಪುಟವಿಟ್ಟಳವಟ್ಟ 
ಮಿಸುನಿವೋಲ್‌ ಮಂಗಳನಿರ್ಮಳರುಚಿರೂಪೆ ಕಣ್ಣೆಸೆದಿರ್ದಳ್‌: 
ಗಿರಿಜಾಕ, ೩. ೨೪) 

ಪುಟವೇಜು - ಶೋಭೆಯನ್ನು ಪಡೆ (ನಯದೆ ಪುಟವೇಜೆ 
ನಿತಂಬಿನಿ ಕಾರೊಳೆಸೆವ ಕಾದಂಬಿನಿಯಂದದೆ 
ಮಂದಮಂದಗಮನದೆ ನಡೆದಳ್‌: ಕಾದಂಬ, ೨. ೭೭) 

ಹುಟಿಕೆ - ಭರಣಿ, ದೊನ್ನೆ (ಪದ್ಮಪತ್ರ ಪುಟಕೆಯಿಂ 
ಕುಳಿರ್ವತಿಳಿನೀರ್ಗಳುಮ೦ .. .. ಮಕರಂದಂ ತಂದು ನೀಡೆ: 
ಲೀಲಾವತಿ, ೫. ೫೯ ವ) 

ಪುಟ್ಟಿ - ಜೇನುಗೂಡು (ಪಂದಲೆಗಳ ಜೇನ ಪುಟ್ಟಿಗಳೆನೆ 
ಕೊರ್ವಿದ ಕೊಂಬುಗಳಲ್ಲಿ ಪಕ್ಕಿವೋಲ್‌ 
ಚಿಲಿಮಿಲಿಯೆಂದುವೆರ್ದ ಕೊಲೆಗಳ್ಳುಣಪಾಲಯದ 
ಆಲದೋಳಿಯೊಳ್‌: ನೇಮಿನಾಹು, ೫. ೩೭) 

ಪುಟ್ಟಿಗೆ - ಸೀರೆ (ಚೀನದ ಮಹಾಚೀನದ ಪಟೆಯ ಚಿತ್ರಾವಟೆಯ 
ಪಟ್ಟಾವಟೆಯ ಪಟ್ಟಸೂತ್ರದ ಚಿತ್ರಸೂತ್ರದ ನೇತ್ರವಟ್ಟಣಿಗೆಯ 
ಪುಟ್ಟಿಗೆಗಳಂ ಒಟ್ಟ ಬೆಟ್ಟಾಗಿ ಪುಂಜಿಸಿ: ಸುಕುಮಾಚ, ೧೦. 
೯೧ ವ); ಬುಟ್ಟಿ (ಪುಟ್ಟಿಗೆಯುಮ೦ಂ ಪೂವುಮಂ 
ತಳಿಗೆಯೊಳಿಟ್ಟುಕೊಂಡು ಪೋಪುದ೦ ಕಂಡು: ಜೀವಸಂ, 
೧೨. ೩೩ ವ) 

ಹುಟ್ಟಿಸು - ಉಂಟುಮಾಡು 
ಸಂತಾನರೂಪದಿಂ ಪಟ್ಟುತ್ತಿರ್ದ ವಿಜ್ಞಾನಲಕ್ಷಣ೦ಗಳ್‌ 
ಆತ್ಮಾಭಿಮಾನಮ೦ ಪುಟ್ಟಿಸುಗುಂ: ಆದಿಷು, ೨. ೯ ವ); 
ಸೃಷ್ಟಿಮಾಡು (ಪುಟ್ಟಿಸುವಂ ಬಿದಿ ಪುಟ್ಟಿದಂದಿವಂಗಿದು 
ಬಿಯಂ ಒಟ್ಟು ಇವಂಗಿದು ವಿನೋದಮಿವಂಗಿದು ಸಾವ 
ಪಾಮಗಿವಂಗಿದು: ಪಂಪಭಾ, ೧೨. ೧೮೨) 

ಹುಟ್ಟು - ಜನ್ನಿಸು (ಚಿಃ ಸತ್ತರೇ೦ ಪುಟ್ಟರೆ ಪೊಜಮಡು ನೀಂ 
ಕೈದುಗೊಳ್‌: ಗದಾಯು, ೭. ೧೩), ಜನ್ಮ (ಸಾವುಂ 
ಪುಟ್ಟುಮದಿಲ್ಲದನಾವನವಂ ದೇವನಾತನೆಂದುದೆ. ತತ್ತ್ವಂ: 
ಪಂಚತಂತ್ರ, ೧೯೧); ಮರದ ಸೌಟು (ಪುಟ್ಟಂ ಸಟ್ಟುಗಮಂ 
ಕೊಂಡಟ್ಟಾಜೆಸಿ ಬೋನವಿಟ್ಟು ಬಂದೆಯೊ: ಗದಾಯು, ೭. 
೩೬); ದೋಣಿ ನಡೆಸುವ ಸಾಧನ (ತಿಂದ ಗಜಂಗಳೆ 
ನಾವೆಯಾಗೆ ಪುಲ್‌ ಮರುಳ ಕುಟುಂಬಮಂ ಪೆಣದ ಕೈಗಳೆ 
ಪುಟ್ಟುಗಳಾಗೆ: ಪಂಪರಾ, ೧೩. ೬೬) 

ಪುಟ್ಟುಂಗುರುಡ - ಹುಟ್ಟು ಕುರುಡ (ಪುಟ್ಟುಂಗುರುಡಂ ಕಾಣ್ಣನೆ 
ಬಟ್ಟೆಯಂ೦ ಅಮಳಾಕ್ಷನಂತೆ: ನೇಮಿನಾಪು, ೪. ೫೫) 

ಪುಟ್ಟುವಿನೆಗಂ - ಉಂಟಾಗುವ ರೀತಿಯಲ್ಲಿ (ಲತೆಗಳ್‌ 
ಜಂಗಮರೂಪದಿಂದೆ ನೆರದುವೋ ದಿವ್ಕಾಪರೋವೃಂದಂ ಈ 
ಕ್ಲಿತಿಗೇ೦ ಇಂದ್ರನ ಶಾಪದಿಂದ ಇಟೆದುವೋ ಪೇಟ”ಂಬ 
ಶಂಕಾಂತರ೦ ಮತಿಗ೦ ಪುಟ್ಟುವಿನೆಗಂ: ಪಂಪಭಾ, ೪. ೩೯) 


(ವಿಪಲಬಬುದಗೆ 
A) ಲ 


ಪುಡಪುಡನೆ - [ಒಂದು ಅನುಕರಣ ಶಬ್ದ] ಸರಸರನೆ (ಪೊಗೆ 
ಪುಗೆ ಕಣ್ಣಂ ಸಿಂಗಂಗಳ್‌ ಅಳುರೆ ಗರ್ಜಿಸಿ ಲಂಗಿಸಿ 
ಪುಡಪುಡನೆ ಪುಲ್ಲೆ ಸತ್ತುವು ಪಲವುಂ: ಪಂಪಭಾ, ೫. ೯೨) 

ಪುಡಿ - ಹಿಟ್ಟು (ಬದ್ದವಣದ ಪುಡಿವೊಳ್‌ ಬೆನ್ನೊಳ್‌ ಬಿಡದಲುಗೆ 
ಕುಸುಮಕುಳರಜಂ: ಆದಿಷು, ೭. ೭೩); ಮಣ್ಣು (ಮಚ್ಚರದಿಂ 
ಒರ್ವರನೊರ್ವರಂ ಉಚ್ಚಳಿಸಿ ತಗುಳ್ಳು ಗೋವರ್‌ ಆರ್ದು 
ಇಸೆ ಕೀಟ೦ ಕರ್ಚಿ ಪುಡಿಯೊಳ್‌ ಪೊರಳ್ಳುವು ನಚ್ಚಿನ 
ಕಾಂಭೋಜವಾಜಿಗಳ್‌ ಕೆಲವಾಗಳ್‌: ಪಂಪಭಾ, ೮. ೯೪) 

ಪುಡಿಕೆ - ಭರಣಿ, ಪೆಟ್ಟಿಗೆ ಪೊಟ್ಟಣ (ಪರತಪಮಂ ಕಸವೆಂದು 
ಆ ಪುರಾಣಮಂ ಪುಸಿಯ ಪುಡಿಕೆಯೆಂದು .. .. ಬಗೆವನೆ 
ನಿರುತಂ ದರ್ಶನಿಕನಪ್ಪದನಲ್ಲಂ: ಸಮಯಪ, ೪. ೧೨೮) 

ಪುಡುಕುನೀರ್‌ - ಕುದಿಯುವ ನೀರು (ಕೇಸರಿಗಳಂ ಪಿಡಿದು 
ಪುಡುಕುನೀರೊಳದ್ದುವಂತೆ ಸುರಕರಿಗಳ್‌ ಉಡಿದೀಡಾಡಿದ 
ತೀರಭೂರುಹ೦ಗಳೊಳ್‌: ಲೀಲಾವತಿ, ೮. ೪೮ ವ) 

ಪುಡುಕುನೀರಟ್ಟು -. ಕುದಿನೀರಲ್ಲಿ ಅದ್ದು (ಸಮುದ್ರದೊಳ್‌ 
ಮಹಾಪಾತಾಳದ ಮೊದಲೊಳಿಕ್ಕಿ ಪುಡುಕುನೀರಟ್ಟುತ್ತಂ 
ಪಿರಿದು ಬೇಗಂ ದುಃಖಮನೆಯ್ದಿಸಿ: ವಡ್ಡಾರಾ, ೧೪೫, ೧೨) 

ಪುಡಿಗತ್ತುರಿ - [ಪುಡಿ--ಕತ್ತುರಿ] ಕಸ್ತೂರೀ ಪುಡಿ (ಪಾಲ್ಲಡಲ 
ತೆರೆಯ ನೊರೆಯ ದೊರೆಯ ದುಕೂಲಾಂಬರದೊಳ್‌ 
ಇಂಬಾಗಿ ಚೆಲ್ಲಣಮನುಟ್ಟು ಪುಡಿಗತ್ತುರಿಯಂ ತಲೆಯೊಳ್‌ 
ತೀವೆ ಪೊಯ್ದು: ಪಂಪಭಾ, ೧೨. ೧೦೮ ವ) 

ಪುಡುಕೆ - ಪುಡಿಕೆ, ಪೆಟ್ಟಿಗೆ (ಪುಡುಕೆಯ ಪೊಂಗಳಾರೊಡನೆ 
ಭೂತಳಮಾರೊಡನೆ  ಅಂಗನಾಳಿಯಾರೊಡನೆ 
ಪೋದುವು ರಾಜ್ಯಮನೆಂತೊ ನಂಬುವರ್‌: ಅಜಿತಪು, ೨. 
೧೦೩) 

ಪುಣ್‌ - ಹುಣ್ಣು, ಗಾಯ (ಎರಡು೦ ಪಡೆಯ ನಾಯಕರ್‌ 
ಅಟೆಯೆ ನೊಂದ ತಮ್ಮಣುಗಾಳ್ಗಳ ಕೊಂಡಾಟದಾನೆಗಳ 
ನಚ್ಚಿನ ಕುದುರೆಗಳ ಪುಣ್ಣ್ಗಳ೦ ಉಡಿಯಲುಂ ಓವಲುಂ: 
ಪಂಪಭಾ, ೧೧. ೨ ವ) 

ಪುಣಿಲ್‌ - ಮರಳುದಿಣ್ಣೆ (ತಿಳಕವಿಡುವ ಪೊಳೆ ಪುಸಿಯ 
ಪುಣಿಲ್‌ ಟಕ್ಕಿನ ಬಿಸಲತೆ ಮುತ್ತಂ ಮುಕ್ಕುಳಿಸಿದ ಪವಳಂ 
ಅವಳ ಮರುಳಿಸುವಂಗಂ: ನೇಮಿನಾಪು, ೪. ೩೭) 

ಪುಣುಂಬು - ಬಾಣ (ಹೊಗೆ ಪರ್ಬಲ್‌ ಕಾಯ್ದ ಪುಣಂಬುಗಳುಂ 
ಕುಸುಮಾಸ್ತಂ ಇಸುತಮಿರ್ದಪನೆನೆ: ಕಾದಂಬ, ೫. ೧೦೭) 

ಪುಣ್ಗೂರ್‌ - ತೀಕ್ಷ್ಣವಾಗಿ ಗಾಯವಾಗು (ಮೆಯ್ದೆರ್ಚಿ ಪೆರ್ಜಿದ 
ಉಮೃಚ್ಚರದೊಳ್‌ ಅಚ್ಚರಿಯಾಗೆಚ್ಚೊಡೆ ಪುಣ್ಣೂರ್ತು: 
ಪಂಪಭಾ, ೧೨. ೨೨ ವ) 

ಪುಣ್ಣಮಿ - [ಪೂರ್ಣಿಮಾ] ಹುಣ್ಣಿಮೆ, ಪೂರ್ಣ ಚಂದನಿರುವ 
ದಿನ (ಸುಕುಮಾರಸ್ವಾಮಿಯುಂ ಕಾರ್ತಿಕಮಾಸದ 
ಪುಣ್ಣಮಿಯಂದು ಸುಖದಿಂದೆ ಲುಂದಿರ್ದಂ: ವಡ್ಡಾರಾ, ೨೯, 
ಸಾ. ೭ 

ಹುಣ್ಣಡಿಸು - ಹುಣ್ಣು ಮಾಡು, ಗಾಯಗೊಳಿಸು (ವಿಜಿಗೀಷು 
ಬಲ್ಲಿನಿಂ ಯಕ್ಷಜನಂ ಸೆಖ್‌ವಿಡಿಯೆ ಕಂಡು ಕಾಯ್ದೆಡಣಿದಂ 
ಏನಜೇಯ ಭುಜಬಲನೋ ಸಮರದೊಳ್‌ ಯಮರಾಜಂ: 
ಪಂಪರಾ, ೧೦. ೧೬೧) 

ಹುಣ್ಣಡು - ಗಾಯಗೊಳ್ಳು (ಕಿಚೆದು ಸಮಯದಿಂ ಆ ವಿರಾಟನ 
ಬಲಂ ಪುಣ್ಣೆಟ್ಟು ಚಲಂಗೆಟ್ಟು ತಲಗುವುದುಂ; ಕರ್ಣನೇಮಿ, 
೧೦. ೧೪೮ ವ) 


೭೦೫ 


ಪುಣ್ಯಜನ - ಪುಣ್ಯವಂತರು ಹಾಗೂ ರಾಕ್ಷಸರು (ಆ 
ಪುರವರೇಣ್ಯಂ ಧಿಷ್ಟಮಾಗಿಯು೦ ನಕ್ತಂಚರಯುಕ್ತಮಲ್ತು 
ಅಗಣ್ಯ ಪುಣ್ಯಜನಮಯಮಾಗಿಯುಂ ವಿಬುಧರಹಿತಮಲ್ತು: 
ಶಾಂತೀಶ್ವಪು, ೧. ೧೩೨ ವ) 

ಪುಣ್ಯತೋಯ KN ಪವಿತ್ರ [ತೀರ್ಥದ] ನೀರು 
(ಪೊಂಗಳಸಂಗಳೊಳ್‌ ಇರ್ದ ಪುಣ್ಯತೋಯಂಗಳೊಳ್‌ 
ಅಟ್ಕಜೆಂ ಮಿಸಿಸಿ ಕಟ್ಟಿದನಾ ವಿಭು ವೀರಪಟ್ಟಮಂ: ಪಂಪಭಾ, 
೧೦. ೧೫) 

ಪುಣ್ಯತ್ವ — ಪುಣ್ಯವನ್ನು ಪಡೆದಿರುವುದು ( ಚಿತ್ರಾಂಗದೇವಂ 
ದೇವಲೋಕದಿಂದವತರಿಸೆ ಬಂದು ಸಮಾನಪಣ್ಯತ್ವಂ 
ಕಾರಣಮಾಗಿ: ಆದಿಪು, ೬. ೩ ವ) 

ಪುಣ್ಯಪದಾರ್ಥ — [ಜೈನ] ನವಪದಾರ್ಥಗಳಲ್ಲಿ ಒಂದು 
(ಜೀವಪದಾರ್ಥಂ ಪುಣ್ಣಪದಾರ್ಥಮುಂ 
ಪಾಪಪದಾರ್ಥಮುಂ ಎಂಬ ನವಪದಾರ್ಥಮುಮಂ 
ಕೈಕೊಂಡು: ಸುಕುಮಾಚ, ೩. ೩೯ ವ) 

ಹುಣ್ಯಪಾಠಕ - ಶುಭ ನುಡಿಯುವವನು 
ವಂದಿಮಾಗಧ ವೈತಾಳಿಕ ಕಥಕ ಪುಣ್ಯಪಾಠಕ 
ಉದ್ದೂತರವಂ ಎಸೆಯೆ: ಪಂಪಭಾ, ೧೨. ೧೦೬) 


(ಸೂತ ನಟ 


ನ್‌ 
ವಿಪ್ರ 


ಪುಣ್ಯಯಜ್ಞ - [ಜೈನ] ದೀಕ್ಷೆ ಪಡೆದವನು ಮಾಡುವ 
ಚತುರ್ದಶಪೂರ್ವಗಳ ಓದುವಿಕೆ ಮತ್ತು ಕೇಳುವಿಕೆ; 
ಆರನೆಯ ದೀಕ್ಷಾನ್ವಯಕ್ತಿಯೆ (ಅವತಾರ ವೃತ್ತಿಲಾಭ 
ಸ್ಥಾನಲಾಭ ಗಣಗ್ರಹಣ ಪೂಜಾರಾಧ್ಯ ಪುಣ್ಯಯಜ್ಞ 


ದೃಢಚರ್ಯ ಉಪಯೋಗತ್ವಮೆಂಬ ಎಂಟುಂಬೆರಸು .. .. 
ನಾಲ್ವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಪು ೧೫.. ೧೬ 
ವ) 


ಪುಣ್ಯವಾಸರ — ಶುಭದಿನ (ತತ್ಪೂಜಾಕರಣ 
ಪುಣ್ಯವಾಸರ೦ಂಗಳೊಳ್‌ ಉಪವಾಸನಿರತಪರಿಮಿತ 
ಚಂದನಕರ್ಪೂರ ಪರಿಮಳಸುರಭಿಗಂಧೋದಕಂಗಳಿಂದ 
ಅಭಿಷೇಕಂಗೆಯ್ದು: ಆದಿಷು, ೧೬. ೧) 

ಪುಣ್ಯಸ್ತ್ರೀ - ಸೂಳೆ (ಪುಣ್ಯಸ್ತ್ರೀಯರ್‌ ಉಚ್ಚಿಷ್ಟದಾಗರಮಪ್ಪಾ 
ಪಡಿಗಕ್ಕೆ ಸಾಮೃಸ್ಥಾನಂ: ಸಮಯಪ, ೫. ೬೯) 

ಪುಣ್ಯಾಂಗನೆ - ಪುಣ್ಯಸ್ತ್ರೀ (ಪುಣ್ಯಾಂಗನಾನೀಕದೊಳ್‌ 
ಕೆಳೆಗೊಂಡು ಮಾತಾಡುತುಂ ರಾಗದಿಂ 
ಸುಚೆವುತ್ತಿರ್ಪರಂತಿರೆ .. .. ಬಲ್ಲರೇ: ಸಮಯಪ, ೬. ೩೯) 


ಪುಣ್ಯಾಹ - ಪುಣ್ಯದಿನ (ಕೃತಭವ್ಯೋತ್ಸವ ಮಾಘ ಶುದ್ಧ ದಶಮೀ 
ಪುಣ್ಯಾಹಯುಕ್ತಂ ಪ್ರಜಾಪತಿಯೋಗಂ ಬೆರೆದಂದು 
ಆದುದು ಅಂದು ಅಜಿತತೀರ್ಥೇಶಾಬ್ದಮಿತ್ರೋದಯಂ: 
ಅಜಿತಪು, ೩. ೨೨) 

ಪುಣ್ಯೋದ - ಪವಿತ್ರಜಲ (ಆ ನೃಪನಾಗಳ್‌ .. . ಪುಣ್ಯೋದಂ 
ಉತ್ತಮಗಂಧಂ ವಿಮಲಾಕ್ಷತಂ. ಸುರಭಿಪುಷ್ನಂ ದಿವ್ಯಧೂಪಂ 
ಸುದೀಪಂ ಉದಂಚಚ್ಚರು ಸತ್ಫಲಾವಳಿ ಎನಿಪ್ಪ 
ಅಷ್ಟಾರ್ಚನಾನೀಕದಿ೦ದಮೆ ತಾನರ್ಚಿಸಿ: ಶಾಂತೀಶ್ವಪು, ೬. 
೪೯) 

ಪುಣ್ಯೋದಕಸ್ನಾನ - ಪವಿತ್ರವಾದ ನೀರಿನಿಂದ ಮಾಡಿಸುವ 
ಸ್ನಾನ (ಮೊದಲೊಳ್‌ ಮಾಬಟ್ರ ನಿಯೋಗಮಿಂತಿದೆನಗೆ 
ಎಂದಾನಂದದಿ೦ ತಾನೆ ಮಾಡಿದನಾ ಚಕಿಗೆ 
ಪುಣ್ಕ್ಯೋದಕಸ್ನಾನಮಂ: ಆದಿಷು, ೧೩. ೧೬) 

ಪುಣ್ಯೋದಯ — ಪುಣ್ಯದ ಆಧಿಕ್ಕ (ಭೂಭುಜನ 
ದೋರ್ದಂಡಕ್ಕೆ ಪುಣ್ಯೋದಯಂ ನೆರಮಕ್ಕೆಂದು ಪಲುಂಬಿ 


ಪಂಬಲಿಪುದಾಯ್ತಾಂತಾಕುಳವ್ಯಾಕುಳಂ: ಆದಿಪು, ೧೨. 
೧೨೫) 
ಪುತ್ತನೇು ದಾ ಯುದ್ದದಲ್ಲಿ ಶರಣಾಗುವುದನ್ನು ಸೂಚಿಸಲು 


ಹುತ್ತದ ಮೇಲೆ ಹತ್ತು (ಪೆಣ್ಣುಡೆಯುಟ್ಟರೆ ಪುತ್ತನೇಜೆ ಕೊಲ್ಲದ 
ತುಟೆಲಾಳನಕ್ಕೆ ಸಮನಾವನೊ ಸಾಹಸಭೀಮನೊಳ್‌: 
ಗದಾಯು, ೧. ೨೨) 

ಪುತ್ತಳಿ - ಬೊಂಬೆ (ಪುಳಿಗರ್ಜಿದ ಪಳಿಕಿನ ಪುತ್ತಳಿ ಕಪ್ಪುರದೊಪ್ಪ 
ಸಲಗೆಯಿಂ ಖನಿಮಿನುಕಂ ತಳೆದಂತಿರೆ ಪರಿಜಂ 
ಕಣ್ಣೊಳಿಸಿದುದು ಆ ಕಾಂತೆ ತಳೆದ ಬೆಳ್ಳಸದನದೊಳ್‌: 
ಶಾಂತೀಶ್ವಪು, ೧೪. ೧೬) 

ಹುತ್ತು - ಹುತ್ತ ಗೆದ್ದಲ ಗೂಡು (ಮಡಗಿಡಲೆಂದು 
ಪುತ್ತಿನೊಳಗೊಯ್ಯನೆ ಕುತ್ತಿದ ಕಯ್ಯಂ: ಆದಿಷು, ೨. ೪೦); 
ಆಸ್ಪದವಾದುದು, 'ಅವಕಾಶವಿತ್ತುದು (ಇದು ಕಡುನಾಣ ಪುತ್ತು 
ವಲಿಂ ಇಂ ನೆನೆಯುತ್ತಿರಿಂ ಎಮ್ಮನೆಂಬುದು ಆವುದು ಗುಣಂ 
ಎಮ್ಮೊಳಾಗೆ ನೆನೆದಪ್ಪಿರಿ: ಆದಿಪು, "೧೦. ೧೩೧) 


ಪುತ್ತೇಖು - ಪುತ್ತನೇಖು (ಪುತ್ತೇಜೆದನಂ ಕೈದುವನಿತ್ತನೇರ್ಪೆತ್ತನಂ 
ರಣಾಂಗಣದೊಳ್‌ ಬೆನ್ನಿತ್ತ್ರನನಿಜೆಯರಮೋಘಂ 
ಮತ್ತೆನಿಸದೆ ತುಟಿಲ ಸಂದ ಜನಮಂ ಜಗದೊಳ್‌: 


ಪಂಚತಂತ್ರ, ೩೪೨) 

ಪುತ್ರ - ಮಗ (ನಂದನ ತನುಜನ್ಮ ತೋಕ ಸುತ ಪುತ್ರ ತನೂಭವ 
ನಾಮಕಂ: ಅಭಿಧಾವ, ೧. ೧೧. ೧೭); ಸಂತಾನ 
(ಪುತ್ರಕಳತ್ರಪರಿಗ್ರಹಕ್ಕೆ ಮಾಣದೆ ಬಗೆದರ್ಪುದು ಒಲ್ಲೆನಿದಂ 
ಎಂದೊಡೆ ಸೃಷ್ಟಿಯೆ ಕೆಟ್ಟುಪೋಗದೇ: ಆದಿಪು, ೮. ೧೧); 
ಗಂಡುಮಗು (ನಿಮ್ಮ ತಮ್ಮಂ ವಿಚಿತ್ರವೀರ್ಯನ 
ಕ್ಷೇತ್ರದೊಳಂಬಿಕೆಗಮಂಬಾಲಿಕೆಗಂ ಪುತ್ರರಪ್ಪಂತು 
ವರಪ್ರಸಾದಮಂ೦ ದಯೆಗೆಯ್ವುದೆನೆ: ಪಂಪಭಾ, ೧. ೮೪ ವ) 

ಪುತ್ರಂ ಚ ಶಿಷ್ಯಂ ಚ ತಾಡಯೇನ್ನತು ಲಾಲಯೇತ್‌ - 
ಮಗನನ್ನೂ ಶಿಷ್ಕನ್ನೂ ಹೊಡೆಯಬೇಕೇ ಹೊರತು 
ಮುದ್ದಿಸಬಾರದು (ಪುತ್ರಂ ಚ ಶಿಷ್ಯಂ ಚ ತಾಡಯೇನ್ನತು 
ಲಾಲಯೇತ್‌ ಎಂಬ ಪೂರ್ವಾಚಾರ್ಯೋಕ್ತಿಯಂ ಕೈಕೊಳ್ಳದೆ ಸ 
. ಮಗನಂ ಶಿಕ್ಷಿಸದಿರ್ದುದಜೆಂ ಇಂತಾಯ್ತು: ಧರ್ಮಾಮೃ; 
೨. ೫೧ ವ) 

ಪುತ್ರಕಾಮೇಷ್ಟಿ - ಮಗನನ್ನು ಬಯಸಿ 
(ಪಯೋವತನೆಂಬ ದಿವ್ಯಮುನಿಪತಿಯಿಂ ಪುತ್ರಕಾಮೇಷ್ನಿಗೆಯ್ದಿ: 
ಪಂಪಭಾ, ೩. ೩೨ ವ) 


ಪುತ್ರದೋಹಳ - ಗಂಡುಮಗುವನ್ನು ಪಡೆಯುವ ಬಯಕೆ (ತಮ್ಮ 


ಮೆಯ್ಗಜ್‌ವಿನಮಿರ್ಬರುಂ ನಮೆದರೇನವರ್ಗಾದುದೊ 
ಪುತ್ರದೋಹಳಂ: ಪಂಪರಾ, ೧. ೧೩೫) 

ಪುತ್ರದೌಹೃದ - ಪುತ್ರದೋಹಳ (ಇವು ಮೊದಲಾಗೆ ಪಲವುಂ 
ಪುತ್ರದೌಹದಂಗಳ೦ ಪಂಬಲಿಸುತುಮಿರ್ದರ್‌: ಪುಷ್ಪದಂಪು, 
೩.೯೯ ವ) 

ಪುತ್ರವರಾರ್ಥಿ - [ಪುತ್ರವರ--ಅರ್ಥಿ] ಗಂಡುಮಕ್ಕಳನ್ನು 
ಪಡೆಯಬೇಕೆಂಬ ವರವನ್ನು ಬಯಸುವವನು/ಳು 
(ಪುತ್ರವರಾರ್ಥಿಗಳಾಗಿ ತನ್ನ ಕಟ್ಟಿದಿರೊಳೆ ನಿಂದರಂ ನಯದೆ 
ನೋಡೆ ಮುನೀಂದನ ದಿವೃದೃಷ್ಠಿಮಂತ್ರದೊಳೆ ಪೊದಳ್ಳುದಾ 
ಸತಿಯರಿರ್ವರೊಳ೦ ನವಗರ್ಭವಿಭ್ರಮಂ: ಪಂಪಭಾ, ೧. 
೮೫) 


ಮಾಡುವ ಯಜ್ಞ 
ನ 


೭೦೬ 


ಪುತ್ರಾಂತರಾಯ ತ ಮಕ್ಕಳಾಗುವುದಕ್ಕಿರುವ ಅಡ್ಡಿ 
(ಪುತ್ರಂತರಾಯಂ ಪುರಾತನ ದುಷ್ಕರ್ಮವಿಪಾಕಮೊಬೆಸಿಂ: 
ಸುಕುಮಾಚ, ೯. ೧೦೯) 

ಪುತ್ರಾರ್ಥಿನಿ - ಗ೦ಡು ಮಕ್ಕಳನ್ನು ಬಯಸುವವಳು (ಗಾಂಧಾರಿ 
ನೂರ್ವರ್ಮಕ್ಕಳಂ ಪಡೆವಂತು ಪರಾಶರ ಮುನೀಂದ್ರನೊಳ್‌ 
ಬರಂಬಡೆದಳ್‌ ಎಂಬುದ೦ ಕುಂತಿ ಕೇಳ್ದು ತಾನುಂ 
ಪುತ್ರಾರ್ಥಿನಿಯಾಗಲ್‌ ಬಗೆದು: ಪಂಪಭಾ, ೧. ೧೧೬ ವ) 

ಪುತ್ರಿ - ಮಗಳು (ತನಯನದಲ್ಲಿ ದುಹಿತೃ್ಯ ನಂದನೆ ಪುತ್ರಿ 
ತನೂಜೆ ಸೂತಿ ತಾನೆನಿಕುಂ: ಅಭಿಧಾವ, ೧. ೧೧. ೧೭) 

ಪುತ್ರಿಕಾ - ಬೊಂಬೆ (ಮನಸಿಜನ ವಶೀಕರಣ ಅಂಜನಪುಂಜದ 
ಪುತ್ರಿಕಾಳಿಯೆನೆ.. ಕಾಳಿಮಮ೦ ತನಿಗೆದಹುವ ತನುರುಚಿ 
ಮೋಹನಮಯಮಾಗಿರ್ದರ್‌ ಎಸೆವ ಶಬರಾಂಗನೆಯರ್‌: 
ಶಾಂತಿಪು, ೩. ೭೯) 

ಪುತ್ರಿಕೆ - ಬೊಂಬೆ (ಪೆಜಣವುಮಣಿಕೆಯ ಕುಸುಮಂಗಳಂ ಸಮೆದ 
ವಚಿತ್ರಪುತ್ರಿಕೆಗಳೊಳಗೆ: ಲೀಲಾವತಿ, ೧೧. ೬೧ ವ); ವಿಗ್ರಹ 
(ಚೇಲಶಿಲಾದಿ ಕೃತಂ ಪಾಂಚಾಳಿಕೆ ತಾನೆನಿಕ್ಕುಂ ಪುತ್ರಿಕೆ: 
ಅಭಿಧಾವ, ೧. ೧೦. ೩೮) 

ಪುತ್ರೋತ್ಪತ್ತಿನಿಮಿತ್ತ - ಮಕ್ಕಳು ಹುಟ್ಟುವುದಕ್ಕೆ ಕಾರಣ (ಕುಂತಿ 
ಕರುಣಿಸಿ ಪುತ್ರೋತ್ಪತ್ತಿನಿಮಿತ್ತಂಗಳಪ್ಪ ಮಂತ್ರಾಕ್ಷರಂಗಳಂ 
ಉಪದೇಶಂಗೆಯ್ಲೊಡೆ: ಪಂಪಭಾ, ೨. ೨ ವ) 

ಪುತ್ರೋತ್ಸಾಹ - ಮಗ ಹುಟ್ಟಿದ ಸಂತೋಷ (ಚೆ೦ಗಳದೇವಿ ತನಗೆ 
ಪುತ್ರೋತ್ಸಾಹಮಿಲ್ಲೆಂದು ಚಿಂತಿಸುತಿರಲ್‌: ತ್ರಿಷಷ್ಟಿಪು, ೧೦. 
೧೦ವ) 

ಹುದಿ - ತುಂಬು, ಸೇರು (ಅದಯೌಳಗೆ ಪುದಿದು ಮಂದೈಸಿದ 
ಕಟ್ಟಲೆಗಗಿದು ಸುಗಿವ ಪೆರ್ಬಡೆಯಂ ಕಂಡು: ಆದಿಷು, ೧೩. 


೪೭); ಬಾಗಿಲಿನ ಪಕ್ಕ (ಪುದಿ [ಹುದಿ]-ಆಚ್ಛಾದನೇ 
ದ್ಹಾರಪಾರ್ಶೇ ಚ: ಶಬ್ದಮದ, ಧಾ ೪೧೪); ದಟ್ಟವಾಗು 
(ನಿರುದ್ಧೋಚ್ಛ್ವಾಸಮಪ್ಪನ್ನೆಗಂ ಪುದಿದಾ ದಂಪತಿಯಂ 
ಪುದುಂಗೊಳಿಸಿ ಲೋಕಾಶ್ಚರ್ಯಮಂ೦ ಮಾಡಿ ಕೊಂದುದು: 
ಆದಿಹು, ೫. ೨೩); ಜೊತೆಯಾಗು (ಈ ವಯಸಮನೀ 
ಶೀಲಮನೀ ವಿನಯಮನೆಯ್ದೆ ವಿದ್ಯೆಯಿ೦ ಪುದಿದೊಡೆ 
ಮತ್ತೇನೇವೇಟ್ಟುದೊ: ಆದಿಷು, ೮. ೫೮); ಸೇರು. ಕೂಡು 
(ಉತ್ತಮವನಮದಕರಿಭಿತ್ತಿಗಳಿಂ ಸುರಿವ ಮದದ 


ಬಂಧುರಗಂಧ ಕತ್ತುರಿಮೃಗದೊಳ್‌ ಪುದಿದೆತ್ತಂ ಮಗಮಗಿಸೆ 
ಕಂಪು ಪೊಂಪುಚಿ ಪುಗಿಲೊಳ್‌: ಆದಿಪು, ೯. ೧೨೦); 
ಆವರಿಸು (ಕೋರಕಿತ ಅಂಕುರಿತ ಪಲ್ಲವಿತ ಮುಕುಳಿತ 
ವಿಸ್ತಾರಿತ ರಮ್ಯಾಶೋಕಮಹೀರುಹಮುಮಂ ಅಭವನ 
ಅಂಗರುಚಿ ಪುದಿದಿರ್ಕುಂ: ಆದಿಹು, ೧೦. ೪೧); 
ರಾಶಿಯಾಗು (ಪುದಿದ ತಣಅಗೆಲೆಗಳಂ ಕಂಡುದಜಿಂದಂ 
ಧಾನ್ಯಸಮಿತಿ ನೀರಸಮಕ್ಕುಂ: ಆದಿಷು, ೧೫. ೪೬) 
ತುಂಬು (ಕಾಚಮೇಚಕಚಯಚ್ಛಾಯಾಂಬುವಿಂ ಗುಣ್ಣಿನಿಂ 
ಪುದಿದಿರ್ದತ್ತು ಸರೋವರಂ ಬಕಬಳಾಕಾನೀಕರಾವಾಕುಳಂ: 
ಪಂಪಭಾ, ೧೩. ೭೨) 

ಪುದಿದವ್ನಳಿಸು - ತುಂಬಿ ತುಳುಕು (ಪುದಿದವ್ವಳಿಪೆನ್ನ ಕಾಯ್ದು 
ಪೋಷಿನ೦ ಇರದೀಗಳ್‌ ಈಂಟುವೆನೊ ದಾಂಟುವೆನೊ 
ಲವಣಾಂಬುರಾಶಿಯಂ: ಆದಿಪು, ೧೨. ೭೧) 


ಪುದಿದುಕೊಳ್‌ - ತುಂಬಿಕೊಳ್ಳು, ಆವರಿಸು (ಚಾವುಂಡಪುಚಂದ್ರ, 
ಪು. ೨೯, ಸಾ ೧೮) 


ಪುದಿವು ಸೇರುವಿಕೆ; ಗು೦ಪು (ಸ೦ಜನಿತಮುದರಲ್ಲಿ ಸುತ್ತಿದ 
ಘನಸಾರದ ಪುದಿವನಡರ್ದ ಲತೆಗಳ ಮನೆಯೊಳ್‌ ಪೊಕ್ಕಿರೆ: 
ಕರ್ಣನೇಮಿ, ೫. ೩೧), ಆವರಣ (ಮಾಕಂದ ನಂದನದ 
ಬಳಸಿನೊಳ೦ ಅಶೋಕವನದ ಪುದಿವಿನೊಳಂ ನಾಗಚ೦ಪಕ 
ವನದ ಸುತ್ತಿನೊಳ೦ ಅತಿ ರಮಣಿಯಮಾಗಿ .. .. ರಂಜಿಕುಂ: 
ಪಂಪರಾ, ೪. ೧೨೮ ವ ಮತ್ತು ೧೩೦) 

ಹುದು - ಸಮಾನ (ತೇಜಂ ಪುದುವಿಲ್ಲನಿಸಿ ವಿರಾಜಿಸೆ 
ಪರರಾಜಮಂಡಲಂ ತನ್ನಿಂ ನಿಸೇಜಂಬೆತ್ತಿರೆ: ಪಂಪರಾ, ೨. 
೬೬); ಜೊತೆಗೆ ಸೇರಿರು (ಈ ದುರಾತ್ಮನೊಳ್‌ 
ಪುದುವೆನಗೇವುದು ಎಂದು ಬರುತಿರ್ದಪನಲ್ತೆ ಶರಣ್ಣುಗಲ್‌ 
ಭವತ್ತದ .. .. ವಿಭೀಷಣ೦: ಪಂಪರಾ, ೧೨. ೭೭) 

ಪುದುಂಗೊಳಿಸು - ಬೆರಸು (ಮೊಳೆವೆಳಮಿಂಚಿನಂತೆಸೆದು 
ಗಾಡಿಯೊಳೊಂದಿದ ತನ್ನ ರೂಪು ಕಣ್ಣೊಳೆ ಸವಿಯಂ 
ಪುದುಂಗೊಳಿಪ ಚಿತ್ರರತಂಗಳ ಭಂಗಿಗಳ್‌: ಆದಿಹು, ೨. 
೭೧) ಬೆರೆತುಹೋಗು (ಕನ್ನಡಿಯ ಕಲಶದ ಬಣ್ಣವುರದ 
ಆರತಿಗಳೆಡೆಗೆಡೆಗಿಡಿಸಿದ ಪ೦ಂಚರತ್ನದ ಕದಿರ ಪೊದಉೊಳ್‌ 
ಪುದುಂಗೊಳಿಸಿ ನೆಗೆದ ಜಾಗದ ಪಡಲಿಗೆಗಳ ಅಗೆಯ 
ತುಜುಗಲಿಂ: ಅನಂತಪು, ೬. ೪೧ ವ); ಪಡೆ, ಹೊಂದು 
(ನಾಂದಮರೆ ಪತ್ತಿದಂಬರದಿಂದೆಸೆವ ಅರಸಿಯ 
ನಿತಂಬಬಿಂಬಮಂ ಅಬಳಾವ್ಯಂದಮದೀಕ್ಷಿಸಿ ಹೃದಯದೊಳ್‌ 
ಅಂದೇಂ ಸುತಡಾನವಂಿ ಮಡುಕೆಗೊಳಿಸಹುದೊ€ 
ಚಂದ್ರಪ್ರಪು, ೭. ೧೩೧) 


ಪುದುಗೊಳ್‌ - ಬೆರೆತುಕೊ (ಕಳ್ಳ ಕಳ್ಳರೊಳ್‌ ಸಲೆ ಪುದುಗೊಳ್ಳ 


ಪಾದರಮನಾಡಿಸುವ ಆಡುವ 
ಸಲಿಸುವ: ಸುಕುಮಾಚ, ೫. ೪೪) 
ಹುದುವಲ್ಲಳ್‌ - [ಇನ್ನೊಬ್ಬರ] ಜೊತೆ ಇರುವವಳಲ್ಲ (ಎನಗೆ 
ಎಕ್ಕಬಾಗೆ ನೋಡೀಗಳ್‌ ಈ ಇಳಾಲತಾಂಗಿ ಪುದುವಲ್ಲಳ್‌ 
ಅದೆಂತೆನೆ ಮುನ್ನ ನೂಲ ತೋಡಾಗದೆ ಕೆಟ್ಟು ಪೋದವರಂ 
ಇಂ ಮಗುಟ್ಟುಂ ನಿಜೆಪಂತು ಬೆಳ್ಳನೇ: ಪಂಪಭಾ, ೯. ೪೬ 
ಪುದುವಾಲ್‌ - ಕೂಡಿಬಾಳು (ಉಡಿಸಿಯುಮೂಡಿಯುಂ 
ಅಟ್ರೆಯಿನೆಡೆಯುಡುಗದೆ ಸಲಿಸಿ ಪಲವು ಕಾಲಂ 
ಪುದುವಾಲ್ಟೊಡಲಾತ್ಮನೊಡನೆ ಪೋಗದೆ: ಆದಿಪು, ೩. 
೬೧);  ದಾಂಪತ್ತ ನಡೆಸು (ಅಂಗನೆಯರ್ಕಳ ಸವತಿ 
ಜರಾಂಗನೆ ತಾನವಳ ಸವತಿ ಸಂದಿರ್ಪ ನಿಯತ್ಯಂಗನೆಯಾ 
ಸವತಿಯುಮಂ ಪಿಂಗಿಸಿ 
ಮುಕ್ತಂಗನೆಯೊಳ್‌: ಅಜಿತಪು, ೨. ೭೫) 


ಕಾಂಕ್ಷೆಯೊಳ್‌ ಮನಂ 


ಪುದುವಾಜಕ್ಕಿ - ಸಹಬಾಳುವೆ (ನಾಂ ಗಡ ಮಧ್ಯಸ್ಥ ಸ್ವಂ ನುಡಿದಂ 
ಗಡ ಪುದುವಾಟ್ಕ್‌ಯೆನಗಮಪವರ್ಗಂ ಸಂಧಾನಂ: 
ಗದಾಯು, ೭. ೪೯) 

ಪುದುವು - ರಾಶಿ, ಒಟ್ಟಿಲು (ಹೊಳೆವೆಳವಿಸಿಲೊಳ್‌ ಬೆಳ್ಳರಿ 
ತೋರವನಿಯ ಪುದುವಿನೊಳರಲ್ಬ ತಿಳಿಗೊಳನೆ 
ನಭದೊಳಿಟಿದಂತಿರ್ಕುಂ: ಆದಿಷು, ೧೧. ೮); ವರ್ಚಸ್ಸು 


(ಚಕ್ರರೂಪದಿನಿರ್ದಪುದು ನಿನ್ನ ದಂಡನೀತಿಯ ಪುದುವೆ 
ವಲಂ ದಂಡರತ್ನಮೆಂಬುದು ಪೆಜತೇಂ: ಆದಿಷು, ೧೩. 
೨೭); ಜೊತೆ, ಸಹವಾಸ (ಆ ದುರ್ಮದನಶ್ಚಗ್ರೀವನಾ 
ಕೋಟಲೆಯ ಪುದುವು ಅದೇತರ್ಕೆ: ಶಾಂತೀಶ್ವಹು, ೨. 
೧೦೮); ಜಂಟಿ ಒಡೆತನ (ಎನಗೆ ಎಕ್ಕಬಾಗೆ ನೋಡೀಗಳ್‌ 
ಈ ಇಳಾಲತಾಂಗಿ ಪುದುವಲ್ಲಳ್‌ ಅದೆಂತೆನೆ ಮುನ್ನ ನೂಲ 


ಪುದುವಾಲ್ಡ್‌ನಕ್ಕೆ 


೭೦೭ 


ತೋಡಾಗದೆ ಕೆಟ್ಟು ಪೋದವರಂ 
ನಿಜೆಪಂತು ಬೆಳ್ಳನೇ: ಪಂಪಭಾ, ೯. ೪೬) 
ಪುದುವೊಗು - ಹೊಂದಿಕೊ (ಪುಣ್ಯಹೇತು ಅಘಹೇತುಗಳ್‌ 
ಅನ್ಯರಸಂಗಳಾಗಿಯುಂ ಶಾ೦ತಮೆನಿಪ್ಪ ತಜ್ಜಿನಕಥಾರಸದೊಳ್‌ 
ಪುದುವೊಕ್ಕು ಮಾಡುಗು೦ ಶಾಂತಿಯಂ: ಮಲ್ಲಿನಾಪು, ೧. 
೪೯) 
ಹುದಲ - [ಜೈನ] ಪರಮಾಣುಗಳ ಸಂಯೋಗದಿಂದ ಉಂಟಾದ 


Nn 


ಹಾಗೂ ಸ್ಪರ್ಶ, ಗಂಧ, ಬಣ್ಣಗಳನ್ನು ಹೊಂದಿದ ಅಜೀವಸತ್ವ 


ಇಂ ಮಗುಟ್ಬು ೦ 


(ಜೇತನಾರಹಿತಮಜೀವತತ್ತ್ವ್ವಂ ಅದು ಗತಿಸ್ಥಿತ್ಯವಗಾಹ 
ಶರೀರಾದಿ ವರ್ತನಾಹೇತು ಧರ್ಮಾಧರ್ಮಾಕಾಶ 


ಪುದ್ಗಲಕಾಲಭೇದದಿಂ ಪಂಚವಿಧಂ: ಆದಿಷು, ೧೦. ೬೩ ವ) 

ಪುದ್ಧಲದ್ರವ್ಯ - [ಜೈನ] ಭೌತಿಕ ಜಗತ್ತಿನ ನಿರ್ಮಾಣಕ್ಕೆ 
ಕಾರಣವಾದ ಷಡ್ಚವ್ಯಗಳಲ್ಲಿ ಒಂದು (ಷಡ್ಬವ್ಯಂಗಳ 
ಗುಣಪರ್ಯಾಯಮುಮಂ ಹಾ ಜು ಪು 
ಸುಕುಮಾಚ, ೩. ೩೯ ವ). ನೋಡಿ. ಷಡ್ಚವ್ಯ' 

ಪುದ್ಧಳ - [ಜೈನ] ಪುದ್ಗಲ (ಅತತ್ವದೊಳ್‌ ಿಸದ ಭಾವಂ 
ಅಟಿಸದ ಪುದ್ಗಳಂ ಇಲ್ಲೆ ಕರ್ಮಬಂಧದಿಂ ಬಲವರುತಿರ್ಪ 
ಅಾಟಣದ ಗುಂಡಿಗೆಯಂತಿರೆ: ಸುಕುಮಾಚ, ೫. ೩೨) 

ಪುನಃಪುನಃ - ಮತ್ತೆ ಮತ್ತೆ (ಪುನಃಪುನರಾಲಿಂಗನಂಗೆಯ್ದು 
ಮುಹುರ್ಮುಮುರ್‌ ಆಳೋಕನಂಗೆಯ್ಯುತ್ತುಂ ಬಂದು 
ದಿವಿಜೇಂದವಿಳಾಸದಿಂ ಪೊಟಲಂ ಪುಗೆ: ಪಂಪಭಾ, ೫. ೨೨ 
ವ) 

ಪುನರುಕ್ತ - ಮತ್ತೆ ಹೇಳಿದ (ಪುನರುಕ್ತಂ ಸಂಧಿದೋಷಂ ಸ್ವರತತಿ 
ಪದೂರ್ಣೋಕ್ತಿದೋಷಗಳೆಂದೆಂಬಿನಿತುಂ ದೋಷಂಗಳಂ 
ಬಿಟ್ಟು: ಸೂಕ್ತಿಸುಧಾ, ೧೬. ೩೯) 

ಪುನರ್ಜಾಯಕ್ಷಯಶ್ರೀ - ಪುನರ್‌ಜನ್ಮವನ್ನು ಇಲ್ಲವಾಗಿಸುವ, 
ಮೋಕ್ಷ (ನೆಟ್ಟನೆ. ಪುನರ್ಜಾತಕ್ಷಯಶ್ರೀಗೆ ತಾಯ್ಲರು 
ರತ್ನತ್ರಿತಯಾವಭಾವಿ ಬಹುಬಂಧಚ್ಛೇದಿ: ಸುಕುಮಾಚ, ೧. 
೬) 

ಪುನರ್ನವ - ಹೊಸದಾಗುವ (ಒಡವುಟ್ಟಿಯುಂ 
ಒಡವಳೆದುಂ ಕಡೆಯೊಳ್‌ ನೀನೆನ್ನನಿಂತು 
ಕಂಡುಂಬಂದಿರ್ದೊಡೆ ಉಡಿದೀ ನಮ್ಮಿರ್ವರ ತೊಡರ್ಪಿದಂ 
ನೀಂ ಪುನರ್ನವಂ ಮಾಡಿನ್ನುಂ: ಶಾಂತಿಷು, ೭. ೧೦೪) 

ಪುನರ್ಭವ - ಮರುಹುಟ್ಟು (ಈತಂಗೆ ಅನುನಯದಿಂ ಏನೋ 
ಕೃತ್ಯಂ ಪುನರ್ಭವಂ ನಿನ್ನ ದಯೆಯಿ೦ ಇಂ ಸಮನಿಸುಗುಂ: 
ಕರ್ಣನೇಮಿ, ೪. ೩೧) 

ಹುನ್ನಾಗ - ಗಂಡಾನೆ (ಕವಿಪುನ್ನಾಗಂ ಬಲ್ಲವೊಲ್‌ 
ಏನನಿಂಬಾಗಿರಲ್‌ ಅಣಚಿದಪನೆ ಕುಕವಿ ಸತ್ಯೃತಿರಸಮಂ: 
ಉದ್ಭಟಕಾ, ೧. ೨೦); ಸುರ ಹೊನ್ನೆ (ಇದೆನ್ನ ವಿಮಾನಮಂ 
ಬಳಸಿ ತಳ್ತ ಪುನ್ನಾಗನಾಗ ದಿವ್ಯತರುನಂದನಂ: ಆದಿಪು, ೪. 


ಪುನಃ 


೮); ಒಂದು ಹೂವು. ಸುರಹೊನ್ನೆಯ ಹೂ 
(ನಾಗವಿಭೂಷಣಪುತತಿ ನಾಗರಖಂಡಂ ಅಪೂರ್ವಮಪ 
ಪುನ್ನಾಗದ ಬಾಸಿಗಂ ಬಗೆದ ಬಣ್ಣದ ಪುಟ್ಟಿಗೆ 
ನಾಗಜಾಲಮೆಂದು: ಪಂಪಭಾ, ೪. ೧೭) 

ಪುನ್ನಾಮೋ ನರಕತ್ರಾಯತ ಇತಿ ಪುತ್ರ: - ಪುತ್‌ ಎಂಬ 
ಹಸ ರುಳ್ಳ ನರಕಪ ದೆಸೆಯಿಂದ ಕಾಪಾಡುವವನೇ ಪುತ್ತ 
(ಪುನ್ನಾಮೋ ನರಕತ್ತಾಯತ ಇತಿ ಪುತ್ರ: ಎಂಬ 


ವಾಕ್ಯಾರ್ಥಮಂ ಕೇಳ್ದು: 7 ಕಾದಂಬ, ೨. ೪೬ ವ) 


ಪುಪ್ಪಕ - ಬಿಸಿ (ಕುಳಿರ್ವ ತಿಳಿನೀರ್ಗಳುಮಂ ಪುಪ್ಪಕಮಾಗಿ 
ಕನಲ್ಬಳುರ್ದಪ್ಪುದು ಕಾಮಿನಿಯ ಮೆಯ್ಯ ಬೆಂಕೆ: ಲೀಲಾವತಿ, 


೧೧. ೪೫) 


ಪುಬ್ಬ - [ಜೈನ] ಮುನಿ ಅರಿಯಬೇಕಾದ ಹದಿನಾಲ್ಕು ಬಗೆಯ 
ಜ್ಞಾ (ಉತ್ಪಾದ ಪೂರ್ವಾಗ್ರಾಯಿಣೀಯ 
ವೀರ್ಯಾನುಪ್ರವಾದ ಅಸ್ತಿನಾಸ್ತಿಪ್ರವಾದ ಆತ್ಮಪ್ರವಾದ 
ಸತ್ಯಪ್ರವಾದ ಜ್ಞಾನಪವಾದ ಕರ್ಮಪ್ರವಾದ ಪತ್ಯಾಖ್ಯಾನ 
ನಾಮಧೇಯ ವಿರ್ಯಾನುವಾದ ಕಲ್ಯಾಣನಾಮಧೇಯ 
ಪ್ರಾಣವಾದಕ್ರಿಯಾವಿಶಾಲ ಲೋಕಬಿಂದುಸಾರಮೆಂಬ 
ಪದಿನಾಲ್ಕುಂ ಪುಬ್ಬಂಗಳೊಳಂ ನೆಜ್‌ಯೆ: ಹರಿವಂಶ, ೧೪. 
೫೩ ವ) 

ಹುಬ್ಬೆ - [ಜೈನ] ದೀರ್ಫ ಕಾಲಾವಧಿ, ಎಪ್ಪತ್ತುಲಕ್ಷ ಮೂವತ್ತು 
ಸಾವಿರ ಕೋಟಿ ವರ್ಷಗಳು (ಪುಬ್ಬಕೋಟಿ ಪರಿಸಂಕ್ಕೆವರಂ 
ಪರಮಾಯುಂ: ಆದಿಪು, ೧. ೫೨) 

ಪುಯ್ಯಲ್‌ - ಕೂಗಾಟ (ನಿಚ್ಚನಿಚ್ಚಂ ತೊಂಡಿಕೆಗೆಯ್ದು ಪುಯ್ಕಲ 
ಮಾಡುತ್ತಿರೆ: ಹರಿವಂಶ, ೫. ೩೧ ವ); ಹುಯ್ಯಲು, ಗೋಳು 
(ಆ  ಪುಯ್ಯಲನಾರಯ್ತು ಬರ್ಪೆನೆಂದು ಭೀಮನನಿರಿಸಿ 
ಕೊಂತಿ ತಾನೆ ಪೋಗಿ: ಪಂಪಭಾ, ೩. ೨೪ ವ) ಯುದ್ಧ 
(ಪುಯ್ಕಲ್ಲೆ ವಂದ ಖರದೂಷಣ ರನವರ ಸೇನೆವೆರಸು 
ಕೊಂದು: ಪಂಪರಾ, ೧೦. ೨೭ ವ) 

ಪುಯ್ಯಲಿಕ್ಕು - ರಕ್ಷಣೆಗಾಗಿ ಕೂಗಿಕೊ 
ಮರ್ತ್ಯನಿಕರಮುಂ ತರದಿಂ 
ನಿಮ್ಮೂಳಿಗಮನೆ. ಭರದಿ೦ ಪುಯ್ಕರಿಕ್ಕೆ 
ಗಿರಿಜಾಕ, ೬. ೨೫) 

ಪುಯ್ಯಲಿಗ - ಸಾರುವವನು (ತಂತಮ್ಮ ಆಯುಧಂಗಳಂ ಕೊಂಡು 
ನಡೆಗೊಂಡು ಪೊಯ್ಯಯಲಿಗರೊಡನೆ ಪೊಅಮಟ್ಟು: 
ಹರಿವಂಶ, ೧೧. ೪೨ ವ) 

ಪುಯ್ಯಲಿಡಿಸು - ಗೋಳಾಡಿಸು (ತುಉುಪಟ್ಟಿಯ ಕಿಜುಮಕ್ಕಳಂ 
ಬಲ್ಲಕ್ಕಳ೦ ಮಿಂಡಮಕ್ಕಳುಮಂ ಒಂದೆ ಕೋಲೊಳ್‌ ತಂದು 
ಪುಯ್ಯಲಿಡಿಸುವ ಕೃಷ್ಣನಂ: ನೇಮಿನಾಷು, ೭. ೮೫ ವ) 

ಪುಯ್ಯಲಿಡು - ಪುಯ್ಯಲಿಕ್ಕು (ಮರೋಪವನಮೆಲ್ಲಮಂ ತುಟೆದು 
ಪಲರ್‌ ಬಾಯ್ದೆಜ್‌ದು ಪುಯ್ಯಲಿಡೆ ಕಡುಕೆಯ್ದು 
ಉಕ್ಕೆವಗುದುರೆ ಪೊಟಲನಲಲಿಸಿತಾಗಳ್‌: ಪಂಪರಾ, ೪. 
೧೦೬) 

ಪುಯ್ಯಲಿಸು - ಪುಯ್ಕರಿಕ್ಕು 
ಪುಯ್ಕಲಿಪಂತೆವೊಲೊಗೆದುದು 
ಪಯೋನಿಧಿನಾದಂ: ಆದಿಹು, ೧೨. ೭೬) 

ಹುಯ್ಯಲ್ಲು - ಪುಯ್ಕಲಿಕ್ಕು (ತಜ್ಜ್ಞನೋತ್ಕರಂ ಎಲಟ್ಟಂದನಿತುಂ 
ಪ್ರಜಾಪತಿ ಮಹಾರಾಜ೦ಗೆ ಪುಯ್ಯಲಿಚಿದರ್‌: ಶಾಂತೀಶ್ವಪು, 

೩೦೭) 

ಪುಯ್ಯಲ್ವೋಗು - ಕಾಳಗಕ್ಕೆ ಹೋಗು (ಪುಯ|ಲ್ಗೆ ಪೋದಂ - 
ಪುಯ್ಕಲ್ವೋದಂ: ಶಬ್ದಮದ, ೧೭೩ ಪ್ರ 

ಪುರ - ನಗರ (ಪತ್ತನ ನಿಗಮ ನರ ಪುಟಭೆದನ ನಗರೀ 
ಸಮಾಹ್ವಯಂ ಪುರಮಕ್ಕುಂ: ಅಭಿಧಾವ, ೧. ೧೦. ೫); 
ಪ್ರಧಾನವ್ಯಕ್ತಿಗಳು ವಾಸಿಸುವ ಊರು (ಪ್ರಧಾನಪುರುಷ 
ಅಧ್ಯಾಸಿತಂಗಳಪ್ಪ ಪುರಂಗಳುಮಂ: ಆದಿಷು, ೮. ೬೩ ವ) 

ಪುರಂದರ - ಹಲವಾರು ಪುರಗಳನ್ನು ನಿರ್ಮಿಸಿದ್ದರಿಂದ 
ಆದಿದೇವನು ಸೌಧರ್ಮೇಂದನಿಗೆ ಇಟ್ಟ ಹೆಸರು (ಗುರು 


(ನಾಗನಿಕರಮುಂ 
ದೇವನಿಕರಮುಂ 
ಕಳಿಪಿದರೆನ್ನಂ: 


(ಈ  ನೃಪನೆಂದಚ್ಚಿಗದೊಳೆ 
ಚಳದನಿಲಹತ 


೭೦೮ 


ಬೆಸಸೆ ಸಮೆದು ಪಲವುಂ ಪುರಂಗಳ೦ ದೇವನಿಡೆ 
ಪುರಂದರವೆಸರಂ ಧರಿಯಿಸಿ ಭಕ್ತಿಭೆರಾನತಕಿರೀಟಂ 
ಅಮರೇಂದಂ ಅಮರಲೋಕಕ್ಕೊಗೆದಂ: ಆದಿಪು, ೮. ೬೪); 
ದೇವೇಂದ್ರ (ಪಟುವಗೆಯೊಳ್‌ ಭೈರವಂಬಾಯ್ದಂತೆ ಬಂದು 


ನಿಂದ ಪುರಂದರನಲ್ಲಿಗೆ ಸರಸಿಜಭವಂ ಬಂದು 
ಮಾರ್ಕೊಂಡು: ಪಂಪಭಾ, ೫. ೧೦೧ ವ) 

ಪುರಂದರಚಾಪ — ಇಂದ್ರಚಾಪ, ಕಾಮನ ಬಿಲ್ಲು 
(ವರ್ಣರಂಜಿಯೊಂದೆಸಕಮೊ ತಾನಿದೆಂದೆನಿಸಿತಂದು 


ಪುರಂದರಚಾಪವಿಭ್ರಮಂ: ಚಂದ್ರಪ್ರಪು, ೪. ೫೦) 

ಹುರಂದರದಿಕ್‌ - ಪೂರ್ವದಿಕ್ಕು (ಅಂತು ಪುರಂದರದಿಗ್ವಧೂ 
ವದನಮಂಗಳ ಮಣಿದರ್ಪಣಮುಮಂ೦ ಇಂದ್ರಗಜೇಂದ್ರ 
ಧವಳಕರ್ಣಚಾಮರಮುಮಂ ಅನುಕರಿಸಿ: ಆದಿಹು, ೧೨. ೭ 
ವ) 

ಪುರಂದರಪುರ - ಇಂದನ ಊರು, ಅಮರಾವತಿ (ಚತುರ 
ಖೇಚರವಾರವಧೂ ನಿಧಾನಮಾದಿತ್ಯಪುರಂ ಪುರಂದರಪುರ 
ಪ್ರತಿಮಂ: ಚ೦ದ್ರಪ್ರಪು, ೬. ೫) 

ಪುರಂಧ್ರಿ - ಹೆಂಗಸು (ಅಂತು ಮನಸಿಜನಾವೇಶಮಂತ್ರದಿಂ 
ಸ್ಲೋಭಂಗೊಂಡಂತೆ ಪುರಪುರಂಧ್ರೀಕ್ಷೋಭಮಾಗೆ: ಆದಿಷು, 
೧೧. ೨೩ ವ); ಮುತ್ತೈದೆ (ತಾರಾಪುರಂಧ್ರೀ 
ಕಪೋಳಸ್ಥಳಪತ್ರಂ ಚಂದಕಾಂತೋಪಳ ಸಲಿಲರಾಸಿ 
ಪಸರಿಸಿ ಪರ್ಬಿತ್ತು ಚಂದ್ರಾಂಶುಜಾಳಂ: ಮಲ್ಲಿನಾಷು, ೭. 


೩೨) 

ಪುರಃಪ್ರದರ್ಶಿತ - ಮುಂಚೆಯೇ ತೋರಿಸಿದ (ವನಪಾಲ 
ಪುರಃಪ್ರದರ್ಶಿತಾನಂತರಂ ಅನಂತತರುಲತಾಸಂದೋಹ 
ಸಂದರ್ಶನಾನಂದಕಂದಳಿತ ಹೃದಯಾರವಿಂದನುಂ: 
ರಾಜಶೇವಿ, ೧೦. ೧೫ ವ) 

ಹುರಗೋಪುರ - ನಗರದ ದಿಡ್ಡಿ ಬಾಗಿಲು (ರಜತಗಿರಿ 
ಗುಹಾದ್ವಯದೆಡೆಯೊಳ್‌ ಹೋಪಂದುಂ ಅಣಮೆ 


ತೊಡರದುದು ಈ ಪುರಗೋಪುರದೊಳೇಕೆ ತೊಡರ್ದುದೊ 
ಚಕ್ರಂ: ಆದಿಷು, ೧೪. ೮) 


ಪುರಪುರಂಧ್ರೀ - ಪೌರಸ್ತೀ (ಮನಸಿಜನಾವೇಶಮಂತ್ರದಿಂ 
ಸ್ತೋಭಂಗೊಂ೦ಡಂತೆ ಸ್ರ ಪುರಪುರಂಧ್ರೀಸ್ತೀಕ್ಷೋಭಮಾಗೆ: 
ಆದಿಹು, ೧೧. ೨೩ ವ) 

ಪುರಭೃತ್‌ — ಪುರದ ಒಡೆಯ (ಖೇಚರಸ್ಕೆನ್ಕಂ 
ವಿಜಯಾರ್ಧಾಚಲತಟಧಾತುರೇಣುರಕ್ತಂ ಪುರಭೃತ್‌ 
ಗೋಚರಕೋಪಾಗ್ನಿ ಶಿಖಾರೋಚಿಃ ಪಟಳೋಪಲಿಪ್ತ 
ಎನಿಸಿದುದಾಗಳ್‌: ಶಾಂತಿಷು, ೪. ೬) 

ಪುರಮಥನ — ತ್ರಿಪರಗಳನ್ನು ಸುಟ್ಟವನು, ಶಿವ 
(ಪುರಮಥನರೂಪದಿ೦ ನೀಂ ಮರುಳ್ಗಳೊಡನಾಡಿದೆ: 


ಜಗನ್ನಾವಿ, ೪. ೧೦೪) 

ಪುರವರೇಶ - ಊರ ಮುಖ್ಯಸ್ಥ (ಪುರವರೇಶನ ಮಾಡಿದ 
ಚೈತ್ಯಕ್ಕಿಟ್ಟಿಗೆಗಳ್‌ ಬರೆ ನೋಡಿ ಕಲ್ಲುರಿಗನೊಯ್ಯನೆ 
ಪೂರಿಗೆಗೊಟ್ಟೈದಾಜನೆ: ಆದಿಷು, ೫. ೧೯) 

ಪುರವಿಜಯ - ಶಿವ (ಪುರವಿಜಯಂಗೆ ತನ್ನ ಸುತೆಯಪ್ಪ 
ಉಮೆಯಂ ನಲವಿಂದಮಿತ್ತು: ತ್ರಿಷಷ್ಟಿಪು, ೩೩. ೧೩೯) 


ಹುರ್ತೀ - ನಗರವೆಂಬ ವನಿತೆ (ಕಣ್ಣೆ ವಂದುದು ಪುರಸ್ತೀ 
ಎ ೨ 
ಪಾಂಡುಪುತ್ರ೦ಗ೦ ಉತ್ಸವದಿಂದೆ ಮುನ್ನಿಜೆದಿರ್ದು ತನ್ನ 


ಪಿಣಿಲಂ ಕೂರ್ತಂದು ಬಿಟ್ಟಂತೆವೋಲ್‌: ಪಂಪಭಾ, ೧೪. 
೧೪) 


ಹುರಸರ - ಸಮೇತ, ಸಹಿತ (ನಾಲ್ವತ್ತೆಂಟು. ಕೋಟಿ 
ಪತಾಕೆಗಳೆಸೆಯೆ ಪೂರ್ವಾಭಿಮುಖನಾಗಿ ಚಕ್ರತ್ನಪುರಸ್ಪರಂ 
ಬಿಜಯಂಗೆಯ್ದಾಗಳ್‌: ಆದಿಷು, ೧೧. ೨೮ ವ) 

ಪುರಹರ — ಪುರಮಥನ (ಪುರಹರನಿರ್ದಪಂ 
ನಿರುಪಮಾನತಪೋಮಯನಾಗಿ: ಗಿರಿಜಾಕ ೬. ೧೩) 

ಪುರಾಂತಕ - ತ್ರಿಪುರಗಳನ್ನು ನಾಶಮಾಡಿದವನು, ಶಿವ 
(ಪ್ರಳಯದುರಿ ಕಾಳಕೂಟದ ಗುಳಿಗೆ ಪುರಾಂತಕ 
ಲಲಾಟನೇತ್ರಾನಳನೊ೦ದು ಅಳವಿಗ೦ ಅಗ್ಗಳ೦ ಅವರ್ಗಳ 
ಮುಳಿಸುಗಳುಂ: ಪಂಪಭಾ, ೭. ೬೬) 

ಪುರಾಕೃತ - ಹಿಂದೆ ಅಥವಾ ಹಿಂದಿನ ಜನ್ಮಗಳಲ್ಲಿ ಮಾಡಿದ 
(ತನ್ನಿಂದನಾಗೆ ಬಗೆದು ಪುರಾಕೃತಪುಣ್ಯದಿಂ 
ಸುಖಮನನುಭವಿಸುತ್ತಿರೆ: ಪಂಪರಾ, ೧೦. ೧೩೯ ವ) 

ಪುರಾಣ - ಹಳೆಯ (ನೆರೆದಿಸುತಿರೆ ತೋಲ್ವುಲ್ಲೆಯಂ ಇರದೆ ಅದು 
ಬಿಚ್ಬೊಡೆ ಪುರಾಣ ಕೂಪದೊಳ್‌ ಅದಂ ಇನ್ನು ಅರಿದು 
ತೆಗೆವಂದಂ ಎಂದವರಿರೆ ಬಳಸಿಯುಮಲ್ಲಿ ಕಂಡು ನಕ್ಕಂ 
ದೋಣಂ: ಪಂಪಭಾ, ೨. ೫೧) 

ಪುರಾಣ ಕಥಾಂಗ - [ಜೈನ] ಪುರಾಣ ಕಥೆಗಳ ನಿರೂಪಣೆಯ 
ಎಂಟು ಅಂಗಗಳು (ಸಕಲಜ್ಞ ಪ್ರತಿಪಾದ್ಯಮಪ್ಪ ಭುವನಂ 
ದೇಶಂ ಪುರಂ ರಾಜವೃತ್ತಕಂ ಅರ್ಹದ್ವಿಭವಂ ಚತುರ್ಗತಿ 
ತಪೋಮಾರ್ಗಂ೦ ಫಳಂ ತತ್ಪುರಾಣ ಕಥಾಂಗಂಗಳ್‌ ಇವು 
ಎಂಟು ಎನಿಕ್ಕುಂ: ಮಲ್ಲಿನಾಪು, ೧. ೫೪) 

ಪುರಾಣಕಮಠ - ಪುರಾತನವಾದ ಆಮೆ, ವಿಷ್ಣುವಿನ 
ಕೂರ್ಮಾವತಾರ (ದುರ್ವಹಧಾತ್ರೀಭರಮಂ ಪುರಾಣಕಮಠಂ 
ಬೆಂಬತ್ತೆ ಪೊತ್ತಿರ್ದೊಡೆ ಅವಹಿತಂ ಪ್ರಜೆಗೆ: ಲೀಲಾವತಿ, ೧. 


೮೭) 
ಹುರಾಣಕವಿ - ಹಿಂದಿನ ಕವಿ (ಪುರಾಣಕವಿ ಪ್ರಭು 
ಪ್ರಯೋಗಾಎಳ ಸದ್ಗುಣೋದಯಮನಾರಯ್ದವಣೆಂ 


ಸಮೆದೊಂದು ಕಾವ್ಯದಿ೦ .. . ಮುದಮಂ ತನಗಾಗಿಸಿದೊಂ 
ಕವೀಶ್ವರಂ: ಕವಿರಾಮಾ, ೨. ೧೫೫); ಪುರಾಣ ರಚಿಸಿದ ಕವಿ 
(ವಾಕ್‌ಶ್ರೀಸುಭಗ೦ ಪುರಾಣಕವಿಯು೦ ಧರೆಗಾಗಿರೆ 


ನಾಡೊವಜನಾದನೊ ಪೇಟ್‌ ಕವಿತಾಗುಣಾರ್ಣವಂ: 
ಪಂಪಭಾ, ೧೪. ೬೨) 

ಪುರಾಣಕೂಪ - ಹಳೆಯ ಬಾವಿ (ತೊಟ್ಟನೆ ಮುಂದಿರ್ದ 
ಪುರಾಣಕೂಪಮಂ ಕಂಡು ತೃಷೆಯಿಂ 


ಶ್ರ 
ನೀರ್ಗುಡಿಯವೇಲ್ಕ್‌ಂದು ನೋಡಿ: ಪಂಚತಂತ್ರ, ೧೪೪ ವ) 


ಹುರಾಣಪುರುಷ - ಆದಿಪುರುಷ (ಆಗಳ್‌ ಪರಸೈನ್ಯಭೈರವಂ 
ಪುರಾಣಪುರುಷನಪ್ಪ ಪುರುಷೋತ್ತಮಂಗೆಅಗಿ ಪೊಡೆಮಟ್ಟು: 
ಪಂಪಭಾ, ೧೦. ೬೪ ವ) 


ಹುರಾಣವಿದ - ಪುರಾಣಗಳನ್ನು [ಪ್ರಾಚೀನವಾದುದನ್ನು] 
ತಿಳಿದವನು (ವಿತತಾಷಾಢದ ಬಹುಳ ಪ್ರತಿಪದ್ದಿನದಂದು 
ಕೀರ್ತಿ ನೆಗಟ್ಟೆರೆ ಭಗವತ್ಕತಯುಗಮಾದುದರಿಂದಂ 


ಕೃತಯುಗಮೆಂಬರ್‌ ಪುರಾಣವಿದರಿದನೀಗಳ್‌: ಆದಿಪು, ೮. 
೬೬) 

ಪುರಾತನಪುರುಷ ಷ್ಟ ಆದಿಪುರುಷ ಶ್ರೀ 
(ಪುರಾತನಪುರುಷ೦ ಮುರಾರಿ ಕೆಲದೊಳ್‌ ನಿಲೆ ನೀಂ 
ಕೊಲಲಾರ್ಪೊಡಂ ಆಗದು: ಪಂಪಭಾ, ೧೩. ೧೦೫) 

ಪುರಿ - ಹುರಿ, ಕಾಯಿಸು (ಪುರಿದಂತಾದುವು ಪೂವಿನಂಬು 
ವಿನಿವಿಲ್‌ ನಿಸ್ಥ್ನಾರಮಾದತ್ತು ಕಂತು ಸೀದ 
ಕರಿಯಂತಾದಂ: ೧. ೧೬) 


ಕೃಷ್ಣ 


೭೦೯ 


ಪುರಿಗಣೆ - ಹೆಚ್ಚಿನ ಶಕ್ತಿಯ ಬಾಣ (ಪಿಡಿದನೆ ಪುರಿಗಣೆಯಂ 
ಎರಟ್ನುಡಿದನೆ ಬಳ್ಳಿದನೆ ತಾನೆ ತನ್ನನೆ ಚಲಮಂ ಪಿಡಿದು 
ಅಟೆದಂ ಎಂದು ದೇವರ ಪಡೆ ಗಡಣದೆ ಪೊಗಟ್ಟುದು 
ಇನತನೂಜನ ಗಂಡಂ: ಪಂಪಭಾ, ೧೨. ೨೧೬) 

ಪುರಿವರಲ್‌ - ಬಿಸಿಯಾದ ಕಲ್ಲು (ಪರಲುಮಂ ಪುರಿವರಲುಮಂ 
ಕಿಸುಗಾಡುವ೦  ನೆಗ್ಗಿಲ್ಲಾಡುವಂ ಕಳೆದು ಪೋಗಿ: 
ಲೀಲಾವತಿ, ೬. ೧೬ ವ) 

ಹುರೀಷ - ಮಲ, ಅಮೇಧ್ಯ (ಸಿಂಬುಟು ಕೀವು ಕೆರಂಕು 
ಅಸೃಗಂಬು ಮಲಂ ಮೂತ್ರ೦ಂ ಆ ಪುರೀಷಂ ಜೀವಂ 
ಬೆಂಬಿಡದೀ ಪಂದೊವಲ ಪಸುಂಬೆಯೊಳ್‌ ಈ 
ಒಡಲೊಳಾವ ಸುಖಮಿರ್ದಪುದೋ: ಅಜಿತಪು, ೬. ೫೪) 

ಪುರು - ವಿಪುಲವಾದ, ಹಿರಿದಾದ (ದೊರೆಕೊಳ್ಳುಂ ಸಿರಿಯುಂ 
ದರಿದ್ರಮುಂ ಇವೆಂತುಂ ಪೂರ್ವಕರ್ಮಂಗಳಿ೦ 
ಪರಮಾರ್ಥಂ ಪುರುಧರ್ಮದಾನಫಲದಿಂ: ಶಾಂತೀಶ್ವಷು, ೬. 
೧೧೮) 

ಹುರುಚರಿತ - ತೀರ್ಥಂಕರಚರಿತೆ (ಹೃದಯಂ ಸ್ವಾಧೀನಧರ್ಮಂ 
ಮತಿ ಪುರುಚರಿತಂ ಶೀತಲ೦ ಸುವ್ರತಂ ತಾಂ ಅದಣೆಂ 
ಪ್ರತ್ಯಕ್ಷ ತೀರ್ಥೇಶ್ವರಂ: ಲೀಲಾವತಿ, ೧. ೯೪) 

ಪುರುಡಿ - ಹೊಟ್ಟಿಕಿಚ್ಚು ಪಡುವವಳು (ಅವನ ಸತಿ ಪುರುಡಿ 
ನೆವದಿಂ ಬವರಮನೆ ಪೊಣರ್ಜ್ಚಿ ಮಾರಿದತ್ತಾಖ್ಯೆ 
ಮಹಾಹವಶೀಲೆ ತನ್ನ ಮನೆಯಿಂದವೆ ಪೊಜಮಡಿಸಿದಳ್‌ 
ಕನಲ್ಲು ಪದ್ಮಾವತಿಯಂ: ಪುಣ್ಯಾಸ್ರ, ೨. ೪೩) 

ಪುರುಡಿಗ - ಹೊಟ್ಟಿಕಿಚ್ಚು ಪಡುವವನು (ಪೆಣರಂ 
ದೂಣುವರೊಳ್‌ ತೆಣನಣಿಯದೆ ನುಡಿವವರೊಳ್‌ 
ಆಗಮಾರ್ಥಮನೇನೆಂದಆಯದರೊಳ್‌ ಪುರುಡಿರೊಳ್‌ 
ಬಳುದಲೆಯೆಂದೆಳಸಿ ಕೇಳಲಾಗದು ಪುರುಷಂ: ಧರ್ಮಾಮ,, 
೬. ೧೫೦) 

ಹುರುಡಿಸು - ಸ್ಪರ್ಧೆ ಮಾಡು (ಕಣೌವಂ ಶರವೃಷ್ಟಿಯಂ 
ಆತ್ಮಜನಕ೦ ಇಂದ್ರಂ ಎನುತ್ತುಂ ಪುರುಡಿಸಿ ಶರವೃಷ್ಟಿಯಂ ಆ 
ಗಿರಿಶಾಗ್ರದೊಳೆಯ್ದಿ ಕಜ್‌ದಂ ಅರ್ಜುನಂ ಅದಟಿಂ: ಶಬರಶಂ, 
೪. ೪೧); ಹೊಟ್ಟೆಕಿಚ್ಚುಪಡು (ಕಳಕ೦ಠ೦ ಪುಗಿಲೆಂಬೀ 
ಕಳನಿನದಂ ವಕ್ರಮಾಗಿಯು೦ ನೃಪನ ಮನಂಗೊಳಲಾರ್ತುದು 
ಪುರುಡಿಪ ನಲ್ಲಳ ನಲ್ಮೆಯ ವಕ್ರವಚನದಂದದಿನಾಗಳ್‌: 
ಮಲ್ಲಿನಾಪು, ೬. ೯) 

ಪುರುಡು - ಹುರುಡು, ಸ್ಪರ್ಧೆ (ರಾಗಮಿಲ್ಲದ ಸುಸಿಲ್‌ ಅಬ್ಕಜೆಲ್ಲದ 
ಪದಂ ನೆವಮಿಲ್ಲದ ಕಾಯ್ದು ಬೇಟಮಿಲ್ಲದ ಪುರುಡು 
ಏವಮಿಲ್ಲದ ಅಟಲ್‌: ಆದಿಷು, ೧೨. ೪೫); ಅಸೂಯಿ 
(ಒದವಿದ ಬೇಟದತ್ತಳಗದೊಳ್‌ ಮುಳಿಸಂ 
ಪುರುಡು೦ಟುಮಾಡೆ: ಆದಿಪು, ೪. ೧೦) 

ಪುರುದೇವ - ಆದಿ ತೀರ್ಥಂಕರ (ಪರುದೇವಾದಿಗಳೊಲಿಸಿದ 
ಪರಮಶ್ರೀವಧುವ೦ ಒಲಿಸಿಯು೦ ಪರವನಿತಾ ನಿರಪೇಕ್ಷಕಂ: 
ಯಶೋಧಚ, ೧. ೧) 

ಪುರುಷ - ಮನುಷ್ಯ (ನೃ ನರ ಮನುಜನ್ಮ ಮಾನವ ಮನುಷ್ಯ 
ಪಂಚಜನ ಮರ್ತ್ಯ ಸ೦ಂಜ್ಯಂ ಪುರುಷಂ; ಅಭಿಧಾವ, ೧. ೧೧. 
೧); ಗಂಡ (ಸಂಸ್ಕಾರಿಸಲೀ ವನಿತೆಯರ್ಗವರವರ 
ಪುರುಷರಂ ಕುಡವೇಟ್ದುಂ: ಪಂಪಭಾ, ೧೪. ೮) ಪೌರುಷ 
(ಪುರುಷಮ೦ ಸಮಕಟ್ಟುಮನಪ್ಪೊಡೆ ಪೊಕ್ಕಿಜೆಯಲಣ್ನುವರಿಲ್ಲ: 
ಪಂಪಭಾ, ೬. ೬೭ ವ) 


ಹುರುಷಕಾರ - ಮನುಷ್ಯತ್ವ (ಮತಿಗೆಟ್ಟು ಬಾಯ್ಗೆವಂದಂತೆ 
ತಿರಸ್ಕರಿಸುವುದು ಪುರುಷಕಾರಮೆ ಗುರುವಂ: ಸುಕುಮಾಚ, 
೨. ೬೭) 

ಪುರುಷತ್ರಯ - ಬ್ರಹ್ಮ ವಿಷ್ಣು ಮಹೇಶ್ವರರು (ದೇವ 
ಪುರುಷತ್ರಯಾಕಾರಪ್ರಧಾನ ಜಯ: ಜಗನ್ನಾವಿ, ೫. ೧೦೩ 
ರಗಳೆ) 

ಪುರುಷಧರ್ಮ - ಗಂಡ ಪಾಲಿಸಬೇಕಾದ 
(ಪರಪರಿಗೃಹೀತೆಗಳಿಪಂ ತರೆ 
ಪುರುಷಧರ್ಮಮಟೆಗುಂ: ಪಂಪರಾ, ೪. ೧೯೨) 

ಪುರುಷಭಿಕ್ಷ - ಗಂಡನಿಗೆ ಜೀವದಾನ ಮಾಡುವುದು (ರಿಕ್ಕಟದ 
ಶಕ್ತಿಯಂ ಮುಂದಿಕ್ಕಿಯು೦ ಆತ್ಮಾಂತರಂಗದೊಳ್‌ ಮುಳಿಸ೦ 


ಧರ್ಮ 
ಪುರುಷಂ 


ಪಿಂದಿಕ್ಕಿಯುಂ ಇಕ್ಕೆ ಮಗೆ ಪುರುಷಭಿಕ್ಷಮನರಸಾ: 
ಜಗನ್ನಾವಿ, ೩. ೧೧೨) 
ಪುರುಪಭ್ಯೈಕೆ - ಪುರುಷಭಿಕ್ಷ ಗಂಡನನ್ನು ಉಳಿಸಿಕೊಡಲು 


ಬೇಡಿಕೆ (ಈತಂಗಿನಿತು ವಿಭವಮುಮೆಂತಾದುದು ನಿಮ್ಮಡಿಗಂ 
ಕೈಯನೊಡ್ಡಿ ಪುರುಷಭೈಕ್ಷೆಯಂ ಬೇಡಿ ದೀಕ್ಷೆಯುಮಂ 
ನಿಸರ್ಗಸ್ನೇಹಿತೆಯಾದ ಕಾರಣಮುಮಂ ಇದನಣೆಯೆ 
ಬೆಸಸುವುದು ಎನೆ: ಶಾಂತಿಪು, ೯. ೮೩ ವ) 

ಹುರುಷರ್‌ ಮೂವರ್‌ - ತ್ರಿಮೂರ್ತಿಗಳು: ಬ್ರಹ್ಮ ವಿಷ್ಣು 
ಮಹೇಶ್ವರ (ಪುರುಷರ್‌ ಮೂವರೊಳ್‌ ಒರ್ವನೆಂಬರ್‌ 
ಅಂಬರಸುರಪ್ಪದ್ಧಂಸಿಯೆಂಬರ್‌ ಜಗದ್ಗುರುವೆಂಬರ್‌ 
ಪೆಣರ್ಗೇಕೆ ತೇರನೆಸಪಂ ಧರ್ಮಾನುಜಂಗೆಕೆ ಕಿಂಕರನಾದಂ 
ಕರವೇಟಿಯಾದಂ: ಗದಾಯು, ೩. ೪೩) 

ಪುರುಷವರ - ನಪುಂಸಕ (ಇದಿರ್ವಪ್ಪ ಪುರುಷವರನಂ 
“ಕಾದಂಬರೀದೇವಿ ಎಲ್ಲಿರ್ದಪಳ್‌' ಎಂಬುದುಂ: ಕಾದಂಬ, ೭. 
೧೬ ವ) 

ಪುರುಷವೇದ — [ಜೈನ] 
ಮೋಹನೀಯಕರ್ಮಗಳಲ್ಲಿ ಒಂದು, 
ಮೋಹವುಂಟುಮಾಡುವ ಕರ್ಮ 
ಸ೦ಂಜ್ವಳನಚತುಃಕ್ರೋಧಮಾನ ಮಾಯಾಲೋಭಂಗಳಂ 
ಒರ್ಮೆಯೆ ನಿರ್ಮೂಳಿಸಿ ತಳೆದನಜೇಯಂ 
ಜಯಾಂಗನಾಲಿಂಗನಮಂ: ಮಲ್ಲಿನಾಹು, ೧೪. ೬೨) 

ಪುರುಷಬ್ರತ ದ ಬ್ರಹ್ಮಚರ್ಯ (ಸೀತಾದೇವತೆಯಂ 
ತರ್ಪನ್ನೆಗಮೋವದೆ  ಪುರುಷವ್ರತೋಚಿತಂ ವೀರರಸಂ: 
ಕವಿರಾಮಾ, ೩. ೧೮೯) 

ಪುರುಷವ್ರತ - ಬಹ್ಮಚರ್ಯ (ಪೂಣ್ಣೆನಗಾಗದ೦ಗಜೋತ್ಪತ್ತಿ 
ಸುಖಕ್ಕೆ ಸೋಲಲಟಿಗು೦ ಪುರುಷವತಂ: ಪಂಪಭಾ, ೧. 
೭೫) 

ಪುರುಷಾಂತರಸಂಧಿ - ರಾಜನು ಮಾಡಿಕೊಳ್ಳುವ ಹದಿನಾರು 
ಬಗೆಯ ಸಂಧಿಗಳಲ್ಲಿ ಒಂದು; ಇನ್ನೊಬ್ಬ ರಾಜನ 
ಸೇನಾಧಿಪತಿಯಿಂದ ತನ್ನ ಕಾರ್ಯ ಸಾಧಿಸಿಕೊಳ್ಳುವುದು 
(ನಿನ್ನ ನಾಯಕರಿಂದೆನ್ನ ಕಾರ್ಯಮಂ ಸಾಧಿಸಿದೊಡೆ ನುಡಿದ 


ಇಪ್ಪತ್ತೆಂಟು ಪ್ರಕಾರದ 
ಗಂಡಿಗೆ ಹೆಣ್ಣಿನ 
(ಪುಉಷವೇದಮಂ 


ಪಣಮಂ ಕುಡುವೆನೆಂಬುದು ಪುರುಷಾಂತರಸಂಧಿ 
ಎಂಬುದಕ್ಕುಂ: ಪಂಚತಂತ್ರ ೩೦೭ ವ), ನೋಡಿ 
“ಷೋಡಶಸಂಧಿ' 


ಪುರುಷಾಕಾರ - ಗಂಡಸಿನ ರೂಪು; ಪೌರುಷ (ಸಮರಜಯಂ 
ದೈವಾಯತ್ತಂ ಅದಜೆಂ ಆ ಪುರುಷಕಾರ೦ ಎಮಗಾಯ್ತೀಗಳ್‌ 
ಯಮನಂದನಾದಿಗಳೊಳ್‌ ಒಂದೆ ಮೆಯ್ಕೊಳ್‌ ಆಂತಿಟೆವೆಂ 
ಎನ್ನ ಚಲಮಂ ಮೆಜ್‌ವೆಂ: ಗದಾಯು, ೩. ೪೬); ಪ್ರತಿಷ್ಠೆ 


೭೧೦ 


(ನಿನ್ನ ಪುರುಷಾಕಾರಮುಂ ಮನೋಹರಾಕಾರಮುಂ 
ಅವಾರ್ಯವೀರ್ಯಮು೦ ಇನ್ನೆವರಂ ಶ್ರವಣಭೂಷಣಮಾಗಿರ್ದುವು: 
ಪಂಪರಾ, ೧೧. ೫೩ ವ) 

ಪುರುಷಾಕಾರದ ಪುರುಳ್‌ - ಭಯಂಕರ ಸ್ವರೂಪದ ರಹಸ್ಯ (ನರಿ 
ಹರಿಯ ಪುರುಷಾಕಾರದ ಪುರುಳ೦ ಅಳಜೆವುದಪ್ಪುದಜೆಂ 
ಶಂಕಿಸದೆ ಮತ್ತಂ ಇಂತೆಂದಂ: ಪಂಚತಂತ್ರ, ೨೪೫ ವ) 


ಪುರುಷಾಯಿತ - ಸಂಭೋಗದ ಒಂದು ಆಸನ (ಕಾಂತನಂ 
ಮೆಚ್ಚಿಸಲ್‌ ವಿದಗಪುರುಷಾಯಿತಂ ತಗುಳೆ 
ನರ್ತಕೀಲೀಲೆಯಿಂದದೊಂದು ಹೊಸಗಾರ 


ಸೋಗೆನವಿಲಾಟಮಂ ತೋಣಿದಳ್‌: ಆದಿಪು, ೧೨. ೧೩) 

ಪುರುಷಾರ್ಥ- ಮನುಷ್ಯನ ಪರಮಧ್ಯೇಯಗಳು: ಧರ್ಮ ಅರ್ಥ 
ಕಾಮ ಮೋಕ್ಷ; ಮೋಕ್ಷ (ಪುರುಷಾರ್ಥಪ್ರಸೂತ 
ದಶದಿಶಾಮುಖಮಂಡಲ ಮಂಡನೀಭೂತ 
ವಿಶದಯಶಃಪ್ರಹಾಸನಂ: ನೇಮಿನಾಹು, ೧. ೬೮ ವ) 

ಪುರುಷೋತ್ತಮ - ಶ್ರೀಕೃಷ್ಣ (ಮತ್ತಿತ್ತ ನೆಗಬ್‌ಯ 
ಪುರುಷೋತ್ತಮನ ಪಿತಾಮಹಂಗೆ ಶೂರಂಗೆ ಮಗಳ್‌ 
ಮತ್ತಗಜಗಮನೆ ಯದುವಂಶೋತ್ತಮೆಯೆನೆ ಕುಂತಿ: 
ಪಂಪಭಾ, ೧. ೮೮) 

ಪುರುಷೋತ್ತಮನ ಪಿತಾಮಹ - ಶ್ರೀಕೃಷ್ಣನ ತಾತ, ಶೂರರಾಜ 
(ಮತ್ತಿತ್ತ ನೆಗಟ್‌ಯ ಪುರುಷೋತ್ತಮನ ಪಿತಾಮಹಂಗೆ 
ಶೂರಂಗೆ ಮಗಳ್‌ ಮತ್ತಗಜಗಮನೆ 
ಯದುವಂಶೋತ್ತಮೆಯೆನೆ ಕುಂತಿ: ಪಂಪಭಾ, ೧. ೮೮) 

ಹುರುಹೂತ - ಅನೇಕರಿಂದ ಪಾರ್ಥಿತನಾದವನು, ಇಂದ್ರ 
(ಪವಿತ್ರೀಭೂತಮಪ್ಪ ಭೂತಳೋದ್ದೇಶದೊಳುತ್ಪತ್ತ್ಯಮಾನ 
ಭಾವಿತೀರ್ಥಕರಪುಣ್ಯದೂತಾಹೂತಂ ಪುರುಹೂತಂ ಬಂದು: 
ಆದಿಪು, ೬. ೮೮ ವ) 

ಹುರುಳ್‌ - ವಸ್ತು ಚೈತನ್ಯ (ದೊರೆಯಲ್ಲದಂಗೆ ನುಡಿವುದು 
ಪುರುಳಿಲ್ಲದ ಮತನೆಮ್ಮೊಳಂ ನುಡಿವುದೆ ಪೇಟ್‌: ಆದಿಷು, 
೧೪. ೮೦); ಸತ್ವ (ಪುರುಳಿಲ್ಲದಂಗೆ ಜೈನಂ ದೊರೆಕೊಂಡುಂ 
ದುಶ್ನರಿತಮಂ ಬಿಡದುದಜೆ೦ ಚಿರಕಾಲ೦ ನಿಲಲೃಷಿಯದು: 
ಸಮಯಪ, ೪. ೩೯); ಸಂಪತ್ತು ಧನ (ಪರಸತಿಗೆ ಸೋಲ್ತು 
ತಮ್ಮ ಪುರುಳೆಲ್ಲಮನಿತ್ತು ನರಕ್ಕೆ ಪೋಪುದು: 
ಸಮಯಪ, ೫. ೬೫); ಯೋಗ್ಯತೆ (ಲೋಕದೊಳೆಲ್ಲಂ ಕರಂ 
ಅವಿವೇಕಿಗಳೆನಿಪಾ ಮಹೇಶ್ವರರರ್ಕಲ ಪುರುಳಂ೦ 
ಏಕಜಸುವುದು: ಸಮಯಪ, ೮. ೪೬೩) ಔಚಿತ್ಯ 
(ಬಂಧುವರ್ಗಮ೦ ಕೊಲ್ಲಾತಂ ಮನಮೊಸೆದು ಕೇರ್ಳವ 
ಅರ್ಜುನನೆನೆ ಮತ್ತಾ ಧರ್ಮದಲ್ಲಿ ಪುರುಳಅಸುವುದೇ: 
ಸಮಯಪ, ೧೦. ೧೬೮) 

ಹುರುಳಿ - ಹೆಣ್ಣು ಗಿಳಿ (ತುಂಬಿ ಗಿಳಿ ಪುರುಳಿ 
ಕೋಗಿಲೆಯೆಂಬಿವುವೆರಸಮರತರುಗಳ್‌ ಇಂದನ ಬೆಸದಿಂದಂ 
ಬಂದುವು: ಆದಿಹು, ೬. ೯೨) 

ಹುರೋಗಮ - ಮುಂದಾಳು (ಪುರೋಗಮಂ ಪಾಗ್ರಹರಂ 
ವರೀಯಂ ವರಿಷ್ಠಂ ಅಗೇಸರಂ ಅಗ್ರಗಣ್ಯಂ: ಅಭಿಧಾವ, ೨. 
೧. ೨) ಸೇನಾಪತಿ (ಅಗ್ರೇಸರಂ ಪುರಸ್ಸರಂ ಅಗ್ರಣಿ 
ಮುಖ್ಯಂ ಪರೋಗಮಂ ಪ್ರಷ್ಟಂ .. . ಚಮೂಪತಿಯೆನಿಕುಂ: 
ಅಭಿಧಾವ, ೧. ೧೪. ೯) 

ಪುರೋಚನ - ಕೌರವರ ದುಷ್ಟ ಮಂತ್ರಿ (ಸೊಗಯಿಸುವ 
ಪೊಟಲೊಳ್‌ ಅಷ್ಟಶೋಭೆಯಂ ಮಾಡಿ ದುರ್ಯೋಧನನ 


ಸಂಕೇತದೊಳ್‌ ಮುನ್ನಮೆ 
ಪಂಪಭಾ, ೩ ೨ ವ) 
ಪುರೋಡಾಶಭೋಜನ - ಹವಿಸ್ಸಾಗಿ ಅರ್ಪಿಸುವ ಹುರಿದ ಹಿಟ್ಟು 


ಸಮೆದಿರ್ದ ಪುರೋಚನಂ: 


ಹುತಶೇಷ (ಅಜಸ್ರ ಸುಕ್‌ ಸಂದರ್ಭಪವಿತ್ರಸಂವಾಹನ 
ಪವಿತ್ರಿತಪಾಣಿಪಲ್ಲವನುಂ ಪುರೋಡಾಶಭೋಜನ 
ಪವಿತ್ರೀಕೃತಗಾತ್ರನುಂ: ಪಂಚತಂತ್ರ, ೨೫೨ ವ) 

ಪುರೋಡಾಶಪವಿತ್ರೋದರ - ಹುರಿದ ಹಿಟ್ಟಿನಿಂದ 
ಪಾವನಗೊಂಡ ಹೊಟ್ಟೆಯುಳ್ಳವನು (ಅಂತು 
ಪುರೋಡಾಶಪವಿತ್ರೋದರನುಂ 
ಸೋಮಪಾನಕಷಾಯಿತೋದರನು೦ ಆಗಿ: ಪಂಪಭಾ, ೬. 
೩೮ ವ) 

ಪುರೋಧ - ಪುರೋಹಿತ (ತ್ರಿಜಗತ್‌ ಸಾಶ್ಚರ್ಯದಂಡ ಸ್ಥಪತಿ 


ಗೃಹಪತಿ ಛತ್ರ ಯೋಷಿತ್‌ ಪುರೋಧ ಗಜ ನಿಸ್ತಿಂಶ ಅಶ್ವ 
ಕಾಕಿಣಿ ಅಜಿನ ಮಣಿ ಚಮೂನಾಥ ಚಕ್ರಾಧಿನಾಥಂಗೆ: 
ಆದಿಷು, ೧೨. ೮) 

ಪುರೋಧಸ - ಪುರೋಹಿತ (ಅಂತು  ಬಿನ್ನವಿಸಿದ 
ಪುರೋಧಸಪುರಸ್ಪರಂ .. .. ರಾಜ್ಯಾಭಿಷವಣಮಂಡಪದೊಳ್‌ 
ಮಂಗಳವಿಧಾನಮನವ್ಯವಧಾನಂ ಮಾಡಿಮೆಂದು 
ಕಟೆಪಿದಾಗಳ್‌: ಅನಂತಪು, ೩. ೯೨ ವ) 

ಪುರೋಪರಿ - ಪಟ್ಟಣದ ಮೇಲ್ಭಾಗ (ಪೋಪೆಡೆಯೊಳ್‌ 
ಪುರೋಪರಿಯೊಳಂ ವಿದ್ಯೆಯಿ೦ ಅತಿವಿಸ್ತರಪ್ರಸ್ತರಮನಾವರಿಸಿ 
ಪೋದಂ: ಕರ್ಣನೇಮಿ, ೧೦. ೮೯ ವ) 


ಪುರೋಪಾಂತ - ನಗರದ ಹತ್ತಿರ (ಉಗ್ರಪ್ರತಾಪೋರ್ಜಿತ 
ತೇಜಶ್ಚಕ್ರಂ ಇರ್ದತ್ತೊಳಪುಗದೆ ಪುರೋಪಾಂತದೊಳ್‌ 
ಚಕ್ರಿಚಕ್ರಂ: ಆದಿಷು, ೧೪. ೩) 

ಪುರೋಭಾಗ — ಮುಂಭಾಗ (ಅನಿಂದ್ಯರಾಜಭವನ 


ಪುರೋಭಾಗದೊಳ್‌ ಇರ್ದು ನಡೆದಪರವರ್‌: ಶಾಂತಿಪು, ೩. 
೧೫ ವ) 


ಪುರೋಭಾಗಿ -. ತಪ್ಪು ಹುಡುಕುವವನು (ದೋಷಗ್ರಾಹಿ 
ಪರೋಭಾಗಿ: ಅಭಿಧಾವ, ೨. ೧. ೧) 

ಪುರೋಹಿತ — ಧಾರ್ಮಿಕವಿಧಿಗಳನ್ನು ನಡೆಸುವವನು 
(ನಾಮಕರಣೋತ್ಸವಮಂ ಮಾಡಲೆಂದು ಗಾರ್ಗ್ಯನೆಂಬ 
ಪುರೋಹಿತಂ .. .. ಪರಸಿ ಪೋಪುದುಂ: ಜಗನ್ನಾವಿ, ೩ 
೨೬ ವ) 

ಪುರೋಹಿತರತ್ನ - [ಜೈನ] ಚಕ್ರವರ್ತಿಗೆ ದೊರಕುವ ಏಳು 
ಜೀವರತ್ನಗಳಲ್ಲಿ ಒಂದು; ಉತ್ತಮ ಪುರೋಹಿತ 
(ಧರ್ಮಕಾರ್ಯದಿಕುಶಲನುಮಪ್ಪ ಬುದ್ಧಿಸಾಗರಮೆಂಬ 
ಪುರೋಹಿತರತ್ನಮುಂ ಎಂದಿಂತು 


ಜೀವಾಜೀವರತ್ನ೦ಗಳ೦ ಪೂಜಿಸಿ: ಆದಿಷು, ೧೭. ೨೩) 
ಪುರ್ಗು - ಬೇಯು (ಪುಡುಪುಡನರೆ ಪುರ್ಗಿ ಜೋಲ್ಲೆಬಲ್ವಡಗಾಗಿ 
ಸುರುಳ್ದು ಸುರುಳ್ಬು ಬಾಯ್ದಿಟ್ಟಿಕ್ಕುಂ: ಸುಕುಮಾಚ, ೫. ೧೫) 
ಪುರ್ವಿಕ್ಕು - ಹುಬ್ಬು ಹಾರಿಸು (ಪೊಲ್ಲಿವಳ್‌ ಪಟೆಗಂಜಳ್‌ 
ಭರತಾದಿಗಳ್‌ ಪಲವುಕಾಲಂ ತನ್ನೊಳೊತಿರ್ದವರ್‌ 
ಕಟಿದಂದಾ ಕ್ಷಣದೊಳ್‌ ಧರಾರಮಣಿ ಮತ್ತೊರ್ವಂಗೆ 
ಪುರ್ವಿಕ್ಕುವಳ್‌: ಪಂಪರಾ, ೬. ೬೯) 

ಹುರ್ವು - ಹುಬ್ಬು (ಮನಮಿರೆ ಪುರ್ವಿನ ಮೊದಲೊಳ್‌ 
ಮನದೊಳಗಿರೆ ವಾಯು ಕರಣತತಿ: ಯಶೋಧಚ, ೪. ೧೩) 


೭೧೧ 


ಪುಲ್‌. - ಹುಲ್ಲು ದರ್ಭೆಯ ಪವಿತ್ರ (ಬೆರಲೊಳ್‌ ಪುಲ್ಲಿಲ್ಲದೆ 
ದೇವರನರ್ಚಿಸೆ .. . ಫಲಮಂ ರಾಕ್ಷಸರೊಯ್ವರ್‌ ಎಂಬರ್‌ 
ಪಾರ್ವರ್‌: ಸಮಯಪ, ೧೧. ೮೯) 

ಪುಲಕ - ರೋಮಾಂಚನ (ಒದವೆ ಪುಲಕಾಂಕುರಂಗಳ್‌ .. .. 
ಎಟ್ಟಳ್‌ ತರಳನಯನೆ ಸಂಭ್ರಮದಿಂದಂ: ಕಾದಂಸಂ, ೫. 
59) 

ಹುಲಿಂದ - ಬೇಟೆಗಾರ, ಬೇಡ (ವನಚರ ಕಿರಾತ ಧಾನುಷ್ಯ 
ನಿಷಾದ ಪುಲಿಂದ ಶಬರ ಭಿಲ್ಲಾಖ್ಯಂ ಬೇಡಂ: ಅಭಿಧಾವ, 
೧. ೧೧. ೮೮) 

ಪುಲಿಗಿಲ್‌ - ಹೊಂಗೆಮರ (ಪುಲಿಗಿಲುಂ ಉತ್ತರಣೆಯುಮಂ .. 

ಬನ್ನಿಯ ಮರನುಂ ಕುಲದೆಯ್ದಮಿದೆಂದು 

ಕೊಂಡುಕೊನೆವರ್‌ ಮೂಢರ್‌: ಸಮಯಪ, ೯. ೫೭) 

ಪುಲಿಗೋಣ - ಹುಲಿಯಂತೆ ಶಕ್ತಿಯುತವಾದ ಕೋಣ (ಎಯ್‌ 
ಪಾವಂ ಪಗೆ ಮಿಗೆ ತಿಂದುದು ಮೇವಂತಿರೆ ಪುಲ್ಲ 
ಸರವಿಯಂ ಪುಲಿಗೋಣಂ: ಯಶೋಧಚ, ೩. ೪೫) 


ಹುಲಿದೊವಲ್‌ - ಹುಲಿಯ ಚರ್ಮ (ಪುಲಿದೊವಲೆಸೆದುದು 
ಜೋಗಿಗೆ ವಿದ್ಯಾಬಲದಿಂ ಹರನುಟ್ಟುದುಮಂ 
ಸುಲಿದುಟ್ಟು ಅಭಿಮಾನಮಂ ಅವನೊಳ್‌ 


ಅಭಿನಯಿಸುವವೋಲ್‌: ಲೀಲಾವತಿ, ೪. ೭೦) 

ಹುಲಿದೋಲ್‌ - ಹುಲಿಯ ಚರ್ಮ (ಮಸಣದೊಳ್‌ ಪಡುವಂ 
ಪುಲಿದೋಲನುಟ್ಟು ಭೀಕರಕರಿಚರ್ಮಮಂ ಪೊದೆವಂ .. . 
ಎಂದು ಜೇಂಕರಿಸುವರ್‌ ವಿಕಳಾತ್ಮರ್‌ ಈಶನಂ: 
ಸಮಯಪ, ೮. ೬೨) 

ಪುಲಿಯುಗುರ್‌ - ಮಕ್ಕಳಿಗೆ ಹಾಕುವ ಒ೦ದು ಆಭರಣ (ಅರಳೆಲೆ 
ಪೊಂಗುನೂಲ್‌ ಪುಲಿಯುಗುರ್‌ ಮಣಿಕಿಂಕಿಣಿ ಗೆಜ್ಜೆ ರಕ್ಕೆ 


ಕುಂಡಲಯುಗ ಮುತ್ತು ಕಾಲ್ಲಡಗಂ ಅಂದುಗೆ ಕಂಕಣ 
ಕಿಂಕಿಣೀಗಣ೦ ಕಲ ಮಣಿನೂಪುರಂ ತನಗೊಡಂಬಡೆ: 
ಅಜಿತಪು, ೫. ೬೨) 

ಪುಲುವಟ್ಟೆ - ಸಣ್ಣ ದಾರಿ, ಕಾಲುದಾರಿ (ಒಂದು ಮಹಾಹಿ 


ತೊಟ್ಟಗೆ ಬರೆ ಪುಲುವಟ್ಟೆಯೊಳ್‌ ತೊಲಗಲಿಂಬಿಲ್ಲದೆ ಬಿಲ್ಲಂ 
ಕೊಂಡು ವಿಷದೂಷಿತಮಪ್ಪ ಅಂಬಂ ತೊಟ್ಟಿಸುವುದುಂ: 
ಪಂಚತಂತ್ರ, ೪೩೪ ವ) 

ಪುಲೋಮಪುತ್ರಿ - ಶಚೀದೇವಿ (ಎತ್ತಿ ತಂದಳ್‌ ಆದರದೆ 
ಪುಲೋಮಪುತ್ರಿ ಪರಮೇಶ್ವರನಂ ಜಿತಶತ್ರುಪುತ್ರನಂ: 
ಅಜಿತಪು, ೪. ೧೩) 

ಪುಲ್ಫರ್ಚು - ಶರಣಾಗತಿಯನ್ನು ಸೂಚಿಸಲು ಬಾಯಲ್ಲಿ ಹುಲ್ಲನ್ನು 
ಕಚ್ಚಿ ಹಿಡಿ (ಕರುಣಿಸೆಲೆ ಶಬರ ತುಡದಿರು ಸರಲಂ 
ನೀನೆಂದೆನುತ್ತೆ ಪುಲ್ಲರ್ಜಿದವೋಲ್‌ ಮರವಟ್ಟು: ಕುಸುಮಾಕಾ, 
೧೪. ೪೨) 

ಪುಲ್ಲಿಚ್ಚು - [ಹುಲ್ಲಿನ ಬೆಂಕಿಯಂತೆ] ಬೇಗ ಆರುವ ಬೆಂಕಿ 
(ಸಿರಿಯಪ್ಪೊಡೆ ಪುಲ್ಲಿಚ್ಚಿನ ದೊರೆ ರಾಜ್ಯವಿಭೂತಿ ಮುಗಿಲ 
ನೆಳಲ ಸಮಾನಂ ತರುಣತ್ವಮಪ್ಪಡೆ ಇಂದ್ರನ ವರಚಾಪದ 
ಸರಿ: ಧರ್ಮಾಮೃ, ೭. ೯೮) 

ಪುಲ್ಕುಡಿ - ಹುಲ್ಲಿನ ಗುಡಿಸಲು (ತೃಣಕುಟಿ ಪುಲ್ಲುಡಿ: ಅಭಿಧಾವ, 
೧. ೧೦. ೯) 

ಪುಲ್ಕೊನರ್‌ - ಹುಲ್ಲಿನ ಚಿಗುರು, ಮೊಳಕೆ (ಗಿಳಿಯೆಣಂಕೆಯ 
ಬಣ್ಣದ ಪುಲ್ಲೊನರ್‌ ಪೊದಳ್ಳುದು ಪೊಲದೊಳ್‌: ಜಗನ್ನಾವಿ, 
೪.೬) 


ಪುಲ್ಲೋಡ - [ಪುಲ್‌*ಕೋಡ] ಕ್ಷುದ್ರ ಕೋತಿ (ಜೋಡಾಡಿ 
ಪುಲ್ಲೋಡನ೦ ಪಿಡಿದುಯ್ದಂತೆವೊಲುಯ್ದಂ ಅಪ್ರತಿಹತಂ 
ಸವಮಿತ್ರಿ ಶತ್ರುಂಜಯಂ: ಪಂಪರಾ, ೮. ೩೨) 

ಪುಲ್ಲಂಡೆ - ಹುಲ್ಲಿನ ಹಗ್ಗ (ಪೊಡೆ ಬಿಲ್‌ ಪುಲ್ಬಂಡೆ ಬೆಳಳಾರ್‌ 
ಪಟಂ ಎರೆ ಬಲೆಗಳ್‌ .. .. ಒಪ್ಪೆ ವಿಂಧ್ಯಾಟವಿಗೆ ನಡೆದುದು 
ಉದ್ಯತ್‌ ಕಿರಾತಪ್ರಪಂಚಂ: ಗಿರಿಜಾಕ, ೧. ೭೯) 

ಪುಲ್ಬಂಟ - ಹುಲು ಬಂಟ, ಸಾಮಾನ್ಯ ವೀರ (ಪುಲ್ಬಂಟನಂ 


ನಂಬಿ ಬಲ್ವಂಟನಂ ಬಿಡುವ ಪಗೆಗಾಅನುಮಂ .. .. ಪೇಲ್ವೆಂ: 
ಧರ್ಮಾಮೃ, ೮. ೩೧ ವ) 
ಪುಲ್ಕರುಳ್‌ - ಕ್ಷುಲ್ಲಕ ಪಿಶಾಚಿ (ಆ೦ ಮರುಳೆನೊ.. .ನೀಂ 


ಮರುಳಯೋ ಪೇಟ ಪೇಟದೊಡೆ ಪೋಗದಿರು ಈಶ್ವರನಾಣೆ 
ಎಂದು ಪುಲ್ಕರುಳ್‌ ಇನಿಸಾನುಮಂ ತಗೆದು ಕಾಡಿದುದಲ್ಲಿ 
ಫಣೀಂದಕೇತುವಂ: ಪಂಪಭಾ, ೧೩. ೫೫) 

ಪುಲ್ಮಾನಸ —- ಹುಲುಮಾನವ 
ರಾಮನುಂ ಪುಲ್ಮಾನಸನೆಣದೆಣಿಸಿ .. .. 
ಪು. ೩೮೭. ಸಾ. ೨೫) 

ಪುಲ್ಮಾನಸಿಗ ದ ಪುಲ್ಮಾನಸ (ರಾಮನೆಂಬೊಂ 
ಪುಲ್ಮಾನಸಿಗನಪರಿಮಿತಬಳಂ ಬೆರಸು ನಮ್ಮ ಮೇಲೆ ವಂದು: 
ಚಾವುಂಡಪುಚಂದ್ರ, ಪು. ೨೬೭, ಸಾ ೨೧) 

ಪುಲ್ಲಂ ಕರ್ಚು - ಶರಣಾಗತಿಯನ್ನು ಸೂಚಿಸಲು ಬಾಯಲ್ಲಿ 
ಹುಲ್ಲು ಕಚ್ಚಿಕೊ (ಕೆಲರ್‌ ಶರಣೆಂದು ಕುಮಾರನ ಕಾಲ್ಗೆಅಗಿ 
ಪುಲ್ಲಂ ಕರ್ಚಿ ಪೊಡೆವಟ್ಟರ್‌: ವಡ್ಡಾರಾ, ಪು. ೬೨, ಸಾ. 
೧೫), 

ಪುಲ್ಲಡಕಿ - ಹುಲ್ಲು ಮಾರುವವನು (ರಾಜಕುಮಾರನ ಕೆಳೆಯಂ 

ಬಿಟ್ಟು ಪುಲ್ಲಡಕಿಯೊಳ್‌ ಕೆಳೆಗೊಳ್ಳಂತೆ ಸೀರೆಯಂ ಬಿಟ್ಟು 

ನಾರನುಡುವಂತೆ: ಧರ್ಮಾಮೃ, ೧೧. ೧೧೨ ವ) 

ಲ್ಲ ಬೆಂಟೆ - ಹುಲ್ಲಿನ ಹಗ್ಗ (ಪುಲ್ಲಬೆಂಟೆಯಂ ಪೊಸೆದು 

ಕಿಚ್ಚುಮೆಣ್ಣೆಯ ಕೊಡನುಂ ಬೆಂಟೆಯುಮಂ ಕೊಂಡು ಹೊಗಿ 

ಭಟಾರರ ಮುಂದಿಟ್ಟು: ವಡ್ಡಾರಾ, ೧೫೩, ಸಾ. ೧೦) 

ಲ್ಲವಟುಕ - ಹೂವಾಡಿಗ (ತಂದರ್‌ ಸುರವಟುಕರ್‌ 

ಪುಲ್ಲವಟುಕರಂತಿರೆ ಪೂವಂ: ಅಜಿತಹು, ೫. ೭೭) 

ಲ್ಲವಡಿಗ - ಹೂವಾಡಿಗ (ಕುಸುಮಪುರದ ಪುಲ್ಲವಡಿಗಂ 

ಕುಸುಮದತ್ತನೆಂಬವಂ: ಪುಣ್ಯಾಸ್ತ ೨. ೩೦ ವ) 

ಲ್ಲವಡಿಗಿತಿ - ಹೂವಾಡಗಿತ್ತಿ (ಪುಲ್ಲವಡಿಗಿತಿಯರೆತ್ತಿ ಪಿಡಿದ 

ಮಾಲೆಪೂವಿನ ನಜುಗಂಪಿಂಗೆ ಕವ್ಪರೆಗೊಡು ಮುತ್ತಿ 

ಮುಸುಳಿ ಮೊರೆವ ಮಜಿದುಂಬಿಗಳ ಇಂಚರದೊಳಂ: 

ಕಬ್ಬಿಗಕಾ, ೩೭ ವ) 

ಪುಲ್ಲಸೂಡು - ಹುಲ್ಲಿನ ಕಂತೆ (ಭೀಮನಕುಳಸಹದೇವರುಮಂ 
ಶಲ್ಕಂ ವಿರಥರ್ಮಾಡಿ ಪಿಡಿದುಕೊಂಡು ಪುಲ್ಲಸೂಡಂ 

ತನ್ನಳಿಯಂದಿರಿರ್ವರುಮಂ ಈಡಾಡಿ: 


ನುಡಿವೈ: ಚಾವುಂಪು, 


ಗ್ದ 


gy 


gy 


gy 


ಈಡಾಡುವಂತೆ 

ಪಂಪಭಾ, ೧೩. ೪೧ ವ) 

ಲ್ಲಿ - ಒಂದು ಬಗೆಯ ಬಟ್ಟೆ (ಪೊಸ 

ಮಂಜಿಟಿಗೆಯ ಮಿಸುಗುವ ದೋರಿಯದ ಪಟಿಯ 

ಸೊಂಪಂ ಪಸರಿಸಿದ ಪಕ್ಕರಕ್ಕೆಗಳೆಸೆದಿರ್ದುವು: 

೨೦೨) 

ಪುಲ್ಲಿಗೆ - ಊಟದೆಲೆ (ಎಳ್‌ ಬಂದೊಡೆ ಕೊದಳಿಯಂ ಬೆಳಸು 
ಬಂದೊಡೆ ನೆಲನಂ ಸಾಲಂ ಬಂದೊಡೆ ಒಟ್ಟೆಗುತ್ತನಂ ಕಟ್ಟಿದ 
ಕೂಳನುಂಡೊಡೆ ಪುಲ್ಲಿಗೆಯಂ ಬಿಡುವಂತೆ: ಧರ್ಮಾಮೃ, 
೧೪. ೯೬ ವ) 


ಪಸಗೆಯ 
ಪುಲ್ಲಿಯ 
ಕಬ್ಬಿಗಕಾ, 


ಚ್ಟ 


(ಇಕ್ಸ್ಟ್ಯಾಕುವ೦ಶತಿಲಕನಪ್ಪ 


೭೧೨ 


ಪುಲ್ಲೆ - ಹುಲ್ಲೆ, ಜಿಂಕೆ (ತಲೆವೊಲದ ನಾನಲ್ವಳ್ಳದ ದರಿಯ 
ಕುತ್ತುಜೆಂಗೆ ಕೊಣಕಿಡುವ ಪುಲ್ಲೆ ಎರಲೆಯ ಜವಕ್ಕೆ 
ಪಕ್ಕುಗೊಟ್ಟು: ಮಲ್ಲಿನಾಪು, ೭. ೨ ವ) ಹೆಣ್ಣು ಜಿಂಕೆ 
(ಸೂಚಮನುರ್ಚಿ ಪುಲ್ಲೆಗಾಟಸಿ ಮಲೆತರ್ಪೆರಲೆಯ 
ಸೋಲಮಂ ಅಟ್ಟೆಯೊಳ್‌ ಅರಿಕೇಸರಿ ನಿಂದು 
ನೋಟ್ಟುದೊಂದರಸಲ್ತೇ: ಪಂಪಭಾ, ೫. ೪೪) 

ಪುಲ್ಲೆವಚೆ - ಜಿಂಕೆಯ ಮರಿ (ಅಸು ಹೋಪ ಪುಲ್ಲೆವಜೆಯಂ 
ಕೈಯಿಂದಂ ಕೊಂಡು ಬೇಡಂ ಅಗುರ್ವಿ೦ಂ ನಡೆಗೊಂಡಂ; 
ಕುಸುಮಾಕಾ, ೧೪. ೫೫) 

ಪುಲ್ಪಗೆ - [ಪುಲು-ಬಗೆ] ಹೀನ ಯೋಚನೆ (ತನ್ನ ನುಡಿಯಂ 
ಕಡೆಗಣಿಸದೆ... ಒಡ೦ಬಡುಗು೦ ಎಂಬ ಪುಲ್ಪಗೆಯಿಂ ಆ 
ಪಾಣ್ಣೆಯಿಂತೆಂದಳ್‌: ಕರ್ಣನೇಮಿ, ೭. ೧೪೬ ವ) 


ಹುಲ್ಪಟ್ಟೆ ಕಾಲುದಾರಿ (ಬಿಜಯಂಗೆಯ್ತ್ವುದೆಂದು ಕೈಮುಗಿದು 
ಪುಲ್ವಟ್ಟೆಯಿಂ ಪೇರಡವಿಯಂ ಪೊಳಅಮಡಿಸಿ: ಧರ್ಮಾಮ್ಮ 
೩.೬೯ ವ) 

ಹುಲ್ಪಡಿ - ಪುಲ್ಲರ್ಜು, ಶರಣಾಗತನಾಗು (ಪುಲ್ಟಿಡಿಯೆ 
ಸಚಿವತನಯಂ ಕಾಲವಿಡಿಯೆ ನಿಜೇಶಂ 
ಅವಳಗಲೈಗಳೊಂದಂ ಕಲ್ವಂತೆ ಪಲಗೆವಿಡಿದಳ್‌ 


ಕಲ್ರಾಂತಶೋಭಂ ಕಜ್‌ದುದು ಕಿಡಿಯಂ ಕೋಪದುದ್ರೇಕದಿಂ: 
ಲೀಲಾವತಿ, ೧೪. ೨೮) 
ಪುಷ್ಕರ - ತಾವರೆ (ಕಳಹಂಸೆ ಸಾರ್ದಪುದು .. .. ಪೊಳೆವ 
ಪುಷ್ಕರಮಂ ನಸುದೋರ್ಪ ಕುಂಭಮಂ: ಲೀಲಾವತಿ, ೮. 
೭೯); ಸೊಂಡಿಲ ತುದಿ (ಪರಿಪೂರ್ಣೋತ್ಕಟದಾನಧಾರೆ 
ಕಟದಿಂ ಪಾಯ್ತರ್ಪುದುಂ ಪೆರ್ಚಿ ಪುಷ್ಕರದಿಂ 
ಶೀಕರನಿರ್ನುರಂ ಸುರಿವುದುಂ: ಆದಿಹು, ೧೨. ೫೮) 
ಡಮರುಗ (ನವಮೇಘದ್ವನಿ ಪುಷ್ಟರದ್ದನಿ ತರತ್ತರಾಳಿ 
ಪುಷ್ಟೋಪಹಾರವಿಳಾಸಂ ರುಚಿರಾಂಬುದಂ ತ 
ವಿಯದ್ರಂಗದೊಳಂದದೇಂ ನಲಿದುದೋ: ಆದಿಪು, ೬ ೭೨); 
ಆಕಾಶ (ಪುರಹರ ಪೂರ್ಣ ಪುಷ್ಕರ ಸರಿದ್ದರ 
ವಾರ್ಧರವಾಹವಂದ್ಯ: ಶಬರಶಂ, ೫. ೨೯); ಜಾರ (ಇಂದೆ 
ಮೇಲ್ವಾಯ್ದೆನಪ್ಪೊಡೆ.. ಪುಷ್ಕರಂ ಎನ್ನಂ ಕೊಂದಪ್ಪಂ: 
ಪಂಚತಂತ್ರ ೩೯೦ ವ); ಬ್ರಹ್ಮ (ಪುಷ್ಕರನಾಸ್ಥಾನದ 
ಮಾಳ್ಕೆಯಿಂದೆ ಇರಿದೊಪ್ಪುತ್ತಿರ್ದುದಂತಾ ವನಂ: ತ್ರಿಷಷ್ಠಿಪು, 
ಶ್ಯ ನಿಂ; ಹಾವಿನ ಹತೆ (ನಯನತ್ರಯಾಂಚಿತವಪುಷ್ಕರ 
ಪುಷ್ಕರ ಪುಷ್ಕರಾಂಕ: ರಾಜಶೇವಿ, ೧೩. ೫೨) 
ಷೃರಿಣಿ - ಹೊಕ್ಕರಣೆ, ಕೊಳ (ಸರಸಿ ಸರ ಕಾಸಾರಂ 
ಸರೋಜಿಷಂಡಂ ತಟಾಕ೦ ಆಧಾರಂ ಪುಷ್ಕರಿಣಿಯದು: 
ಅಭಿಧಾವ, ೧. ೪. ೧೫) 
ಪುಷ್ಕಳಾವರ್ತ - ಪ್ರಳಯಕಾಲದ ಮೋಡದ ಬಗೆಗಳಲ್ಲಿ ಒಂದು 
(ದ್ರೋಣ ಮಹಾದ್ರೋಣ ಪುಷ್ಕಳಾವರ್ತ ಸಂವರ್ತಕಂಗಳೆಂಬ 
ಮುಗಿಲ್ಲಳಂ ಬೆಸಸಿದಾಗಳ್‌: ಪಂಪಭಾ, ೫. ೯೫ ವ) 
ಪುಷ್ಪಳಾವರ್ತಕ - ಮೋಡದ ರಾಶಿ (ಭೂಧರವಿರೋಧಿ 
ಭೂಧರಂಗೆ ಕ್ರುದ್ಧನಾಗಿ ಪುಷ್ಕಳಾವರ್ತಕ 
ಬಲಾಹಕನಿಕಾಯಮಂ ಕರೆದು: ಜಗನ್ನಾವಿ, ೪. ೮೪ ವ) 
ಪುಷ್ಟಿ - ಬಲ (ತನ್ನಿಷ್ಟವನ್ನಂ ಉತ್ತರಮಕ್ಕುಂ ಧೃತಿ ತುಪ್ಪಿ ಪುಷ್ಟಿ 
ವಿಭವಂ ಸೌಭಾಗ್ಯಂ ಇಷ್ಟಾಂಗನಾ ಸುರತಂ ಕಾಂತಿ ಅಗುಂತಿ 
ಶಾಂತಿ ವಿಭವಂ 'ಭದ್ರಂ ಶುಭಂ ಮಂಗಳಂ; ಪಂಪಭಾ, ೧೪. 
೬೫) 


ಗ್ರ 


ಪುಷ್ಪ - ಹೂ (ಕುಸುಮ೦ ಪ್ರಸೂನ ಸುಮನಃಪ್ಸವಾಖ್ಯಂ ಪುಷ್ಪಂ: 
ಅಭಿಧಾವ, ೧. ೭. ೧೧) 
ಹುಷ್ಟಂಗತಿ - ಉನ್ನತ ಬದುಕು (ಒಕ್ಕುದು೦ಡು ಪುಷ್ಪಂಗತಿವೆತ್ತು 


ಬಾಳ್ವುದರಿದಲ್ಲ ಎನುತುಂ; ತ್ರಿಷಷ್ಟಿಪು, ೯. ೮) 


ಪುಷ್ಪಕವಿಮಾನ - ಕುಬೇರನ ವಿಮಾನ, ಆನಂತರ ಇದು 
ರಾವಣನ ವಶಕ್ಕೆ ಬಂತು (ಪುಷ್ಪಕವಿಮಾನದ 
ರತ್ನಖಚಿತಪುತ್ರಿಕಾಸಂಕುಲಂ ಅಯ್ತಾಡೆ ಅಟ್ಟುವು 


ಬೆಮರ್ತೊಡೆ ಕೂಡೆ ಬೆಮರ್ತುವು: ಪಂಪರಾ, ೯. ೧೦೯) 
ಹುಷ್ಟಕಳಂಬ - ಹೂಬಾಣ; ಮನ್ನಥ (ಜೇವಣಶಾಲೆ ತುಂಬಿಗಳ 
ಪುಷ್ಪಕಳಂಬನ ಶಸ್ತ್ರಶಾಲೆ: ರಾಜಶೇವಿ, ೯. ೫೩) 
ಪುಷ್ಪಕೇತನ - ಮನ್ಮಥ (ತನು ಮೃದು ಕುಚಂ ಸ್ತಬ್ಧಂ ಶೀಲಂ 
ಕರಂ ರುಜು ಪುಷ್ಪಕೇತನನಿಭಕಚೋದ್ಧಂಧಂ ಎಂಬ 
ಪೆಂಪಿನ ತನೂಜೆಯಂ ಕೊಟ್ಟಂ ಶಾಂತೀಶ್ವರಂಗೆ ನಭಶ್ಚರಂ: 
ಶಾಂತಿಷು, ೧೧. ೬೯) 
ಹಾ -  ಪುಷ್ಪಕಳಂಬ (ಗಣಿಕಾಸೃಷ್ಟಿಯಂ ಪುಷ್ಪಚಾಪಂ 
ಪೊಸತಂ ಮಾಡಿಟ್ಟನೊ: ಆದಿಷು, ೧. ೮೨) 
ದಂತ - ಸೂರ್ಯ, ಚಂದ್ರ (ಪುಷ್ಠದಂತರುಮಂ 
ನೀರಜವಾಸಿನಿಯುಮಂ ಅಹಿತವುಜಭಂಜನಮಪ್ಪ 
ಚಕ್ರವೆಂಬಿವನಾಗಳ್‌: ಕರ್ಣನೇಮಿ, ೬. ೬೬); ವಾಯವ್ಯ 
ದಿಕ್ಕಿನ ದಿಗ್ಗಜ (ಮುಳಿಸಿ೦ ಪುಷ್ಪದಂತಕ್ಕೆ ಬಲ್ಲಿಂ ತ 
ಸಾರ್ವಭೌಮಕ್ಕೆ ಎಣೆ: ತ್ರಿಷಷ್ಟಿಷು, ೨. ೫೫) [ಜೈ ವ] 
ಒಂಬತ್ತನೆಯ ತೀರ್ಥಂಕರ (ಪುಷ್ಪದಂತ ಶ್ರೀಪಾದಂಗಳ್‌ 
ಸಮುತ್ತಾದಿಸುಗೆಮಗೆ ಹೃದಿ೦ದೀವರಾನಂದದೊಳ್ಳಂ: 
ಪುಷ್ಪದಂಪು, ೧. ೧) 
ಪುಷ್ಪದರ್ಶನ - ರಜಸ್ವಲೆಯಾಗುವಿಕೆ (ಮಕ್ಕಳನೀಯದೆ ನೋಡೆ 
ನಾಡೆ ನೋಯಿಸಿದಷ್ಪುದು ಇಕ್ಷುಪುಷ್ಪದವೊಲೆನ್ನಯ ನಿಷ್ಠಲ 
ಪುಷ್ಪದರ್ಶನಂ: ಪಂಪಭಾ, ೧. ೧೧೭) 
ದಾಮ - ಹೂವಿನ ಮಾಲೆ (ಕುಸುಮಮಾಲಿಕೆಯು೦ ಪೊಣ್‌ 
ಪುಷ್ಪದಾಮ ಮೇಖಲೆ ನಡೆಗೆ ಅಡ್ಡಿ ಕಣ್ಮಲರ್ಗೆ ಕಾಡಿಗೆ 
ಬಿಣ್ಣಿತು: ಕಾದಂಬ, ೬. ೨೩) 


ಪು 


(ಗ 


೫ 
೭೫. 


| 
೭೫೬ 


ಪುಷ್ಪಲಾವಕ - ಹೂವಾಡಿಗ (ಹರಿಯಂ ಕಾಣ್ಣುದುಮಾದುದು 
ಪರಮಜ್ಯತೆ ಪುಷ್ಪಲಾವಕಂಗಮಿದೇನಚ್ಚರಿ: ಜಗನ್ನಾವಿ, ೬. 
೧೪) 

ಪುಷ್ಪಲಾವಿ — ಹೂವಾಡಗಿತ್ತಿ (ನಿಜಾಸ್ಯಂ 
ಮಂದಹಾಸಪ್ರಭೆಯನುಗುಟ್‌ ನಿಂದಿರ್ದುದು ಇಂತೊಪ್ಪೆ 


ಸುಯ್ಗಂಪಿನ ಪೆಂಪಿಂ ಕೂಡೆ ಕಂಪೇಜೆಸುತಮಲರ್ಗಲಿಂ 
ಪುಷ್ಪಲಾವೀಕದಂಬಂ: ಶಾಂತೀಶ್ವಪು, ೧೧. ೪೯) 
ಪುಷ್ಪವತಿ" - ರಜಸ್ಟಲೆ (ಮಲಿನಿಕಿ” ಪುಷ್ಪವತಿ ರಜಸ್ವಲೆ ಉದರಕ್ಕೆ 
ಯತುವತಿ: ಅಭಿಧಾವ, ೧. ೧೧. ೧೩) 

ವಾಟ - ಹೂದೋಟ (ಸರೋರುಹಷಂಡದಿಂ ಇಕ್ಷು 
ಪುಷ್ಪವಾಟ೦ಗಳಿ೦ ಆವ ಮಂಡಲಮುಮಂ ಗೆಲೆವಂದುದು 
ವೆಂಗಿಮಂಡಲಂ: ಅಜಿತಪು, ೧. ೨೧) 

ಷ್ಪವಾಟಿ - ಹೂದೋಟ (ನೀಲನೀರರುಹದ ಕಂಪು ಕೆತಕಿಯ 
ಕಂಪು ಎಸೆಗು೦ ಸಲೆ ಪುಷ್ಪವಾಟಯೊಳ್‌: ಗಿರಿಜಾಕ, ೨. 
೬೧) 

ಪುಷ್ಪವಾಸನೆ - ಹೂವಿನ ಕಂಪು ಸೇರಿಕೊಳ್ಳುವುದು (ಆ ರತಿ 
ಪಾಪಮು೦ ಪಡಣಮುಂ ಪೋಪಂತೆ ಕಾಮಂಗೆ ಮಜ್ಜನಕೆ 
ಎಂದೆತ್ತಿದ ಚಂದ್ರಕಾಂತ ಘಟದೊಳ್‌ ತಂದು ಅಟ್ಟೆಯಿಂ 


| 
೭೫4 


ಎ 


೭೧೩ 


ಪುಷ್ಪವಾಸನೆಗೆಂದಿಕ್ಕಿದ.. ನೀಳನೀರರುಹಮಂ ಪೊೋಲ್ಡತ್ತು 
ಕಟ್ಟೆಂದುವಾ: ಪಂಪಭಾ ಪರಿಷತ್ತು ೪. ೫೧) 

3 ಹೂವಿನ ಮಳೆ (ಅತಿಸ್ನೇಹದಿಂ 
ಆನಂ೦ದಬಾಷ್ನವೃಷ್ಟಿಯುಮಂ 
ರಿದು: ಪಂಪಭಾ, ೮. ೨೬ ವ) 

ಹೂಬಿಡುವ ಸಮಯ, ವಸಂತಮಾಸ; 

ಸಮಯ (ಮೂಡಿದ ಮೊಡವಿ 

ಮುಗುಳ್ಕೊಗವೀಡಿಜಿವುನ್ನಂಜರೀಸ್ತನಂ ತೋಳ್ಕೊದಲೊಳ್‌ 
ತೀಡುವ ನಜುಗಂಪೇ೦ ಪಿಸುಣಾಡಿದುದೊ ಸತಿಗೆ 
ಪುಷ್ಪಸಮಯಮಂ: ಪುಷ್ಪದಂಪು, ೩. ೧೧೫) 
ಪುಷ್ಪಸಾಯಕ - ಪುಷ್ಪಶರ (ಕಾಂತಾರಾಗ ನಿವಾಸನಾಗಿಯುಂ 
ಪುಷ್ಪಸಾಯಕನಲ್ರ ತ್ರಿಷಷ್ಟಿಷು, ೨೭. ೪೧ ವ) 
ಪುಷ್ಪಸ್ತಗ್ರಜ — ಹೂವಿನ ಪರಾಗ (ಇದು 
ತತ್ಯಂಠವಿಲಂಬಿದೇವಕುಜಪುಷ್ಪಸಗ್ರಜೋವಿಭ್ರಮಂ: ರಾಜಶೇವಿ, 
೧೩. ೪೪) 
ಪುಷ್ಪಾಂಜಲಿ - ನಾಟಕ-ನಾಟ್ಯಗಳ ಆರಂಭದಲ್ಲಿ ಬೊಗಸೆಯಿಂದ 
ಹೂಗಳನ್ನೆರಚುವುದು (ಪುಷ್ಪದಂತ ಮಲಧಾರಿಗಳ೦ 
ಬಲಗೊಂಡು ಪಾಡಿ ಮಾಡುವೆಂ ಅಲಘು ಗುಣಸ್ತವನಪುಣ್‌ 
ಪುಷ್ಪಾಂಜಲಿಯಂ: ನೇಮಿನಾಷು, ೧. ೧೯) 
ಪುಷ್ಪಾಂಜಲಿವಿಕ್ಷೇಪಣ - ಬೊಗಸೆಯಲ್ಲಿ ಹೂ ತುಂಬಿಕೊಂಡು 
ರಂಗದ ಮೇಲೆ ಎಸೆಯುವುದು (ಪೂರ್ವರಂಗಪ್ರಸಂಗದೊಳ್‌ 
ಚರ್ಚರಪೂಜಾಮಂಗಳ ಪದೋಚ್ಚಾರಣ ಪುಷ್ಪಾಂಜಲಿ 
ವಿಕ್ಷೇಪಣಾದಿ ನಾಂದಿವಿಧಿಯಂ ನಿರ್ವರ್ತಿಸಿ: ಆದಿಹು, ೭. 
೧೧೫ ವ) 
ಸುಷ್ಟ - ಹೆಣ್ಣಿನ ಮಾಸಿಕ ಖತುಸ್ರಾವ (ಈ ತನುವಲ್ಲಿ . 
ಪ್ರಸವಮೊಂದೊಳಮೊಂದದೆ ತಾನೇತಕ್ಕೆ ನಿಷ್ಠಲಂ 
ಪುಷಾ ದು ಬೇಸಅ೦ ಬೀಚುವುದ 
ಪುಷ್ಪದಂಪು, ೩. ೮೫) 
ಪುಷ್ಪಾಪಚಯ — ಹೂ ತಿರಿಯುವುದು (ರಾಜನ 
ಪರಿವೃತದೊಳಿರ್ಪ ಕಾಂತಾಜನಂ ಪುಷ್ಟಾಪಚಯದೊಳ್‌ 
ಮನಸ್ಕರಾಗಿ: ತ್ರಿಷಷ್ಟಿಪು, ೨೩. ೫೧ ವ) 
ಪುಷ್ಪಾಸಾರ. — ಪುಷ್ಪವರ್ಷ (ಸುರಪುಷ್ಟಾ 
ಸುರಗಣಪಟಹಪ್ಪಸ್ಥುರದ್ದ್ವಾನದಿಂದಂ ಸುರವಿರಚಿತ 
ಮಂದಾನಿಳಾಂದೋಳದಿಂದಂ: ಆದಿಪು, ೧೦. ೧೮) 
ಪುಷ್ಟೇಷುಚಾರ - ಹೂಬಾಣ (ತುಖುಗೆ ಪುಷ್ಟೇಷುಚಾರಂ ನಭಂ 
ಹೂವಿನ ಪಂದರ್‌ ಭುತಳ೦ ಪೂವಿನ ಪೊಸ ಪಸೆಗಳ್‌: 
ನೇಮಿನಾಪು, ೪. ೧೫೨) 


ಶ್ರ 


ಷಾಸಾರದಿಂದಂ 


ಪುಷ್ಬೋಪಹಾರ -. ಹೂವಿನ ಕಾಣಿಕೆ (ನವಮೇಘದ್ವನಿ 
ಪುಷ್ಕರದ್ವನಿ ತರತ್ತರಾಳಿ ಪುಷ್ಟೋಪಹಾರವಿಳಾಸಂ 
ರುಚಿರಾಂಬುದಂ ವಿಯದಂಗದೊಳಂದದೇಂ 


ನಲಿದುದೋ: ಆದಿಪು, ೬. ೭೨) 

- ವಚನಭಂಗ (ಚಾಳುಕ್ಕವಂಶದೊಳೆಲ್ಲಿಯುಂ ಇನ್ನೆವರಂ 
ನುಡಿದು ಪುಸಿವುದುಂ ಆಡಿ ಅಳುಪುವುದುಂ 
ಕನಸಿನೊಳಪ್ಪೊಡ೦ ಇಲ್ಲ: ಗದಾಯು, ೨. ೭ ವ) 
ಪುಸಿಗ - ಪುಸಿಯುಳ್ಳಂ (ನನ್ನಿಯಂ ನುಡಿವನ೦ ಪುಸಿಗನೆಂಬರ್‌ 

ಪುಸಿವಾತುಗನ೦ ನೆಲದೊಳೀತನೆ ಪುಸಿಯಿಲ್ಲದವಣ 
ಎ೦ಬರ್‌: ಪಂಚತಂತ್ರ, ೧೦೪) 


ಪುಸಿ 


ಪುಸಿಬಸನ - ಸುಳ್ಳು ಹೇಳುವ ಚಾಳಿ (ಪುಸಿಬಸನಮೆಂದು 
ಕೆಲಬರ್‌ ಕುಸಿವರ್‌ ನಾಲಗೆಯನಿಕ್ಕುಟಳಳ್‌: ಆದಿಷು, ೮. 
೮೭) 

ಸಿಯಣಿತ - ಮಿಥ್ಯಾಜ್ಞಾನ (ಪುಸಿದೈವದ ಪುಸಿಯಚೆತದ 
ಪುಸಿಧರ್ಮದ .. .. ದೆಸೆಪೋಗರ್‌ ಅದೆಂತುಂ ಆವ ತೆಅದಿ೦ 
ಜೈನರ್‌: ಸಮಯಪ, ೬. ೭೫) 

ಸಿವಡೆ - ಹುಸಿ [ಮಾಯಾ] ಸೈನ್ಯ 
ಪುಸಿವಡೆಯ೦ ಬಿಜ್ಜಿಯಿ೦ ಪುಟ್ಟಿಸಿ 
ನಡೆವಂತೆ ಬೆಸಸಿ: ಕಬ್ಬಿಗಕಾ, ೧೫೩ ವ) 

ತುಗ - ಸುಳ್ಳುಗಾರ (ನನ್ನಿಯಂ ನುಡಿವನಂ 
ಪುಸಿಗನೆಂಬರ್‌ ಪುಸಿವಾತುಗನಂ ನೆಲದೊಳೀತನೆ 
ಪುಸಿಯಿಲ್ಲದವಣ ಎಂಬರ್‌: ಪಂಚತಂತ್ರ, ೧೦೪) 
ಪುಸಿವೋಗು - ವ್ಯರ್ಥವಾಗು, ಬಂಜರಾಗು (ಪಸವಿಟ್ಟ್‌ ಬಳಂ 
ಪೆಅವುಂ ಭಯಂಗಳಾಕುಳಿತೆಗಳಲ್ಲ ಧಾತ್ರಿ ಪುಸಿವೋಗದು: 
ಆದಿಷು, ೧. ೫೨) 

ಪುಳ್‌ - ಹಕ್ಕಿ (ಪಿಂಗಿಸುವವೊಲ್‌ ಪೊಸ ನೆಲ್ಲಿರೆ ಪುಳ್ಗಳಂ: 
ಕವಿರಾಮಾ, ೧. ೧೩೧) 


ಶ್ರ 


ಶ್ರ 


(ನಾಲ್ಕುಂ ತೆಜದ 
ಮುಂಗುಡಿಯೊಳ್‌ 


ತ 
ಗ್ಗೆ 


ಸಿ 


ಪುಳಕ - ರೋಮಾಂಚನ (ಪುಳಕನಿತಾಂತ ಜರ್ಫರಿತ 
ಕರ್ಣಾವತಂಸೆಯರಪ್ಪ ಕಾಂತೆಯರ್ಕಳ ದರಹಾಸ 
ಚಂದನರಸಾಭಿಷವಂ .. .. ಒಪ್ಪೆ: ಕಾದಂಬ, ೨. ೨೬) 


ಹುಳಿ - ಹುಳಿ, ಹುಳಿಯಾಗುವಿಕೆ “(ಮಧು ಸೀಧು ಕಟು ಸೀಧು 
ಪೋ ಪುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು: ಪಂಪಭಾ, 


೪. ೮೮) ['ಮಧು ಸೀಧು' ಡಿಎಲ್‌ಎನ್‌ ಒಪ್ಪಿದ ಪಾಠ] 
ಹುಳಿಂಚು - ಹುರುಪು (ಇಂಚರದ ಮರ್ದಿನ ಪುಳಿಂಚಿನ 
ಕಿವಿಗಳ್ಗೆ . .. ಮಿಡಿದ ವಿಪಂಚಿಯೆನೆ ಪುಳಿಂದಿ ಪಡಿದಳ್‌: 


ಲೀಲಾವತಿ, ೮. ೩೧) 

ಪುಳಿಂದ - ಬೇಡ (ಭ್ರಾಂತಿಯಿಂದ ಎನ್ನಯ ಮರದಡಿಯೊಳ್‌ 
ನಿಂದನೊರ್ವಂ ಪುಳಿ೦ದಂ: ಕಾದಂಸಂ, ೧. ೪೯) 

ಪುಳಿಂದಮಂದಿರ - ಬೇಡನ ಮನೆ (ಬರ್ಪ ರಾಜಪುತ್ರನಂ 
ಪುಳಿಂದಮಂದಿರದೊಳೊಂದು ಪಂಜರಗತನಾಗಿರ್ದ 
ಶುಕಪತತ್ರಿ ಕಂಡು: ಪಂಚತಂತ್ರ, ೧೮೮ ವ) 

ಪುಳಿಂದಿ - ಬೇಡಿತಿ (ಎರಳೆಗಂಡು ಮುಗ್ಧ ಪುಳಿ೦ದೀಪ್ರಸರಂ 
ಪಿಡಿಯಲ್‌ ಬಗೆದಂದು: ತ್ರಿಷಷ್ಟಿಪು, ೨೭. ೬) 

ಪುಳಿಗರ್ಚು - ಹುಳಿ ಹಚ್ಚಿ ತೊಳೆ (ಪುಳಿಗರ್ಚಿದ ಪಳಿಕಿನ ಪುತ್ತಳಿ 
ಕಪ್ಪುರದೊಪ್ಪ ಸಲಗೆಯಿಂ ಖನಿಮಿನುಕಂ ತಳೆದಂತಿರೆ ಪರಿಜಂ 
ಕಣ್ಗೊಳಿಸಿದುದು ಆ ಕಾಂತೆ ತಳೆದ ಬೆಳ್ಳಸದನದೊಳ್‌: 
ಶಾಂತೀಶ್ವಪು, ೧೪. ೧೬) 


ಪುಳಿಚೇಟತ್‌._ - ಹಪ್ಪಳಿಕೆ. ಏಳು, ಬೊಬ್ಬೆ ಏಳು 
(ಕಡುಗಾಯ್ದುಗ್ರಾತಪಚ್ಚಾಳೆಗೆ ಮಿಗೆ ಪುಳಿಚೇಟಲ್ಕೆ "'ಜೆಂಬೆಂದು 
ಬಾಯಂ ಬಿಡುತ ತೇಕುಣ್ಣಿ ಜಹ್ವಾಲತೆಯೆಟಲೆ 
ಜವಂಗುಂದುತುಂ ಬಂದು .. .. ಸೈರಿಭಂಗಳ್‌: 'ಶಾಂತೀಶ್ವಪು, 
೧೨. ೩೬) 

ಪುಳಿತ ಕಳ್‌ - ಹುಳಿ ಹೆಂಡ (ಮಧು ಸೀಧು ಕಟು ಸೀಧು 


ಪೋ ಪುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು: 
೪. ೮೮) 


ಪಂಪಭಾ, 


ಪುಳಿನ - [ಪುಲಿನ] ಮಳಲು ದಿಣ್ಣೆ (ಆತನ೦ತಃಪುರಸ್ಕೀಯರ್‌ .. 
ತಳಿದೆಳದಳಿರ ಜೊಂಪಂಗಳೊಳಂ ಕುಳಿರ್ವ 
ಹುಳಿನಂಗಳೊಳಂ ಕೋಡುವ ಧಾರಾಗೃಹಂಗಳೊಳಂ: 


ಆದಿಷು, ೧೧. ೭೪ ವ) 


೭೧೪ 


ಹುಳಿನತಳ - ಪುಳಿನ (ವನದೊಳ್‌ ಪುಳಿನತಳದೊಳ್‌ 
ಅಅಸಿದುದು ಕಾಂತೆಯಂ ಕಳಹಂಸಂ: ಗಿರಿಜಾಕ, ೨. ೫೬) 

ಪುಳಿನಸ್ಥಳ - ಪುಳಿನತಳ (ಪುಳಿನಸ್ಥಳಮಂ ಮಲಛ್‌ಯಿಸಿ 
ತೊಳಗುವ ನಕ್ಷತ್ರಮಾಲೆಯಂತಿರೆ ಮಣಿಮೇಖಳೆ: 
ಮಲ್ಲಿನಾಹು, ೩. ೪೬) 

ಹುಳಿಯೊಳ್‌ ಕರ್ಚು - ಹುಣಿಸೆನೀರಲ್ಲಿ ತೊಳೆ (ಪುಳಿಯೊಳ್‌ 
ಕರ್ಚಿದ ಬಾಳ ಬಣ್ಣಮನೆ ಪೋಲ್ವ ಆಕಾಶಮಂಡಳಮಂ 
ಪರ್ವಿದ ಬೆಳ್ಳುಗಿಲ್‌: ಪಂಪಭಾ, ೭. ೭೧) 

ಪುಳುಂಗಾಜ - ಹಕ್ಕಿ ಹಿಡಿಯುವವನು (ಚಂಪಾನಗರದೊಳ್‌ 
ಒರ್ವಂ ಪುಳುಂಗಾಅ೦ ಗರುಡವೇಗನೆಂಬೊಂ ಆತಂಗೆ ನೀಂ 
ಮುನ್ನಿನ ಭವದೊಳ್‌ ಪೆಂಡತಿಯಯ್‌: ವಡ್ಡಾರಾ, ಪು 
೧೫೦, ಸಾ ೨೨) 

ಪುಳುಂಬು ದ ಬಾಣ (ಕುಟಳಿತಚಂಪಕಪ್ರಚಯಮುಂ 
ಕಾಮನಿಸುವ ಕಾದ ಪುಳುಂಬಿನಂಬುಗಳ ಹೊದೆಯೆಂದು 
ಹೆಡವಿಸುತ್ತುಂ: ಶಾಂತೀಶ್ವಪು, ೧೧. ೬೫) 

ಪುಳ್ಳಳೆ - ಹುಳಿಮಜ್ಜಿಗೆ (ಆಮಥು ಪುಳ್ಳಳೆ ಪಾಲಂ ಕಿಡಿಸುವಂತೆ 

ಉಗಸೇನನಂ೦ ಕಿಡಿಸಿ... .. ಸೆಜ್‌ಗೆಯ್ದುದೆ .. .. ನಿರ್ವೇಗಕ್ಕೆ 

ಕಾರಣಮಾಗೆ: ನೇಮಿನಾಪು, ೬. ೭೭ ವ) 

- ಪುರುಲೆ, ಚಿಕ್ಕ ಕಟ್ಟಿಗೆ (ನೀನೊಲ್ಲದೊಡೆ ಒಂದು ದೊಡ್ಡ 
"ಹೊಳೆ ಪುಳ್ಳುನೀಷೆಂ ಅದರ್ಕಿ ನೀನಿದಂ .. . ಈವುದು ಎನೆ 
ಆ ರಜಕಂ ಕುಡೆ: ಧರ್ಮಪ, ೯. ೯) 

ಛ್ಳಿವೇಡ - ಕ್ಷುದ್ರ ಬೇಡ (ಪುಳ್ಳಿವೇಡನೆಂಬುದು ಎನಗಪುದು 

ಸಾಯಲಮ್ಮದವರ್‌ ಇನ್ನೆನಗಾಂತು ಸಾವರ್‌: ಹರಿವಂಶ, ೯. 

೧೬ ವು 

ಹುಟೆ - ಹುಳಿತುಹೋಗು (ಬೆನ್ನೊಳ್‌ ನಾಳಿಬಿರ್ದು ಕಜಮೆಯಾಗಿ 
ಪುಟಿತು ನಮೆದು ಸತ್ತು ಮತ್ತಮಾ ಪೊಟಲೊಳ್‌ 
ಪೇಪಂದಿಯಾಗಿ ಪುಟ್ಟಿ; ವಡ್ಡಾರಾ, ಪು ೯, ಸಾ ೨) 

ಪುಟೆಯಿಸು - ಹುಳಬಿದ್ದು ಹಾಳಾಗು (ಆ ಮಹಾನುಭಾವೆಯ 
ತನುವುಂ ಕೊಳೆದು ಪುಟಿಯಿಸಿ ಪೋಪುದುಂ: 
ಕರ್ಣನೇಮಿ, ೬. ೮೩ ವ) 

ಹುಟೆಲ್‌ - [ಪುಲಿನ] ಮಳಲು ದಿಣ್ಣೆ (ತಮ್ಮಿರ್ದ ಲತಾಗಾರದ 
ಪುಚೆಲೆಡೆಯಂ ಸೀತಾ ರಮಣಿಗೆ ಸುಟ್ಟಿ ತೋಣಿದಂ 
ರಘುವೀರಂ: ಪಂಪರಾ, ೧೫. ೨೪); ತೋಪು, ಉದ್ಯಾನವನ 
(ಪುಟಿಲೊಳಗೆ ಸುಳಿವುದು ಉಪವನಪವನಂ: ಆದಿಪು, ೬. 
೧೦೧) 

ಪುಟುಕ - ಕ್ಷುಲ್ಲಕ ವ್ಯಕ್ತಿ (ಪರನೃಪರನಲ್ಲದೆ ಈ ಪಲುಕರನ್‌ 
ಇಣೆವುದೆ ಮದ್ಭುಜಾಸಿಯಿದು: ಯಶೋಧಚ, ೨. ೫೪) 

ಪುಟುಕು - ಹುಳುಕು, ಬೊಬ್ಬೆ (ಸುಯ್ದೆಂಕೆಯಿಂ ಕೋಮಲಾಧರ 
ಬಿಂಬಂ ಪಟುಕೆಟ್ಟು ಪಕ್ಷಪುಟಮ೦ ಬೆಚ್ಚಂತೆ ಕನ್ನುಚ್ಚಿ: 
ಕುಸುಮಾಕಾ, ೧೦.೧೮) 

ಪುಟು ಪತ್ತು - ಹುಳು ಹಿಡಿ (ಅದರಡಗು ಮುಗ್ಗಿ ಪುಟು 
ಪತ್ತಿದೊಡೆ ಆಣಲ್‌ ಪರಪೆ ಕಾಗೆಯು೦ ನಾಯುಂ 
ಮುಟಿದುದನೆ ಶುದ್ಧಮ೦ ಮಾಟ್ಬುದು: ಯಶೋಧಚ, ೩. 
೫೮) 

ಹುಲುಬೆಣಟಿ - ಹುಳುಗಳಿರುವ ಬೆರಣಿ (ಪುಲುಬೆರಟಿಯೊಳಗಣ 
ಪುಟುವ೦ ಸಾರೈಸುವಲ್ಲಿ ದಯೆಯಿಂದ ಆರೈಚುದೆನಿಪ್ಪ 
ಮನೆಗಳಲ್ಲವೆ ತೀರ್ಥಂ: ಸಮಯಪ, ೬. ೯೯) 

ಪುಟುವಗೆ - [ಪುಟು ಬಗೆ] ಕೆಟ್ಟ ಯೋಚನೆ (ಬಗೆಯದಿರೆಯಿರೆ 
ಕೃತಾಂತಂ ಬಗೆದಂ ಪೆಣತೊಂದನಾರ ಪುಟುವಗೆಯುಮವಂ 


ಪುಳ್ಳಿ 


gH 


ಬಗೆಯದಿರೆ ನಿಮಿರ್ಗು೦ ಆತಂ ಬಗೆದೊಡೆ ಬಗೆದಂತೆ ಬಗೆದ 
ಬಗೆ ನಿಮಿರ್ದಪುದೇ: ಶಾಂತಿಪು, ೭. ೧೧) 

ಪುಲುವಚ್ಚೆ - ಹುಳುವಿನ ರೆಕ್ಕೆ (ಸೂಡಿದ ಉತ್ಪಳದಳಮಾಲೆ ತಾಳ್ಫ 
ಪುಟುವಚ್ಚೆಯ ಬೊಟ್ಟು: ಶಬರಶಂ, ೩. ೯) 

ಪುಟುವಾನಸ - ಕ್ಷುದ್ರ ವ್ಯಕ್ತಿ (ಚಾಗದೊಳ್ಳಿನಮಚ್ಚೊತ್ತದೆ ಮಾಣ್ಪು 
ಬಾಟ್ವ ಪುಖುವಾನಸನೆಂಬನಜಾಂಡಮೆಂಬುದೊಂದತ್ತಿಯ 
ಪಣ್ಣೊಳೊರ್ಪ ಪುಲುವಲ್ಲದೆ ಮಾನಸನೇ: ಪಂಪಭಾ, ೫. 
೭೫) 

ಪುಟ್ಟೆ - ಹುಗ್ಗಿ, ಪೊ೦ಗಲು (ಪುಟ್ಲೆಯೆಂದು ಉರ್ದು ತೊವರಿ 
ಹೆಸಜು ಮೊದಲಾದವವಿಕ್ಕಿ ಅಟ್ಟ ಕೂಟ: ಶಬ್ದಮದ, ೩೩ 


ಹುಲ್ಲು - ಸುಟ್ಟು ಹೋಗು (ಪೊಗೆ ಪುಗೆ ಕಣ್ಣಂ ಸಿಂಗಂಗಳಳುರೆ 
ಗರ್ಜಿಸಿ ಲಂಗಿಸಿ ಪುಡುಪುಡನೆ ಪುಲ್ಲೆಸತ್ತುವು ಪಲವುಂ: 


ಹೂ - ಹೂ (ಕಂಪಿಲ್ಲದ ಪೂ ಸುಪುತ್ತನಿಲ್ಲದ ಭವನಂ: 
ಅಜಿತಪು, ೬. ೯೨); ಹೂ ಬಿಡು (ಕನ್ನಡಮೆನಿಪ್ಪಾ ನಾಡು 
ಜೆಲ್ವಾಯ್ತು ಮೆಲ್ಲೆಲರಿ೦ ಪೂತ ಕೊಳಂಗಳಿಂ ಕೆಜ್‌ಗಳಿಂ 
ಕಾಲೂರ್ಗಳಿಂ ಕೆಯ್ಗಳಿಂ: ಕಬ್ಬಿಗಕಾ, ೧೮) 

ಹೂಗ - ಸಮೂಹ (ಪೂಗ೦ ವಜಮುಂ ಕೌಂಗುಂ: ಅಭಿಧಾವ, 
೩. ೧. ೫೧) ಅಡಕೆ (ಅತಿಲಲಿತ ಪೂಗಭೂಜಾತಂ 
ತಾಂಬೂಲಲತೆಗೆ ಎಂಬವೊಲ್‌ ಸಮಲೀಲಂ ನಿಜತನಯನೆನ್ನ 
ತನುಜೆಗೆ ತಕ್ಕಂ: ಆದಿಷು, ೪. ೨೮) 

ಪೂಗಣೆ - ಹೂವಿನ ಬಾಣ (ಮಿಳಿರ್ವ ಕುರುಳ್ಗಳೊಳ್‌ ಹೊಳೆವ 
ಕಣ್ಗಳ ಬೆಳು ಪಳಂಚಿ ಚಿನ್ನಪೂಗಣೆಗೆಣೆಯಾಗೆ: ಪಂಪಭಾ, 
೪. ೩೬ 

ಪೂಗಣೆಯ - ಹೂಬಾಣದವನು, ಮನ್ಮಥ (ಮಿಸುಪ ಕೊಸಗಿನ 
ಜೆಲ್ವೇಂ ಪುಟ್ಟಿಸಿದುದೊ ಹೊಸಸಿರಿಗೆ ಎಅವೆಟ್ಟೆನೆ 
ಪೂಗಣೆಯನಿರ್ಪ ನೆಲೆಮಾಡದವೋಲ್‌: ಕಬ್ಬಿಗಕಾ, ೮೬) 

ಪೂಗವನ - ಅಡಕೆ ತೋಟ (ನಾಗ ನಕ್ತಮಾಲವನದ ಪೂಗವನ 
ತಮಾಲವನದ ಲೀಲೆ ಕರಮೆ ಕಣ್ಣೆವರ್ಕು: ಅಜಿತಪು, ೧. ೮) 

ಹೂಗೀಫಲ - ಅಡಕೆ [ಕಾಯಿ] (ಅಡಪವಳ್ಳಂ ನೀಡಿದ ಆರ್ದ್ರ 
ಪೂಗೀಫಲಂಗಳುಮಂ ಕರ್ಪೂರ ನಾಗವಲ್ಲೀ ಧವಲ 
ಲಲಿತಂಗಳುಮಂ: ಸುಕುಮಾಚ, ೧೧. ೩೨ ವ) 


ಹೂಗುಡಿ - ಹೂವಿನ ಕೊನೆ, ಹೂಗೊಂಚಲು (ಎಳಲತೆ 
ಮಾಧವೀಲತೆಯ ಪೂಗುಡಿಯೊಳ್‌ ಪೆಣೆದಂತೆ: ಅನಂತಪು, 
೪. ೮೦) 


ಪೂಗೊಳ - ಹೂವುಗಳಿಂದ ಕೂಡಿದ ಕೊಳ ಯಛ(ಬೆಳೆದೆಅಗಿರ್ದ 
ಕೆಯ್ಯೊಲನೆ ಕೆಯ್ಯೊಲನಂ ಬಳಸಿರ್ದ ಪೂತ ಪೂಗೊಳಗಳೆ 
ಪೂತ ಪೂಗೊಳಗಳ೦ ಬಳಸಿರ್ದ ವಿಚಿತ್ರನಂದನಾವಳಿಗಳೆ 
ನಂದನಾವಳಿಗಳಂ ಬಳಸಿರ್ದ ಮದಾಳಿಸಂಕುಲಂಗಳೆ 
ವಿಷಯಾಂಗನಾ ಲುಳಿತಕುಂತಳದಂತೆವೊಲ್‌ ಒಪ್ಪಿ 
ತೋಜುಗುಂ: ಪಂಪಭಾ, ೧. ೫೩) 

ಪೂಜಾರಾಧ್ಯ — [ಜೈನ] ನಲವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳಲ್ಲಿ 
ಒಂದು (ಅವತಾರ ವೃತ್ತಿಲಾಭ ಸ್ಥಾನಲಾಭ ಗಣಗ್ರಹಣ 
ಪೂಜಾರಾಧ್ಯ ಪುಣ್ಯಯಜ್ಞ ದೃಢಚರ್ಯ 
ಉಪಯೋಗತ್ಪಮೆ೦ಂಬ ಎಂಟುಂಬೆರಸು ನಾಲ್ವತ್ತೆಂಟು 
ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಷು ೧೫.. ೧೬ ವ) 


ಪೂಜೆ - ಆರಾಧನೆ, ಗೌರವ [ಕವಿತೆಯೊಳಾಸೆಗೆಯ್ದ 
ಫಲಮಾವುದೊ ಪೂಜೆ ನೆಗಟ್‌ ಲಾಭಂ ಎಂಬವೆ ವಲಂ: 
ಆದಿಪು, ೧. ೩೬) 

ಹೂಜೆಗ - ಸತ್ವಹೀನ (ಚಾಗಿಯಂ ಲುಬ್ಬನೆಂಬರ್‌ 
ಭೋಗಿಯಪ್ಪನ೦ ಪೂಜೆಗನೆಂಬರ್‌ ಸೌಭಾಗ್ಯಮುಳ್ಳವನಂ 
ಪಾಣ್ವನೆಂಬರ್‌: ಪಂಚತಂತ್ರ, ೧೦೪ ವ) 

ಪೂಜೋಪಲಂಭನ - [ಜೈನ] ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು, 
ಗುರುವಿನ ಮೂಲಕ ಧರ್ಮವನ್ನು ತಿಳಿಯುವುದು (ಆಧಾನ 
ಪ್ರೀತಿ ಸುಪ್ರೀತಿ ಧೃತಿ ಮೋದ ಪ್ರಿಯೋದ್ಧವ ನಾಮಕರ್ಮ .. 

ಇಂದ್ರಾಭಿಷೇಕ ಗುರು ಪೂಜೋಪಲಂಭನ 


ನಿರ್ವ್ವೃತಿಯೆಂಬ ಅಯ್ವತ್ತುಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ: 
ಆದಿಹು, ೧೫. ೧೫ ವ) 

ಪೂಜ್ಯರಿರ್‌ - [ನೀವು] ಪೂಜ್ಯರಾಗಿದ್ದೀರಿ (ಜಗದ್ಗುರುಗೆ 


ಪಿತೃದ್ವಯಂಗಳೆನಿಸಲ್‌ ಮೆಜ್‌ವರ್‌ ಪೆಣರಾರೊ ನೀವೆ 
ಪೂಜ್ಯರಿರ್‌ ಎಮಗೆ: ಆದಿಪು, ೭. ೧೧೨); ಆಟವನ್ನು 
ಹೂಡು (ಅಕ್ಷಕ್ರೀಡೆಯಂ ಶಕುನಿಯೊಳ್‌ ಸಮಕಟ್ಟ 
ಪೂಡಲ್ವೇಟ್ಟು ಪುಸಿಯನೆ ಪೆಣರಂ ಮುನ್ನಂ ಆಡಲ್ವೇಟ್ಟು: 
ಪಂಪಭಾ, ೬. ೬೯ ವ); ಪೂಡು - ಜೋಡಿಸು, ಹೂಡು 
(ತನಗೆ ವಿನಾಯಕಂ ದಯೆಯಿನಿತ್ತ ಜಯಾಸ್ತಮಂ 
ಉರ್ಚಿಕೊಂಡು ಭೋಂಕೆನೆ ಶರಾಸನದೊಳಾಂತು ಅದನಾಗಡೆ 


ಪೂಡಿ .... ಎಚ್ಚೊಡೆ: ಪಂಪಭಾ, ೧೨. ೧೬೮); ರಥಕ್ಕೆ 
ಕುದುರೆಯನ್ನು ಕಟ್ಟು (ದಿವ್ಯಸ೦ಭವ೦ಗಳಪ್ಪ 
ಶ್ವೇತಾಶ್ಚಂಗಳೊಳ್‌ ಪೂಡಿದ ದಿವ್ಯರಥಮುಮಂ 
ದಧೀಚಿಗಂಡಸ್ಥಮಪ್ಪ ಗಾಂಡೀವಮೆಂಬ ಬಿಲ್ಲುಮಂ.. 


ಕೆಯ್ಕೊಂಡು: ಪಂಷಭಾ, ೫. ೭೭ ವ) 

ಪೂಣ್‌ - ಸಂಕಲ್ಪ ಮಾಡು (ಓರೊರ್ಮೆ ಚಿಂತಿಸಿದೊಂಗಂ 
ಪವಣಿಲ್ಲ ಪುಣ್ಯಂ ಎನೆ ಪೂಣ್ಣು ಒಳ್ಳಿಂದಂ ಓರಂತೆ ಭಾವಿಸಿ: 
ಆದಿಪು, ೧. ೩೭); ಹಟ ತೊಡು (ಲಲಿತಪದಂ ಪ್ರಸನ್ನ 
ಕವಿತಾಗುಣಮಿಲ್ಲದೆ ಪೂಣ್ಟು ಪೇಟ್ಪ ಬೆಳ್ಗಳ ಕೃತಿಬಂಧಮುಂ 
ಬರೆಪಕಾಅರ ಕೇಡು: ಪಂಪಭಾ, ೧. ೧೨); ಹೂಳು 
(ಎನಗೆಡೆವೇಟ್ಕುಮೆ ಎಂಬವೊಲ್‌ ಅನಿಬರುಮಂ ಪೂಣ್ಣಂ 
ಅತನು ನನೆಯಂಬುಗಳಿಂ: ಪಂಪಭಾ, ೩. ೪೨); ಪ್ರತಿಜ್ಞೆ 
ಮಾಡು (ಇಂ ನೀನಜೆವಯ್‌ ಪೂಣ್ಣು ಎನ್ನದೊಂದು ಈ 
ಪರಿಭವಮನಿದಂ ನೀಗು ನೀಂ ಭೀಮಸೇನಾ: ಪಂಪಭಾ, ೮. 
೭೧); ನಿಯಮಿಸು (ಮೊದಲೊಳ್‌ ಪೂಣ್ಟೊಂದು ಕಜ್ಯಕ್ಕೆ 
ಅಧಿಪನ ಬೆಸದಿ೦ ಬಂದು ಬೇಜಳೊಂದು ಕಜ್ಯಕ್ಕೆ ಇದಂ 
ಈಗಳ್‌ ಗೊಟ್ಟಿಗೆಯ್ದಂದನುಚಿತಂ: ಶಾಂತಿಷು, ೨. ೮೦); 
ಹೂಳು (ಬಾಣದಿ೦ ಅಸುಹೃದ್ದಲಮಂ ಕಾಣಲ್ಕೆ ಅಣಂ 
ಆಗದೆಂಬಿನಂ ಪೂಣ್ಣ್ಬು: ಕರ್ಣನೇಮಿ, ೧. ೧೧೬) 

ಪೂಣಿಕೆ - ಪ್ರತಿಜ್ಞೆ (ವಿದಗೃತೆಯಿಲ್ಲ ಬದ್ದಿನೊಳ್‌ ಪೂಣಿಕೆಯಿಲ್ಲ; 
ಹರಿವಂಶ, ೩ ೬೧) 

ಪೂಣಿಗ - ಶಪಥ ಮಾಡಿ ಬಾಣ ಬಿಡುವವನು, ಹಟಗಾರ 
(ವಯಲ್ಲೆ ಮೆಯ್ದೋಹಖುವೆವೆಂಬ ಪೂಣಿಗರ್‌ ಅಡಂಗಿ 
ಕುನುಂಗಿ ಸಿಡಿಲ್ಲು ಜೋಲ್ಬು ಕಾಯ್ಬಾಹ* ನಭಕ್ಕೆ ಪಾಚೆದುದು: 
ಪಂಪಭಾ, ೧. ೧೦೯) 

ಪೂಣಿಗತನ - ದೃಢ ವಿಚಾರ (ಕೆಂಗೋಲ್ಲಸಗಿದ ಸಿಂಹಕ್ಕೆ 
ಪೂಣಿಗತನದಿ೦ಂದ.. ಏನಾನುಮೊ೦ಂದ೦ ನುಡಿದೆನಪ್ಪೊಡೆ 


ಎನ್ನನೆ ಮುನ್ನ೦ ಆಪೋಶನಂಗೊಳ್ಳುಂ: ಪಂಚತಂತ್ರ, ೨೩೦ 
ವ) 

ಪೂಣಿಸಿದ ಮುಷ್ಟಿ - ಪತಿಜ್ಞೆ ಮಡಿ ಹಿಡಿದ ಹಿಡಿ (ಅದೇಂ 
ತಿರವೋ ಪೂಣಿಸಿದ ಮುಷ್ಟಿ ಭೂರಿಶ್ರವನಾ: ಪಂಪಭಾ, ೧೧. 
೧೪೧) 

ಹೂಣಿಸು - ಬಿಲ್ಲಿಗೆ ಬಾಣ ಹೂಡು (ಅದೇಂ ತಿರವೋ 
ಪೂಣಿಸಿದ ಮುಷ್ಟಿ ಭೂರಿಶ್ರವನಾ: ಪಂಪಭಾ, ೧೧. ೧೪೧; 
ಆಜ್ಞೆಗೈ (ಬೆಸನನಿರ್ಮೆ ಕೇಳದ೦ತ ಪೂಣಿಸಿ ಕಚೆಪಿ: ಆದಿಪು, 
೧೩. ೮೦ ವು; ಶಪಥ ಮಾಡು (ಎನ್ನನೆ ನಚ್ಚಿದಂ 
ಅನುವರಕೆ ಎನ್ನನೆ ಪೂಣಿಸಿದಂ ಎನಗೆ ಎರಟ್ಪಂಡಮುಂ 
ಓರನ್ನರೆ: ಪಂಪಭಾ, ೧೦. ೧೨); ನಿಷ್ಕರ್ಜ್ಷೆಯಾಗುವಂತೆ 
ಮಾಡು (ಎಂದವರ ದೇಶನಾಮಕುಲಗೋತ್ರ೦ಂಗಳಂ ನೆಯ 
ತಿಳಿಯೆ ಬಿನ್ನಪಂಗೆಯ್ದು ಭೃತ್ಯಭಾವಮಂ ಪೂಣಿಸಿ: ಆದಿಪು, 
೧೩. ೪೧ ವ) 

ಪೂಣೆ ಪುಗು - ನಿರ್ಧಾರದಿಂದ ನುಗ್ಗು (ಅರಾತಿಕಾಳಾನಳಂ .. .. 
ದಿವ್ಯಶರಾಸನಂಗಳಂ ಕೊಂಡು ಪೂಣೆ ಪುಗುವರಾತಿಬಲಮಂ 
ಮಾರ್ಕೊಂಡು ತೆಗೆನೆಜ್‌ದಿಸೆ: ಪಂಪಭಾ, ೩. ೬೯ ವ) 

ಪೂಣ್ಯೆ - ಪ್ರತಿಜ್ಞೆ (ಕೊಂಡು ಪೋಪೆಂ ಮದೀಯ ಪುರಕ್ಕೆ 
ಎನ್ನಯ ಪೂಣ್ಕೆ ತೀರ್ಗುಂ: ಪಂಪರಾ, ೪. ೧೦೫): ದೃಡತೆ 
(ತುದಿಯೆಯ್ದ್ಬಿತ್ತೆನಗೆನ್ನ ಪೂಣ್ಕೆ ನಿನಗಂ ಪುಣ್ಕೋದಯಂ 
ಸಾರಿ ಬಂದುದು: ಆದಿಷು, ೪. ೧೮) ಸಾಧನೆ 
(ಕುಲಮಿಲ್ಲೆಯೊ ನಮಗೆ ದಾಯಿಗರಲ್ಲರೊ ಶಸ್ತವಿದ್ಯೆಯೊಳ್‌ 
ಪೂಣ್ಯೆಗಳಿಲ್ಲೆಯೋ: ಪಂಪಭಾ, ೨. ೯೧); 


ಪೂಣೈೆಗೆಯ್‌  - ಶಪಥಗೈ (ತದೀಯ ಪ್ರಿಯಮಂ 
ನಿಮಿರ್ಚದೊಡನೆ ಮಮಿತ್ರತ್ವಮೇ ಬಾಟ್‌ ತತ್ಪತಿಯಂ 
ತಂದೆಪೆನೆಂದು ಮಂತ್ರಿತನಯಂತಾಂ ಪೂಣೈೆಗೆಯ್ವಾಗಳ್‌ 


ಉಣ್ಮಿತು ಭೇರೀಗಭೀರಸ್ವನಂ: ಕುಸುಮಾಕಾ, ೧೦. 
೧೦೪) 
ಪೂಣ್ಣಿರ್ಪಂ - ಪತಿಜ್ಞಾಮಾಡಿ ಇರೋಣ (ತಲೆಯೊಳ್‌ 


ಸೀರೆಯನಿಕ್ಕಿ ಕೆಮ್ಮನೆನಿತಂ ಪೂಣ್ಣಿರ್ಪಂ: ಪಂಪಭಾ, ೩. ೩೩) 

ಪೂಣ್ಣೀ - [ಪೂಣ್ಣುಃಈ] ಹೇಳಿದಂತೆ [ದಾನ] ಕೊಡು, ಕೊಟ್ಟ 
ಮಾತಿನಂತೆ ದಾನಮಾಡು (ಅಳವು೦ ಅಮರ್ದು ಒಡವುಟ್ಟಿತ್ತು 
ಪೂಣ್ಣೀವ ಚಾಗಂ ಕರ್ಣಂ೦ಗೊಡ್ಡಿತ್ತು ದಲ್‌: ಪಂಪಭಾ, ೧೨. 
೧೦೪) 

ಪೂಣ್ಣು ಪೇಟಕ್‌ - ಹಟತೊಟ್ಟು ರಚಿಸು (ಲಲಿತಪದಂ ಪ್ರಸನ್ನ 
ಕವಿತಾಗುಣಮಿಲ್ಲದೆ ಪೂಣ್ಟು ಪೇಟ್ಪ ಬೆಳ್ಗಳ ಕೃತಿಬಂಧಮುಂ 
ಬರೆಪಕಾಅರ ಕೇಡು: ಪಂಪಭಾ, ೧. ೧೨) 

ಪೂತ - ಹೂಬಿಟ್ಟ (ಮದಾಳಿನಾದದಿನಿದು ಪಾಡಿ ಪೂತ 
ಸೆಳೆಗೊಂಬುಗಳಾಟದಿನಾಡಿ ನಮ್ಮನಿಂದಿದಿರ್ಗೊಳಲ್‌ 
ಇರ್ಪವೊಲ್‌ ಸೊಗಯಿಸಿರ್ದುದು: ಆದಿಪು, ೯. ೧೧೩) 

ಪೂತ - ಹೂಬಿಟ್ಟ (ಮದಾಳಿನಾದದಿನಿದು ಪಾಡಿ ಪೂತ 
ಸೆಳೆಗೊಂಬುಗಳಾಟದಿನಾಡಿ ನಮ್ಮನಿಂದಿದಿರ್ಗೊಳಲ್‌ 
ಇರ್ಪವೊಲ್‌ ಸೊಗಯಿಸಿರ್ದುದು: ಆದಿಪು, ೯. ೧೧೩); 
ಪವಿತ್ರ (ಎನಿತಾನುಂ  ತೆಣದಿಂದ ಇಂಬಿನೆ ಸೋದಿಸಿ 
ಸೌಖ್ಯಮಾಗಿ ಅಡುವುದಜೆಂ ಪೂತ೦ ಉಣ್ಣುವಲ್ಲಿ 
ಕುಲೀನರ್‌: ಸಮಯಪ, ೬. ೧೦೧) 

ಪೂತಕ್ರತಾಯಿ ಹ ಇಂದ್ರನ ಹೆಂಡತಿ, ಶಚೀದೇವಿ 
(ಮಾಯಾಶಿಶುವಂ ತಂದಿಟ್ಟಾಯೆಡೆಯೊಳ್‌ 
ಬೇಗನೆತ್ತಿಕೊಂಡಳ್‌ ಭುವನತ್ರಾಯಿಯ೦ ಆ ಜಿನಶಿಶುವಂ 


೭೧೬ 


ತಾಯಿಲೆ ಪೂತತ್ರತಾಯಿ ದಾದಿಯ ತೆಐದಿಂ: ವರ್ಧಮಾಪು, 
6೪) 

ಪೂತಗ್ರಾವ — ಪವಿತ್ರ 
ಪಾಂಡುಕವೆಸೆದಿರ್ದುದೊ 
ಆದಿಪು, ೨. ೨೯) 

ಪೂತಮಾಗು - ಪಾವನವಾಗು (ಭುವನಸ್ತುತ್ಯಾದಿ ಚಕ್ರೇಶ್ವರಬಲ 
ರಜದಿಂ ಪೂತಮಾಗಿರ್ದೆನೆಂಬ ಉತ್ಸವದೊಳ್‌: ಆದಿಪು, 
೧೨. ೭೦) 

ಪೂತಿ - ಕೆಟ್ಟ ವಾಸನೆ (ಉದ್ದತ ಪೂತಿ ಗಂಧ ಸುವಿಧಾರಂ 
ರೌದ್ರವಾಯ್ತು .. .. ಪಕ್ಕಣಂ: ತ್ರಿಷಷ್ಟಿಷು, ೨೭. ೩೩) 

ಪೂತಿಗಂಧ - ಕೆಟ್ಟ ವಾಸನೆ[ಯುಳ್ಳ] (ಪರಿಗಳಿತ ಪೂತಿಗ೦ಧರ್‌ 
ಖರ ಕಾಕ ಸೃಗಾಲ ಕರಭ ಕೌಶಿಕ ವೃಕ ವಾನರ 
ಎಷದಂಷ್ಟೋತ್ಕರ ಕುರ್ಕುರ ಕೀಟಕ ಭಲ್ಲನಿಕರ 
ನಿಷ್ಠುರನಿನದರ್‌: ಶಾಂತೀಶ್ಚಪು, ೯. ೧೦೬) 

ಪೂತಿಯ ಬೆಕ್ಕು - ಪುನುಗು ಬೆಕ್ಕು (ಚೇಳ್‌ ಇಲಿ ಪೂತಿಯ 
ಬೆಕ್ಕು ಫೇರವ೦ ಕರಿ ಕಳಭಂ ವೃಕಂ ಚಮರಿ 
ಮೊದಲಾದನೇಕ ಮೃಗಮಿರ್ಪುವು: ತ್ರಿಷಷ್ಟಿಷು, ೨೭. ೨೩) 

ಪೂತಿವೆಕ್ಕು - ಪುನುಗು ಬೆಕ್ಕು (ಮರೆ ನರಿ ಪೂತಿವೆಕ್ಕು ನಕುಲಂ 
ಮರವಾವುಗಳೆಂಬಿವಾಗಳುಂ ಕೆರಮೆಸೆದಿರ್ಪಿನಂ ಮೇೌದುದಾ 
ವಿಪಿನಂ: ಶಬಶಂವಿ, ೩. ೩೪) 

ಪೂದಂದಲ್‌ - ಹೂ ಮಳೆ (ಪೆಣ್ಣುಂಬಿಗಳ್‌ ಮುತ್ತುತುಂ 
ಮುಸುಖುತ್ತುಂ ಬರೆ ಬಂದುದಿಂದ್ರವನದಿಂ ಪುದಂದಲ್‌: 
ಪಂಪಭಾ, ೯. ೯೬) 

ಪೂದುಖುಂಬು — ಹೂವಿರುವ ತುರುಬು, ಮುಡಿ 
(ಪೂದುಖುಂಬಿಗೆ ಮೇಗೆ ನೆಗೆದ ತುಂಬಿಗೊಡೆಯುಂ ಎತ್ತಿದ 
ಬೆಳ್ಗೊಡೆಯು೦ ಎಂಬ ಸವಡಿಗೊಡೆಯುಂ: ಲೀಲಾವತಿ, ೧. 
೧೦೬ ವ) 

ಪೂದೊಡಂಬೆ - ಹೂಗೊಂಚಲು, ಹೂವಿನ ದಿಂಡು (ಬಲ್ಕೊಲೆ 
ಪೂದೊಡಂಬೆಯಂತಿರೆ ಬನಮೆಯ್ಬ್ದುವಂತೆಸೆಯೆ ಪೆಣ್ಣಡೆ 
ಬಂದಳದೊಂದು ಬಿಂಕದಿಂ ಅಂತು ವನಲಕ್ಷ್ಮಿ 
ರಾಜಶೇವಿ, ೭. ೧೬ ಮತ್ತು ೧೬ ವ) 

ಪೂಪುಟಿಗೆ - ಹೂಬುಟ್ಟಿ (ಭೂಪತಿಗೆ ಕೈಮುಗಿದು 
ಪೂಪುಟಿಗೆಯಂ ತೆಗೆದು ಹರುಷದಿ೦ ನೋಡುತಿರೆ ಕರತಳಕೆ 
ನೀಡುತಿರೆ: ರಾಜಶೇವಿ, ೧೦. ೫೭ ರಗಳೆ) 

ಪೂಪುಣು೦ಬು - ಹೂಬಾಣ (ಅನಾದೇಶವ್ಯಂಜನಕ್ಕಂ ಸ್ವರಕ್ಕಂ 


ಶಿಲೆ (ತುದಿಯೊಳ್‌ 
ಜಿನಪತಿಸವನವಾರಿಪೂತಗ್ರಾವಂ: 


ಕಿಚಿದೆಡೆಯೊಳ್‌ ವತ್ವಮಿಲ್ಲು ಪ-ಪಲ್ಲಜ"ಗುಟ್ಟಿದಂ, 
ಕೈಪಜ್‌ಗುಟ್ಟಿಯಾಡಿದರ್‌, ಪೂಪುಣುಂಬಂ: ಶಬ್ದಮದ, ೭೭, 
ಪ್ರ ೧೬) 

ಹೂಮಿಡಿ - ಎಳೆಯ ಮಿಡಿಗಾಯಿ, ಕಸಗಟ್ಟೆ ಕಾಯಿ 


(ಮರ್ಮರಪತ್ರಂ ಅಂಬುತಳಮಂ ನಡುವಂತಿರೆ.... 
ಪೂಮಿಡಿಯ ಪೂವಿನ ಕಾಯ್ಗಳ ಕಯ್ದುವುಳ್ಳುಗುಂ: 
ಶಾಂತಿಪು, ೭. ೯೪) 

ಪೂರ - ಪ್ರವಾಹ (ಬಿಡದೆ ಅಟಲ್ವ ಬಂಧುಜನದ ಒಟ್ಕುಡಿಯದ 
ಕಣ್ಣೀರ ಪೂರಂ ಆ ಪ್ರೇತಮ೦ ಓಗಡಿಸದೆ ಸುಡುವುದು 


ಗಡಂ ಇನ್ನುಡುಗುವುದೀ ಶೋಕಮಂ 
ಸರೋಜದಳಾಯತಾಕ್ಷೀ: ಪಂಪಭಾ, ೨. ೨೮) 
ಪೂರಂಗವಿ - ಪ್ರವಾಹ ಸುತ್ತುವರಿ (ಸಭೆಯೆಲ್ಲಂ ಹೊನ್ನ 


ನೀರಿಂದರೆ ಬಳಿದವೊಲಿರ್ದಪ್ಪದೇಕೀ ಜಗದ್ವಲ್ಲಭನಂಗಚ್ಛಾಯೆ 
ಪೂರಂಗವಿದ ಪಸರದಿಂದೆ: ಅನಂತಪು ೧೦. ೩೪) 


ಪೂರಕ - ಪ್ರಾಣಾಯಾಮದ ಒಂದು ಅಂಗ (ಕುಂಭಕ ಸಂರೇಚಕ 
ಪೂರಕ೦ ಪರಿಮಳೋನಿಶ್ರಂ .. .. ನಂಜಿನ ಸುಯ್ಯ ಗಾಳಿ 
ನೃಪನ೦ ಕೊಂದಿಕ್ಕಿತು: ಶಾಂತಿಷು, ೬. ೯೩) 
ಪೂರಾಂಬು - ಪ್ರವಾಹದ ನೀರು ನೊರೆವುಲ್ಲಂ 
ಎರಟ್ಟಣ್‌ ತುಮುಟ್‌ ಕುಡಿದು ಪೂರಾಂಬುವಂ 
ಮಾಹಿಷಿಸಂತತಿ ವಿಪಿನಭವಂ ಕಣ್ಣಗುರ್ವಾಯ್ತು ಕಾರೊಳ್‌: 
ಚಂದ್ರಪ್ರಪು, ೪. ೪೮) 
ಪೂರಿಗೆ - ಒಂದು ಸಿಹಿ ಭಕ್ಷ್ಯ (ಪುರವರೇಶನ ಮಾಡಿದ 
ೈತ್ಯಕ್ಕಿಟ್ಟಿಗೆಗಳ್‌ ಬರೆ ನೋಡಿ ಕಲ್ಲುರಿಗನೊಯ್ಯನೆ 
ಪೂರಿಗೆಗೊಟ್ಟೈದಾಜನೆ ಕೊಂಡು: ಆದಿಷು, ೫. ೧೯) 
ಪೂರಿಸು - ತುಂಬು 
ತನೂಜ ಮದೀಯಕರ್ಣದೊಳ್‌ 
ರಸಾಯನಮಂ: ಚಂದ್ರಪ್ರಪು, ೫. ೧೭); ಶಂಖ ಊದು 
(ಮದೀಯ ಶಂಖಮನಿದನಾರ್‌ ಪೂರಿಸಿದರೆಂದು 
ಶಂಖನುದಾರಂ ಬೆಸಗೊಂಡಂ: ಕರ್ಣನೇಮಿ, ೧೦. ೧೦೭) 


ಪೂರ್ಣ - ತುಂಬಿರುವ (ವಿವಿಧಾಯುಧಪೂರ್ಣಂಗಳ್‌ 
ಪ್ರವೀರಪುರುಷಪತತಿಪ್ರತಿಷ್ಠಿತಂಗಳ್‌ ಚೇತೋಜವಹರಿ 


ಮೇದು 


| 


ಮಿ 


ಪೂರಿಪೆನಿಂ 


ಯೋಗ್ಯಂಗಳ್‌ ತಳರ್ದುದು ಆಗಳ್‌ ಎಂಬತ್ತನಾಲ್ಕು ಲಕ್ಕೆ 


ರಥಂಗಳ್‌: ಆದಿಷು, ೧೧. ೩೨ ) 


ಪೂರ್ಣಕಳಶ - ಪೂರ್ಣಕುಂಭ (ಗೋರೋಚನಾ ಸಿದ್ಧಾರ್ಥ 
ದೂರ್ವಾಂಕುರ ಮಾತುಳುಂಗ ಶೃಂಗಾರದರ್ಪಣ 
ಪೂರ್ಣಕಳಶ ಕಳಮಾವೃತಕರಪಲ್ಲವೆಯರಪ್ಪ 


ಪುರಂಧ್ರಿಯರುಮಂ: ಪಂಪಭಾ, ೩. ೨ ವ) 

ಪೂರ್ಣಕುಂಭ - ತುಂಬಿದ ಕಳಶ (ಹಿಮಧವಳ ಆತಪತ್ರಮನೆ 
ಪೋಲೆ... ಮುಖೇಂದುವ ಬೆಳ್ಬು ಪೂರ್ಣಕುಂಭಮನೆ 
ನಿರಂತರಂ ಗೆಲೆ ಕುಚಂಗಳ ತೋರ್ಪು: ಪಂಪಭಾ, ೧. 
೧೨೦) 

ಪೂರ್ಣಪಾತ್ರ - ಉಡುಗೊರೆ (ಅರಸ೦ .. .. ಸರಭಸಂ ಒಲವಿಂ 
ಸಜಿವೋತ್ತರೀಯಮಂ ಪೂರ್ಣಪಾತ್ರಂಮೆಂದು 
ಎಟೆಕೊಂಡಂ: ಕಾದಂಸಂ, ೨. ೨೫) 


ಪೂರ್ಣಶಶಾಂಕ - ಪೂರ್ಣಚಂದ್ರ (ಪೆತ್ತುದು ಪೂರ್ಣಶಶಾಂಕರ 
ಮೊತ್ತಮಂ೦ಂ ಎನೆ ಮಧುಪಮಿಳಿತಸಿತಸರಸಿಜದೊಂದು 
ಒತ್ತಂಬದಿಂದಂ ಎನಸುಂ ಬಿತ್ತರಿಸುತ್ತಿರ್ದುದು ಆ 
ಸರೋರುಹಷಂಡಂ: ಶಾಂತೀಶ್ವಪು, ೧೦. ೧೦೦) 

ಪೂರ್ವ - [ಜೆ ಕೈನ] ಶ್ರುತಾಂಗವನ್ನು ವಿವರಿಸುವ ಉತ್ಪಾದ, 
ವ ವೀರ್ಯಪ್ರವಾದ, ಅಸ್ತಿನಾಸ್ಕಿಪ್ರವಾದ, 
ಜ್ಞಾನಪ್ರವಾದ, ಸತ್ಯಪ್ರವಾದ, ಆತ್ಮಪ್ರವಾದ, ಕರ್ಮಪ್ರವಾದ, 
ಪ್ರತ್ಯಾಖ್ಯಾನ, ವಿದ್ಯಾನುವಾದ, ಕಲ್ಯಾಣ, ಪ್ರಾಣಾವಾಯು, 


ಕ್ರಿಯಾವಿಶಾಲ ಮತ್ತು ಲೋಕಬಿಂದುಸಾರ ಎಂಬ ಹದಿನಾಲ್ಕು 
(ಪದಿನಾಲ್ಕು 


ಭಾಗಗಳಲ್ಲಿ ಒಂದು, ಇಂತಹವು 
ಪೂರ್ವಂಗಳುಮಂ ಅಯ್ದು ಚೂಳಿಕೆಯುಮಂ 
ಆಅವಧಿಯುಮಂ ಪೆಸರ್ಗೊಂಡು: ಆದಿಪು, ೩. ೪೦ ವ) 
ಹಿಂದಿನ (ಈತನುದಾತ್ತ ಪೂರ್ವ ಭೂಮಿಪರನೊಳ್ಳಿನೊಳ್‌ 
ತಗುಳೆವಂದೊಡೆ ಈ ಕಥೆಯೊಳ್‌ 
ಪೋಲಿಪೊಡೆನಗಟ್ಟೆಯಾದುದು ಗುಣಾರ್ಣವ ಭೂಭುಜನಂ 
ಕಿರೀಟಿಯೊಳ್‌: ಪಂಪಭಾ, ೧. ೧೪) 
ಪೂರ್ವಕೋಟಿ - [ಜೈನ] ಒಂದು ಕೋಟಿ "ಪೂರ್ವ'ಗಳಷ್ಟು 

ಕಾಲಾವಧಿ (ಪೂರ್ವಕೋಟ್ಕಾಯತಾಯುರ್ಮಿತಿವೃತ್ತಂ 


(ಆರ ಮೃದೂಕ್ತಿಯಂ ಬಯಸಿ ಕೇಳ್ದು 


ತಗುಳ್ಳಿ 
೫ 


೭೧೭ 


ಷಡ್ಚಿಧೇತಿಪ್ರತತಿನಿಯತಂ ಬಿಲ್‌ 
ಮರ್ತ್ಯ ಮೂರ್ತ್ಯುನ್ನತಿಯೆಂದುಂ ತನ್ನೊಳೆಂಬೀ 
ಸ್ತುತಿವಡೆದುದು ಸೌಖ್ಯಾವಗಾಹ೦ ವಿದೇಹಂ; ಚಂದ್ರಪ್ರಪು, ೧ 
೭೬) 

ಪೂರ್ವಕ್ರಮ - ಹಿಂದಿನಂತೆ, ಸಂಪ್ರದಾಯದಂತೆ (ಒಂದು 
ವರ್ಷಂಬರಂ ಭರಂಗೆಯ್ದು ನೋಂತು ಪೂರ್ವಕ್ರಮದೊಳ್‌: 
ಪಂಪಭಾ, ೧. ೧೩೬ ವ) 


ಐನೂಜು 


ಪೂರ್ವಧರ - [ಜೈನ] “ಚತುರ್ದಶ ಪೂರ್ವ'ಗಳನ್ನು ಚೆನ್ನಾಗಿ 
ಬಲ್ಲವನು (ಚಿತುಶೃತ ಪ್ರಮಿತನಿಖಿಳ  ಪೂರ್ವಧರನುಂ 
ಪನ್ನಿರ್ಭಾಸಿರ ಪ್ರಮಾಣದಕ್ಷಶಿಕ್ಷಕರುಂ: ಕರ್ಣನೇಮಿ, ೧೪. 
೧೪೩ ವ) 

ಹೂರ್ವಪಕ್ಷ - ಪ್ರಮೇಯವನ್ನೆದುರಿಸಲು ಹೂಡುವ ಯುಕ್ತಿ 
(ಉಪಪತ್ತಿಯುಕ್ತಂ ಇದನಿಂ ಕಯ್ಕೊಳ್‌ ನಿನ್ನ 
ತಂದೆಯೆಂದುದನೆನೆ ಭೂಮಿಪನೆಂದಂ ನಿಮ್ಮಯ 


ಪೂರ್ವಪಕ್ಷಮೆಮಗಾದುದೇ ವಲಂ ಸಿದ್ಧಾಂತಂ: ಗದಾಯು, 
1) 











ಪೂರ್ವಭವಸ್ಮರಣ - ಹಿಂದಿನ ಜನ್ಮದ ನೆನಪು 
(ಸೌಧೋಪರಿತಮತಳದೊಳ್‌_ ನಿಂದ ದೇವಾಗಮನಮಂ 
ನೋಡಲೊಡಂ ಪೂರ್ವಭವಸ್ಮರಣಮಾಗಿ ದೇವಲೋಕದ 


ಲಲಿತಾಂಗದೇವನಂ ನೆನೆದು: ಆದಿಷು, ೩. ೨೨ ವ) 
ಪೂರ್ವರಂಗ - ನೃತ್ಯ ಅಥವಾ ನಾಟಕವು ಆರಂಭಗೊಳ್ಳುವ 
ಮುಂಚೆ ರಂಗಸ್ಥಳದಲ್ಲಿ ನಡೆಯಬೇಕಾದ ರಂಗಪೂಜೆ, 
ನಾಂದಿ ಮುಂತಾದ ಕಾರ್ಯಕಮಗಳು (ಸುರಾಸುರಸಭೆಗಂ 
ನಾಭಿರಾಜಾದಿ ಮನುಜಸಭೆಗ೦ಂ ಮೆಜ್‌ಯಲೆಂದು ಶುದಂ 




















ವಿಚಿತ್ರಂ ಎಂಬ ಪೂರ್ವರಂಗಪಸಂಗದೊಳ್‌: ಆದಿಪು, ೭. 
೧೧೫ ವ) 

ಪೂರ್ವಸಂಭಾಷಣ - ಮಾತಿಗೆ ಮುಂಚೆ (ಭಾರದ್ದಾಜಂಗೆ 
ಬಟೆಯನಟ್ಟಿ ಬರಿಸಿ ಪೂರ್ವಸಂಭಾಷಣಾರ್ಫ್ಯಮೆತ್ತಿ 


ಮಧುಪರ್ಕ ವೇತ್ರಾಸನ ತಾಂಬೂಲಾದಿಗಳಿ೦ ಸಂತಸಂಬಡಿಸಿ: 
ಪಂಪಭಾ, ೨. ೫೨ ವ) 

ಪೂರ್ವಸ್ಥಿತಿ - ಹಿಂದಿನಂತೆ (ವೇಳಾವನದೊಳ್‌ 
ವಿಜಯಕಟಕನಾಗಿ ಪೂರ್ವಸ್ಥಿತಿಯೊಳೆ ಪೋಗಿ: 
೧೩.೩ ವು 

ಪೂರ್ವಾಪರವಿದೇಹ - ಪೂರ್ವ ಪಶ್ಚಿಮ ಮತ್ತು ನಡುವಣ 
ಕ್ಷೇತಗಳು (ಎಂಬುದುಂ ತದೀಯ ಕರುಣಾರಸಪ್ರೇರಿತ 
ಅರ್ದಾಶಯಂ ತತ್ತಜಾಜೀವನೋಪಾಯಮಂ ಪೂರ್ವಾಪರ 
ಎದೇಹಸ್ಥಿತಿ ಸಮಾನಮಾಗೆ: ಆದಿಪು, ೮. ೬೨ ವ) 

ಪೂರ್ವೇತರ - ಪೂರ್ವವಲ್ಲದ, ಪಶ್ಚಿಮ (ತಿಗ್ಮಾಂಶುವೆಂದೆಂಬ 


ಆವಾಸಿತ 
ಆದಿಷು, 


ನವೀನಸ್ವಣ್ಣತ್ತಿಂಡಮಂ ಪೂರ್ವೇತರಶರಧಿಯೊಳ್‌ 
ಕಾಲನೆಂಬ ಓಜ೦ ಅಳ್ಜಲ್‌ ಜನಿಸುತ್ತ ಉರ್ಬೇಳ್ದುದೋ 
ಕಾರ್ಬೊಗೆಯಿನೆ ದೆಸೆದೀವಿತ್ತು ಘೋರಾಂಧಕಾರಂ: 
ರಾಜಶೇವಿ, ೧೧. ೧೮) 
ಪೂರ್ಮೋಕ್ಕ - ಹಿಂದೆ ಹೇಳಿದ (ಪೂರ್ವೋಕ್ರಸ್ಥಿತಿಯೊಳ್‌ 
ವಜ್ರಕವಾಟೋದ್ಭಾಟನ೦ಗೆಯ್ದು: ಶಾಂತಿಷು, ೧೧. ೬೭ ವ) 
ಪೂರ್ವೋತ್ತರಾಶೆ - ಈಶಾನ್ಯ ದಿಕ್ಕು (ಅಂತು ಬಂದು 


ಪಾಂಡುಕವನದ ಪೂರ್ವೋತ್ತರಾಶಾಮುಖ ನಿವಾಸಿಯಾಗಿ: 
ಆದಿಪು, ೭. ೭೩ ವ) 

ಪೂರ್ವೋದಿತ - ಪೂರ್ವೋಕ್ತ (ಪುನರುಕ್ತಮೆಂಬುದಕ್ಕುಂ 
ನೆನೆಯದೆ ಪೂರ್ವೋದಿತಾರ್ಥಪದಪದ್ಧತಿಗೊಂದಿನಿಸುಂ 


ವಿಶೇಷಮಿಲ್ಲದೆ ಜನಿಯಿಸಿದ ಪದಾರ್ಥಂ: ಕವಿರಾಮಾ, ೧. 
೮೪) 

ಪೂರ್ವೋಪಾರ್ಜಿತ - ಹಿಂದೆ ಸಂಪಾದಿಸಿದ (ನೀಳನೆಂಬ 
ಮಾದೆಗಂಗಂ ಕೌಶಾಂಬಿಯೆಂಬ ಮಾದೆಂಗಿಗಂ ಮಗಳಾಗಿ 
ಪೂರ್ವೋಪಾರ್ಜಿತ ಶುಭಾನುಪೂರ್ವಿನಾಮ 
ಕರ್ಮೋರ್ವೀರುಹ ಪರಿಪಾಕಫಳಮನನುಭವಿಸುತ್ತುಂ: 
ಸುಕುಮಾಚ, ೫. ೨೧ ವ) 

ಹೂಲಿ - ಒಂದು ಸಸ್ಯ (ಪೂಲಿಯ ಪಣ್ಣಂತೆ ಪೊಜವಾಯ್ವ 
ಕೀವುಂ  ಮುದುಕರಂತೆ ಲೋಳಿ ಸುರಿವ ಬಾಯುಂ: 
ಧರ್ಮಾಮೃ, ೪. ೪೭ ವ); ವಸ್ತವಿಶೇಷ (ಪೊಸ ಪಸಗೆಯ 
ಮಂಜಿಟಿಗೆಯ ಮಿಸುಗುವ ದೋರಿಯದ ಪಟೆಯ ಪುಲ್ಲಿಯ 


ಸೊಂಪಂ ಪಸರಿಸಿದ ಪಕ್ಕರಕ್ಕೆಗಳೆಸೆದಿರ್ದುವು: ಕಬ್ಬಿಗಕಾ, 
೨೦೨) 
ಹೂವಲಿ - ಹೂಗಳಿಂದ ಮಾಡಿದ ಅಲಂಕಾರ (ಪಸರಿಸೆ 


ಪೂವಲಿಗಳ್‌ ಬಾಜಿಸೆ ಬದ್ದವಣ೦ಗಳ್‌ ಒಡನೆ ಮಿಳ್ಳಿಸೆ 
ಗುಡಿಗಳ್‌ ದೆಸೆಬಿದ್ದವಾದೊಡೆ ತರುಣಿಯರ್‌ ಒಸಗೆಯ 


ಮೇಲೆ ಒಸಗೆಯಾದುದು ಅಂದು ಅರಮನೆಯೊಳ್‌: 
ಪಂಪರಾ, ೩. ೧೩೪); ರಂಗೋಲಿ 
(ನೆಲೆಮಾಡ೦ಗಳೊಳೋಳಿವಟ್ಟ ಗುಡಿಗಳ್‌ 


ಗಂಧಾಂಬುವಿಂದಾದ ಪೂವಲಿಯಿ೦ ಚೆಲ್ಪೆಸೆದಿರ್ದ ಬೀದಿಗಳ್‌: 
ಆದಿಷು, ೭. ೧೧೩); ಹೂವನ್ನು ಚೆಲ್ಲುವುದು 
(ರವಿಮಥನುತ್ತವ ಧ್ವಜನಿವಹ೦ ತುಡುಕಿದವು ಕೆದಜೆದುವು 
ಪೂವಲಿಗಳ್‌ ಬದ್ದವಣ೦ ಬಾಜಿಸಿದುವು ಒಡನೆ 
ಮಿಥಿಳಾಪುರದೊಳ್‌: ಪಂಪರಾ, ೬. ೪೭) 

ಪಹೂವಸೆ - ಹೂವಿನ ಹಾಸು (ಲತಾಂಗಿ ಪೂವಸೆಯೊಳ್‌ 
ಮೆಯ್ಯನೀಡಾಡಿದಳ್‌: ಕುಸುಮಾಕಾ, ೧೩. ೦೪) 


ಪೂವಾಸು - ಹೂವಿನ ಹಾಸಿಗೆಯಂತೆ ಹರವು (ಅದಉೌಾಳಗೆ 
ಕಪ್ಪುರವಳುಕಿನ ಜಗಲಿ ಅಗಲತಾಗಿ ಸಮೆದು 
ಚಂದನದೆಳದಳಿರ್ಗಳಂ ಪಾಸಿ ಮಲ್ಲಿಗೆಯಲರ್ಗಳಂ 


ಪೂವಾಸಿ: ಪಂಪಭಾ, ೫. ೬ ವ) 

ಪೂವಿನಂಬು - ಹೂವಿನ ಬಾಣ (ಆಗಳ್‌ ಆಜುಂ ಯತುಗಳ 
ಪೂಗಳ೦ ಒಂದುಮಾಡಿ ಪೂವಿನಂಬುಗಳ೦ ಪಣ್ಣಲೆಂದು 
ಕಾಮದೇವಂ ಮಾಡಿದ ಓಜನ ಸಾಲೆಯಿರ್ಪಂತಿರ್ಪ 
ಹೂವಿನ ಸಂತೆಯೊಳ್‌: ಪಂಪಭಾ, ೪. ೮೦ ವ) 

ಹೂವಿನ ಬಾಡು - ಹೂವಿನ ತರಕಾರಿ (ಪೂವಿನ ಬಾಡುಗಳಂ 
ಕ್ಷೀರಾವನಿಜಾತದ ಫಲಂಗಳಂ ಬಳ್ಳಿಯುಮಂ 
ಶ್ರಾವಕನಪ್ಪಂಗಾಗದು: ಸಮಯಪ, ೬. ೮) 

ಹೂವಿಲ್ಲ - ಮನ್ಮಥ (ಪುಣ್ಣಿಲ್ಲದೆಯು೦ ಪೂವಿಲ್ಲನ ಶರಹತಿಯಿಂ 
ನೀವನೆ ತಳದಪುದಿದೆನ್ನ ಹೃದಯಂ: ಪಾರ್ಶ್ವನಾಷು, ೧೧. 
೬೦) 

ಪೂವೆಂಚೆ - ಹೂಗೊಳ (ಪೂವೆಂಚೆಯಿಂ ಪೊಅಮಟ್ಟಂಚರಮಂ 
ಉಡುಗದೆ ಪರಿದು ಮುತ್ತುವ ಮತ್ತಮರಾಳಂಗಳುಮಂ: 
ಲೀಲಾವತಿ, ೫. ೭೨ ವ) 

ಪೂಷಾಹ್ವಯ - ಪೂಷನ್‌ ಎಂಬ ಹೆಸರಿನವನು, ಸೂರ್ಯ 
(ಪೂಷಾಹ್ವಯನ ಭಗನ ಪಲ್ಕಂಗಳ೦ ಕಿತ್ತು ದೇವರ್‌ 
ಮತಿಗೆಟ್ಟರ್ಟೋಡಲ್‌ ಆ ದಕ್ಷನ ತಲೆಗಡಿದು: ತ್ರಿಷಷ್ಟಿಷು, ೩೦. 
೩೧) 


೭೧೮ 


ಪೂಸರ - ಹೂಬಾಣಗಳವನು, ಮನ್ಮಥ (ಬಲ್ಲೆಯನಿಟ್ಕುಳಿಗೊ೦ಡು 


ಬೇಗದಿಂ ಕದಕದಪಂ ತೊಡರ್ಚಿಂ ಎಳೆದೇರನಂ 
ಓಡಿಪೆನೆಂದು ಪೂಸರಂ: ಕಬ್ಬಿಗಕಾ, ಪರಿಷತ್ತು ೧೫೩) 
ಹೂಸು ದ ಸವರು, ಲೇಪಿಸು (ನಿಶೀಥಿಸ್ಥಾನದೊಳ್‌ 


ಮಣ್ಣನಾದರದಿಂದೊರ್ಮೆಯೆ ತಂದು ಪೂಸಲೊಡಂ .. . 
ರುಜಾಪೀಡೆಗಳಂತೆ ಕಿಡುಗುಂ: ಸಮಯಪ, ೧. ೨೭); 
ನೈವೇದ್ಯ ಮಾಡು (ಭೂತನಿಕಾಯಕ್ಕೊಯ್ದು ಸರುಗಮಂ 
ಪೂಸಿದೊಡ೦ ಘನಮಾಗದು ಬೆಳಸು ನಿಯತಂ: 
ಸಮಯಪ, ೯. ೪೦); ಹೂಸುಬಿಡು (ಪೂಸು-ವಿಲೇಪನೇ 
ಅಪಾನವಾಯೌ: ಶಬ್ದಮದ, ಧಾ ೭೦೦) 

ಪೂಸಿಕೊಳ್‌ — ಲೇಪಿಸಿಕೊ (ಇದು ಪೀಲಿದು 
ಮೆಯ್ನೀರೆಂಬುದನಜೆಯದೆ ಮೆಯ್ದೆ ಪೂಸಿಕೊಳ್ಳುವು ಮಕ್ಕಳ್‌: 
ಧರ್ಮಾಮೃ, ೫. ೧೧೫) 

ಹೂಲಕ್‌ - ಹೂಳು, ಹೂತುಹಾಕು (ಅ೦ಂಬರಮೆಲ್ಲಮಂ 
ಅಂಬಿನೊಳೆ. ಪೂಟ್‌ ಮಹೀಭುಜರ್‌ ಎತ್ತಂ ಎಚ್ಚ 
ಕಿತ್ತಂಬುಗಳ್‌ ಎತ್ತ೦ ಅವ್ವಳಿಸೆ: ಪಂಪಭಾ, ೧೧. ೪೨); 
ಮುಚ್ಚಿಬಿಡು (ಆವುದು ಗುಣ೦ ಎಮ್ಮೊಳಾಗೆ ನೆನೆದಷ್ಟಿರಿ 
ಅಶೋಕಮೆ ವಾಮಪಾದದಿಂದೊದೆದುದೊ ಕೇಸರದ್ರುಮಮೆ 
ನಿನ್ನುಮನಾಸವಸೀಧುವಿಂದೆ ಪೂಟ್ಟ್ಬುದೊ: ಆದಿಷು, ೧೧. 


೧೩೧) ಭೂಮಿಯಲ್ಲಿ  ಬೈತಿಡು. (ತಕ್ಕರಂ 
ಕವರ್ದುಕೊಂಡಾದ ಅರ್ಥಮಂ ಪೂಟ್ಬು ಮಿಳ್ಳಿಳ 
ನೋಡುತ್ತುಂ  ಉದಗ್ರ ಲೋಭವಶದಿಂ ತನ್ನುಂಡುದಂ 


ತಪ್ಪುದು ಎಂದು: ಆದಿಷು, ೨. ೧೫); ಹೂತುಹೋಗು (ಈ 
ನೆಲದೊಳ್‌ ಇನಿತು ಕಾಲಮು೦ ಆನಿರ್ದೆ೦ಂ ಪೂಲ್ಬು 
ಲಿಂಗಮಪ್ಪೆಂ ಕಲ್ಲಳೆ ಮಾನಸರೊಳ್‌ ನುಡಿದು 
ಕನಸುದೋಹೆತ್ತೆಂಬರ್‌: ಸಮಯಪ, ೮. ೨೬); 

ಪೃಚ್ಛನೆ - [ಜೈನ] ಪಂಚವಿಧಸ್ವಾಧ್ಯಾಯಗಳಲ್ಲಿ ಒಂದು; ಶಬ್ದ- 
ಅರ್ಥಗಳ ಬಗ್ಗೆ ಪ್ರಶ್ನಿಸಿ ನಿರ್ಣಯ ಮಾಡಿಕೊಳ್ಳುವುದು 
(ಮುನಿಪತಿ ವಾಚನೆಯಿ೦ ಪೃಚ್ಛನೆಯಿಂ ಅನುಪ್ರೇಕ್ಷೆಯಿಂ 
ತದಾಮ್ನಾಯದಿಂ ಒಯ್ಯನೆ ಧರ್ಮಕಥನದಿಂದಂ 
ವಿನುತಸ್ವಾಧ್ಯಾಯಮೆಂಬ ತಪಮಮಂ ತಳೆದಂ: ಸುಕುಮಾಚ, 
೪. ೧೮) 

ಪೃಚ್ಛೆ - ಪ್ರಶ್ನೆ (ಪರಮಹ೦ಸ೦ ಬಂದು ಕುಳ್ಳಿರ್ದೊಡೆ ಇತ್ತು 
ಬಟೆಕ್ಕ ಅರ್ಫಮಂ ಎಯ್ದೆ ನೀಂ ಎಮಗೆ ಪೇಟೆಂ 
ಸ್ಟೇಚ್ಛೆಯಿಂ ಪೃಚ್ಛೆಯಂ: ಸುಕುಮಾಚ, ೩. ೬) 

ಪೃತನಾಜಾಳ -. ಸೇನಾಸಮೂಹ (ಉದ್ಭಟಭಟಪೃತನಾಜಾಳಮಂ 
ಚಿತ್ತದೊಳ್‌ ವೀರರಸಂ ಕೈಗಣ್ಮಿ ಪೊಣುತ್ತಿರೆ ನಿಜಬಲಮಂ 
ನೋಡಿದಂ ಸಾರ್ವಭೌಮಂ: ಆದಿಷು, ೧೪. ೮೭) 

ಪೃತನಾಪತಿ - ಸೇನಾಪತಿ (ಮುನ್ನಿನಂದದಿಂ ಪೃತನಾಪತಿ 
ತದೀಯ ಗುಹಾದ್ವಾರಮಂ ತೆಜ್‌ದು ಮ್ಲೇಚ್ಛಖಂಡಮಂ 
ಉಂಡಿಗೆಸಾಧ್ಯಂ ಮಾಡಿ: ಶಾಂತೀಶ್ವಪು, ೧೨. ೮೮ ವ) 

ಪೃತನಾಗನೆ] - ಸೇನೆ (ಪತ್ತಿಯೆಂದುಂ ಸೇನೆಯೆಂದುಂ 
ಸೇನಾಮುಖಮೆಂದುಂ ಗುಲ್ಕಮೆಂದುಂ ವಾಹಿನಿಯೆಂದುಂ 
ಪೃತನೆಯೆಂದುಂ೦ ಚಮುವೆಂದುಂ ಆನೀಕಿನಿಯೆಂದುಂ ಇಂತು 
ಎಂಟು ತೆಜದಿಂ ಪಡೆಗೆ ಪೆಸರಕ್ಕುಂ: ೧೩. ೪ ವ); ಒಂದು 
ಅಕೌಹಿಣಿಯ ತೊಂಬತ್ತನೇ ಒಂದು ಭಾಗ (ಪೃತನೆಗಳ್‌ 
ಮೂಹೊಂದಿ ತೋಟ ಚಮೂ ಅದು ಮೂಟು ಅನೀಕಿನಿ 
ಪತ್ತು ಅನೀಕಿನಿ ಅಕೌಹಿಣಿಯೆನಿಕುಂ: ಅಭಿಧಾವ, ೧. ೧೪, 
೮) 


ಪೃಥಕ್‌ - ಬೇರೆ, ಪ್ರತ್ಯೇಕ (ಪೃಥಗ್ಹೀವರೆ ನಲ್ಲರೆಂದಜೆದೊಡೆ 
ಅಕ್ಕಟ ಧಾತ್ರನ ಮಾಟವಿಂತುಟೇ: ಜಗನ್ನಾವಿ, ೬. ೧೦೪) 

ಪೃಥಕ್ಷ್ಯವಿತರ್ಕವೀಚಾರ — [ಜೈನ] ಎಂಟನೆಯ ಗುಣಸ್ಥಾನದಿಂದ 
ಹನ್ನೆರಡನೆಯ ಗುಣಸ್ಥಾನದ ಕೆಲವು ಭಾಗಗಳವರೆಗೆ 


ನಡೆಯುವ ಶುಕ್ಷಧ್ಯಾನ; ಪ್ರಥಮಶುಕ್ಷಧ್ಯಾನ 
ಪೃಥಕ್ತ್ವವಿತರ್ಕವಿಚಾರಮೆಂಬ ಮೊದಲ ಶುಕ್ಷಧ್ಯಾನದೊಳ್‌ 
ಸಮಾಹಿತಂ ಉಪಶಾಂತಗುಣಸ್ಥಾನದೊಳ್‌ 


ಪ್ರಾಣಪರಿತ್ಯಾ೦ಂಗ೦ಗೆಯ್ದು: ಆದಿಪು, ೬. ೩೪ ವ) 
ಪೃಥಗ್ಧನ - ಸಾಮಾನ್ಯ ಮನುಷ್ಯ, ಪಾಮರ (ಪೃಥಗ್ಗನದಂತೆ 


ಉದಾತ್ತಚಿತ್ತಂ ಜನಪತಿ ಧೈರ್ಯಾಂಬುರಾಶಿ 
ಚಳಿಯಿಸಿದಪನೇ: ಅಜಿತಪು, ೧೦. ೪೮) 
ಪೃಥಗ್ಭಾವ - ಬೇರೆ ಎಂಬ ಭಾವನೆ (ಅನೇಕಪಕಾರ 


ಕಪಟೋಪಾಯಂಗಳಿ೦ ಅತಿಸ್ನೇಹಿತರೊಳ್‌ ಪೃಥಗ್ಗಾವಮಂ 
ಮಾಲುದೇ ಭೇದಂ ಎಂಬುದು: ಪಂಚತಂತ್ರ, ೭೧ ವ) 

ಪೃಥಾತನಯ - ಕುಂತಿಯ ಮಗ, ಕೌಂತೇಯ, ಪಾಂಡವ 
(ಮುನಿಯಲ್‌ ಎನಗೆ ಆಗ ಗಾಂಗೇಯನಿರ್ದಂ ಇರ್ದಂ 
ಘಟೋದ್ಧವಂ ನೆಗಟ್ಟ ಪೃಥಾತನಯರುಮಿರ್ದರ್‌ 
ದುರ್ಯೋಧನನಿರ್ದಂ: ಪಂಪಭಾ, ೬. ೬೨) 

ಪೃಥಾತನೂಜ - ಪಾಂಡವ (ಪೃಥಾತನೂಜರಂ ನಿನ್ನ ಬಲ್ಲ 
ಮಾಟ್ಕ್‌ಯಿಂ ನುಡಿದೊಡಗೊಂಡು ಬರ್ಪುದು: ಪಂಪಭಾ, 
೪.೩ವ) 

ಪೃಥಾನಂದನ - ಕೌಂತೇಯ, ಪಾಂಡವ (ಮೇಗಿಲ್ಲದ ಬಲ್ಹಾಳ್ತನದ 
ಆಗರಮೆನೆ ನೆಗಟ್ಬ ತತ್‌ ಪೃಥಾನಂದನರ ಉದ್ಯೋಗದ 
ಚಾಗದ ಯೋಗದ ಭೋಗದ ಮೈಮೆಗೆ ಸುಯೋಧನಂ 
ಬೆಣಗಾದಂ: ಪಂಪಭಾ, ೬. ೬೭) 

ಪೃಥಾಪುತ್ರ - ಕುಂತಿಯ ಮಗ (ಅಣ್ಣನ ಕಣ್ಣನ್ನೆಗೆ ಮೀಜಲಣ್ಮದೆ 
ಸಮಂತಿರ್ದರ್‌ ಪೃಥಾಪುತ್ರರ್‌ ಅಂತಿನಿತೊಂದಾದೊಡಮೇಂ 
ಮಹಾಪುರುಷರ್‌ ಆಜ್ಞಾಲಂಘನಂ ಗೆಯ್ದರೇ: ಪಂಪಭಾ, ೭. 


«8 


೯) 

ಪೃಥಾಸುತ - ಕುಂತಿಯ ಮಗ (ನಿರ್ದೋಷಿಗಳೊಳ್‌ 
ಪೃಥಾಸುತರೊಳ್‌ ಇಂ ಮಗುಟ್ಟುಂ ಪುದುವಾಟ್‌ಂಬೆನೇ: 
ಡ್‌ 


ಪಂಪಭಾ, ೧೩. ೧೪) 

ಪೃಥಾಸುತರ್‌ - ಕುಂತಿಯ ಮಗ [ಮಕ್ಕಳು] (ನಿರ್ದೋಷಿಗಳೊಳ್‌ 
ಪೃಥಾಸುತರೊಳ್‌ ಇಂ ಮಗುಟ್ಟುಂ ಪುದುವಾಟ್‌ಂಬೆನೇ: 
ಪಂಪಭಾ, ೧೩. ೧೪) 

ಪೃಥಿವೀಶ್ವರ - ಭೂಮಿಯ ಒಡೆಯ, ಒಡೆಯ (ಆ ಪೃಥಿವೀಶ್ವರಂ 
ಪಗಲ ತಿಂಗಳನಚ್ಚರಿವಟ್ಟು ನೋಡಿದಂ: ಚಂದ್ರಪ್ರಪು, ೯. ೬) 

ಪೃಥು - ವಿಶಾಲವಾದ, ದೊಡ್ಡದಾದ (ಸುರೇಂದನ 
ಕುಲಿಶಾಯುಧಕುಲಮೆನಿಪ ಅನಂತ ಪೃಥು ಫಲದಿಂ 
ಎಸೆದುದೆನಸಂ ಪನಸಂ: ಶಾಂತೀಶ್ವಪು, ೧೦. ೯೫) 

ಪೃಥುಕ - ಅವಲಕ್ಕಿ (ಪೃಥುಕಮೆನಲ್‌ ಅವಲಕ್ಕುಂ: ಅಭಿಧಾವ, ೧. 
೧೬. ೧೧) 

ಪೃಥುಕತ್ವ - ಶೈಶವ (ದೊರೆವೆತ್ತುದು ಪೃಥುಕತ್ವಂ ಪರಮನೊಳ್‌ 
ಆತ್ಮೀಯಜನನಿಯುದರದೊಳಿರ್ದುಂ ಪರಿಕಿಷೊಡೆ 
ಆಕ್ರಾಂತಾಚರಾಚರಗೋಚರಸಕಳಭುವನನಾದುದಣೆಂ: 
ಚಂದ್ರಪ್ರಪು, ೧೨. ೧೬೬) 

ಪೃಥುಕುಂಭ — [ಆನೆಯ] 
(ಪೃಥುಕುಂಭಂ ದೀರ್ಥಹಸ್ತಂ 


ವಿಶಾಲವಾದ ಕುಂಭಸ್ಥಳೆ 
ವಿಷುಳತರರದಂ 


೭೧೯ 


ಪೀನಬದ್ಧೋದರಂ 3 
ರಾಜಶೇವಿ, ೧೩. ೬೭) 


ಏಂ ಬಂದುದೋ ದಂತಿಜಾಳಂ: 


ಪೃಥುಶರೀರ - ದೊಡ್ಡ ದೇಹ (ಸೃಗಾಲ ಶಾರ್ದೂಲಕಾಕೆಂಗಳ್‌ 
ಕಥಕನ ಪೃಥುಶರೀರಮ೦ ಸೀಟ್ಟು ಸೀಜುಂಬುಳಾಡಿ 
ಕೊಂದುವು: ಪಂಚತಂತ್ರ, ೨೧೧) 

ಪೃಥುಳ - ವಿಶಾಲವಾದ (ಶ್ರೀ ರಮಣೀರಮಣಂ 
ಪೃಥುಳೋರುಸ್ಥಳಂ ಅಹಿತಕುಂಭಿಕುಂಭಸ್ಥಳ ನಿರ್ದಾರಣಪಟು 
ಭುಜದಡಂ ದಾರುಣಕೋಪಂ ಪ್ರತಾಪಿ ಸಾಹಸಭೀಮಂ: 
ಗದಾಯು, ೭. ೧) 

ಪೃಥ್ವಿ - ಭೂಮಿ (ಸ್ಥಿರೆ ಧರಣಿ ಧಾತ್ರಿ ಮೇದಿನಿ ಧರಿತ್ರಿ ಧರೆ 


ಯವನಿ ಪೃಥ್ವಿ ರಸೆ ವಸುಧೆ ವಸುಂಧರೆ ಕು ಮಹಿ ಜಗತಿ 
ವಿಶ್ವಂಭರೆ ಗೋ ಕ್ಯಾ ಕ್ಷೋಣಿ ಭೂಮಿ ಭೂ ಗೋತ್ರೆ ನೆಲಂ: 
ಅಭಿಧಾವ, ೧. ೫. ೧) 


ಪೃಥ್ವೀವಲ್ಲಭ - ಭೂಮಿಯ ಒಡೆಯ, ರಾಜ [ಶ್ರೀವಧುವಂ 
ನಿಜಭುಜಶೌರ್ಯಾವಷ್ಟಂಭದೊಳೆ ಕಯ್ಗೆಮಾಡಲ್‌ 
ಜಯಲಕ್ಷ್ಮೀವಲ್ಲಭನಿರ್ದಂ ಪೃಥ್ವೀವಲ್ಲಭಂ ಉದಿತಕೀರ್ತಿ 
ಸಾಹಸಭೀಮಂ: ಗದಾಯು, ೬. ೧) 

ಪೃಥ್ಯ್ಯಷ್ಟೇಜೋವಾಯು -  [ಪೃಥ್ಧಿ*ಅಪ್‌*ತೇಜೋವಾಯು] 
ಮಣ್ಣು, ನೀರು, ತೇಜಸು ಮತ್ತು ಗಾಳಿ 
(ಪೃಥ್ವ್ಯಪ್ರೇಜೋವಾಯುಗಳತ್ತಣಿಂ ಬಂದು ಗರ್ಭಾದಿ 
ಮರಣಪರ್ಯಂತಂ ತದಾತ್ಮಕಂ ಚೈತನ್ಯಂ ಪುಟ್ಟುಗುಂ: 
ಆದಿಹು, ೨. ೯ ವ) 


ಪೃಷತ - ತುಂತುರು ಹನಿ (ಪೃಷತ ವಿಪುಟತ್ನಂಜ್ಞಂ: ಅಭಿಧಾವ, 
೧. ೪. ೧೪) 
ಷತ್ಯ - ಬಾಣ (ಉತ್ಕೋಪದಹನದೊಡನೆ ಪೃಷತ್ಯಂಗಳ್‌ 
ಕೋಟಿಗಣಿತದಿಂದ ಉಜುವಿನಂ ಆರ್ದ ಉತ್ಕಚದಿಂ ಉಣದೆ 
ಫಟೋತ್ಕಚನಂ ಬಿಟ್ಟು. ಮೂರ್ಛೆವೋಪಿನಂ ಎಚ್ಚಂ: 
ಪಂಪಭಾ, ೧೧. ೮) 
ಷತ್ಕಾಸನ - ಬಿಲ್ಲು  (ಪಂಚಸಪ್ತತ್ಕುತ್ತರ. ಪಂಚಶತ 
ಪೃಷತ್ನಾಸನೋತ್ಸೇಧಸಂಹನನುಂ ನವುತಾಂಗಾಯುಷ್ಯನುಂ 
ಆಗಿ: ಆದಿಷು, ೬. ೬೧ ವ) [ಎಲ್‌. ಬಸವರಾಜು ಆವೃತ್ತಿ] 
ಭಾಗ - ಹಿಂಭಾಗ (ಧನುರ್ಗುಣ ವೇಗತಾಡನ 
ಆಕಳಿತವಿಕೀರ್ಣ ಕೋಷ್ಠಮೆನೆ ಕೂರ್ಮನಿಷ್ಠುರ 
ಪೃಷ್ಠಭಾಗಮೆಂದು . . ಧರಿತ್ರಿ ಬಂದು ನಿಶ್ಚಳಿತೆಯಿನಿರ್ಪಳಲ್ತೆ 
ಭುಜಮಂಡಳದೊಳ್‌: ವಸುಧಾಧಿನಾಥನಾ: ಚಂದ್ರಪ್ರಪು, ೩. 
೨೦) 
ಪೆಂಕುಳಿಗಲಿ - ಆವೇಶಗೊಂಡ ಶೂರ (ಕರ್ಚಿದವುಂಡುಂ 
ಕಡಿತಲೆಯುಂ ಬೆರಸು ಮೊರೆಯುತ್ತುಂ ಪರಿವ 
ಪೆಂಕುಳಿಗಲಿಗಳುಮಂ: ಲೀಲಾವತಿ., ೫. ೧೧೪ ವ) 
ಪೆಂಕುಳಿಗೊಳ್‌ — ಆವೇಶಗೊಳ್ಳು (ಪೆಂಕುಳಿಗೊಂಡ 
ಮದೇಭವೈರಿವೋಲ್‌ ಕೆಳರ್ದು: ಪಂಪಭಾ, ೧೦. ೧೧೩) 
ಪೆಂಕುಳಿನಾಯ್‌ - ಹುಚ್ಚು ನಾಯಿ (ಪೆಂಕುಳಿನಾಯಂ 
ಬಡಿವಂತಿರೆ ಪಾಖುಡುವ೦ ಬಡಿವಂತಿರೆ ಬಡಿದದನಿಬರಂ 
ಕೌರವರಂ: ಗದಾಯು, ೩. ೧೧) 
ಪೆಂಗುರು - ಕೊಕ್ಕರೆ (ಕಾಗೆ ಗೂಗೆ ಪರ್ದು ಚಕೋರಂ ಹಂಸೆ 
ಕುರ್ಕು ಗಿಳಿ ಪುರುಳಿ ಪೆಂಗುರು ಕಾರಂಡ೦ ಆಂದೆ 
ಮೊದಲಾಗೊಡೆಯ ಗಗನಚರಂ: ವಡ್ಡಾರಾ, ಮ ೯೭, ಸಾ 
೯) 


ಆಡ. 


tL 


1 
<a 


ಪೆಂಟು - (ಪೆಂಟನೆಳೆದಂತಾಗುತ್ತಿರೆ ಪೋದ ಪೇರುಡುಗಳ 
ಹಲ್ಲೆವಜ್ಜೆಗಳುಮಂ: ಕುಸುಮಾಕಾ, ೧೪. ೨೯ ವ) 

ಹೆಂಟೆ ದ ಪ್ರಾಣಿಗಳಲ್ಲಿ ಹೆಣ್ಣು (ನಿಬ್ಬರಿಸಿದ 
ಬೇಳ್ಕರಿಸಿದೆಲೆಗಳಿನದೆಲೆಗಳ ಬರಿಸುವುದು ಅನುನಯದೆ ಪೆಂಟಿ 
ಗೆಂಟರ ವಿಟರಂ: ಪುಷ್ಪದಂಪು, ೨. ೮೨) 

ಹೆಂಡತಿ - ಹೆಂಡತಿ, ಪತ್ನಿ (ಕಾಷ್ಠಕೂಟಂ ತನ್ನ ಪೆಂಡತಿ 
ಜಯಘಂಟಿಯೆಂಬೊಳನಿಂತೆಂದುಕಲ್ಲಿಸಿದಂ: ವಡ್ಡಾರಾ, ಪು. 
೭೭. ಸಾ. ೫); ಹೆಂಗಸು (ತನ್ನ ಕುಲಮು೦ ಚಲಮುಂ 
ದೊರೆಯುಂ ಕಿಡೆ ಬಾಟ್ವಂ ಗಂಡರೂಪಿನೊಳ್‌ ಗಂಡನಲ್ಲು 
ಪೆಂಡತಿಯೆ ವಲಂ: ಆದಿಪು, ೧೨. ೯೬) 

ಪೆಂಡವಾಸ - ರಾಣಿವಾಸ, ಅಲ್ಲಿನ ಹೆಂಗಸರು (ಲೀಲೆಯಿಂ 
ಪೆಂಡವಾಸದೊಳ್‌ ಪೆಂಡಿರೊಯ್ಯನೊಯ್ಯನೆ ನಡೆದರ್‌: 
ಆದಿಷು, ೧೧. ೪೧); ಸೂಳೆ (ಪಣ್ಯವೀಧಿಯೊಳ್‌ ನಡೆದುದು 
ಪೆಂಡವಾಸಮತನುದ್ಧಜಿನೀರಥಯೂಥಮೆಂಬಿನಂ: 
ವರ್ಧಮಾಪು, ೫. ೩೯) 

ಪೆಂಡವಾಸಗೇರಿ - ಸೂಳೆಗೇರಿ (ಆ ಪೆಂಡವಾಸಗೇರಿಯೊಳಗೆ 
ಸೌಭಾಗ್ಯದ ಭೋಗದ ಚಾಗದ ರೂಪುಗಳ್‌ 
ಮನಸರೂಪಾದಂತೆ: ಪಂಪಭಾ, ೪. ೮೬ ವ) 

ಹೆಂಡಿರ್‌ - ಹೆಂಗಸರು (ಲೀಲೆಯಿ೦ ಪೆಂಡವಾಸದೊಳ್‌ 
ಪೆ೦ಡಿರೊಯ್ಯನೊಯ್ಯನೆ ನಡೆದರ್‌: ಆದಿಷು, ೧೧. ೪೧) 

ಹೆಂಡಿರ್ಗಾಳೆಗ - ಹೆಂಗಸರ ಬರಿಯ ಮಾತಿನ ಜಗಳ 
(ಕಾಳೆಗಮನುಟೆದು ಪೆಂಡಿರ್ಗಾಳೆಗಮಂ ಮಾಲ್ಯ; ಪಂಪರಾ, 
೧೩, ೧೩೯) 

ಪೆಂಪು - ಹೆಚ್ಚಿಕೆ (ಸಿಗ್ಗನುಟೆ ಮುಳಿಸ೦ ನೀನೆಂದಿಂಗಂ ಬಿಸುಡು 

ಈ ತಮ್ಮಂರೊಳಿಂತಿಂತು ಕಡ್ಡುವರ್ಪುದು ಪೆಂಪೇ: ಆದಿಷು, 

೧೪. ೧೨೮); ಹಿರಿಮೆ (ಮುಗಿಲ ಮುಟ್ಟಿದ ಪೆಂಪು 

ಪೆಂಪನೊಳಕೊಂಡುದ್ಯೋಗಂ: ಪಂಪಭಾ, ೧. ೨೭); ಕೀರ್ತಿ 

(ಅನುಪಮ ವಿಕ್ರಮಕ್ರಮ೦ ಉದಾರಗುಣ೦ ಖಯತವಾಕ್ಕಂ 

ಎಂಬ ಪೆಂಪೆನಲಿವು ಮೂಆ್‌ ನಾಲ್ಕೆ ಗುಣಂ: ಪಂಪಭಾ, 

೧೨. ೯೩) 

- ಹೆಚ್ಚಾದ, ಕಟುವಾದ (ಸುಡುವಡಗಿ೦ ಪರಂ ಪೊಗೆವ 

ಪರ್ಬುವ ಕರ್ಬೊಗೆ ಪೆಕ್ಕಮಪ್ಪ ಪೆರ್ಬಡಿಕೆಯ ನಾತಂ: 

ಲೀಲಾವತಿ, ೬. ೩೫) 

ಕ್ಮಣ - [ಪ್ರೇಕ್ಷಣ] ನೃತ್ಯ (ಹೃದ್ಯ 
ಒಂ೦ದೆಲಯಕ್ಕೆ ಲಕ್ಕೆಯಂ ಮೆಟ್ಟುವ ಪೆಕ್ಕಣ೦ .. 
ಪುಟ್ಟಿಸೆ: ಮಲ್ಲಿನಾಪು, ೪. ೩೦) 

ಪೆಕ್ಕಳಿಸು - ಹುರಿದುಂಬಿಸು (ಅದಂ ಕಂಡು ಕಂಸಂ ಪಂದಿಗೇಳದ 
ನಾಯಂ ಪೆಕ್ಕಳಿಸುವಂತೆ ತೊಡೆಯನಪ್ಪಳಿಸಿ: ನೇಮಿನಾಪು, ೮. 
೧೦೬ ವ) 

ಪೆಕ್ಟಣ - [ಪೇಕ್ಷಣ] ನೋಟ (ಪವಣಣಿದು ಪೆಕ್ಟಣ 
ತಕ್ಕನೆನಿಸಿ: ಧರ್ಮಪ, ೨. ೨೩ ವ) 

ಹೆಗಲ್‌ - ಹೆಗಲು, ಭುಜ (ಬಲದೇವಂ ದುರ್ಯೋಧನಂಗೆ 
ಆಯು ಬರ್ಪಂತೆ ಪೆಗಲೊಳ್‌ ಹಲಾಯುಧಮನಿಕ್ಕಿಕೊಂಡು 


ಡಿ 
a 


au 


ವಾದ್ಯಲಯದೋಜೆಯಿಂ 
. ಲೀಲೆಯಂ 


ಪಠ್ಠಿಯೋಲ್‌ 


ಜಂಗಮಪರ್ವತಮೆ ಬರ್ಪಂತೆ ಬಂದು: ಪಂಪಭಾ, ೧೩. 
೮೮ ವ) 

ಪೆಟ್ಟಮೆಟಸು - ಮರದ ದಿಮ್ಮಿಗೆ ಕಟ್ಟ ಎಳೆಯಿಸು (ಬೆಟ್ಟೇಜೆ 
ಬೀಟ್ವರಂ ಪೆಬ್ರಮೆಚಸಿಕೊಳ್ಳರಂ ನೆರೆದು 


ನೋಡುವರಂತೆ: ಧರ್ಮಾಮೃ, ೯. ೧೩ ವ) 


೭೨೦ 


ಪೆಟ್ಟಮೆಟಕಿ - ಮರದ ದಿಮ್ಮಿಗೆ ಕಟ್ಟ ಎಳೆಸುವ ಶಿಕ್ಷೆ (ತಳಾಜರ್‌ 
ತಕ್ಷಕನಂ ಕನಲವೋರಿಗಳ್‌ ಪೂಡಿ ಪೆಟ್ಟಮೆಟೌದಪರ್‌ 
ಎಂಬುದುಂ ನಾಗಶ್ರೀ ಕನ್ಯಕೆ ಕರುಣರಸಾರ್ದಹೃದಯೆಯಾಗಿ: 
ಸುಕುಮಾಚ, ೭. ೫ ವ) 

ಪೆಟ್ಟವೆಆಕಿ - ಪೆಬ್ರಮೆಟ್‌ (ಮೂವತ್ತಾಜು ಗುಣದಿ೦ ಭಾವಜನಂ 
ಕಟ್ಟಿ ಪೆಟ್ಟವೆಟೌದರ್‌: ಪಂಪರಾ, ೧. ೧೯) 

ಹೆಟ್ಟು - ಗೂಟ ನಡುವಂತೆ ಹೊಡಿ (ಗುಡಿಯನೆತ್ತುವರಂತೆ 
ಗೂ೦ಟಮಂ ಪೆಟ್ಟುವರ್‌ ಪರ್ದಿನಂತೆ ಕೀಟ್ವರ್‌: ಧರ್ಮಾಮೃ. 
೩. ೪೩ ವ); ಚುಚ್ಚು (ಒಣಗಿದ ಮರದ ಕೊಂಬಂ ತಂದು 
ಮುನೀಶ್ವರನ ಜಂಘೆಯೊಳ್‌ ಪೆಟ್ಟುವುದುಂ: ಪುಣ್ಯಾಸ್ತ, ೩. 
೮೫ ವ) 

ಪೆಟ್ಟುವೆರ್ಚು. - ಗರ್ವದಿಂದ ಕೂಡು, ಉಬ್ಬು (ಮರಗಳೆ 
ಮುನ್ನಿತ್ತಿನಿಸಂ ಮರವಟ್ಟುವು ಪೆಟ್ಟುವೆರ್ಜಿ ಕುದಿದಿತ್ತೊಡಮೀ 
ಧರಣೀತಳಕ್ಕೆ: ಆದಿಷು, ೬. ೫೦) 

ಹೆಟ್ಟೆ - ಹೆಂಟೆ (ಕಡಕು೦ ಪೆಟ್ಟೆಯು೦ ಒತ್ತೆ ಮೆಲ್ಲಡಿಗಳಂ 
ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ ಕುಳುತ್ತುಂ 
ಏಟುತಿರೆ: ಪಂಪಭಾ, ೩. ೯) 

ಹೆಡಂಗಲಸು - ಮುಗ್ಗರಿಸು (ಕಿಳುವೇಂಟೆಯ ನಾಯಳಿಂದ 
ಮುಟ್ಟುಪಟ್ಟ ಪೆಣ್ಮೊಲನಂತೆ ಭಯಮಂ ಎಡೆಗಲಿಸಿ 
ಬೆಳ್ಳೋಟಂ ಓಡಿ ಜವಂಗೆಟ್ಟು ಕಾಲ್‌ ಪೆಡಂಗಲಿಸೆ ಬೀಟುತ್ತುಂ 
ಏಟುತ್ತುಂ ಎಂತಾನುಂ ಎಯ್ದಿ: ಶಾಂತಿಷು, ೭. ೯೧ ವ) 


ಪೆಡಂಗಾಲ್‌ - ಹಿಂಗಾಲು, ಪ್ರಾಣಿಗಳ ಹಿಂದಿನ ಕಾಲುಗಳು 
(ಪೊಣಮಟ್ಟ ಮುಂದು೦ ಪೆಡಂಗಾಲೊಳ್‌ ಅಡಂಗಿದ 
ಬಾಲಮುಂ ಪೋಪ ಅಳ್ಳೆವಂದಿಯಂ ಕಂಡು: 


ಲೀಲಾವತಿ, ೬. ೧೬ ವ) 

ಪೆಡಂಮಗುಟಕ್‌ - ಹಿಂದಕ್ಕೆ ಹೋಗು (ನೆರೆದರಸುಮಕ್ಕಳೆಲ್ಲರಾ 
ಬಿಲ್ಲಂ ಕಂಡು ಬಲ್ಲರಂ ಪೊಡೆದಂತೆ ಪೆಡಂಮಗುಆ* 
ಪಂಪರಾ, ೫. ೮೨ ವ) 

ಪೆಡಂಮೆಟ್ಟಿಸು - ಹಿಮ್ಮೆಟ್ಟಿಸು (ಘನಪ್ರತಾಪಮಹಿಮಾಲಘುತರಂ 
ಅವನಿಯಂ ಪೆಡಂಮೆಟ್ಟಿಸಿದಂ: ರಾಜಶೇವಿ, ೬. ೧೧೫) 

ಪೆಡಂಮೆಟ್ಟು - ಹಿಮ್ಮೆಟ್ಟು (ಏನೆಸೆದುದೊ ಪವಳ೦ ಮುಕ್ತಾವಿಸರಂ 
ಜಾಂಬವಳಂ ಪೆಡಂಮೆಟ್ಟಲೊಡಂ: ರಾಜಶೇವಿ, ೬ ೧೧೪) 

ಪೆಡಗೆ - ಗೂಡೆ (ಮತ್ತೊಂದು ದಿವಸಂ ಪೆಡಗೆಯೊಳ್‌ ಎಳ್ಳಂ 
ತುಂಬಿ. ಆವ. ಮಾನದೊಳ್‌ ಅಳದುಕಂಡಪರ್‌ ಆ 
ಮಾನದೊಳ್‌ ಎಣ್ಣೆಯ೦ ಅಳದು ಮಗುಟ್ಟಟ್ಟುವುದೆನಲ್‌: 
ಪುಣ್ಯಾಸ್ರ, ೩. ೩೦ ವ) 

ಪೆಡಗೆಯ್ದಟ್ಟು - ಹೆಡಮುರಿಗೆ ಕಟ್ಟು (ನಿನ್ನ ಪೆಡಗೆಯ್ಗಟ್ಟಂ ಶರದಿಂ 
ಬಿಡಿಸಿದನಲ್ಲನೆ ಸರಿತ್ಸುತಂ ಬನ್ನವಿನ್ನವು ಎಂಬುವುಮೊಳವೇ: 
ಪಂಪಭಾ, ೮. ೫೩) 

ಪೆಡಗೈಗಟ್ಟು — ಹೆಡಮುರಿಗೆ (ಪೆಂಡಿರೆಲ್ಲಂ 
ಪರಿಚಾರಕಿಯರಂ ಕೂಡಿಕೊಂಡು ಅಜ್ಜಗಾಪಿನಜ್ಜರಂ 
ಪಿಡಿದುರುಳ್ಳಿ ಎನ್ನಸಂಕಲೆಯಿಂ ಪೆಡಗೈಗಟ್ಟಿ; ನೇಮಿನಾಪು, ೫. 
2) 


ಕಟು 
ಬ 


ಪೆಡಗೊಳ್‌ - ಕುಸಿದು ಹೋಗು (ನೆಕ್ಕ ಕದಂಪು ಪತ್ತಿ 
ಪೆಡಗೊಂಡ ಕೊರಲ್‌ ಪುಣಿಚೆರ್ದ ಕೀನಿವಲ್‌.. 
ಅಗುರ್ವಿಸೆ ಬಂದನದೊರ್ವ ಪಾರ್ವಂ; ಲೀಲಾವತಿ, ೬. 
೫೬) 

ಪೆಡತಲೆ - ಹೆಕ್ಕತ್ತು (ಪೆಡತಲೆ ಮಿಗೆ ನೋಗುಂ 


ಮೂಲವ್ಯಾಧಿಯು೦ ಅಡಸುಂ ಇಂತಿನಿತೆ ಜೂದಿನಿಂದಪ್ಪ 


ಫಲಂ: ಸಮಯಪ, ೬. ೫೦); ತಲೆಯ ಹಿಂಭಾಗ (ನುಡಿಯೆ 
ನುಡಿಯೆ ನಾಲಗೆಯಂ ಹಿಡಿದು ಪೆಡತಲೆಯಿಂದುರ್ಚುವರುಂ: 
ಆದಿಪು, ೫. ೮೫ ವ) 

ಪೆಡಸಾರ್‌ - ಹಿಂದಕ್ಕೆ ಹೋಗು (ನೆತ್ತರಂ ಪಡೆಯದೆ ಆಕಾಶಕ್ಕೆ 
ಬಾಯಂ  ತೆಜ್‌ದು ಊಳ್ವ ಬಳ್ಳುಗಳುಮ೦ ನರವುಮಂ 
ಬರಿಯುಮಂ ಪತ್ತಿ ತೆಗೆದು ಪೆಡಸಾರ್ವ ನರಿಗಳುಮಂ ತಾನೆ 
ಸೋದು: ಪಂಪಭಾ, ೧೩. ೫೬ ವ) 

ಪೆಡೆ - ಹಾವಿನ ಹೆಡೆ (ಫಣಾಹ್ವಯಂ ಪೆಡೆಯಕ್ಕುಂ: ಅಭಿಧಾವ, 
ವ್ಯಾ) 

ಪೆಡೆವಣಿ - ಹಾವಿನ ಹೆಡೆಯಲ್ಲಿದೆಯೆನ್ನಲಾದ ಮಣಿ (ಕಡುಗಾದ 
ಪೆಡೆವಣಿಗೆ ತಲೆಗೊಡಪುತ್ತಂ ಭಯಮನುಳಿದು ಪುಗೆ 
ಸೋಗೆಯ ಸೊಂಪಡರ್ದ ಪೊಸಪೀಳಿಯೊಳ್‌: ರಾಜಶೇವಿ, 
೫. ೪೩) 

ಹೆಡೆವರಲ್‌ - ಪೆಡೆವಣಿ (ಪೆಡೆವರಲಲಾವುದೊ ರನ್ನದ 
ಸೊಡರಾವುದೊ ಪೇಟೆಮೆಂಬಿನಂ ಸಂದೆಗ೦ಗಚ್ಚಿಡಿದಿರೆ 
ನಾಗಾಂಗನೆಯರ್‌: ಪಂಪರಾ, ೧೬. ೯೨) 

ಪೆಣ್‌ - ಹೆಣ್ಣು, ಹೆಂಗಸು (ಪರಮ ಜಿನೇಂದ್ರವಾಣಿಯೆ ಸರಸ್ವತಿ 
ಬೇಅದು ಪೆಣ್ಣ ರೂಪಮಂ ಧರಿಯಿಸಿ ನಿಂದುದಲ್ತು: ತ 
೧. ೯); ಮಗಳು (ಪೆಣ್‌ ದುಹಿತೃ ನಂದನೆ ಪುತ್ರಿ ತನೂಜೆ: 
ಅಭಿಧಾವ, ೧. ೧೧. ೧೭) 

ಹೆಣ - ಹೆಣ, ಶವ (ತುರಷು ಪರಿವಾರಗಳೆಮ್ಮ ಪೆಣನಂ 
ತುಟೆದುಂ ಪರಿಗುಂ ದಲ್‌: ಪಂಪಭಾ, ೮. ೯೫) 

ಪೆಣದಿನಿ - ಹೆಣಗಳನ್ನು ತಿನ್ನುವುದು, ಪಿಶಾಚಿ (ಪೆಣದಿನಿಗಳ 
ತಂಡಂ ಬಲ್ಬೆಣಗಳನಆಸುತ್ತುವುಲ್ಲಿ ಬರೆವರೆ: ಗದಾಯು, ೪. 
೧೫) 


ಷೆಣನನಿಚೆದು ಪಗೆಗೊಳ್‌ - ಹೆಣವನ್ನು ತಿವಿದು ಹಗೆ 
ತೀರಿಸಿಕೊ [ಎಂಬ ಗಾದೆ] (ಅಧ್ಯಾತ್ಮವಿಶಾರದನಾಗಿ 
ಪರಮಾತ್ಮನೊಳ್‌ ಕೂಡಿದಂ.. ಆಗಳ್‌ ಪೆಣನನಿಜೆದು 


ಪಗೆಗೊಂಡರೆಂಬ ನಾಣ್ಣುಡಿಯಂ ನನ್ನಿಮಾಡಿ: ಪಂಪಭಾ, 
೧೨. ೨೯ ವ) 

ಷೆಣೆ - ಹೆಣೆ, ಸೇರಿಸು (ಪಿಡಿಕೆಯ್‌ ತೀವಿದ ಕೂರ್ಗಣೆ 
ಮಡಕಾಲ್ವರಂ ಅಲೆವ ಕಚ್ಚೆ ನಿಡಿಯಸಿಯ ಒಲ” ಕರ್ಷಿಡಿದ 
ಪಣೆಕಟ್ಟು ಕೆಯ್ದಡೆ ಬೆಡಂಗನೊಳಕೊಳೆ ಧನುರ್ಧರರ್‌ 
ಪೆಣೆದೆಚ್ಚರ್‌: ಪಂಪಭಾ, ೧೦. ೭೧); ಹೆಣೆದುಕೊಳ್ಳು (ಪೆಣೆ- 
ಮಿಶ್ರಬಂಧನೇ: ಶಬ್ದಮದ, ಧಾ೩೭೭) 

ಪೆಣತ್ತೆ - ಹೆಣ್ಣು ಕತ್ತೆ (ಲಂಗಿಗರ ಮನೆಯೊಳ್‌ ಪೆಣ್ಣತ್ತೆಯಾಗಿ 
ಪಿರಿಯ ಹೊಜ್‌ಗಳಂ ಪೊತ್ತು ಪೋಗಿ ಬೆನ್ನೊಳ್‌ 
ಕಣಜುಮೆಯಾಗಿ ನಾಳಿ ಬಿರ್ದು: ವಡ್ಡಾರಾ, ಪು ೧೩, ಸಾ ೪) 

ಪೆಣ್ಗಾಡಿ - ಹೆಣ್ಣಿನ ಚೆಲುವು (ವರಂಬಡೆದನೋ ಪೆಣ್ಗಾಡಿಯಂ 


ಚಂದಮಂ ನನೆಯಂಬಂ ತವೆ ನೋಂತು 
ಪೆಣ್ಣರಿಜನೆಂಬಂತಾಕೆ ಕಣ್ಗೊಪ್ಪಿದಳ್‌: ಲೀಲಾವತಿ, ೩. ೪೭) 
ಪೆಣ್ಗೂಸು - ಹೆಣ್ಣು ಮಗು (ಗರ್ಭದ ಪೆಣ್ಣೂಸಿಂಗಂ 
ಗರ್ಭೀಣಿಗಂ ಬಾಧೆ ಪಿಂಗೆ ಪೆತ್ತಾಗದೆ 
ಗರ್ಭಾರ್ಭಕನುಯ್ದೆನೆಂಬೀ ದುರ್ಭಾವನೆಯಿಂ ವಿದೇಹಿಯಂ 
ಕಾದಿರ್ದಂ: ಪಂಪರಾ, ೪. ೧೫), ಹೆಂಗಸು (ಈ 
ಪೊತ್ತಿನೊಳೀ ಪೆಣ್ಗೂಸೀ ಪಸದನಮೆಸೆದು ಪೋಪುದೆಲ್ಲಂ 


ಇದು ಅಘಟನವ್ಯಾಪಾರಂ: ಸುಕುಮಾಚ, ೭. ೨೦) 
ಹೆಣ್ಣೂಳಿ ದ ಹೆಣ್ಣಿಗ (ಪೇಡಿಯ ಬಿತ್ತೀ ದ್ರುಪದನ ನೋಡಿರೆ 
ಪೆಣ್ಗೂಳಿಮತ್ಸ್ಯನುಂ ಪಾಂಡವರೊಳ್‌ ಕೂಡಿ ಬರೆ ನಚ್ಚಿದಂ 


೬೨0 


ಹರಿ ನಾಡಾಡಿಗಳಲ್ಲದೊಳ್ಳೆಯಪಿಂಡಂ: ಕರ್ಣನೇಮಿ, ೧೧. 
೧೦೧) 
ಪೆಣ್ಣಂಚೆ KN ಹೆಣ್ಣು ಹಂಸ (ವಿದಳಿತ ನುತಶತಪತ್ರದ 


ಪುದುವಿನೊಳ್‌ ಇರದೆ ಅಗಲೆವೋದ ಹಂಸನನಜಸಲ್‌ 
ಪದದೆಳಸುವ ಪೆಣ್ಣಂಚೆಯ ಪದಕೊರಲಿಂಚರದ ಸರಮೆ ಸವಿ 
ಕಿವಿಗಿದಖೂಳ್‌: ಪಂಪಭಾ, ೫. ೫೬) 


ಪೆಣ್ಣಡ - ಹೆಂಗಸರ ಗುಂಪು (ಪೆಣ್ಣಂಡಂ 
ಇಂದ್ರಾಣಿಯೆಂದುದನೆಂದು ಎಡೆಯಾಡುತಿರ್ಪುದೆನೆ 
ಮತ್ತೇನೆಂದದಂ ಬಣ್ಣಿಪೆಂ: ಆದಿಷು, ೮. ೨೨) 

ಪೆಣ್ಣಂಡ -  [ಪೆಣ್‌4೬ತಂಡ] ಹೆಂಗಸರ ಗುಂಪು 


(ಪೆಣ್ಣಂಡಮಿಂದ್ರಾಣಿಯೆಂದುದನೆಂದೆಂದು 
ಎಡೆಯಾಡುತಿರ್ಪುದೆನೆ ಮತ್ತೇನೆಂದದಂ ಬಣ್ಣಿಪೆಂ: ಆದಿಪು 
ನರಸಿಂ, ೮. ೨೨) 
ಪೆಣಕ್ಕಿ - ಹೆಣ್ಣು ಹಕ್ತಿ (ಒ೦ದು ದಿವಸಂ ಗಂಡುವಕ್ತಿ ಪೆಣಕ್ತಿಯಂ 
ಬಳಕ fo) 5 ಸ್ರ ಬತ 
ಎಮದುದು: ಚಾವುಂಪು, ಪು. ೩೪೩. ಸಾ. ೧೮) 
ಪೆಣ್ಣರಿಜು - [ಪೆಣ್‌*ಪರಿಜು] ಹೆಣ್ಣ ರೂಪು (ಮೊಗಮೀಸೆ 
ಬಾರದೋಪರ್‌ ಸೊಗಯಿಸಿ ಪೆಣ್ಣರಿಜನಿಟ್ಟು ಬರೆ 
ಸ್ಮರಕೇಳಿಗೆಳಸಿದರ್‌ ಪುಂಶ್ಲಿಯರ್‌: ಲೀಲಾವತಿ, ೧೩. ೧೦೭) 
ಪೆಣ್ಣುಯ್ಯಲ್‌ - [ಹೊತ್ತೊಯ್ಯುವಾಗಿನ] ಹೆಣ್ಣ ಆಕ್ರಂದನದಿಂದಾಗಿ 
ನಡೆಯುವ ಹೋರಾಟ (ತುಜುಗೋಳೊಳ್‌ ಪೆಣ್ಣುಯ್ಯಲೊಳ್‌ 
ಎಣ್‌ವೆಸದೊಳ್‌ ನಂಟನ ಎಡಉೊಳ್‌ ಊರಬುವಿನೊಳಂ 
ತಣೆಸಂದು ಗಂಡುತನಮನೆ ನೆಜುಪದವ೦ ಗಂಡನಲ್ಲಂ 
ಎಂತು೦ ಷಂಡಂ: ಗದಾಯು, ೨. ೨೪) 
ಪೆಣ್ಣುರುಳಿ - [ಪೆಣ್‌*ಪುರುಳಿ] ಹೆಣ್ಣು ಗಿಳಿ (ಪಾಡುವ ತುಂಬಿ 
ಕೋಡುವ ಪುೆಲ್‌ ನಡೆದಾಡುವ ರಾಜಹಂಸೆ ಬಂದಾಡುವ 
ತೊಂಡು ಪೆಣ್ಣುರುಳಿ: ಪಂಪಭಾ, ೩. ೩೭) 
ಪೆಣ್ಮಾಡು ಮಾಡಿದ ಹೆಣ್ಣು (ಪೊಳೆವ ಅಂಗಚ್ಛಾಯೆಯುಂ 
ಬೇಳ” ತೊಟ್ಟನೆ ಮೆಯ್ಬೋಆ* ವಿಶುದ್ಧಮಪ್ಪ ಪಳಿಕಿಂ 
ಪೆಣ್ಮಾಡಿದಂತೊಪ್ಪಿದಳ್‌: ಆದಿಪು, ೭. ೨೩) 
ಪೆಣ್ಮೊಲ - ಹೆಣ್ಣು ಮೊಲ (ಕಿಜುವೇಂಟೆಯ ನಾಯ್ಲ್ಗಳಿಂದ 
ಮುಟ್ಟುಪಟ್ಟ ಪೆಣ್ಮೊಲನಂತೆ ಭಯಮಂ ಎಡೆಗಲಿಸಿ 
ಬೆಳ್ಳೋಟಂ ಓಡಿ ಜವಂಗೆಟ್ಟು ಕಾಲ್‌ ಪೆಡ೦ಗಲಿಸೆ ಬೀಟುತ್ತುಂ 
ಏಟುತ್ತುಂ ಎಂತಾನುಂ ಎಯ್ದಿ: ಶಾಂತಿಷು, ೭. ೯೧ ವ) 
ಪೆತ್ತಂ - ಹಡೆದವನು, ತಂದೆ (ಅಖಿಳಜಗಕ್ಕೀಶ್ವರನೆ ಗಡಂ ಪೆತ್ತಂ: 
ಸಮಯಪ, ೧೦. ೩೫) 
ಪೆತ್ತಕ್ಕ - ಹೆತ್ತ ಅಕ್ಕ, ಹೆತ್ತವಳು (ಪೆತ್ತಳ್‌ ಕೊಂತಿಯೆ ಮಕ್ಕಳ್ಳೆತ್ತರ್‌ 
ಎ೦ಬವರೆ ಕೊಂತಿಮಾದೇವಿಗಂ ಒಂದುತ್ತರಮಾದಳ್‌ 
ಕರ್ಣಂಬೆತ್ತಕ್ಕಳೆ: ಪಂಪಭಾ, ೧೨. ೧೨೫) 
ತರ್‌ -  ಗಪೆಣು) ಹೆತ್ತರು, ಪಡೆದರು (ಪೆತ್ತರಂದು 
ಧೃತರಾಷ್ಟ್ರವಿಖ್ಯಾತಪಾ೦ಡುರಾಜವಿದುರರ್ಕಳಂ ಕ್ರಮದೆ 
೬. ಮೂವರಂ: ಪಂಪಭಾ, ೧, ೮೬) 
ತ್ತು ತ್ತು (ಅಂತು ಭರತಕುಲತಿಲಕರಪ್ಪ ಇರ್ವರ್‌ ಮಕ್ಕಳಂ 
ಪೆತ್ತು ಸ ಸಂತಸದ ಅಂತಮನೆಯ್ದಿರ್ಪದುಂ: 0 
೧.೧೨೮ ಮ 
ಹೆಪ್ಪಳಿಸು - ಪೆಳ್ಳಳಿಸು, ಭಯಪಡು, ನಡುಗು (ತನ್ನ ಜಸದಂತೆ 
ಪಸರಿಸಿದ ಅಚ್ಚವೆಳ್ಚಿಂಗಳಂ ಆಕೆಯ ಕಣ್ಣಳ ಬೆಳ್ಳಿನ ತಳರ್ಪ 
ಎನುತ್ತುಂ ಪೆಪ್ಪಳಿಸಿ' ಚಂದ್ರನಂ ನೋಡಿ: "`ಂಪಭಾ, ೪.೬೯ 
ವ) 


೫ 


೫. 


ಪೆಪ್ಪಳಿಸು (ಬೆಳ್ಳಾಳ್‌ ಕಳ್ಳಾಳ ಸರಮಂ೦ ಕೇಳ್ಬಂತೆ 

ಪೆಪ್ಪುಳಿಸಿ ಮಗುಟ್ಟು ಮನೆಗೆ ಬಂದು: ಪಂಚತಂತ್ರ, ೧೨೯ 
ವ) 

ಪೆಬ್ಬೇಲಿ - ಎತ್ತರವಾದ ಬೇಲಿ (ಮೃಗಗಣಮಂ ಒಂದೆಡೆಯೊಳ್‌ 
ಪುಗಿಸಿ ಪೊಣಗೆ ಪೆಬ್ಬೇಲಿಯಂ ಕೇಣೆಸೆ: ಚಾವುಂಪು, ಪು. 
೪೧೩. ಸಾ. ೧೯) 

ಪೆಮ್ಮರುಳ್‌ - ದೊಡ್ಡ ದೆವ್ವ (ಪೆಮ್ಮರುಳ ಮೇಗೆ ಸೊರ್ಕೆನೆ 
ತಾಮ್ಬುನ್ನಮೆ ಮುಗ್ಗೆಯದಳ ಮೇಗುದಯಿಸೆಕೋಪಂ ಮಿಗೆ 
ತನ್ನ ಪೆಟಲ್ಲಂ ಸಮ್ಮನಿಸಳೆ ಕೂರ್ತು ಕಣ್ಣ ಕಾಣ್ಣವರೊಳರೇ: 
ಲೀಲಾವತಿ, ೧೪. ೩೧) 

ಪೆರೆ - ಪೊರೆ (ದಂಡಕ ರಿಸಿಯರ ಮೆಯ್ಯ ತೊಗಲ್‌ ಪಾವಿನ 


ಪೆರೆ ಸುಲಿವಂತೆ ಸುಲಿದು ಪೋಗಿ: ವಡ್ಡಾರಾ, ಪು ೧೭೨, 
ಸಾ ೨) 
ಪೆರೆಗಳೆ - ಹಾವು ಪೊರೆ ಕಳಚು (ಗವಸಣಿಗೆಗಳೆದು ಕುಡೆ 


ನೋಡಿ ವೀಣೆಗಾ ನೃಪತಿ ನೀಡಲಣ್ಮನೆ ಕರಪಲ್ಲವಮಂ 
ಪೆರೆಗಳಿದ ಮನೋಜ ವಿಷೋರಗಮೆಂದು ಬಗೆದನಕ್ಕುಂ 
ಮನದೊಳ್‌: ಆಚವರ್ಧ, ೫. ೧೭) 

ಪೆರೆನೊಸಲ್‌ - ಚಂದ್ರನಂತಹ ಹಣೆ (ಲಲನಾಜನಕ್ಕೆ ತಾನೀ 
ಲಲನೆ ದಿಟಂ ತಿಲಕಮೆಂದು ವರ್ಣಿಸುತ ಒಲವಿಂ ತಿಲಕಿಸುವ 
ತೆಅದಿ೦ ಒರ್ವಳ್‌ ತಿಲಕಮನಿಟ್ಟಳ್‌ ತನೂದರಿಯ 
ಪೆರೆನೊಸಲೊಳ್‌: ಶಾಂತೀಶ್ವಪು, ೪. ೨೪೨) 

ಪೆರೆಯಿಕ್ಕು - ಪೆರೆಗಳೆ (ಖೇಚರಪತಿ ಭೀಕರ ರೂಪು ನಿಜದಿಂ 
ಪೆರೆಯಿಕ್ಕಿದ ಕೃಷ್ಣಸರ್ಪನಿರ್ಪಂತಿರ್ದಂ: ಪಂಪರಾ, ೧೦. 


೩೧) 
ಪೆರ್ಕಣ - ಪೆಕ್ಕಣ, ನೃತ್ಯ (ಬೆತ್ತವಣ್ಣಿಗಲೆಯಂ ಸಮಗಟ್ಟುವ 
ಬೆಟ್ಟುಗೂಂಟಮಂ ಬಸಿವ ಪುಳಿಂದಸಂಕುಳದ 


ಪೆರ್ಕಣದಿಂದೆಸೆದತ್ತುಪಕ್ಕಣಂ: ಚಂದ್ರಪ್ರಪು, ೫. ೫೪) 


ಪೆರ್ಕಳ - ಆಧಿಕ್ಕ (ಇಂತಳಿವಿಗಟೆದ ಸೊಬಗಿನ ಸೊಂಪು 
ಪೆರ್ಕಳಮಾಗಿರ್ಪುದುಂ: ಕಬ್ಬಿಗಕಾ, ೯೭ ವ) 
ಪೆರ್ಕಳಿಸು - ಹೆಕ್ಕಳಿಸು, ಗರ್ವಿಸು (ಸಕಲಲೋಕಸ್ತುತೆಯಿಂ 


ಗೌರಿಯಿನಾಯ್ತು ಅದನೀಗಳ್‌ ಬಾರಿಸಲ್‌ ಅತಿಜಡರಿದೇಕೆ 
ಪೆರ್ಕಳಿಸುವರೋ: ಲೀಲಾವತಿ, ೧೪. ೧೧೬) 

ಪೆರ್ಗಡಿತ - ದೊಡ್ಡ ಕಡಿತ, ಲೆಕ್ಕದ ಪುಸ್ತಕ (ಧಿರರ್‌ 
ಶಂಕರಶಾರ್ಜ್ಜಿಗಳ್‌ ಪೊಣರೆ ತ್ಸಂಗಟ್ಟದಿ೦ ಭುತಳಂ ನೀರೊಳ್‌ 
ಪಾಸಿದದೊಂದು ಪೆರ್ಗಡಿತದಂತಳ್ಳಾಡಲ್‌: ಜಗನ್ನಾವಿ, ೧೮. 
೨೬) 

ಹೆರ್ಗಡೆ - ಹೆಗ್ಗಡೆ, ದೊಡ್ಡ ಅಧಿಕಾರಿ, ರಾಯಭಾರಿ (ಶಂತನು 
ಪೊಲಲ್ಲೆ ಮಗುಟ್ಟು ವಂದು ಅವರಯ್ಯನಪ್ಪ ದಾಶರಾಜನಲ್ಲಿಗೆ 
ಕೂಸಂ ಬೇಡೆ ಪೆರ್ಗಡೆಗಳಂ ಅಟ್ಟಿದೊಡೆ: ಪಂಪಭಾ, ೧. 
ವು 

ಪೆರ್ಗಡೆತನ - ಮುಖ್ಯಾಧಿಕಾರಿಯ ಹುದ್ದೆ (ನೀಮಾರ್ಗೆ ಇದೇಕೆ 
ಕಿಡೆನುಡಿದಪಿರ್‌ ಇಟ್ಟಿಡೆವೆರ್ಗಡೆತನದೊಳ್‌ ಇದೇವಡೆವಿರ್‌: 
ಆದಿಹು, ೯. ೧೦೭) 

ಪೆರ್ಗಣ - ಹೆಗ್ಗಣ (ಓವೊ ಪೆರ್ಗನಮನಿಕ್ಕಿ ಮನೆ 
ಮಾಡುವಂದವಕ್ಕುಂ ಕಡೆಯೊಳ್‌: ಧರ್ಮಾಮೃ, ೩. ೭೩) 

ಪೆರ್ಗಣಿ - ಪಿರಿದು ಗಣಿ, ದೊಡ್ಡ ಗಣಿ (ಲತೆಗಳ ಜನ್ಮಭೂಮಿ 
ಪುಳಿನಂಗಳ ಪೆರ್ಗಣಿ ತಣ್ಣೇಟಲ ತಾಯ್ವನೆ 
ತಾನೆನಿಸಿರ್ದುದಾ ವನಂ: ಕುಸುಮಾಕಾ, ೧೧. ೧೭೯) 


೬೨೨ 


ಪೆರ್ಗಾವಲಿ - ದೊಡ್ಡ ಕಾವಲಿ (ಒಲೆಗಳ್ಳೊಲ್ಯಾಯ್ದುವು ಎಂಟು 
ದಿಗಿಭದ ಬಿದುಗಳ್‌ ಕಾಯ್ದ ಕರ್ಬೊನ್ನ 
ಪೆರ್ಗಾವಲಿವೋಲಾಯ್ತು ನೆಲಂ: ಜಗನ್ನಾವಿ, ೧೭. ೭೩) 

ಪೆರ್ಚಾಳ್‌ - ಗೌರವಾನ್ವಿತ ವ್ಯಕ್ತಿ (ಕೋಪಪ್ರಸಾದಮುಳ್ಳವರೆ 
ದೈವಮೆಂದೊಡೆ ಮನ್ನೆಯರು೦ ಅರಸರು೦ ತಳಾಜರುಂ 
ದಂಡಾಧಿಪರುಂ ಪೆರ್ಚಾಳ್ಗಳುಂದೈವಮಪ್ಪರ್‌: ಧರ್ಮಾಮ, 
೯ನ ಪು 

ಪೆರ್ಚಿಸು - ಹೆಚ್ಚಿಸು (ಆದಿಜಿನೇಂದಚಂದಂ ಆದರದೊಳೆ 
ಜೋಧವಾರ್ಧಿಯನೆ ಪೆರ್ಚಿಸುತಿರ್ಕೆ ವಿನೇಯಕೋಟಿಯಾ: 
ಸಮಯಪ, ೩. ೯೮) 

ಪೆರ್ಚು - ಹೆಚ್ಚಾಗು (ಮನದೊಳ್‌ ತ್ರೈಭುವನಮಂ ಆಳ್ಗನಿತುವರಂ 
ತನಗೆ ಸಂತಸಂ ಪೆರ್ಚಿಯು೦ ಅಂದು ಇನಿಸು ಅಂಧನೃಪಂ 
ತನ್ನಯ ಜನದೊಳ್‌ ಕೆಲನಜೆಯೆ ಕೃತಕಶೋಕಂಗೆಯ್ದಂ: 
ಪಂಪಭಾ, ೩. ೮) ಆಧಿಕ್ಕ (ಕೋಪದ ಪೆರ್ಚಿನೊಳ್‌ 
ನಡುಗುವೂರುಯುಗ೦ ಕಡುಪಿ೦ಂದರಲ್ವ ನಾಸಾಪುಟಂ: 
ಪಂಪಭಾ, ೭. ೬); ಕತ್ತರಿಸು (ಒಸಗೆಯ ಮೇಲೆ ಮತ್ತೊಸಗೆ 
ಪೊಕ್ಕುಟ ಪೆರ್ಜಿನ ಮೇಲೆ ಪೆರ್ಚು: ಅನಂತಪು, ೧೨. ೮೧) 

ಪೆರ್ಚುಗೆ - ಹೆಚ್ಚಿಗೆ ಅತಿಶಯ (ಪರಿಚಯದೊಂದು 
ಪೆರ್ಚುಗೆಯೊಳೀ ಶುಕ೦ ಆ ಕುಸುಮಾವಳಿ ತನೂದರಿಯ 
ಕುಚಾಗದಲ್ಲಿ ಪಣಿತಂದೆಣಗಲ್ಕೆ: ಕುಸುಮಾಕಾ, ೧೩. ೨೬) 

ಪೆರ್ಜಸ - ([ಪಿರಿದು-ಜಸ] ಹೆಚ್ಚಿನ ಯಶಸ್ಸು (ಪೆರ್ಜಸಮನೆ 
ಪಿಡದೆನ್ನನೆ ರಣದೊಳಲೆವೆಂ: ಪಂಪಭಾ, ೯. ೮೭) 


ಪೆರ್ಜೋಡೆ - ಹಿರಿಯ ಸೂಳೆ (ದುರ್ಯೋಧನಂ 
ಬಂದಿಕಾಜನಂತೆ ಸೆಜ್‌ಗೆಯ್ದುಂ ವಣವೈದ್ಯನಂತೆ 
ಕೊಡಸಾರಿಯಂ ಪಿಡಿದುಂ ಸೂಳೆಯಂತೆ ಕಟಿವು 
ಉಣಿವನಣೆದುಂ ರಸವಾದಿಯಂತೆ ಕಟ್ಟಯುಂ 


ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ದು: ಪಂಪಭಾ, ೬. ೭೨ 
ವ) 

ಪೆರ್ದುಡುಗೆ - [ಏರಿದು ತುಡುಗೆ] ದೊಡ್ಡ ಎಂದರೆ ಬೆಲೆಬಾಳುವ 
ಆಭರಣ (ಪಸರಿಸಿದ ತಾರಹಾರದ ಪೊಸವೆಳ್ಚಿಂಗಳುಮಂ 
ಅಮರ್ದ ಪೆರ್ದುಡುಗೆಗಳೊಳ್‌ ಮಿಸುಗುವ ಪೊಸಮಾಣಿಕದ 
ಎಳವಿಸಿಲುಮಂ: ಪಂಪಭಾ, ೧೪. ೨೬) 


ಪೆರ್ದೊಆಕಿ - [ಪಿರಿದು ತೊರೆ] ದೊಡ್ಡ ನದಿ, ಕೃಷ್ಣಾ ನದಿ 
(ಪರಿತಂದು ಸಯ್ತು ಪೆರ್ದೊಳ್‌ ಸಿರಿಪರ್ವತದಲ್ಲಿ 
ತೊಲಗಿದೊಡೆ ಕಂಡು ಮಹೇಶ್ವರಂ ಪೀರ್ದು 


ಪರಿದುದೆಂಬರ್‌ ಮೂಢರ್‌: ಸಮಯಪ, ೧೨. ೧೫) 
ಪೆರ್ಬಂಟು — ದೊಡ್ಡ ಸೈನ್ಯ (ತಲೆಕೆಳಗಾಗಿ 
ಕಟ್ಟಿದಲಗೊಳ”ಯನುರ್ಚಿ ಬೀಟ್‌ ಪಿಂಮಡಿಯುಂ ಪಳೆಯೆ 
ಪೆಜಗಂ ನೋಡುತ್ತುಂ ಪರಿವ ಪೆರ್ಬಂಟುಮಂ: ಲೀಲಾವತಿ, 
೫. ೧೧೪ ವ) 
ಪೆರ್ಬಂದಿ - ದೊಡ್ಡ ಹಂದಿ, ವರಾಹಾವತಾರ (ಧರಣಿಯಂ 


ಪೆರ್ಬಂದಿ ಕಿಟ್‌ಶ್ರಿದೊಂದೆಡೆ ನೀರ್‌ ತೀವಿತೆನಲ್ಕೆ 
ಪೆಂಪುವಡೆಗುಂ ಗುಣ್ಣಿಂದೆ ಪಂಪಾಸರಂ: ಕಾದಂಸಂ, ೧. 
೩೭) 


ಪೆರ್ಬರಿ - ಪಕ್ಕೆಯ ಮೇಲ್ಭಾಗ (ಬೆರ್ವಟ್ಟೆಯಂ ಮುಟ್ಟಿ ಮೆಯ್ದಿಡೆ 
ಭಾಳಾಗ್ರಮನೆಯ್ದೆ ಬಿಟ್ಟ ಕುಣಪವ್ರಾತಂಗಳಾ ಬಟ್ಟೆಯೊಳ್‌ 
ಮಡದಿಂ ಪೆರ್ಬರಿಗೆಯ್ದಲಿರ್ದಮೃತವ್ಯೂಹಂ ಕರಂ ಭೀಕರಂ: 
ಲೀಲಾವತಿ, ೬. ೭) 


ಪೆರ್ಬಾವು - ಹೆಬ್ಬಾವು, ದೊಡ್ಡ ಸರ್ಪ (ಮಾಣಿಕ ಭಂಡಾರಂ 
ಸುವರ್ಣ ಭಂಡಾರಂ ಪಟ್ಟಿಸಭಂಡಾರಂಮೆಂದಿವಜೊಳ್‌ 
ಮೋಹಿಸಿದ ಬುದ್ಧಿಯನೊಡೆಯನಾಗಿ ಆರ್ತಧ್ಯಾನದಿಂ ಸತ್ತು 
ಪೆರ್ವಾವಾಗಿ ಪುಟ್ಟಿ: ವಡ್ಡಾರಾ, ಪು ೧೪೦ ಸಾ ೨೨) 

ಪೆರ್ಬಿಡಿ - ದೊಡ್ಡ ಹೆಣ್ಣಾನೆ (ಪೊಸ ಮದದದಾನೆಯಂ ನಸೆಯ 
ಪೆರ್ಬಿಡಿ ಜಂಗಮ ಕಲವೃಕ್ಷಮಂ ಮಿಸುಗುವ ಅನಲ್ಲಕಲ್ಲಲತೆ 


ನೀರದಮಂ ಕುಡುಮಿಂಚುಪೊರ್ದಿ  ಶೋಭಿಸುವವೊಲ್‌; 
ಶಾಂತಿಪು, ೭. ೨೯) 
ಪೆರ್ಬೊನಲ್‌ - ಭಾರಿ ಪ್ರವಾಹ (ರತ್ನಾಭರಣಪ್ರಭಾಪ್ಪರವಾದಂ 


ತಳ್ಳು ತದ್ದೀಧೀಕಾಂತಾರದೊಳ್‌ ಪೆರ್ಜೊನಲಂದದಿಂ ಪರಿಯೆ: 
ಕಾದಂಬ, ೬. ೨೯) 

ಪೆರ್ಮಗ - ಹಿರಿಯ ಮಗ (ಪೆರ್ಮಗಂ ಜೋಕೊವರಂ ಸಾವಾಗ 
ಕಾಯಲಾಅದ ಕೀವಿಲಿ ಪೇಟ್‌ ಪೆಐರ್ಗೆ ಮಾಡಲಾರ್ಪಳೆ 
ಸುಖಮಂ: ಸಮಯಪ, ೯. ೧೦೯) 

ಪೆರ್ಮರ - ಹೆಮ್ಮರ, ದೊಡ್ಡ ಮರ (ಘೋಟಯಿಲರ್‌ ತಗುಳ್ಳು 
ತತ್ತಜ ತಣಿದಿಕ್ಕಿ ದೇಗುಲಕೆ ಪೆರ್ಮರನಂ ಕಡಿವಂತೆ 
ಮಾಡಿದರ್‌: ಪಂಪಭಾ, ೮. ೯೫) 

ಪೆರ್ಮರುಳ - ದೊಡ್ಡ ಮೂರ್ಹ (ಸಾಮ್ರಾಜ್ಯಸೌಖ್ಯಪ್ರಮತ್ತಾತ್ಮನೆ 


ದಲ್‌ ಮತ್ತೆನ್ನವೊಲ್‌ ಪೆರ್ಮರುಳರೊಳರೆ: ಶಾಂತೀಶ್ನಷು, 
೧೨. ೧೦೧) 

ಹೆರ್ಮರೆ - ದೊಡ್ಡ ಜಿಂಕೆ (ಪೆರ್ಮರೆಯು೦ ಮದಕರಿಯುಂ 
ಇರ್ಪ ಅರಣ್ಯಮೀ ಧರ್ಮಭೂಮಿಯಾಗದಿದೇನೋ: 


ಸಮಯಪ, ೧೪. ೧೩೫) 

ಪೆರ್ಮಣವೆ - ಮಹಾ ಮರೆವು, ಮೂರ್ಛೆ, ಮೈಮರೆವಂತೆ 
ಮಾಡುವಂತದ್ದು (ಪೆರ್ಮಉೌವೆಯ ಮೆಯ್ದಿರಿ ಪಾತಕದೆಣದಿಟ್ಟ 
ಪಯಸದ ಬೆಟ್ಟು ಕಾಮನ ಕೆಯ್ತಂ: ಶಾಂತೀಶ್ವಪು, ೬. ೭೨) 

ಪೆರ್ಮಟಕಿ - ಭಾರಿ ಮಳೆ (ಆತನ ಚಾಗಂ ಪೆರ್ಮಬ್‌ 
ಜಾತಕಪೋತಕಮಂ ಅಲಸೆ ಕೊಳ್ಳವೊಲ್‌ ಅರ್ಥಿವ್ರಾತಮಂ 
ಅಲಸಿದುದು ಪೆರ್ಮಾತಿನ ತೊಡವಿ೦ ಮದಾಂದಕರಿಯಿಂ 
ಹರಿಯಿಂ: ಶಾಂತಿಪು, ೯. ೧೫೪) 

ಪೆರ್ಮಾತು- ಗರ್ವದ ಮಾತು (ಭಯಮೇಕೆ ಅಕ್ಕುದದೆಂತುಟೆಂದು 
ಅದಟುಮಂ ಪೆರ್ಮಾತುಮಂ ಭೂತಧತ್ರಿಯೊಳೋರಂತೆ 
ನೆಗಟ್ಟಿ: ಪಂಪಭಾ, ೧೨. ೧೭೫); ಗಂಭೀರ ನುಡಿ 
(ಭೂತಳದೊಳ್‌ ಅರ್ಥವಿಹೀನನ ಶಛ೦ ಅಣ್ಮು ಪೆರ್ಮಾತು 
ಕುಲಂ ನೆಗಟೌ್‌ ಇನಿತುಂ ವಿಫಲಂ: ಕಾವ್ಯಾವಲೋ, ೫೩); 
ಪ್ರಸಿದ್ಧಿ (ಆತನ ಚಾಗಂ ಪೆರ್ಮಟ್‌ ಜಾತಕಪೋತಕಮಂ 
ಅಲಸೆ ಕೊಳ್ಳವೊಲ್‌ ಅರ್ಥಿವ್ರಾತಮ೦ಂ ಅಲಸಿದುದು 
ಪೆರ್ಮಾತಿನ ತೊಡವಿ೦ ಮದಾಂದಕರಿಯಿ೦ ಹರಿಯಿಂ: 
ಶಾಂತಿಪು, ೯. ೧೫೪) 

ಪೆರ್ಮೆ - ಹಿರಿಮೆ (ಪರಮಾರ್ಹಂತ್ಯಪಭೆ ಕುಡುಗೆ 
ಸಂಪ್ರೀತಿಯಿ೦ .. . ಪೆರ್ಮೆಯಂ ಕೇಸರಿಪೀಠ೦ ಕಾಂತಿಯಂ: 
ಲೀಲಾವತಿ, ೩. ೭೦) 

ಪೆರ್ಮೆತನ - ದೊಡ್ಡಸ್ತಿಕೆ (ಕೆಮ್ಮನೆ ಅವಕ್ಕೆ ಪೆರ್ಮತನಮಂ 
ಬಜೆದೇಜೆಸಿ ಸೂಳ್‌ವೋದಪರ್‌: ಸಮಯಪ, ೫. ೬೪) 

ಪೆರ್ಮೊಲೆ - ದೊಡ್ಡ ಮೊಲೆ (ಒಡ್ಡಿದ ಪೆರ್ಮೊಲೆ ತೆಳ್ವಸಿಆ್‌ 
ಕರಂ ನೆಜ್‌ದ ನಿತಂಬ ಇಂಬುವಡೆದ ಒಳ್ಳೊಡೆ ನೆಕ್ಕರವದ್ದೆ 
ತಾನೆ ಪೋ ಕಿಜುದೊಡೆ ಎಂದು ಧಾತ್ರಿ ಪೊಗಟ್ಲುಂ 
ಪೊಗಟ್ಟನ್ನರೆ ಕುಂತಿ ಮಾದ್ರಿಗಳ್‌: ಪಂಪಭಾ, ೧. ೧೦೮) 


ಪೆರ್ವಡಹ — ಸುರಿಮಳೆ, ಜಡಿಮಳೆ 
(ಪಕ್ಷಿಗಳಿರ್ದುದೆಣಂಕೆಯಗ್ರದಿಂ ಜಲಲವಬಿಂದುಗಳ್ಳುರಿಯೆ 
ಪೆರ್ವಡಹು ಬಿಡೆ ಸೋರ್ವಗುರ್ವಿನೊಳ್‌: ಶಾಂತೀಶ್ವಪು, 
೧೨. ೫೭) 

ಪೆರ್ವಡುಕೆ - ತೀರ ಹೊಲಸು (ನರವಿನ ಪುತ್ತಂ ಅಮೇಧ್ಯದ 
ತವರ್ಮನೆ ಕೀವಿನ ಕೊ೦ಡ೦ ಎಲ್ಲಿನಾಗರವು ಅಟೆದೋಲ 
ಪೆರ್ವಡುಕೆ: ಸಮಯಪ, ೬. ೩೪) 

ಪೆರ್ವಡೆ - [ಪಿರಿದು ಪಡೆ] ದೊಡ್ಡ ಸೈನ್ಯ (ಏಂ ನಡೆದುದೊ 
ಪೆರ್ವಡೆ ಗಂಗೆಯ ತಡಿವಿಡಿದು ಎರಡನೆಯ ಗಂಗೆ 
ನಡೆವಂತಾಗಳ್‌: ಆದಿಪು, ೧೨. ೬೩) 

ಪೆರ್ವಕಿ - ದೊಡ್ಡ ಹರೆ [ವಾದ್ಯ] (ಎಡೆಯೊಳ್‌ ದೂಂಟಿಂದೆ 
ದೂಂಟಿಂಗೆ ಪೆರ್ವಜೌೆಯಂ ಪೊಯ್ಸಿ ಕೆಲಕ್ಕೆ ನಾಣಿ 
ತಲೆಗುತ್ತಿರ್ಪ ಆಕೆಯೇ೦ ಜೋಡೆಯೇ: ಪಂಪಭಾ ಪರಿಷತ್ತು 
೪. ೮೨) 

ಪೆರ್ವಲು - ಹಿರಿದು ಪಟು] ದಟ್ಟ 
(ಅಂತೆಂತಾನುಮೆಯ್ಲೆವಂದು ಉಜ್ಜಯಿನಿಯ 
ಪಡರ್ವಟಲುವಂ ಕಟೆದು: ಪಂಪರಾ, ೭. ೧೦೩ ವ) 

ಪೆರ್ವಿಡಿ - ಓಹಿರಿದು ಪಿಡಿ] ದೊಡ್ಡ ಹೆಣ್ಣಾನೆ (ಏಜೆದ ಪೊನ್ನ 
ಪಣ್ಣುಗೆಯ ಪೆರ್ವಿಡಿ ಕಟ್ಟಿದಿರಾಗೆ ಮುಂದೆ ಬಂದೇಜೆದ 
ಜೆನ್ನಗನ್ನಡಿಯ ಚೇಟಿಕೆ: ಪಂಪಭಾ, ೯. ೧೦೦) 

ಪೆರ್ವಿದಿರ್‌ - ಹೆಬ್ಬಿದಿರು, ದಟ್ಟ ಬಿದಿರ ಮೆಳೆ (ಒಣಗಿದುದೊಂದು 
ಪೆರ್ವಿದಿರ ಪೆರ್ವೊದಜಿಂ ಮೊರೆದು ಉರ್ವಿದ 
ಆಶುಶುಕ್ಷಿಣಿಯವೊಲ್‌ ಆಂತ ಖಟ್ಲನಿವಹಕ್ಕೆ ರಥಕ್ಕೆ ದಟಕ್ಕೆ 
ಮತ್ತವಾರಣನಿವಹಕ್ಕೆ ತಕ್ಕಿನ  ಅಭಿಮನ್ಯುವ ಕೂರ್ಗಣೆ 
ಪಾಯ್ತು ನುಂಗಲು೦ ನೊಣೆಯಲು೦ ಉರ್ಚಿಮುಕ್ಕಲುಂ 
ಇದೇಂ ನೆಜ್‌ ಕಲ್ಲುವೊ ಯುದ್ಧರಂಗದೊಳ್‌: ಪಂಪಭಾ 
ಪರಿಷತ್ತು, ೧೧. ೯೪) 

ಪೆರ್ವೈತ್ತಿಕ - [ಪಿರಇದು ಪೈತ್ರಿಕ] ಪಿತ್ತವಿಕಾರ (ವಿಮೋಹವಶದಿಂ 
ಪೆರ್ವೈತ್ತಿಕಂಗೊಡೆ ಇಂ ಜಿನವಾಕ್ಕಾಮೃತಸೇವೆಯಿಂ ಕಿಡಿಸಿ 
ಇದಂ: ಜೀವಸಂ, ೧೦. ೧೭) 

ಪೆರ್ಮೊದಜಕ್‌ - ದಟ್ಟವಾಗಿ ಬೆಳೆದ ಪೊದೆ (ಒಣಗಿದುದೊಂದು 


ಕಾಡು 
ಪಡುವಣ 


ಪೆರ್ವಿದಿರ ಪೆರ್ವೊದಜಿಂ ಮೊರೆದು ಉರ್ವಿದ 
ಆಶುಶುಕ್ಷಿಣಿಯವೊಲ್‌ ಆಂತ ಖಟ್ಲನಿವಹಕ್ಕೆ ರಥಕ್ಕೆ ದಟಕ್ಕೆ 
ಮತ್ತವಾರಣನಿವಹಕ್ಕೆ ತಕ್ಕಿನ  ಅಭಿಮನ್ಯುವ ಕೂರ್ಗಣೆ 


ಪಾಯ್ದು ನುಂಗಲು೦ ನೊಣೆಯಲು೦ ಉರ್ಚಿಮುಕ್ಕಲುಂ 
ಇದೇಂ ನೆಜ್‌ ಕಲ್ತುವೊ ಯುದ್ಧರಂಗದೊಳ್‌: ಪಂಪಭಾ 
ಪರಿಷತ್ತು, ೧೧. ೯೪) 

ಪೆಲ್ಲಯಿಸು - ತುಂಬು, ಆವರಿಸು (ವರಸುಧಾಜಳಪ್ರವಾಹಂ 
ಪಸರಿಸಿ ಪರಿದು ಮಂದರೋದಾರಕಂದರ 
ದರಿಪ್ರದೇಶ೦ಗಳೊಳೆಲ್ಲ೦ ಅಲ್ಲಗಲ್ಲಿಗೆಲ್ಲಿಯಾನುಂ ಪೆಲ್ಲಯಿಸಿ 
ನಿಂದುಂ: ವರ್ಧಮಾಪು, ೧೨. ೨೪ ವ) 

ಹೆಲ್ಲಾಪೆಲ್ಲಿ - ಚೆಲ್ಲಾಪಿಲ್ಲಿ (ಗುದಿಗೆಗಳಂ ಪಿಡಿದು ಕಿಡಿಗುಟ್ಟಿದಂತೆ 
ಮೇಘಮುಖದೊಳೆ ತಾಗೆ ಪೆಲ್ಲಾಪೆಲ್ಲಿಯಿಂ ಭರಂಗೆಯ್ದು 
ಕಾದುವಲ್ಲಿ: ವರ್ಧಮಾಪು, ೯. ೫೫ ವ) 

ಹೆಸರ್‌ - ಹೆಸರು (ಪೊದಳ್ಳಾಜ್ಜೆಗಂ ಪೆಸರ್ಗ೦ ಮುನ್ನಮೆ 
ರೂಪುವೋದುದು ವಿಯಚ್ಚಕ್ರಂ ಸಮಂತೆಂಬಿನಂ 
ಜಸಮಾಪಾಂಡುರಮಾದುದು ನೃಪರೊಳಾರಾ 
ಪಾಂಡುರಾಜಂಬರಂ: ಪಂಪಭಾ, ೧. ೧೧೦); ವ್ಯಕ್ತಿಯ 


ಹೆಸರು, ಅಂಕಿತನಾಮ (ಪುಟ್ಟುವುದುಂ 
ಧರ್ಮಮೊಡವುಟ್ಟಿದುದು ಈತನೊಳ  ಧರ್ಮನಂಶದೊಳ್‌ 
ಈತಂ ಪುಟ್ಟದನೆಂದಾ ಶಿಶುಗೊಸೆದಿಟ್ಟುದು ಮುನಿಸಮಿತಿ 
ಧರ್ಮಸುತನೆನೆ ಪೆಸರಂ: ಪಂಪಭಾ, ೧. ೧೨೨); ಬಿರುದು 
(ಅಮ್ಮನ ಗಂಧವಾರಣನುಂ ಪಡೆಮೆಚ್ಚೆಗಂಡನುಂ 
ಪರಸೈನ್ಯಭೈರವನು೦ ಎಂಬ ಪೆಸರ್ಗಳ೦ ಅನ್ವರ್ಥಂ ಮಾಢಿ: 
ಪಂಪಭಾ, ೧೦. ೧೨೪ ವ) 

ಹೆಸರಣಿಕೆ - ಹೆಸರುವಾಸಿಯಾದ (ಸೈನ್ಯಂಗಳನಲ್ಲಕಲ್ಲೋಲಂ 
ಮಾಡಿ ಪೆಸರಣಿಕೆಯ ನಾಯಕರ೦ ಅಹುವತ್ತುಸಾಸಿರ್ವರಂ 
ಒರ್ವನಂ ಕೊಲ್ವಂತೆ ಕೊಂದು: ಪಂಪಭಾ, ೧೨. ೧೧೬ ವ) 

ಹೆಸರಾಗು - ಹೆಸರಾಗು, ಕೀರ್ತಿ ಬರು (ಕುಟೆಯೊಳ್‌ ತೊಟ್ಟಗೆ 
ನಿಧಿಗಂಡಂತೆ ವಸುಧೆಗಸದಳಮಾಯ್ತಾ ಮಗನಂದಂ ಎಂದು 


ಲೋಗರ್‌ ಬಗೆದಿರೆ ವಸುಷೇಣನೆಂಬ ಪೆಸರಾಯ್ತಾಗಳ್‌: 
ಪಂಪಭಾ, ೧. ೯೭) 
ಹೆಸರಿಡು - ನಾಮಕರಣಮಾಡು (ನಡೆಯದೀ ವ್ಯವಹಾರಂ 


ಪೆಸರಿಲ್ಲದೊಡೆ ಎಂದು ಆ ಮನು ಪೆಸ 
ಪೆಸರಂ ಪಡೆದಂ: ಆದಿಪು, ೬. ೬೦) 

ಹೆಸರ್ಗೊಳ್‌ — ಹೆಸರು ಹೇಳು, ಹೆಸರಿಸು 
(ಜೈನಸಮಯಿಗಳುಮ೦ ಪೆಸರ್ಗೊ೦ಡನಿತಉೌಳೆ ಕಿನಿಸುವಂ 
ಹ ಭವಾಬ್ಧಿಯೊಳ್‌ ಬೇವಾತಂ: ಸಮಯಪ, ೧೩. ೪೩): 
ಹೆಸರು ಪಡೆ, ಖ್ಯಾತಿಗೊಳ್ಳು (ಧ್ವಾರಾವತೀಪುರಂ 
ಪುರಂದರಪುರೀವಿಳಾಸಮಂ ಪೆರ್ಗೊಂಡಂತೆ 
ಮೆಖ್‌ದಿರ್ಮದು: ೧೨. ೪೩ ವ) 

ಪೆಸರ್ಮಾಡು - ಖ್ಯಾತಿಯುಂಟುಮಾಡು 
ವಂದನಮಾಲೆಯೆಂಬ ಪೆಸರಂ ತನಗೆ ಪೆಸ 
ಸಂದಪುದಿನ್ನುಂ: ಆದಿಷು, ೧೬. ೩೯) 

ಪೆಳರ್ವಡು - ಭಯಪಡು (ಬಿಕ್ಕನೆ ಬಿರಿವಂತೆ ಬಂದ ಬಲದೊಳ್‌ 
ಪೆರ್ವಟ್ಟು ಮದಕ್ಕೆ ವಂದ ಕಂಪಿನ 
ಕಳಭಂಬೊಲಿರ್ದುದತಿದರ್ಪ ರಸಾಕರನದೊಂದು ಸೂಕರಂ: 
ನೇಮಿನಾಪು, ೩. ೬೫) 

ಹೆಸರ್ವಡೆ - ಪ್ರಸಿದ್ಧವಾಗು (ಮತ್ತಂ ಸ್ವಯಂಭುವಾಭಿಧಾನ 
ಸಾ ಛಂದೋವಿಚಿತಿ ಅಲಂಕಾರಂಗಳೆಂಬ ಮೂಜ್ದೆಂ 

ಪೆಸರ್ವಡೆದ ವಾಜ್ಮಯಮುಮಂ: ಆದಿಪು, ೮. ೬೦ ವ) 

ಹೆಸ Fl ಸರೊಳ್‌ - ಹೆಸರು ಹಿಡಿದು (ನೀಂ ಪೆಸರ್ವೆಸರೊಳ್‌ 
ನಾಲ್ವರುಮಂ ಆದರಂಗೊಂಡು ಆ ನಾಲ್ಕುಂ ಡೆಸೆಗೆ ಬೆಸಸಿ೦ 
ಬೆಳ್ಳಜುವಿನಂ: ಪಂಪಭಾ, ೬. ೨೮) 

ಹೆಳವಳಿಸು - ಪೆಳಳಿಸು, ನಡುಗು (ಭಯಂಗೊಳ್ಳ ಬೆಳ್ಳರುಮಂ 
ಉಬ್ಬರಿಸುವ ಕುರುಡರುಮಂ ಪೆಳವಳಿಸುವ ಕಿವುಡರುಮಂ 
ಕಂಡು: ಲೀಲಾವತಿ, ೫. ೧೧೪ ವ) 

ಹೆಳಿಸು - ಹೆದರಿಸು (ಉಂಜೆಯ ದನಿ ದಿಕ್ಲಾಲರನಂಜಿಸೆ 
ತಳ್ಳೊಗೆವ ಕೋಡ ಕಾಳೆಯ ದನಿ ದಿಕ್ಕುಂಜರಮಂ ಪೆಳಚೆಸೆ 
ನಭಮಂ ಜೇವೊಡೆಯುಲಿಪು ಸುತ್ತಿ ಮುತ್ತಿತ್ತಾಗಳ್‌; ಪಂಪರಾ, 
೪. ೫೬) 

ಹೆಳಣು - ಭಯಪಡು (ವದನಸುಧಾಸೂತಿ ಬೆಳಗೆ ಪೆಳಜೆದ 
ತಮಮಿಂ ಪುದಿದು ಪೆಅಗಿರ್ದುದು ಎನಿಷುದು 
ಮದಗಜಗಮನೆಯ ವಿನೀಳಕೇಶಕಳಾಪಂ: ಆದಿಪು, ೮೨); 


ರಿಟು ಯಶಸ್ಸಿಯೆಂಬ 
ಬ ನ 


(ಭರತದೊಳದು 
ರ್ಮಾಡಿ ಕೂಡೆ 


ಹೆದರಿಸು (ಸೀಧುಸೀಕರಮಾದ ಉಗ್ರವಸಂತದಂತಿ ಪೆಳಟಿತ್ತು 


ಒಲ್ಬಿರ್ದಗಲ್ಪಿರ್ದೊರು: ಶಾಂತಿಪು, ೭. ೧೩೭); ಭಯ 


ಜಳ 


ಪೆಳರ್ವೆರಸು ಸುತ್ತುವ 


ಂ 


(ಬಿತ್ತರಿಪ ಬಲಟಲ್‌ 
ಅಪಾಂಗಮಾಲೆಯಿಂ ಬರೆ: ಕಾದಂಸಂ, ೭. ೧೨) 

ಹೆಳ್ಳಳಿಸು - ಪೆಪ್ಪಳಿಸು, ಭಯಪಡು, ನಡುಗು; ಪಿಳಿಪಿಳಿ ನೋಡು 
(ಇದೇನೆನುತ್ತುಂ ಆಂ ಪೊಲಲೊಳಗಿರ್ದು ಮೆಲ್ಲನೆ ನಿಳ್ಳಿ ನಿಳ್ಳಿ 
ಪೆಳಳಿಸಿ ನೋಟನ್ನೆಗಂ: ಕಾದಂಸಂ, ೧. ೪೮ ವ) 

ಪೆಣಂ - ಬೇರೆಯವನು (ಜೀವಮುಳ್ಳಿನಂ ಇಜಿದು 
ಅರ್ಥಮುಳ್ಳಿನೆಗಂ ಇತ್ತು ನೆಗಟೌಯನಾ೦ಪುದೆ೦ಂಬ ಪೆಂಪಿನ 
ಸಮಕಟ್ಟು ಕಣ್ಣೆ ದೊರೆಯಾರ್‌ ಅರಿಕೇಸರಿ ನಿನ್ನವೋಲ್‌ 


ಪೆಅಂ: ಪಂಪಭಾ, ೫. ೭೭) 
ಪೆಐಂಪೆಳಂ ದ ಇತರರು, ಅನ್ಯರು (ಚಿಃ ಪೆಜಂಪೆಜಂ 
ನುಡಿದೊಡೆ ಕೇರ್ಳದಂ ಎಂದು ಎನಗೆ ನೋಯನೆ 


ಸಗ್ಗದೊಳಿರ್ದ ಇನಾತ್ಮಜಂ: ಪಂಪಭಾ, ೧೩. ೨೮) 

ಪೆಜಕಣ್ಣೆಅವು ದ ಹಿಂದಿನದಕ್ಕೆ ಕಣ್ಣು ತೆರೆಯುವುದು, ಹಿಂದಿನ 
ಜನ್ಮದ ನೆನಪು (ಅಚ್ಚುತಕಲ್ಪದ. ಶುಕ್ಷಲೇಶ್ಮೆ ಲೆಪ್ಪದ ಕರು 
ವಜದಂಡದ ಬಲಂ ಕೊಳೆಪುದ್ದತ ತಿಗ್ಗರೋಚಿ ಬಣ್ಣದ ರುಚಿ 
ಮಿಂಚುಮಿಂಚು ಪೆಜಕಣ್ಣೆಹೌವಾಗಿರೆ: ಅನಂತಪು, ೬. ೧೮) 

ಹೆಣಕಾಲ್ಗೊಳಿಸು - ಹಿಂದಿನ ಕಾಲುಗಳ ಮೇಲೆ ನಿಲ್ಲಿಸು 
(ಅಶ್ವಮನೇಜುತೆ  ಪೊಳಯಿಸಿ ಮಿಗೆದಂಡೆಗುಡುತಿದಿರ್ಚುತೆ 
ಪೆ೫ಕಾಲ್ದೊಳಿಸಿ ಪೆಡಂಮೆಟ್ಟುತ್ತ: ರಾಜಶೇವಿ, ೧೩. ೮೫) 

ಪೆಜಗಂ ತಗುಳ್‌ - ಬೆನ್ನಟ್ಟು (ಬಲದೇವನನುಮತದೊಳ್‌ 
ಪೆಣಗಂ ತಗುಳ್ವ ಯಾದವಬಲಮುಂಟಪ್ಪಡಂ 
ಅಂಬುಗಾಣಿಸಲ್‌ ನೀನೆ ಸಾಲ್ವಯ್‌: ಪಂಪಭಾ, ೫. ೨೦ ವ) 

ಪೆಜಗಡಿಯಿಡು - ಹೆಜ್ಜೆ ಹಿ೦ದಿಡು (ಭರತಜರೊಳ್‌ ಮುನ್ನಿಲ್ಲದ 
ಪರಿಭಾಷೆಯಂ ಉಂಟುಮಾಡಿ ಪೆಜಗಡಿಯಿಟ್ಟಂ ಕುರುರಾಜ೦ 
ಎಂದು ಲಜ್ಞಾಭರದಿಂದ೦ ತಲೆಯನೆಳಗಿದಂ ಧರ್ಮಸುತಂ: 
ಗದಾಯು, ೬ ೪೦) 

ಹೆಣಗಣ್‌ - ಹಿಂಬದಿ (ಅವರ್ಗಳನಿಬರು೦ ಪೆಜಗಣ್ಣರುಳ್ಳು 
ಬಿಟ್ಳಾಡಿದು ಮಹಾಚೋದ್ಯಂ ಸಾರೆ ಪೋಗಿ ನೋಟ್‌ವೆಂದು 
ಪೋಪರ್‌: ವಡ್ಡಾರಾ, ಪು. ೯೬, ಸಾ. ೭) 

ಪಹೆಜಗಣ - ಹಿಂಬದಿಯ (ಬೇಲಿಯ ಕೆಲದೊಳಲ್ಲದೆ ಪೆಜಣಗಣ 
ಉಲುಪಿಂಗಂ ಉಳ್ಳೊಳಕ್ಕಂ ಗೆಂಟಾಗಿ ಬೀಡ೦ ಬಿಡಿಸಿ: 

೪೭ ವ); ಸಂಭವಿಸಿದ 
(ಉಪವಾಸಕ್ತಲಸಿ ಕರಂ ತಪಮಂ ಬಿಸುಡಲ್ಕೆ 
ಬಾರದವನೀತಳದೊಳ್‌ ಎರೀತಮಾಗೆ ಪೆಐಗಣ 
ತಪದಿಂದಲ್ಲದೆ ಪೊಗಲ್‌ೌಯಾಗದು ಬೇಗಂ: ಧರ್ಮಾಮೃ, ರ. 
೨೬) 

ಹೆಣಗನೆ - ಹಿಂದೆಯೇ (ಮತ್ತೊರ್ವಳ್‌ ಕನ್ನಡಿಯಂ 
ನೋಡುವಾಗಳ್‌ ಅಜೆಯಲೀಯದೆ ಪೆಅಗನೆ ಬಂದು ನಲ್ಲಂ 
ನಿಂದಿರಲ್‌: ಲೀಲಾವತಿ, ೨. ೫೮ ವ) 

ಪೆಜಗಾಗು - ಹಿಂದಾಗು, ಹಿಂದೆ 
ವಿಲಾಸಮದೀಗಳ್‌ ಪೆಅಗಾಯ್ತೆನೆ 
ಪೆಜೌನೊಸಲೆಸೆಗುಂ: ಮಲ್ಲಿನಾಹು, ೩. ೬೭) 

ಪೆಜಗಿಕ್ಕು - ಹಿಂದಕ್ಕೆ ಸರಿಸು, ಹಿ೦ದಿಡು (ಸುಯೋಧನಂ ಎನಗೆ 


ಪಂಪಭಾ, ೫, ಹಿಂದೆ 


ಬೀಳು (ಪೆಜ್‌ಯ 


ರೂಪವತಿಯ 


ಒಳ್ಳಿಕೆಯ್ದ ಕೃತಮಂ ಪೆಣಗಿಕ್ಕಿ ನೆಗಟ್‌ ಮಾಸೆ ನಣ್ಣಿನ 
ನೆವದಿಂದೆ ಪಾಂಡವರಂ ಆಂ ಒಳವೊಕ್ಕಡೆ ನೀಮೆ ಪೇಸಿರೇ: 
ಪಂಪಭಾ, ೯. ೬೮); ಮೀರು, ಉಲ್ಲಂಘಿಸು 


(ಸಂಧಿಯಾದಪುದೆನುತ ಮಜುಗದಿರ್‌ ಅಣ್ಣನ ಮಾತಂ 
ಪೆಣಗಿಕ್ಕುವೆಂ ಅಜ್ಜನಿದ್ದು ಮಾಣ್ಣೊಡಮೀಯೆಂ: ಗದಾಯು, 
ಗಿ) 


ಪೆಜಿಗಿಡು - ಹಿಂದೆ ಸರಿ (ಉದಗ್ರಭೀಕರರಥ೦ ಅಲ್‌ 
ದಂತಿಘಟೆಗಳ್‌ ಪೆಣಗಿಟ್ಟೊಡೆ ಕಟ್ಟೆಗಟ್ಟಿದಂತಿರೆ ತಳರ್ದತ್ತು 
ಅರಾತಿಬಲಂ: ಪಂಪಭಾ, ೩. ೭೦) 

ಪೆಣಗು - ಹಿಂದೆ (ಅಜೆಯಮೆಯಿ೦ದ೦ಂ ಪೋದುವು ಪೆಜಗಣ 
ಜನ್ಮಂಗಳ್‌ ಎಂದು ಆಪೊತ್ತು ಮಖುಗಲ್ಲೇಡ: ಸಮಯಪ, ೧. 
೧೪೧) 

ಪೆಜಗುಗುಡು - ಬೆನ್ನು ತೊರಿಸು, ಹಿಂದಿರುಗು ಅಜಿದು 
ಶುಕಪ್ರಿಯಕಾಮಿನಿ ಗಣೆ ಗದಗದ ನಡುಗೆ ಹಿಡಿಗೆ ಪೊಣ್ಮಿದ 
ಮುನಿಸಿ೦ ಪೆಅಗುಗುಡೆ ಕೀರಕಾಮುಕನೆಅಗಿದ೦ಂ ಇನಿಯಳ 
ಪದಕ್ಕೆ ಸಂಭ್ರಮದಿ೦ದಂ: ಲೀಲಾವತಿ, ೬. ೯೮) 

ಪೆಣಗುಗೆಯ್‌ - ವಿಮುಖವಾಗು (ಕೆಲರ್‌ ಕಾಣ್ಣುಮೆಂದು 
ಕುಡಿಯಲುಂ ಪೆಣಗಣಿಂ ಪೆಣಗುಗೆಯ್ದು ಜಗುಟ್ಗುಂ; ಆದಿಪು, 
೯. ೯೨ ವ); ಕಡೆಗಣಿಸು (ನೆರೆದರಸುಗಳ ನಡುವೆ ತಮ್ಮ 
ಪೆಮೆಯಂ ಪೆಜಗುಗೆಯ್ದು ಪೆಜಗೆ ಪೂಮಾಲೆ ಸೂಡುವುದಂ: 
ವರ್ಧಮಾಪು, ೯. ೪೩ ವ) 

ಪೆಜಿಗುಟೆ - ಇನ್ನುಳಿದ, ಮಿಕ್ಕ (ಈತನೆ ನಮ್ಮ ಕುಲಕ್ಕಂ ಕೇತು 
ದಲ್‌ ಆನಣಿವೆಂ ಅಲ್ಲದೆ ಏಕಿಂತು ಉತ್ಪಾತಂ ತೋರ್ಪುವು 
ಬಿಸುಡುವುದೀತನ ಪೆಅಗುಟೆದ ಸುತರೆ ಸ೦ತತಿಗಪ್ಪರ್‌: 
ಪಂಪಭಾ, ೧. ೧೩೩) ಹಿಂದೆ ಉಳಿ (ನೆನೆವ ಮನಂ 
ಪೆಣಗುಚಿದತ್ತೆನೆ ಬೆಳಗುವ ರತ್ನದೀಪ್ತಿ ಸುರಧನು ನೆಗೆದತ್ತೆನಡ 
ನೆಯ್ದಿಲ್ಲೊಳನಲರ್ದತ್ತೆನೆ ಕಣ್ಗಳ ಬಳಗ೦ ಆಗಳ್‌ ಇಂದ್ರಂ 
ಬಂದಂ: ಪಂಪಭಾ, ೧೩೮) 

ಪೆಜಗೆ - ಹಿಂಬದಿಗೆ (ಮಣ್‌ದು ಅರಸಂ ಒಳಗಿದಣ ಎಂದು 
ಒಯ್ಯನೆ ಸಾರ್ದು ಪೆಣಗೆ ಪಟ್ಟರ್ಪಾಗಳ್‌: ಯಶೋಧಚ, ೨. 
೫೭); ಹೊರಗೆ (ಜೀವಂ ಪೋದೊಡೆ ಪೆಐಗೆ 
ಕಳೇವರದಂಗಮನೆ ಗಂಗೆಯೊಳಿಕ್ಕಿದೊಡತ್ತಾವನೊ 
ಸಗ್ಗಮನೆಯ್ದುವಂ: ಸಮಯಪ, ೧೦. ೧೨೫); ಆನಂತರ; 
ಹಿಂದೆ (ಅಲ್ಲಿಂ ಪೆಣಗೆ ಎಟ್ಟಂದ೦ ಚಂಡಿಕೆವೆರಸಿದ 
ಬಾಲಕಂ ಮತ್ತೊರ್ವಂ: ಕಾದಂಸಂ, ೧. ೧೪ ವ ಮತ್ತು ೧೫) 

ಹೆಜಿಗೆಡೆ - ಹಿಂದೆ ಬೀಳು, ಹಿಮ್ಮೆಟ್ಟು (ತನ್ನ ಭಿಕರಾಘಾತದೊಳ್‌ 


ಜಾಜಿ ಪಣಿವಣಿದು ಪೆಜ್‌ೌಗೆಡೆದು ತಾಳವಜಾದ 
ಕಾಂಭೋಜಾವಳಿಗಳ ಕೈಗುತ್ತಿ ನೋಡಿಯುಂ: 
ಗದಾಯು, ೬. ೨೮ ವ) 

ಹೆಜಣತು - ಮತ್ತೊಂದು, ಬೇರೆ (ನಿಜಸೌಜನ್ಯ ಪ್ರಭಾವಮಂ 


ಮೆಜ್‌ವಿರಲ್ಲದೆ ಏಂ ಪೆಣತುಂಟೇ: ಕಾದಂಸಂ, ೫. ೬೦) 

ಪೆಣತೇ ಮಾತು - ಬೇರೆ ಮಾತೇನು (ಭೀಮಂ ಭಯಂಕರಂ 
ಪೆಅತೇ ಮಾತು ಈ ಕೂಸಿನಂದಂ ಈತನ ಪೆಸರುಂ ಭೀಮನೆ 
ಪೋಗೆನೆ ಮುನಿಜನಮೀ ಮಾಲ್ಕ್‌ಯಿಂ ಆಯ್ತು ಶಿಶುಗೆ 
ಪೆಸರನ್ವರ್ಥಂ: ಪಂಪಭಾ, ೧. ೧೨೮) 

ಪೆಣತೇ ಮಾತು - ಬೇರೆ ಮಾತೇನು (ಭೀಮಂ ಭಯಂಕರಂ 
ಪೆಅತೇ ಮಾತು ಈ ಕೂಸಿನಂದಂ ಈತನ ಪೆಸರುಂ ಭೀಮನೆ 
ಪೋಗೆನೆ ಮುನಿಜನಮೀ ಮಾಲ್ಕ್‌ಯಿಂ ಆಯ್ತು ಶಿಶುಗೆ 
ಪೆಸರನ್ವರ್ಥಂ: ಪಂಪಭಾ, ೧. ೧೨೮) 

ಪೆಜದೆಗೆ - ಹಿಂದೆಗೆ, ಹಿಮ್ಮೆಟ್ಟು (ತಲ್ಲಣದಿ೦ ಪೆಜದೆಗೆವ 
ಬಿದಿವೆಡಂಗನೆಂಬ ಬಿ೦ಜಮಾಣಿಕನೆಂಬ ಹರಿರಾಯನೆಂಬ 
ತೋರಹತ್ತನೆಂಬ ಚೌವಟಮಲ್ಲನೆಂಬ ಮುಜೆವ ರಕ್ಕಸನೆಂಬ 
ರಾಯದಟಸೂಅಕಾರನೆಂಬ ತನ್ನೊಡ್ಡಿನ ಪೇರಾನೆಗಳಂ 
ಕಂಡು: ಕಬ್ಬಿಗಕಾ, ೨೨೩ ವ) 


೭೨೫ 


ಪೆಣದು - ಪೆಅತು (ತಮ್ಮ ಕೊಂಡು ಪೋದ ಭಂಡಮಂ ಮಾಣೆ 


ಪೆಣದಂ ತಮ್ಮ ನಾಬ್ಸ್‌ ಅಪೂರ್ವಮಪ್ಪ ಭಂಡಮಂ 
ತೀವಿಕೊಂಡು .. . ಬ೦ದಿರ್ದರ್‌: ವಡ್ಡಾರಾ, ಪು ೭೧, ಸಾ 
೨೫) 

ಪೆಅಪಿಂಗಿಸು ದ ಹಿಂದೆ ಬೀಳುವಂತೆ ಮಾಡು 
(ರಜನೀತಿಸ್ಮರಣೆಯಂ ಪೆಐಪಿಂಗಿಸಿ ಪದ್ಮಿನೀವಧೂ 


ವದನಸರೋಜಮಂ ಪದಪಿಂದಮೆ ನೋಡುವೆಂ: ಕಾದಂಬ, 
೮. ೧೦೪) 

ಹೆಣಪಿಂಗು - ಹಿಂದೆ ಸರಿ (ಕಡು ಗಡಿಯಪ್ಪ ಎರಡಾನೆಗಳ್‌ 
ತಮ್ಮೊಳ್‌ ಪೋರಲ್‌ ಸಾರ್ದುಂ ಪೆಜಿಪಿಂಗಿ ಪೋದುದುಮಂ: 
ವಡ್ಡಾರಾ, ಪು ೮೫, ಸಾ ೨೫) ಪರಿಹಾರಗೊಳ್ಳು 
(ಸ್ಮರಶಾಪಂ ಪೆಣಪಿಂಗೆ ಸೂಳೆಯರೊಳಂಗಂವೊಂದಿ 
ಕೂಡಿರ್ದಗಂಡರನಾಟಂದಲೆದಟ್ಟಿ ಪೊಯ್ಬ್ದು ಕಳೆದು .. 
ಸೂಳೆಯರೊಳುಗ್ರಾಟೋಪದಿಂ ಬಲ್ಕೆಯಿಂ ನೆರವಂ 
ಭೂಭುಜನಂದನಂ: ಧರ್ಮಾಮ್ಚ್ಮ ೨. ೨೫)ಹೊರಬರು 
(ಅವಳ ನಗೆಮೊಗದೊಳೊಯ್ಯನೊಯ್ಯನೆಜಗಿದ ಕಣದ ಎಸೆವ 
ಪೊಸದಾವರೆಗೆಅಕದಿಂದೆಅಗಿದ ಪರಿದುಂಬಿಯಂತೆ 
ಪೆಅಪಿ೦ಗಲಾರ್ತುವಿಲ್ಲ : ಕಬ್ಬಿಗಕಾ, ೬೩ ವ) 

ಪೆಅಪೆಜಗನೆ - ಹಿಂದೆ ಹಿಂದೆಯೇ (ನುಡಿದು ತಪ್ಪಿದೊಡೆ 
ನುಂಗಲಜೆಯದೊನಲ್ಲೆನೆಂದು ರೂಪುಗರೆದು ಪೆಅಪೆಅಗನೆ 
ಬರುತಿರ್ದಂ: ಸುಕುಮಾಚ, ೭. ೧೭ ವ) 

ಪೆಣರ್‌ - ಬೇರೆಯವರು, ಅನ್ಕರು (ಎನ್ನ ತೆಅದಿಂದಾರ್‌ 
ನೋಂತರ್‌ .. . ಎಂದು . . ರಾಗಿಪಂ ಭುವನದೊಳ್‌ 
ಧನ್ಯಂ ಪೆಜರ್‌ ಧನ್ಯರೇ: ಸಮಯಪ, ೬. ೬೮) 

ಹೆಣರೊಡವೆ - [ಪೆಅರ+೬ಒಡವೆ] ಬೇರೆಯವರ ಸ್ವತ್ತು (ಮಗಳಂ 
ಈವೆನಪೊಡೆ ಕೊಡಗೂಸೆಂಬುದು ಪೆಣರೊಡವೆ ಮಗನಂ 
ಈವೆನಪ್ಪೊಡೆ ಸಂತತಿಚ್ಛೇದಮುಂ ಪಿಂಡಚ್ಛೇದಮುಂ ಅಕ್ಕುಂ 
ಅದಣೆಂದ ಎನ್ನನೆ ಕುಡಲ್ಪೇಬ್ಕುಂ: ಪಂಪಭಾ, ೩. ೨೫ ವ) 

ಪೆಜಲಾಗ - ಪಡೆಯಲಾಗದು (ಭಟಾರಾ ಲವಟುಗಳ ಕೈಯಲ್‌ 
ಪಗಲುಣಲು೦ ಅಡಲುಂ ಪೆಜಲಾಗ ಮೇಲ್ವಾಯ್ಬು ಎಟೆದು 
ಕೊಂಡು೦ಬರ್‌: ವಡ್ಡಾರಾ, ಪು ೯೨, ಸಾ ೩) 

ಪೆಅವು -.. ಬೇರೆಯವು (ಚಿಕಿತ್ಸಾಗೂಢ ಪ್ರೌಢಮಪ್ಪ 
ಗದಾಂಗಮುಮ೦ ಪೆಅವು೦ ವಿದ್ಯಾಕಳಾ ಕಳಾಪಮುಮಂ 
ತ್ರಿದಶವರ್ಗಕ್ಕುಪದೇಶ೦ಗೆಯ್ಯುತ್ತುಂ ಬಾಲಭಾವಮಂ ಪೆಣಿಗಿಕ್ಕಿ 
ಯೌವನಪ್ರಾದುರ್ಭಾವಕ್ಕೆ ಇದಿಉಗಿ: ಶಾಂತಿಷು, ೧೦. ೯೦ 
ವ) 

ಪೆಜವುಂ - ಮುಂತಾದ, ಬೇರೆಯವೂ (ಗಗನಸಿಂಧು 
ಫೇನಪಟಳ ಶಂಖಸಂಕಾಶ ಪಾಂಡುಛತ್ರ ಚಾಮರಂಗಳುಂ 
ಪೆಅವು೦ ರಾಜಚಿಹ್ನ೦ಗಳು೦ ಎಸೆಯೆ: ಪಂಪಭಾ, ೧೦. ೫೭ 
ವ) 

ಪೆಣಳ್‌ - ಬೇರೆಯವಳು, ಅನ್ಕಳು (ನೀನೆಅಗಿದೆ ಎನ್ನ ಪಕ್ಕದೆ 
ಪೆಜಳ್ಗನೆ ಬೆರ್ಚಿ ಲತಾಂಗಿಗಾಗಳಾನೆಜಗಿದೆಂ: ಆದಿಷು, ೪. 
೧೩) 

ಹೆಜ* - ಬಾಲಚಂದ್ರ (ಉರದೊಳ್‌ ಫಣಿ ಕರದೊಳ್‌ ಬಿಲ್‌ 
ಶಿರದೊಳ್‌ ತೊಲ್‌ ತೋ್‌್‌ಯ ಕೆಲದೊಳ್‌ ಎಸೆದಿರೆ ಪೇ 
ಮುಂಗೊರಲೊಳ್‌ ಕ ಪಂಪಭಾ, ೮. ೨೪) 


ಪೆಜಿಕಿಯ - ಒಂದು ಬಗೆಯ ಬಾಣ (ಪೆಜ್‌ಯ ಮುಖೆಗಂ 
ಕಣಕೆನೆ ವೋಪಂಬು ಕವಲಂಬುವೆಂಬ ಅಂಕದ ಅಂಬು 
ಎತ್ತಲುಂ ತುಜುಗಿ: ಪಂಪಭಾ, ೧೩. ೩೯) 


ಹೆಚೆಸು - ಹೆರಿಸು, ಹೆರಿಗೆ ಮಾಡಿಸು (ದೇವಕಿಯಮಳಂ ಪೆತ್ತಳ್‌ 
ಜೀವ೦ಜಸೆ ಪೆಜೆಸೆ. ಹರಿಯ ಬೆಸದಿ೦ದ೦ ಮಾಯಾವಿ 
ಪರಿತಂದು ನೈಗಮದೇವಂ ತಂದಿಕ್ಕೆ ಮುಂದೆ 
ಮಾಯಾಶಿಶುವಂ: ನೇಮಿನಾಪು, ೭. ೨೯) 

ಹೆಣು ದ ಹೆರು, ಹಡೆ (ವಿತತಶ್ರೀಸ೦ಪತ್ತಂ 
ಶತಮಖನದೃಶಾನುಭಾವನೊಲವಿಂ ಪೆತ್ತಂ: ಕವಿರಾಮಾ, ೨. 
೪೪); ಪಡೆ (ಗುಣಕ್ಕಾಗರಮಾಗಿ ನಿಂದ ತನುವಂ ಪೆತ್ತು 
ಅಟ್ಟೆಯಿಂ ಜೈನದೊಳ್‌ ನೆಗಟಂ ತಾನೆನಿಪಂ: ಸಮಯಪ, ೬. 


೬೯); ನಿರ್ಮಿಸು (ದ್ಯುನದೀಕ೦ಜಾಳಗೆಟ್ರರ್ಪಳಿ 
ಸಮುದಯಮೋ ತಿಗನಿದಾಘೋರ್ಮೀಜಮಂ 
ತೂಳ್ಬಿಸನಿಲಪಥಶ್ರೀ ಪೆಜುತ್ತಿರ್ಪ ಭಾನೀಕಿನಿಯೋ 
ಪೇಟ್‌ಂಬಿನಂ ಪೊಣ್ಮಿದುದು ಎಸೆವ ಅಸಿತೋತ್ತಾನ 
ಮೇಘಪ್ರತಾನಂ: ಕುಸುಮಾಕಾ, ೬. ೯), ಮರಿ ಹಾಕು 
(ಮಧುರಾಲಾಪೆ ಮಜುದಿವಸ೦ ತತ್ತಿಗಳ೦ ಪೆತ್ತು ಬಟೆಕ್ಕೆ 
ನಿಜಪ್ರಾಣೇಶ್ವರನು೦.. ತಾನುಂ ಕುಡುಕಂ ಕೊಳಲಡವಿಗೆ 


ಪೋಪುದುಂ: ಪಂಚತಂತ್ರ, ೨೨೫ ವ); ಮಗುವನ್ನು ಪಡೆ 
(ಪೆಣು- .. . ಪ್ರಸೂತೇ ಚ: ಶಬ್ದಮದ, ಧಾ ೮೮೩) 

ಪೆಜುಕು - ಹೆಕ್ಕು (ಪೆಜುಕಿ ತಿಂದು ಬಾಲಸ್ಟಾಂ ಬೈಕಂಗುಳಿ ಬೇಡಿ 
ಪೊಟಲೆಲ್ಲಮಂ ತೊಟಲ್ಲು ಬಸಿಣಂ ಪೊರೆವೊ೦ ದೇಸಿಗಂ 
ಆರುಮಿಲ್ಲದೊಂ: ವಡ್ಡಾರಾ, ಪು ೪೬, ಸಾ ೮) 

ಹೆಅಕಿ. - ಚಂದ್ರ (ಪೆಜ್‌ಯ ವಿಲಾಸಮದೀಗಳ್‌ ಪೆಜಗಾಯೆನೆ 
ರೂಪವತಿಯ ಪೆಜ್‌ನೊಸಲೆಸೆಗುಂ: ಮಲ್ಲಿನಾಪು, ೩. ೬೭) 

ಹೆಣಕಿಯಂಬು - ಅರ್ಧಚಂದ್ರಾಕಾರದ ಬಾಣ (ಪೆಜ್‌ಯಂಬಂ 
ತೀವಿ ತೊಟ್ಟು ಹಸ್ತನ ತಲೆಯಂ ಪಜೆಯೆಚ್ಛ್ಚಂ: ಪಂಪರಾ, 
೧೩. ೮೭) 

ಪೆಚಿಕು - ಜಗಳ (ಒಂದರ್ಥಕ್ಕೆ: ಪೆಟಿಕೆಂದು ಜಗಳಂ: ಶಬ್ದಮದ, 


೩೩ ವೃತ್ತಿ ೮೬) 

ಹೆಟವ - ಹೆಳವ, ಊನಗಾಲಿನವನು (ಸಾರಥಿ ಪೆಬವಂ 
ವಿಷಮವಿಷೋರಗನಾ ನೇಣು ಹಯಗಳೇಟು ಆಕಾಶಂ ದಾರಿ 
ರಥಚಕ್ರಮೊಂದೆ ಆಶ್ಚರ್ಯವಿಂದುವರ್ಕನ ಚರಿತಂ: 
ಸಮಯಪ, ೧೧. ೫೦) 

ಪೆಟ ಜರ್‌ -. ಚದುರಿ ಹೋಗು (ಚಕೋರಂಗಳ ಬಟಗಂ 


ಪೆಬಚೆದುವು ಕರಂ ದಿನಮುಖದೊಳ್‌: ಕುಸುಮಾಕಾ, ೧೪. 
೧೯) 

ಪೆಟ್ಟಳಿಸು - ನಡುಗು (ರಾವಣನ ದಿವ್ಯ ರಥದ ಗಜಾವಳಿ ಪೆಟ್ಟಳಿಸೆ 
ಬೆರ್ಚೆ ರವಿಯ ಹಯಂಗಳ್‌ ತೀವಿದುದು ಗಗನಮಂ 
ವಜ್ರಾವರ್ತ ಧನುರ್ಲತಾ ಗನ ಜ್ಯಾರವಮಂ: ಪಂಪರಾ, ೧೪. 
೧೪೧) 

ಪೇಂಕುಳಿಗೊಳ್‌ - ಹುಚ್ಚಾಗು (ದುಃಖದೊದವಿ೦ ಬಾಯ್ಬಿಟ್ಟು 
ಗೋಳಿಟ್ಟು ಪೇಂಕುಳಿಗೊಂಡು ಆದ ವಿಷಾದದಿಂ ಪುಿತು 
ಸತ್ತು ಇತ್ತ ಅಂತೆ ಕಾಲಾಂತರದೊಳ್‌: ಸುಕುಮಾಚ, ೫. ೨೦) 

ಪೇಂಟೆ - ಹುಂಜ (ಸುಪಕ್ಷದಿಂದೆ ರಂಜಿಸಿದುದು ಪುಂಜ೦ ಅಗ್ಗದ 
ಸುವಸ್ತುವಿನಂತಿರೆ ತಳ್ತು ಪೇಂಟೆಯೊಳ್‌: ಯಶೋಧಚ, ೩. 
೭೮) 

ಪೇಕುಳಿನಾಯ್‌ -  ಕ್ರುಲ್ಲಕವಾದ ನಾಯಿ (ಪಳಿಯೆಂದೊಡೆ 
ಅಂಜುಗುಂ ಪೇಕುಳಿನಾಯೊಳಾಗಿ ಖಳಂ: ಧರ್ಮಮಧು, ೧. 
೬೩) 


ಪೇಚಕ - ಬಾಲದ ಬುಡ (ಪಡೆದುವು ಎತ್ತಾನುಂ 
ದಿಶಾದಂತಿ ದಿಕ್ಕರಿಣೀ ಪೇಚಕ ಚುಂಬನೈಕಸುಖಮಂ 
ಶೇಷೋರಗ೦ ಭೋಗಿನೀ ಪರಿರಂಭೋತ್ಸವಮಂ: ಪಂಪರಾ, 
೬ ೮೪) 

ಹೇಜವಿತಿ - ಒಂದು ಬಗೆಯ ನಡಿಗೆ (ಗೋಮೂತ್ರ 


ಮಂಡಲಮುಂ ಆಕಾಶ೦ ಪೇಜವಿತಿಯೆ೦ಬ ವಿಧಿಗಳೊಳ್‌ 
ಬಂದು ನೆಲೆಗಿಡಿಸಲು೦ ಪೊಲಗಿಡಿಸಲು೦ ಬಲ್ಲೆಂ: ಶಾಂತಿಷು, 
೩. ೨೩ ವ) 

ಪೇಟಕ - ಸಮೂಹ (ಇನಿತಮರ ಪಟಹ ಪೇಟಕ೦ ಇನಿತಮರ 
ವಿಮಾನ ಪಟಲಂ ಇನಿತಮರ ಪತಾಕಿನಿ ಎಂದು 
ಬಂದರಮರ ಪರಿಬೃಢರಾಗಳ್‌: ಪಂಪರಾ, ೧೬. ೮೪) 

ಹೇಡಿ - ಹೇಡಿ ಪೇಡಿಯಪ್ಪ ಅರಸಿನ ಮಾತಿನಂತೆ ಬೇಸಗೆಯ 
ಮುಗಿಲಂತೆ: ಧರ್ಮಾಮೃ, ೯. ೧೩ ವ); ನಪುಂಸಕ 
(ನಪುಂಸಕಂ ಪೇಡಿ ಷಂಡಕೆಂ ತಾಂ ಷಂಡಂ: ಅಭಿಧಾವ, 
೧, ೧೧. ೨೬) 

ಹೇನ್‌ - ಹೇನು, ಕೂದಲಲ್ಲಿ ಸೇರುವ ಹುಳು (ಸೋರ್ಮುಡಿ 
ಸೀರ ಪೇನ ಪುಟುಪುತ್ತು: ಸಮಯಪ, ೫. ೬೪) 

ಪೇಪಂದಿ - ಹೆಣ್ಣು ಹಂದಿ, ಹೇಲು ತಿನ್ನುವ ಹಂದಿ (ಬೆನ್ನೊಳ್‌ 
ನಾಳಿಬಿರ್ದು ಕಅಮೆಯಾಗಿ ಪುಚೆತು ನಮೆದು ಸತ್ತು 
ಮತ್ತಮಾ ಪೊಟಲೊಳ್‌ ಪೇಪಂದಿಯಾಗಿ ಪುಟ್ಟಿ; ವಡ್ಡಾರಾ, 
ಪು ೯,ಸಾ ೨) 

ಪೇರಡಗು - ಹೆಚ್ಚಾದ ಮಾಂಸ (ದೆಸೆದೆಸಗೆ ನರಶಿರಂ ತೆತ್ತಿಸಿದುವು 
ಮದಿಲೊಳ್‌ ಅಬ್ಬೆ ಪೆರಡಗಗಿನ ಪೆರ್ಬೆಸನದೆ 
ಅವಲೋಕಿಪವೊಲ್‌: ಯಶೋಧಚ, ೧. ೫೭) 

ಪೇರಡವಿ - ದಟ್ಟ ಕಾಡು (ಅತಿರೌದ್ರಮಾದ ಪೇರಡವಿಯೊಳಗೆ 
ಬರ್ಪಾಗಳ್‌: ಕಾದಂಬ, ೮. ೦ ವ) 

ಪೇರಡಿ - ದೊಡ್ಡ ಪಾದ (ಪದದಾದಿಯ ಹಸ್ತಕ್ಕೆ ಬಹುಳತೆಯಿಂ 
ದೀರ್ಫಮಕ್ಕುಂ: ಪೇರಾನೆ ಪೇರಡವಿ ಪೇರೊಕ್ಕಲ್‌ ಪೇರಡಿ 
ಪೇರೊಡಲ್‌: ಶಬ್ದಮದ, ೧೯೧ ಪು; ನಾಯಿ (ನಾರಾಚಂ 
ಕವಲ್ಕಣ್ಣಿ ಪೇರಡಿ ಖಡ್ಗಂ ಬಡಿಕೊಳ್ಳಳೊಪ್ಪೆ 
ಜವದಿಂದೆಟ್ಟತಂದರಾ ಧೀವರರ್‌: ಶಬರಶಂ, ೩. ೨೩) 

ಪೇರಡ್ಡ - ತಿರಸ್ಕಾರ ಮಾಡುವಿಕೆ (ಅಂತುದಾಸೀನಮಾನಸಂ 
ಮಸಕಮಿಲ್ಲದ ಸಾರ್ವಭೌಮಂ ಪೇರಡ್ಡಮಾಗಿ  ಕೆಲದ 
ಚಕ್ರಾಯುಧದೊಳ್‌ ತಮ್ಮಂಗಬಾಹ್ಯವಸ್ತುವಂ ಪರಿತಂ 
ಮಾಡುತ್ತಿರೆ: ಶಾಂತಿಪು, ೧೦. ೧೧೬ ವ) 

ಪೇರಣಿ - ದೊಡ್ಡ ಸೈನ್ಯ (ಅಂತು ಪೇರಣಿ ಪೆಣಮಯಮಾಗೆ 


ಮೇರೆದಪ್ಪಿದ ಪೂರ್ವಾಪರ ಪಾರಾವಾರ ವೀಚಿಯ 
ನಿಚಯಮೆನಿಸಿ: ಪಂಪರಾ, ೧೩. ೫೬ ವ) 

ಪೇರರ್ವಿ - ಓಹಿರಿದು-ಅರ್ವಿ] ದೊಡ್ಡ ತಡಸಲು 
(ಪೇರರ್ವಿಗಳ್ಳರಸು  ಜಾಜಿನ ಪರ್ವತಂಗಳಂತೆ ಕೆಡೆದು: 


ಪಂಪಭಾ, ೧೦. ೯೬ ವ) 

ಪೇರಾಳ್‌ - (ಪಿರಿಯ ಆಳ್‌] ಮಹಾ ಶೂರ (ಪೇರಾಳ್‌ 
ತಿಣೆದಿಕ್ಕಿದಂತೆ ತಲೆಯಂ ಪೋಗೆಚ್ಚನಾ ಶ್ವೇತನಾ: ಪಂಪಭಾ, 
೧೦. ೧೨೩) 

ಪೇರೀಳೆ - ಹೇರಿಳೆ (ಬಾಟ್‌ಯ ಕರ್ಜೂರದ ಕಿತ್ತೀಳೆಯ 
ಕಂಮರದ ರಂಜಿಪಿಮ್ಮಾವಿನ ಪೇರೀಳೇಯ ನಾರಂಗದ 
ಕಂಚೀಳೇಯ ತನಿವಣ್ಣನಿಕ್ಕೆ ಮೆಲು: ಧರ್ಮಾಮೃ, ೧. ೧೨೦) 


ಹೇರುಡು - ದೊಡ್ಡ ಉಡು (ಪೆಂಟನೆಳೆದಂತಾಗುತ್ತಿರೆ ಪೋದ 
ಪೇರುಡುಗಳ ಹಲ್ಲೆವಜ್ಜೆಗಳುಮಂ: ಕುಸುಮಾಕಾ, ೧೪. ೨೯ 
ವ) 

ಪೇರುರ - ವಿಶಾಲವಾದ ಎದೆ (ನಿತ್ಯವಸ೦ತಂ ಪೇರುರುಮಾಗಿರೆ 


ತಾಳ್ಗಿದರಾರೊ  ಯಶೋಧರನೃಪೇಂದ್ರ ನೀನಲ್ಲದನ್ಯರ್‌: 
ಯಶೋಧಚ, ೩. ೧) 

ಪೇರೊಟ್ಟೆ - [ಪಿರಿದು ಒಟ್ಟೆ] ದೊಡ್ಡ ಒಂಟೆ (ಆ ಪಡೆಯೊಳ್‌ 
ಗಂಡನುಂ ಆ ಮೊಲಂ ದ್ರುಪದನುಂ ಪೇರೊಟ್ಟಿ ಆ 


ಮತ್ಸ್ಯನುಂ ಗಡಂ: ಪಂಪಭಾ, ೧೦. ೪) 

ಪೇರೊಡಲ್‌ - ದೊಡ್ಡ ಹೊಟ್ಟೆ, ದೇಹ (ಕಾರಿರುಳ ತಿರುಳ ಬಣ್ಣ 
ಕೂರಿದುವೆನೆ ತೊಳಪ ದಾಡೆ ಮಿಳಿರ್ವ ಉರಿಗೇಸಂ 
ಪೇರೊಡಲ್‌ ಎಸೆದಿರೆ ಪುಟ್ಟಿದಂ ಆರು೦ ಅಗುರ್ವಿಸೆ ಮಗಂ 
ಘಟೋತ್ಕಚನೆಂಬಂ: ಪಂಪಭಾ, ೩. ೨೦) 

ಪೇಲ್‌ - ಮಲ (ಪಂದಿಗಳೊಡನಾಡಿದ ಕಣುವು೦ ಪಂದಿಯಂತೆ 
ಪೇಲಂ ತಿಂಗೆಂಬುದು: ಧರ್ಮಾಮೃ, ೪೬); ಮಲವಿಸರ್ಜಿಸು 
(ಪೇಲ್‌-ಮಲವಿಸರ್ಜನೇ: ಶಬ್ದಮದ, ಧಾ ೬೪೪) 

ಪೇಶಲ - ಸುಂದರವಾದ (ಮನೋವಿಕಾಸಮಂ ಕನ್ನಡಿಸಿತ್ತು 
ಸೀತೆಯ ಮುಖಾಂಬುರುಹಂ ದರಹಾಸ ಪೇಶಲಂ: ಪಂಪರಾ, 
೧೧. ೮೭) 

ಹೇಶಳ - ಸುಂದರ (ಕಣ್ಗೊಳಿಸಿರ್ದದಾ ವಧೂವರಸಲೀಳ 
ಪೇಶಳರಕ್ಕೆ ಪಾಣೀಗ್ರಹಣಂ: ವರ್ಧಮಾಷು, ೩. ೯೫) 

ಪೇಶಿ - ಮಾಂಸ (ದಿವ್ಯಾಹಾರಮೆತ್ತಲ್‌ ಪೂತಿಗಂಧಮಪ್ಪ ಪಿಶಿತ 
ಪೇಶಿಯೆತ್ತಲ್‌: ವರ್ಧಮಾಪು, ೬. ೪ ವ) 

ಪೇಸಿಕೆ - ಹೇಸಿಕೆ ಅಸಹ್ಯ (ನೀನಲಬ್ದಸಮೃಗ್ಗರ್ಶನೆಯಪುುದಟೆಂ 
ಪೇಸಿಕೆಯಂ ತಾಳ್ವದೆ: ಶಾಂತೀಶ್ವಪು, ೮. ೧೩೨ ವ) 
- ಜುಗುಪ್ಲೆಪಡು (ಸುಯೋಧನಂ ಎನಗೆ ಒಳ್ಳಿಕೆಯ್ದ 
ತಮಂ ಪೆಣಗಿಕ್ಕಿ ನೆಗಟ್‌ ಮಾಸೆ ನಣ್ಣಿನ ನೆವದಿಂದೆ 
ಸಾಂಡವರ೦ ಆ೦ ಒಳವೊಕ್ಕಡೆ ನೀಮೆ ಪೇಸಿರೇ: ಪಂಪಭಾ, 
. ೬೮) 
- ಜಿಗುಪ್ಸೆ (ಘೋರಂ ಕಷ್ಟಂ ಇದಂ ಪೊರ್ದಲಾಗದೆಂಬ 
ಸೇಸುಗೆಯಂ ಪತ್ತುವಿಡುವುದು: ಚಾವುಂಪು, ಪು. ೩೩೪, 
ಪಿರಿ 
ತಪ - ಜಿಗುಪ್ಸೆ ತರುವ ತಪಸ್ಸು (ಭಾವಿಸುವಂದಿನಿತು 
ಸೇಸುತಪಮಂ ಕಾಣೆಂ: ಧರ್ಮಾಮೃ, ೭. ೬೮) 
ಹೇಸುಪತ - ಹೊಲಸು (ಆ ನರಕಯೋನಿಯೊಳ್‌ ಪಿರಿದಾನುಂ 
ನಿರ್ಗಳಿತ ಪೂತಿಗ೦ಧವ್ರಾತಸ್ನಾನ೦ಗಳ್‌ 
ಕಲಲಪರಿಮ್ಲಾನಂಗಳ್‌ ಪೇಸುಪತದ ಸಂತಾನಂಗಳ್‌: 
ಶಾಂತೀಶ್ವಪು, ೯. ೭೬) 

ಪೇಸೇಟಕ್‌ - ಜಿಗುಪ್ಲೆಯುಂಟಾಗು (ಪೆಸರ ನಾಯಕರಂ ಪೆಸೇಟ್‌ 
ಕೊಲ್ವುದು೦ ಕಂಡು ಇಂದಗಿ ಮುಟ್ಟೆವರ್ಪದುಂ: ಪಂಪರಾ, 
೧೧. ೧೩೨ ವ) 

ಪೇಳಿಗೆ - [ಪೇಟಿಕಾ) ಪೆಟ್ಟಿಗೆ, ಬುಟ್ಟಿ (ತನಗೆ ತಕ್ಕನಿತು 
ದಾನಂಗೆಯ್ಯಲ್ಪೇಟ್ಕುಮೆಂದು ದೇವರ ಪೇಳಿಗೆಯೊಳಿಕ್ಕಿ ಬಟೆಕ್ಕ 
ತಾನುಂ ಆಷಾಢಭೂತಿಯುಂ ಕೌಂಚಪುರಮಂ ಪೊಣಮಟ್ಟು 
ಕಿಜಿದಂತರ೦ ಪೋಗಿ: ಪಂಚತಂತ್ರ, ೧೨೪ ವ) 

ಪೇಜು - ಹೇರು, ಹೊರುವಷ್ಟು ಪ್ರಮಾಣ (ಒಂದು ಪೇಜು 
ಪೊನ್ನಂ ಕುಡುವೆಂ: ವಡ್ಡಾರಾ, ಪು. ೧೫೭, ಸಾ. ೨೨) 


ಬೆ 
eM 8 


N 


೫. 
ಕ 
ಲ 


FAN 
0 


N 


€ 


ಹೊರಿಸು (ನನೆಯನೆ ಪೇಟೆ 
ಬಟಲ್ಲೆಳಮಾವು: ಆದಿಷು, ೧. ೬೫) 

ಪೇಟ್‌ - ಹೇಳು (ಇಂದು ನೃಪಂಗೆ ಸಂಭವಿಸಿದಂ ಭುಜಶಕ್ತಿ 
ಸಮೀರನಂದನಂ ನಂದನನೆಂದು ಪೇಟ್ಟು: ಕುಸುಮಾಕಾ, ೬. 
೧೦೪); ನಿರ್ದೇಶಿಸು, ಸೂಚಿಸು (ಸಪ್ತಾರ್ಚಿಯಂ ಮೂಜು 
ಸೂಟ್‌ ಬಲವಂದು ನಿಂದಿ೦ ಬಟೆಯಂ ಆಕೆ ಪುರೋಹಿತನ 
ಪೇಟಸ್ಬೋಜೆಯೊಳ್‌ ಲಾಜೆಯಂ ಅಗ್ನಿಕುಂಡದೊಳ್‌ ಸುರಿದು: 
ಪಂಪಭಾ, ೩. ೭೫ ವ) ಆಜ್ಞೆಮಾಡು (ಅಂತು 
ಭೀಮಸೇನನಂ ಇಂದ್ರನ ಮೇಲೆವೇಟ್ವಂತೆ 
ಪೂರ್ವದಿಶಾಭಾಗಕ್ಕೆವೇಟ್ಟು: ಪಂಪಭಾ, ೬. ೨೮ ವ); 
ನಿರೂಪಿಸು (ಒಂದರ್ಥಕ್ಕೆ ಪೇಟ್ಟನೆಂದು ನಿರೂಪಿಸಿದಂ: 
ಶಬ್ದಮದ, ೩೩ ವೃತ್ತಿ ೮೮) 

ಪೇಟಿಸು - ಬರೆಯುವಂತೆ ಪ್ರೇರಿಸು (ತಿದಶಸ್ತುತ್ಯಮಿದು 
ಆದಿದೇವಚರಿತಂ ಕರ್ಣಾಮೃತಸ್ಕಂದಿಯಕ್ಕೆ ಭವ್ಯಾವಳಿಗೆಂದು 
ಪೇಟಿಸೆ ಬುಧರ್‌: ಆದಿಪು, ೧೬. ೭೯) 

ಪೇಟ್‌ ಹೆಸರಿಲ್ಲದಂತು - ಹೇಳಲು ಯಾರೂ ಉಳಿಯದ ಹಾಗೆ, 
ಸಂಪೂರ್ಣವಾಗಿ (ಮುನ್ನೆ ಪರಶುರಾಮಂ ಈ 
ಲೋಕದೊಳುಳ್ಳ ಅರಸುಮಕ್ಕಳೆಲ್ಲರುಮಂ ಇರ್ಪತ್ತೊಂದು 
ಸೂಟ್ವರಂ ಪೇಟ್‌ ಪೆಸರಿಲ್ಲದಂತು ಕೊಂದು: ಪಂಪಭಾ, ೯. 
೧೦೪ ವ) 

ಪೇಲಕ್ಕಿ - ಹೇಳಿಕೆ (ತತ್ತಪಂಚಮಂ ನಿಜಪ್ರಿಯಸಖಿಯ 
ಪೇಟ್ಕ್‌ಯಿಂ ಕೇಳದು: ಜಗನ್ನಾವಿ, ೧೩. ೫ ವ) ಅಪಣೆ 


ಕೆಂದಳಿರೊಳೆಯ್ದೆ 


(ಸುರರಾಜನದೊಂದು ಪೇಟ್ಕ್‌ಯಿಂ. ಸುರಪಥದಿಂದೆ 
ಬಂದುವಭಿಷೇಕಮಹೋತ್ಸವದೊಳ್‌ ಮುಕುಂದನಾ: 
ಜಗನ್ನಾವಿ, ೮. ೧೦೩) 

ಹೇಖ್ಗಂ - ಹೇಳಬೇಕು, ಹೇಳಲು ಶಕ್ತ (ವರ್ಣಕಂ 


ಕತೆಯೊಳೊಡಂಬಡಂ ಪಡೆಯೆ ಪೆಲ್ವೊಡೆ ಪಂಪನೆ ಪೇಲ್ಗ್ಲುಂ: 
ಪಂಪಭಾ, ೧. ೧೧) 

ಪೈತಿಗ - ಪಿತ್ತವಿಕಾರಗೊಂಡ (ಈ ಪೈತಿಗಲರ್ಗೆ ಎಣೆಯಿಲ್ಲೆನುತುಂ 
ಚಿತ್ತಭವನಿತ್ತ ಜಯಸಂಪತ್ತಿಯ ಕಹಳಾರವ೦ಬೊಳ್‌ 
ಅಳಿರವಮಮೆಸೆಗುಂ: ಪಾರ್ಶ್ವನಾಪು, ೯. ೧೫) 

ಪೈತ್ರಿಕ - ಪಿತ್ತಸಂಬಂಧಿ ದೋಷ (ಕಂಪಂದೇನಲೆದುದೊ 
ಪೈತ್ತಿಕದಂತಿರೆ ತಲೆಗೇಜುವ ಕುಸುಮನಿಚಯಮಾ ಕಾಶ್ಮೀರಂ: 
ಆದಿಷು, ೧೧. ೧೨೮) 

ಪೈಶಂಗಿತ - ನಸುಹಳದಿ (ಅಧರಮಯೂಖಾಳಿಯಿಂದೆತ್ತಲುಂ 
ಪಾಂಡುರಿತಂ ಪೈಶಂಗಿತಂ ಕರ್ಬುರಿತಮರುಣಿಸಿತು 
ವ್ಯೋಮರಂ೦ಗಂ ಬೆಡ೦ಗ೦: ಚಂದ್ರಪ್ರಷು, ೧೨. ೭೭) 

ಪೈಶಾಚಕ - ದೆವೃಬಡಿದವನು (ಪದಂಗೆಟ್ಟಂಗೆ ಪೈಶಾಚಕಂಗೆ .. .. 
ಬೀಸಿದ ಕಣ್ಮಾಯದ ಕು೦ಚದಂತಿರೆ: ಕಾದಂಬ, ೫. ೭೯) 


ಪೈಶೂನ್ಯ -  ಚಾಡಿಮಾತು (ಪರಿವಾದಂ ಪೈಶೂನ್ಯಂ 
ಪರಮರಹಸ್ಯಪ್ರಕಾಶಕರಣಂ ಮಜ ಸತ್ಯವ್ರತಕ್ಕೆ ಅತಿಕರಮಕ್ಕುಂ: 
ವರ್ಧಮಾಪು, ೭. ೯) 

ಪೊಂಕ - ಗರ್ವ (ತೆರಳ್ಲಿದುವಗುರ್ವಿಂ ಪರ್ಬಿ ಬಂದಿರ್ದ 


ಮೇಘಮುಖಾಹೀಂದರ ಪೊ೦ಕಮ೦ ಜಯಕುಮಾರೋನ್ಮುಕ್ತ 
ಬಾಣಾಳಿಗಳ್‌: ಆದಿಪು, ೧೩. ೬೧); ಉಬ್ಬಟೆ 
(ಅಲರ್ದರೆಗಟೆಗೆಯೆ ಜಾದಿಯ ಮಲೆಪು೦ ಮಲ್ಲಿಗೆಯ 
ಪೊಂಕಮುಂ: ಆದಿಪು, ೧೧. ೧೨೨); ಉತ್ಸಾಹ; ವಿಕಾಸ 
(ಬಿಂಕಂ ಪೊಂಕಂಗಿಡಿಸೆ ನನೆವಿಲ್ಲಾತನಂ ತೊಟ್ಟ 


ದಿವ್ಕಾಲಂಕಾರಂಗಳ್‌ ನಯನ ಸುಖಮಂ ನೀಡೆ: ಪಂಪರಾ, 
೭. ೧೩೧) 


ಹೊಂಕಂಗಿಡಿಸು ದ ಗರ್ವಭಂಗ ಮಾಡು (ದಿವಿಜರ್‌ 
ವಾಯುಪಥದೊಳ್‌ ಶಿತಾಸ್ತಂಗಳಂ ಪೊಂಕಂಗಿಡಿಸೆ ಸುಗಿದಂ 
ಭಾರ್ಗವಂ ಇದೇಂ ಪ್ರತೆಜ್ಞಾಗಾಂಗೇಯಂಗೆ ಅದಿರದಿದಿರ್‌ 
ನಿಲ್ವನ್ನರೊಳರೇ: ಪಂಪಭಾ, ೧. ೮೦) 

ಹೊಂಗವಚ ದ ಚಿನ್ನದ ಕವಚ 
ಪೊಂಗವಚಂಗಳನಿತ್ತರ್‌ ಪಾಂಗವಚಂಬಡುವಿನಂ 
ಮಹಾವೀರಭಟರ್‌: ಚಂದ್ರಪ್ರಷು, ೦. ೬೪) 

ಹೊಂಗವಡಿಕೆ - ಚಿನ್ನದ ಕವಡಿಕೆ, ಒಂದು ಆಭರಣ (ಎಡೆಗಿಟಿದಿರೆ 
ಪೊಂಗವಡಿಕೆ ಬಿಡೆ ಫಲ್ಕೆನೆ ಗೆಜ್ಜೆ: ಜಗನ್ನಾವಿ, ೩. ೪೪) 

ಹೊಂಗವಳಿಗೆ - ಚಿನ್ನದ ಕವಳಿಗೆ, ಚಿನ್ನದ ಸಣ್ಣ ಅಡಕೆಲೆ ಪೆಟ್ಟಿಗೆ 
(ಕವಿತೆಗೆ ವಾಗ್ದೇವತೆ ಕಿಟ್ಛಿವಳಿಗೆವಿಡುವಂತೆ 
ತಂಬುಲದಿಂದೀವಿದ ಪೊಂಗವಳಿಗೆಯಂ ಪಿಡಿದು ಅಂಬಿಕೆಗೆ 
ಅವಟಯ್ಲಿದಳ್‌ ಒರ್ವಳ್‌ ಇಂದವಧು ತಂಬುಲಮಂ: 
ಶಾಂತಿಹು, ೯. ೧೮೦) 

ಹೊಂಗಳಂತಿಗೆ - ಚಿನ್ನದ ಗಳಂತಿಗೆ, ನೀರಿನ ಪಾತ್ರೆ (ತಣ್ಣಿನ 


ನೀರ್‌ ಸೆಲ್‌ಯಾದ ಪೊಂಗಳಂತಿಗೆಯಿರೆ 
ಸಜ್ಜೆಯೋವರಿಯಿದೋವರಿ ಮಾಡಿತು ಕಂತುಗೆಮ್ಮುಮಂ: 
ಚಂದ್ರಪ್ರಷು, ೮. ೬೨) 

ಹೊಂಗಳಸ - ಚಿನ್ನದ ಕಳಶ (ಅಭ್ಯುದಯಕರಮೆನಿಪ 


ಕರುಮಾಡದ ಶಿಖರದೊಳೊಪ್ಪಿ ತೋಹಖುಗು೦ ಪೊಂಗಳಸಂ: 
ಸುಕುಮಾಚ, ೧೦. ೫೦) 

ಹೊಂಗಜೆಿ - ಚಿನ್ನದ ಗರಿ ಬಾಣಕ್ಕೆ ಕಟ್ಟುವ 
(ರವಿಕಿರಣಗಳಸ್ತಮಿಸೆ ಕಟ್ಟಲೆ ಕೈಮಿಗೆ ಸುತ್ತಿ 
ದಿಗ್ದಿವರಮನಾಗಸಂ ಪೊಳೆವ ಪೊಂಗಣಿೆಯಿಂ ಕವಿಲಾಗೆ .... 
ಬಾಣಸಂಕುಳಂ ಕವಿದುವು: ಪಂಪರಾ, ೧೩. ೪೩) 

ಹೊಂಗು - ಉಬ್ಬು (ತನುವಳಿರೇಖೆಗಳ್‌ 
ಬೆಡಂಗಿನದೊಂದು ರೇಖೆಯಂ ತನಗೆಡೆಮಾಡಿ ಪೊಂಗೆ: 
ಆದಿಷು, ೮. ೪೬); ಮೈ ಹಿಗ್ಗಿಸು, ಮೈಮುರಿ (ಮಲೆವ 
ಮರಲ್ವ ಉೌಪ್ಪುವ ಮಂಜಿ ಹೋಗುವ. ತಳ್ತು ಪಾಯ್ತ . 

ಸೊಕರನಾಟಮದು ಏನಳುಂಬಮೋ: ಶಬರಶಂ, ಸ 

೧೨); ಸೊಕ್ಕು (ಪೊಂಗುವ ಮಲೆಪರ ಮಲೆಗಳ ಡಂಗಂಗಳ್‌ 
ಮಲೆವ ಮಂಡಲಂಗಳ್‌ ಪ್ರತ್ಯಂತಗಳ್‌ ಎನಲ್‌ ಒಳವೆ 
ಪಾಂಡವರಂ ಗೆಡೆಗೊಳೆ ನಿನಗೆ ಕುರುಕುಳಾಂಬರಭಾನೂ: 
ಪಂಪಭಾ, ೯. ೩೯) 

ಹೊಂಗುನೂಲ್‌ - ಅರಿಸಿನದ ದಾರ, ಒಂದು ಆಭರಣ 
(ಅರಳೆಲೆ ಪೊಂಗುನೂಲ್‌ ಪುಲಿಯುಗುರ್‌ ಮಣಿಕಿಂಕಿಣಿ 
ಗೆಜ್ಜೆ ರಕ್ಕೆ ಕುಂಡಲಯುಗ ಮುತ್ತು ಕಾಲ್ಲಡಗಂ ಅಂದುಗೆ 


ಗರಿ 


ಕಂಕಣ ಕಿಂಕಿಣೀಗಣ೦ ಕಲ ಮಣಿ ೂಪುರಂ 
ತನಗೊಡಂಬಡೆ: ಅಜಿತಪು, ೫. ೬೨) 

ಹೊಂಗುಳವ - ಚಿನ್ನದ ದ್ವೀಪ (ಪಾಲ್ಗಡಲೊಳಗಣ 
ಪೊಂಗುಜುವಂ ಗಡಂ ಎನಿಸಿದುದು ಅಮರನಗಂ 


ಇದೇನಚ್ಚರಿಯೋ: ವರ್ಧಮಾಷು, ೧೨. ೩೫) 

ಹೊಂಗೇದಗೆ - ಚಿನ್ನದ ಬಣ್ಣದ ಕೇದಗೆ (ಮಗಮಗಿಪ ಜಾದಿ 
ಪೊಂಗೇದಗೆ ಮಲ್ಲಿಗೆಯೆಂಬ ಪಲವು ಪೂಮಾಲೆಗಳಂ 
ಬಗೆಯದಣೆದೋಲಗಿಪುದು ಮಾಲೆಗಾಅನ೦ 
ಮಾಲ್ಕವೃಕ್ಷಂ: ಆದಿಷು, ೫. ೩೬) 


(ಅಟ್ರೆಜನಕ್ಕಾ 


ಮುತ್ತಿ 


ಕಿಡೆಯುಮೆಟ್ಟ 


ಬಾ 
ಪೋಲ್ತುದಗ್ರ 


ಹೊಂಗೊಡ - ಚಿನ್ನದ ಕಳಶ 
ತಮಾಳಪಲ್ಲವದೊಳೆ ಮುಚ್ಚಿದಂದದೊಳ 
ಆಂತುದು ಕರ್ಪನಾಕೆಯಾ: ಪಂಪಭಾ, ೧. ೧೨೫) 

ಹೊಂಜಲಗೆ -  [ಹೊನ್‌ಃಸಲಗೆ] ಚಿನ್ನದ ಸಲಾಕೆ 
(ಪೊಂಜಲಗೆಯಂತೆ ಕಿರ್ಚಿಂದಂ ಜಾನಕಿ ಶುದ್ಧೆಯಾಗೆ 
ಜನನಿಯ ಕೆಲದೊಳ್‌ ಸಂಜಾತ ಪುಲಕ ಕಲಿಕಾರಂಜಿತ 
ತನುಗಳ್‌ ಲವಾಂಕುಶರ್‌ ಕುಳ್ಳಿರ್ದರ್‌; ಪಂಪರಾ, ೧೬. ೩೧) 

ಹೊಂಜುರಿಗೆ -  [ಪೊನ್‌ಃಸುರಿಗೆ] ಚಿನ್ನದ ಕಠಾರಿ 
(ಹಟತ್ಕಟೀಸೂತ್ರ ಪರಿಸ್ತುರಿತದೊಳಂ ಕಟ್ಟಿದ 
ಸೂಂಜರಿಗೆಯೊಳರಿ ಜನಮನೇಂ ಮನಂಗೊಳಿಸಿದುದೋ: 
ಆದಿಪು, ೪. ೩೬) 


(ಪೊಂಗೊಡನಂ 
ಚೂಚುಕಂ 


ಪೊಂಜೆಳೆಮೈ - ಬಂಗಾರದ ಬಣ್ಣದ ಕೋಮಲ ಶರೀರ 
(ನೀರಾಟಮನಾಡಿಪೋದ ವಾರನಾರಿಯರ 
ಪೊಂಜೆಳೆಮೈಯೊಳ್‌ ರಂಜಿಸಿರ್ದ ರಜನೀರಜಂಗಳಿಂ 


ಕದಡೇಳ್ಳು; ರಾಜಶೇವಿ, ೧೨. ೩೯ ವ) 

ಪೊಂದಾವರೆ - ಹೊಂಬಣ್ಣದ ತಾವರೆ (ಕೊಂದೆನ್ನ ಮಗನಂ ಇಂ 
ಭಯದಿಂದಂ ರಸೆವೊಕ್ಕುಂ ಅಜನ ಗುಂಡಿಗೆವೊಕ್ಕುಂ 
ಮಂದರಧರನ ಈ  ಪೊರ್ಕುಲ ಪೊಂದಾವರೆವೊಕ್ಕು 
ಮೇಣವಂ ಬರ್ದುಕುವನೇ: ಪಂಪಭಾ, ೧೧. ೧೨೧) 

ಹೊಂದು - ಸೇರು (ಬೇಟದ ಲಲ್ಲೆಯ ಬಲ್ಮೆ ಪತ್ತಿ ಸುತ್ತಿಸೆ 
ಪುರುಡಿಂಬಿಕ್ಕೆಸೆ ಬಿಯಮಾಗಿಸಿ ಪೊಂದದವಂ ಬೊಜಂಗನೇ: 
ಆದಿಷು, ೧೨. ೧೭); ಆಗಿ ಹೋಗು (ಅಲ್ಲಿಂ ಬಟೆಯಿಂ 
ಅನೇಕ ಕೋಟಿ ಸಂವತ್ಸರಂಗಳ್‌ ಪೊಂದಿದಿ೦ ಬಟೆಯಂ: 
ಆದಿಪು, ೬ ೫೬ ವ); ಮರಣಹೊಂದು (ಮುನ್ನಂ ಪವನ 
ಪ್ರಹಾರದಿಂ ತೈಲವುಳ್ಳೊಡಂ ನಂದುವಂತೆ ಪೊಂದುವರೀಗಳ್‌: 
ಪಂಪರಾ, ೧. ೮೨) 

ಪೊಂಪುಟೆ - ಹೆಚ್ಚಿಕೆ (ಜಿನನಾಥಸ್ವಾಮಿ ಕಲ್ಕಾಣದಿ೦ ಜಗದ ಒಳ್ಳು 
ಪೊಂಪುಳಿವೋದ ಪೆಂಪು ಸುರಕೇಳೀಲೀಲೆಯಿಂ ತಳ್ಳ 
ಪೆಂಪು.. .ಪೆತ್ತುದಾ ಪರ್ವತಂ: ಸುಕುಮಾಚ, ೧. ೬೭); 
ರೋಮಾಂಚ (ಮಹಾದೇವನ ಮೂರ್ತಿಯಂ ಕಂಡು... 
ಪೊಂಗಿ ಪೊಛ್‌ಯೇಟಿ ಪೊಂಪುಟಿವೋಗಿ: ಉದ್ದಟಕಾ, ೧೨. 
೧೩೮ ವ); ಉತ್ಸಾಹ (ಎಂಬ ಪೆಂಪು ದೊರೆವೆತ್ತು 
ಕಥಾರಸಂ ಅತಿಶಯಮು೦ ಪೊಂಪುಟಿಯೋಳಿಯುಂ ಆಗೆ: 
ಶಾಂತಿಪು, ೬. ೫೯ ವ) 

ಪೊಂಪುಟೆವೋಗು - ಅಧಿಕವಾಗು, ಚೆನ್ನಾಗು, ವ್ಯಾಪಿಸು 
(ಕಡೆಗಣ್ಣೊಳ್‌ ತುಳುಂಕಿಯುಂ ಕದಪಿನೊಳ್‌ 
ಪೊಂಪುಟಿವೋಗಿಯುಂ ಭ್ರೂವಿಭ್ರಮದೊಳ್‌ ಪೊನಲ್ವರಿದುಂ: 
ಆದಿಪು, ೭. ೧೨೬ ವ); ಪುಳಕಿತವಾಗು (ಪೊ೦ಪುಳಿವೋಗೆ 
ರಾಗವೆರಡುಂ ಕೆಲದೊಳ್‌ ಮದನಾನುರಾಗಮಂ 
ಸಿಂಪಿಸುವಂತೆ ಬಾಜಿಸುವ ಬಂಚದ ನುಣ್ಣರದೊಳ್‌: 
ಮಲ್ಲಿನಾಷು, ೧೧. ೭೬) 

ಪೊಂಬಕ್ಕರಗೆ - ಚಿನ್ನದ ರಕ್ಷಾಕವಚ (ಪರಿದುವು 
ಘೋಟಾಯ್ದರ್‌ ಪರಿಯಿಸೆ ತರದಿಂ ಪೊಂಬಕ್ಕರಗೆಯ 
ತುರಗಂಗಳಾಹವಾಂಭೋನಿಧಿಯೊಳ್‌: ಚಂದ್ರಪ್ರಷು, ೧೦. 
೭೮) 

ಪೊಂಬಟ್ಟ - ಚಿನ್ನದ ಪಟ್ಟ [ಬಾಸಿಗ] (ಪೆತ್ತೆನಗೆ ನೀಂ 
ಪೊಂಬಟ್ಟಮಂ ಕಟ್ಟದೈ: ಧರ್ಮಾಮೃ, ೨. ೬೪) 


ಹೊಂಬಟ್ಟೆ - ಪೀತಾಂಬರ (ಪಕ್ಷಶಾಳಿ ಕಣೀಶಾಳೀನಮಂ 
ಒಪ್ಪಿರ್ದು ಅದೇಂ ಗೆಲೆವಂದ್ತೊ ಸುವರ್ಣವರ್ಣದಿಣ 


ಇಳಾಶ್ರೀಯುಟ್ಟ ಪೊಂಬಟ್ಟೆವೋಲ್‌: ಜಗನ್ನಾವಿ, ೨. ೫) 

ಹೊಂಬಡಲಿಗೆ - ಚಿನ್ನದ ತಟ್ಟೆ (ಪೊಂಬಾಳೆ ಸಿರ್ಪಿನ ಸೇಸೆ 
ಪೊಂಬಡಲಿಗೆಯೊಳ್‌ ಒಂದೊಂದಂ ಚೆಲ್ಲಾಗೆ: ನೇಮಿನಾಪು, 
ಶಿರ 

ಪೊಂಬಣ್ಣ - ಹೊನ್ನಿನ ಬಣ್ಣ (ಸಾಮವೇದದ್ದನಿಯೊಳ್‌ ಮೊರೆವ 
ತುಂಬಿಗಳುಮ೦ ಪಣ್ಮೆಜಗಿದ ತದಾಶ್ರಮದ ತರುಗಳ 
ಮೇಗಿರ್ದು  ಪುಗಿಲ್‌ ಪುಗಿಲೆಂದಿತ್ತ ಬನ್ನಿಮಿರಿಮೆಂಬ 
ಪೊಂಬಣ್ಣದ ಕೋಗಿಲೆಗಳುಮಂ: ಪಂಪಭಾ, ೧. ೧೧೫ ವ) 

ಹೊಂಬಟ್‌ - ಹೊಂಬಾಳೆ, ಅಡಕೆತೆಂಗುಗಳ ಹೂಗೊಂಚಲು 
(ಎಳಮಾವಿನ ಜೆಲ್ವಿಂ ಪೊಂಬಲ್‌ಗಂಪಿಂ .. .. ತಣಿಯಿಪುದು 
ಜನಂಗಳ ಪಂಚೇಂದ್ರಿಯಮಂ: ಕಾದಂಬ, ೧೦. ೬೨) 

ಹೊಂಬೆಟ್ಟ - ಚಿನ್ನದ ಬೆಟ್ಟ ಮೇರು (ಪೊಂಬೆಟ್ಟಮಂ 
ನೂಂಕಲುಂ ಪೆಡೆಯಂ ತೊಟ್ಟನೆ ಮೆಟ್ಟಿ ಬಾಸುಗಿಯಂ ಆದಂ 
ಸೀಟಲು೦ ಪೊತ್ತು ಬಾನೆಡೆಯಂ ಬೇಗದಿನೆತ್ತಲುಂ 
ಬಗೆದನಾಗಳ್‌ ದಪ್ಪದಿ೦ ದಪ್ಪಗಂ: ಕಬ್ಬಿಗಕಾ, ೧೧೯) 

ಹೊಂಬೆಸ - ಚಿನ್ನದ ಕೆಲಸ (ಚೆಲ್ಲಂ ಪಡೆದ ಈ 
ಜಂಬೂದ್ವೀಪಪ್ರಭುಗೆ ಇದು ಪೊಂಬೆಸದೊಳ್‌ ಸಮೆದ 
ಮಕುಟಮಿರ್ಪಂತಿರ್ಕುಂ: ಆದಿಹು, ೭. ೬೨) 

ಹೊಕ್ಕರಣೆ - ಹೊಕ್ಕರಣೆ, ಪುಷ್ಕರಿಣಿ, ಕೊಳ (ಪಿರಿಯ ಪರಿವುಗಳ 
ಸುತ್ತಿದ ಪರಿಕಾಲ್ಲಳ ತುಜುಗಿದ ಅಣ್ಣಗಳ ತೀವಿದ 
ಪೊಕ್ಕರಣೆಗಳ ನೆಜ್‌ದ ಕೆಜೌಗಳ ಸರೋವರಂಗಳ ಬೆಡಂಗು 
ಅಗುಂದಲೆ ಪುರದೊಳ್‌: ಸುಕುಮಾಚ, ೯. ೫೧) 

ಹೊಕ್ಕಿಚಿ - [ಶತುಸೈನ್ಯದೊಳಕ್ಕೆ] ನುಗ್ಗಿ ಹೋರಾಡು (ಪುರುಷಮಂ 
ಸಮಕಟ್ಟುವಮಪ್ಪೊಡೆ ಪೊಕ್ಕಿಜೆಯಲಣ್ಣುವರಿಲ್ಲ: ಪಂಪಭಾ, 
೬ ೬೩ ಮ) 

ಪೊಕ್ಕು - ಹೊಕ್ಕು ನೆಯ್ಗೆಯ ಅಡ್ಡ ಎಳೆ (ಗಜದಂತಪರ್ವತದ 
ಮೇರುವಿನ ಪಾಸಿನ ಪೊಕ್ಕಿನ ಮಾಣಿಕದ ಕಾಂತಿಯ .. .. 
ಕೂಡಿದಂತೆ ಮಹಾಪುರುಷರ ಸಮೃಕ್ಷ್ಯದೊಳಾದ ಕೂಟಂ: 


ಧರ್ಮಾಮೃ, ೫. ೧೨೯ ವ) 
ಹೊಕ್ಕಏಟ ಪೂ - [ವಿಷ್ಣುವಿನ] ಹೊಕ್ಕುಳಿನ ಹೂ 
(ಮೂಲೋಕಕ್ಕೋಜನೆನಿಸುವಜನ೦ ಪೊಕ್ಕುಟ ಪೂವಿಂದೆ 


ಪಡೆದುದುಂಟೆನಿಸಿರ್ದ೦: ಅನಂತಹು, ೧೨. ೮೨) 

ಹೊಗಡ - ಪಗಡೆ ಮರ, ಬಕುಳ (ಪೊಗಡದ ಪೊಸವೂವಿನ 
ತುಡುಗೆಗಳ್ಳಮಧರದ ಪೊದಳ್ಬ ತನಿಗಂಪಿಂ 
ಮೃಗನಯನೆಯರನೆ  ಬಿಡದೋಲಗಿಸಿದವು  ಅಳಿನಿಕರಂ: 
ಆದಿಪು, ೧೧. ೧೦೬) 

ಹೊಗರ್‌ - ಕಾಂತಿ (ಗಮಕ೦ ಪ್ರಯೋಗ ಆಭೋಗಂಳಂಕಾರಂ 
ಪೊಗರ್‌ ನಯಂ ಮಿಹಖುಗು ಪೊದಳ್ಳಮರೆ: ಆದಿಪು, ೭. 
೧೬) ಉತ್ಸಾಹ (ದನಿಯ ಪೊಗರ್‌ ಮನೋಭವನ 
ಬಾಳ್ವೊಗರಂತಿರೆ ವನಚರಿ ಪಾಡಿದಳ್‌ 
ಮಧುರಗೀತಿಗಳಂ: ಲೀಲಾವತಿ, ೮. ೩೨) 

ಪೊಗರ್ತೆ - ಹೊಗಳಿಕೆ (ಪ್ರದ್ಯುಮ್ನಕುಮಾರಂಗೆ .. 
ಹೊಗರ್ತೆಯುಂ ಸಹಜದ ನೆಗರ್ತೆಯುಮಂ 
ಹರಿವಂಶ, ೮. ೫೨ ವ) 

ಹೊಗರ್ವಟ್ಟು - ಪ್ರಭಾಮಂಡಲ (ಪೊಗರ್ವಟ್ಟನ ಅತನುಬಾಣದ 
ಪೊಗರ೦ ನುಣ್ಣೊಗರೊಳಿಟಿಸಿ ಸೊಗಯಿಸುವವೊ 
ಬಾಹುಮೂಲಂ ಆ ಕಾಮಿನಿಯಾ: ಮಲ್ಲಿನಾಪು, ೩. ೫೩) 


ರೂಪಿನ 
ಕೇಳು: 
ತಾ| 


ಪೊಗರ್ವಟ್ಟೆ -. ಹೊಳೆಯುವ ವಸ್ತ್ರ (ರಾಂತಕ್ಕೆ: ಬಿದಿರ್ದಟ್ಟಿ, 
ಪೊಗರ್ವಟ್ಟೆ: ಶಬ್ದಮದ, ೫೩ ಪು 

ಪೊಗರ್ವಡು - ಕಾಂತಿಯನ್ನು ಹೊಂದು (ಸೊಗಯಿಸೆ ತೋಳ 
ಮೊತ್ತಮೊದಲೊಳ್‌ ಪೊಗರ್ವಟ್ಟಿಸೆವ ಒಂದು ನುಣ್ಣು: 
ಪಂಪಭಾ, ೮. ೫೯) 

ಹೊಗಸು - ಬೆಳಗುಜಾವ [ಇಂದು ಪೇಟೇಗಳೊ ಬಯ್ಗೆಯೋ 
ಪೊಗಸೊ ನಾಳೆಯೊ ನಾಡಿದೊ ನಿನ್ನ ಜೀವಿತಂ: ಆದಿಷು, 
೩. ೬೩) 

ಹೊಗಲಕ್‌ - ಹೊಗಳು, ಸ್ತುತಿಮಾಡು; ಹೊಗಳಿಕೆ (ಎಲ್ಲಿಲ್ಲದ 
ಮಾಮಗಲ್ಯಮಂ ಎಲ್ಲಂ ಸ್ತುಶಿಮಾಡೆ ತಮಗೆ ಪೊಗಟದು 
ಸಲ್ಲುಂ: ಸಮಯಪ, ೮. ೨೧೭) 

ಹೊಗಟಿಸು - ಸ್ತುತಿಗೈಸು (ನಿಲ್ಲಲೊಲ್ಲದೆ ವೈರಾಗ್ಯಮೆ 
ಕುಲವಟೆಯೆಂಬಂತೆ  ತಂದೆಯಿಂ ಮುನ್ನಂ ನಿರ್ಮಲ 
ಜಿನದೀಕ್ಷೆಗವರ್‌ ಪೂಣ್ಣು ಅಲಂಘ್ಯ ದಮಮಂ ಧರಿತ್ರಿಯಿಂ 
ಪೊಗಟೆಸಿದರ್‌: ಶಾಂತಿಪು, ೯. ೫೩) 

ಹೊಗಟಕಿ - ಹೊಗಳಿಕೆ (ಗುರುಗಳ ಮೊಗಲ್‌ ರಾಗಿಸಿ 
ಸಂತೋಸಂಬಟ್ಟಿರ್ದೊಡೆ: ವಡ್ಡಾರಾ, ಪು. ೮೨, ಸಾ. ೨೪) 

ಹೊಗಲಕೆವಡೆ ದ ಹೊಗಳಿಕೆಯನ್ನು ಹೊಂದು 
(ಅಖಿಳಕಳಾನೈಪುಣ್ಯಜನವರೇಣ್ಮನುಮೆನಿಸಿ ಪೊಗಲೌವಡೆದು 
ರಂಜಿಪ ಅಮಿತವಚಚನನೊಡನೆ: ರಾಜಶೇವಿ, ೪. ೮೨ ವ) 

ಹೊಗಟವೆಜು - ಹೊಗಳಿಕೆಯನ್ನು ಹೊಂದು ನಯಮಂ ತಾಳಿ 
ಪೊಗಟ್‌ವೆತ್ತು ಭುವನಕ್ಕಾರಾಧ್ಯಯಾದತ್ತಿಮಬ್ಬೆಯ 
ಗುಣಕ್ಕಾರು೦ ಸಮಂ ಪೋಲ್ವರೇ: ಅಜಿತಪು, ೧೨. ೧೩) 

ಹೊಗೆ - ಹೊಗೆ, ಹೊಗೆಯಾಡು (ಮನೆಮನೆದಪ್ಪದೆ ನೆಗೆದುದು 
ತನಿಗಿರ್ಚೆನೆ ದಹನವಿದ್ಯೆಯಿ೦ ಸುಟ್ಟಂ ಪಾವನಿ ಲಂಕೆಯಂ 
ಅಸುರಾಧೀಶನ ಮನಂ ಉರಿವನ್ನಂ ಆನನ೦ ಪೊಗೆವನ್ನಂ: 
ಪಂಪರಾ, ೧೧. ೧೪೪) 

ಹೊಗೆಗುಡಿ - ಹೊಗೆಯುಗುಳುವ 
ಹೊಗೆಗಡಿಗಳಿಂದೇಂ 
ಕಟ್ಟಲೆಯಂ .. 


[ದೀಪದ] ಕುಡಿ (ನೆಗೆವ 

ಸೊಗಯಿಸುತಿರ್ದಪುವೊ ಸುತ್ತಲುಂ 

. ಕೆಯ್ದೀವಿಗೆಗಳ್‌: ಆಚವರ್ಧ, ೫. ೮) 

ಹೊಗೆಗೊಳ್‌ - ಹೊಗೆ ಆವರಿಸು (ಪೊಗೆಗೊಂಡ ಚಿತ್ರಲತೆ 
ದೂಳಗೊಂಡ ಪುತ್ತಳಿಗೆ ವ ಚ 
ಕಾರ್ಮುಗಿಲೊಳಕೊಂಡವೆಆೌಯೆನೆ. ಮೃಗಲೋಚನೆ ಸೀತೆ: 
ಪಂಪರಾ, ೧೧. ೮೩) 

ಹೊಗೆಗೊಳಿಸು - ಧೂಪ ಹಾಕು (ಕಳೆ ಕರ್ಪೂರದ ಕಸವಂ ತಳಿ 
ಕತ್ತರಿನೀರನಿಕ್ಕು ಮುತ್ತಿನ ಕಡೆಯಂ ಬೆಳಗು ಮಣಿದೀಪಮಂ 
ಪೊಗೆಗೊಳಿಸು ಅಗರುವ೦ ಎಂಬರಲ್ಲಿ ಸೂಳೆವಳರ್ಕಳ್‌: 
ಜಗನ್ನಾವಿ, ೯. ೧೦೦) 

ಹೊಚ್ಚ - ಪ್ರವಾಹ, ನದಿ (ಮೇಲ್ವಾಯ್ವ ಪತ್ನ್ಯಂಗಳಿಂ ಪೆಂಪಿಡಿದು 
ಒಪ್ಪಿತ್ತಲ್ಲಿ ಫೀನಸ್ಥಿತೆಯೆನಿಸುವ ಪೊಚ್ಚಂ ಪೊದಳ್ಳೊಪ್ಪದಿ೦ದಂ; 
ರಾಜಶೇವಿ,೬. ೨೩) 

ಪೊಚ್ಚಂಬೋಗು - ಕಳಂಕ ಹೊಂದು (ಮಚ್ಚರದಿಂ ಜಿನಮತಮಂ 
ಚುಚ್ಚಳನಪ್ಪನ್ಯಸಮಯಿ ಪೊಲ್ಲೆಂದೊಡೆ ಅದೇಂ 
ಪೊಚ್ಚಂಬೋಕುಮೆ: ಸಮಯಪ, ೧೩. ೫೧) 

ಹೊಚ್ಚ - ಗೋಚರಿಸು (ಭೀಷ್ಮರಂ ಶರಶಯ್ಯಾಗತರಂ ಕುತ್ತು 
ಗುಜಿಯೆಚ್ಚಾ ಪೊಚ್ಚಜಂ ಪಾಂಡುಪುತ್ರರೆ ಬಲ್ಲರ್‌: 
ಗದಾಯು, ೩. ೩೩); ಪರಾಕ್ರಮ (ಮೂಡೆ 
ಪೊಚ್ಚಜನೊಳಕೊಂಡು ತಳ್ಲಿಜೆಯೆ ಮಚ್ಚರದಿ೦ ಧುರದೊಳ್‌ 
ಧನುಧರ್‌: ವರ್ಧಮಾಪು, ೪. ೫೯) 


ಪೊಚ್ಚಅತನ - ಗರ್ವ, ಹೆಮ್ಮೆ (ಪೊಚ್ಚಅತನದೆ ನುಡಿವನೆನಿಸಿಪ್ಪ 


ಅಅಗುಲಿಗ೦ ಮೊಗ್ಗೆ ಸೂನೃತವುತಮೆಂತುಂ: ಸಮಯಪ, ೫. 
೩೧) 

ಪೊಚ್ಚಜಿಸು - ಹೆಮ್ಮೆ ತೋರಿಸು, ಉಬ್ಬಿಸು (ಇಲ್ಲದ ಗುಣಮಂ 
ಅಂತೆ ಬಿಡದೇಜೆಸಿ ಪೊಚ್ಚಜೆಸುತುಂ: ಕಾದಂಬ, ೩. ೧೦೨); 
ಚೆನ್ನಾಗಿ ಗೋಚರಿಸು (ಪೊಚ್ಚಜಿಸೆ ಶಿಶುಪಾಳಶಿರಮಂ 
ಪಣೆಯೆಚ್ಚಂ ಕೃಷ್ಣಂ ಉಷ್ಣತೇಜೋನಿಳಯಂ: ಕರ್ಣನೇಮಿ, ೭. 
೫೮) 

ಹೊಚ್ಚಯು - ತೋರ್ಪಡು (ಪೊಚ್ಚಜು-ಸ್ಫುರಣೇ: ಶಬ್ದಮದ, ಧಾ 
೮೮೬); ಪರಾಕ್ರಮ (ಪಾಂಜಾಳಿಯನೆಟ್‌ವದಟೇನಾದುದೋ 
ಗಂಡ ಪೇಟ್‌ ಪೊಚ್ಚಜೆಂತಾ ಮಾತುಮಿಂತಿರವೆನೆ ನಗೆಯಂ 
ಮಾಡಿದೈ: ಪಂಪಭಾ, ೧೩. ೭೭) 

ಹೊಚ್ಚುಂಬೋಗು - ಹಂಚಿಹೋಗು (ಪೊಚ್ಚುಂಬೋಗದ 
ಶೌರ್ಯಮದಚ್ಚರಿಯಾಗಿರೆ ಮೃಗಾರಿಯಂ ಪಕ್ಕಟಲಿಂ 
ಮಚ್ಚರಿಸಿ ಕೊಂದು: ವರ್ಧಮಾಷು, ೩. ೨೩) 

ಹೊಟ್ಟಣವಾರಿ - ಪೊಟ್ಟಣದ [ದೊನ್ನೆಯ] ನೀರು (ಮುನಿಗಳ 
ಕೆಯ್ಯ ಕುಂಚಣಿಗೆ ಚಾಂದ್ರಮಸೀದಳಕುಂಡಿಕಾಳಿ 
ತಜ್ಜಿನಭವನಕ್ಕೆ ದುಗ್ಗನಿಧಿ ಕಟ್ಟಿದ ಪೊಟ್ಟಣವಾರಿಗಟ್ಟದತ್ತೆನಿಸಿತು: 
ಅನಂತಪು, ೩೩೧) 

ಪೊಟ್ಟಮುಡುಹ - ಕುಸ್ತಿಯ ಒಂದು ವರಸೆ (ಡೊಕ್ಕರಂ ಚಡಿಕೆ 
ತುಳಾಡಿ ಪೊಟ್ಟಮುಡುಹ೦ ಮುಹಡಂ ದುಣವಟ್ಟಿ ಪಟ್ಟಿಸಂ: 
ಅನಂತಪು, ೨. ೨೭) 

ಹೊಟ್ಟಗೆ - ಫಟ್‌ ಎಂದು [ಘಟೆಯ ದಟದ ಉಲಿವು 
ಲಯಘನಘಟೆಗಳ ಮೊಲಗೆನಿಸೆ ಪೊಟ್ಟಗೆ ಒಡೆದತ್ತು ರಟತ್‌ 
ಪಟು ಪಟಹ ಶಂಖ ಭೇರಿಯ ಚಟುಳಿತದಿ೦ದ ಅತಳಪಟ೦ 
ಅಂಬರಪಟಳಂ: ಪಂಪಭಾ, ೧೦. ೬೭) 

ಹೊಟ್ಟನೆ - ಫಟ್‌ ಎಂದು (ಪಾರ್ಥನ ದೇವದತ್ತನಿಸ್ವನದೊಳೆ 
ತೀವಿ ಪೊಟ್ಟನೊಡೆವಂತೆವೊಲಾದುದು ಅಜಾಂಡಮಂಡಳಂ: 
ಪಂಪಭಾ, ೧೧. ೧೪೫) 

ಹೊಟ್ಟಳ — ಪೊಟ್ಟಣ, 
(ಜೀವಿತಮರಣ೦ಗಳೆಂಬಿವಜೆಟ್ಟಳಮಂ 
ಪೊಟ್ಟಳಮುಮಕ್ಕುಂ: ಶಾಂತಿಷು, ೮. ೧೩೨ ವ) 

ಹೊಟ್ಟಳಿಗೆ - ಪೊಟ್ಟಣ, ಗಂಟು (ಸಾಸಿರ ದೀನಾರದ ಸಮಕಟ್ಟಿನ 
ನಾಲ್ಕು ಪೊಟ್ಟಳಿಗೆಯನೊಂದೆ ಮಾಡಿ ನಾಲ್ವರ ನಡುವಿರಿಸಿ: 
ಸುಕುಮಾಚ, ೫. ೮ ವ) 

ಪೊಟ್ಟಳಿಸು - ಉಬ್ಬು, ಗರ್ವಿಸು (ಪರಶುರಾಮನನಂಜಿಸಿದ 
ವೀರಂಗೆ ವೀರಪಟ್ಟಮಂ ಕಟ್ಟ ಪಗೆವರಂ ಎನ್ನ ಮಂಚದ 
ಕಾಲೊಳ್‌ ಕಟ್ಟಿದೆನೆಂದು ಪೊಟ್ಟಳಿಸುವ ಸುಯೋಧನನ 
ನುಡಿಯಂ ಅವಕರ್ಣಿಸಿ ಕರ್ಣನಿಂತೆಂದಂ: ಪಂಪಭಾ, ೧೦. 
೧೫ ವ) 

ಹೊಟ್ಟುವಡೆ - ಹೊಟ್ಟಿನಂತಾಗು, ವ್ಯರ್ಥವಾಗು (ತರ್ಕದೊಳ್‌ 
ಬಾದುಂ ಬರ್ಕುಡಿಗಟ್ಟಿ ಪೊಟ್ಟುವಡೆದೆಂ 
ದುರ್ಮದದಿಂದಿನ್ನೆಗಂ: ಸುಕುಮಾಚ, ೩. ೪೩) 

ಹೊಟ್ಟೆ - ಹೊಟ್ಟೆ (ಹೊಟ್ಟೆ ಬಟ್ಟಾಗಿರ್ದ ಪೆಳನಟ್ಟ ನಡುವಂ 
ನೋಡಿ ಪೊಕ್ಕು ಮಿಟ್ಟೆಂದು ಮಿಡುಕಲಣ್ಮದೆ: ಗದಾಯು, ೯. 
೩೪ ವ) 

ಹೊಟ್ಟೆಗವಡಿಕೆ - ದೊಡ್ಡ ಕವಡೆ (ಲೆಕ್ಕವಲಗೆಯಂ ಕಾಡಿಗೆಯೊಳ್‌ 
ಪುಟ್ಟಸಿ  ಪೊಟ್ಟೆಗವಡಿಕೆಯೊಳೊರಸಿದಂತೆ: ಶಾಂತಿಷು, ೯. 
೧೪೩ ವ) 


ದೊನೆ 


ಮುಂತಾದವು 


ಪುಸಿಯ 


೭೩೦ 


ಪೊಟ್ಟೆವಾಯ್‌ — 
ಪೊಟ್ಟಿವಾಯಲ್ಲಿಂದು ಸೂಲೆ ಪುಟ್ಟಿ 
ವಾಯುಭೂತಿಗಳಾದಿರ್‌: ಪುಣ್ಯಾಸ್ತ್ರ ೬ ೫೬ ವ); ರೆಪ್ಪೆ 
ಅದುರುವಿಕ್ಕೆ, ಒಂದು ಶಕುನ (ಪೊಟ್ಟೆವಾಯ್ವ ಚಕ್ಸುಗೆ 
ಪಿರಿದಾದುದಕ್ಕುಮೆ ಪರಿಸ್ತುರಿತಂ ಪೆಣತೇನೊ ದೇವಿಯಾಕೆಗೆ 
ವರನ೦ ಮನೋಹರನನಿಂದು ಕುಡಲ್‌ ಕಡುಗೂರ್ತಳಾಗಳೇ: 
ಲೀಲಾವತಿ, ೧೧. ೫೫) 

ಪೊಟ್ಟೆವೋಗು - ಪೊಟರೆಯಾಗು, ಟೊಳ್ಳಾಗು (ತಾಜೆದ ಅಂಕಿದ 
ನುಂಕಿದ ಕೊಂಬು ಒಣಗಿರ್ದ ಪೊಟ್ಟೆವೋದ ಒಣಗಿದ 
ವ್ಯಕ್ಷದಿಂದ ಅಜಿವುದು ಆಯೆಡೆಯೊಳ್‌ ಜಳಮಾಗದೆಂಬುದಂ: 
ಲೋಕೋಪಕಾ, ೫. ೪) 


ಹೊಟ್ಟೆಯುಬ್ಬರಿಸು (ಅಂತು 
ಸತ್ತು ಅಗ್ನಿಭೂತಿ 


ಹೊಡಕರಿಸು - ಉತ್ಸಾಹಗೊಳ್ಳು (ಪಾಂಥನೆರ್ದೆ ತಣ್ಣಿನ 
ಸೋನೆಯನಾಂತ ಮಾಳ್ಳೆಯಿಂ ಪೊಡಕರಿಸುತ್ತೆ ಪೆರ್ಚಿ: 
ಗಿರಿಜಾಕ, ೨. ೧೯) 

ಹೊಡರ್‌ - ಅಲುಗಾಡು, ನಡುಗು (ಪೊಳೆದು ಉಳ್ಳುವ 


ಕುಡುದಾಡೆಯ ಪೊಳಪು ನೊಸಲ್ಲಡರ್ದು ಪೊಡರ್ವ 
ಪುರ್ವೆಸೆವಿನಂ ಅವ್ವಳಿಸುವ ಮುಳಿಸಿನ ದಳ್ಳುರಿಗಳಂ 
ಉಗುಟ್ಟವೊಲ್‌ ಉಗುಟ್ಬಂ ಅಸುರಂ ಉರಿವ ಪಟೆಗಳಂ; 
ಪಂಪಭಾ, ೬. ೫೯); ಪ್ರಕಟಗೊಳ್ಳು (ಮಿಡುಕಲಣಂ 
ಅಟೆಯದಿರ್ದೆಂ ಪೊಡರದ ಗಜೆಯವನೆ ತನ್ನ ತಂದೆಯ 
ಕೆಲದೊಳ್‌: ಕಾದಂಬ, ೧. ೧೨೭) ಪ್ರತಿಭಟಿಸು 


(ಕೇಶಪಾಶಮನಂತಾಗಡೆ ಪಣಿದು ತಪಂಗೊಂಡಂ ಪೊಡರ್ವ 
ಅರಿಯಂ ವಜನಾಭಿಯುಂ ಬೆಂಕೊಂಡಂ: ಆದಿಪು, ೬. 
೨೪); ಸ್ಟುರಣೆ (ಪದಕೊರಲ್‌ ಇಂಪಂ ಅಪ್ಪುಕೆಯೆ ಕೊಂಕು 
ನಯಂ ಗಮಕಂಗಳಿ೦ ಪೊಡರ್‌ ಕೊದಳ್‌ ಎಚೆಔಿಕ್ಕಿದಂತೆ 
ಸುತಿಯೊಳ್‌ ಸಮವಾಗಿರೆ ಮೇನಕೆ ಸರಸ್ವತಿ 
ಬಾಯ್ದೆಜ್‌ದಂತೆ ಪಾಡಿದಳ್‌: ಪಂಪಭಾ, ೭. ೮೮) 

ಹೊಡರ್ಕೆ - ಚಲನೆ (ಒದವಿದ ನಿದ್ರೆ ದೂತಜನಗರ್ಜನದಿಂ ಕಿಡೆ 
ಹೃದ್ಗುಹಾ೦ತರಾಳದಿನುರುಕೋಸಿ೦ಹಂ ಇರದೆಟ್ಟುದು 
ಮೀಸೆಯ ಕೆತ್ತು ಕೇಸರಂ ಕೆದಳುವ ಭಮಗಿ ಪುರ್ವಿನ 
ಪೊಡರ್ಕೆಯೆ ಮೇಯ್ಮಹಷೇವೋಜೆ ಕಣ್ಣಳಿಂದುದಯಿಪ 
ಕೆಂಪದು ಆಗುಟೆಪ ವಕ್ತದ ಕೆಂಪೆನೆ ರಾಜಮೇರುವಾ: 
ಚಂದ್ರಪ್ರಪು, ೬. ೨೩) . 

ಪೊಡರ್ಪು - ಚಲನೆ (ಇನಿಸಪ್ಪೊಡಂ ಪೊಡರ್ಪಂ ಅಪ್ಪುಕೆಯ್ಯದೆ 
ಅಟೆಯೆ ಪೂದಳೆದುದು ಎನಿಪ ಪುರ್ಬಿನ ಕುಡಿವೆರಸು: 
ಕಾದಂಬ, ೫. ೪೪ ವ); ಅತಿಶಯತೆ (ತೋಳ್ಳಲಮಂ 
ಪಡೆದಂ ಪರಪ್ರತಾಪಂ ಪೊಡರ್ಪುಗಿಡುವಂತೆ ವಜಬಾಗು 
ಕುಮಾರಂ: ಪಂಪರಾ, ೧. ೧೩೮) ಪ್ರತಾಪ (ದಿನಪಂ 
ತೋರ್ಪಂ ಮಧ್ಯಂ ದಿನದೊಳ್‌ ತೇಜದ ಪೊಡರ್ಪಂ: 
ಗದಾಯು, ೧. ೨೦); ಉಬ್ಬುವಿಕೆ, ಆವೇಶ (ತನ್ನ ಮನದ 
ಹೊಡರ್ಷುಮಂ  ಕೂರ್ಪುಮನುಂಟುಮಾಡಿ ನುಡಿದಂ: 
ಪಂಪಭಾ, ೧೦. ೨೩); ಪ್ರಕಾಶ, ಕಾಂತಿ (ತುಡುಗೆಯ 
ಮಣೀದೀಧೀತಗಳ ಪೊಡರ್ಪು ಮೇಗೊಗೆದು 
ಕೊಡೆವೊಲೆಸೆದಪುದು: ಆದಿಷು, ೭. ೫); ಉತ್ಸಾಹ, ಸಡಗರ 
(ಪಕ್ಷಿತತಿ ಕೂಡೆ ಕುಲಾಯಮನೆಯ್ದೆ ಪುಂಶ್ಚಳೀಸಮಿತಿ 
ಪೊಡರ್ಪನೆಯ್ದೆ ರವುಯೆದುದ೦ ಆಕ್ಷಣ೦ ಅಸ್ತಶೈಳಮಂ: 
ಶಾಂತೀಶ್ಚಪು, ೩. ೫೪); ತೀವ್ರತೆ (ಒಡಲಿ೦ ಪೋದುದು 
ಮುನಿಸಿನ ಪೊಡರ್ಪು ನಕ್ತಂಚರಂಗೆ ಶಿಶುಸನ್ನಿಧಿಯೊಳ್‌: 
ಪಂಪರಾ, ೪. ೧೯) 


ಹೊಡರ್ಹುಗುಂದು - ಶೌರ್ಯಗುಂದು; ಉತ್ಸಾಹಗುಂದು 
[ಮನದ ಪೊಡರ್ಪುಗುಂದದೆ ಲತಾಲಯ ಕೇಳೀವಿಹಾರದಲ್ಲಿ 
ಎ. -ತಗುಳ್ಳು ಬರಲಾರ್ಷಿರೆ: ಆದಿಷು, ೧೧. ೧೩೮) 

ಹೊಡರ್ಪ್ಷುದೋಜಕ್‌ ದ ಶಕ್ತಿ ಪ್ರದರ್ಶಿಸು 
(ಆನಗಿದಜಿದಿರ್ದೊಡೆನ್ನೊಳೆ ಚಲದಿನೆನ್ನೊಳೆ ಹೊಂಗಿ 
ಪೊಡರ್ಪುದೋರ್ಪಂ: ಆದಿಪು, ೧೨. ೩೩) 

ಹೊಡವಡು ದ ನಮಸ್ಕಾರಮಾಡು (ಧರ್ಮಪುತ್ರನಾ 
ಮುನೀಂದಂಗೆ ಸಾಷ್ಟಾಂಗವೆಣಗಿ ಪೊಡವಡೆ: ಪಂಪಭಾ, ೭. 
೬೬ ವ) 

ಪೊಡವಡಿಕೆ - ನಮಸ್ಕಾರ (ಕಾದಂಬರೀದೇವಿ ನಿಮಗೆ 
ಪೊಡವಡಿಕೆಯಂ ಬಿನ್ನವಿಸಲ್ವೇಟ್ಟು ಅಟ್ಟಿದಳ್‌: ೬. ೩ ವ) 

ಹೊಡವಿ - [ಪೃಥುವಿ] ಭೂಮಿ (ಪೊಡವಿ ಷಟ್ಟಂಡಕ್ಕೆ 
ಅಡಿಯಿಡುವಡಿಗಳ೦ ತೊಳಗಿ ಬೆಳಗುವ ಪೆಜ್‌ನೊಸಲಂ 
ಪಡೆದ .. .. ಬಾಲಕನಂ: ಶಾಂತಿಪು, ೧೦. ೯) 

ಹೊಡವಿಪತಿ - ಭೂಮಿಯ ಒಡೆಯ, ರಾಜ (ಪೊಡವಿಪತಿ 
ಗೊರವನೆನೆನ ಪೇಟ್ಟಡೆಯದುವದೆಕರಿಸಿ 
ಕಬ್ಬಿಗರ್ದೂಜೌನೆಯುಂ: ಕವಿರಾಮಾ, ೧. ೪೯) 

ಹೊಡವೀಶ - ಭುಮಿಯ ಒಡೆಯ (ಪೊಡವೀಶರ್‌ 
ಭುವನೈಕಮಲ್ಲನುತ  ಪಾದಾಂಭೋಜರ್‌ ಅತ್ಯೂರ್ಜಿತರ್‌ 
ದೃಢಚಿತ್ತರ್‌ ಗುಣಚ೦ದ್ರಪಂಡಿತರ್‌: ಧರ್ಮಾಮೃ, ೧, ೨೫) 


ಹೊಡೆ - ಏಟುಕೊಡು (ಪೊಡೆ- ಪ್ರಹರಣೇ: ಶಬ್ದಮದ, ದಾ 
೩೩೧); ಹೊಟ್ಟೆ (ಪೊಡೆಯೆಂಬುದು ಬೆಳೆಗೆಯ್ಯೊಳ್‌ 
ಕಚೆಯೆಂಬುದು ತುಜುಗಾರ್ತಿಯರೊಳ್‌ .. .. ಅಲ್ಲದೆ ಇಲ್ಲ: 


ಕಬ್ಬಿಗಕಾ, ೨೩ ವ); ತೆನೆ (ಸಸಿಯಂತೆ ಪೊಡೆಯಂತೆ 
ಪಾಲ್ಜೆನೆಯಂತೆ ಕೊಯ್ದಾದಂತೆ: ಧರ್ಮಾಮ್ಯ, ೧೨. ೧೪ ವ) 
ಹೊಡೆಗಿಚ್ಚು - ಹೊಟ್ಟೆಯ ಬೆಂಕಿ, ಜಠರಾಗ್ನಿ (ಕೆಡೆದಂ ಭೋಖನೆ 
ಸಗ್ಗದಿಂದೆ ನಹುಷಂ ಪಾವಾಗಿ ಹುಂಕಾರದಿಂ 
ಪೊಡೆಗಿಚ್ಚಿಂದವೆ ಜೀರ್ಣನಾದನಸುರಂ ವಾತಾಪಿ: ಕಾದಂಬ, 
೧. ೮೭) 
ಹೊಡೆಮಡು - ನಮಸ್ಕರಿಸು (ಪೊಡೆಮಡಲೆತ್ತುವ ಕೈಗಳ್‌ 
ಪೊಡೆಯಲೆತ್ತುಗುಮೆ: ಯಶೋಧಚ, ೪. ೪೬) 
ಹೊಡೆಯಲರ - ಹೊಕ್ಕುಳಲ್ಲಿ ಹೂವಿರುವವನು, ವಿಷ್ಣು (ಆತಂ 
ತಾವರೆಯಂತೆ ಸಿರಿಯೊಳೊಂದಿಯು೦ ಹೊಡೆಯಲರನೆನಿಸಂ ಸಿಡಿಲಂತಿ 
ಕಾಯನಾಮರತುಂ ಬಿಸಯಗದಿರನೆನಿಸಂ: ಕಬ್ಬಿಗಕಾ, ೪೩ ವ) 
ಪೊಡೆವಡು - ನಮಸ್ಕರಿಸು (ಕಂಡು ಪೊಡೆವಡುವನಿತುವರಮೆನ್ನ 
ಮನದೊಳಣೆವಿಲ್ಲದೆಯುಂ ಅಸವಸದೊಳಾದ 
ಮನದೆಅಕದಿನೆಅಗಿ ಪೊಡೆವಟ್ಟು: ಆದಿಪು, ೩. ೩೬ ವ); 
ಹೊಡೆಯಲ್ಲಡು (ಆ ಮುನೀಂದ್ರನಂ ಬಲೋಪೇಂದ್ರರ್‌ 
ಪೊಡೆಮಟ್ಟು ಕಟಿಪೆ ಪೊಡೆವಟ್ಟ ಸೆಂಡಿನಂತೆ ಗಗನಕ್ಕೊಗೆದಂ: 
ಅನಂತಪು, ೧೩. ೪೧ ವ) 


ಹೊಡೆಸೆಂಡು - ಒಂದು ಆಟ, ಹೊಡೆಯುವ ಚೆಂಡು (ಅಭಿನವ 
ಜಲಧರತತಿಗಳ್‌ ನಭಕ್ಕೆ ನೆಗೆವುವು ಖಗಾದ್ರಿಗೆಣೆಯಿಂ 
ಸೂರ್ಯಪ್ರಭತನಯನತುಳ ಭುಜಬಲವಿಭವಂ 
ಪೊಡೆಸೆಂಡುವೊಯ್ದ ಬೆಟ್ಟಂಗಳವೋಲ್‌: ನೇಮಿನಾಹು, ೨. 
೯೧) 

ಹೊಣರ್‌ - ಹೋರಾಡು (ಮರಕತಮಣಿಶೈಲಮನನುಕರಿಸುವ 
ಭುಜಬಲಿಯೊಳಿರದೆ.. ಪೊಣರ್ವುದುಂ: ಆದಿಪು, ೧೪. 
೧೦೯), ಪೈಪೋಟಿ. ಮಾಡು (ನೀಲನಿಷಧಗಿರಿಗಳ್‌ 


ಒಂದೊಂದಖೌೊಳ್‌ ಬಂದು ಪೊಣರ್ದು ನಿಲ್ವಂತೆ ನಿಂದು: 


ಆದಿಪು, ೧೪. ೧೦೪ ವ); ಜೋಡಿ (ತಪನಕರಂ 
ತನುಗಳನುರ್ಚಿ ಪೋಗೆ ಸಾರ್ದತ್ತು ಜಕ್ಕವಕ್ಕಿಯ ಪೊಣರುಂ 
ನೆಆಲಂ: ಆದಿಪು, ೧೧. ೫೦); ಜೊತೆ, ಜೋಡಿ 

ಯುಗಳಂ ಯುಗ್ಗಂ ಧ್ವಂದ್ವಂ ಯುಗಂ ಉಭಯಂ 
ಯಾಮಳಂ ದ್ವಯಂ ದ್ವಿತಯಂ ಸಂಜ್ಞೆಗಳಿವೆ ಪೊಣರೊಳ್‌: 
ಅಭಿಧಾವ, ೨. ೧. ೩೫); ಕಾಂತಿ (ಪಸಿದೆಯೆಲೆ ಕಂದ 
ಬತ್ತಿತು ಬಸುಣಿದು ಕಳೆಗುಂದಿತು ಆಅನನಂ ಕಣ್‌ 
ಪೊಣರ್ಗಳ್‌ ಮಸುಳ್ಳುವು: ರಾಜಶೇವಿ, ೧೩. ೧೧೪) 

ಹೊಣರಟಿ - ಬೇರೆಬೇರೆಯಾಗು ಇನಿಯಳ್‌ ಪೊಣರಟೆದೊಡೆ 
ಅದಂ ನೆನೆನೆನೆದುಂ ಸುಯ್ದು ಸುಯ್ದು ಅಟಲ್ಲು ಅಳಲ್ಲು 
ಅಬ್ಬಿನಿದಪ್ಪದೆ ನೋಡಿ ನೋಡಿ ಜಾನಿಸಿದುದು ಅತುಲಶೋಕಂ 
ಕೋಕಂ: ಜಗನ್ನಾವಿ, ೧೬. ೯೭) 

ಹೊಣರ್ಕೆ - ಹೋರಾಟ (ನೆತ್ತಮನಾಡಲ್‌ ಈ ಫನಸುವೃತ್ತ 
ಪಯೋಧರೆಯೊಳ್‌ ಪೊಣರ್ಕೆ ಕೇಳ್‌ ಅತ್ತಳಗಂ ದಿಟಂ: 
ಕರ್ಣನೇಮಿ, ೪. ೫೩) 

ಹೊಣರ್ಗಳಸ - ಹೊಳೆಯುವ ಕಳಶ (ನೃಪನೇಟ್‌ಂದೊಡೆ 
ಆನಂದದಿಂದಂ ಮಿಣಗುತ್ತಿರ್ಪನ್ನೆಗಂ ಕನ್ನಡಿ 
ಪೊಣರ್ಗಳಸಂಬೊತ್ತವೊಲ್‌ ಪೆತ್ತುದಿಂಪಂ: ಲೀಲಾವತಿ, ೧೩. 
೭೨) 

ಹೊಣರ್ಚು ದ ಸಮವಾಗು (ಶಿಶುಕೇಸರಿಯೊಂದನುಳ್ಳ 
ಕಾನನದೊಳ್‌ ಅದೊಂದು ಕುಟ್ಮಲಮನುಳ್ಳ ಸರೋವರದೊಳ್‌ 
ಪೊಣರ್ಚಿ ನೆಟ್ಟನೆ ದೊರೆಯಾದುದು ಈ ಕುಲಮುಂ ಈ 
ಶಿಶುವೊರ್ಬನಿಂ: ಆದಿಷು, ೪. ೮೨) ಸ್ಪರ್ಧಿಸು (ಒರ್ವ 
ಗ೦ಧರ್ವನೊಳೆ ಚಿತ್ರಾಂಗದಂ ದ್ವಂದ್ವಯುದ್ಧಮ೦ ಪೊಣರ್ಚಿ 
ಕುರುಕ್ಷೇತ್ರಮ೦ ಕಳಂಬೇಟ್ಟು: ಪಂಪಭಾ, ೧. ೭೩ ವ) 

ಪೊಣರ್ವಕ್ಕಿ - ಜೋಡಿಯಾಗಿರುವ ಹಕ್ಕಿ ಚಕ್ರವಾಕ 
(ಬನಗಳೊಳ್‌ ತಾಣ೦ದರಮಾಗಿರ್ಪ ಕೆಂಗಣ್ಣಕ್ಕಿ ಅಲರ್ವಕ್ಕಿ 
ಕನ್ನಡವಕ್ಕಿ ಪೊಣರ್ವಕ್ಕಿ ಮೊದಲಾದ ದಟ್ಟಿಯ ಕೂರಾಳ್ಗಳುಂ: 
ಕಬ್ಬಿಗಕಾ, ೧೫೩ ವ) 

ಪೊಣ್ಮೆಸು -  ಹೊಮ್ನಿಸು ಉಂಟುಮಾಡು (ಷಟ್ಟದಂ 
ಗಾನಂಬೊಣ್ಣಿಸುತ್ತುಂ ಶಸಿಯುದಯದೋಳೊಪ್ಪಿತ್ತು 
ರಾಜೋಪಚಾರಂ: ಗಿರಿಜಾಕ, ೪. ೯೬) 

ಪೊಣ್ಮು - ಹೊಮ್ಮು ಹೊರಸೂಸು (ಬಗೆಯೊಳ್‌ ಪೊಣ್ಣೆ 
ದಯಾರಸಂ ಚರಿತದೊಳ್‌ ಕೈಗಣ್ಮೆ ಚಾರಿತ್ರಂ: ಆದಿಪು, ೧. 
೫); ಸಂಭ್ರಮಿಸು (ಅದ೦ ಅಲ್ಕಜೆಂದಡರಿ ಭಾವಿಸಿ ಭಾವಿಸಿ 
ನೋಡಿ ನೋಡಿ ಚೆಚ್ಚರಮವನೀತಳಮಂ ತನಗೆ 
ಸಾರ್ದವೊಲೊರ್ಮೊದಲುಣ್ಮಿ ಪೊಣಿದಂ: ಧರ್ಮಾಮೃ, ೬. 
೫೦); ವೃದ್ಧಿಯಾಗು (ಇನಿತೊ೦ದುದ್ವೇಗ೦ .. .. ಮರುಕಂ .. 

ಪುಟ್ಟಿತು ಏಕೆ ಅಕಾರಣದಿನುದಯಿಸಿತ್ತು ಏತಜೆಂ 

ಪ್ರಾಪಿಸಿತ್ತಾವನಿನಾದತ್ತೆಂತು ಪೊಣ್ಣಿತ್ತು ಎನೆ: ಜಗನ್ನಾವಿ, ೧. 
೨೯) 

ಹೊತ್ತಗೆ - ಪುಸ್ತಕ, ಆಗಮಗಂಥ (ಯತಿಯಂ ಪೊತ್ತಗೆ ದಲೆಂದು 
ಮನ್ನಿಪುದದಟೆಂ: ಸಮಯಪ, ೭. ೪೯) 

ಹೊತ್ತಡಿ - ಹಣದ ಚೀಲ (ತನ್ನ ಪೊತ್ತಡಿಯೊಳ್‌ ಪೊನ್ನುಗಳಂ 


ಚ ಅಕೃತ್ಯಪುಣ್ಯನ ಕೈಯಲಿಕ್ಕಲ್‌: ಪುಣ್ಯಾಸ್ತ, ೧೨. ೨೦ 
) 
ಹೊತ್ತಳ್‌ - ಹೊತ್ತಾರೆ (ಪೊತ್ತಚೆಂಗಿಲ್ಲದ ಚಂದ್ರಕಾಂತಿ 


ನೆಲೆಗೊಂಡುದು ಕಂಡುಂ ಅದೇಕೆ ಕಾವ್ಯದೊಳ್‌ ಬಲ್ಲ 


೭೩೧ 


ಮಹಾತ್ಮರುಂ ನಿಲಿಸಲೊಲ್ಲರೊ ಭಂಗ ಚಲದ್ಗುಣ೦ಗಳಂ: 
ಲೀಲಾವತಿ, ೧. ೬೧) 

ಹೊತ್ತಜ್‌ - ಹೊತ್ತಾರೆ, ಬೆಳಿಗ್ಗೆ (ನುಡಿದುದನೀಗಳಾಗ ಪೊಗಸುಂ 
ಪರೆ ಪೊತ್ತಜ* ನಾಳೆ ನಾಡಿದು ಎಂದಡಗದೆ: ಅಜಿತಪು, ೧೨. 
೧೮) 

ಹೊತ್ತಿಸು - ಉರಿಯಿಸು, ಉರಿಯುವಂತೆ ಮಾಡು (ಬನಮೆಂಬ 
ಮದನನೃಪನರಮನೆಯೊಳ್‌ ಹೊತ್ತಿಸಿದ ದೀಪಮಾಲೆಯ 
ಮಾಡಕ್ಕನುರೂಪಮಾಗಿ ಪಣೆಯಿಂ ಕೊನೆವರೆಗಂ 
ಪೂತುವರರೆ ಚಂಪಕನಿಕರಂ: ಚಂದ್ರಪ್ರಪು, ೭. ೫೩) 

ಹೊತ್ತು - ಹತ್ತಿ ಉರಿ (ಕಾಯ್ದಿನಿಂ ದಿಶಾವೆರಸಂಬರಂ ಪೊಗೆದು 
ಪೊತ್ತಿದುದು: ಪಂಪಭಾ, ೧೧. ೭೧); ಸೀದು ಹೋದುದು 
(ಪೊತ್ತು-ಅಗ್ನಿಪಟೂಕರಣೇ, ಅತಿ ಪಕ್ಚಾನ್ಸೇ ಚ: ಶಬ್ದಮದ, 
ಧಾ ೩೮೯7); ಸುಡು (ಪುಲ್ಲು ಪೊತ್ತಿ ಪೊಗೆದುರಿದು 
ಮಂದುರಮಂ ಪೊತ್ತಿದೊಡಲ್ಲಿಯರೆಬೆಂದ ತುರಗಂಗಳನರಸಂ 
ಕಂಡು: ಪಂಚತಂತ್ರ, ೨೪೪ ವ) 

ಹೊದಳ್‌ - ಹೊಮ್ಮು ಪ್ರಕಟವಾಗು (ಆಯತಿಯ ಬೀರದ 
ಚಾಗದ ಮಾತುಗಳ್‌ ಪೊದಳ್ಲೊದವಿರೆ ತತ್ವಶಸ್ತಿಗಳೆಳ್‌ 
ಆಂತವನೊಯ್ಯನೊಯ್ಯನೆ ನೋಡಿ: "ಆದಿಹು ನರಂ, ೧೩. 
೭೧); ಶೋಭಿಸು (ತಮಗೆ ಪೊದಳ್ಜೊದವಿದ ತಾವು 
ಮನೋಹರ ಸುರತಭವನಮುಂ ಪಾಸು೦ ಮಂಚಮುಮಾಗಿರೆ 


ನೆರೆವರ್‌: ಸಮಯಪ, ೫. ೫೬); ಸೇರು, ಅ೦ಟಿಕೊ (ನುಡಿ 
ಪುಸಿಯೊಳ್‌ ಪೊದಳ್ಗೆರದು .. ೬ ಎನೆ ಬಣ್ಣಿಸಲಾರ್‌ ಗಳ 
ಭವ್ಯಕೋಟಿಯಂ: ಸಮಯಪ, ೬. ೨) 'ಚದುರು (ಆ 


ಸತಿಯಿಕ್ಕಿದ ಕಣ್ಣ ನೀರ ಧಾರೆಗಳೊಳೆ ನಾಂದು ಎಲರ್ಜಿ 
ಪೊದಳ್ಳು ಒರ್ಮೆಯೆ ಪಾಜಿದುವು ಉನ್ಮದಾಳಿಗಳ್‌: 
ಪಂಪಭಾ, ೫. ೧೦); ಹೊಮ್ಮು (ನಿಡುಸುಯ್ದ ನಲ್ಲಳ 
ಮುಖಾಂಬುಜಸೌರಭದೊಳ್‌ ಪೊದಳ್ಳು ಅದೇಂ 
ಮಗಮಗಿಸಿತ್ತೊ ಕತ್ತುರಿಯ ಕಪ್ಪುರದೊಂದು 
ಕದಂಬದಂಬುಲಂ: ಪಂಪಭಾ, ೪. ೧೦೭); ವ್ಯಾಪಿಸು 
(ಚಾಗದ ಕಂಬಮಂ೦ ನಿಜಿಸಿ ಬೀರದ ಶಾಸನಮಂ ನೆಗಟ್ಟೆ 
ಕೋಳ್ಪೋಗದ ಮಂಡಲಂಗಳನೆ ಕೊಂಡು 
ಜಗತ್ತಿತಯಂಗಳೊಳ್‌ ಜಸಕ್ಕೆ ಆಗರಮಾದ ಬದ್ದೆಗಿಂ ಆ 
ನರನಿಂಹನಿಂ ಅತ್ತ ನಾಲ್ವರಲ್‌ ಮೇಗು ಪೊದಳ್ಳ 
ಚಾಗದೊಳ೦ ಒಂದಿದ ಬೀರದೊಳಂ ಗುಣಾರ್ಣವಂ: 
ಪಂಪಭಾ, ೧. ೫೦) 

ಪೊದಕ್ಕೆ - ಮೂಡುವಿಕೆ (ಇದು ನೃಪತೇಜಶ್ಚಕ್ರದ ಪೊದಳ್ಳೆ 


ತಾನಲ್ವೆಚಕ್ರರೂಪದಿನಿರ್ದಪುದು: ಆದಿಪು ನರಸಿಂ, ೧೩. 
೨೭) ಅತಿಶಯತೆ (ಹೃದಯದಲಂಪು ಪೋಗೆ 
ಪದೆದೀಂಟಟದೆ ಮುನ್ನ! ಮೆ ತನ್ನ ಕಂಪಿನಿಂ ಮದದ 


ಪೊದಳ್ಳೆಯಂ ಮನಕೆ 'ಮಾಟ್ಬಿ ವಿನೂತನವೃಕ್ಷಧಾನ್ಯಸಾರದೆ: 


ಶಾಂತೀಶ್ವಪು, ೩. ೮೧); ತೇಜಸ್ಸು (ಕ್ಞಾಯಿಕದೃಷ್ಟಿ 
ತುಪ್ಪಿಯೊಳೊಡಂಬಡೆ ಜೈನವಚೋಮೃತಂ ಮುಖಶ್ರೀಯ 
ಪೊದಳ್ಳಯಂ ಬೆಳಗೆ: ಶಾಂತಿಷು, ೧.೪) 

ಪೊದಕ್ಕೆವಡೆ — ಪುಷ್ಪವಾಗು (ಬ೦ಧುಜನ 
ಮನೋರಥಂಗಳೊಡನೆ ಪೊದಳ್ಳೆವಡೆದ ವೃತ್ತ 


ಊರುಸ್ತಂಭಗಳುಂ: ಆದಿಷು, ೩. ವ) 
ಪೊದಳ್ಳು - ಉಂಟುಮಾಡು (ತಾಂ ಮೊಗಂಗುಡೆ ಪದವೆತ್ತು 
ಚುಂಬಿಸಿ ಭಯಂಗೆಯೆ ಬಲ್ಲೆಣಸಂ ಪೊದಳ್ಳಿ ನಾಣಿಡೆ 


೭೩೨ 


ನೆರೆದೂಡೆಯಂ ಪ್ರಥಮಸಂಗಮದೊಳ್‌ ಕುವರಂ 
ಮರುಳ್ಲಿದಂ: ಚಂದ್ರಪ್ರಷು, ೬. ೮೨) 
ಚ ಮು 
ಪೊದಜರ — ಹೊದರು, ದಟ್ಟ ಹೊದೆ 
(ಕಡುಪಿಂದಾತನೊಳಾಂತರೋಡಿ ಬನಮಂ ಪೊಕ್ಕುಂ 


ಪೊದಜ್‌ ಪಾರ್ದು ಕಾಲ್ವಿಡಿದು ಪಚ್ಚಲೆವಾರ್ದು ಮೆಯ್ಗರೆದು 
ಕೊಂಬಂ ಪೊರ್ದಿಯುಂ: ಕಬ್ಬಿಗಕಾ, ೧೩೪) 

ಹೊದಯುಗಟ್ಟು - ದಟ್ಟೈಸು (ಕೆದಚೆ ನಾಂದಿ ಪೊದಜುಗುಟ್ಟುವ 
ಕದಲಿಗದಿರನುನರದಿನುರವಣಿಸಿ ನೆತ್ತಿಯಿ೦ ಹೊತ್ತು ನೆಗೆದು: 
ಅನಂತಪು, ೭. ೮೦ ವ) 

ಹೊದೆ - ಹೊದೆದುಕೊ (ಆತನ ರತ್ನಗಂಬಳಿಯಂ ಪೊದೆದು 
ತನ್ನ ಮನೆಗೆ ಬರ್ಪೊನಂ ಕಂಡು: ವಡ್ಡಾರಾ, ಪು. ೩೯, ಸಾ. 
೨); ಬತ್ತಳಿಕೆ (ಬಿರಯಿಗಳ೦ ಇಸಲ್‌ ಅನಂಗಂಗೆ ಅರಲಂಬಿನ 
ಪೊಸದೆಯನಖಳವನದೇವತೆಯರ್‌ ವಿರಚಿಸಿ ನೀಡಲ್‌ 
ಬಂದಂತಿರಲ್‌ ಎಸೆವರ್‌ ಪುಷ್ಪಮಾಲಿಕಾಧಾರಿಣಿಯರ್‌: 
ಪುಷ್ಪದಂಪು, ೨. ೭೯); ಪೊದರು (ಮೆಯ್ಮಜ್‌ದು ಲಜ್ಜೆಯಂ 
ತೊಜ್‌ದು ಪೊದೆಯೊಳಿರ್ದ ಪೆಣ್ಗರಡಿಯಂ ಕಂಡು 
ಕಾತರತನದಿ೦ ಪಿಡಿದದಂ ನೆರೆಯಲ್‌: ಧರ್ಮಪ, ೩. ೯೫ 
ವ) 

ಹೊದೆಗೆದಳು - ಹರಡು (ಪೊದಗೆದಜಿರ್ದ ಪೂಗಣೆಯ 
ಕೆಂಗಣೆಯಂತೆ .. . ಪೂತ ಚೂತದ ಕಿಳುಗೊಂಬಿನೊಳ್‌ 
ನಿಚೆದಳಿರೆ೫ೌದತ್ತು: ಅನಂತಪು, ೬. ೮೨) 

ಹೊದೆಯಿಸು - ಹೊದಿಸು (ಪೊದೆಯಿಸು-ಆಚ್ಛಾದನೇ: ಶಬ್ದಮದ, 
ಧಾ ೮೨೪) ಆವರಿಸು (ಘುಸ್ಕ ಣೋದಕಧಾರೆ 
ನವಾರುಣಾಂಶುವೋಲ್‌ ಪೊದೆಯಿಸಿತು 
ಅಂಬುಜಾನನೆಯರೆಂಬ ಕದಂಬಮಂ: 
ಜಗನ್ನಾವಿ, ೧೪. ೧೦೭) 

ಪೊದೆಯಂಬು - ಪೊದರು, ಗುಂಪು ಬಾಣಗಳು (ಪಿಡಿಕೆಯ್ಯ 
ದೊಣೆಯ ಪೊದೆಯಂಬು ಇಡೆ ಮುಡಿವಿನಂ ಎಚ್ಚು 
ಪಂಪಭಾ, ೧೦. ೭೫) 

ಹೊನ್‌ - ಚಿನ್ನ (ಮೇರುವ ಪೊನ್‌ ಕಲ್ಪಾಂಫ್ರಿಪದಾರವೆ 
ರಸದೊಅವು ಪರುಸವೇದಿಯ ಕಣಿ ಭಂಡಾರದೊಳುಂಟೆನೆ 
ಕುಡುವ ಅನಿವಾರಿತದಾನಕ್ಕೆ  ಪೋಲ್ಲರಾರ್‌ ಬದ್ದೆಗನಂ: 
ಪಂಪಭಾ, ೧. ೨೮) ಒಂದು ಚಿನ್ನದ ನಾಣ್ಯ (ಮತ್ತಮಲ್ಲಿ 
ಕೋಟ ಪೊಂಗೆ ಘಂಟೆಯಲುಗುವ ಕಿಜುಕುಳ 
ಬೊಜಂಗರುಮಂ ಸುಣ್ಣದೆಲೆಯಂ ಒತ್ತೆಯಿಟ್ಟು 
ಮದದಾನೆಯುಮ೦ ಮಾಣಿಕಮುಮಂ ಒತ್ತೆಯಿಡಿಸಲಟ್ಟುವ 
ಚಿಕ್ಕ ಪೋರ್ಕುಳಿಬೊಜ೦ಗರುಂ: ಪಂಪಭಾ, ೪. ೮೭ ವ) 

ಹೊನಲ್‌ - ಹೊನಲು, ಪ್ರವಾಹ (ಪೊನಲ್ಗಳ ಕೆಂಪು ಪಸುರ್ಪು 
ಕರ್ಪು ಬೆಳ್ಬು ಒಳಕೊಳೆ  ಶಕ್ರಕಾರ್ಮುಕವಿಳಾಸಮಂ 
ಏನೆರ್ದೆಗೊಂಡು ಬೇಟದತ್ತಳಗಮ೦ ಉಂಟುಮಾಡಿದುದೋ 
ಕಾಮನ ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 

ಪೊನಲ್ವರಿ - ಪ್ರವಾಹವಾಗಿ ಹರಿ (ಕಡೆಗಣ್ಣೊಳ್‌ ತುಳುಂಕಿಯು೦ 
ಕದಪಿನೊಳ್‌ ಪೊಂಪುಟೆವೋಗಿಯು೦ ಭ್ರೂವಿಭ್ರಮದೊಳ್‌ 
ಪೊನಲ್ವರಿದುಂ: ಆದಿಷು, ೭. ೧೨೬ ವ) 


ನವಾಂಬುಜಿನೀ 


ಹೊನ್ನತಾಲ್‌ ದ ಹೊಂದಾಳೆ, ಹೊನ್ನ ತಾಳೆ (ಮುಳಿಸಿಂ 
ನೂರ್ವರುಂ ಪೊನ್ನತಾಲ್ಲಳ್‌ ಪಾಲೌಂಬಂತಾಗೆ 
ಪಾರ್ದಾರ್ದಿಸೆ: ಪಂಪಭಾ, ೧೧. ೯೫) 

ಪೊನ್ನ ಬೆಟ್ಟು - ಚಿನ್ನದ ಬೆಟ್ಟ ಮೇರುಪರ್ವತ (ಬಳಸಿದ 


ತಾರಗೆಗಳ ಮಾರ್ಪೊಳೆವೊಂದಿದ ಪೊನ್ನ ಬೆಟ್ಟು ಕೈಯಂ 


ಕಾಲಂ ತಳೆದಿರ್ದುದೆಂಬಿನಂ ಕಣ್ಸೋಳಿಸಿದನಂತವರ 
ಪಕ್ಕದೊಳ್‌ ಪಲಗಣ್ಣಂ: ಕಬ್ಬಿಗಕಾ, ೧೨೭) 

ಹೊನ್ನ ಲತೆ - ಚಿನ್ನದ ಬಳ್ಳಿ (ರಸಸಿದ್ಧಮಪ್ಪ ಪೊನ್ನಲತೆಯ 
ಮೆಯ್ಯುಮಂ ನೀಲದ ತಲೆನವಿರುಮಂ ಪವಳದ 
ಬಾಯ್ದೆಜೌ್‌ಯುಮಂ ಮುತ್ತಿನ ಪಲ್ಗಳುಮಂ: ಪಂಪಭಾ, ೪. 
೭೫ ವ) 

ಹೊನ್ನ ಪಾಸಜ್‌ - ಚಿನ್ನದ ಬಂಡೆ (ಜಂಬೂನದಮೆಂಬ 
ತೊ ಯೊಳ್‌ ಪುಟ್ಟಿದ ಜಾಂಬೂನದಮೆಂಬ 
ಪಾಸಣೌಗಳಂ ಕಂಡು: ಪಂಪಭಾ, ೬. ೩೦ ವ) 

ಪೊನ್ನಲರ್‌ - ಬಂಗಾರದ ಹೂ (ಮಾಣಿಕದ ಸೊಡರ್ಗಳಿಂ 
ನೇರಾಣಿಯ ಪೊನ್ನಲರ್ಗಳಿಂ ಗೀರ್ವಾಣಾರ್ಜಿತಿನಂ 
ನರೇ೦ದ್ರವಧುವರ್ಚಿಸಿದಳ್‌: ಮಲ್ಲಿನಾಪು, ೪. ೨೭) 

ಪೊನ್ನಾಯುಗ - [ಕತ್ತಿಯ] ಚಿನ್ನದ ಹಿಡಿಕೆ (ರಂಜಿಸಿದುದು 
ಪೊನ್ನಾಯುಗದ ಪೊನ್ನ ಬಜ್ಜರಿ ಕಟಿಯೊಳ್‌: ಅನಂತಪು, 
೬. ೫೦) 

ಪೊನ್ನಾಯೋಗ - ಚಿನ್ನದಿಂದ ಮಾಡಿದ ಆಭರಣ (ನಡೆಯೆ 
ತುರಗು ಪೊನ್ನಾಯೋಗಂಗಳಿಂದಮರರ್ದಟ್ಟಿಯಿಂ: ಪಂಪಭಾ, 
೯. ೧೦೨) 


ಹೊನ್ನು - ಚಿನ್ನ (ಬಳ್ಳಿ ಮೊದಲಾಗಿ ಮೊದಲೊಳಗೆಳ್ಳನಿತುಂ 
ಪೊನ್ನನಿಕ್ಕದೊಡೆ ಪರ್ಬದು ಪೊನ್ನುಳ್ಳ 
ನರನಿತ್ತೊಡಲ್ಲದೆ: ಲೀಲಾವತಿ, ೧. ೪೩) 

ಪೊನ್ನುಯ್ಯಲ್‌ - ಚಿನ್ನದ ಉಯ್ಯಾಲೆ (ತನ್ನೊಡನಾಡುವ 
ಕುವರಿಯರು೦ ಬೆರಸು ಪೋಗಿ ಮನಕ್ಕೆ ಬಂದ 
ಪೂವಿನಾಭರಣಮಂ ತೊಟ್ಟು ಚೂತಮಹೀಜದ ಕೆಳಗಣ 


ಪೊನ್ನುಯ್ಯಲನೇಜೆ: ಧರ್ಮಾಮೃ, ೧೪ ವ) 

ಹೊನ್ನೆ - ಹೊನ್ನೆ ಮರ, ಪುನ್ನಾಗ (ಪಲಸು ಆಲಂ ತಡಸು ಆಸು 
ತೇಗು ತದುಕಿಂಚಿಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ 
ಅರನೇಜೆಲ್‌ ಇಪ್ಪೆ ಸಿರಿಸಂ ಹಾಡಂಗಿ ಪಾರ್ಶ್ವನಾಪು, ೧೨. 
೫೮) 


ಪೊನ್ನೊಡೆಯ - ಹುಬೇರ (ಸಸಿಯ ್ಹಮೆಯ್ದೆಳಗಿಂದೆ 
ಪೊನ್ನೊಡೆಯನಂ ಪೆಂಪಿಂದೆ ಮಾದೇವನಂ 
ಪೆಸರ್ವೆತ್ತಿಂಚರದಿಂದೆ ಸಂದ ಬಿದಿಯಂ ಜಾಣಿಂದೆ 


ಮೆಯ್ಸಣ್ಣನಂ ಪೊಸ ಸತಪ್ಪಗ್ಗದ ಗಾಡಿಯಿಂದೆ ಪಿರಿದುಂ ಬೆಳ್ಳಾಡಿ 
ಬೇಟ್ಟ೦ತುಟುಬ್ಬಸಮಂ “ಮಾಡುವ ಬರ್ದೆಯರ್‌ ಪಲರುಂ 
ಕಣ್ಣೇಂ ಬೆಡಂಗಾದರೋ: ಕಬ್ಬಿಗಕಾ, ೧೦೬) 

ಪೊನ್ನೊರೆ - ಹೊಂಬಣ್ಣ (ಪೊನ್ನೊರೆದನ್ಯದೀಪಮೆಜ್‌ವಂತಿರೆ 
ಮಾಣಿಕ್ಕಪ್ರದೀಪಮೇನೆಡಅಗುಗುಮೇ: ಪಂಪರಾ, ೯. ೧೮೦); 
ಚಿನ್ನದ ಗೆರೆ (ಮಾರಣಮಂತ್ರಾಕ್ಷರಮ೦ ಪೊನ್ನೊರೆಯಿಮದಂ 
ಬರೆದಂತಾ ನೃಪನ ತೋಳ ಬಾಳ್ವೊಗರೆಸೆಗುಂ: ಮಲ್ಲಿನಾಪು, 
೩. ೧೫) 

ಪೊನ್ನೊಜ್‌ - ಚಿನ್ನದ 
ಪಟ್ಟಿಗೆ ಪೊನ್ನೊಜ್‌ 
೮. ೬೩) 

ಪೊಮ್ಮಗಿಲ್‌ - ಚಿನ್ನದ ಪೌಳಿಗೋಡೆ (ಸರಸ್ಸಮಿತಿ ಪೊಮ್ಮಗಿಲ 
ಸುತ್ತಲು೦ ರಂಜಿಕುಂ: ಪಂಪರಾ, ೪. ೧೩೦) 

ಪೊಮ್ಮತ್ತಿ - ಚಿನ್ನದ ಮಚ್ಚೆ (ಉತ್ತುಂಗ ಕುಚಾದ್ರಿಯ ಪೊಮ್ಮತ್ತಿಯ 
ಮೊಳೆ ಮೊಳೆತ ಜರಗಿನಂತಿರೆ ಕಾಣಲ್ಲತ್ತ 
ಸುತನಂ ಪೆತ್ತಂತಪ್ಪೊಂದು ಸಮತಸಂ: ನೇಮಿನಾಹು, ೨. ೪) 


ಒರೆ (ಪೊಸದುಕುಲಂ ಬೆಡಂಗಮರ್ದ 
ಸೇತಮಾಲೆ ಬಣ್ಣಸರಂ: ವರ್ಧಮಾಪು, 


ಎನಿ 
ಪೊನ್ನ 


ಸತಿಗಾಯ್ತು 


೭೩೩ 


ಪೊಮ್ಮದಿಲ್‌ - ಚಿನ್ನದ ಪೌಳಿಗೋಡೆ (ನಿತಾಂತಂ ಓಲಗಿಸಲಟ್ಟಿದ 
ಸಾನುವದೆತ್ತಂ ಬಂದೆಳಸಿರ್ದಪುದೆಂಬಿನಂ ಸೊಗಯಿಪ್ಪುದು 
ಹೊಮ್ಮದಿಲುಗ್ರಾಂಶೂದ್ಧತಮಾಗಿರೆ ಕೆಮ್ಮುಗಿಲ್‌: ಪುಷ ಷ್ದದಂಪು, 
ಗಂ] ೯೦) 

ಪೊಮ್ಮರೆ -  [ಪೊನ್‌*ಮರೆ] ಚಿನ್ನದ ಜಿಂಕೆ (ಅಂದಿದು .. .. 
ಪೊಮ್ಮರೆಯನೆಚ್ಚೆಡೆ ತಪ್ಪದಿಪ್ಪುದು ಎಂದು: ಪಂಪಭಾ, ೪. 
೧೯) 

ಪೊಮ್ಮಜಕಿ - ಚಿನ್ನದ ಜಿಂಕೆ ಕಾಂಚನಮೃಗ 
ಮಿಣಮಿಜನೆ ಮಿಜುಗೆ ಪೊಸಪೊಮ್ಮಜ”ಯಂತಿರೆ 
ಹರಿಣ೦ಗಳ್‌: ಲೀಲಾವತಿ, ೯. ೪೧) 

ಪೊಮ್ಮಬ್‌ - ಚಿನ್ನದ. ಮಳೆ (ಅಲರ್ವಲ್‌ ಪೊಮ್ಮಆೌ 
ಮಂದಾನಿಳಂ ಅನಿಮಿಷ ದುಂದುಭಿಸ್ಪ ಸನಂ 
ದಿವಿಜಮುಖೋಚ್ಡಾಳಿತ ಅಹೋದಾನಸ್ವನಂ 
ಇಳಾತಳಾಶ್ಚರ್ಯಮಾಯ್ತು ಪಂಚಾಶ್ಚರ್ಯಂ: ಚಂದ್ರಪ್ರಹು, 
ದಿ) 

ಪೊಮ್ಮಿದರ್‌ - ಶ್ರೇಷ್ಠರು (ದಿಮ್ಮಿದರ್‌ ಅಕ್ಕರಕ್ಕಜೆವರೊಳ್‌ 
ನುಡಿಯೊಳ್‌ ಕಡುಜಾಣರ್‌ ಅಂದದೊಳ್‌ ಪೊಮ್ಮಿದರ್‌ 
ಒ೦ದಿ ನಿಂದ ಸಿರಿಯೊಳ್‌ ಪಿರಿಯರ್‌: ಕಬ್ಬಿಗಕಾ, ೧೦) 

ಪೊಮ್ಮೀನ್‌ - ಹೊಳೆಯುವ ತಾರಗೆ (ಇದು ಬಾನಿಂ ಬರ್ಪ 
ಪೊಮ್ಮೀಂಬೊಣರ ತೆಳನಿದಲ್ಲು ಒಂದಮಳ್ಳಿಂಚು ಮಿಂಚಲ್ಲದೆ 
ಇವರ್‌ ಚಂದ್ರಾರ್ಕರೇಂ ಎಂದುರ್ವಿದಲಂಪಿನಿಂ 
ನೋಡೆ ಭೂಪಂ ಗಗನದಿನಿಟಿದರ್‌ ಚಾರಣರ್‌ 
ಚಾರುರೂಪರ್‌: ನೇಮಿನಾಪು, ೨. ೫೯) 

ಹೊಯ್‌ - ಹೊಡೆ (ಪೊಯ್‌-ತಾಡನೇ: ಶಬ್ದಮದ, ಧಾ ೫೩೨) 
ಹೊಡೆತ (ಭುಗಭುಗನೆ ಉರ್ಜಿಪಾಯ್ವ ಬಿಸುನೆತ್ತರ 
ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳ್‌ ಉಗಲೀಯದೆ ಅಫವ್ವುಳಿಸಿ 
ಪೀರ್ವಿನಂ ಒರ್ಮೆಯೆ ಪೊಯ್ವ ಪೊಯ್ಲಳಿಂ ನೆಗೆದು 
ಮುಗಿಲ್ಗಳ್‌ ಇಟ್ಟಿಡೆಗಳೊಳ್‌ ತಲೆಗಳ್‌ ತೊಡರ್ದಿರ್ದು ಜೇನ 
ಪುಟ್ಟಿಗಳೆನೆ ಪೋಲ್ತುವು ಏಂ ಕಲಹ೦ ಅಚ್ಚರಿಯಾಯ್ತೊ 


(ಮೆಯ್ಸಳ್‌ 
ಪರೆವುವಲ್ಲಿ 


ತುರಂಗಸೆ ೈನ್ಯದೊಳ್‌:  ಪಂಪಭಾ, ೧೦. ೮೦); ಸುರಿ 
(ಬೂಸ ಮಾಲ್‌ ಪೊರೆದು ಪೊಣ್ಮಿದ ಕಂಪು 
ಮೊಗಂಗಳಂ ಚಳಿಲ್ಲನೆ ಕೊಳೆ ಪೊಯ್ಯೆ ತೀಡಿದುದು ತೆಂಕಣ 
ಗಾಳಿ ವಸಂತಮಾಸದೊಳ್‌: ಪಂಪಭಾ, ೫. ೩೪) 
ಮೃದಂಗವಾದನ (ಅತ್ತಮಿತ್ತಂ ನಿಣಿವ ಕರಯುಗ೦ಗಳ್‌ 
ಪೊಯ್ದ್ವ ದೇವಾನಕಂಗಳ್‌ ಬೆಡಗಂ ಮೆಜಖ್‌ಯಿ: 
ಪಂಪಭಾ, ೭. ೫೨); ಆಕಾರಕ್ಕೆ ತರಲು ಬಡಿ (ಅಂತು 


ಸುವರ್ಣಮಂ ಒರೆದು೦ ಕಡಿದು೦ ಕಾಸಿಯು೦ ಪೊಯ್ದು 
ನೋಡಿ ಪರೀಕ್ಷೆವಂತರ್‌ ಪರೀಕ್ಷಿಸಿಕೊಳ್ಳಂತೆ: ಧರ್ಮಪ: ೧೦. 
೩೯ ವ); ಎರಚು (ಕೆಮ್ಮನೆ ಕೈಗಾದಿರದೋವದೆ 
ಉಪ್ಪನೊಲೆಯೊಳ್‌ ಪೊಯ್ವಂತೆ ಪಾಜೇಟ್‌ ದುರ್ಜನನಂ 
ಬಯ್ವುದು ಬಯ್ದೊಡಲ್ಲದವನಂ.. ಪೇಟ್‌ ಭಾವಿಸಲ್‌ 
ಬರ್ಕುಮೇ: ಸೂಕ್ತಿಸುಧಾ, ೧. ೩೨) 

ಪೊಯಿಲ್‌ - ಹೊಡೆತ (ಪೊಯ್ದೊಡೆ ಬಜುಬ೦ ಪೊಯಿಲ್ವೆತ್ರಂತೆ 
ಏನುಂ ಅಜೆಯದೆ .. . ನಡನಡುಗಿ: ಪಂಪಭಾ, ೮. ೭೦) 

ಪೊಯ್ದೀರ್‌ - ಸುರಿಯುವ ನೀರು (ಮಟ್‌ಯಿಲ್ಲದೆ ಪೊಯ್ದೇರಿಂ 
ಬೆಳೆಗುಮೆ ಧರೆ .. . ಕೋಮಳಮಕ್ಕಮೆ ಸಹಜಮಿಲ್ಲದಾತನ 
ಕಬ್ಬಂ: ಧರ್ಮಾಮೃ, ೧. ೪೯); ಕಡೆದ ಮೊಸರು, ಮಜ್ಜಿಗೆ 
(ದದಿಮಂಥಂ ಮಸ್ತುಮೆಂಬುದಕ್ಕುಂ ಪೊಯ್ನೀರ್‌: ಅಭಿಧಾವ, 
೧. ೧೬ ೩) 


ಹೊಯ್ದಡೆ - ಪೆಟ್ಟು ತಿನ್ನು (ಪೊಯ್ತಡೆದಂತೆ ಪಂದೆಯಂ 
ಪಾವಡರ್ದಂತಾಗಿರೆ ಯಶೋಧರಂ ಬೆಣಗಾದಂ: 
ಯಶೋಧಚ, ೩. ೨೬) 

ಹೊಯ್ದುಪಡು - ಹೊಡೆದು ಕೊಲ್ಲು (ಹರಿಣಧರ ಹರಿಣನಂ 
ಪೂಮರದಡಿಯೊಳ್‌ ಪೊಯ್ದುಪಟ್ಟ ಪುಲಿಗಳಿವೆನಿಕುಂ 
ಪರೆದರುಣ ಸಿತಾಸಿತಮಪ್ಪ ರಾಗದಿ೦ ಬೀಡೆವಟ್ಟ ಬೆಟ್ಟದ 
ಸಟೆಗಳ್‌: ಅಜಿತಹು, ೯. ೨೪) 

ಹೊಯ್ದು - ಪೊಯಿಲ್‌ (ವಜ್ರಮುಷ್ಟಿಯ ಪೊಯ್ದೊಳಂ೦ ಬಾಳ 
ಕೋಳೊಳಮ್‌ ಉಚ್ಚಳಿಸಿದ ಕಪಾಲದ ಓಡುಗಳಂ 
ಗ೦ಗೆಗಟ್ಟುತ್ತುಂ: ಪಂಪಭಾ, ೧೧. ೨ ವ) 

ಪೊರಜೆ - ದಪ್ಪವಾದ ಹಗ್ಗ (ರನ್ನದ ಪೊರಜೆ ನವಾಂಭೋದ 
ಮಾದ್ಯತ್‌ ಗಜಕ್ಕಿಕ್ಕಿದುದೋ ಪೇಟೌಂಬಿನಂ ಕಣ್ಣೆಸೆದುದು 
ಶಬಲಚ್ಛಾಯೆಯಿಂ ಶಕ್ರಚಾಪಂ: ಪಂಪರಾ, ೭. ೧೪೫) 

ಹೊರಸು - ಹಗ್ಗದ ಮಂಚ (ಕೂಸ೦ ಮಿಸಿಸಿ ಮನೆಯ 
ಮುಂದೊಂದು ಪೊರಸಿನ ಮೇಲೆ ಪಟ್ಟಿರಿಸಿದಾಗಳ್‌: 
ಹರಿವಂಶ, ೬ ೯ ವ) 

ಹೊರಳ್‌ - ಉರುಳು (ಪೊರಳ್‌-ಲುಠನೇ: ಶಬ್ದಮದ, ಧಾ 
೯೬೭); ಹೊರಳು, ಚಲಿಸು (ನುಡಿವೊಡೆ ನಾಲಗೆ ಪೊರಳದೆ 
ಕಿಡುಗುಂ ನೆಜ್‌ ಮೂಗನಾಗಿ ನಮೆಗುಂ: ಧರ್ಮಾಮೃ, ೬. 
೧೨೭) 

ಹೊರಳಿ - ರಾಶಿ (ತಾಪದಿ೦ ಮೃಣಾಳನಾಳದ ಪೊರಳಿಯಂ 
ಪೊರಳ್ಳು ತಳ್ಳೈಸೆಯುಂ: ನೇಮಿನಾಪು, ೫. ೨ ವ) 

ಹೊರಳ್ಳೆ - ತೊಳಲಾಟ (ಇದೇಂ ವಿಚಿತ್ರಮೊ ಸಂಸಾರಮುಂ 
ಇದೆನ್ನ ಕರ್ಮವಿಕಾರದಿಂದಾದ ಪೊರಳ್ಳೆಯೆಂದಂತೆ 
ನೋಲ“ಿಂ: ಹರಿವಂಶ, ೪. ೩೭ ವ) 

ಹೊರಳ್ಳು - ಹೊರಳಿಸು (ಅಸ್ತಾನಳ೦ ಕಿಡಿಯಿ೦ ಕೆಂಡದಿನೇಂ 
ಪೊರಳ್ಳಿದುವೊ ತನ್ಮೇಘಾಮರಾನೀಕಮಂ: ಆದಿಷು, ೧೩. 
೬೬) 

ಹೊರೆ - ಪದರ (ದಿವ್ಯತಳ್ಳಳಳದ ಪೊರೆಯೊಳಗೆ ನೆಗೆದ 
ಕೆಮ್ಮುಗಿಲ ತೆಗಳಿಗೆಯ ಪೊರೆಯೊಳ್‌ .. .. ತೊಳತೊಳಗಿ 
ಹೊಳಮಡುವೆಳನೆಸಣ ಬಳಗದ ಬೆಳಗಂ: ಆದಿಪು, ೨. ೬೧ 
ವ); ಕೂಡಿರು (ಕಪ್ಪುರದ ರಜಂಬೊರೆದ ಕರಕಾಂಬುವ 
ತಳಿದು ದರವುರನೆಟ್ಟಜೆಸೆ: ಆದಿಷು, ೪. ೧೭); ಸಂಬಂಧ 
(ನಿಮಗೆಮ್ಮ ಕಜ್ಜದೊಳ್‌ ಪೊರೆಯುಂಟೇ: ಆದಿಷು, ೯. 
೧೦೭); ವ್ಯಾಪಿಸು (ಮೃಗಭೂ ಯದ್ದ ವಿಳಾಸಿನೀ 
ಕಬರಿಕಾಬ೦ಧಗಳ೦ ಪೊತ್ತು ಮಲ್ಲಿಗೆಯೊಳ್‌ ಭಾವಿಸಿ 
ಧೂಪದೊಳ್‌ ಪೊರೆದು ತತ್ಕಾಂತಾ ರತಿಸ್ವೇದಬಿ೦ದುಗಳೊಳ್‌ 
ನಾಂದು ಕುರುಳ್ಗಳೊಳ್‌ ಸುಟಿದು ಮುಂದೊಂದಿರ್ದ 
ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ ಪಳಂಚಿ ಸುಟೆದತ್ತು 
ಅಂದೊಂದು ಮಂದಾನಿಳಂ: ಪಂಪಭಾ, ೪. ೮೦); ರಕ್ಷಣೆ 
(ಒಂದುಂ ಎಡಂಬಡುಂ ಪೊರೆಯುಂ ಇಲ್ಲ ಅವರ್ಗೆ 
ಎಂಬುದಂ ಎಯ್ದೆ ನಂಬಿ ನಾಡಂ ದಯೆಗೆಯ್ದು ನೀಂ 
ಕುಡುವಿನಂ: ಪಂಪಭಾ, ೯. ೪೩); ಅಂಟಿಕೊ 
(ದೊರೆಯಾದುದುದುರ್ಯಶದೊಳ್‌ ಪೊರೆಯದ ಚರಿತಂ: 
ಗದಾಯು, ೧. ೧೩): ಸಲಹು (ಅಸುಪೃತ್ತೇನೆಗೆ ಸಾಲ್ವಂ 
ಒರ್ವನೆ ಗಡ೦ ರುದ್ರಾವತಾರಂ ಗಡ೦ ನೊಸಲೊಳ್‌ ಕಣ್‌ 
ಗಡಂ ಎಂದು ನೆಚ್ಚಿ ಪೊರೆದೆಂ: ಗದಾಯು, ೨. ೧೧); 
ಸಮೀಪ (ಶ್ರೀನದಿಯ ತೊಜ್‌ಯ ಪೊರೆಯೊಳ್‌ ಎತ್ತುಗಳ 
ಕಾರಣದಿ೦ ಕಲಹಮಾಗಿ ಕಾದಿ ಸತ್ತು ಸಂಗಣಿಸಿದ ಆರ್ತದಿಂ 


೭೩೪ 


. ದುಷ್ಟಗಜ೦ಗಳಾಗಿ ಪುಟ್ಟಿ: ಶಾಂತೀಶ್ಚಷು, ೧೨. ೧೧೭ 

ವ) 

ಹೊರೆದು ಪೊಣ್ಮು - ತುಂಬಿ ತುಳುಕು (ಪೊಸಪೂವಿನೊಳ್‌ 
ಪೊರೆದು ಪೊಣ್ಣಿದ ಕಂಪು ಮೊಗಂಗಳಂ ಚಳಿಲ್ಲನೆ ಕೊಳೆ 
ಪೊಯ್ಯೆ ತೀಡಿದುದು ತೆಂಕಣ ಗಾಳಿ ವಸಂತಮಾಸದೊಳ್‌: 
ಪಂಪಭಾ, ೫. ೩೪) 

ಹೊರೆದೋಳು - ಅರಳು (ಪರೆಯೆ ಪಸುರ್ಪು ಬೆಳ್ಳಡರೆ 
ಬಲುಗುಳೊಳ್‌ ಪೊರೆದೋಜ್‌ ತೆಂಬೆಲರರ್ಪೊರೆವೊರೆಯಂ 
ಸಡಿಲ್ದೆ: ಆದಿಷು, ೧೧. ೧೧೦) 

ಹೊರೆಪು - ಸಂಪರ್ಕ (ನೀರಜದ ರಜದ ಪೊರೆಪು ಆ 
ನೀರೇಜದ ನೀರ ಪೊರೆಪು ಪೊರೆವೊರೆ ನೀಂ ಸಂಸಾರಕ್ಕೆ 
ನಿನಗಂ ಈ ಸಂಸಾರಂ ಪೊರೆಪೊರೆ ಪರಾತ್ಮಹತಿನುತಚರಿತಾ: 
ಶಾಂತಿಪು, ೧೧. ೯೬) 


ಹೊರೆಪುಗುಣಿ - ಸಾಕಿ ಬೆಳೆಸಿದ ಕುರಿ (ಅಂತಿರೆ 
ಪೊರೆಪುಗುಜೆಯೆ ದಿವಿಜಸಂತತಿಗೆ ಚಂದಂ: ಸಮಯಪ, ೧. 
೪೩) 

ಪೊರೆಪುದೋಜು ದ ಸಂಭ್ರಮಗೊಳ್ಳು (ವಿಳಾಸಿನೀ 
ನಯನಕ್ಕೆರವದಿ೦ ದೆಸೆ ಕೂಡೆ ಪೂಗೊಳಂದೋಜ್‌ 
ಏಳಾಸದೊಳ್‌ ಪೊರೆಪುದೋಚೆದುದಾಗ ಮನಂ 
ನೃಪೇ೦ದ್ರನಾ: ಅನಂತಪು, ೩. ೬೫) 

ಹೊರೆಯೆತ್ತು - ಪದರ ಬಿಡಿಸು (ಅಚ್ಚವೆಳ್ಳಿಂಗಳನೀಗಳ್‌ 
ಪೊರೆಯೆತ್ತಿದರೆಂಬ೦ತೊಳ್ಳಂಗೆಡೆಗೊಂಡು ಸೊಗಯಿಸುವ 
ಮಂಡಗೆಯಂ .. .. ಬಟ್ಟಲೋಳಿಟ್ಟರ್‌: ಪಾರ್ಶ್ವನಾಷು, ೮. 
೫೦) 

ಹೊರೆಯೇಜಿಸು - ಚಿಗುರಿಸು (ಅಶೋಕೆಯನೊದೆದು 
ಅಂಕುರಮಂ ಪುಟ್ಟಿಪ ಪದ್ಮಮುಖಿಯಂ ಕುರುವಕಮಂ 


ಪರಿರಂಭಣದಿ೦ ಪೊರೆಯೇಜೆಸುವ ತರುಣಿಯರಿಂ: ಗಿರಿಜಾಕ, 
೭. ೧೧ ವ); ಉತ್ಪಾಹಗೊಳಿಸು (ತನ್ನ ಕೀರ್ತ್ವಂಗನೆಯ 
ಏಟಗಮ೦ ಒಸೆದೇಚೆ. ಮಿಗೆ ಬಂಧುಗಳುವುಂ ಆ 
ತಂದೆಯೊಡನೆ ಪೊರೆಯೇಜಿಸಿದಂ: ಪಾರ್ಶ್ವನಾಪು, ೭. ೯೪) 

ಹೊರೆಯೇಜು. - ಅಉತ್ಪ್ಸಾಹಿಸು (ಪರೆವುದು ದುರಿತತಮಿಸ್ರಂ 
ಪೊರೆಯೇಜುವುದು ಅಮಳದೃಷ್ಟಿ .. . ಯಶೋಧರಚರಿತ 
ಕಥಾಶ್ನರಣಮೆಂಬ ಚಂದ್ರೋದಯದೊಳ್‌: ಯಶೋಧಚ, ೧. 
೨೬); ತೀಕ್ಷ್ಣಗೊಳ್ಳು (ಪರೆವುದು ದುರಿತತಮಿಸ್ರಂ 
ಪೊರೆಯೇಜುವುದು ಅಮಳದೃಷ್ಟಿ; ಯಶೋಧಚ, ೧. ೨೬) 

ಹೊರೆಯೊರೆ - ಮುಚ್ಚುಮರೆ (ಶ್ರೀಪ್ರಭವಿಮಾನದೊಳ್‌ 
ಉಪಪಾದತಳ್ಳತಳದ ಪೊರೆಯೊಳ೦ ಪೊರೆಯೊರೆಯಿಲ್ಲದ 
ಮದನರಾಗರಸದೊಳ್‌ ಮದನರಾಗರಸದೊಳ್‌ ಪೊರೆದು: 
ಆದಿಪು ನರಸಿಂ, ೨. ೭೨ ವ) 

ಹೊರೆವಿಡು - ಪೊರೆಯನ್ನು ಕಳಚಿಕೊ (ಪೊರೆವಿಡೆ ಸೋಂಕಿ 


ತೆಂಕಣೆಲರೂದಲೊಡಂ ಸ್ಮರದಗ್ನಭೂಜಮಂಕುರಿಸಿರೆ: 
ಲೀಲಾವತಿ, ೯. ೬೫) 
ಹೊರೆವೊರಕ - ಹತ್ತಿರ ಉದುರಿದ [ಒಅಕ?] ಹೂ [9] 


(ಸುರಯಿಯ ಬಿರಿಮುಗುಳ್ಗಳ ಪೊರೆವೊರೆಯೊಳ್‌ 
ಪೊರೆವೊರಕನಲ್ಲದೆ ಅಲ್ಲುಗುವ ರಜಂಬೊರೆದು ಪರಕಲಿಸಿದ 
ಅಳಿಕುಳಪರಿಕರಮುಮ೦ ಅತನುಶಿಖಿಯ ಕಿಡಿಗಳೆ ಗೆತ್ತಳ್‌: 
ಪಂಪಭಾ, ೫. ೫) 

ಹೊರೆವೊರೆ - 


ಪಸುರ್ಪು 


[ಪೊರೆ--ಪೊರೆ] ಪದರು ಪದರು (ಪರೆಯೆ 
ಬೆಳ್ಳಡರೆ ಬಲುಗುಳೊಳ್‌ ಹೊರೆದೋಜ್‌ 


ತೆಂಬೆಲರರ್ಪೊರೆವೊರೆಯಂ ಸಡಿಲ್ಲೆ; ಆದಿಪು, ೧೧. ೧೧೦); 
ದೂರ ದೂರ (ನೀರಜದ ರಜದ ಪೊರೆಪು ಆ ನೀರೇಜದ 
ನೀರ ಪೊರೆಪು ಪೊರೆವೊರೆ ನೀಂ ಸಂಸಾರಕ್ಕೆ ನಿನಗಂ ಈ 
ಸಂಸಾರಂ ಪೊರೆಪೊರೆ ಪರಾತ್ಮಹತಿನುತಚರಿತಾ: ಶಾತಿಪು, 
೧೧. ೯೬) 

ಹೊರೆವೋಗು - ಉತ್ಸಾಹ ಕುಂದು (ಪೊರೆವೋಗದ 
ಕಟ್ಟಾಯಮುಮಂ ಓರೆವೋಗದ ಚಲಮುಮಂ 
ನೋಟಕರಪ್ಪಿನಮಪ್ಪವರಿ೦ ಪೊಗಟೆಸುವೆನೆಂದು ತಜೆಸಂದು: 
ಶಾಂತಿಪು, ೪. ೩೬ ವ) 

ಪೊರ್ಕುಳಿ - ಹೋರಾಟ (ಸ್ಮರಶರಕಾಂತೆ ಕತ್ತಲೆಯ ಜೊನ್ನದ 
ಪೊರ್ಕುಳಿಯಂ ನಿವಾರಿಸಲ್ಕಿರದೆ ಎಡೆವೊಕ್ಕಳೆಂದೆನೆ 
ಲತಾಂಗದ ಸೌರಭದೊಂದಲಂಪು ಮಿಕ್ಕಿರೆ: ಶಾಂತೀಶ್ವಪು, ೨. 
೧೭); ಜಗಳ (ಅವಳ ಪೊರ್ಕುಳಿಯೊಳಂ ಬಟಲ್ಲು 
ನಿದ್ರಿತನಪ್ಪುದುಂ: ಪಂಚತಂತ್ರ, ೧೨೯ ವ) 

ಹೊರ್ಕುಳಿಗೆಯ್‌ - ಹೊಡೆದಾಡು (ಪೂವಿನೊಳಾದೊಡಂ 
ಮಖ್‌ದು ಪೊರ್ಕುಳಿಗೆಯ್ದುದು ಬುದ್ಧಿಯಲ್ತು 
ಶೌರ್ಯಾವಿಪಲನಪ್ಪನುಂ ಹಗೆಯನೊಳ್ಳಗೆಯಿಂ ಸಲೆ 
ಗೆಲ್ವುದುತ್ತಮಂ: ಶಾಂತೀಶ್ವಪು, ೭. ೧೨೪) 

ಪೊರ್ಕುಟರ್‌_ - ಹೊಕ್ಕುಳು (ಕೊಂದೆನ್ನ 
ಭಯದಿಂದಂ ರಸೆವೊಕ್ಕುಂ ಅಜನ ಗುಂಡಿಗೆವೊಕ್ಕುಂ 
ಮಂದರಧರನ ಈ ಪೊರ್ಕುಟ ಪೊಂದಾವರೆವೊಕ್ಕು 
ಮೇಣವಂ ಬರ್ದುಕುವನೇ: ಪಂಪಭಾ, ೧೧. ೧೨೧) 

ಹೊರ್ದಿಸು - ಹೊದ್ದಿಸು, ಸೇರಿಸು (ಗೀರ್ವಾಣಸುಖಂ 
ನಿರ್ವಾಣಸುಖಮುಮಂ ಕ್ರಮದಿ೦ ಪೊರ್ದಿಸಲಾರ್ಪ 
ಧರ್ಮಮಂ: ಸಮಯಪ, ೪. ೯೩) 

ಪೊರ್ದು - ಸೇರು (ಪೊರ್ದಲೊಡಂ ವಿನೇಯಜನಸಂಘಾತಕ್ಕೆ 
ಮಾಣಿಕ್ಕದೇವಪದಾಂಭೋಜ ವರಪ್ರಸಾದಮೆ ಜಯಂ ಭದ್ರಂ 
ಶುಭಂ ಮಂಗಳಂ: ಆದಿಪು, ೧೬. ೭) ಹೊಂದು 
(ಇರ್ದೆಡೆಯಣಿದು ಆಗಮದಿ೦ ಪೊರ್ದುವುದು ಓಲಗಿಪುದು 
ಆಪ್ತನಂ ಜೈನಂ: ಸಮಯಪ, ೮. ೧೦೩); ಸಮೀಪ ಹೋಗು 
(ಮಲಿನರನೆ ಪೊರ್ದುವಯ್‌ ನಿರ್ಮಲರತ್ತಲ್‌ 
ಪೊರ್ದಲೊಲ್ಲ: ಗದಾಯು, ೯. ೧೦); ಉಂಟಾಗು (ಸುತನ 
ಪರಾಭವದಿಂದ ಉನ್ನತಿ ಕುಸಿಯಲ್‌ ತನಗೆ ಪೊರ್ದೆ 
ನಿಸ್ತೇಜಂ: ಕರ್ಣನೇಮಿ, ೧೨. ೧೭೭) 


ಮಗನಂ ಇಂ 


ಹೊರ್ದುಗೆ - ಸಂಬಂಧ (ಸಂಬಂಧವೆಂದು ಪೊರ್ದುಗೆ 
ಅಭೀಧೇಯಮೆಂದು ಅರ್ಥಂ: ಶಬ್ದಮದ, ೭ ವೃತ್ತಿ; 
ಸಾಮೀಪ್ಯ (ಎವೆ ಮಂ*ಯಾದೊಡೆ ಒಂದಿನಿತು 
ಸೈೆರಿಸಲಾಗದ ಕೂರ್ಮೆ ಪೆರ್ಮೆವೆತ್ತ ವಿಭವಮುಂ 


ವಿಚಾರಿಸದ ಪೊರ್ದುಗೆ: ರಾಜಶೇವಿ, ೧೧. ೧೬೦) 

ಹೊಲ್‌ - ಹೊಲಿಗೆ ಹಾಕು (ಅಡಿಯೊಳ್‌ ಪಾಸಿದ 
ಚರ್ಲರತ್ನಪಟಮಂ ತಚ್ಛತ್ರರತ್ನಂ ಬೆಡಂಗೊರದೋರಂತಿರೆ 
ಮುಟ್ಟಿ ಪೊಲ್ಟ ತೆಅದಿ೦ದಿ೦ಂಬಾಗೆ: ಆದಿಷಪು, ೧೩. ೬೦); 
ಕೆಡುಕು, ಕೆಟ್ಟದ್ದು (ಜೈನಂ ಪೊಲ್ಲಪ್ಪ ಕತದೆ ಕೈಕೊಳಲೊಲ್ಲರ್‌ 
ನಾಡವರ್ಗಳ್‌ ಅದಣೆನೆಂಬರ್‌ ಮೂರ್ಪರ್‌: ಸಮಯಪ, 
೧೩. ೧೫) 

ಹೊಲ - ಹೊಲ, ಭೂಮಿ (ಪೊಲಂ ಪಸುರೇಜ್‌ ಕಾಡಮಲ್ಲಿಗೆ 
ನನೆಯೇಜ”: ಜಗನ್ನಾವಿ, ೪. ೪); ಸಂಗತಿ (ತೊಳಗುವ 


ನಭದೊಳ್‌ ಪಿತ್ತಾವಿಳ ದೃಷ್ಟಿಗೆ ಅವಿದ್ಯಮಾನಮೇಚಕ 
ರುಚಿಯೊಂದೆಳಸಿ ಮಿಗೆ ತೋರ್ಪ  ತೆಐದಿಂ ಖಳಂಗೆ 


೭೩೫ 


ಪೊಲನಲ್ತೆ ಕೃತಿಯೊಳಿಲ್ಲದ ದೋಷಂ: ಪುಷ್ಪದಂಷು, ೧. 
೪೮); ಆಶ್ರಯ (ಪುಸಿ ಪೊಲಲನಲ್ತು ನಾಲಗೆಗೆ ಪಂದೆತನಂ 
ಮೊಜ್‌್‌ಯಲ್ರ ಕೈಯ ಕೂರಸಿಗೆ: ಪಂಪರಾ, ೬. ೧೧೪) 

ಪೊಲಂಬಿಗ - ಹೊಲಬಿಗ, ದಾರಿ ತೋರಿಸುವವನು (ಕುರುಡನಪ್ಪ 
ಪೊಲಂಬಿಗನಂ ನಂಬಿ ಗಟ್ಟದಿಟ್ಟಿಡೆಯೊಳ್‌ ಇರುಳ್‌ 
ದೂರದೇಶಕ್ಕೆ  ಪಯಣಂಬೋಪೆನೆಂಬಾತನುಂ 
ಬುದ್ಧವ೦ತರಲ್ಲರ್‌: ಧರ್ಮಾಮ್ಯ, ೭. ೨೨ ವ) 

ಹೊಲಂಬು - ಹೊಲಬು, ದಾರಿ (ತೇಜಿಗಳ ಕಾಲ ದೂಳಿ ನೆಗೆದು 
ಕೊಳುಗುಳದೊಳ್‌ ಬೀರರಂ ಅರಸುವ 


ಪಸರಿಸಿ 


ಅಚ್ಚರಸಿಯರಂ ಪೊಲಂಬುಗಿಡಿಸೆಯುಂ: ಕಬ್ಬಿಗಕಾ, ೨೨೪ 
ವ); ಸ್ವರೂಪ (ನಾವದ ಪಲಂಬ೦ ಬಲ್ಲುದಿಲ್ಲ ನೀವು 
ಬಲ್ಲಡೆ ಪೇಟೆಂ: ಪುಣ್ಯಾಸ್ತ, ೬. ೫೫ ವ) 


ಹೊಲಂಬುದಪ್ಪು ದ ದಾರಿ ತಪ್ಪು (ರವಿರಥದ 
ಕುದುರೆಯೊಳೊಂದು ಪೊಲಂಬುದಷ್ಪಿ ನೆಲಕ್ಕಿಟೆದುದೆಂಬಂತೆ 


ಚೆಲ್ವನಪ್ಪ ವಾಜಿಯ ರೂಪನಳವಡಿಸಿ: ಪುಣ್ಯಾಸ್ರ ೫. ೬೨ 
ವ) 
ಹೊಲಗಿಡು - ದಾರಿತಪ್ಪು (ಖಚರನಿಯಕ್ಕಿದಿರ್ವೋಗಿ ದಿಟ್ಟಿಗಳ್‌ 


ಪೊಲಗಿಡೆ ಚಿತ್ತಜನ ಉಜ್ಜುಗಮುಮಂ ಮಜ್‌ದಿರ್ದವೊಲಿರ್ದ 
ನಲ್ಲಳಂ: ಆಚವರ್ಧ, ೪. ೭೬) 

ಹೊಲಗೇರಿ - ಹೊಲೆಯರು ವಾಸಿಸುವ ಜಾಗ (ಆ ಮೊಸಳೆ 
ತನುವನುಟೆದು ಬಟೆಕ್ಕಾ ಪೊಲಗೇರಿಯಾಡಿನುದರದೆ ನೆಲಸಿ: 
ಯಶೋಧಚ, ೩. ೯೯) 


ಹೊಲತಿ - ಹೊಲೆಯ ಹೆಂಗಸು (ನೀಳನೆಂಬ ಮಾದೆಗಂಗಂ 
ಕೇಶಿಯೆಂಬ ಮಾದೆಗಿಗಂ ಮಗಳ್‌ ಪೊಲತಿಯಾಗಿ 
ಪುಟ್ಟಿ: ವಡ್ಡಾರಾ, ಪು. ೯. ಸಾ. ೭) 

ಹೊಲನಾಗು - ದೃಷ್ಟಿಗೆ ಬೀಳು (ಪೊಗಟ್ಟು ಮಹಾತ್ಮರ 
ಉಜ್ಜ್ವಲಮೆನಿಪ್ಪ ಗುಣ೦ಗಳಂ ಉಜ್ಜ್ವಲ ಪಸಿದ್ಧಿಗೆ 
ಪೊಲನಾಗದೆ .. .. ಪೊಗಟ್ಟು ದುರಾತ್ಮನಂ .. .. ಓದಿದವಂ 


ಕೃತಿಯೇ ಕರತಾರ್ಥನೇ: ಪಂಪರಾ, ೧. ೩೫) 

ಪೊಲಮಚ್ಚು - ತನ್ನ ಸ್ಥಳದ ಬಗೆಗಿನ ಅಭಿಮಾನ (ನಿಲೆ 
ಪೊಲಮಚ್ಚು ತಮ್ಮ ಮನದೊಳ್‌ ಸಲೆ ಕಬ್ಬಸು 
ಪರ್ವಿದುರ್ವಿಯೊಳ್‌ ಚಲದಿಜೆದಾಂತು ಬಿಟ್ಟ 
ಭಟರಂತ್ರದತೊಂತುಳಿಯೊಳ್‌: ಕರ್ಣನೇಮಿ, ೧೦. ೧೫೩) 

ಪೊಲನಾಗು - ಎಡೆಯಾಗು (ಪೊಗಟ್ಟು ಮಹಾತ್ಮರುಜ್ಜಲಮೆನಿಪ್ಪ 
ಗುಣಂ೦ಗಳನುಜ್ಜಲಪುಸಿದ್ದಿಗೆ ಪೊಲನಾಗದೆ ಪೊಗಟ್ಟು 
ದುರಾತ್ಮನಂ ಓದಿದವಂ ಕೃತಿಯೇ ಕೃತಾರ್ಥನೇ: 
ಪಂಪರಾ, ೧. ೩೫) 

ಪೊಲಬು - ಹಾದಿ (ಪುರೂರವನೆಂಬ ಬೇಡ೦ ಒಂದು ದಿವಸಂ 
ಆ ಮಧುರವನದೊಳ್‌ ಸಾಗರಸೇನಮುನೀಶ್ವರಂ 
ಪೊಲಬುಗೆಟ್ಟಿರ್ಪುದು೦ ಅವರಂ ಕಂಡು: ಶಾಂತೀಶ್ವಪು, ೨. 
೫೯ ವ) 

ಹೊಲವಾನಸೆ - ಪೊಲತಿ (ಚರಿಗೆವೋಗುತ್ತುಂ ನಾನಾನೂನ 
ದುಃಖಪೀಡಿತಮಾನಸೆಯಾಗುತ್ತಮಿರ್ದ ಪೊಲವಾನಸೆಯಂ 
ಕರುಣಂ ಕೈಮಿಗೆ ಕಂಡು: ಸುಕುಮಾಚ, ೫. ೨) 

ಹೊಲವುಲ್ಲೆ - [ಹೊಲಬು ಪುಲ್ಲೆ] ದಾರಿಯಲ್ಲಿನ [ಓಡುವ] 
ಹುಲ್ಲೆ? (ಮತ್ತಮೊಂದೆಡೆಯೊಳ್‌ ಪಟುವಟೆಯ ಬೇಟದ 
ತೋಟಯಂ ತೊಡರ್ದಟ್ಟುವೆತ್ತ ಪೊಲವುಲ್ಲೆಯಳ್ಳೆವಿಳ್ಳಿಯಾದ: 
ಆದಿಷು, ೨೮. ವ) 


ಹೊಲಸಟ್ಟಿ ನಾಣು - ಹೊಲಸಿನಿಂದಾಗಿ ಕೆಟ್ಟ ವಾಸನೆ ಸೂಸು 
(ಕಾಡಪಂದಿಗಳ ಬಲ್ಲೆಣದಿಂ ಪೊಲಸಟ್ಟಿ ನಾರ್ವ ಜೇಡೆಗಲ 
ಪುಣ್ಗಳಿ೦ ತೊರೆವ ನೆತ್ತರ ಕೆಯ್‌ ನಡುಗಲ್ಕೆ ನೀಡಿ: ಕಾದಂಬ, 
೧. ೧೫೩) 

ಹೊಲಸು - ಕೊಳೆ (ಭೇದವು ಆ ಕ್ಷಯಪವನಂಗಂ ಆತನ 
ಗದಾಪವನಂಗಂ ಅದೊಂದೆ ರಕ್ತ ಚರ್ಚೆಯ ಪೊಲಸು: 
ಜಗನ್ನಾವಿ, ೯. ೬೪); ಮಾಂಸ (ಪೊಲಸಟ್ಟ ಕಲನಂ 
ಎಂತು೦ ಕಲಸರ್‌ ಮಡಕೆಗಳೊಳ್‌: ಸಮಯಪ, ೧೪. ೯೩) 

ಹೊಲಸುನಾಜು - ಪೊಲಸಟ್ಟಿ ನಾಜು (ಪೊಲಸುನಾಜುವ 
ಮೆಯ್ಯನೆ ಕರ್ಚಲೆಂದು ಚೆಚ್ಚರಂ ಅಪರಾಂಬುರಾಶಿಗೆ 
ಇಟೆವಂತೆ ಇಟಿದಂ ಕಮಳ್ಳೆಕಬಾಂಧವಂ: ಪಂಪಭಾ, ೧೧. 
೫೧) 

ಹೊಲಿ - ಹೊಲಿ, ಹೊಲಿಗೆ ಹಾಕಿ ಸೇರಿಸು (ಕುಪ್ಪುಸದಂತೆ ಬೆನ್ನಂ 
ಪತ್ತಿ ಕೆತ್ತುವರ್‌ ಸಿಪ್ಪಿಗನಂತೆ ಪೊಲಿವರ್‌: ಧರ್ಮಾಮೃ, ೩. 
೪೩ ವ) 

ಹೊಲೆ - ಕಳಂಕ (ಹೊಲೆ ಮಸಗಿ ದಿಕ್ಕುವರೆಗಂ ತಲಸದೆ 
ಭಾರತಮನೆಯ್ದಿ ಕಿಡೆ ಪೇಟ್ಟ್ಬುದಜೆಂ ಪೊಲೆಯರ 
ಬಸಿಉಳ್ಳಂದಮ್ಮಳಿನಾತ್ಮಂ ವ್ಯಾಸನೆಂಬ್‌: ಸಮಯಪ, ೧೦. 
೧೭೭); ಮುಟ್ಟಿನ ಮೈಲಿಗೆ (ಹೊಲೆ ಪಿಂಗದೆ 
ಪೊಂಗುವುದಕ್ಕಲಸುವರಾ ಜನಂಗಳ್‌: ಪುಷ್ಪದಂಪು, ೩. 
೮೬) 


ಹೊಲೆಗಲಸು ದ ಮೈಲಿಗೆ ಮಾಡು (ಪೊಲೆಗಲಸೆ 
ಬಂಧುಜನಮುಂ  ಪೊಲೆಯರುಂ ಒಂದೆಡೆಯೊಳೊಂದೆ 
ನರಕಕ್ಕಿಟೆವರ್‌: ಸಮಯಪ, ೯. ೯೩) 

ಹೊಲೆಗೆಳೆ - ಕೆಟ್ಟ ಗೆಳೆಯ (ಆ ಪಾಪಕರ್ಮಂ 
ಪೊಲೆಗೆಳೆಯಂತೆಯುಂ ಶಾಂತಿಗೆಯ್ಯೆ ಬೇತಾಳಂ 


ಮೂಡಿದಂತೆ: ಪಂಚತಂತ್ರ, ೧೫೧ ವ) 

ಹೊಲೆಬೂತು - ಕ್ಷುದ್ರ ವ್ಯಕ್ತಿ (ಪಾಣ್ನೆಯಪ್ರ ಸಜ್ಜನಿಯಂತೆ 
ಸಿಡಿಮಿಡಿಗೊಳ್ಳದೆ ಪೊಲೆಬೂತಿನಂತೆ ಕಿಡೆನುಡಿಯದೆ 
ನಿಂದು ಸುವ್ರತ೦ಗ೦ ತಾಳ್ಗಿ: ಧರ್ಮಾಮೃ, ೧೦. ೨೫ ವ) 

ಹೊಲೆಮಸಗು - ಹೊಲೆತನ ಹೆಚ್ಚಾಗು (ಪೊಲೆ ಮಸಗಿ... . 
ಹೊಲೆಯರ ಬಸಿಖೊಳ್‌ ಬಂದಂ ಮಲಿನಾತ್ಮಂ ವ್ಯಾಸಂ 
ಎಂಬರ್‌: ಸಮಯಪ, ೧೦. ೧೭೭) 

ಹೊಲೆಯ - ಹೊಲೆಯ (ಪೊಲೆಯರ್ತಮ್ಮಯ ಕೇರಿಗೆ 
ಪೊಲೆಯರ್ಬರೆ ತುಷ್ಟಿ ಮಾಲ್ಪರ್‌: ಸಮಯಪ, ೪. ೮೭) ; 
ನೀಚ (ನಿನ್ನಿಂದ ಬಿಟ್ಟು ಪೊಲೆಯರ್ಯಿನ್ನುಂ ಮುನ್ನಾದೊಡೆ 
ಒಳರೆ ಇಂತೀ ಪುರದೊಳ್‌: ಪುಣ್ಯಾಸ್ರ್ಯ ೬. ೨೨) 

ಹೊಲೆವಡು - ಅಸ್ಪ ಶ್ಯವಾಗು (ಅಗ್ನಿ ಮುಟ್ಟದೊಡೆ ಅವನಾ 
ಮನೆಯಿಂದೆ ಕಳೆವರೆನ್ನರುಮೆನಲ್ಕೆ ಪೊಲೆವಟ್ಟುದಾಗದಿರ್ಕುಮೆ 
ದೆಯ್ವಂ: ಸಮಯಪ, ೮. ೧೮೬) 

ಹೊಲೆವಟ್ಟು - [ಹೊಲೆೇಪಟ್ಟು] ಹೊಲೆಗೇರಿ (ಎಯ್ದಿದಂ 
ಪೊಲೆಯನಾ ಪೊಲೆವಟ್ಟಿನೊಳಿರ್ದ ಕನ್ನೆಯಂ: ಕಾದಂಸಂ, 
೮. ೩೬) 

ಹೊಲೆವನೆ - ಹೊಲೆಯನ ಮನೆ (ಜನ್ನದ ಮನೆಗಂ 
ಪೊಲೆವನೆಗಂ ಭೇದಮಿಲ್ಲ ನೋಡುವೊಡೆಂತುಂ: ಸಮಯಪ, 
೧೧. ೧೧೦) 


೭೩೬ 


ಹೊಲ್ಲ - ಕೆಟ್ಟುದು, ಹೀನವಾದ (ಅಂತು ನೆಲಸುವುದುಂ ಆಕೆಗೆ 
ಪೊಲ್ಲ ಬಯಕೆಯೆ ತೋರ್ಪುದುಂ: ಕರ್ಣನೇಮಿ, ೫. ೧೦೬ 
ವ) 

ಪೊಲ್ಲಕೆಯ್‌ - ಕೆಟ್ಟದ್ದನ್ನು ಆಲೋಜಿಸು (ಕಳವ೦ ಮಿಥ್ಯೆಯಂ 
ಏಚೆಸಿ ಕಳತ್ರದೊಳ್‌ ಪೊಲ್ಲಕೆಯ್ದರ್‌ ಎಂದು ಇಲ್ಲದುದಂ 
ಗಟಪಿದೊಡೆ ದಂಡಕಂ ಕಡುಮುಳಿದಂ: ಪಂಪರಾ, ೯. ೯) 

ಹೊಲ್ಲದು - ಅಯೋಗ್ಯವಾದುದು, ಕೆಟ್ಟುದು (ತಪನಸುತಂ ಬೇಜ” 
ಪೊಲ್ಲದ೦ ನುಡಿದನಾವಗ೦ ಬಿಸುಟಂ ರಕ್ಷಿಪ ಕಯ್ದುವಂ: 
ಗದಾಯು, ೨. ೨೦) 

ಹೊಲ್ಲದುಗೆಯ್‌ - ಕೆಟ್ಟುದು ಮಾಡು, ತಪ್ಪು ಮಾಡು (ಒದವುಗೆ 
ನಿನ್ನ ಸಂತತಿಗೆ ನೂರ್ವರ್‌ ಉದಗ್ರ ಸುತರ್ಕಳ್‌ ಒಂದೆ 
ಗರ್ಭದೊಳ್‌ ಎನೆ ಕೆಮ್ಮನಿಂತು ಪೊಸೆದಿಕ್ಕಿದೆ ಪೊಲ್ಲದುಗೆಯ್ದೆ: 
ಪಂಪಭಾ, ೧, ೧೩೧) 

ಹೊಲ್ಲದು ಪೂಣ್‌ - ಕೆಟ್ಟ ಪ್ರತಿಜ್ಞೆ ಮಾಡು (ಪೊಲ್ಲದು ಪೂಣ್ಬು 
ಪುಚ್ಚಟೆಯದೆ ಉರ್ಕಿದ ಕೌರವರಂ ಪೊರಳ್ಳಿ ಕೊಂದು: 


- ದುಷ್ಟ ವ್ಯಕ್ತಿ (ಅಧಮರ ಪೊಲ್ಲಮಾನಸರ 
ದುರ್ಜನರ ಜಾರಜಾತರ ವಿಜಾತಿಗಳ್ಲೆ ಯೋಗ್ಯಮಪ್ಪ 
ಅಯೋಗ್ಯಮಂ: ವಡ್ಡಾರಾ, ಪು ೮, ಸಾ ೧೪) 

ಪೊಲ್ಲಮಾನಸಿ - ದುಷ್ಟ ಹೆಣ್ಣು (ಈ ಪೊಟ್ಟು ಎತ್ತ ಪೋದಪ್ಪಯ್‌ 
ಪೊಲ್ಲಮಾನಸಿಯೆ ಎಂದಾತಂ ಪಿಡಿದು ಕಾಡೆ: ವಡ್ಡಾರಾ, ಪು 
೧೬, ಸಾ ೫) 

ಪೊಲ್ಲಮೆ - ಹೊಲಸು (ಸಂಸಾರದ ಪೊಲ್ಲಮೆಯುಮಂ ತಂತಮ್ಮ 
ಬಗೆವ.. ಕಾರ್ಯ್ಯಮುಮನವರ ಮುಂದೆ ನುಡಿದೊಡೆ: 
ವಡ್ಡಾರಾ, ಪು ೪೩, ಸಾ ೧೦); ಕಳಂಕ 
(ವಿಚಾರಪರರವರಂತುಂ ಭಾವಿಸಿ ತಿಳಿದುಂ ತಮ್ಮಯ ದೇವರ 
ಪೊಲ್ಲಮೆಯಂ ಅಂತುಮಿಂತುಂ ಬಿಡುವರ್‌: ಸಮಯಪ, ೮. 
೨೨೭); ಕೆಟ್ಟತನ (ಅವನೀನಾಥನ ಗೆಯ್ದ ಪೊಲ್ಲಮೆಗಂ ಎನ್ನ 
ಒಳ್ಳಿಂಗ೦ ಇಂ ಸಕ್ಕಿಯಾಗಿ ಅವಂ ಈವಂತುಟಂ ಅದಂ 
ಬಲ್ಲಂತು ಕಾಲ್ಗುತ್ತಿ ನೋಡು: ಪಂಪಭಾ, ೯. ೨೬) 

ಹೊಲ್ಲಾ - ತಪ್ಪೇ? (ಗುಣಿಗಳ್‌ ನಿರ್ಮಳನೆನಲ್‌ 
ಏಕಾಗದಂಜದೆಂಬುದು ಪೊಲ್ಲಾ: ಸಮಯಪ, ೮. ೪೫) 

ಹೊಲ್ಲಿ - ದುಷ್ಟಳು (ಪೊಲ್ಲಿವಳ್‌ ಪಟೆಗಂಜಳ್‌ ಭರತಾದಿಗಳ್‌ 
ಪಲವುಕಾಲಂ ತನ್ನೊಳೊತಿರ್ದವರ್‌ ಕಟಿದಂದಾ ಕ್ಷಣದೊಳ್‌ 
ಧರಾರಮಣಿ ಮತ್ತೊರ್ವಂಗೆ ಪುರ್ವಿಕ್ಕುವಳ್‌: ಪಂಪರಾ, ೬. 
೬೯) 

ಪೊಲ್ಲಲಿಂಗಿ - ಕೆಟ್ಟ ಸನ್ಯಾಸಿ (ಪೊನ್ನ ತಳಿಗೆಯೊಳ್‌ ನಾಯ್‌ 
ತುಯ್ಯಲನುಣ್ಣುದಂ ಕಂಡುದಣೆಂ ಪೊಲ್ಲಲಿಂಗಿಗಳ್‌ 
ಅರಸರ್ಕಳಿಂದಂ ಪೂಜಿಸೆಪಡುವರ್‌: ವಡ್ಡಾರಾ, ಪು. ೮೬, 
ಸಾ. ೨೮) 

ಹೊಸ - ಹೊಸ, ನೂತನ (ಒರ್ವಳ್‌ ಹೊಸ ಶಾವಕಿ 
ಕಟ್ಟಿಲೆಯೊಳ್‌ ನಿರ್ಗಂಥರಪ್ಪ ರೂಪು ಕಂಡು ಬೆರ್ಚಿದೊಡೆ: 
ವಡ್ಡಾರಾ, ಪು. ೯೨, ಸಾ. ೧೧) 

ಹೊಸಂತಿಲ್‌ - ಹೊಸಿಲು (ಎನಗೆ ಪೊಸಂತಿಲೀ ನೆಗಟ್ಟವಜ್ರದ 
ವೇದಿಕೆ ಗೋಷ್ಟದ೦ ದಲೀ ವನನಿಧಿ: ಆದಿಷು, ೧೨. ೭೧) 

ಹೊಸಂಬ - ಹೊಸಬ (ವಿಚಾರಿಸದುಂತೆ ಪೊಸಂಬರೊತ್ತೆಯಂ 
ಕೊಳ್ಳುದು ತಕ್ಕುದಲ್ತು: ಶಬ್ದಮದ, ೧೬೪ ಪ್ರ ೨) 


ಹೊಸಕಾರ್‌ - ಹೊಸ ಮಳೆಗಾಲ (ಪೊಸವೇಟಕಾಜರ 
ಎರ್ದೆಗಳ್‌ ಪೊಸಕಾರ ಪೊಡರ್ಪುಗಂಡು ಅದೇಂ ಕರಿತುವು 
ಅದೇಂ ಕಲಂಕಿದುವು: ಪಂಪಭಾ, ೭. ೨೩) 

ಹೊಸಕಿಟ್ಟಳ - ಹೊಸ [ಯೌವನದ] ಸೊಕ್ಕು (ಪತ್ತೆ ಸಾರ್ವವರಂ 
ತರ್ಜಿಸಿ ಕಾಮನ ಪಡಿಯಅತಿವೊಲೆಸೆದಳ್‌ ಪೊಸ 
ದೇಸೆಕಾರ್ತಿ ಪೊಸಕಿಟ್ಟಳದೊಳ; ನೇಮಿನಾಹು, ೨. ೧೪); 

ಹೊಸಗನ್ನಡ - ಹೊಸ ಕನ್ನಡ (ಪೊಸಗ್ಗ್ನ್ನಡದಿಂ ವ್ಯಾವರ್ಣಿಸುವೆಂ 
ಸತ್ಯವಿತೆಯನೆಂದು ಕನ್ನಡಂ ಚಿಂತಿಸಿ ಕೂಡಲಾಣದೆ ಅಕ್ಕಟ 
ಮಿಸುಕದ ಸಕ್ಕದಮನಿಕ್ಕುವವನುಂ ಕವಿಯೇ: ಧರ್ಮಾಮೃ, ೧. 
೪೧) 

ಹೊಸಗಳಮೆ - [ಪೊಸ--ಕಳಮೆ] ಹೊಸ ಬತ್ತ (ಪೊಸಜಾದಿಯ 
ಬೆಳೆದೊಳಗಿದ ಪೊಸಗಟಮೆಯ ಪೊಸತರಲ್ಪ ತಾವರೆಗಳ 
ಕಂಪಸದಳಮೆಸೆದಿರೆ ದೆಸೆದೆಸೆಗೊಸಗೆಯೆ ಬರ್ಪಂತೆ ಕ್ಲೆ 
ಮಂದುದು ಶರದಂ: ಆದಿಪು, ೧೧. ೩) 

ಹೊಸಗಾರ್‌ - [ಪೊಸ-- ಕಾರ್‌]: ಆರಂಭದ ಮಳೆಗಾಲ, 
ಮುಂಗಾರು [ನರ್ತಕೀಲೀಲೆಯಿಂದದೊಂದು ಪೊಸಗಾರ 
ಸೋಗೆನವಿಲಾಟಮಂ ತೋಜಿದಳ್‌: ಆದಿಪು, ೧೨. ೧೩) 

ಹೊಸತಿಕ್ಕು- [ಪೊಸತಂ* ಇಕ್ಕು] ಹೊಸದಕ್ಕೆಂದು ಬಲಿಕೊಡು 
(ರಣದೊಳ್‌ ರಾವಣನ೦ ಜವಂಗೆ ಪೊಸತಿಕ್ಕಲ್‌ ತಾರಶೈಲಕ್ಕೆ 
ತೆಂಕಣದಂ ಕಂಕಣದಂತೆ ಕೈಗೆವರಿಸಲ್‌ ಭೂಚಕ್ರಮಂ: 
ಪಂಪರಾ, ೩. ೧೬೦) 

ಹೊಸತಿಲ್‌ - ಹೊಸಿಲು (ಅಸುವೆ ಒರಲ್‌ ಒನಕೆ ಗೂಟಂ 
ಪೊಸತಿಲ್‌ .. . ಸಮಸ್ತಂ ದೆಯ್ವಮಿಂತಿವೆಂಬರ್‌ ಮೂಢರ್‌: 
ಸಮಯಪ, ೯. ೮೧) 

ಹೊಸತು - ಹೊಸತು, ನವೀನವಾದುದು (ನೆಲನು೦ ಪೊಲ್ಬುಂ 
ಹೊಲನುಮನಣಿದು ಬಟೆಯೊಳ್‌ ಪೊಸತುಂ 
ಪಟದುಮನಣಿದು ಪರಿಯಿಸಲ್‌ ನೀನೆ ಬಲ್ಲಯ್‌: ಪಂಪಭಾ, 
೫. ೪೬ ವ) 

ಹೊಸದಳಿಂ ಬ - ಹೊಸ ವಸ್ತ (ಓಲಗಶಾಲೆಯೊಳಗಣ 
ಕಪ್ಪುರವಳಿಕಿನ ಜಗುಲಿಯ `ಮೇಗಣ ಕುಸುಮದೆಸಳ 
ಮಿಸುಗುವ ಪೊಸದಳಿಂಬದ ಮೇಗೆ ಕಿಣಿದು ಬೇಗಂ 
ವಿಶ್ರಮಿಸಿ: ಆದಿಪು, ೧೧. ೭೩ ವ) 

ಹೊಸದಳಿರ್‌ - ಹೊಸತು ತಳಿರ, ಹೊಸ ಚಿಗುರು 
(ರಸೆಯಿಂದಮೊಗೆದು ಪೆಡೆಗಳ್‌ ಪೊಸಮಾಣಿಕದ 
ಎಳವಿಸಿಲ್ಲಳೊಳ್‌ ಪೊಸದಳಿರೊಳ್‌ ಮುಸುಕಿದ ತೆಜೆಂದೆಸೆದಿರೆ 
ಹೊಸತೆನೆ ನಡೆ ನೋಡಲ್‌ ಉರಗರಾಜ೦ ಬಂದಂ: 
ಪಂಪಭಾ, ೧೨. ೧೪೧) 

ಹೊಸದಳೆ - ಹೊಸ ಛತ್ರಿ (ಭ್ರಾಜಿವೇಣೀಸ್ರಗಗ್ನಾಳಿಬ್ರಒ೦ ಪೀಲಿಯ 


ಪೊಸದಳೆಯಂ ಪೋಲೆ .. . ಬ೦ದಳ್‌ .. . ಪರಪುತುಂ 
ಕಾತಿಯಂ ಕಾಂತೆಯೊರ್ವಳ್‌: ಲೀಲಾವತಿ, ೬. ೫೦) 
ಪೊಸಪೊಚ್ಚ - ಹೊಸ ತೇಜಸ್ಸು (ಪೆಸರ್ಗಳ್ಳಿತ್ತು 


21 


ಮಸ್ತಖೇಚರಬಲಂ ತೇಜಕ್ಕೆ ಬೆರ್ಚಿತ್ತು ಮುಂ 

ಸಪೊಚ್ಚಂ ಬೆರಸಿರ್ಪ ಭೂಚರಬಲಂ: ಆದಿಷು, ೧. ೭೮) 
ಮಾಣಿ - ಹೊಸ ಹುಡುಗ (ಸಜ್ಜೆಯ ಕಾಪಿನವನೊರ್ವಂ 
ಸಮಾಣಿ ಬರೆದಂ ಇದಂ: ಪಂಚತಂತ್ರ, ೨೬೬ ವ) 

ಸು - ಹೊಸತಾಗಿ ಮಾಡು (ಮೆಲ್ಬು ಮೇಳಮಂ 
ಸೂಸಯಿಸೆ ತನ್ನ ಮುನ್ನಚಿವು ಬೇಟದ ಲಲ್ಲೆಯ ಬಲ್ಕೆಪತ್ತಿ 
ಸುತ್ತಿಸೆ: ಆದಿಷು, ೧೨. ೧೭); ರಚನೆ ಮಾಡು (ಪುಸಿಯ 
ಪರಾಂಗನಾರತದ ಮದ್ಯದ ಮಾಂಸದ ಮೆಯ್ಗೊಜಲ್ಬ 


ಡು 


ಚ 
ಸ್ಸ 


ದುರ್ವ್ಯಸನಿಯ ಮಾಡಿದೋದೆ ನಿಮಗಾಗರಮಾಗಿರೆ 
ಅಸತ್ಯವಾದಮಂ ಪೊಸಯಿಸಿ: ಆದಿಷು, ೨. ೧೧); 
ಉಂಟುಮಾಡು, ನಡೆಸು (ವಸುಮತಿವೆಸರ್‌ ಅನ್ವರ್ಥಂ 
ವಸುಧೆಗೆನಲ್‌ ಕಣ್‌ದು ಮಲ್‌್‌ಯಂ ದಾನವ್ಯಸನಿ 
ದಶರಥನದೇಂ ಹೊಸಯಿಸಿದನೊ ಚೌಲೋಪನಯನ 
ಮಹಿಮೋತ್ಸವಮಂ: ಪಂಪರಾ, ೩. ೧೪೨) 

ಹೊಸವಟ್ಟ - [ಹೊಸ--ಪಟ್ಟ ಹೊಸ ಪೀಠ, ಹೊಸತಾದ 
ಬಾಸಿಂಗ (ಅದು ಚಿತ್ತಜಂಗೆ ಕುಲದೈವಂ ಅದು 
ಅಂಗಜಚಕ್ರವರ್ತಿಗೆತ್ತಿದ ಪೊಸವಟ್ಟಂ ಅ೦ತದು ಮನೋಜನ 

ಕೈಪಿಡಿ: ಆದಿಹು, ೨. ೭೪) 


ಲ 
ಹೊಸವಡಿ - ಹೊಸ ಮಡಿಬಟ್ಟೆ (ಪೊವಡಿಯಿಂ ಪಚ್ಚವಡಿಸಿದ 


ಹಂಸತೂಳತಲ್ಲಮಂ .. . ಏಚೆದ ಬೇಗದಿಂ: ಲೀಲಾವತಿ, 
೧೦. ೩೭ ವ) 

ಹೊಸವಾಣಿತಿವುಲ್ಲೆ - ಹಸಿ ಬಾಣಂತಿ ಜಿಂಕೆ (ಪಸುರ್ವಲ್ಲಂ 
ಮೇವುತಿರ್ದ ಪೊಸವಾಣಿತಿವುಲ್ಲೆ . . ಕೊಣಸುಮಂ ಬಿಟ್ಟು 
ಬರಲಾಣದೆ: ಪುಷ್ಪದಂಪು, ೩. ೭೬ ವ) 

ಹೊಸವಾಸಣಿಗೆ - [ಪೊಸ-ಬಾಸಣಿಗೆ] ಹೊಸತಾದ ಮುಸುಕು 


(ಬಾಸಣಿಸಿದ ಚಿನ್ನದ ಪೊಸವಾಸಣಿಗೆಯ ಪೊಸ ಸಿವಿಗೆ 
ಮಣಿಮಯಕಳಶೋದ್ಧಸಿ ದೆಸೆಯೊಳೆಸೆಯೆ: ಆದಿಷು, ೧೧. 
೪೦) 

ಹೊಸವಾಸಿಗ -  [ಹೊಸ*ಬಾಸಿಗ] ಹೊಸ ಹೂಮಾಲೆ 
(ಸುರಕುಸುಮದ ಪೊಸವಾಸಿಗಮೆರಡು೦ ಕರತಳದೊಳೆಸೆಯೆ: 
ಆದಿಷು, ೧೦. ೨೦) 


ಹೊಸವೆ - [ಪಹೊಸವು*ಎ] ಹೊಸದಾದವೇ ಎಂಬ 
ಅವಧಾರಾಣಾರ್ಥ (ರಸಭವಾಭಿನಯಂಗಳ್‌ ಪೊಸವೆ 
ಪುಗಿಲ್‌ ಪೊಸವೆ ಚಲ್ಲಿಗಳ್‌ ಪೊಸವೆ ನಯಂ ಪೊಸವೆ 
ಕರಣ೦ಗಳು೦ ನಿಪ್ಲೊಸವೆ ಎನೆ ಷೊಸಯಿಸಿದಳಾಕಿ 
ನಾಟ್ಯಾಗಮಮಂ: ಆದಿಪು, ೯. ೨೫) 

ಹೊಸವೆಳ್ಳು - ಹೊಸ ಬಿಳುಪು, ಹೊಸ ಕಾಂತಿ (ಪಸರಿಸಿದ 
ಪಯಃಪೂರದ ಪೊಸವೆಳ್ಳು ನಿಜಾಂಗರುಚಿಯ 
ಪೊಜಪೊಣಗೆ ಪೊದಳ್ಳೆಸೆದಿರೆ: ಆದಿಷು, ೭. ೯೨) 

ಹೊಸವೇಟ - [ಪೊಸಃಬೇಟ] ಹೊಸ ಪ್ರಣಯ (ಪುದಿದಿರೆ 


ರಾಗಂ ಉರ್ಕೆ ಪೊಸವೇಟದಲಂಪುಗಳೆಲ್ಲಂ ಓದಿದರ್ಗೆ 
ಇದಅನುಯಾಯಿಗಳ್ಳೆ: ಪಂಪಭಾ, ೧೪. ೬೩) 

ಪೊಸವೇಟಕಾಅರ್‌ ದ ಹೊಸ ಪ್ರಣಯಿಗಳು 
(ಮತ್ತಮೊಂದೆಡೆಯೊಳ್‌ ಅಂದೆ ಪೊಸವೇಟಕಾಣರಪ್ಪ 
ಕಡುನಲ್ಲರುಮಿರ್ವರುಮಿರೆ: ಆದಿಷು, ೧೨. ೨೮) 

ಹೊಸೆ - ಹಗ್ಗ ಹೊಸೆ (ಕೆಂಗಲೆಗಳ್‌ ಅಕ್ಷಮಾಲೆಯೊಳ್‌ 
ಎಸೆದಂತಿರೆ ಪೊಸೆಯೆ ಮುತ್ತು ಪವಳಂ ಬೆರಸಿದವೊಲಾಯ್ದು; 
ಪಂಪಭಾ, ೬. ೧೦); ಕಾಣಿಸು, ಉಂಟಾಗು (ಪೊಸೆಯದೆ 
ಪಜ್ಞೆಗಳಂ ನಾಲ್ಲೆಸೆಯೊಳಂ .. . ಮಿಸುಕದೆ ಸಲೆ ನಿಂದು 
ಎಸಕಂ ಪಸರಿಸಿದರ್‌: ಸಮಯಪ, ೧. ೧೬); ಕಡೆಗೋಲು 
(ಪೊಸೆ- .. . ಮಂಥದಂಡೇ ಚ: ಶಬ್ದಮದ, ಧಾ ೭೦೧); 
ಕಡೆ (ನೀರಂ ಹೊಸೆದುಂ ಬೆಣ್ಣೆಯನಾರಾನುಂ 
ಪಡೆದವರೊಳರೆ: ಸಮಯಪ, ೨. ೧೩) 

ಹೊಸೆದಿಕ್ಕು -  ಕೆವಿಜಿ ಹಾಳುಮಾಡು (ಒದವುಗೆ ನಿನ್ನ ಸಂತತಿಗೆ 
ನೂರ್ವರ್‌ ಉದಗ್ರ ಸುತರ್ಕಳ್‌ ಒಂದೆ ಗರ್ಭದೊಳ್‌ ಎನೆ 


ಕೆಮ್ಮನಿಂತು ಪೊಸೆದಿಕ್ಕಿದೆ ಪೊಲ್ಲದುಗೆಯ್ದೆ: 
೧೩೧) 
ಹೊಸೆಯಿಸು - ಲೇಪಿಸು (ಅಧರಕ್ಕೆ ಬಣ್ಣನ೦ ಪೊಸೆಯಿಸುವಂತೆ 
| ಬಣ್ಣಮಂ ಬಿಸಿಯುದಕಂಗಳಿಂ ಮಿಸಿಸಿದರ್‌: ಲೀಲಾವತಿ, 
೧೨. ೫೬); ಮೊಸರಿನಂತೆ ಕಡೆ 
ಹೊಸ್ತಕ - ಪುಸ್ತಕ (ದಯೆಯಂ 
ಮಟದೊಳಗಾ ಪೊಸ್ತಕಂ ಬೆಚ್ಚನಿರ್ಕುಂ: 
೪೭) 
ಹೊಳಂಕು - ಮಿರುಗು (ನದಿ ಕಣ್ಣೆಜ್‌ದಂತೆ ಪೊಳಂಕಿದ ಮೀನಂ 


ಪಂಪಭಾ, ೧, 


ಸನ್ನಾರ್ಗಮಂ ಪೇಟಸ್ಟೊಡೆ 
ಸಮಯಪ, ೧೪. 


ಮೊಸಳೆ ಪಯೆ: ಯಶೋಧಚ, ೩. ೪೮); ಅಗಿದು ತಿನ್ನು 


(ಪೊಳಕು, ಪೊಳಂಕು-ಚರ್ವಣಕ್ರಿಯಾಯಾಂ: ಶಬ್ದಮದ, 
ಧಾ ೫೭) 

ಹೊಳಕಿಸು - ಮೆಲುಕು ಹಾಕು (ಕಾಗೆಯಂತೆ ಕಡೆಗನ್ನೊಳೆ 
ನೋಡುತ್ತುಂ ಕೀಚೆಟ್ಟ ಕುದುರೆಯಂತೆ ಬಾಯಂ 


ಪೊಳಕಿಸುತ್ತುಂ: ಧರ್ಮಾಮೃ, ೫. ೯೧ ವ) 

ಹೊಳಕು - ಹಾರಿ ಬರು (ತಿರುವಿಂ ಪೊಳಕಿದ ಕಾಮನ 
ಸರಲಂತಿರೆ ಬ೦ದಳ್‌: ಪುಷ್ಪದಂಪು, ೯. ೧೦೮); ಅಗಿದು 
ತಿನ್ನು (ಅರೆಮುಗಿದಿರ್ದ ಕಣ್‌ ಮುರಿದ ಮೀಸೆ ತುಜುಂಬಿದ 
ಜಾಜಿಪತ್ತೆ ಕತ್ತರಿಸಿದ ಗಡ್ಡಂ .. .. 
ರಾಗದಿಂ ಪರಕೆಗೆ ಕೊಟ್ಟ ಪಂದಲೆಯಗುಂದಲೆಯಾದುದು 
ಬೀರನಣ್ಮಿನಾ: ನೇಮಿನಾಹು, ೫. ೩೧) 

ಹೊಳಹು - ಹೊಳಪು, ಕಾಂತಿ (ಅಧರಮನಧರಂ ಮಾಡಿ 


ಪೊಳೆವ ಸುಲಿಪಲ್ಲ ಪೊಳಪುಂ ಸುಲಿಪ್ಪ ಪೊಳಪೆಂಬ ತನ್ನ 


ಬಾಳ ಪೊಳಪನೆ ಮೆಜ್‌ದು: ಆದಿಪು, ೪. ೪೧ ವ) 

ಹೊಳೆ - ಹೊಳೆ, ಮಿರುಗು (ಮರುದಾತ್ಮಜ ನಿಜರಿಪು 
ತಲೆಗರೆದಿರ್ದಪನಿಲ್ಲಿ ನೋಡು ಕೊಳದೊಳಗೆ ಎಂಬಂತಿರೆ 
ಹೊಳೆದು ತೋರ್ಪ ಜಲಚರಪರಿಕರಮಳೆಪಿದುವು ತಾಮೆ 


ದುರ್ಯೋಧನನಂ: ಗದಾಯು, ೬. ೪೬); ನುಸುಳು, 
ತಪ್ಪಿಸಿಕೊ (ಆತನ ಅಳವು ಅತ್ತಳಗಮಾಗೆ ಪೊಳೆದು 


ಪೋಗಲ್‌ ಬಗೆಯೆ ನಗಧರನಣಿದು: ಕರ್ಣನೇಮಿ, ೬. ೧೪೨ 
ವ) 

ಹೊಳೆದುಳ್ಳು - ಹೊಳೆದು ಉಕ್ಕು, ಪ್ರಕಾಶಮಾನವಾಗಿ ಚಾಚಿಕೊ 
(ಪೊಳೆದುಳ್ಳುವ ಕುಡುದಾಡೆಯ ಪೊಳಪು ನೊಸಲ್ಲಡರ್ದು 
ಪೊಡರ್ವ ಪುರ್ವೆಸೆವಿನಂ  ಅವ್ಧಳಿಸುವ ಮುಳಿಸಿನ 
ದಳ್ಳುರಿಗಳಂ ಉಗುಟ್ಟವೊಲ್‌ ಉಗುಟ್ಬ್ಟಂ ಅಸುರಂ ಉರಿವ 
ಪಟೆಗಳಂ: ಪಂಪಭಾ, ೬. ೫೯) 

ಹೊಳೆಹು - ಕಾಂತಿ, ಮಿರುಗು (ರಸಭಾವ ಆಲಸನಯನ 
ಪ್ರಸರಂಗಳ ಪೊಳೆವ ಪೊಳೆಪುಗಳ್‌ ಬಳ್ಳಳ ನೀಳ್ದೆಸೆದುವು 
ರಂಗದೊಳ್‌: ಆದಿಷು, ೭. ೧೧೮) 

ಹೊಳೆವಾಳ್‌- [ಪೊಳೆ--ಬಾಳ್‌] ಹೊಳೆಯುವ ಕತ್ತಿ (ಬೆಳಗುವ 
ಕಿಸುಸಂಜೆಮುಗಿಲ್‌ ಪೊಳೆವಾಳ್‌ ಮಿಂಚೆನಿಸೆ ಕಾದಿದರ್‌ 
ಘೋಟಾಯ್ದರ್‌: ಜಗನ್ನಾವಿ, ೭. ೫೮) 

ಹೊಳೆವುಲ್ಲೆ - ಮಿರುಗುವ ಜಿಂಕೆ (ಬೆರ್ಚಿ ಹೊಳೆದು ಪರಿವ 
ಪೊಳೆವುಲ್ಲೆಗಳುಮ೦ಂ ತಲೆಯಂ ಕುತ್ತಿ ವಿಶಾಲಂಬರಿವ 
ಕರಡಿಗಳುಮಂ ಅಡಂಗಿ: ಪಂಪಭಾ, ೫. ೪೮ ವ) 


ಪೊಳ್ಳು - ಒಳಗು ಗಟ್ಟಿಯಲ್ಲದುದು, ಜೊಳ್ಳು (ಧಾನ್ಯಮಂ ಕೊಟ್ಟು 


ಪೊಳ್ಳಂ ಕೊಳ್ಳ ನೆಲೆವಾಟ೦ ಬಿಟ್ಟು ತಿರಿದುಂಬ ಮರುಳಂ 
ಪೋಲ್ಕುಂ: ಧರ್ಮಾಮೃ. ೧೦. ೬೨ ವ) 


ತಂಬುಮಂ ಪೊಳಕುತ್ತೆ 


೭೩೮ 


ಪೊಳ್ಳುವುರ -  ತೊಸಕಲು ಮರ  (ತನ್ನೆರ್ದೆಯುಂ 
ಪೊಳ್ಳುಮರನಂ ಕಿರ್ಚಳುರ್ವ೦ತೊಳಗೊಳಗಳುರೆ: ಪಂಪಭಾ, 
೨. ೮೮ ವ) 

ಹೊಳ ಅಡಿ - ಅಡಿಯ [ಹೆಜ್ಜೆಯ] ಮೇಲುಭಾಗ 
(ಲಲಾಟಪಟ್ಟದೊಡನೆ ಲಲಿತೋನ್ನತಂಗಳಾದ ಹೊಳ 
ಅಡಿಗಳುಂ ಉಗುರ್ಗಳೊಡನೆ ದೀಪ್ತಿಯೊಳ್‌ ಪುದಿದು: 
ಆದಿಪು, ೩. ೯ ವ) 

ಹೊಳಂಡ - ಗೂನು ಬೆನ್ನಿನವನು (ನುಡಿದರ್‌ ಮೂಗರ್‌ 


ಪೊಅಂಡರ್ಕಳಪ್ಪವರ್ಗೆ ಇಂಬಾದುದು ಮೆಯ್‌: ಹರಿವಂಶ, 
೯. ೨೬) 

ಪೊಣಕಣ್‌ - ಹೊರಗಿನ ಕಣ್ಣು, ಕಾಣುವ ಕಣ್ಣು (ಪೊಜಕಣ್ಣಂ 
ಮುನ್ನಂ ತಾ೦ ಮಜಸಿದ ನೊಸಲ ಒಂದು ಕಣ್ಣುಂ ಆಗಳ್‌ 
ನೊಸಲಿಂ ಪೊಅಮಟ್ಟಂತಿರೆ: ಪಂಪಭಾ, ೮. ೨೩) 


ಹೊಳಿಕತ್ತರ - ಮದ್ದಳೆ ಬಾರಿಸುವ ಒಂದು ರೀತಿ (ಅಳಗಂ 
ಸುಳಿಯಳಗಂ ಬೊಟ್ಟಳಂ ಕತ್ತರಮುಂ ಎಸೆವ 
ಪೊಜಕತ್ತರವಗ್ಗಳಿಸಿರೆ ನಾನಾ ಭೇದಂಗಳ ಪಹರಣಿ 
ತುಡುಕುಮೋಡಿಯಂ ಬಾಜಿಸಿದಂ: ಧರ್ಮಪ, ೨. ೨೩) 

ಹೊಣಜಗಣಂ ದ ಹೊರಗಿನವನು (ಅರಿಷಡ್ವರ್ಗಮಂ 
ಅವನೀಶ್ವರನಾಟಲೆಯ ಪೊಣಗಣರಿಗೆ ಜಯಾಂಗನೆ 
ಪಲ್ಮೊರೆದಪಳೆನೆ ಪರಿದುವು .. . ರಥಗಳ್‌: ಶಾಂತಿಪು, ೧೦ 
೧೨೯) 

ಹೊಣಗಾಗು - ಹೊರಗಾಗು, ಅಗಲಿ ಹೋಗು (ಎರ್ದೆಮುಟ್ಟಿ 


ಕೂರ್ತು ಪೇಟ್‌ ಮಾನಸವಾಲಂ ಅಂಗವಿಷಯಾಧಿಪ ನೀಂ 
ಪೊಜಗಾಗೆ ಬಾಲ್ಡ್‌ನೇ: ಪಂಪಭಾ, ೧೩. ೩) 
ಹೊಲಗು - ಹೊರಭಾಗ (ಪೊಸತು ಪಟದೆಟದು ಪೊಳಗೊಳಗು 


ಸಮನೆನಿಪ್ಲಿವಖೊಳ್‌: ಕಾವ್ಯಾವಲೋ, ೨೩೯); 
ಹೊರತಾದುದು (ಎನಿಬರರಸುಗಳು೦ ಎಜಗಿದೊಡೆದೆನಗೆ 


ಎವಂದಪುದೊ ಬಾಹುಬಲಿ ಪೊಣಗೆನೆ: ಆದಿಪು, ೧೪. 
೨೮) 

ಪೊಜಪಚ್ಚ -  ಮೇಲುಹೊದಿಕೆ ಹೊರ ವೇಷ (ವಿಚ್ಚಲಿ 
ಕಾರಿರುಳೊಳ್‌ ಪೊಅಪಚ್ಚಮಂ ಉಟ್ಟರ್ದು. ಇಜುಂಕಿ 
ಕಕ್ಷದೊಳ್‌ ಆ ಪಾಟಚ್ಚರ ಭಯದಿಂದುಟ್ಟು ಪಟಚ್ಚರಮಂ 
ಮನೆಗೆ ವಂದು ನಿಂದು ಅಂಗಣದೊಳ್‌: ಶಾಂತಿಷು, ೬. 
೬೫) 

ಹೊಲಿಪಾಯ್‌ - ಹೊರಹೊರಡು (ಬಿಸಿಲ್‌ .. 
ಕಣ್ಣೊಳಿಸಿ ಬಂದುದು ಬೈಗಿನ ಪೊಲಸ್ತಿ 
ಲೀಲಾವತಿ, ೬. ೮೪) 

ಪೊಅಪೊಣ್ಮು -  ಹೊರಹೊಮ್ಮ ಹೊರಕ್ಕೆ ಚಿಮ್ಮ 
(ಗುರೂಪದೇಶಮಾವರಿಸೆ ಜಿನೇಂಧಭಕ್ತಿ ಪೊಜಪೊಣ್ಣೆ 
ದಯಾರಸಮಿಂತು ನಾಡೆಯುಂ ಪರಿಕರದಿ೦ ಮನಕ್ಕಜಿವು 
ಸಾರೆ: ಆದಿಪು, ೫. ೫೩) 

ಹೊಣಹೊಳಗನೆ - ಮೇಲೆ ಮೇಲೆ ಮಾತ್ರವೇ (ಎಂದು ಮುನ್ನಮೆ 
ಮುಟ್ಟಿ ನುಡಿಯದೆ. ಪೊಣಪೊಣಗನೆ ಬಳಸಿ ಕನ್ನೆಯ 
ಸಂಕೆಯಂ ಕಡಿಸಿ: ಪಂಪಭಾ, ೪. ೬೩ ವ) 

ಹೊಳಮಡಿಸು - ಹೊರಕ್ಕೆ ಕರೆತರು (ಮುತ್ತ ತವಸಿಗಳ ಕೈಯಂ 
ಪಿಡಿದುಯ್ದು ಅವರ ಗುಹೆಗಳಂ ಪುಗಿಪ ಪೊಳಮಡಿಪ 
ಚಪಳಕಪಿಗಳುಮಂ: ಪಂಪಭಾ, ೧. ೧೧೫ ವ); ಹೊರಕ್ಕೆ 
ಬರುವಂತೆ ಮಾಡು (ಮುನ್ನಿನ ದಿವಸದೊಳಗಣ 


ಪೊಣಪಾಯಿ 
ಬೇಗದಿಂ: 


ಪರಿಜನಮೆಲ್ಲಮ೦ಂ ಪಾರ್ವರ೦ ಊಡುವ 
ಪೊಜಮಡಿಸಿ: ಪಂಪಭಾ, ೩. ೪ ವ) 

ಹೊಲಮಡು - ಹೊರಬರು, ಜಾಗ ಬಿಟ್ಟು ಹೋಗು [ಪುಗುವ 
ಹೊಳಮಡುವ  ತೆಐನೆರ್ದೆವುಗುವಳ್‌ ಪೊಅಮಡುವಳೆನಿಸೆ: 
ಆದಿಪು, ೯. ೩೦) 

ಹೊಲಮಾಲು - ಪಲಾಯನಮಾಡು (ಮದನನ ಕಾಯ್ದು ಮಾಣ್ಗೆ 
ಸರಸೀರುಹಜನ್ಮನ ಮೆಚ್ಚು ತೀರ್ಗೆ ಕೋಳ್ಗುದಿ ಮನದಿಂದಂ 
ಇಂದು ಪೊಳಮಾುಗೆ: ಪಂಪಭಾ ಪರಿಷತ್ತು. ೫. ೧೮) 
ನಿತಂಬ... (ಮತ್ತಮಾ ನ್ಯಪೋತ್ತಮನೊಳ್‌ 
ವೃತಿಯೆಂಬುದು ಊರುಸ್ತಂಭದೊಳ್‌ ಪೊಳಮಾಲ”ಂಬುದು 


ನೆವದೊಳೆ 


ನಿತಂಬಸ್ಥಳದೊಳ್‌ . . ಅಲ್ಲದೆ: ವರ್ಧಮಾಷು, ೮. ೨೪ 
ವ) 
ಹೊಣಮುಯ್ದು - ಹೆಗಲ ಹಿಂಭಾಗ (ನೋಟದೊಳೆಯ್ದೆ ತಳ್ಳ 


ಪೆರ್ಮೊಲಿ ಪೊಳಜಮುಯ್ತು ಬೆನ್ನಿನಿತುಂ ಬಒರ್ಮೆಯಿ 
ನಾಂಬಿನಂ ಉಣ್ಣಿ ಪೊಣ್ಮಿ ಕಣ್ಮಲರ್ಗಳಿನೆಚ್ಚು ಪಾಯ್ದುವು 
ಅರಲಂಬುಗಳಂತೆ ವಿಲೋಚನಾಂಬುಗಳ್‌: ಪಂಪಭಾ, ೪. 
೧೦೮) 

ಹೊಣವಾಯ್‌ - ಹೊರಚಾಚು (ಬಿಟ್ಟ ಬಾಯಕ್ಕುಳಿಸಿರ್ದ ಹೊಟ್ಟೆ 
ಪೊರೆವಾಯ್ದೆರ್ದೆಯರ್ವಿಪ ಪುರ್ವ: ಆಚವರ್ಧ, ೧೫. 
೩೮) 

ಹೊಳವಾಅ - ನಿತಂಬ (ನಡುನಡುಗೆ ಬಿಗಿದೊಗೆದ 
ಪೆರ್ಮೊಲೆಯ ಬಿಣ್ಣಿನಿಂ ಕಡೆದು ಮಾಡಿದುವೆನಿಪ 
ಪೊಳವಾಣದಿಣ್ಣಿನಿಂ: ಅಜಿತಪು, ೪. ೭) 

ಹೊಳಿವೀಡು - ಊರ ಹೊರವಲಯದಲ್ಲಿನ ಬೀಡು 
(ಅತಿಮನೋಹರಮಾದ ವನಪತಿಯ ಭವನವನಿವೇಶದಿಂದಂ 
ಅಂದಂಬಡೆದ ಪೊಜವೀಡಂ  ಸೋಮಾನ್ವಯಪುದೀಪಂ 
ಪುಗುವಾಗಳ್‌: ಶಾಂತಿಪು, ೧೦. ೧೪೭ ವ) 

ಹೊಜವೊಟಿಲ್‌ - ಊರ ಹೊರವಲಯ (ಆ ಪುರದ 
ಪೊರವೊಲಲ ವೈಹಾಳಿಯ ಬಯಲಿಂದೋಳಗೆ: ಗಿರಿಜಾಕ, 
ನ್ಯ ೭೬ ವ) 

ಹೊಳಸಟಿ - ಪಾರಿವಾಳದ ಹಾಗಿರುವ ಅಶುಭಕರವಾದ ಒಂದು 
ಹಕ್ಕಿಯು ನಾಶಮಾಡುವ ಹಾಗೆ (ಜೂದಿನೊಳ್‌ 
ಪೊಿಸಟಿವಂತೆ  ತಮ್ಮರಸುಗೆಟ್ಟು ಕಟಲ್ಲು ಎರ್ದೆಗೆಟ್ಟು: 
ಪಂಪಭಾ, ೮. ೮೫) 

ಹೊಲಸು - ಬಿಳಿಯ ಪಾರಿವಾಳ (ದೇವತೆ ಮುಳಿದು 
ಪೊಅಸುಗಳನಿವಿರಿಯವು ದಂಸಮಸಕಂಗಳಂ ವಿಗುರ್ವಿಸೆ .. 
.. ವೇದನೆಯಪ್ಪಂತು: ವಡ್ಡಾರಾ, ೧೩೪, ಸಾ ೧೮) 

ಹೊಜು - ಹೊರು, ಭಾರ ತೆಗೆದುಕೊ (ಪೊಳು-ಶಿರೋಧಾರಣೆ: 
ಶಬ್ದಮದ, ಧಾ ೮೮೮) ಸಹಿಸು (ಇನಿವಿರಿದು 
ಪರಾಭವಂಪ್ರಾಕೃತಪುರುಷಂಗಂ ಕಾಪುರುಷಂಗಂ 
ಪೊತ್ತುನಿಲ್ವುದರಿದು: ಶಾಂತಿಷು, ೪. ೬೬ ವ) 

ಹೊಟ್‌ - ಹೊರೆ (ಪುಳ್ಳಿಯ ಪೊಜ್‌ಯಂ ಪೊತ್ತು: ವಡ್ಡಾರಾ, 
ಷು. ೭೭, ಸಾ. ೨೩) ಭಾರ (ತನುಗೆ ಪೊಜ್‌ ತುಡುಗೆ 
ನವಲೇಪನಮೆ ಮಳಂ ಗೀತಮಲ್‌ಿ: ಆದಿಷು, ೯. ೫೫) 

ಹೊಜಕಕಾಅ. - ಜವಾಬುದಾರಿ, ಹೊಣೆ (ನೆಜ್‌ದಂ 
ಭೂತಳರಾಜ್ಯಭೂರಿಭರಮಂ ತಾಳಲ್ಕೆ ಮತ್ಪುತ್ತನೀ 
ಪೊಣಜ್‌ಗಿನ್ನೀತನೆ ಯೋಗ್ಯಂ: ಆದಿಷು, ೬. ೨೩); ಹೊರೆ 
ಹೊತ್ತವನು (ಗುಲ್ಲದಂತೊತ್ತುವರ್‌ ಪೊಜೆಶಾಜರಂತೆ ಬಿಗಿದು 
ಕಟ್ಟುವರ್‌: ಧರ್ಮಾಮೃ, ೩. ೪೩ ವ) 


೭೩೯ 


ಹೊಟ್‌ಗಟ್ಟು - ಹೊರೆಯಾಗಿ ಕಟ್ಟು (ಅಂತು ಪೊನ್ನಂ 
ಪೊಳಿಗಟ್ಟಿಕೊಂಡು ಮತ್ತಂ ಆ ಪುಣಿಸೆಯ ಮರದೊಳ್‌ 
ಪೊಕ್ಕು ಅಡಂಗಿರ್ಪ್ಮದುಂ: ಪಂಚತಂತ್ರ, ೨೨೧ ವ) 

ಹೊಲಸಯೇಲು -  ಉತ್ಸಾಹಗೊಳ್ಳು (ಮಹಾದೇವನ 
ಮೂರ್ತಿಯಂ ಕಂಡು ಹೊಂಗಿ ಹೊಖ್‌ಯೇಣಿ 
ಪೊಂಪುಟೆವೋಗಿ: ಉದ್ಭಟಕಾ, ೧೨. ೧೩೮ ವ) 


ಹೊಟಕು - ಸಹಜ ಆಕಾರ (ಒಂದರ್ಥಕ್ಕೆ: ಪೊಲಕೆಂದು 
ಸಾಮಾನ್ಯಾಕೃತಿ: ಶಬ್ದಮದ, ೩೩ ವೃತ್ತಿ ೯೨) 
ಹೊಟಿಲ್‌ - ಪಟ್ಟಣ (ಅಂತಾಗಲೊಂದು ಉತ್ತರಂ ಬಳೆಯೆ 


ಸೊಗಯಿಸುವ ಪೊಟಲೊಳ್‌ ಅಷ್ಟಶೋಭೆಯಂ ಮಾಡಿ: 
ಪಂಪಭಾ, &. ೨ ವ); ಪೊಟರೆ (ಇಂದಾಂ ಪೋಗಿ 
ಸಂಪೂರ್ಣಮಾಗಿ ಪೊನ್ನಂ ತಂದೆಪೆನೆಂದು ನೇಸಜ್‌ 
ಪಡಲೊಡಂ ಮರದ ಪೊಟಲಂ ಪುಗಲೆಂದು ಪೋಪಳ್ಳ; 
ಪಂಚತಂತ್ರ, ೨೨೧ ವ) 

ಹೊಲಲಿಚ - ನಗರವಾಸಿ (ಈ ಪೊಲಲ ಪೆಂಡಿರೆಲ್ಲರಂ ಮಜ್‌ದು 

. ಪೊಲಲಿಚರೆಲ್ಲರು೦ ಒಲ್ಲನುಲಿದು ಮೊಜ್‌ಯಿಟ್ಟು ನಿನ್ನ 

ಮೊಳೆಗೆಟ್ಟ ನಡೆವಳಿಯನಾಕ್ಷೇಪಿಸಿ: ನೇಮಿನಾಷು, ೫. ೭ ವ) 

ಹೊಲಲೊಡೆಯ - ಊರಿನ ಯಜಮಾನ (ತೊಟಲಲಾಣಅದೆ 
ಅಟಲನೆಯ್ದಿದ ಪೊಟಲೊಡೆಯನೆ ಮಗಂ ಪುಚಿಲನಾವರಿಪ 
ನೆಬಲನೊಳಕೊಂಡ ಬೆಬಲಮರನಂ ಘಳಿಲನೆ ಕಂಡು 
ತಳವೆಳಗಾಗಿ ಮಖ್‌ಗೊಂಡಿರ್ಮದುಂ: ಆಚವರ್ಧ, ೨. ೪೯ 
ವ) 

ಹೊಟಲ್ಪೀದಿ - ನಗರದ ಬೀದಿ (ಪಗೆಗಳುಮಂ ಪೆಂಡಿರುಮಂ 
ಮಿಗೆ ಸೋಲಿಪುದವನ ಬೀರಮುಂ ಗಾಡಿಯುಂ 
ಆವಗಮಡಿಸಿ ತಾಗೆ ಕಣೆಯುಂ ಮುಗುಳ್ಳಣೆಯುಂ 
ಮೊನೆಯೊಳಂ ಪೊಲಲ್ವೀದಿಯೊಳಂ: ಕಬ್ಬಿಗಕಾ, ೪೧) 

ಹೊಟ್‌ - ನದಿ (ಕಳಿಂದನಂದನೆಯ ತಟದೊಳ್‌ ಅಂಬಿಯದ 
ಪೊರ್ದುಗೆಯಿ೦ ಪೊಬ್‌ಯೊಳಿರ್ದಳ್‌: ಕರ್ಣನೇಮಿ, ೧೪. 
೯ ವ) 

ಹೊಟ್‌್‌ಗಟ್ಟು - ನದಿಯಾಗಿಸು (ಗಟೆಯಿಸುವ ತಮ೦ ಮೂಡಲ್‌ 
ಪೊಟ್‌ಗಟ್ಟುವ ಸಂಜೆಗೆಂ ಪು ಪಡುವಲ್‌ ಕೈಕೊಂಡೆಟಲೆ 
ಧರೆಗರ್ಧನಾರಿಯ ತಟ್‌ವಿಡಿದಂತಾಯ್ತು 
ಗಗನಮಂಡಲಮಿನಿಸುಂ: ಅನಂತಹು, ೭. ೭೨) 

ಹೊಟ್‌ಮೆಟ್ಟು - ಪೂಜೆಗಾಗಿ ನೀರಿಗೆ ಇಳಿ (ಇಟೆದೊಡೆ ಕೂರದ 
ಪೆಂಂಡಿರ ಕೆಬಗಾದಪೆವೆಂದು ರತ್ನಸೋಪಾನಕದೊಳ್‌ 
ಗಟಗಟನಿಟಿಯದೆ ಬಾಣತಿ ಪೊಲ್‌ೌಮೆಟ್ಟುವ  ತೆಣದೆ 
ಗುಜ್ಜುಮೆಟ್ಟಿದರರೆಬರ್‌: ಅನಂತಪು, ೭. ೩೪) 

ಹೊಟ್ಟ - ಚಿನ್ನದ ಪಾತ್ರೆ (ಭಟಾರಾ ಪ್ರಾಸುಕಮಪ್ಪ ನೀರಂ 
ಪೊಟ್ಟಿದೊಳ್‌ ಕುಡಿದು ನಿಮ್ಮ ಸೇದೆಯನಾಜಿಸಿಂ: ವಡ್ಡಾರಾ, 
೧೦೩ ಸಾ ೩೦) 

ಹೊಲ್ಪಡು - ಹೊತ್ತಾರೆ, ಬೆಳಗು (ಪೊಲ್ಪಡಿನ ಬೇಗಂ ಬಸದಿಗೆ 
ವಂದು ವಾಹನದಿಂದಿಟಿದು ಬಲಗೊಂಡು ಬಂದು: ವಡ್ಡಾರಾ, 
ಪು ೭೯, ೧೪) 

ಹೊಲ್ಪಡೆ - ಹೊತ್ತಾರೆ (ಲಲಾಟಕುಂಕುಮಸ್ಪಧೆಜಳಂ ಕಿಡಿಸಿದುದು 
ಕದಪಿನೊಳ್‌ ಪೊಟ್ಟಡೆ ಬರೆದರಸಿಯರ ಪತ್ರಲೇಖಾವಳಿಯಂ: 
ಆದಿಷು, ೧೧. ೫೪); 

ಹೊಲ್ತಜಕ್‌ — ಹೊತ್ತಾರೆ, ಬೆಳಿಗ್ಗೆ. (ಪೊಸತಲರ್ದ 
ಪದದೊಳುಣ್ಮುವ ಪೊಸಗಂಪಂ ಪಡೆದು ಪೊಟ್ಲಜಳಾಳ್‌ 
ಜನಮಂ ಸೋಲಿಸುಗುಂ: ಆದಿಹು, ೧೧. ೧೧೩) 


ಪೊಲ್ಟಅಕಿ - ಪೊಲ್ತಜ್‌ (ಇಂದಿನ ಪೊಟ್ತಜ್‌ಯೊಳ್‌ ಅಯ್ಯನೆನ್ನಂ 
ಕರೆದು: ಕಾದಂಸಂ, ೮. ೨೧ ವ); ಹಗಲು 
(ಜಟಮಟಿಸಿಕೊಂಡು ನಿಮ್ಮೀ ಘಟಿಯಿಸುವ ಈ ಸಂಧಿ 
ಕೌರವರ್ಕಳೊಳ್‌ ಎನ್ನಿಂ ಘಟಿತ ಜರಾಸಂಧ ಉರಸ್ತಟ 
ಸಂಧಿವೊಲ್‌ ಒಂದೆ ಪೊಟ್ಟಖೊಳ್‌ ವಿಘಟಸದೇ: ಪಂಪಭಾ, 
೯. ೨೩); 

ಹೊಟ್ಟು - ಹೊತ್ತು, ಸಮಯ (ಪೊಲಸ್ತೊಂದು ಬಣ್ಣವಾಗಿಪ್ಪವರ್‌ 
ಏನಣಜಿವರೆ ಜೈನರ ತೆಅದಿ೦ ಪಣಿದಿಕ್ಕಲ್‌ ಬಲ್ಲಿತಪ್ಪ ಕರ್ಮದ 
ತೊಡರಂ: ಸಮಯಪ, ೧೪. ೧೬) 

ಹೊಟ್‌ ಹೊಟ್ಟು - ಹೊತ್ತೇ ಹೊತ್ತು, ಇನ್ನೆಂದೂ ಸಿಕ್ಕದ ಸಮಯ 
(ಈ ಪೊಟ್‌ ಪೊಟ್ಟು ನಾಳೆ ದೇವಲೋಕದ ಕನ್ಯಕೆಯರ 
ಓಲಗದೊಳಿರ್ಪೆಂ: ಪಂಪಭಾ, ೧೦. ೪೪ ವ) 

ಹೊಬ್ತುಹೋಗು - ಹೊತ್ತು ಹೋಗು, ಕಾಲ ಕಳೆ (ಒಡ್ಡಮಂ 
ಪೇಟೆಂ ಎನೆ ಪೊಬ್ತುಪೋಗಿಂಗ೦ ಅಟ್ಟೆಗಂ ಆಡುವ 
ತಮ್ಮುತಿರ್ವರ ಪಲಗೆಗೆ ಸಾಯಿರ ಗದ್ಯಾಣದ ಪೊನ್ನೆ ಸಾಲ್ಲುಂ 
ಅಗ್ಗಳಂ೦ ಬೇಡ: ಪಂಪಭಾ, ೬, ೭೧ ವ) 

ಹೋ - ಹೋಗು, ಮುಂದೆ ಸಾಗು (ಆನೊಂದಂ ಬೇಡಿದಪೆಂ 


ನೀನೆನಗದನೀವುದಣ್ಣ ಮಾರ್ಕೊಳ್ಳದೆ ಪೋ ನೀನೆನ್ನದೆ 
ಮುನಿಸಿಲ್ಲದೆ ಮೋನಂಗೊಂಡಿರದೆ ಬಿಚ್ಚಿತಿಕ್ಕೆಯೊಳಿನಿಸಂ: 
ಧರ್ಮಾಮೃ, ೨. ೧೦೮); ನಿವಾರಣೆಗೊಳ್ಳು (ಎನಗೀ 


ಜನ್ಮವಿಂದಿಂತೆ ಬಂಜೆತನದಿಂ ಪೋಕುಮೋ: ಸುಕುಮಾಚ, ೯. 
೧೦೯) 

ಹೋಂತು - ಹೋತ (ಅಲ್ಲಿಯೆ ಪೋಂತಪುುದುಂ ಅದು ಮೆಲ್ಲನೆ 
ತೆನೆ ತೀವಿ ಸುಟಿಯೆ: ಯಶೋಧಚ, ೩. ೫೫) 


ಹೋಕೆ - ಹೋಗಲಿ, ನಿಲ್ಲಲಿ (ಪೋಕೆ ಇನಿತಯೊಳ್‌ 
ಅಸವಸದಿಂದೀ ಕಲಹಂ: ಪಂಪಭಾ, ೧೩. ೧೩) 

ಹೋಗಂಡ -  ಅಂಗಹೀನ (ಆ ಗಂಡನನಪ್ಪಿದ ತೋಳ್‌ 
ಪೋಗಂಡನನಪುವಂತೆ ಮಾಡಿದ ಬಿದಿಯಂ 


ಕಂಡೆನಾದೊಡೆ ಬಿಟ್ಟಪೆನೇ: ಯಶೋಧಚ, ೨. ೬೦) 
ಹೋಗಾಡು - ನೀಗಿಕೊ (ತನ್ನಿರ್ದ ಮನೆಯಂ ಮಾಣೆಯವಲ್ಗೆ 
ಪೋಗಾಡಿ ತದನಂತರಂ ತನ್ನ ತಾಯಲ್ಲಿರ್ದಂತಪ್ಪ ವಸ್ತುಗಳಂ 
ಕಟೆಪುವುದೆ೦ದು ಪೇಟ್ಪಟ್ಟಲ್‌: ಪುಣ್ಯಾಸ್ತ ೪. ೧೮ ವ) 
ಹೋಗಿಸು ೬ [ಹೋಗೆ4ಇಸು] ಹೋಗುವಂತೆ 
ಬಾಣಪ್ರಯೋಗಿಸು (ಪೇರಾಳ್‌ ತಿಜೆದಿಕ್ಕಿದಂತೆ. ತಲೆಯಂ 
ಪೋಗೆಚ್ಚನಾ ಶ್ವೇತನಾ: ಪಂಪಭಾ, ೧೦. ೧೨೩) 


ಹೋಗು - ಹೋಗು (ಪೋಗು-ಗಮನೇ: ಶಬ್ದಮದ, ಧಾ 
೧೩೩); ಹೋಗುವಿಕೆ (ಈಗಳಿನೆಮ್ಮ  ಪೋಗು 
ಗೆಂಟನಿತೆಡೆಯಂ ತಗುಳ್ಳು ಬರಲಾರ್ಪಿರೆ ನಿಮ 


ವಿಳಾಸಯಾನದಿಂ: ಆದಿಹು, ೧೧. ೧೩೮); ಜೀರ್ಣವಾಗು. 
(ಕಷಾಯಂ ಒಗೆಯುತ್ತಿರೆ ಪೋದ ಪರಾರ್ಥ್ಯವಸ್ತದಂತೆ ಆ 
ವಿಭುಗೆ ಆದುದಂದು ವಿಶದ೦ ಬಹಿರಂಗಮ೦ತರ೦ಗಮುಂ: 
ಶಾಂತಿಪು, ೯. ೩೩) 


ಹೋಗೊದೆ - ದೂರ ಹೋಗುವಂತೆ ಒದೆ (ಮಂದಸಿನ 
ಮುಚ್ಚುಳಮನುಂಗುಟದಿಂದೆ ಮೀಂಟಿ ಪೋಗೊದೆದು: 
ಜಗನ್ನಾವಿ, ೬. ೩೧) 

ಹೋಡುಂಗಾಜಿ - ಸೌದೆ ಕತ್ತರಿಸುವವನು (ಕುಮ್ಮರಿಯಂ 


ಸುಡಲೆಂದು ತುಂಗಭದನೆಂಬ ಪೋಡುಂಗಾಅ೦ ಸೊರ್ಕಿ 
ತೂಂಕಡಿಂದ ಇರುಳ್‌ ಕಟ್ಟೆಂಗಳ್‌ ಕಡುಗತ್ತಲೆಯೊಳ್‌ ಬಂದು: 
ವಡ್ಡಾರಾ, ಪು ೧೫೬, ಸಾ ೧೮) 


೭೪೦ 


ಹೋಡುಗಾಅ - ಸೌದೆ ಕತ್ತರಿಸುವವನು (ದನುಜೇ೦ದ್ರನ ಸೇನೆಯ 


ವಜ್ರದ ದೋರ್ದಂಡಂಗಳಂ ಕುಠಾರಾಯುಧದಿಂ 

ಮನುಜೇಂದನ ಸೇನೆಯ ವಿಘಟನಾಜಿಯೊಳ್‌ 

ಹೋಡುಗಾಣನಂತಿರೆ ತಜೆದಂ: ಪಂಪರಾ, ೧೩. ೧೦೫) 
ಹೋತ - ಹಡಗು, ದೋಣಿ (ಧರ್ಮಪೋತಚ್ಯುತರ್‌ 


ಅನವಧಿಸ೦ಸಾರವಾರಾಶಿಮಧ್ಯಾಸ್ಪದ ಸರ್ವಗ್ರಾಸಿ ಭೀಮಾಂತಕ 
ವದನಮಹಾಗರ್ತದೊಳ್‌ ಮಗ್ನರಾದರ್‌: ಆದಿಪು, ೯. ೫೮); 
ಮರಿ (ಪಿಡಿಯ ಪೋತಂ ಪಿಡಿದೋಡಿದುದು ಅಂದು 
ಪೂತ್ತತಕ್ಕಗಿದಗಿದೊಳ್‌: ಲೀಲಾವತಿ, ೮. ೧೭) 

ಹೋತಕ - ಮರಿ (ಮುತ್ತಿನ ಸೂಸಕ೦ಗಳ೦ ಬಾಳಮೃಣಾಳಮೆಂದೆ 
ಕರ್ದುಕಲ್‌ ಬಗೆಗು೦ ಕಳಹಂಸಪೋತಕಂ: ಮಲ್ಲಿನಾಹು, ೨. 
೬೧) 

ಹೋತಪಾತ್ರ - 
ದಾಂಟುವಂ 
ಕರ್ಣನೇಮಿ, ೨. ೯) 

ಹೋತರ್‌ - ಹೋಗು (ನವಮಧುಕರಚಾಂಪೇಯಂ ಪೋತರೆ 
ಮನೋನುರಾಗದಿನಾಗಳ್‌: ಲೀಲಾವತಿ, ೮. ೧) ಹೊರಬರು 
(ಉಸಿರೊತ್ತಿಂ ತಿದಿಯಂತಿರೊತ್ತಿರೆ ಬಸಿಳ್‌ ಪೋತಂದ ಕಣ್‌ 
ಬಿಟ್ಟ ಬಾಯ್‌. ಪುಡಿಯೊಳ್‌ ಪೊರಳ್ವ ಪಗೆಯಂ 
ಕಣ್ಣಾರ್ವಿನಂ ನೋಡಿದಳ್‌: ಪಂಪಭಾ, ೧೨. ೧೫೧) 

ಹೋತ್ರ - ನೇಗಿಲ ಗುಳ (ಎನಸು೦ ಪೋತ್ರಾಭಿಫಾತಂ ಪಡೆದು 
ಬಿಡದೆ ಪೆತ್ತಳ್‌ ಕ್ಷಮಾವೃತ್ತಿಯಿಂದೆಮ್ಮನೆ ತಾನಿಂತು ತಾಯಪ್ಪ 
ಅವನಿ: ಶಾಂತೀಶ್ಚಪು, ೧೩. ೧೩೩); ಚೂಪಾದ [ಹಂದಿಯ] 
ಮೂತಿ (ದಬ್ಬಣದಂತೆ ನಿಬ್ಬಣಮಾದ ಕೋದಲ್ಗಳೊಳ್‌ 
ಕೋದ ಪೆಣ೦ಗಳ೦ ಪೋತ್ರಮೆಯ್ದದೆ ಪಡೆಯಂ ಪಿಡಿದು 
ಪೊಡೆದೊಳ್ತೂಂಕುವಂತೆಯುಂ .. .. ಮೊಗಮನೆತ್ತಿ ಮೆಯ್ಯಂ 
ನಿಮಿರ್ದು ಅದಿರದಿದಿರೇಜುವೆಕ್ಕಲವಂದಿಯಂ ಕಂಡು: 
ಲೀಲಾವತಿ, ೬. ೧೪ ವ) 

ಹೋತ್ರಿ - ಹಂದಿ (ಖರದಂಷ್ಟ ಕೋಳ ಸೂಕರ ವರಾಹ ಕಿಟಿ 
ಫೃಷ್ಟಿ ಪೋತ್ತಿ ನಾಮಂ: ಅಭಿಧಾವ, ೨೧ ೯. ೨) 

ಹೋದಗೆ - ಪೋತಕ ಎಂಬ ಪಕ್ಷಿ (ನೆರೆದುದು ವಿರಹಿಜನಮನಸ್‌ 
ತೃಣಶರಣದೊಳ್‌ ಅಂಗಜದವಾಗ್ನಿಯಂ ನೆಅಪುತ್ತುಂ 
ನೆರೆದಭಂ  ಕೊರ್ವಿದುದು ಅಚ್ಚರಿಯಿಂ ಪೋದಗೆಯ 
ಗರ್ಭಮಂ ಕೊರ್ವಿಸುತುಂ: ಶಾಂತೀಶ್ವಪು, ೧೨. ೪೦) 

ಪೋದ ಪೋಗೆ ಹೋಗು - ಹೋದ ಹೋಗನ್ನೇ ಹೋಗು, 


ಹಡಗು (ಜನನರೌದ್ರಸಮುದ್ರಮಂ ಎಂತು 
ಜಿನಮತಪೋತಪಾತ್ರಮನಾಮಿಲ್ಲದೊಡೆ: 


ಹೋದ[ವರ] ದಾರಿಯಲ್ಲೇ ಹೋಗು 
(ಹೋದರನೊಡಗೊಂಡು ಬರಲೋದರುಂ ಆ ಹೋದ 
ಪೋಗನೆ ಪೋದರ್‌: ಪಂಪಭಾ, ೮. ೪೫) 

ಪೋದವರ್‌ - ಆಗಿಹೋದವರು (ಏಕಣಿಯ 
ಪೋದವರಾದವರೊಳ್‌ ಸರಸ್ವತೀಮತಿ ಕವಿತಾಗುಣಕ್ಕೆ 


ಪದೆದೆಯ್ದೆವರಲೈ: ಪಂಪಭಾ, ೧೪. ೬೧) 

ಹೋಪ ಹೊಲ್ಟರ್‌ - ಆರುವ ಸಮಯ (ಬೆಳಗುವ ಸೊಡರ್ಗಳ 
ಬೆಳಗು ಅಗ್ಗಳಿಸುವವೋಲ್‌ ಪೋಪ ಪೊಟ್ತಜಳೊಳ್‌ ತೇಜಂ 
ಪಜ್ಜಳಿಸೆ: ಪಂಪಭಾ, ೧೨. ೨೧೦) 

ಹೋಪಿನಂ - ಹೋಗುತ್ತಿರಲು, ಹೋಗಲು, ನೀಗಲು (ಆ 
ದಿವ್ಯವಚನಮ೦ ಉಲ್ಲಂಘಿಸಿ ನೀರಟ್ಕ್‌ ಪೋಷಿನ೦ ನೀರಂ 
ಕುಡಿದು: ಪಂಪಭಾ, ೮. ೩೯ ವ) 


ಹೋಹೋಗಲ್‌ - ಹೋಗಬೇಡ (ಭೀಮಾರ್ಜುನರ್‌ ಕಾಯ್ದ 
ಕೆಯ್ಕಿಗೆ ಬೆನ್ನ ಪರಿದು ಎತ್ತ ಪೋಪೆಯೆಲವೋ ಪೋ 
ಪೋಗಲ್‌ ಎಂದೆಯ್ದಿದರ್‌: ಪಂಪಭಾ, ೭. ೩೧) 


ಹೋಬರವು — ಹೋಗಿಬರುವುದು (ಅರಸನ 
ಪುಟ್ಟದಿ೦ಂಬಟೆಯಮೀ ದಿವಿಜಾಳಿಗೆ ಮಾಣ್ಣುದಿಲ್ಲ ಪೋಬರವು 
ಇವರಯ್ವರುಮ೦ ಮಗುಟ್‌ ತರ್ಪರುಮಪುುದಣಿಂದಮಿಲ್ಲಿ 


ಕೊಕ್ಕರಿಕೆಗೆ ಪೇಚೆಮಾವುದೆಡೆ: ಆದಿಷು, ೯. ೭೪) 

ಹೋಬಟಿ - ಹೋದ ದಾರಿ (ಸ್ಮರನಸ್ತ ಸಮಿತಿಯದು ನಿರ್ಭರಂ 
ಅಂಗಮನುರ್ಚಿ ಹೋಗೆಯುಂ ಪೋಬಟೆಯಂ 
ದೊರಕಿಸಿಕೊಳಲಾಗದು: ಕವಿರಾಮಾ, ೩. ೧೮೫) 

ಹೋರ್‌ - ಕಾದು (ಭಗಿಲ್‌ ಮಾಡದಲ್ಲಿ ಸವಣನೊಡನೆ ಆ 
ಪೋರುತ್ತಿರ್ಪೊಳ್‌ ನೋಡಿಂ ಎಂದು ಅರಸಂಗೆ ತೋಣೆ: 
ವಡ್ಡಾರಾ ಪು ೧೧೭ ಸಾ ೨೨) ಸ್ಪರ್ಧಿಸು 
(ಗ೦ಗಾವಾರಿಯೊಳ್‌ ಪೋರ್ವ ನಿರ್ದುರಧಾರಾತತಿ 
ಪಾಂಡುವಿ೦ ಸೊಗಯಿಸಿತ್ತಾ ಚಿತ್ರಕೂಟಾಚಲಂ: ಕುಸುಮಾಕಾ, 
೧. ೬೮); ಹೋರಾಟ (ವಾರಿಯಳರ್ದಿಕೊಳ್ಳ 
ಅರಣ್ಯವಾರಣ೦ಗಳೊಡನೆ ಭರದಿ ಪೋರ್ಗಂ 
ಮೊಗಂಬುಗುವ ಪೆರಾನೆಗಳ ತೊಳವಿಗೆಗಳೊಳಂ: ಚಂದ್ರಪ್ರಹು, 
೫. ೪೦ ವ); ತೂತು, ಬಿಲ (ಪತ್ತಿನ ಪೋರಿಂ 
ಪೊಳಿಮಟ್ಟು ಪೋದ ಮಧುಪಂ ತನ್ನಿಂದ ತಾನಾಗಿ 
ಬರ್ಪಿನಂ: ನೇಮಿನಾಹು, ೧. ೯೦) 

ಹೋರಗ - ಒಂದು ಆಯುಧ 
ಹೋರಗದಿಂದೆ ಪೊಯ್ದನೆರಡುಂ 
ಲಾಗುಬೇಗದೊಳ್‌: ಅನಂತಪು, ೧೧. ೬೧) 

ಪೋರಟೆ - ಕಾಳಗ (ಕೃಷ್ಣಗಜಂಗಳ ಪೋರಟೆಯಿಂದಭಿಲಶಿತ 
ವೃಷ್ಟಿಯಾಗದುದ೦ .. .. ಸೂಚಿಸುಗುಂ: ಪುಣ್ಯಾಸ್ತ, ೯. ೧೬ 
ವ) 

ಹೋರಿ - ಹೋರಿ (ಎತ್ತೀದುದು ಕೋಣನ೦ ಆ ಮುತ್ತೆಮ್ಮೆಯೆ 
ಪೋರಿಯೀದುದು ಎಂಬೋದುಗಳಂ 
ಪುರಾಣಮೆನುತುಂ ಕೇಳ್ಬರ್‌: ಸಮಯಪ, ೧೦. ೧೮೬) 

ಹೋರಿಸು - ಹೋರಾಡಿಸು (ತಗರಂ  ಕೋಟಿಗಳಂ 
ಎಸೆವೆಮೇವೋರಿಯಂ ಪಪಿಷ್ಠರ್‌ ಮಿಗೆ ಬಸನದಿಂದೆ 
ಪೋರಿಪರ್‌: ಸಮಯಪ, ೫. ೧೫) 

ಪೋರ್ಕುಳಿ - ಜಗಳಗಂಟ (ಸುಣ್ಣದೆಲೆಯನೊತ್ತೆಯಿಟ್ಟು 
ಮ್ಹದಾನೆಯುಮ೦ ಮಾಣಿಕಮುಮಂ  ಬತ್ತೆವಿಡಿಸಲೆಳಸುವ 
ಚಿಕ್ಕ ಹಪೋರ್ಕುಳಿ ಬೊಜಂಗರುಮಂ ನೋಡಿ: ಪಂಪಭಾ, ೪. 
೮೭ ವ), ಹೋರಾಟಗಾರ (ವಸುಧಾವಲ್ಲಭೆ ಮೇಘಕಾಲ 
ವಿಟಮೊಳ್‌ ಸಂಭೋಗಮಂ ಮಾಡೆ ಬಣ್ಣಸರಂ 
ಪೋರ್ಕುಳಿಯಿಂದಲೇ ಪಣೆದು ಸೂಸಿತ್ತು: ಪಂಪರಾ, ೭. 
೧೪೬); ಪ್ರಣಯ ಕಲಹ (ಚಿಕ್ಕ ಪೋರ್ಕುಳಿ ಬೊಜಂಗರುಂ 
ಕತ್ತುರಿಬಿಯಮಂ  ಮೆಜ್‌ದು ಕತ್ತುರಿಯೊಳ್‌ ಪೂಲ್ಬು 
ಕತ್ತುರಿಮಿಗದಂತಿರ್ಪ ಕತ್ತುರಿಬೊಜಂಗರುಮಂ: ಪಂಪಭಾ, ೪. 
೮೭ ವ); ಹೋರಾಟ (ಅಂತು ನೆಟಲೊಳ್‌ 
ಪೋರ್ಕುಳಿಯಾಡುವಂತೆ ಒರ್ವರೊರ್ವರಂ ಗೆಲಲ್‌ 
ನೆಆ್‌ಯದಿರೆ: ಗದಾಯು, ೮. ೨೩ ವ) 

ಹೋರ್ತ - ಯುದ್ಧ, ಕಲಹ (ವ್ಯಾಳವನಗಜದ ಪೋರ್ತದ 
ಕೇಳಿಗೆ ವಿಜಯಾರ್ಧಶೈಲಪತಿ ಸವೆಯಿಸಿ ತಂದೋಳಿಯಿ 
ನಿಣೆಸಿದ ಬೆಳ್ಳಿಯ ಲಾಳವಿಂಡಿಗೆವೊಲಿರ್ಪುವಿದಜ ಮಡಲ್ಗಳ್‌: 
ಶಾಂತಿಷು, ೨. ೧೦೪) 


(ಪೊಯೆ ಕಾಳವಟ್ಟದಿಂ 
ಸರಿವೋದುವು 


೭೪೧ 


ಹೋರ್ತಂಗೊಳ್‌ - ಹೋರಾಟ ಮಾಡು (ಆ ಗಜಮಲ್ಲನೊಳ್‌ 
ಪೋರ್ತಂಗೊಂಡುದೆ ಮಲ್ಲಸಿ೦ಗರಂಗೆಯ್ದಂತಾಗೆ 
ಗೆಲ್ಲಂಗೊಂಡು: ನೇಮಿನಾಷು, ೮. ೮೬ ವ) 

ಹೋಲ್‌ - ಹೋಲಿಕೆ ಹೊಂದಿರು (ಪೋಲ್‌-ಸಾದೃಶ್ಶೇ: 
ಶಬ್ದಮದ, ಧಾ ೬೪೬) 

ಹೋಲಿಸು - ಹೋಲಿಕೆ ಮಾಡು (ಸತ್ಕಾಶ್ರಯದೇವನೆ 
ಪೃದ್ದೀವಲ್ಲಭಂ ಕಥಾನಾಯಕನಾಗೆ ಅನಿಲಜನೊಳ್‌ ಪೋಲಿಸಿ 
ಪೇಟ್ಪನೀ ಗದಾಯುದ್ಧಮಂ ಮಹಾಕವಿ ರನ್ನ೦: ಗದಾಯು, 
೧. ೩೧) 

ಪೋಲ್ಕೆ ಎ. ಹೋಲಿಕೆ, ಸಾದೃಶ್ಯ (ಶೀರ್ಣನಾಳಿಕೇರ 
ಪರ್ಣಂ೦ಗಳೊಳ೦ ಅಮರ್ಕೆಯು೦ ಪೋಲೆಯುಂ ಒಲ್ವುಂ 


ಚೆಲ್ವುಮಾಗೆ ಪಸದನಂಗೊಂಡು: ಚಂದ್ರಪ್ರಪು, ೭. 
೧೧೫ ವ) 
ಪೋಲ್ಡ್ವೆವೆಯ ು - ಸಾಟಿಯಾಗು (ಖರಕರಬಿಂಬದಿಂ 


ಕಿರಣಸ೦ತತಿಗಳ್‌ ಪೊಜಪೊಣ್ಮೆದಪ್ಪುವು ಎಂಬರ ನುಡಿ 
ಪೋಲ್ವೆವೆತ್ತುದು ಎನೆ: ಪಂಪಭಾ, ೧೨. ೭೩) 

ಪೋಲ್ಟೆ - ಪೋಲ್ಕೆ (ಅಂತು ಕೊಟ್ಟ ಅಯ್ದು ಮಂತ್ರಂಗಳ೦ 
ಆಹ್ವಾನ೦ಗೆಯ್ದು ನಿನ್ನ ಬಗೆಗೆ ಬಂದ ಪೋಲ್ಟೆಯ ಮಕ್ಕಳಂ 
ಪಡೆವೆ ಎ೦ದು ಬೆಸಸಿದೊಡೆ: ಪಂಪಭಾ, ೧. ೮೯ ವ) 

ಪೋಷ್ಯವರ್ಗ - ರಕ್ಷಿಸಬೇಕಾದ ಬಂಧುಬಳಗ (ಕಡಲ ತಡಿಯ 
ನೆಲನಂ ಪಡೆದರ್‌ ಭವದೀಯಪುತ್ರರ್‌ ಉಳ್ಳಳವಿಗಳೊಳ್‌ 
ಪಡೆದುದು ಬಂಧುಜನಂ ನಿಮ್ಮಡಿಗಾವೇಂ 
ಪೋಷ್ಯವರ್ಗದಿಂದಂಪೊಣಗೇ: ಆದಿಷು, ೯. ೯೮) 

ಹೋಸ - ಕತ್ತಲಾಗುವ ಮುಂಚೆ ಊಟ ಮಾಡುವ ನಿಯಮ 
(ಪೋಸ೦ ಮಾಡಿಮೆನುತ್ತಿರ್ಪ ಮನೆಗಳಲ್ಲವೆ ತೀರ್ಥಂ: 
ಸಮಯಪ, ೬. ೧೦೦) 

ಹೋಳಿಗೆ - [ಸ್ಫೋಟಕ] ಹೋಳಿಗೆ (ಸಿಂಹದ ದಾರಿಯೊಳಿರ್ದ 
ಗಾರಿಗೆಯಂತೆ ಡಾಕಿನಿಯರ ಕೈಯ ಪೋಳಿಗೆಯಂತೆ 
ರಕ್ಕಸಿಯರ ಕೈಯ ಬೆಲ್ಲದಂತೆ: ಧರ್ಮಾಮೃ, ೧೩. ೧೨೨ 
ವ); ಬೊಕ್ಕೆ (ಗಂಡ ಸ್ಫೋಟಕ ಸಮಾಹ್ವಯಂ: ಅಭಿಧಾವ, 
೧. ೧೨. ೩೬) 

ಹೋಟಕ್‌ - ಸೀಳು (ಮಹಾಪಳಯ ಉಲ್ಕೋಪಮ ಮತ್‌ 
ಗದಾಹತಿಯಿ೦ ಅತ್ಯುಗ್ರ ಆಜಿಯೊಳ್‌ ಮುನ್ನಂ ಈ ಖಳ 
ದುಶ್ಶಾಸನನಂ ಪೊರಳ್ಳಿ ಬಸಿಅ೦ ಪೋಟ್ಟಿಕ್ಕಿ ಪಂಪಭಾ, ೭. 
೧೨); ಬಿರುಕು (ನಾರ್ಗಳ ಪೊರೆಯಲ್ಲಿ ಪೋಲ್ಲಳೆಡೆಯಲ್ಲಿ .. 

ಗಿಳಿಗಳ ಪಿಂಡುಗಳ್‌.. ಇರ್ಪುವು: ಕಾದಂಸಂ, ೧. 
೪೦); ತುಂಡು, ಭಾಗ (ಮಲ್ಲಿಕಾರ್ಜುನಂ ಎರಟ್‌ 
ಪೋಟಾದುದು ಕಂಡು ಕಂಡು .. . ಮತ್ತೆ ಪೂಜಿಸುವರ್‌: 
ಸಮಯಪ, ೯. ೮); ಮರದ ಪೊಟರೆ (ತಳಿರ್ಗಳಿರುಂಬಿನಲ್ಲಿ 
. ಪೋಳ್ಗಳೆಡೆಯಲ್ಲಿ ಕವಲ್ಲಣಿಯಲ್ಲಿ .. .. ಸಹಸ್ರಮುಂ 

ನಿರಾಕುಳಂ ಅನುರಾಗದಿ೦ ಪಲವು ದೇಶದೊಳಿರ್ಪುವು 
ಬಂದು ಭೂಪತೀ: ಕಾದಂಬ, ೧. ೧೦೪) 

ಹೋಟಲ್‌ - ಮರದ ಪೊಟರೆ (ಪಿರಿದಪ್ಪ ಪೋಟಲೊಳಗೆ ಆ 
ಸರಸಫಳ೦ ಕೆಯ್‌ ಕರ್ದುಂಕೆ ಬಿರ್ದತ್ತಾಗಳ್‌: ನೇಮಿನಾಷು, 
೩. ೮೧) 

ಪೋಟ್ಟೆಡು - ಹೋಳು ಮಾಡು (ಮಹಾಪಳಯೋಲ್ಕೋಪಮ 
ಮದ್ಗದಾಹತಿಯಿ೦ ಅತ್ಯುಗ್ರಾಜಿಯೊಳ್‌ ಮುನ್ನಮೀ ಖಳ 
ದುಶ್ಶಾಸನನಂ ಪೊರಳ್ಳಿ ಬಸಿಆ೦ ಪೋಟ್ಟಿಕ್ಕಿ: ಪಂಪಭಾ, ೭. 
೧೨) 


ಹೋಟ್ಕಿರ — ಟೊಳ್ಳು ಮರ (ಅಲ್ಲಿ ತನ್ನಂ 
ಕಾಣಲೊಡನಿರ್ಮಡಿಸಿದ ಶೋಕದಾವಾನಲಂ ಎರ್ದೆಯೊಳ್‌ 
ಪೋಟ್ಕರದ ಕಿರ್ಜಿನ೦ತಳುರೆ ತಳಮಳಗಾಗಿ: ಶಾಂತಿಷು, ೧. 
೯೪ವ) 

ಪೌಂಡ್ರ - ಭೀಮನ ಶಂಖು (ಪಗೆವರ ಗ೦ಟಲನೊತ್ತುವಂತೆ 
ಪೌಂಡಮೆಂಬ ಶಂಖಮನೊತ್ತಿ ಮುಂದೊಡ್ಡಿದ ಒಡ್ಡೆಲ್ಲಮಂ 
ಅಂಬಿನ ಬಂಬಲೊಳೆ ಪಡಲ್ಪಡಿಸುತ್ತುಂ: ಪಂಪಭಾ, ೧೦. 
೯೭ ವ) 

ಪೌರಂದರ - ಇಂದ್ರಾಸ್ತ (ಎನಗೆ ವಿದ್ಯಾಧರಮೆ ಧನಮಪುುದಟೆಂ 
ದಿವ್ಯಾಸ್ತಂಗಳಂ ದಯೆಗೆಯ್ದುದೆನೆ ವಾರುಣವಾಯವ್ಯಾಗ್ನೇಯ 
ಪೌರಂದರಾದಿ ಪ್ರಧಾನಾಶ್ತಂಗಳಮ ಕುಡೆ ಕೊಂಡು: 
ಪಂಪಭಾ, ೨. ೪೬ ವು 

ಪೌರಂಧ್ರೀ - ಸ್ತ್ರೀ (ಅನೇಕಪ್ರಸಾಧನಪ್ರಯೋಗ ಪ್ರವೀಣೆಯರಪ್ಪ 
ಅತಿಪ್ರೌಢ ಮೆರಂದ್ರಿಯರ್‌ ನೋಡಿ: ಆದಿಪು, ೪. ೪೨ ವ) 

ಪೌರಲೋಕ - ಪುರಜನರು (ಪ್ರಭುವಿ೦ ಮತ್ಸ್ಯಾಮಿ ತಾನಲ್ಲದೆ 


ಪೆಅರೆನುತುಂ ನೋಡೆ ತತ್‌ ಪೌರಲೋಕಂ 
ವಿಭುಸದ್ಮಂಗ೦ಡು ಬಂದು: ಚಂದ್ರಪ್ರಪು, ೭. ೧೫೪) 

ಪೌರವ - ಪುರುವಿನ ಮಗ, ಭರತ (ಮಾಗಧರಂ 
ಗೆಲ್ಬಂತೆವೊಲಾಗೆ ವರತನುವನೊತ್ತಿ ಕಪ್ಪಂಗೊಂಡು 
ಉದ್ಯೋಗದ ಕಲಿತನಮಂ ಪೊಗಟಸ್ಟಾಗಳ್‌ 
ಅವಾಜ್ಯನಸಗೋಚರಂ ಪೌರವನಾ: ಆದಿಷು, ೧೩. ೩) 

ಪೌರವಧು - ಪಟ್ಟಣದ ಹೆಣ್ಣು (ಸೌರಭಕುಸುಮವಿಹಾರಂ 
ಪೌರವಧೂಶ್ಪಸಿತ ಪದ್ಧಗಂಧವಿಚಾರಂ ಸುಟೆವುದಲ್ಲಿ 


ಚಾರು ಸಮೀರಂ: ಜಗನ್ನಾವಿ, ೨. ೨೫) 

ಪೌರವೃದ್ಧ -.. ಊರಿನ ಹಿರಿಯ (ಪರಸುವ ಪೌರವೃದ್ಧರ 
ಕುಲಾಂಗನೆಯರ್ಕಳ ಸಾಧುವಾದದೊಳ್‌ ಬೆರಸಿ ಸಮಂತು 
ಸೂಸುವ ಜಲಾರ್ದಲಸದ್ದವಳಾಕ್ಷತಂಗಳೊಳ್‌: ಪಂಪಭಾ, ೨. 
೯೫) 


ಸ್ತ್ಯ 
ಮು 


ಟ್ಛ 


ರ - ಪೂರ್ವದಿಕ್ಕಿನ (ಪೌರಸ್ತ್ಯರಾಜಸಾಧನಪರನಾಗಿ 
೦ದಂ ನಡೆಯೆ: ಶಾಂತಿಪು, ೧೦. ೧೫೮ ವ) 
ರುಷ - ಗಂಡಸುತನ (ರಣಮೆಂಬ ರಾತ್ರಿಯೊಳ್‌ 
ಬರುತಿರ್ಪಳೆಂದುಂ ಅಭಿಸಾರಿಕೆಯಂದದೆ 
ತನ್ನೊಲವಿನೊಳೆಂಂದೊಡಾ ನೃಪನ ಪೌರುಷಮೇಂ 
ಪೊಗಟಲೈವೇಟ್ಕುಮೇ: ಕಾದಂಬ, ೧. ೧೩): ಮೇಲೆತ್ತಿದ 
ಬಾಹು (ಸಿರಕ್ಕೆ ಮೇಲೆತ್ತಿದ ಬಾಹು ಪೌರುಷಂ: ಅಭಿಧಾವ, 
೧. ೧೨. ೧೪) 
ಪೌರೋಹಿತ್ಯ - ಪುರೋಹಿತನ ಕೆಲಸ (ಹರಿ ಪೌರೋಹಿತ್ಯಮಂ 
ತಾಳ ರಾಗಿಸಿ ಶಕ್ರಾಮಗನೆ ದಾದಿಯಾಗೆ 
ಜಿನಂಗೆಸೆದುದಂತಾ ನಾಮಕರ್ಮೋತ್ಸವಂ: ಶಾಂತಿಪು, ೧೦. 
೭೮) 
ಪೌರ್ಣಮಾಸಿ - ಹುಣ್ಣಿಮೆ (ನೆಟ್ಟನೆ ನೆಜ್‌ದು ಬಿಂಬದಿಂ 
ಪೂರ್ಣನಾಗೆ ರಾಕಾಖ್ಯೆ ಪೌರ್ಣಮಾಸಿಯೆನಿಕುಂ: ಅಭಿಧಾವ, 
೧.೨.೯) 


ಟ್ಛ 


ಸಲೆ 


ಪೌರ್ಣಮೀದಿನ - ಹುಣ್ಣಿಮೆಯ ದಿನ (ಕಾರ್ತಿಕಮಾಸದ 
ಪೌರ್ಣಮೀದಿನದೊಳ್‌ ಸುಕುಮಾರನ  ಮೋಹಬಂಧನ 
ಬಳ್ಳವಳ್ಳಿಯ ತೊಡರ್ಪಂ ಪಜೆಪಡೆ ಬಿಡಿಸುವಂತೆ 


ಯೋಗವಿಡಿಸಿ: ಸುಕುಮಾಚ, ೧೧. ೩೮ ವ) 
ಪೌಲಸ್ತ್ಯ - ರಾವಣ (ಪೌಲಸ್ತ್ಯನ ಲಂಕಾಪುರಮನುರಿಪಿದಂ .. .. 
ಹನುಮಂತಂ: ಪಂಪರಾ, ೧೧. ೧೭೦) 


ರಾಜ್ನಲಕಿ 
ರಿ” 


೭೪೨ 


ಪೌಲೋಮ - ಪುಲೋಮೆಯ ಮಕ್ಕಳು, ಒಂದು ರಾಕ್ಷಸವರ್ಗ 
(ನಿವಾತಕವಚ ಕಾಳಕೇಯ ಪೌಲೋಮತಳತಾಳುಕರೆಂಬ 
ಅಣುವತ್ತುಕೋಟಿ ರಕ್ಕಸರೆನಗೆ ಗೆಲ್ಲೀಯಲ್ವೇಟ್ಕುಂ: ಪಂಪಭಾ, 
೮. ೨೭ ವ) 


ಪೌಲೋಮಿ - ಪುಲೋಮನ ಮಗಳು, ಶಚೀದೇವಿ (ಚಾಮರ 


ಧವಳಾತಪತ್ರ ಪಡಡಕ್ಕಾದಿ ಶ್ರೀಮದ್ದಿಭವಯುತಂ 
ಪೌಲೋಮಿಯಿ ಬರ್ಪಂದದಂತೆ ಪೊಲಲಿಂ ಬಂದಳ್‌: 
ಹರಿವಂಶ, ೭ ೭೨) 

ಪೌವನೆ ಪಾಲು - ಹವ್ಪನೆ ಹಾರು (ಸಕಳದಿಗ್ಳಳಯಭರಿತ 


ಮಹಾಸಿಂಹನಾದದಿಂದ ಅಲ್ಲಿಯ ಜಳಚರಂಗಳೆರ್ದೆ ಪೌವನೆ 
ಪಾಜುವನ್ನೆಗಂ ಆರ್ದು: ಪಂಪಭಾ, ೧೩. ೭೬ ವ) 

ಹೌಷ್ಟಿಕಕ್ರಿಯೆ - ಮಂಗಳವರ್ಧನಕ್ಕಾಗಿ ಮಾಡುವ ಕ್ರಿಯೆ 
(ಉತ್ಪಾತಶಾಂತಿಪೌಷ್ಟಿಕಕ್ರಿಯೆಗಳಂ ಮಹಾಬ್ರಾಹ್ಮಣರಿಂದಂ 
ಬಳೆಯಿಸಿ ಬದ್ದವಣಮ೦ ಬಾಜಿಸಿ ಮ೦ಗಳಮಂ ಪಾಡಿಸಿ: 
ಪಂಪಭಾ, ೧. ೧೩೩ ವ) 

ಪೌಷ್ಯಮಾಸ — 
ಪೌರ್ಣಮೀದಿನದಂದು 
ಯೋಗನಿರೋಧದೊಳ್‌ 
ಆದಿಷು, ೧೬. ೪೦ ವ) 

ಪೌಳೋಮಿ - [ಪುಲೋಮನ ಮಗಳು] ಭೃಗು ಹಷಿಯ 
ಹೆಂಡತಿ (ನೇಮಿನಾಥಂಗೆ ಸುರಯೂಥನಾಥಂ 
ಪೌಳೋಮೀದತ್ತ ದಿವ್ಯಾರ್ಚನಾನಿಚಯದಿನರ್ಚಿಸಿ: 
ನೇಮಿನಾಪು, ೧೩. ೮೯ ವ) 

ಪ್ರಕಂಪನ ದ ನಡುಗಿಸುವವನು, ಗಾಳಿ 
(ಪ್ರಕಂಪನಜೀವಪ್ರಕ೦ಪನನಪ್ಪೆನಗೆ ಗೋಪಾಲಯುಕ್ತನೊಳ್‌ 
ಭೇದಮಯುಕ್ತಂ: ಜಗನ್ನಾವಿ, ೫. ೬೧ ವ) 

ಪ್ರಕಂಪಿತಕರಪಲ್ಲವ - ಆಡಿಸುವ ಬೆರಳು (ಅ೦ಜದಿರಿ೦ ಎಂದು 
ತದಭಿಮುಖಪ್ರಕಂಪಿತಕರಪಲ್ಲವದಿ೦ ಸ೦ತಯಿಸಿ: ಆದಿಹು, ೮. 
೬೨ ವ) 

ಪ್ರಕಟ - ಕಾಣುವ (ಪಕಾಶಂ ಪಕಟಂ: ಅಭಿಧಾವ, ೨. ೨. ೧೪); 
ಕೀರ್ತಿಪಡೆದವನು (ಪ್ರಕಟರ್‌ ನೀತಿವಿದರ್‌ ನೃಪರ್‌: 
ಪುಷ್ಪದಂಪು, ೧೩. ೮೯); ಮಾತು ಹೇಳಿಕೊಡುವ ನಟ 
(ಓದಿಸುವ ನಟಂ ಪ್ರಕಟಂ: : ಅಭಿಧಾವ, ೧. ೧೧. ೭೫) 


ಪುಷ್ಯಮಾಸ (ಪೌಷ್ಯಮಾಸದ 
ಪಲ್ಕಂಕಾಸನದಿಂದಂ 


ಪೂರ್ವಾಭಿಮುಖನಾಗಿರ್ದಂ: 


ಪ್ರಕಟಂ ಮಾಡು - ತೋರಿಸಲು (ನಿಜಭುಜಶಕ್ತಿಯಂ ಪ್ರಕಟಂ 
ಮಾಡಲೆಂದು ರೇಣುಕಾನಂದನನಲ್ಲಿಗೆ ಪೋಗಿ: ಪಂಪಭಾ, 
೧. ೧೦೩ ವ) 

ಪ್ರಕಟಿತ - ವ್ಯಕ್ತವಾದ (ಪ್ರಕಟಿತವಿಳಾಸನಧಿರಾಜಕುಮಾರಂ 
ನಳಿನಕೇತು ಕಂಡವರಂ: ಶಾಂತಿಹು, ೯. ೧೦)' ಪ್ರಸಿದ್ಧ 
(ಸುಕುಮಾರಂ ಪುಕಟಿತಮದಣ 
ಪ್ರಯೋಗಮೀತೆಜನಕ್ಕುಂ: ಕವಿರಾಮಾ, ೨. ೭೦) 

ಪ್ರಕಟಿತಚಿತ್ತ - ಕಾಣಿಸಿದ ಮನಸ್ಸಿನವನು (ಇನಿತು ಕೊಂಕಿಂ 
ನುಡಿದಂ ಪ್ರಕಟಿತಚಿತ್ತಂ ಭೂನಾಯಕ೦ ಏನ್‌ ಅಣಕಕ್ಕೆ 
ಸವಣನುಂ ಸೈರಿಪನೇ: ಯಶೋಧಚ, ೨. ೬೮) 

ಪ್ರಕಟಿಸು - ತೋರ್ಪಡಿಸು (ಸಮ್ಯಗ್ಬರ್ಶನಂ ಕವಲ್ತು 


ಸಮೃಕ್ಷರಿತಮಂ ಪ್ರಕಟಿಸುಗುಂ: ಆದಿಷು, ೫. ೫೯) 

ಪ್ರಕರ - ನಿಕರ, ಗುಂಪು (ಶುಕಶಾರಿಕಾವಿಹಗಪ್ರಕರಂ ಮುಂ ಕೇಳ್ಬ 
ವಚನಮಂ ನುಡಿವುದು ಕೌತುಕಮಲ್ಲದೆ: ಕಾದಂಸಂ, ೧. 
೨೫) 


ಪ್ರಕರಣ - ನಿರ್ಮಾಣಮಾಡಬಲ್ಲವನು (ಅನುಸ್ಮರಣಮಾತ್ರ 
ನಿಷ್ಟಾದಿತ ಸಪ್ತತಳಾದಿ ಪ್ರಾಸಾದಪ್ರಕರಣನುಮಪ್ಪ 
ಭದ್ರಮುಖನೆಂಬ ತಕ್ಷಕರತ್ನಮುಂ: ಆದಿಷು, ೧೧. ೩ ವ) 

ಪ್ರಕರ್ಷ - ಶ್ರೇಷ್ಠವಾದ; ಶ್ರೇಷ್ಠತೆ (ಲಸಿತ ಸ್ವಾಭಾವಿಕ ನತ 
ಮಂದೋಟವ್ಹಭ್ವಾಸ ಪ್ರಕರ್ಷ ನಾಸಾವಿಳಾಸ೦ ಆ ನರ್ತಕಿಯಾ: 
ಲೀಲಾವತಿ, ೪. ೧೧೬) 

ಪ್ರಕಾಂಡಕ - ತುದಿಯಿಂದ ಬರಬರುತ್ತ ದಪ್ಪಗೊಳ್ಳುವ ಹಾರ 
(ಪ್ರತ್ಯೇಕ ಶೀರ್ಷಕ ಉಪಶೀರ್ಷಕ ಅವಘಾಟಕ ಪ್ರಕಾಂಡ 
ತರಳತರ ಬಂಧೋಪಪದ ಪಂಚಕಸಮೇತಂಗಳಾಗಿ: ಆದಿಪು, 
೮. ೫೪ ವ) 

ಪ್ರಕಾರ - ರೀತಿ (ಸುಕುಮಾರನೆಂಬ ಪಹೆಸರ್‌ 
ಸಾರ್ಥಕಮಾದುದೆಂದು ನಾನಾಪ್ರಕಾರದಿ೦ ಪ್ರಕಾಶಂಗೆಯ್ದಂ 
ಭೂಪಂ: ಸುಕುಮಾಚ, ೧೧. ೩೬) 

ಪ್ರಕಾಶ - ಬಿಸಿಲು (ಪ್ರಕಾಶಂ ಆತಪಮಕ್ಕುಂ: ಕಾಣುವ (ಪ್ರಕಾಶಂ 
ಪಕಟಂ: ಅಭಿಧಾವ, ೧. ೧. ೬೬); ಕಾಂತಿ, ಹೊಳಪು 
(ದೇವಿಯ ಪ್ರಕಾಶ ಗರ್ಭಪಭೆಯಂತೆಯುಂ 
ಮಹತ್ತ್ವಮಂ ಪಡೆದೆ: ಜಗನ್ನಾವಿ, ೨. ೯೬ ವ); ಸಮಾನ, 
ಸದೃಶ (ಸದೃಶಂ ಸಮಂ ಸಮಾನಂ ಸದೃಕ್ಷದೃಕ್ಷಂ ನಿಭಂ 
ಪ್ರಕಾಶಂ: ಅಭಿಧಾವ, ೨. ೧. ೩೬); ಕಾಣುವ (ಪಕಾಶಂ 
ಪ್ರಕಟಂ: ಅಭಿಧಾವ, ೨. ೨. ೧೪) 

ಪ್ರಕಾಶವಚನ - ಕೇಳಿಸುವಂತಹ ಮಾತುಗಳೊಡನೆ (ನಮೋ 
ಮೇಘರಥಾಯ ದಾನಶೂರಾಯಯೆಂದು ಪಕಾಶವಚನದಿಂ 
ನಮಸ್ಕಾರಂಗೆಯ್ಯೆ: ಚಾವುಂಡಪುಚಂದ್ರ ೧೭೭, ಸಾ ೧೭)) 


ಪ್ರಕೀರ್ಣ — ತುಂಬಿದ (ಜನಿತರಜಃಕಣಗಳ ಕಳಿತ 
ನವೀನದಳಪ್ರಕೀರ್ಣ  ಕನಕಾಂಬುಜದಂತೆ  ಎನಿಸಾನುಂ 
ಸೊಗಯಿಸಿದುವು ಪನೆಗಳ್‌ ಪುದಿದಾ ಕುಮಾರಕನ 


ವಿಮಳಮುಖಂ: ಶಾಂತೀಶ್ವಪು, ೧೫. ೬) 
ಪ್ರಕೀರ್ಣಕ - [ಜೈನ] ಒಂದು ನರಕದ ಹೆಸರು (ಆ ಬಿಲಂಗಳುಂ 
ಇಂದ್ರಕ ಶ್ರೇಢೀಬದ್ಧ ಪ್ರಕೀರ್ಣಕಗಳೆಂದು ಮೂಖುತೆಣನಕ್ಕುಂ: 


ಆದಿಪು, ೫. ೮೩ ವ); [ಜೈನ] ಮೂರು ಬಗೆಯ 
ವಿಮಾನಗಳಲ್ಲಿ ಒಂದು (ವರವಿಮಾನಂಗಳ್‌ ಇಂದಕ 
ಶ್ರೇಣೇೀಬದ್ಧ ಪ್ರಕೀರ್ಣಕಗಳೆಂದು ಮೂದೆಅನಕ್ಕುಂ; 
ಚಂದ್ರಪ್ರಪು, ೩. ೩೨ ವ); [ಜೈನ] ಜ್ಯೋತಿರ್ಲೋಕದ 
ಜ್ಯೋತಿಗಳಲ್ಲಿ ಒಂದು ಚಂದ್ರಾದಿತ್ಯ ನಕ್ಷತ್ರ ತಾರಕಾ 
ಪ್ರಕೀರ್ಣಕ ವಿಕಲ್ಪಜ್ಯೋತಿರ್ಗಣಾಲಂಕೃತಮಾಗಿರ್ದ: 
ಅಜಿತಪು, ೧೧. ೨೨ ವ) 

ಪ್ರಕಂಪಿತ ದ ಕೆರಳಿದ (ಪ್ರಕಂಪಿತ ಮೃಗಪತಿ 
ಶಿಶುಸನ್ನಿಕಾಶರವಿಕಟಭೀಷಣಭ್ರೂಭ೦ಗರ್‌ ನಕುಲ 


ಸಹದೇವರೃ: ಪಂಪಭಾ, ೭. ೮); ಭಯಂಕರ ಕೋಪ 
(ಪ್ರಕಂಪಿತದಿ೦ ತೆಗೆದಿಸೆ ಮಸ್ತಕದಿ೦ ಕರಿ ನೊಂದು ತಿರುಗೆ: 
ಗಿರಿಜಾಕ, ೧. ೧೧೧) 
ಕೃತ - ಪ್ರಸ್ತುತ (ಪ್ರಕೃತ ಸ್ವದ್ರವ್ಯಕ್ಷೇತ್ರಕಾಲಭಾವಾಶ್ರಯಂಗಳಿ೦ .. 
.. ಪೆರ್ವಡೆದಿರ್ಕುಂ: ಚಂದ್ರಪ್ರಷು, ೧೪. ೫೩) 
ಕೃತಿ - ವಸ್ತುವಿನ ಮೂಲರೂಪ (ಅರಸನಾತನ 
ಮನುಷ್ಯಾತೀತಮಪ್ಪ ಪ್ರಕೃತಿಯ೦ ಕಂಡು: ಶಾಂತಿಷು, ೮. 
೧೨೬ ವ); ಸಹಜಸ್ಟಭಾವ (ಪೊತ್ತುದಚ್ಚರಿಯೆ 
ಘನಾಹ್ವಯಂಗೆ ಪರನಿರ್ವಹಣ ಪ್ರಕೃತಿಪ್ರವರ್ತನಂ: ಶಬರಶಂ, 
೪೪); ಪ್ರಜೆಗಳು (ಆಗಳಾ ಕಂಸಕೃತವಿಕೃತಿಯಿಂ 
ಪ್ರಕೃತಿಕ್ಷೋಭಮಾಗೆ: ಜಗನ್ನಾವಿ, ೬. ೭೧ ವ); [ಜೈನ] 


(WL 


(& 


ದಿ 


೭೪೩ 


ಜೀವನಿಗೆ ಫಲಗಳನ್ನು ನೀಡುವ ಕರ್ಮ (ಟಎಟ್ಟತ್ತೆರಡುಂ 
ಪ್ರಕೃತಿಗಳಂ ದೂರೀಕೃತಂ ಮಾಡಿ: ಪಂಪರಾ, ೧೬. ೮೦ ವ); 
[ಜೈನ] ಹದಿನಾರು  ಕರ್ಮಪ್ರಕೃತಿಗಳು: ನಿದ್ರಾನಿದ್ರಾ. 
ಪ್ರಚಲಾಪ್ರಚಲಾ, ಸ್ತ್ಯಾನಗೃದ್ಧಿ, ನರಕಗತಿ, ತಿರ್ಯಗ್ಗತಿ, 
ಏಕೇಂದ್ರಿಯಜಾತಿ,  ದ್ವೀಂದಿಯಜಾತಿ,  ತ್ರೀಂದ್ರಿಯಜಾತಿ, 
ಚತುರಿಂದಿಯಜಾತಿ,  ನರಕಗತಿ ಪ್ರಾಯೋಗಾನುಪೂರ್ವಿ, 
ತಿರ್ಯಗ್ಗತಿ ಪ್ರಾಯೋಗಾನುಪೂರ್ವಿ, ಆತಪ, ಉದ್ಯೋತ, 
ಸ್ಥಾವರ, ಸೂಕ್ಷ್ಮ ಸಾಧಾರಣ (ಎಂಬ ಪದಿನಾಜು 
ಪ್ರಕೃತಿಗಳುಮಂ ನಿರವಶೇಷಂ ಕಿಡಿಸಿ: ಆದಿಪು, ೧೦. ೧೪ 
ವ) 
ಪ್ರಕೃತಿಬಂಧ - [ಜೈನ] ಅಷ್ಟವಿಧಕರ್ಮಗಳು ತಮಗೆ 
ಅನುಗುಣವಾದ ಕರ್ಮಸಂಬಂಧವನ್ನು ಹೊಂದುವುದು 
(ಮೂಲಪ್ರಕೃತಿಗಳೆಂಟುಮ೦ ಬಾದರಸ್ವರೂಪದಿ೦ ನೂಜಿ 
ನಾಲ್ವತ್ತೆಂಟು ವಿಕಲ್ಪಮಾದುತ್ತರಪ್ರಕೃತಿಗಳಮ೦ ಒಳಕೊಂಡು 
ಅನುಬಂಧಿಸುವ ಬಂಧಂ ಪ್ರಕೃತಿಬಂಧಮೆಂಬುದಕ್ಕುಂ: 
ಸುಕುಮಾಚ, ೮. ೨೭ ವ) 
ಪ್ರಕೃಷ್ಣ - ಉತ್ನಷ್ಪ (ಚಕ್ರದರ ಪ್ರಕೃಷ್ಣಭೋಗಾವಧಿ 
ದೇವರಾಜವಿಭವಾವಧಿ ಎಂದೊಡೆ ಫಲಮನೇವೊಗಲ್ಬಪ್ಪುದೊ 
ಪಾತ್ರದಾನದಾ: ಸಮಯಪ, ೭. ೪೭), ಮುಖ್ಯವಾದ 
(ಅಪ್ರಾಕೃತ ಪ್ರಕೃಷ್ಟಾರೋಕಪಾಲಪರಿಪಾಲಿನ ಸಾಹಸನುಂ ..... 
ಅಪ್ಪ ಸ್ಲಿಮಿತಸಾಗರಮಹೀವಲ್ಲಭಂಗೆ: ಶಾಂತಿಷು, ೧. ೧ ವ) 
ಪ್ರಕೃಷ್ಟೋದಯ - ಅತ್ಯಂತ ಅಭಿವೃದ್ಧಿ (ದುರ್ಗಾಧಿನಾಥನಿಯತ 
ನಿಸರ್ಗಪ್ರೀತಿಯಿ೦ ಅಭೀಷ್ಟಮ೦ ಸಕಲಸುಹೃದ್ವರ್ಗಂಬೆರಸು 
ಅನುಭವಿಸುಗೆ ದುರ್ಗ೦ ವರ್ಗತ್ರಯಪ್ರಕೃಷ್ಟ್ಣೋದಯಮಂ: 
ಪಂಚತಂತ್ರ, ೪೪೬) 
ಪ್ರಕೋಪ - ರೋಷಾವೇಶ (ಕಣ್ಣೀರ ಪೆರ್ವೊನಲಿಂ ನಂದಿಸಿದಳ್‌ 
ಪ್ರಕೋಪಶಿಖಿಯಂ ಪಾಯ್ಬಪ್ಪಿದಳ್‌ ನಲ್ಲನಂ: ರಾಜಶೇವಿ, 
೧೧. ೧೩೫) 
ಪ್ರಕೋಷ್ಠ - ಮೊಳಕೈಯಿಂದ ಮಣಿಕಟ್ಟಿನವರೆಗಿನ ಭಾಗ, ಮುಂಗೈ 
(ತಟದ್ದಳಯವಿಳಸಿತಂಗಳಾಗಿ ನಿಜಪ್ರಕೋಷ್ಠನಿಷ್ಠಿತಂಗಳಪ್ಪ 
ವೀರಾಂಗಂಗಳೆಂಬ ಕಟಕ೦ಗಳುಂ: ಆದಿಪು, ೧೫. ೩ ವ) 
ಕ್ರಮ - ಕೆಲಸದ ಆರಂಭ (ಉಪಕ್ರಮಂ ಪ್ರಕ್ರಮಂ: ಅಭಿಧಾವ, 
ಜಿ. ೨ ಗೈರಿ) 
ಕ್ಲಾಳನಂಗೆಯ್‌ ದ ತೊಳೆದು ಶುದ್ಧಿ 
ಚರಣಪ್ಪಕ್ಷಾಳನಂಗೆಯ್ತು ಸನ್ಮುದದಿಂದರ್ಜಿಸಿ 
ಪೊಡೆವಟ್ಟಾಗಳ್‌: ಸುಕುಮಾಚ, ೪. ೨೨) 
ಪ್ರಕ್ಷಾಳಿತ - ತೊಯ್ದ[ವನು] (ಅಚಳಿತಪಕ್ಷ್ಮವಿಸರನುಂ 
ಅಕಂಪಿತಭೂವಿಭ್ರಮನುಂ ಪ್ರಕಟಿತ ಚಿತ್ತವಿಭ್ರಮನುಂ 
ಅತಿಪ್ರಬಳಸ್ಟೇದಪಕ್ಷಾಳಿತನುಂ: ಆದಿಷು, ೪. ೧೩ ವ) 
ಕ್ಷಿಪ್ರ - ಚೆಲ್ಲಿದ (ಚಕಿತ ಪ್ರಕ್ಷಿಪ್ತ ಪಕ್ಷ್ಯಾಂತರದೊಳ್‌ ಎಳವೆಯಂ 
ಮೀಚೆದಂತಿರ್ಪ ದೀರ್ಫಾಂಬಕ ಶಸ್ತಾಲೇಖೆಯಂ 
ಮಿಂಚಡರೆ: ನೇಮಿನಾಹು, ೪. ೯೧) *' 
ಕ್ಲೇಪಣ - ದೂರ ಸರಿಸುವುದು (ಭೂಪಾಳಮಗವಟಯಿಸಿದುದಾ 
ಪೂಗೊಳದೊಳ್ಳಿಚಿತ್ರಕಾಂಡಪಟೀ ಪಕ್ಷೇಪಣವಿಳಾಸಮಂ 
ತತ್ಲೋಪಾನೋತ್ತಾನಮಣಿಮಯ ಮಯೂಪಖವಿತಾನಂ: 
ಮಲ್ಲಿನಾಪು, ೬. ೭೩) 
ಪ್ರಕ್ಷೋಭ - ಅಲ್ಲೋಲಕಲ್ಲೋಲ, 
ಪಕ್ಷೋಭದೊಳ್‌ ವಿಹ್ನಳರಾಗಿರ್ದ 


ಟಿ 


ಮಾಡು 
ಭಕ್ತಿಯಿಂದೆ 


(೬. 


(& 


(& 


ಗೊಂದಲ 
ನಿರಯಜರಂ 


(ಸಕಳ 
ಎಯಿ 
ತಾ 


ಸುತ್ತಿಮುತ್ತಿ ಪಿಡಿದು ಉಗಿಬಗಿ ಮಾಡಿ: ಶಾಂತಿಪು, ೭. ೯೪ 
ವ) 


ಪ್ರಖ್ಯಾತಿವೆಯು ದ ಪ್ರಸಿದ್ಧಿ ಹೊಂದು 
(ಸಂತತಜಿನಸವನೋದ್ಯತ್ರಯೋಧಾರೆಯಿಂ ಮಾಡಿ ಕರಂ 
ಪ್ರಖ್ಯಾಶಿವೆತ್ತಂ ನೃ ಪತನಯನನೇಕಾಂತವಿದ್ಯಾ ವಿನೋದಂ: 


ಚಂದ್ರಪ್ರಪು, ೪. ೮೪) 

ಪ್ರಗಣಿತ — ಪರಿಗಣಿಸಿದ (ಬಗೆದು ಮೇಣ್‌ 
ಪರಮಧರ್ಮಮನರ್ಥೀಯಿ೦ ಅನ್ವಯಪ್ರಗಣಿತಾಭ್ಯುದಯ 
ಮೋಕ್ಷಸುಖಾಶ್ರಯಹೇತುವ೦ ನೆಗಲ್ಸ್‌ ಕವಿರಾಮಾ, ೩. 
೨೨೨); ಅತಿಶಯತೆ (ಕನಕಕಾ೦ಚೀನಿನದನಿನದ 
ಪ್ರಗಣಿತಮಗಲ್ಪ ನಲ್ಲಳ ಜಗನಮಿದೆನ್ನೆರ್ದೆಯನೆಂತು 
ಪೊಕ್ಕಳಿಪುವುದೋ: ಪಂಪಭಾ, ೪. ೭೩) 

ಪ್ರಗತ - ವಿರಳವಾದ (ಸಕಲಜನವಿನುತಂ .. .. ಪ್ರಗತಗುಣಗಣ೦ 
ಅರಿಬಲವಿಘಟನಂ ಕಂಡನಣುವನ೦ಂ ಆ ರಫಘುರಾಮಂ: 
ಕವಿರಾಮಾ, ೨. ೨೯) 

ಪ್ರಗಲ್ಪ - ಪ್ರೌಢ, ಪ್ರತಿಭಾವಂತ (ಅತಿ ಸುಕಂಠನುಂ ಅತಿ 
ಪೆಗಲ್ಕನುಂ ಅಪ್ಪ ಮುಖ್ಯಗಾಯಕಂ ತಾಳನಿವರ್ತನಂ ಮಾಡಿ: 

ಮಲ್ಲಿನಾಹು, ೮. ೧೫ ವ) 


ಊ 


ಪ್ರಗಲ್ಫೆ - ಜಾಣೆ, ಪ್ರೌಢೆ (ಕೆಯ್ಸೆ ಸೆಳೆಯಂ ಸಖಿ ಕೊಟ್ಟಳ್‌ 
'ಿದೇಂ ಪ್ರಗಲ್ಫೆಯೋ: ನೇಮಿನಾಪು, ೨. ೧೧) 

ಪ್ರಗೀತ - ಪ್ರಸಿದ್ಧವಾದ (ಮೊನೆಗಾಜರಂ ಪ್ರಗೀತರಂ ಇಂಬಾಗಿರೆ 
ಚೌಪಳಿಗೆಗಳೊಳ್‌ ಕುಳ್ಳಿರಿಸಿದರ್‌: ಪಂಪಭಾ, ೨. ೬೭) 

ಪ್ರಗೀತಿ - ಪ್ರಶಂಸೆ (ಮಿಗೆ ಕನ್ನಡಗಬ್ಬಂಗಳೊಳ್‌ ಅಗಣಿತಗುಣ 
ಗದ್ಯಪದ್ಯಸಮ್ಮಿಶ್ರಿತಮ೦ ನಿಗದಿಸುವರ್‌ ಗದ್ಯಕಥಾಪ್ರಗೀತಿಯಿಂ 
ತಚ್ಚಿರಂತನಾಚಾರ್ಯರ್ಕಳ್‌: ಕವಿರಾಮಾ, ೧. ೨೭) 

ಪ್ರಗುಣ - ಸರಳವಾದ, ನೇರವಾದ (ಪ್ರಗುಣ೦ ಅಕುಟಿಲಂ ರಿಜು 
ಸರಳಂ: ಅಭಿಧಾವ, ೨. ೧. ೩೮); ಶ್ರೇಷ್ಠ ಗುಣ (ಬಗೆದು 
ಮಾರ್ಗದ್ವಿತಯಗತಿಗಳಂ ಪ್ರಗುಣಗುಣಗಣೋದಯರ್ಕಳೆ 

. ಬೆರಸಿ ಪೇಳ್ಗ ರಸವಿಶೇಷದೊಳ್‌: ಕವಿರಾಮಾ, ೨. ೯೮) 


ಪ್ರಗುಣೀಕೃತ ಎ ಶ್ರೇಷ್ಠವಾದ (ಭಗವತ್‌ ಪರಿನಿಷ್ಠಮಣ 
ಪ್ರಗುಣೀಕೃತ ಸುರಮೃದಂಗರವಮೊಂದೆಡೆಯೊಳ್‌ ನೆಗಟ್ಟುದು: 
ಆದಿಷು, ೯ ೬೬) 


ಪ್ರಗ್ರಹ - ಸೆರೆಮನೆ (ಚೈತ್ಯಾಲಯಂ ಮತ್ತಮಿತ್ತುದು ಸಪ್ತಾಶ್ಚನ 
ಸಪ್ಪಸಪ್ಪಿಗೆ ಸಮಗ್ರ ಪಗ್ರಹಾಶಂಕೆಯರ: ಪಂಪರಾ, ಇ. 
೧೨೯) ಕಿರಣ (ಪಗ್ರಹ ಅಂಶು ರಶ್ಮಿ ಸಮಾಹ್ವಂ: ಅಭಿಧಾವ, 
೩೧.೧೧) 
ಪ್ರಘಟ್ಟ - ಸಂಗತಿ, ಘಟನೆ (ಆ ಪ್ರಘಟ್ಟಮಂ ವಿಶಾಖಭೂತಿ 
ಭೂಪಾಳಂ ಕೇಳ್ದು ಅತೀವ. ಸಂಭ್ರಮಭ್ರಾಂತಚಿತ್ತಂ: 
ವರ್ಧಮಾಪು, ೨. ೩೫ ವ) 
ಪ್ರಘಟ್ಟಕ - ಸಮಾರಂಭ, ಸನ್ನಿವೇಶ (ವಿಚಾರಿಸದೆ ಈ ದಿಗ್ವಿಜಯ 
ಪ್ರಘಟ್ಟಕದೊಳ್‌ ಉರ್ವೀಭೃತ್ನಮಾಜಕ್ಕೆ ನೋಯಿಸಿದಂ 
ನಿರ್ನೆರಮೆನ್ನೆಂದು ಮೊರೆಯಿಟ್ಟಂತಾಯ್ತು ರೂಪ್ಯಾಚಳಂ: 
ಶಾಂತಿಷು, ೧೧. ೪೦) 
ಪ್ರಘಟ್ಟನ - ಪ್ರಘಟ್ಟಕ (ಈ ಪ್ರಘಟ್ಟನಕ್ಕೇಗೆಯ್ದೆಮೆಂದು ಪೇಟೆ ಆ 
ಮಂತ್ರಿಗಳಿಂತೆ೦ದರ್‌: ಪಂಚತಂತ್ರ, ೨೭೮ ವ) 
ಫಣ - ಮೊಗಸಾಲೆ, ಅಂಗಳ (ಪ್ರಘಣ೦ಗಳೊಳ್‌ ಇರ್ಕುಂ 
ದೂಪಘಟಂಗಳ್‌ ನಾಟ್ಕಶಾಲೆಗೆ ಓರೊಂದೊಗೆದಲ್ಲಿ 
ಘನಾಧ್ವಮುಮಂ ಪುದಿಗುಂ ಮಘವನಿವಾಸಮುಮಂ 
ಅಗರುಧೂಪಸ್ತೋಮಂ: ಮಲ್ಲಿನಾಹು, ೧೪. ೧೦೮) 


(WL 


ಪ್ರಘಾತ - ಯುದ್ಧ, ಕಲಹ (ಸಮರಂ ಸಂಗ್ರಾಮಂ ಯುದ್ಧಂ 
ಆಜಿ ಆಯೋಧನಂ ಸಮೀಕಂ ಕದನಂ ಸಮಿತಿ ರಣಂ 
ಪಥನಂ ಜನ್ಯಂ ಆಹವ೦ ಸಂಯುಗಂ ಪ್ರಘಾತಂ ಕಲಹಂ: 
ಅಭಿಧಾವ, ೧. ೧೪. ೧); ಕತ್ತರಿಸುವಿಕೆ (ಸಮ್ಯಕ್ತ್ಯ೦ ... .. 
ಸಾಮ್ಯೋರ್ವೀಜಪ್ರಫಾತ೦ ರಜನಿಸುರತರಾಗಂ ಮಹತ್‌ 
ಬ್ರಹ್ಮಚರ್ಯಂ: ಶಾಂತಿಷು, ೬. ೫೦) 

ಪ್ರಚಂಡ - ತೀಕ್ಷ್ಣವಾದ (ಮತ್ತ ಮಾತಂಗ ಪದನಖ ಖರ್ವಿತ 
ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 
೧೩. ೫೧ ವ); ಭಯಂಕರ (ಮತ್ತೇಭ 


ವಧಪ್ರಚಂಡಯಮದಂಡವದೇಂ ಮಾಣ್ಟುದೆ 

ಪಿಪೀಲಿಕಾವಧವಿಧಿಯಂ: ಜಗನ್ನಾವಿ, ೨. ೫೪) 
ಪ್ರಚಂಡಲಯ - ಅತಿ ವೇಗವಾದ ತಾಳಗತಿಯುಳ್ಳ 

(ಪ್ರಚಂಡಲಯ ತಾಂಡವಕ್ಷುಭಿತಯಾ ಯಸ್ಕಾನಯಾ: 


ಪಂಪಭಾ, ೪. ೨೭) 

ಪ್ರಚಂಡೆ - ಹಟಮಾರಿ ಹೆಣ್ಣು (ಮುಂದೆ ನಿಂದಿರ್ದ ಗಂಡನಂ 
ಕಂಡು ಪ್ರಜಂಡೆ ವಂಚನೋಪಾಯಮಂ ಕಾಣದೆ 
ಬಿಲ್ಲುಂಬೆಆಗುಮಾಗಿರೆ: ಪಂಚತಂತ್ರ, ೧೨೯ ವ) 

ಪ್ರಚಯ - ಸಮೂಹ (ನಿಚಿತ ಕುಳೀರನ ಕ್ರಮಕರಪ್ರಕರಂ 
ಕರಿಕೂರ್ಮದರ್ದುರ ಪ್ರಚಯಂ: ಧರ್ಮಪ, ೧. ೩೯) 

ಪ್ರಚಲ - ಅಲ್ಲಾಡುವ, ಚಂಚಲ (ಫಣಿರಾಜಸ್ಪರ್ಧಿದೀರ್ಪಂ 
ಪ್ರಚಲದಸಿಲತಾಲೋಲಜಿಹ್ವಾಂಕುರಂ . . ತಳೆಯೆ 
ಧರಣೀಯಂ: ಲೀಲಾವತಿ, ೧. ೮೬) 

ಪ್ರಚಲಾಪ್ರಚಲಾ - [ಜೈನ] ನಿದ್ರೆಯ ಒಂದು ಪ್ರಭೇದ - ಪದೇ 
ಪದೇ ತೂಕಡಿಸುವುದು, ಜೊಲ್ಲು ಸುರಿಸುವುದು 
ಮುಂತಾದ ಲಕ್ಷಣಗಳುಳ್ಳ ನಿದ್ರೆ (ಕೇವಲದರ್ಶನಾವರಣೀಯಂ 
ನಿದ್ರಾನಿದ್ರಾ ಪ್ರಚಲಾಪ್ರಚಲಾ ಪ್ರಚಲಾದ್ವ್ಯಾನಗೃದ್ಧಿಭೇದದಿಂ 
ನವವಿಧಭೆದಮಪ್ಪ ದರ್ಶನಾವರಣಿಯಮುಂ: ಸುಕುಮಾಚ, 
ಸರ್‌ ಪ 

ಪ್ರಚಳಿತ - ನಡೆಯುತ್ತಿರುವ (ಸಸಂಭ್ರಮಪ್ರಚಳಿತ ಸಮದ 
ಗಜಘಟಾಘಂಟಾರವಂಗಳಿಂದಂ ಅಗುರ್ವಾಗೆ: 
ಪಂಪಭಾ, ೯. ೧೦೪ ವ) 

ಪ್ರಚಾರ - ಬೀಸುವಿಕೆ (ಸುರತೂರ್ಯಧ್ದಾನಂ ಎಯ್ತರ್ಪಲರ ಸರಿ 
ಪೊದಳ್ಬಿರ್ದ ರೈಧಾರೆ ದೇವೇಂದರ ಅಹೋದಾನ ಪ್ರಸಿದ್ಧದ್ಧನಿ 


ಸುರಭಿಸಮೀರಪ್ರಚಾರಂ ಜಗಕ್ಕಚ್ಚರಿ ಪಂಚಾಶ್ಚರ್ಯಂ: 
ಆದಿಪು, ೪. ೯೮) 

ಪ್ರಚುರ ದ ಪ್ರಸಿದ್ಧವಾದ (ಸ್ತುತಿಗೆಯ್ವೆಂ 
ಚತುರೋಕ್ತಿಪ್ರಚುರಾರ್ಥಕಾವವ್ಯಜನಿತ ಉರ್ವೀಹರ್ಷನಂ 
ಹರ್ಷನಂ: ಜಗನ್ನಾವಿ, ೧. ಲೆ; ಅಧಿಕವಾದ 
(ಪ್ರಚುರಕಲಾನ್ವಿತರ್‌ ದೋಷಾಪಚಯಪಕಾಶರೆನೆ 


ಬಾಲಚಂ೦ದ್ರದೇವಪ್ರಭಾವಮೇನಚ್ಚರಿಯೋ: ಮಲ್ಲಿನಾಹು, ೧. 
೨೦) 

ಪ್ರಚ್ಛದ - ಹಚ್ಚಡ, ಹೊದಿಕೆ, ಮಗ್ಗುಲು ಹಾಸಿಗೆ (ತನ್ನ ಚೆಂಬೊನ್ನ 
ಕನ್ನೆಮಾಡದ ಓವರಿಯೊಳಗೆ. ಗಂಗಾತರಜ್ಞಧವಳದುಕೂಲ 
ಪ್ರಚ್ಛದಾಚ್ಛಾದಿತ ಮೃದುತಳ್ಳದೊಳ್‌: ಆದಿಷು, ೩ ೨೧ ವ) 

ಪ್ರಚ್ಛನ್ನ- ವೇಷ" ಮರೆಸಿಕೊಂಡ' (ಬೆನ್ನೊಳೆ ಪೋದಂ ದೋಷದ 
"ನ್ನೂ ಸಂದಿಸುವ ದಂಡದಂತೆ ಅರಸ೦ ಪ್ರಚ್ಚನದಿಂ: 


ಯಶೋಧಚ, ೨. ೪೮) ರಹಸ್ಯ (ಖಚರೆಂದನೆತಿ 


ಬರುತಿರ್ಪಾ ವೃತ್ತಾಂತದ ಆದ್ಯಂತಮಂ ತಿಳಿದು ಏಟ್ತಂದು 
ಅರಸಂಗಂ ಅದಂ ಪ್ರಣಿಧಿಗಳ್‌ ಪ್ರಚನ್ನದಿ೦ ಪೇಟ್‌ಯುಂ: 


ಶಾಂತೀಶ್ವಪು, ೩. ೬೦) ಭ್ಯ 

ಪ್ರಚ್ಛಾದನ ತ ಮರೆಸಿರುವುದು (ಸ್ವಗುಣಪ್ರಚ್ಛಾದನಂ 
ಅನ್ಯಗುಣಾವಿಷ್ಠರಣಂ ಉಚ್ಛಗೋತ್ರದಾಸ್ರವಮಕ್ಕುಂ: 
ಸುಕುಮಾಚ, ೮. ೨೫) 

ಪ್ರಜಾನುರಾಗ - ಪ್ರಜೆಗಳ ಪ್ರೀತಿಗೆ ಪಾತ್ರನಾದವನು 


(ಅತಿಪ್ರವರ್ಧನ ಪ್ರಜಾನುರಾಗನು೦ ಅತಿಪ್ರಬಲರಣರಾಮನುಂ 
ಎನಿಸಿದ ರಣರಂಘಸಿ೦ಹನಿ೦ .. .. ಪುಟ್ಟಿದ: ಗದಾಯು, ೨. 


ಅಪು 
ಪ್ರಜಾಪತಿ - ಬಹ್ಮ (ಪ್ರಜಾಪತಿಯ ರೂಪನಿರ್ಮಾಣ 
ಕೌಶಲಮುಮಂ .... ಲಕ್ಷ್ಮಿಯ ವಿವೇಕಮುಂ .. .. ನೀನುಂ 


ಕಾಣ್ಣೆ: ಕಾದಂಬ, ೬. ೬೮ ವ); ಪ್ರಭವಾದಿ ಸ೦ವತ್ನರಗಳಲ್ಲಿ 
ಒಂದು (ಪ್ರಜಾಪತಿ ಸಂವತ್ಸರ ಚೈತ್ರಮಾಸ ಸಿತಪಕ್ಷದ್ದಾದಶೀ 
ತಾರಕಾಪತಿವಾರಂ: ಪಂಚತಂತ್ರ, ೪೪೮) 


ಪ್ರಜಾಪತಿತ್ವ - ರಾಜತ್ವ (ನಿಜಮಕುಟಮಣಿಮರೀಚಿಯಿ೦ ಅಜನ 
ಪದಾಂಬುಜದ  ಕೆಂಪನಿರ್ಮಡಿಸಿ ಕುಲಧ್ವಜ ಬೆಸಸು 
ನಿನ್ನವೊಲೀ ಪ್ರಜಾಪತಿತ್ವಕ್ಕೆ ಮುನ್ನ ನೋಂತರುಮೊಳರೇ: 
ಆದಿಪು, ೮. ೬೩) 

ಪ್ರಜಾಪಾಲನ - ಪ್ರಜೆಗಳನ್ನು ರಕ್ಷಿಸುವಿಕೆ (ಕ್ಷತ್ರಿಯಜಾತಿಗೆ ಸತ್ಯ 
ತ್ಯಾಗ ಪ್ರಜಾಪಾಲನ ಶರಣಾಗತರಕ್ಷಣ ಪ್ರಹರಣ 
ಕ್ಷಮಾಗುಣಾಚರಣಮುಮಂ .. .. ನಿಜೆಸಿ: ಆದಿಷು, ೮. ೭೩ 
ವ) 

ಪ್ರಜಾಸಂಬಂಧಾಂತರ - [ಜೈನ] ಅತಿಬಾಲವಿದ್ಯಾ, ಕುಲಾವಧಿ, 


ವರ್ಣೋತ್ತಮತ್ವ, ಪಾತ್ರತ್ವ್ತ ಸೃಷ್ಟಧಿಕಾರ, ವ್ಯವಹಾರೇಶಿತ್ವ, 
ಅವಧ್ಯತ್ವ, ಅದ೦ಡ್ಕತ್ವ, ಮಾನಾರ್ಹತ್ವ, ಪ್ರಜಾಸಂಬಂಧಾಂತರ 
ಎಂಬ ಜೈನಬ್ರಾಹ್ಮಣನ ಹತ್ತು ಅಧಿಕಾರಗಳು (ಅತಿಬಾಲವಿದ್ಯಾ 


| ಪ್ರಜಾಸಂಬಂಧಾಂತರಮೆಂಬ ಪತ್ತುಂ 
ಅಧಿಕಾರಗಳುಮನಣೆಪಿ: ಆದಿಪು, ೧೫. ೧೬ ವ) 
ಪ್ರಜೆ - ಒಂದು ದೇಶದ ಜನ (ವಿಷಯಂ... . ಅದಳೊಳವುದು 


ಕೃತವಾಸಂ ಅದು ಜನಂ ಪ್ರಜೆ ಲೋಕಂ; ಅಭಿಧಾವ, ೧. 
೧೦. ಮೊದಲ ಪದ್ಯ) 
ಜ್ಞ - ಪಂಡಿತ (ಪ್ರಜರ್ಗೆ ಆಗಮಮುಂ 
ಅಣೆವನಿತನುಸಿರ್ವುದೆಗ್ಗು; ಅನಂತಪು, ೩. ೨) 
- [ಜೈನ] ಒಂದು ಬಗೆಯ ವಿದ್ಯ (ತಜ್ಜಿನೇಂದ್ರ 
ದೊಳರ್ಧ ರಾತ್ರದೊಳ್‌ ಸ್ವಾಧ್ಯಾಯಂಗೊಂಡು ತ್ರಿಲೋಕ 
ಸಜ್ಜಪ್ರಿಯಂ ಪರಿವಡಿಗೆಯ್ದಾಗಳ್‌: ಸುಕುಮಾಚ, ೧೧. ೩೮ 


[or 


(WL 


ಲೋಕಜ್ಜರರ್ಗೆ 
ಟಿ 


ಜ್ರ 


el 
ait 


ವದ್ಯ - [ಜೈನ] ಪಜ್ಞಪ್ತಿ (ಅವರ್ಗೆ ಪ್ರಜ್ಯಪ್ತಿವಿದ್ಯೆ 

ಮೊದಲಾಗಿ ಕುಲಜಾತಿಸಾಧಿತವಿದ್ಯೆಗಳ್‌ ಪಲವುಂ 

ಬೆಸಕೆಯ್ದುವು: ಆದಿಷು, ೯. ೧೨೧ ವ) 

- ಪ್ರತಿಭೆ, ಬುದ್ಧಿಶಕ್ತಿ (ಪ್ರತಿಭಾ ಸಂವಿತ್‌ ಪ್ರಜ್ಞಾ ಮತಿ 

€ಧಾ: ಅಭಿಧಾವ, ೨. ೧. ೩) 

- ಪಂಡಿತ (ಪ್ರಜ್ಞಾನ್ವಿತನಪ್ಪಂ ಪಂಡಿತಂ ವಿಪಶ್ಚಿತ್‌ 

ಣಂ: ಅಭಿಧಾವ, ೨. ೧. ೩) 

ಪ್ರಜ್ವಳ - ಚಿನ್ನಾಗಿ ಉರಿಯುವ (ಪ್ರಜ್ವಳಮಾಯ್ತು ವಜ್ನಿ 
ಹಿಮಗಂಧೋದ್ಧಾರಿಯಾಯ್ತಂದು ಗಾಳೀ: ಪುಷ್ಪದಂಪು, ೧೦. 
೩) 


ತ 
Fb 


೭೪೫ 


ಪ್ರಣತ - ಬಾಗಿದ, ವಿಧೇಯವಾದ (ಸಂಗತ ಮಣಿರುಚಿಯಂ 
ಜಿನಪುಂಗವನಡಿಗೆಅಗುವೆಡೆಯೊಳ್‌ ಇನಿಸಿನಿಸಜೆಯಲ್‌ 
ಪಾಂಗಾದುದು ಸುರಗಿರಿಕೂಟಂಗಳುಮಂ ಪ್ರಣತ 
ಸುರಕಿರೀಟಂಗಳುಮಂ: ಅಜಿತಪು, ೫. ೫) 

ಪ್ರಣತಾರಾತಿ - ಶತ್ರುಗಳಿಂದ ನಮಸ್ಸರಿಸಿಕೊಳ್ಳುವವನು 
(ಪ್ರಣತಾರಾತಿ ಧನುರ್ಗುಣ ಕಿಣೀಕೃತೋದ್ಯತ್‌ ಪ್ರಕೋಷ್ಠಂ 
ಅನುಪಮಧೈರ್ಯಂ೦ ರಣಕೇಳೀಲೋಲಂ ವಾರಣ ವಾಜಿ 
ರಥಾಶ್ವಭಟಬಲಪ್ರಖ್ಯಾತಂ: ಪಂಚತಂತ್ರ, ೩೦೫) 

ಪ್ರಣತಾರಿ - ಪ್ರಣತಾತಾರಿ (ಈ ಒಳ್ಳುಣಮು೦ ಕಲಿತನಮುಂ 
ಇವೇಂ ಪ್ರಣತಾರೀಸೂತಸುತನೊಳೊಡವುಟ್ಟುಗುಮೇ: 
ಪಂಪಭಾ, ೧೨. ೯೮) 

ಪ್ರಣತಿ - ಬಾಗುವಿಕೆ, ನಮಸ್ಕಾರ (ಅದಣೆಂದಮಿವಳಸಾಳ್‌ 
ಅರ್ಹತ್ವದಪದ್ಮಪುಣತಿ ಮುಖ್ಯಮೊಸಗೆಯುಂ ಎಮಗೆ 
ಇನ್ನಿದಣಿಂದಮಿಲ್ಲಿ ಮೇಲಾವುದು: ಆದಿಪು, ೧೦. ೫೧) 

ಪ್ರಣಯ - ಹೆಣ್ಣು-ಗಂಡಿನ ಪ್ರೀತಿ (ಪ್ರೇಮಪ್ರಮೋದಂ ಪ್ರಣಯ: 


ಅಭಿಧಾವ, ೩. ೧. ೩೮), ಪ್ರಸಾದಗುಣ (ಪಸಾದಂ 
ಪ್ರಣಯಂ:೨. ೩. ೧೭); ಆತ್ಮೀಯತೆ 
(ಪ್ರಣಯಮಿನನ್ಯಸಾಧಾರಣಮೆನಿಪ ಭವತ್ಪಸಾದಮೆಂಬ 


ಅಮೃತದಿನಾಂ ತಣಿದೆಂ: ಆದಿಪು, ೪. ೩೮); ಗೌರವ 
(ಪ್ರಣಯಂ೦ ಕೈಮಿಗೆ .. .. ಪೊಡೆವಟ್ಟಂ .. .. ವಿಶ್ವಂಭರನಾ 
ತ್ರಿಲೋಕವಿಭು ವಿಶ್ವೇಶಂಗೆ ಸದ್ಭಕ್ತಿಯಿಂ: ಕುಸುಮಾಕಾ, ೧೫. 
೧೪೯) 

ಪ್ರಣಯಕೇಳಿ - ಸಂಭೋಗಕ್ತಿಯೆ (ದೇವಕೀದೇವಿ .. . ಬಹುವಿಧ 
ಪ್ರಣಯಕೇಳಿವಿಳಾಡಂಬ ಸಂಭೋಗಸುಖಸುಧಾರಸತೃಪ್ತಿಯಿಂ 
ಸುಖಸುಪ್ತೆಯಾಗಿರ್ಷಿನಂ: ಜಗನ್ನಾವಿ, ೨. ೫೯ ವ) 


ಪ್ರಣಯಾಲಂಬಿನಿ ದ ಪ್ರೀತಿಯನ್ನು ಪಡೆದಿರುವವಳು 
(ಪ್ರಣಯಾಲಂಬಿನಿಯಂತೆ. ಪೂತನಿ ಯಶೋಪಸಾಕಾರದಿಂ 
ಬಂದು: ಜಗನ್ನಾವಿ, ೩. ೨೪) 

ಪ್ರಣಯಿನಿ - ಪ್ರೇಯಸಿ (ಪ್ರಣಯಿನಿ ಆಸಕ್ತಿಯುಕ್ತಂ 
ಗಗನಗಹನಸದ್ಯುಕ್ತಿಯವ್ಯಕ್ತಮಲ್ತೇ: ಚಂದ್ರಪ್ರಪು, ೧. ೬೪) 

ಪ್ರಣವ ದ ಬೀಜಾಕ್ಷರ, ಓಂಕಾರ (ಪ್ರಣವೋಚಿತ 
ಕಲಶೋದ್ಧಾರಣಮಂತ್ರದಿಂ ಇಂದಿರ್ವರುಂ 
ಕಲಶೋದ್ಧಾರಣಮಂ೦ ಸ್ವಚಿತ್ತವಸತಿಗೆ ಮಣಿಕಲಶಮನಿಡುವ 


ತೆಣದೆಮಾಡಿದರೊಲವಿಂ: ಪಾರ್ಶ್ವನಾಪು, ೧೪. ೭೩) 

ಪ್ರಣಾದ - ದೊಡ್ಡ ಶಬ್ದ, ಕೂಗು (ಘನಪಥಮಂ ಪಳಂಚಲೆವ 
ಸೌಧಚಯಂಗಳಿಂ ಆಡುತಿರ್ಪ ಕೇತನತತಿಯಿ೦ ಕರೀಂದ್ರ ಗಳ 
ಗರ್ಜನೆಯಿಂ ಪಟಹಪ್ರಣಾದಮಂ ಘನರವಮೆಂದೆ 
ನರ್ತಿಸುವ ಕೇಕಿಗಳಿಂ: ಪಂಪಭಾ, ೪. ೫) 

ಪ್ರಣಾಳ - ನೀರು ಹರಿದುಹೋಗುವ ದೋಣಿ, ನೀರುಗಂಡಿ 
(ತ್ರಿಭುವನ ಪ್ರಾಸಾದರಮ್ಯ ಪ್ರಣಾಳದವೋಲ್‌ ಕಣ್ಣೆಸೆವ 
ಇಂದುಮಂಡಲ: ಕಾದಂಬ, ೫. ೧೪೪) 

ಪ್ರಣಾಳಿಕೆ - [ಜೈನ] ಕಾಲುವೆ (ಶುಭಾಶುಭಪರಿಣಾಮ 
ಪಣಾಳಿಕೆಯಿಂ ಬರ್ಪ  ಕರ್ಮಮಂ ಬರಲೀಯದೆ 
ಗುಪ್ತ್ಯಾದಿಗಳಿ೦ ತಗುಳ್ಳುದು ಸಂವರೆಯೆಂಬುದು: ಆದಿಷು, 
೧೦. ೬೩ ವ) 

ಮ - ನಮಸ್ಕಾರ (ವಿವೇಕಮೂಕರ್‌ ಮೂರ್ಪರ್‌ 

ಎಮ್ಮಂದಿಗರ್‌ ಪ್ರಣಾಮದೊಳೆ ಪುಣ್ಯಮಂ 

ಪಡೆವರಾದಿತೀರ್ಥೇಶ್ವರಾ: ಆದಿಷು, ೧೩. ೯೦) 


4 


ಪ್ರಣಿಧಿ - ಬೇಹುಗಾರ (ಖಚರೆಂದನೆತ್ತಿ ಬರುತಿರ್ಪಾ ವೃತ್ತಾಂತದ 
ಆದ್ಯಂತಮ೦ ತಿಳಿದು ಏಟ್ತಂದು ಅರಸಂಗಂ ಅದಂ 
ಪ್ರಣಿಧಿಗಳ್‌ ಪ್ರಚ್ಛನ್ನದಿ೦ ಪೇಟೌಯುಂ: ಶಾಂತೀಶ್ನಹು, ೩. 
೬೦); ಆನೆಯನ್ನು ಪಳಗಿಸುವ ಮಾವುತ 
(ಸರ್ವಾ೦ಗಸನ್ನಾಹರು೦ ಪ್ರಣಿಧಿತ್ರಯ ಪ್ರೇರಿತ ಭದಗಜರುಂ 
ತೆರಳ್ಳುವುದರ್ಕೆ ಇದುವೆ ಪದನ್‌: ಜಗನ್ನಾವಿ, ೭. ೭೦ ವ); 
ತಿಳಿವಳಿಕೆ, ಜ್ಞಾನ (ಒಡನೋದಿದಳ್‌ ಸರಸ್ವತಿ ಗಡ ಇನಿತುಂ 
ಪ್ರಣಿಧಿ ಸುಕವಿರತ್ನಾಕರನಾ: ವರ್ಧಮಾಷು, ೧. ೨೯) 


ಪ್ರಣಿಪಾತ - ನಮಸ್ಕಾರ (ಬರ್ದುಂಕಿದೊರು೦ ಪಿರಿಯನ 
ಮುನಿಸಿಂಗೆ ಪ್ರಣಿಪಾತಪ್ರತೀಕಾರಮೆಂದಜಿದರಸನ 
ದಂಡನಾಯಕಂಗೆ ಶರಣಾಗತರಾಗಿ ನಿಜಶಿರಸ್ತಾಣ 


ಪರಾಯಣರಾದರ್‌: ಶಾಂತಿಪು, ೧೧. ೨೪ ವ) 
ಪ್ರಣಿಹಿತ - ಸ್ಥಾಪಿಸಿದ (ಪ್ರಣಿಹಿತ ಕಲಶಾವಳಿ ಕಿಂಕಿಣಿಯೊಳ್‌ 


ಹೊಳಮಡುವ ಪುಗುವ ಜನದುಲಿಯುಲಿಯೊಳ್‌ 
ತೊಣೆಯಾಗೆ ಗೋಪುರಂ ಸೊಗಯಿಸುಗುಂ: 
ಪುಷ್ಪದಂಪು, ೨. ೬೭) 

ಪ್ರಣೀತ — ನಿರ್ದೆಶಿಸಿದ (ನಾರದಾದಿ ಪ್ರಣೀತ 
ಗಾಂಧರ್ವವಿದ್ಯಾವಿಶೇಷಂಗಳೊಳಂ ಭರತಪ್ರಣೀತ 
ನೃತ್ಯಶಾಸ್ತದೊಳಂ ಅತಿಪ್ರವೀಣನುಂ: ಪಂಪಭಾ, ೨. 
೩೪ ವ) 

ಪ್ರಣುತ - ಪ್ರಸಿದ್ಧವಾದ (ಪ್ರಣುತಪದಾಂತರೀಕರಣಮಂತದೆ 
ತಾಣದೊಳಾದೊಡಂ ಮಹಾಗುಣಮನೆ ತರ್ಕುಂ: ಕವಿರಾಮಾ, 
ABS) 

ಪ್ರಣೂತ - ಹೊಗಳಲ್ಪಟ್ಟ, ಪ್ರಸಿದ್ಧವಾದ (ವ್ಯಾಸಮುನಿಪ್ರಣೂತ 
ಕೃತಿಯಂ ಸಲೆ ಪೇಟ್ಟು ಪೊದಳ್ಹ ಸತ್ಯವಿ 


ವ್ಯಾಸಸಮಾಗಮಾನ್ವಿತನುಂ: ಪಂಪಭಾ, ೧೪. ೬೨) 

ಪ್ರತತಿ - ಸಮೂಹ (ನಿತಂಬಿನೀ ನಿವಹ೦ ಒಲ್ಬೆಳಸುತ್ತಿರೆಯುಂ .. 
. ಅಜೆಯೆ೦ ಒಂದಣಂ ಸುರತೋಪಭೋಗಮಂ: ಕಾದಂಬ, 
೧. ೧೮) 

ಪ್ರತರ - ಗಾಢವಾದ (ಅತಿತೂರ್ಯಚ್ಚಕ್ರರೋಚಿರ್ವಳಯವಿಳಸನಂ೦ 
ನನ್ನವೋನ್ಕೌಳಿರತ್ನಪ್ರತರಭೀಷುಪ್ರಕಾಶ೦ ಬೆಳಗೆ: ವರ್ಧಮಾಷು, 
€. ೩೩); ವಿಸ್ತಾರವಾದ (ದಂಡಕವಾಟಪ್ರತರ 
ಲೋಕಪೂರಣಕ್ರಿಯೆಗಳ೦ಂ ಪ್ರತಿಸಮಯಂ೦ ಪ್ರಯೋಗಿಸಿ: 
ಪಂಪರಾ, ೧೬. ೭೯ ವ) 

ಪ್ರತರಕ್ರಿಯಾ - [ಜೈನ] ಪರಿನಿರ್ವಾಣ ಸಮಯದಲ್ಲಿ ಆತ್ಮನು 
ವಿಸ್ತಾರಗೊಳ್ಳುವ ಸ್ಲಿತಿ (ಲೋಕಾಕಾಶವ್ಯಾಪಕ 
ಕವಾಟಕ್ರಿಯೆಯಂ ನೆಣಪಿ ತದನಂತರಸಮಯದೊಳ್‌ 
ವಾತವಳಯಮುಟೆಯೆ ಜೀವಪ್ರದೇಶ೦ಗಳಿ೦ 
ಲೋಕಪ್ರದೇಶಮಂ ಪರ್ವಿ ನಿರ್ವರ್ಶಿತ ಪ್ರತರಕ್ರಿಯಾ 
ವಿಶೇಷಂ: ಆದಿಹು, ೧೬. ೪೯ ವ) 

ಪ್ರತಾನ - ಗುಂಪು (ಜಳರಾಶಿಶ್ರೇಣಿ ಕಂಪಲ್‌ ಮಸಗೆ 
ಬಲಪದೋದ್ಧೂತ ಧೂಳಿವಜವ್ಯಾಕುಳದಿಂ ದಿಗ್ಮಾಳೆ 
ಚಂದ್ರಾತಪವಿಸರದ ಅಗುರ್ವಾಗೆ ನಡೆದುದು 
ಭೂಪಸೇನಾ ಪ್ರತಾನಂ: ಶಾಂತೀಶ್ಚಷು, ೧೨. ಶಿ); 
ಕವಲುಗೊಂಡ ರೆಂಬೆಗಳು 

ಬೆಳಕು. (ಪತಿವಿಯೋಗಹೃದಯವಿದ್ಯದ್ದನಿತಾ 

ಹೃದಯಂಗಳೊಳಾವಗಂ ಉರಿವುದು ಕಡುಪಿನೊರ್ಳ 


ನೃಪಪ್ರತಾಪಜ್ವಲನಂ೦: ಕಾದಂಬ, ೧. ೧೪) 


8 


ತಾ 


( 


೭೪೬ 


[ಪ್ರತಾಪ-ಊಷ್ಟ ಶೌರ್ಯಪ್ರಖರತೆ 
(ಕುಲಕ್ರಮಾಯಾತಪ್ರತಾಪೋಷ್ಠಮಂ ಪತ್ತುವಿಡುವುಡುವ 
ಅರಾತಿಗಳ ಸಂಖ್ಯೆಯೊಳಂ: ಆದಿಷು, ೧೪. ೮೪ ವ) 

ಪ್ರತಾರಕ -. ದಾಟಸುವವನು (ದುಷ್ಟ ಅಪಸಂಸಾರಶರಧಿ 
ಪ್ರತಾರಕನ೦ ಅರ್ಹದೃಟ್ಟಾರಕನ೦ ಸ್ತುತಿಯಿಸಿ: ಕರ್ಣನೇಮಿ, 
೩ ೧೮೪ ವ) 

ಪ್ರತಾರಣ - ಮೋಸಗೊಳಿಸುವುದು, ವಂಚನೆ (ವಾರಣಾವತಂ 
ಸಂದ ಸಭಾಪ್ರತಾರಣಕೆ ಕಾರಣಂ ಎಂದಣೆಪಲ್ವೆ ಬೇಡಿದರ್‌ 
ಸಂಧಿಗೆಯಲೈೆ ಬೇಡಿದರೆ: ಗದಾಯು, ೩. ೨೧) 

ಪ್ರತಾರಿಸು - ವಂಚಿಸು (ಕೆಲರ್‌ ಧೂರ್ತರ್‌ ಅರಸುಗಳಂ 

ಪ್ರತಾರಿಸುತಿರ್ಪರ್‌: ಕಾದಂಬ, ೩. ೯೭ ವ) 
- ಸಮಾನ (ಪತಿಯೆನಗಿಲ್ಲ ಸಲ್ಲಲಿತರೂಪದಿಂ ಈ 
ತ್ರಿಜಗಂಗಳ೦ಗನಾತತಿಯೊಳಿದೊಂದೆ ತಾಂ ಪ್ರತಿ 
ನಿಜಪ್ರತಿಮಾನಂ: ಶಾಂತೀಶ್ವಷು, ೪, ೨೪೫); 
ಪರ್ಯಾಯವಾದ (ಪ್ರತಿಗೃಹಕು೦ಕುಮಚ್ಛಟಿಗಳಿಂ 
ಪ್ರತಿಮ೦ದಿರರರಂಗವಲ್ಲಿಯಿಂ ಪ್ರಭವನೋತ್ಸವದ್ದಜದಿ೦ ಆ 
ಪೊಲಲೊಪ್ಪಿರೆ: ಜಗನ್ನಾವಿ, ೧೨. ೫೮); ಹೋಲಿಕೆಯ 
(ಸದೃಶಂ ಪ್ರತಿಪದವೀಪ್ಲಾರ್ಥದಾಯಕಂ ಪ್ರತಿ: ಅಭಿಧಾವ, ೩. 
೧. ೧೧೧ 
ಪ್ರತಿಕಾರ - ಪ್ರತಿ ಮಾಡುವವನು (ಹತದೈವಂ ಪ್ರಾರಂಭಂ 
ಪ್ರತಿಕಾರಂ ದೀರ್ಫಸೂತ್ರ ತತತಿಕಾರಂ ಶತಮಾದೊಡೆ ಅಂತು 
ಮೋಕ್ಷಂ ಹತೋರುಗೆನಗಾವುದು ಇಂ ಗಡ ಪ್ರತಿಕಾರಂ: 
ಗದಾಯು, ೯. ೨೫ 

ಪ್ರತಿಕೂಲ - ವಿರುದ್ಧವಾದ 
ಪ್ರತಿಸಮಯಾನುಗತಗುಣವಿಶೋಧಿಮಹಾಮಾರುತದಿಂ 
ಪಾರ್ಶ್ವನಾಷು, ೫. ೩೯) 

ಪ್ರತಿಕೃತಿ - ಮೂರ್ತಿ, ಪ್ರತಿಮೆ (ಚೈತ್ಯಾಲಯಂಗಳೊಳ್‌ 
ಆದಿಭಟ್ಟಾರಕಾದಿಯಾಗೆ ಭವಿಷ್ಯತೀರ್ಥಕರ ಪ್ರತಿಕೃತಿಗಳಂ 
ಪಂಚರತ್ನಮಯಂಗಳಂ ಮಾಡಿಸಿ: ಆದಿಷು, ೧೬. ೧ ವ) 

ಪ್ರತಿಕಮಣ - [ಜೈನ] ಸಾಧುಗಳ ಇಪ್ಪತ್ತೆಂಟು ಮೂಲಗುಣಗಳಲ್ಲಿ 
ಒಂದು, ಗುರುವಿನಲ್ಲಿ ಪಶ್ಚಾತ್ತಾಪಪೂರ್ವಕ ನಿವೇದನ 
(ಪರಮದೀಕ್ಷಾಮಾರ್ಗದೊಳ್‌ ದೀಕ್ಷೆಯಂ ದಯೆಗೆಯ್ದು 
ಪ್ರತಿಕ್ರಮಣಮಂ ಪೇಟ್ಟುದುಂ: ಸುಕುಮಾಚ, ೩. ೩೫ ವ) 

ಪ್ರತಿಗಹ - ದಾನ ಸ್ವೀಕರಿಸುವುದು (೦ತು ಭವಿಷ್ಟಿಜವರ್ಣಕ್ಕೆ 
ಅಧ್ಯಯನ ಅಧ್ಯಾಪನ ದಾನ ಪ್ರತಿಗಹ ಯಜನ ಯಾಜನ 
ವಿಶಿಷ್ಟವೃತ್ತಿಯುಮಂ ... .. ನಿಜೆಸಿ: ಆದಿಪು, ೯. ೭೩ ವ); 
ಗೌರವಪೂರ್ವಕವಾಗಿ ಬರಮಾಡಿಕೊಳ್ಳುವುದು 
(ಪರಮತಪಶ್ಚರಣನಿರತ ಯತಿಸಮಿತಿಗೆಲ್ಲಂ ಪ್ರತಿಗ್ರಹಾದಿ 
ಪರಸ್ಪರಂ ನಿರವದ್ಯಾಹಾರಾದಿ ವಿತರಣರೂಪ 
ಪಾತ್ರದತ್ತಿಯುಂ: ಆದಿಷು, ೧೫. ೧೩ ವ); ಇವು ವೈದಿಕ 
ಬ್ರಾಹ್ಮಣನ ಷಟ್ಯರ್ಮಗಳು; ಪುರುದೇವನು ಇವನ್ನು 
ನಿಯೋಜಿಸಿದನೆಂದು ಪಂಪ ಇದನ್ನೇಕೆ ಹೇಳುತ್ತಿದ್ದಾನೋ 
ತಿಳಿಯದು; ಮುಂದೆ, ಭರತನು ತಾನು ಸೃಷ್ಟಿಸಿದ 
ದ್ವಿಜವರ್ಣಕ್ಕೆ ನಿಗದಿಪಡಿಸಿದ ಆರು ಕರ್ಮಗಳು: ಸ್ವಾಧ್ಯಾಯ, 
ಸಂಯಮ, ತಪ, ಇಜ್ಯಾ, ವಾರ್ತಾ, ದತ್ತಿ (ಪಂಚಾಣುವ್ರತ .. 
ಆರ್ಯಪಷಟ್ಯರ್ಮಂಗಳು೦ ನಿಮಗಿವು ಕುಲಾಚಾರಂಗಳ್‌: 
ಆದಿಪು, ೧೩. ೧೬ ವ); ಬ್ರಾಹ್ಮಣನ ಆರು ಕೆಲಸಗಳಲ್ಲಿ 
ಒ೦ದು, ನೋಡಿ "ಷಟ್ಕರ್ಮ' 


ಹತಾತ್ರೋತ ತ 
ಪ್ರತಾಪೋಷ್ಠ 


4 


(ಪ್ರತಿಕೂಲಕರ್ಮಮೇಘಂ 
ಕಿಡೆ: 


ಪ್ರತಿಘಾತ - ಎದುರು ಹೊಡೆತ (ಪ್ರತಿಘತಾಯತಲೋಲ 
ಕಂಕಣರುಣಜಂಕಾರಚಂಚೆತ್ಕಳಹತಿ ರಮ್ಯ ಮಾಯ್ತು: 
ಸೂಕ್ತಿಸುಧಾ, ೧೪. ೦) ಹೊಡೆತ (ನಡುಗೆ 


ಧರಾತಳಂಕದಳಿಕಾಪರಿಪ್ರತಿಘಾತದಿಂ: ಪಂಪರಾ, ೧೩. ೭೫); 
ಕೊಲ್ಲುವುದು, ವಧೆ (ವಿಶಸನ ಮಾರಣ ವಿಶರಣ ನಿಶುಂಬನ 
ಕ್ಷಣನ ಸೂದನ ಪ್ರತಿಘಾತಂ: ಅಭಿಧಾವ, ೧. ೧೪. ೪) 
ಪ್ರತಿಜ್ಞಾಗಾಂಗೇಯ - ಪ್ರತಿಜ್ಞೆ ಮಾಡಿದ ಭೀಷ್ಮ (ದಿವಿಜರ್‌ 
ವಾಯುಪಥದೊಳ್‌ ಶಿತಾಸ್ತಂಗಳಂ ಹೊಂಕಂಗಿಡಿಸೆ ಸುಗಿದಂ 
ಭಾರ್ಗವಂ ಇದೇಂ ಪ್ರತೆಜ್ಞಾಗಾಂಗೇಯಂಗೆ ಅದಿರದಿದಿರ್‌ 
ನಿಲ್ವನ್ನರೊಳರೇ: ಪಂಪಭಾ, ೧ ೮೦) ['ಪ್ರತಿಜ್ಞಾಗಾಂಗೇಯ' 
ಎ೦ಬುದು ಪಂಪನ ಆಶ್ರಯದಾತ ಅರಿಕೇಸರಿಯ ಬಿರುದು] 
ಪ್ರತಿಜ್ಞಾರೂಢ - [ಪ್ರತಿಜ್ಞಾ ಆರೂಢ] ಪ್ರತಿಜ್ಞೆಯನ್ನು ಹೊಂದಿದ 
(ಅಂತು ಅಚಲಿತಪ್ರತಿಜ್ಞಾರೂಢನಾದ ಗಾಂಗೇಯನಂ 
ಏಗೆಯ್ದುಮೊಡಂಬಡಿಸಲಾಣದೆ: ಪಂಪಭಾ, ೧. ೮೪ ವ) 
ತಿಪಕ್ಷ - ಶತ್ರುಪಕ್ಷ (ದಕ್ಷಿಣಭುಜಮಚಿರಪ್ರತಿಪಕ್ಷ ಮಹೀಪಾಲ 
ವಿಜಯಲಕ್ಷ್ಮೀಲಲನಾವಕ್ಷೋಜಸ್ಪರ್ಶನಮನಂ: ಆದಿಷು, ೧೧. 
೧೧) 
ಪ್ರತಿಪಕ್ಷನ್‌ 
ಶೂರನಾದೊಡೇನ೦ ಮಾಡಂ: ಯಶೋಧಚ, ೪. ೩೪) 
ಪ್ರತಿಪತ್ತಿ - ಗೌರವ ಕಾಣಿಕೆ (ಬಂದ ವಿದ್ಯಾಧರರಂ ಯಥೋಚಿತ 
ಪ್ರತಿಪತ್ತಿಗಳಿ೦ಿ ಸ೦ತೋಷಂಬಡಿಸಿ: ಆದಿಪು, ೪. ೮೯ ವ); 


(4 


- ಎದುರಾಳಿ (ಚತುರಂಗಬಲ ಸಮೇತಂ ಪ್ರತಿಪಕ್ಷಂ 


ಯೈ 


(4 


ಮಾಡಬೇಕಾದ ಕೆಲಸ (ಪಶಿಪತ್ತಿ ಮೂಢೆಯೆನಿಸಿರ್ದ 

ತರುಣಿಯಂ .. .. ಪರಸಿದರ್‌: ಕಾದಂಬ, ೯. ೧೧೨) 
ಪ್ರತಿಪತ್ತಿಮೂಢೆ — ದಿಕ್ಕು ತೋಚದಾದವಳು 

ಪ್ರತಿಪತ್ತಿಮೂಢೆಯೆನಿಸಿರ್ದ ತರುಣಿಯಂ ಗುರುಜನಕ್ಕೆ 


ಪೊಡೆವಡಿಪುದುಂ: ಕಾದಂಸಂ, ೭. ೬೯) 


ಪ್ರತಿಪತ್ನಿ - ಸವತಿ (ಕ್ಷಿತಿನಾಥಾಪಾಂಗಿತ ವಿಲೋಚನೆಯರ್‌ 
ಶ್ರೀಯೊರ್ವಳಾ ಜಯಶ್ರೀಯೊರ್ವಳ್‌ ಪ್ರತಿಪತ್ನಿಯೊಳರ್‌ 
ನಿಸಲ್ಕೆ: ತಾಂತಿಷು, ೧. ೭೪) 

ಪ್ರತಿಪದ್ದಿನ - [ಪ್ರತಿಪತ್‌-ದಿನ] ಪಾಡ್ಯಮಿ (ನುತಮಾರ್ಗಶಿರದ 
ಶುದ್ಧ ಪ್ರತಿಪದ್ದಿನದ ಪರಯಾಮದೊಳ್‌: ಪುಷ್ಪದಂಪು, ೧೩. 
೧೦೩) 


ಪ್ರತಿಪನ್ನ - ಸ್ವೀಕೃತವಾದುದು (ಎನಗಂ ತಾಂ ಪ್ರತಿಪನ್ನಮೆಂಬ 
ಬಗೆಯುಂ ತಾನಂತುಪಾದೇಯಮೇ: ಚಂದ್ರಪ್ರಪು, ೮. ೮೮) 
ತಿಪನ್ನಿಕೆ - ವಿವೇಕ (ಪ್ರತಿಪನ್ನಿಕೆಗಿಡೆ ದಶರಥಸುತಂ ಆ ವಿಭು 


ಮುಳಿದವಂಗೆ ಜವನುಂ ಮುಳಿಗುಂ: ಪಂಪರಾ, ೧೦. ೪೭) 


ಪ್ರತಿಪಾದುಕ - ಸಣ್ಣ ಪೀಠ (ಅನೇಕರತ್ನರಚಿತ ಪ್ರತಿಪಾದುಕವಿನ್ಯಸ್ತ 


ಕಾಂಚನಮಂಚೋಪಶೋಭಿತದೊಳ್‌ 
ನಿದರಾರಸವಶಗತರಾಗಿರ್ದರ್‌: ಆದಿಪು, ೫. ೨೨ ವ) 

ಪ್ರತಿಪಾದ್ಯ - ಸಮರ್ಥನಯೋಗ್ಯ, ವಿವರಿಸುವ (ಸಕಲಜ್ಞ 
ಪ್ರತಿಪಾದ್ಯಮಪ್ಪ ಭುವನಂ ದೇಶಂ ಪುರಂ ರಾಜವೃತ್ತಕಂ 
ಅರ್ಹದ್ದಿಭವಂ ಚತುರ್ಗತಿ ತಪೋಮಾರ್ಗಂ ಫಘಳಂ 
ತತ್ತುರಾಣ ಕಥಾಂಗಂಗಳ್‌ ಇವು ಎಂಟು ಎನಿಕ್ಕುಂ: 
ಮಲ್ಲಿನಾಪು, ೧. ೫೪); ಕೊಡಬೇಕಾದದ್ದು 
(ಜೀವಿತೇಶ್ವರರೆನಿಪ್ಪವರ್ಗ೦ ಪ್ರತಿಪಾದ್ಯಮಪ್ಪುದು: ಕಾದಂಬ, 
೬. ೧೨೪) 


೭೪೭ 


ಪ್ರತಿಪೂರಿತ ದ ತುಂಬಿಹೋದ (ಧ್ವನತ್ತೂರ್ಯಸಂತತಿ 
ನಾದಪ್ರತಿಪೂರಿತ ಅಖಿಳಕುಳಕ್ಷೋಣೀಧ್ರಕು೦ಜ೦: ಆದಿಷು, ೭. 
೩೮) 

ಪ್ರತಿಬದ್ಧ -. ಸೇರಿದ, ಕೂಡಿಕೊಂಡಿರುವ (ಪೂರ್ವವಿದೇಹದ 
ವತ್ಸಕಾವತೀವಿಷಯದ ಪ್ರತಿಬದ್ಧ ಪ್ರಭಾಕರೀಪುರಿಯೊಳ್‌: 
ಆದಿಷು, ೩. ೫೮ ವ) 

ಪ್ರತಿಬುದ್ಧ - ಅರಳಿದ (ಪ್ರತಿಬುದ್ಧಂ ತ್ವನ್ಮುಖಮುಚಿತತಾರಕಂ 
ತುಂಬಿವೆರಸದ ಅಂಬುಜಂ: ಶಾಂತಿಪು, ೫. ಆಲಿ); 
ಬುದ್ಧಿವಂತ (ಪ್ರತಿಬುದ್ಧರಂ ಕುಣಿತ್ರೀ ಸ್ಥಿತಿಯಿಂದಂ ಕಿಚಿದು 
ಮಾರ್ಗಸೂಚನೆಗೆಯ್ದೆಂ ಮತಿವಂತರಣಿದು ಪೇಟ್ವುದು 
ವಿತರ್ಕದಿ೦ ಮತ್ತಮುಕ್ತಶೇಷಮನಿದಖೊಳ್‌: ಕಾವ್ಯಾವಲೋ, 
೪೨೧) 

ಪ್ರತಿಬೋಧಿಸು - ಉಪದೇಶ ಮಾಡು (ಮುನ್ನಿನ ಭವದೊಳ್‌ 
ತನ್ನಂ ಪ್ರತಿಬೋಧಿಸಿ ಮಹಾಪುರುಷನಪ್ಪುದನಜೆದು: 
ಸುಕುಮಾಚ, ೬ ೨ ವ); ಎಚ್ಚರಿಸು (ಎಂದು ತನ್ನಂ 
ಪ್ರತಿಬೋಧಿಸಿದ ನಿಜತನೂಜನ ವಚನತಿಗ್ಗರೋಚಿ 
ರುಚಿನಿಚಯದಿ೦ಂ ಆತ್ಮೀಯ ಚೇತೋನಿಚಿತ ಮೋಹಾಂಧ 
ತಮಸ್ತೋಮಮಂ ಕಳೆದು: ಆದಿಪು, ೨. ೧೭ ವ) 

ಪ್ರತಿಭಾವತ್ವ - ಪ್ರತಿಭೆಯನ್ನು ಹೊಂದಿರುವುದು (ಪ್ರತಿಭಾವತ್ವಮುಂ 
ಅಕೃತಕ ಚತುರತೆಯುಂ ತರ್ಕು೦ ಪ್ರತೀತಿಯಂ 
ವಾಗ್ದಿದಗ್ನತಾ ನಿಪುಣತೆಯೊಳ್‌: ಕವಿರಾಮಾ, ೧. ೧೧) 

ಪ್ರತಿಭೆ - ಬುದ್ಧಿಶಕ್ತಿ (ಪ್ರತಿಭಾ ಸಂವಿತ್‌ ಪ್ರಜ್ಞಾ ಮತಿ ಮೇದಾ: 
ಅಭಿಧಾವ, ೨. ೧. ೩೦); ನವೋನವೋನ್ಮೇಷಶಾಲಿನಿಯಾದ 
ಪ್ರಜ್ಞೆ (ಪ್ರತಿಭೆ ನಿಸರ್ಗಮುಂಟು ಕಿಜೆದೋದು ಗಳೊಳ್‌ 
ಕಿಚೆದುಂಟು ಬಲ್ಮೆ ಗದಾಯು, ೧. ೫೦) 

ಪ್ರತಿಮ - ಸಮಾನ[ನಾದವನು] (ಅಮೃತಾಂಭೋರಾಶಿಪೂರ 
ಪ್ರತಿಮ ನಿಜತಪಸ್ತಂಚೆಯಂ ಪವಿತೋ: ಕಾದಂಸಂ, ೩. ೨೩) 

ಪ್ರತಿಮಾನ - ಹೋಲಿಕೆ; ಆನೆಯ ಎರಡು ದಂತಗಳ ನಡುವಣ 
ಭಾಗ (ಕಡೆವಾಯಿಂ ಪ್ರತಿಮಾನದೊಳ್‌ ಅಡಸಿದ ತಳಿರುದಿರೆ 
ತಳ್ತ ಕೆಯ್ಯೊಳೆ ಕೆಯ್ಯಂ ಹಿಡಿದು: ನೇಮಿನಾಷು, ೫. ೯೫) 

ಪ್ರತಿಮಾಯೋಗ - [ಜೈನ] ಪ್ರತಿಮೆಯಂತೆ ನಿಂತು ಮಾಡುವ 
ತಪಸ್ಸು (ರತ್ತತ್ತಯಮಂ ಸಾಧಿಸಿದ ಠಾವಿನೊಳ್‌ ಒಂದು 
ರಾತ್ರಿ ಪ್ರತಿಮಾಯೋಗದೊಳಿರೆ: ಧರ್ಮಪ, ೧. ೮೫ ವ) 

ಪ್ರತಿಮುಖರ — ಮುಖಂಡ (ತದ್ವೇತ್ರಹಸ್ತಪ್ರತಿಮುಖರ 
ಪ್ರೋದ್ಧತಾಭೀಳಘೋಷಂ .. .. ಸಭಾವಾಸವಕ್ತಂ: ಗಿರಿಜಾಕ, 
೩ ೪) 

ಪ್ರತಿಮೆ - ವಿಗ್ರಹ (ಅರಸಂ ಇರ್ವರುಮಂ ಎರಡು ಕಾಯ್ದ 
ಕರ್ಬೊನ್ನ ಪ್ರತಿಮೆಗಳನಪ್ಪವೇಚೆಮೆಂದು ತಳಾಅಂಗೆ 
ಬೆಸವೇಲ್ಲೊಡಂ: ವಡ್ಡಾರಾ, ಪು೨೧, ಸಾ. ೨೧) 

ಪ್ರತಿಮೆ ನಿಲ್‌ - ಪ್ರತಿಮೆಯಂತೆ ನಿಶ್ಚಲವಾಗಿ ತಪಸ್ಸಿಗೆ ನಿಲ್ಲು 
(ಪೊಟಲೊಳ್‌ ಬಟ್ಟೆಯ ಕಣ್ಣೊಳ್‌ ರಾತ್ರಿ ಪ್ರತಿಮೆ ನಿಂದೊರ್‌: 
ವಡ್ಡಾರಾ, ಪು ೧೫೨, ಸಾ ೧೨) 

ಪ್ರತಿರವಂಗುಡು - ಮಾರ್ದನಿ ನೀಡು (ಉರುತರಪರ್ವತಂ 
ಪ್ರತಿರವಂಗುಡೆ .. .. ಜವದಿನೇಳ್ತರುತಿರ್ದದು ಸೊರ್ಕಿದೆಕ್ಕಲಂ: 
ಶಬಶಂವಿ, ೪. ೫) 

ಪ್ರತಿರೂಪ - ಪ್ರತಿಬಿ೦ಬ (ಪ್ರತಿರೂಪ೦ ಪ್ರತಿಬಿಂಬಂ: ಅಭಿಧಾವ, 
೧. ೩. ೧೪); ತದ್ರೂಪ, ಪ್ರತಿಮೆ (ಅಂತು ಆ ತಾಮ್ರಮಯ 
ಗುಹ್ಯಕ ಪ್ರತಿರೂಪಂ ಕಿಚ್ಚಿಂಗೆ ತೋಜೆದ ಅರಗು ಕರಗುವಂತೆ 
ಕರಗಿ ಪೊನಲ್ವರಿಯೆ: ಶಾಂತಿಷು, ೬. ೨೯ ವ) 


ಪ್ರತಿರೋಧಿಸು -  ತಡೆಯೊಡ್ಡು (ಪ್ರತಿರೋಧಿಸಿ ವಜ್ರದ 
ಪರ್ವತಗಳೆನಿತಾನುಂ ಇರ್ದೊಡವನವಯವದಿ೦ಂ ಸ್ವತನುವೆ 


ಭೆದಿಸಪಾರ್ಪ ಪ್ರತಿಘತದಿನಾದಮೆಸೆದನಿಂದಪ್ರತಿಮಂ: 
ಚಂದ್ರಪ್ರಪು, ೧೪. ೩೩) 
ಪ್ರತಿಲಂಭನ - ಮರಳಿ ಪಡೆಯುವುದು (ಎಲ್ಲಿದಳ್‌ 


ಮದನ್ವಯಜೀವ ಪ್ರತಿಲಭನಹೇತು: ಕಾದಂಸಂ, ೭. ೬೭) 

ಪ್ರತಿಲೇಖನ - [ಜೈನ] ನಿತ್ಯವೂ ಭೂಮಿ, ಉಪಕರಣ 
ಮುಂತಾದುವನ್ನು ಶುದ್ಧಿಗೊಳಿಸುವುದು (ಪ್ರತಿಲೇಖನದೊಳ್‌ 
ಆಲೋಕಿತಮನುಚಿತಮೆಂದು ಪಲವು ಕಣ್ಣಡೆದವೊಲಾ 
ಯತಿಪತಿಯ ದಯಾಧ್ವಜಮೇನತಿಶಯಮಾದತ್ತೊ 
ಮೇದುರ೦ ಮಾಯುರಂ: ಮಲ್ಲಿನಾಹು, ೧೦. ೯೩) 

ಪ್ರತಿರೋಮ - ವಿರುದ್ಧವಾದ (ಪ್ರತಿಕೂಲಂ ಪ್ರತಿಲೋಮಂ 
ಪ್ರತೀಪಮಕ್ಕುಂ ಉಪಸವ್ಯ ಶಬ್ಬೈಕಾರ್ಥಂ: ಅಭಿಧಾವ, ೨. ೧. 
೪೪) ರಾಜನ ಐದು ವ್ಯಸನಗಳು: ಸ್ವಭಾವ ಪ್ರದೋಷ 
ಪ್ರಸಂಗಗುಣ ಪ್ರತಿಲೋಮ ಪೀಡನ - ಇವುಗಳಲ್ಲಿ 
ನಾಲ್ಕನೆಯದು (ಸಂಧಿವಿಗಹಯಾನಾಸನ  ದ್ವೈಧೀಭಾವ 
ಸಮಾಶ್ರಯಂಗಳೆಂಬ ಆಉುಂ ಗುಣಂಗಳೊಳಂ 
ಸಂಧಿಕಾರ್ಯದೆಡೆಯೊಳ್‌ ವಿಗ್ರಹಮನೆತ್ತಿಕೊಳ್ಳುದುಂ, 
ವಿಗ್ರಹಮಪ್ಪೆಡೆಯೊಳ್‌ ಸಂಧಿಯಂ ಒಡರ್ಚುವುದುಂ ಉಟಿದ 
ಗುಣ೦ಗಳುಮ೦ ಈಯಂದದೊಳ್‌ ಪ್ರತಿಲೋಮಂಗೆಯ್ದುದುಂ 
ಪ್ರತಿರೋಮಮೆ೦ಬ ವ್ಯಸನಮಕ್ಕುಂ, ಪಂಚತಂ, ೧೩೭ ವ) 

ಪ್ರತಿವಾದಿ — ವಾದಿಗೆ ಎದುರಾದವನು (ಕಂಡಲ್ಲದೆ 
ಅಣೆಯೆನೆಂಬರ್‌ ಎಂಬ ನಾಣ್ಣುಡಿಯ೦ ಪೋಲ್‌ಕುಂ 
ಎಂಬುದುಂ ಪ್ರತಿವಾದಿ ನಿರುತ್ತರನಾಗಿ: ಶಾಂತಿಷು, ೮. ೧೪೧ 
ವ) 

ಪ್ರತಿವಿತರ್ಕಿತ - ಚೆನ್ನಾಗಿ ವಿವೇಚನೆ ಮಾಡಿದ (ಪ್ರತಿವಿತರ್ಕಿತ 
ಲಕ್ಷಣಲಕ್ಷ್ಯನಾಶ್ರಿತ ಮಹಾನೃಪತುಂಗ ಸಭಾಸದಂ: 
ಕವಿರಾಮಾ, ೩. ೨೧೯) 

ಪ್ರತಿವಿಧಾಯಿ - (ನೀನೊರ್ವ ಬ್ರಾಹ್ಮಣನೊಡನೆ ಬಟ್ಟೆಬರುತಂ 
ದೇವತಾಜಾತಿ ಪಾಷಂಡಮೋಹ ಪ್ರತಿವಿಧಾಯಿಗಳಪ್ಪ 
ಕಥೆಗಳಂ ಪೇಟ ಚಾವುಂಪು, ಪು. ೪೪೭. ಸಾ. ೩೦) 

ಪ್ರತಿವಿದ್ಯೆ - [ಜೈನ] ಮಾಯಾಸೃಷ್ಟಿಯನ್ನು ಹೋಗಲಾಡಿಸುವ 
ವಿದ್ಯೆ (ಪ್ರತಿವಿದ್ಯನಾಕೆ ಕುಲಕ್ಷತಿಯಂ ಪತಿಗಪ್ಪ ಹಾನಿಯಂ 
ಬಗೆಯದೆ ದುರ್ಮತಿ ಕೊಟ್ಟಳ್‌: ಪಂಪರಾ, ೧೧. ೧೯೩) 

ಪ್ರತಿಷೇಧ - ತಡೆ (ಕುರುಪಿತಾಮಹ೦ ಸಂಜಯನಂ 
ಧೃತರಾಷ್ಟನಲ್ಲಿಗೆ ಸಂಧಾನವಾರ್ತೆಯಂ ಸಮಕೊಳಿಸುವಂತೆ 
ಅನಾಗತಬಾಧಾಪ್ರತಿಷೇಧಂ ಮಾಡುವಂತಟ್ಟಿ: ಪಂಪಭಾ, ೧೩. 
೭.೦) 

ಪ್ರತಿಷೇಧೋಕ್ತಿ - ಅಲ್ಲಗಳೆಯುವಿಕೆಯ ಮಾತು (ಜೀವನಿಲ್ಲೆಂಬ 
ನಿನ್ನ ಪ್ರತಿಷೇಧೋಕ್ತಿಯಿ೦ದಮೆ ಜೀವಸಿದ್ದಿ ಹೇಳಾಸಾಧ್ಯಂ 
ಎಂತೆನೆ ಉಳ್ಳುದಂ ಅಲ್ಲದೆ ಆರ್ಗ೦ ಇಲ್ಲೆನಲ್‌ ಬಾರದು: 
ಶಾಂತಿಷು, ೮. ೧೩೮) 

ತಿಷ್ಠತೀ - ಶಾಶ್ವತ (ನಿಜರೂಪವಿಜಿತ ಮಕರದ್ದಜಂ 
ಅಖಿಳದಿಶಾಂತರ ಪ್ರತಿಷ್ಠಿತಕೀರ್ತಿದ್ದಜ೦ ಅದನಾಳ್ಗಂ 
ಧರಣೀದ್ದಜನೆಂಬಂ ಖೇಚರೇಂದಂ: ಚಂದ್ರಪ್ರಷು, ೬. ೬); 
ಸ್ಥಾಪನೆಗೊಂಡ (ಆ ಜಂಬೂದ್ವೀಪದ ನಟ್ಟನಡುವೆ 
ವಿಶಾಲರತ್ನಶಿಲಾಪತಿಷ್ಠಿತ ಭಗ್ನಜ್ಜನಾಭಿಷೇಕ 


ನಜ ೬ 
ಸಿಂಹಾಸನಾಲಂಕೃತಮುಂ ಆಗಿ: ಆದಿಷು, ೧. ೪೯ ವ) 


(@ 


೭೪೮ 


ಪ್ರತಿಸಂಸ್ಕಾರ -. ಅಲಂಕಾರ (ಪ್ರತಿಕರ್ಮಂ ನೇಪಥ್ಯಂ 
ಪ್ರತಿಸಂಸ್ಥಾರಂ ಪ್ರಸಾಧನ೦ ವೇಷಂ: ಅಭಿಧಾವ, ೧. ೧೩. 
೧) 


ಪ್ರತಿಸಮಯಂ - ಸದಾ ಕಾಲವೂ (ಪ್ರತಿಸಮಯಂ 
ಅನಂತಗುಣಶಕ್ತಿಖಚಿತೈಕಪರಿಣಾಮನಿವೃತ್ತಿಕರಣಕ್ಷಪಕನಾಗಿ: 
ಆದಿಷು, ೧೦. ೧೪ ವ) 

ತಿಸೀರಾ[ರೆ] - ಪರದೆ (ಆಪಟೀ ಪ್ರತಿಸೀರಾ ಕಾಂಡೆಪಟೆ 
ತಿರಸ್ಕರೀಣಿಕಾಖ್ಯೆ ಜವನಿಕೆಯಕ್ಕುಂ: ಅಭಿಧಾವ, ೧. ೧೦. ೨೩) 

ಪ್ರತಿಹತ - ಮರು ಏಟು ತಿಂದ, ಸೋತ (ಪ್ರತಿಹತಮಾದುದು 
ಪರಶುರಾಮನಿಗಾ ರಘುರಾಮನಾ ಸರಿತ್ತತಿ 
ಕುವರಂಕರಾಮನಿಂ: ಗದಾಯು, ೧. ೨೪) 

ಪ್ರತಿಹಾರದೇಶ - ಹೆಬ್ಬಾಗಿಲು (ವಿಮಾನದಿಂದಿಳಿದು ರಾಜಗೃಹ 
ಪ್ರತಿಹಾರದೇಶದೊಳ್‌ ನಿಂದು: ಗಿರಿಜಾಕ, ೬. ೨೨) 

ಪ್ರತೀಂದ್ರ - [ಜೈನ] ದೇವವರ್ಗ, ಭವನಿವಾಸಿ, ವ್ಯಂತರದೇವ, 
ಜ್ಯೋತಿದೇವ, ಕಲ್ಲವಾಸಿ ಇಂದರುಗಳಲ್ಲಿ ಪ್ರತಿಯೊಬ್ಬನಿಗೂ 
ಇರುವ ಕೆಳಗಿನವನು (ಮತ್ತಂ ಆ ಪ್ರತೀಂದ್ರಂ ಬಂದು 
ಉಪೇ೦ದ್ರಂಗೆ ಇಂತಪ್ಪ ದಿನದೊಳ್‌ ಪುತ್ತನಕ್ಕುಮೆಂದು ಬೆಸಸೆ: 
ಕರ್ಣನೇಮಿ, ೮. ೩೩ ವ ಮತ್ತು ೩೪) 

ಪ್ರತೀಕಾರ - ನಿವಾರಣೆ (ಬರ್ದುಕಿದೊರು೦ ಪಿರಿಯನ 
ಮುನಿಸೆಂಬುದು ಪ್ರಣಿಪಾತಪ್ರತೀಕಾರಮೆ೦ದಜೆದು ಅರಸನ 
ದಂಡನಾಯಕರ್ಗೆ ಶರಣಾಗತರಾಗಿ: ಶಾಂತಿಪು, ೧೦. ೨೪ 
ವ); ರಾಜ ಶತ್ರುವಿನ ಮೇಲೆ ಸೇಡು ತೀರಿಸಿಕೊಳ್ಳುವ ರೀತಿ 
(ಭೂರಿ ಕರ್ಮಣ ಆರಂಭೋಪಾಯ ಪುರುಷ ದವ್ಯಸಂಪತ್‌ 
ದೇಶಕಾಲವಿಭಾಗ ವಿನೀಪಾತ ಪ್ರತೀಕಾರಮನೊಡರ್ಚಿ: 
ಹರಿವಂಶ, ೭. ೧ ವ) 

ಪ್ರತೀಕಾರಸಂಧಿ - ರಾಜನು ಮಾಡಿಕೊಳ್ಳುವ ಹದಿನಾರು ಬಗೆಯ 
ಸಂಧಿಗಳಲ್ಲಿ ಒಂದು; ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡುವ 
ಒಪ್ಪಂದ (ಪರಸ್ಪರ ಉಪಕಾರಂಗೆಯ್ದುದು ಪ್ರತೀಕಾರ 
ಸಂಧಿಯೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) ನೋಡಿ 
“ಪೋಡಶಸಂಧಿ' 

ಪ್ರತೀಕ್ಷಣ - ಎದುರು ನೋಡುವುದು (ಅತಿಪುರಸ್ಸರಂ 
ಇದಿಇರ್ಗೊಂಉ ತತ್ಕಿಯಾಪರಿಮಾಪ್ತಿಪ್ರತೀಕ್ಷಣಪರನವರಂ 
ಗುರುಭಕ್ತಿಪೂರ್ವಕಂ ಬಂದಿಸಿ: ಆದಿಷು, ೨. ೩೩ ವ) 

ಪ್ರತೀಚಿ - ಪಶ್ಚಿಮ, ಪಡುವಣದಿಕ್ಕು (ಆನು೦ ಪ್ರತೀಚೀಸಮಾಗಮ 
ಸಂತುಷ್ಠನೆನಪ್ಪೆನೆಂದು ದಿನಪ೦ ರಕ್ತತ್ವದಿ೦ ಪೋಗೆ: ಶಾಂತಿಷು, 
೯. ೬೦) 

ಪ್ರತೀತ - ಪಸಿದ್ದವಾದ (ಇಂತಿವಜ ತೋರ್ಕೆಯಿಂ 
ಗರ್ಭದರ್ಭಕನಳುರ್ಕೆಯುಂ ಅದಟುಂ ಅಖಿಲಜನ 
ಪ್ರತೀತಮಾಗೆ: ಪಂಪರಾ, ೧೦. ೧೪೪ ವ); ವಿಶದವಾದ 
ಅರ್ಥ (ಪ್ರತೀತ ಶಬ್ದಂ ವಿಶದಾರ್ಥಮಕ್ಕುಂ: ಅಭಿಧಾವ, ೨. 
೧೨) 

ಪ್ರತೀತಿ - ಅರ್ಥವಾಗು (ದವ್ಮಾನುಯೋಗಮೆಂಬುದುಂಟು ಅದು 
ನಿಮ್ಮನ್ನರಪ್ಪ ನಿಶಿತಮತಿಗಳ್ಗೆ ಪಂಚರಾತ್ರಿಯೊಳೆ 
ಪ್ರತೀತಿಯಕ್ಕುಂ: ಸುಕುಮಾಚ, ೩. ೩೭ ವ) 

ಪ್ರತೀಯಮಾನ - ಕಾಣುವ, ತೋರುವ (ಅಂತವರೊಧ 
ಪರಿಚಾರಿಕಾಚತುರ ವಿಳಾಸಿನೀ ಪ್ರತೀಯಮಾನ 
ಶೋಭಾವಿಭವನಪ್ಪ ಅಕಳಂಕಾಚಾರಸಾರನಪ್ಪ ವಜ್ರಾಯುಧನ 
ಎರಡು೦ ಕೆಲದೊಳ೦ಂ ಬಂದರ್‌ ಕೆಲರ್‌ 
ಯೋಷಿಜ್ಜನರ್‌: ಶಾಂತಿಷು, ೮. ೨೨ ವ) 


(೬. 


ಪ್ರತೀಹಾರಕ - ಪಡಿಯಅ, ಬಾಗಿಲು ಕಾಯುವವನು 
(ಲಂಬೋದರಂ ಲಂಬಕೂರ್ಚ್ಜಕಲಾಪಂ ಸಿತಕಂಚುಕ೦ 
ತ್ವರಿತದಿ೦ ಬಂದಂ ಪ್ರತೀಹಾರಕಂ: ಪಂಪರಾ, ೨. ೨೦ 

ಪ್ರತೀಹಾರಿ ದ ಬಾಗಿಲು ಕಾಯುವವಳು 


(ಒಡ್ಡೋಲಗದೊಳಿರ್ಪಾಗಳ್‌ ಪ್ರತೀಹಾರಿ ವಂದು: ಕಾದಂಸಂ, 
ದ:೧೧ ಪು) 

ಪ್ರತೋಳಿ — ರಾಜಬೀದಿ (ಪಂಚರತ್ನತೋರಣ 
ದೃುತಿಸಮುದ್ಧ್ಯೋತಿ  ಕನಕಪ್ರಾಕಾರ ಪ್ರತೋಳಿದ್ವಾರಮಂ 
ಎಯ್ದೆವಂದಾಗಳ್‌: ಆದಿಪು, ೧೧. ೨೩ ವ) 

ಪ್ರತೋಳಿಕಾ - ರಾಜಬೀದಿ (ಫಳಕುಸುಮಪರಿರಚಿತ 

ಚಾರುತರವಾರಣಾನ್ವಿತ ತದುದ್ಧಾನ ಪ್ರತೋಳಿಕಾದ್ವಾರಮಂ 

ಪೊಕ್ಕು: ರಾಜಶೇವಿ, ೧೦. ೧೫ ವ) 

- ಪ್ರಾಚೀನ (ಪ್ರತ್ನಕವಿಪ್ರವರರ್‌ ಮೇಣ್‌ ನೂತ್ನಕವಿಪ್ರವರ್‌ 

ಅಕ್ಕೆ ಜಿನನ ಅಭಿಷವಮಂ ಯತ್ನದೆ. ಪೇಟಸ್ಬೊಡಮೇಂ 
ಕವಿರತ್ನನ ಜನ್ಮಾಭಿಷೇಕಮ೦ ಪೋಲ್ತಪುವೇ: ಅಜಿತಪು, ೪. 
೮೨) 

ಪ್ರತ್ಯಂಗ — ಬೇರೆ ಅಂಗಗಳು (ಪೆಅವುಂ 
ಪ್ರತ್ಯಂಗೋಚಿತಾತ್ಕಂಗಮಣಿ ಭೂಷಣಂಗಳುಮಂ 
ಸ್ವಮತಿಪರಿಕಲ್ಪನದಿ೦ ಯುಗಾರಂಭದೊಳ್‌ ಪಡೆದು: ಆದಿಷು, 
೮. ೫೪ ವ) 

ಪ್ರತ್ಯಂತ - ಸಮೀಪ (ಪ್ರತ್ಯಂತ ದೇಶ ಭೂಭೃದಪತ್ಯರನೆಟ್ಟಟ್ಟ 


ಪ್ರತ್ನ 


ಬೇರೆ 


ಪುಗಿಸಿ ಕಾಂತಾರ ನಗೋಪತ್ಯಕಮಂ ಕೌಸಲ್ಯಾಪತ್ಯಂಗೆ 
ಓಲಗಿಪೆ೦ ಅವರ ಹರಿವಿಷ್ಠರಮಂ: ಪಂಪರಾ, ೬. ೧೫೪); 
ಸುತ್ತಮುತ್ತಲ (ಬಳವತ್‌ ಪ್ರತ್ತಂತ ಭೂಪಾಳಕನಿಕರ 


ಮಹಾವಾಹಿನೀವಾಹಿನೀಸಂಕುಳ೦ ಅತ್ಯುತ್ಸಾಹದಿಂದಂ ಪುಗೆ: 
ಆದಿಷು, ೧೩. ೪೫); ಗಡಿಪ್ರದೇಶ (ಪೊಂಗುವ ಮಲೆಪರ 
ಮಲೆಗಳ ಡಂಗಂಗಳ್‌ ಮಲೆವ ಮಂಡಲಂಗಳ್‌ ಪ್ರತ್ಯಂತಗಳ್‌ 
ಎನಲ್‌ ಒಳವೆ ಪಾಂಡವರಂ ಗೆಡೆಗೊಳೆ ನಿನಗೆ 
ಕುರುಕುಳಾಂಬರಭಾನೂ: ಪಂಪಭಾ, ೯. ೩೯) 
ಪ್ರತ್ಯಂತಭೂಪಾಲಕ - ನೆರೆರಾಜ್ಯದ ರಾಜ (ಬಲವತ್‌ 
ಪ್ರತ್ಯಂತಭೂಪಾಲಕನಿಕರ ಮಹಾವಾಹಿನೀವಾಹಿನೀಸಂಕುಲಂ 
ಅತ್ಯುತ್ಸಾಹದಿದ ಪುಗೆ ದೆಸೆದೆಸೆಯಂ: ಆದಿಷು, ೧೩. ೪೫) 
ಪ್ರತ್ಯಂತವಾಸಿ - ಗಡಿಯಲ್ಲಿ ವಾಸಿಸುವವನು (ಪ್ರತ್ಯಂತವಾಸಿಗಳಪ್ಪ 
ಏಟೂಜು ಕುಕ್ಷಿನಿವಾಸಿಗಳುಂ ಎಲ್ಟತ್ತಿರ್ಭಾಸಿರ 


ಲ್ಸ 
ದುರ್ಗಾಟವಿಗಳುಂ: ಆದಿಪು, ೧೫. ೩ ವ) 


ಪ್ರತ್ಯಕ್ಷ - ಕಣ್ಣಿಗೆ ಕಾಣುವ (ಪ್ರತ್ಯಕ್ಷಮಾಗೆ ದಯೆಯಿಂ 
ಕಾತ್ಕಾಯುನೀದೇವಿ ತಾನಿತ್ತಳ್‌ ಪ್ರಸೂನಮಾಲೆಯಂ: 
ಕುಸುಮಾಕಾ, ೧೨. ೨೩); ಇಂದ್ರಿಗೋಚರವಾದುದು 
(ಐಂದ್ರಿಯಕಂ ಪ್ರತ್ಯಕ್ಷಂ ಅತೀಂದ್ರಿಯಪ್ಪುದು ಪರೋಕ್ಷಂ: 
ಅಭಿಧಾವ, ೧. ೧೨. ೨೪) 

ಪ್ರತ್ಯಕ್ಷಪಮಾಣ -  ಕಣ್ಣೆದುರಿಗಿನ ಪುರಾವೆ. (ಪಿಷ್ಟೋದಕ 
ಗುಡಧತಕ್ಕಾದಿಯತ್ತಣಿಂ ಮದಶಕ್ತಿ ಪುಟ್ಟುವಂತೆ ಪುಟ್ಟುಗುಂ 
ಆ ಭೂತಂಗಳು೦ ಕಾಯಾಕಾರಪರಿಣತಗಳಕ್ಕುಂ ಇದು 
ಪ್ರತ್ಯಕ್ಷಪ್ರಮಾಣಸಿದ್ಧಂ: ಶಾಂತಿಹು, ೮. ೧೨೮ ವ) 

ಪ್ರತ್ಯಕ್ಷಫಲ - ಕಣ್ಣಿಗೆ ಕಾಣುವ ಪ್ರಯೋಜನ (ಸತ್ಕರ್ಮಂ 


ಪ್ರತ್ರಕ್ಷಫಲಮನೀವುದು ಪುಸಿಯೇ: ಪುಷ್ಪದಂಷು, ೩. ೧೦೮) 


ಪ್ರತ್ಯಕ್ಷೀಕೃತ - ಕಣ್ಣೆದೆದುರು ಬರುವಂತೆ ಮಾಡಿಕೊಂಡ 
(ಜನ್ಮಾಂತರ ಅಭ್ಯಸ್ತ ಕಳಾಕುಶಳನು೦ ಪ್ರತ್ಯಕ್ಷೀಕೃತಸಕಲ 


ವಾಳ್ಮುಯನಪ್ಪುದಜೆಂದಂ: ಆದಿಪು, ೮. ೩ ವ) 


೭೪೯ 


ಪ್ರತ್ಯಗ್ಭೂ ಧರ - [ಪ್ರತ್ಯಕ್‌-ಭೂಧರ] ಪಶ್ಚಿಮಾದ್ರಿ 
(ಪ್ರತ್ಯಕ್ಫೂಧರವಾತ್ಮಾಧಿತ್ಮಕದೊಳ್‌ ತಳೆದಸ್ತಗತಿಯಿಂ ಬೀಟ್ವ 
ಆದಿತ್ಯನನೆಂದುಮದಾರ್ಗಂ ನಿತ್ಯಪರಾರ್ಥೈಕವೃತ್ತನಕ್ಕುಂ 
ಗ್ರಾಹ್ಯಂ: ಚಂದ್ರಪ್ರಪು, ೮. ೩) 

ಪ್ರತ್ಯಗ್ರೆ -  ನವೀನವಾದ (ಪತ್ಯಗ್ರ ಚಿಂತಾಮಣಿಮಯ 
ರಚನಾಶ್ಚರ್ಯನಿಶ್ಲೇಷಭೂಷಾರ್ಚನೆಯಂ ಸರ್ದಜ್ಞಬಿಂಬಾವಳಿಗೆ 
ಪರಸಿದರ್‌: ಆದಿಹು, ೧೪. ೧೧೬) 

ಪ್ರತ್ಯನೀಕ - ನಿವಾರಣೆ (ಎಂದು ಕಾಲಸ್ಪರೂಪ ನಿರೂಪಣಂಗೆಯ್ದು 
ಅವರ ಶೋಕಪ್ರತ್ಯನೀಕಮಂ ಅದಿರ್ಪಿದಂ: ಪಂಪರಾ, ೧. 
೮೪ ವ) 

ಪ್ರತ್ಯಭಿಜ್ಞಾನ ದ ಗುರುತಿಸುವುದು (ತದೇಕತ್ವಗಾಹಕ 
ಪ್ರತ್ಯಭಿಜ್ಞಾನಮುಂ ಲೂನಪುನರ್ಜಾತ ನಖಕೇಶಾದಿಗಳೊಳ್‌ 
ಪೂರ್ವಾಪರೈಕತ್ವಮಿಲ್ಲದಲ್ಲಿಯು೦ ಕಾಣಲಕ್ಕುಂ: ಆದಿಷು, ೨. 
೯ ವ) 

ತ್ಯಭಿಜ್ಞೆ - ಗುರುತು (ಇಂದ್ರಾಯುಧದ ಪ್ರತ್ಯಭಿಜ್ಞೆಯೊಳಂ 
ಅನುಪ್ರಭಾವಿತ ರಾಜಪುತ್ರಲೋಕದೊಳ೦ . ಇರ್ದಪಂ: 
ಕಾದಂಬ, ೮. ೧೦೭ ವ) 

ತ್ಕಯ - ನಂಬಿಕೆ (ವಿಶ್ವಾಸಂ 
ಅಭಿಧಾವ, ೨. ೧. ೭೯), ನಂಬಿಕೆಯುಂಟುಮಾಡುವ 
ಕಾರ್ಯ (ಚಂದ್ರಾಪೀಡ ಚರಣಕಮಲಂಗಳಂ ದೃಢ 
ಪ್ರತ್ಯಯದಿಂ ಆರಾಧಿಸುತ್ತಿರ್ದಳ್‌: ಕಾದಂಸಂ, ೭. ೫೪ ವ); 
ಉಪಾಯ (ಏನಾನು೦ ಪ್ರತ್ಯಯದಿಂ ಪ್ರಾತೀತಿಕ೦ ಮಾಡೆ 
ಚಾರುದತ್ತಂ ನಂಬಲ್‌ ಆ ಡಂಬಕಂ ಒಂದು ದೆವಸಂ: 
ಕರ್ಣನೇಮಿ, ೪. ೮೫ ವ) 

ಪ್ರತ್ಯಯಂಗೆಯ್‌ - ಪ್ರತಿಜ್ಞೆಮಾಡು 
ತೊಡರ್ದವಸರದೊಳ್‌ 
ಸುಕುಮಾಚ, ೭. ೨) 

ತ್ಯರ್ಥಿ - ಪ್ರತಿವಾದಿ, ವೈರಿ (ಪ್ರತ್ಯರ್ಥಿ ಬಂದನಿಲ್ಲ ಪಿರಿದುಂ 
ಪೊಟ್ಟು ಪೋದುದು ಎನಗೆ ಕರ್ತವ್ಯಮಾವುದು ಎಂದು 
ನುಡಿತ್ತಿರ್ಪನ್ನೆಗಂ: ಪಂಚತಂತ್ರ, ೨೪೨ ವ) 


(WL 


(@ 


ಪ್ರತ್ಯಯಮೆಂಬುದಕ್ಕುಂ: 


(ನೀನೆನ್ನಂಕಾಡವೇಡಾಂ 
ಪ್ರತ್ಯಯಂಗೆಯ್ದೆನೊರ್ವಂಗೆ: 


(WL 


ಪ್ರತ್ಯವಾಯ - ಕೇಡು, ತೊಂದರೆ (ಅಂತೀತನ ಕಟಕಕ್ಕೆ 
ನಿತ್ಯಕ್ಷಯವ್ಯಯಪ್ರತ್ಯವಾಯಂಗಳಂ೦ ಮಾಡಿ ಬೇಸಣಟಿಸಿ: 
ಆದಿಹು, ೧೩. ೫೮ ವ) 

ಪ್ರತ್ಯಾಖ್ಯಾನ - ತಿರಸ್ಕಾರ (ದ್ಹಾದಶದಿನಂಬರಂ ಆಹಾರ 
ಪ್ರ್ಯಾಖ್ಯಾನಮಂ ಕೈಕೊಂಡು ಪಾರಣೆಯ ದಿನನೊಳ್‌: 
ಪಂಪರಾ, ೧೬. ೬೨ ವ); [ಜೈನ] ಇಪ್ಪತ್ತೆಂಟು ಬಗೆಯ 


ಮೋಹನೀಯಗಳಲ್ಲಿ ಒಂದು, ಮುಂದೆ ಪಾಪ ಮಾಡದಿರುವ 
ಪ್ರತಿಜ್ಞೆ (ಚತುರ್ವಿಧಾಹಾರ ಶರೀರ ಪ್ರತ್ಯಾಖ್ಯಾನ ಪೂರ್ವಕಂ 
ಸನ್ಯಸನದಿ೦ ಮುಡಿಪಿ: ಶಾಂತಿಷು, ೪. ೯೭ ವ); ನೋಡಿ, 
“ಮೋಹನೀಯ' 

ಪ್ರತ್ಯಾಲೀಢ — ಯುದ್ಧಮಾಡುವಾಗ ನಿಲ್ಲುವ ಒಂದು ಭಂಗಿ (ಆಲೀಢ 


ಪಶ್ಯಾಲೀಢು  ಸಮಪಾದ ವೈಷ್ಣವ ಮಂಡಲಾಗಮುಮೆಂಬ 
ಪಂಚಿವಿಧಸ್ಥಾನಕೃತಂಗಳೊಳಂ: ಗದಾಯ, ೮. ೧ ವ) 


[“ಬಲಗಾಲನ್ನು ಹಿಂದಕ್ಕೆ ಮಡಿಸಿ ಎಡಗಾಲನ್ನು ಹಿಂದಕ್ಕೆ 
ಮಡಿಸಿ ಕುಳ್ಳಿರುವುದು” - ದೀಪಿಕೆ ಪು ೫೨೩] ನೋಡಿ, 
'ಪಂಚಿವಿಧಸ್ಥಾನ' 

ಪ್ರತ್ಯಾಶೆ - ಪಡೆಯುವ ಭರವಸೆ (ಪ್ರಿಯತಮ ಸಮಾಗಮ 
ಪ್ರತ್ಯಾಶೆಯಿ೦ಂ ಕರಣೀಯವಾವುದು ಅದನೆ ಮಾಡವೇಟ್ಟುದು: 
ಕಾದಂಸಂ, ೭. ೫೨ ವ) 


ಪ್ರತ್ಯಾಸನ್ನ - ಸಮೀಪ (ಪ್ರತ್ಯಾಸನ್ನದೊಳ್‌ 
ಯತ್ಯಾಶ್ರಮಂ: ಕಾದಂಸಂ, ೧. ೬೫) 

ಪ್ರತ್ಯಾಸ ಭವ್ಯ — [ಜೈನ] ಬೇಗ ಮೋಕ್ಷ ಪಡೆಯುವ ಜೀವ (ಆ 
ಜೀವಂ ಅಭವ್ಯನಲ್ಲ ಪ್ರತ್ಕಾಸನ್ನಭವ್ಯಂ: ಸುಕುಮಾಚ, ೫. ೨೨ 
ವ) 

ಪ್ರತ್ಯಾಸನ್ನಮೃತ್ಯು - ಸಮೀಪಿಸಿರುವ ಸಾವು (ಬಹ್ವಾರಂಬಸಂರಂಭ 


ಇರ್ಪುದು 


ತಾದ್ರಧ್ಯಾನಪರಿಣತಂ ಉಪಾರ್ಜಿತನರಕಾಯುಷ್ಯಂ 
ಪ್ರತ್ಯಾಸನ್ನಮೃತ್ಯುವಾಗಿ: ಆದಿಷು, ೨. ೧೧ ವ) 

ಪ್ರತ್ಯುತ್ಥಾನ - ಅತಿಥಿ ಬಂದಾಗ ಗೌರವಸೂಚಕವಾಗಿ ಎದ್ದು 
ನಿಲ್ಲುವುದು (ಪ್ರತ್ಯುತ್ತಾನಾನಂತರ೦ ಅತ್ಯುನ್ನತ ಕನಕ 
ಸಿಂಹಾಸನಮಂ ಮುನಿಗಿತ್ತು: ಜಗನ್ನಾವಿ, ೨. ೪೨) 

ಪ್ರತ್ಯುತ್ಪನ್ನಪ್ರತಿಭ — ಕಾಲಕ್ಕನುಗುಣವಾಗಿ ಹೊಳೆಯುವ 
ಪ್ರತಿಭೆಯುಳ್ಳವನು (ಜನಪದಸಮಭಿಜಾತನುಂ 
ಅನ್ವಯಾಗತನುಂ ಅಭಿರೂಪನುಂ ಪ್ರತ್ಯುತ್ತನ್ನಪ್ರತಿಭನುಂ: 


ಆದಿಷು, ೧೪. ೪೩ ವ) 
ತ್ಯುತ್ಪನ್ನಮತಿ - ಕಾಲಕ್ಕನುಗುಣವಾಗಿ ಪ್ರತಿಕ್ರಿಯೆ ತೋರಿಸುವ 
ಬುದ್ಧಿ (ಆಕೆಯ ಪ್ರತ್ನುತನ್ನಮತಿಯಂ ಮನಂಗೊಂಡು 


( 


ಹಸು! 
ಪೊಗಟುತ್ತುಂ: ಶಾಂತಿಷು, ೮. ೮೫ ವ) 


ಪ್ರತ್ಯುದ್ದಮನ - ಅತಿಥಿ ಬಂದಾಗ ಎದುರುಗೊಳ್ಳುವುದು 
(ವೈಶಂಪಾಯನ ಪ್ರತ್ಯುದ್ಧಮನಾರ್ಥಂ ತಂದೆಯಂ 
ಬೀಲಸ್ವಾಂಡು: ಕಾದಂಸಂ, ೬. ೨೯ ವ) 

ಪ್ರತ್ಯೂರ್ಜಿತ - [ಪ್ರತಿ-ಊರ್ಜಿತ] ಮತ್ತೆ ಏಳಿಗೆ ಹೊಂದಿದವನು 
(ಕತಿಪಯದಿನದಿ೦ ಪ್ರತ್ಕೂರ್ಜಿತರಾದಪ್ಪುದುಮಂ 
ಬಿನ್ನವಿಸೆ: ಕಾದಂಬ, ೯. ೮೫ ವ) 

ಪ್ರತ್ಯೂಷ - ಬೆಳಗು ಜಾವ (ಪ್ರತ್ಯೂಷಂ ದಿವಸಮುಖಂ 

ಪ್ರಾತಃಕಾಲ್ಯ ಉಷೂಸಮಯಂ: ಅಭಿಧಾವ, ೧. ೨. ೪) 
ಕೃತ್ಯ - ಬೇಳಗಿನ ಜಾವ ಮಾಡಬೇಕಾದ ಕಾರ್ಯ 


(| 


ಪ್ರತ್ಯೇಕಂ - ಭಿನ್ನವಾಗಿ (ಪತ್ಯೇಕಂ ಪಾರ್ಥನಿರಲ್‌ ದೈತ್ಯಂ 
ಅಸಂಖ್ಯಾತ ಕೋಟಿಮೂರ್ತಿಯನಾಂತೊಂದಿ 
ಅತ್ಯಾರ್ಭಟೆಯಿನಿರ್ದಂ ಪ್ರತ್ಯಗಭ್ರಾಂತಿ ಕೃಷ್ಣನೊಳ್‌ 


ನೆಗಟ್ಟೆನೆಗಂ: ಜಗನ್ನಾವಿ ೧೫. ೬) 

ಪ್ರಥಮ - ಮೊದಲನೆಯ[ದು] (ಪ್ರಥಮ ದ್ವಿಶೀಯ ಕಲ್ಪಪುಧಿತ 
ಸುರಾಂಗನೆಯರ ಇತರ ಕಲ್ಲಜರ್ಗೆ ಮನೋರಥಮಂ 
ಪುಟ್ಟಿಸುವರ್‌: ಅಜಿತಪು, ೧೧. ೨೭) 

ಪ್ರಥಮಕಲ್ಪ - [ಜೈನ] ಮೊದಲ ಸ್ಪರ್ಗ, ಸೌಧರ್ಮ 
(ಪ್ರಥಮಕಲ್ಟಾಂರೇಂದ್ರಂ ದಿವಿಜೇಂದಲೋಕೋತ್ತಮ 
ಭೂಷಣಂಗಳಂ ತುಡಿಸೆ: ಶಾಂತಿಪು, ೧೦. ೫೭ ವ) 

ಪ್ರಥಮ ಕಲ್ಪೇಶ್ವರ - [ಜೈನ] ಮೊದಲನೆಯ ಕಲ್ಪದ ಇಂದ್ರ, 
ಸೌಧರ್ಮೇಂದ್ರ (ಕಳಶೋದ್ಧಾರ ಮಂತ್ರಪೂರ್ವಕಂ 
ಪೃಣತಿಪ್ರಸ್ತಾವಪುರಸ್ಸರಂ ಮಾಡಿ ಪ್ರಥಮಕಲ್ಪೇಶ್ವರನುಂ 
ಈಶಾನೇಂದ್ರನುಂ ಎತ್ತಿಕೊಂಡು: ಆದಿಪು, ೭. ೮೦ ವ) 

ಪ್ರಥಮಕಲ್ಯಾಣ — [ಜೈನ] ತೀರ್ಥ ಂ೦ಕರನಿಗೆ ಮಾಡುವ 
ಪಂಚಿಕಲ್ಕಾಣಗಳಲ್ಲಿ ಮೊದಲನೆಯದು, ಗರ್ಭಾವತರಣ 
(ದೇವೇಂದಂ ಪ್ರಥಮಕಲ್ಯಾಣಮಂ೦ ನಿರ್ವರ್ತಿಸಿದಂ: 
ಆದಿಪು, ೭. ೩೨ ವ) 

ಪ್ರಥಮಚಳಿತದಕ್ಷಿಣಚರಣ - 
ಇಟ್ಟವನು (ದಿವೃಚಾಪಮಂ 


ಮೊದಲು ಬಲಗಾಲನ್ನು 
ಪಿಡಿದು ಪ್ರಥಮ ಚಳಿತ 


೭೫೦ 


ದಕ್ಷಿಣಚರಣನಾಗಿ ನಿಜನಿವಾಸದಿಂ ಪೊಳಮಟ್ಟು; ಪಂಪಭಾ, 
೪, ೧೨ ವ) 


ಪ್ರಥಮದ್ಧೀಪ ದ [ಜೈನ] ಎಂಟು ಮುಖ್ಯ ದ್ವೀಪಗಳಲ್ಲಿ 
ಮೊದಲನೆಯದು, ಜಂಬೂದ್ವೀಪ (ಅಂತತಿಕ್ರಾಂತ 
ಜ್ಯೋತಿಃಕಲಾಪಮು೦ ಪ್ರಾಪ್ರಪ್ರಥಮದ್ವೀಪಮು೦ ಆಗಿ 


ಚಂದ್ರಪ್ರಪು, ೧೨. ೧೪೩ ವ) 
ಪ್ರಥಮಮಂಗಳ - ಅತ್ಯಂತ ಶುಭಕರವಾದುದು (ಲೋಕಪತಿಗಿಟ್ಟಂ 


ಅನುಸ್ಮತಮಾತ್ರ ಪಾಪವಿಚ್ಛೇದನಮಂ ಜಗತ್‌ 
ಪ್ರಥಮಮಂಗಳಮಂ ಹರಿಶಾಂತಿನಾಮಮಂ: ಶಾಂತಿಷು, 
೧೦. ೭೯) 


ಪ್ರಥಮಸಂಗಮ - ಮೊದಲ ಸಂಭೋಗ (ಪಾಂಗಜಿದಪ್ಪಿ ತಾಂ 
ಮೊಗಂಗುಡೆ ಪದೆತ್ತು ಚುಂಬಿಸಿ ಭಯಂಗೆಯೆ ಬಲ್ವೆಣಸಂ 
ಪೊದಳ್ಳಿ ನಾಣ್ಣಿಡೆ ನೆರೆದೂಢೆಯಂ ಪ್ರಥಮಸಂಗಮದೊಳ್‌ 
ಕುವರ೦ ಮರುಳ್ಳಿದಂ: ಚಂದ್ರಪ್ರಪು, ೬. ೮೨) 

ಪ್ರಥಮಾನುಯೋಗ - [ಜೈನ] ತೀರ್ಥಂಕರರು ಉಪದೇಶಿಸಿದ 


ಶಾಸ್ತಸಮುದಾಯದಲ್ಲಿ ಮೊದಲನೆಯದು (ಎರಡು 
ಪರಿಕರ್ಮಮುಂ ಎಂಬತ್ತೆಂಟು ಸೂತ್ರಂಗಳುಮಂ 
ಪಥಮಾನುಯೋಗಮುಮಂ .. ಯಥೋವಿಧಿಯಿ೦ ನೋಂತು: 
ಆದಿಹು, ೩. ೪೦ ವ), ನೋಡಿ "ಅನುಯೋಗ' 

ಪ್ರಥಿತ ದ ಪ್ರಖ್ಯಾತವಾದ (ಸಹಾಯರಿಲ್ಲದಿರ್ದೊಡಂ 
ಉರ್ವೀಪ್ರಥಿತಭುಜಬಲಸಹಾಯದೆ ಪೃಥಿವೀಪತಿ ತಾನೆ 
ಕಾದಲುದ್ಯತನಾದಂ: ಗದಾಯು, ೭. ೬೭) 

ಪ್ರಥಿಮ - ವಿಶಾಲವಾಗಿರುವುದು  (ಪೃಥುತ್ವಮೆಂಬುದಕ್ಕುಂ 
ಪಥಿಮಂ: ಅಭಿಧಾವ, ೨. ೨. ೨೮) 

ಪ್ರಥುಳ - ದೊಡ್ಡದಾದ (ನೇಮಿಯ ವಿದ್ಯಾ ಪ್ರಥುಳ 


ಜಳಧಿಭವಕೃತಿ ರೂಪದೆ ಕೌಸ್ತುಭಕೆ ಸುಭಗ ವಲ್ಲಭನಾದಂ: 
ನೇಮಿನಾಹು, ೧. ೪೪) 

ಪ್ರದಕ್ಷಿಣ - ಎಡಗಡೆಯಿಂದ ಬಲಗಡೆಯೆಡೆ ಸುತ್ತು ಹಾಕುವುದು 
(ಶ್ರೀಪಾದದ್ದಿತಯ ಪ್ರದಕ್ಷಿಣಕೃತಿವ್ಯಾಸಕ್ರಗೀರ್ವಾಣಾ೦ತಾಪಾ೦ಗ 
ಪ್ರತಿಬಿಂಬಕೋಟಿಘಟಿತ ಸ್ಕೇರಸ್ಥಳೇ೦ಂದೀವರ ಶ್ರೀಪೂರ್ಣಂ: 
ಚಂದ್ರಪ್ರಷು, ೧. ೧) 

ಪ್ರದರ - ಬಾಣ (ಮೇಘಮುಖಾಸ್ತಂಗಳ್ಗೆ ವಾಯುಪ್ರದರಮಂ 
ಉರಗಾಸ್ತಕ್ಕೆ ತಾರ್ಕೇಷುವಿಂ ಎ. ಇ. ಇಟ್ಟಂ: ವರ್ಧಮಾಪು, ೪. 


೯೫) 
ಪ್ರದಾರಿತ - ಸೀಳಿದ (ವಿಳೋಳ ವೀಚೀರಯಂ೦ ಪದಾರಿತ 
ಕುಳಾಚಲೋದಧಿಪರೀತಮಾಗಿರ್ದ ಜಂಬೂದ್ವೀಪದೊಳಗೆ: 


ಪಂಪಭಾ, ೧. ೫೧ ವ) 
ಪ್ರದೀಪ - ದೀಪ (ನಿಸರ್ಗಶೌಚಾದಿಗು೦ಗಳಿ೦ ಬೀಲ್ಲುಂಡಿಕ್ಕಿದ 


ಭೈತ್ರಮುಮಂ ನಿಶ್ಚಲಪ್ರದೀಪ ಪವಿತ್ರಪ್ರದೀಪಮುಮಂ 
ಪೋಲ್ತು: ಶಾಂತಿಪು, ೧೦. ೯೨ ವ); ಅಭಿವೃದ್ಧಿ 
(ಮೇಘವರ್ಣಂ ಪ್ರದೀಪಿಯ ಮಾತುಗಳ್ಗ್ಸೆ ಕೋಪಂ 


ಪ್ರದೀಪಮಾಗೆ ಮನದೊಳ್‌ ಮುನಿದು: ಪಂಚತಂತ್ರ, ೧೪೬ 
ವ) 
ಪ್ರದೀಪಕ - ಬೇಳಕನ್ನೀಯುವ[ವನು] (ಈ ಬರ್ಪ ಪಾರ್ವಂ ಈ 
ಭವದೊಳೆ ಕರ್ಮಕ್ಷಯ ಭಾಗಿಯೆನಿಕ್ಕುಂ ಸಾಕ್ಷಾತ್‌ 
ಜಿನಶಾಸನ ಪ್ರದೀಪಕನಕ್ಕುಂ: ಸುಕುಮಾಚ, ೩. ೧೦) 
ಪ್ರದೀಪಕತೆ - ಬೆಳಗುವಿಕೆ (ಇದು ಚಿತ್ರಂ ವಜ್ರಾಂಗನೆಎ 
ದೃಢೀಕೃತಮಾರ್ದವಪ್ರಭಾವಂ ನಿಸ್ನೇಹದವಂಗೆ 


ಭುವನಭವನಪ್ರದೀಪಕತೆ ನಿನಗೆ ಜಿನ 
ಚಂದ್ರಪ್ರಪು, ೭. ೧೨) 

ಪ್ರದೀಪಕಲಿಕಾ!ಕೆ] — 
(ಅಮಲತರಪ್ರದೀಪಕಲಿಕಾಕೃತಿಯಿಂ ಸ್ವಪರಪ್ರಕಾಶನ 
ಕ್ಷಮಮೆನಿಸಿರ್ದ ತಮ್ಮ ಮತಿಯಿ೦ ಜಿನರಾಜಚರಿತ್ರಮಂ 
ಪವಿತ್ರಮಂ ಒಲವಿಂದೆ ಪೇಟ್ಟು: ಚಂದ್ರಪ್ರಪು, ೧. ೩೭) 

ಪ್ರದೇಶ - ಜಾಗ (ವಾತವಲಯಮುಟೆಯೆ ಜೀವಪ್ರದೇಶಂಗಳಿಂ 
ಲೋಕಪುದೇಶಮಂ ಪರ್ವಿ: ಆದಿಹು, ೧೬. ೪೯) ನೆಲೆ 
(ಉತ್ತುಂಗ ಸುಸೂಕ್ಷ್ಮ ಪಾರ್ಶ್ವ ಕೃಶ ಕೋಮಳ ನಿಮ್ನ ಘನ 
ಉನ್ನತ ಪ್ರದೇಶಂಗಳಂ ಆ ಸಮಾನತಳದಲ್ಲಿಯೆ ಚಿತ್ರಕಂ 
ಎಯ್ದೆ ತೋರ್ಪವೋಲ್‌: ಪಂಪಭಾ, ೧೩. ೨೧) 


ಜಗತ್ತಯಮಿತ್ರಾ: 


ಬೆಳಕಿನ ಕುಡಿ 


ಪ್ರದೇಶಬಂಧ - [ಜೈನ] ಬಂಧನವನ್ನು ಹೊಂದಿರುವ ಕರ್ಮಗಳ 
ಸಂಖ್ಯೆಯ ನಿರ್ಣಯ (ಜೀವ ಕರ್ಮ ಪ್ರದೇಶಯೋಗಂ 
ಪ್ರದೇಶಬಂದಮೆನಿಕ್ಕುಂ: ಚಂದ್ರಪ್ರಷು, ೧೬. ೨೫) 

ಪ್ರದೇಶಸೌಷ್ಠವ - ಒಂದು ಕಲಾಕೃತಿಯ ವಿವಿಧಾಂಶಗಳ ಚೆಲುವು 
(ಇದು ಭುಪಾಮನರೂಪು ಇದು ಲೆಪ್ಪದ ರೂಪು 
ಎನಲೆಂತುಮಜೆಯಲರಿದೆನೆ ಬಗೆಗೊಂಡುದು ನಡೆವ ನುಡಿವ 


ತೆಣದಿಂ ಪ್ರದೇಶಸೌಷ್ಠವಮದೇ೦ ವಿಚಿತ್ರಮೋ ಚಿತ್ರಂ: 
ಪಂಪರಾ, ೩. ೨೬) 

ಪ್ರದೋಷ - ರಾಜನ ಐದು ವ್ಯಸನಗಳು: ಸ್ವಭಾವ ಪ್ರದೋಷ 
ಪ್ರಸಂಗಗುಣ ಪ್ರತಿಲೋಮ ಪೀಡನ - ಇವುಗಳಲ್ಲಿ 
ಎರಡನೆಯದು, (ಬಾಹ್ಯಾಂತಃಪ್ರಕೃತಿಗಳೆರಡುಂ ಒರ್ಮೆಯೆ 
ಪ್ರಕೋಪಂಗೆಯ್ದುದು ಪ್ರದೋಷಮೆಂಬುದಕ್ಕುಂ: ಪಂಚತಂತ್ರ, 


೧೩೭ ವ); ರಾತ್ರಿಯ ಆರಂಭ, ಸಾಯಂಕಾಲ (ರಾತ್ರಿಯ 
ಮುಖಂ ಪ್ರದೋಷಂ: ಅಭಿಧಾವ, ೧. ೨. ೬); 

ಪ್ರದ್ಯೋತ - ಕಿರಣ, ಕಾಂತಿ (ನಿಜಪ್ರದ್ಯೋತದಿ೦ ಪಶ್ಚಿಮಶಿಖರಿ 
ಶಿರೋಭಾಗದೊಳ್‌ ಬಿಟ್ಟುದು ಎಂಬಂತೆ ಇನಬಿಂಬ 
ರಂಜಿಸಿತ್ತು: ಕಾದಂಸಂ, ೨. ೪೯) 


ಪ್ರಧನ ದ ಯುದ್ಧ (ಪರಭೃತ೦ ನಿಗಪ್ಪನೆ ಯುದ್ಧದೊಳ್‌ 
ಬಿಗುರ್ತೋಡದೆ  ಮಾಣ್ಣನೇ ಮೃಗಧರರಂ ಮಧುಪಂ 
ಪ್ರಧನಕ್ಕೆ ಯೋಗ್ಯನೇ: ಪಂಪರಾ, ೧. ೨೩) 

ಪ್ರಧಾನ - ಮುಖ್ಯ (ಪರಂ ಪ್ರಧಾನಂ ಅಗ್ರೇಸರಂ 


ಅಗ್ರಗಣ್ಯಂ: ಅಭಿಧಾವ, ೨. ೧. ೨); ರಾಜನ ಪ್ರಮುಖ 
ಅಧಿಕಾರಿ (ಪರಿವಾರಮಂ ಪ್ರಧಾನರನಿರಿಸಿ ಯಶೋಮವುತಿಗೆ 
ರಾಜ್ಯಮಂ ಕೊಟ್ಟು ಯಶೋಧರಂ ತಪಕೆ ನಡೆಯಲ್ಕಿರೆ: 
ಯಶೋಧಚ, ೩. ೩೦) 
ಪ್ರಧಾನಮಂತ್ರಿ - ಮುಖ್ಯ ಅಮಾತ್ಯ (ನಿಜಪ್ರಿಯ ಪ್ರಧಾನಮಂತ್ರಿ 
ಮತಿವರನೊಳ೦ .. .. ಆಲೋಚಿಸಿ: ಆದಿಪು, ೪. ೮೯ ವ) 
ಧಾನಶ್ರೇಷ್ಠಿ - ಮುಖ್ಯ ವರ್ತಕ (ಪ್ರಧಾನಶ್ರೇಷ್ಠಿ 
ಧನಮಿತ್ರನೊಳಾಲೋಚಿಸಿ: ಆದಿಪು, ೪. ೮೯ ವ) 
ನ್ಹಂಸ - ಸರ್ವನಾಶ (ನೃಸಿಂಹನೆನಿಪ್ಪಾಕೃತಿಯಿಂ ಹಿರಣ್ಯಕಶಿಪು 
ಪ್ರದ್ವಂಸಮಂ ಮಾಡಿದ: ಜಗನ್ನಾವಿ, ೧. ೫೮) 
-.. ಭೋರ್ಗರೆತ (ಆಗಳ್‌ ದೂತಾಳಾಪವಿಳಯಸಮೀರ 
ಪ್ರೇರಿತ ಪ್ರಳಯಜಳನಿಧಿಪ್ರದ್ವನಾನುಕಾರಿಯಾಗಿ: ಆದಿಷು, ೧೪. 
೮೫ ವ) 


WwW (KW 


(4 


ಬದ 


೭೫೧ 


(& 


ಧ್ವಾನ - ದೊಡ್ಡ ಶಬ್ದ (ಪ್ರಧ್ವಾನಂಗೆಯ್ದಂಗೆ ತಳಿಗೆವೆರಸಿತ್ತು 
ಅವಂಗೂನಮನೇಟೆಸಿ ಪಾರ್ವ೦ ತಾನಾತನ ಸುಕೃತಮಂ ಗಡ 
ಕೊಂಡೊಯ್ದಂ: ಸಮಯಪ, ೧೧. ೯೫) 

ಪಂಚ - ಸಂಗತಿ, ವಿಚಾರ (ಪಭಾಮಂಡಲನ ಹೋದ 
ಜನ್ಮದೊಳಾದ ವೃತ್ತಾಂತಮುಮಂ ಈ ಭವದೊಳಾದ 
ಸೀತಾಪ್ರಪಂಚಮುಮಂ ಕೇಳ್ದು ತಿಳಿದು: ಪಂಪರಾ, ೬. ೩೧ 
ವ) 

ಪಂಚಿತ - ವಿಸ್ತಾರವಾದ (ಮೂವರ ಭವಪ್ರಪಂಚಿತ ಪ್ರೀತಿ 
ನಿಮಿತ್ತಂ. ಮತ್ತಮೊ೦ದು ಹಿತೋಪದೇಶಮಂ ಕೇಳ್ತ್ಪೊಡೆ: 
ನೇಮಿನಾಪು, ೪. ೯ ವ) 

ಪತ್ತಿ - ಶರಣಾಗತಿ (ರಿಪುಜಯಕಾರಣಶರಮಂ ಪಪತ್ತಿಯಿಂ 
ಪಡೆವೆನೆಂದು ಬಯಸುತ್ತೆ ಎಮ್ಮಿಂ ತಪಮಿರ್ದಪಂ ಆ ಮುನಿ: 
ಶಬರಶಂ, ೨. ೧೧೭) 

ಪಾ - ಅರವಟ್ಟಿಗೆ (ದಿಟ್ಟಿಗಳಿಂದ ಈಂಟುವರಾ ಪ್ರಪಾ 
ಪ್ರಣಯಿನೀ ಲಾವಣ್ಯ ನೀರಂಗಳಂ: ಮಲ್ಲಿನಾಷು, ೨. ೨೨) 

ಪಾಂಗನೆ- ಅರವಟ್ಟಗೆಯಲ್ಲಿ ನೀರು ಕೊಡುವ ಹೆಂಗಸು; 
ಅರವಟ್ಟಿಗೆಯ ಸೇವಕಿ (ಲಾವಣ್ಯತೋಯಮಂ 
ಆಲೋಚನಮಾತ್ರದಿ೦ ಪಜ್‌ದು ಪಾಂಠಶ್ರೇಣಿ ನೀರಟ್ಕ್‌ಯಂ 
ಶ್ರಮಮಂ ತೀರಮೆಯಂ ಪ್ರಪಾಮಗನೆಯರಂ ಕಣ್ಣಾವುದಾ 
ದೇಶದೊಳ್‌: ಪಂಪರಾ, ೧. ೧೦೩) 

ಪಾಕಾಂತೆ - ಪ್ರಪಾಂಗನೆ (ಭೃಂಗಾರ ಶೀತಲತೋಯಂಗಳ೦ 


(WL 


(WL 


(WL 


(WL 


(WL 


(WL 


ಆಂತು ಪಾಣಿತಳದೊಳ್‌  ಪೊಯ್ವರ್‌ ಪ್ರಪಾಕಾತೆಯರ್‌: 
ಲೀಲಾವತಿ, ೬. ೧೨೯) 
ಪ್ರಪಾತ - ಕೊರಕಲು, ಜಲಪಾತ (ಹಿಮವತ್ತರ್ವತದ 


ಸಿಂಧುಪ್ರಪಾತಮನೆಯ್ದಿ: ಆದಿಷು, ೧೩. ೬೭ ವ) 
ಪ್ರಪಾಪ್ರಣಯಿನಿ - ಪ್ರಪಾಂಗನೆ (ದಿಟ್ಟಿಗಳಿಂದ ಈ೦ಟುವರಾ ಪ್ರಪಾ 


ಪ್ರಣಯಿನೀ ಲಾವಣ್ಯ ನೀರಂಗಳಂ: ಮಲ್ಲಿನಾಹು, ೨. ೨೨) 


ಪ್ರಪೆ - ಅರವಟ್ಟಿಗೆ (ಪ್ರಪೆಯೆಂಬುದಜೆಗೆ ಪಾನೀಯಶಾಲೆ: 
ಅಭಿಧಾವ, ೧. ೧೦. ೨೦) 
ಪ್ರಬಂಧ ದ ಕಾವ್ಯ (ನಿರ್ಮಳತತ್ತ್ವಬೋಧಂ 


ಉದ್ಯೋತಿಪುದೆಂಬುದಂ ಬಯಸಿ ಪೇಟಲೊಡರ್ಚಿದೆಂ ಈ 
ಪ್ರಬಂಧಮಂ: ಜಗನ್ನಾವಿ, ೧. ೧೭) 

ಪ್ರಬೋಧನೆ - ಎಚ್ಚರಗೊಳ್ಳುವುದು (ಮುಕುಳನ ನಿಮೀಳನ೦ಗಳ್‌ 
ವಿಕಾಸಹಾಸಪ್ರಬೋಧನೋನ್ಮೇಷಂಗಳ್‌ ಪ್ರಕಟಿಸುಮೈಕ್ಕಮಂ: 
ಕಾವ್ಯಾವಲೋ, ೯೧೪); ತಿಳಿವಳಿಕೆ (ಮಾನಕಷಾಯಂ 
ಕಾರಣಮಾಗಿ ಸತ್ತು ಬೆಳ್ಗತ್ತೆಯು೦ ಪೇಪಂದಿಯುಂ ನಾಯುಂ 
ಹೊಲೆಯರ ಕೂಸುಂ ಆಗಿ ರಿಸಿಯರ ಪ್ರಜೋಧನೆಯಿಂದಂ 
ಬ್ರತ೦ಗಳ೦ ಕೈಕೊಂಡು: ವಡ್ಡಾರಾ, ಪು ೨೪, ಸಾ ೫) 

ಪ್ರಬೋಧೆ - [ನಿದ್ದೆಯಿಂದ]  ಎಚ್ಚರಗೊಂಡವಳು 
(ಉದಯಾಚಳಚೂಡಾಮಣಿ ಮರೀಚಿನಿಚಯಚುಂಬಿತ 
ಅ೦ಬುಜವನಲಕ್ಷ್ಮಿಯೊಡನೆ ಲಬ್ಧಪ್ರಬೋಧೆಯಾಗಿ: ಆದಿಪು, 
ಟ್ರ ೨೬: 

ಪ್ರಭಂಜನ - ಬಿರುಗಾಳಿ (ವನಧಿದಿಪಕುಲಾದ್ರಿಮುದ್ರಿತ ಜಗಚ್ಚಕ್ರಂ 
ಯುಗಾಂತ ಪ್ರಭಂಜನನೀರಾವತ ಚಕ್ರದಂತೆ ತಿರಿವಂತಾಳ್ಗುಂ 
ನಿರಾಳಂಬಂ: ಅಜಿತಪು, ೨. ೩); ವಿಧ್ವಂಸಕ (ಪ್ರಭಂಜನಸಖ 
ಪ್ರಭಾವಪ್ರಭ೦ಜನನಪ್ಪೆನಗೆ ಕುಲಹೀನವನಿತಾಸ್ತನ್ಯೋಪ 
ಪುಷ್ಪನೊಳ್‌ ಅನುಬಂಧಿಕೆಯತಿಕಷ್ಟಂ: ಜಗನ್ನಾವಿ, ೫. ೬೧ 
ವ) 


ಪ್ರಭಂಜನಪ್ರವರ - ವಾಯವ್ಯಾಸ್ತ (ಆ 
ಮೇಘಮಾರ್ಗದೊಳೆ ಮೇಘಬಾಣಮಂ 
ಜಗನ್ನಾವಿ, ೧೩. ೧೦೫ ವ) 

ಪ್ರಭಂಜನಪ್ರಿಯ - ಗಾಳಿಯ ಗೆಳೆಯ, ಅಗ್ನಿ 
ಅತಿನಿಷ್ಠುರಜಿಹ್ವಂ: ಚಂದ್ರಪ್ರಪು, ೧. ೪೨) 

ಪ್ರಭಂಜನಸುತ - ವಾಯುಪುತ್ರ, ಭೀಮ (ಕುರುರಾಜಾನುಜರಂ 
ಪ್ರಭಂಜನಸುತಂ ಕೊಂದಿಕ್ಕುಗುಂ ಕೌರವೇರ್ಶವರನ 
ಊರುದ್ವಯಮಂ ಗದಾಪರಿಘದಿ೦ ನುರ್ಗೊತ್ತುಗುಂ: 
ಗದಾಯು, ೫. ೫೮) 

ಪ್ರಭಗ್ನ - ಮುರಿಯಲ್ಪಟ್ಟ (ಇವಲ್ತೆ ತೋರ್ಪುವ ಮಧುಪವ್ರಜ 
ಪರಿವಾರಿತ ಮಾದ್ಯತ್‌ ಗಜಕಟಕರ್ಷಪ್ರಭಗ್ನ ಚ೦ದನತರುಗಳ್‌: 
ಆದಿಪು, ೨. ೨೭) 

ಪ್ರಭವ - ಹುಟ್ಟಿದ (ಸಕಲ ಜಗಜ್ಜನಂ ಮಕರಕೇತು ಗೆಲೆ 
ಮದನನೃಪನ ನಾಟಕವಿಜಯಾನಕರವದಂತೆಸೆಗುಂ ಕ್ಷೀಬಕೀರ 
ಮತ್ತಾಳಿ ಪರಭೃತಪ್ರಭವರಂ: ಅಜಿತಪು, ೬. ೧೦) 

ಪ್ರಭಾತ - ಬೆಳಿಗ್ಗೆ (ಪನಿಪುಲ್ಲಂಬುಕಣ೦ಗಳಂ ಕೆದಜುತು೦ 
ಕೋಕಂಗಳೊಳ್‌ ರಾಗಮಂ ನನೆವೊಯ್ದು ಉಣ್ಣಿಸುತುಂ 
ಪತತ್ರಿಗಳೊಳಗಿರ್ಪಾ ತೂಂಕಡ೦ ನೂಂಕುತುಂ ತಣ್ಣನೆ 
ತೀಡಿತ್ತೆನಸುಂ ಪ್ರಭಾಶತಮಯ ಪ್ರೋದ್ಧೂತ ಶೀತಾನಿಳಂ: 
ಶಾಂತೀಶ್ವಪು, ೧೧. ೯೪) 

ಪ್ರಭಾತಪಟಹ - ಅರಮನೆಗಳಲ್ಲಿ ಬೆಳಗಿನ ಹೊತ್ತು ಮೊಳಗುವ 
ಭೇರಿ (ಅಮರವಾದಕವಾದ್ಯಮಾನ ದುಂದುಭಿ ಶಂಖ 
ಕಾಹಳಾ ಪ್ರಭಾತಪಟಹದ್ವನಿಗಳ್‌ ದೆಸೆದೆಸೆಗೆಸೆಯುಂ: ಆದಿಪು, 
೮. ೨೬ ವ) 

ಪ್ರಭಾಭಿದ್‌ - ಕಾಂತಿಯಿಂದ ಭೇದಿಸಲ್ಪಟ್ಟ (ಸಮುನ್ನಿಷದ್ದಿವಿಧ 
ರತ್ನಮಾಲಾ ಪ್ರಭಾಭಿದಾರುಣ ಜಲಪಫ್ಲವಾವಿಳ ವಿಳೋಳ 
ವೀಚೀರಯ ಪ್ರದಾರಿತ ಕುಳಾಚಲೋದಧಿ ಪರೀತಮಾಗಿರ್ದ: 
ಪಂಪಭಾ, ೧. ೫೧ ವ) 


ಪ್ರಭಂಜನಪ್ರವರ೦ 
ಪ್ರತಿಹತಂ ಮಡೆ: 


(ಪ್ರಭಂಜನಪ್ರಿಯಂ 


ಪ್ರಭಾವನೆ - [ಜೈನ] ಸಮ್ಯಗ್ಗರ್ಶನದ ಎಂಟು ಅಂಗಗಳಲ್ಲಿ 
ಕೊನೆಯದು, ಜೈನಧರ್ಮದ ಹಿರಿಮೆಯನ್ನು ತಿಳಿಸುವುದು 
(ಅನೇಕ ಉಪಪತ್ತಿಗಳಿ೦ ಸ್ವಪಕ್ಷಸ್ಥಾಪನಂ ಗೆಯ್ದು 
ಸನ್ನಾರ್ಗಪುಕಾಶನದಿಂ  ಮಾರ್ಗಪುಭಾವನೆಯಂ ಮಾಡಿ: 
ಆದಿಪು, ೨. ೨೨ ವ) 

ಪ್ರಭಾವಲ್ಲಭ. - ಸೂರ್ಯ ್ಡ(ಸುಕವಿವೃಂದಸ್ತೋತ್ರಪಾತ್ರಂ 
ಷಡಕ್ಷರದೇವಂ ಸರಸಪ್ರಬಂಧಸುಭಗಾಂಭೋಜಪ್ರಭವಲ್ಲಭಂ: 
ರಾಜಶೇವಿ, ೧. ೬೮) 

ಪ್ರಭಾವಳಯ ಎ ಕಾಂತಿಯ ಆವರಣ 
(ದಳಿತಕಮಲಚ್ಛಾಯಾಟೋಪಂ ಮನೋಜರಸ 


ಪ್ರಭಾವಳಯನಿಳಯಂ ಪ್ರೋದ್ಯತ್‌ ಭ್ರೂವಿಭ್ರಮಂ: ಪಂಪಭಾ, 
೪. ೭೭) 
ಪ್ರಭಿನ್ನ - ಅರಳಿದ (ಬಾಸಣಿಸಿದುದು ಉತ್ಕಟ ಕುಸುಮಾಸವ 
ಸೌರಭದೆ ದೆಸೆಗಳೊಡನೆ ಅಳಿಕುಳಮ೦ ವಾಸವವನಿತಾ 
ವದನಾಬ್ದಾಸವಸೇಕಪ್ರಭಿನ್ನ ಮುಕುಳಂ ವಕುಳಂ: ಆದಿಪು, ೬. 
೯೭) 
ಪ್ರಭುತೆ - 


ಮ್‌ 


ದಕ್ಷತೆ (ಇತರೇಂದರ್‌ ಪರಿಚಾರಕಪ್ರಭುತೆಯಿಂ 
ಮುಂದಾಡೆ: ಆದಿಪು, ೭. ೮೧) [ಎಲ್‌. ಬಸವರಾಜು ಅವರ 
ಆವೃತ್ತಿ 


೭೫೨ 


ಪ್ರಭು ಮಾಡು - ನಾಯಕನನ್ನಾಗಿ ಮಾಡು (ವಿಪುಲ 
ಯಶೋವಿತಾನ ಗುಣಮಿಲ್ಲದನ೦ ಪ್ರಭು ಮಾಡಿ: ಪಂಪಭಾ, 
೧. ೧೪) 

ಪ್ರಭುಶಕ್ತಿ - ಪ್ರಭುತ್ವ (ಈಶ್ವರನ ಪ್ರಭುಶಕ್ತಿಯುಮ೦ ಜವನ 
ಬಲ್ಲಾಳ್ಲನಮುಮಂ ಸಿಂಹದ ಕಲಿತನಮುಮಂ ಅವರವರ 
ದೆಸೆಗಳಿಂ ತೆಗೆದೊಂದುಮಾಡಿ: ಪಂಪಭಾ, ೧. ೧೩೯ ವ); 
ರಾಜನ ಮೂರು ಶಕ್ತಿಗಳಲ್ಲಿ ಒಂದು, (ಹರಿನೀಲವಜ್ರ ಮೌಕ್ತಿಕ 
ಮರಕತ ಮಾಣಿಕ್ಯ ಕಾಂಚನಾ೦ಚಿತವಸ್ತೂತ್ಕರಮುಂ ವರ ಕರಿ 
ಹರಿ ಭಟಭರಮುಂ ಪ್ರಭುಶಕ್ತಿ ಭೂತಲೇಶಂಗೆಂದುಂ: 
ಪಂಚತಂತ್ರ, ೨೮೫) ನೋಡಿ. "ಶಕ್ತಿತ್ರಯ' 

ಪ್ರಭೂತ - ಉಟಾದ (ಅಭಿಮನ್ಯು ಮರಣವಾರ್ತಾ ಪ್ರಭೂತ 
ಶೋಕಾಗ್ನಿ ಧರ್ಮತನಯನಂ ಇರದಂದು ಅಭಿಭವಿಸಿ ತನ್ನಂ 
ಅಳುರ್ದಂತೆ ಭಾಸ್ಕರಂ ಕೆಂಕಮಾದಂ ಅಸ್ತಾಚಲದೊಳ್‌: 
ಪಂಪಭಾ, ೧೧. ೧೦೬) 

ಪ್ರಭೃತಿ - ಶ್ರೇಷ್ಠ (ಶ್ರೀವಿಭೂತಿಪ್ರಭೃತಿಯನುರೆ ಪತ್ಪೂರ್ವಕಂ 
ಲೇಪಂನಂಗೈದು: ರಾಜಶೇವಿ, ೩. ೪೬); ಮೊದಲಾದ 
(ಯಾಚಕ ವಾಚಕ ನರ್ತನ ಕಥಕ ಪುಣ್ಯವಾಚಕ ಪ್ರಭೃತಿ 
ಸಮಸ್ತಜನಕ್ಕಂ ಬೇಡಿದುದ೦ ಕೊಟ್ಟು; ಸುಕುಮಾಚ, ೬. ೨೫ 


ವ) 

ಪ್ರಮತ್ತ - [ಜೈನ] ಆತ್ಮನ ಎರಡು ಅವಸ್ಥೆಗಳಲ್ಲಿ ಒಂದು 
(ಅಂತರ್ಮುಹೂರ್ತಕಾಲಂ ಪ್ರಮತ್ತ ಅಪ್ರಮತ್ತ 
ಪರಾವರ್ತನಸಹಸ್ರಂಗೆಯ್ದು: ಆದಿಷು, ೧೦. ೧೪), 
ಇನ್ನೊಂದು "ಅಪ್ರಮತ್ತ' 

ಪ್ರಮದಂಬೆಜು - ಆನಂದ ಹೊಂದು (ಪ್ರಮದಂಬೆತ್ತ 
ಚಕೋರದಂಪತಿಯವೋಲ್‌: ಕುಸುಮಾಕಾ, ೪. ೫೯) 

ಪ್ರಮದಪ್ರದ - ಆನಂದವನ್ನು ನೀಡುವಂಥದು (ಇದುವೆ 
ಸುಕವಿಪ್ರಮೋದಪ್ರದಂ ಇದುವೆ 
ಸಮಸ್ತಭವ್ಯಲೋಕಪ್ರಮದಪ್ರದಂ ಎನೆ ನೆಗಟ್ಟ 
ಆದಿಪುರಾಣದೊಳ್‌ ಅಣೆವುದು ಕಾವ್ಯಧರ್ಮಮಂ 


ಧರ್ಮಮುಮಂ: ಆದಿಪು, ೧. ೩೮) 

ಪ್ರಮದವನ - ಅಂತಃಪುರಸ್ತೀಯರ ಉದ್ಯಾನವನ (ಪ್ರಮದವನಂ 
ಶುದ್ಧಾಂತಃಪ್ರಮದಾಜನದೊಡನೆ ಕೂಡಿ ವಿಹರಿಪ್ಪ ವನಂ: 
ಅಭಿಧಾವ, ೧. ೭. ೧೩) 


ಪ್ರಮದಾ[ದೆ] - ಹೆಂಗಸು, ಸುಂದರಿ (ಪರಮುಕ್ತಿ ಪ್ರಮದಾ 
ಮುಖ್ಯೈೆಕಮುಕುರಂ ಮೋಹಾಂಧಕಾರೌಘಭಾಸ್ಕರಬಿಂಬಂ: 
ರಾಜಶೇವಿ, ೧. ೩) 

ಪ್ರಮಾಣ - ಗಡುವು (ಯಶೋಭದ್ರೆಯ ಬೇಡಿದ ಮೋನದ 
ದಿವಸದ ಪ್ರಮಾಣಾವಸಾನದೊಳ್‌ ಜಾತಿಸ್ಕರನಾಗಿ: 
ವಡ್ಡಾರಾ, ಪು. ೨೮. ಸಾ. ೮) 

ಪ್ರಮಾಣ - ಜೈನ] ರುಜುವಾತು (ಪ್ರಮಾಣ ನಯ ನಿಕ್ಷೇಪ 


ಅನುಯೋಗ ಸದಾದಿಗಳಿಂ ನಿಶ್ಚಯಿಸಿದ ಸಪ್ತತತ್ತ್ವಂಗಳೊಳಗೆ 
ಜೇತನಾಲಕ್ಷಣಮಪ್ಪುದು ಜೀವತತ್ತ್ವಂ: ಆದಿಷು, ೧೦. ೬೩ 
ವ) 

ಪ್ರಮಾಣಂ ಮಾಡು - ಅಳತೆಮಾಡು (ಗೋಮಂಡಳದೊಳ್‌ 
ಒಳ್ಳಿದುವಪ್ಪ ಪತ್ತು ಪಯನುಮ೦ ಮೂಸಾಸಿರ ಕಂಡುಗ 
ಬತ್ತಮುಮಂ ಪ್ರಮಾಣಂ ಮಾಡಿ ಕೊಟ್ಟೊಡೆ: ವಡ್ಡಾರಾ, ಪು 
೨೨ ಸಾಜ) 


ಪ್ರಮಾಣಸಿದ್ದ - ದೃಢೀಕರಣಗೊಂಡುದು (ಅದಜೆಂದಎಂ 
ಆತ್ಮವಚನಂ ಪ್ರಮಾಣಸಿದ್ದಂಗಳಾಗಿ ಪದಾರ್ಥಂ೦ಗಳೆಲ್ಲಂ 
ಪ್ರತ್ಯಕ್ಷಂಗಳಲ್ಲದುವಿಲ್ಲ: ಶಾಂತಿಷು, ೧೮. ೪೦ ವ) 

ಪ್ರಮಾದ - [ಜೈನ] ಹದಿನೈದು ಬಗೆಯ ದೋಷಗಳು: ಸ್ತೀಕಥೆ, 
ಭೋಜನಕಥೆ, ರಾಷ್ಟಕಥೆ. ಅವನೀಪಾಲಕಥೆ ಎಂಬ "ನಾಲ್ಕು 


ವಿಕಥೆಗಳು; ಕೋಧ ಮಾನ, ಮಾಯಿ, ಲೋಭ ರ 
ನಾಲ್ಕು ಬಗೆಯ ಕಷಾಯಗಳು; ಸ್ಪರ್ಶನೇಂದ್ರಿಯ, 
ರಸನೇಂದ್ರಿಯ, ಘ್ರಾಣೇ೦ದ್ರಿಯ, "ಚಕ್ಷುರಿಂದ್ರಿಯ, 


ಕರ್ಣೇಂದ್ರಿಯ ಎಂಬ ಐದು ಇಂದ್ರಿಯಗಳು, ನಿದ್ರೆ ಮತ್ತು 


ಸ್ನೇಹ (ಮತ್ತಂ ಚತುರಶೀತಿಸಹಸ್ತ ಗುಣಮಣಿಭೂಷಣ 
ವಿಭೂಷಿತನು೦ ಅಷ್ಟಾದಶಸಹಸ್ತ ಶೀಲರತ್ನಾಕರನು೦ ಆಗಿ 
ಪಂಚದಶಪ್ರಮಾದಂಗಳಂ ಬಂಚಿಸಿ: ಆದಿಹು, ೬. ೨೯ ವ) 

ಪ್ರಮಾದಫಲಕ - ಆಕಸ್ಮಿಕದ ಸಂದರ್ಭದಲ್ಲಿ ಪಾರಾಗಲು 
ಹಡಗಿನಲ್ಲಿ ಬಳಸುವ ಹಲಗೆ (ಪತ್ತಿ ಪ್ರಮಾದಫಲಕಮಂ 
ಅತ್ಯುಗ್ರಗ್ರಾಹನಿವಹಸಂಕ್ಷೋಭಿತದೊಳ್‌ ಮತ್ತೀ 
ರತ್ನಾಕರದೊಳ್‌ ಪುತ್ತಿಕೆಯೆನೆ ಬಲ್ಲಳಿಂತು ಬಾಟ್ವುದೆ 
ಜೋದ್ಯಂ: ಕವಿರಾಮಾ, ೨. ೩೬) 

ಪ್ರಮಾದವಲಗೆ - ಪ್ರಮಾದಫಲಕ (ಜನ್ಮಜಳಧಿಯೊಳ್‌ 
ದೇಹಬಹಿತ್ರಮದೊಡೆಯೆ ಜೈನಮೆಂಬಾ ಪ್ರಮಾದವಲಗೆಯನೆ 
ಪಿಡಿಯದವನಡಿಗಿಟಿಗುಂ: ಸಮಯಪ , ೧೩. ೬೩) 

ಪ್ರಮಿತ - ಪ್ರಸಿದ್ಧವಾದ (ಭಗ್ನೋಪದಂಶಘೃತಸಿತನಿಚಯಹೃದ್ಯದಿಂ 
ವರ್ತಿಕಾರತ್ನೊರಮಿತದೀಪ್ತದಿ೦: ಚಂದ್ರಪ್ರಪು, ೬. ೧೦೨); 
ಅಳತೆಯುಳ್ಳ (ಅಧೋಲೋಕಂ ಮಧ್ಯಮಲೋಕಂ 
ಊರ್ಧ್ವಲೋಕ೦ ಕ್ರಮದಿ೦ ತ್ರಸನಾಳಮೇಕರಜ್ಜುಪ್ರಮಿತಂ: 
ಅಜಿತಪು, ೬. ೫೬) 

ಪ್ರಮಿತಿ - ಅಳತೆ (ಒಸೆದಜುದಿ೦ಗಳ್ಹರಂ ಪ೦ಚರತ್ನೋತ್ಕರದಿಂ 
ಸಾರ್ದ ತ್ರಿಕೋಟಿಪ್ರಮಿತಿಯ  ಮಟ್‌ಯಂ ಪಣ್ಣಿದಂ 
ಲೋಕಪಾಳಂ: ಶಾಂತಿಷು, ೯. ೧೬೨೦) 


ಪ್ರಮುಚ್ಛಮಾನ - ಬಿಡಲ್ಲಡುತ್ತಿದ್ದ (ಅನವರತ ಪ್ರಮುಚ್ಛಮಾನ 
ಪ್ರಚುರ ನಿಜನಾರಾಚರಾಜಿಯಿಂದಂ ಅವಿರಳಮದಜಳ 
ತೈಲಪಾಕ ದುರಾಲೋಕಂಗಳಪ್ಪ ತದ್ದಲ ಕರಟಿಕಟ 
ಕಟಾಹ೦ಗಳ೦ ಅಪತುಚ್ಛಚ್ಛಿದ್ದಂಗಳ್ಳಾಡಲ್ಲಡದೆಯುಂ; ಆದಿಷು, 
೧೪. ೧೦೩ ವ) 

ಪ್ರಮುದಿತ — ಆನಂದಕರವಾದ (ಪ್ರಮುದಿತಭವ್ಯಮಂ 
ಸುಕವಿಸಂಕುಳಸೇವ್ಯಮಂ ಜಿನಾನ್ವಯಕ್ರಮಯುತ 
ಕಾವ್ಯಮಂ ನೆಜ್‌ಯೆ ನಿರ್ಮಿಸಿ: ಚಂದ್ರಪ್ರಪು, ೧೬. ೮೨); 
ಅರಳಿದ (ಪಮುದಿತ ಕಂಕೇಲ್ಲಿಯವೋಲ್‌ 
ಪ್ರಮದಾಪದಜತುರಸಾಂಕಿತಂ ರಾಜಿಪುದು: 


ಕುಸುಮಾಕಾ, ೨. ೯೮) 

ಪ್ರಮೃಷ್ಟ - ಲೇಪಿಸಿದ (ಅ೦ತಾರೋಗಿಸಿದಿ೦ ಬಟೆಯಂ ಆಚಮಿತ 
ಚಂದಕಾಂತದವಸುರಭಿಸಲಿಲನುಂ ಘನಸಾರ ಚಂದನಸಾರ 
ಪ್ರಮೃಷ್ಟ ಕರತಳನುಂ: ಆದಿಷು, ೧೧. ೨೭ ವ) 


ಪ್ರಮೋದ - ಸಂತೋಷ (ಇದುವೆ ಸುಕವಿಪ್ರಮೋದಪ್ರದಂ 
ಇದುವೆ... ಸಮಸ್ತಭವ್ಯಲೋಕಪ್ರಮದಪ್ರದ೦ ಎನೆ ನೆಗಟ್ಟ 
ಆದಿಪುರಾಣದೊಳ್‌ ಅಣೆವುದು ಕಾವ್ಯಧರ್ಮಮಂ 


ಧರ್ಮಮುಮಂ: ಆದಿಪು, ೧. ೩೮) 
ಪ್ರಯತ - ಶುದ್ಧತೆ (ಕ್ಷಯವೃಜಿನಂ ಜಿನಸಮಯಂ ಸ್ಮ್ಥಯರಹಿತಂ 
ಹಿತವಚಃಪ್ರಿಯಂ ಪ್ರಿಯಧರ್ಮಂ ಪ್ರಯತಯುತಂ 


೭೫೩ 


ಸದ್ದಿನಯಂ ನಯವಾಕ್ವಸರಂ 
ಸುಕುಮಾಚ, ೧. ೫೧) 
ಪ್ರಯೋಗ - ನಿದರ್ಶನ (ಲಕಾರ ಕುಳಂಗಳ ವರ್ಣಾವೃಶ್ತಿಗೆ 
ಪ್ರಯೋಗಂ - ದೆಸೆಗಳನಳುರ್ದು ಸುಡಲೈಳರ್ದು ಮಿಳಿರ್ದು 
ತಳರ್ದತ್ತಾಗಳ್‌: ಶಬ್ದಮದ, ೨೯ ಪ್ರ ೩೦) ಸಂಗೀತದ 
ಅಭಿವ್ಯಕ್ತಿಕಮ (ಗಮಕ ಪ್ರಯೋಗಂ ಆಭೋಗ೦ ಅಳಂಕಾರಂ 
ಪೊಗರ್‌ ನಯಂ ಮಿಖಉುಗು ಪೊದಳ್ನಮರೆ ಕೊಳೆ ಪಾಡುವ: 
ಆದಿಪು, ೭. ೧೬); ಉಪಾಯ, ಮಾರ್ಗ (ಎಂತು 
ಧನಂಗಳಂ ಪ್ರಯೋಗಾಂತರದಿಂ  ತೆರಳ್ಲಿದಪಿರಿ ಆಗದು 
ಇದಾದೊಡಂ ಎಂತು ರಾಜಸೂಯಾಂತಂ: ಪಂಪಭಾ, ೬. 
೨೩); ಪರೀಕ್ಷೆ ಮಾಡುವುದು, ಪರಿಶೀಲನೆ (ಅದು ಸಾಧನ 


ಸರಸ್ಪತೀಮುಖಮುಕುರಂ: 


ದೂಷಣ ಪ್ರಯೋಗಾನ್ಯಥಾನುಪತ್ತಿಯಿಂ 
ಬಹಿರರ್ಥಸಿದ್ಧಿಯಕ್ಕುಂ: ಆದಿಪು, ೨. ೧೦ ವ) 

ಪ್ರಯೋಗಿಸು - ಉಪಯೋಗಿಸು (ಅದಅ ವಿಶೇಷವಿಭಾಗಮಂ 
ಉದಾಹರಣಮಾರ್ಗದಿಂ ಪ್ರಯೋಗಿಸಿ ತೋರ್ಪೆಂ: 
ಕವಿರಾಮಾ, ೩. ೯೯); ಬಳಸು (ಸಾಮಾದ್ಯುಪಾಯಂಗಳಿಂ 
ಶತ್ರುಗಳಂ ವಂಶಮಾಡಲಾರದೆ ಅಪಸರಣಮೇ 
ಶರಣಮಾಗಿರ್ದದುವಂ ಪ್ರಯೋಗಿಸದೆ ಶಬ್ದಶ್ರವಣಮಾತ್ರಕ್ಕೆ 


ಭಯಂಗೊಂಡೋಡಿದಿರಪ್ಪೊಡೆ: ಪಂಚತಂತ್ರ, ೯೨ ವ) 

ಪ್ರಯೋಜ್ಯ — ಬಳಸಲು ತಕ್ಕುದಾದ (ಸಾಮಂ 
ಪ್ರಿಯಜನಪ್ರಯೋಜ್ಯಂ ಅಲ್ಲದೆಡೆಯೊಳ್‌ ಉನ್ನತವಿಳಸಿತಂ: 
ಶಾಂತಿಪು, ೩. ೯೩ ವ) 

ಪ್ರರತ್ನ್ಗ - ಶ್ರೇಷ್ಠವಾದ ಮಣಿ 
ಪ್ರಭೂನತಾಂತೊರದ್ಯೋತ 
ಪದಾಂಭೋಜಂ: ಗಿರಿಜಾಕ, ೩. ೨) 

ಪ್ರರೂಢ - ಚೆನ್ನಾಗಿ ಬೆಳೆದ (ಪ್ರರೂಢಯೌವನ ಮನೋಹರನುಂ 
ಕವಚಹರನುಂ ಆದ ನಿಜತನೂಜನ೦ ನೋಡಿ: ಚಂದ್ರಪ್ರಪು, 
೨. ೬೭) ಹೆಚ್ಚಾದ (ಬರಿಸಿ ಕ್ಷಿತಿಪತಿಯಂ ಸಯಿರಿಸಿ 
ಪ್ರಿಯಕುಶಲವಾರ್ತೆಯಂ ಬೆಸಗೊಂಡು ಸ್ಥಿರಮಿರ್ದು ಪ್ರಭು 
ನುಡಿಯೆ ಪ್ರರೂಢಮುದನಾದನಾತನೆಂಬುದು ದೂಷ್ಯಂ: 
ಕವಿರಾಮಾ ೨. ೭) 

ಪ್ರರೋಚನಾ - ನಾಟಕದ ಒಂದು ಭಾಗ, ಆರಂಭದಲ್ಲಿ ಪ್ರೇಕ್ಷಕರ 
ಅಭಿರುಚಿಯನ್ನು ಹುಟ್ಟಿಸುವುದು (ನಾಂದೀ ಪ್ರರೋಚನಾ 
ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ ವಿಷ್ಠಂಭ ಕಪೋತಿಕಾ 
ವ್ಯಾಳಿಕಾದಿ ಲಕ್ಷಣೋಪೇತ೦ಗಳಪ್ಪ ನಾಟಕ೦ಗಳೊಳಂ: 
ಪಂಪಭಾ, ೨. ೩೪ ವ) 

ಪ್ರರೋಹ - ಮೊಳಕೆ ಯ(ನಿಮಿರ್ದುವು ಸಂಧ್ಯಾರುಣ 
ಕಿರಣಮಾಲೆಗಳ್‌ ಗಗನವಾರ್ಧಿವೇಲಾವನ ವಿದ್ರುಮದೆ 
ಕದಳೀಪ್ರರೋಹಂ ನಿಮಿರ್ದಪುವೆಂಬಂಬಂತೆ 
ಚಂದಬಿಂಬದಿನಾಗಳ್‌: ಮಲ್ಲಿನಾಹು, ೭. ೨೬) 


(ಭೂಭೂಜನಿಕರಕಿರೀಟಪ್ರತ್ನ 
ನೂತ್ನೋದಕಜನಿತ 


ಪ್ರಲಂಬ - ನೀಳವಾದ (ವೂ ್ಯಢವಕ್ಷಸ್ಸ್ಯಳಂ ಆಜಾನುಪ್ರಲಂಬ 
ಪ್ರಬಲಭುಜಯುಗಂ ಚಾರುವೃತ್ತೋರುಯುಗ್ನ್ಮಂ: ಆದಿಷು, ೮. 
೫೧); ಜೋತುಬಿದ್ದ (ನೀಲದ ನೆಲಗಟ್ಟಿಂ 


ಮಣಿಧೂಲೀಸಾಳ೦ ಪ್ರಲಂಬ ಪಲ್ಲವಮೆಸೆಗುಂ: ನೇಮಿನಾಪು, 
೨. ೪೩) 

ಪ್ರಲಂಬಮಾನ - ತೂಗುಹಾಕಲಾದ (ಅನೇಕಕಾಮನೀಕರಪಲ್ಲವ 
ವಿಧೂಯಮಾನ ಚಾರುಚಾಮರಾ೦ಂದೋಳಿತ ಪ್ರಾಕಾರ 
ಪ್ರಲಂಬಮಾನ ಮಂದಾರಮಾಳಾವಿಳಾಸದೊಳ್‌: ಆದಿಷು, ೮. 
೬೭ ವ) 


ಪ್ರಲಾಪಂಗೆಯ್‌ - ರೋದಿಸು (ಅಂತು ಕಾಲಪ್ರಾಪ್ತನಪ್ಪುದುಂ 
ಲಕ್ಷ್ಮಣನಂತಃಪುರಪುರಂಧ್ರಿಯರ್‌ 
ಕಂಡತಿಪ್ರಲಾಪಂಗೆಯ್ದುದುಂ: ಪಂಪರಾ, ೧೬. ೪೯ ವ) 

ಪ್ರವಚನ — [ಜೈನ] ಜಿನವಾಣಿಯ ವ್ಯಾಖ್ಯಾನ 
(ಪ್ರಕಟಿತಜಿನಪ್ರವಚನಪ್ರಕಾರದೊಳ್‌: ಸುಕುಮಾಚ, ೬. ೬) 

ಪ್ರವಣ - ತಲ್ಲೀನವಾದವನು (ಪ್ರವಣಂ ಅತಿತತ್ತರಂ: ಅಭಿಧಾವ, 
೨. ೧ ೧೮); ಆಸಕ್ತ ಯ(ಗುರುಶೈಕ್ಷ್ಯಗ್ಲಾನ ಸಂಘ 
ಪ್ರವಣಗಣತಪೋನಿಷ್ಠಿತಾನೀತಸಾಧೂತ್ಕರದೊಳ್‌: ಸುಕುಮಾಚ, 
೪. ೧೭); ಸಾಮರ್ಥ್ಯ (ಪದಂ ಅರ್ಥಪ್ರತಿಪಾದನ ಪ್ರವಣಂ 
ಅರ್ಥಂ ಶಬ್ದಸಂಪತ್ತಿ ಸಂಪದವು ಅಕ್ಷಿಷ್ಠಪದಾರ್ಥಸಂಗತಿ 
ರಸಪ್ರಸ್ಕಂದಿ ಮಾಟ್ಕುಂ: ಮಲ್ಲಿನಾಹು, ೧. ೩೭): ಪಾಂಡಿತ್ಯ 
(ಆವೊಂ ವಾದಿ ಕಥಾತ್ರಯ ಪ್ರವಣದೊಳ್‌ 
ದಿವ್ಯಮುನಿವೋಲ್‌ ವಿಖ್ಯಾತಿಯಂ ತಾಳ್ವಿದಂ: ಪಂಪರಾ, ೧. 
೨೪) 

ಪ್ರವರ - . ಶ್ರೇಷ್ಠವಾದ (ಇದೇಂ ವೃಜಿನಬಂಧಮೋ 
ಕುಸೃತಿಬಂಧಸಂಬಂಧಂ ಎಂದದೇಂ ತಳೆದನೋ 
ಮುನಿಪ್ರವರನಾಗಳ್‌ ಉದ್ದೇಗಮಂ: ಸುಕುಮಾಚ, ೪. ೬೧); 
ಅಗ್ರ ವ್ಯಕ್ತಿ (ಕವಿ ಗಮಕಿ ವಾದಿ ವಾಗ್ಮಿ ಪ್ರವರರ ಪಂಡಿತರ 
ನೆಗಟ್ಟ ಸಬ್ಬವದವರೊಡನೆ ಅಂತು ಒಸೆದ ಅನ್ನವಾಸದೊಳ್‌ 
ಇರ್ದನಾಗಳ್‌ ಹರಿಗಂ: ಪಂಪಭಾ, ೩. ೮೦) 

ಪ್ರವರತರ - ಅತ್ಯಂತ ಶ್ರೇಷ್ಠವಾದ (ಪ್ರವರತರ ಪುರಂಧ್ರೀ 
ನೂಪುರಾರಾವಂ ಎತ್ತಂ ಕಿವಿಗೆ ವರೆ: ಪಂಪಭಾ, ೧೪. ೧೬) 

ಪ್ರವರ್ತಕ - ಮೂಲಪುರುಷ (ಈ ಭವಕ್ಕೆಂಟನೆಯ ಭವದೊಳ್‌ 
ಭರತದೊಳ್‌ ನೀನಾದಿತೀರ್ಥಪ್ರವರ್ತಕನಾದಂದು ಈ 
ಶ್ರೀಮತಿ ದಾನತೀರ್ಥಪ್ರವರ್ತಕಂ ಶ್ರೇಯಾಂಸನಕ್ಕುಂ: ಆದಿಷು, 
೫. ೧೩ ವ) 

ಪ್ರವರ್ತಕ - ಮೂಲಪುರುಷ (ಈ ಭವಕ್ಕೆಂಟನೆಯ ಭವದೊಳ್‌ 
ಭರತದೊಳ್‌ ನೀನಾದಿತೀರ್ಥಪ್ರವರ್ತಕನಾದಂದು ಈ 
ಶ್ರೀಮತಿ ದಾನತೀರ್ಥಪ್ರವರ್ತಕಂ ಶ್ರೇಯಾಂಸನಕ್ಕುಂ: ಆದಿಷು, 
೫. ೧೩ ವ) 

ಪ್ರವರ್ತನ - ಹೊರಳುವುದು (ಅನವರತ ನಿಹತ ನರ ಕರಿ ತುರಗ 
ನಿಕುರುಂಬ ಕೀಲಾಲ ಕಲ್ಲೋಲ ಪ್ರವರ್ತನ ಅನೇಕ ನದ 
ನದೀ ಪ್ರವಾಹಬಾಹುಳ್ಯ ದುಸ್ತರಾವತರಣ ಮಾರ್ಗಮಂ: 
ಪಂಪಭಾ, ೧೩. ೫೧ ವ); ತೊಡಗುವಿಕೆ (ಪಂಚಾಣುವತಾದಿ 
ಪ್ರವರ್ತನಸ್ವಭಾವ ಸಂಯಮುಮುಂ: ಆದಿಷು, ೧೫. ೧೩ 
ವ) 

ಪ್ರವರ್ಧಮಾನ - ವೃದ್ಧಿಗೊಳ್ಳುವ (ಬಲದೇವ ವಾಸುದೇವರ್‌ .. .. 
ಮಾತಾಪಿತೃಗಳನುರಾಗದೊಡನೆ ಪ್ರಮೋದ 
ಪ್ರವರ್ಧಮಾನಮಾಗೆ ಸುಖಮಿರ್ಪನ್ನೆಗಂ: ಶಾಂತಿಷು, ೧. 
೮೦ ವ) 

ಪ್ರವಲ್ಲಿಕಾ - ಪ್ರಹೇಲಿಕೆ, ಸಮಸ್ಕಾಪೂರಣ (ಉಲ್ಲಸಿತ ಪ್ರವಲ್ಲಿಕಾ 
ಪಾನಗಾನಾದಿ ವಿವಿಧ ವಿನೋದ: ಆಚವರ್ಧ, ೬. ೪೪ ವ) 

ಪ್ರವಳ - ರಭಸವಾಗಿ ಚಲಿಸುವ (ಪ್ರವಳ ಕರಿ ಮಕರ 
ಫೂತ್ಕಾರವಾತದಿಂದುದ್ದಮೊಗೆವ ಜಲಬಿಂದುಗಳಿ೦ ದಿವದೊಳೆ 
ತಾರಕಿತಂ ಮಾಡುವುದು ನಭೋಘಾಗಮಂ 
ದದಂಭಃಪೂರಂ: ಚಂದ್ರಪ್ರಷು, ೧೦. ೪೯) 

ಪ್ರವಾಹಮಾನ - ಹರಿಯುವ, ಪ್ರವಹಿಸುವ (ಸೈರಿಸಲಾಣದೆ 
ತಡತಡಿಸಿ ಪರಿತಂದ ಅತಿದ್ರುತ ಪ್ರವಾಹಮಾನ 


೭೫೪ 


ಆರುಷ್ಕರದ್ರವಾವರ್ತಗರ್ತ ಗಂಭೀರೆಯುಂ: ಆದಿಷು, ೫. ೮೭ 
ವ) 

ಪ್ರವಾಹಿನಿ - ನದಿ (ಮಹಾಪ್ರವಾಹಿನೀಸಲಿಲಸಮಿಶ್ರಕರ್ಪೂರದಳ 
ಬಹುಳಕಾಂತಿದಂತುರಿತ ಚಂದಕಾಂತಕಲಶಂಗಳಿಂ: ಪಂಪರಾ, 
೧೨. ೨ ವು 


ಪ್ರವಾಳ - ಚಿಗುರು (ಅದಜೆಂ ಪ್ರವಾಳಪತ್ರಪುಷ್ರಾಂಕುರಂಗಳಿಂದಂ 


Ww 


ಸಂಕೀರ್ಣಮಪ್ಪ ರಾಜಾಂಗಣಮಂ ಮೆಟ್ಟದೆ ಪೆಣತೊಂದೆ 
ಬಟ್ಟೆಯೊಳ್‌ ಬಂದೆವು: ಆದಿಷು, ೧೫. ೧೧ ವ); ಹವಳ 


(ಆ ಪ್ರವಾಳಪಾಟಲಾಧರೆಯೊಳ್‌ ಆ ನವಾಮ್ರದ್ರುಮ 
ಪಲ್ಲವಾಧರಂ: ಆದಿಷು, ೮. ೨೩ ವ) 
ಪ್ರವಾಳಪಾಟಲ | ಹವಳದಂತೆ ಕೆಂಪಾದ (ಆ 


ಪ್ರವಾಳಪಾಟಲಾಧರೆಯೊಳ್‌ ಆ ನವಾಮದುಮಪಲ್ಲವಾಧರಂ: 
ಆದಿಹು, ೮. ೨೩ ವ) 

ಪ್ರವಿಭಾಗ - ಬೇರೆ ಬೇರೆ ಭಾಗಗಳು (ಅಪಾತ್ರದಾನಂ 
ಭೋಗಭೂಮಿಗಳೊಳ೦ ಭೋಗಭೂಮಿಪವಿಭಾಗ 
ದ್ವೀಪಂಗಳೊಳಂ: ಆದಿಷು, ೧೦. ೧೦ ವ) 

ಪ್ರವಿಭಾಸಿತ - ಪ್ರಕಾಶಮಾನವಾದ (ತುಂಗವನ್ಯಮತಂಗಜದಂತೆ 
ಆಘಾತನಿಪಾತಿಸಲ್ಲಕೀಭಂಗಮ೦ ಮಣಿಮೌಕ್ತಿಕ ನೀಳಸ್ಥೂಳ 
ಶಿಲಾಪ್ರವಿಭಾಸಿತ ಉತ್ತುಂಗಮಂ: ಪಂಪಭಾ, ೧. ೧೧೫) 

ಪ್ರವಿಭಗ್ಗ -  ಮುರಿದುಹೋದ (ಅದು ಮದದಂತಿ ದಂತಮುಸಲ 
ಪ್ರವಿಭಗ್ನ ಮಹಾ ಮಹೀರುಹಾಸ್ಪದಂ: ಪಂಪಭಾ, ೩. ೧೦) 

ಪ್ರವಿಭಾಸಿ - ಪ್ರಕಾಶಿಸುತ್ತಿರುವ (ಗಂಧೇಭ ಕಂಧರಬಂಧ 
ಪ್ರವಿಭಾಸಿಯಪ್ಪ ಅರಿಗನಂ ಕಾಣುತ್ತೆ ಕಣ್ಣೋಲ್ತು: ಪಂಪಭಾ, 
೪. ೩೮) 


ಪ್ರವಿಮಲ - ಪರಿಶುದ್ಧವಾದ (ಪ್ರವಿಮಲಸದ್ಗೀರ್ವಾಣದಾತವ್ಯ 
ಸಾಯಕ ಸಂಪೂರ್ಣ ಕಳಾಪ್ರವೀಣನ೦ ಇಳಾಭಾರಕ್ಷಮ 
ಅಕ್ಷೂಣನ೦ .. .. ಸರ್ವಲಕ್ಷಣಸಂಪೂರ್ಣ೦ ಅಪ್ಪ ಮಗನಂ 


ಅಮೋಘಂ ಪಡೆವೆಂ: ಪಂಪಭಾ, ೧. ೧೩೪ ಮತ್ತು ೧೩೪ 
ವ) 


ಪ್ರವಿಲಸತ್‌ ದ ಪ್ರಕಾಶಮಾನವಾದ (ಉಗ್ರವೈರಿ 
ಮದವನ್ನಾತಂಗಕುಂಭ ಆರ್ದ್ರ ಮೌಕ್ತಿಕ ಲಗ್ನೋಜ್ಜ್ವಲ 
ಬಾಣನಂ ಪ್ರವಿಲಸತ್‌ ಗೀರ್ವಾಣ ದಾತವ್ಯ ಸಾಯಕ 


ಸಂಪೂರ್ಣಕಳಾಪ್ರವೀಣನ೦ ಇಳಾಭಾರಕ್ಷಮ ಅಕ್ಷೂಣನಂ: 
ಪಂಪಭಾ, ೧. ೧೩೪) 

ಪ್ರವೀರ - ಮಹಾ ಪರಾಕ್ರಮಿ (ಬಗೆಯದೆ ದಾನವಾಧಿಪನ 
ದೋರ್ಬಲಮಂ ಖಚರಪ್ರವೀರರಂ ಬಗೆಯದೆ: ಪಂಪರಾ, 
೧. ೧೩೪) 

- ಪ್ರವರ್ತಿತವಾದ, ಆರಂಭಿಸಿದ (ಎಲ್ಲಿತ್ತೊ ಗೀತವಾದ್ಯಂ 

ಸಲ್ಲಲಿತವಧೂಜನಪ್ರವೃತ್ತಂ ನೃತ್ತಂ: ಗದಾಯು, ೫. ೪೩) 

ತ್ತಿ ದ ವೃತ್ತಾಂತ (ಮಹಾಶ್ವೇತಾಪ್ರವೃತ್ತಿಯಂ 

ತಾಳ್ಗಿದವೋಲ್‌: ಕಾದಂಬ, ೫. ೨೦೭) 

ಪ್ರವೇಕ - ಶ್ರೇಷ್ಠ (ಕಿವಿಯೊಳ್‌ ಪೀಯೂಷಮಂ ಪಿಂಡಲ್‌ 
ಉರ್ವರೆಯೊಳ್‌ ಸಂದ ಕವಿಪ್ರವೇಕರೆ ವಲಂ ಬಲ್ಲರ್‌ ಪೆಜರ್‌ 
ಬಲ್ಲರೇ: ಲೀಲಾವತಿ. ೧. ೧೩) 

- ವೇದ್ಯವಾದುದು, ತಿಳಿದಿರುವಂಥದು (ಸೂಕ್ತಂ 

ಇಂ ನಿನಗೆ 


ಪ್ರವ್ಯಕ್ತ 
ಭವ್ಯಜನಪುವ್ಯಕ್ಷಂ ಜೈನಾಗಮೋಕ್ತಂ 


ಮದೀಯೋಕ್ಷಂ: ಆದಿಷಹು, ೫. ೬೧) 


ಪ್ರವಜಿತ - ಸಂಚರಿಸುವವನು, ಸನ್ಯಾಸಿ (ಎಮ್ಮೀ ಸ್ಥಿತಿಯಿಂ 
ಪ್ರವ್ರಜಿತಮಪ್ಪುದು ಉಚಿತಂ ಮಗನೇ: ವರ್ಧಮಾಷು, ೨. 
೩೯); ಸನ್ಯಾಸ (ದ್ವಿಜಕುಲನೆನಿಸುವನೀ ಪ್ರವ್ರಜಿತದೊಳ್‌ 
ಎಸಗಿದೊಡೆ ದೋಷಮುಂಟೆಂದು ಮನುವಜವಾಕ್ಕಮುಂಟು: 
ಸುಕುಮಾಚ, ೩. ೩೦) 


ಪ್ರವ್ರಜ್ಯ - [ಸಂಚಾರ ಮಾಡುವ] ಸನ್ಯಾಸದೀಕ್ಷೆ (ಹೇಯಂ 
ಸಾಮ್ರಾಜ್ಯಂ  ಉಪಾದೇಯಂ ಪ್ರವಜ್ಯಮೆಂದು ಮಾಣದೆ 


ರಾಜ್ಯಶ್ರೀಯಂ ಕೊಟ್ಟಂ: ಆದಿಷು, ೧೬. ೬೨) 


ಪ್ರಶಮನ - ಉಪಶಮನಮಾಡು, ಶಾಂತಗೊಳಿಸು 
(ಯುದ್ದಾಡಂಬರೋಪಸರ್ಗದೊಳಂ ಆಕುಳವ್ಯಾಕುಳರಾಗಿ 
ತತ್‌ ಪ್ರಶಮನಪ್ರತೀಕಾರಮಾಗೆ ನಾಕಲೋಕ 


ಸೌಂದರಿಯರೊಡನೆ ಅನಿಮೇಷರ್‌: ಆದಿಹು, ೧೪. ೧೧೫ 
ವ) 

ಪ್ರಶಮಿತ - ಅಡಗಿಸಲ್ಪಟ್ಟ (ಮೇಘಕುಮಾರ ಸಸಿಂಸಿಕ್ತ ಪ್ರಶಮಿತ 
ರಜಃಪ್ರಸರಧರಣೀತಳನುಂ: ಆದಿಷು, ೧೦. ೬೭ ವ) 
ಶಮನಗೊಂಡ (ಎ೦ಬುದು೦ ಪ್ರಚಂಡಕೋಪಪಾವಕ 
ಪ್ರಶಮಿತಶೋಕರಸನುಂ: ಪಂಪಭಾ, ೧೧. ೧೧೭ ವ) 

ಪ್ರಶಮಿಸು - ಉಪಶಮನಗೊಳ್ಳು (ವಿಶದಯಶ ಧರ್ಮಂ 
ಅಷ್ಟಾದಶಕೋಟ್ಯನುಕೋಟಿಸಾಗರೋಪಮಕಾಲ೦ ಪ್ರಶಮಿಸಿ 
ನಿಂದುದು: ಆದಿಷು, ೯. ೬೩) 

ಪ್ರಶಮೆ - ಸಮಾಧಾನ (ನಿಮಗಭ್ಯದಯಮೆ ತಾಮೆಮಗೆ 
ನಿತ್ಯಕರ್ಮಾನುಷ್ಠಾನದ ಪ್ರಶಮೆಯಪ್ಪದು ಎಂದು 
ಅತಿಮುದದಿ೦ಂದಭ್ಕ್ಯುದಯಮಾಗೆ ಪರಸಲ್ಲಂದೆಂ: ಅನಂತಪು, 
೧೩. ೩೨) 

ಶಸ್ತ್ರ - ಉತ್ತಮವಾದ, ಮಂಗಳಕರವಾದ (ಪ್ರಶಸ್ತಲಗ್ನದೊಳ್‌ 
ಆತ್ಮೀಯಸ್ವಾಮಿಯಪ್ಪ ಅತಿಬಳಮಹರಾಜನನಂ 
ಉಚಿತಪ್ರಶಿಪತ್ತಿಗಳಿ೦ ಕೆಂಡು: ಸುಕುಮಾಚ, ೨. ೭೩ ವ) 

ಪ್ರಶಸ್ತಿ - ಹೊಗಳಿಕೆ (ದರ್ಪನ ವರ್ಣನೆ ದರ್ಪಕನ ಪ್ರಶಸಿ; 
ಗಿರಿಜಾಕ ೪. ೧೨೦), ಬಿರುದು ಸಮನೆನಿಸುವರ್‌ 
ಪ್ರಶಸಿಕ್ರಮದೊಳ್‌ .. .. ಎನಲ್‌ ಸಮನೆನಿಪರೆ ಗುಣದೊಳ್‌ 
ಅರಿಗನೊಳ್‌ ಸಾಮಂತರ್‌: ಪಂಪಭಾ, ೧. ೪೯) 

ಪ್ರಶಸ್ತಿಕ್ತಮ - ಬಿರುದುಗಳನ್ನು ಹೇಳುವ ಕ್ರಮ (ಸಮನೆನಿಸುವರ್‌ 
ಪ್ರಶಸ್ತಿಕ್ರಮದೊಳ್‌ ಸ್ವಸ್ತಿ ಸಮಧಿಗತ ಪಂಚ ಮಹಾಶಬ್ದ 
ಮಹಾ ಸಾಮಂತರೆನಲ್‌ ಸಮನೆನಿಪರೆ ಗುಣದೊಳ್‌ 
ಅರಿಗನೊಳ್‌ ಸಾಮಂತರ್‌: ಪಂಪಭಾ, ೧. ೪೯) 

ಪ್ರಶಾಂತಿ - ಶಾಂತವಾದ ಸ್ಥಿತಿ (ಭೂಪಾಟೋಪಂ ಬರ್ಕುಮೆ 
ವೃಜಿನವಿಲೋಪಿ ಜಿನೇಂದಪ್ರಶಾಂತಿಯೊರೆಗಂ ದೊರೆಗಂ: 
ಶಾಂತಿಪು, ೧೧. ೮೯); [ಜೈನ] ಐವತ್ತಮೂರು 
ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು, ವೈರಾಗ್ಯ ವೃತ್ತಿ 
(ಆಧಾನ ಪ್ರೀತಿ ಸುಪ್ರೀತಿ ಧೃತಿ ಮೋದ ಪ್ರಿಯೋದ್ಧವ 
ನಾಮಕರ್ಮ .. . ಗೃಹೀಶಿತ್ವ ಪ್ರಶಾಂತಿ ಗೃಹತ್ಕಾಗ .. 
ನಿರ್ವ್ವೃತಿಯೆಂಬ ಅಯ್ವತ್ತುಮೂಜು ಗರ್ಭಾದಿ 
ನಿರ್ವಾಣಪರ್ಯಂತ೦ಗಳಪ್ಪ ಗರ್ಭಾನ್ವಯ ಕ್ರಿಯೆಗಳುಂ: 
ಆದಿಷು, ೧೫. ೧೫ ವ) ನೋಡಿ, “ಗರ್ಭಾನ್ವಯಕ್ರಿಯೆ' 

ಪ್ರಶ್ರಯ - ನಮ್ರತೆ, ವಿನಯ (ಉಡುಗಿ ಪಿಂಛಚ್ಛತ್ರಮಂ 
ಪ್ರಶ್ರಯಾಕರವೇಷೋಚಿತರ್‌ ಅರ್ಫ್ಯಹಸ್ತರ್‌ ಇದಿರಂ ಬಂದರ್‌ 
ಭಯಬಭ್ರಾಂತಿಯಿಂ: ಆದಿಷು, ೧೨. ೬೮) 


(WL 


ಪ್ರ - ಮೊದಲ ಸಲ ಗಬ್ಬವಾದ ಹಸು (ಓಹೋ 


ಖಂ 


ಹೊಗಳದಿರೆನಿಸಿದು ವಾ .. ... ಪ್ರಷ್ಟೌಹಿ 
ದುಗ್ಗಧಾರಾಧ್ದನಿಗಳ್‌: ಲೀಲಾವತಿ, ೫. ೧೦೮) 
ಪ್ರಸಂಗ - ಆಚರಣೆ (ಸುರಾಸುರಸಭೆಗಂ ನಾಭಿರಾಜಾದಿ 


ಮನುಜಸಭೆಗಂ ಮೆಜ್‌ಯಲೆಂದು ಶುದ್ಧಂ ವಿಚಿತ್ರಂ ಎಂಬ 
ಪೂರ್ವರಂಗಪ್ರಸಂಗದೊಳ್‌: ಆದಿಪು, ೭. ೧೧೫ ವ) 
ಚಟುವಟಿಕೆ (ಆದಿದೇವನ ಪರಿನಿಷ್ಠಮಣಕಲ್ಯಾಣ೦ 
ಅತ್ಯಾಸನ್ನಮೆ೦ಬುದಂ ನಿಜಾವಧಿಬೋಧದಿಂದಮಜಿದು 
ಸಂಗೀತಪ್ರಸಂಗದಿಂದಂ ಓಲಗಿಸಲೆಂದು: ಆದಿಷು, ೯. ೮ 
ವ), ನೋಡಿ, 'ಪೂರ್ವರಂಗ'; ಸಂಪರ್ಕ (ತನ್ನ 
ಪರಿಚಾರಕಜನದ ವಧೂಜನದ ಪ್ರಸಂಗಮನಲ್ಲದುಟಿದ ಜನದ 
ಸೋಂಕುಮಂ ಪ್ರಸಂಗಮುಮಂ ಎಂತುಟೆಂದಜೆದವನಲ್ಲಂ: 
ಸುಕುಮಾಚ, ೧೧. ೩೫ ವ); ಸನ್ನಿವೇಶ 
(ದಿವಿಜೇಂದಂಗಾದುದು ಗೀತವಾದ್ಯನೃತ್ಯಪ್ರಸಂಗಂ ಅಜಿತನ 
ಕೆಲದೊಳ್‌: ಅಜಿತಪು, ೫. ೮೩) 

ಪ್ರಸಂಗಗುಣ - ರಾಜನ ಐದು ವ್ಯಸನಗಳು: ಸ್ವಭಾವ ಪ್ರದೋಷ 


ಪ್ರಸಂಗಗುಣ ಪ್ರತಿಲೋಮ ಹಪೀಡನ -. ಇವುಗಳಲ್ಲಿ 
ಮೂರನೆಯದು (ಅಂಗನಾ ದ್ಯೂತ ಮೃಗಯಾ ಪಾನ 
ವಾಗ್ದಂಡ ಹರ್ಷಾರ್ಥದೂಷಣಗಳೆಂಬ ಏಟು೦ 


ಪ್ರಸಂಗಗುಣಮೆಂಬುದಕ್ಕುಂ, ಕಾಂತಾ ದ್ಯೂತ ಮೃಗಯಾ 
ಪಾನಂಗಳ್‌ ನಾಲ್ಕುಂ ಕಾಮಜಂ೦ಗಳ್‌, ಉಟಿದ ವಾಗ್ದಂಡ 
ಹರ್ಷಾರ್ಥ ದೂಷಣ೦ಗಳ್‌ ಮೂಖುಂ ಕ್ರೋಧಜ೦ಗಳಕ್ಕುಂ: 
ಪಂಚತಂತ್ರ, ೧೩೭ ವ) 

ಕ್ರ - ತೊಡಗಿದ್ದ (ಮಂಗಳಗೀತ ನೃತ್ಕೋನ್ಮಿಶ್ರಿತ 
ಅನೇಕಾನಕಲಯಾನುಗತ ಲೀಲಾಲಾಸ್ಯಪ್ರಸಕ್ತ 
ಕಾಮಿನೀಕಮನೀಯಮಾಗಿ: ಆದಿಪು, ೮. ೩೫ ವ) 

ನ್ಸ ಸ್ವಚ್ಛವಾದ (ಅನಾವಿಳ೦ ಪ್ರಸನ್ನಂ ಸ್ವಚ್ಛಂ: ಅಭಿಧಾವ, 


4 


g 


ಬ್ಲ 
Lee) 

ಪ್ರಸನ್ನತೆ - ಸಂತೃಪ್ತಿ (ಪ್ರಸನ್ನತೆಯನಾಂತುವಾ ಪದದೊಳ್‌ 
ಆಸೆಗಳ್‌ ಪೆತ್ತುದಾಗಸಂ ವಿಶದಭಾವಮಂ: ಆಚವರ್ಧ, ೧೫. 


೭೪) 

ನ್ನ್ನ - ಕಳ್ಳು ಹೆಂಡ (ಮೈರೇಯಂ ಆಸವಂ ಮಧು ವಾರಂ 

ಮದ್ಯಂ ಪ್ರಸನ್ನೆ ಹಾಲಂ ಕಲ್ಕಂ ವಾರುಣಿ ಕಾದಂಬರಿಯದು 

ಸೀರಿಪ್ರಿಯೆ ಸೀಧು ಮದಿರೆ ಸುರೆ ಜಗಳ೦ ಕಳ್‌: ಅಭಿಧಾವ, 

೧. ೧೬. ೫) 

ಪ್ರಸರ - ಹರಹು (ರಸಭಾವ ಆಲಸನಯನ ಪ್ರಸರ೦ಗಳ ಪೊಳೆವ 
ಪೊಳೆಪುಗಳ್‌ ಬಳ್ಗಳ ನೀಳ್ಬೆಸೆದುವು ರಂಗದೊಳ್‌: ಆದಿಷು, 
೭. ೧೧೮) ರಾಶಿ (ಬೆಸನಾವುದು ಎಮಗೆ ಬೆಸನಂ ಬೆಸಸು 


4 


ಏವಾಟ್‌ಯೆಂದು ಮುಂದಿಟ್ಟರ್‌ ಸ್ರಗ್ವಸನವಿಲೇಪನ 
ಭೂಷಾಪ್ರಸರಂಗಳಂ: ಆದಿಪು, ೯. ೧೨೫); ವಿಸ್ತಾರ 
(ಪ್ರಭಾಪ್ರಸರವಾದಂ ತಳ್ತು ತದ್ವೀಥಿಕಾಂತಾರದೊಳ್‌ 


ಪೆರ್ಜೊನಲಂದದಿ೦ ಪರಿಯೆ: ಕಾದಂಸಂ, ೫. ೧೭); 
ಗುಂಪು (ನೇಮಿಯ ವಾಕ್‌ಪ್ರಸರಂ ಅದಜ ಎಸಕದಿಂ 
ನಿಪ್ಪಿಸತಾದುದು ಜಗಕೆ ನೇಮಿನಾಥಪುರಾಣಂ: ನೇಮಿನಾಪು, 
೧. ೨೮) 

ಪ್ರಸರ್ಪತ್‌ - ಹರಡಿರುವ (ಅಧಃಸ್ಸ್ಯಳ ಪ್ರಸರ್ಪತ್ನಿಂಧುವಾಹ 
ಪ್ರವಾಹ ವಿರಾಜಿತಮುಂ: ಆದಿಷು, ೧೩. ೪೬ ವ) 

ಪ್ರಸವ - ಹೆರಿಗೆ (ಪ್ರಸವ೦ ಜನಿ: ಅಭಿಧಾವ, ೧. ೩. ೩); ಹುಟ್ಟು 
(ತ್ರಿಭುವನಕ್ಕಿದು ಭೂಮಿಯೆಂಬ ಪೆಂಪೊದವಿರೆ ಪೆರ್ಮೆಯಿ೦ 


ವಿದಿಸೆಯೆಂಬುದು ನಚ್ಚಿನ ರಾಜಧಾನಿ: ಕಾದಂಬ, ೧. ೧೫); 
ಹೂವು (ಕಟ್ಟಿಲೆಯನಲೆವ ಸೊಡರ್ಗುಡಿಗಳನೀ 
ಅಳ್ಳಿಜೆದಲೆವುವು ಬನದೊಳಗುಳ್ಳಲರ್ದು ಉಜ್ಜಳಿಪ 
ಚಂಪಕಪ್ರಸವ೦ಗಳ್‌: ಆದಿಪು, ೧೧. ೬೭) 

ಪ್ರಸವಂ - ಹುಟ್ಟಿದ್ದು (ಭಸಿತಂ ಕರ್ಪೂರಕಾಳಾಗರುಬಹುಳರಜ೦ಂ 


ವಲ್ಕಲಂ ಕಲ್ಪವೃಕ್ಷಪ್ರಸವಂ ಯಜ್ಞೋಪವೀತಂ 

ಕನಕಕಮಳನಾಳೋತ್ಕರಂ: ಪಂಪಭಾ, ೭. ೭೮) 
ಪ್ರಸವಸಮಯ - ಹೆರಿಗೆಯ ಕಾಲ (ತನ್ನಹಾದೇವಿಯ 

ಪರಿಪೂರ್ಣ ಪ್ರಸವಸಮಯಂ೦ ಮಾರ್ಗಶಿರ ಬಹುಳ 


ದಶಮಿಯಾಗೆ: ಪುಷ್ಪದಂಪು, ೧೦. ೧ ವ) 
ಪ್ರಸವಾಂಗ - [ಜೈನ] ಮಾಲ್ಕಾಂಗ ಎ೦ಬ ಒಂದು ಕಲ್ಪಕುಜ, 


ಹೂಮಾಲೆಗಳನ್ನು ಒದಗಿಸುವ ಕಲ್ಪಕುಜ (ವಸನಾಂಗ 
ಆತೋದ್ಯಾಂಗ ಪ್ರಸವಾಂಗ ಜ್ಯೋತಿರಂಗ ದೀಪಾಂಗ 
ಅನ್ನಾಂಗ ಸುರಾಂಗ ಭಾಜನಾಂಗ ಅವಸಥಾಂಗ 
ವಿಭೂಷಣಾಂಗ ದಶಕಲ್ಲಕುಜಂ: ಚಂದ್ರಪ್ರಪು, ೩. ೩೪) 
ನೋಡಿ, "ಅ೦ಗಕಲ್ಪಕುಜ' 

ಪ್ರಸವಾಗಾರ - ಹೆರಿಗೆ ಕೋಣೆ (ಪ್ರಸವಾಗಾರದಂತೆ 
ನಿಷಿದ್ಧಾನ್ಯಪ್ರವೇಶಮು೦ ರಾಜಭವನದಂತೆ ಕೃತರಕ್ಷಾ 


ವಿಧಿಯುಂ: ಆದಿಪು, ೧೩. ೪೬ ವ) 
ಸಹ - ಶಾಶ್ವತವಾದ (ಅಸಹಾಯಸಾಹಸ ವಿನೋದಿ ವಿವಿಕ್ಷಚಿತ್ರ 
ಪ್ರಸಹ ಪ್ರಜಕಾಶಿತ ಮಹೋದಯತತ್ತ್ವಸತ್ತ್ವಂ: ಕವಿರಾಮಾ, 
೩. ೨೨೯) 
ನ — ಅಲಂಕಾರ (ವಿದ್ಯಾಧರಪ್ರಸಾಧನಂ 
ಎನಗಿಂದಿನೊಳಿನಿತೆಂಬಂತೆ ನೆಜ”ಯೆ ಕೈಗೆಯ್ದು: ಆದಿಷು, ೨. 
೫೦ ವ); ಆಭರಣ (ಪ್ರಸಾಧನಂ .. .. ವಿಭೂಷಾ ಪ್ರತಾನ 
ಆಭರಣಮೆಂಬುವವು ತೊಡವಕ್ಕುಂ; ಅಭಿಧಾವ, ೧. ೧೩. 
೧) 
ಧನಗ್ರಹಣ - ಒಡವೆ ಧರಿಸುವಿಕೆ (ಮತ್ತೊರ್ಬಳ್‌ 
ಪ್ರಸಾಧನಗ್ರಹಣಪ್ರಸ್ತಾವದೊಳ್‌: ಆದಿಷು, ೧೧. ೨೧ ವ) 
ಸಾಧನಶಾಲೆ - ನೇಪಥ್ಯಗೃಹ ಯ(ಪ೦ಚರತ್ನಪ್ರಭಾಪ್ರಸಾದಿತ 
ಪ್ರಸಾಧನಶಾಲೆಯೊಳಗೆ ಸ್ವಯಂಪ್ರಭೆಯಂ ಆನೆ 
ಪಸದನಂಗೊಳಿಸುತ್ತುಮಿರ್ದು: ಆದಿಷು, ೪. ೧೧ ವ) 
ಧಿತ - ಅಲಂಕಾರಗೊಂಡ (ಅಂತು ನಿಷ್ಠನ್ನಮಜ್ಞನಂ 
ವಿನಿಹಿತನೀರಾಜನನುಮಾಗಿ ಸುರರಾಜನ ಸಮರ್ಪಿತ 
ಸಂತಾನಕುಸುಮದಾಮಾಂಬರ ಭೂಷಣಪಸಾಧಿತಂ: ಆದಿಹು, 
೮. ೭೧ ವ); ಚೆನ್ನಾಗಿ ಸಾಧಿಸಲ್ಪಟ್ಟ (ಪರಸರವಿರೋಧ 
ಅಧಿಕ್ಷೇಪ ಹರ್ಷಿತ ಮಾರ್ಗ ಪ್ರಹಸ್ತ ಪಸಾಧಿತ 
ಘೋರಸಂಗ್ರಾಮರುಂ: ಪಂಪಭಾ, ೧೩. ೯೨ ವ) 
ರ — ಹರಡುವುಕೆ (ಸಾಮಂತಸೀಮಂತಿನೀ 
ಜನಸಮ್ಮರ್ದದಿ೦ ಉತ್ಸವಧ್ದ್ವಜಪಟಪ್ರಸಾರದಿ೦: ಆದಿಷು, ೮. 
೩೬) 


|. 


ಟ್ಟ 


ಟ್‌ 
4 


4 


|. 


4 


ಟ್ಛ 


ಟ್ಛ 


ಪ್ರಸಿದ್ಧಾನ - ಪ್ರಖ್ಯಾತಿ (ಪ್ರಸಿದ್ಧಾನಮಂ ಪಡೆದ ಪರಾರ್ಥನುಂ 
ಶಾಶ್ವತಮೆ೦ಬುದು ಅನುಕ್ತಸಿದ್ದಮಲ್ಲದಂದು ಅಭಿಧಾನಂ 
ನಿರರ್ಥಕರಮುಂ ಆಧಾರರಹಿತಮುಮಕ್ಕುಂ: ಶಾಂತಿಪು, ೮. 
೧೩೮ ವ) 

ಪ್ರಸುಪ್ತ್ರ - ನಿದ್ದೆ ಮಾಡುತ್ತಿರು[ವವನು] (ಶಯ್ಯಾಗೃಹಕ್ಕೆ 
ಬಿಜಯಂಗೆಯ್ದು ದುಕೂಲಪ್ರಚ್ಛದಾಚ್ಚಾದಿತ ವಿಶಾಲ 


ಹಂಸತೂಲತಲ್ಪದೊಳ್‌ ಸುಖಪ್ಪಸುಪನಿರೆ: ಪಂಪರಾ, ೧೧. 
೧೮೫ ವ) 


೭೫೬ 


ಪ್ರಸೂತಿ - ಹೆರಿಗೆ (ಪ್ರಸೂತಿ ಉದ್ಭಾವದಿಂ ಎಮ್ಮವ್ವೆ ಕಟೆದಳ್‌ 
ಅಂತು ಆ ಕ್ಷಣದೊಳ್‌: ಕಾದಂಬ, ೧. ೧೧೧) 

ಪ್ರಸೂತಿಕಾಲ - ಹೆರಿಗೆಯ ಸಮಯ (ಅಂತು ಗರ್ಭನಿರ್ಭರ 
ಪ್ರದೇಶದೊಳ್‌ ಅರಾತಿಗಳ್ಗೆ ಅ೦ತಕಾಲಂ ದೊರೆಕೊಳ್ಸಂತೆ 
ಪ್ರಸೂತಿಕಾಲಂ ದೊರೆಕೊಳೆ: ಪಂಪಭಾ, ೧. ೧೨೬ ವ) 


ಪ್ರಸೂತಿಗೃಹ - ಹೆರಿಗೆಯ ಮನೆ (ಮರುದೇವೀ 
ವಳಸತ್ತಸೂತಿಗೃಹಮಂ ರತ್ನಪ್ರಭಾಭಾರಸುರಮಂ ಪೊಕ್ಕು: 
ಆದಿಪು, ೭. ೪೪) 


ಪ್ರಸೂನ - ಹೂವು, ಮೊಗ್ಗು (ದೆಸೆಗಳ ಮೇರೆಯಂ ನಿಜೆಸಿ 
ಪೋಪುದು೦ ಆಭರಣಪ್ರಸೂನಸದ್ಧಸನವಿಲೇಪನಾದಿಗಳೊಳಂ 
ಕೆಲವಂ ಗುಣಿಮಾಡಿಕೊಂಡು: ಆದಿಪು, ೬. ೮) 

ಪ್ರಸೂನವಿಶಿಖ - ಪುಷ್ಪಾಯುಧ, ಮನ್ಮಥ (ಒರ್ವ ಸುಂದರಿ 
ಬಂದೀಕ್ಷಿಸಿದಳ್‌ ಪ್ರಸೂನವಿಶಿಖ ಶ್ರೀರೂಪನಂ ಭೂಪನಂ: 
ರಾಜಶೇವಿ, ೭. ೧೦) 

ಪ್ರಸೂನಾಯುಧ - ಪ್ರಸೂನವಿಶಿಖ (ಪುಷ್ಪಮಾಲಾಯುತೆಯಾಗಿ 


ರಾಗದಿಂ ಉಪೇಶ್ವರನೊಳ್‌ ನೆಜ್‌ವ ಅಟ್ಕಟೆಂ 
ಪ್ರಸೂನಾಯುಧತಾಪತಪ್ಪೆ ಹರಿಣಾಕ್ಷಿ: ಪಂಚತಂತ್ರ. 
೧೨೯) 

ಪ್ರಸ್ಥಲಿತ ದ ಮುಗ್ಗರಿಸಿದ (ವಿದ್ಯುತ್ಯೇಶವಿದ್ಯಾಧರಂ 
ತ್ವರಿತಪ್ರಸ್ಥಲಿತಪ್ರಯಾಣರಭಸಂ ಶುದ್ದಾಂತಕಾಂತಾಜನಂ 
ಬೆರಸುತ್ಕಂಪಿತನೋಡಿ ದಿವ್ಯಮುನಿಪಾದಾಂಭೋಜಮಂ 
ಪೊರ್ದಿದಂ: ಪಂಪರಾ, ೧೦. ೧೦೯) 

ಪ್ರಸ್ತರ - ಬಂಡೆಗಲ್ಲು (ಭೂಮೀಧರಮೆಲ್ಲಂ ಮೇರು ತತ್‌ 
ಪ್ರಸ್ತರನಿಕರಮದೆಲ್ಲಂ ಲಸತ್‌ ನಾಕರತ್ನಂ .. .. ಎನಲ್‌ ಎಸೆವ 


ಈ ಪಂಪೆಯೊಳ್‌: ಉದ್ಭಟಕಾ, ೩. ೫೫); ಬಂಡೆಗಳಿಂದ 
ತುಂಬಿ ಕಡಿದಾದ ದಾರಿಯಿರುವ ಭೂಪುದೇಶ (ಆವ 
ದೆಸೆಯೊಳು ಬಟ್ಟೆಯಿಲ್ಲದೆ ಸಜೆವೀಟ್ದು ಉಚ್ಚಮಪ್ಪ ಬೆಟ್ಟುಗಳ 
ನಡುವೆ ಕರಮಸಿದಪ್ಪ ಬಟ್ಟೆಯಾಗೇಜುವುದುಂ 
ಪ್ರಸ್ತರಮೆಂಬುದಕ್ಕುಂ: ಪಂಚತಂತ್ರ, ೨೯೭ ವ) 

ರಣ - ಹಾಸಿಗೆ (ತಮಾಳದಳಪಸ್ತರಣ೦ ಲತಾಮಗಿ 
ಮಳಯಕ್ರೋಡಾಚಳ೦ ನೀನು೦.. ಈಮದನಾಕಾರಾನುಮಂ 
ಇಲ್ಲಿ ನಿಚ್ಛಲುಮಿರಿಂ ಕೇಳಿವಿನೋದಂಗಳಿಂ: ಶಾಂತಿಷು, ೫. 
೧೪೨) 

ಸ್ತರ - ಹಾಸಿಗೆ (ಆರೋಗಿಸಿ ನೃಪಸುತಂ 
ಮೃದುಪಲ್ಲವಪ್ರಸ್ತಾರದೊಳ್‌ ಆ 
ಮನೆಯೊಳೊಣಅಗಿದನಾಗಳ್‌: ಲೀಲಾವತಿ, ೫. ೬೪) 

ಪ್ರಸ್ತಾವ - ಸಂದರ್ಭ (ಎ೦ಬುದು೦ ಆ ಪ್ರಸ್ತಾವದೊಳ್‌ ಶ್ರೀಮತಿ 
.. « ಮನಂಗೊಂಡು ಕೇಳಲ್‌ ತಗುಳ್ಗಳ್‌: ಆದಿಪು, ೩. ೮೫ 
ವ); ಸಮಯ (ಯಪರಶುರಾಮಂ ಮಣಿದು ಒರಗಿದಾ 
ಪ್ರಸ್ತಾವದೊಳ್‌ ಆ ಮುನಿಗೆ ಮುನಿಸ೦ ಮಾಡಲೆಂದು 
ಇಂದಂ  ಉಪಾಯದೊಳ್‌ ಅಟ್ಟಿದ ವಜ್ರಕೀಟಂಗಳ್‌: 
ಪಂಪಭಾ, ೧. ೧೦೪ ವ) 

ಸ್ತಾವನಾ - ಆರಂಭ (ಇಂ ಬೆಸಸಿಂ ಭಾರತಿಕಂಗೆ 
ನಾಟ್ಯಘಟನಪ್ರಸ್ತಾವನಾಟೋಪಮಂ: ಆದಿಷು, ೯. ೧೨); 
ವಿಷಯ; ಸಂದರ್ಭ, ನಾಟಕದ ಒಂದು ಭಾಗ (ನಾಂದೀ 
ಪ್ರರೋಚನಾ ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ ವಿಷ್ಕಂಭ 
ಕಪೋತಿಕಾ ವ್ಯಾಳಿಕಾದಿ ಲಕ್ಷಣೋಪೇತಂಗಳಪ್ಪ 
ನಾಟಕ೦ಗಳೊಳಂ: ಪಂಪಭಾ, ೨. ೩೪ ವ) 


ಪಿತ 
[SH 


ಕ್ರ 


ಲತೆಯ 


«u 


ತ 


ಸ 


ಪ್ರಸ್ತುತ - ಈ ಸಂದರ್ಭ (ಅಸ್ತಾಂ ತಾವತ್‌ ಮಂತ್ರಾಲೋಚನಂ 
ಆರ್ಯ ನಮಗಂ ಆ ಕೌಶಿಕಪತ್ರಿ ಸ್ತೋಮವಲ್ಲಂಭಂಗ 
ಪ್ರಸ್ತುತಮತಿವೈರಮಾದ ತೆಜನಂ ಮೊದಲೊಳ್‌: ಪಂಚತಂತ್ರ, 
೩೧೧); ಸನ್ನಿವೇಶಕ್ಕೆ ತಕ್ಕನಾದ (ಭೃಂಗೀನಾಟ್ಯಸ್ವನ೦ ಪ್ರಸ್ತುತ 
ನಾನಾ ವಾದ್ಯಘೋಷಂಬೆರಸಿ ಬಳೆದುದೆತ್ತೆತ್ತಲುಂ 
ಪರ್ಜಿತಾಗಳ್‌: ರಾಜಶೇವಿ, ೧೪. ೧೬೪) 
- ಬೆಟ್ಟದ ತಪ್ಪಲು (ಅ ನಗ ಕಟಕಂ ಪ್ರಸ್ಥಂ ಸಾನು ತಟಂ 
ಭೃಗು ನಿತಂಬಂ ಅಂತದು ತಟ್ಟಲ್‌: ಅಭಿಧಾವ, ೧. ೬. ೨) 
ಪ್ರಸ್ಥಾನ - ಪ್ರಯಾಣ, ಜೈತ್ರಯಾತ್ರೆ (ಪಳಿಕಿನ ಶಿಲಾಪಟ್ಟಂ 
ಪ್ರಸ್ಥಾನದೊಳ್‌ ವಿಜಯದ್ವಿಪಾವಳಿಯ ದರಿಗೊಂಡುದ್ದೇಶಂ.. 
.ತದ್‌ದ್ವಿಪಾಳಿ ದಿಗತದೊಳ್‌ ತಳೆದುದು ಜಯಸ್ತಂಭಶ್ರೀಯಂ 
ತಿಕೂಟಿಮಹೀಧರಂ: ಶಾಂತಿಷು, ೧೧. ೧೮) 
್ಲನತೂರ್ಯ - 
೩. ಮಾಡುವ ವಾದ್ಯರವ (ಆನಂತರಂ 
ವಸಂತವನವನಕೇಳೀ ಪ್ರಸ್ಥಾನತೂರ್ಯಂಗಳಂ 
ಪೊಯ್ದಿದಾಗಳ್‌: ಚಂದ್ರಪ್ರಪು, ೭. ೭೭ ವ) 
ಪ್ರಸ್ಥಾನಪಾಂಶು - ಪ್ರಯಾಣಕಾಲದಲ್ಲಿ 


ಹ್‌ 


ಪ್ರಸ್ಥ 


| 


ಏಳುವ ಧೂಳು 


ಈ 


(ದಿನನಾಥರಥಪ್ರಸ್ಥಾನಪಾಂಶುವೆವಿಸಿ ದಿಶಾಸ್ಕಗಿತಂ ರಂಜಿಸಿತ್ತು 


ಸಂಧ್ಯಾರಾಗಂ: ಮಲ್ಲಿನಾಹು, ೭. ೭೩) 

ಪ್ರಸ್ಥಾರ - ಹೊಳೆಯುವ (ಲೋಕೈಕಭೀಕರಮಾಟಂದಂದು 
ನೀಲಮೇಘನಿಕಟಪ್ರಸ್ಥಾರದಂಭೋಳಿವೊಲ್‌: ಪಂಪರಾ, ೧೪. 
೧೭೪) 

ಪ್ರಸ್ಫುಟ - ಕಾಂತಿಯುಕ್ತವಾದ (ವಿನುತ ಶ್ವೇತಾತಪತ್ರಾವಳಿ 
ಅರುಣಮಣಿಪುಸುಟೋತ್ತುಂಗಸಿಂಹಾಸನಮಂ 
ಆನಂದದಿಂ ತಂದರಾಗಳ: ಪಂಚತಂತ್ರ, ೩೧೭) 

ಪ್ರಸ್ಫುರತ್‌ — ಹೊಳೆಯುವ (ದೀಪ್ರಕಂದರ್ಪದರ್ಪ 
ಕ್ಷುಭಿತಗಳನಿನಾದಂ ಪ್ರಸ್ಫುರತ್‌ ಘರ್ಮವಾರಿ ಪ್ರಭವಂ: 
ಪಂಪಭಾ, ೫. ೨೮) 

ಪ್ರಸ್ಫುರಿತ - ಹೊರಸೂಸಿದ (ಪರುಟವಿಸದಿರ್‌ ಮದಾಂಧತೆಯಿಂದ 
ಆ೦ತರಿತಬಲಾಹಕಪ್ರಸ್ಥುರಿತನೊಳ್‌ ಅತುಳಬಳ 
ಗಾಂಡಿವಿಯೊಳ್‌: ತಬರತಂ. ೪, ೨೯) 

ಪ್ರಸ್ಯಂದ - ಸುರಿಯುವ ಧಾರೆ (ಮುಖರಸಪ್ರಸ್ಕಂದಮಂ 
ತೃಷ್ಣೆಯಿಂ ಕುಡಿವಂತೆ ಏನತಿ ಮುಗ್ಗೆ ಚುಂಬಿಸಿದಳೋ 
ಪ್ರಾಣೇಶವಕ್ತೇಂದುವಂ: ಲೀಲಾವತಿ, ೨. ೫೯) 

ಪ್ರಸ್ಯಂದಿ - ಸುರೆಯುವ (ಪದಂ ಅರ್ಥಪ್ರತಿಪಾದನಪ್ರವಣಂ ಅರ್ಥಂ 
ಶಬ್ದಸಂಪತ್ತಿ ಸಂಪದವು ಅಕ್ಷಿಷ್ಟ ಪದಾರ್ಥಸಂಗತಿ ರಸಪ್ರಸ್ಕಂದಿ 
ಮಾಯ್ಕುಂ ಮನೋಮುದಮಂ: ಮಲ್ಲಿನಾಹು, ೧. ೩೭) 

ಪ್ರಹತಿ - ಹೊಡೆತ (ಎನ್ನಂ ಇಳೇಶ್ವರ ನೀಂ ಕೆರಳ್ಳಿ ಮೇಣ್‌ 
ಪ್ರಹತಿಯಂ  ಆನದನೆಯ್ದುವೆ ಅದೆಂತೆಲೆ ತೀರ್ಚದೆ 
ನಿನ್ನನಿರ್ಪೆನೇ: ರಾಜಶೇವಿ, ೬. ೯೧) 

ಪ್ರಹನ್ಯಮಾನ - ನುಡಿಸುವ, ಬಾಜಿಸುವ (ಯೌವನಮದಮುದಿತ 
ಮಾರ್ದಳಿಕ ವಾಂಶಿಕ ಪ್ರಹನ್ಯಮಾನ ವಾದ್ಯ ಮಾನ ಮೃದಂಗ 
ವಂಶನಿನದಲಯಚ್ಛಂದ ಸುಂದರನಟತ್ತುಂದರೀ 
ಸಂದೋಹಮುಂ: "ಅದಿಷು, ೭.೩೭. ವ) 

ಪ್ರಹರಣ - ಏಟು (ರಣಾಂಗಣದಂತೆ ಚಮೂರಜಿತ 
ಪ್ರಕರಣವಿಶೀರ್ಣರೂಪಮುಂ: ಚಂದ್ರಪ್ರಪು, ೫. ೫೨ ವ); 
ಆಯುಧ (ಶಸ್ತ್ರ ೦ ಪ್ರಹರಣ೦ಂ ಆಯುಧಂ ಅಸ್ತಂ ಹೇತಗೆ 
ಸಮಾಖ್ಯೆ: ಅಭೆಧಾವ, ೧. ೧೪. ೧೩); ಗದೆಯ” ಹೊಡೆತದ 
ವಿಳಂಬಿತ, ಆಕುಂಚಿತ, ಆಸ್ಫೋಟತ, ಆಕ್ಷಿಪ್ತ, ಉದ್ಭಾಮಿತ, 


1 


ಪ್ರಯಾಣಕ್ಕೆ ಮುನ್ನ ಅಥವಾ ಜೈತ್ರಯಾತ್ರೆ 


೭೫೭ 


ದಿಗ್ಗಾಮಿತ, ಉಚಿತ, ವಿರುದ್ಧ, ಅಚಿಂತ್ಯ ಎಂಬ ಎಂಟು 
ಬಗೆಗಳಲ್ಲಿ ಒಂದು (ಎಣ್ಣುಂ ತೆಅದ ಪ್ರಹರಣಂಗಳೊಳಂ 
ಅತಿಪರಿಚಿತರಾಗಿ ವೈಶಾಖಸ್ಥಾನದೊಳ್‌ ನಿಂದು: ಗದಾಯು, 
೮.೧ ವ) 

ಪ್ರಹರಣಕ್ಷಮಾ - ಹೊಡೆದಾಟದ ಪಟುತ್ವ (ಕ್ಷತ್ರಿಯಜಾತಿಗೆ ಸತ್ಯ 
ತ್ಕಾಗ ಪ್ರಜಾಪರಿಪಾಲನ ಶರಣಾಗತರಕ್ಷಣ ಪ್ರಹರಣಕ್ಷಮಾ 
ಆದಿಗುಣಾಚರಣಮುಮಂ: ಆದಿಪು, ೮. ೭೩ ವ) 


ಪ್ರಹಸನಪಾತ್ರ - ನಾಟಕದ ಪಾತ್ರ  (ಲೌಕಿಕಚರಿತಂ 
ಪ್ರಹಸನಪಾತ್ರವೆನುತ್ತುಂ ಮಹಿತಾಚಾರದೊಳೆ ನಡೆವಂ 
ಉತ್ತಮಜೈನಂ: ಸಮಯಪ, ೪. ೧೪೪) 

ಪ್ರಹಸ್ತ - ಚಾಚಿದ ಹಸ್ತ (ಪರಸರ ವಿರೋಧ ವಿಕ್ಷೇಪ ಹರ್ಷಿತ 
ಮಾರ್ಗಪ್ರಹಸ್ತಪ್ರಾಸಾದಿತಘೋರಸಂಗ್ರಾಮರುಂ: ಪಂಪಭಾ, 
೧೩. ೯೨ ವ); ರಾವಣನ ಒಬ್ಬ ಮಂತ್ರಿ 
(ಅರಮನೆಗಿದಿರ್ಚುವರ್‌ ಸಮರಾರಂಭಕ್ಕಾಮೆ 
ಮುಖ್ಯನಾಯಕರೆನುತ್ತಾರಿಂ ಮುನ್ನಂ ಸೆರಗಂ ಪಾರದೆ 
ಹಸಪ ಸ್ವಷ್ಟಸ್ರರುಜದೊಟ್ಟದರ್‌: ಪಂಪರಾ, "೧೩. ೧೨) 

ಶಶ್‌ - ಹೊಡೆತ (ನಖಪ್ರಹಾರಭರದಿಂದೈದಾಜುಂ 

ಣಶ್ರೇಣಿಯಂ ಪಾಯ್ದು ಕೊಂದುದು: ಪುಷ್ಪದಂಪಷು, ೫. 

ನ 

ಪ್ರಹಾರತ್ರಯ - ವಾದ್ಯ ನುಡಿಸುವ ಮೂರು ನಲೆಗಳು 


(ಸಮಪಹಾರ ವಿಷಮಪ್ರಹಾರ ಸಮವಿಷಮಪ್ರಹಾರಮೆಂಬ 
ಪ್ರಹಾರತ್ರಯದೊಳಂ: ಅಜಿತಪು, ೫. ೩೨ ವ) 

ಪ್ರಹಿತ - ಕಳುಹಿಸಲ್ಪಟ್ಟ (ಅಮರಾಧಿಪಪ್ರಹಿತ ಪ್ರತಿದಿನ 
ಪ್ರವರ್ಧಮಾನ ಸುರತರುಪ್ರಸೂನ ಗ್ರಥಿತ ಸುರಭಿದಾಮ: 
ಆದಿಷು, ೮. ೩ ವ) 


ಪ್ರಹೀಣ - ಶೀರ ಇಲ್ಲದಿರುವ (ಜೂಜಿನ ದಿಂಡೆಯೊಳ್‌ 
ತಗರಕೇಳೀವಿದ್ಯೆಯೊಳ್‌ ಪಣ್ಯವರ್ಮ 
ವೀಧಿವ್ರಾತದೊಳ೦ .. . ವಿನಯ ಪ್ರಹೀಣರ್‌ ಅವಿನೀತರ್‌ 
ನೀತಿಗೆಟ್ಟಾಡುವರ್‌: ಸುಕುಮಾಚ, ೨. ೭) 

ಪ್ರಹೇಳಿಕ - ಒಗಟು (ಮತ್ತಂ ಆಹಾರೋತ್ತರ ಅನ್ನವಾಸಕ 
ಅಧಿಷ್ಠಿತ ಮಹಾಪ್ರಸಾದಪ್ರದವಿನೋದ 
ಪ್ರಹೇಳಿಕಾಸಮಸ್ಯಾ ಸಮಾಸೋದಿತ ಕಾಲದೊಳ್‌: ಶಾಂತಿಪು, 
೯.೧೯೨ ವು 

ಪ್ರಹ್ಲಾದ - ಅತೀವ ಸಂತೋಷ (ಪರಮತತ್ತ್ವ್ವಪರಿಚಿತ 


"ಗುರುಜನಮನಃಪ್ರಹ್ಲಾದಜನಕನುಂ: ಚಂದ್ರಪ್ರಪು, ೪. ೮೦ ವ) 
ಪ್ರಹ್ಹಪರ -. ವಿನೀತ, ನಮ್ರ (ಪ್ರಹ್ನಪರನಾಗಿ ನಿಲಿಪುದು 
ಜಿಹ್ವಾಗ್ರದಗೊಳ್‌ ಅರುಹನೆಂಬ ಮೂಅಕ್ಕರಮಂ: ಸಮಯಪ, 
೧. ೯೬) 
ಳಯ - ವಿನಾಶ (ಪ್ರಳಯದ ಮೂರಿಯುಂ ಆಕಾಶದ 
ಕವಿಯುಂ ನೆಲದ ಕಲ್ಲೆಯುಂ ಮುನ್ನಮೆ 
ಮೇರೆದಪ್ಪುವುದುಮಂ: ಪಂಪಭಾ, ೧೨. ೧೯ ವ) 
ಪ್ರಳಯದುಳ್ಕ -  ವಿನಾಶಕಾರಕವಾದ ಉಲ್ಕೆ (ಆಗಳ್‌ 
ಪ್ರಳಯದುಳ್ಳಮುಳ್ಳುವಂತೆ ತನ್ನೆಚ್ಚಂಬು ಮುನಿಕುಮಾರನ 
ಕಣ್ಣೊಳಮೆರ್ದೆಯೊಳಂ ಉಳ್ಳೆ: ಪಂಪಭಾ, ೧. ೧೧೧ ವ) 
ಪ್ರಳಯಾನಳ - ಪ್ರಳಯಕಾಲದ ಬೆಂಕಿ (ಎಂಬತ್ತುನಾಲ್ಕು ಲಕ್ಕ 
ಬಂಡಿಯೊಳ್‌ ತಡತಂಡದೆ ತೀವಿದ ಕಾಂಡಪುಳಯಾನಳ 
ವಿಸುಲಿಂಗೋಪಮಾನಂಗಳಪ್ಪ ನಿಶಿತಕಾಂಡಂಗಳಿಂದೊಡ್ಡಿದ 
ಚತುರ್ಬಲಂಗಳ ಮೆಯ್ಯೊಳ್‌: ಪಂಪಭಾ, ೧೧. ೧೯ ವ) 


( 


(WL 


ಪ್ರಾಂಗಣ - ಅಂಗಳ (ಅಳಿಗಳ ರಸಿತಂ ದ್ವಿಗುಣಿಸಿತು ನೃಪಗೃಹ 
ಪ್ರಾಂಗಣದೊಳ್‌: ಪುಷ್ಪದಂಪು, ೪. ೩೫) 

ಪ್ರಾಂಚತ್‌ ಹ ಶೋಭಿಸುವ 
ಶಬರೋತ್ತಮಾಂಗದೆಡೆಯಂ 
ಶಬರಶಂ, ೪. ೧೦೯) 

ಪ್ರಾಂಜಲಿ - ಮುಗಿದ ಕೈಗಳು (ಪ್ರಾಂಜಲಿ ವಿಬುದ್ಧಮತಿಗೆ 
ನಿರಂಜನನಿಂದಾದುದು ಅಮಳದೃಷ್ಟಿವಿಕಾಸಂ: ವರ್ಧಮಾಷು, 
೧೪, ೧೬) 

ಪ್ರಾಂಶು - ಉನ್ನತ, ಎತ್ತರವಾದ (ಸಾಲ ಪ್ರಾಂಶು ವಿಶಾಲ 
ಲೋಲನಯನಂ ಪ್ರೋದ್ಯತ್‌ ವೃಷಸ್ಕಂಧ೦ ಉನ್ಮೀಲತ್‌ 
ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸ್ಯಳಂ: ಪಂಪಭಾ, ೧. 
೬೮); ಹೊಳಪು (ಖರಖಡ್ಗಪ್ರಾಂಶು ವಿದ್ಯುದ್ಯುತಿ ಪರಿಗೆಗಳ್‌ 
ಅಂಭೋಧರಂಗಳ್‌ ಗಜಪ್ರೋತ್ಸರಶುಂಭತ್‌ ಬೃಂಹಿತಂ 
ಪೆರ್ಮೊಳಗು: ರಾಜಶೇವಿ, ೬. ೧೩) 

ಪ್ರಾಕಟಂ - ಬಹಿರಂಗವಾಗಿ (ಈ ಕನ್ನಿಕೆಯಂ ಬಲ್ಲಿಂ ಪ್ರಾಕಟಂ 


(ನೋಡಿದನಿತ್ತಲ್‌ 
ಪ್ರಾಂಚದ್ಗುಣ೦ ಫಲ್ಗುಣಂ: 


ಆನೊಯ್ದುತ್ತಿರ್ದಪೆಂ .. .. ಅಡ್ಡಂ ಬನ್ನಿಂ: ಕರ್ಣನೇಮಿ, ೭. 
೪೫) 

ಪ್ರಾಕಟಂ ಮಾಡು - ಪ್ರಕಟವಾಗಿ ತೋರಿಸು (ತನ್ನ 
ದೋರ್ಗರ್ವದ ಅಗುರ್ವಂ ಪ್ರಾಕಟಂ ಮಾಡುವ 


ಬಗೆಯೊಳಿದಂ ಪತ್ತಿ ಕಿಟಸ್ತೊತ್ತಿ ಪೊತ್ತು ಎತ್ತಿದೊಡೆ: ಪಂಪಭಾ, 

೬೬೪) 

- ಆವರಣ (ದ್ವಿಶೀಯ ಪ್ರಾಕಾರದೊಳಗೆ ಪಾವಕ 
ಪುಜ್ಯಜನ ಪವಮಾನ ಪಶುಪತಿಗಳ ವಿನೋದವಿಹಾರ 
ಯೋಗ್ಯಂಗಳಪ್ಪ ನಾಲ್ಕುಂ ಕೋಣ್ಗಳ ಸೌವರ್ಣ 
ಸೌಧಂಗಳೊಳಂ: ಶಾಂತೀಶ್ವಪು, ೧೬. ೩೧ ವ) 

ಪ್ರಾಕೃತ ದ ಸಾಮಾನ್ಯ ವ್ಯಕ್ತಿ (ಪ್ರಾಕೃತನಲ್ಲನೀ 
ದಶರಥಾಗ್ರತನೂಭವ೦ ಏಕವಾಕ್ಕಂ ಆಶಾಕರಿ ಕರ್ಣ 
ಚಾಮರಯಶಂ ಚರಮಾಂಗಂ: ಪಂಪರಾ, ೫. ೭೨); ಒಂದು 


ಪ್ರಾಕಾರ 


- ನಾಡಾಡಿಗಳು (ಪ್ರಾಕೃತಜನಂಗಳ ಗಮನಮೇ 
ಸಮಸ್ತವೇದಿಗೆ ಹೃದಯಂಗಮಮಾಗದು: ಶಾಂತಿಪು, ೪. 


ಜನ (ಗುರುವೆಂಬುದಣೆಂ 
ಗೆಯ್ದರೆಂದೊಡೆ ಬೋಧಾಕರರ್‌: 


ಪ್ರಾಕ್ಷನ ದ ಹಿ೦ದಿನ (ಪಾಕ್ತನಪುಣ್ಯಪ್ರಾಪ್ತಿಯಿಂದಾ 
ಬಯಕೆಸಮನಿಕುಂ ಚಿಂತೆವೇಡಂ: ಮಲ್ಲಿನಾಹು, ೪. ೧೭) 

ಪ್ರಾಗಲ್ಫ್ಯ - ಪ್ರೌಢಿಮೆ *ಸುಹೃದ್ದಲಕಂ ಮಾರ್ವಲಕಂ ಗುಣಾರ್ಣವ 
ಶರಪ್ರಾಗಲ್ಲಮಂ ತೋುವಂ: ಪಂಪಭಾ, ೩. ೩೩); 
ಧೈರ್ಯ (ಸುಕುಮಾರಪ್ರಕೃತಿಯಪ್ಪ ನಾರೀಜನಕ್ಕೆ ಪ್ರಾಗಲ್ಫ್ಯಂ 
ದೊರೆಕೊಳ್ಳುದಲ್ಲ: ಕಾದಂಬ, ೮. ೩೪ ವ) 

ಪ್ರಾಗ್ಗನ್ನ - ಹಿಂದಿನ ಜನ್ಮ (ಪ್ರಾಗ್ಗನಕಥಾವಳಿಯೆಲ್ಲವುಂ ಬಗೆದು 
ನೋವೆನಗಾದುದು: ಆದಿಪು. ೩. ೩೩) 

ಪ್ರಾಗ್ಗಾಗ - ಮೊದಲ ಭಾಗ (ನಿಶಾವಸಾನಸಮಯ 
ಪ್ರಾಗ್ಧಾಗದೊಳ್‌ .. .. ದ್ವಿಜಪ್ರವರಂ .. .. ಪುಂಡರೀಕವಂ .. 
.. ತಂದಿಕ್ಕಿದಂ ಸ್ವಪ್ನದೊಳ್‌: ಕಾದಂಸಂ, ೨. ೧೬) 


೭೫೮ 


ಪ್ರಾಗ್ಧಾರಭೂತಳ - [ಜೈನ] ಸಿದ್ಧಕ್ಷೇತ್ರ (ಭರತ೦ ದರ್ಶನದೊಳ್‌ 
ಮಂದರಮಾ ಪ್ರಾಗ್ಗಾರಭೂತಳಂಬರೆಗಂ ನೀಳ್ದಿರೆ ಕಂಡು 
ವಿಸ್ಸಿತಾಂತಃಕರಣಂ: ಆದಿಷು, ೧೬. ೪೧) 

ಪ್ರಾಗ್ರ್ತ - ಮುಖ್ಯನಾದವನು (ಉಗತಪದಿಂದೆಯತುಳ 
ಸಮಗೆಯನಭವಂಗೆ ವಧುವೆನಿಪ್ಪಳನಾನವ್ಯಗದೆ ಪಡೆವೆಂ 
ಕುಧರಪ್ರಾಗನೆ ಕಳಿಪೆಂದು ಮೇನೆ ನುಡಿದವಸರದೊಳ್‌: 
ಗಿರಿಜಾಕ, ೩. ೮) 

ಪ್ರಾಗ್ಗಂಶ - ಯಜಮಾನನ ಕೋಣೆ (ಮಯಂ ವಿಸ್ಮಯಮಾಗೆ 
ಮಾಡಿದ ಸಭಾವಿಸ್ತಾರಮಂ ಯಾಗದೇವಯಜನ 
ಪಪ್ರಾಗ್ವಂಶಪತ್ನೀವಿಚಿತ್ರಶಾಲೆಗಳಂ: ಜಗನ್ನಾವಿ, ೧೭. ೭) 

ಪ್ರಾಗ್ಗಿದೇಹ - ಪೂರ್ವ ವಿದೇಹ (ದೇವನಲ್ಲಿಂ ತಳರ್ದು 
ಜಂಬೂದ್ವೀಪದ ಪ್ರಾಗ್ವಿದೇಹದ ಸೀತಾನದಿಯ ಬಡಗಣ 
ತಡಿಯ ಪುಷ್ಕಳಾವತೀವಿಷಯದ ಪ್ರತಿಬದ್ಧ 
ಪುಂಡರೀಕಿಣಿಯೊಳ್‌: ಆದಿಪು, ೬. ೨೦ ವ) 

ಪ್ರಾಜ್ಮುಖ -  [ಪಾಕ್‌*ಮುಖ] ಪೂರ್ವಾಭಿಮುಖವಾದ 
(ಮುನ್ನಮೆ ನಿಚಿಸಿದ ಮಣಿಖಚಿತೋನ್ನತ ಹರಿಪೀಠದೋಳ್‌ 

. ಪ್ರಾಜ್ಜುಖದಿಂದುನ್ನತಸುರಮೌಲಿ ಲಾಲಿತಾಂಗಿದ್ದಯನಂ: 

ಆದಿಹು, ೮. ೬೮) 

ಪ್ರಾಚೀ ದ ಪೂರ್ವ (ಪ್ರಾಚೀಮುಖಮೃಗಮದಂ 
ಉರ್ವೀಚಳದಳಕಂ ಬರೆವರೆ 
ಸೂಚೀನಿರ್ಭೇದಮಾದುದು ಅಂದಿನ ತಿಮಿರಂ: ಲೀಲಾವತಿ, 
೬. ೮೯) 

ಪ್ರಾಚೀನಬರ್ಹಿ - ಇಂದ್ರ (ಪ್ರಾಚೀನಬರ್ಹಿ ಕೇಳ್ವಂ ವಾಚಸ್ಪತಿ 
ಪೇಟ್ವಂ ಎನೆ: ಅಭಿಧಾವ, ೩. ೧. ೧೩೫) 

ಪ್ರಾಚ್ಯತೈಲ - ಪೂರ್ವದ ಬೆಟ್ಟ (ಮನುವಂಶ ಪ್ರಾಚ್ಯಕೈಲದ್ಯುಮಣಿ 
ಜನಿಯಿಸಿದ೦ ಚಕ್ರವರ್ತಿಪ್ರಧಾನಂ: ಆದಿಷು, ೮. ೩೯) 

ಪ್ರಾಚ್ಯಾಚಲ - ಪೂರ್ವದ ಬೆಟ್ಟ (ಆಸ್ಥಾನಮಂಡಪ 
ಮಂಡನೀಭೂತ ಮಣಿಮಯಾಸನ ಪ್ರಾಚ್ಯಾಚಳ 
ಶಿಖಂಡರತ್ನಮಾಗಿರ್ದ ಕುಮಾರನಂ: ಆದಿಷು, ೮. ೮ ವ) 

ಪ್ರಾಚ್ಯಾರ್ಣವ - ಪೂರ್ವಸಮುದ್ರ (ಮತ್ತಂ ಪ್ರಾಚ್ಯಾರ್ಣವತಟ 
ನಿಕಟವರ್ತಿಗಳಪ್ಪ ಪ್ರಚಂಡ ಮಂಡಳಿಕರ್‌ ಭರತೇಶ್ವರ 
ಚಕ್ರವರ್ತಿಯ ಬರವಂ ಕೇಳ್ದು: ಆದಿಷು, ೧೨. ೬೭ ವ) 


ಪ್ರಾಜ್ಯ - ಜನಭರಿತವಾದ, ವಿಶಾಲವಾದ (ಬೇಡಮ್ಮ ನೀನುಂ 
ತಪೋವನಮಂ ಸಾರ್ವದುಂ ಆನದಾರ್ಗೆ ಮೆಜ್‌ವೆಂ ಮತ್‌ 
ಪ್ರಾಜ್ಯಸಾಮ್ರಾಜ್ಯಮಂ: ಆದಿಷು, ೧೪. ೧೩೨); ಉನ್ನತವಾದ 
(ವಿದಿತಂ ಮೂರ್ಧಾಭಿಷಿಕ್ತರ್‌ ಪಲಬರರಸುಗಳ್‌ 
ಪ್ರಾಜ್ಯಸಾಮ್ರಾಜ್ಯ ಲಕ್ಷ್ಮೀಪದಮಂ೦ ಕೈಕೊಂಡು: ಆದಿಪು, ೯. 
೫೮); ಶ್ರೇಷ್ಠ (ತ್ಯಾಜ್ಯಂ ಪರಿಗ್ರಹ೦ ದಲ್‌ ಪ್ರಾಜ್ಯಂ ತಪಂ 
ಅದುವೆ ಪಾಲ್ಕಮಾ ಕೈವಲ್ಯಂ: ಅಜಿತಪು, ೬. ೭೭) 

ಪ್ರಾಣ - ಜೀವಿಯಲ್ಲಿನ ಚೈತನ್ಯ (ಪ್ರಾಣದಿನಧಿಕಂ ಎನಗೆ ನೀಂ: 
ಪಾರ್ಶ್ವನಾಪು, ೩. ೨೪) 

ಪ್ರಾಣತ - [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಟ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಖು೦ ಕಲ್ಪ೦ಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 


ಪ್ರಾಣದಿಂದೊಳರ್‌ -. ಪ್ರಾಣದಿಂದ [ಕೂಡಿ] ಇದ್ದಾರೆ. 
ಬದುಕಿದ್ದಾರೆ (ಮುಳಿಸಂ ಮಾಡಿಯು೦ ಏವಮಂ ಪಡೆದುಂ 
ಇನ್ನೀ ಪಂದೆಗಳ್‌ ಪ್ರಾಣದಿಂದೊಳರ್‌: ಪಂಪಭಾ, ೭. ೧೪) 

ಪ್ರಾಣನ - ಬದುಕಿಸುವುದು (ಎನ್ನ ತಂದೆ. .. ಮತ್‌ ಪ್ರಾಣನ 
ಪ್ರಯತ್ನತತ್ತರನಾಗಿ: ಕಾದಂಸಂ, ೧. ೪೩ ವ) 

ಪ್ರಾಣವಲ್ಲಭರ್‌ - ಪ್ರಾಣಪಿಯರು (ಒಡನಳುರೆ ಕಿರ್ಚು ತೋಳ 
ಸಡಿಲಿಸದೆ ಆ ಪ್ರಾಣವಲ್ಲಭರ್‌ ಪ್ರಾಣಮಂ ಅಂದು 
ಒಡಗಳೆದರ್‌ ಓಪರೋಪರೊಳ್‌ ಒಡಸಾಯಲ್‌ ಪಡೆದರ್‌ 
ಇನ್ನವುಂ ಸಯ್ದೊಳವೇ: ಪಂಪಭಾ, ೫. ೯೩) 

ಪ್ರಾಣಾಚಾರ್ಯ - ಪ್ರಾಣರಕ್ಷಕ ವೈದ್ಯ (ರಾಜಹಂಸವಿಳಾಸದಿಂ 
ಬಿಜಯಂಗೆಯ್ದು ಜಾಂಗಳಿ ವಿದ್ಯಾಪ್ರವೀಣ 
ಪ್ರಾಣಾಚಾರ್ಯಪರಿವೃತಂ: ಆದಿಷು, ೧೧. ೨೬ ವ) [ಎಲ್‌. 
ಬಸವರಾಜು ಆವೃತ್ತಿ] 

ಪ್ರಾಣಿವಧೆಗೆಯ್‌ - ಪ್ರಾಣಿಗಳನ್ನು ಕೊಲ್ಲು (ಪ್ರಾಣಿವಧೆಯೆ ಪರಮ 
ಪಾತಕಮೆಂಬುದಣೆಂ ಪ್ರಾಣಿವಧೆಗೆಯ್ಕಲಾಗದೆನೆ: ಪಂಚತಂತ್ರ, 
೧೪೮೬೫) 

ಪ್ರಾಣೇಶೆ - ಪ್ರಾಣವಲ್ಲಭಳು (ಎಲ್ಲಿ ಪುಟ್ಟಿದಳೊ ಮತ್‌ ಪ್ರಾಣೇಶೆ 
ಎಂದು ಇಲ್ಲದ ಉಬ್ಬೆಗಮಂ ಭಾವಿಸಿ ಪಲವನಾ 
ಶೈಲೂಷವೇಷಂಗಳಂ: ಆದಿಷು, ೩. ೮೮) 

ಪ್ರಾಣೋಪಕಾರ - ಜೀವವನ್ನುಳಿಸುವುದು (ನಿಮ್ಮಡಿ ನೀಮೆನಗೆ 
ಪಾಣೋಪಕಾರಂ ಗೆಯ್ದಿರ್‌ ನಿಮಗೇನಾನುಂ 
ಅಧ್ದಾನಮಾದಾಗಳೆನ್ನಂ ನೆನೆದೊಡಾಂ ಬಂದು ದೇವರ 
ಸೇವೆಯಂ ಮಾಡಿ ಪೋಪೆಂ; ಪಂಚತಂತ್ರ, ೧೭೯ ವ) 

ಪ್ರಾತಿಹಾರ್ಯ - ಯಕ್ಷಿಣಿ (ರಾಜಾಂಗನೆಗೆ ಮನೋದಾರತರ 
ಪ್ರಾತಿಹಾರ್ಯಮಂ ಪ್ರಕಟಿಸುಗು೦ ಸ್ವಾರಾಜಾಂಗನೆಯರ್‌: 
ವರ್ಧಮಾಪು, ೧೧. ೩೯); ಗಾರುಡಿಗ ಯಕ್ಷಣಿಕಾರ 
(ಗಂಡುಗೋಗಿಲೆಗಳೆ ಮಹಾಪ್ರಾತಿಹಾರ್ಯರಾಗೆಯುಂ 
ಬೌವಳಿಸಿ ಗಟಪುವ ಗಿಳಿವಿಂಡಿನೋಳಿಗಳೆ ಸಬ್ಬವರಾಗೆಯುಂ: 
ವರ್ಧಮಾಷು, ೫. ೪೧ ವ); [ಜೈನ] ಕೇವಲಜ್ಞಾನ ಪಡೆದ 
ತೀರ್ಥ ಂ೦ಕರನಿಗೆ ಒದಗುವ ಅಶೋಕವೃಕ್ಷ, ದಿವ್ಯಪುಷ್ಟ ವೃಷ್ಟಿ, 
ದಿವ್ಯದ್ದನಿ, ಚಾಮರ, ಆಸನ, ಭಾಮಂಡಲ, ದೇವದುಂದುಭಿ, 
ಛತ್ರಗಳೆಂಬ ಎಂಟು ಸವಲತ್ತುಗಳು (ಪುರುಪರಮೇಶ್ರನಂದನ 


ದೊರೆಕೊಳಿಸುಗೆ ನಿನಗೆ ಪುರುಪರಮೇಶ್ವರನ 
ನಿರತಿಶಯಗುಣಪರಿಕರಮುಂ ತತ್‌ ಪ್ರಾತಿಹಾರ್ಯಮುಂ 
ಮಂಗಳಮಂ: ಆದಿಪು, ೧೨. ೫೩) 

ಪ್ರಾತೀತಿಕ - ಅರ್ಥಪ್ರತೀತಿಯುಳ್ಳದ್ದು (ವಿದಿತಂ ಪ್ರಾತಿತಿಕಂ 
ಕೋಮಳಮತಿಸುಭಗ೦ ಸುಂದರಂ ಸೂಕ್ತಿಗರ್ಭಂ 
ಕಾವ್ಯಮೇಂದನ್ನಿತಸುಕವಿಜನಂ ಮೆಚ್ಚಿ ನಿಚ್ಚಂ 
ಮನಂಗೊಳ್ಳುದಣಿಂದಂ ನೆಟ್ಟನೀತಂ ಸುಕವಿಮನೋ 
ಮಾನಸೋತ್ತಂಸಹಂಸಂ: ಆದಿಹು, ೧. ೨೬), ಪ್ರಭಾವ 


(ಏನಾನು೦ ಪ್ರತ್ಯಯದಿ೦ ಪ್ರಾತೀತಿಕಂ ಮಾಡೆ ಚಾರುದತ್ತಂ 
ನಂಬಲ್‌ ಆ ಡಂಬಕಂ ಒಂದು ದೆವಸಂ: ಕರ್ಣನೇಮಿ, ೪. 
೮೫ ವ) 

ಪ್ರಾದರ್ಭಾವ - ಹುಟ್ಟುವಿಕೆ 
ಗದಾಂಗಮುಮ೦ ಪೆಅವು೦ ವಿದ್ಯಾಕಳಾ ಕಳಾಪಮುಮಂ 


ತ್ರಿದಶವರ್ಗಕ್ಕುಪದೇಶ೦ಗೆಯ್ಯುತ್ತುಂ ಬಾಲಭಾವಮಂ ಪೆಣಿಗಿಕ್ಕಿ 


ಯೌನಪ್ರಾದುರ್ಭಾವಕ್ಕೆ ಇದಿಜಾಗಿ: ಶಾಂತಿಷು, ೧೦. ೯೦ 
ವ) 


(ಚಿಕಿತ್ಸಾಗೂಢ ಪ್ರೌಢಮಪ್ಪ 


೭೫೯ 


ಪ್ರಾದೇಶ - ಚೋಟು [ಒಂದು ಉದ್ದಳತೆ] (ಭುವನತ್ರಯಮಂ 


ಪ್ರಾದೇಶಮಾತ್ರಮಾಗಿ ಬಗೆದು ಪೊಅಮಡುವನ್ನೆಗಂ: 
ಕಾದಂಬ, ೩. ೧೬ ವ) 

ಪ್ರಾಪಣ ದ ಸ್ವೀಕರಿಸುವುದು (ಮತ್ತಮುತ್ತಾದಿತ 
ಫ್ರಾಣೇಂದ್ರಿಯಪ್ರಾಪಣ೦ಗಳಪ್ಪ ಗಂಧಾಪಣಂಗಳೊಳ್‌: 
ಚಂದ್ರಪ್ರಪು, ೧. ೧೨೯) 

ಪ್ರಾಪಣಿಕ - ವ್ಯಾಪಾರಿ (ವಣಿಜ೦ ವೈದೇಹಂ ಪ್ರಾಪಣಿಕಂ: 


ಅಭಿಧಾವ, ೧. ೧೧. ೬೩) 


ದೊರೆತ (ಶ್ರೀಷೇಣಭೂಪತಿ 
ಪ್ರಾಪ್ತಸಪ್ತ ಬಾ ಜತ ಚಂದ್ರಪ್ರಪು, ೪. ೨೪ ವ) 

ಪಾಪಿ ಲಾಭ; ಪಸದ್ಧಿಗಳಲ್ಲಿ ಒಂದು, ಏನನ್ನು ಬೇಕಾದರೂ 

ಹೊಂದುವ ತ್ತ ರಾಗ ತಿನ ಮಹಿಮಾ 

ಲಫಿಮಾ ಪ್ರಾಪ್ತಿ ಪ್ರಾಗಲ್ಯಂ ಠಈಶತ್ವಂ ವಶಿತ್ವಂ 

ಕಾಮರೂಪಿತ್ವಂ ಎಂಬೀ ಅಷ್ಟಗುಣೈಶ್ವರ್ಯಂಗಳೊಳ್‌: 

ವಡ್ಡಾರಾ, ಪು. ೯೮, ಸಾ. ೫), ನೋಡಿ “ಅಷ್ಪಸಿದ್ಧಿ' 

ಪೃ - ಹೊಂದಬಹುದಾದ (ಪ್ರಾಪ್ಯಮೆಂದು 
ಪಡೆವುದು: ಶಬ್ದಮದ, ೧೩೮ ವೃತ್ತಿ) 

ಭವ - ಮೇಲ್ಮೆ (ವಿಭವಮಂ ಪಂಚಾಂಗಮಂತ್ರಂ 

ಚತುರ್ಬಲಮಂ ಪ್ರಾಭವಂ ಎಯ್ದೆ ಮಾಡೆ ಪಡೆದಂ .. . 

ವಯೋವಿಭ್ರಾಜಕಂ ರಾಜಕಂ: ಶಾಂತಿಷು, ೫. ೭೫) 

ಪ್ರಾಭಾತಿಕ ಕ್ರಿಯೆ - ಬೆಳಗಿನ ಸಮಯದ ಕೆಲಸ (ಕೇವಲಜ್ಞಾನದಿಂ 
ವಿಶೇಷನಿಶ್ಚಯಮಂ ಮಾಡುವೆನೆಂದು ಸಕಳ ಪ್ರಾಭಾತಿಕ 
ಕ್ರಿಯೆಯಂ ನಿರ್ವರ್ತಿಸಿ: ಆದಿಷು, ೧೫. ೨೧ ವ) 

ಪ್ರಾಭೃತ - ಹಿರಿಯರಿಗೆ ಸಲ್ಲಿಸುವ ಕಾಣಿಕೆ (ಅರಸಂ ಆ 
ಪ್ರಾಭೃತಮಂ ಕೋಶಾಧ್ಯಕ್ಷರಿಂ ಕೈಕೊಳಲ್ವೇಟ್ಬು: ವರ್ಧಮಾಪು. 
೩ ೫೮ ವು) 

ಪ್ರಾಯ - ಹರೆಯ (ಪ್ರಾಯದ ಪೆಂಪೆ ಪೆಂಪೆಮಗೆ: ಪಂಪಭಾ, 
೧೪. ೧೭); ವಯಸ್ಸು (ಕ್ರಮಕ್ರಮದಿ೦ ಉಖದಿಂ ಬೆಳೆದು 
ಮುಂಜಿಗಟ್ಟುವ ಪ್ರಾಯಮಾದೊಡೆ: ವಡ್ಡಾರಾ, ಪು. ೭೩, 
ಸಾ. ೨೦); ಸಮಯ (ಆ ಪ್ರಾಯದೊಳ್‌ ಮತ್ತಮೊರ್ವ 
ದೇವತೆ ಲೋಯಿಸರದ ಮೇಲೆ ಭಂಡಿ ಪರಿದಂತು ಮಾಟ್‌್‌ಂ 
ಎಂದು: ನೇಮಿನಾಪು, ೭. ೭೬ ವ) 

ಪ್ರಾಯಶ್ಚಿತ್ತ - ನಡೆದ ತಪ್ಪಿಗೆ ಮಾಡಿಕೊಳ್ಳುವ ಪರಿಹಾರವಿಧಿ (ಈ 
ನಾಯನೀಡಾಡಿ ಪ್ರಾಯಶ್ಚಿತ್ತಮ೦ ಕೈಕೊಳ್ಳಿಮೆಂದು ಪೇಟ್ಟು 
ಪೋಪುದುಂ; ಪಂಚತಂತ್ರ, ೨೧೩ ವ); [ಜೈನ] 
ಅಭ್ಯಂತರತಪಗಳಲ್ಲಿ ಒಂದು; ತಿಳಿಯದೆ ನಡೆದಿರಬಹುದಾದ 
ತಪ್ಪಿನ ಪರಿಹಾರಕ್ಕೆ ನಡೆಸುವ ಚಿತ್ತಕೋಧನೆ 
(ಅಭ್ವಂತರತಪಷಟ್ಯದೊಳ೦ ಪ್ರಾಯಶ್ಚಿತ್ತ ವಿನಯ ವೈಪೃತ ಸ್ವಾಧ್ಯಾಯ 
ಧ್ಯಾನ ವೃತ್ತರ್ಗಗಳಂ ಕೈಕೊಂಡು: ಆದಿಷು, ೬ ೩೩ ವು, ನೋಡಿ 
"ಅಭ್ಬಂತರತಪಸ್ಸು' 

ಪ್ರಾಯೋಗ್ಯ ಎ [ಜೈನ] 


ಪ್ರಾಪ ಎ 


Ke 


ಎಯಲ್‌ 
[A] 


3 


ಕರ್ಮವು ಕಡಿಮೆಯಾಗುವುದು 
(ಮೋಕ್ಷಪ್ರಾಸಾದಾರೋಹಣ  ನಿಶ್ರೇಣೀಭೂತ ಕ್ಷಪಕಶ್ರೇಣಿ 
ಪ್ರಾಯೋಗ್ಯ ಅಧಃಪ್ರವೃತ್ತಿಕರಣಪರಿಣತಂ ಅಪೂರ್ವಕರಣ 
ಕ್ಷಪಕ೦ ಪ್ರಥಮಶುಕ್ಷಧ್ಯಾನಪರಿಣತನಾಗಿರ್ದ: ಆದಿಷು, ೧೦. 
೧೪ ವ) 


ಪ್ರಾಯೋಗ್ಯತಾಲಬ್ಬಿ - [ಜೈನ] ಒಂದು ಲಬ್ಬಿ, ಕ್ರಮವಾಗಿ 
ಕರ್ಮಕ್ಷಯವಾಗುವುದು (ಕಾಲಲಭಿ ಕರಣಲಭಿ 
ಉಪಶಮಲಬ್ಧಿ ಕ್ಷಯೋಪಶಮಲಬ್ದಿ ಪ್ರಾಯೋಗ್ಯತಾಲಬ್ಬಿ 


ಎಂಬ ಲಬ್ಬಿಪಂಚಕಮುಮಂ ಭತ ಕೈಕೊಂಡು: ಸುಕುಮಾಚ, 


೩. ೩೯ ವ), ನೋಡಿ "ಲಬ್ಬಿಪಂಚಿಕ' 
ಪ್ರಾಯೋಪಗಮನ - [ಜೈನ] ನಿರಾಹಾರಿಯಾಗಿ ಮರಣವನ್ನು 


ಹೊಂದುವ ವ್ರತ (ಆಯಿರ್ದ ಮಾಲ್‌ಯೊಳ್‌ 
ಪರಮಾಯುಷ್ಕಾಂತಂಬರ೦ ನಿರಾಕುಳಮಾಗಿರ್ಪಾಯಿರವಿನ 
ಜೈನಾಭಿಪ್ರಾಯಂ ಪ್ರಾಯೋಪಗಮನದಿ೦ ತೊರೆಯಿಸಿದಂ: 
ಆದಿಷು, ೨. ೫೩) 

ಪ್ರಾಯೋಪಯೋಗ ಸಂನ್ಯಸನ - [ಜೈನ] ತನ್ನ ರೋಗಕ್ಕೆ 
ಉಪಚಾರ ಮಾಡಿಕೊಳ್ಳದೆ ಇತರರೂ ಉಪಚಾರ 
ಮಾಡದಂತೆ ಪ್ರಾಣ ಬಿಡುವ ತಪಸ್ಸು (ಇರ್ಪತ್ತೆರಡು 
ದಿವಸಮುಂ ಪ್ರಾಯೋಪಯೋಗ ಸಂನ್ಯಸನದಿಂ 
ಅಚ್ಯುತಕಲ್ಪದ ಸಾ೦ತಕರ ವಿಮಾನದೊಳ್‌ ಅಚ್ಯುತೇ೦ದನಾಗಿ: 


ನೇಮಿನಾಪು, ೪. ೧೬) 

ಪ್ರಾಯೋಪವೇಶ - ಪ್ರಾಯೋಪಗಮನ (ಮುನಿರಾಜಂ 
ಅಳ್ಳದೆ ಅಚಾಮ್ಲವರ್ಧನಮಂ ತಪ್ಪದೆ ನೋಂತು ತಪ್ಪತನುವಂ 
ಪ್ರಾಯೋಪವೇಶಕ್ಕೆ ತಂದು: ಶಾಂತಿಷು, ೯. ೮೪) 

ಪ್ರಾರಂಭ - ಉದ್ಯಮ, ಕಾರ್ಯ (ಸಕಳಕ್ಷತ್ರಿಯಮೋಹದಿಂ 
ನಿಜಭುಜಪ್ರಾರಂಭದಿ೦ ಪೋಗೆ ತಾಗಿ ಕೆಲರ್‌ ನೊಂದೊಡೆ: 
ಪಂಪಭಾ, ೧. ೭೪) 

ಪ್ರಾರಬ್ಧ - ಪ್ರಾರ೦ಭಿಸಲ್ಪಟ್ಟ (ಅಣಿಮಾದ್ಯಷ್ಟಗುಣ ಪ್ರವೀಣವಿಭವಂ 
.. ಪಟುನಟನ ಪ್ರಾರಬ್ಧಸ೦ಗೀತಕ೦ ತಣಿದು ಸಂತತಮಿಂತು 


ದಿವ್ಯಸುಖದೊಳ್‌ ಸಂಸಾರಸಾರೋದಯಂ: ಆದಿಪು, ೨. 
೭೯) 

ಪ್ರಾರ್ಥಿತಾರ್ಥಪ್ರದಂ - ಬಯಸಿದ ಇಷ್ಟಾರ್ಥಗಳನ್ನು 
ಕೊಡುವವನು (ಅಮರಗಿರಿನಿಭಂ ಪಾರ್ಥಿತಾರ್ಥಪ್ರದಂ 


ಮಾಣ್ಣಿರದೆ ಆದಿಬ್ರಹ್ಮನೆಟ್ಟರ್ಪದನೆ ಕನಸುವೇಟ್ಟಪ್ಪುದೆ೦ಂದು: 
ಆದಿಷು, ೯. ೧೨೯ ವ) 

ಪ್ರಾರ್ಥಿಸು - ಬೇಡಿಕೊ (ಅಸುರಾಂತಕನುಂ ತಾನುಂ ಎಂತಾನುಂ 
ಪ್ರಾರ್ಥಿಸಿದೊಡೆ ಒಡ೦ಬಟ್ಟ ಅಜಾತಶತ್ರುಗೆ: ಪಂಪಭಾ, ೧೨. 
೧೩೪ ವ) 

ಪ್ರಾಲಂಬ - ಜೋತಾಡುವ (ಪ್ರಾಲಂಬ 
ಸಂದೋಹದಿಂ: ಕಾದಂಬ, ೮. ೪) 

ಪ್ರಾಲೇಯ - ಮಂಜು (ನಿಯತ ಪ್ರಾಲೇಯ ದೀಪ್ತಿದ್ಯುಮಣಿ ..... 


ತ 


ಇರ್ಪುದು ಅವ್ನಾಹತ ಜಿನಪತಿ ಜೋಧಾವಲೀಕಂ 
ತ್ರಿಲೋಕಂ: ನೇಮಿನಾಹು, ೧. ೫೩) 

ಪ್ರಾಲೇಯಾಂಶು - ಚಂದ್ರ (ಪ್ರಾಲೇಯಾಂಶುವಿಭೂಷಿತಂ 
ತರಳತಾರಾನೀಕ  ಕಾಪಾಲಮಾಲಾಲಂಕಾಯಮ ಎನಲೈ: 
ಕಾದಂಬ, ೧. ೨೩೯) 

ಪ್ರಾವರಣ - ಉತ್ತರೀಯ (ಧಾನ್ಯನಿಚಯದೊಡನೆ ಅನೇಕ 


ಧಾನ್ಯಸದನ೦ಗಳು೦ ಕ್ಷೌಮದುಕೂಲಾದಿ ದಿವ್ಯವಸನ ವಿವಿಧ 
ಪ್ರಾವರಣವಿಶೇಷಂಗಳುಂ: ಆದಿಷು, ೧೫. ೩ ವ) 

ಪ್ರಾವೃಟ್ಯಾಲ - ಮಳೆಗಾಲ (ಪ್ರಾವ್ಯಟ್ಕಾಲದೊಳಡಸಿ ಮಹಾವರ್ತದ 
ಮಲಟ್‌ಗಳಮೋಘಫಮೇಘಂ ಕೊಳೆಸ್ವಸ್ಥಾವಿಷ್ಯತ ಚಿತ್ತಂ 
ಧೈರ್ಯಾವಷ್ಟಂಭದೊಳ್‌ ವೃಕ್ಷಮೂಲದೊಳಿರ್ದಂ: ಅಜಿತಪು, 
ಓಳು 

ಪ್ರಾವೃತ - ಸುತ್ತುವರಿದ 
ಇಂತು ಈಯಂದದಿಂ 
ಸುಕುಮಾಚ, ೩. ೧೩) 


(ವನಧಿಪ್ರಾವೃತಧಾರಿಣೀತಳದೊಳ್‌ 
ಪೇಟ್ಟನೊರ್ವನುಮಂ ಕಾಣೆನೆ: 


೭೬೦ 


ಪ್ರಾವ್ಯಷ - ಪ್ರಾವೃಟ್ಕಾಲ (ವಸಂತಪ್ರಿಯನ ವಿರಹದೊಳ್‌ 
ಗ್ಲೀಷ್ಮತಾಪಜ್ಞರಂ  ಮೇದಿನಿಗಾದುದು ಪುಟ್ಟ ಮೇಲೇಂ 
ತಳಿದುದೊ ಮಟ*ಯಂ ಪ್ರಾವೃಷಂ: ನೇಮಿನಾಪು, ೩. 
೧೦೩) 

ಪ್ರಾಶ್ಲಿಕ - ತೀರ್ಪುಗಾರ (ಆತನುಂ ಪ್ರಾಶ್ನಿಕರಾಗಿರ್ದ ವಿಶ್ವಾವಸು 
ತುಂಬುರ ನಾರದರ್ಕಳನ್ನರಪ್ಪ ಗಂಧರ್ವ 
ನಿಮಣಾಚಾರ್ಯರೆಲ್ಲಂ: ಹರಿವಂಶ, ೨. ೩೨ ವ) 

ಪ್ರಾಸ - ಒಂದು ಆಯುಧ, ಕೊಂತ (ನಿಬಿಡಪೀಡಿತ ಪ್ರಾಸ 
ಮುಷ್ಟಿದುರ್ಧರ ಅಶ್ವಾರೋಹಕತುರಂಗಬಲ ಅವಗಾಢಮುಂ: 
ಆದಿಷು, ೧೪. ೯೩ ವ) 

ಪ್ರಾಸಾದ - ಉಪ್ಪರಿಗೆ (ಮಹಾಪ್ರಾಸಾದದಂತಿರ್ಪುದು ಆವಗಂ 
ಆಶ್ಚರ್ಯಮನಪ್ಪುಕೆಯ್ದು ವಿಜಯಾರ್ಧ ಖ್ಯಾತ ಧಾತ್ರೀಧರಂ: 
ಶಾಂತೀಶ್ವಪು, ೮. ೭); [ಜೈನ] ಬಸದಿ; ಸ್ಪರ್ಗದಲ್ಲಿನ ವೈರಾಜ, 
ಪುಷ್ಪಕ, ಕೈಲಾಸ, ಮಣಿಕ, ತ್ರಿವಿಷ್ಣಪ ಎಂಬ ಐದು ಹಾಗೂ 
ಭೂಮಿಯ ಮೇಲಿನ ಸ್ವಸ್ತಿಕ್ಕ್‌ ವರ್ಧಮಾನ, ನಂದ್ಯಾವರ್ತ, 
ಸರ್ವತೋಭದ್ರ, ವಲಚ್ಛಂಬಿಕ ಎಂಬ ಐದು ಪ್ರಾಸಾದಗಳು 
(ಪ್ರಾಸಾದಾಂತರದಿಂದಮಯ್ತು ಜಿನಚೈತ್ಯಾಗಾರಮೊಂದಿಂತೆ 


4 


ವಿನ್ಯಾಸಂ ನಾಡೆ ಬೆಡಂಗುವೆತ್ತಿರೆ ತದ್ಭೂಮಿ 
ಕಣ್ಣೊಪ್ಪುಗುಂ: ಚಂದ್ರಪ್ರಪು, ೧೫. ೨೨) 
ಪ್ರಾಸುಕ - ಶುದ್ಧವಾದ (ಭಟಾರಾ ಪ್ರಾಸುಕಮಪ್ಪ ನೀರಂ 


ಪೊಟ್ಟದೊಳ್‌ ಕುಡಿದು ನಿಮ್ಮ ಸೇದೆಯನಾಜೆಸಿಂ: ವಡ್ಡಾರಾ, 
೧೦೩, ಸಾ ೩೦;, ಹುಳ ಬೀಳದ 

ಪ್ರಾಳೇಯಾಚಳ - ಹಿಮವತ್ತರ್ವತ (ಪೋಗವೇಟ್ಟು ಪ್ರಸನ್ನ 
ಕತಿಪಯಪ್ರಯಾಣ೦ಗಳಿ೦ ಪ್ರಾಳೇಯಾಚಳಮಧ್ಯಮಕೂಟಮಂ 
ಎಯ್ದೆವರ್ಪುದುಂ: ಶಾಂತಿಷು, ೧೧. ೫೭ ವ) 

ಪ್ರಿಯಂಗು - ನವಣೆ (ಈ ಭಾಗದೊಳ್‌ ಅಭಿನವ 
ಪ್ರಿಯಂಗುಶ್ಕಾಮಾಂಗಂ ಅರ್ಧಚಂದ್ರ ಬುದ್ದುದ ವ್ಯಾಕೀರ್ಣ 
ತ್ರಿಶೂಲ: ಆದಿಷು, ೧೩. ೪೫ ವ) 

ಪ್ರಿಯಕ - ಜಿಂಕೆ, ಕಡವೆ (ಪ್ರಿಯಾಳ ಪ್ರಿಯಕ ಕುರವಕ ಅಶೋಕ 


ಮ್‌ 


ಕ ಭೂಜಾವಕೀರ್ಣ: ನೇಮಿನಾಪು, ೩. ೩೫); 
ಹೊನ್ನೆಮರ (ಕದಳೀ ಪ್ರಿಯಕ ಶಿವಾರ್ಜುನ.. 
ಆಸ್ಪದಮಾಯ್ತು ಪಾದಪ ಕದಂಬದಿಂ 


ಮೃಗಕದಂಬದಿಂದಾ ವಿಪಿನಂ: ನೇಮಿನಾಷು, ೩. ೩೭) 


ಪ್ರಿಯಗಳ್ಳ - ಎರಡನೆಯ ಅರಿಕೇಸರಿಯ ಬಿರುದು (ಧುರದೊಳ್‌ 
ಮೂಜು೦ ಲೋಕಂ ನೆರೆದಿರೆಯುಂ ಕುಡುವ ಪೊಟ್ತಜಳಾಳ್‌ 
ಮೇರುವೆ  ಮುಂದಿರೆಯುಂ ಬೀರದ ಬಿಯದಂತರಕ್ಕೆ 
ಕಿಚೆದೆಂದು ಚಿಂತಿಪ೦ ಪ್ರಿಯಗಳ್ಳಂ: ಪಂಪಭಾ, ೧. ೪೮) 

ಪ್ರಿಯದಯಿತೆ - ಪಿಯಕರಳು (ಪ್ರಿಯದಯಿತೆಯೆನಾಂ 
ನಿನಗೆಂಬೆಯೆಂದು ನೀನೆನ್ನಿಂತಗಲ್ಲಿರ್ಷದೆ ವಿಸ್ಮಯಮಂ 
ಮಾಡಿದಪುದು: ಆದಿಪು, ೪. ೧೬) 

ಪ್ರಿಯದೊಳ್‌ - ಪ್ರೀತಿಯಿಂದ (ಕೆಯ್ಯಂ ಹಿಡಿದು ಬಲ್ಲಿದಿರೆ ಎಂದು 
ಪಿಯದೊಳಂ ಬಿರ್ದಿನೊಳಂ ಸಂತಸಂಬಡಿಸಿ: ಪಂಪಭಾ, ೬. 
ಖಕ) 

ಪ್ರಿಯೋದ್ಧವ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, ಜಾತಕರ್ಮ 

(ಆಧಾನ ಪ್ರೀತಿ ಸುಪ್ರೀತಿ ಧೃತಿ ಮೋದ ಪ್ರಿಯೋದ್ಧವ 


ನಾಮಕರ್ಮ ನಿರ್ವ್ವೃತಿಯೆಂಬ ಅಯ್ಸತ್ತುಮೂಯು 
ಗರ್ಭಾದಿ ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ಹಯ 
ಕ್ರಿಯೆಗಳುಂ:  ಆದಿಷ್ಠ್ಕು, ೧೫. ೧೫ ವ), ನೋಡಿ 
“ಗರ್ಭಾನ್ವಯಕ್ರಿಯೆ' 


ಪ್ರೀಣನ - ತೃಪ್ತಿಪಡಿಸುವಿಕೆ (ಬುಧಜನಪ್ರೀಣನಾಗ್ರೇಸರಗ್ರಾಮಣಿ 
ಧರ್ಮಾಂಭೋಜಷಂಡದ್ಯುಮಣಿ: ಅಜಿತಪು, ೧೨. ೧೫) 

ಪ್ರೀಣನಕರ - ತೃಪ್ತಿಯು೦ಟುಮಾಡುವ೦ತಹ (ಜಾಣಿನ ಬೆಡಂಗು 
ವಿಬುಧಪ್ರೀಣನಕರಮೆನಿಸಿ ನೇರ್ಪುನೇರ್ವೊಡೆ ಪೇಟ್ಟಂ 
ಪ್ರಾಣಿಹಿತಾರ್ಥದಿ೦ ಅಜಿತಪುರಾಣಮಂ ಅಳವಟ್ಟ ಕವಿತೆಯಿಂ 
ಕವಿರತ್ನಂ: ಸುಕುಮಾಚ, ೧. ೩೯) 

ಪ್ರೀಣಿತ ದ ಸಂತುಷ್ಟಿಗೊಂಡ (ಅ೦ತತಿಪ್ರಮೋದ 
ಪ್ರೀಣಿತಾಂತಃಕರಣನಾಗಿ: ಆದಿಷು, ೯. ೧೩೨ ವ) 


ಪ್ರೀತಿ - ರಸಾನುಭವ (ಪರಮ ಪ್ರೀತಿ ನಿಮಿತ್ತಂ .. . ಬಂಧುರ 
ಕಾವ್ಯನಿಬಂಧದಿಂ ಹಿತಂ: ಕಾವ್ಯಾವಲೊ, ೨. ೪) ಸ್ನೇಹ 
(ಸ್ನೇಹಮರ್ಜಯ೦ ಸಖ್ಯಂ ಸೌಹಾರ್ದಂ ಪ್ರೀತಿಮೈತ್ರಿ 


ಸಾಪ್ತಪದೀನಂ ಸೌಹ್ಯದಂ: ಅಭಿಧಾವ, ೨. ೨. ೪); [ಜೈನ] 
ಒಂದು ಗರ್ಭಾನ್ವಯಕ್ರಿಯೆ; ಗರ್ಭವತಿಯು ಮೂರನೇ 
ತಿಂಗಳಲ್ಲಿ ಮಾಡುವ ಜಿನಪೂಜೆ (ಆಧಾನ ಪ್ರೀತಿ ಸುಪ್ರೀತಿ 


ಧೃತಿ ಮೋದ ಪ್ರಿಯೋದ್ಧವ ನಾಮಕರ್ಮ 
ನಿರ್ವ್ವೃತಿಯೆಂಬ ಅಯ್ವತ್ತುಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ: 
ಆದಿಹು, ೧೫. ೧೫ ವ) 

ಪ್ರೀತಿಕರಣ ದ ಪ್ರೀತಿಯನ್ನುಂಟುಮಾಡುವಂಥದು 
(ದುರಿತಘನತಿಮಿರದಶಶತಕಿರಣ೦ ಅತಿಪ್ರೀತಿಕರಣ೦ 


ಅಖಿಳವಿನೇಯೋದ್ಧರಣ೦ ಎಮಗಭವ ಭವಭಯಹರಣಂ 
ಭವದೀಯ ಸಮವಸರಣಂ ಶರಣಂ: ಆದಿಪು, ೧೪. ೩೮) 

ಪ್ರೀತಿಭೂಮಿ - ಪ್ರೇಮಪಾತ್ರ ಸ್ತೀ, ಹೆಂಡತಿ (ಹಿರಣ್ಯಪುರಮನಾಳ್ವ 
ಗರುಡವೇಗಂಗಂ ತದೀಯೆ ಪೀತಿಭೂಮಿ ಪ್ರೀತಿಷೇಣೆಗಂ 
ಮಕ್ಕಳ್‌ ಇಂದ್ರತಿಲಕ೦ ನಭಸ್ವಿಲಕನುಂ: ಶಾಂತಿಷು, ೯. ೪೯ 
ವ) 

ಪ್ರೀಯ ದ ಪ್ರೀತಿ (ಪ್ರೀಯದೆ ಬಂದು ನಿನ್ನ 
ಮನಮೊಲ್ಬಮರೋಳಿಗಳಿಂ ವಿಚಿತ್ರಶೋಭಾಯುತ 
ಭೂಮಪ್ರಸರಮಂ ಸಮೆದು: ಶಾಂತೀಶ್ವಪು, ೧೦. ೫೮) 

ಪ್ರೇಂಖತ್‌ - ತೂಗಾಡುವ (ಮಾಣಿಕ್ಕಮಾಳಾಂಶುಪಿಂಜರಿತಂ 
ಪ್ರೇಂಖತ್‌ ಅಸಂಖ್ಯವಾಜಿವಿಳಸತ್‌ ವೀಚೀಚಯಂ: ಆದಿಷು, 
೧೪. ೯೨) 

ಪ್ರೇಂಖೋಲ - ತೂಗಾಟ (ಪ್ರೇಂಖೋಲಾನೇಕ ನೇತ್ರಪಟ್ಟಿಕಾ .. .. 
ಲಾಟಬಲಂ: ಆದಿಪು, ೧೩. ೪೫ ವ) 

ಪ್ರೇಂಖೋಳನ - ತೂಗಾಟ (ಪವನಪ್ರೇಂಖೋಳನ ಪ್ರೋಚ್ಚಳಿತ 
ಮರಕತಸ್ಥೂಲ ರತ್ನಾವಳೀ ಪಲ್ಲವಮಾಳಾ ತೋರಣಂಗಳ್‌: 
ನೇಮಿನಾಪು, ೫. ೧೧೧), ಉಯ್ಯಾಲೆ ಆಗಳ್‌ 
ಪ್ರೇಂಖೋಳನ ವಿಳಸದಿಂದಾಸರಮಂ ಲೀಲಾಸರಮಂ 
ಉತ್ತರಿಸುವಂತೆ ಉತ್ತರಿಸಿ: ಚಂದ್ರಪ್ರಪು, ೫. ೪೫ ವ) 

ಪ್ರೇಂಖೋಳಿತ — ತೂಗಾಡುವ (ಅತಿಪ್ರಚುರಚಳತ್‌ 
ಅವನಿಪಾಳಸಂಚಳತ್‌ ಚಾಮರಮರುತ್‌ ಪ್ರೇ೦ಂಖೋಳಿತ 
ಆಭರಣವಿಚಿತ್ರನೇತ್ರವೈಜಯಂತಿಕಾಂಚಳನುಂ: ಆದಿಪು, ೧೨. 
೬೧ ವ); ನಡುಗುವ (ಪೆಂಖೋಳಿತಂ ಪ್ರಕಂಪಿತಮಕ್ಕುಂ: 
ಅಭಿಧಾವ, ೨. ೧. ೪೦) 

ಪ್ರೇಕ್ಷಣ — ನೋಟ (ಅಸಮಪ್ರೇಕ್ಷಣವೀಕ್ಷಣೈಕರಸಮ 
ಪಾರ್ದಿರ್ದುದೀ ರಾಜಪುತ್ರಸಮೂಹಂ: ಆದಿಹು, ೯. ೧೨); 
ನೃತ್ಯವಿಶೇಷ, ಪೆಕ್ಕಣ (ಪೇಕ್ಷಣಮಂ ಮುದದಿ ಬಂದೀಕ್ಷಿಪ 
ವಿಟತತಿಯ ಕಣ್ಣೆ ಬಲೆಯೆನಿಸಿದ ಕಂಜಾಕ್ಷಿಯರಿರೆ ಪಲರಲ್ಲಿ 


೭೬೧ 


ವಿವಕ್ಷಿತನಾ ಚಾರುದತ್ತಂಅಭಿವೀಕ್ಷಿಸಿದಂ: 
೪೬) 

ಗೃಹ - ಪ್ರದರ್ಶನಶಾಲೆ (ವರ್ಧಮಾನಮೆಂಬೀಕ್ಷಣಪ್ರಿಯ 
ಸ್ರೇಕ್ಷಾಗೃಹಮುಂ: ಆದಿಷು, ೧೫. ೩ ವ) 

ದ ದ ಪ್ರೇಕ್ಷಾಗೃಹ 


ಕರ್ಣನೇಮಿ, ೪. 


ೀ 


[ES 
239 


4 


೫೭ 


(ವರ್ಧನಾಭಿಧಾನ 

್ಲಸದನಂಗಳಿಂದಂ: ಶಾಂತಿಪು ೧೧. ೮೪ ವ) 

ಶರೀರ ಬಿಟ್ಟ ಜೀವ; ಹೆಣ (ಬಿಡದೆ ಅಟಲ್ವ ಬಂಧುಜನದ 
ಒಟ್ಕುಡಿಯದ ಕಣ್ಣೀರ ಪೂರಂ ಆ ಪ್ರೇತಮಂ ಓಗಡಿಸದೆ 
ಸುಡುವುದು ಗಡ೦ ಇನ್ನುಡುಗುವುದೀ  ಶೋಕಮಂ 
ಸರೋಜದಳಾಯತಾಕ್ಷೀ: ಪಂಪಭಾ, ೨. ೨೮) 

ಪ್ರೇತವನ - ಶ್ಮಶಾನ (ಪ್ರೇತವನ೦ ಮೃತವನಂ ಶೃಶಾನವದಕ್ಕುಂ: 
ಅಭಿಧಾವ. ೧. ೧೧. ೪೫) 

ಪ್ರೇಮ - ಪ್ರೀತಿ (ಪ್ರೇಮದೊಳೆ ತನ್ನ ಬೆನ್ನೊಳೆ ಧೂಮಪ್ರಭೆ 
ನಾರಕತ್ವಮೆಟ್ರ೦ದವಲ್‌: ಪಾರ್ಶ್ವನಾಪು, ೬. ೧೦೫) 

ಪ್ರೇಯಸ - ಪ್ರಿಯಕರ (ಆಗಳ್‌ ಶಚೀಪ್ರೆಯಸ೦ ಜನ್ಮಾಭಿಷೇಕ 
ಮಂಗಳೋಪಕರಣನಾಗಿ: ಅಜಿತಪು, ೪. ೪೩ ವ) 

ಪ್ರೇಯಸಿ - ನಲ್ಲೆ (ಅನ್ಯ ಜನ್ಮದೊಳಕ್ಕುಂ ದುರ್ಗತಿ ಕ್ಷೇಶಮೆಂದು 
ಅಧಿರಾಜರ್‌ ಕೆಲರಾಲಿಸರ್‌ ಮಜಣ”್‌ದುಂ ಅನ್ಯ 
ಪ್ರೇಯಸೀವಾರ್ತೆಯಂ: ಪಂಪರಾ, ೧೨. ೫೯) 

ಪ್ರೇರಣ ದ ಪ್ರಚೋದನೆ (ಭಕ್ತಿಪಿಯಾಪೇರಣದಿಂ 
ತದ್ವರ್ಣನೋಪಕ್ರಮದೊಳೆಳಸಿದೆ೦ ಭ್ರಾಂತನೆಂ: ಚಂದ್ರಪ್ರಪು, 
೧. ೬೪) 


ಪ್ರೇಷಣ - 


ಟಿ 
ಶಿ 
ಎ 


ಶ್ರಿ 
pt 


ತ 


W 


[ಜೈನ] ಒಂದು ದೇಶವತಾತಿಚಾರ, ದೂತರನ್ನು 
ಕಳಿಸಿ ಕೆಲಸ ಮಾಡಿಸುವುದು (ಕಪಟದೊಳೇಂ ಪ್ರೇಷನಶಬ್ದ 
ಪುದ್ದಲಕ್ಷೇಪಮುದಿತಾನಯನಂ ತಾವಪಚಾರಂಗಳ್‌ 
ರೂಪಾನುಪಾತಮುಂ ಪ್ರಮಿತ ದೇಶನಿಯಮವತದೊಳ್‌: 
ಸುಕುಮಾಚ, ೬. ೧೯) ನೋಡಿ, "ದೇಶವತಾತಿಚಾರ' 

ಕ್ರ - ಹೇಳಲಾದ (ಇನ್ನದಕ್ಕೇಬಾರದುವೆಲ್ಲಂ ವ್ಯಕ್ತಂ 
ನ್ಯಾಯವಿರುದ್ದಂ ಪ್ರೋಕ್ತಮಹಾದೋಷಮಂತು 
ಪೇಟಲ್ವೆಂತುಂ: ಕವಿರಾಮಾ, ೧. ೧೦೬) 


( 


ಪ್ರೋಚ್ಚಂಡ - ತುಂಬ ಭಯಂಕರವಾದ (ವೀರಲಕ್ಷ್ಮೀಸದನ 
ಪ್ರೋಚ್ಚಂಡ ದೋರ್ಮಂಡನ೦ .. .. ಇರ್ಪಂ: ಪುಷ್ಪ ಪುದಂಪು, 
೨. ೯೬) 

ಪ್ರೊಚ್ಚಳಿತ - ಮೇಲಕ್ಕೆ ಹಾರಿದ (ಜಿನಜನೋತ್ಸವದೊಳ್‌ 
ಮೇದಿನಿಗಿರಿಸಿದ ಕಾಂಚನಧ್ವಜಸ್ತಂಭಮಿದೆಂಬಿನೆಗಂ 
ಸೋಗಯಿಸಿದುದು ಮೇರುನಗಂ ಪ್ರೋಚ್ಚಳಿತ 


ದುಗ್ಗಪೂರದುಕೂಲಂ: ಚಂದ್ರಪ್ರಪು, ೧೨. ೧೩೬) 
ಪ್ರೋಜ್ಞಿತಚಾಪ - ಬಿಲ್ಲು ಹಿಡಿಯುವುದನ್ನು ಬಿಟ್ಟವನು (ಗುರುವಂ 


ಪ್ರೋಜ್ಞಿತಚಾಪನಂ ಪುಸಿದು ಕೊಂದು: ಗದಾಯು, ೩. ೩೩) 


ಪ್ರೋಡ್ಹೀನ ದ ಮೇಲೆ ಹಾರಿದ (ಪ್ರೋಡ್ಹೀನ 
ದೀನಶ್ರಮದೊಳೊಗೆದ ರೋಮಾಂಚಮಂ ಶೀತವಾತ 
ಸ್ತಿಮಿತೋಪಸ್ಟ್ಪರ್ಶ ರೋಮಾಂಚದೊಳೆ ಬೆರಸಿದಳ್‌: 
ನೇಮಿನಾಪು, ೩. ೨೨) 

ಪ್ರೋತ್ಕರ - ಗುಂಪು (ಮಕುಟರತ್ನಪ್ರಕರಸ್ತುರಿತ ಪ್ರದ್ಯೋತ 


ಪ್ರೋತ್ಕರವಿಳಸಿತವಳಯದೊಳಗೆ ಶಿವನೆಸೆ ದಿರ್ದಂ: ಗಿರಿಜಾಕ, 
೧೦. ೧೦೭) 

ಪ್ರೋತ್ಕಲಿತ — ಮೇಲಕ್ಕೆ 
ಅಂಭಃಕುಂಭಿಕುಂಭೋನ್ನದ 
ಸಮುದಂ: ಪಂಚತಂತ್ರ, ೨೧೫) 


ಹಾರಿದ (ಪ್ರೋತ್ಕಲಿತ 
ರಸವಿಲಸತ್ಕೋಭರೌದ್ರಂ 


ಪ್ರೋತ್ತುಂಗ - [ಪ್ರಃಉತ್ತುಂಗ] ತುಂಬ ಎತ್ತರವಾದ (ರಜತಮಣಿ 
ಕನಕನೀಳಾಂಶುಜಾಳ ವಿಲುಳಿತ ವಿರಾಜಿತ ಪ್ರೋತ್ತುಂಗ 
ಧ್ವಜಮಾಳಾ ಪರಿವೃತದಿಂ: ಸುಕುಮಾಚ, ೧೦. ೪೮) 

ಪ್ರೋತ್ಟಿಹಿತ - ಚೆನ್ನಾಗಿ ಮುಚ್ಚಿದ (ವರುಣಾಶಾಬ್ಧಿಪಯಃಪ್ರವಾಹ 
ವಿತತಸ್ನಾನಂ ವಿನಿರ್ಧೂತ ಧಾತ್ರೀರಜಃ ಪ್ರೋತ್ತಿಹಿತ ಅಂಗಂ: 
ರಾಜಶೇವಿ, ೮. ೧೦೬) 

ಪ್ರೋತ್ಲಾಹಿಸು - ಹುರಿದುಂಬಿಸುವ ಮಾತಾಡು (ಪರಲೋಕಕ್ಕೆ 
ಸಂಬಂಧಮಪ್ಪ ಬ್ರತಶೀಲಾದಿಗಳಂ ಪಡೆದೆಯದಣಿನಿಲ್ಲಿಂದಿತ್ತ 
ನಿನಗೆ ಸಂಸಾರಭಯಮಿಲ್ಲೆಂದು ಪ್ರೋತ್ಲಾಹಿಸೆ: 
ಚಾವುಂಡಪುಚಂದ್ರ ಪು. ೩೦೩ ಸಾ. ೨೮) 

ಹ್ರೋಥ - ಮೂಗಿನ ಹೊಳ್ಳೆ (ಸಿಜ್‌ ಪ್ರೋಥಂ: ಅಭಿಧಾವ, ೧೨. 
೫) ) 

ಪ್ರೋದ್ಧತ - ಚಾಚಿಕೊಂಡಿರುವ, ಹೊಮ್ಮಿದ (ತದ್ವೇತ್ರ ಹಸ್ತಪ್ರತಿ 
ಮುಖರಪ್ರೋದ್ಧತಾಭೀಳಘೋಷ ರಂ: ಗಿರಿಜಾಕ, ೩. ೪) 

ಪ್ರೋದ್ಯತ್‌ - ಮೇಲಕ್ಕೇಳುವ (ಪ್ರೋದ್ಯತ್‌ ತರಂಗೋಚ್ಚರತ್‌ 
ಅಮರನದೀ ಶೀಕರೋದಾರ ತಾರಾರಾಮಂ: ಕಾದಂಸಂ, ೧. 
೧); ಉಬ್ಬಿಕೊಂಡ 

ಪ್ರೋದ್ದಾನ - ಆನೆಯ ಸುರಿಯುವ ಮದಜಲ  (ಕ್ಷಿತಿಚಕ್ರಂ 
ಗತಿಚಕ್ರಗಂಧಗಳಿತ ಪ್ರೋದ್ಧಾನಜ೦ಭಾಳಶೋಭಿತಂ: ಪುಣ್ಯಾಸ್ರ, 
೧. ೪೧) 

ಪ್ರೋದ್ಹಾಮ - ಅತಿಶಯವಾದ, ಶ್ರೇಷ್ಠವಾದ (ಸಮದಾನೇಕಪಮಂ 


ಮಹಾಭಯದಮಂ ಪ್ರೋದ್ಧಾಮಜಂಬೂಕದಂಬಮಂ 
ಅಭ್ರಂಕಷಕೂಟಮಂ 4 ಯಷ್ಯ್ಠಮೂಕಮಂ 
ಆನಂದದಿನೆಯ್ದಿದಂ ಸಕಲಕಾಕಾನೀಕಲಕ್ಷ್ಮೀಶ್ವರಂ: ಪಂಚತಂತ್ರ, 
೩೩೫) 

ಪ್ರೋದ್ಧೂತ - ಮೇಲೇಳುತ್ತಿರುವ (ಪನಿಪುಲ್ಲಂಬುಕಣಂಗಳಂ 
ಕೆದಳುತು೦  ಕೋಕಂಗಳೊಳ್‌ ರಾಗಮಂ ನನೆವೊಯ್ದು 


ಉಣ್ಮಿಸುತುಂ ಪತತ್ರಿಗಳೊಳಗಿರ್ಪಾ ತೂಂಕಡಂ ನೂಂಕುತು೦ 


ತಣ್ಣನೆ ತೀಡಿತ್ತೆನಸುಂ ಪ್ರಭಾತಮಯ ಪ್ರೋದ್ಧೂತ 
ಶೀತಾನಿಳಂ: ಶಾಂತೀಶ್ವಪು, ೧೧. ೯೪) 

ಪ್ರೋದ್ಧಾಸಿ — ಚೆನ್ನಾ ಗಿ ಹೊಳೆಯುವ (ಗಿರಿಶ 
ಚರ ಚಜ್ವಟಾಜಾಲಜೂಟವ್ಯೋಮ ಹೋದಾಸಿ ಚಂದಂ 


ತ್ರಿಭುವನಜನಕೆ ಆನಂದಮಂ ಮಾಡುಗೆಂದುಂ: ಕಾದಂಬ, ೧ 
೧) 

ಪ್ರೋದ್ಧೂತಂ - ಆವಿರ್ಭವಿಸಿದುದು (ತತ್‌ ಆನನ ಪ್ರೋದ್ಧೂತಂ 
ಸಿದ್ಧಾಂತಮಾರ್ಗಂ: ಸುಕುಮಾಚ, ೫. ೩೯) 

ಪ್ರೋದ್ಧೇದ - ಮುರಿದುಹೋದ; ಮುರಿಯುವಿಕೆ [ಮಾದ್ಯತ್‌ 
ಗಜಗ೦ಡಕಷಣಪ್ರೋದ್ಧೇದದಿಂ ಸಾರ್ದು ಬಂದು ಇದಿರೊಳ್‌ 
ಕೂಡುವುದಿಲ್ಲಿ ಚಂದನರಸಂ ಕೆಂಬೊನ್ನ ಟಂಕಂಗಳೊಳ್‌: 
ಪಂಪಭಾ, ೪. ೨೨) 

ಪ್ರೋದ್ಯತ್‌ - ಎತ್ತರವಾದ (ಸಾಲ ಪ್ರಾಂಶು ವಿಶಾಲ 
ಲೋಲನಯನಂ ಪ್ರೋದ್ಯತ್‌ ವೃಷಸ್ಥಂಧಂ ಉನ್ಮೀಲತ್‌ 
ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸೃಳಂ: ಪಂಪಭಾ, ೧. 
೬೮) 


ಪ್ರೋನ್ನತಾಂಸ - ಎತ್ತರವಾದ ಕೊರಳುಳ್ಳವನು 
[ಪ್ರೋನ್ನತ--ಅಂಸ] (ಏನೊಸೆದನೊ ಮನದೊಳ್‌ 
ಸೂಕ್ತಿಕರ್ಣಾವತಂಸಂ  ಶ್ರೇಯಾಂಸ೦ ಪ್ರೋನ್ನತಾಂಸಂ 


೭೬೨ 


ಸುಕವಿಜನ ಮನೋಮಾನಸೋತ್ತಂಸಹ೦ಸಂ: ಆದಿಹು, ೯. 
೧೩೨) 
ಪ್ರೋನ್ಠಿಳಿತ - ಚೆನ್ನಾಗಿ ಮಿಲನಗೊಂಡ (ಗಂಭೀರ 
ಭೀಮೋಜ್ಜಳರಾವ ಪ್ರೋದ್ಭುತ ಪ್ರೋನ್ಠಿಳಿತ ಘುಳುಘುಳು 
ಧ್ಹಾನಮಂಬೋನಿನಾದಂ: ಗಿರಿಜಾಕ, ೧. ೪೬) 
ಪ್ರೋಷಧ - [ಜೈನ] ಉಪವಾಸದ ಹಿ೦ದಿನ ಮತ್ತು ಮುಂದಿನ 
ದಿನ ಒಂದೇ ಹೊತ್ತು ಊಟಮಾಡುವ ವ್ರತ (ಪ್ರೋಷಧವ್ರತ 
ಪವಿತ್ರಗಾತ್ರೆಯರೆಮಾಗಿ ಮತ್ತಂ ಅಲ್ಲಿಯೆ ಕಕಿಕ್ಕಿಜೆಗಿಣಿದು: 
ಶಾಂತಿಷು, ೪. ೯೫ ವ) 
(ಹ - ಆನೆಯ ಭುಜಸ್ಥಲದ ನಡುವಣ ಅಂಗಭಾಗ 
(ಸುಸಂಚಿತ ಪ್ರೋಹ ಪಳಿಹಸ್ತಗಾತ್ರನುಂ ಪರಿಪೂರ್ಣಕ್ಲಿಷ್ಟ 
ಪಾರ್ಟಿಯುಂ: ಆದಿಷು, ೧೨. ೫೬ ವ) 


& 


ಪ್ರೌ - ಜಾಣತನ (ಆಚಾರ್ಯರೆಮ್ಮಂ ನಿಯಮಿಸುಗೆ 
ನಿಜಾನುಗ್ರಹಪ್ರೌಢಿಯಿ೦ದಂ: ಪುಷ್ಪದಂಪು, ೧. ೩) 
ಪ್ಲಕ್ಷ - ಬಸರಿಮರ (ಪ್ಷಕ್ಷ ಕದಂಬ ನಿಂಬ ಪನಸ ಅರ್ಜುನ ತಾಲ 


ಲವಂಗ ಲುಂಗ ರುದ್ರಾಕ್ಷ ತುರುಷ್ಕ ಮುಷ್ಕ ನಿಚುಳ ಆಮ್ರ 

ಕರಂಜ ವಟ ಆದಿ ಅನೇಕ ವೃಕ್ಷ: ಪಂಚತಂತ್ರ, ೯೭) 

— ಅತ್ತಿಮರ; ಆಲದ ಮರ (ಬಸರಿ ಪರ್ಪಟೀ ಪ್ಷಕ್ಷಾಹ್ವಂ: 

ಅಭಿಧಾವ, ೧. ೮. ೨) 

ಪ್ಲವ - ಪ್ರವಾಹ (ಮದನರಸ ಫ್ಲವಂ ಕವಿಯೆ ತಣ್ಣಸನಾಗದೆ ತೃಷ್ಟೆ: 
ಶಾಂತಿಷು, ೮. ೯೭); ಕಪ್ಪೆ (ಕುಳೀರಾರ್ಭಕಸಂಘಂ ಫ್ಲವಂ 
ಕಿಂಚುಳಕಚಯಮಿರಲ್‌ ತೋರ್ಕು೦ ಅಂಭೋನಿಧಾನಂ: 
ಉದ್ದಟಕಾ, ೧. ೩೭); ಅರವತ್ತು ಸಂವತ್ತರಗಳಲ್ಲಿ ಒಂದು 
(ಜಗತ್ತಕಟ ಪ್ಲವಸಂವತ್ಸರದ ಕಾರ್ತಿಕಂ "ಮುದಮನೀಯಿ: 
ಆದಿಪು, ೧೬ “ಚು 

ಫ್ಲವಂಗವಿದೆ - [ಜೈನ] ಕೋತಿಯ ವೇಷ ತಾಳುವ ಒಂದು ವಿದ್ಯೆ 
(ಇತ್ತಲಣುವಂ ಪ್ಲವಂಗವಿದ್ಯೆಯಿಂ ಕಪಿಮೂರ್ತಿಯಂ 
ಕೈಕೊಂಡು: ಚಾವುಂಪು, ಪು. ೩೮೪. ಸಾ. ೨೦) 

ಫ್ಲವಗ - ಕೋತಿ (ಫ್ಷವಗ ಪ್ಲುತ ಉತ್ತತದ್ದಿಃ ಕಿರುನಿಕರ ಗುರುಚ್ಛನ್ನ 
ಶಾಖಾಂತರಾಳಂ: ನೇಮಿನಾಪು, ೫. ೭೪) 

ಪ್ಲವಗಕೇತು - ಕಪಿದ್ದಜ (ಅಮಿತ ಚತುರಂಗ ಸೇನಾ ಸಮನ್ನಿತರ್‌ 
ಪ್ಲವಗಕೇತುಗಳ್‌ ಮಾರುತಮಾರ್ಗಮನೆಳಸಿ ಬಳಸಿ ನಡೆದರ್‌: 
ಪಂಪರಾ, ೧೩. ೨೬) 

ಪ್ಲವಗಪ್ಲುತ - ಕುಪ್ಪಳಿಸು (ಪ್ಲವಗಪ್ಪುತದಿ೦ ಚಾರಣನಿವಹಂ 
ಚಾರಣಗಣಂಗಳಂತಾಗೆ ಪಯಃಪ್ಲವದೊಳಗೆ ಮುಚ್ಚೆ 
ಪಾರಿಪ್ಲವನೇತ್ರೆಯರ್‌ ಅಮರಕಾಂತೆಯರ್‌ ಸೊಗಯಿಸಿದರ್‌: 
ಅಜಿತಪು, ೪. ೬೧) 

ಪ್ರವನ - ಪ್ರವಾಹ (ಉದ್ದತನಿರ್ನುರಫ್ಲವನದಿಂ ಗಂಗಾ 

ಸರಿತ್ರೂರಮಂ ನಗುವಂತುನ್ನತಿವೆತ್ತ . ವಸಂತಗಿರಿಯಂ 
ಕಂಡ೦. ಮಹೀಮಂಡನಂ: ಪಂಪರಾ, ೨. ೧೩) 
ತ - ಹಾರುವ (ಪ್ಲುತಲೀಲಾ ಮೃಗಜಾಳಮಂ 
ಕೃತಕಾದ್ರೀಂದದ ಶೀತಕೋಶ ಗುಹೆಯಂ 
ಮಹೀವಲ್ಲಭಂ: ಲೀಲಾವತಿ, ೪. ೧೬) 

— ಸುಟ್ಟ (ಭಾಳವಿಲೋಚನಪ್ರಭವಭಸ್ವತ್‌ 
ಜಾತವೇದಶ್ಶಿಖಾನಿವಹಪ್ಪುಷ್ಟರತೀಶಂ ಇಷ್ಟಸುಖಮಂ 
ದುರ್ಗಂಗೆ ದೀಘರ್ಫಾಯುಮಂ: ಪಂಚತಂತ್ರ, ೨) 

ಪ್ಲೋಷ - ಸುಡುವ (ಸದೃಸ್ಪಂತಾಪಿತ ಲೋಹಪುತ್ರಿಕಾ 
ಪರಿರಂಭಸಂಭೃತ ಪ್ಲೋಷಚಲಜ್ಞಾಂಗಳ ಗಳದುಧಿರ: ಆದಿಷು, 
೫.೮೭ ವು) 


38. 


ಕ್ಷ್ಯ 


28 


ದಾಲ 
ಪೊಕ್ಕಂ 


ol 
34 


ಫ 


ಫಣ - ಹಾವಿನ ಹೆಡೆ (ಶೇಷಂ ಫಣಂ ಬಳ್ಳಿಸುರ್ಕಿದಪಂ ಸೀರೆಯ 
ಸಿ೦ಬಿವೊಲ್‌ ಖಳನೃಪಾಲಾಕೌಹೀಣೀ ಭರದಿಂ: ಜಗನ್ನಾವಿ, ೧. 
೩೦) 

ಫಣಭೃತ್‌ - (ಉರಗಂ ಭೋಗಿ ಸರಿಸರಪಂ ಫಣಿ 
ಫಣಭೃತ್‌ . . ಸರ್ಪಂ: ಅಭಿಧಾವ, ೧. ೩. ೭) 

ಫಣಮಣಿ - ಹಾವಿನ ಹೆಡೆಯ ಮಣಿ (ಚೂಡಾಮಣಿಗೆಅಗೆ 
ಚಕ್ರಿವದದೊಳ್‌ ಫಣಮಣಿ ಪುನರುಕ್ತಿ 
ಪಾಂಡ್ಯಪತಿಗಾಯ್ತಾಗಳ್‌: ಶಾಂತಿಷು, ೧೧. ೪) 

ಫಣಾಗಣಮಣಿಕಿರಣ - ಹೆಡೆಗಳ ಸಮೂಹದ ರತ್ನದ ಕಾಂತಿ 
(ಆಗಳ್‌ ಅನಂತಂ ಅನಂತ ಫಣಾಗಣಮಣಿಕಿರಣಮೆಸೆಯೆ 
ದುಗ್ಗಾರ್ಣವದೊಳ್‌ ರಾಗದಿನಿರ್ಪಂತಿರ್ದಂ ಭೋಗಿ 
ತಲತ್ತಟಿಸಿ ಬೆಳಗೆ ಕೆಯ್ದೀವಿಗೆಗಳ್‌: ಪಂಪಭಾ, ೪. ೫೩) 

ಫಣಾಪತಿ - ಆದಿಶೇಷ (ಅದು... .. ಮಹತ್ವದಿಂದ ಇಟೆವುದು 
ಧನಪತಿ ದಿವಿಜಪತಿ ಫಣಾಪತಿಇಉರಮಂ: ಪುಷ್ಪದಂಪು, ೨. 
೩೩) 

ಫಣಾಮಣಿ - ಫಣಮಣಿ (ಸಮಸ್ತ ಉರ್ವೀಧರ ಅಶೇಷ ಶೇಷ 
ಮಹಾನಾಗ ಫಣಾಮಣಿ ದ್ಯುತಿಯನೇಂ ಖದ್ಯೋತದೊಳ್‌ 
ಕಾಣ್ಣರೇ: ಪಂಪಭಾ, ೫. ೭೬) 

ಫಣಾರತ್ನ - ಫಣಾಮಣಿ (ದೀಪದೊಳ್‌ ಪನ್ನಗಪತಿಯ 
ಫಣಾರತ್ನದೀಪಂ ವಿತಾನಾವಳಿಯೊಳ್‌ ದಿವ್ಯಂ ವಿತಾನಂ 
ತುಜುಗಿದುವು: ಆದಿಷು, ೧೬. ೨) 

ಫಣಿ - ಹೆಡಯುಳ್ಳುದು, ಹಾವು (ಉರಗ೦ ಭೋಗಿ ಸರಿಸರಪಂ 
ಫಣಿ .. . ಫಣಭೃತ್‌ .. .. ಸರ್ಪಂ: ಅಭಿಧಾವ, ೧. ೩.೭) 

ಫಣಿಕಟಕ - ಶಿವ (ಫಣಿಕಟಕನ ಕೆಟಗೆ ಬಯ್ಕೆಯಿರ್ದಪುವೆಂಬರ್‌: 
ಸಮಯಪ, ೨. ೬೫) 

ಫಣಿಕೇತನ - 'ರ್ಪದ್ಧಜ, ದುರ್ಯೋಧನ (ಎಂಬುದುಂ ಬಚಿಕ್ಕಿನ 
ನುಡಿಗೆ ಸೈರಿಸಲಾಣದೆ ಫಣಿಕೇತನ೦ ಇಂತೆಂದಂ: ಪಂಪಭಾ, 
೧೩. ೨೩ ವ) 

ಫಣಿಗಳ್‌ - ರಾಹುಕೇತುಗಳು (ಚಂದ್ರ ಕುಜ ಬುಧ ಅಮರಗುರು 
ದೈತ್ಯಾರಾಧ್ಯಮಂದಫಣಿಗಳಂ ಆರಾಧಿಪನ್‌ ಒಂದು ಮಣೆಗೆ 
ತಂದನಿಬರುಮಂ: ಸಮಯಪ, ೮. ೧೬೩) 

ಫಣಿಗೃಹ — ಹುತ್ತ (ಸುಖನಿಧಿ ಕ೦ಠೀರವವಿಷ್ಟರ 
ದಿನಧಿಕನಮರಾಲಯದಿಂ ಧೀರ೦ ಫಣಿಗೃಹದಿಂದಂ ವೀರಂ: 
ಶಾಂತಿಷು, ೯. ೨೧೧) 

ಫಣಿಗೇಹ - ಫಣಿಗೃಹ (ಫಣೆಫಣಾಸ್ಫುರಿತದೀಪಿಕಾವೈಹಮಂ 
ಕ್ಷಣಿತಮಣಿಕಿಂಕಿಣೀನಿನದ ಫಣಿಗೇಹಮಂ ನೋಡಿ: 
ಆದಿಪು, ೭. ೨೭) 

ಫಣಿದಷ್ಟ - ಹಾವು ಕಚ್ಚಿದವನು (ಫಣಿದಷ್ಟನ ನಾಲಗೆಗೆ ಎಂತು... 

ಮಧುರಂಗಳೆ ತಿಕ್ತರಸ೦ಗಳಾಗಿ ಸಂಕ್ರಮಿಸುಗುಂ 


ಅಂತೆ ಕುದೃಷ್ಟಿಗೆ . « ತೋರಷುಗುಂ: ಸಮಯಪ, ೧೧. 
೧೫೪) 

ಫಣಿಪತಿಕೇತನ - ಧ್ವಜದಲ್ಲಿ ಹಾವಿನ ಚಿಹ್ನೆಯುಳ್ಳವನು, 
ದುರ್ಯೋಧನ (ಫಣಿಪತಿಕೇತನಧೂಮಕೇತುವುಂ 


೭೬೩ 


ಪಾಂಡವಬಾಲಪ್ರದೀಪನುಂ ಎನಿಸಿದ ಭೀಮಸೇನಂ: 
ಗದಾಯು, ೨. ೧ ವ) 

ಫಣಿಪ್ರಭು - ಫಣಿಪತಿ (ಫಣಿಪ್ರಭುಗಂ ಎತ್ತಮತ್ತಳಗಮಲ್ತೆ 
ರೂಪಸ್ಟವಂ: ಆದಿಹು, ೧೩. ೯೦) 

ಫಣಿಫಣಾ - ಹಾವಿನ ಹೆಡೆ (ಫಣಿಫಣಾಸ್ತುರಿತ 
ಮಣಿದೀಪಿಕಾವ್ಯೂಹಮಂ: ಆದಿಷು, ೭. ೨೭ ರಗಳೆ 

ಫಣಿಭೂಷಣ -  ಹಾವುಗಳೆಂ ಬ ಆಭರಣ (ಮುಳಿಸು 


ಲಲಾಟನೇತ್ರಶಿಖಿ ಮೆಚ್ಚೆ ವಿನೂತ ರಸಪ್ರಸಾದ೦ ಉಜ್ಜಳಜಸಂ 
ಅಗಸಂಗತ ಲಸತ್‌ ಭಸಿತಂ ಪ್ರಭುಶಕ್ತಿ ಶಕ್ತಿ 
ನಿರ್ಮಳಮಣಿಭೂಷಣಂ ಫಣಿಭೂಷಣಂ ಆಗೆ ನೆಗಟೌಯಂ 
ಪುದುಂಗೊಳಿಸಿದ೦ ಈಶ್ವರಂ ನೆಗಟ್ಟ ಉದಾರಮಹೇಶ್ವರಂ 
ಈಗೆ ಭೋಗಮಂ: ಪಂಪಭಾ, ೧. ೨) 

ಫಣಿರಾಜಕೇತನ - ಫಣಿಪತಿಕೇತನ (ನಿಜತೇಜದಿಂ ಆಂತ 
ದೈತ್ಯರಂ ತಳವೆಳಗಾಗೆ ಕಾದಿ ಚಳಿತು ಎಯ್ದಿ ಬಟಲ್ಲು 
ಅಪರಾಂಬುರಾಶಿಯೊಳ್‌ ಮುಖುಗುವ ತೀವದೀಧಿತಿವೊಲ್‌ ಆ 


ಕೊಳದೊಳ್‌ ಫಣಿರಾಜಕೇತನ೦ ಮುಲುಗಿದಂ: ಪಂಪಭಾ. 
೧೩. ೭೪) 

ಫಣಿರಾಜಕೇತು - ದುರ್ಯೋಧನ (ಮುಂದೆ ಬಂದು 
ಏಡಿಸುವಂತಿರೆ ಆಡಿದುದೊಂದು ಮರುಳ್‌ 


ಫಣಿರಾಜಕೇತುವಂ: ಪಂಪಭಾ, ೧೩. ೫೪) 

ಫಣೆಲೋಕ - ನಾಗಲೋಕ (ಅನಿಮಿಷಲೋಕಮಂ ವಿಬುಧರಿಂ 
ಫಣಿಲೋಕಮಂ ಉಗ್ಗಸಾಧನದಿಂ .. . ಅದೇನನುಕರಿಸಿತ್ತೊ 
ರಾಜಭವನಂ: ಶಾಂತಿಷು, ೩. ೧೨) 

ಫಣಿವೈರಿ - ಹಾವಿನ ಶತ್ರು, ಗರುಡ (ಗಜ ವೃಷಭ ಅಂಕುಶ ಚಕ್ರ 
ಅಂಬುಜ ಹಂಸ ಮಯೂರ ಮತ್ಸ್ಯ ಫಣಿವೈರಿ 
ಮತಂಗಜರಿಪು ಚಿಹ್ನ ವಿಶಾಲಧ್ವಜ೦ಗಳಿಂ ಧ್ವಜಮಹೀತಳಂ 
ಸೊಗಯಿಸುಗುಂ: ಆದಿಪು, ೧೦. ೩೩) 

ಫಣಿಶಯನ - ಹಾವನ್ನೇ ಹಾಸಿಗೆಯಾಗುಳ್ಳವನು, 
(ರಕ್ಷಿಪುದೀ ಕಾಳಿಯ ಐಫಣೀೇಂದ್ರನಂ 
ಜಗನ್ನಾವಿ, ೩. ೧೦೪) 

ಫಣೀಂದ್ರ - ಆದಿಶೇಷ (ಪಡೆಮೆಚ್ಚೆ ಗಂಡನ ಗಂಡಗಾಡಿಯಂ 
ಕಂಡು ಫಣೀಂದನ ಕನ್ನೆ ಕನಕಲತೆಯೆಂಬ ನಾಗಕನ್ನೆ 
ಕಣ್ಣೇಟಗೊಂಡು: ಪಂಪಭಾ, ೪. ೧೫ ವ) 

ಫಣೀಂದ್ರಕೇತು - ಸರ್ಪಕೇತನ, ದುರ್ಯೋಧನ (ಆಂ 
ಮರುಳೆನೊ .. . ನೀಂ ಮರುಳಯೋ ಪೇಟ ಪೇಟದೊಡೆ 
ಪೋಗದಿರು ಈಶ್ವರನಾಣೆ ಎಂದು ಪುಲ್ಕರುಳ್‌ 
ಇನಿಸಾನುಮ೦ ತಗೆದು ಕಾಡಿದುದಲ್ಲಿ ಫಣೀಂದಕೇತುವಂ: 
ಪಂಪಭಾ, ೧೩. ೫೫) 

ಫಣೀಂದ್ರಾಲಯ - ನಾಗರಾಜನ ಮನೆ ಅಂದರೆ ಪಾತಾಳಲೋಕ 
(ಬಾಳದಿನೇಶಬಿಂಬದ ನೆಚಲ್‌ ಜಲದೊಳ್‌ ನೆಲಸಿತ್ತೊ 
ಮೇಣ್‌ ಫಣೀಂದ್ರಾಳಯದಿಂದಮುರ್ಚಿದ ಫಣಾಮಣಿ 
ಮಂಗಳರಶ್ಮಿಯೋ: ಪಂಪಭಾ, ೧. ೯೬) 


ಎಷ್ಟು 
ಫಣಿಶಯನಾ: 


ಫಲ - ಹಣ್ಣು (ಪುಷ್ಪಫಲಪತ್ರಶಾಖಾ ನಿಮಿತ್ತಂ ವನಮಂ ತೊಟಲ್ಪ 
ಮುನಿಕುಮಾರರಂ ಕೊಲ್ಹುದುಮದಂ ಕಂಡು ದುರ್ವಾಸಂ 
ಮುಳಿದು: ಪಂಚತಂತ್ರ, ೩೬೮ ವ); ಪ್ರಯೋಜನ (ಕೊಂಬ 


ಕಾರ್ಯವನೂ, ಕುಡುವಕಾರ್ಯವನೂ, 
ಮಾಡುವಕಾರ್ಯವನೂ ಇವೆಲ್ಲವನ್ನೂ, ಆ ಹೊತ್ತೇ 
ಮಾಡದಿರ್ದೊಡೆ ಕಾಲವಾ ಫಲವಂ  ಕಿಡಿಸುವುದು: 


ಪಂಚತಂತ್ರ, ೩೭೧, ಶ್ಲೋಕ ೧೭೮ ಟೀಕೆ); ಫಲಿತಾಂಶ 
(ಹಿರಣ್ಯರೋಮನಾ ಪಕ್ಷಿಗಳಂ ಕಾದ ಪುಣ್ಯದ 
ಫಲವೆನಿತಾದೊಡಂ ತನ್ನ ಮುನ್ನಿನ 
ದುಷ್ಕೃತವನನುಭವಿಸಿದಲ್ಲದೆ.. ಪೋಗದೆಂಬುದನಜಿಪುವಂತೆ: 
ಪಂಚತಂತ್ರ, ೪೨೫ ವ) 

ಫಲಕ ದ ಹಣ್ಣು (ನವಕಳಿಕಾಂಕುರಪ್ರಕರಮಂ 
ನವಕೋಕಿಲಕುಟ್ಕಲಂಗಳಂ ನವಫಲಕಂಗಳ೦ 
ತೋಜೆದುವಂದಿನ ಬಂದ ಮಾವುಗಳ್‌: ಅಜಿಪು, ೬. ೨೪); 
ಗುರಾಣಿ (ಉಗದಾಡೆ ಅಸಿ ಫಲಕಂ ಚಲ್ಲಣದುಡೆ 
ಪೊಂದೊಡರ್‌ ಒಪ್ಪಲ್‌ ರಣಧೀರನೆನಿಪ್ಪ: ತ್ರಿಷಷ್ಟಿಷು, ೩ 
೩) 

ಫಲಪೂರ - ಮಾದಳ (ಫಲಪೂರಂ ಜನ್ಮಸಾಫಲ್ಯಸಂ೦ಸ್ಥಿತಿಯಂ 
ಮಾಡಿದುದೆಂದು ನೋಡಿದಳಲಂಪಿಂ: ಪುಷ್ಪದಂಪು, ೩. 
೧೦೬) 

ಫಲವತಿ - ಗರ್ಭಿಣಿ (ಪಲಕಾಲಂ ಪುಷ್ಪವತಿಯೆನಾದಪೆನೆಂದುಂ 
ಫಲವತಿಯಾದಪೆನಿಲ್ಲ ಎಂದು ಲತಾಲಲಿತಾಂಗಿ ಬಾಡಿ 
ಪಾಡಟೆದೆಂಗುಂ: ಸುಕುಮಾಚ, ೯. ೯೮) 

ಫಲವಿನತ - ಹಣ್ಣುಗಳ ಭಾರದಿಂದ ಜಗ್ಗಿದುದು 
(ಧರ್ಮಾಮೃತವರ್ಷದಿಂ ಧರ್ಮಕ್ಷೇತ್ರಂಗಳೊಳ್‌ ಭವ್ಯಸಸ್ಯಂಗಳಂ 
ಅನೇಕಬ್ರತಫಲವಿನತ೦ಗಳ್‌ ಮಾಡಿ: ಆದಿಷು, ೧೬. ೪೦ ವ) 

ಫಲಸಾರ - ಯ(ವಿಯಚ್ಚರಸಂಕುಲಕ್ಕೆ ನೆಟ್ಟಗೆ ಪರಿಪಕ್ವಮಪ್ಪ 
ಫಲಸಾರಮನಿತ್ತು ನಿಜೋನ್ನತಿಕ್ಕೆಯಂ  ಪೊಗಳಿಸಿಕೊಳ್ಳೆಂ: 
ಶಾಂತೀಶ್ವಪು, ೧೦. ೯೧) 

ಫಲಾಶಿ - ಹಣ್ಣು ತಿನ್ನುವವನು (ವಿವಿಧಮೂಲಫಲಾಶಿಗಳುಂ 
ಸರೋವರನದೀನಿರ್ದುರಾ೦ಂಬುಪಾಯಿಗಳು೦ ಅಗಿ: ಆದಿಪು, 
೯. ೯೩ ವ) 

ಫಲಿತ - ಹಣ್ಣುಗಳನ್ನು ಬಿಟ್ಟಿರುವ (ಕದಳೀಪ್ರಮುಖ 
ಫಲಿತಭೂಜರಾಜಿಗಳ್‌: ಪುಷ್ಪದಂಪು, ೫. ೮೭ ವ) 

ಫಲ್ಲು - ಚಿಕ್ಕದು (ಕೂಸನೆಯಿನ್ನುಂ ಶಾಸ್ತ್ರಾಭ್ಯಾಸಂ ಪಿರಿದಿಲ್ಲ 
ಫಲ್ಗು: ವರ್ಧಮಾಷು, ೧೪. ೧೩) 

ಫಳ - [ಫಲ] ಸಾರ್ಥಕ್ಕ, ಪ್ರಯೋಜನ (ಶ್ರೀಗೆ ಫಳ೦ ಚಾಗಂ 
ವಾಕ್‌ಶ್ರೀಗೆ ಫಳ೦ ಸರ್ವಶಾಸ್ತಪರಿಣತಿ ವೀರಶ್ರೀಗೆ ಫಳಂ 
ಆಯಂ ಎಂದಿಂತಾಗಳುಂ ಅಣೆದಸೆಗಿದಂ ಪರಾಕ್ರಮಧವಳಂ: 
ಪಂಪಭಾ, ೬. ೧) 

ಫಳಕ - ಹಲಗೆ (ಅಂತಾ ಫಣಿಕಾಂತೆಗ೦ ಅರಿಕಾಂತಾಳಿಕ 
ಫಳಕತಿಳಕಹರನೆನಿಪ ಅರಿಗಂಗಂ ತನಯಂ 
ಅಧಿಕತೇಜೋವಂತಂ ಇಳಾವಂತಂ ಇಂದು 
ಮಂಡಳಕಾಂತಂ: ಪಂಪಭಾ, ೪. ೧೮) 

ಫಳಕರ್ಪೂರ - ಫಲಿತ ಕರ್ಪೂರದ ಮರ (ಫಳಕರ್ಪೂರ 
ಲವಂಗ ಲುಂಗ ಲವಳೀ ಹಿಂತಾಳ ತಾಳೀ ತಮಾಳ 
ಲತಾಸುಂದರನಂದನಕ್ಕಳುರೆ ಮುಂ ತನ್ನರ್ಚಿಗಳ್‌: ಪಂಪಭಾ, 
೫. ೮೬) 

ಫಳಕಾರ - ಉಪಕಾರ ಮಾಡುವವನು (ಇಳೆಯೊಳಗೆಲ್ಲ 
ಸಿಂಹಜೂಡನೆ ಫಳಕಾರಂ ಚಂಡಶಾಸನಂ ಬಗೆವೊಡೆ 
ಭೂತಳದೊಳ್‌ ಕೃತಫ್ನಂ: ಅನಂತಪು, ೧೧. ೫೫) 

ಫಳಪಕಾಂತತೆ - ಫಲ ಬಿಟ್ಟ ತಕ್ಷಣ ನಾಶವಾಗುವುದು, ವಾರ್ಷಿಕ 
ಬೆಳೆ (ಫಳಪಾಕಾಂತತೆಯ ಓಷಧಿಗಳ ತೆಅದಿಂದೆ 
ಸಮನಿಸಿತ್ತಕಟ .. . ದ೦ಪತಿಯೊಳ್‌: ಚಂದ್ರಪ್ರಪು, ೩. ೪೦) 


೫ 


ಫಳಪಾಕವಿರಾಮ - ಫಲ ಬಂದು ಒಣಗುವುದು (ಆ 
ಪ್ರಸ್ತಾವದೊಳ್‌ ಫಳಪಾಕವಿರಾಮಂಗಳಪ್ಪ ಗರ್ಭಷಷ್ಟಿವ್ರೀಹಿ 
ಯವ ಗೋಧೂಮಾದಿ ಮಹೌಷಧಂಗಳುಂ: ಆದಿಪು, ೮. 
೬೧ ವ) 


ಫಳಪಾಕಾಂತ - [ಫಳಪಾಕ--ಅಂತ] ಹಣ್ಣು ಬಿಟ್ಟ ಮೇಲೆ 
(ಆಯುಷ್ಯಾವಸಾನದೊಳ್‌ ಓಷಧಿಗಳಂತೆ 
ಫಳಪಾಕಾಂತದೊಳ್‌ ಕ್ಷುತವಿಜೃಂಭಣವ್ಯಾಜದಿಂ 


ಲೋಕಾಂತರಿತರಾಗಿ: ಆದಿಪು, ೫. ೬೯ ವ); ಬೆಳೆ ಬಿಟ್ಟ 
ಮೇಲೆ ನಾಶವಾಗುವ, ವಾರ್ಷಿಕ ಬೆಳೆ (ಫಳಪಾಕಾಂತಂಗಳಪ್ಪ 
ಔಷಧಿಗಳಂ ಸ್ತ೦ಬಕರ್ಯಾದಿ ನಾನಾವಿಧ ಧಾನ್ಯಂಗಳಂ: 
ಆದಿಪು, ೬. ೭೭ ವ) 
ಫಳವತಿ - ಹಣ್ಣು ಬಿಡುವ ಮರಗಿಡ (ಫಳವತಿಯಪ್ಪ ಕಲ್ಪಲತೆ 
ಪುಷ್ಪವಿಲಾಸಮನಪ್ಪುಕೆಯ್ಯವೊಲ್‌: ಮಲ್ಲಿನಾಷು, ೪. ೩) 
ಫಳವಿನಮ್ರ - ಹಣ್ಣುಗಳ ಭಾರದಿಂದಾಗಿ ಬಾಗಿದ 
(ಮಹೀಭುಜನೆಯ್ದಿದಂ ಫಳವಿನಮ್ರಮಹೀಜಸಹಸ್ರಾಘಾಟಮಂ 
ಉತ್ಪಳಖೇಟಮಂ: ಆದಿಪು, ೪. ೫೮) 
ಫಳಾಮೃತ - ಹಣ್ಣಿನ ರಸ (ಪನಸು ಆಮ್ರ ಕದಳಿ ನಾರಂಗ 
ನಾಳಿಕೇರೀ ಫಳಾಮೃತಾಸ್ವಾದದೆ ತಣ್ಣನೆ ತಣಿದು: ಆದಿಷು, 
೧೧. ೮೧) 
ಫಳಿನ - ಹಣ್ಣು ಬಿಟ್ಟ ಮರ (ಫಳಮುಳ್ಳುದು ಫಳಿನಂ: ಅಭಿಧಾವ, 
೧2) 
ಫಳಿನೀ- ಪ್ರಿಯಂಗು ಬಳ್ಳಿಯ ಹಣ್ಣು (ಫಳಿನಿ ಶ್ಯಾಮಂ ಪ್ರಿಯಂಗು 
ನಾಮಂ ನೆಗಟ್ಗುಂ: ಅಭಿಧಾವ, ೧. ೮. ೪) 
ಫಾಲ್ಗುನ - ಚಾಂದ್ರಮಾನದ ಹನ್ನೆರಡನೆಯ ತಿಂಗಳು 
(ವಿಶ್ವನಾಥನಾದಿಜಿನಂ ಫಾಲ್ಗುನ ಬಹುಲೈಕಾದಶಿಯೊಳಂ 
ಅನ೦ತಸುಖನಿಲಯನುತ್ತರಾರಾಷಾಢದೊಳೀ 
ಧ್ಯಾನಮರೀಚಿಯಿಂ ಬೆದಆ*% ಆದಿಷು, ೧೦. ೧೬) 
ಫಾಲ್ಗುನನಂದೀಶ್ಚರ - [ಜೈನ] ಫಾಲ್ಗುಣದಲ್ಲಿ ಆಚರಿಸುವ ಒಂದು 
ವತ (ಫಾಲ್ಗುನನಂದೀಶ್ವಮಾದುದಾಗಳ್‌ ಉಭಯಬಲಮುಂ 
ಉಭಯಘೋಷಣೆಯುಂ ಘೋಷಿಸಿ ಕಾಳೆಗಮಂ 
ಉಟಿದಿರ್ಪದುಂ: ಪಂಪರಾ, ೧೪. ೮೩ ವ) 
ಲ್ಲ - ಅರಳಿದ  (ತಿಳಿಗೊಳನಂ ಫಘುಲ್ಲಪಂಕೇಜಮಂ 
ನಿರ್ಮಳತಾರಾಧೀಶನ೦ ಪೋಲ್ತು: ಅಜಿತಪು, ೧. ೪೦) 
ಲ್ಲಶರ - ಹೂಬಾಣ (ಘುಲಲಶರಶಿಖಿಯ ಪೊಗೆಯೆನೆ 
ಪಲ್ಲವಿಸಿದ ಆಶೋಕೆಯಿಂದೆ ಪುಗೆ ಬಂದಳಿಗಳ್‌ 
ಮಲ್ಲಿಗೆಯಲರ್ಗಣ್ಣಳಂ: ಲೀಲಾವತಿ, ೯. ೧೧೧); ಮನ್ಮಥ 
(ಘುಲ್ಲಶರಂಗಿಸುವೆಡೆಗಿವೆ ನಲ್ಲಂಬುಗಳೆನಿಸಿ ತುಜುಗಿ 
ಮಲರ್ದಲರ್ದಸೆವೀ ಮೊಲ್ಲೆಯುಂ: ಆದಿಷು, ೧೧. ೧೧೪) 
ಘುಲ್ಲಸರಳ್‌ - ಹೂಬಾಣ (ಫಘುಲ್ಲಸರಳ್‌ ಬಸಂತದ ಪುಗಿಲ್‌ 
ನೆಜ್‌ದಿಂಗಳ ತಣ್ಣಿಸಿಲ್‌ ಮುಗುಳಲ್ಲಿಗೆ ಬಂದ ಮಾಮಲೆವ 
ತೆಂಕಣಗಾಳಿ .. .. ಎ೦ಬಿನ೦ ಬಲ್ಲವರ೦ ಮನಂಗೊಳಿಸುಗುಂ 
ಕೃತಿ ಸತ್ಯೃತಿ ನಾಗಚಂದನಾ: ಮಲ್ಲಿನಾಹು, ೧. ೪೪) 
ಫೂತ್ಕಾರ - ಶಬ್ಧಸಹಿತ ಉಸಿರು ಬಿಡುವಿಕೆ (ಮಾಕಂದಗಜ 
ಫೂತ್ಕಾರಂ  ರಥಾಂಗರಥಚೀತ್ಕಾರಂ೦ ೬... ಬೆರಸಿ 
ಬಳೆದಾಗಸಮಂ೦ ಮುಸುಂಕೆ: ಗಿರಿಜಾಕ, ೮. ೮ ವ) 
ಘೂತ್ತತಿ — ಫೂತ್ಕಾರ (ಭೃ೦ಗವಧೂರುಂಕೃತಿ 
ಶಂಖಘೂತ್ಕೃತಿರುತಂ ಉದ್ಭಕೋಕಿಳರವಂ 
ಭೇರೀಘನಧ್ವಾನಮಾಗೆ ವಸ೦ತ೦ .. .. ಅದೇಂ ಬ೦ದುದೋ: 
ಚಂದ್ರಪ್ರಪು, ೭. ೩೭) 


1 


1 


ಫೇನ - ನೊರೆ (ಉಟ್ಟ ದುಗುಲಂ ಗಂಗಾನದೀ ಫೇನಂ 
ಉಜ್ಜ್ವಲಮುಕ್ತಾಭರಣ೦ ತರತ್ತರಳ ತಾರೋದಾರ ಭಾ ಭಾರಂ 
ಎ... ಕಣ್ಣೊಪ್ಪಿತಾ ಕಾಂತೆಯಾ: ಪಂಪಭಾ, ೧. ೧೩೭) 

ಫೇರವ - ನರಿ (ಬೆಕ್ಕು ಫೇರವಂ ಕರಿ ಕಳಭಂ ವೃಕ೦ ಚಮರಿ .. 
.. ಮೊದಲಾದನೇಕ ಮೃಗಮಿರ್ಪುವು ತದ್ಧನಾಂತರಾಳದೊಳ್‌: 
ತ್ರಿಷಪ್ಟಿಪು, ೨೭. ೨೩) 


ಬ 


ಬಂಕ - ಮೂಲೆ (ಅದರ ಬಂಕದೊಳ್‌ ಒಪ್ಪುಗುಂ 
ಉಜ್ವಳಾ೦ಗನನ್ವಿತ ಬಹುಸಂಖ್ಯರುದಗಣ ಸೇವಿತಂ ಅಗ್ಗದ 
ನೀಲರೋಹಿತಂ: ಶಬರಶಂ, ೧. ೬೭) 

ಬಂಕು - ಬಾಗು, ವಕ್ರವಾಗು (ಬಂಕು-ಕೌಟಲ್ಯೇ: ಶಬ್ದಮದ, ಧಾ 
೬೦) 

ಬಂಗು - ಬೂಜು (ಅವನುಪಕಾರಮಂ ಫೇಟವೇಟ್ಟುದೆ ನಮ್ಮ 
ತಿರಿದು ತಂದುಣ್ಣಶನಕ್ಕೆ ಅವರಣ್ಣೆ ಸೂಜಿಮೊನೆಯೆನಿಸುವ 
ಎಣ್ಣೆಯುಂ ಬಂಗುಮಾದ ಕಟೆಯುಂ ಪೇಟ್ಗುಂ; ಸುಕುಮಾಚ, 
೨. ೬೮) 

ಬಂಚ - [ವಂಶ] ಕೊಳಲು (ಮದನಾನುರಾಗಮಂ ಸಿಂಪಿಸುವಂತೆ 
ಬಾಜಿಸುವ ಬಂಚದ ನುಣ್ಣರದೊಳ್‌: ಮಲ್ಲಿನಾಹು, ೧೧. 
೭೬), ಪೀಳಿಗೆ (ಶಕಾರಕ್ಕೆ ಚಕಾರಂ: ಶಷ್ಕುಲಿ-ಚಕ್ಕುಲಿ, 
ವಂಶಂ-ಬಂಚಂ: ಶಬ್ದಮದ, ೨೭೭ ಪ್ರ) 

ಬಂಚರ - ವೀಣೆ, ತಂಬೂರಿ (ಕಳಕಂಠಕಳರವಂ ಪಂಚಮದ 
ಬಂಚದಿಂಚರಮೆನಿಸೆ: ಶಬರಶಂ, ೨. ೪೨ ವ) 

ಬಂಚಿಸು - ವಂಚಿಸು (ಲಸನ್ನೇತ್ರಂಗಳ೦ ಕೂಡೆ ಬಂಚಿಸುತುಂ 
ಮೆಟ್ಟುವ ಮೆಟ್ಟನೊಳ್ಳು: ಆದಿಷು, ೭. ೧೨೩); ತಪ್ಪಿಸು 


(ಕೆಲಕೆಲವು ಅವಿನಾಣ೦ಗಳ೦ ನಾಣ್ಣಿ ಬಂಚಿಸಿ 
ಪಿರಿದುಮನುರಾಗದಿಂಮೆನ್ನ ಬರೆದ ಪಟಮನಿದನರ್ಚಿಸಿ: 
ಆದಿಪು, ೩. ೪೩ ವ); ಮರೆಮಾಚು (ಕನ್ಯಕಾರೂಪ 


ದರ್ಶನದಿ೦ ತತ್ಪುಲಕಂಗಳಂ ಬಂಚಿಸಿಯು೦ ಏಂ 
ಮೇಲ್ವಾಯ್ದುದಂ ..... ತಾಂಗಿದನಿಲ್ಲ: ಪಂಪರಾ, ೫. ೬೩) 

ಬಂಜ - [ವಂಧ್ಯ] ನಿರ್ವೀರ್ಯ (ನಿನ್ನೊಡನಿರ್ದ ಬೊಜ೦ಗರ್‌ 
ನಿನ್ನಂತಿರೆ ಬ೦ಜರಲ್ಲರ್‌ ಅದಟರ್ಕಳ್‌ ಅವರ್‌: ಧರ್ಮಾಮೃ, 
೨.೭೯) 

ಬಂಜೆ - [ವಂಧ್ಯಾ] ಗೊಡ್ಡು (ಮಗನಂ ಪಡೆವಂತಿರೆ ಬಂಜೆಗೆ 
ಮರ್ದಂ ಮಾಟ್‌ಂ: ಸಮಯಪ, ೧೨. ೩೫) 

ಬಂಜೆತನ - ಗೊಡ್ಡುತನ (ಎನಗೀ ಜನ್ಮವಿಂದಿಂತೆ 
ಬಂಜೆತನದಿಂದಂ ಪೋಕುಮೋ: ಸುಕುಮಾಚ, ೯. ೧೦೯) 

ಬಂಜೆ ಮಾಡು - ಹಾಳುಮಾಡು (ವಿಜಯಲಕ್ಷ್ಮಿವೊಲೀತನ 
ತೋಳ ತಟ್ಟೆನೊಳ್‌ ಪೊಸಯಿಸು ನಲ್ಲೆಯಂ 
ದಿವಸಲಕ್ಷ್ಮಿಯನೇಕೆಯೋ ಬ೦ಜೆಮಾಡುವೈ: ಪಂಪರಾ, ೯. 
೧೬೭) 

ಬಂಜೆವೊಟ್ಟು - ವ್ಯರ್ಥವಾದ ಸಮಯ (ಮಧ್ಯಾಹ್ನದ ಪೊಟ್ತಲ್ಲದ 


A) 


ಪೊಲ್ತು ಬಂಜೆವೊಲ್ಟು ತಾನದು ಪೊಟ್‌: ನೇಮಿನಾಹು, ೧. 


೭೯) 

ಬಂಟು — ಮೈಗಾವಲ ಪಡೆ (ತುರಗಮುಮೊಂದು 
ಸತ್ತಿಗೆಯುಮೊಂದಿರೆ ಕಾಪಿನ ಬಂಟು ಸುತ್ತಲುಂ ಬರೆ: 
ಆದಿಷು, ೧೧. ೪೬) ಶೌರ್ಯ (ಕುಂದಿನಿಂದೆಚ್ಚನದು 


೭೬೫ 


ಬಂಟಂದುಮಲ್ಲದೆ ನಿಂದುದು ಎಂದು ನಿಂದು: ಆಚವರ್ಧ, 
೭. ೫೩) 

ಬಂಟುತನ - ಶೌರ್ಯ (ಸೊಕ್ಕುವುದೆ ಬಂಟುತನ 
ತರಳತೆಯೆ ನೋಡುತ್ತಾಹಮೆಂಬರ್‌ ಧೂರ್ತರ್‌: ಕಾದಂಬ, 
೩ ೯೮ 

ಬಂಡ - ಸರಕು (ಪಲ೦ಬರ್‌ ಪರದರ್‌ ಸತ್ತರ್‌ ಉಟಿದರೆಲ್ಲರುಂ 
ಕೆಟ್ಟೋಡೆ ಬಂಡಮು೦ ಎಲುಗಳು೦ ಮೊದಲಾಗೆಲಮ್ಲಂ 
ಕಳ್ಳರ್‌ ಕಳ್ಳರ್‌ ಕೊಂಡು ಪೋದರ೯್ರ; ವಡ್ಡಾರಾ, ಪು ೭೬, 
ಸಾ ೧೪) 

ಬಂಡಣ - ಯುದ್ಧ (ಇದಿರ್ಚಿ ಪೊಣರ್ಚುವ ವರೂಧಿಗಳ 
ತಂಡದ ಗಂಡುಗೊಂಡ ಬಂಡಣಮಂ ಕಂಡು: ರಾಜಶೇವಿ, 
೬೬೯ ವು) 

ಬಂಡಳಿಸು - ಮಾತಾಡು (ಅರಗಿಳಿವಿಂಡು ಬಂಡಳಿಪ ಸಾರಿಕೆ 
ಚಾವಳಿಪುನ್ನದದಾಳಿ ಗಾವರಿಸುವ ಸೋಗೆ ಕೇಗುವ 
ಬನಮೊಪ್ಪಿದುದು: ಪುಷ್ಪದಂಪು, ೧೪. ೨೩) 

ಬಂಡಾಡು - [ಬಂಡು-ಆಡು] ಮಕರಂದ ಹೊಮ್ಮು (ಬಂಡಾಡೆ 
ಮೇಲೆ ಮಧುಕರಮಂಡಳಿಗಳ್‌ ಬಿಟ್ಟು ಮಿಳಿರ್ವ ಮಡದಿಯ 
ಮುಡಿ ಮಾರ್ಕೊಂಡುದು ಕಾರ್ಮುಗಿಲಡಿಯೊಳ್‌ 
ತಾಂಡವಮಂ ಮೆ೯ವ ಸೋಗೆನವಿಲ ಬೆಡಂಗಂ: ಆಚವರ್ಧ, 
೫. ೫೫) 

ಬಂಡಾರ - [ಭಂಡಾರ] ರಾಜನ ಬೊಕ್ಕಸ (ಎಲ್ಲಮಂ ಬಂಡಾರಂ 
ಪೊಕ್ಕವೆಂದುಂ ಪೊಳಮಡವೆಂದುಂ ಜಡಿದು 
ಬಗ್ಗಿಸಿಕೊಂಡುಣೆ: ವಡ್ಡಾರಾ, ೨೨, ೭) 

ಬಂಡಿ - ಗಾಡಿ ಬಂಡಿಗಳೊರ್ಳ ಪಟ್ಟೆಯಂ ಧಾನ್ಯಮಂ 
ತೀವಿಕೊಂಡು ಪೊಟಲ್ಲೆ ಮಾಜಲೆಂದು ಪೋಪನ್ನೆಗಂ: 
ವಡ್ಡಾರಾ, ಪು. ೭೬, ಸಾ. ೧೦) 

ಬಂಡು - ಹೂವಿನ ಮಕರಂದ (ಓಗರವೂಗಳ ಬಂಡಂ ಎಯ್ದೆ 
ಪೀರುತ್ತ ಒಡವಂದುವು ಇಂದ್ರವನದಿ೦ ಮಣಿದುಂಬಿಗಳ್‌; 
ಪಂಪಭಾ, ೧೧. ೮೧) 

ಬಂಡುಣ್‌ - ಮಕರಂದ ಹೀರು 
ನಲಿದಾಡಿ ನರ್ತಿಪ ನವಿಲ್‌ 
ಸುಕುಮಾಚ, ೧. ೭೩) 

ಬಂಡುವೋಗು - ಲಜ್ಜೆಗೊಳ್ಳು (ತಪದಿಂದ೦ ಗುಣದಿಂದಂ 
ಪುರದೊಳ್‌ ಪಲವು ದಿವಸಂ ಮೆಚ್ಚಾಗಿರ್ದಲ್ಲಿಯೆ 
ಬ೦ಡುವೋದೈ: ಧರ್ಮಾಮೃ, ೬. ೮೨ ವ) 

ಬಂದ -  [ಳವರ್‌] ಚಿಗುರಿದ (ಮೃದುಮಧುರಸ್ತನಂ ನೆಗಟ್‌ 
ಬಂದ ಎಳಮಾವಿನೊಳಿರ್ದು ಕೂಡೆ ಪಾಡಿದುದು 
ಮದಾಳಿಮಾಲೆ: ಪಂಪಭಾ, ೧೪. ೧೨); 'ಫಲಬಿಟ್ಟ 
(ಮಧುಮಾಸದ  ಗೋಸನೆ ತುಂಬಿಯಿ೦ಂಚರಂ ಬಂದ 
ಎಳಮಾವಿನೇಟ್ಸಿ; ಕಾದಂಸಂ, ೭. ೧೪) 

ಬಂದಂಬಿಡು - ಆಸೆಯನ್ನು ಬಿಡು (ಮನಸಂ ಸೈತಿಟ್ಟು 
ಬಾಟಿಸ್ಥಾಸೆಯಿಂ ಬ೦ದಂಬಿಟ್ಟು ವಿಮೋಹಮಂ ಬಿಸಿಟು ಕಣ್ಣಂ 
ಮುಚ್ಚಿ: ಧರ್ಮಾಮೃ, ೪. ೫೧) 

ಬಂದ ಕರ್ಬು - ಬಲಿತ ಕಬ್ಬು (ಕಾಯ್ತು ಕರೆವಂತಿರ್ದತ್ತು 
ಚೆಂದೆಂಗು ಸಾರಲೆವಂತಿರ್ದುದು ಬಂದ ಮಾವು: ಆದಿಪು, 
೧೧. ೬೮) 


(ಕೂಡುತಿರ್ಪ ರಥಾಂಗಂ 
ಬಂಡುಂಬ ಪೆಣ್ಣುಂಬಿ: 


ಬಂದ ಕೋಡು - [ವರ್‌] ಮೂಡಿದ ಕೊಂಬೆ (ಮಾವಿನ 
ಬಂದ ಕೋಡೆ ಕೋಡಾಗಿರೆ ಕೋಡುಗೊಂಡು ಪರಿದತ್ತು 
ವಸಂತಗಜ೦ ವಿಯೋಗಿಯಂ: ಪಂಪಭಾ, ೨. ೧೫) 


ಬಂದ ದೂವೆ - ಚಿಗುರಿದ ಎಳೆ ಹುಲ್ಲು (ಚಂದ್ರನನಂಭೋನಿಧಿ 
ಬಂದ ದೂವೆ ಮಲೆಯಂ ಕಾರ್ಗಾಲಮಂ ಸೋಗೆ 
ನೆನೆವಂತಾಂ ನೆನೆವೆಂ ಸರೋಜಮುಖಿಯಂ: ಆದಿಷು, ೧೨. 
೩೧) 

ಬಂದ ಬಟ್ಟೆಯಿನೆ ಬಿಜಯಂಗೆಯ್‌ - ಬಂದ ದಾರಿ ಹಿಡಿದು 
ಹೊರಟುಹೋಗು (ಕೆಮ್ಮಗೆ ನಿಮ್ಮಡಿ ಬಲಲಿಸಲ್ವೇಡ ಬಂದ 
ಬಟ್ಟೆಯಿನೆ ಬಿಜಯಂಗೆಯ್ಯಿಂ: ಪಂಪಭಾ, ೯. ೪೮ ವ) 

ಬಂದ ಮಾವು - ಹಣ್ಣುಬಿಟ್ಟ ಮಾವಿನ ಮರ (ಬ೦ದ ಮಾವು 
ಬೀಯದು ಕುಸುಮಾಸ್ತನಾಜ್ಞೆ ತವದು ಎಲ್ಲಿಯುಮಿಲ್ಲಿಯ 
ನಂದನಂಗಳೊಳ್‌: ಪಂಪಭಾ, ೪. ೨೧) 

ಬಂದಿ — ಸೆರೆ (ಎನಗಿ೦ದಿ೦ಗಾಜು ತಿಂಗಳ್‌ 
ಸಮನಿಸಿದಪುದಿಲ್ಲೆಲ್ಲಿಯು೦ ಬಂದಿ ಮಂಚಲ್‌; ಸುಕುಮಾಚ, 
೭. ೧೮); ಸೆರೆಯಾಳು (ಭೂನಾಯಕಂ ಬಿಡಿಸೆ ಬಿಟ್ಟ ಬಹು 


ಬಂದಿಯಿಂ ಕರಮೆ ಟಿ ಕಣ್ಣೆಸೆದುದು 
ನರೇಂದಭವನಾಂಗಣಂ: ಅಜಿತಪು, ೪. ೭) 

ಬಂದಿಕಾಣ - ಸೆರೆ ಹಿಡಿಯುವವನು (ದುರ್ಯೋಧನಂ 
ಬಂದಿಕಾಜನಂತೆ ಸೆಜ್‌ಗೆಯ್ದುಂ ವಣವೈದ್ಯನಂತೆ 
ಕೊಡಸಾರಿಯಂ ಪಿಡಿದುಂ ಸೂಳೆಯಂತೆ ಕಟಿವು 
ಉಟಿವನಚೆದುಂ ರಸವಾದಿಯಂತೆ ಕಟ್ಟಿಯುಂ 


ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ಬು: ಪಂಪಭಾ, ೬. ೭೨ 
ವ) 

ಬಂದಿಗೆ - ಕತ್ತಿಯ ಹಿಡಿಕೆ (ಕಾವಿಲ್ಲದೆ ಕೊಡೆವಿಡಿವೆನೆಂಬಂತೆ 
ಬಂದಿಗೆಯಿಲ್ಲದೆ ಸುರಗಿವಿಡಿಯದೆ ಅರಸುಗೆಯ್ವೆನೆಂಬಂತೆ: 
ಧರ್ಮಾಮೃ, ೪. ೨೯ ವ) 

ಬಂದಿವಿಡಿ - ಸೆರೆಹಿಡಿದು ಸುಲಿಗೆ ಮಾಡುವುದು (ಕಳವನೆ 
ಮರ್ಜಿ ಪೆರ್ಜೆ ಬೆಸನಂ ಪೆಣರರ್ಥಮನೀಳ್ದುಕೊಳ್ಳ 
ಸಂಚಳಿಸದೆ ಪೊಕ್ಕು ಬಂದಿವಿಡಿದವಾಯಿಲಮೊಡ್ಡುವ ನಿನ್ನ 
ಗೊಡ್ಡಮಂ: ವರ್ಧಮಾಷಪು, ೫. ೩೧) 

ಬಂದಿಸು - ವಂದಿಸು, ನಮಸ್ಕರಿಸು (ಕೌಶಂಬಿಗೆ ವಂದು 
ಉದಯಾವತ ಪರ್ವತದೊಳ್‌ ಸಿದ್ಧಕ್ಷೇತ್ರ೦ಗಳೆಲ್ಲಮಂ ಬಂದಿಸಿ 
ತೀರ್ಥೋಪವಾಸಂಗೆಯ್ದು: ವಡ್ಡಾರಾ, ಪು ೭. ಸಾ ೪) 

ಬಂದುಗೆ - [ಬಂಧೂಕ] ಒಂದು ಬಗೆಯ ಹೂ (ನಗೆಮೊಗಂ 
ಅಬ್ದಮಾಗೆ ಮಿಗೆ ಬಾಯ್ದೆಜ್‌ ಬಂದುಗೆಯಾಗೆ 
ಪಸೆಯೊಳ್‌ ದೇವಿ ಕುಳ್ಳಿರ್ದಳಾಗಳ್‌: ಲೀಲಾವತಿ, ೧೧. ೬೧) 

ಬಂದುಗೆಯರಲ್‌ - ಬಂಧೂಕದ ಹೂ (ಅರಗಿಳಿಯ ಪಿಂಡು 
ಬಂದುಗೆಯರಲಂದದ ಚಂಚುವಿಂದೆ ಕಟಮೆಯ ತೆನೆಯಂ 
ಬರೆ ಕರ್ಚಿ ಪಾಜಿತಿರ್ದುವು: ಲೀಲಾವತಿ, ೫. ೩೮) 

ಬಂದೈ - ಬಂದೆಯಾ? (ಲಾಕ್ಷಾಗೃಹಮಂ ಪುಗಿಸಲುಂ 
ಅಕ್ಷಕ್ರೀಡೆಯೊಳೆ ಧರಣಿಯಂ ಕೊಳಲುಂ ಪಿಂಗಾಕ್ಷಂಗೆ ವೇಟ್ಲು 
ಸೈರಿಸದೆ ಆಕ್ಷೇಪದಿಂ ಎಮ್ಮನಿಲ್ಲಿ ಛಿದಿಸ ಬಂದೈ: ಪಂಪಭಾ, 
೭. ೩೨) 

ಬಂಧ - [ಜೈನ] ಹಾಲು ನೀರು ಬೆರೆತ ರೀತಿಯ ಕರ್ಮದ 
ಜೀವನ (ಕರ್ಮದ ಜೀವನ ಕ್ಷೀರನೀರನ್ಯಾಯಸಂಬಂಧಂ 
ಬಂಧಮೆಂಬುದು: ಆದಿಷು, ೧೦. ೬೩ ವ); ಕಾವ್ಯರಚನೆ 
(ಬಗೆ ಹೊಸತಪುುದಾಗಿ ಮೃದುಬಂಧದೊಳೊಂದುವುದು 


೭೬೬ 


ಒಂದಿ ದೇಸಿಯೊಳ್‌ ಪುಗುವುದು: ಪಂಪಭಾ, ೧. ೮); 
ಚೌಕಟ್ಟು (ಅಂದು ಎಯ್ತಂದ೦ ಅಸಂಚಳ ಕಾಂಚನದ್ವಾರ 
ಬಂಧುರಬಂಧಗೃಹ ಉದ್ಯತ್‌ ದ್ವಾರಾವತೀಪುರಮ೦ ನರಂ: 
ಪಂಪಭಾ, ೪. ೩೨); [ಕುಸ್ತಿಯ] ಪಟ್ಟು (ಮೆಯ್ಯೊಳೆ ಸಿಡಿಲ್‌ 
ತಾಪಂತೆವೋಲ್‌ ತಾಗೆ ಮೆಯ್ಗಲಿ ಭೀಮಂ ಪೆಜಪಿಂಗದಂತು 
ಪಲವುಂ ಬಂಧಂಗಳಿಂ೦ ತಳ್ಳು: ಪಂಪಭಾ, ೬. ೨೭); ಐಹಿಕ 
ವ್ಯಾಮೋಹ (ಬಂಧಂ ಬಂಧಕಾರಣಂ ಮೋಕ್ಷಂ 
ಮೋಕ್ಷಕಾರಣಂ: ವಡ್ಡಾರಾ, ಪು. ೬, ಸಾ. ೧೬) 

ಬಂಧಕಿ - ಜಾರೆ (ಮೇಲೆ ಬಿಟ್ಟು ಆ೦ ಎಳಸಿದಪೆನೆನಲ್‌ ಬಂಧಕೀ 
ಧಾರ್ಷ್ಟ್ಯಮಲ್ತೇ: ಕಾದಂಸಂ, ೬. ೧೧) 

ಬಂಧಪಟಧರ - (ತನಗೆಂದುದುಮಂ ಕೊಳ್ಳಂ ಮನೆವೊರ್ದಂ 
ಬಂಧಪಟಧರಂ ಸಲೆ ಭೈಕ್ಷಾಶನಿ ಗುರುಪದಾಂತಿಕಾಶ್ರಿತಂ 
ಎನಿಸಿದ೦ ಉದ್ದಿಷ್ಟವಿರತನೆಂಬುದು ಪೆಸರಿಂ: ಶಾಂತೀಶ್ನಷು, 
೧೩. ೭೭) 

ಬಂಧವಿದ - ಕುಶಲ ಕೆಲಸಗಾರ (ಬಂದವಿದಂ ಕಟ್ಟಿದ ಪಲತೆಅದ 
ಮಣಿಯ ಸೂಸಕದ ನೆಟಲ್‌ ಕುಟ್ಟಿಮತಲದೊಳ್‌ ಪೊಳೆದು: 
ಚಂದ್ರಪ್ರಪು, ೬. ೪೬) 

ಬಂಧಿಸು - ಕಟ್ಟಹಾಕು (ತಸ್ಕರರ೦ ಬಾರಿಸಿ ಕಷ್ಟರಂ ಕೆಡಿಸಿ 
ದಂಡಂಗೊಂಡು ಮಿಂಡರ್ಕಳಂ ಭರದಿ೦ ಬಂಧಿಸಿ 
ಪಾಲಿಪುದು ಧತ್ರೀಚಕ್ರಮಂ ಕ್ಷತ್ರಿಯಂ: ಧರ್ಮಾಮ್ಯ, ೨. 
೫೨) 

ಬಂಧು - ಕೂಡಿದ, ಸಮೇಶವಾದ (ಮಂದಾರವರ್ಷ 
ನವಮಕರಂದ ರಜೋಗಂಧಬಂಧು ವಿವಿಧಪತಾಕಾ 
ಸಂದೋಹಾಂದೋಳನಪಟು ಬಂದಾಣಿಸಿದತ್ತು ಸಮವಸರಣ 
ಸಮೀರಂ: ಆದಿಷು, ೧೪. ೧೩೫); ನಂಟ (ಬಂಧುಗಳ 
ಬಂಧುರಮೆನೆ ಕೈಕೊಳ್ಳದೆ ಪಾಸಟ್‌ಯೊಳ್‌ 
ಕೂಸನಪ್ಪಳಿಸಿ: ಜಗನ್ನಾವಿ, ೨. ೫೩ ವ) 

ಬಂಧುಜನ - ನೆಂಟರು (ಅಂತು ಕೊಂತಿಯ ಗರ್ಭಭಾರಮುಂ 
ತಾಪಸಾಶ್ರಮದ ಅನುರಾಗಮುಂ ಒಡನೊಡನೆ ಬಳೆಯೆ 
ಬಂಧುಜನದ ಮನೋರಥಂಗಳುಂ ಒಂಬತ್ತನೆಯ ತಿಂಗಳುಂ 
ನೆಯ: ಪಂಪಭಾ, ೧. ೧೨೦ ವ) 

ಬಂಧುರ - ಸುಂದರ, ಮನೋಹರ (ಅಳಿವೃತಮಪ್ಪ ಕೊಂಬಿಳಿಯೆ 
ಸೆಂಬುಳಿಗೋಲ್‌ ವಸನ೦ ಮಿಸುರ್ಪ ಕೆಂದಳಿರ್‌ ಅತಿಪಕ್ವ 
ಬಂಧುರ ಫಲಂ: ಶಾಂತಿಷು, ೭. ೧೩೬) 

ಬಂಧುರತೆ - ಚೆಲುವು (ತಳೋದರಿಗೆ ವೃಕೋದರನಾಗಿಪಂ 
ಕಚಬಂಧಬಂಧುರತೆಯಂ: ಗದಾಯು, ೧. ೭೧) 

ಬಂಧೂಕ - ಬಂದುಗೆ, ಕೆ೦ಪು ಹೂ ಬಿಡುವ ಒಂದು ಮರ 
(ಜಪಾಪ್ರಸವರಕ್ತಾಶೋಕ ಬಂಧೂಕ ಶೋಣಮಣಿ 
ಜ್ಯೋತಿಗಳೆಕ್ಕೆಯಿಂ ಕಂಡೆ: ಆದಿಷು, ೧೬. ೩) 

ಬಂಬಣಂಬಾಡು - ಅಧಿಕವಾಗಿ ಸೊರಗು (ವಿರಕಾಕುಳೆಯಲರ್ದ 
ಲತೆಗಳಂ ಪೊರ್ದಲಣದೆ ತನ್ನಂತೆ ಬಂಬಣಂ ಬಾಡಿರ್ದ 
ಜಾದಿಯಂ ನೋಡಿ: ಪಾರ್ಶ್ವನಾಪು, ೯. ೬೯ ವ) 

ಬಂಬಲ್‌ — ಗುಂಪು (ತುಂಬಿಯ ಬಂಬಲ್ಲ್ಗಳ೦ 
ಕೆಂದಾವರೆಯರಲ್ಲಳೊಳ್‌ ಪುದಿದುಯ್ವಂತೆ: ಆದಿಪು, ೨. ೩೯ 
ವ); ಸುರುಳಿ (ಭ್ರಮದ್ಭಮರಸಂಕುಲಂ ಕುರುಳ ಬಂಬಲಂ 
ಪುಷ್ಪವಿಭ್ರಮಂ: ಆದಿಪು, ೧೦. ೨೭); ಗೊಂಚಲು 
(ಅಂಗಲತಾಲಾಲಿತಸಾಂದ್ರಚಂದನರಸಂ ಬೆಳ್ಳಿಂಗಳ್‌ 
ಎಂಬೊಂದು ಪಂಬಲ ಬಂಬಲ್ಲೆಡೆಯಾಗೆ ಬೆಳ್ಳಸದನಂ 
ಕಣ್ಣೊಪ್ಪಿತಾ ಕಾಂತೆಯಾ: ಪಂಪಭಾ, ೧. ೧೩೭) 


ಬಂಬಲ ಬಾಡು - ತೀರ ಬಾಡಿಹೋಗು, ಬ೦ಬಾಟ ಬಾಡು 
(ಕಲ್ಪವೃಕ್ಷಮುಡಿದು ಕೆಡೆಯೆ ಬಂಬಲ ಬಾಡಿದ 
ವನಲತೆಗಳುಮ೦ಂ ಪೋಲ್ತು: ಪಂಪಭಾ, ೧೪. ೪ ವ) 

ಬಂಬಲ್ಲರುಳ್‌ - ಸುರುಳುಸುರುಳಿಯಾದ ಕರುಳು (ಮಹಾಪ್ರಳಯ 
ಉಲ್ಕೋಪಮ ಮತ್‌ ಗದಾಹತಿಯಿ೦ ಅತ್ಯುಗ್ರ ಆಜಿಯೊಳ್‌ 
ಮುನ್ನಂ ಈ ಖಳ ದುಶ್ಶಾಸನನಂ ಪೊರಳ್ಳಿ ಬಸಿಜಂ 
ಪೋಟ್ಟಿಕ್ಕಿ ಬಂಬಲ್ಲರುಳುಗಳಂ ಆನಲ್ತೆ ವಿಳಾಸದಿಂ 
ಮುಡಿಯಿಪೆಂ ಪಂಕೇಜಪತ್ರೇಕ್ಷಣೇ: ಪಂಪಭಾ, ೭. ೧೨) 

ಬಂಬಲ್ಲುರುಳ್‌ - ಗುಂಗುರುಗೂದಲು (ಬೀಸುವ ಚಾಮರದ 
ಗಾಳಿಯಲೆಪಿನೊಳಲ್ಲುಗುವ ಬಂಬಲ್ಲುರುಳ ಬಂಬಲಿಂದಂ: 
ಆದಿಷು, ೪. ೯ ವ) 

ಬಂಬಲ್ಲಂಬುಲ - ಕಟ್ಟು ವೀಳೆಯ (ಮೆಯೋಗಂ ಆಗಡುಂ 
ಆರ್ಗಂ ಕುಡುತಿರ್ಪ ಕಪ್ಪುರದ ಬ೦ಬಲ್ಬಂಬುಲಂ ರಾಗಮಂ 
ಪಡೆಗೆಲ್ಲಂ ಪಡೆವಂದದಿಂ: ಪಂಪಭಾ, ೯. ೧೦೪) 


ಬಂಬಲ್ಲೆರೆ - ಸಾಲಾದ ಅಲೆಗಳು (ಸುರಿವ ಅಲರ್ಗಳಂ ಅಂದು 
ಎಡೆಗುಡದೆ ನೂಂಕಿ ಮೆಲ್ಲನೆ ತಡಿಯಂ ಸಾರ್ಜಿದಪುದಿದಣ 
ಬಂಬಲ್ಲಿರೆಗಳ್‌: ಪಂಪಭಾ, ೫. ೫೫) 

ಬಂಬಲ್ಮಾಡು - ಬಂಬಣಂಬಾಡು (ಕೂಟ್ಟ್‌ಡೆಯದನಂತೆ 


ಬಂಬಲ್ಲಾಡುತ್ತುಂ: ಧರ್ಮಾಮೃ, ೧. ೧೧೬ ವ) 


ಬಂಬಳೆಂ ಬಾಡು - ತುಂಬ ಒಣಗಿಹೋಗು (ಪಸಿವಿಂದಂ 
ತೃಷೆಯಿಂದ ಪಥಶ್ರಮದಿಂದ ಆದಮಾನುಂ ಸೇದೆಗೆಟ್ಟು 
ಬ೦ಬಳ೦ ಬಾಡಿರ್ಪನ್ನೆಗಂ: ವಡ್ಡಾರಾ, ಪು. ೧೧೦, ಸಾ. 
೨೩) 

ಬಂಬಳಿಸು - ತುಂಬಿ ಬರು (ತುಜುಗೆಮೆಯ ತೆಕೇಯೊಳ್‌ 
ಬಂಬಳಿಪ ಕಣ್ಣನಿಗಳೊಸರೆ ಮಸುಳನಾದ ದಿಟಿಯಂ: 
ಆಚವರ್ಧ, ೪. ೬೨ ವ) 

ಬಂಭರ - ದುಂಬಿ (ಫಲದಳಿಗೊಂಚಲ್‌ ಇಂದ್ರಧನು 


ಕಾರ್ಮುಗಿಲ್‌ ಅಲ್ಲಿಯ ಬಂಭರಾಳಿ ಉಜ್ಜಳಕರಿಬ್ಬಂಹಿತಂ 
ಜಲಧರದ್ದನಿ: ಉದ್ಭಟಕಾ, ೨.೪೭) 

ಬಂಭ್ರಮತ್‌ - ಸುತ್ತುತ್ತಿರುವ (ಬ೦ಭ್ರಮತ್‌ ಭ್ರಮರರವ೦ಗಳೊಳ್‌ 
ಬೆರಸಿ ಮಾರುತ೦ ಒಯ್ಯನೆ ಬಂದು ತೀಡಿದತ್ತು: ಕಾದಂಸಂ, 
೩ ೧೧) 

ಬಂಹಿಮವತ್‌ - ಅತಿಶಯವಾದ (ಹಿಮರುಚಿ ಕುಂದೆ ಕುಂದೆ 
ನೆಜ್‌ದೊಪ್ಪುವ ಚಂದ್ರಿಕೆ ಕುಂದುವಂತೆ ಬಂಹಿಮವತ್‌ ಅಪಾರ 
ಸಾಗರ: ಶಾಂತಿಪು, ೭. ೭೮) 

ಬಕ - ಬಕಪಕ್ಷಿ (ಬಕ ಕಲಹಂಸ ಬಲಾಕ ಪ್ರಕರ 
ಮೃದುಕ್ವಣಿತರಮ್ಯಮಿದಿರೊಳ್‌ ತೋಹ್‌ತ್ತು ಕೊಳಂ 
ಪರಿವಿಕಸಿತ ಕನಕ ಕ೦ಜಕಿ೦ಜಲ್ಯಪು೦ಜಪಿ೦ಜರಿತಜಳಂ: 
ಪಂಪಭಾ, ೮. ೩೮), ಒಬ್ಬ ರಾಕ್ಷಸ (ಅಯ್ದರೊಳಂ 
ನಾಮ್ಮಾಣದೆ ಬಕನ ಬಾರಿಗೊರ್ವನನೀವೆಂ: ಪಂಪಭಾ, ೩. 
೨೬) 

ಬಕವೇಷ - ಬಕಪಕ್ಷಿಯ ರೂಪ (ಬಕಂ ಬಕವೇಷದಿಂ ಪೆಜಗಣ 
ದೆಸೆಗೆ ಮೆಲ್ಲನೋಸರಿಸಿ ಬಂದು: ಪಂಪಭಾ, ೩. ೨೯ ವ) 

ಬಕವೇಷಿ - ಬಕನ ವೇಷ ಧರಿಸಿದವನು, ಕಪಟಿ (ಅಣಿದು 
ಶರಣಾಗತಜಳನಿಧಿಯಂ ಎಯ್ದೆವಂ೦ ಈ ಬಕವೇಷಿ 
ನಿನ್ನನೇನಂ ಬೇಡಿದಂ ನೀನೀತಂಗೇನಿತ್ತೆ: ಪಂಪಭಾ, ೫. ೭೧ 
ವ) 

ಬಕವೇಸಿತನ - ಮೋಸದ ಹಾದರ (ಇಂತು ಬಕವೇಸಿತನದಿಂ 
ಮಾಯಾನಿಸ್ತಹನಾಗಿ: ಧರ್ಮಾಮೃ, ೬. ೩೭ ವ) 


ಜಿಪಿ 


ಬಕಾರಿ — ಬಕನನ್ನು ಕೊಂದವನು, ಭೀಮ 
(ವನಜಾತಪ್ರಿಯಬಂಧುಗೆ ಅಂಗಪತಿಯ೦ ಧರ್ಮಂಗೆ ನಿನ್ನಂ 
ಹುತಾಶನಮಿತ್ರಂಗೆ ಬಕಾರಿಯಂ ಕುಲಿಶಿಗಂ ಗಾಂಡೀವಿಯಂ 
ಪೆತ್ತೆಂ: ಗದಾಯು, ೧೦. ೨೧) 

ಬಕುಳ -  ನಾಗಕೇಸರ ಎಂಬ ಮರ (ಬಕುಳದ 
ಪೂವಿನಕ್ಷವಳಯಕ್ಕೆ ದುಕೂಲದ ಚೆಲ್ವನಪ್ಪ ಸುಳಿಗೆಗೆ 
ಮಿಕ್ಕಗುರುವ ಬೂದಿಗೊಡ್ಡೆ ತನುವಂ: ಶಾಂತಿಷು, ೮. ೯೦) 

ಬಕೋಟ - ಬಕಪಕ್ಷಿ (ಒಂದು ಬಕೋಟಂ ಆಟಂದು ಮೀಂಗಳಂ 


ಮುಖುಂಗಿಸೆ ಮುಳಿದ ಅರಸಂ ಇಂತೆಂದಂ: ಲೀಲಾವತಿ, 
೧೪. ೮೧ ವ) 

ಬಕೋಟ ಕುಟುಂಬ - ಬಕಗಳ ಸಮೂಹ (ಆವೆಗಳ್‌ ಎಳೆಮೀನ್‌ 
ಹೊಳೆದೊಡಂ ಒಳಪೋಗದಿರ್ಪುವು 


ಜಳಾಶಯಪ್ರಾಂತದೊಳ್‌ ಬಕೋಟಕುಟುಂಬಂ: ಲೀಲಾವತಿ, 
೯. ೧೪) 

ಬಕ್ಕಂಬಯಲ್‌ — ಪೂರ್ತಿ 
(ಹಮಸಮಯದೊಳಧಿಪ೦ ತಾ ಹಿಮದಿಂದೆಲುವಡೆಯೆ 
ಬಗೆಯ ಬಕ್ಕಂಬಯಲೊಳ್‌ ಹಿಮನಿಧಿಯೆಮನಿಧಿ ಸಲೆ 
ಧೈರ್ಯಮಹಾಂಬುಧಿ ಬಳ್ಳೆವಾಸದೊಳಿರ್ದಂ: ಅಜಿತಪು, 
೧೨. ೩) 

ಬಕ್ಕಣ - [ಭಕ್ಷಣ] ತಿನಿಸು (ತಲೆಗಳ ಬಟ್ಟಲಿ೦ ಮೊಗೆದು 
ನೆತ್ತರನಾಗಳೆ ಈಂಟಿಯೀಂಟಿ ಮೆಯ್ದಲಿಗಳ ಕಂಡದಿಂಡೆಗಳ 
ಬಕ್ಕಣಮಂ ತವೆ ಮೆಲು ಮೆಲ್ಲು: ಕಬ್ಬಿಗಕಾ, ೨೨೩) 


ತೆರಪಾದ ಬಯಲು 


ಬಕ್ಕಬಯಲು - ಬಟಾ ಬಯಲು (ಆ ಸಮಯದೊಳ್‌ 
ಅಗ್ನಿಶಿಖಾಮುಖಕ್ಕೆ ದೂರಮಪ್ಪ ಬಕ್ಕಬಯಲ ತಾಣದೊಳ್‌ 
ದೊಮ್ಮಳಠಿಸಿ ನಿಂದು ಬಹುಜನಂಗಳ್‌ ಉಮ್ಮಳಿಸಿ 


ತಮೊಳಿಂತೆಂದರ್‌: ಪಂಪರಾ, ೧೧. ೧೫೫ ವ) 

ಬಕ್ಕಳೆ - ಕಂಠದ ಹಾರ (ಮೆಯ್ಯ ಮಸಿ ಕೊರಲ ಬಕ್ಕಳೆ ಪೊಯ್ಯೆ 
ಪುಗಿಲ್ಲರೆವ ಕೆಯ್ಯ ಕಂಕರಿಕೆ ಕರಂ ರಯ್ಯಮೆನೆ ಪಾಡುರ್ತಿಳ್‌: 
ಕಾವ್ಯಾವಲೋ, ೩೦೯) 

ಬಕ್ಕುಡಿ - ತಲ್ಲಣ (ಚುಂಬನಂ ಅಪ್ಪು ಚಪ್ಪರಣೆ ಬೇಡುವ ಬಕ್ಕುಡಿ 
ಕಾಯ್ದು ಕೂಡುವ ಅಟ್ಟುಂಬರಿ ಎಂಬಿವಾಗೆ: ನೇಮಿನಾಪು, ೫. 
೭೧) 

ಬಕ್ಕುಡಿಗೆಯ್‌ - ವಾದಿಸು ವಟುಗಳೋದುಗಳನಾಲಿಸಿ ತಪ್ಪಂ 
ಪಿಡಿವುವು ಉಪನ್ಯಾಸದೆ ಬಕ್ಕುಡಿಗೆಯ್ತವು ಮುನಿಗಳೊಡನೆ 
ಶುಕಶಾರಿಕೆಗಳ್‌: ಜಗನ್ನಾವಿ, ೧೬. ೫೧) 

ಬಕ್ಕೆ - ಒಂದು ವಿಧದ ಹಲಸಿನ ಹಣ್ಣು (ಗೊಲೆಯೊಳ್ಳಣ್ತುದು 
ಮೈಂದವಾಲ್‌ ಪಥಿಕರ್ಬರ್ಕೆಂದು 
ಭೃಂಗಂಗಳಿಂದುಲಿವಂತಿರ್ದುದು ಪಣ್ತ ಬಕ್ಕೆ 
ತನಿವಣ್ಣಾಗಿರ್ದುದು: ಆದಿಷು, ೧೧. ೬೮) 

ಬಕ್ಕೆವಲಸು - ಬಕ್ಕೆ (ಅನ್ಯಕುಜಮ೦ ಅಳಿರವದೆ ನಗುವವೊಲ್‌ 
ಪಣ್ತ ಬಕ್ಕೆವಲಸುಗಳೆಸೆಗುಂ: ಲೀಲಾವತಿ, ೬. ೧೨೦) 

ಬಗಟು - ತೊಡೆಗಳನ್ನು ಅಗಲಿಸು, ಭಾಗ ಮಾಡು (ಬಗಟು- 
ಊರುವಿಶ್ಲೇಷೇ: ಶಬ್ದಮದ, ಧಾ, ೨೫೩) 

ಬಗರಗೆ - ತೋಡಿದ ಗುಂಡಿ, ಚಿಲುಮೆ (ಪಥಿಕರ್‌ ಅಜಲ್ಲೊಂಡು 
ತೋಡಿದ ಅಜುಂಬುನೀರ ಬಗರಗೆಗಳುಮಂ: ಕಾದಂಬ, ೦. 
ವ); ಬೋಕಿ ಬಿಂಚು (ಉಡುವ ಪುಲಿದೊವಲೊ ಕೈಯೊಳ್‌ 
ಪಿಡಿದಾ ಲಾಗುಳದ ಕೋಲೊ ಬಗರಿಗೆಯೊ ಕೆಂಜೆಡೆಯೊ 
ಪೂಸುವ ಬೂದಿಯೊ ಬಡಗೊರವಂಗೇಕೆ ತನಗೆ ಕಾದುವ 
ಬೆಸನಂ: ಕಬ್ಬಿಗಕಾ, ೧೪೮) 


ಬಗಿ - ಬೆದಕು (ನಿಷ್ಠರದಿಕ್ಕಿ ಮೆಟ್ಟಿ ಪುಟುಗಳ್‌ ಕರಮೆಲ್ಲೆಡೆ ಪತ್ತಿ 
ಬಗಿದು ತನೆ ಮೆಯ್ಯಡಗಂ: ಧರ್ಮಾಮೃ, ೩. ೪೮) 

ಬಗೆ - ಯೋಚನೆ. ಮಾಡು (ನಿಮಿತ್ತಜ್ಞಂ ಅಂಬರ 
ಭೂಗೋಚರರೊಳ್‌ ಪರೀಕ್ಷಿಸಿ ನಿಮಿತ್ತಾಂಗಂಗಳೂಳ್‌ ನೋಡಿ 
ಕಂಡಿರದೆ ಇಂತೆಂದಂ ಬಗೆದು: ಶಾಂತಿಪು, ೫. ೨೧); 
ಪರಿಗಣಿಸು (ಶಲ್ಯನ೦ ಅಂದು ಅಶಲ್ಕನಂ ಬಗೆವವೊಲ್‌ 
ಏಳಿದಂಬಗೆದು ದಂತಿಯಂ ಆಗಡೆ ತೋಣಿಕೊಟ್ಟು ತೊಟ್ಟಗೆ 
ರಥಮಂ ಪಡಲ್ವಡಿಸಿ ಪೂಲ್ಬಂ ಅರಾತಿಯಂ 
ಅಸ್ತಕೋಟಿಯಿಂ: ಪಂಪಭಾ ಪರಿಷತ್ತು. ೧೦. ೧೧೧); 
ಮನಸ್ಸು (ತುಂಗ ಭವದ್ದೋಧದ ಬೆಳಗಿಂಗೆ ಒಳಗಪ್ಪನಿತು 
ಎನ್ನ ಬಗೆ ಪುಗದು: ಆದಿಪು, ೮. ೧೦); ಚಿಂತಿಸು, ಧ್ಯಾನಿಸು 
(ಮುಳಿಸಿನ ದಳ್ಳುರಿಗನುಗುಟುತ್ತುಂ ಚಕ್ರರತ್ನಮ೦ ಬಗೆದು 
ಬೆಸಸಿದ೦ ಭರತೇಶಂ: ಆದಿಷು, ೧೪. ೧೧೫); ಚಿಂತನೆ 
(ಮಸಿಯಿಂದಂ ಜಗಮೆಲ್ಲಮಂ ದಿತಿಸುತಂ ಮುಂ 
ಪೂಟ್ಬನೋ ಕಾಲಮೇಘಸಮೂಹಂ ದೆಸೆಯೆಲ್ಲಮಂ 
ಕವಿದುದೋ: ಪಂಪಭಾ, ೪. ೪೯); ಇಷ್ಟ (ಉಸಿರ್ದೊಡೆ 
ಬಗೆ ತೀರ್ಗು೦ ಬಿಸಿದುಂ ಬೆಟ್ಟಿತ್ತಂ ಉಸಿರದೇಂ 
ತೀರ್ದಪುದೇ: ಪಂಪಭಾ, ೪. ೬೫); ಲೆಕ್ಕಿಸು 
(ದಿವ್ಯವಚನಮ೦ ಅದ೦ ಅಂತೇನುಂ ಬಗೆಯದೆ ಕುಡಿದು 
ಅಜ್ಞಾನತೆಯಿಂ ನಂಜುಗುಡಿದರಂತಿರೆ ಕೆಡೆದಂ: ಪಂಪಭಾ, ಲೆ. 
೪೦); ಪರಿಗಣಿಸು (ಶಲ್ಯನ೦ ಅಂದು ಅಖಲ್ಯನಂ 
ಬಗೆವವೊಲ್‌ ಎಏಳಿದಂ ಬಗೆದು ದಂತಿಯಂ ಆಗಡೆ 
ತೋಜೆಕೊಟ್ಟು: ಪಂಪಭಾ, ೧೦. ೧೧೧}; ಮನೋರಥ 
(ಅಂತು ತನ್ನ ಪಗೆಯು೦ ಬಗೆಯು೦ ಒಡನೊಡನೆ 

ಮುಡಿಯೆ: ಪಂಪಭಾ, ೧೨. ೧೫೫ ವ); ಯೋಚನೆ 
ಮಾಡು (ಪಗೆಗೆ ಕಣಿಯುಂಟೇ ನಣ್ಣಿಂಗ೦ ಆಗರಮುಂಟೆ 
ನೀಂ ಬಗೆಯ: ಪಂಪಭಾ, ೧೩. ೧೦); ಆಲೋಚನೆ (ಇದಂ 
ಪಿರಿದು ಮಾಡಿ ಪೇಯ್ವೆನೆಂಬ ಬಗೆ ಮನದೊಳ್‌ ಮಿಗೆ 
ಮಾಣದಾಕ್ಷಣದೊಳಲ್ಲಿಂ ತಳರ್ದು: ಪಂಚತಂತ್ರ, ೯೬, ವ) 

ಬಗೆ ಕದಡು - ಚಿತ್ರಕೋಭೆಗೊಳ್ಳು (ಪೋದಂ ಬಗೆ ಕದಡಿ ತಾಯ 
ಪೊರೆಗೆ ನೃಪೇಂದಂ: ಯಶೋಧಚ, ೨. ೭೦) 

ಬಗೆಕಾಣ - (ರಂಜಿಪಾ ಬಗೆಯ ರಸಾಂಧಿಯಪ್ಪ ಬಗೆಕಾಜರ 
ಮೊತ್ತದಿನೊಪ್ಪಿತು ಓಲಗಂ: ಕುಸುಮಾಕಾ, ೩. ೧೬) 

ಬಗೆಗಲ್‌ - [ಬಗೆಕಲ್‌] ಮನಸ್ಸನ್ನು ತಿಳಿ (ಈ ಕಿಜಿಯವಳ್‌ 
ನಮಗೊಂದುಮಂ ಇಂತುಟೆನ್ನಳ್‌ ಇನ್ನುಂ ಬಗೆಗಲ್ವಂ 
ಅನ್ನೆವರೆಗಂ ಉಮ್ಮಳಿಸುತ್ತಿರದಿರ್‌: ಆದಿಷು, ೩. ೨೬) 

ಬಗೆಗುಂ  - ಆಲೋಚಿಸುತ್ತದೆ (ಕನ್ನೆತನಂಗೆಯ್ಯಲ್‌ ಬಗೆಗುಂ 
ನಾಣ್‌ ಮಿಗೆ ಮನಮು೦ ಇಲ್ದುವರಿಯಲ್‌ ಬಗೆಗುಂ 
ಕನ್ನಡಿಕುಂ ತನ್ನಳಿಪಂ ತನ್ನಲೆ ತಾನಿಂತು ಕನ್ನೆ 
ತಳವೆಳಗಾದಳ್‌: ಪಂಪಭಾ, ೪. ೫೫) 

ಬಗೆಗೆಡು - ವಿವೇಕ. ಕಳೆದುಕೊ (ಬದ್ಧರೋಷಿಯುಂ 
ಯುದ್ಧಾಭಿಲಾಷಿಯುಂ ಅಕಾರಣದದ್ವೇಷಿಯುಂ೦ ಅಪ್ಪ ಪಗೆವನ 
ಮನೆಯಂ ಬಗೆಗೆಟ್ಟು ಪೊಕ್ಕಂದು: ಪಂಚತಂತ್ರ, ೨೮೦ ವ) 

ಬಗೆಗೆ ಬರ್‌ - ಮನಸ್ಸಿಗೆ ತೋಚು, ಇಷ್ಟವಾಗು (ಅಂತು ಕೊಟ್ಟ 
ಅಯ್ದು ಮಂತ್ರಂಗಳ೦ ಆಹ್ಹಾನಂಗೆಯ್ದು ನಿನ್ನ ಬಗೆಗೆ ಬಂದ 
ಪೋಲ್ಟೆಯ ಮಕ್ಕಳಂ ಪಡೆವೆ ಎಂದು ಬೆಸಸಿದೊಡೆ: 
ಪಂಪಭಾ, ೧. ೮೯ ವ) 


೭೬೮ 


ಬಗೆಗೆ ವರ್‌ - ಇಷ್ಟವಾಗು (ಎಂದು ಬಗೆಗೆ ವಂದ ಪೂಗಳೊಳ್‌ 
ಪೂದುಡುಗೆಯಂ ಮಾಡಿ ವಸಂತಕಾಂತೆಯರಂತೆ ನೆಜ್‌ಯಿ 
ಕಯ್ಗೆಯ್ದಾಗಳ್‌: ಆದಿಷು, ೧೧. ೧೨೮ ವ) 

ಬಗೆಗೊಳ್‌ - ಲಕ್ಷ್ಯಕ್ಕೆ ತಂದುಕೊ (ಅರ್ಕಕೀರ್ತಿಗಂ 
ಜ್ಯೋತಿರ್ಮಾಲೆಗಂ ಅಮಿತತೇಜ೦ ಎ೦ಂಬೊ೦ ಮಗನಾದೊ೦ 
ಖೇಚರೇಂದ್ರ ಬಗೆಗೊಳ್ಳುದು ಇದಂ: ಶಾಂತಿಪು, ೫. ೬೮); 
ಮನಮೆಚ್ಚಿಸು (ವಿಪುಳಕಂಟಕನ೦ ಇನಿಸಂ ಕೊಂಡಿರದೆ 
ಕೊಂದು ಗೆಲ್ಲಂಗೊಂಡಂ ಬಗೆಗೊಳ್ಳರೆಣದೆ 
ವಿಜಯಾಂಗನೆಯಂ: ಶಾಂತಿಪು, ೫. ೫೫); ಆಕರ್ಷಿಸು 
[ಕಳಕಂಠಗೀತಂ ಬಗೆಗೊಳೆಯುಂ ವೀಣಾಕ್ವಣಂ 
ಮನಂಗೊಳೆಯುಂ: ಆದಿಪು, ೧೧. ೨೮) 

ಬಗೆಗೊಳಿಸು — ಮನಸ್ಸನ್ನು ಗೆಲ್ಲು, ಆಕರ್ಷಿಸು 
(ಸಮುಜ್ಜಳಕನಕವರ್ಣೆ ಮಿಗೆ ಬಗೆಗೊಳಿಸಿದಳ್‌ 
ಉದ್ಯಾನಕೇಳಿಲೀಲಾಕ್ಷಣದೊಳ್‌: ಶಾಂತಿಷು, ೮. ೧೮) 

ಬಗೆದ ಬಗೆ - ಕಲ್ಪನೆಯ ರೀತಿ (ಆಕೆಯ ಬಗೆದ 
ಬಗೆಯೊಳೊಡಂಬಡುವಂತೆ ಕುಲಗಿರಿಗಳ ಬಿಣ್ಣುಮಂ 
ಧರಾತಳದ ತಿಣ್ಣುಮಂ ಆದಿತ್ಯನ ತೇಜದಗುಂತಿಯುಮಂ..... 
ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದಂ: ಪಂಪಭಾ, ೧. ೧೩೯ 
ವ); ಅಂದುಕೊಂಡ ರೀತಿ (ಬಗೆಯದೆ ಮೆಯ್ದೊಕಮಂ ಬಗೆ 
ಪಗೆವರ ಕಡುವೆರ್ಚ೦ ಎನ್ನ ಪೂಣ್ಕೆಯಂ ಎರ್ದೆಯೊಳ್‌ ಬಗೆ 
ಮುನಿಯ ಮಂತ್ರಪದಮಂ ಬಗೆ ಕೂಡುಗೆ ನಿನ್ನ ಬಗೆದ 
ಬಗೆಯೊಳ್‌ ಪಾರ್ಥಾ: ಪಂಪಭಾ, ೭. ೬೭) 

ಬಗೆದರ್‌ -  [ಬಗೆ*ತರ್‌] ನಿಶ್ಚಯ ಮಾಡು (ಕೂಡಿದ 
ಕೂಟದಿಂದ ಒಲಿಸಿದ ಇರ್ವರುಮ೦ ಸಮಪಾತವಾರಿಯಿಂ 
ಕೋಡೆ ಸರಾಗದೊಳ್‌ ಮುಲುಗಿ ಮೂಡೆ ಮೃಗಾಂಕಕರಂ 
ಪಯೋರಸಂ೦ ತೀಡುವ ತಂಬೆಲರ್‌ ಮನದೊಳ್‌ ಉರ್ಕೆಗಳ೦ 
ಸುರತಾವಸಾನದೊಳ್‌ ಮಾಡೆ ರತಕ್ಕೆ ಮತ್ತೆ ಬಗೆದಂದುದು 
ದಂಪತಿ ಸೌಧಕೂಟದೊಳ್‌: ಶಾಂತಿಪು, ೮. ೧೦೦) 

ಬಗೆದೀರ್‌ -  [ಬಗೆತೀರ್‌] ತೃಪ್ತಿಹೊಂದು (ದಿವ್ಯ 
ಮುನಿಪುಂಗವರಂಬಗೆದೀರ್ಪಿನಂ ಪತಿವ್ರತಾಗುಣದಿ೦ 
ಮೆಚ್ಚಿಸು ನೀಂ: ಪಂಪಭಾ, ೧. ೧೧೮) 

ಬಗೆದೆಡೆ - ಇಷ್ಟಬಂದ ಜಾಗ (ಬಗೆಯೆಡೆಯನೆಯ್ದಿ ಬಗೆದ 
ಬಗೆಯಂ ಬಗೆದಂತೆ ತೀರ್ಚಿ ಪೋಪ ಜೋಡೆಯರಂ 
ಕಂಡು: ಪಂಪಭಾ, ೪. ೮೧ ವ) 

ಬಗೆದೋಜು - ಇಂಗಿತವನ್ನು ತೋರಿಸಿಕೊ (ಅಂಗನೆ ನೀಂ 
ಗರ್ವಿಸಿದಪ್ಪೆಯೆಂದು ಬಗೆದೋಜಂ ನಲ್ಲನೇನೊಲ್ಲನೇ: 
ಅನಂತಪು, ೮. ೪೧) 

ಬಗೆಹೋಗು - ಮನದಟ್ಟಾಗು (ಬಗೆ ಪೋಯ್ತೀಗಳೆ ಎಲೇ ಇದ್ದೆ 
ತುಹಿನಕ್ಷೋಣೀಧ್ರದುತ್ತುಂಗಸಾನುಗಳೊಳ್‌ ಭೋರೆನೆ ಬಂದು 


ಪಾಯ್ವುದದೆ ನೋಡಾಕಾಶಗಂಗಾಜಲಂ: ಕಾವ್ಯಾವಲೋ, 
೪೮) 
ಬಗೆಬರ್‌ - ಮನಸ್ಸುಂಟಾಗು (ನಾವಾಡುವಮೆ ಬನ್ನಿಂ 


ಎಂಬುದು೦ ಆಡುವ ಬಗೆ ಬಂದು ನೆತ್ತಮಂ ಧರ್ಮಸುತಂ: 
ಪಂಪಭಾ, ೬. ೭೦); ಮನಸ್ಸು ಬರು, ಮನಸ್ಸುಂಟಾಗು 
(ನೆಲನಂ ಒಪ್ಪಿಸಿ ತಪ್ಪದೆ ಬಾಟಂ ಎನ್ನದೆ ಈ 
ಉರ್ಕಿನೊಳೆಂತು ನಿಂದು ಸೆಣಸಲ್‌ ಬಗೆ ಬಂದುದು: 
ಪಂಪಭಾ, ೯. ೫೦) 


ಬಗೆಯಂ ತರ್‌ - ನಿಶ್ಚಯಿಸು (ಕ್ಷಿತಿಪತಿ ಬೇಚೆರಿಸಿ ಮಾನ್ಕರಂ 
ಮನ್ನಿಸೆ ತದ್ವತಹೀನರು೦ ಅ೦ದು ಅಖಳಬ್ರತಮಂ ಕೈಕೊಳ್ಳ 
ಬಗೆಗೆ ಬಗೆಯಂ ತಂದರ್‌: ಆದಿಪು, ೧೫. ೧೩) 

ಬಗೆಯಟೆ - ಇಂಗಿತವನ್ನು ತಿಳಿದುಕೊ (ಪಲವು ಪೂಮಾಲೆಗಳಂ 
ಬಗೆಯಣೆದು ಓಲಗಿಪುದು ಮಾಲೆಗಾಅನ೦ ಪೋಲ್ತುದು 
ಉಗ್ರಮಾಲ್ಯಮಹೀಜ೦: ಆದಿಷು, ೫. ೩೬) 

ಬಗೆಯಾಣ್ಮ -. ಮನದನ್ನ, ಪ್ರಿಯ (ಮನೆಯಾಣ್ಮನ ಕಣ್ಣೆಮೆಯ 
ಕಾಂಡಪಟಮಾಗೆಯುಂ ಬಗೆಯಾಣ್ಣನ ಕಣ್ಣೆಮೆಯ 
ದೂದವಿಯಾಗೆಯುಂ: ಪಂಪಭಾ, ೪. ೮೧ ವ) 

ಬಗೆವಲೆ - ಹೃದಯವೆಂಬ ಬಲೆ (ಕಾಲ್ಗೊಳ್‌ ತೊಡರ್ದ 
ನರೇಶ್ವರರ ಬಗೆವಲೆ ತೊಡಕಂ ಪರಿಹರಿಪವೊಲ್‌ ಆಂತಳಬಲೆ 
ಹರಿಣಪ್ಪುತಮಂ: ರಾಜತೇವಿ, ೧೨. ೯೩) 

ಬಗೆವೆರ್ಚು -. ಮನಸ್ಸು ಅರಳು (ಆನಂದಾಶುವೊಗೆಯೆ 
ಬಗೆವೆರ್ಚುತ್ತಿರ್ಮಡಿ ಮೂವಡಿ ನಾಲ್ವಡಿ ಆಯ್ದಡಿ 
ಸಂತಸದಿಂದೆ ತಂದೆ ಮಗಳಂ ಕರೆದಂ: ಗಿರಿಜಾಕ, ೩. 
೧೦೪) 

ಬಗೆವುಗು - ಮನಂಬುಗು, ಮನಸ್ಸನ್ನು ಸೇರು 
ಜೈನಮನೋದದೆ ಮಿಗೆ ಪಾಟಿಸಿ ಕುಮತಿ 
ಸಮ್ಮಕ್‌ಜ್ಞಾನಿಯಾಗಲೇನಣೆದಪನೇ: ಸಮಯಪ, ೩. ೩೩) 

ಬಗೆವೇಟತ್‌ — ಸಮಾಧಾನಪಡಿಸು (ತನಯರನಿಟ್ಟು 
ಸಂತತಿಯೊಳ್‌ ಇಂತೆಮಗಂ ಬಗೆವೇಟದೇಕೆ ಪೋದನೊ 
ನೃಪಂ: ಆದಿಷು, ೯. ೭೬); ಮನಸ್ಸಿನಲ್ಲಿರುವುದನ್ನು 
ವ್ಯಕ್ತಪಡಿಸು (ವಜದಂತನುಂ ಲಕ್ಷ್ಮೀಮತಿಯು೦ ಬಂದು 
ಮೂರ್ಛೆಯಿಂದೆಚ್ಚರಿಸಿ ಬೆಸಗೊಳೆ ತಮಗೆಂತುಂ ಬಗೆವೇಟದೆ 
ಮೌನವ್ರತ ಪ್ರತಿಜ್ಞೆಯಿನಿರೆ: ಚಾವುಂಡಪುಚಂದ್ರ, ಪು ೧೯ ಸಾ. 
೧೮) 

ಬಗ್ಗ — [ವ್ಯಾಘ) ಹುಲಿ (ಪೊದಣಿಂದಂ ಪೊಳಿಮಟ್ಟು 
ಕಟ್ಟಿದಿರೊಳ್‌ ಆರ್ಪಿನಂ ಗರ್ಜಿಸುತ್ತಿರ್ಪ ಬಗ್ಗದ 
ಬಲ್ಲಂಡಿಕೆಗಂಡು ಗಂಡುಗಲಿ ಬೇಡಂ: ರಾಜಶೇವಿ, ೫. ೯೯); 
[ವರ್ಗ] ಗುಂಪು; [ಭರ್ಗ] ಶಿವ 

ಬಗ್ಗಣೆ - ಕೋಗಿಲೆಯ ಕೂಜನ (ವಿಪಂಚಿಯಿ೦ಚರಂ ನಲ್ಲಳ ಲಲ್ಲೆ 
ಕೋಗಿಲೆಯ ಬಗ್ಗಣೆ ತುಂಬಿಯ ಗೇಯತಂ ಎಂಬಿನಂ 
ಬಲ್ಲವರಂ ಮನಂಗೊಳಿಸುಗುಂ ಕೃತಿ ಸತ್ಯೃತಿ ನಾಗಚಂದನಾ: 
ಮಲ್ಲಿನಾಪು, ೧. ೪೪); ಗದರಿಕೆ (ಸ್ಮರಶರಮೇವುವೆಂಬ 
ಶಿಶಿರಾಶುವ ತಣ್ಣದಿರೇವುವೆಂಬ ತೆಂಬೆರಲರಲೇವುವೆಂಬ 
ಕಳಕಂಠಿಯ ಬಗ್ಗಣೆಯೇವುವೆಂಬ .. . ಬದ್ದರಂ ಅಜ್‌ಯಟ್ಟಿ 
ಸಂತಮಿರಲೀಯದೆ ಬಾಳಬಸಂತವಾರಣಂ: ಅಜಿತಪು, ೭೬. 
೨೬); 

ಬಗ್ಗಿಸು - ಇಂಚರವುಂಟುಮಾಡು (ಮಾವನೆ ಮಜ್‌ಗೊಂಡು 
ಬಗ್ಗಿಸುವ ಕೋಗಿಲೆ ಕೋಗಿಲೆಯಿರ್ಕೆದಾಣದೊಳ್‌ ಜಿನುಗುವ 
ತುಂಬಿ: ಆದಿಷು, ೧. ೬೫) ಗದರಿಸು (ಕಳಕಳಿಪ 
ಅಮರಿಯರಂ ಕಣ್ಣೊಳೆ ಬಗ್ಗಿಸುವಲ್ಲಿ ಕ 
ಕರಮೆರ್ದೆಗೊಳಿಸಿದುದಾಕೆಯ ವಿಭ್ರಮಭ್ರೂಭ೦ಗ೦: ಆದಿಪು, 
ಶ್ರಿ ೧೫); ಬೈಯಿ (ಪಾರ್ವರ ಪರದರ 
ಒಳ್ಳೆಂಡಿರ್ಕಳೆಲ್ಲರುಮಂ ಎಟ್‌ದು ತಂದು ಬಗ್ಗಿಸಿಯುಂ 
ಒಟ್ಟಯಿಸಿಯುಂ: ವಡ್ಡಾರಾ, ಪು ೧೬೬, ಸಾ ೯); ಜಬರಿಸು 
(ಕಿಜಿಯಂದು ತಂದೆ ಬಗ್ಗಿಸಲಜೆಯದೆ ತಾಯ್‌ ಜಡಿದು 
ತಿಳಿಪಲಜೆಯಳೆ: ಸುಕುಮಾಚ, ೨. ೬೨); ಮೂದಲಿಸು 
(ತಂದೆ ಕಡಂಗಿ ಕಲ್ಪಿಸುವ ಕಲ್ಪಿಯನೊಲ್ಲದೆ ತಾಯಗುಟ್ಟು 


(ಬಗೆವುಗೆ 


೭೬೯ 


ನಿರ್ವಂದದಿ೦ ಎಯ್ದೆ ಬಗ್ಗಿಸುವ ಬಗ್ಗಣೆಗಳ್ಳದೆ: 
೨.೮) 

ಬಚ್ಚ - [ವೈಶ್ಯ] ವ್ಯಾಪಾರಿ (ಧನದ ಭವನಮೆನಿಪ ಸಿರಿಯ ಬಚ್ಚರ 
ಆಪಣಂಗಳಿಂ ಪೊದಳ್ಬ ಕಾವಣಂಗಳಿಂ: ಪಂಪಭಾ, ೧. 
೫೮) 

ಬಚ್ಚಣೆ - ವೇಷ, ಸೋಗು (ಪರಿಗೆಗಳಲ್ಲಿ ಕೀಲಿಸಿದ ಗೆಜ್ಜೆಯ 
ಬಚ್ಚಣೆವೆತ್ತ ಬಿಲ್ಲಳಚ್ಚರಿಗೆಡೆಯಾದ ಕನ್ನಡಿಯ ಕೂರ್ಪಿನ 
ಡೊಂಕಣಿಯಲ್ಲಿ ಜುಂಜಿನಂತಿರೆ ಮಿಳಿರ್ದಾಡುತಿರ್ಪ: 
ಕಬ್ಬಿಗಕಾ, ೨೦೪) 

ಬಚ್ಚಲ್‌ - ನಾಲೆ (ವಾಪೀಕೂಪದೀರ್ಫಿಕಾಘಟೀಯಂತ್ರಪ್ರವಾಹಂ 
ಪುಗುವ ಬಚ್ಚಲ್ಲಳ ಹೊಳಮಡುವ ತೂಂಬುಗಳ ಬೆಡಂಗು 
ಕಣ್ಣೆ ನಿರವಿಸೆ: ಅನಂತಪು, ೭. ೨೪ ವ) 

ಬಚ್ಚವಸರ - [ಬಚ್ಚ ಪಸರ] ವ್ಯಾಪಾರಿಗಳ ಅಂಗಡಿಗಳ ಸಾಲು 
(ಬಾಗಿಲ್ದಾಡದ ಮುಂದಣ ಭಾಗಂಗಳ ಬಚ್ಚವಸರಮರ್ಥಿಗೆ 
ಕುಡುವುದ್ಯೋಗದ ಪಸರಮೆ ವಿತ್ಸಮಾಗಮದಿ೦ ಗೆಯ್ದೊನಿಲ್ಲ 
ಪರದಂ ಪರದಂ: ಶಾಂತಿಪು, ೩. ೧೫) 

ಬಚ್ಚಿಸು - ಬಣ್ಣ ಹಾಕು (ಬರೆಯಲ್ಲಾರದು ಬಚ್ಚಿಸಲ್ಕರದು: 
ಅನಂತಪು, ೧. ೧೧೪) 

ಬರ್ಚಿಸು - ಬಚ್ಚಿಸು (ಬರೆದು ಬರ್ಚಿಸಿದಂತೆವೊಲಾಗೆ 
ನೂತನವಾ ಇಕೇತನಂ: ಜಗನ್ನಾವಿ, ೧೦. ೯೩) 

ಬಜಾವಣೆ - ಬಾಜನೆ, ವಾದ್ಯ ಬಾರಿಸುವಿಕೆ (ತೇನತೇನಮೊದವಲ್‌ 
ತಾನ  ಲಯಂ ಮುಂಜಲ್ಲಂಭ್ರಮದಿ೦ ಬಾಜಿಸಿದಳ್‌ 
ಬಜಾವಣೆಯಿನ೦ದಂಬೆತ್ತವಳ್‌ ವೀಣೆಯಂ: ರಾಜಶೇವಿ, ೧೦. 
೩೨) 

ಬಜ್ಜರ - [ವಜ] ನವರತ್ನಗಳಲ್ಲಿ ಒಂದು (ನಿಡಿದಾದ ಬಾಹುಬಳ೦ 
ಉನ್ಮದಸಿ೦ಧುರಕಂಧರಕ್ಕೆ ಬಜ್ಜರದ ಅಮಳ್ಗಂಬಮಾದ ತೊಡೆ 
.- « ನೃಪೇಂದ್ರನಾ: ಅನಂತಪು, ೨. ೨) 

ಬಜ್ಜರವಸರ - ವಜ್ರದ ಅಂಗಡಿ (ದೆಸೆಗಳ್‌ ನಿಜಾಂಶುವಿಂ 
ರಂಜಿಸುತಿರೆ ಪುಂಜಿಸಿದ ಪೊನ್ನ ಪುಂಜಿಕೆಯಿಂದಂ ಕೊಸಗಿನ 


ಸುಕುಮಾಚ, 


ಮರದುಖುಗಲರಲ್ಪೆಸೆವಂತೆಸೆದಿರ್ಪುದಲ್ಲಿ ಬಜ್ಜರವಸರಂ: 
ಜಗನ್ನಾವಿ, ೯. ೧೦೭) 
ಬಜ್ಜರಿಗಟಕಿ ದ ಹೇಸರಗತ್ತೆ (ಕರಿಯ ಪಿರಿಯ ಮೆಯ್ಯ 


ನಿಡಿಯ ಕಿವಿಯ ಕುಣಿದು ಮೆಟ್ಟುವ ಬಜ್ಜರಿಗಟೌಗಳುಮಂ: 
ಆದಿಷು, ೪. ೫೪ ವ) [ಎಲ್‌. ಬಸವರಾಜು ಅವರ ಆವೃತ್ತಿ] 

ಬಜ್ಜರಿಗೆ — ಹೇಸರಗತ್ತೆ (ಅವಯವದೆ ಕುಣಿದು ಮೆಟ್ಟಿವ 
ಸವಡಿಯ ವಜ್ಜರಿಗೆ ಪಿಡಿದ ಸತ್ತಿಗೆಯ ವಿಳಾಸವದು ಅಮರ್ದ 
ಲೀಲೆಯಿಂ: ಆದಿಷು, ೧೧. ೪೧) [ನರಸಿಂಹಶಾಸ್ತಿಗಳು 
ಬಿಜ್ಜಣಿಗೆ' ಎಂಬ ಪಾಠವನ್ನೂ ವೆಂಕಟಾಚಲಸ್ತಿಗಳು "ವರಿಗೆ 
ಎಂಬ ಪಾಠವನ್ನೂ ಸ್ವೀಕರಿಸುತ್ತಾರೆ] 

ಬಚ್ಚೆಗುಂಟಣಿ - ಧೂರ್ತೆಯಾದ ಕುಂಟಲಗಿತ್ತಿ (ಬಜ್ಜೆಗುಂಟಣಿ 
ಸಜ್ಜಿವನೆಯ ಬಾಗಿಲಂ ಪತ್ತಿ ಮಜ್‌ಗೇಳುತ್ತಿರ್ದೊಳಗಂ 
ಪೊಕ್ಕು, ಚಂದ್ರಪ್ರಪು, ೮. ೫೯ ವ) 

ಬಟ್ಟನೆ - ದುಂಡಗೆ (ಪುಟ್ಟುವ ಗಾಳಿಯ ಬಟೆಯನೆ ಬಟ್ಟನೆ 
ಸುಟೆಗೊಳೆ ಮರುದ್ದಿಮಾನಪ್ರಕರಂ: ಜಗನ್ನಾವಿ, ೧. ೪೫) 

ಬಟ್ಟನೆ ಬರ್‌ - ಸುತ್ತುವರಿ (ಷೋಡಶ ಖುತ್ತಿಜರ್ಗೆ ಇತ್ತುದಕ್ಕೆ 
ಬಾಯ್ದಿಟ್ಟಿರೆ ವಿಪಕೋಟ  ಮಡಗಲೈಡೆಯಿಲ್ಲದೆ ಪೊನ್ನ 
ರಾಶಿಯಂ ಬಟ್ಟನೆ ಬಂದು ಕಾಯೆ ಏಂ ತೊದಳಿಲ್ಲದಿತ್ತನೋ: 
ಪಂಪಭಾ, ೬ ೩೯); ಸುತ್ತುತ್ತ ಬರು (ಪೆಣ್ಣಾಗೆ 


ಮೇಣಂತಂಬರದೊಳ್‌ ಬಟ್ಟನೆ ಬರ್ಪೊಡತ್ಯಧಿಕಲಾರ್ಭಂ: 
ಲೋಕೋಪಕಾ, ೧೨. ೨೦) 

ಬಟ್ಟನೇಜೆಲ್‌ - ಗುಂಡು ನೇರಿಳೆ ಹಣ್ಣು (ಆ ಬಟ್ಟೆಯೊಳ್‌ ಬೆದಕಿ 
ಬಟ್ಟನೇಜೆಲ ಚೆಂಗಾರೆಯ 
ಸಹಕಾರೋಚ್ಚಿಷ್ಟಪಕ್ವಂಗಳಂ: ಸುಕುಮಾಚ, ೪. ೫೭) 

ಬಟ್ಟಲ್‌ - ದುಂಡಾದ ಪಾತ್ರೆ (ಪಿರಿದೊ೦ದು ಕಾಜಿನ ಬಟ್ಟಲೊಳ್‌ 
ಕಮ್ಮಿತಪ್ಪ ನೀರಂ ತೀವಿ ಚ೦ದ್ರಬಿ೦ಬ೦ ನೀರೊಳ್‌ ಕಾಣ್ಬಂತಿರೆ 
ಮಾಡಿ: ವಡ್ಡಾರಾ, ಪು. ೧೮೬, ಸಾ. ೧೬) 

ಬಟ್ಟಸರಿ - ಸುತ್ತಾಡು (ತಿಟ್ಟನೆ ತಿರಿದು ಬಟ್ಟಸರಿವಂದೊಡೆ ಮೆಯ್ಯ 
ಬಣ್ಣಮು೦ ಪುಣ್ಯಮು೦ ಅರಿಸಿನದ ಪಿಂಜೆಯಂತೆ ಪಾಣಿ 
ಪೋಕುಂ: ನೇಮಿನಾಹು, ೫. ೪ ವ) 

ಬಟ್ಟಾಡು - (ಗೋಲಿ, ಚೆಂಡು ಮೊದಲಾದ] ದುಂಡಾದ 
ವಸ್ತುಗಳೊಡನೆ ಆಟವಾಡು (ವಟ್ಟಂದೆತ್ತುದು ಬೆಳ್ಳಿಯ ಬೆಟ್ಟಂ 
ಬಿಣ್ಣಿಂಗೆ ಎನಿಪ್ಪ ಕೋಟಿಕಶಿಲೆಯಂ ಬಟ್ಟಾಡಿದ ಬಾಹಾಬಲಂ 
ಇಟ್ಟಳವು ಎಂಟನೆಯ ಕೇಶವಂಗಿದಿರುಂಟೇ: ಪಂಪರಾ, ೧೨. 
೬೮) 

ಬಟ್ಟಿಗೆ - ಬಣ್ಣ ಬಳಿಯುವ ಕುಂಚ (ಪಳಿಕಿನ ಪಲಗೆಯುಮಂ 
ಬಣ್ಣವಣ್ಣಿಗೆಯ ಬಟ್ಟಿಗೆಗಳುಂ ತಾನೆ ತಂದು ಕೊಟ್ಟು: 
ಲೀಲಾವತಿ, ೭. ೮೮ ವ) 


ಬಟ್ಟಿಗೆವಲಗೆ - [ಮೃತ್ತಿಕಾಫಲಕ] ಚಿತ್ರ ಬರೆಯುವ [ಮಣ್ಣಿನ] 


ಹಲಗೆ (ಬರೆಯಲೆಂದು ಬಟ್ಟಗೆವಲಗೆಯಂ ತರಿಸಿ ತಿಟ್ಟಮಿಟ್ಟು 


ಬರೆವನ್ನೆಗಂ: ಆದಿಷು, ೪. ೬೩ ವ) 

ಬಟ್ಟಿತು - ದುಂಡಾದ (ಪೊಜ್‌್‌ಯಲ್ಲದೆ ಬಟ್ಟಿತಪ್ಪ ಬಾಯ್ದೆಆ* 
ಪಂಪಭಾ, ೧. ೧೦೮) 

ಬಟ್ಟಿದು - ದುಂಡಾದ (ಮುನ್ನ೦ ಬಟ್ಟಿದುವೆನಿಸುವ ಮೊಲೆ 
ನಿರ್ವೆಟ್ಟದುವಾದುವು ನೃಪಂಗೆ ಬೆನ್‌ ಸೋಂಕಲೊಡಂ: 
ಯಶೋಧಚ, ೨. ೫೮) 

ಬಟ್ಟಿನಂಬು - 
ಬಲಮೆಲ್ಲಮ೦ ಜವನಂತೆ ಒಕ್ಕಲಿಕ್ಕಿ ಕೊಲ್ವ ಕಳಶಕೇತನನಂ 
ಯಜ್ಞಸೇನಂ ಏನುಂ ಮಾಣದೆ ಆತನ ಮೇಲೆ ಬಟ್ಟಿನಂಬಿನ 
ಬೆಳ್ಳರಿಯುಮಂ ಕೆಲ್ಲಂಬಿನ ತಂದಲುಮ೦ ಪಾರೆಯಂಬಿನ 
ಸೋನೆಯುಮಂ ಸುರಿಯೆ: ಪಂಪಭಾ, ೧೨. ೨೧ ವ) 

ಬಟ್ಟು - [ವೃತ್ತ] ಬಚ್ಚದಾಟ (ಒಡನಾಡಿಯು೦ ಒಡನೋದಿಯುಂ 


ಒಡವೆಳೆದುಂ ಗುಳ್ಳೆಗೊಟ್ಟಿ ಬಟ್ಟು ಉಳಿಸೆಂಡು 
ಪೊಡೆಸೆಂಡಿಂಬಿವನಾಡುತ್ತ ಒಡವಳೆದರ್‌ ತಮ್ಮೊಳಳೆಳಸೆ 
ತತಂಗೆಡೆಗಳ್‌: ಪಂಪಭಾ, ೨. ೩೦); ದುಂಡಾದ ಬಿಲ್ಲೆ 


(ಭ್ರಮರಸ೦ಕುಳ೦ ಬನದೊಳಟ್ಟೆಯಿ೦ದಾಡುತಿರ್ಪ ಮನ್ಮಥನ 
ಪೊನ್ನ ಬಟ್ಟುಗಳ ಪೋಲ್ಡೆಯಂ ಪುಟ್ಟಿಕುಂ: ಸುಕುಮಾಚ, ೯. 
೫೦) ಬಿಲ್ಲೆಯಾಟ (ಒಡನಾಡಿಯು೦ ಒಡನೋದಿಯುಂ 
ಒಡವಳೆದುಂ ಗುಳ್ಳೆಗೊಟ್ಟ ಬಟ್ಟು ಉಳಿಸೆಂಡು೦ ಪೊಡೆಸೆಂಡು 
ಇವಂ ಆಡುತ್ತ ಒಡವಳೆದರ್‌ "ತಮ್ಮೊಳೆಳಸೆ ತಂತಂಗೆಡೆಗಳ್‌: 
ಪಂಪಭಾ, Ex ೩೦); ತೂಕದ ಬಿಲ್ಲ (ಪೆರ್ಮೊಲೆ ಕಾಯ್ದ 
ಕರ್ಬೊನದ ಬಟ್ಟುವೊಲಾಯ್ತು: ಲೀಲಾವತಿ, ೧೪. ೧೦೬) 


ಬಟ್ಟುಗೆಯ್‌ - ಉಂಡೆಮಾಡು (ಸಿಡಿಲಂ ನೆಟ್ಟನೆ ಬಟ್ಟುಗೆಯ್ದ 


ತೆಅನಪ್ಪಾ ದಿಟ್ಟಿಯುಂ: ಶಾಂತೀಶ್ಚಪು, ೩. ೫) 

ಬಟ್ಟೆ - [ವರ್ತ] ದಾರಿ (ಆ ಬಟ್ಟೆಯೊಳ್‌ ಇನಿತಡಗುಂ 
ಕೆಯ್ದಾರದೆಂದು ಆತುರಿಸುತ್ತುಂ ನಿಂದನೊರ್ವಂ 
ಪುಳಿಂದಂ: ಕಾದಂಸಂ, ೧. ೪೯) 


ಮೆಲುಗುಲ 
ತಾ| ತಾ 


ದುಂಡಾದ ಅಲಗುಳ್ಳ ಬಾಣ (ಅಂತು ತನ್ನ 


೭೭೦ 


ಬಟ್ಟೆಗ - ದಾರಿಹೋಕ (ನಲವಿ೦ ಜಬೆಳಗೆಯ್ಗೆಜಗುವ 
ಪಕ್ಕಿಗಳನಲೆದು ಸೋವ ನಾಡ ಗಾಡಿಕಾರ್ತಿಯರ 
ಗಾಡಿಕಾರ್ತಿಯರ ಗಾಡಿಗೆ ಸೋಲ್ತು ನಿಲ್ವ ಬಟ್ಟೆಗರ: ಕಬ್ಬಿಗಕಾ, 
೧ ವು 

ಬಟ್ಟಗಟ್ಟು - ದಾರಿಗೆ ಅಡ್ಡಕಟ್ಟು ದರೋಡೆಮಾಡು (ಅಡವಿಯೊಳ್‌ 
ಕಳ್ಳರ್‌ ಬಟ್ಟೆಗಟ್ಟಿ ಮೇಲ್ವಾಯ್ದಿಜೆದೊಡೆ: ವಡ್ಡಾರಾ, ಪು. ೭೬, 
ಸಾ. ೧೩) 

ಬಟ್ಟೆಗಳಂ ಸೋದಿಸು - ದಾರಿ ಹುಡುಕು, ಉಪಾಯಮಾಡು 
(ನಾಮಿದನಣೆಯದಂತು ಬೇಂಟೆಯ ನೆವದೊಳ್‌ ಬಟ್ಟೆಗಳಂ 
ಸೋದಿಸುವಂ ಎಂದು ನಿಚ್ಚಂ ಬೇಂಟೆವೋಗೆ: ಪಂಪಭಾ, ೩. 
೪ ವ) 

ಬಟ್ಟೆಗಳ್ಳ ಕಳ್ಳ - ದಾರಿಹೋಕರನ್ನು ಸುಲಿಯುವ ಕಳ್ಳ (ಆವೆಡೆ 
ದುರ್ಗಮಮಂ ಅಲ್ಲಿಯೆ ಭಾವಭವಂ ಬಟ್ಟೆಗಳ್ಳ ಕಳ್ಳನ 
ತೆಅದಿ೦ದ: ಪಾರ್ಶ್ವನಾಪು, ೩. ೯೯) 

ಬಟ್ಟೆಗಾಣ್‌ - ದಾರಿಕಾಣು, ಉಪಾಯ ಹೊಳೆ (ನಭಂಬರಂ 
ಪೊದಳ್ಳೊದವಿದ ಕೋಮಟೆಯಂ ನುಗುಳ್ಳು ಪೋಗಲಃಪತಿಗೆ 
ಬೇಲ್‌ ಬಟ್ಟೆಗಾಣದೆ ತಡೆದಿರ್ಪಂ: ಪುಷ್ಪ ಪ್ಪದಂಪು, ೨. ೬೪) 

ಬಟ್ಟೆಗೆಡು - ದಾರಿ ತಪ್ಪು (ಒಂದಟವಿ ಪ್ರದೇಶದೊಳ್‌ ಬಟ್ಟೆಗೆಟ್ಟು 
ಎಮಗಿಲ್ಲಿ ದಾರಿತೋರ್ಪರಾರ್‌ ಎಂದು ಪೆಜದುಪಾಯಮಿಲ್ಲ 
ಎಂದು: ಚಾವುಂಪು, ಪು. ೪೫೦. ಸಾ. ೨೪) 

ಬಟ್ಟೆದೋಜು - ತೋರಿಸು (ಗುಣಾರ್ಣವಭೂಭುಜಂಗೆ 
ಬಟ್ಟೆದೋಜುವವೊಲಂದು ಒಗೆದಂ ಕಮಲೈಕಬಾಂಧವಂ: 
ಪಂಪಭಾ, ೪. ೧೧೧) 

ಬಟ್ಟೆಬರು - ದಾರಿಯಲ್ಲಿ ನಡೆತರು (ನೀನೊರ್ವ ಬ್ರಾಹ್ಮಣನೊಡನೆ 


ಬಟ್ಟೆಬರುತಂ ದೇವತಾಜಾತಿ ಪಾಷಂಡಮೋಹ 
ಪ್ರತಿವಿಧಾಯಿಗಳಪ್ಪ ಕಥೆಗಳಂ ಪೇಟ ಚಾವುಂಪು, ಪು. 
೪೪೭. ಸಾ. ೩೦) 


ಬಟ್ಟೆಯ ಕಣ್‌ - ದಾರಿಯ ಮುಂಭಾಗ (ಪೊಟಲೊಳ್‌ ಬಟ್ಟೆಯ 
ಕಣ್ಣೊಳ್‌ ರಾತ್ರಿ ಪ್ರತಿಮೆ ನಿಂದೊರ್‌: ವಡ್ಡಾರಾ, ಪು ೧೫೨, 
ಸಾ ೧೨) 

ಬಟ್ಟೆಯರ್‌ - ದಾರಿಹೋಕರು (ವಿವಿಧ ದೇವಗೃಹದಾಟಪಾಟದಿಂ 
ಮುಗಿ ಬಟ್ಟೆಯರ ನೋಟ್ಟ ನೋಟದಿಂ: ಪಂಪಭಾ, ೩. 
೨೨) 

ಬಟ್ಟೆವರ್‌ - ದಾರಿಯಲ್ಲಿ ನಡೆ (ಭಟಾರಾ ಕ 
ಬಟ್ಟೆವಂದುಪವಾಸಂಗೆಯ್ದು ಸೇದೆವಟ್ಟರ್‌: ವಡ್ಡಾರಾ, ಪು. 
೯೦, ಸಾ. ೨೫); ಪ್ರಯಾಣಿಸು (ಭಟಾರಾ ನಿನ್ನೆ ಬಟ್ಟೆವಂದು 
ಉಪವಾಸಂಗೆಯ್ಬ್ದು ಸೇದೆವಟ್ಟರ್‌: ವಡ್ಡಾರಾ, ಪು. ೯೦, ಸಾ. 
೨೫) 

ಬಟ್ಟೆವೋಗು — ದಾರಿಯನ್ನು ಅನುಸರಿಸು 
ಮುದುಗಣ್ಣನದೊಳಿದೇಂ ಉಂತೆ ಬಟ್ಟೆವೋಪೊಡೆ 
ಆದಿಪು, ೯. ೧೦೭) 

ಬಟ್ಟೆವೋಪ - ದಾರಿಹೋಕ, ಪ್ರಯಾಣಿಕ (ಇರದೂರೂರ 
ಪೊಲಂಗಳೊಳ್‌ ಸುಚೆವರಂ ಸೀಟ್ಟಿಕ್ಕುತು೦ ಬಟ್ಟೆವೋಪರಂ 
ಎಬ್ಬಟ್ಟಿ ಕೊಲುತ್ತುಂ ಆಂತ ಭಟರಂ ತುತ್ತೆತ್ತುತಂತಿರ್ದ 
ಸಿಂಧುರವಿದ್ವಿಡ್ವಯದಿಂದ ಸಿಂಧುವಿಷಯಂ ಪಾಣಾಗೆಯುಂ: 
ಶಾಂತೀಶ್ವಪು, ೩. ೭) 

ಬಡಕ - ಬಡಕಲು ವ್ಯಕ್ತಿ (ಕಪ್ರತ್ಯಯಕ್ಕೆ: ಬಡಕಂ ನಿಡುಕ೦ ಕಿಡುಕಂ 
ಒಣಕಂ: ಶಬ್ದಮದ, ೨೧೬ ಪ್ರ 


ನಿನ್ನೆ 


(ನಿಮ್ಮ 


೬ 
ಪೋಗಿಂ: 


ಬಡಗಣ್‌ - ಉತ್ತರದಿಕ್ಕು (ಮೇರು ಪಡುವಣ್ಣೆ ಸೀತಾಶೀರಂ 
ತೆಂಕಣ್ಣೆ ನೀಲಗಿರಿ ಬಡಗಣ್ಣೆ ಆ ತಾರಂ ದ್ರಾವಣರಣವಕ್ಷಾರಂ 
ಮೂಡಣ್ಣೆ ತನಗೆ ಸೀಮೆಯೆನಿಕ್ಕುಂ: ಮಲ್ಲಿನಾಪು, ೨. ೯) 

ಬಡಗಣ - ಉತ್ತರದಿಕ್ಕಿನ (ಜಂಬೂದ್ವೀಪದ ಮೇರುವಿನ 
ಮೂಡಣ ವಿದೇಹದ ಸೀತಾನದಿಯ ಬಡಗಣ ತಡಿಯೊಳ್‌: 
ಆದಿಹು, ೩. ೮ ವ) 

ಬಡಗಮೊಗ - ಉತ್ತರಾಭಿಮುಖ (ಬಡಗಮೊಗದಿರ್ದು ಕರ್ಮದ 


ತೊಡರಂ ಪ*ವಂತೆ. ಕೇಶಪಾಶಮನಂತಾಗಡೆ ಪಳೆಸು: 
ಆದಿಪು, ೬. ೨೪) 
ಬಡಗಲ್‌ - ಉತ್ತರದಿಕ್ಕು (ಕಂಜಾಂಬಕೆ ಕೇಳ್‌ಬಡಗಲ್‌ 


ರಂಜಿಪುದು ವಿಲಾಸಮೆಂಬ ನಗರಂ: ಉದ್ಭಟಕಾ, ೧೧. 
೩೦) 

ಬಡಗಿ - [ವರ್ಧಕಿ] ಮರಗೆಲಸದವನು (ನೃಪತಿ ತನ್ನ ಬಡಗಿಗಳ್‌ 
ವಿಶ್ವಕರ್ಮನುಂ ವಿಶ್ವಮತಿಯೆಂಬೊರಂ ಕರೆಯಿಸಿ: ವಡ್ಡಾರಾ, 
ಪು. ೧೪೭, ಸಾ. ೪) 

ಬಡಗು - ಉತ್ತರದಿಕ್ಕು (ಅಟ್ಟುದಿಲ್ಲೆಳೆ ತೇಂಕಿರ್ದುದು ಭಾರದಿಂ 
ಬಡಗೆನಲ್‌ ಪೆಂಪಾರ್ಗಗಸ್ತ್ಯ೦ಬರಂ: ಪಂಪಭಾ, ೪. ೨೦) 

ಬಡತನ - ಕೃಶತೆ (ಎಂದು ಮನದ ಮಖುಕಮುಮಂ ಎರ್ದೆಯ 
ಕುದಿಪಮುಮಂ ಬಗೆಯ  ಕುಜೆಪಮುಮಂ ಮೆಯ್ಯ 
ಬಡತನಮುಮಂ ಅಜೆಯೆ ತೋಟಿ ನುಡಿದೊಡೆ: ಪಂಪಭಾ, 
೪. ೬೮ ವ); ದಾರಿದ್ರ 

ಬಡದೇಸಿಗ - ಅನಾಥ (ಬಡದೇಸಿಗ೦ .. .. ತೊನ್ನನಾದೊಡವಂ 
ಪಟ್ಟೆಡೆಯೊಳ್‌ .. . ಆರ್ಹತಮಾಗೆ ರಕ್ಷಿಪರ್‌ ಸಲೆ ಜೈನರ್‌: 
ಸಮಯಪ, ೪. ೮೫) 

ಬಡನಡು - ತೆಳುವಾದ ಸೊಂಟ (ನೆಲೆಮೊಲೆಯ ಬಿಣ್ಣಿಂಗೆ 
ಬಡನಡು ಬಳ್ಳೆ: ಗಿರಿಜಾಕ, ೨. ೧೦೫ ವ) 

ಬಡಪ - ಜಡಿಮಳೆ (ತಂದಲ್ಲೋನೆ ನಟ್ಟ ಬಡಪಮೆನಲ್ಲುರಿದುವು 
ಬಿಡದೆ: ಜಗನ್ನಾವಿ, ೪. ೩೨) 

ಬಡಪಡು — ಬಡವಾಗು (ಸುಪರ್ವಪರ್ವತದ 
ಕಾ೦ಂಚನರೇಣುಗಳ೦ ಪರಾಕ್ರಮೋದ್ಯೋಗದಿಂ ಎತ್ತಿ ತಂದು 
ನಿನಗಿತ್ತ ಅದಟ೦ ಬಡಪಟ್ಟು ಬೆಟ್ಟದೊಳ್‌ ಪೋಗಿ ತೊಲಲ್ಬು: 
ಪಂಪಭಾ, ೭. ೪೭) 


ಬಡಪಾರ್ವ - ಬಡ ಹಾರುವ (ಸಿರಿಮೆಯ್ಕೊಳಗೆ ಅಂದು 
ಅಟಿವಿರೆ ನೆರವಿಯೊಳಾಣಟಿವರ್‌ ಒರ್ಮೆ ಕಂಡರಂ 
ಅಣೆಯಲ್ಕರಿದೆಮ್ಮಂ ಬಡಪಾರ್ವರನರಸರೆ ನೀಮೀಗಳ್‌ 


ಅಜೆವಿರಣೆಯಿರೋ ಪೇಟೆಂ: ಪಂಪಭಾ, ೨. ೬೩) 

ಬಡಬ - ಬಡಬಾಗ್ನಿ (ಬಡಬನ ಅಳುರ್ಕೆಯೊ ಭೈರವನ 
ಅಡರ್ಪೊ ಮಿಳ್ತುವಿನ ದರ್ಪಮೋ .. . ಮಾರ್ಪೊಡೆಯೊ: 
ರಾಜಶೇವಿ, ೬. ೮೨) 

ಬಡಬಡಾಗು - ತುಂಬ ಸೊರಗಿಹೋಗು (ತಳಿದಶನಾದಿ ತಪದಿಂ 


ಕಳೇವರಂ ಬಡಬಡಾಗಿ ಗಿಡಿಗಿಡಿಜಂತ್ರಂ 
ಮಿಳಿಮಿಳಿಗಣ್ಗಳೆನಲ್‌ ನೋಂತಳ್‌: ಸುಕುಮಾಚ, ೯. ೮) 
ಬಡಬೆ - ಕುದುರೆ (ತುರಂಗಮೆನೆ ಕುದಿರೆ ಬಡಬೆ 


ವಾಮಿಯೆನಿಕ್ಕುಂ:: ಅಭಿಧಾವ, ೧. ೧೪. ೨೨) 

ಬಡಬಾಗ್ನಿ - ಬಡಬಶಿಖಿ (ಜಿನಭಾವನೆಯೆಂಬ ಬಡಬಾಗ್ನಿಯಿಂ 
ವಿಷಯಸಾಗರಮಂ ಹಪೀರದೆ ಶಾಶ್ವತಸುಖಂ 
ದೊರೆಕೊಳ್ಳದು: ಧರ್ಮಾಮೃ, ೭. ೫೫ ವ) 


೭೬೧ 


ಬಡವಡು - ಬಡವಾಗು, ಕೃಶವಾಗು (ನೋಂತ ಬಡವಟ್ಟೊಡಲಂ 
ಸಲ್ಲೇಖನದಿಂದಿಟಿಪಿದೊಡಲ್ಲದದೇಂ ದೇವನಾಗಲೆನಗಂ 

ನಿನಗಂ: ಅನಂತಹು, ೬. ೬) 
ಬಡವಾ - ಬಡಬಾಗ್ನಿ (ಬಡವಾಮುಖದನ್ನಮಪ್ಪ ಬಾಣಾವಳಿಯಿಂ 

ಮಹೋದದೀಯ ಜೀವನಮಂ ತವುವನ್ನಮೀಂಟಿದಂ: ೧೩. 

೯೯) 
ಬಡವಾಗ್ನಿ - ಸಮುದ್ರದಲ್ಲಿನ \ 

(ಪ್ರಳಯದುರಿಯಂ ಉರುಳಿಮಾಡಿದಂತಾನುಂ 

ಬಡವಾಗ್ನಿಯಂ ಅನುವಿಸಿದಂತಾನುಂ: ಪಂಪಭಾ, ೧೦. ೮೦ 

ವ) 
ಬಡವಾನಳ - ಬಾಡಬಾಗ್ನಿ (ಸಾಗರಮೆ ಬಡವಾನಳಭೀತಿಯಿಂ 

ಭೂಭೃತ್ಪತಿಯಂ ಶರಣ್ಣೊಕ್ಕುದೆಂಬಂತೆ ಕಣ್ಣಿಂಬಾಗಿ: 

ಪಾರ್ಶ್ವನಾಪು, ೭. ೩೩ ವ) 
ಬಡವು - ಬಡವಾಗಿರುವುದು, ಕೃಶವಾಗಿರುವುದು (ದೇವ, ನಿಮ್ಮ 

ಕೋಪಮುಂ ಪ್ರತಾಪಮು೦ ಎಮ್ಮಂದಿಗರಪ್ಪ ಬಡವುಗಳ್ಗಲ್ಲದೆ 

ಪೆಣರ್ಗಿಲ್ಲ: ಪಂಚತಂತ್ರ, ೧೪೫ ವ) 
ಬಡಹ - ಜಡಿಮಳೆ (ಪೋದುದು ಆಗಳಂತೆಡೆವಿಡಿದಿರ್ದ 
ಶಕ್ರಧನುವಾ ಬಡಹಂ ಬರೆ ಮೇಘ ಕಾಲದೊಳ್‌: 
ಕುಸುಮಾಕಾ, ೬. ೩೪) 

- ಗದೆ (ಬಡಿಗೊಳೆ ಬಿದು ಬಿಬ್ಬರಬಿರಿದು ಒಡನುಗೆ 
ಪೊಸಮುತ್ತು ಕೋಡನೂಟಿ ಮದೇಭಂ ಕೆಡೆದುವು: ಪಂಪಭಾ, 
೧೦. ೧೦೩); ಬಡಿಗೆ, ದೊಣ್ಣೆ (ಬಡಿ ಕೊಳೆ ಕಾಯುಂ 
ಪಣ್ಣುಂ ಪಣೆದು ಉದಿರ್ವ ಮಾಬ್ಕ್‌ಯಿಂ ಕಿಜೆವಿರಿಯರ್‌ 
ಮಡಿವರಂ ಅನುಕ್ರಮದಿಂ ಸಾವೊಡರಿಸುವುದಲ್ತೆ 
ಕದಳೀಘಾತಂ: ಪಂಪರಾ, ೧. ೮೩); ಏಟು ಕೊಡು (ಬಡಿ- 
ತಾಡನೇ: ಶಬ್ದಮದ, ಧಾ ೩೩೨) 
ಬಡಿಗಂಡನಿಲ್ಲ ಪಾಲನೆ ಕಂಡಂ - [ಬಡಿ--ಕ೦ಡನಿಲ್ಲ! 

ಬಡಿಗೆಯನ್ನು ಕಾಣಲಿಲ್ಲ ಹಾಲನ್ನು ಮಾತ್ರ ಕಂಡ ಎಂಬ 

ಗಾದೆ, ಮುಂದಿನ ಅಪಾಯವನ್ನು ಅರಿಯದೆ ಇಂದಿನ 
ತಾತ್ಕಾಲಿಕ ಲಾಭಕ್ಕೆ ಮರುಳಾದ ಎಂಬರ್ಥ (ಜೂದಿನ 
ಗೆಲ್ಲದೊಳಾದೀ ಮೇದಿನಿಯಂ ಕಂಡು ಕಜ್ಜಮಂ ಕಾಣದೆ 
ದುಜ್ಜೋದನ೦ ಅದೇನದೇ೦ ಮರುಳಾದನೊ ಬಡಿಗಂಡನಿಲ್ಲ 

ಪಾಲನೆ ಕಂಡಂ: ಪಂಪಭಾ, ೭. ೧೯) 
ಬಡಿಗೆ - ಕೋಲು, ದೊಣ್ಣೆ (ಬಡಿವ ಬಡಿಗೆಗಳೆ ಕೋಳೊಳ್‌ 

ತೊಡೆಯದು ಸಲೆ ಹೊಟ್ಟಿಗೊಡೆದು. ಕಡಿವಡೆದೆತ್ತಂ: 

ಸುಕುಮಾಚ, ೫. ೧೫) 
ಬಡಿಗೆಕಾಅ - ದಂಡಧಾರಿ (ಮುಂತಣ ಮಾವಂತರ ಪಿಂತಣ 

ಬಡಿಗೆಕಾಣರ ನಡುವಣ ವೀರ ಜೋದರ 

ಕೋಳಾಹಳದಬ್ಬರದುಬ್ಬರಮಾಗೆ: ಗಿರಿಜಾಕ, ೬. ೫೫ ವ) 
ಬಡಿಗೊಳ್‌ - ಪೆಟ್ಟು ತಿನ್ನು (ಬಡಿಗೊಂಡು ಮಸಗಿ 

ಬೈತ್ರಮನೊಡೆವ ಮಹಾಮಕರದಂತೆ ಕರಿಘಟೆಗಳಂ 

ಆರ್ದುಡಿಯೆ ಬಡಿದು: ಪಂಪಭಾ, ೧೨ ೭೮) 
ಬಡಿಗೋಲ್‌ - ಹೊಡೆಯಲು ಬಳಸುವ ಕೋಲು (ಪೇಜೆನ 

ಮೇಲೆ ಪಾಸಜ್‌ ಏಣಿನ ಮೇಲೆ ಬಡಿಗೋಲ್‌ ಕೊಲೆಯ 

ಮೇಲೆ ಕವರ್ತೆಯೆಂಬಂತೆ: ಧರ್ಮಾಮೃ, ೧. ೧೬೨ ವ) 
ಬಡಿತಂಗಾಸು - ಬಡಿಯಲು ಹದವಾಗಿ ಕಾಯಿಸು (ಬಾಲ್‌ವಾಟ್‌ 

ತಿದಿಯುಗಿವರುಂ ಮಿಡುಮಿಡುಕೆ ಬಡಿತಂಗಾಸುವರುಂ: 

ಆದಿಹು, ೫. ೮೫ ವ) 


ಬಡಬಾಗ್ನಿ, ಅಗಿ 


ಬಡಿ 


ಬಡಿವೆಜು - ಏಟು ತಿನ್ನು (ಊರ ಸೀರೆಗಗಸಂ ಬಡಿವೆತ್ತನೆನಿಪ್ಪ 
ಜನರ ನಾಲಸ್ನಿಡಿ ನಿನಗೆ: ಜಗನ್ನಾವಿ, ೬. ೭) 

ಬಡಿಸು - ಊಟಕ್ಕಿಡು (ನೆಟ್ಟನೆ ತಾಂ ಸವಿಯೊಳೊಂದಿರೆ 
ಭೋಜನಮನಟ್ಟು ಬಡಿಸು ನಾಮಜೆಯದೆನಸು೦ ಸವಿಯಂ: 
ಕವಿರಾಮಾ, ೨. ೧೫೭) 

ಬಡಿಹ - ಪೆಟ್ಟು (ಮಕ್ಕಳಂತೆ ಅಟಲ್ಲೆಯೊಳ೦ ನೀರ್‌ ಮುಟ್ಟದ 


ಕೆಂಡದಂತೆ ಉಪಶಮದೊಳ೦ಂ ನೆರೆದಿರ್ಮದುಂ: 
ಧರ್ಮಾಮೃ, ೫. ೮೩ ಮ 
ಬಡ್ಡಿಗೊಳ್‌ - ಬಡ್ಡಿಯನ್ನು ಪಡೆ (ಕಾವೇರಿಯ ಕಾಲನಾ 


ತಿಗುಳನೇಂ ಕಡಗೊಂಡನೊ ಬಡ್ಡಿಗೊಂಡನೋ: ಶಬ್ದಮದ, 
೧೭೮, ಪ್ರ ೩) 

ಬಡ್ಡಿಸು - ಬಡಿಸು, ಊಟಕ್ಕೆ ನೀಡು (ಮಗಮಗಿಪ 
ಮಣಿಸರವಳಿಗೆಯ ಪಾಯಸಮಂ ಅಸದಳಂ ಬಡ್ಡಿಸಿದರ್‌: 
ಶಾಂತೀಶ್ವಪು, ೧೫. ೫೭) 

ಬಣಂಬೆ - ಬಣಬೆ, ಮೆದೆ (ನೆತ್ತರ ತೊಟ್‌ಯುಂ ನೇಣದ 
ಪಳ್ಳಂಗಳುಂ ಪೆಣದ ಬಣಂಬೆಗಳುಂ ಕೋಟ್ಮೆದುಳ 
ಕೋರ್ಟಕೆಸಜು೦ ಅಗುರ್ವವಡೆಯೆ: ಪಂಪರಾ, ೧೩. ೫೪ 
ವ) 

ಬಣಗು - ಕ್ಷುದ್ರ (ಪಣಮಿಲ್ಲದೆ ಅಟಮಟಸುವ ಬಣಗುಗಳಂ 
ನೆವವನಿಟ್ಟು ಬಿಟ್ಟು: ಉದ್ಭಟಕಾ, ೧೦. ೬೬) 

ಬಣ್ಣ - ರಂಗು (ಶುಭಲಕ್ಷಣಾಂಕಿತಮಾಗಿ ಕೆಂದಾವರೆಯ 
ಬಣ್ಣದ೦ತಪ್ಪ ತಳಮುಮಂ ಕಂಡು: ವಡ್ಡಾರಾ, ಪು, ೧೪೮, 
ಸಾ. ೧೮) ಸೀರೆ (ಪಳಂಚಿದ ಬಣ್ಣಂಗಳುಂ ಎಸೆಯೆ 
ಸೊಗಯಿಸುವ ನಿಜವಧೂಜನಂ ಬೆರಸು: ಪಂಪಭಾ, ೫. ೬೬ 
ವ); ವರ್ಣಚಿತ್ರ (ಅಂತೋಲಗಂಗೊಟ್ಟು ಕುಳ್ಳಿರ್ದ 
ಭಿತ್ತಿಯೊಳ್‌  ಅಂದಂಬಡೆವಂತು ಬಚ್ಚಿಸಿದ ಬಣ್ಣಂಗಳಂ 
ಬೇಜ್‌ವೇಜ* ನೋಡಿ ಮೆಡಚ್ಚುಶಿರ್ಪಾಗಳ್‌: ಕಬ್ಬಿಗಕಾ ೬೬ 
ವ); ವಸ್ತ್ರ (ದೆಯ್ದದ ಜನ್ನಿಗೆಯುಮ೦ ಆ ದೆಯ್ವದ 
ಬಣ್ಣಮುಮಂ .. .. ಕಳ್ಳರ್‌ ಕೊಂಡೊಯ್ದಲ್ಲಿ ಕಾಯಲಾಣದ 
ದೆಯ್ದಂಗಳ್‌: ಸಮಯಪ, ೯. ೧೦೫) 

ಬಣ್ಣವಣ್ಣಿಗೆ - ನಾನಾ ಬಣ್ಣಗಳಿಂದ ಕೂಡಿದುದು (ಚೆಂಬೊನ್ನ 
ಪರಿಯಣದ ಬಳಸಿ ಬಣ್ಣವಣ್ಣಿಗೆಗಳೊಳಾದ ಉಪದಂಶಂಗಳ್‌ 
ತುಜುಗಿದವು ಪತ್ರಶಾಕಂಗಳ್‌ ಇಷ್ಟತುಷ್ಟಿಕರಂಗಳ್‌; 
ಸುಕುಮಾಚ, ೧೧. ೨೯); ಬಣ್ಣ ಹಚ್ಚುವುದು (ಬಣ್ಣದ ಕಣದ 
ಬಣ್ಣವಣ್ಣಿಗೆಯ ಜವಳಿಗಳನೆ ಮೊಗಂ ನೋಡದೆ 
ಸೂಸಿದಾಗರ್ಳ: ಆದಿಪು, ೪. ೩೪ ವ) 

ಬಣ್ಣವಳಿ -  [ಬಣ್ಣ-ಅಳಿ] ಕಳೆಗುಂದು (ಪಣ್ಣ ಬಾಯಿನಮಂ 
ಬಣ್ಣವಳಿಯದೆ ಕೊಟ್ಟು ಚೂತವಲ್ಲಭನೆಂಬ ಪೆಸರಿಟ್ಟು: 
ಗಿರಿಜಾಕ, ೨. ೭೧ ವ) 

ಬಣ್ಣವಾಸಿಗ - ಬಣ್ಣದ. ಹೂಗಳ 
(ನಮೇರುಮಂದಾರಪಾರಿಜಾತದ 
ಆದಿಪು, ೨. ೬೭ ವ) 

ಬಣ್ಣವುರ - [ವರ್ಣಪೂರ] ಬಣ್ಣದ ರಂಗೋಲಿ, ಬಣ್ಣಬಣ್ಣದ 
ಬಟ್ಟೆ (ಬಣ್ಣವುರಂ ತೀವಿದಂತೆ ಬೆಡಂಗುವಡೆದ 
ಬಣ್ಣವಣ್ಣಿಗೆಯ ನೀರ್ವೂಗಳ ರಜ೦ಗಳುಮಂ: ಕಾದಂಬ, ೯. 
ರಿಗ ವ) 

ಬಣ್ಣಸರ - ಬಣ್ಣಬಣ್ಣದ ಮಣಿಗಳ ಸರ (ಬಣ್ಣಸರಂಗೊಂಡಂತಿರೆ 
ಬಣ್ಣಸರಂ ಪರಿಣತೆಯೋ: 


ಬಾಸಿಗ, ಮಾಲೆ 
ಬಣ್ಣವಾಸಿಗ೦ಗಳುಂ: 


ಸೊಗಯಿಸಿದುದು ಏನವಳ್‌ 
ಆದಿಷು, ೯. ೩೧) 


ಓರ 


ಬಣ್ಣಸರಂಗೊಳ್‌ - ಬಣ್ಣಬಣ್ಣದ ಸರವನ್ನು ತೆಗೆದುಕೊ 
(ಬಣ್ಣಿಸರಂಗೊಂಡಂತಿರೆ ಬಣ್ಣಸರಂ ಸೊಗಯಿಸಿದುದು 
ಏನವಳ್‌ ಪರಿಣತೆಯೋ: ಆದಿಪು, ೯. ೩೧) 

ಬಣ್ಣಸರಂಗೋ - ಬಣ್ಣ ಬಣ್ಣದ ಮಣಿಗಳನ್ನು ಪೋಣಿಸು 
(ಜೈನರಲ್ಲದರ್‌ ಬಣ್ಣಬಣ್ಣಸರಂಗೋದಂತೆ ಧರ್ಮಶಾಸ್ತ್ರಂ 
ಪೇಟ್ಟರ್‌: ಸಮಯಪ, ೧೪. ೧೩೩) 

ಬಣ್ಣಿಗೆಗಯ್ದು - ವಿವಿಧಾಯುಧ (ಓರೋರ್ವರಂ 
ಬಣ್ಣಿಗೆಗಯ್ದುವಂ ಪಿಡಿದು ನಾರಕರೋವದೆ ಕುತ್ತಿ 
ಕೊಯ್ದೊಡಂ: ಪಾರ್ಶ್ವನಾಷು, ೬. ೯೩) 

ಬತ್ತ - ನೆಲ್ಲು (ಅಗ್ಗದ ಬತ್ತದ ಪೆವರ್ವೆಳಸಿಂದೆ 
ದೊರೆವೆತ್ತುದು ವೆಂಗಿಮ೦ಡಲಂ: ಅಜಿತಪು, ೧. ೨೨) 

ಬತ್ತಂಗುಟ್ಟು - ಹೊಟ್ಟು ತೆಗೆಯಲು ಬತ್ತ ಕುಟ್ಟು 
(ಬತ್ತಂಗುಟ್ಟುವಂತೆ ದರ್ಶನಮು೦ ನಿಶ್ವಂಕೆಯುಂ 
ಎಂಬೆರಡುಮಂ ಲೇಢಸು ಮಾಡುವುದು: ಧರ್ಮಾಮೃ, ೨. ೨ 
ವ) 

ಬತ್ತಲೆಗ - ದಿಗಂಬರ ಸನ್ಯಾಸಿ 
ಸುರಲೋಕಸುಖಂಗಳನುಣ್ಣೆವೆಂಬ 
ಮಾತುಗೇಳದಿರು: ಆದಿಪು, ೨. ೯) 

ಬತ್ತಿ - [ವರ್ತಿ] ದೀಪದ ಉರಿಯುವ ಹತ್ತಿಯ ಎಳೆ 
(ಸೊಡರೊಳ್‌ ಬತ್ತಿಯು೦ ಎಣ್ಣೆಯು೦ ಒಡನಟೆದವೊಲ್‌ 
ಆಯುವುಂ ಶರೀರಮು೦ ಅಮಳಂ: ಶಾಂತಿಪು, ೯. ೧೧೮) 

ಬತ್ತುಂಬಯ - ಹಾಲು ಬತ್ತಿಹೋದ ಹಸು (ಬಕಾರಕ್ಕೆ: 
ಬತ್ತುಂಬಯ೦ ಒತ್ತುಂಬಳ್ಳಿ ಅಟ್ಟುಂಬರಿ: ಶಬ್ದಮದ, ೧೮೧, 
ಪ್ರ ೪) 


(ತಲೆವಣೆದುಟ್ಟುದಿಕ್ಕಿ 
ಬತ್ತಲೆಗರ 


ಬತ್ತುಗೆ - ಬತ್ತುವಿಕೆ ಒಣಗುವಿಕೆ (ಸುರಿವ ಬಾಷ್ನಜಳಂ 
ಕರುಣಾರ್ದಹಾರವಂ ಬಳೆಯಿಸೆ ಬಾಯಿ 
ಬತ್ತುಗೆನಿಂತೆರ್ದೆಗೆಟ್ಟಬುತುಂ ಬಿಟ್ಟಳ೦ದಜಿತಸೇನೆ: 
ಚಂದ್ರಪ್ರಷು, ೫. ೧೧) 

ಬದಂಗ -  ಕೀಳಾಳು  (ಮೊಕ್ಕಳಂಬಡುವ ಬದಂಗನಂ 


ಬೆಸನಿಯಲ್ಲದಳ್‌ ಆತನನೊಟ್ಟಿ ಸುಟ್ಟಪಳ್‌: ಲೀಲಾವತಿ, ೨. 
೭೬) 

ಬದಗ - ಜಾರ (ಪುಸಿನುಡಿವಾತನ ಖಳನ ಕೆಲೆಯನ ಬದಗನ 
ಬೂತಿನ ಮಾತು ದಿಟವಲ್ರು: ಲೀಲಾವತಿ, ೨. ೩೪); ಸೇವಕ 
(ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ ಬದಗಂ 
ಬಿನದಕೆ ಪಾಡುತ್ತಿರೆ: ಯಶೋಧಚ, ೨. ೨೭ ಮತ್ತು ೨೮) 

ಬದಗು - ಹಾದರ (ಎತ್ತಿದ ಬರ್ದೊ ಮೇಣ್‌ ಬದಗೊ ಪೇಟೆಂ 
ಇದೀಕೆಯ ಕೂರ್ಪೊ: ಲೀಲಾವತಿ, ೨. ೭೮); ಕುಟಲತೆ 
(ಬದಸೆಂ[ಬದಗೆಂ]ದು ಕೌಟಿಲ್ಕಂ: ಶಬ್ದಮದ, ಪ್ರಸಾ ೧೬೬) 

ಬದಗುಗೆಯ್‌ - ಊಳಿಗತನವನ್ನು ಮಾಡು [ಪೆಜರ ಕೀಟಿಲೊಳ್‌ 
ಎಮ್ಮಬ್ಬೆಯು೦ ಮುತ್ತಬ್ಬೆಯು೦ ಸಾರ್ದು ಬದಗುಗೆಯ್ದುಣೆ: 
ಆದಿಷು, ೩. ೩೪ ವ) 

ಬದಗುಳಿಗ - ಸೇವಕ, ಗುಲಾಮ (ಬದಗುಳಿಗನ ತೋಳ್ಳುಟ್ಟಿದ 
ಸುದತಿಯೊಳ್‌ ಇಂಬಾಗದಂತೆ ಕೆಟ್ಟುದು ಪುಳಿ ಮುಟ್ಟಿದ 
ದುಗ್ಗದಂತೆ: ಯಶೋಧಚ, ೨. ೫೯) 

ಬದಣೆ - ಬದನೆ (ಹಾಗಲ ಹಡಲಂ ಗುಳ್ಳಂ ಕೂಗುರಿ ಕೂಷ್ಮಾಂಡ 
ಅವರೆ ಬದಣೆಗಳಿ೦ ಲೇಸಾಗಿರೆ: ಧರ್ಮಪ, ೨. ೫೮) 


ಬದರ - ಬೋರೆ ಅಥವಾ ಎಲಚಿ ಮರ, ಹಣ್ಣು (ಅಹಿತ ಬಹು 
ಬದರದಳವ್ಯೂಹ ತಿರೋಹಿತ ಪಾಯ್ದುದೊಂದು 
ವಿಹಂಗಂ: ನೇಮಿನಾಪು, ೫. ೭೦) 

ಬದರಿ - ಬದರ (ತೆಂಗು ತಾಟ್‌ ಬದರಿ ದಾಡಿಮ೦ ಅಮ್ಮೃಡೆ 
ಮಾತುಳಂಗಂ ಇಮ್ಮಾವು: ಆಚವರ್ಧ, ೨. ೩) 

ಬದರೀಫಲ - ಬೋರೆ ಹಣ್ಣು (ಮೌಕ್ತಿಕನಿಕರಂ ಸುರಿದಿರೆ ಮುಗ್ಧ 
ವನೇಚರಿ ಬದರೀಫಲವೆನುತ್ತ ಆಯುತ್ತಿರ್ದಳ್‌: ತ್ರಿಷಷ್ಟಿಪು, 
೨೭. ೭೮) 

ಬದರೀಫಳ - ಬೋರೇ ಹಣ್ಣು (ದಿನತ್ರಯದೊಳ್‌ 
ಬದರೀಫಳಮಾತ್ರ ಆಹಾರಿಗಳು೦ ಆರೋಗ್ಯಶರೀರಂಗಳುಂ 
ಸೌಂದರಾಕಾರಂಗಳು೦ ತ್ರಿಪಲ್ಕೋಪಮಜೀವಿಗಳು೦ ಆಗಿ: 
ಆದಿಪು, ೫. ೪೧ ವ) 

ಬದಸು - ಕುಟಿಲತೆ (ಬದಸೆಂ[ಬದಗೆಂ]ದು ಕೌಟಿಲ್ಯಂ: ಶಬ್ದಮದ, 
ಪ್ರಸಾ ೧೬೬) 

ಬದ್ದ -ಗಾಢ (ಬದ್ದಮೆಂದು ಗಾಢಂ: ಶಬ್ದಮದ, ಪ್ರಸಾ ೧೬೮) 

ಬದ್ದರ - ಬಾಣಗಳ ಏಟಿನಿಂದ ರಕ್ಷಿಸಿಕೊಳ್ಳುವ ಸಾಧನ (ಪಾಯ್ವ 
ಕೂರ್ಗಣೆಗೆ ಬದ್ದರಮೊಡ್ಡಿಪ ಕೋಂಟೆಗಾವಗಂ ಕೆಡಪುವ 
ಗಗ್ಗೆ: ಚಂದ್ರಪ್ರಷು, ೫. ೧೦೬) 

ಬದ್ದವಣ - ಮಂಗಳವಾದ್ಯ (ಇಡಿದಿರೆ ಪೂತಮರದ್ರುಮದ 
ಇಡುವುಗಳೊಳ್‌ ಬದ್ದವಣದ ಪುಡಿವೊಲ್‌: ಆದಿಪು, ೭. 
೭೩) 

ಬದ್ದವಣಂಬೊಯ್‌ — ಮಂಗಳವಾದ್ಯವನ್ನು ಬಾರಿಸು 
(ಮುನೀಶನಾದೇಶಂಗೆಯ್ದು ಪೋಗೆಂದು ಕಳುಪಿದೊಸಗೆಗೆ 
ಮನದೊಳೆ ಗುಡಿಗಟ್ಟಿ ಬದ್ದವಣಮಂಬೊಯ್ದು 
ಬನಮಂ ಪೊಕ್ಕು: ಜಗನ್ನಾವಿ, ೧೨. ೫೨ ವ) 

ಬದ್ದಿಸ - ಅವುಕುವುದು ಬದ್ದಿಸ೦ [ಬಡ್ಡಿಸಂ] 
ಅವುಂಕುಹಂ: ಶಬ್ದಮದ, ಪ್ರಸಾ ೧೬೯) 

ಬದ್ದು - ಪೌಢಿಮೆ (ವಿದಗ್ಧತೆಯಿಲ್ಲ ಬದ್ದಿನೊಳ್‌ ಪೂಣಿಕೆಯಿಲ್ಲ: 
ಹರಿವಂಶ, ೩. ೬೧) 

ಬದ್ದೆ - ಪ್ರೌಢೆ (ಕಾತರಿಸದೆ ಕೂಡೆ ಲಲ್ಲಯಿಸದೆ ನೋಡ 
ಬಸಮಾಗಿ ಬಸಮಟೆದು ಬಳಸದೆ ಬಟೆಕೆಯ್ದ 
ಬದ್ದೆಯನೊಲಿಪನಾವಂ: ಸುಕುಮಾಚ, ೭. ೧೩); ಸೂಳೆ 
(ಕೋಳ್ಗಗ್ಗಳಮಾದ ಮನೆಗ೦ ತೋಳ್ಗಗ್ಗಳಮಾದ ಬದ್ದೆಗಂ 
ಬೇಸತ್ತು: ಶಾಂತಿಪು, ೮. ೭೮ ವ); ಎಳವೆಯ ಚರ್ಯೆ, 
ಮುದ್ದು (ಪದಮುಮನಿಂಬುಮನಣಮಜೆಯದೇವುದು ಬದ್ದೆ 
ಬೆಳ್ಳಿಗಂ ಪಜ್ಜೆ ದಲೆಂಬುದನೆರಡುಮ೦ ಅಣಿವಾತನೆ ಚದುರಂ 
ಚದುರಂಗೆ ಬದ್ಧಜ್ಜೆಗಳೊಳವೇ: ಪಂಪಭಾ, ೫. ೪೫) 

ಬದ್ದೆಗ - ಚಾಳುಕ್ಯ ವಂಶದ ಮೊದಲನೆಯ ನರಸಿಂಹನ ಹಿರಿಯ 
ಮಗ: ಭದದೇವ ಎಂಬುದರ ತದ್ಭವ (ನರಸಿಂಗಂಗತಿ 
ಧವಳಯಶಂ ಯುದ್ಧಮಲ್ಲನಗಸುತಂ ತದ್ಭುವನ 
ಪ್ರದೀಪನಾಗಿರ್ದವಾರ್ಯ ವೀರ್ಯಂಗೆ ಬದ್ದೆಗಂ ಪಿರಿಯ 
ಮಗಂ: ಪಂಪಭಾ, ೧. ೨೩) 

ಬದ್ದೆದಲ್ಲಟಿ -  [ಬದ್ದೆ*ತಲ್ಲಬ] ಪೌಢೆಯರಿಗೆ ತಲ್ಲಣ 
ಉಂಟುಮಾಡುವವನು (ಕೂಟದೊಳುಣ್ಣಿದ ಬೆಚ್ಚತಬ್ಳ್‌ಯೊಳ್‌ 
ಕೂಟಸುಖಂಗಳಂ ಪಡೆದನೇ೦ ಚದುರಂಗಳ ಬದ್ದೆದಲ್ಲಟಂ: 
ಪಂಪಭಾ, ೩. ೮೨) 

ಬದ್ದೆವಚ್ಚೆ - [ಬದ್ದೆ*ಪಜ್ಜೆ] ಬಾಲ್ಯದ ಹೆಜ್ಜೆಗುರುತು, ಚರ್ಯೆ, 
(ಪದಮುಮನಿಂಬುಮನಣಮಜೆಯದೇವುದು ಬದ್ದೆ ಬೆಳ್ಳಿಗಂ 


ಎಂದು 


೭೭೩ 


ಪಜ್ಞೆ ದಲೆಂಬುದನೆರಡುಮ೦ ಅಳೆವಾತನೆ 
ಚದುರಂಗೆ ಬದ್ಧಜ್ಜೆಗಳೊಳವೇ: ಪಂಪಭಾ, ೫. ೪೫) 

ಬದ್ಧ - ಸುತ್ತುವರಿದ (ಸಕಲ ಬದ್ಧಾಶ್ರವನಿರೋಧದಿಂ 
ಅಯೋಗಿಕೇವಲಿ ಗುಣಸ್ಥಾನಮಂ ಪೊರ್ದಿ 
ಪ್ರಾಣಾಪಾಯಪ್ರಚಾರಂ ಸಮುಚ್ಛೆನ್ನ ಕ್ರಿಯಾವೃತ್ತಿ 
ಧ್ಯಾನಪ್ರವರ್ತಿತಪರನಾಗಿ: ಪಂಪರಾ, ೧೬. ೭೯ ವ); ಧರಿಸಿದ 
(ಅತ್ಯುನ್ನತ೦ ದಕ್ಷಿಣಾಂಸದ ಬದ್ಧ ಶ್ಲಥಬಾಹುಕೀರ್ತಿ ಕಳೆದತ್ತು 
ಅಂದಾದ ಸಂದೇಹಮಂ: ಶಾಂತಿಪು, ೫. ೧೪೮) 

ಬದ್ಧಭೂಮಿ - ನೆಲಗಟ್ಟು (ಪಳಿಕಿನ ಬದ್ದಭೂಮಿ ಮಣಿವೇದಿಕೆ 
ಪಚ್ಚೆಯ ಬಿತ್ತಿ ವಜ್ರದ ಉಜ್ಜಳಿಪ ವಿತಾನಂ ಆ ನಿಮಿರ್ದ 
ನೀಲದ ಪಟ್ಟಳೆ ಕಂಭಂ... .ವಿಚಿತ್ರಮೆನೆ ಮಂಡಿತಮಾಯ್ತು 
ವಿವಾಹಮಂಡಪಂ: ಶಾಂತೀಶ್ವಪು, ೨. ೧೩೧) 

ಬದ್ಧಭ್ರಕುಟಿ -. ಕೋಪದಿಂದ ಗಂಟಿಕ್ಕಿದ ಹುಬ್ಬುಗಳುಳ್ಳವನು 
(ಸ್ಥಿರಬದ್ಧಮತ್ಸರರ್‌ ಭೀಕರಬದ್ಧಭ್ರುಕುಟಿಘಟತರ್‌ ಅದ್ಭುತರ್‌ 
ಅಟ್ಟಾಸುರರ್‌  ಅಧಿಕಕೋಪಪಾಟಲಪರುಷೇಕ್ಷಣರ್‌ ಎನಿಸಿ 
ದೃಷ್ಟಿಯುದ್ಧಂಗೆಯ್ದರ್‌: ಗದಾಯು, ೮. ೨) 

ಬದ್ಧರಸ - ಸ್ನೇಹದಿಂದ ಕೂಡಿದವನು (ಬಿನ್ನಪಂಗೆಯ್ಯಲೊಡಂ 
ಬದ್ಧರಸನುಂ ಸಿದ್ದರಸವೇದನುಂ ಆದ ರಸವಾದಿಯಂತೆ 
ಜ್ವಳನಜಟಿ ರಾಗಿಸಿ: ಶಾಂತಿಷು, ೫. ೩೭ ವ) 

ಬದ್ಧರೋಷಿ - ಸ್ಥಿರ ಕೋಪವುಳ್ಳವನು (ಬದ್ದರೋಷಿಯುಂ 
ಯುದ್ಧಾಭಿಲಾಷಿಯುಂ ಅಕಾರಣದದ್ವೇಷಿಯುಂ ಅಪ್ಪ ಪಗೆವನ 
ಮನೆಯಂ ಬಗೆಗೆಟ್ಟು ಪೊಕ್ಕಂದು: ಪಂಚತಂತ್ರ, ೨೮೦ ವ) 

ಬದ್ಧವಪು - ಸ್ಥಿರವಾದ ಶರೀರ, ಗಟ್ಟಿಯಾಗಿ ನಿಲ್ಲು (ಕೌರವಕುಲ 
ಹಿಮಕರ ಆವಿಲಪ್ರಚಯ ವರ್ಷವಾರಿದನಪ್ಪ ಪವನತನಯಂ 
ಬದ್ಧವಪುವಾಗಿ: ಪಂಪಭಾ, ೧೨. ೧೪೪ ವ) 

ಬದ್ಧಾಂಜಲಿ -  ನಮಸ್ಕಾರಪೂರ್ವಕವಾಗಿ ಮುಗಿದ ಕೈಗಳು 
(ಬದ್ದಾಂಜಲಿಯಾಗಿ ಪ್ರಣಾಮಪುರಸ್ಸರಂ ಅಪ್ಪ ಎನ್ನ 
ಬಿನ್ನಪಮಂ ಪೇಟ್ಟುದು: ಕಾದಂಸಂ. ೬. ೨೭ ವ) 

ಬದ್ಧಾಯುಷ್ಯ - ಅನುಗುಣವಾದ ಆಯುಷ್ಯ ಪಡೆ (ನಾಲ್ಕುಂ 
ಭವದ್ಧಾನಾನುಮೋದದಿಂ ಜಾತಿಸ್ಮರಂಗಳಾಗಿ ಭೋಗಭೂಮಿಗೆ 
ಬದ್ಧಾಯುಷ್ಯಂಗಳಾದುವು: ಆದಿಪು, ೫. ೨೦ ವ) 


ಚದುರಂ 


ಬದ್ಭೋರ್ವಿ — ಬದ್ಧಭೂಮಿ (ನಲವಿಂ ನರ್ತಿಪ 
ವೃದ್ಧಕಾಂತೆಯರುಮಂ ಬದ್ಭೋರ್ವಿಯೊಳ್‌ ಕೂಡೆ 
ಪೂವಲಿಯಂ .. . ನೋಡುತ್ತುಂ .. . ಖಚರೇ೦ದ್ರನಿಂತು 


ಪುಗುತಂದಂ ಸೂತಿಕಾಸದ್ಮಮಂ: ಶಾಂತೀಶ್ಚಪು, ೪. ೪೭) 
ಬಧಿರ - ಕಿವುಡ (ಭಾವಬಂಧುರಂ ಕವಿತಾವಿಷಯಂ ಕಠಿಣ 
ಹೃದಯನಪ್ಪ ಜಡಾತ್ಮಂಗೇವುದೊ ರತಿಯಿನಿದಂ ಕವಿಗೀವುದೆ 
ಬಧಿರಂಗೆ ಸುಂದರೀಸೀತ್ಕಾರಂ: ಮಲ್ಲಿನಾಷು, ೧. ೩೬) 
ಬಧಿರತೆ - ಕಿವುಡು (ಘೋಸಘಂಟಾರವಂ ದಿಗ್ರದನೀಶ್ರೋತಕ್ಕೆ 
ಸಂಪಾದಿಸೆ ಬಧಿರತೆಯಂ: ಪುಷ್ಪದಂಪು, ೫. ೯) 
ಬಧಿರಿತ - ಕಿವುಡುಂಟುಮಾಡಿದ (ಅನೇಕದುಂದುಭಿಬಧಿರಿತ 
ಸಕಳದಿಜ್ಮಂಡಳಂ ಆಖಂಡಳನರಸಮಿತಿವೆರಸು ಅಯೋಧ್ಯಾ 
ಪುರಕ್ಕೆ ಅಭಿಮುಖನಾದಾಗಳು: ಆದಿಷು, ೭. ೧೦೭ ವ) 
ಬಧಿರೀಕೃತ - ತುಂಬಿದ, ಕೂಡಿದ (ಅಕೃತ್ರಿಮ ಪ್ರಣಯರಸವಿಸರ 
ವಶಗತ ವಿಬುಧಮಿಥುನಶತರತರಭಸ ಬಧಿರೀಕೃತ 
ಕೃತಕಗಿರಿಗಳೊಳಂ: ಆದಿಷು, ೬. ೧೦೧ ವ) 
- ತೋಪು (ಬನಕ೦ ಪೊಲಕಂ (ನಡೆಯಲ್ಪಿಸಿನಾಣದೆ 
ಮಖುಗುವಾರ್ಯರಂ ಕಂಡು ಮನೋಜನಿತದಯಂ ಕರಿ 
ಹರಿ ವಾಹನಂಗಳಂ ಪಡೆದು ವಿಮಲವಾಹನನಾದಂ: 


ಬನ 


ಆದಿಪು, ೬. ೫೮); ಉದ್ಯಾನ (ಬನದ ತಳಿರ್‌ ಕಳಿಕೆ 
ಮುಗುಳ್‌ ನನೆ ಬಿರಿಮುಗುಳಲರೆ ಗೊಂಚಲೆಂಬಿವು 
ವನಜಾನನೆಯರ ಪೂದುಡುಗೆಗೆ ಮಟ್ಟನದುವೇಂ ಪೆಂಪೊ 
ಭರತನಂತಃಪುರದಾ: ಆದಿಪು, ೧೦. ೧೨೫); ಒಳ್ಳೆಯ ಬಟ್ಟೆ 
(ಮಣಿಕನಕಭಾಜನ೦ಗಳೊಳ್‌ ಪಟ್ಟಸೂತ್ರದ ನೇತ್ರದ ಬನದ 
ಮಹಾಚೀನದ ದೇವಾ೦ಂಗದ ಮಂ೦ಗಳಜವಳಿಗಳನಾ೦ಂತು 
ಬರ್ಪಕಾಂತೆಯರ್‌: ಆಚವರ್ಧ, ೭. ೨) 

ಬನ್ನ - [ಭಗ್ನ] ಅವಮಾನ (ನಗೆ ಪಗೆವಾಡಿ ಗೋಗ್ರಹಣದೊಳ್‌ 


ಪೊಜಮಾಚೆದ ಬನ್ನಂ ಒಂದು ನೆಟ್ಟಗೆ ಮನಮಂ 
ಪಳಂಚಲೆಯೆ: ಪಂಪಭಾ, ೧೦. ೧೧೧); ಲೋಪ, 
ದೌರ್ಬಲ್ಯ (ನೀನ್ನಿನ್ನ ನೃಪನ  ದಿಗ್ದಿಜಯೋನ್ನಶಿಯಂ 
ಪೊಗಲ್ಬು  ಮೂರ್ಛೆವೋಪ್ಯೆ  ಪೊಗಟ್ಲುಂ ನೀನ್ನಿನ್ನ 
ಮನದೊಳಿಂತಿದು ಬನ್ನಮಂ ಎತ್ತುವವೊಲಾಯ್ತು 
ನಿನ್ನವನಿಪನಾ: ಆದಿಷು, ೧೪. ೬೬) ಕೇಡು 


(ಮಗನೆಂಬಂತು ಧರಿತ್ರಿ ನಿನ್ನನುಜರಂ ಕೈಕೊಂಡು ಮುಂ 
ಪೂಣ್ಬ ನನ್ನಿಗೆ ಬನ್ನಂ ಬರಲೀಯದೆ: ಪಂಪಭಾ, ೧. ೮೧); 
ಸೋಲು (ತನ್ನೊಳಗಣ ಪನ್ನಗನ೦ ಮುಂ ನೀಂ ಹಿಡಿದು 
ಒಗೆಯೆ ಕಾಯಲಾಣದೆ ಪಿರಿದುಂ ಬನ್ನದ ಕರ್ಪೆಸೆದುದು 
ತೊಜ್‌ಗೆ ಇನ್ನುಂ ಹರಗಳ ತಮಾಳ ನೀಳಚ್ಛವಿಯಿಂ: 
ಪಂಪಭಾ, ೫. ೫೪); ಕಷ್ಟ (ಅನ್ನೆಯದಿ೦ ನಡೆದವನಂ ..... 
ಸಾವನ್ನಂ ಬನ್ನಂಬಡಿಸುವುದೆ ಕಾರ್ಯಂ ಎಂಬರ್‌ ಕೆಲರ್‌: 
ಆಚವರ್ಧ, ೨. ೫೩) 

ಬನ್ನಂಬಡು - ಅವಮಾನಗೊಳ್ಳು (ನಿನ್ನ ಗುರು ವರ್ಧಮಾನಂ 
ಬನ್ನಂಬಡುವಂತೆ ಮಾಡುವೆಂ ನಡೆ ಪೋಪಂ: ಆಚವರ್ಧ:< 
೧೬. ೧೪); ಸೋಲು (ನಿನ್ನ ಗುರು ವರ್ಧಮಾನಂ 
ಬನ್ನಂಬಡುವಂತೆ ಮಾಡುವೆಂ ನಡೆ ಪೋಪಂ: ಆಚವರ್ಧ, 
೧೬. ೧೪), ಕಷ್ಟಕ್ಕೊಳಗಾಗು (ಮುನ್ನಿನ ಭವದೊಳ್‌ 
ಗೊರವನಾಗಿ ಕಾಂಚೀಪುರದೊಳ್‌ ತಿಜೆದು ಪಲಪು ಕಾಲಂ 
ಬನ್ನಂಬಟ್ಟು ಪೊನ್ನಂ ಪಡೆದೇಶರ್ಕ೦ ಕುಡದೆ ಮಡಗಿದೊಡೆ: 
ಪಂಚತಂತ್ರ, ೪೩೩ ವ) 

ಬನ್ನಂಬೆಜು - ದುಃಖ ಹೊಂದು (ಮುನ್ನುಆೌ ಬನ್ನಂಬೆತ್ತನಂ 
ಪುಷ್ಪಲಪುರದ ಹಯಗ್ರೀವನ೦ ಕರ್ಮದಿಂದಂ ಮಜ್‌ದಾಂ 
ಮೆಯ್ವಿಟ್ಟು ನಿದ್ರಾಸುದಿನಟಲೆ ಬಂದು ಎನ್ನೋಪಳಂ 
ಕೊಂಡು ಪೋದಂ; ಪುಷ್ಪದಂಪು, ೬. ೩); 

ಬನ್ನದ ಕೂಲಕ್‌ - ಕಷ್ಟದ ಊಟ (ನಿನ್ನಂ ನಿನ್ನ ನನ್ನಿಯನೆ ಕಾದು 
ನಿನ್ನನುಜರ್‌ ಬನ್ನದ ಕೂಟಿನುಂಡರ್‌ ಪನ್ನೆರಡು ವರ್ಷ 
ಬೇಡದಂತೆ ಅಡವಿಯೊಳ್‌ ನಾರಸೀರೆಯನುಟ್ಟು ಬೇರುಮಂ 
ಬಿಕ್ಕೆಯಂ ತಿಂದು ಕಂದಿ ಕುಂದಿ ಪಂದೆಯ 
ಮನದಂತಳ್ಳಾಡುತಿರ್ಪರ್‌: ಪಂಚತಂತ್ರ, ೩೦೭ ವ) 

ಬನ್ನಿ - ಒಂದು ಮರ (ಪುಲುಗಿಲುಂ ಉತ್ತರಣೆಯುಮಂ ಅಂತೆ 
ಲೊಕ್ಕಿಯುಂ ಮತ್ತೆ ಮುತ್ತಂ ಆ ಎಕ್ಕೆಯುಮಂ ಕೊಲೆಯುಂ 
ಬನ್ನಿಯ ಮರನಂ ಕುಲದೆಯ್ದಮಿದೆಂದು ಕೊಂಡುಕೊನೆವರ್‌ 
ಮೂಢರ್‌: ಸಮಯಪ, ೯. ೫೭) 

ಬಪ್ಪ - ಬೊಪ್ಪ ತಂದೆ (ನ್ಯಯ೦ ಮಂತಿಗಳುಕ್ತಿ ಬಪ್ಪನ ಮತಂ 
ಕಾಲೋಚಿತಂ ನಿಮ್ಮಭಿಪ್ರಾಯಂ ನೆಟ್ಟನಲಂಘ್ಯಂ: ಅನಂತಪು, 
೧೩. ೬೨) 

ಬಭ್ರು - ಕಂದು ಬಣ್ಣ (ಪಿಂಗಂಕಪಿಲಂ ಬಭ್ರು ಪಿಶಾಂಗಂ ಹರಿ 
ಪಿಂಗಳಂ: ಅಭಿಧಾವ, ೨. ೧. ೬೫); (ಮುಂಗುಸಿ (ನಕುಳಂ 
ಅಟಿೆಗೆ ಬಭುವೆನಿಕ್ಕುಂ: ಅಭಿಧಾವ, ೧. ೯. ೫೦); ವಿಷ್ಣು 


೭೭೪ 


(ವನಮಾಲಿ ಬಭುವುಂ ಭುವನನಾಥಂ ಅಜಿತಂ 
ದಶಾರ್ಹತನಯಂ ವಸುದೇವನ ತನಯಂ ಆತ್ಮಭು 
ಪದ್ಮನಾಭ೦ ವಿಶ್ವರೂಪಿ ವಿಷ್ಣಕ್ಷೇನಂ: ಅಭಿಧಾವ, ೧. ೧. 
೨೧) 

ಬಮ್ಮೇತಿ - [ಬ್ರಹ್ಮೇತಿ] ಬ್ರಾಹ್ಮಣ ಹತ್ಯೆ, ಒಂದು ಮಹಾ ಪಾತಕ 
(ಲೋಕಮಂ ಕಿಡಿಸಿದ ಬಮ್ಮೇತಿಯಲೆಯದೊಡೆ 
ಮೊಗದೊಳಗೇತರ್ಕೆ ಪಿತಾಮಹಂ ಚತುರ್ಮುಖನಾದಂ: 
ಲೀಲಾವತಿ, ೧. ೩೫) 

ಬಯ್‌ - ಮುಚ್ಚಿಡು (ಶ್ವಯುವಾಗಿ ಪುಟ್ಟಿ ಸುಚೆಗು೦ ಮುಂ 
ಬಯ್ತ ಭಂಡಾರದೊಳ್‌: ಆದಿಪು, ೨. ೧೫); ಮೀಸಲಿಡು 
(ದಿವಿಜಾಧೀಶನ ಕೊಟ್ಟ ಶಕ್ತಿಯನದಂ ಕರ್ಣ೦ ನರಂಗೆಂದು 
ಬಯ್ತು ಅವಂ ಇಂದೆ ಅಟಿವೆಯ್ದೆ  ವಂದೊಡೆ 
ಅದಣಿಂದಾತನಂ ಕೊಂದಂ: ಪಂಪಭಾ, ೧೨. ೧೬); 
ಮಣ್ಣಿನಲ್ಲಿ ಹೂಳು (ತನ್ನ ಮುನ್ನಿನ ಬಯ್ತ ಕೆಲದೊಳ್‌ 
ಪುಲಿಯಾಗಿ ಪುಟ್ಟ: ಚಾವುಂಪು, ಪು. ೧೭೯, ಸಾ. ೪); 
ತೆಗಳು (ಅದನಾತ೦ ಬಯ್ದೊನಲ್ಲ ನಾಂ ಬಯ್ದೆಂ: ವಡ್ಡಾರಾ, 
ಪು. ೮, ಸಾ. ೩) 

ಬಯಕಾಜ - ಮೇಳದವನು (ಬೀಣೆಯಂ ದೃಢಮುಷ್ಟಿಯಿಂ ನೆಗಪಿ 
ಪಿಡಿದಡಿಗೊಳ್ಳ ಬಯಕಾಣರ ತೆರಳ್ಳೆಯಿಂ: ರಾಜಶೇವಿ, ೧೨. 
೧೦೬ ವ) 

ಬಯಕೆ — ಆಸೆ (ಸಾಮದೊಳಂ ಪದವಡದೊಡೆ 
ಬಟೆಕಿರ್ದಪ್ಪುದಲ್ತೆ ಮದವಡಿಸಲೆನ್ನ ಬಯಕೆಯ ದಂಡಂ: 
ಆದಿಷು, ೧೪. ೪೩); ಬಸಿರಿರ ಆಸೆ (ನೀನುಂ 
ಶ್ರೀಮತಿಯ ಗರ್ಭದೊಳ್‌ ನೆಲಸಿರೆ ಆಕೆಗೆ ಎಲ್ಲಾ 
ಜೀವಂಗಳಂ ದಯೆಗೆಯ್ವ ಬಯಕೆಯಾದುದು: ವಡ್ಡಾರಾ, 
ಪು. ೧೫೧, ಸಾ. ೧೫) 

ಬಯಕೆಗವಿ - ಬಯಕೆ ಹೊಂದಿದ ಕವಿ (ಅಹಂಕಾರದೊಳ್‌ 
ಬಾತು ಬಲೈಗೆ ಹಾರೈಸುವರೇಕೆ ಬಯಕೆಗವಿಗಳ್‌ ಕೆಲಬರ್‌: 
ಲೀಲಾವತಿ, ೧. ೨೪) 


ಬಯಕೆವೆಂಡಿರ್‌ - ಬಯಕೆಯುಂಟಾದ ಹೆಣ್ಣು, ಬಸಿರಿ 
(ಬಯಕೆವೆಂಡಿರಂತೆ ಉಗುಟುತ್ತುಂ ನೀರೊಳಗೆ 
ಮುಖಂಗುವರಂತೆ ಮೂಗಂ ಮುಚ್ಚಿಕೊಳ್ಳುತ್ತುಂ: 


ಧರ್ಮಾಮೃ, ೪. ೪೮ ವ) 

ಬಯಕ್ಕೆ - ಬಯಕೆ (ಸೂಡುಶಯ್ಕೆಗಳ ಬಯಕ್ಕೆ ಜೊಂಪಲರ್ದವು 
ಪಾಸುಗಳೊಳ್‌ ನೆಲಸಿತ್ತು ಹೂತ ಗೊಜ್ಜಗೆಗಳ 
ಸಿಂದುರಂಗಳೊಳಗೆ ಓಗರಗಂಪನೆ ಬೀಖುತ; ಪಂಪಭಾ, ೫. 
೩೦) 

ಬಯಲ್ಲಾವರೆ ದ ನೆಲದಾವರೆ (ಮೃಣಾಳಂಗಳೆಲ್ಲಮಂ 
ಮುಳಣಿಯಿಸದಿರೆಂದು ಕೇಯ್ಕುಗಿವಂತೆ ಮುಗಿವ 
ಬಯಲ್ಲಾವರೆಗಳೊಳ್‌: ಕಾದಂಬ, ೮. ೪೬ ವ) 

ಬಯಲ್ಲೊಜಿ - ವಿಶಾಲವಾಗಿ ಬಯಲಲ್ಲಿ ಹರಿಯುವ ನದಿ 
(ಮಧುರಾಪುರಮಂ  ಪೊಳಮಟ್ಟು ಬಯಲ್ಲೊಜ್‌ವರಿವ 
ಬಟ್ಟೆಯೊಳ್‌ ಉದ್ದೇಶಕ್ಕೆ ಬರ್ಪಲ್ಲಿ: ಜಗನ್ನಾವಿ, ೩. ೭ ವ); 
ಮರೀಚಿಕೆ (ತೊಟ್‌ಗಳ್‌ ಉರ್ಕುಗೆಟ್ಟು ಅಅತು 
ಬಯಲ್ಟೋೊಆೌಯಾದುವು ಬಾಂದೊಜ್‌ 
ಬಿಸುದೊಜ*ಯಾದುದು: ಜಗನ್ನಾವಿ, ೧೭. ೬೬) 

ಬಯಲ್ಲೀಟಿಕ್‌ - ತಳ ಕಾಣಿಸು (ಆ ಕುಮಾರಂ ಬಿಟ್ಟ ಭರದಿಂದೆ 
ವಾರಿಯೆರಲ್ಲ್‌ಸೆಗಂ ಪಚ್ಚು ಸೂಸೆ ಕೊಳದೊಳಗೆ 
ಬಯಲ್ಲಿಟ್ದುದು: ಚಂದ್ರಪ್ರಷು, ೫. ೪೩) 


ಬಯ್ಯ - ಬೈಕ, ಭಿಕ್ಷೆ (ಅವಜ್ಜೆಗೆಯ್ದು ನಾಯ್ವುಗದೆಡೆಯೆಲ್ಲಂ 
ಪುಗಿಸಿ ಬಯ್ಕ್ಯದ ಭಜನಮಾಗೆ ಮಡಿ ತೊಟ್ಟಿ ವಿಭು ಸಾಯೆ 
ಪೊಯ್ದು ಕಿವಿಯಂ ಪಿಡಿದೂಡಲೊಡರ್ಜಿ ಬಂದನೇ: 
ಸುಕುಮಾಚ, ೨. ೬೩) 

ಬಯ್ಕೆ - ನಿಧಿ (ಫಣಿಕಟಕನ ಕೆಟಗೆ ಬಯ್ಕೆಯಿರ್ದಪುದೆಂಬರ್‌: 
ಸಮಯಪ, ೨. ೬೫), ಒಳಗಿನ ಆಸೆ (ಬಗೆಯ 
ಬಯ್ಕೆಯನೊಪ್ಪಿಸುವಾಗಳ್‌ ನೀನೆ ವಲಂ ದೊರೆ: ಆದಿಪು, 
೩. ೩೩); ಗುಟ್ಟು (ಬಗೆಯ ಬಯ್ಕೆಯನೊಪ್ಪಿಸುವಾಗಳ್‌ 
ನೀನೆ ವಲಂ ದೊರೆ: ಆದಿಪು, ೩. ೩೩) 

ಬಯ್ಕೆಗೊಳ್‌ - ಅಡಗಿಕೊಳ್ಳು (ಮುನಿವಂದು ಅಧಿಕಂ ಗಡ 
ದೇವನಿಕಾಯದೆ ಬಯ್ಕೆಗೊಂಡು ಬಸಿಜಾಳಿಕ್ಕಿದಂ 
ಶಸ್ತಚಯಮುಮಂ: ಸಮಯಪ, ೧೦. ೧೪೧) 

ಬಯ್ಲಿರುಳ್‌ - [ಬಯ್ಗುಃಇರುಳ್‌] ರಾತ್ರಿಯ ಕೊನೆ, ಬೆಳಗಿನ 
ಜಾವ (ಬಯ್ಲಿರುಳಿನ ಮನೋಹರಿಯೆಂಬ ಜಾವದಾಗಳ್‌ 
ಬಿಳಿದಪ್ಪ ಕಾಡಾನೆಯಂ ಕಾಣ್ಟುದಂ: ವಡ್ಡಾರಾ, ಪು. ೧೫೭, 
ಸಾ. ೧೫) 

ಬಯ್ಗು - ಸಾಯಂಕಾಲ (ಅರಸನಂ ಬಯ್ಲು ಇರುಳಿನ 
ಜಾವದೊಳ್‌ ಉದ್ಯಾನವನಕ್ಕೊಡಗೊಂಡು ಪೋಗಿ 
ಗುಂಡಿತಪುದೊದು ನಾಡೆ ಕೆಸಜನೊಡೆಯ ಪಟವಾವಿಯ 
ತಡಿಯೊಳ್‌ ಇಜೆದು ಕೊಂದು: ವಡ್ಡಾರಾ, ಪು ೧೮೦, ಸಾ 
೨೩) 

ಬಯ್ಗುಂಬೊಟ್ಟು - ಸಂಜೆಯ ಹೊತ್ತು (ಮಜ್ಜನಭೋಜನಾದಿಗಳ೦ 
ಮಾಡಿ ಬಯ್ಗುಂಬೊಟ್ತು ಅಪ್ಪುದು೦ ನಿಜಭವನಕ್ಕೆ ಬಂದು: 
ಕಾದಂಸಂ, ೬. ೦ ವ) 

ಬಯ್ಗುಳ್‌ - ತೆಗಳಿಕೆ (ಬಯ್ಗುಳ್‌ ಶಪನಂ ಅದು 
ಆಕ್ರೋಶನಾಮಮುಂ ತಾನಕ್ಕುಂ; ಅಭಿಧಾವ, ೧. ೧೩. ೩೪) 

ಬಯ್ಗೆ - ಬೈಗು, ಸಂಜೆ (ನಿನ್ನ ಮೊಲಗಟ್‌ಲೆಗಾಂ ಬೆಳಗಾದೆಂ 
ಇಂದು ಪೇಟ್‌ ಶಈಗಳೋ ಬಯ್ಗೆಯೋ ಪೊಗಸೊ 
ನಾಳೆಯೊ ನಾಡಿದೊ ನಿನ್ನ ಜೀವಿತಂ: ಆದಿಪು, ೩. ೬೩) 

ಬಯ್ತ - ಅಡಗಿಸಿಟ್ಟ (ದಿವಿಜತತಿ ಬಯ್ತ ಕೈದುವ೦ ಅವಸರದೊಳ್‌ 
ಬೇಡೆ ಸುರಭಿಯ ನಕ್ಕಿಸೆ ಕಯ್ದುವಾದುವಾ 
ಗೊರವನೆಲ್ವು: ಸಮಯಪ, ೧೦. ೧೪೨) 

ಬಯ್ತಂಗೊಳ್‌ - ಬಚ್ಚಿಡು. (ಮುಂದಿಟ್ಟು ಚಕ್ರಮಂ 
ತಿರಿತಂದುದುಮಂ ಪೂಟದಿರ್ದು ಬಯ್ತಂಗೊಳ್ಳೊಂದಂದದೆ 
ಕೊಂಡುದುಮಂ ಅದೇನೆಂದುನ್ನತಿಮಾಡಿ ಪೊಗಟ್ಟ್‌ 
ಒಳಗಣೆಯದುದೇ: ಆದಿಪು, ೧೪. ೬೭) ['ಪೂಬದಿರ್ದು 
ಬಯ್ತಂಗೊಳ್ಳೊಂದಂದದೆ' ಎಂಬುದರ ಬದಲು ಎಲ್‌. 
ಬಸವರಾಜು ಹಾಗೂ ನರಸಿಂಹಶಾಸ್ತಿಗಳು “ಪಾಳಮಿರ್ದು 
ಬೈಕಂಗೊಳ್ಳೊಂದಂದದೆ' ಎಂಬ ಪಾಠವನ್ನು ಸ್ವೀಕರಿಸುತ್ತಾರೆ] 

ಬಯ್ತಿಡು — ಸಂಗಹಿಸು (ನಾನಾವಿಧ ಧಾನ್ಯಂಗಂ 
ಪದನಣಿದುಡುಗುವ ಕಣ೦ ಮಾಡುವ ಒಕ್ಕುವ ಅಡಕುವ 
ಬಯ್ತಿಡುವ ವಿವಿಧಭಾಜನ೦ಗಳೊಳಡುವ: ಆದಿಪು, ೬. ೭೭ 
ವ); ಅಡಗಿಸಿಡು (ಎಮೆಯಿಕ್ಕದೆ ನೋಡುವ ನರರ ಅಮರರ 
ಕಣ್ಗಳೊಳನಂಗರಾಜನ ಬಯ್ತಿಟ್ಟ ಅಮರ್ದಂ ಕೊಳೆ 
ತಳಿದುದು ನಾಭಿಮೂಳಮುಂ ಬಾಹುಮೂಳಮುಂ 
ಸುರವಧುವಾ: ಆದಿಷು, ೯. ೩೫) 

ಬರ - [ವರ] ಅನುಗ್ರಹ (ಬರಂಗಳಂ ಪದಪಿನಿಂದ ಈವಂತೆ 
ದೃಕ್ಷ್ಯಪ್ತಿ ರಾಜಿಸೆ ದಿವ್ಯಾಂಗನೆ ನೋಡಿದಳ್‌: ಕಾದಂಸಂ, ೩. 
೩೬) 


೭೭೫ 


ಬರಂಬಡೆ - ವರವನ್ನು ಹೊಂದು (ಗಾಂಧಾರಿ 
ನೂರ್ವರ್ಮಕ್ಕಳ೦ ಪಡೆವಂತು ಪರಾಶರ ಮುನೀಂದನೊಳ್‌ 
ಬರಂಬಡೆದಳ್‌ ಎಂಬುದಂ ಕುಂತಿ ಕೇಳ್ದು ತಾನುಂ 
ಪುತ್ರಾರ್ಥಿನಿಯಾಗಲ್‌ ಬಗೆದು: ಪಂಪಭಾ, ೧. ೧೧೬ ವ) 

ಬರಗಲೆ - ಒಂದು ಆಭರಣವಿಶೇಷ (ಸರಿಗೆಗಿವು ಲಂಬಣಕ್ಕಿವು 
ಬರಗಲೆಗಿವು ಮುಗುಳ್ಗಳೆಮ್ಮ ಮೇಖಳೆಗಿವು 
ಎಂದಾದರದಿಂ ಕೊಯ್ದರ್‌: ಆದಿಪು, ೭. ೬೯) 

ಬರಡಗೆ -  (ವರಣಕ] ಜಗಲಿ, ಮೋಟುಗೋಡೆ 
(ಬರಡಗೆಯೇಜೆದಂ ಬಸಿದ ಸೂಲಮನೇಣಿದಂ 
ಒತ್ತೆಯಗೊಟ್ಟವಂ ಕರೆದಭಿಮಾನಮಂ ಪೆಣರ್ಗೆ ಕೊಟ್ಟವಂ 
ಅಬ್ಕಜಿದುಯ್ದು ರಾಗದಿಂ ನೆರೆದನೆ ದೂಳಿಯೊಳ್‌ ನೆರೆದಂ: 
ಲೀಲಾವತಿ, ೨. ೧೦೧) 

ಬರತೆಗೆ - ಬರಸೆಳೆ, ಗಾಢವಾಗಿ ಸೆಳೆದು ಕೊ (ಕೇಯೂರಕನಂ 
ಬರತೆಗೆದಪ್ಪುವ ಸುಖಕ್ಕೆ ನೆಲೆಯೆನಿಸಿರ್ಪೆಂ: ಕಾದಂಸಂ, ೭. 
೫) 

ಬರಲೀ - [ಬರಲ್‌4+ಈ] ಬರಲು ಅವಕಾಶ ಕೊಡು 
(ಮಗನೆಂಬಂತು ಧರಿತ್ರಿ ನಿನ್ನನುಜರಂ ಕೈಕೊಂಡು ಮುಂ 
ಪೂಣ್ಣ ನನ್ನಿಗೆ ಬನ್ನಂ ಬರಲೀಯದೆ: ಪಂಪಭಾ, ೧. ೮೧) 

ಬರವಿಗ - ಬರುವವನು, ಅತಿಥಿ (ಬರವನ ಬರವಿಂಗೆ 
ಶಯ್ಯಾಸನಮ೦ ರಯ್ಯಂ ಮಾಡಿರಿಸೆ ಪೀಠಮರ್ದಕಂ 
ಸಾರ್ದು ನೋಡಿ: ಚಂದ್ರಪ್ರಪು, ೮. ೬೧ ವ) 

ಬರವು - ಬರುವಿಕೆ (ಮೆಚ್ಚಿ ಬರವ೦ ಅಗ್ನಿದೇವಂ ಬೇಡಿಕೊಳ್ಳಿಂ 

ಎಂದೊಡೆ ಎಮ್ಮನ್ವಯಕ್ಕೆ ನೀನ್‌ ತಣ್ಣಿದೆಯಾಗು ಎಂದು 

ಬೇಡುವುದುಂ: ಪಂಪಭಾ, ೫. ೧೦೦ ವ) 

- ಮಗ್ಗುಲು, ಪಕ್ಕೆ (ನೆತ್ತರಂ ಪಡೆಯದೆ ಆಕಾಶಕ್ಕೆ ಬಾಯಂ 

ತೆಗದು ಊಳ್ವ ಬಳ್ಳುಗಳುಮ೦ ನರವುಮಂ ಬರಿಯುಮಂ 

ಪತ್ತಿ ತೆಗೆದು ಪೆಡಸಾರ್ವ ನರಿಗಳುಮಂ ತಾನೆ ಸೋದು: 

ಪಂಪಭಾ, ೧೩. ೫೬ ವ) 

ಬರಿಗಂಡ - ಪಕ್ಕೆಯ ಮಾಂಸಖಂಡ ಬರಿಗಂಡಂ ಪಿಣಿಲೇಜ್‌ 
ರೋಮಮುಡಿದಿರ್ಬೆನ್ನಾಗೆ ಮುಂಗಾಲಗಲ್ಲರೆ ಬಿರ್ಕುರ್ವೆ .. .. 
ಸೊಗಯಿಸಿತ್ತು ಉತ್ಕೇಕರಂ ಸೂಕರಂ: ಚಂದ್ರಪ್ರಷು, ೫. ೬೦) 

ಬರಿಯೆಲ್ವು - ಪಕ್ಕೆಲುಬು (ಭಗದತ್ತನಾನೆ ಬರಿಯೆಲ್ವುಡಿವನ್ನೆಗಂ 
ಒತ್ತೆ ಗಂಡನಾಗನೆ: ಗದಾಯು, ೩. ೨೭) 

ಬರಿವೊನಲ್‌- ದಡ ಮೀರಿ ಹರಿಯುವ ನದಿ (ಕಿಜುಮಟಲ 
ದಿಣ್ಣೆಯೊಳ್‌ ಪರಿವ ಬರಿವೊನಲೆಸೆದುವೋರೊಂದು 
ತಾಣದೊಳ್‌: ಅನಂತಪು, ೯. ೧೬ ರಗಳೆ) 

ಬರಿಸ - ವರ್ಷ (ಬರಿಸದ ಮಾಸಂಗಳ್‌ ಪನ್ನೆರಡಆಳಂ .. .. 
ಪನ್ನೆರಡು ಪೆಸರ್‌: ಸಮಯಪ, ೮. ೧೩೯) 


ಬರಿ 


ಬರಿಸು - ಬರಮಾಡಿಕೊಳ್ಳು (ಬರಿಸಿದ ಕಾರಣಮಾವುದೊ 
ತರುಣಿ ಮುನೀಶ್ಚರನ ಮಂತ್ರಮೇದೊರೆಯೆಂದಾಂ 
ಮರುಳಿಯಿನೆ ಅಜೆದುಮಣೆಯದೆ 


ಬರಿಸಿದೆನಿನ್ನೇಟಿಮೆಂದೊಡಾಗದು ಪೋಗಲ್‌: ಪಂಪಭಾ, ೧. 
೯೩) 


ಬರುಂಟು - ಬೆರಳಿನಿಂದ ಚುಚ್ಚು ತಿವಿ (ತಂದೆಯ 
ಮರಲುಂದಿದಲ್ಲಿಗೆ ಪೋಗಿ ಬರುಂಟಿ ಎಟ್ಟೆ ಪೊಟ್ಟಳಿಗೆಯಂ 
ತಂದೆಗೆ ಕೊಟ್ಟಳ್‌: ವಡ್ಡಾರಾ, ಪು ೧೭, ಸಾ ೨೩) 


ಬರುಹ - ಬರುವಿಕೆ (ನಾಯಬಾಲಮಂ ಕಾಸಿತಿರ್ದುಹವುಂ. 
ಸೌಳುವಣ್ಣಿನಲ್ಲಿ ಮಖೆ ಬರುಹವುಂ, ಕುರುಡಂಗೆ ಕನ್ನಡಿಯಂ 
ತೋರುಹವು೦ .. . ಇವಯೋಪಾದಿ: ಪಂಚತಂತ್ರ, ೨೦೬ 
ಶ್ಲೋಕ ೮೭ ಟೀಕೆ) 

- ಅಕ್ಷರರೂಪದಲ್ಲಿಡು (ಗುಣಸೌಂದರಿಯೆಂಬೊಳ್‌ .. .. 
ಪಂದೋಲೆಯಂ ಇಂತೆಂದು ಬರೆದಳ್‌: ವಡ್ಡಾರಾ, ಪು. 
೧೬೩, ಸಾ. ೮) ಅಭ್ಯಾಸಕ್ಕಾಗಿ ತಿದ್ದು (ಬರೆಯದೆ ಬಂದ 
ಸುದ್ದಗೆಯ ಸೂತ್ರಮನೊಂದೆ ಮುಹೂರ್ತಮಾತ್ರದಿಂ 
ಬರಿಸಿದುದು: ಪಂಪಭಾ, ೭. ೩೪) ಚಿತ್ರಿಸು (ಬರೆಯಲ್‌ 
ಬಹ್ಮಂಗಮೇಂ  ಬರ್ಕುಮೇ ಎಂದು ಮುನ್ನಂ ವಿಚಿತ್ರ 
ಚಿತ್ರವಿದ್ಯಾಕೌಶಲಮಂ ... .. ಭಾವಿಸಿ ನೋಡಿ: ಆದಿಷು, ೪. 
೪); ಗೆರೆ ಎಳೆ, ಗೆರೆ (ಅಸಿಯರಸನಂ ಗೆಲ್ದೊಡೆ ಗಿಳಿ 
ನೆಲದೊಳ್‌ ಎರಡು ಬರೆಯಂ ಬರೆಗುಂ: ವಡ್ಡಾರಾ, ಪು. 


ಬರೆ 


೧೦೮, ಸಾ. ೨೭) 
ಬರೆಪಂಬೊಗು - ಬರಹಕ್ಕೆ ಸಿಕ್ಕು (ಬರೆಪಂಬೊಕ್ಕು 
ಉಚ್ಚಿರಿಸಲ್ಲಾರದುವು  ಅಕ್ಷರಮಲ್ಲು ಅವು ಫನಸ್ಪನಾದಿ 


ಧ್ವನಿಗಳ್‌: ಶಬ್ದಮದ, ೧೨) 

ಬರೆಪಕಾಅ - ಬರೆಯುವವನು (ಪೂಣ್ಬು ಪೇಟ್ಪ ಕೃತಿಬಂಧಮುಂ 
ಬರೆಪಕಾಜರ ಕೈಗಳ ಕೇಡು: ಪಂಪಭಾ, ೧. ೧೨) 

ಬರೆವರ್‌ - ಬರುತ್ತಿರು (ಅನ್ನೆಗಮಿತ್ತ ಸಂಸಪ್ತಕಬಳಜಳನಿಧಿಯಂ 
ಬಡಬಾನಳ೦ ಅಳುರ್ವಂತೆ ಅಳುರ್ದು ನಿಜವಿಜಯಕಟಕಕ್ಕೆ 
ವಿಜಯಂ ಬರೆವರೆ: ಪಂಪಭಾ, ೧೧. ೧೦೯ ವ) 

ಬರ್ಕಟಬಯಲ್‌ - ಬಟಾ ಬಯಲು, ಏನೂ ಇಲ್ಲದ ಬಯಲು 


(ತಮಮಾಗಳ್‌ ಬರ್ಕಟಬಯಲಾದರ್ಕನುದಯಿಸುವಾಗಳ್‌: 
ಗಿರಿಜಾಕ, ೫. ೫) 

ಬರ್ಕುಡಿ - ಜಗಳ, ವಿವಾದ (ಮರುತ್ತುತನ ಕೆಯ್ಯಂಪಿಡಿದು 
ನಿಮ್ಮೊಳಿದೇಂ ಬರ್ಕುಡಿಯೆಂದಾತನಂ ನಿವಾರಿಸಿ: 


ಕರ್ಣನೇಮಿ, ೯. ೨೬ ವ); ವಿವಾದ (ನಣನಿಂ ನುಡಿ 
ನುಡಿವಂತು ಬರ್ಕುಡಿಯೆ: ಲೀಲಾವತಿ, ೨. ೧೧೩) 

ಬರ್ಕೆ - ನೆಲಹಲಸು (ಸವಿಗಂ ಕಂಪಿಂಗಮಾಯಿರ್ಕೆ ಪಣ್ತು 
ಎನಸುಂ ಬರ್ಕೆ ರಸಕ್ಕೆ ಪಕ್ಕೆಸನಿಸಿ ಕೊರ್ವಿತ್ತು: ಪಾರ್ಶ್ವನಾಪು, 
೯. ೯) 

ಬರ್ಕೆವಲಸು - ನೆಲಹಲಸು (ಬರ್ಕೆ ವಲಸುಗಳೊಳ್‌ ಅಸುರರ 
ತೆರ್ಕೆಯನೆಟ್ಟಟ್ಟಿ ಪೊಯ್ವುದು೦ ಕೋಟ್ಮೆದುಳುಂ ಬರ್ಕೆಯ 
ತೊಳೆಯು೦ ಸೂಸಿದುವು ಆರ್ಕಡುಕೆಯ್ದು ಅನಿಲಜಂಗೆ 
ಕೂರ್ಪಂ ತೋರ್ಪರ್‌: ಪಂಪರಾ, ೧೧. ೧೨೦) 

ಬರ್ಚಿಸು - ಲೇಪಿಸು, ಬಣ್ಣ ಬಳಿ (ಪೊಸನನೆಯೊಳ್‌ 
ಪಸುರ್ಪಂ.. ತುಂಬಿಯೊಳ್‌ ಮಿಸುಗುವ ಕರ್ಮ 
ಬರ್ಜೆಸಿದವೊಲ್‌: ಆದಿಪು, ೧. ೬೬); ಕೆತ್ತು ಕಂಡರಿಸು 
(ಅಂದಿನ ರೂಪು ಶಾಸನಂ ಬರೆದುದು ಬರ್ಚಿಸಿತ್ತು 
ಅಮರ್ದುದು ಅಟ್ಟುದು ಅಳಂಕಿದುದು ಉರ್ಚಿ ಪೊಕ್ಕು 
ಬೇರ್ವರಿದುದು: ಆದಿಪು, ೩. ೪೩) 

ಬರ್ಚು - ಬೇರ್ಪಡು (ನಿಜಮೋಹದಿ೦ ಅಜಸುತ್ತಂ ಅಸುವಿಂ 
ಬರ್ಜಿದ ನಿಜಸತಿಗಂಡು ಎರ್ದೆಗೆರ್ಚಟೆದಾ ವಜ್ರಮುಷ್ಟಿ 
ವಿಷ್ಠಳನಾದಂ: ಕರ್ಣನೇಮಿ, ೬. ೨೮) 

ಬರ್ಜನ - ಭರ್ಜನ, ಹುರಿಯುವುದು (ಅಯಃಕುಂಭಿಪಾಕದೊಳ೦ 
ಮಂಜರೀಕ ಬರ್ಜನದೊಳ೦ ಅಂಗಾರಾವಗಾಹದೊಳಂ: 
ವರ್ಧಮಾಪು, ೧೫. ೮ ವ) 


೭೭೬ 


ಬರ್ದನ್‌ - [ಬಾಟ್‌] ಬದುಕಿದವನು (ತಮಗಾಗಿ ಬರ್ದನಂ 
ದುಃಖಂ ಮುಂಕೊಂಡುಯ್ಯೆ ಕಾಯರ್‌: ಸಮಯಪ, ೫. 
೧೫೦) 

ಬರ್ದಿಲ - ಸ್ವರ್ಗ (ಬರ್ದಿಲಂ ಸಗ್ಗಕ್ಕೆ ಪೆಸರ್‌: ಶಬ್ದಮದ, ೫೫) 

ಬರ್ದಿಸು - ಎಣ್ಣೆಯಲ್ಲಿ ಕರಿ (ಬಸನಂಗಳೆ ನಿನ್ನಂ 
ಬರ್ದಿಸುತಿರ್ದಪುವು ಅವಳ ಬಸದೊಳ್‌ ಎಸೆವುದಣಿಂ 
ನಾಣ್ಣಿಸುವೀ ನಾಣಿಲಿ ನಾಣಂ ಪಸುವಂದೆಲೆ ಜೀವ 
ನೀನದೆಲ್ಲಿಗೆವೋಪೈ: ಅಜಿತಪು, ೨. ೯೪) 

ಬರ್ದು - ಮರಣ ಹೊಂದು (ಮತ್ತೆ ನೃಪತಿ ವಿಸ್ಮಯದಿಂ 
ಕೇಳ್ವುದುಂ ಉಸಿರ್ದರ್‌ ಭವದೊಳ್‌ ಬರ್ದಿದ ಮಾತರ 
ಪಿತರರಂ ಪಿತಾಮಹರಿರವಂ: ಯಶೋಧಚ, ೪. ೫೪); 
ಜಾಣ್ಮೆ (ಪೊಗಟೌಯನಾ೦ಂತಳ್‌ ಆವಳ್‌ ಆ ಸರಸತಿ 
ಕೂರ್ಮೆಯಿಂದ ಒಸೆದು ಮಾಡುಗೆ ಕಬ್ಬದ ಬರ್ದಿನೇಟೌೌಯಂ: 
ಕಬ್ಬಿಗಕಾ, ೩); ಪ್ರೌಢಿಮೆ (ಎಳಸಿ ಬಳಸಿ ಬಂದಿರ್ದ 
ಪಾಟದಾಟದ ಮುದ್ದಿನ ಬರ್ದಿನ ಪರಿವಾರದೇವಿಯರುಮಂ: 
ಆದಿಪು, ೨. ೬೫ ವ); ಬದುಕು (ಭವವಾರಾಶಿಯೊಳಿಂತು 
ಜೀವನಿವಹ೦ ಬರ್ದುತ್ತುಮಿರ್ಕುಂ: ಆದಿಪು, ೧೬. ೫೯) 

ಬರ್ದುಂಕಿಸು - ಕಾಪಾಡು (ತಂತ್ರಂಬೆರಸು ಪೋಗಿ 
ಒದ್ದಾಯನನ ನೆಜ್‌ಯಂ ಬರ್ದುಂಕಿಸಿ 
ರಾಜಗೃಹಕ್ಕೊಡಗೊಂಡು ಪೋದೊಡೆ: ವಡ್ಡಾರಾ, ಪು. 
೧೬೫, ಸಾ. ೧೫) 

ಬರ್ದಂಕು - ಬದುಕು (ಲಘುತರಮಪ್ಪ ಸೇವೆಯಿಂ 
ತನ್ನಿಚ್ಛೆಯೊಳ್‌ ಬರ್ದುಂಕುವ ಶುನಕಂ ಲೇಸೆಂದು 
ವಿದ್ವಾಂಸರ್‌ ಪೇಟ್ವರ್‌: ಪಂಚತಂತ್ರ, ೧೦೬, ಶ್ಲೋಕ ೨೪ 
ಟೀಕೆ); ಜಾರು, ನುಸುಳು (ಪುರ್ಬೆಂಬ ಕರ್ಬಿನ ಬಿಲ್ಲಿಂ 
ಬರ್ದುಂಕಿದ ಮದನನೊಡ್ಡಣದಂತೆ: ಆದಿಷು, ೪. ೪೧ ವ) 

ಬರ್ದುಕಾಡು - ಪಾರಾಗು (ನಲ್ಲಳ ಮುಖಾಂಬುಜಮಂ ನಡೆ 
ನೊಡಿ ನೋಡಿ ಸಾಯದೆ ಬರ್ದುಕಾಡಿದಂ ಜವನ 
ಬಾರಿಯೊಳಂ ಬರ್ದುಕಾಡದಿರ್ಕುಮೇ: ಆದಿಪು, ೧೨. ೨೫) 

ಬರ್ದುಕು - ಬದುಕು (ಕರ್ಬಿನ ಬಿಲ್ಲಂ ಮಸೆದ ಮದನನಲರ್ಗಣೆ 
ಬರ್ದುಕಿತ್ತೆನಿಸುತ್ತೊಳಪೊಕ್ಕಳ್‌: ಆದಿಷು, ೯. ೧೯) 

ಬರ್ದುಗಾರ್ತಿ - ವೇಶ್ಯೆ (ಎನಿಪ ಅಗಣ್ಯ ಲಾವಣ್ಯ 
ಪಣ್ಯಾಂಗನಾಜನದ ಬರ್ದುಗಾರ್ತಿಯರ 
ಬಹಿರಂಗಣಗಳೊಳ್‌: ಪುಷ್ಪದಂಪು, ೨. ೭೭ ವ) 

ಬರ್ದುಗೆ - ಮರಣ (ನೀಮೆಲ್ಲರು೦ ಎನ್ನ ಬರ್ದುಗೆಯಂ ಆ 
ನಲ್ಲಂಗೆ ಪೇಟೆಂ: ಕಾವ್ಯಾವಲೋ, ೧೨೯) 

ಬರ್ದುಗೆಡು - ನೈಪುಣ್ಯವನ್ನು ಕಳೆದುಕೊ (ಮನದಳಿಪಿ೦ ತಮಾಳ 
ಲತಿಕಾಂಗಿಯರಾಟಿಸೆ ಬರ್ದುಗೆಟ್ಟು ಕಾ೦ಚನಲತಿಕಾಂಗಿಯರ್‌ 
ಬಯಸೆ ಸೋಲ್ತು: ಆದಿಪು, ೨. ೪೬) 

ಬರ್ದುನುಡಿ - ಜಾಣ್ಮೆಯ ನುಡಿ (ಪಾಲೊಳ್‌ ಒಂದಿರ್ಪವೋಲ್‌ 
ಒಪ್ಪಂಬೆತ್ತ ಇನಿದಾದ ಬರ್ದುಬನುಡಿಯ೦ ತಳ್ತೋಜೆಯುಂ.. 
.ತಪ್ಪೊಂದುಂ ತಲೆದೋಜದಂತೆ .. . ಈ ಕಬ್ಬಂ: ಕಬ್ಬಿಗಕಾ, 
೫) 

ಬರ್ದುವೆಂಡಿರು - ಪ್ರೌಢೆ (ಬಸಂತನೊಲ್ಲೊಲಿಸಿ ಕಾಡುವ 
ರೂಢಿಯ ಬರ್ದುವೆಂಡಿರಂ ನಿಲೆ ಸೆಜ್‌ಗೆಯ್ದೆನೆಂದು: 
ಕಬ್ಬಿಗಕಾ, ೪೭) 

ಬರ್ದೆ - ಬರ್ದುವೆಣ್‌, ವೇಶ್ಯೆ (ಪೊಸತಪ್ಪಗ್ಗದ ಗಾಡಿಯಿಂದೆ 
ಪಿರಿದುಂ ಬೆಳ್ಳಾಡಿ ಬೇಲ್ಪಂತುಟುಬ್ಬಸಮಂ ಮಾಡುವ 


ಬರ್ದೆಯರ್‌ ಪಲರುಂ ಕಣ್ಣೇಂ ಬೆಡಂಗಾದರೋ: 
೧೦೬) 
ಬರ್ದೆಗೆಯ್ದ - ಪ್ರೌಢಕಾರ್ಯ (ಸೂಳೆವಂಟರ ಸೊಬಗಿಂಗೆ 
ಮೈಮಖಜ್‌ದು ಮೆಚ್ಚುವ ಬಿಂಕದ ಬರ್ದೆಗೆಯ್ತದೊಳ್‌ 
ಬೆರಸಿದೊಡೆ ಅಂದೆ ಬರ್ದೆಂ: ಲೀಲಾವತಿ, ೨. ೭೨) 
ಬರ್ಪವರ್‌ - ಬರುವವರು, ಬರುತ್ತಿದ್ದವರು (ಎನ್ನ ಕನ್ನಿಕೆಯಾ 
ಕಾಲದೊಳ್‌ ನಾನೆನ್ನ ಮಾವಂ ಕೊಂತಿಭೋಜನ 


ಕಭಿಗಕಾ, 
ಬ 


ಮನೆಯೊಳ್‌ ಬಳೆವಂದು ದುರ್ವಾಸಮಹಾಮುನಿಯರೆಮ್ಮ 


ಮನೆಗೆ ನಿಚ್ಚಕ್ಕಂ ಬರ್ಪವರ್‌: ಪಂಪಭಾ, ೧. ೧೧೮ ವ) 
ಬರ್ಬರ - ಒಂದು ಸುಗಂಧದ್ರವ್ಯ, ಗೋರೋಚನ 
(ಗಂಧಮುಡೆಯಂ ಸೊಪ್ಪಾಗದಂತುಟ್ಟು ಬರ್ಬರಮಂ ಪೂಸಿ 


ತೊಟಬಲ್ಲರ್‌: ಸಮಯಪ, ೬. ೩೬) 
ಬರ್ಬೂರ - ಬೊಬ್ಬುಳಿ, ಜಾಲಿಮರ (ಇಷ್ಟಾರ್ಥಮಂ ತವೆ 
ಮಾಡಲ್‌ ಸುರಪಾದಪಂ ನೆಆಗುಂ ಈ 


ಬರ್ಬೂರವೃಕ್ಷ೦ಗಳೀವವೆ: ರಾಜಶೇವಿ, ೩. ೪೨) 

ಬರ್ಮಂ - ಬ್ರಹ್ಮ (ಬರ್ಮನುಮಾ ವಿಶ್ವಕರ್ಮನು೦ ಶೋಭೆಯಂ 
ನಿರ್ಮಿಸಲೆಂದು ವಧೂವರರೂಪಾಗಿ ನಿರ್ಮಿಸಿದಂತೆ 
ಮಿಸುಗಿತ್ತು: ಲೀಲಾವತಿ, ೧೧. ೫೨) 

ಬರಿ - ನವಿಲು (ವನಬರ್ಹಿಗಳ೦ ಮೇಘದ್ದನಿ ತಣಿಪುವ ತೆಜದೆ 
ದೇವ ನಿನ್ನಯ ದಿವ್ಯದ್ಧನಿ ತಣಿಪಿದಪುದು ವಿಷ್ಠಪಜನಮಂ 
ಸಕಲ ತ್ರಿವಿಷ್ಣಪೈಕಾಧಿಪತೀ: ಅಜಿತಪು, ೮. ೧೧); ಕುಶ 
(ಕುಶಂ ಕುಥಂ ಬರ್ಹಿ ಪವಿತ್ರ ದರ್ಭಂ: ಅಭಿಧಾವ, ೧. ೮. 


೩೭) 

ಬರ್ಜಿಣ - ನವಿಲು (ಭೂತಳಾಧಿನಾಥನರ್ಥಿಸಂಘತಾನವ 
ಬರ್ಹಿಣಾನ೦ದಕರ೦ ಪ್ರತ್ಯಗ್ರಜಲಧರಾಗಮಂ: ಸುಕುಮಾಚ, 
೧.೭೯) 

ಬಲ್‌ - ಸಮರ್ಥವಾಗಿರು (ನೆಲೆಗಿಡಿಸಲು೦ ಪೊಲೆಗಿಡಿಸಲುಂ 


ಬಲ್ಲೆಂ: ಶಾಂತಿಷು, ೩. ೨೩ ವ); ತಿಳಿ (ಬವರದೊಳೇಂ 
ಬಲ್ಲಂ ಕರಮೊವಜುಗೆಯಲ್‌: ಪಂಪಭಾ, ೧೨. ೩); 

ಬಲ - ಬಲಭಾಗ (ಬಲದ ಕೆಯ್ಯೊಳ್‌ ಭೈಕ್ಷದ ಭಾಜನಮಂ 
ಪಿಡಿದು .. .. ಪಗಲುಣ್ಣಿಂ: ವಡ್ಡಾರಾ, ಪು. ಸ ಸಾ. ೧೭); 
ರಾಜನಿಗಿರಬೇಕಾದ ಮೂರು ತೆರನಾದ ಶಕ್ತಿಗಳು: ಮಿತ್ರಬಲ, 
ತಂತ್ರಬಲ, ಕಾಲಬಲ (ಮಿತ್ರಗುಣಸಂಪನ್ನರಪ್ಪ ... ೬. ಇಂತೀ 
ಬಲಂಗಲೋಳೊಂದುಮಿಲ್ಲ: ಪಂಚತಂತ್ರ, ೨೯೭ ವ); ಸೈನ್ಯ 
(ಆಜು೦ಬಲಗಳ್ವರಸೊದವಿದ ಸಂಗ್ರಾಮ ಸ೦ರಂಭದಿಂದಂ .. 
. ಅಜಿಗೆ ಬ೦ದೊಡ್ಡಲೈ: ಆದಿಪು, ೧೪. ೮೨); ಬಲರಾಮ 
(ಬಲಂ ಏಕಕುಂಡಲಂ ಹಲಿ ಬಲಭದ್ರ೦ ಮುಸಳಿ 
ಕಾಮಪಾಳಂ ರಾಮಂ: ಅಭಿಧಾವ, ೧. ೧. ೨೫) 

ಬಲಂಗೆಡು - ಶಕ್ತಿಗುಂದು (ಬೆಚ್ಚದೆ ಬೆದಣದೆ ಬಲಂಗುಡದೆ 
ಮನಂಗುಂದದೆ ಕೆಲನ೦ ಸಾರದೆ ಸಕಾಯಮಂ೦ ಪಾಣದೆ 


ಮಹಾವಟವೃಕ್ಷದ ಕೆಬಗೆ ವಿಪುಳತಪದಿಂದ ಅಪರ್ಣೆ 
ಒಪ್ಪುತ್ತುಮಿರೆಯಿರೆ: ಗಿರಿಜಾಕ್ಕ ೯. ೫೮ ವ) 

ಬಲಂಗೊಳ್‌ -. ಪ್ರದಕ್ಷಿಣೆ ಹಾಕು (ವಿಜಯಗಜಮನೇಜೆ 
ವಿದ್ಯೋತಮಾಗಿ ದಕ್ಷಿಣಾವರ್ತಮಪ್ಪ ಹೋಮಾಗ್ನಿಯಂ 
ಬಲಂಗೊಂಡು: ಪಂಪಭಾ, ೯. ೯೫ ವ) 

ಬಲಂಬೆಜು - [ಬಲಂ-ಪೆಜು] ಶಕ್ತಿಯನ್ನು ಹೆಚ್ಚಿಸಿಕೊ 
(ಕಥೆಯುಂ ತದಾದಿಪುರುಷಪ್ರಸ್ತುತ್ಯಜನ್ಮಾಳಿಬಂಧುರಂ 
ಎಂದಂದೆ ಮದೀಯವಾಗ್ವಿಭವವಿನ್ಯಾಸಂ ಬಲಂಬೆತ್ತುದು: 
ಆದಿಷು, ೧. ೨೫) 


ಹಟ 


ಬಲಂಬೊಯ್‌ -  [ಬಲಂ+ಹೊಯ್‌] ಶಕ್ತಿ ನೀಡು 
(ವಿದ್ಯಾಸಾಮರ್ಥ್ಯದಿ೦ ಇದರ್ಕೆ ಬಲಂಬೊಯ್ದು ತಾಮುಮೀ 
ನೆರವಿಯೊಳ್‌ ಅದೃಶ್ಯರಾಗಿ ನೋಡುತ್ತುಮಿರ್ದರ್‌: ಶಾಂತಿಷು, 
೯. ೫೫ ವ) 

ಬಲಕರ್ವೀಕೃತ ದ 
ಬಲಕರ್ವೀಕೃತನಾ 
ಜಗನ್ನಾವಿ, ೬. ೧) 

ಬಲಗೆಲ - (ಬಲ-ಕೆಲ] ಬಲಬದಿ (ಬಲಗೆಲದೊಳ್‌ 
ಮಯಾಶುಶುವನಿರಿಸಿ ಪಾಣಿಕುಶೇಶಯಯುಗದಿಂದೆ 
ನೆಗಪಿದಳ್‌ ಜಿನಶಿಶುವಂ: ಆಚವರ್ಧ, ೧೩. ೯೫) 

ಬಲಗೊಳ್‌ - ಪ್ರದಕ್ಷಿಣೆ ಹಾಕು (ಶ್ರೀಮಜ್ಜಿನಭವನಮಂ 
ಅಖಿಳಾಮರನರಖಚರಚಕ್ರವರ್ತಿಸ್ತುತಮಂ ಮೂಮೆ 
ಬಲಗೊಂಡು: ಆದಿಪು, ೪. ೧) ಸುತ್ತು ಹಾಕು 
(ಕನಕಗಿರಿಯಂ ಬಲಗೊಳ್ಳ ಪತಂಗದಂಪತಿಯಂತೆ ಆ 
ದಂಪತಿಗಳ್‌ ಸಪ್ತಾರ್ಚಿಯಂ ಮೂಜು ಸೂಟ್‌ ಬಲವಂದು: 
ಪಂಪಭಾ, ೩. ೭೫ ವ) ನಮಸ್ಕರಿಸು (ಭವತ್‌ 
ಪದಸರೋಜಮನಾ೦ ಬಲಗೊಂಡು ಮತ್ತಮಾಜಿಗೆ ನಡೆಯಲ್ವೆ 
ಬಂದೆಂ: ಪಂಪಭಾ, ೧೩. ೬೫) 

ಬಲಜಳನಿಧಿ — ಸೈನ್ಯವೆಂಬ ಸಾಗರ 
(ಯಾದವಬಲಜಳನಿಧಿವೆರಸು ವಿಳಯಕಾಲಜಳನಿಧಿಯಂತೆ 
ತೆರಳಲ್‌ ಬಗೆದ ಬಲದೇವನಂ: ಪಂಪಭಾ, ೫. ೨೧ ವ) 

ಬಲದಂ - ಬಲಬದಿಯಲ್ಲಿರುವ ವ್ಯಕ್ತಿ (ದಕಾರಕ್ಕೆ ಕೆಲದಂ 
ಬಲದಂ ಅಲ್ಲದ೦ ಇಲ್ಲಿದವು ಎಲ್ಲಿದಂ: ಶಬ್ದಮದ, ೧೨೧ 
ಪು 

ಬಲದಲನ - ಬಲವನ್ನು ಕುಂದಿಸುವವನು, ಬಲನೆಂಬ ರಕ್ಕಸನನ್ನು 
ಕೊಂದವನು. ಇಂದ್ರ (ಕುಲಗೋತ್ರವೈರಿಯುಂ ಬಲದಲನನುಂ 
ಎಂದು ಅಮರಪತಿಯನೊಲ್ಲದೆ 'ಜೋದರ್‌ ಕುಲಗೋತ್ರ 


ಶಕ್ತಿಗುಂದಿದವನು 
ದೈತ್ಯ ಖಳನ 


(ಶೀಕೃಷ್ಣಂ 
ಪೊಟಲ್ಲೆಯ್ದಂದಂ: 


ವೀರಭಟರುಂ ಬಲನಾಥರುಂ ಉಂತುಂ  ಅಮರರೇ 
ನೋಡುವರ್‌: ಜಗನ್ನಾವಿ, ೧೩. ೭೯) 
ಬಲದೇವ - ಬಲರಾಮ (ತಂದೆ ವಸುದೇವಂ .. .. ದೇವಕಿ 


ತಾಯ್‌ ನಂದನಂ ಅನ್ಯಜ೦ ಶ್ರೀಸುಂದರಿ ತನಗಿನಿಯಳ್‌ 
ಅಗ್ರಜ೦ ಬಲದೇವಂ: ಅಭಿಧಾವ, ೧, ೧. ೨೪) [ಜೈನ] 
ಅರವತ್ತು ಮೂವರು ಶಲಾಕಾಪುರುಷರಲ್ಲಿನ ಒಂಬತ್ತು 
ಮಂದಿಯಲ್ಲಿನ ಬಲದೇವರ ಗುಂಪು; ವಿಜಯ, ಅಚಲ, 
ಸುಧರ್ಮ, ಸುಪ್ರಭ, ಸುದರ್ಶನ, ನಂದಿ, ನ೦ದಿಮಿತ್ರ, ರಾಮ, 
ಪದ್ಮ ಎಂಬುವವರು (ಶ್ರೀವರ್ಮನುಂ ವಿಭೀಷಣನುಂ ಎಂಬ 
ಪೆಸರೊಳ್‌ ಬಲದೇವ ವಾಸುದೇವರೆನಿಸಿ ಬಳೆಯೆ: ಆದಿಪು, 
೩ ೫೦ ವ) 

ಬಲದೋಳ್ಚಲೆ - ಬಲದ ಭುಜ (ನನೆಯಂಬಂ 
ಬಲದೋಳ್ಪಲೆಯಲ್ಲಿ ತಾಳ್ಗಿದಂ: ಕಬ್ಬಿಗಕಾ, ೩೯) 

ಬಲಭಿಚ್ಚಾಪ - [ಬಲಭಿತ್‌.-ಚಾಪ] ಇಂದನ ಬಿಲ್ಲು, ಕಾಮನ 
ಬಿಲ್ಲು (ಆ ಪುರದ ರತ್ನಭವನ ಕಳಾಪದ್ಯುತಿ ನೆಗಲ್‌ 
ಗಗನತಳದೊಳ್‌ ಬಲಭಿಚ್ಚಾಪರುಚಿಗೆತ್ತು ಮತ್ತೆ 
ಕಳಾಪಿಗಳಾಡುವುದು ಮಧುರಕೇಕಾರವದಿಂ: ಅಜಿತಪು, ೨. 
೧೭) 

ಬಲಮರ್ದು -  ಧಾತುಪುಷ್ಟಿಯ ಔಷಧ (ಬಲಮರ್ದೆನೆ 
ಅಂಕದೌಷಧಂ: ರನ್ನ ನಿಘಂಟು, ೪) 


ನೆಲನಂ 


ಬಲರಿಷು - ಇಂದ್ರ (ಬಲದೇವ ವಾಸುದೇವರ್‌ 
ಬಲರಿಪುನಿಭರಿರದೆ ಜಿನನಂ ಅರ್ಚಿಸಿ: ಕರ್ಣನೇಮಿ, ೧೧. 
೧೩೬) 

ಬಲವಕ್ಕ - ಬಲದ ಪಕ್ಕ (ನುಡಿವೆಣ್ಣನಾಂತ ನಾಲ್ಕೊಗಂ 
ಇರದಚ್ಚದಾವರೆಯ ಚೆಂದಮ೦ ಅಂದು ಒಳಕೆಯ್ದೆ ಬಂದು 
ನೆಟ್ಟಗೆ ಬಲವಕ್ಕದೊಳ್‌ ನೆಲಸಿ ಕಣ್ಣೆಸೆದಂ ಬಿದಿ ನಿಂದು 
ನೋಟ್ಬರಾ: ಕಬ್ಬಿಗಕಾ, ೧೨೮) 

ಬಲವತ್‌ - ಬಲಿಷ್ಠ (ಕಾದುದು ಸರಣ್ಣೆ ವಂದರಂ ಆದುದು 
ಕಾಲಾಗ್ನಿ ಬಲವತ್‌ ಅರಿನೃಪತಿಗೆ ಕಾಪಾದುದು ನೆಲಕ್ಕೆ 
ತೋಳ್ಸಲಂ: ಪಂಪಭಾ, ೭. ೨) 

ಬಲವರ್‌ - ಪ್ರದಕ್ಷಿಣೆ ಹಾಕು, ತಿರುಗು (ಅತತ್ವದೊಳ್‌ ಮನಂ 
ನಿಲಿಸದ ಭಾವಂ ಅಟಿಸದ ಪುದ್ಗಳಂ ಇಲ್ಲೆನೆ 
ಕರ್ಮಬಂಧದಿಂ ಬಲವರುತಿರ್ಪ ಅಾಟಣದ 
ಗುಂಡಿಗೆಯಂತಿರೆ: ಸುಕುಮಾಚ, ೫. ೩೨) 

ಬಲವಿರೋಧಿ - ಬಲನೆಂಬ ರಕ್ಕಸನನ್ನು ಕೊಂದವನು, ಇಂದ್ರ 
(ಸವಣ೦ ಬಳಪಂಗೊಳೆ ಗಾಂಡಿವಿ ಬಿಲ್ಲೊಳೆ ಬಲವಿರೋಧಿ 
ವಜ್ರಂಗೊಳೆ ದಾನವರಿಪು ಚಕ್ರಂಗೊಳೆ ಕೌರವಾರಿ ಗದೆಗೊಳೆ 
ಪೊಣರ್ಕಿಗಾವಂ ನಿಲ್ವಂ: ಶಬ್ದಮದ, ೧೭೮ ಪ್ರ ೮) 

ಬಲವೈರಿ - ಬಲವಿರೋಧಿ, ಇಂದ್ರ (ಮಾನಸರ್ಗಮಘಟಂ 
ಬಲವೈರಿಗಂ ಅಳೆಯಲರಿದು ವಿಕ್ರೆಯೆಯಿಂದಂ: ಸಮಯಪ, 
೧೦. ೯೪) 

ಬಲಸ್ಥ - ಬಲಿಷ್ಠ (ಏಂ ಬಲಸ್ಥನೊ ಭೀಮಂ: ಪಂಪಭಾ, ೧೧. 
೬೮) 

ಬಲಾಂತಕ - ಬಲವಿರೋಧಿ (ಅಂತು ಬಲವಂದು ಬಲಾಂತಕಂ 
ಅಘಬಲಾಂತಕಂಬೆರಸು ಬಳಾಹಕ ನಿರ್ಮಿತ ತ್ರಿವಿಧ 
ಸೋಪಾನದಿಕ್ಕೆಲಲೊಳಂ ದೇವನಿಕಾಯಂ ಬರೆ: ಅಜಿತಪು, 
೪.೩೧ವ) 

ಬಲಾಕ - ಬೆಳ್ಳಕ್ಕಿ (ಬಕ ಕಲಹಂಸ ಬಲಾಕ ಪ್ರಕರ 
ಮೃದುಕ್ವಣಿತರಮ್ಯಮಿದಿರೊಳ್‌ ತೋಹ್‌ತ್ತು ಕೊಳಂ: ಪಂಪಭಾ, 
೮. ೩೮) 


ಬಲಾಕೆ - ಬಲಾಕ (ಪಳುಕಿನ ಬಲಾಕೆಗಳೊಳಂ ಬರೆದ 
ಸುರಶರಾಸನಂಗಳೊಳಂ: ಕಾದಂಬ, ೭. ೨೧ ವ) 
ಬಲಾಢ್ಯ — ಬಲಿಷ್ಠ[ನಾದವನು] (ಗಿರಿಯಂತೆ ಬಿಣ್ಣಿದಂ 


ಸುರಕರಿಯಂತೆ ಬಲಾಢ್ಯಂ ಅಬ್ಬಿಯಂತೆ ಗಭೀರಂ: ಶಬ್ದಮದ, 
೨೨೫, ಪ್ರ ೨) 

ಬಲಾಧಿಕೃತ - ಸೇನಾಧಿಪತಿ (ಬಲಾಧಿಕೃತನಪ್ಪ ಬಲಾಹಕನೆಂಬನಂ 
ಬೆಸಸೆ: ಕಾದಂಬ, ೩. ೦ ವ) 

ಬಲಾಧ್ಯಕ್ಷ -  ಬಲಾಧಿಕೃತ (ಅಂತು ಅತಿತ್ವರಿತಗಮನ 
ನಿಶ್ಚಿತಮನನಾಗಿ ಬಲಾಧ್ಯಕ್ಷನ೦ ಬರಿಸಿ: ಆದಿಷು, ೪. ೯೦ ವ) 

ಬಲಾಬ್ಧಿ - ಸೈನ್ಯಸಾಗರ (ಬಾಹುಮಂದರದಿಂ ವೈರಿಬಲಾಬ್ಧಿ 
ಘೂರ್ಣಿಸೆ ಬಿಗುರ್ತೀ ಕೌರವರ್‌ ಕೂಡೆ ನೂರ್ವರುಮಂ 
ಕೊಲ್ಲೆಂ ಇದೆನ್ನ ಪೂಣ್ಕೆ ನುಡಿದೆಂ ನಿಮ್ಮೀ ಸಭಾಮಧ್ಯದೊಳ್‌: 
ಪಂಪಭಾ, ೭. ೧೫) 

ಬಲಾರಿ -. ಇಂದ್ರ (ಮೊಳ್‌ಯಿಡೆ ಕೇಳ್ಪ್ಬು ಚಕ್ರಧರನುಂ 
ಜಳಜೋದ್ಧವನು೦ ಬಲಾರಿಯುಂ: ಗಿರಿಜಾಕ, ೬. ೭) 

ಬಲಾವಲೇಪ - ಬಲದ ಕಾರಣದಿಂದಾದ ದರ್ಪ ಅದನಾರ್ಳವಂ 

ನಿಜಭುಜಬಲಾವಲೇಪಪ್ರತಾಪಾಟೋಪಂ೦ ಆರ್ಜಿತ 

ಅನೇಕಶತುವೆಂಬರಸಂ: ಅಜಿತಪು, ೨. ೨೩ ವ) 


೭೭೮ 


ಬಲಾಹಕ - [ಪ್ರಳಯಕಾಲದ] ಮೋಡ (ಅಂತು ಬಲವಂದು 
ಬಲಾಂತಕಂ ಅಘಬಲಾಂತಕಂಬೆರಸು ಬಲಾಹಕ ನಿರ್ಮಿತ 
ತ್ರಿವಿಧ ಸೋಪಾನದಿಕ್ಕೆಲಲೊಳಂ ದೇವನಿಕಾಯಂ ಬರೆ: 
ಅಜಿತಪು, ೪. ೩೧ ವ) 

ಬಲಿ - ಬಲಿಷ್ಠವನ್ನಾಗಿಸು (ಬಲಿದು ಕಾಲ್ಗಾಪಿನ ಅಣಿವೆರಸು 
ನಿಂದ ಜಾವದ ಮದಗಜಂಗಳುಮಂ: ಆಚವರ್ಧ. ೯. ೫೬ 
ವ); ಬಲಿ ಚಕ್ರವರ್ತಿ (ಬಲಿಯಂ ವಾಮನರೂಪದಿಂದಮೆ 
ವಲಂ ಮುಂ ಬೇಡಿದೆಂ ಭೂರಿಭೂತಲಮಂ: ಪಂಪಭಾ, ೯. 
೨೦); ದೇವತೆಗೆ ನೀಡುವ ಆಹುತಿ (ಇಂಬಟೆಯಂ 
ಬಲಿಗೆದರಿದ ಕೂಟನಅಸಿ ತಿಂದು ಕಾಲಮಂ ಕಳಿಪುತಿರ್ದು: 
ಚಾವುಂಪು, ಪು. ೪೯೦. ಸಾ. ಓ); [ಜೈನ] 
ಪ್ರತಿವಾಸುದೇವರಲ್ಲಿ ಒಬ್ಬ; ಗಟ್ಟಿಯಾಗು (ನೀಮುಮೀಗಳ್‌ 
ವನಸಿಂಹನ್ಯಾಯದಿಂ ದುರ್ಗದೊಳೆ ಬಲಿದು ನಿಂದಲ್ಲಿ: 
ಆದಿಹು, ೧೩. ೫೮) 

ಬಲಿಂದಮ - ಬಲಿಯನ್ನು ದಮನಮಾಡಿದವನು, ವಾಮನ, 
ವಿಷ್ಣು (ಬಲಿವಿಂದನಿಂ ಬಿಲ್ಲ ಬಲ್ಲೆಯಂ ಪೊಗಟಿಸಿದಂ: 
ಪಂಪಭಾ, ೫. ೪೮) 

ಬಲಿಕುಸುಮ - ಆಹುತಿಯರ್ಪಿಸಿ ಮಾಡುವ ಬಲಿಪೂಜೆಗಾಗಿ 
ಬಳಸುವ ಹೂವು (ಅಂಗಣರಚಿತಮೌಕ್ತಿಕ ರಂಗಬಲಿಯುಂ 
ಬಲಿಕುಸುಮ ನಿಪತದಳಿಕುಳಾರಬ್ಧಗೀತಮುಂ: ಆದಿಷು, ೪. 
೫೮ ವ) 

ಬಲಿಕೆಯ್‌ - ಗಟ್ಟಿಯಾಗಿ ಮಾಡು (ವಿಲಾಸವತಿ ಧೀರತೆಯಿಂ 
ಬಲಿಕೆಯ್ದು ಚಿತ್ತಮಂ: ಕಾದಂಬ, ೮. ೧೫೬) 

ಬಲಿಗೆದಜು - ಆಹುತಿ ನೀಡು (ಪರಲ್ಗಳ೦ ಬಲಿಗೆದಳೆದಂತೆ 
ಪಸುರ್ಪೆಸೆವ ನೆಲದೊಳ್‌ ಉಪಾಶ್ರಯಂಬಡೆದಳಂಕರಿಸುವ 
ಇಂದಗೋಪಂಗಳುಮಂ ಕಿಸುಗಾಡ ನೆಲಂಗಳೆಳದಳಿರ 
ಬಣ್ಣಮಂ ಕೆಯ್ಕೊಂಡಂ: ಪಂಪಭಾ, ೭. ೨೫ ವ) 

ಬಲಿದುಪವಾಸ - ನಿಟ್ಟುಪವಾಸ (ಬಲಿದುಪವಾಸದೊಳ್‌ ನಮೆದು 
ನೋಂಪಿಗಳೊಳ್‌ . ನಿಯಮಕ್ರಮಂಗಳ೦ ಸಲಿಸಿದರಿಂತು 
ನೋನದೆ ಗೂರ್ಣಾವನಂ ಪಡೆಯಲೈ ತೀರ್ಗುಮೇ: 
ಪಂಪಭಾ, ೧. ೧೩೬) 

ಬಲಿಪುಷ್ಟ - ಕಾಗೆ (ಕೆಲವಾನುಂ ದಿವಸದೊಳ್‌ ಆ ಬಲಿಪುಷ್ಟಂ 
ಸಂಪುಷ್ಣನಾಗಿ ಬಟೆಕ್ಕೆ ಕೌಶಿಕಾಧೀಶನಿವಾಸಮುಮಂ.. 
ಆರೈದು: ಪಂಚತಂತ್ರ, ೩೭೧ ವ) 

ಬಲಿಬಲಪ್ರದ್ದಂಸಿ - ಬಲಿಯ ಬಲವನ್ನು ನಾಶಮಾಡಿದವನು, 
ವಾಮನ, ಶ್ರೀಕೃಷ್ಣ (ಇಳಾವಿಖ್ಯಾತನಂ ಕೂರ್ತು ನೋಡಲುಂ 
ಅಬ್ಕರ್ತು ಅಮರ್ದು ಅಪ್ಪಲು೦ ಪಡೆವೆ ಇಂದು ಎಂಬಂತೆ 
ಕೆತ್ತಿತ್ತು ದಲ್‌ ಬಲಗಣ್ಣುಂ ಬಲದೋಳುಂ ಆ 
ಬಲಿಬಲಪು್ರದ್ವಂಸಿಗೆ ಅಂದು ಇಟ್ಟಳಂ: ಪಂಪಭಾ, ೪. ೩೩) 

ಬಲಿಬಲಸೂದನ - ಬಲಿಯ ಬಲವನ್ನು ನಾಶಮಾಡಿದವನು 
(ಅಯ್ವರುಮ೦ ಆಯ್ದು ಅಟೆಯೂರೊಳೆ ಬಾಳಿಸೆಂದು ಮುಂ 
ಬಲಿಬಲಸೂದನಂ ನುಡಿಯೆಯುಂ ಕುಡದಿರ್ದುದೆ ಪೇಟ್ಗುಂ 
ಎಯ್ದೆ ಮೆಯ್ಗಲಿತನಮಂ: ಪಂಪಭಾ, ೧೨. ೪೮) 

ಬಲಿಬಂಧನ - ಬಲಿಂದಮ, ವಿಷ್ಣುವಿನ ವಾಮನಾವತಾರ 
(ದುರ್ಯೋಧನನುಮಾಗಳೆ ಬಂದು ಬಲಿಬಂಧನನ 
ತಲೆದೆಸೆಯೊಳ್‌ ಕುಳ್ಳಿರೆ: ಪಂಪಭಾ, ೯. ೧೦ ವ) 

ಬಲಿಭುಕ್‌ - ಬಲಿಪುಷ್ಟ ಆಹುತಿಯಿತ್ತುದನ್ನು ತಿನ್ನುವುದು, ಕಾಗೆ 
(ಶುಷ್ಕ ಪತ್ರ ಪಟ ವೀರುತ್‌ ಘಾಸಕಾರ್ಪಾಸಸಂತ್ರಿಕಜಾಲಂ 


ಬಲಿಭುಗ್ಬಲಂ ನಡೆದುದು ಅಂಭೋದಾದಧ್ದದೊಳ್‌ ರಾಗದಿಂ: 
ಪಂಚತಂತ್ರ, ೩೭೬) 

ಬಲಿಭೋಜನ ದ (ತೀವಿದ ತಾರಗೆ ತುತ್ತುಗಳ್ಗೆ 
ಮೇಲುರವಣಿಸುತ್ತೆ ಬರ್ಪ ಬಲಿಭೋಜನಜಾಲಮೋ 
ಮರ್ಜನೇರ್ಳಗೆಯೋ: ರಾಜಶೇವಿ, ೧೧. ೨೧) 

ಬಲಿಭೋಜಿ - ಕಾಗೆ (ನಮಗೆ ಅತರ್ಕ್ಯತರ೦ ದಿಟವೆಂದು 
ಪೋದರ್‌ ಅಂದು ಅನಿಬರುಂ ಒಂದೆ. ಬಿಲ್ಲಗಿದು 
ತತ್‌ಖಚರರರ್‌ ಬಲಿಭೋಜಿರಾಜಿವೋಲ್‌: ಕರ್ಣನೇಮಿ, ೧೦. 
೮೭) 

ಬಲಿಭೋಜ್ಯ - ಕಾಗೆ 
ಇನಿವಣ್‌ ಚಂದ್ರಾಂಶು ಕಳ್ಳಂಗೆ .. 
ಉದ್ಭಟಕಾ, ೧. ೧೮) 

ಬಲಿಮುಖ -. ಕೋತಿ (ಪಲಗೆಗಳೆರಡುಂ ತೊಟ್ಟನೆ 
ಮರ್ಮಪ್ರದೇಶವಂ ಔಂಕುವುದು೦.. ಆ ಬಲಿಮುಖಂ 
ಕಾಲಮುಖಮಂ ಎಯ್ಬಿತ್ತು: ಪಂಚತಂತ್ರ, ೮೨ ವ) 

ಬಲಿರಿಪು - ಬಲಿಂದಮ (ಬಲಿರಿಪು ಬಾಣಾವಳಿಯಂ 
ಬಲವೈರಿಯ ಬಲದ ಮೇಲೆ ಕಣಿದಂ: ಜಗನ್ನಾವಿ, ೧೩. 
೭೬) 

ಬಲಿಸ್ನಪನ - [ಜೈನ] ಜಿನನಿಗೆ ಮೂರೂ ಸಂಜೆಗಳಲ್ಲಿ ಮಾಡುವ 
ಅಭಿಷೇಕ ಬಲಿಸ್ನಪನಮೆ೦ಬುದು ಮೂಜು೦ ಸಂಜೆಯೊಳ್‌ 
ಮಾಟ್ಪ ಜಿನಾಭಿಷೇಕಂ: ಅಜಿತಪು, ೧೨. ೧ ವ) 

ಬಲಿಹರಣಂಗೆಯ್‌ - ಬಲಿಯನ್ನು ಅರ್ಪಿಸು (ವಿಹಂಗಚಯ 
ಮಾಡುವೆಡೆಯೊಳೆಲ್ಲಿಯುಂ ಬಲೆಯಂ ಪಾಸಿ 
ಬಲಿಹರಣಂಗೆಯ್ಬಂತೆ: ಪಂಚತಂತ್ರ, ೪೧೪ ವ) 

ಬಲೀಮುಖ - ಕೋತಿ (ಮರಣಾಭಿಮುಖನಪ್ಪ ಬಲೀಮುಖನಂ 
ಕಂಡು ಕರುಣಾಜಳಮುಮಂ ಕಮಂಡಳು ಜಳೆಮುಮಂ 
ಮೊಗದೊಳ್ಳಳಿಯೆ: ನೇಮಿನಾಹು, ೪. ೧೨೬ ವ) 

ಬಲೀವರ್ದ - ಎತ್ತು (ವಷ ಸೌರಭೇಯ ಗೋಪತಿ ರಷಭ 
ಬಲೀವರ್ದ ಶಾಕ್ಷರೋಕ್ಷಕಕುದ್ದತ್‌ ವೃಷಭಾಖ್ಯಂ ಅನಡ್ಡಾಹಂ 
ವಷಾಮಂ: ಅಭಿಧಾವ, ೧. ೧೫. ೧) 

ಬಲೆ - ದಾರದಿಂದ ಹೆಣೆದ ಬೇಟೆಯಾಡುವ ಸಾಧನ, ಜಾಲ 
(ವಿಹಂಗಚಯ ಮಾಡುವೆಡೆಯೊಳೆಲ್ಲಿಯುಂ ಬಲೆಯಂ ಪಾಸಿ 
ಬಲಿಹರಣಂಗೆಯ್ಬಂತೆ: ಪಂಚತಂತ್ರ, ೪೧೪ ವ) 

ಬಲ್ಯಣಿ - ಮಹಾ ಶೂರ, ಪರಿಣತ (ನೀನಿಸಾನುಂ ಬಲ್ಕಣಿಯ 
ಗಂಡನೆ: ಹರಿವಂಶ, ೬. ೫೦ ವ) 

ಬಲ್ಕಣಿತನ - ಶೌರ್ಯ (ಅಣಿದಾರ್ದು 
ಬಲ್ಕಣಿತನದಿ೦ದ: ವರ್ಧಮಾಷು, ೪. ೭೨) 

ಬಲ್ಲರ - ಬಲಿಷ್ಠ ಗಹ (ನುಡಿದಪೆಯಿಲ್ಲ ನೀಂ ಮಗಳೆ ನಿನ್ನಿದೇಂ 
ಪೊಡೆದತ್ತೊ ಬಲ್ಲರಂ: ಲೀಲಾವತಿ, ೨. ೧೧೭) 

ಬಲ್ಲಡಿಗ - ಮಹಾ ಬಲಶಾಲಿ (ಉನ್ನತ ಮಸ್ತಕಸ್ಥಳದೊಳ್‌ 
ಅಂಬುಗಳ್‌ ಅಟ್ಬುಡಿದಿರ್ದೊಡ೦  ಅತ್ತಮಿತ್ತನೆಟ್‌ತಂದು 
ಬಲ್ಬಡಿಗರ್‌ ಇಬ್ಕುಚಿನೊಳ್‌ ಕಿಟ್‌ ನೊಂದೆಂ ಎನ್ನದೆ: 
ಪಂಪಭಾ, ೧೧. ೩) 

ಬಲ್ಲಳಿ - [ಬಲ್ಬುಃಅಳಿ] ಶಕ್ತಿಗುಂದು (ದೆಸೆದೆಸೆಗೆ ಕರೆಕರೆದು 
ಬಾಯಾಣೆ ಬಲಳಿದು ನಿಂದಿರಲಾಣದೆ ಕಾಲ್‌ ಕುಪಳಿಸಿ 
ಭೋಂಕನೆ ಕುಳಿರ್ದು: ಗಿರಿಜಾಕ್ಕ ೮. ೭೭ ವ) | 

ಬಲ್ಲಿರ್‌ -  ಸೆಟೆದುಕೊ. ಬಿಗಿದುಕೊ (ಆದಿಬ್ರಹ್ಮರ ಕೊಟ್ಟೀ 
ಮೇದಿನಿಗಾನೊಡೆಯಂ ಅತನರಸಿನಿವಿರಿದಿಂದಾದೊಡಮೇ೦ 


ಕಾಗೆ 


(ಬಲಿಭೋಜ್ಯಂಗೆ ನವೀನಚೂತದ 
.. ಓಪ್ಪುಗೆಯ್ಯದೊಡದೇಂ: 


ತೋಣೆ ಬಿಡೆ 


೭೭೯ 


ಎನಗೆಂಬ.. ಮದೋದಯದೊಳ್‌ ದೇವ 
ಬಲ್ಜಿರ್ದಂ: ಆದಿಷು, ೧೪. ೧೮) 

ಬಲ್ಬು - ಬಲಾತ್ಕಾರ; ದೃಢತೆ (ತೊ೫್‌ ಬಲ್ಲಿಂದೊಯ್ಯದಂತಾಗಿರೆ 
ನಿಲಿಪುದು ಸನ್ಮಾರ್ಗದಿ೦ದ೦ ಮುನೀಂದ್ರರ್‌: ಸಮಯಪ, ೭. 
೩೯) 

ಬಲ್ಲುದೋಲು - ಬಲ್ಲುದೋಟೆಸು (ಏಅನೆ ಸೂಖ್‌ಗೊಂಡು 
ನುಡಿವೀ ನುಡಿಯಲ್ಲದೆ ಮತ್ತಂ ಆಸನಂದೋುವ 
ಬಲ್ಬುದೋಜುವ ಎರ್ದೆದೋಜುವ ಕಯ್ಬೆಸರಂಗಳ್‌ ಎಮ್ಮಂ 
ಉಂತೆ ಏಅವು: ಪಂಪಭಾ, ೮. ೨೦) 

ಬಲ್ಲಿಡಿ - ದೊಡ್ಡ, ಬಲಿತ ಕಾಯಿ (ತೂಗಿರ್ದ ಬಲ್ಮಿಡಿಯ 
ತೂಗುಂಗೊಂಬಿನೊಳ್ಳಾಯ್ದು ಮಂಡಳಿಸುತ್ತಿರ್ಪ ಶುಕಾಳಿ: 
ಆದಿಷು, ೧೧. ೯೬) 

ಬಲ್ಮುಗುಳ್‌ - ದೊಡ್ಡ ಮೊಗ್ಗು (ಪರೆಯೆ ಪಸುರ್ಪ ಬೆಳ್ಳಡರೆ 
ಬಲ್ಮುಗುಳೊಳ್‌ ಹೊರೆದೋಜ್‌ ತಂಬೆಲರ್‌: ಆದಿಪು, ೧೧. 
೧೧೦) 

ಬಲ್ಲೆ - ಶಕ್ತಿ (ಜೀವಮದೊಂದೆ ದೇಹವೆರಡಿಂವರ್ಗೆ ಎಂಬ 
ಅಭಿಶ೦ಕೆಯಂ ಧರಿತ್ರೀವಳಯಕ್ಕೆ ಮಾಡುವುದು 
ತಮ್ಮೊಳವಂದಿರ ನಲ್ಮೆ ಬಲ್ಲೆ ಶೋಭಾವಹ ಮೂತಿ ಕೀರ್ತಿ 
ಸದೃಶಸ್ವರೂಪದಿ೦: ಆಚವರ್ಧ, ೩. ೩೫); ಶ್ರೇಷ್ಠತೆ, ಪ್ರೌಢಿಮೆ 
(ಕೂರಿಸೆ ಗುರುಶುಶ್ರೂಷೆಯೊಳ್‌ ಆ ರಾಮನ೦ ಉಗ್ರ ಪರಶು 
ಪಾಟಿತರಿಪುವಂಶಾರಾಮನಂ ಇಷುವಿದ್ಯಾ ಪಾರಗನೆನಿಸಿದುದು 
ಬಲ್ಶೆ ವೈಕರ್ತನನಾ: ಪಂಪಭಾ, ೧. ೧೦೪); ಬಲಾತ್ಕಾರ 
(ನಿಷ್ಠರಕೋಪಂ ಹಿಡಿದೊತ್ತಿ ಸೂಳೆಯರೊಳುಗ್ರಾಟೋಪದಿಂ 
ಬಲ್ಮೆಯಿಂ ನೆರೆವಂ ಭೂಭುಜನಂದನಂ: ಧರ್ಮಾಮೃ, ೨. 
೨೫) 

ಬಲ್ಶೆಯೋದು - ಮಹಾವಿದ್ಯೆ, ಕಠಿಣವಿದ್ಯ  (ಪುಸಿಧರ್ಮದ 
ಪುಸಿವ ಬಲ್ಲೆಯೋದುಗಳಂ ತಾಂ ಪಸರಿಸುವ ಠಕ್ಕಸಮಯದ 
ದೆಸೆವೋಗರ್‌: ಸಮಯಪ, ೬. ೭೫) 

ಬಲ್ಮೊಗ - ಗಂಭೀರ ಮುಖಮುದ್ರೆ (ಮೇಲ್ಮಲೆಗೆಯ್ಯದೆ ಬಲ್ಕೊಗಂ 
ಮಾಡಿ ತನ್ನಳಿಯಂದಿರ ಮೊಗಮಂ ನೋಡಿ: ಸುಕುಮಾಚ, 
೨೫೨ ವು 

ಬಲ್ಲಡಗು - ಒಳ್ಳೆಯ ಮಾಂಸ (ನಿಗ್ಗಡಿ ಜೀವಂ ಪಶುಗಳ 
ಬಲ್ಲಡಗಂ ಸಲೆ ಪೇಣೆ ತಲ್ಲೆ ನರಕಕ್ಕಟ್ಲುಂ: ಸಮಯಪ, ೧೪. 
೯೮) 

ಬಲ್ಲಡವಿ - ದಟ್ಟ ಕಾಡು (ಆಗಸಮಂ ನುಂಗಿದುದೆನೆ ಕಟ್ಟಲಿಸಿ 
ಕಅಂಗಿದ ಬಲ್ಲಡವಿ ಕಣ್ಣೆ ಪಡೆದುದಗುರ್ವಂ: ಪಂಪರಾ, ೭. 
೧೧೪) 

ಬಲ್ಲಣಿ - ದೊಡ್ಡ ದಂಡು (ಗಳೆನೆಟಲಿಂ ಜಗಂ ನೆರೆ 
ತಮೋಮಯಮಾಗಿಸುತು೦ ಕಡಂಗಿ ಬರ್ಪಜೆಕೆಯ ಬಿಲ್ಲ 
ಬಲ್ಲಣಿಯಂ: ಶಾಂತೀಶ್ಚಷು, ೩. ೯೭) 


ಬಾಹುಬಲಿ 


ಬಲ್ಲರ್‌ - ಬಲ್ಲವರು, ತಿಳಿದವರು (ತಗುಳ್ಳಿರೆ ಬಲ್ಲರ್‌ ನಡೆ 
ನೋಡಿ ಕೂಡೆ ಪಡೆದತ್ತು ಅಕ್ಷೋಹಿಣೀಸಂಖ್ಯೆಯಂ: 
ಪಂಪಭಾ, ೯. ೯೫) 

ಬಲ್ಲಹ - [ವಲ್ಲಭ] ಯಜಮಾನ (ಕೊಡುವ ಬಾಡಕ್ಕಂ 


ಜೀವಧನ೦ಗಳ್ಗಂ ಬಿಡುವೆಣ್ಣಂ ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ 
ಕೊಂಡಾಡಿದಂ ಬಲ್ಲಹನಜೆಯೆ ಗುಣಾರ್ಣವಂ 
ಕವಿತಾಗುಣಾರ್ಣವನಂ: ಪಂಪಭಾ, ೧೪. ೫೫), ಶೂರ 
(ಇದಾರರಸ೦ ಇದಾರ ಬಲ್ಲಹ೦ ಇದಾರ ಕರೀಂದಂ ಇದಾರ 
ಸಿಂಹವೆಂದು ಇರದಮರ್ದಪಿದಳ್‌: ಜಗನ್ನಾವಿ, ೩. ೩೯) 


ಬಲ್ಲಾಯ - ಅಧಿಕ ಸಾಮರ್ಥ್ಯ, ದಪ್ಪ (ನಿಡಿಯರ್‌ ಬಲ್ಲಾಯದ 
ಬಲ್ಲಡಿಗರ್‌ ವಂದಿರ್ದರಯ್ವರ್‌: ಪಂಪಭಾ, ೩. ೧೨) 

ಬಲ್ಲಾಳ್‌ - ಬಲವಾದ ಆಳು, ಶೂರ (ಬಲ್ಲಾಳ್ಗೆ ಬಟ್ಟೆ ಸಯ್ತು 
ಎಂದು ಎಲ್ಲಿಲ್ಲದ ಸಿತಮತ೦ಗಳು೦ ಪುಸಿವುದು: ಸಮಯಪ, 
೧೧. ೧೫೧) 


ಬಲ್ದಾಳ್ತನ - ಶೌರ್ಯ (ಮೇಗಿಲ್ಲದ ಬಲ್ಲಾಳ್ಲನದಾಗರಮೆನೆ ನೆಗಟ್ಟ 


ತತ್ನಥಾನಂದನರುದ್ಯೋಗದ ಚಾಗದ ಯಾಗದ ಭೋಗದ 
ಮೈಮೆಗೆ ಸುಯೋಧನಂ ಬೆಣಗಾದಂ: ಪಂಪಭಾ, ೬. ೬೭); 
ಬಲಾತ್ಕಾರ (ಬಲ್ಲಾಳ್ತನದೊಳ್‌ ಎನ್ನಂ ಅನುಭವಿಸಲ್‌ 
ಬಂದೊಂ ನೀನು೦ ವರ್ಣಾಶ್ರಮ ಗುರುವೈ ಎನ್ನಂ ಕಾವುದು: 
ಶಾಂತಿಪು, ೬ ೬೫ ವ) 


ಬಲ್ಲಿಗೆ - ಆನೆಯನ್ನು ಕಟ್ಟಿಹಾಕುವ ಲೋಹದ ಸಂಕೋಲೆ 
(ಕುಪ್ತಳಿಸುವಂದುಗೆಯ ತೊಡರ ಬಲ್ಲಿಗೆಯ ಬಲ್ಲುಲಿಗಂ: 
ಅನಂತಪು, ೨. ೨೯ ವ) 

ಬಲ್ಲಿತ್ತಣ ಕೋಡು ಕೂರಿತು - ಬಲಿಷ್ಠರ ಕೊಂಬು ಹರಿತ, 
ಬಲಿಷ್ಠರು ಹೇಗೆ ನಡೆದುಕೊ೦ಡರೂ ಸರಿ (ಇನ್ನಿದು ಬಲ್ಲಿತ್ತರ 
ಕೋಡು ಕೂರಿತು ಅದನಂತಿಂತಿಂತುನಲ್‌ ಬರ್ಕುಮೇಃ: 
ಆದಿಷು, ೧. ೨೫) 

ಬಲ್ಲಿತ್ತು - ಬಿಗಿಯಾಗಿ, ಬಲವಾಗಿ (ವಿಚಿತ್ರವಸ್ತಂಗಳಂ 
ಕಂಬದೊಳೆ ಬಲ್ಲಿತ್ತುಗಟ್ಟಿ ಬಟೆಯದನಾ ಮಾಡದ 
ಪೆಜಗಣ್ಣಿಟೆಯಲಿಕ್ಕಿ: ಸುಕಮಾಚ, ೧೧. ೮೩ ವ) 

ಬಲ್ಲಿತ್ತು ಮಾಡು - ದೃಢಗೊಳಿಸು (ಬಡತಪ್ಪಡಿ ತನ್ನಪ್ಪಾ ಗುಡಿಸಂ 
ಬಲ್ಲಿತ್ತು ಮಾಟ್‌ನೆಲ್ಲಂದದಿಂ ಎಂದೊಡೆ ದೇವನಗಲದಿಪ್ಪಾ 
ಪಶುವ೦ ಕೆಡೆಯಲ್ಕಣಮೀಯದಂತು ರಕ್ಷಿಸವೇಡಾ: 
ಸಮಯಪ, ೯. ೬೧) 

ಬಲ್ಲಿದ - ಶೂರ (ಬಲ್ಲಿದಂ ಸುರನಾ ಮಾಗಧನಲ್ಲಿ ಭೂಭುಜನ 
ದೋರ್ದಂಡಕ್ಕೆ ಪುಣ್ಯೋದಯಂ ನೆರಮಕ್ಕೆ: ಆದಿಪು, ೧೨. 
೧೨೫) 

ಬಲ್ಲಿದಿರೇ - ಕ್ಷೇಮವೇ (ಕೆಯ್ಯಂ ಪಿಡಿದು ಬಲ್ಲಿದಿರೆ ಎಂದು 
ಪ್ರಿಯದೊಳಂ ಬಿರ್ದಿನೊಳಂ ಸಂತಸಂಬಡಿಸಿ: ಪಂಪಭಾ, ೬. 
೩೩ ವ) 

ಬಲ್ಲುಲಿ ದ ಜೋರಾದ ಧ್ವನಿ (ಕೋಗಿಲೆಗಳ್‌ 
ಪೊಸಮಾಮರಂಗಳೊಳ್‌ ಬಲ್ಲುಲಿಯಿಂದೆ ಬಗ್ಗಿಸುತುಮಿಂತಿದೆ 
ಬಂದುದು ಸುಗ್ಗಿ: ಕಬ್ಬಿಗಕಾ, ೫೪); ಹಿರಿಮೆಯ ನುಡಿ 
(ಪಲವುಂ ನಾಲಗೆಯುಳ್ಳವಂ ಬಗೆವೊಡೆಂದುಂ 
ಬಣ್ಣಿಸಲ್ಕಾಜನಾ ನೆಲನ೦ ಮತ್ತಿನ ಮಾನಿಸರ್‌ ಪೊಗಟಲೇನಂ 
ಬಲ್ಲರ್‌ ಎಂಬೊಂದು ಬಲ್ಲುಲಿಯಂ 
ಕನ್ನ ಡಮೆನಿಪ್ಪಾ ನಾಡು ಚೆಲ್ವಾಯ್ತು: ಕಬ್ಬಿಗಕಾ, ೧೮ 

ಬಲ್ಲೆ - ಪೊದೆ "(ಬಿಗಿದು ಪುನಲ್ಮರಿದೆಲ್ಲಯುಂ ಒಗೆದ ಮರಂ 
ಪೊದಜು ಬಳ್ಳಿ ಒಡುವೆಬನಟಿಂ ಮಿಗಿಲೆನಿಪ ಬಲ್ಲೆ 
ನಗಸಾನುಗಳೊಳಂತಾವ ಮೆಯ್ಯೊಳಂ ಪುದಿದಿರ್ದುಂ: 
ಕಾವ್ಯಾವಲೋ, ೯೭); ಬಳಿಕ (ಮತ್ತೆ ಎಂಬರ್ಥದೊಳ್‌ 
ಉಸಿರ್ವರ್‌ ಬಿತ್ತೆಗರಾ ಬಲ್ಲೆ ಬಟಿಗಳಂ ಕಾಲಾರ್ಥಂ: 
ಶಬ್ದಮದ, ೩೩೪) 

ಬಲ್ವರಿಕೆ - [ಬಲ್ಲಿತ್ತು-ಪರಿಕೆ] ಬಲವಾದ ದಾಳಿ (ಬಲ್ವರಿಕೆಯೊಳರಿ 
ನೃಪರ ಪಡಲ್ಪಡೆ ತಳಿಜೆದು ರಣದೊಳಾ ವಿಕ್ರಮಮಂ 
ಸೊಲ್ಲಿನಮಾವರ್ಜಿಸಿದಂ ನಾಲ್ವತ್ತೆರಡು 
ಅಜೆಕೆಗಾಳೆಗಂಗಳೊಳೀಶಂ: ಪಂಪಭಾ, ೧. ೨೫) 


ನೆಟ್ಟನೆ. ತಾಳ್ಜು 


೭೮೦ 


ಬಲ್ವಲ - ಬಲಿಷ್ಠ ಸೈನ್ಯ (ಗೆಲಲೆನಗೆ ರಿಪುಬಲಂ ಬಲ್ವಲಮಾದೊಡೆ 
ಸಿಂಹನಾದಮಂ ಮಾಟ್‌ಂ: ಪಂಪರಾ, ೯. `ನ) ಬಹು 
ರಭಸದಿಂದ ಕೂಡಿದುದು. (ಬಲ್ಪಲನಲ್ಲದೀಯಲೆಯುತಿರ್ದುದು 
ತೆಂಕಣ ಗಾಳಿ ಕಾಮನೀ ಫೊಲ್ಪನೆ ಚಂದನೀ ಕೊಜ್‌ಯ 
ತಿಂಬನೆ: ಲೀಲಾವತಿ, ೧೦. ೫೩) 

ಬಲ್ಲಲಾಗು - ಹೆಚ್ಚಾಗು (ಚಾಗದ ಬಲ್ಲಲಾದ ಪೊನಲಿಂ 
ಬಳೆದೊಪ್ಪುವ ನಾಳಿಕೇರದಿಂ ಸೊಗಯಿಸಿರ್ಪುವು: 
ಮಲ್ಲಿನಾಪು, ೨. ೩೫) 

ಬಲ್ಲಲಿಕೆ - [ಬಲ್‌+ಬಲಿಕೆ] ಹೆಚ್ಚಿನ ಶಕ್ತಿ (ಬಲ್ಲಲಿಕೆಯಿಂದಿರ್ಚಿದ 
ಬಿಲ್ಲಡೆ ತನ್ನೆಚ್ಚ ನಿಶಿತಶರಸಂಹತಿಯಿಂದ ಎಲ್ಲಡಗಾಯ್ತು 
ಅನಿತುಮದೆನೆ ಬಿಲ್ವಲ್ಕೆಯ ಮಾತಮಾನುಷ೦ ಮಾಧವನಾ: 
ಕಾವ್ಯಾವಲೋ, ೬೯) 

ಬಲ್ಲಿಡಿ - ಗಟ್ಟಿಯಾಗಿ ಹಿಡಿ (ಈಗಲೆ ಬಲ್ವಿಡಿವಿಡಿದು ಶರಣ್ಣುಗು 
ಜಿನೇಂದಪದಸರಸಿಜಮಂ: ಆದಿಷು, ೨. ೫೮); ಬಲವಾದ 
ಹಿಡಿತ (ಜಸಮದೊಂದೆ ಕಿಡದು ಅದನಾಮ ಬಗ್ತಿಡಿವಿಡಿದು 
ನೆಗಟ್ಟ್‌ಂ: ಪಂಪಭಾ, ೧೨. ೧೮೧) 


ಬಲ್ಪಣ - ದೊಡ್ಡ ಹೆಣ (ಪೆಣದಿನಿಗಳ ತಂಡಂ 
ಬಲ್ಪೆಣಗಳನಣಸುತ್ತುಮಲ್ಲಿ ಬರೆಬರೆ: ಗದಾಯು, ೪. ೧೫) 

ಬಲೈಣಸು - [ಬಲ್‌--ಪೆಣಸು] ಹೆಚ್ಚಿನ ರಭಸ (ಬಲೈಣಸಂ 
ಪೊದಳ್ಳಿ ಪಾಂಗಣಿದು ನಾಣಿಡೆ ನೆರೆದೂಢೆಯಂ 


ಪ್ರಥಮಸಂಗಮದೊಳ್‌ ಕುವರಂ ಮರುಟ್ವಿದಂ: ಚಂದ್ರಪ್ರಪು, 
೬. ೮೩) 

ಬಲ್ಲರ - ರಭಸವಾದ ಧ್ವನಿ (ತೆಅವುಗುಡದೆ ಸೂಟ್ಸ್‌ಸುವ 
ನಿಸ್ಸಾಳದ ಬಲ್ಲರಕೆ ದೆಸೆವೆಟ್ಟುಗಳ್‌ ನಿಬ್ಬರಂಬಿರಿಯೆಯುಂ 
ಬೇಗದಿಂ ನಡೆದೆತ್ತಿ ಬಂದು ಮಂಜುವೆಟ್ಟಮಂ ಮೂವಳಸಾಗಿ 
ಮುತ್ತಿದಾಗಳ್‌: ಕಬ್ಬಿಗಕಾ, ೨೨೪ ವ) 

ಬಲ್ಲರಿ - ಜೋರಾದ ಮಳೆ (ಸರಳ ಪೊದಳ್ಳ ಬಲ್ಲರಿಯ 
ಕೋಳ್ಲಿರಲಾಅದೆ ತೆರಳ್ಬು ದುರ್ಧರ ಹಯಂ ಅಲ್ಲೆ ಸಂದಣಿಸಿ 
ಸಂದಣಿ ಕೋಳ್ಗುದಿಗೊಂಡು: ಪಂಪಭಾ ಪರಿಷತ್ತು ೩. ೭೦) 

ಬವಣಿಗೆ - ಪ್ರದಕ್ಷಿಣೆ, ಸುತ್ತಾಟ (ಬವಣಿಗೆ ಜಿನೇಂದ್ರ 
ಪೂಜೋತ್ಸವದೊಳಂ೦ ಒಡ್ಡೋಲಗಂ ಜಿನಾಸ್ಥಾನದೊಳ್‌ ಆ 
ದಿವಿಜೇಂದಂಗಾದುದು ಗೀತವಾದ್ಯನೃತ್ಯಪ್ರಸಂಗಂ ಅಜಿತನ 
ಕೆಲದೊಳ್‌: ಅಜಿತಪು, ೫. ೮೩) 

ಬವನ - [ವಮನ] ವಾಂತಿ (ಮತ್‌ ಚಿತ್ತಂ ಮೃತಮಾಷಮುಖಂ 
ಮತ್ತೆನಿಸದೆ ಬವನಮೆಯ್ಲ್ದಿಪವೊಲ್‌ ಉಂಬವನಂ: ಲೀಲಾವತಿ, 
೧. ೩೭) 

ಬವರ - ಕಾಳಗ (ಬವರದೊಳೇಂ ಬಲ್ಲಂ ಕರಂ ಒವಜುಗೆಯಲ್‌ 
ಪೆಣರ್ಗೆ ಕರಮೆ ತನಗೆ ಅಜ್‌ಯಂ ಅದೆಂತುವೊ ನುಡಿ 
ತಪ್ಪದು ಕಮ್ಮಜೆಯೊವಜಂ ಬಿಲ್ದೊವಜ೦ ಎಂಬುದು 
ಮಾಡುವೆನೇ: ಪಂಪಭಾ, ೧೨. ೩); ಜಗಳ (ನಡೆಯಿಂ 
ನಿಮ್ಮಿಬ್ಬರ ಬವರಮಂ ತಿರ್ದುವಂ ಎಂದು ವಟವೃಕ್ಷದ 
ಸಮೀಪಕ್ಕೆ ವಂದು: ಪಂಚತಂತ್ರ, ೨೪೨ ವ); [ಭ್ರಮರ] 
ದುಂಬಿ (ಪರಿವೃತರೇಫಲೋಪಕ್ಕೆ: ದ್ರೋಣಿ-ದೋಣಿ 


ಭ್ರಮರಂ-ಬವರಂ; ಶಬ್ದಮದ, ೨೭೫, ಪ್ರ ೨) 
ಬವರಂಗೆಯ್‌ - ಹೋರಾಡು (ನೀಮಿರ್ವರುಮಿಲ್ಲಿರ್ದು 
ಬವರಂಗೆಯಲ್ವೇಡ, ತಕ್ಕರ ಸಮೀಪಕ್ಕೆ ಪೋಗಿ 


ವಿಚಾರಂಗೆಯ್ದು ಅವರ್‌ ಪೇಟ್ಟಂತೆ ಕೇಳಿಮೆನೆ: ಪಂಚತಂತ್ರ, 
೩೨೨ ವ) 


ಬವರಿ - [ಭ್ರಮರಕ) ಬುಗುರಿ (ಮಕ್ಕಳಿಟ್ಟ ಬವರಿಯಂತೆ ಮಾಣದೆ 


ತಿರುಗುವ ಬಾಟುಮಂ ನಂಬಿ ಮೆಯ್ಯಜೆಯದೆ 
ಭೋಗಾಕಾಂಕ್ಷೆಯಿಂದಿರ್ದೆನಪುಡೆ: ಧರ್ಮಾಮೃ, ೯. ೧೩ ವ) 
ಬವರಿಗೊಡು - ವೇಗವಾಗಿ ತಿರುಗು (ಉನ್ನೀಲಿತಮನಂ 


ಅಮರೀಸಮಲೀಲಂ ಹರಿ ಬವರಿಗೊಟ್ಟನಾಟ್ಟು ಬೆಡಂಗಿಂ: 
ಶಾಂತಿಷು, ೧೦. ೬೫) 

ಬವರಿವರಿ - ಸುತ್ತುವರಿ (ಕನಲ್ಕೆಯಿಂ ಬಟಿಸಂದು ಬವರಿವರಿದು 
ತುಜುಗಿ ತುಡುಂಕುವ ಜಾಯಿಲಂಗಳ೦ ಲೆಕ್ಕಿಸದೆ: ಶಬರಶಂ, 
೪. ೧೭ ವ) 

ಬವರಿಸು - ವ್ಯಾಪಿಸು, ಆವರಿಸು (ವಿಶುದ್ಧಕೀರ್ತಿ ಬವರಿಪ 
ಕವಿಪರಮೇಷ್ಠಿಗಳ ಕರುಣಂ ಎಮಗಾಭರಣಂ: ಧರ್ಮಮಧು, 
೧. ೨೪); ಉಂಟಾಗು (ನವವಧುವ ಶಂಕೆಯಂ ಕಳೆವ 
ವಿದಗ್ಗವಿಟಂಬೊಲಲೆವ ತೆರೆಗಳ್‌ ಬವರಿಸಿ ಸೋಂಕುತ್ತುಂ: 
ಆದಿಷು, ೧೧. ೧೪೫) 

ಬವಸು - ಬೇಸಾಯ (ಬವಸೆಂದು ವ್ಯವಸಾಯಂ: ಶಬ್ದಮದ, 


ಪ್ರಸಾ ೧೭೨) 

ಬವಸೆ - ಆಸೆ. (ಮುನಿಚರ್ಯಾಕಾಲಂ ಈ ಧಾರ್ಮಿಕ 
ಜಿನಗೃಹಮಂ ಪುಣ್ಯಮೆಯ್ತರ್ಪ ಕಾಲಂ ಜಿನದತ್ತಾದೇವಿ 
ದಾನಂಗುಡುವ ಬವಸೆಯೊಳ್ಗಾಲಂ ಈ ಕಾಲಮಾರುಂ 
ಮನೆಯೊಳ್‌ ಸೂನಂಗಳಂ ಸಂಧಿಸಿಡೆ 
ತಿಮಿರೆಯಾಚಾರದಿಂದೆಂದು ಪೃಥ್ವೀಜನಕೆಲ್ಲಂ 


ಸಾಜುವಂತೇನೊಗೆದುದು ಮಿಗೆ ಮಧ್ಯಾಹ್ನ ಶಂಖಪ್ರಣಾದಂ: 
ನೇಮಿನಾಪು, ೧. ೭೮) ; [ವ್ಯವಸಾಯ] ಪ್ರಯತ್ನ (ದಾರುಣ 


ಸಂಸರಣ ವಿಷೋರ್ವೀರುಹಮಂ ಕೀಟ್ವ 
ಬವಸೆಯಿಂದಿರ್ದಪಂ ಈ ಧೀರಂ: ಪಂಪರಾ, ೨. ೧೬) 
ಬವಳಿವರಿ ದ ತಿರುಗು, ಸುತ್ತುಹಾಕು (ಕೆನ್ನೆತ್ತರೊಳ್‌ 
ಒರ್ವರೊರ್ವರಂ ತಳ್ಳಿಜೆದುಂ ಬೊಬ್ಬಿಜೆದುಂ 
ತ್ರಿಪ೦ಡ್ರಮಿಟ್ಟುಂ ಕೂಕಿಚೆದು೦ ತೇಗಿಯು೦ ಸಸಿನೆವರಿದುಂ 
[ಡಿಎಲ್‌ಎನ್‌ ಒಪ್ಪಿದ ಪಾಠ] ಬವಳಿವರಿದುಂ 
ಬಾನಂಗುಳಿಗೆವರಿದುಂ ಸೂಟ್ವರಿದುಂ ಆಡುವಾಗಳ್‌ 


ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ ವ) 
- [ವಶ] ಅಂಕೆ (ಕಾತರಿಸದೆ ಕೂಡೆ ಲಲ್ಲಯಿಸದೆ ನೋಡ 
ಬಸಮಾಗಿ ಬಸಮತೆಿದು ಬಳಸದೆ ಬಟೆಕೆಯ್ದ 
ಬದ್ದೆಯನೊಲಿಪನಾವಂ: ಸುಕುಮಾಚ, ೭. ೧೩); ಬಲ 
(ಎನ್ನ ಸುಶರೀರದೊಳಿರ್ದುದು ಜೀವಂ ಈ ಒಡಲ್‌ 
ಕರಗಿದುದಿಲ್ಲ ಎನ್ನ ಬಸಮಲ್ತು ಒಡಲ್‌: ಆದಿಪು, ೩. ೧೪); 
ಸಾಮರ್ಥ್ಯ (ಅಮರ್ದಪಿಕೊಂಡು ತತ್ತನುಜೆಯ ಅಗಲ್ಕೆಯೊಳ್‌ 
ನೆಗಪಿದರ್‌ ಬಸಮಲ್ಲದ ಬಾಷ್ಠವಾರಿಯಂ: ಆದಿಪು, ೪. 
೫೬); ಬಲ (ಎನ್ನ ಸುಶರೀರದೊಳಿರ್ದುದು ಜೀವಂ ಈ 
ಒಡಲ್‌ ಕರಗಿದುದಿಲ್ಲ ಎನ್ನ ಬಸಮಲ್ತು ಒಡಲ್‌: ಆದಿಷು, ೩. 
೧೪) 
ಬಸಂತ - [ವಸಂತ] ಚೈತ್ರ-ವೈಶಾಖ ತಿಂಗಳುಗಳು 
(ಬಸಂತದೊಳ್‌ ಬಸದಿಯ ಬಾಗಿಲಂ ತೆಜ್‌ದ 
ಮಾಟ್ಕ್‌ಯೊಳಿರ್ದುವು ಬಂದ ಮಾವುಗಳ್‌: ಆದಿಷು, ೧. 
೬೬); ಸಂತೋಷದಾಯಕ[ವಾದ] (ಧರೆ 
ನಿರ್ದಾಯಾದ್ಯಮೆಂದಾ ಸುಯೋಧನನಾಳುತ್ತಿರೆ ಸಂದ 
ಹಸ್ತಿನಮುರಂ ಸ೦ತ೦ ಬಸಂತಂ ಕರಂ: ಪಂಪಭಾ, ೩. ೩೨) 
ಬಸಂ ಮಾಡು - ಅಧೀನಪಡಿಸಿಕೊ (ತನ್ನಟ್ಟಿದೋಲೆಗಂ ಇಟ್ಟ 
ಉಂಡಿಗೆಗಂ ಬಸಂಮಾಡಿದ ನನೆವಿಲ್ಲಬಲ್ಲಹಮ ನಿಮ್ಮಡಿಗಳ 


೭೮೧ 


ಪೆಸರಂ ಪಲಂಬರಿಂ ಕೇರ್ಳದು ಕೆಳೆತನಮಂ 
ಬಳೆಯಿಸುವಿಚ್ಚಿಯಿ೦ ಎನ್ನಂ ಕಳಿಪಿದಂ: ಕಬ್ಬಿಗಕಾ, ೧೩೧ ವ) 

ಬಸದನ - ಸಿ೦ಗಾರ (ಸುರಯಿಯ ಬಿರಿಮಿಗುಳೊಳು ರವದಳಿಪತಿ 
ಬಿರಿಯಿಸೆ ಬೆರೆಸುವ ಬಸನದ ಬೆಸನಿರೆ: ನೇಮಿನಾಪು, ೬. ೮) 

ಬಸದಾಗು - ತಲ್ಲೀನವಾಗು, ಪರವಶವಾಗು (ಬಸದಾಗೆ 
ಮರ್ತೃನೇ೦ ಸಾಧಿಸನೇ ನಿರ್ವಾಣಪದವಿಯಂ ಕ್ರಮದಿಂದಂ: 
ಸಮಯಪ, ೬. ೫೩) 

ಬಸದಿ - [ವಸತಿ] [ಜೈನ] ಜಿನಗೃಹ (ಅರಸನುಂ 
ಕರ್ಮಕ್ಷಯಮುಂ ಅಕ್ಷಯದಾನಮುಂ ಅಕ್ಕೆ ಎಂದು ಪರಸಿ 
ಪೊಳಿಮಟ್ಟು ಬಸದಿಗೆ ಪೋಪಾಗಳ್‌: ವಡ್ಡಾರಾ, ಪು. ೭೮, 
ಸಾ. ೨೬) 

ಬಸದು - ಶುದ್ಧ (ಆಚಾರಂ ಬಸದಾಗಿ ಸದ್ಗುಣಗಣ೦ ಮುಂತಾಗಿ 
ನ ಆಚಾರ್ಯಂ ಎಮಗೀವರಕ್ಕೆ ನಯನಿಕ್ಷೇಪ 
ಪ್ರಮಾಣಂಗಳಂ: ನೇಮಿನಾಹು, ೧. ೪) 

ಬಸನ - [ವ್ಯಸನ] ಅತ್ಯಾಸಕ್ತಿ (ಪುಸಿ ಬಸನಮೆಂದು ಕೆಲಬರ್‌ 
ಕುಸಿವರ್‌ ನಾಲಗೆಯನಿಕ್ಕುಟೊಳ್‌: ಆದಿಷು, ೫. ೮೮); 
ವ್ಯಾಮೋಹ (ಬಸನದಿ೦ ವನಿತೆಯರೊಳ್‌ ಭೋಗಿಸುವುದು 
ಸಚ್ಚರಿತಂಗಾಗದು: ಸಮಯಪ, ೫. ೭೧) 

ಬಸನಿ - [ವ್ಯಸನಿ] ಬಸನವುಳ್ಳವನು[ಳು] (ಮತ್ತೊರ್ವಳ್‌ 
ಪಸದನದ ಬಸನಿ ನಿಜತರ ಕಿಸಲಯರುಚಿ ಪಸುರೊಳೆಸೆಯ 
ಮಿಡಿಯಂ ಕೊಯ್ದಳ್‌: ಆದಿಪು, ೧೧. ೧೦೧) 

ಬಸನಿಗ - ಬಸನಿ (ಅಡಗಿನ ಬಸನಿಗನೈ ತಿನ್‌ ಪಿಡಿ ಎಂದು 
ಅವನಡಗನವನ ಬಾಯೊಳ್‌ ಗಿಡಿವರ್‌: ಆದಿಷು, ೫. ೮೬) 

ಬಸನಿಗತನ - ಕೆಟ್ಟ ಸ್ವಭಾವ (ನಾಯ್‌ ಬಸನಿಗತನಮಂ ಕಂಡು 
ಕಿಸುಗುಳಿಯಂ ಜವನುಂ ಉಯ್ಯಲೇಂಪೇಸಿದನೋ: 
ಯಶೋಧಚ, ೩. ೭೨) 

ಬಸನಿಗೆ - ಪ್ರಣಯಕಾತರೆ (ಬಸನಿಗೆಯರೊಸಗೆ ಮುತ್ತಿನ ಹಸಿತಂ 
ಬೆಳ್ಗಳಗಿನುರುಳಿ ಬೆಳ್ಳಿಂಗಳ ಬೆಳ್ಳಸನಮೆನಲೇಂ ಬಿರಿದುದೊ 
ಹೊಸಮಲ್ಲಿಗೆ; ಲೀಲಾವತಿ, ೯. ೧೦೯) 

ಬಸಮಟೆ - ಶಕ್ತಿಗುಂದು (ಕಾತರಿಸದೆ ಕೂಡೆ ಲಲ್ಲಯಿಸದೆ ನೋಡ 
ಬಸಮಾಗಿ ಬಸಮಟೆದು ಬಳಸದೆ ಬಟೆಕೆಯ್ದ 
ಬದ್ದೆಯನೊಲಿಪನಾವಂ: ಸುಕುಮಾಚ, ೭. ೧೩) ಮೂರ್ಛೆ 
ಹೋಗು (ಬಸಮಟಿವಿನೆಗಂ ಮನಸಿಜನಿಸೆ ನಿನ್ನ ಕೆಲಕ್ಕೆ 
ವಂದೊಡೆನ್ನಂ ಬಿಡೆ ಬಗ್ಗಿಸೆ ಮಧುವಿಕಾರಿ ಕೋಗಿಲೆ 
ಕಿಸುಗಣ್ಣುವೆ ನೀಂ: ಮಲ್ಲಿನಾಹು, ೩. ೩೨) 

ಬಸಮಾಗು - ವಶವಾಗು, ಅಧೀನವಾಗು (ದುರ್ವ್ಯಸನಕ್ಕೆ 
ಪುಣ್ಯಪುರುಷರ್‌ ಬಸಮಾಗಿ ಮನುಷ್ಯಭವಮಂ ಉಟಿವುದು 
ಚದುರೇ: ಸಮಯಪ, ೬. ೬೩) 

ಬಸಮಾಡು -  ವಶಮಾಡು (ಸಮವಾಯಮಪ್ಪುದಲೆಂದು 
ಬಸಮಾಡಿ ದೋಷವಿರಹಿತನಾಪ್ತಂ: ಆದಿಷು, ೫. ೫೪) 

ಬಸಮುಜು - ಸ್ವಾಧೀನ ತಪ್ಪು (ಬಸಮುತ್ತು ಮುಚ್ಚೆ 
ಕಣ್ಣಾಲಿಗಳಿಚ್ಚೆಗೆಟ್ಟು ಕಪಿಕೇತನನಾಗಳೆ ಮುಚ್ಚೆವೋಗೆ: ಪಂಪರಾ, 
೧೩. ೧೪೪) 

ಬಸಯಿಸು - ಸ್ವಾಧೀನಪಡಿಸಿಕೊ (ಬಸಯಿಸಲ್‌ ಇಂಬುಕೆಯಲ್‌ 
ಒಳಪೊಯ್ಸಲ್‌ ಒಡ೦ಬಡಿಸಲ್‌ ಪ್ರಮೋದಮಂ 
ಪೊಸಯಿಸಲ್‌ ಆಜೆಸಲ್‌ ನೆರೆದುಮೊಲ್ಲದೆ ಚಿತ್ತಂ 
ಉದಾತ್ತಚಿತ್ತೆಯಾ: ಶಾಂತಿಷು, ೮. ೧೦೩) 


ಬಸವಟೆ - ಶಕ್ತಿಗುಂದು (ಬಸವಟೆದು ಕಣ್ಣ ನೀರಿಂ ದೆಸೆಗೆಟ್ಟು ಎಲೆ 
ಮಗನೆ ನಿನ್ನನಾರ್‌ ಕಾಯಲ್ಕೆ ಸಮರ್ಥರ್‌ ಎನುತ್ತ: ಕಾದಂಸಂ. 
೧. ೫೨) 

ಬಸವಾಗು - ಬಸಮಾಗು (ಪಸರಿಸಿ ಪೊಸಯಿಸಿದ ಪೊಸಸುಸಿಲ 
ಮಸಕದ ಬಸದೊಳೆ ಬಸವಾಗಿಯುಂ ಅಸಿಯಳೆನಗೆ 
ಅಸವಸದೊಳೆ ಬೆಸೆದು ಪೋಗಿ: ಆದಿಪು, ೪. ೧೨ ವ) 

ಬಸಿ - ಒಸರು, ಸುರಿ (ಬೆಚ್ಚನೆ ಬಸಿವಿಂದುಕಾಂತ 
ಕರಸಂಕುಳಮೊಯ್ಯನವುಂಕಿ ಸೋಂಕೆ ಸೋಂಕಿನೊಳ್‌ 
ಒಜೌವಿಂದುಕಾಂತಮಣಿಪುತ್ತಿಕೆಯಂದದಿಂ ಒಪ್ಪಿ ತೋಣಚೆದಳ್‌: 
ಆದಿಪು, ೪. ೪೯) ಹರಿತಗೊಳಿಸು (ಆತನಂ 
ಶೃಶಾನಕ್ಕೆಟೌದುಕೊಂಡು ಪೋಗಿ ದರ್ಕ್ಯಂ ಬಸಿದು 
ಸೂಲದೊಳಿಕ್ಕು: ವಡ್ಡಾರಾ, ಹು ೧೨೪, ಸಾ ೨೯); ಗೂಟ 
(ಹೊಜಿಸಿದ ಗಾಲಿಯೊಳಂ ನಿಚೆಸಿದ ಬಸಿಯೊಳ೦ ಪೂಸಿದ 
ಡೆಂಕಣಿಯೊಳಂ .. .. ಕೈಗೆಯ್ದು: ಅನಂತಪು, ೧೦. ೮೨ ವ) 

ಬಸಿಯ - ಕ್ರೂರ ವ್ಯಕ್ತಿ (ಅಕಾರಾದೇಶಕ್ಕೆ: ಪಿರಿಯಂ ಕಿಜೆಯಂ 
ಬಸಿಯಂ ಬಿಸಿಯಂ: ಶಬ್ದಮದ, ೧೬೩ ಪ್ರ ೩) 

ಬಸಿರ್ಪೂಸು - ಬಸಿರಿನಲ್ಲೇ ಓಲೈಸು (ಆಕೆಯುಂ 
ಬಸಿರ್ಪೂಸಿ ಪೆತ್ತು ನಿನ್ನಂ ಕಾಣದೀಗಳ್‌ 
ಸತ್ಯಭಾಮೆಯೆಂಬಳ್‌ ಆಕೆಯ ಮಗಂ ಭಾನುಕುಮಾರಂಗೆ 


ನಿನಗೆ 


ಕುಡಲೆಂದು .. . ಒಯ್ದಪ್ಪರ್‌: ಹರಿವಂಶ, ೯. ೫ ವ) 
ಬಸಿರ್ಷೆಂಡತಿ - ಬಸಿರಿ ಹೆಂಗಸು (ಬಸಿರ್ಪೆ೦ಂಡತಿ 
ವೇಳಾಸ್ವಾಮಿನಿಯೆಂಬೊಳ್‌ ಕರ್ದಿ೦ಗಳಿರುಳೊಳ್‌ 


ಕಟ್ಟಿಲೆಯೊಳ್‌ ನಿರ್ಗಂಥಮಪ್ಪ ರೂಪಂ ಕಂಡು ಬೆರ್ಚಿದೊಡೆ: 
ವಡ್ಡಾರಾ, ಪು ೯೦, ಸಾ ೧೧) 

ಬಸಿಜಿಕ್‌ - ಹೊಟ್ಟೆ (ಈ ಖಳ ದುಶ್ಶಾಸನನಂ ಪೊರಳ್ಳಿ ಬಸಿಅ೦ 
ಪೋಟ್ಟಿಕ್ಕಿ ಬಂಬಲ್ಲರುಳುಗಳಂ ಆನಲ್ತೆ ವಿಳಾಸದಿಂ 
ಮುಡಿಯಿಪೆಂ ಪಂಕೇಜಪತ್ರೇಕ್ಷಣೇ: ಪಂಪಭಾ, ೭. ೧೨); 
ಗರ್ಭಕೋಶ (ಖಳನಿಲ್ಲೀ ವಸುಮತಿಯೊಳ್‌ ಗಾಂಧರಿಯ 
ಬಸಿಅ೦ ಮೇಣ್ಮಗುಟ್‌ ಪೋಗಿ ಪೊಕ್ಕಿರ್ದಪನೋ: ಗದಾಯು, 
೬. ೨೧) 

ಬಸಿಜ೦ಪೊಸೆ - ಹೊಟ್ಟೆ ಹೊಸೆ, ಹೊಟ್ಟೆಕಿಚ್ಚು ಪಡು (ಮುನ್ನಂ 
ಕುಂತಿಯೆ ಪಡೆದಳ್‌ ಗರ್ಭದ ಚಿಹ್ನೆಯದಿನ್ನೇವುದೆಂದು 
ಬಸಿಅ೦ ಪೊಸೆದಳ್‌: ಪಂಪಭಾ, ೧. ೧೨೯) 

ಬಸಿಜಿ ಕುತ್ತ - ಹೊಟ್ಟೆಯ ಬೇನೆ (ಗಹದಂತೆ ಪೀಡೆಯಂ 
ಮಾಲುದು ಬಸಿಅ ಕುತ್ತದಂತೆ ನಮೆಯಿಸುವುದು: 
ಧರ್ಮಾಮೃ, ೪. ೧೦೬ ವ) 

ಬಸಿಜಕಾರ್‌ - ಹೊಟ್ಟೆ ತುಂಬು (ಪಾಯ್ವರಾತಿಯ ಮೆಯ್ಯ ನೆತ್ರಂ 
ಕಂಡು ಸೂಬೌಸಿನೊಳಿವನ ನೆತ್ರೊಕ್ಕೊಡಂ ತನಗೆ ಬಸಿಜಾರೆ 
ಕುಡಿಯಲು೦ ದ್ರೌಪದಿಯ ಕೇಶಪಾಶಮಂ ತೊಯ್ದು 
ಮುಡಿಯಲುಂ ನೆಜ್‌ಯದು: ಪಂಪಭಾ, ೧೨. ೧೪೮ ವ) 

ಬಸಿಜುರ್ಚು - ಮಲವಿಸರ್ಜನೆಯಾಗು (ತವೆ ಕಿಜುಕುಸಾಲೆ 
ನಿಜಸೈಂಧವ ಬಿಲ್ವಂ ಲೊಕ್ಕಿಯಾಲಮೊಟ್ಟೊಟ್ಟಿ ಸರೋಜವಸಲೆ 


ಬಸಿರಿಯಾವರೆಯೆಂಬಿವು ಮಾಣಿಸುಗಿರದೆ ಪಶುಗೆ 
ಬಸಿಜುರ್ಚುವುದಂ: ಲೋಕೋಪಕಾ, ೯. ೨೦೩) 
ಬಸಿಜಕೊಡೆ.. - ಗರ್ಭಪಾತವಾಗು (ಸುಣ್ಣದಿಂ ಅರಿಷಿನದಿಂ 


ಕೆಂಪಪ್ಪುದು ಎಲೆಯಡಿಕೆ ಸುಣ್ಣದಿಂ ಪಲ್‌ ಕಜಿ*ಯಪುುದು 
ಅಣಿಲೆ ತಿಗಡೆಯಿ೦ ಬಸಿಜಾಡೆವುದು: ಧರ್ಮಾಮೃ, ೯. ೭೩ 
ವ) 


೭೮೬ 


ಬಸುಜು - ಹೊಟ್ಟೆಪಾಡು (ಬಂದ ಬಸುಜುಮಂ ವೃಂದಮುಮಂ 
ಪೊರೆಯಲ್ಕೆ ಮಜುಗುವಾತಂ: ಸಮಯಪ, ೫. ೧೪೮) 

ಬಸೆ - ಹೆಣ್ಣು ಆನೆ (ಬಾಲೇಭ೦ ಬಸೆಯ ಪೆಜಗೆ ಬಂದುದು 
ಕೊಳದಿಂ: ಲೀಲಾವತಿ, ೮. ೧೮); ಗೊಡ್ಡು ಹಸು, ಕೊಬ್ಬು 
(ವತ್ನಕ್ಕೆ ಬಕಾರಂ: ಬಸೆಯೆಂದು ನೆಣಮುಂ ಹೆಣ್ಣಾನೆಯುಂ 
ಗೊಡ್ಡಾಕಳುಂ ಅಕ್ಕುಂ: ಶಬ್ದಮದ, ೨೭೨ ಪ್ರ 

ಬಸ್ತಕ - ಹೋತ (ಮತ್ತದೊಂದು ಬಸ್ತಕ೦ ಅದನಿಜೆಯಲ್‌ ಸತ್ತು 
ಪೊಕ್ಕುದಜೆಯೊಳ್‌ ಜೀವಂ: ಯಶೋಧಚ, ೩. ೫೪) 

ಬಹಳ - ಅಧಿಕ (ಅತಿ ಬಹಳ ದಹ್ಯಮಾನ ಕಾಳಾಗರು 
ಧೂಪಧೂಮಯವಷ್ಟಿಘಟಿತ .. . ಧೂಪಂಗಳಿಂದಂ: ಆದಿಷು, 
೨.೩೨ ವ) 

ಬಹಿಃಕರಿಸು -  ವ್ಯಕ್ತಮಾಡು (ಅಂತಃಕರಣದೊಳಾಂತ 
ಅಮಳವೃತ್ತಿಯಂ ಕೂಡೆ ಬಹಿಃಕರಿಪಂತೆ: ಜಗನ್ನಾವಿ, ೧೨. 
೯೦); ಹೊರಹಾಕು (ಇರಿಸಿ ತಮೋಗುಣಮಂ ಮಿಕ್ಕ 
ರಜಸ್ಸತ್ವಂಗಳಂ ಬಹಿಃಕರಿಸುವವೊಲ್‌ ಅರುಣಾಧರಪಾಂಡುರ 


ದಶನರುಚಿಗಳಾನನದಿನೊಗೆಯೆ ಲಾಂಗಲಿ ನುಡಿದಂ: 
ಜಗನ್ನಾವಿ, ೧೫. ೮೦) 
ಬಹಿಃಪುರ — ಊರ ಹೊರವಲಯ (ಬಹಿಃಪುರ 


ಕೇಳೀವನದೊಡವು ರತಿಯ ಪೊಸಜೌನದೊಡವೆನೆ ನೆಜ್‌ಯೆ: 
ಪಂಪರಾ, ೧. ೧೧೧) 

ಬಹಿತ್ರ - [ಬೈತ) ಹಡಗು (ಅಂತು ಬಿಣ್ಣುಂಡಿಕ್ಕಿದ ಬಹಿತ್ರದಂತೆ 
ಅಲ್ಲಿಂ ತಳರದೆ ನಿಂದ ತನ್ನ ರಥಮಂ ಕಂಡು: ಆದಿಹು, 
೧೨. ೮೬); ತೆಪ್ಪ (ಅತ್ಯಂತ ನಿರ್ಮಳ ಸನ್ಮಾರ್ಗ ಬಹಿತ್ರಂ 
ಇಲ್ಲಿ ದೊರೆಕೊಂಡತ್ತು: ಸುಕುಮಾಚ, ೩. ೪೧) 

ಬಹಿರಿಗೆ - ಬಯಲು ಪ್ರದೇಶ (ಪೊಲಲನರ್ತಿಯೊಳ್‌ 
ನೋಡುತ್ತಂ ಬರೆ ಪುರ ಬಹಿರಿಗೆಯೊಳ್‌ ಬಿಟ್ಟಿರ್ದ ಪಿರಿಯ 
ಬೀಡಂ ಕಂಡು: ಹರಿವಂಶ, ೯. ೫ ವ) 

ಬಹಿರುದ್ಯಾನ ದ ಊರ ಹೊರಗಿನ ಉದ್ಯಾನವನ 
(ಬಹಿರುದ್ಯಾನಾ೦ತರದೊಳ್‌ ಸಹಸೋದಿತ 
ಮತ್ತಕೋಕಿಲೋಚ್ಚೈರ್ಧ್ವಾನ೦ ಮುಹುರಾಕರ್ಣಿಸೆ: ಕವಿರಾಮಾ, 
೧. ೫೬) 

ಬಹಿರುಪವನ - ಬಹಿರುದ್ಯಾನ 
ಭೂಪ್ರಸರದೊಳಿರ್ದ ಅಮಿತಕೀರ್ತಿಕೇವಳಿಯ೦ ಬಂದಿಸಿ 
ಮತ್‌ ಭವಪದ್ಧಶಿಯಂ ಬೆಸಗೊಳೆ ಬೆಸಸಿದನಘಾರಿ 
ದಿವ್ಯದ್ದನಿಯಿಂ: ಶಾಂತಿಷು, ೬. ೮೫) 

ಬಹಿರ್ಮಂಡಳ - ಶತ್ರುರಾಜ್ಯ (ನಿನಗರಸ ಬಹಿರ್ಮಂಡಳಮನೆ 
ಸಮಜಲ್ಕಿನಿತು ಬರಿಸಮು೦ ಪೋದುವು: ಆದಿಷು, ೧೪. 
೧೫) 

ಬಹಿರ್ಯಾನ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, ಮಗುವನ್ನು 
ಬಾಣಂತಿಮನೆಯಿಂದ ಹೊರಗೆ ಒಯ್ಯುವುದು (ನಾಮಕರ್ಮ 


(ಕುಸುಮಿತ ಬಹಿರುಪವನ 


ಬಹಿರ್ಯಾನ . __ ತ್ಯಾಗ ನಿವೃತ್ತಿಯೆಂಬಯ್ದತ್ರಮೂು 
ಗರ್ಭಾನ್ಹಯಕ್ರಿಯಿಗಳೂಂ: ಆದಿಷು, ೧೫. ೧೫ ವು, ನೋಡಿ, 
“ಗರ್ಭಾನ್ಹಯಕ್ರಿಯಿ' 

ಬಹು ಚಿಂತಂ - ಬಹಳ ಚಿಂತೆಗಳನ್ನು ಹೊಂದಿದವನು 


(ಎಂತಾನುಂ ನೆನೆದಂ ಬಹುಚಿಂತಂ ಚಕ್ರೇಶನೆಮ; ಆದಿಪು, 
೧೪. ೪೮) 

ಬಹುರೂಪಿಣಿ - [ಜೈನ] ಬಯಸಿದ ರೂಪ ಧರಿಸುವ ಒಂದು 
ಮಾಯಾವಿದ್ಯೆ (ತಳದಿಂ ಕಳಶಂಬರಂ ಒಂದಳವಿಯ 
ರೂವಾರಮೆನಿಸಿ ಬಹುರೂಪಿಣಿಯೊಲ್ಲೊಳಗೆಗಳಿಂ 


ಜ್ಯೋತಿರ್ಮಂಡಳದವೊಲ್‌ ಒಪ್ಪುವುವು ನಾಡೆಯುಂ 
ಕರುಮಾಡಂ: ಅಜಿತಪು, ೨. ೨೦) 
ಬಹುಲಿಮ - ಸಮೃದ್ಧವಾದ (ಚಿತ್ತಕ್ಕೆ ಮಾಡಿತ್ತೊಲವಂ 


ತಾರುಣ್ಯಮಾಸಾಧಿತತಬಹುಲಿಮಲಾವಣ್ಯಶೋಭಾವರೇಣ್ಯಂ: 
ಚಂದ್ರಪ್ರಪು, ೪. ೬) 
ಬಹುವೇಗ - ಅತಿಶಯ ವೇಗ (ಪಾತಂ ಲಕ್ಷ್ಯಂ ಶೀಘ್ರಂ ಘಾತಂ 


ಬಹುವೇಗಂ ಎಂಬಿವಯ್ದೇಸಿನೊಳ೦. ಅಂತು ಈತನ 
ದೊರೆಯಲ್ಲ: ಪಂಪಭಾ, ೧೨. ೧೮೫) 

ಬಹುಶ್ರುತ - ನಾನಾ ಶಾಸ್ತ್ರಗಳನ್ನು ತಿಳಿದ ಪಂಡಿತ 
(ಪರಿಮೃತನಾದನೆ ವೀಸ್ರುತಬಹುಶ್ರುತೋದಾತ್ತಯಶಂ: 


ಸುಕುಮಾಚ, ೨. ೧೨) 

ಬಹುಳ - ತಿಂಗಳಿನ ಎರಡನೆಯ ಅರ್ಧಭಾಗ (ವಿತತಾಷಾಢದ 
ಬಹುಳ ಪ್ರತಿಪದ್ಧಿನದಂದು ಕೀರ್ತಿ ನೆಗಟ್ಟೆರೆ: ಆದಿಷು, ೮. 
೬೬); ಆಧಿಕ್ಕ (ಬಹುಳ೦ ಪುರು ಭೂರಿ ಸುಪ್ರಭೂತಂ: 
ಅಭಿಧಾವ, ೨. ೧. ೫೫) 

ಬಹುಳತೆ - ಆಧಿಕ್ಕ (ಮುತ್ತಿನ ಮಕುಟಮಿದೆನಿಸಲಾರ್ತುದು 
ಅತಿಬಹುಳತೆಯಿಂ: ಅಜಿತಪು, ೪. ೫೮) 

ಬಹುಳಾಳಾಪ - ಅತಿ ಮಾತು (ಬಹುಳಾಳಾಪದೊಳೇ೦ .. .. 
ಮಹನೀಯಂ ಅನ್ನದಾನದ ಮಹಿಮೆ: ಸಮಯಪ, ೭. ೫೭) 

ಬಹ್ಹಾರಂಭ —- ನಾನಾ ಕಾರ್ಯಚಟುವಟಿಕೆಗಳು (ಬಹ್ವಾರಂಭ 
ಸಂರಂಭ ರೌದ್ರಧ್ಯಾನ ಪರಿಣತನುಂ ಉಪಾರ್ಜಿತ 
ನರಕಾಯುಷ್ಯಂ ಪ್ರತ್ಯಾಸನ್ನಮೃತ್ಯುವಾಗಿ: ಆದಿಷು, ೨. ೧೧ 
ವ) 

ಬಹ್ವಾರಂಭಪರಿಗ್ರಹ — [ಜೈನ] ಪಂಚಮಹಾಪಾತಕಗಳಲ್ಲಿ ಒಂದು, 


ತುಂಬ ಪ್ರಯತ್ನದಿಂದ ಹಣ ಸಂಪಾದಿಸುವುದು 
(ಬಹ್ಹಾರಂಭಪರಿಗಹವಿಹ್ನಳಂ ಇಂದ್ರಿಯಸುಖಾರ್ಥಿ 
ಸಂಸಾರಗುಹಾಗಹ್ನರದೊಳಗಿರುಳಿನ ಚಕ್ರಹ್ನದವೊಲ್‌ 


ಮಖುಗದೇಂ ಸುಖಂಬಡೆದಪನೇ: ಆದಿಪು, ೩. ೬೮) 
ಬಹ್ವಾರಂಭಪರಿಗ್ರಹತ್ವ — [ಜೈನ] ಜೀವದ ಮೇಲಾಗುವ ಒಂದು 
ಅಶುಭ ಪರಿಣಾಮ (ಕೃಷ್ಣ ನೀಲ ಕಪೋತ ಲೇಶ್ಕಾ 
ಬಹ್ವಾರಂಭ ಪರಿಗ್ರಹತ್ವ ಆದಿ ಅಶುಭ ಪರಿಣಾಮಂಗಳಿಂ 
ಜೀವಂ ನೆಲಸಿ: ಆದಿಪು, ೫. ೮೩ ವ) 

- [ಬಲ] ಸೈನ್ಯ (ಪರಭೃತದ ಪುರುಳಿಯ ಕಳಕಳಂ 
ಅಂಗಜನ ಬಳದ ಕಳಕಳ೦ ಎನಿಕುಂ: ಲೀಲಾವತಿ, ೬. 
೧೨೮); ಬಲರಾಮ (ಕೃಷ್ಣ ಬಳರ್‌ ಮಳಯಜ ಮೃಗಮದ 
ಸುಗಂಧದಣ್ಣಂ ತಳೆದರ್‌: ಜಗನ್ನಾವಿ, ೬. ೨೧) 
ಬಳಗ - ಗುಂಪು (ಅಟೆದಟ್ಟೆದ ಕರಿಘಟೆಗಳ ಬಳಗದಿ೦ ಉಚ್ಚಳಿಸಿ 

ಮೊರೆವ ನೆತ್ತರ ತೆರೆಗಳ್‌: ಪಂಪಭಾ, ೫. ೩೨); ರಾಶಿ 

(ಎಳದಳಿರ ಬಳಗದೊಳ್‌ ಪೊರಳ್ಳು ಪೊರಳ್ಪು: ಗಿರಿಜಾಕ, ೩. 

೧೦೩ ವ); ದಟ್ಟತೆ (ಕಾದಲರ ಪುರುಡಿನೆಸಕದೊಡನೆ ಇರುಳ 

ಬಳಗಂ ಬಡಬಡಾಗೆಯುಂ: ಚಂದ್ರಪ್ರಪು, ೭. ೬೨ ವ) 
ಬಳಜ - ಬಾಗಿಲು ತಿವುರಿ ಗುಡಿ ಗೂಡಾರಂ ರುಂಪಾಳಿ ಚೌಕಿಗೆ 

ಜಂಪೆ  ಮಂಡವಿಗೆ ಬಳಜ೦ ಬಾಗಿಲ್ವಾಡಂ ಬನಂ 

ಮೊಗಸಾಲೆಯಿಂಬಿದಜ ಪಸುರಿಂ ಮಾಡಿತ್ತು 

ಕಣ್ಣನುರಾಗಮಂ: ಅನಂತಪು, ೧೩. ೭೩) 
ಬಳಪ - ಬರೆಯುವ ಮೃದುವಾದ ಕಲ್ಲು (ಪಡೆದ ಧನಕ್ಕೆ 

ಲೆಕ್ಕಮಿಡಲ್‌ ಇಂದ್ರನಗ೦ ಬಳಪಂ ಧರಾತಳಂ ಕಡಿತಂ 


ಬಳ 


೭೮೩ 


ಅಹೀಶ್ವರಂ ತಗುಳೆ ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: 
ಶಾಂತಿಷು, ೯. ೧೪೭) 

ಬಳಪದೋಲೆ - ಬಳಪದ ಕಲ್ಲಿನಿಂದ ಮಾಡಿದ ಕಿವಿಯ ಓಲೆ 
(ಚಂದನಮಂ ತೊಡೆದು ಜಾದಿಯ೦ ಮುಡಿದು ಮುತ್ತಂ 
ತೊಟ್ಟು ಬೆಳ್ಳಡಿಯುಟ್ಟು ಬಳಪದೋಲೆಯನಿಟ್ಟು: ಲೀಲಾವತಿ, 
೭. ೫೩ ವ) 

ಬಳಪಂಗೊಳ್‌ - ಬರೆಯಲು ತೊಡಗು (ಸವಣಂ ಬಳಪಂಗೊಳೆ 
ಗಾಂಡಿವಿ ಬಿಲ್ಲೊಳೆ ಬಲವಿರೋಧಿ ವಜಂಗೊಳೆ ದಾನವರಿಪು 
ಚಕ್ರಂಗೊಳೆ ಕೌರವಾರಿ ಗದೆಗೊಳೆ ಪೊಣರ್ಕೆಗಾವಂ ನಿಲ್ವಂ: 
ಶಬ್ದಮದ, ೧೭೮, ಪ್ರ ೮) 

ಬಳಪಂದೊಡೆ - ಬಳಪದ ಕಲ್ಲಿನಿಂದ ಬಿಳಿ ಬಣ್ಣ ಹಾಕು 
(ಕತ್ತರಸಿದ ಗಡ್ಡಂ ಇಟ್ಟ ತಿಲಕಂ ಬಳಪಂದೊಡೆದ ಓಲೆ: 
ನೇಮಿನಾಪು, ೫. ೩೦) 

ಬಳಬಳಿಕೆ - ಒಂದು ಭಂಗಿ (ವಚನ ಚಮತ್ಕಾರಮಂ 
ಬಳಬಳಿಕೆಯ ಚಂಚುರತೆಯಂ ಹಸಚಾರಣದ ವಿಸ್ತಾರಮಂ .. 


ಮು fr) 


.. ತೋಹಖುತ್ತುಮಿರೆ: ಕುಸುಮಾಕಾ, ೭. ೬೩ ವ) 


ಬಳಮರ್ದು - ವೀರ್ಯಪುಷ್ಟಿಯ ಔಷಧ (ಬಳಮರ್ದಂ 
ಅಂಗಜಂಗರೆದವೊಲ್‌ ಈಳೆಸಾಂದರೆವರ್‌ ಇಂಬಳವಟ್ಟಿರೆ 
ಘಟ್ಟಿವಳ್ಲಿಯರ್‌: ಮಲ್ಲಿನಾಹು, ೨. ೪೭) 


ಬಳಮರ್ದುಕಾಜ — ವೀರ್ಯಪುಷ್ಠಿಕರ ಮದ್ದನ್ನು 
ತಯಾರಿಸುವವನು (ಕಾಮದೇವನೆಂಬ ಬಳಮರ್ದುಕಾಳನ 
ಮಾಡಿದ ಮರ್ದಿನಂತೆ ಬಳೆದು ದಳಂಬಡೆದು: ಪಂಪಭಾ, ೪. 
ಪಜ) 

ಬಳರಿ - [ಭಟ್ಟಾರಿಕಾ] ಮಹಾಕಾಳಿ (ಎಕ್ಕಲದೇವಿಗಂ ಆ 
ಮಾಲಕ್ಕನಿಗಂ ಬನದ ಬಳರಿಗಂ ಮೈಲಾರಂಗೆ ಅಳ್ಕದೆ 
ಜಾತ್ರೆಯ ಮಾಟ್ಬಂ .. . ಆತ೦ ಕೌಳಂ: ಸಮಯಪ, ೪. 
೧೨೩) 


ಬಳರಿತನ - ಆ ಉಗ್ರದೇವತೆಯ ಸ್ವಭಾವ (ಬಳರಿತನಮಂ ಬಿಟ್ಟು 
ಆ ದೇವಿ ನೆಗಟ್ಟಣ್ಣಿಗೇಣೆಯೊಳ್‌ ಶ್ರಾವಕಿಯೆನೆ ರೂಢಿವೆತ್ತು 
ದೇವತೆಯಾದಳ್‌: ಸಮಯಪ, ೨. ೭೦) 

ಬಳರಿಪುಶರಾಸನ - ಕಾಮನಬಿಲ್ಲು (ಜಲಬುದ್ದುದ ಚಲ ವಿದ್ಯುತ್‌ 
ವಿಲಸನ ಬಳರಿಪುಶರಾಸನಂಗಳ್‌ ನಿರುತಂ ಬಲ ವಿಭವ 
ರೂಪ ಯೌವನ ವಿಲಾಸವಿಲಯಕ್ಕಿವಲ್ತೆ ದೃಷ್ಠಾಂತ೦ಗಳ್‌: 
ಅಜಿತಪು, ೨. ೧೦೮) 

ಬಳಲ್ಕೊಗ - ದಣಿದ[ವನ] ಮುಖ (ಎಸೆವ ಬಳಲ್ಕೊಗಂ 
ಉಷ್ಕಮನುಸಿರ್ವುಸಿರ್‌ ಅನುರಾಗವೇಜುವಕ್ಷಿದ್ದಿತಯಂ 
ಯನು ಮನೋಹರಂ ಮಾನಿನಿಯಾ: ಗಿರಿಜಾಕ, ೨. ೨೧) 

ಬಳವತ್‌ - ಬಲಿಷ್ಠ ಪ್ರಬಲವಾದ [ಮನಂ ಆರಾಧಿತ 
ಹೋಮಭೂಮಿ ಪಶುಗಳ್‌ ಕಾಮಾತುರರ್‌ ಬಂದ 
ಮಾವನಿತುಂ ಸ್ಥಾಪಿತ ಯೂಪಕೋಟ ಬಳವತ್ಕಾಮಾಗ್ನಿ 
ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳನಾಳಮೆ ಪೊದಳ್ಳ 
ಇಧ್ಮಂಗಳ್‌ ಇಂತಾಗೆ ತಾನಿನಿತು೦ ಕಾಮನ ಬೇಕ್ವೆಯೆಂದು 
ಸುಗಿದಳ್‌ ತನ್ನಂಗಿ ಬೆಳ್ಳಿಂಗಳೊಳ್‌; ಪಂಪಭಾ, ೪. ೫೯) 

ಬಳವಳ ಬಳೆ - ಸರ ಸರ ಎಂದು ಹೆಚ್ಚಾಗು (ಅಳವಜೆಯದ 
ಎಗ್ಗು ಬಳವಳ ಬಳೆವಿನೆಗಂ ಪಚ್ಚಪಸಿಯ ತುಜುಕಾಜಂಗೆ 
ಅಗ್ಗಳಿಕೆಯನೆ ಮಾಡಿ: ಪಂಪಭಾ, ೬. ೪೬) 

ಬಳವಳಿಸು - ಆಯಾಸಪಡು (ಬಳವಳಿಸುಮಿರ್ದುದು ಸಮಂತು 
ಮೃಗೌಘಮದಾ ನಿದಾಘದೊಳ್‌: ಕುಸುಮಾಕಾ, ೮. ೧೨೬) 


ಬಳವಿ - ಬೆಳವಣಿಗೆ, ವಿಸ್ತಾರ (ತಿಂಗಳ ಬಳವಿಯಂ 
ಉಚ್ಛತರಂಗಾಂಬುಧಿ ಬಳೆವ ತೆಐದಿಂ ಅನುದಿನದಿಂದಂ 
ತಿಂಗಳ ಬಳವಿಯಿನಂತಾ ಶೃಂಗಾರಾಂಬುಧಿಗೆ ಗರ್ಭವೇಂ 
ಬಳೆದತ್ತೋ: ಸುಕುಮಾಚ, ೧೦. ೧೩) 

ಬಳವಿಗೆ - ಬೆಳವಣಿಗೆ (ನಿಜಾಂಗದೊಂದು ಬಳವಿಗೆಯೊಳ್‌ ತಾಂ 
ನಿಮಿರ್ದಿರೆ ಕುಸುಮಾವಳಿಯಷ್ಟಮ ವರ್ಷೋಚಿತ 
ವಯೋವಿರಾಜಿತೆಯಾದಳ್‌: ಕುಸುಮಾಕಾ, ೧೨. ೩೭) 

ಬಳವಿರೋಧಿ - ಇಂದ್ರ (ಬಟೆಯಂ ಆ ಬಳವಿರೋಧಿ ಪೂಜಿತನ 
ಪದಪಯೋಜಂಗಳಿಗೆ ಬೇಆ್‌್‌ ಬೇಜ್‌ ಪೆಜ್‌ನೊಸಲಿನೆಣಗಿಸಿ: 
ನೇಮಿನಾಪು, ೨. ೯ ವ) 

ಬಳವಿವಡೆ - ಬೆಳವಣಿಗೆ ಹೊಂದು, ಹೆಚ್ಚು (ಅಳವಿಗಟಿದಳಿಂಪುಂ 


ಬಳವಿಗವಡೆದಟ್ಕಿಜುಮ೦ ಓರೋರ್ವರೊಳ್‌ ನೆಜ್‌ದು: 
ಆದಿಷು, ೪. ೫೨ ವ) 

ಬಳವ್ಯಸನ - ಸೈನ್ಯದ ಪಿತೂರಿ (ಸಪ್ಪವ್ಯಸನಂಗಳ್‌ 
ಅಯ್ವರುಮನೊಂದುಂ ಗೆಲ್ವುವಲ್ಲವು ರಾಷ್ಟ್ರವ್ಯಸನಮಂ 
ಬಳವ್ಯಸನಮಂ ಪಾರ್ವೆಮಪ್ಪೊಡೆ ಅವು ಮುನ್ನಮಿಲ್ಲ: 
ಪಂಪಭಾ, ೬. ೬೭ ವ) ಸೈನ್ಯದ [ಒಳ] ಜಗಳ 
(ಅಸದಳಮಾಗಿಯುಂ ಈ ನಮ್ಮ ಸೈನ್ಯಂ 


ಇಂತೊರ್ವರೊರ್ವರೊಳ್‌ ಸೆಣಸಿ ಬಳವ್ಯಸನದೊಳೆ ಕೆಟ್ಟುದು: 
ಪಂಪಭಾ, ೧೨. ೪೨) 

ಬಳವ್ಯಾಘಾತ - ಶೌರ್ಯದ ಕೇಡು, ಪರಾಕ್ರಮದ ಸೋಲು (ಮಬ 
ಶೌರ್ಯಾಘಾತ೦ ನೆಗಟ್‌ ಬಳವ್ಯಾಘಾತ೦ ನಿನ್ನ ಪತಿಗಾದುದು 
ಪುಸಿಯೇ: ಆದಿಹು, ೧೪. ೭೧) 

ಬಳಸಂಪನ್ನ — ಸೈನ್ಯಸಂಪತ್ತಿಯಿಂದ ಕೂಡಿದವನು 
(ಬಳಸಂಪನ್ನರಂ ಆಸೆಗೆಯ್ಗೆ ಚತುರಂಗಾನೀಕಮಂ ಕೂಡಿ 
ಕೊಳ್ಳುಳಮಂ ಗಂಡುಮಂ ಅಪ್ಪುಕೆಯ್ಗೆ: ಪಂಪಭಾ, ೯. ೯೦) 

ಬಳಸಿ - ಸುತ್ತು ಆಸುಪಾಸು (ರಿಪುನೃಪರಂ ಚಲದಲೆದು 
ಬಂದು ಚಾತುರ್ಬಲಯುತನಾ ನಗದೆ ಬಳಸಿ ಬೀಡಂ ಬಿಟ್ಟಂ: 
ಆದಿಷು, ೫. ೫) 

ಬಳಸಿಗ - ಕುಪ್ಪಸಿಗ, ಯುದ್ಧಕವಚ ತೊಟ್ಟವನು; ಸುತ್ತುವರಿದ 
(ಘನದೀರ್ಫ ಸುಕೋಮಳವಂಶ ವಂಶದಿಂ 
ಬಳಸಿಗಮೆತ್ತಲು೦ ತುಜುಗಿ ಪರ್ವಿಗುರ್ವಿನ ಬಿಂಬಬಿಂಬದಿಂ: 
ಗಿರಿಜಾಕ, ೧. ೫೨) 

ಬಳಸು - ಸುತ್ತುಗಟ್ಟು (ಬಳಸುವ ಕಣ್‌ ಮಿಳಿರ್ವ ಕುರುಳ್‌ 
ನಳಿಮೊಗಮೆನೆ ಸೊಬಗಿವಳ್ಗೆ ನಾಟ್ವರ್ತನಮೇ: ಆದಿಪು, ೪. 
೪೪); ಸುತ್ತುಮುತ್ತು ಓಡಾಡು (ನೆರೆದಿಸುತಿರೆ ತೋಲ್ವುಲ್ಲೆಯಂ 
ಇರದೆ ಅದು ಬಿಚ್ಬೊಡೆ ಪುರಾಣಕೂಪದೊಳ್‌ ಅದಂ ಇನ್ನು 
ಅರಿದು ತೆಗೆವಂದಂ ಎಂದವರಿರೆ ಬಳಸಿಯುಮಲ್ಲಿ ಕಂಡು 
ನಕ್ಕಂ ದ್ರೋಣಂ: ಪಂಪಭಾ, ೨. ೫೧); ಆವರಿಸು 
(ಮಗಮಗಿಸಲ್ಕೆ ಮಂದಯಿಸಿ ದಿಕ್ಷಟಮಂ ಬಳಸಲ್ಕೆ ಪೀರ್ವ 
ತುಂಬಿಗೆ ತಣಿಪಲ್ಕೆ ನಮ್ಮ ಜಸಮಂ ಬೆಳಗಲೈ ಇವೆ ಸಾಲ್ಗುಂ: 
ಆದಿಪು, ೧೧. ೧೦೭); ಆವರಿಸುವಿಕೆ (ಆಗಳ್‌ ಅಶ್ವತ್ಥಾಮಂ 
ಭೀಮೋದ್ದಾಮ ಶ್ಯಾಮಜಳಧೃವಿಮುಕ್ತ ಶರಾವಳಿಯ ಬಳಸಂ 
ಕಂಡು ಮುಗುಳ್ನಗೆ ನಕ್ಕು: ಪಂಪಭಾ, ೧೨. ೬೭ ವ); ಪಕ್ಕೆ 
(ಬರಿಯ ಬಳಸಿ೦ಗ೦ ಬಂದು ಕಾಡುವ ಬಳ್ಳುಗಳುಮಂ 
ನರವನುಗಿವ ನರಿಗಳುಮಂ ಸೆರೆಯಂ ತೆಗೆವ 
ಸೀಳ್ನಾಯ್ಗಳುಮಂ: ಗದಾಯು, ೫. ೩ ವ) 


೭೮೪ 


ಬಳಾಕೆ - [ಬಲಾಹಕ] ನೀರುಹಕ್ಕಿ (ಏಕಂ ಬಳಾಕೆಯಂ ಬಜೆಸಲ್‌ 
ಆಸೆಗೆಯ್ಯೆ ಶಿಖಾವಳಂ ಪುದಿದುದು ಅಂಧತಮಂ 
ಭುವನಾಂತರಾಳಮಂ: ಆಚವರ್ಧ, ೬. ೩೨) 

ಬಳಾಗ್ರಗಣ್ಯ ದ ಸೇನಾಧಿಪತಿ (ಕುಂಭಸಂಭವ೦ ಅನೇಕ 
ಶಾತಕುಂಭಕುಂಭಸಂಭೃತ ಮಂಗಳ ಗಂಗಾಜಳಂಗಳಿ೦ 
ಪವಿತ್ರೀಕೃತಗಾತ್ರನಾಗಿ ಕೌರವಬಳಾಗ್ರಗಣ್ಯನಾಗಿರ್ದ೦: 
ಪಂಪಭಾ, ೧೧, ೫೪ ವ) 


ಬಳಾರ - ತಾಪಸಿ (ಭೂತಲಂ ಬಿರಿಯೆ ಸಿಡಿಲ್‌ ಸಿಡಿಲ್ದೆಅಗೆ ಕಲ್ಲ 


ಬಳಾರನವೊಲ್‌ ತಪೋಧನಂ ಮರಮೊದಲಿರ್ದಂ: 
ಅನಂತಪು, ೪. ೧೯) 
ಬಳಾರಿ - ಮಹಾಕಾಳಿ (ಬಳಾರಿಯ ಮನೆಯಂ ಪರಕೆಯ 
ಕುಣೆಯಂ ಪುಗಿಸುವಂತೆ ವಟವಿಟಪಿಕೋಟರ 
ಕುಟೀರಾಂತರಮಂ ಪುಗಿಸಿ: ಪಂಚತಂತ್ರ, ೨೪೧ ವ) 
ಬಳಾಹಕ - ಮೋಡ (ಅಂತು ಬಲವಂದು ಬಲಾಂತಕಂ 
ಅಘಬಲಾಂತಕಂಬೆರಸು ಬಳಾಹಕ ನಿರ್ಮಿತ ತ್ರಿವಿಧ 


ಸೋಪಾನದಿಕ್ಕೆಲಲೊಳಂ ದೇವನಿಕಾಯಂ ಬರೆ: ಅಜಿತಪು, 
೪.೩೧ ವ) 

ಬಳಾಹಿತ - ಇಂದ್ರ ಯ(ಬಳಾನುಜಬಲಿಪ್ರಿಯೆ 
ಜಳೋದ್ಭವೇ ಬಳಹಿತಮುಖಾಮರನತೇ 
ಜಯಾ: ರಾಜಶೇವಿ, ೧೦. ೧೧೧) 

ಬಳಿ - ಪಕ್ಕ ಪಾರ್ಶ (ಕೂಟಶಾಲ್ಕಲಿಗಳಂ ಅಡರವೇಟ್ಟು 
ಇದಿರಂ ಬಟೆಯಂ ಉರ್ಚುವರುಂ: ಆದಿಹು, ೫. ೮೫ ವ) 

ಬಳಿನಿರ್ಗುಡಿ - "ದಿವ್ಯ'ಕ್ಕಾಗಿ ಅಭಿಷೇಕ ಮಾಡಿದ ನೀರು ಕುಡಿ 
(ಬಳಿನೀರ್ಗುಡಿದಂತಿರೆ ಕುಡಿವರ್‌ ಕರವತಿಗೆಯ ನೀರಂ 
ಪಲಂಬರ್‌: ಸಮಯಪ, ೬. ೧೮) 


ಬಳಿಭುಕ್‌ - ಕಾಗೆ (ಬಳಿಭುಕ್‌ ಗೃಧ್ರ ಕದಂಬ೦ ಅಂಬರದೊಳ್‌ 
ಉಗಶದಚಾಪದಶ್ರೇಣಿ ಭೂತಳದೊಳ್‌ ನರ್ತಿಸೆ: ಪಂಚತಂತ್ರ, 
೨೩೪) 

ಬಳಿಮುಖ - ಮಂಗ (ಬಳಿಮುಖ ಧರ್ಮಬಹಿರ್ಮುಖ 
ಚಳಮತಿ ನೀಂ ರೌದಭಾವಮಂ ತಳೆದು ಇಂತೇಕೆ 
ಒಳಪುಗುವೆ: ಕರ್ಣನೇಮಿ, ೩. ೭೫) 

ಬಳಿಯ - ಬಲಿಷ್ಠ (ಪಟವಗೆಗಳಾಜುಮಂ೦ ಗೆಲ್ಬಳವಿ೦ ಕಯಯಿಕ್ಕಿ 
ನಿಂದ ಕಲಿಯೆಂದು೦ ತನ್ನೊಳಗಂ ಪೊಜಗಂ ತೋಣದ 
ಬಳಿಯಂಗೆ ಎಜಗಿರ್ದು ಬಾಟ್ವುದೀ ಮೂಲೋಕಂ: ಕಬ್ಬಿಗಕಾ, 
೧೭೯) 

ಬಳುಂಕು - ಬಳಕು, ನಡುಗು (ಹೊರಜೆವೊಲಿಂಬಾಗೆ ಬಾಲಂ 
ಬಳುಂಕುತ್ತಿರೆ ಗಾತ್ರಂ: ಲೀಲಾವತಿ, ೮. ೨೪) 

ಬಳೆ - ವೃದ್ಧಿಗೊಳ್ಳು; ದೊಡ್ಡದಾಗು [ಅಯ್ದರ್‌ ಕೂಸುಗಳುಂ 
ಏಲೌವಾಡಿವದ ಚಂದ್ರನಂತೆ ಉತ್ತರಾಭಿವೃದ್ಧಿಯೊಳ್‌ 
ಸೊಗಯಿಸಿ ಬಳೆಯೆ: ಪಂಪಭಾ, ೨. ೩); [ವಲಯ] ಕಂಕಣ, 
ಕಡಗ (ಬಳೆಯ ಪೇಜನಾನೆ ಮೆಟ್ಟದಂತೆ ನುರ್ಚುನೂಅಪ್ಟಿನಂ 
ಅವುಂಕಿ: ಪಂಪಭಾ, ೮. ೭೬ ವ); ಆನೆಯ ದಂತಕ್ಕೆ ಹಾಕಿದ 
ಅಣಸು (ಕಟ್ಟಿದಿರೊಳೆ  ನೂಂಕಿದಾನೆಗಳ ಕೋಡುಗಳಿಂ 
ಬಳೆವೋಗೆ ಪೊಯ್ದುಂ: ಪಂಪಭಾ, ೧೦. ೪೧); ಗಂಟಲ 
ಬಳೆ, ನಾಳ (ಬಳೆ ನುರ್ಗುತ್ತಿರೆ ಮೆಟ್ಟಿ ಗಂಟಲಂ ಇವಂ 
ದುಶ್ಶಾಸನಂ ಭೀಮನಿ೦ ಬಳಸ೦ಪನ್ನ೦ ಅವುಂಕಿ ಕೊ೦ದಪೆಂ: 
ಪಂಪಭಾ, ೧೨. ೧೫೦) 


ಕಳಾಂಚಿತ 
ಜಯ 


ಬಳೆಗಾಜ - ಬಳೆ ಮಾರುವವನು (ಬಳೆಗಾಜರ ತಂಬುಲಿಗರ 
ಮಣಿಗಾಅರ ಗ೦ದಿಗರಾಪಣ೦ಗಳೊಳ್ನಡೆತ೦ದರ್‌: ಜಗನ್ನಾವಿ, 
೬. ೧೮) 

ಬಳೆಗೊಯ್‌ - ಕೊರಳು ಕತ್ತರಿಸು (ಊರು೦ ಮೂಳೆಯುಂ 


ತಿಂಬಗುರುಪಯಗರಿಯ ತನಿಗೊಂಬ೦ ಬಳೆಗೊಯ್ಯಲ್‌ 
ಪೂಣ್ಬು ತುದಿಯೊಳೋಡಿ ಪೋಪ ಭಿರುವಪ್ಪ 
ಪಣಿದಕಾಅನಂತೆ: ಶಾಂತಿಪು, ೮. ೪೯ ವ) 

ಬಳೆಗೋ ದ ಹತೋಟಿಗೆ ತರು (ಬಳೆಗೋದುದು 
ಕೀರ್ತಿದಿಶಾಕಳಭಂಗಳ ನಿಗ್ಗವಂಗಳೊಳ್‌ 
ರಿಪುಕಾಂತಾವಳಿಯೊಳ್‌ ಭವತ್ನತಾಪಂ ಬಳೆಗಳೆಯಿಸೆ 


ತಾನದಕ್ಕೆ ಮಚ್ಚರಿಸುವವೋಲ್‌: ಯಶೋಧಚ, ೩. ೪) 

ಬಳೆದೆಸಕ - ಬೆಳೆದ ರೀತಿ (ಅಂತು ವಸುಷೇಣನಾ 
ಲೋಕಾಂತಂಬರಮಳವಿ ಬಳೆಯೆ ಬಳೆದೆಸಕಮನೋರಂತೆ 
ಜನಂಗಳ ಕರ್ಣೋಪಾಂತದೊಳೊಗೆದೆಸೆಯೆ 
ಕರ್ಣನೆಂಬನುಮಾದಂ: ಪಂಪಭಾ, ೧. ೯೮) 

ಬಳೆದೊಡಿಸು - ಸೂಳೆಯನ್ನು ತನ್ನವಳನ್ನಾಗಿ ಮಾಡಿಕೊಳ್ಳುವ 
ಒಂದು ವಿಧಿ (ಪೆಅರ ಪೆಂಡಿರ್ಗೆ ಬಳೆದೊಡಿಸುವ ಪೆಂಡರಿಂ 
ಕೊಟ್ಟು ಮಾನ್ಯಂಬಡೆವ ಮಗಳ ಮಾಣೆ ಮದುವೆಯಪ್ಪ: 
ಧರ್ಮಾಮೃ, ೯. ೧೦೯ ವ) 

ಬಳೆದೊಡು - ಹೆಣ್ಣಿಗನಾಗು (ಗಂಡುಗೆಟ್ಟು ಬಳೆದೊಟ್ಟು 
ಬೃಹನ್ನಳೆಯಾಗಿ ಪಾರ್ಥನಿದಿರವುಮೆನಲ್ಕೆ ರಂಬೆಯಶಪಮೊ 
ತನ್ನ ಪಾಪಮೋ: ಗದಾಯು, ೩. ೩೦) 

ಬಳೆಯಿಸು - ನೀಳವಾಗಿಸು (ಕಳೆದುದು ಪತ್ರಭಂಗದ 
ಬೆಡಂಗುಗಳ೦ ಕುಟಿಲಾಲಕ೦ಗಳ೦ ಬಳೆಯಿಸಿದತ್ತು ಕಣ್ಣೆಸೆವ 
ರಾಗಮನೆಯ್ದಿಸಿ ಕೇಶಹಸ್ತಮಂ ಚಳಿಯಿಸಿದತ್ತು. ಆದಿಪು, 
೧೧. . ೧೫೦); ಮಾಡಿಸು (ಉತ್ಪಾತಶಾಂತಿಪೌಷ್ಟಿಕ 
ಕ್ರಿಯೆಗಳಂ ಮಹಾಬ್ರಾಹ್ಮಣರಿಂದಂ ಬಳಿಯಿಸಿ ಬದ್ದವಣಮಂ 
ಬಾಜಿಸಿ ಮಂಗಳಮಂ ಪಾಡಿಸಿ ಕೂಸಿಂಗೆ 
ದುರ್ಯೋಧನನೆಂದು ಪೆಸರನಿಟ್ಟು: ಪಂಪಭಾ, ೧. ೧೩೩ 
ವ) 

ಬಳೆಯುತ್ತಿರ್ಪನ್ನೆಗಂ -  ಬೇಳೆಯುತ್ತಿರುವಷ್ಟರಲ್ಲಿ (ಕುಂತಿ 
ಕುಂತಿಭೋಜನ ಮನೆಯೊಳ್‌ ಬಳಯುತ್ತಿರ್ಪನ್ನೆಗಂ ಆ 
ನಳಿನಾಸ್ಕೆಯ ಗೆಯ್ದುದೊಂದು ಶುಶ್ರೂಷೆ ಮನಂಗೊಳೆ 
ಕೊಟ್ಟಂ ದುರ್ವಾಸಂ ವಿಳಸಿತ ಮಂತ್ರಾಕ್ಷರಂಗಳಂ 
ದಯೆಯಿಂದಂ: ಪಂಪಭಾ, ೧. ೮೮ ಮತ್ತು ೧. ೮೯) 


ಬಳೆಯೆ ನುಡಿ - ಹೆಚ್ಚಾಗಿ ಮಾತಾಡು (ಒಂದು 
ಮನೆವಾರ್ತೆಗಿದೇನೆಂದರಸ ಬಳೆಯ ನುಡಿದಪೆ: ಆದಿಪು, 
೧೪. ೩೦) 

ಬಳೆವರ್‌ - ಬೆಳೆಯುತ್ತಿರು (ನಾನೆನ್ನ ಮಾವ೦ ಕೊಂತಿಭೋಜನ 


ಮನೆಯೊಳ್‌ ಬಳೆವಂದು ದುರ್ವಾಸ ಮಹಾಮುನಿಯರೆಮ್ಮ 

ಮನೆಗೆ ನಿಚ್ಛಕ್ಕಂ ಬರ್ಪವರ್‌: ಪಂಪಭಾ, ೧. ೧೧೮ ವ) 
ಬಳೆವೋಗು - ಬಳೆಯು [ಅಣಸು] ಕಳಚಿ ಬೀಳು (ಕಟ್ಟಿದಿರೊಳೆ 
ನೂಂಕಿದಾನೆಗಳ ಕೋಡುಗಳಿ೦ ಬಳೆವೋಗೆ ಪೊಯ್ದುಂ: 
ಪಂಪಭಾ, ೧೦. ೪೧) 

- ತೊನೆದಾಡು, ನಡುಗು (ಕಡಕುಂ ಪೆಟ್ಟೆಯುಂ ಒತ್ತೆ 
ಮೆಲ್ಲಡಿಗಳ೦ ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ 
ಕುಳುತ್ತುಂ ಏಲುತಿರೆ: ಪಂಪಭಾ, ೩. ೯) ಗುಳ್ಳೆ ನರಿ 
(ಬರಿಯ ಬಳಸಿ೦ಗ೦ ಬಂದು ಕಾಡುವ ಬಳ್ಳುಗಳುಮಂ 


ಬಳ್ಳು 


೭೮೫ 


ನರವನುಗಿವ ನರಿಗಳುಮಂ ಸೆರೆಯಂ 
ಸೀಳ್ನಾಯ್ಗಳುಮಂ: ಗದಾಯು, ೫. ೩ ವ) 

ಬಳ್ಳಳ - ಅತಿಶಯ (ಬಳ್ಳಳ ಬಳೆದ ಬಾಳಚೂತದ 
ಬಾಳ್ಲೊಂಪಂಗಳುಮಂ .. .. ಒಳಗು ಮಾಡಿ: ನೇಮಿನಾಷು, 
೩.೧೦ ವ) 

ಬಳ್ಳಳನಾಗು - ವಿಶಾಲಗೊಳ್ಳು (ದೆಸೆಗಳನೆಂಟುಂ ನೆಜ*ಯೆ 
ಮುನ್ನಮೆ ಮಳ್ವಳನಾಗೆ ಮಾಡದೆ ಆಗಸಮುಮಂ 
ಉಚ್ಚಮಾಗಿನಿಸನೆತ್ತದೆ: ಆದಿಷು, ೧೧. ೩೫) 

ಬಳ್ಳಳೆ ನೀಳ್‌ - ತುಂಬ ದೀರ್ಫವಾದ (ಬಳ್ಳಳ ನೀಳ್ಬ ಕಣ್ಮಲರ 
ತಳ್ಳಮೆಯಿಂ ಕರೆಗಣ್ಮಿ ಬೆಳ್ಗಡಲ್ಗಳ್‌ ಪರಿಯಲ್ಕಂ: ಪಂಪಭಾ, 


ತೆಗೆವ 


೭. ೬೮) 

ಬಳ್ಳಳ ಬಳೆ - ಎಲ್ಲೆಲ್ಲೂ ವ್ಯಾಪಿಸು (ಸುರಕಾ೦ತಾನೃತ್ಯಮೆತ್ತಂ 
ಪಸರಿಸಿರೆ ನಭೋಭಾಗದೊಳ್‌ ದೇವತೂರ್ಯಸ್ಟರಂ 
ಆಶಾಚಕ್ರದೊಳ್‌ ಬಳ್ಳಳಬಳೆದಿರೆ: ಆದಿಪು, ೮. ೬೭); 


ದೊಡ್ಡದಾಗಿ ಬೆಳೆಯುವುದು (ಮಾಧವೀಲತೆಯ ಬಳ್ಳವಳ್ಳಿಯ 
ಬಳ್ಳಿಗಾವಣದ ಮುಂದೆ ಬಳ್ಳಳ ಬಳೆದೆಳದಳಿಸುವ ಪೊಸ 
ಕೆ೦ದಳಿರ ಗೊ೦ದಳದೊಳೆ: ಆದಿಪು, ೧೧. ೭೩ ವ) 

ಬಳ್ಳಳಂ - ಅತಿಶಯವಾಗಿ (ಕವಲ್ತು ಕಣ್ಣೆಳಗು ಬಳಸಿ ಬಳ್ಳಳ 
ಬಳೆದೊತ್ತುವ ಕತದಿ೦ ಎಮೆಯಿಕ್ಕದೊಡೆ: ಲೀಲಾವತಿ, ೪. 
೧೦೨) 

ಬಳ್ಳಳಾಗು - ವಿಸ್ತರಿಸು (ಆತನ ಪಡೆಗೆ ನಡೆಯಲೆಡೆಮಾಡಿದಂತೆ 
ಬಳ್ಳಳಾದ ದೆಸೆಗಳುಂ: ಆದಿಷು, ೧೧. ೫ ವ) 

ಬಳ್ಳಳಿಕೆ - ಹೊಯ್ದಾಟ, ಬೀಸಾಟ (ತಳರ್ದುದು ಕರ್ಣತಾಳ 
ಪವನ ಆಹತಿಯಿ೦ ಜಳರಾಶಿ ಕೆಯ್ಯ ಬಳ್ವಳಿಕೆಗೆ ದಿಗ್ಗಜಂ 
ದೆಸೆಯಿನತ್ತ ತೆರಳ್ಳುವು ಕಾಯ್ದಿನಿಂ: ಪಂಪಭಾ, ೧೧. ೭೧); 
ಅಲುಗಾಟ (ನಳಿತೋಳ ಬಳ್ಳಳಿಕೆ ಕಣ್ಣೊಳೆ 
ಫಟ್ಟಿಮಗುಟ್ಟುವಂದಮಲ್ತು ಅರೆದು ಮಗುಲ್ಗುವಂದಮೆ ದಲ್‌ 
ಎನ್ನೆರ್ದೆಯಂ: ಪಂಪಭಾ, ೮. ೬೦); ವಿಸ್ತಾರ, ಬೆಳವಣಿಗೆ 
(ತನ್ನ ಬಳ್ಗಳಿಕೆಯೊಳ್‌ ಸೆಳೆಗೊ೦ಬನೆ ಪೋಲ್ತು: ಆದಿಷು, 
೧೨. ೩೮) 

ಬಳ್ಳ - ಧಾನ್ಯದ ಒಂದು ಅಳತೆ (ಸೆಟ್ಟಿಯ ಬಳ್ಳಂ ಕಿಜೆದು: 
ಪಂಪಭಾ, ೧೨. ೧೭೫) 

ಬಳ್ಳಂಗೊಣ್‌ - ಬಳ್ಳದಂತೆ ಅಗಲವಾಗಿ ತೂತುಮಾಡು (ಪಲ್ಗಳಂ 
ನುರ್ಗುಗುಟ್ಟುವುದುಂ ಕೈಗಳಂ ಗೊಟ್ಟಂಗೊಳ್‌ೌವುದುಂ 
ಬಾಯಂ ಬಳ್ಳಗೊಳ್‌ೌವುದುಂ: ಸುಕುಮಾಚ, ೧೧. ೪೭ ವ) 

ಬಳ್ಳವಳ್ಳಿ - ಹಬ್ಬುಗೆ (ಒಡೆವಳೆದ ಅಂಬರೇಚರರನ್ನಿತ 
ಮಂತ್ರಿಸಮೂಹಮಂ ಮನಂಬಿಡೆ ಹೊರೆದ 
ಇಷ್ಟಬಂಧುಜನಮಂ ಕರೆದು: ಆದಿಷು, ೨. ೫೦); 
ಅತಿಶಯ, ಆಧಿಕ್ಯ (ಸುರತ ಸುಖದ ಬಳ್ಳವಳ್ಳಿಯೆನಿಪ 
ಬಳ್ಳಿಮಾಡದಿಂ ಮಹಾವಿನೋದ ನೀಡದಿಂ: ಪಂಪಭಾ, ೧. 
೫೮) 

ಬಳ್ಳಿ - ಲತೆ, ಹಬ್ಬುವ ಸಸ್ಯ (ಬಳ್ಳಿಯ೦ ಕೊರಲೊಳ್‌ 
ತಗುಳ್ಳಿಯೆಟಲೆ ಪಿಡಿದುಕೊಂಡು: ವಡ್ಡಾರಾ, ಪು. ೧೨೦, ಸಾ. 
೧೬); ಅಕ್ಷರ ಬಳ್ಳಿ, ಕಾಗುಣಿತ (ಜನಾರ್ದನಂ ಸುಕವಿವಲ್ಲಭಂ 
ಆತನ ಮುಂದೆ ಗಣ್ಯರೇ ಚಂದದ ಬಳ್ಳಿಸಂಕಲೆಯೊಳ್‌ 
ಅಕ್ಕರಮಂ ಸೆಜ್‌ಗೆಯ್ದ ಕಕ್ಕಸರ್‌: ಅನಂತಪು, ೧. ೪೯) 


ಬಳ್ಳಿಗವುಂಗು - [ಬಳ್ಳಿ*ಕವುಂಗು] ಎಳೆಯ ಅಡಕೆಯ ಸಸಿ 
(ಬಳ್ಳಿಗವುಂಗಂ ತಳೆಲೆವಳ್ಳಿಯ ಕಟ್ಟಿಲೆಯನಲೆವ 
ಸೊಡರ್ಗುಡಿಗಳಂ: ಆದಿಪು, ೧೧. ೬೭) 

ಬಳ್ಳಿಗಾವಣ - ಬಳ್ಳಿಮಾಡ, ಲತಾಮಂಟಪ (ಮಾಧವೀಲತೆಯ 
ಬಳ್ಳವಳ್ಳಿಯ ಬಳ್ಳಿಗಾವಣದ ಮುಂದೆ ಬಳ್ಳಳ 
ಬಳೆದೆಳದಳಿಸುವ ಪೊಸ  ಕೆಂದಳಿರ ಗೊಂದಳದೊಳೆ: 
ಆದಿಹು, ೧೧. ೭೩ ವ) 

ಬಳ್ಳಿಮಾಡ - ಬಳ್ಳಿಯಿಂದ ರಚಿತವಾದ ಮಂಟಪ (ತನ್ನ ಮಾಡದ 
ಪೆಣಗೆ ಪದಿನೆಂಟು ಬಳ್ಳಮಾಡ೦ಗಳ೦ ಮಾಡಿಸಿ ಕೊಟ್ಟು: 
ಹರಿವಂಶ, ೪. ೪೩ ವ) 

ಬಳ್ಳಿಮಿಂಚು - ಬಳ್ಳಿಯಂತೆ ಹಬ್ಬುವ ಮಿಂಚು (ರಾಜಿಪುವು 
ಬಳ್ಳಿಗವುಂಗಿನ ತಟ್ಟಿ ಬಳ್ಳಿಮಾವಿನ ಮನೆ ಬಳ್ಳಿಮಲ್ಲಗೆಯ 
ಮಂಡಪಂ: ಶಾಂತಿಪು, ೭. ೧೩೦) 

ಬಳ್ಳಿವಣಿ - ಬಳ್ಳಿಯ ರೀತಿ ಹಬ್ಬು (ಮಣಿಮಂಚದೊಳ್‌ 
ಇರ್ವರುಂ ಕುಳ್ಳಿರ್ದು ಬಳ್ಳಿವಚೆವ ನಿಡುನೇಹದಿಂದಡರಿ 
ನೊಡಿ: ರಾಜಶೇವಿ, ೧೧. ೧೩೫ ವ) 

ಬಳ್ಳಿವಳ್ಳಿ - ಬಳ್ಳಿಯಂತೆ ಹಬ್ಬಕೊ೦ಡಿರುವುದು (ಮಾಧವೀಲತೆಯ 
ಬಳ್ಳವಳ್ಳಿಯ ಬಳ್ಳಿಗಾವಣದ ಮುಂದೆ ಬಳ್ಳಳ 
ಬಳೆದೆಳದಳಿಸುವ ಪೊಸ  ಕೆಂದಳಿರ ಗೊಂದಳದೊಳೆ: 
ಆದಿಹು, ೧೧. ೭೩ ವ) 

ಬಳ್ಳಿವಾಯ್‌ - ಬಳ್ಳಿಯಂತೆ ಸಾಲಾಗಿ ಹೋಗು (ಸಪ್ತಚ್ಛದ 
ಗಂಧದ ಸೊವಡು ಮುಟ್ಟೆ ಮದಕರಿ ಕುಳಮೋವದೆ 
ಬಳ್ಳಿವಾಯ್ದು ಗರಿ ತುಳ್ಳಿದ ಗಿರಿ ಪರಿವಂತೆ ಪರಿದು 
ಮರವಾಯ್ದಿರ್ಕುಂ: ಶಾಂತಿಷು, ೯. ೧೪೦) 

ಬಳ್ಳಿವೆರ್ಚು. - ಬಳ್ಳಿವರಿ ಆಕಾಶಗಂಗಾ ಪ್ರವಾಹ೦ 
ಬಯಲೊಳ್‌ ಬೆಳ್ಳಂಗೆಡೆದು ಬಳ್ಳಿವರರ್ಚಿಯುಂ: ಚಂದ್ರಪ್ರಪು, 
೮. ೪೪ ವ) 

ಬಳ್ಳಿವೆಳಗು - ಬಳ್ಳಿಯಂತೆ ಹಬ್ಬಿದ ಕಾಂತಿ ನಿಮಿರ್ವ 
ಬಳ್ಳಬೆಳಗುರ್ದಿದ ಕಾಲೆನೆ ಗಜೆಟ್ಟುವುದತನುಗೆ ನನೆಗಟ್ಟುವ 
ನೆಪದೆ ಪುಷಲಾವೀನಿವಹಂ: ಆಚವರ್ಧ, ೧. ೬೩) 

ಬಳ್ಳಿವೆಳ್ಳು - ಬಳ್ಳಿವೆಳಗು (ಗಂಗೆ ಬಜಲ್ಲವೊಲ್ಲೆಲಕೆ ಬೆಳ್ಳಿಯ 
ಬೆಟ್ಟದಬಳ್ಳಿವೆಳು ಬೆಳ್ಳಂಗೆಡೆದೊಪೆ: ನೇಮಿನಾಹು, ೨. ೭೦) 

ಬಳ್ಳು - ನರಿ (ನೆತ್ತರಂ ಪಡೆಯದೆ ಆಕಾಶಕ್ಕೆ ಬಾಯಂ ತೆಜ್‌ದು 
ಊಳ್ಳ ಬಳ್ಳುಗಳುಮಂ ನರವುಮ೦ ಬರಿಯುಮಂ ಪತ್ತಿ 
ತೆಗೆದು ಪೆಡಸಾರ್ವ ನರಿಗಳುಮಂ ತಾನೆ ಸೋದು: ಪಂಪಭಾ, 
೧೩. ೫೬ ವ) 

ಬಳ್ಳುಗರೆ - ಉಊಳಿಡು (ಕೊರೆವಳ್‌ ಪಲ್ಲಿಂ ಬಲ್ಮೈಗರೆವಳ್‌ 
ಕನವರಿಸಿ ಬಳ್ಳುಗರೆವಳ್‌ ಬಾಯಿ೦ ಸುರಿವುದು ನೊರೆ: 
ಸೂಕ್ತಿಸುಧಾ, ೮. ೪೪೯) 

ಬಳ್ಳುಗೆಡೆ - ಬೊಗಳು (ಕೊಳ್ಳಿಗಳಿ೦ ಬಿಡದೋವದೆ ಸೂಸುವ 
ಬಳ್ಳುಗೆಡೆದು ಬಿಸುವುಡಿಯಂ ಸೂಸುವ: ವರ್ಧಮಾಪು, ೧೩. 
೨೧) 

ಬಜಿ - ಕ್ಷಾಮ, ಕೊರತೆ (ಇಂಚೆಯ ಪಸವಿನ ಬಅದ ಕಳಿಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌: ಪಂಪಭಾ, ೯. ೫೧) 

ಬಜಗಾಲ - ಕ್ಷಾಮಕಾಲ (ಬಅಗಾಲದ ಕೆಯೆಯಂತೆ ನೆಖೆ ಬತ್ತಿದ 
ಬಾಯುಂ, ಬೇತಾಳನ ಬಸಿಅಂತೆ ಬೆನ್ನಂ ಪತ್ತಿದ 
ಬಸಿಖುಂಬೆರಸು. ಬರ್ಪ ವೃದ್ಧ ತಾಪಸನಂ ಕಂಡು: 
ಪಂಚತಂತ್ರ, ೧೨೭ ವ) 


೭೮೬ 


ಬಜಟು - ಕೆದರು (ಮುಂದಣಡಿಯಿ೦ ನೆಲನ೦ ಬಜಟುತ್ತೆ 
ಕೋಪದಿಂ ಘುಡುಘುಡಿಸುತ್ತೆ ಪಲ್ಗೊಖ್‌ದು: ತ್ರಿಷಷ್ಟಿಪು, ೨೭. 
೨೫) 

ಬಜಿಪ - ಬಯಕೆ (ಸಾಜ ಬಟಲ್ಲ ಮೆಯ್ಲೆ ಚೇತರಣೆಯಲರ್ಚೆ 
ಬಯ್ಲೆ ಬಳಪಂ ಬರಿಸುತ್ತಿರೆ ಪೋದ ಕೂಟಮಂ 
ಪರಿವಿಡಿಗೆಯ್ಯೆ ಚಿತ್ತಮೆಳಸಿತ್ತು ರತಂತಸುಖಾಂತಮೋಪರಾ: 
ಚಂದ್ರಪ್ರಷು, ೮. ೭೦) 

ಬಜಬಜಿ. - [ಪೂರ್ತಿ] ಬತ್ತಿಹೋಗು (ಬಅಬಜನಾಗೆ 
ತಾಜೆಸಿದನುರ್ವರೆಯಂ ರವಿ: ಅನಂತಪು, ೯. ೧೩) 

ಬಅಸಿಡಿಲ್‌ -  ಮೋಡವಿಲ್ಲದೆ ಹೊಡೆಯುವ ಸಿಡಿಲು 
(ಎಡವಳದೊಳ್‌ ಎಅಗಿ ಬಅಸಿಡಿಲ್‌ ಇಡುಮುಡುಕನೆ 
ಪೊಡೆದುದೆನಿಸಿ ಪಾಂಡ್ಕನ ರಥದ ಅಚ್ಚು ಉಡಿದು ಅಲ್ಲೆತಲ್ಲೌ 
ಕೊಂಡುವು ಕಡುಗೂರಿದುವೆನಿಪ ಗುರುತನೂಜನ ಕಣೆಗಳ್‌: 
ಪಂಪಭಾ, ೧೨. ೮೨) 

ಬಚೆಕೆಯ್‌ - ಬರಿದುಮಾಡು, ನಾಶಗೊಳಿಸು (ಅನೇಕ ಶಿವಭಕ್ತರಂ 
ತಜೆದು ಬಜೆಕೆಯ್ಯುತ್ತಿರ್ಪ ಸುದ್ದಿಯಂ ನಂಬಿಯಣ್ಣಂ ಕೇಳ್ದು: 
ತ್ರಿಷಷ್ಟಿಪು, ೫. ೬ ವ) 

ಬಜೆಯ - ಕೇವಲ, ಸೀಮಿತವಾದ (ಪಂಡಿತೆಯಿಂಬ ಬಜೆಯ 
ಪೆಸರಲ್ಲದೆ ರಾಜಕುಳಸತತಸಂವಾಸಪ್ರಾಪ್ತ ಪ್ರಾಗಲ್ಫೃತೆಯುಂ 
ಉಳ್ಳುದಜೆಂದಂ: ಆದಿಷು, ೪. ೨೧ ವ) 

ಬಜು೦ಟು.. - ಗೀಚು, ಕೆದಕು (ಪೊಗೆಯಡಂಗೆಗವಿದ 
ದೂವೆಯಂತಿರೆ ಬಜುಂಟಿದೊಡೆ ಬಿಸಿಯನುಗುಟ್ಟ ಕಪ್ಪುರದ 
ನುಣ್ಣಳಲ ಜಗುಲಿಯುಂ: ಆಚವರ್ಧ, ೫. ೬೩ ವ) 

ಬಜುಗೊಳ - ಬತ್ತಿಹೋದ ಕೊಳ (ನೀರೋಡಿ ನಿನ್ನ ತನುವಿನ 
ಬಣ್ಣ ಬಜುಗೊಳದವೊಲಾಯ್ತು: ಯಶೋಧಚ, ೩. ೬) 

ಬಜುನುಡಿ - ಬರಡು ಮಾತು (ಒಡವುಟ್ಟಿದರ್‌ ಎಂಬೀ 
ಬಜುನುಡಿವಡರ್ಪೆರದಿರ್ಕೆ ಮಜುಮೆಯ್ಯ್ಕೊಳ್‌ 
ಅದಾರೊಡವುಟ್ಟುವರ್‌: ಶಾಂತೀಶ್ವಪು, ೧೩. ೧೨೧) 

ಬಜುಬ - ಬಡವ, ಅಸಹಾಯಕ (ಪೊಯ್ದೊಡೆ ಬಜುಬಂ 
ಪೊಯಿಲ್ಪೆತ್ತಂತೆ ಏನುಮಜೆಯದೆ ಪರಿಭವಾನಿಲನಿಂ 
ಶೋಕಾನಲಂ೦ ಇರ್ಮಡಿಸೆ: ಪಂಪಭಾ, ೮. ೭೦ ವ) 

ಬಜುವ - ಏನೂ ಇಲ್ಲದವನು, ನಿರಾಯುಧ (ಮಾತಿನೊಳೇನೊ 
ಕೆಯ್ದುಗೆಯ್‌ ಬಳುವ ಆಜಿಶ್ರಾಂತನಂ ಯಶೋಧನಂ 
ಇಚೆಯಂ: ಶಾಂತಿಪು, ೪. ೫೧); ಬಡವ (ಕಿಟೆಯಂ 
ಮುತ್ತಂ ಧನದಂ ಬಜುವಂ ತೊಳ್‌ದಂ ಗೃಹಸ್ಥನೆನ್ನದೆ 
ಮುಂಬಿಟ್ಟಜಸಿ ಕೊಲುತಿರ್ಪ ಜವನಂ: ಆದಿಪು, ೪. ೭೭) 

ಬಜುವಾತು. - ಬಜುನುಡಿ (ಮಾತಜೆಯದ ಮಾತು ತಮ್ಮ 
ಬಜುವಾತುಗಳೊಳ್‌ ಪುದಿದು: ಪಂಪಭಾ, ೪. ೯೫) 

ಬಜುವಾತುಗುಟ್ಟು - ಬರಡು ಮಾತಾಡು (ಬಜುವಾತುಗುಟ್ಟಿ 
ಪೋಪರೆ ಗಂಡರುಂ: ಶಬ್ದಮದ, ೧೭೮ ಪ್ರ ೫) 

ಬಜಕಿ — ಬತ್ತಿಹೋಗು (ಖೇದಾನಳನುರಿದೆರ್ದು 
ಮನೋದಾರುವನಳುಜ* ಧೃಶಿಯುಮಳಿವುಂ ಬಳ” ಯಲ್‌ 
ಹಾ ದೇವಿ ಹಾ ದೇವಿ ಎನುತುಂ ಅವನಿಪತಿ ಮೂರ್ಛಿಸಿದಂ: 
ಶಾಂತೀಶ್ವಪು, ೫. ೧೮೨) 

ಬಟರ್‌ - ಬಾಳು (ಅಪಖ್ಯಾತಿ ಲೋಕಮನಾವರ್ತಿಸೆ ಬಲ್ಟೊಡೆನ್ನ 
ಕುಲಮುಂ ತಕ್ಕೂರ್ಮೆಯುಂ ಮಾಸದೇ: ಪಂಪಭಾ, ೧. 
೭೧) 

ಬಟಲ್‌ - ಜೋತು ಬೀಳು (ತರಳಾಪಾಂಗಂ ಬಲಲ್ಬಲ್ಮುಡಿ 
ಬಡನಡು ರಂಭೋರು: ಶಬರಶಂ, ೩. ೭); ಆಯಾಸಗೊಳ್ಳು 


(ಮೆಯ್ಲೊಂಡ ಒಲವಿಂದೆ. ಅಗಲೈಗೆ ಅಣ೦ ಆಣದೆ 
ಪಕ್ಕಿಗಳೆಲ್ಲಮಂ ಮರುಳ್ಳೊಂಡವೊಲ್‌  ಊಳ್ಳು ಕೂಡೆ 
ಬೆಸಗೊಂಡು ಬಟಲ್ಲುವು ಜಕ್ಕವಕ್ಕಿಗಳ್‌: ಪಂಪಭಾ, ೪. ೪೮), 
ದಣಿವು (ಬಿತ್ತರಿಪ ಬಟಲ್‌ ಪೆಳರ್ವೆರಸು ಸುತ್ತುವ 
ಅಪಾಂಗಮಾಲೆಯಿ೦ ಬರೆ: ಕಾದಂಸಂ, ೭. ೧೨); ಜೋಲು 
(ನನೆಯನೆ ಪೇಜ್‌ ಕೆಂದಳಿರೊಳೆಯ್ದೆ ಬಟಲ್ಲೆಳಮಾವು: 
ಆದಿಹು, ೧. ೬೫) 

ಬಟಲಿಸು - ಆಯಾಸಪಡಿಸು, ತೊಂದರೆ ಕೊಡು (ಕೆಮ್ಮಗೆ 
ನಿಮ್ಮಡಿ ಬಲಲಿಸಲ್ವೇಡ ಬ೦ದ ಬಟ್ಟೆಯಿನೆ ಬಿಜಯಂಗೆಯ್ಯಿಂ: 
ಪಂಪಭಾ, ೯. ೪೮ ವ) 

ಬಜಲೆತೆಗಪು - [ಎಣ್ಣೆಯಲ್ಲಿ] ಕರಿ (ತಳಳನೆ ಕುದಿವ ಕರ್ಬೊನ್ನ 
ಕಾಯ್ದೊಂಡೆಣ್ಣೆಯೊಳ್‌ ಬಲಲೆತೆಗಪುವರುಂ: ಆದಿಷು, ೫. 
೮೫ ವ) 

ಬಟಲೈ - ಆಯಾಸ (ಬಟ್ಟೆಯ ಬಟಿಲ್ಕೆಯಂ ಕಳೆದು ಕೌಶಿಕನಂ 


ಕೊಂಡಾಡುತಿರ್ಪುದುಂ: ಧರ್ಮಾಮೃ, ೧೨. ೧೧೮ ವ) 
ಬಟಲೈವೋಗು — ದಣಿವುಗೊಳ್ಳು (ದಿವ್ಯಾಹಾರಮಂ 
ಕೆಯ್ಯೊಳಿಕ್ಕುವುದುಂ ಆಕಂಠಂ ಉಂಡು 


ಬಟಲೈವೋಗಿರ್ಪದುಂ: ಧರ್ಮಾಮ್ಯ, ೧೧೯ ವ) 
ಬಟಲ್ಜು - ನಿಶ್ಚೇಷ್ಟಿತನಾಗಿಸು (ನಿಶ್ಚೇಷ್ಟಾಯಾಂ: ಶಬ್ದಮದ, ಧಾ 
೨೦೩); ಕೆಳಕ್ಕೆ ಬೀಳಿಸು (ಬಟಲ್ಲು-ಅವಸ್ತಂಸನೇ: ಶಬ್ದಮದ, 
ಧಾ ೨೦೪) 
ಬಲಲ್ಲುಡಿ - ಇಳಿಬಿದ್ದ ಕೇಶರಾಶಿ (ಮೃಗಮದದಣ್ಣು ಜಾದಿಯ 
ಬಳಲ್ಲುಡಿ ನೆಯ್ದಿಲ ಕರ್ಣಪೂರಂ: ಆದಿಷು, ೧೨. ೧೨) 
ಬಟಿಸು - ಉಪಯೋಗಿಸು (ಬಟಸಿದ ಪಾತ್ರೆಯಂ ಬರುತೆ 
ಕೆರ್ಪಿನ ಕಾಲೊಳೆ ನೂಂಕಿ: ಸಮಯಪ, ೧೦. ೭೯) 
ಭೋಗಿಸು (ಕೂಡದನ್ನೆಗಂ ಕೂಡದಂತಿರಲಕ್ಕುಂ 
ಬಸಮಾಗದನ್ನೆಗಂ ಬಟಿಸಲಕ್ಕುಂ; ಸುಕುಮಾಚ, ೭. ೧೩); 
ಭೋಗ (ಪೆಂಡಿರ ವಶಮಾಗಿ ಮಹೀಮಂಡಲದೊಳ್‌ 
ಪಲರುಮೆಯ್ದಿದರ್‌ ದುರ್ಗತಿಯಂ ಪಂಡಿತರಪ್ಪವರದಣೆಂ 
ಪೆಂಡಿರ ಬಟಸಿಂಗೆ ಬೇಗಮೆಳಸುವರಲ್ಲಂ: ಧರ್ಮಾಮೃ, ೧೧. 
೧೬) 
-ಗುಡಿಸು (ಬಟೆ-ಸಮ್ಮಾರ್ಜನೇ: ಶಬ್ದಮದ, ಧಾ ೯೩೫); 
ಒರೆಸು, ತೊಡೆದು ಹಾಕು (ನಿಟಿಲಾಗಘರ್ಮಜಲಮಂ 
ಬೆರಲಿಂ ಬಟೆಯುತ್ತುಂ: ಕುಸುಮಾಕಾ, ೧೦. ೯); ಅಲಂಕಾರ 


ಬಜಿ 


ಮಾಡು (ತನ್ನ ತಂದನರ್ಫ್ಯರತ್ನದಿಂ ವಿವಿಧಮಣಿ 
ಕಿರಣಚಯದಿಂದವನಿಪನಂ ಬಟೆದು ಕೊಟ್ಟನರ್ಥಿಜನಕ್ಕಾ 
ದಿವಿಜೇಂದ್ರಂ: ಶಾಂತಿಹ, ೧೧. ೧೦), ಜಾಗ 


(ಸುಚಿವೆಳವೆಂಡಿರ ಕಡೆಗಣ್‌ ಬಟೆಯಂ ಪಸರಿಸುವ ಬೆಳಗು 
ಬೆಳದಿಂಗಳ ಪೊಂಪುಟೆಯೆಂದು: ಚಂದ್ರಪ್ರಪು, ೬. ೪೭); 
ಸಮೀಪ (ಗಟಿಯ ಬಟೆಯ ಪಾವಿನಂತೆ ಬೆಂಬಟಿೆಯಂ 
ತಗುಳ್ಳು: ಸುಕುಮಾಚ, ೬. ೫೩ ವ); ಹಿಂದುಗಡೆ, ದಾರಿ 
(ಬೀಣೆಯ ಕೊಲ ಬೆದಂಡೆಯ ಗಾಣರ ಬಟೆವಿಡಿದು 
ಸುಟಿದು ಕುಂದಿಂ ಕಥಕಶ್ರೇಣಿಯೊಡನೆಳಸಿ ಬಳಸುವ 
ನಾಣಿಲಿಗಳಂ ಈ ಬುಧಾಳಿಯೊಳ್‌ ಪುಗಿಸುವುದೇ: 
ಸುಕುಮಾಚ, ೨. ೨೪); ಪೀಳಿಗೆ, ವಂಶ (ಪಗೆಯಂದಮುಂ 
ಆ ರಾಮರ ಪಗೆಯೊಳ್‌ ಸಮಂ ಅವರ ಹಿಡಿವ ಬಿಲ್‌ ಬಿಲ್‌ 
ಎಮ್ಮಂಬುಗಳು೦ ಅವರಿತ್ತ ನಲ್ಲಂಬುಗಳೆನೆ ಬಟಿಗಾಯದಂತು 
ಚಲಮನೆ ಕಾವೆಂ: ಪಂಪಭಾ, ೧೨. ೩೯), ಸಂದೇಶವಾಹಕ 


೭೮೭ 


(ಮನುವಂಶಧ್ಧಜ೦ ಸೇನಾನಾಯಕಂಗೆ ಬಟೆಯನಟ್ಟಿದಾಗಳ್‌ 
ಆತಂ ಬಂದು: ಆದಿಪು, ೧೩. ೩೧ ವ) 

ಬಟೆಕೊಳ್‌ - ಕ್ರಮವಾಗಿ ಜೋಡಿಸು 
ಕ್ರಮಸಂಧಾನೇ: ಶಬ್ದಮದ, ಧಾ ೯೭೦) 

ಬಚೆಕ್ಕ - ಆನಂತರ (ಇಂದೆ ಹಳಿಯು೦ ಗಡ ಕೂಡುವಂ ಆತನಂ 
ಗೆಲಲ್‌ ಬಂದಪುದೇ ಬಟೆಕ್ಕ ಅದುವೆ ಕಾರಣಮಾಗಿ 
ಉಳಿದಿರ್ದಂ ಅಂಧರಾಣ್ನಂದನಂ: ಪಂಪಭಾ, ೧೩. ೭೫) 

ಬಟೆಗಳಿಷು - ಹಿಂದೆಯೇ ಕಳುಹಿಸು (ಅಗಲಲಾಣದೆ ಕಳಿಪುತ್ತುಂ 
ಕಳಿಯೆ ಪೋಗಿ ತದಾನುಗ್ರಹಮಂ ಮೀಜಲಣ್ಣದೆ ಕಣ್ಮಲರ 
ಮಾಲೆಯನೆ ಬಟೆಗಳಿಪಿ: ಅನಂತಪು, ೯. ೯೨ ವ) 

ಬಟೆಗಾಯ್‌ - ವಂಶರಕ್ಷಣೆ ಮಾಡು (ಅವರ ಹಿಡಿವ ಬಿಲ್‌ 
ಬಿಲ್‌ ಎಮ್ಮಂಬುಗಳು೦ ಅವರಿತ್ತ ನಲ್ಲಂಬುಗಳ್‌ ಎನೆ 
ಬಟೆಗಾಯದಂತು ಚಲಮನೆ ಕಾವೆಂ: ಪಂಪಭಾ. ೧೨. ೩೯) 

ಬಟೆಗೊರಲ್‌ - ಹಕ್ಕಿಗಳ ಗಂಟಲ ಇಳಿಜಾರು ಭಾಗ (ಐದರ್ಥಕ್ಕೆ: 
ಬಟೆಯೆಂದು ಬಟ್ಟೆಯುಂ ವಂಶಮುಂ ಕರೆವನುಂ 
ಲೇಪಿಸುವುದುಂ ಪಿಂಗಲಿಯ ಬಟೆಗೊರಲುಂ ಅಕ್ಕುಂ: 
ಶಬ್ದಮದ, ೩೩ ವೃತ್ತಿ, ೧೮೧) 

ಬಟಿಗೊಳ್‌ - ಹಿಂದೆಯೇ ಹೋಗು (ಮುಂದಣ ಮಿಗಮಂ 
ಕಟಿಪದೆ ಸಂದಿಸಿ ಬಟೆಗೊಳ್ಳ ಮಿಗಮುಮಂ ಕಟೆಪದೆ 
ತಾನೊಂದಳವಿದಪ್ಪದೆಚ್ಚು: ಪಂಪಭಾ, ೫. ೪೮) 

ಬಟೆನೀರ್‌ - ಸೂಳೆ ಕುಡಿಯುವ ವಿಟನ ಎಂಜಲು ನೀರು 
(ಕುಡಿದೊಡೆ ಪೊಟ್ಟೆಯಿಂದೆ ಬಟಿನೀರ್‌ ಪೊಜಪಾಯ್ವುವೆ: 
ಚಂದ್ರಪ್ರಷು, ೮. ೬೧) 

ಬಟಿನೀರ್ಗುಡಿ - ಕೋಶಪಾನ ದಿವ್ಯದಲ್ಲಿ ಕುಡಿಯುವ ಅಭಿಷೇಕ 
ಮಾಡಿದ ನೀರು ಕುಡಿ (ಬಚಿನೀರ್ಗುಡಿದಂತಿರೆ ಕುಡಿವರ್‌ 
ಕರವತಿಗೆಯ ನೀರಂ ಪಲಬರ್‌: ಸಮಯಪ, ೬. ೧೮) 
ವಿಟನ ಎಂಜಲು ನೀರು [ಸೂಳೆ] ಕುಡಿ (ಪೊಸವೇಟಮಂ 
ಪೊಯ್ದುಕೊಳಲುಂ೦ ಮತ್ತಿನ ಗಂಡರ್ಮೊಲ"ಯಿಲ್ಲರೆಂದು 
ಮನದೊಳಗೆ ಬಟೆನೀರ್ಗುಡಿದ ಬದ್ದೆಯರ್‌: ನೇಮಿನಾಪು, 
೫.೨ ವ) 

ಬಟಿಯ - ವಿಧೇಯ (ಒ೦ದರ್ಥಕ್ಕೆ: ಬಟೆಯನೆಂದು ವಿಧೇಯಂ: 
ಶಬ್ದಮದ, ೩೩ ವೃತ್ತಿ ೯೭) 

ಬಟಿಯಂ - ಆನಂತರ (ಬಚೆಯಂ ಯಕ್ಷಕರ್ದಮದ 
ಕೆಯ್ದಟ್ಟಿಯೊಳ್‌ ಕೆಯ್ಯಂ ತಿಮಿರು ತಂಬುಲಮಂ ಕೊಂಡು: 
ಪಂಪಭಾ, ೩. ೭೯ ವ) 

ಬಟೆಯಟ್ಟು - ಸಂದೇಶವಾಹಕನ್ನು ಕಳಿಸು (ಜನಪತಿ ಬಟೆಯಂ 
ಸಂಭಿನ್ನನೆಂಬ ನೈಮಿತ್ತಿಕಂಗೆ ಬಟೆಯಟ್ಟಿ ಚಿರಂತನರಿರ್‌ ದೃಷ್ಟ 


(ಬಟೆಕೊಳ್‌- 


ಪರಂಪರ ವಿನೂತ ವಿದ್ಯಾವಿಶೇಷವಿದರಿರ್‌ ಪೇಟೆಂ: 
ಶಾಂತಿಪು, ೫. ೨೦) 
ಬಟೆಯನಟ್ಟು - ಬರುವಂತೆ ಹೇಳಿಕಳಿಸು (ಮನುವಂಶಧ್ವಜ೦ 


ಸೇನಾನಾಯಕಂಗೆ ಬಟೆಯನಟ್ಟಿದಾಗಳ್‌ ಆತನುಂ ಬಂದು: 
ಆದಿಹು, ೧೩. ೩೧ ವ) 

ಬಟೆಲ್ಲು - ಕೆಳಕ್ಕೆ ಜಾರುವುದು (ಬೆಲ್ಲು - ಅವಸ್ರಂಸನೇ: 
ಶಬ್ದಮದ, ಧಾ ೨೦೩) 

ಬಟೆವರ್‌ - ಸಮೀಪ 
ಬಾಲಕರೆಂಬಿದರ್ಕೆ 
ಜಗನ್ನಾವಿ, ೫. ೮೫) 


ಸಾರು 
ಬಟೇವಂದೆಂ 


(ನೋಲ್ಕ್‌ ಪರ್ವವನೀ 
ಭೋಜರಾಜಾಜ್ಞೆಯಿಂ: 


ಬಟೆವಟಿ - ಹಿಂದು ಹಿಂದೆಯೇ (ಜಾತ್ಯಶ್ಚದಂತೆ ಬೇಗಮಾಗಿ 
ಕೋಳಿಕಾಳಿಕಾಅನಂತೆ ಬಟಿವಚಿವಿಡಿದು ತುಂಬಿನ ನೀರಂ 
ಉರ್ಚಿದಾಗಳಂತೆ ಪರಿದು ಅಳುರ್ದುಕೊಳ್ಳುದಿದು 
ಪಂದಿವೇಂಟೆಯ ನಾಯ್‌: ಪಂಪಭಾ, ೫. ೪೬ ವ) 
ವಂಶಪಾರಂಪರ್ಯ (ಪಟಗಾಂಪರ ನುಡಿ ಮುತ್ತುಂ 
ಮೆಟಸುಂಗೋದುದಕ್ಕೆ ಭಾಷ್ಠಮಂ ಒರ್ವಂ 
ಕಟೆಯೋದಿದಾತನಲ್ಲದೆ ಬಟಿವಟೆಯಿಂ ಬಂದು 
ಬರೆಯಲಾಗದು ಅಗಣ್ಯಂ: ಶಾಂತಿಷು, ೧೦. ೧೮೧); 
ಹೆಣ್ಣುಮಕ್ಕಳಿಗೆ ಕೊಡುವ ಉಡುಗೊರೆ (ಕೊಟ್ಟಂ ತಂಗಿಗೆ 
ಬಟೆವಟೆಯೆಂದಿಂತು ಸರ್ವಸ್ವಮೆಲ್ಲಮ೦ ಪುರುಷೋತ್ತಮಂ: 
ಪಂಪಭಾ, ೫. ೨೬) 

ಬಟೆವಟಿಗೊಡು - [ತವರಿನವರು] ಹೆಣ್ಣುಮಗಳಿಗೆ ಉಡುಗೊರೆ 

ನೀಡು (ತನ್ನ ಮಗಳಪ್ಪ ಸುಮತಿಗೆ ಬಳಿವಟಿಗೊಟ್ಟು: 
ವಡ್ಡಾರಾ, ಪು. ೧೦೮. ಸಾ. ೨೨) 

ಬಟೆವಟಿಗೊಳ್‌ - ಬಟೆವಟೆಯನ್ನು ಪಡೆ (ನಿನ್ನೀ ಪೊಟಲಂ .. .. 
ನಿನ್ನೀ  ಕುಲಧಮನಂ ಒಡನೊಡನೆ ಬಟೆವಟಿಗೊಳ್ಳಂ: 
ಪುಷ್ಪದಂಪು, ೭. ೬೧) 

ಬಚೆಸಲ್‌ - ಹಿಂಬಾಲಿಸು (ನನ್ನಿಯಿನಾ ಶ್ರೀವಿಜಯನ ಬೆನ್ನನೆ 
ಬಟೆಸಂದು ಪೋಗಿ ದೀಕ್ಷಿತನಾಗಿರ್ದು: ಶಾಂತೀಶ್ವಪು, ೫. 
೫೩) 

ಬಟೆವಟಿ - (ಬಟೆಿ-ಬಟೆ] ಹಿಂದು ಹಿಂದೆಯೇ (ಜಾತ್ಯಶ್ವದಂತೆ 
ಬೇಗಮಾಗಿ ಕೋಳಿಕಾಳಿಕಾಅನಂತೆ ಬಟಿವಟಿವಿಡಿದು ತುಂಬಿನ 
ನೀರಂ ಉರ್ಚಿದಾಗಳಂತೆ ಪರಿದು ಅಳುರ್ದುಕೊಳ್ಳುದಿದು 
ಪಂದಿವೇಂಟೆಯ ನಾಯ್‌: ಪಂಪಭಾ, ೫. ೪೬ ವ) 
ಹೆಣ್ಣುಮಕ್ಕಳಿಗೆ ಕೊಡುವ ಉಡುಗೊರೆ (ಕೊಟ್ಟಂ ತಂಗಿಗೆ 
ಬಟೆವಟೆಯೆಂದಿಂತು ಸರ್ವಸ್ವಮೆಲ್ಲಮ೦ ಪುರುಷೋತ್ತಮಂ: 
ಪಂಪಭಾ, ೫. ೨೬) 

ಬಟಿವಟೆಗೊಡು - [ಮದುವೆ ಸಂಬಂಧದ] ಉಡುಗೊರೆ ಕೊಡು 
(ತಮ್ಮ ಮನೆಯೊಳುಳ್ಳ ಅನರ್ಫ್ಯರತ್ನಂಗಳೆಲ್ಲಮಂ 
ಬಟೆವಟಿಗೊಟ್ಟು ಬೀಲ್ಕಾಂಡು ಪೋದರ್‌: ಆದಿಪು, ೧೩. 
೮೦ ವ) 

ಬಟೆವಿಡು - ದಾರಿ ಬಿಡು, ಅವಕಾಶ ಮಾಡಿಕೊಡು (ಸುರರಾಜಿ 
ಕೈವಾರದಿ೦ ಬಚೆವಿಟ್ಟು ನಮ್ಮನೆ ನೋಡ ನೋಡುವರ್‌: 
ಪಂಪಭಾ, ೧೩. ೪೫) 

ಬಟೆಸಲ್‌ - ಅಟ್ಟಿಸಿಕೊಂಡು ಬಾ (ಮತ್ತಿನ ಉಟೆದರುಮಂ 
ಉಟಿಯಲೀಯದೆ ಬಟೆಸಂದಾಗಳ್‌: ಪಂಪಭಾ, ೧೧. ೯ ವ) 

ಬಟುವಟೆ - ಬಳಿವಳಿ, ಹೆಣ್ಣುಮಕ್ಕಳಿಗೆ ಕೊಡುವ ಉಡುಗೊರೆ 
(ಇಂದ್ರಸೇನಂಗೆ ತಂದೊಡಾಕೆಗೆ ಬಟುವಟೆಯಾಗಿ 
ಬಂದನಂತಮತಿಯೆಂಬ ಸೂಳೆಯ ಸಂಬಂಧದಿಂದಂ: 
ಚಾವುಂಡಪುಚಂದ್ರ ೧೬೨, ಸಾ ೮) 

ಬಲ್ಬು - ಜಾರು (ದೇವಲೋಕದ ಸುಖಮಂ ಪಲಕಾಲಂ 
ಅನುಭವಿಸಿ ಆಯುಷ್ಯಾಂತದೊಳ್‌ ಬಟ್ಟೆ ಬಂದು ಇಲ್ಲಿ... 
ಧನಶ್ರೀ ಎ೦ಬ ಮಹಾದೇವಿಯ ಗರ್ಭದೊಳ್‌ ನೆಲಸಿದನ್‌: 
ವಡ್ಡಾರಾ, ಪು ೧೫೭, ಸಾ ೮) 

ಬಟ್ಟಪುದು — [ಬಾಟ್‌] ಬಾಳುತ್ತದೆ (ಕುರುಬಲಮೆಂಬುದು ಈ 
ಸುರನದೀಜನ ತೋಳ್ಳಲಂ ಎಂಬ ವಜ್ರಪ೦ಜರದೊಳಗಿರ್ದು 
ಬಟ್ಟಪುದು: ಪಂಪಭಾ, ೧೧. ೩೭) 


೭೮೮ 


ಬಟ್ಟೆರ್‌ - ಬಾಳಿದಿರಿ (ತೊಡರದೆ ನೀಮುಂ ಆ ನೆಗಟ್ಟ 
ಪಾಂಡುವುಂ ಒಂದಿಯೆ ಬಟ್ಟೆರ್‌: ಪಂಪಭಾ, ೧೩. ೧೮) 

ಬಟ್ಟು - ಬರ್ದು, ಸಾಯಿ (ಪೊಲತಿಯಾಗಿ ಪುಟ್ಟಿ ವ್ಯಾಧಿಪೀಡಿತೆ 
ಕ್ಷುಧಾಗ್ನಿಯಿ೦ ಬಟ್ಟೆದೊಳ್‌: ವಡ್ಡಾರಾ, ಪು ೯, ಸಾಲಿ) 

ಬಟ್ಟುಂ - [ಬಾಟ್‌] ಬದುಕಿಯೂ (ಒಳ್ಳಿದನೆನಿಸದೆ ಬಟ್ಗುಂ 
ಕಳ್ಳರೊಡಗೂಡಿಯುಂ.. . ಮಖುಗುತಿರ್ಪುದೆ ಕಡೆಯೊಳ್‌: 
ಸಮಯಪ, ೧೩. ೬೪) 

ಬಟ್ದುಂಕು - ಬದುಕು ಹಾಗೂ ಒಕ್ಕಲಾಗು (ಎರಡರ್ಥಕ್ಕೆ: 
ಬಟ್ಟುಂಕಿದನೆಂದು ಜೀವಿಸಿದ೦ ಒಕ್ಕಲಾದವನಕ್ಕುಂ: ಶಬ್ದಮದ, 
೩೩ ವೃತ್ತಿ ೧೫೭) 

ಬಲಿಂ - ಬದುಕಿದೆ! (ಕೊಳನ ತಡಿಯೊಳ್‌ ಬಿಟ್ಟೆರ್ದ 
ನಾಲ್ವರುಮಂ ಕಂಡು ಬಾಪ್ಪು ಬಟ್ಸ್‌ಂ ಎಂದು ತಿನಲ್‌ 
ಸಾರ್ವಾಗಳ್‌: ಪಂಪಭಾ, ೮. ೪೨ ವ) 


ಬಾ - ಊದಿಕೊ (ಪುರಾಕೃತಸಂಕೃತಫಲಂಗಳಂ ನೆನೆದು 
ಅನವರತಮಬ್ತು ಚಿ೦ತಾನಿದ್ರೆಯಿಂ ದರ್ದುರಮಾದ 
ಮೊಗಮುಂ: ಶಾಂತಿಪು, ಲ್ಲ ೭೯ ವ); 


ಹೆಮ್ಮೆಸಂತೋಷಗಳಿಂದ ಉಬ್ಬುಪುರುಳೀಲದಹಂಕಾರದೊಳ್‌ 
ಬಾತು ಬಲ್ಕಗೆ ಹಾರೈಸುವರೇಕೆ ಬಯಕೆಗವಿಗಳ್‌: ಲೀಲಾವತಿ, 
೧. ೨೪) 

ಬಾಂಗಡಲ್‌ - ಆಕಾಶದ ನದಿ (ಬಡಬಾಸೆಯೆಂಬ ಜಗುನೆಯೊಳ್‌ 
ಒಡವರೆಯಲ್‌ ಕುಚಹಿಮಾದ್ರಿಯಿಂದೈದುವ ಬಾಂಗಡಲೆನೆ .. 
. ಪೊಸಪೊಂಗೊಡದಿ೦ ಮಧು ಸೂಸೆ: ರಾಜಶೇವಿ, ೧೦. 
೮೨) 

ಬಾಂಜಗುನೆ - ಆಕಾಶದ ಯಮುನಾ ನದಿ (ಮಿಗೆ ಬಾಂಜಗುನೆಗೆ 
ನೆಗೆದುವೊ ನೊರೆಯಿನೆ ಬಗೆಗೊಂಡುವು ಬಾನೊಳೊಗೆದ 
ಬಿಳಿಯ ಮುಗಿಳ್ಗಳ್‌: ಲೀಲಾವತಿ, ೫. ೨೨) 

ಬಾಂದೊಅಕಿ - ಆಕಾಶದ ನದಿ, ದೇವಗಂಗೆ (ಆತ್ಮವಿಟತ್ತ್ವಮಂ 
ಉಂಟೊಡೆತಾಗಿ ಮಾಡಿ ಬಾ೦ಂದೊಉೌಯನೆ ಪೊತ್ತು ಗೌರಿಗೆ 
ಕವಲ್ಲೊಜ್‌ಗೆಯ್ದಿದಂ ಈ ಪ್ರದೇಶದೊಳ್‌: ಪಂಪಭಾ, ೭. 
೭೫) 

ಬಾಂದೊಜ್‌ದಲೆಯ - ತಲೆಯಲ್ಲಿ ಗಂಗೆಯನ್ನು ಧರಿಸಿದವನು, 
ಶಿವ (ಅನ್ನೆಗಮಿತ್ತಲಾ ಬಾ೦ದೊಉ*ದಲೆಯನ ಸಾಪಂದಳೆದು 
ಬಂದು ನೀನೀ ಪೂವಿನ ಪೊಟಲೊಳ್‌ ನನೆಯೆಂಬರಸನಾದೆ: 
ಕಬ್ಬಿಗಕಾ, ೨೪೯ ವ) 

ಬಾಂದೊಜಕಿಯ ಮಗ - ಭೀಷ್ಮ (ಅಜನ ಮಗಂ ಪ್ರಾರ್ಥಿಸೆ 
ಬಾಂದೊಚೌಯ ಮಗಂ ಮಾಡೆ ಸಂಧಿಯಾದಪುದೆನುತು೦ 
ಮಖಗುವೆಂ: ಗದಾಯು, ೧. ೭೨) 

ಬಾಂದೊಅಕಿಯ ಸುತ - ಬಾಂದೊಳ್‌ಯ ಮಗ (ಚಂದಹಾಸದ 
ಕೂರ್ಪಿನೊಳಂ ರುದನ ಕಾಯ್ದಿನೊಳಂ ನೆರೆದು 
ಬಾಂದೊಆೌಯ ಸುತನೊಡ್ಡಿ ನಿಲೆ: ಕರ್ಣನೇಮಿ, ೧೨. ೮೮ 
ವ) 

ಬಾಂಧವ - ನಂಟ (ನಮ್ಮಂಧನರೇಂದ್ರನ ಮೊಗಮಂ 
ಗಾಂಧಾರಿಯ ಮೊಗಮ೦ ಆವ ಮೊಗದೊಳೆ ನೋಂ: 
ಗದಾಯು, ೩. ೭೦) § 

ಬಾಂಬ - ಕುರುಬ (ಬಾಂಬನೆಂದು ಕುಜು೦ಬ೦: ಶಬ್ದಮದ, ಪ್ರಸಾ 
೧೭೭) 

ಬಾಂಬರಿ - [ಬಾನ್‌*ಪರಿ] ಗಗನ ಸಂಚಾರ (ಅವಳ್ಳೇಭಂಡಂ 
ಬಾಂಬರಿಯೊಳ್‌ ಮಾರ್ತಂಡನುಮಂ ಪುಲ್ಲುಕಡ್ಡಿಗಂ 
ಕೈಕೊಳ್ಳಳ್‌: ನೇಮಿನಾಷು, ೩. ೬) 


ಬಾಂಬಾವು - [ಬಾನ್‌*ಪಾವು] ಆಕಾಶದ ಹಾವು, ರಾಹು 
(ಇನಮಂಡಲಮಂ ಹಿಡಿಯಲ್ಕೆ ಅನುಗೆಯ್ದು ಎಟ್ಟಂದ 
ಬಾಂಬಾವೆನೆ: ಉದ್ಭಟಕಾ, ೫. ೪೨) 

ಬಾಂಬೊಟಲ್‌ - ಆಕಾಶದ ಪಟ್ಟಣ (ಬಾಂಬೊಲಲನುರ್ಕಿಂ 
ಮೂಹುಮಂ ಸುಟ್ಟು ಜನ್ನವನುಣ್ಣಣ್ಣರಂ ಆರ್ದು ಕೊಂದು: 
ಕಬ್ಬಿಗಕಾ, ೧೨೩) 

ಬಾಕುಳ - ಆಸೆಯಿಂದ ಕೂಡಿದ (ಕರ್ದುಂಕಿ ಮೇಣ್‌ 
ಪೊಳೆವೊಡೆ.. ಪೇಟದೇ೦ ಬಗೆವೊಡೆ ಓಪಳ ಬಾಕುಳ 


ಲೋಚನಂಗಳಂ: ಲೀಲಾವತಿ, ೧೪. ೮೨) 

ಬಾಕುಳಿ - ಆಸೆಗಾರ (ಒಸಗೆಗಂಪನುಣ್ಣ ಬಾಕುಳಿ ದುಂಬಿಗಳ 
ಪೆಡದಲೆಯಂ ಪಿಡಿದು ಮಂದೈಸಿಮುಂದೆ ಕವಿವ 
ಮಧುಕರ್ದಮದೊಳರ್ದಿಯುಂ: ಲೀಲಾವತಿ, ೩. ೨೦ ವ) 

ಬಾಕುಳೆ - [ವ್ಯಾಕುಲೆ] (ಬಾಕುಳೆಯರ ಬಯ್ಯಡಿವಡೆದ ಸೆಳೆದು 
ಬರ್ದೆಯರ್‌ ಉಡಿಸಿದೊಡೆ ಉಡೆ ಕಲ್ತ ಕೊವರಂ 
ಅಭಿನವಮದನಂ: ಅನಂತಪು, ೧. ೫೮) 

ಬಾಗಿಲ್‌ - ದ್ವಾರ, ಒಳಹೊಗುವ ದಾರಿ 
ಅಡರಲ್ಲಾರದ ಸಮುತ್ತುಂಗಶಿಖರಂಗಳ್‌ ನಾಲ್ಕುಂ 
ದೆಸೆಯೊಳುಮಾಗಿ ಬಾಗಿಲೊಂದೆಯಾಗಿರ್ಪದು 
ಗುಹ್ಯಾಖ್ಯಮೆಂಬುದಕ್ಕುಂ: ಪಂಚತಂತ್ರ, ೨೯೭ ವ) 

ಬಾಗಿಲ್ಮಾಡ - ಪುರದ ಗೋಪುರ (ಬಾಗಿಲ್ಲಾಡದ ಪೊಅಗಣ 
ದೆಸೆಯೊಳ್‌ ತಂತಮ್ಮ ವಾಹನಗಳಿಂದಿಟಿದು: ವಡ್ಡಾರಾ, ಪು 
೮೦ ಸಾ ೧೩) 

ಬಾಗಿಲ್ದಾಡ - ಬಾಗಿಲ ಚೌಕಟ್ಟು (ನಾರದಂ ಗಗನವೀಧಿಯಿಂ 
ಮಿಥಿಲೆಗೆ ಬಂದು ಕನ್ನೆವಾಡದ ಬಾಗಿಲ್ದಾಡಮಂ 
ಪುಗುವಾಗಳ್‌: ಪಂಪರಾ, ೪. ೮೧ ವ); ಊರ ಹೆಬ್ಬಾಗಿಲು 
(ಸಾಕೇತನಗರಮಂ ಕನಕಪ್ರಾಕಾರದ ಬಾಗಿಲ್ದಾಡಂಗಳೊಳಂ 
ರಾಜಮಂದಿರದ ಗೋಪುರದ್ದಾರಂಗಳೊಳಂ: ಆದಿಪು, ೧೬. 
೩೭ ವ೦ 


(ಗರುಡಂಗಂ 


ಬಾಗು - ಬಗ್ಗು (ದೇವೋತ್ತಮಾಂಗಂಗಳು೦ ಬಾಗಿದುವು 
ತೈಲೋಕ್ಕನಾಥೋದಯಮಂ ಅಣೆಪುವಂತಾ 
ತ್ರಿಳೋಕಕ್ಕಮಾಗಳ್‌: ಆದಿಷು, ೭. ೩೯); ಗೂನಾಗು 


(ಗುಡಿಲಂತೆ ಬಾಗಿದ ಬೆನ್ನುಂ ಪುಟ್ಟಿನಂತೆ ಬೆರಳ್ಗಳಿಲ್ಲದ 
ತಳಮುಂ: ಧರ್ಮಾಮೃ. ೪. ೪೭ ವ) ಫಲವತ್ತಾದ ಪ್ರದೇಶ 
(ಅಳಿಯಿಲ್ಲದಬ್ಬವನಮಿಲ್ಲ ಉದ್ಯಾನಸಂತಾನಮಿಲ್ಲದ ಬಾಗಿಲ್ಲ: 
ಶಾಂತಿಪು, ೯. ೧೩೩); ಧ್ವನಿಯ ಬಳುಕು (ಉಚ್ಚ ನೀಚ 
ಸಾಯಿ ಸಂಚಾರಿ ಠಾಯಿ ಬಾಗು ನಿಬದ್ಧಾಬದ್ಧ ದ್ವಾವಿಂಶತಿ 
ಶ್ರುತಿ. ಏಕವಿಂಶತಿ.. ಮೂರ್ಚನೆ ಗಳಿಸಿಯೆ pS 
ಪಾಡುತ್ತಿರೆಯುಂ: ಶಾಂತೀಶ್ವಪು, ೧೬. ೬೭ ವ); ಬೇಯಿಸು 
(ನೀಮಿಂದು ಬಂದೊಡೆ ಅವು ನೆಜ್‌ಯವಾಗಿ 
ಮುತ್ತಿನೋಗರದ ಅಕ್ಕಿಯಂ ಬೆರಸಿ ಬಾಗಿದ ಕಾರಣದಿಂ...... 
ಪುಷ್ಪವಾಸನೆಯಕ್ಕಿಯಯ  ಕೂಟನುಣ್ಣುಂ  ಉಟಿದಕ್ಕಿಯ 
ಕೂಟ೦ ಉಗುಳುತಿರ್ಕುಂ: ಸುಕುಮಾಚ, ೧೧. ೩೫ ವ) 
ಬಾಗುಳ - [ವ್ಯಾಕುಲ] ಚಿಂತೆ (ಬಯಕೆಯ ಬಾಗುಳಂ ಆ 
ಕಾಂತೆಯೊಖಮಥದು ನೆಗಟ್ಟುದು: ವರ್ಧಮಾಷು, ೧೧. 
೬೨) 
ಬಾಚಿ - ಮರ ಕೆತ್ತುವ ಸಾಧನ (ಬಾಚಿಯಂ ತಡಂಗಡಿದುಂ 
ಕೊಂತದಿಂ ತಗುಟ್ಟೆಜೆದುಂ: ಧರ್ಮಾಮೃ, ೩. ೪೩ ವ) 


೭೮೯ 


ಬಾಚಿಸು - ಪಠಿಸು, ಓದು (ಮಹೋತ್ಸವದಿಂದಂ ರಾಜಾದೇಶವಣ 
ಆಗಳ್‌ ಬಿರ್ಚಿ ನೋಡಿ ತಾಂ ಬಾಚಿಸಿದಂ: ಕಾದಂಸಂ, ೫. 
೯೯) 

ಬಾಚಿಸುವೊ೦ - ಓದಿ ಹೇಳುವವನು (ಪಡೆದ ಧನಕ್ಕೆ ಲೆಕ್ಕಮಿಡಲ್‌ 
ಇಂದನಗಂ ಬಳಪಂ ಧರಾತಳಂ ಕಡಿತ೦ ಅಹೀಶ್ವರಂ ತಗುಳೆ 
ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: ಶಾಂತಿಷು, ೯. 
೧೪೭) 

ಬಾಜನೆ - (ವಾಚನ) ಪಠನ, ಓದುವಿಕೆ (ಚಕಾರಕ್ಕೆ ಜಕಾರಂ; 
ಸೂಚೀ-ಸೂಜಿ ಕಾಚ೦-ಗಜು ವಾಚನಾ-ಬಾಜನೆ ವಚಾ- 
ಬಜೆ: ಶಬ್ದಮದ, ೨೬೯ ಪು; ವಾದ್ಯ ನುಡಿಸುವಿಕೆ (ಪಾಡುವ 
ಸುರಗಣಿಕಾಜನ೦ ಆಡುವ ದೇವಾ೦ಗನಾಜನ೦ ಬಾಜನೆಯಂ 
ಮಾಡುವ ಅಮರಿಜನಂ ತೇಂಕಾಡಿಸುವುದು ರಾಗರಸದೊಳ್‌ 
ಅಮರನ ಸಭೆಯಂ: ಅನಂತಹು, ೧೨. ೪೧) 

ಬಾಜನೆಗಬ್ಬ - ಒಂದು ಬಗೆಯ ಕಾವ್ಯ (ಪಲತೆಅದ ಪದ್ಯದಿಂದಂ 
ಲಲಿತವಚೋರಚನನಿಚಯಪದ್ಭತಿಕೆಗಳಿಂ ಸಲೆ ನಿಲೆ 
ಸಮೆದುದು ಸರಸಾಖಿಲ ವರ್ಣನಮಾದೊಡದುವೆ 
ಬಾಜನೆಗಬ್ಬಂ: ಕಾವ್ಯಾವಲೋ: ೯೫೫) 

ಬಾಜಿಸು - ಪಠಿಸು, ಓದು (ಕರಂಡಕದೊಳಿರ್ದ ಲೇಖಪತ್ರಮಂ 


ತೋಜ* ತಲೆಯೊಳಿಟ್ಟುಕೊಂಡು ಓಲೆಯಂ ಬಾಜಿಸಿ: 
ಚಾವುಂಪು, ಪು. ೩೮೨. ಸಾ. ೪); ವಾದ್ಯ ನುಡಿಸು 
(ಅತಿಮಧುರೋದ್ಧಸಿತಗಂಭೀರನಾದದಿಂ ಬಾಜಿಸಿದಂ: 


ಆದಿಹು, ೧೪. ೪೬) 

ಬಾಡ - [ವಾಟ] ಹಳ್ಳಿ (ಕೊಡುವ ಬಾಡಕ್ಕಂ ಜೀವಧನಂ೦ಗಳ್ಗಂ 
ಬಿಡುವೆಣ್ಣಂ ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ ಕೊಂಡಾಡಿದಂ 
ಬಲ್ಲಹನಜೆಯೆ ಗುಣಾರ್ಣವಂ ಕವಿತಾಗುಣಾರ್ಣವನಂ: 
ಪಂಪಭಾ, ೧೪. ೫೫) 


ಬಾಡಗೆ - ವಸ್ತುವಿನ ಉಪಯೋಗಕ್ಕೆ ಕೊಡುವ ಶುಲ್ಕ 
(ಒಂದಂಗಡಿಯಂ ಬಾಡಗೆಗುಡಿಂ ಎಂದು 
ಗಂದಿಗವಸರದೊಳಂ ಕ್ರಯವಿಕ್ರಯಂಗೆಯ್ವುತ್ತುಂ ಇರ್ದು 
ಪೋಷುದುಂ: ಹರಿವಂಶ, ೪. ೧೦ ವ) 

ಬಾಡಬವಹ್ಲಿ ದ ಬಡಬಾಗ್ನಿ (ಕಡಲಬಳಗಂ 


ಬಾಡಬವಹ್ನಿತಾಪಮಂ ಪರಿಹರಿಸಲೈೆ ಬಂದಿರ್ಪ ತಾಣಂ: 
ಕಾದಂಬ, ೭. ೨೩) 

ಬಾಡವ - ಕುದುರೆ (ಸ್ಪಕೃತ ಪರಿಣಯನ ಮಣಿಪುತ್ರಿಕೆಗಳಂ 
ಉತ್ತುಂಗರತ್ನಪರ್ಯಂಕಿಕೆಯಂ ಸುತ್ತಾರಿಕೆಗಳನೇಣೀ 
ಪ್ರಕಾಂಡಮಂ ಬಾಡವಂಗಳಂ ಹಂಸಂಗಳಂ: ವರ್ಧಮಾಪು, 
೩. ೯೯); ಬ್ರಾಹ್ಮಣ (ಶಾಂಡಿಲ್ಯ ಬಾಡವಂಗಂ ತತ್ಸುಂದರಿ 
ಪಾರಾಶರಿಗಂ ಶ್ಥಾವರನೆಂಬೀ ಪೆಸರಿ೦ ಎಸೆವ ನಂನನನಾದಂ: 
ಆಚವರ್ಧ, ೧೦. ೬೪) 

ಬಾಡವಾನಲ - ಬಾಡವಾಗ್ನಿ (ಕೀಳ ಆಭೀಳನ೦ ಬಾಡವಾನಲನಂ 
ಬಾರಿಸು ನೀಂ ಎನುತ್ತುಂ ಎನಿತಾನು೦ ಪೇಟಲೆಟ್ಪಂದುದು.... 
.. ಚ೦ದ್ರಾತಪಂ: ಶಾಂತೀಶ್ವಷು, ೧೧. ೪೪) 

ಬಾಡಿಸು - ಬಾಣಲಿಯಲ್ಲಿ ಹುರಿ (ಚಮ್ನಟಿಗೆಗ೦ಶುಕಕಿಚ್ಚೊಳಗಾಗಿ 
ಬೆಟ್ಟಿದರ್‌ ಬಾಡಿಸುವೇಣಬಾಡಿಸುವ ಹೇಳುವ ಕಟ್ಟುವ 
ಆವಗಂ ಹೂಡುವ ದುಃಖದಿಂತಿರಿಕಜಾತಿಯ ಕೋಟಲೆ 
ಕುಂದದೊಂ೦ಂರ್ಷಯುಂ; ಅನಂತಪು, ೯. ೪೩); ಕಳೆಗುಂದಿಸು 
(ತೇಜ೦ ಬಾಡಿಸುತಿರ್ಪ ರೇಖೆಯೊ ಚಿರಂ ಬಾಟ್ಥಾಸೆಯಿಂದೀ 
ಮಹಾರಾರ್ನೋಡುವ ತೀವ್ರ ತೇಜದ ಭಸಂ 
ಅಸ್ತದೊಳ್‌ ಕೆಡೆವುದಂ ಕಂಡುಂ; ನೇಮಿನಾಪು, ೪. ೫೪); 


ನಂಜಿಕೊ (ಕರೆಯದೆ ಕಾಡಿ ಕಂಡಿಸುವ ಕೂಂಟಣಿಯಂ 
ನೊಣೆಗಬ್ಬೆ ತಿಂಗೆ ಬೆ೦ಗರುಟೆ ಬಳಾರಿ ಬಾಡಿಸುಗೆ ಚಂಡಿಕೆ 
ಮಂಗುಗೆ: ಲೀಲಾವತಿ, ೨. ೧೦೬) 

ಬಾಡು — ಮಾಂಸ (ಲೇಸಾಗಿ ಬೆಂದ ಬಾಡಂ 
ಬಾಸಣಿಸಿಟದನೆಯಮೃತಮತಿಗಟ್ಟಿಸಿದಂ:  ಯಶೋಧಚ, ೩. 
೭೦) ತರಕಾರಿ (ಸುಗಂದ ಪರಿಮಳ೦ ನಾರ್ಪ ತುಪ್ಪಮಂ 
ಪಲವು ತೆಜದ ಬಾಡುಗಳುಂ ತುಯ್ಯಲುಂ 
ಮೊದಲಾಗೊಡೆಯ .. .. ಭಕ್ಷ್ಯರೂಪ೦ಗಳುಮಂ: ವಡ್ಡಾರಾ, 
ಪು ೭೮, ಸಾ ೧೬); ಕಾಂತಿಗುಂದು (ಸಸ್ಯಾವಳಿ ಸುಗಿದಗಿದು 
ಕೂಡೆ ಬಾಡಿರ್ದುದು: ಆದಿಪು, ೧೦. ೬೬) 

ಬಾಡುಂದಳಿರ್‌ - ಬಾಡಿಹೋದ ಚಿಗುರು (ಬಲಲ್ಲಚೆದುದುಂ 
ಅಜೆಪುವ ಬಾಡುಂದಳಿರ ಪಾಸಿಕೆಗಳುಮಂ: ಕಾದಂಬ, ೮. ೦ 
ವ) 

ಬಾಣ - ಶರ, ಅಸ್ತ (ಗುಣಾರ್ಣವಂ ಮತ್ತಂ ಐಂದ್ರ ವಾರುಣ 
ವಾಯವ್ಯ ಆಗ್ನೇಯಾ ಪಾರ್ವತಾದಿ ಬಣಂಗಳಂ ತುಡೆ: 
ಪಂಪಭಾ, ೨. ೭೬ ವ) 

ಬಾಣತಿಸೂಳೆ - ಚಿಕ್ಕ ಕೂಸಿರುವ ಸೂಳೆ (ಬಾಣತಿಸೂಳೆಯಂತೆ 
ಸಿಡಿಮಿಡಿಗೊಂಡು ತಳಾಅನ೦ ಕಂಡ ಕಳ್ಳನಂತೆ ಕುಸಿದು: 
ಧರ್ಮಾಮೃ, ೩. ೧೮ ವ) 

ಬಾಣಧಿ - ಬತ್ತಳಿಕೆ (ಅಂತಮೋಘಬಾಣಂ 
ಬಾಣಮನುರ್ಚಿಕೊಂಡು: ಆದಿಪು, ೧೨. ೮೮) 

ಬಾಣಪಂಚಕ - ಮನ್ನಥನ ಐದು ಬಾಣಗಳ ಗುಂಪು (ಅದೇಂ 
ಪಡೆದುವೋ ಪಂಚಾಂಡಕವ್ಯಕ್ತಿ ಕಣ್ಣೊಳೆ ಕಂದರ್ಪನ 
ಬಾಣಪಂಚಕದವೊಲ್‌ ಚಿತ್ರಕೃತಿಕ್ಷೋಭಮಂ: ಮಲ್ಲಿನಾಪು, ೫. 
೩೬) 

ಬಾಣಪಾತ - ಬಾಣದ ಎರಗುವಿಕೆ, ಸುರಿಯುವಿಕೆ (ಅಂತೆಯ್ದಿ 
ತದ್ಗದಾಘಾತದೊಳಂ ಬಾಣಪಾತದೊಳ೦ ಅವನ ರಥಮಂ 
ಶಚಚೂರ್ಣಂ ಮಾಡಿ: ಪಂಪಭಾ, ೭. ೩೧ ವ) 

ಬಾಣಸ - ಅಡಿಗೆ (ಅನೇಕ ಸ್ತೀಯರರ್ವೆರಸು ಬಾಣಸದ 
ಮನೆಗೇಳ್ಲಂದು ಬೋನಮಂ ಸಮೆವೃತ್ತಿರ್ಪಾಗಳ್‌: ತ್ರಿಷಷ್ಠಿಪು, 
೧೦. ೨೬ ವು 

ಬಾಣಸಿಗ - ಅಡಿಗೆಯವನು (ತನ್ನ ಬಾಣಸಿಗನಾಗಿದ್‌ ವಲ್ಲಲನಂ 
ಕರೆದು ಪೇಟ್ಸಾಗಳ್‌: ಪಂಪಭಾ, ೮. ೫೭ ವ) 

ಬಾಣಸಿಗೆ - ಬಾಣಸಿಗಿತ್ತಿ (ಬಾಣಸಿಗೆಯರ್‌ 
ಹಯ್ಯಂಗವೀನಮುಮಂ ಅರಸಂಗ೦ ಪಂಕ್ತಿಯೊಳುಣ್ಣ 
ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ್‌: ಸುಕುಮಾಚ, ೧೦. ೨೯ ವ) 

ಬಾಣಸು - ಅಡುಗೆ (ಇಂದಿನ ಬಾಣಸಕ್ಕೆ ಎನ್ನಂ ನಿವೇದಿಸಿದೆಂ, 
ದೇವರ್‌ ಕೈಕೊಳ್ಳಿಂ: ಪಂಚತಂತ್ರ, ೨೧೧ ವ); ಅಡುಗೆಯ 
ಮನೆ (ನಶ್ಚಿಂದ೦ ಪೊಕ್ಕರ್‌ ಪಸಿದ ಕೃತಾಂತನ 
ಬಾಣಸುವೊಲಿರ್ದ ಮಾರಿಯ ಮನೆಯಂ: ಯಶೋಧಚ, ೧. 
೫೩) 

ಬಾಣಹತಿ - ಬಾಣದ ಏಟು (ದೇವ ನಿಜೋಗ್ರ ಬಾಣಹತಿಯಿಂ 
ತಲೆಗಳ್‌ ಗಗನಕ್ಕೆ . ಪಾಜುತಿರ್ಪಿನ೦: ಜಗನ್ನಾವಿ, ೧. 
೬೧) 

ಬಾಣಾಂತಕ - ಬಾಣನೆಂಬ ರಾಕ್ಷಸನನ್ನು ಕೊಂದವನು, ಶ್ರೀ ಕೃಷ್ಣ 
(ದುರ್ಯೋಧನಂಗೆ ಇಂ ಪುಗಲೈಡೆ ತೈಭೂಭುವನಂಗಳಿಂ 
ಪೊಣಗೆ ಮತ್ತೆಲ್ಲಿತ್ತೊ ಬಾಣಾಂತಕಾ: ಪಂಪಭಾ, ೧೩. ೭೬) 

ಬಾಣಾವಾಸ - (ಬಾಣ--ಆವಾಸ] ಬತ್ತಳಿಕೆ (ಶೋಣಾಶ್ಚಂಗಳ್‌ 
ರಜತರಥಮಂ ಪೂಡೆ ಕುಂಭದ್ದಜಂ ಗೀರ್ವಾಣಾವಾಸಂಬರ೦ 


ಬಾಣಧಿಯಿಂ 


೭೯೦ 


ಅಡರೆ ಮಾಯೌೊಡ್ಡು ದಲ್‌ ಸಾಲದು ಎನ್ನೀ ಬಾಣಾವಾಸ ಸಕ್ಕೆ 
ಎನುತುಂ: ಪಂಪಭಾ, ೧೧. ೫೬) 

ಬಾಣಾಸನ - ಬಿಲ್ಲು (ಪಂಚವಿಂಶತಿ ಅತ್ಮನ್ನಿತ ಸಪ್ತಶತ 
ಜಾಸು ನು ನಳಿನಪಮಾಣ ಆಯುಷ್ಯನುಮಾಗಿ: 
ಆದಿಪು, ೬. ೫೭ ವ) 

ಣಾಸನಬಾಣಪಾಣಿ - ಬಿಲ್ಲುಬಾಣಗಳನ್ನು ಕೈಯಲ್ಲಿ 

ಕ (ಕೌರವರ್ಗೆಲ್ಲಂ ಪ್ರಾಣ೦ ಬರ್ಪಾಕೃತಿಯೊಳೆ 
ಬಾಣಾಸನ ಬಾಣಪಾಣಿ ಕರ್ಣ೦ ಬಂದಂ: ಪಂಪಭಾ, ೨. 
೫೭) 

ಬಾಣಿ - (ವಾಣಿ] ಸರಸ್ವತಿ (ಜಾಣಿಂ ಬಾಣಿ ಎನಿಪ್ಪ ಅದೊಂದು 
ಪೆಸರಂ ಮುನ್ನಿತ್ತಂ: ಕಾದಂಸಂ, ೧. ೩) 

ಬಾತುಕೊಳ್‌ — ಸಂತೋಷದಿಂದ ಉಜ್ಬಿಹೋಗು 
(ಮನೆಯೊಳ್ಳಯ್ಸೆಗೆ ಬಾತುಕೊಂಡು ಸಿರಿಯೊಳ್‌ ಕಣ್ಣಾಣದೆ 
ಒಡ್ಡಯ್ದುವಂದಿನ ನೀಮಾರ್ಗೆ ಎಲಗೆ ನಿಮ್ಮನಾವಜೆಯೆಂ: 
ಸುಕುಮಾಚ, ೪. ೨೬) 

ಬಾದ - ವಾದ, ಚರ್ಚೆ (ಬಾದೇನ್‌ ಆ ಮದೀಯ 
ಕರ್ಮಫಳೋದಿತ ಸಂತಾಪರೂಪಪಾಪಕಳಾಪ 
ವಿಚ್ಛೇದನಕರಮಾಯ್ತು ಭವತ್‌ ಪಾದಪ್ರಕ್ಷಾಳನ ಉದಕದಿಂ 
ಮುನಿನಾಥಾ: ಪಂಪಭಾ, ೬. ೧೩) 

ಬಾದಣ - [ವಾತಾಯನ) ಗವಾಕ್ಷಿ (ನೃಪತಿಯ ಪ್ರಾಸಾದದ 
ಶಿಖರದ ಮಧ್ಯಪ್ರದೇಶಮ೦ ಬಾದಣದಂತಿರೆ ಛಿದಂ ಮಾಡಿ: 
ವಡ್ಡಾರಾ, ಪು ೧೮೬, ಸಾ ೧೪) 

ಬಾದರ - ಹತ್ತಿ, ಅರಳೆ (ಬಾದರಮದು ಪಿಚವ್ಯಾಖ್ಯಂ ಅಣಿಗೆ 


ಪಿಚು ಕಾರ್ಪಾಸಂ: ಅಭಿಧಾವ, ೧. ೮. ೩೦) ಜೆ ಕೈನ] 
ಜೀವಗಳ ಹದಿಮೂರು ಪ್ರಕೃತಿಗಳಲ್ಲಿ ಡು 
(ಬಾದರಯಶಸ್ಕೀರ್ತಿರುಜೈರ್ಗೊತ್ತತೀರ್ಥಕರನಾಮಗಳೆಂಬ 
ಪದಿಮೂಜು೦ ಪ್ರಕೃತಿಗಳುಮ೦ ನಿರ್ಮೂಲಂ  ಕಿಡಿಸಿ: 
ಆದಿಪು, ೧೬. ೪೯ ವ) 

ಬಾದರರೂಪ - [ಜೈನ] ಸ್ಥೂಲ ರೂಪ (ವನಸ್ಪತಿ 


ಮುಂತಾದವುಗಳದ್ದು ಏಕಜೀವಿಗಳಾದ ಸೂಕ್ಷ್ಮ ರೂಪ; ಕ್ರಿಮಿ 


ಮೊದಲಾದ ದ್ವೀಂದ್ರಿಯಾದಿ ಜೀವಗಳು ಸ್ಥೂಲ ರೂಪ] 
(ಬಾದರರೂಪದಿಂದೆ ಕೊಲ್ಲದ ಪರನಾರಿಗಾಟಿಸದ ಕಳ್ಳದ 
ಅಸತ್ಯದೊಳೊಂದಾಗಳುಂ ಕುದುದಪತೃಷ್ಣೆಯಂ ಕುಸಿದು 
ಮಾಣಿಸುವ ಅಯ್ದುಂ ಅಣುವುತಂಗಳಂ ತಾಳಿ: 
ಆದಿಪು, ೬. ೭) 

ಬಾದವಣ - ಗವಾಕ್ಷಿ (ಬಾದವಣ೦ ವಾತಾಯನಂ ಗವಾಕ್ಷಂ 


ಜಾಳಂ: ಅಭಿಧಾವ, ೧. ೧೦. ೧೧) 

ಬಾದವಣಂಬೋಗು -.. ತೂತಾಗು (ಪೂಗಣೆಯಿಂ 
ಬಾದವಣಂಬೋಗಿರೆ ಹೃದಯಂ ನಿರರ್ಗಳಂ ಕವಿದಪುವು .. 
. ದೀರ್ಫನಿಶ್ಚಾಸ೦ಗಳ್‌: ಆಚವರ್ಧ, ೬. ೧೫) 

ಬಾದು - [ವಾದ] ಮಾತು (ತಿಜೆಕಲ್ಲಾಡುವ ಬೊಟ್ಟುವೋರಿಸುವ 
ಸೆಡಂ ಪೊಯ್ತ ಬಾದಿಂಗೆ ಕೈನಿಣಿದೆರ್ದಾಡುವ: ಸುಕುಮಾಚ, 
೨. ೬) 

ಬಾದುಗುಟ್ಟು - ತರ್ಕಮಾಡು (ಪರಮನ ಪೋಲ್ಡೆಎ ಬರ್ಪಂತಿರೆ 
ತನ್ನೊಳ್‌ ಬಾದುಂಗುಟ್ಟಿ. ಸುರಡಿಂಬರ್‌ ಬಿತ್ತರಿಸಿದ 
ವಿಕ್ರಿಯೆಯೊಳ್ಳಂತಿರೆ ಸಹಜಾತಿಶಯದಿಂದೆ ಸೊಬಗಂ 
ಸೋಲ್ಪರ್‌: ಅನಂತಪು, ೬. ೧೧) 


ಬಾದುಗೆಯ್‌ - ಬಾದುಗುಟ್ಟು (ಪುರೋಪವನದೊಳಿರ್ದ 
ಮತಿಸಾಗರಮುನಿಪತಿಯೊಳ್‌ ಬಾದುಗೆಯ್ದು: ಆದಿಷು, ೩. 
೭೫ ವ) 


ಬಾದುಬ್ಬೆ - ಬಾದುಬ್ಬೆ, ಒಂದು ದೇವತೆಯ ಹೆಸರು (ಅಂದಿಂದಿತ್ತ 


ಬಾದುಬ್ಬೆಯ ಪರ್ವಮುಂ ಪಗರಣದಾಟಮುಂ ಆದುವು: 
ವಡ್ಡಾರಾ, ಪು ೧೧೮, ಸಾ ೨೨) 

ಬಾಧಾವಿಘಾತ ಎ ವಿಪತ್ತಿಗೆ ಪರಿಹಾರ (ಅನಾಗತ 
ಬಾಧಾವಿಪಾತಮಂ ಮಾಡಲೆಂದು ಅಯ್ದರುಮಂ 
ನೀಲಗಿರಿಗೆಡೆಗೊಂಡು ಪೋಗುತ್ತುಂ: ಪಂಪಭಾ, ೧೩. ೯೮ 
ವ) 

ಬಾಧಿತಶರೀರ - ಭಾದೆಯಿಂದ ಕೂಡಿದ ಶರೀರವುಳ್ಳವನು 
(ಅನಲ್ಲಕಲ್ಲಾವನಿಜ೦ಗಳ್‌ ಅಪೇತರಸವೀರ್ಯಪಾಕಂಗಳಾಗಿಯುಂ 
ಅಧಿವ್ಯಾಧಿಬಾಧಿತಶರೀರರ್‌ ಮಾನವರ್‌ ಆದಿಷು, ೮. ೬೧ 
ವ) 

ಬಾಧೆ - ಹಿಂಸೆ, ಕಾಟ (ಇಂಚೆಯ ಪಸವಿನ ಬಳದ ಕಳಿಂಚಿನ 
ಡಾವರದ ಬಾಧೆಯಿಲ್ಲದ ಪದದೊಳ್‌ ಇರ್ದುವಾ 
ನಾಡೂರ್ಗಳ್‌: ಪಂಪಭಾ, ೮. ೫೧) 

ಬಾನ್‌ - ಕುಂಬಾರಿಕೆ, ಆಕಾಶ, ಬೆರಣಿಯ ರಾಶಿ (ಬಾನದ- 
ಕುಲಾಲಕರಣೇ ಆಕಾಸ ಗೋಮಯಪಿಂಡ ಪುಂಜಯೋಃ 
ಶಬ್ದಮದ, ಧಾ. ೪೪೪) 

ಬಾನಂಗುಳಿಗೆ - ಬೆರಣಿ (ನಕಾರಕ್ಕೆ: ಮೀನ೦ಬುಳ್‌, ಬಾನಂಗುಳಿಗೆ: 
ಶಬ್ದಮದ, ೧೮೩, ಪ್ರ ೨); ನಕ್ಷತ್ರ ಮಂಡಲ (ಕೆನ್ನೆತ್ತರೊಳ್‌ 
ಒರ್ವರೊರ್ವರಂ ತಳ್ಳಿಜೆದುಂ ಬೊಬ್ಬಿಜೆದುಂ 
ತ್ರಿಪುಂಡಮಿಟ್ಟುಂ ಕೂಕಿಚೆದು೦ ತೇಗಿಯು೦ ಸಸಿನೆವರಿದುಂ 
ಬವಳಿವರಿದುಂ ಬಾನಂಗುಳಿಗೆವರಿದುಂ ಸೂಟ್ವರಿದುಂ 
ಆಡುವಾಗಳ್‌ ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ 
ವ) [ಈ ಶಬ್ದದ ಬಗ್ಗೆ ದೀರ್ಫ ವಿವೇಚನೆ ಮಾಡಿ ಕೊನೆಗೆ 
ಡಿಎಲ್‌ಎನ್‌ “ಬಾನ೦ಗುಳಿ ಎಂಬುದು ಮೈಯ ಒಂದು 
ಭಾಗವಿರುವಂತೆ ತೋರುತ್ತದೆ” ಎನ್ನುತ್ತಾರೆ - ದೀಪಿಕೆ: ಮ. 
೪೯೦1] 

ಬಾನಲ್‌ - ಧಾರೆ (ಪೊದಳ್ಳ ಕಣ್ಣನಿಯ ಬಾನಲ ತಣ್ಣಸದೊಳ್‌ 
ಪಗಿಲ್ತು ಪಾವಸೆಗೊಳೆ .. ಪೆಣ್ಣ ಜೋಹದವೊಲೊಪ್ಪಿದಳ್‌ 
ಒರ್ವಳನಂಗರಾಗದಿಂ: ಶಾಂತಿಷು, ೮. ೮೮); ನೀರಿನ ಕುಂಟೆ 
(ನಾನಲುಮಂ ಬಾನಲುಮಂ ಬಳ್ಳಿಯುಮಂ 
ಕಳ್ಳಯುಮಂ ಕಳೆದು ಪೋಗಿ: ಲೀಲಾವತಿ, ೬. ೧೬ ವ); 
ಮಸುಕು (ಉಣ್ಮೆ ಬೆಮರ್‌ ನಸುಬಾನಲಾದ ಬೊಟ್ಟಿಂಬಿವು 
ಕೂಟದೊಂದು ಸವಿಯಂ ಪಿಸುಣಾಡುವುವೀ ಲತಾಂಗಿಯಾ: 
ಚಂದ್ರಪ್ರಷು, ೮. ೭೨) 

ಬಾನಲ್ಲೊಳ್‌ - ಕಾಂತಿಹೀನಗೊಳ್ಳು (ಬೆಳ್ಳೇಚೆ ಬಾನಲ್ಲೊಂಡ 
ವದನಮಂಡಲಂ ಜಡತೆಗೆಡೆಯಾದ ಯಾನಮುಂ 
ಬೆರಸು ಮೆಲ್ಲನಲ್ಲಿಗೆ ವಂದು: ಕುಸುಮಾಕಾ, ೧೩. ೪೬ ವ) 

ಬಾನಲ್ಲೊರೆ - ಕಣ್ಣೀರ ಧಾರೆಯಿಂದ ಕೂಡಿರು 
ಭೃಂಗಾಳಕಂ  ಪ್ರಸ್ಥಳಿತೋದ್ಯದ್ದೇಣಿ  ಬಾನೊಲ್ಲೊರೆದಮಳ 
ಕಪೋಳಸ್ಥಳಂ: ಶಾಂತೀಶ್ಚಪು, ೧೧. ೬೯) 

ಬಾನಲ್ಲರಿ - ಧಾರೆಯಾಗಿ ಸುರಿ (ಕಣ್ಣಿರೆ ಬಾನಲ್ಲರಿದು ಬೆಳಪ ಮೈ 
ಮೈಯ ಸಂತಾಪದಿಂ ಬಾಡವ ವಕ್ತಂ: ಜಗನ್ನಾವಿ, ೧೧. ಲ್‌ 

ಬಾನಾಡಿ - ಟಿಟ್ಟಿಭ ಎಂಬ ಹಕ್ಕಿ (ಶಿಖೆ ಶುಕಂ ಬಾನಾಡಿ ಪೆರ್ಬಕ್ಕಿ 
ಹೆಂಗುರು ಕಾಕಂ pr ರತ್ನ, ಖಗಮಿರ್ಕುಲ 
ತದ್ವನಾಗೌಘದೊಳ್‌: ರಾಜಶೇವಿ, ೫. ೫೯) 


(ವೃಕ 


೩೯೧ 


ಬಾನುದ್ದಂ ದ ಆಕಾಶದಷ್ಟು 
ನೃಪಾಸ್ಥಾನದೊಳಿರ್ದಪ್ಪೆನೆಂದು 
ಬಾನುದ್ದಮಪ್ಪುದೇಕೆ: ಠೀಲಾವತಿ, ೧. ೨೬) 

ಬಾನೆಡೆ - ಅಕಾಶ ಪ್ರದೇಶ (ಬಗ್ಗಿಪ ಕೋಗಿಲೆಯೆಂಬ ಪೊಯ್‌ 
ನಿಸ್ಸಾಣದ ಬಲ್ಲರಂ ಕಿವಿಯ ಬಾನೆಡೆಯಂ ಬಳಸಿತ್ತು 
ಬೇಗದಿಂ: ಕಬ್ಬಿಗಕಾ, ೧೫೩) 

ಬಾನ್ನವಿರ - ಆಗಸದಲ್ಲೆಲ್ಲ ಕೂದಲಿರುವವನು, ಶಿವ (ಬಾನ್ನವಿರಂ 
ಒಳ್ಳರಿಜ೦ ತಳೆದೊಪ್ಪಿ ತೋಜೆದಂ: ಶಬರಶಂ, ೫. ೯) 

ಬಾಹು - ಮೆಚ್ಚಿಗೆಯ ಉದ್ಗಾರ (ಉತ್ತುಂಗಂ ಬಾಪೆಂದು ಧಾತ್ರಿ 
ಕೈಮುಗಿವಿನೆಗಂ ಉಪವಾಸದೊಳ್‌ ನೆಗಟ್ಟಂ 
ಪ್ರೋಷಧೋಪವಾಸನೆಂಬ ನಾಲ್ಕನೆಯ ಶ್ರಾವಕನಕ್ಕುಂ: 
ಧರ್ಮಾಮೃ, ೫. ೯೨ ಮತ್ತು ೯೨ ವ) 

ಬಾಹುರಿ - ನಾಗಮುರಿಗೆ (ಉಜ್ಜಳಿಪ ಗೊಜ್ಜಗೆಯ ಸಜ್ಜುಕದ 
ಚಳಿಕಿಗೆಯ ನಜ್ಞಗೆಯ ಪಜ್ಞ್ಜಳಿಪ ಬಜ್ಜರದ ಬಾಪುರಿಯ: 
ರಾಜಶೇವಿ, ೧೦. ೫೭ ರಗಳೆ) 

ಬಾಪ್ಪು - ಮೆಚ್ಚಿಗೆಯ ಉದ್ಗಾರ (ಅರೆಹೋಯಜ ಬಾಪೆಂದು 
ಹರಿಗನಂ ಗುರು ಪೊಗಟ್ಟಂ: ಪಂಪಭಾ, ೨. ೬೦) 

ಬಾಯ್‌ - ಬಾಯಿ (ಬೇತಾಳಂಗಳ್‌ ಮೊಜ್‌ದು ತೆಜ್‌ದು 
ಬಾಯ್ಗಳಂ ಆ ಪಾತಾಳಬಿಲಂಗಳವೋಲ್‌ .. .. ಕುಣಿಯೆ 
ಭಯಮಯನಾದೆಂ: ಕವಿರಾಮಾ, ೩. ೧೯೩) ಬಿರುಕು 
(ಮೇಲ್ವಾಯ್ದು ಪೊಯ್ದತ್ತು ಕೈಯೇಜ್‌ಡೆಯಿಂ ಬಾಯೇ 
ಬಾಯಿಂದೊಡನೆ ರುಧಿರಮು೦ ಕಂಡಮುಂ ಸೂಸುವನ್ನಂ: 
ಪಂಪರಾ, ೨. ೫೫) 

ಬಾಯಂಬಡಿ — ದಬಾಯಿಸು (ಪೆಣರ ಬಯ್ಗುಳಂ 
ಸೈರಿಸುವುದರಿದೊ ಪೆಜರೊಡನೆ ಬಾಯಂಬಡಿವುದರಿದೋ: 
ಧರ್ಮಾಮೃ, ೭. ೪೬ ವ) 

ಬಾಯಂ ಬಿಡು - ಹಲುಬು (ಕಿನ್ನರರ್‌ ಇನ್ನಾರ ಮಜೌಯಂ 
ಪುಗುವಮೆನೆಯುಂ ಕಿ೦ಪುರುಷರ್‌ ಕಾಪುರುಷರಂತೆ 
ಬಾಯಂ ಬಿಡೆಯುಂ: ಪಂಪಭಾ, ೫. ೮೮ ವ) 

ಬಾಯ ತಂಬುಲ - ಎಂಜಲು (ನಿನ್ನಯ ಪೇಟ್ಟುದು ಗೆಯ್ದು 
ಪಾಟೆಯಂ ನೆಅಪೆವೆ ಬಾಯ ತಂಬುಲದೊಳ೦ 
ಮಡಗೂಲೌಳಂ೦ಂ ಅಂಗವಲ್ಲಭಾ: ಪಂಪಭಾ, ೧೪. ೧೦) 

ಬಾಯನೆ ಬಿಡು - ಬಾಯಂಬಿಡು (ಬಿಡೆ ಪಿಣಿಲಂ ಕುರುಧ್ವಜಿನಿ 
ತೊಟ್ಟನೆ  ಬಾಯನೆ ಬಿಟ್ಟುದು ಅಂದು ಗಂಡುಡೆಯುಡೆ 


ಎತ್ತರ  (ಕುಧರೊಡನೆ 


ಕುಕವಿಕದಂಬ೦ 


ಗಂಡುಗೆಟ್ಟುದು: ಪಂಪಭಾ, ೮. ೧೦೧) 
ಬಾಯನ - ಕಾಣಿಕೆ (ಬರ್ಪುದು ಬಾಯನಕೆಂದು 
ದಿಗ್ವಧೂತತಿಯನೆ ಪೌರಲಕ್ಷ್ಮಿ ಕರಪಲ್ಲವದಿಂ 


ಕರೆವಂದಮಾಯ್ತು: ಕುಸುಮಾಕಾ, ೬. ೧೦೬) 

ಬಾಯ ಬಿಯಗ - ಮಾತಾಡುವ ನಿರ್ಬಂಧ (ದೇವರ್ಕಳ ಬಾಯ 
ಬಿಯಗಮಂ ಕಳೆಯಿಸುವೈ: ಅನಂತಪು, ೧೩. ೩೬) 

ಬಾಯಟಿ - ಬಾಯಿ ಸೋಲು (ಕಾದಂಬರಿಯನುಟಿದು 
ಎತ್ತವೋಪೆ ಎಂದು ಬಾಯಟೆದು ಪಟವಿಸುತ್ತುಮಿರ್ದಳ್‌: 
ಕಾದಂಸಂ, ಕ್ರಿ ೨೫ ವ); ಪ್ರಲಾಪಿಸು 
(ಛಾಯಾಲಕ್ಷ್ಯಮನೊಡ್ಡಿಯುಂ ಆಯದ ನೀರೊಳಗೆ 
ತನ್ನನಡಸಿದ ನೆಗಟಂ ಬಾಯಲಟಿವಿನಂ ಇಸಿಸಿಯುಂ: 
ಪಂಪಭಾ, ೨. ೬೦) 

ಬಾಯಾರ್‌ - ಕೂಗಾಡು (ಧರ್ಮಬುದ್ಧಿ ತತ್ಕೂರ್ಮೆಗಿಡಲ್ನುಡಿದು 
ನೀಂ ಗೆಲೆ ಬಾಯಾರ್ದು ಪೋಗಲ್ಲಡೆಯಿ 
ವಿಚಾರಗೆಯ್ದಮೆಂದು. ಧರ್ಮಾಧಿಕರಣರಲ್ಲಿಗೆ ಬಂದಿರ್ವರುಂ 


ತತ್ವಪ೦ಚಮೆಲ್ಲಮ೦ ಸವಿಸ್ತರಂ ನುಡಿದು: ಪಂಚತಂತ್ರ, ೨೩೭ 
ವ) 

ಬಾಯಿನ - ಕಾಣಿಕೆ, ಬಾಗಿನ (ಕೇಸರ೦ ಬೆರೆಸಿದ ಪೊನ್ನ 
ಬಾಯಿನದ ಬಟ್ಟಲಿವೆಂಬಿನಂ ಆರ್ದಕೇಸರಂ ಬೆರೆಸಿದ ಜೆಲ್ವು 
ತಳ್ಳೆಸಳದೇನೆಸದಿರ್ದುದೊ ಕರ್ಣಿಕಾರದಾ: ಆದಿಷು, ೧೧. 


೧೧೭) 
ಬಾಯೊಅಕಿ - ಬಾಯಲ್ಲಿ ನೀರು ಒಸರು (ಸಿಂಹಂ 
ಮಹುಗುತ್ತಂಬಟ್ಟು ಗೊಂಕರ ಕಟ್‌ಯಂ ಬಯಸಿ 


ಬಾಯೊಜ್‌ತು ತನಗನುಚರನಪ್ಪುದೊಂದು ನರಿಗೆ ಪೇಟ್ವುದುಂ: 
ಪಂಚತಂತ್ರ, ೪೦೭ ವ) 

ಬಾಯ್ಕುಟ್ಟು - ಹರಟೆ ಹೊಡೆ (ಸದ್ಭೃಷ್ಟಿಯೆ ಬಾಯ್ಕುಟ್ಟದೆ ಕಾಣ್ಗುಂ 
ಧರ್ಮದ ಬಟ್ಟೆಯ ನೆಜ್‌ ಕಾಣಲಜೆವನಕ್ಕು ಮದಾಂಧಂ, 
ನೇಮಿನಾಪು, ೪. ೫೫) 

ಬಾಯ್ಕೇಳ್‌ - ವಿಧೆಯನಾಗಿರು (ಅಗುರ್ವಿಸುವ ಆಜ್ಞೆಗವಳ್ಳಿ 
ಮುನ್ನೆ ಬಾಯ್ಕೇಳಿಸಿದರಾತಿ ಮಂಡಳಿಕರ್‌: ವರ್ಧಮಾಪು, ೨. 
೮) 

ಬಾಯ್ಕೇಳಿಸು — ವಶಪಡಿಸಿಕೊ, 
(ಸೇನಾನಾಯಕ೦ ಮ್ಲೇಚ್ಛಖಂಡಮಂ 
ಬಾಯ್ಕೇಳಿಸಿ: ಆದಿಷು, ೧೩. ೩೯ ವ) 

ಬಾಯ್ಗಾಳೆಗ - ಮಾತಿನ ಕಾಳಗ (ಆ೦ ಬಿಲ್ಗಾಳೆಗಮೆಂದೇ 
ಬಗೆದೆ೦ ಬಾಯ್ಗಾಳೆಗಮನೀಗಳಣಿದೆಂ: ಶಾಂತಿಷು, ೪. ೫೦ 
ವ) 


ಆಜ್ಞಾಧೀನನಾಗಿಸು 
ಪದಕಿಣಂಗೆಯು 
ದ್‌ೆ ಎ 


ಬಾಯ್ಗೂಟ -  [ಬಾಯ್‌ಕೂಟ] ಚುಂಬನ (ಮಸಪ 
ನಸುಲಜ್ಜೆಯಂ ಮಾಣಿಸಿದುದು ಬಾಯ್ಲೂಟದಿಂಪು: 
ಚಂದ್ರಪ್ರಪು, ೬. ೮೩) 

ಬಾಯ್ದೂಡು ದ ಹರಿತಗೊಳಿಸು (ಬಾಯ್ಗೂಡಿದುದಾ 
ಕುಸುಮಾಸ್ತನ ಚಕ್ರಮಿದೆಂಬೆಸಕಮನಾಳ್ಗತ್ತು ಪಸದನದಂ 


ದೌಪದಿಯಾ: ಪಂಪಭಾ, ೩. ೪೭): ಚುಂಬಿಸು (ಸಾರ್ಚಿ 
ಬಾಯ್ಲೂಡಿ ವಿಲಾಸದಿಂ ಕೆಲೆವ ಪಾರಿವಂ .. .. ಕುಕಿಲ್ವ ಪಿಕಂ 
ವಿಯೋಗಿಗೇಂ ಮಾಡದೆ ಪೋಕುಮೇ ಮದನನಂಡಲೆಯಂ: 
ಶಬಶಂವಿ, ೧. ೫೨) 


ಬಾಯ್ಗೆಯ್‌ - ಬಾಯಿ ಮಾಡು, ಕೂಗಾಡು (ಪೊರಳೆ 
ವಾರಿಧಿಗಳ್‌ ಕಲಂಕಿದುವೆರ್ದೆ ಮೆಯ್ಯನುದಗ್ರಮಂದರಂ 
ಅದಂದಲುಗಿತ್ತು ಬಾಯ್ಗೆಯೆ ದಿಗ್ಗಜಂ ಪೆಂಪಿದೇಂ 


ಪಿರಿದಾಯ್ತೊ ದೈತ್ಯವರಾಹನಾ: ಪಂಪಭಾ, ೮. ೧೫) 

ಬಾಯ್ದಾರೆ - ಹರಿತವಾದ ಅಲಗು (ಬಾಳ ಬಾಯ್ದಾದಾರೆಯ 
ಸೋಂಕೆಂದು ಕದಳಿದಳಸ್ಪರ್ಶನಕ್ಕೆ ದರ್ಪಂಗೆಟ್ಟು 
ಒಪ್ಪಂಗುಂದುತ್ತುಂ: ಗಿರಿಜಾಕ, ೪. ೧೦೮ ವ) 

ಬಾಯ್ದೆ೫ಕಿ - ಮಾತಾಡು (ಪದಕೊರಲ್‌ ಇಂಪಂ ಅಪ್ಪುಕೆಯೆ 
ಕೊಂಕು ನಯಂ ಗಮಕಂಗಳಿಂ ಪೊಡರ್‌ ಕೊದಳ್‌ 
ಎಲ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ ಮೇನಕೆ 
ಸರಸ್ವತಿ ಬಾಯ್ದೆ೫ೌದಂತೆ ಪಾಡಿದಳ್‌: ಪಂಪಭಾ, ೭. ೮೮); 
ಹಂಬಲಿಸು; ತುಟಿ (ಮಿಸುಗುವ ತನ್ನ ಬಾಯ್ದೆಜೌಯೊಳಾಲದ 
ಪಣ್ಣನೆ ಮೈಯ ಬಣ್ಣದೊಳ್‌ ಕೊಸಗನೆ ಪೋಲು: 
ಆದಿಷು, ೧೨. ೩೮) 

ಬಾಯ್ಕಾಡು - ಕೂಗು, ಆರ್ಭಟಿಸು (ಹಸ್ತಿನಪುರದೊಳ್‌ 
ಪಾಂಡವರಿರ್ದರೆಗೆತ್ತುಂ ಅಲ್ಲಿಗೆ ಪೋಗಿ ನಿಟ್ಟಾಲಿಯಾಗಿ 
ದಾಟೆಯನಿಟ್ಟು ಬಾಯ್ಮಾಡಿ: ಪಂಪಭಾ, ೧೩. ೧೦೬ ವ) 


೭೯೨ 


ಬಾಯ್ದಸ - ಬಾಯಿಯ ಬಯಕೆ (ಬಾಯ್ವಸವೋಡದಂತೆ ಅಡರೆ 


ಚುಂಬಿಸೆಯುಂ ಬಗೆದೆಂತು ತಳ್ನೊಡಂ 
ಮೆಯ್ವಸವೋಡದಂದಪ್ಪು ಗಡ ಕಣ್ಣೆಸವೋಡದಿದೆಂತು 
ನೋಡೆಯುಂ: ನೇಮಿನಾಹು, ೬. ೭) 

ಬಾಯ್ದಾತು - ಬಾಯಿ ಮಾತು (ಈ ಬಾಯ್ವಾತಿನೊಳ್‌ 


ಏವಂದಪುದು ಅಮ್ಮ ಅಣ್ಮಿ ಕಾದುಕೊಳ್‌: ಪಂಪಭಾ, ೧೨. 
೧೮೩) 

ಬಾಯ್ವಾಯೊಳ್‌ - ಬಾಯಿಗೆ ಬಾಯಿ ಹಚ್ಚಿ (ಕದನದಿಂ ಆಂ ಬರೆ 
ನಿಚ್ಚಲುಂ ಇದಿರ್ವಂದು ಕೊರಲ್ಲೆವಾಯ್ದು ಬಾಯ್ವಾಯೊಳ್‌ 
ಅಲಂಪಿದಿರ್ಗೊಳಿ ತಂಬುಲಮಂ ಕೊಳ್ಳದೆ ಮಾಣ್ಟ: 
ಪಂಪಭಾ, ೧೧. ೧೧೫) 

ಬಾಯ್ದಿಡು - [ಅಚ್ಚರಿಯಿಂದ] ಬಾಯಿ ಬಿಡು (ಕೆಯ್ಗಟ್ಟಳೆ 
ಕೊಳ್ಳಿಂ ಎಂದು ಕುಡೆ ಷೋಡಶ ಯತ್ತಿಜರ್ಗೆ ಇತ್ತುದರ್ಕೆ 
ಬಾಯ್ದಿಟ್ಟಿರೆ ವಿಪಕೋಟಿ: ಪಂಪಭಾ, ಹ ೩೯) 
ನೋವಿನಿಂದ ನರಳು (ಇದಿರಾನೆಯ ಕೋಲ್ಲಳ ಕೋಳ್ಗೆ 
ನೊಂದು ಬಾಯ್ದಿಡದೆ ಇನಿಸಪ್ಪೊಡಂ ಪೆಳಣದೆ ಅಳ್ಳದೆ 
ಪಾವಿನಲಿಟ್ಟವೋಲ್‌ ಪೊಡರ್ಪುಡುಗದೆ ಬಿಟ್ಟುವಿರ್ದ ನೆಲೆಂ 
ಕೆಲವುನ್ನದಗಂಧಸಿ೦ಧುರಂ: ಪಂಪಭಾ, ೧೦. ೯೪) 

ಬಾಯ್ದೂಸು - [ಬಾಯ್‌--ಪೂಸು] ಬಾಯಿಗೆ ಲೇಪಿಸು (ಹರಿಗೆ 
ಅರ್ಫ್ಯಮೆತ್ತಿ ನಿಂದಿರ್ದ ಯಜ್ಞಮದು ಮೊದಲೊಳ್‌ 
ತಾನಮರ್ದು೦ ಅದಿರದೆ ತಣಿಯುಂಡು ಅಮರ್ದಂ 
ಗೋಮೂತ್ತದಿಂದೆ ಬಾಯ್ಜೂಸಿದವೋಲ್‌: ಪಂಪಭಾ, ೬. 
೪೮) 

ಬಾಯ್ವೆಸ - ಬಾಯಿಯ ಕೆಲಸ, ಚುಂಬನ ಇತ್ಯಾದಿ (ಮೆಯ್ವೆಸದಿಂ 
ಕೆಯ್ದೆಸದಿಂ ಬಾಯ್ದೆಸದಿಂ ಮಂತ್ರತಂತ್ರದಿಂದಂ ಸುಖಮಂ 


ಮೆಯ್ಕಿಡೆ ವನಿತೆಗೆ ಪಡೆದಾಮೋಯವೋಗಕ್ಕೆಳಸಿ 
ಸೋಲ್ಡನಟ್ಟುವೊಜ೦ಗಂ: ಕಾವ್ಯಾವಲೋ, ೬೭) 
ಬಾಯ್ದವಿ - ಮಧುರವಾದುದು ಛ(ಬಾಯ್ಸವಿಗೆ ಮೆಯ್ಸವಿ 


ಕಣ್ಣವಿಯಪ್ಪ ರೂಪು: ಶಬ್ದಮದ, ೭೮ ಪ್ರ ೯); ಬಾಯಿ ರುಚಿ 
(ಬಾಯ್ಸವಿಯ ನಾಲಗೆಯಿಂದೊಕ್ಕನೆ ಸವಜುತ ಮುಂಗಾ 
ಒನಿಯೊಳು ಮಿಕ್ಕಿರ್ದವಾ ಪುಲಿವಿಂಡು: ಅನಂತಷು, ೧೨. 
೪೧) 

ಬಾರ್‌ - ಚರ್ಮ (ನೀರೊಳ್‌ ನೀರಿಟೆವನಲ್ಲ ಪಂದಿಯ ಬಾರಂ 
ಕೊಳ್‌ದದಣ ನೆತ್ತರೊಳ್‌ ನೀರಿಟೆದೆಂ: ಸೂಕ್ತಿಸುಧಾ, ೩. 
೨೨೬); ಚಾವಟಿ (ಗೀರ್ವಾಣ ಮುನಿ ಪೊಳಮಡುತ್ತುಂ 
ಸಾಣೆಯ ಬಾರಂತೆ ಪೋದ ಕೆಯ್ಯೊಳೆ ಮಗುಲ್ಚಂ: 
ಅನಂ೦ತಪು, ೧೩. ೨೩); ಲಗಾಮು (ಅನ್ನೆಗಂ ನಕುಳನುಂ 
ಅಂಕವಣೆಯು೦ ಬಾಳು೦ ಬಾರುಂ ಚಮ್ಮಟಿಗೆಯುಮಂ 
ಒರ್ವ ಕೀಲಾಳಿಂ ಪಿಡಿಯಿಸಿಕೊಂಡು ಬಂದು: ಪಂಪಭಾ, ೮. 
೫೪ ವ); ಚರ್ಮಸುಲಿದು ಪಟ್ಲಟಮಾಗಿಸು, ನೀರನ್ನು ಬಸಿ 
(ಬಾರ್‌-ಚರ್ಮವಲ್ಲೀಕರಣೇ ದ್ರವದ್ರವ್ಯನಿರ್ಮುಕೌ: ಶಬ್ದಮದ, 
ಧಾ ೫೯೦) 

ಬಾರ್‌ಗುತ್ತ - ಒಂದು ಜೂಜಾಟ (ನೆತ್ತಂ 

ಬಾರ್‌ಗುತ್ತಂ ಕಡದೊಂಟಿ ಗೊಟ್ಟಿ 

ಆಡುತ್ತುಮಿರಲಾಗದು: ಸಮಯಪ, ೬. ೪೮) 
- [ದ್ವಾರ] ಬಾಗಿಲು (ಶ್ರೀದ್ವಾರಂ-ಸಿರಿದರ೦, ವಿಕಲ್ಪದಿಂ 

ಸಿರಿಯವಾರಂ, ಸಿರುಯಬಾರಂ; ವಕ್ರದ್ಹಾರಂ-ವಂಕದರಮ, 

ವಂಕದಾರಂ, ವಂಕಬಾರಂ: ಶಬ್ದಮದ, ೩೧೧ ಪು 


ಚದುರಂಗಂ 
ಜೂದೆಂಬಿವಂ 


ಬಾರ 


ಬಾರವಟ್ಟಿಗೆ - [ದ್ದಾರಪಟ್ಟಿಕಾ] ಬಾಗಿಲ ಚೌಕಟ್ಟು (ಬಕುಳದ 
ಬೋದಿಗೆಗಳಿಂ ಬಂಧೂಕದ ಬಾರವಟ್ಟಿಗೆಗಳಿ೦ ಕೇತಕಿಯ 
ಕಂಟವಲಗೆಗಳಿಂ: ಕುಸುಮಾಕಾ, ೧೨. ೧೫೭ ವ) 

ಬಾರಸ - ದ್ವಾದಶ (ಒಗೆಯೆ ಕವಿಲ್ತ ಕಾಸೆ ಪೊಸ 
ಶಿಖಿ ಕೋವಣ೦ .. .. 
೨೪) 

ಬಾರಸಿ - ದ್ವಾದಶಿ (ತತ್ಕಾಲದೊಳ್‌ ಮಾಘ ಬಹುಳ ಬಾರಸಿ 
ವಿಶ್ವಯೋಗದೊಳ್‌ ತ್ರಿಜ್ಞಾನಧರ ಪುಟ್ಟೆ: ಚಾವುಂಪು, ೨೫೧, 
ಸಾ. ೧೯) 

ಬಾರಿ - ಸರದಿ (ತಳವಜ ಕಳ್ಳರ ಬಾರಿಯೊಳೊಳಗಾಗದೆ ನಿನ್ನ 
ಬರ್ದುಕಿ ಬಂದಂದಂ ಇದು ಆರಳವು 
ಈಗಳುಂಬಮಂಬುಜದಳಾಕ್ಷಿ ಪೋಗಬ್ಬೆ ಬೇಗಂ ಎಂಬುದುಂ: 
ಸುಕುಮಾಚ, ೭. ೨೪); ಆಕ್ರಮಣ, ದಾಳಿ (ತಳವಜ ಕಳ್ಳರ 
ಬಾರಿಯೊಳೊಳಗಾಗದೆ ನಿನ್ನ ಬರ್ದುಕಿ 
ಬಂದಂದಮಿದಾರಳವು: ಸುಕುಮಾಚ, ೭. ೨೪); ದವಡೆ 
(ಅರಣ್ಯದೊಳ್‌  ಚರಿಯಿಪ  ರೌದರಾಕ್ಷಸರ ಬಾರಿಗೆ 
ಬಿಟ್ಟಳೊಕಾಂತೆ ಎಂದು ಭೂವರ ಕುಸುಮೇಷುದೂರಿಸಿ 
ಪಲುಂಬಿದಂ: ಕುಸುಮಾಕಾ, ೧೪. ೧೧೪); ಕಾಮೋದ್ರೇಕ 
(ಪುಗಿಲಂ ಪೋರಿಯಂ ಬಾರಿಯಂ ಸನ್ನೆಯಂ 
ನೂಖುವಮರ್ಚುವ ನಿಲ್ವೆಡೆಯುಂ ಬಗೆಯಂ 
ತೆಗೆಯನಲ್ಲಾಟಮಂ ಇ ನೀಂ ಬಲ್ಲೆ 
ಬೇಂಟೆಕಾಅರೊಳೆಲ್ಲವಾನೆ ಬಲ್ಲೆ: ಪಂಪಭಾ, ೫. ೪೩) 
ಕಾಮಕ್ರೀಡೆ (ಮುದುಪಂ ಗಡ ಕೊಟ್ಟನೊತ್ತೆಯಂ 
ಗರಗರನಾಯ್ತು ಬಲ್ಲೆ ಮುದುಗೂಗೆಯ ಬಾರಿಗೆ ಕೇನೆ 
ತಾನೆನೆಮೈಗರೆದೆನಗೊತ್ತೆಗೊಟ್ಟ ಸುಖ ಮಾಜ್‌ವೆವಟ್ಟದನ್ನಕ್ಕ 
ಬಟ್ಟಪೆಂ: ಸೂಕ್ತಿಸುಧಾ, ೮. ೪೨೨); ಆಹುತಿ, ಬಲಿ (ಆತನಂ 
ಪವಮಾನಸೂನು ಬಾರಿಯ ನೆವದಿಂ ಹೋಗಿ 
ಪೀನಾಶ೦ಗಾಪೋಶನಮನಿತ್ತು ಮತ್ತಂ ಬರೆ: ಕರ್ಣನೇಮಿ, ೯. 
೫೨ ವ); ಖೆಡ್ಡಾ (ಗಂಧಹಸ್ತಿಯೊಡನೆ ಬಾರಿಯೊಳ್‌ 
ಮೂವತ್ತೆರಡು ಗಜಕ್ರೀಡೆಗಳಿಂದಂ ನೀಡು೦ ಬೇಗಂ ಕ್ರೀಡಿಸಿ: 
ವಡ್ಡಾರಾ, ಪು. ೩೪, ಸಾ ೧೪) 

ಬಾರಿಕ - ಸರದಿಯನ್ನು ತಿಳಿಸುವವನು 
ಬಳ್ಳುಮಂ ಬಾರಿಕನಂ ಮಾಡಿ 
ಸಲುತುಮಿರ್ಪುದುಂ: ಪಂಚತಂತ್ರ, ೧೪೪ ವ) 

ಬಾರಿಸಿ ವಾರಿಸು - ಬೇಡಬೇಡವೆಂದು ತಡೆ (ವಕಿಸದಿರಿಂ 
ವನವಾಸದೊಳಿರ್ಪೆ೦ ಎಂದು ದುರ್ವಾರಪರಾಕ್ರಮಂ ತಳರೆ 
ಬಾರಿಸಿ ವಾರಿಸಿ ಕುಂತಿಮಾದ್ರಿಯರ್‌: ಪಂಪಭಾ, ೧. ೧೧೪) 

ಬಾರಿಸು - ತಪ್ಪಿಸು, ತಡೆ (ಅಭಿನವನೀಹಾರದ ಬೆಳ್ಳನೆ ಬಾರಿಸಿ 
ಬಾರಿಸಿ ಪಾಂಡುಕಶಿಲಾತಳ೦ ಸೊಗಯಿಸುಗುಂ: ಆದಿಪು, ೭. 
೭೪); ಪರಿಹರಿಸು (ಭೀಮಸೇನನ ಮಹಾಪ್ರತಿಜ್ಞೆಯುವುಂ 
ಆರ್ಗಂ ಬಾರಿಸಲ್ಲಾರದು ಕೆಯ್ಗಟೆದ ಮನೆವಾಟೌ 
ಬುದ್ಧವೇಟಲೆಡೆಯಿಲ್ಲ: ಪಂಪಭಾ, ೭. ೧೬ ವ); ಎಚ್ಚರಿಸು 
(ಅದೆಂತೆಂದೊಡ್ಡಿಷ್ಟರ್‌ ಬಾರಿಸಿದೊಡ೦ ಮಾಣದೆ 
ದುಷ್ಪರನೊಳಕೊಂಡು ಕೆಟ್ಟರ ಕಥೆಗಳಂ ಪೇಯ್ವೆಂ 
ಕೇಳಿಮೆಂದಿಂತೆಂದಂ:: ಪಂಚತಂತ್ರ, ೧೯೩ ವ) 

ಬಾರು - ಚರ್ಮದವಪಟ್ಟಿ (ಅನ್ನೆಗಂ ನಕುಳನುಮಂಕವಣೆಯುಂ 
ಬಾಳುಂ ಬಾರುಂ ಚಮ್ಮಟಿಗೆಯನುಮಂ: ಪಂಪಭಾ, ೮. ೫೪ 
ವ) 


ಜನ್ನಿವರಂ 
ಬಾರಸದ ಬೊಟ್ಟು: ನೇಮಿನಾಪು, ೬. 


(ಬಾಯಾಳುವೆಂಬ 
ಪಲಕಾಲಂ 


೭೯೩ 


ಬಾರೆತ್ತು - ಚರ್ಮ 
ಗುಗ್ಗುಳಂಬೊತ್ತಿಸೆಯುಂ 
ಅಜಿತಪು, ೧೧. ೧೧ ವ) 

ಬಾರೇಟಿಕ' - ಚರ್ಮ ಕಿತ್ತು ಬರು (ಕಾಲಿಂ ಬಾರೇಟ್‌ ಬದಗಂ 
ಒದೆದೊಡೆ ಕೇರೆ ಪೊರಳ್ವಂತೆ ಕಾಲ ಮೇಲೆ ಪೊರಳ್ಬಳ್‌: 
ಯಶೋಧಚ, ೨. ೫೦) 

ಬಾರ್ಗುತ್ತ - ಜೂಜಾಟ (ನೆತ್ತಂ ಚದುರಂಗಂ ಬಾರ್ಗುತ್ತಂ 
ಕಡದೊಂಟಿ ಗೊಟ್ಟಿ ಜೂದೆಂಬಿವನಾಡುತ್ತುಂ ಇರಲಾಗದು 
ಆಗಮದತ್ತಲ್‌ ಮನಮಾಗೆಪೊಲ್ಟುಗಳೆವನೆ ಚದುರಂ: 
ಸಮಯಪ, ೬ ೪೮) 

ಬಾರ್ಚು - ತಲೆಗೂದಲು ತಿದ್ದು (ಪಸರಿಸಿ ಪಂದಲೆಯಂ ಮೆಟ್ಟಿಸಿ 
ವೈರಿಯ ಪಲ್ಲ ಪಣಿಗೆಯಿಂ ಬಾರ್ಚಿ ಪೊದಳ್ಳೊಸಗೆಯಿಂ 
ಅವನ ಕರುಳ್ಗಳೆ ಪೊಸವಸಿಗಮಾಗೆ ಕೃಷ್ಣೆಯಂ 
ಮುಡಿಯಿಸಿದಂ: ಪಂಪಭಾ, ೧೨. ೧೫೫); ರಾಶಿಯಾಗಿಸು 
(ಬಾರ್ಚು-ಪುಂಜೀಕರಣೇ: ಶಬ್ದಮದ, ಧಾ ೨೦೫) 

ಬಾರ್ತೆ - ಪ್ರಯೋಜನ (ಒದವಿದ ಜಸಮಂ ಉಪಾರ್ಜಿಸದ 
ಅಧಮನದೇಶರ್ಕೆ ಬಾರ್ತೆ ಜೀವನ್ಮತಕಂ: ಆದಿಪು, ೧೨. 
೯೭); ಉದ್ದೇಶ (ವಿಪಿನೋಲ್ಲಂಘನ ಸಿಂಧುಯಾನ 
ನಗಕೂಟಾರೋಹಣಕ್ಷೇಶ  ಮಂತ್ರಪದಧ್ಮಾನ ಬಿಳಪ್ರವೇಶ 
ರಸವಾದ ಆಯಾಸದೊಳ್‌ ಬಾರ್ತೆ ತೀರ್ದಪುದೇ: ಆದಿಪು, 
೧೬. ಪ); ಅಗತ್ಯ (ಚಿಂತೆಯಿದೇನೊ ಸಂತತಿಗೆ ನೆಟ್ಟನೆ 
ಮಕ್ಕಳೆ ಬಾರ್ತೆಯಪ್ಪೊಡೆ ಇನ್ನಿಂತಿರವೇಡ: ಪಂಪಭಾ, ೧. 
೧೧೮) 

ಬಾರ್ತೆಗಿಡು - ಉಪಯುಕ್ತತೆಯನ್ನು ಕಳೆದುಕೊ (ನಡೆಗಿಡೆ ಕೀರ್ತಿ 
ಬಾರ್ತೆಗಿಡೆ ಲಕ್ಷ್ಮಿ ಮೊದಲ್ಲಿಡೆ ಮಾನಸಿಕ್ಕೆ ನೇರ್ಪಡುಗಿಡೆ 
ಸತ್ಯಶೌಚಗುಣಸಂಪದವೇಳಿದನಾದಂ: ಪಂಪರಾ, ೯. ೮೫) 

ಬಾರ್ತೆಗೆಯ್‌ - ಗಮನಿಸು, ಲಕ್ಷಿಸು (ಉನ್ನದ ಮಧುಕರ 
ರೇಂಕಾರಮಂ  ಕೌಮುದೀಸಂಪದಮಂ ಪುಂಸ್ಕೋಕಿಲ 
ಆಲಾಪಮಂ ಅಲೆವೆಲರಂ ಬಾರ್ತೆಗೆಯ್ಯಂ ಮನೋಜಂ: 
ಮಲ್ಲಿನಾಹು, ೩. ೨೬) 

ಬಾಲ - ಪ್ರಾಣಿಗಳ ಪುಚ್ಚೆ (ದುರ್ಜನ ಸ್ವಭಾವಮಂ ಕಂಡು 
ಯತ್ನದಿಂ ನಡಸುವೊಡಂ ನೈಜಗುಣ೦ ಬಿಡದು; ಅದು 
ಎಹಗೆಂದೊಡೆ ನಾಯಬಾಲಮಂ ಕಾಸಿ ತಿರ್ದಿದೊಡಂ 
ಕೊಂಕು ಮಾಣದಹಗೆ: ಪಂಚತಂತ್ರ, ೧೭೩, ಶ್ಲೋಕ ೬೬ 
ಟೀಕೆ); ಎಳಸಾದುದು, ಮರಿ ಬಾಲಮೃಣಾಳಮಂ ಪಿಡಿದು 
ಕೀಟ್ಟಿವೊಲಶ್ರಮದಿಂ ಮನೋಭವ ವ್ಯಾಲಗಜೇಂದ್ರ 
ದಂತಯುಗಳಂಗಳಂ ಏಕೆಯೊ ಕಿಟ್ಟಂ: ಪಂಪರಾ, ೬. ೩೦) 


ಬಾಲಕಮಳ - ಎಳೆಯ ತಾವರೆ [ಮೊಗ್ಗು] (ಬಾಲಕಮಳೆಂಗಳಂ 


ಕಮಳಾಲಯದಿಂ ತಿಣಿದು ತರ್ಪವೊಳ್‌ ತಂದೈ ನೀಂ 
ಬಾಲಕರ ತಲೆಗಳಂ: ಪಂಪಭಾ, ೧೩. ೧೦೭) 


ಸುಲಿ (ಬಾರೆತ್ತಿ ಸೀಟ್‌ಯುಂ 


ಅಸಗವೊಯಲ್ಲೊಯ್ಯೆಯುಂ; 


ಬಾಲಕವಧದೋಷ - ಮಕ್ಕಳನ್ನು ಕೊಲ್ಲುವುದರಿಂದ ಬರುವ 
ಪಾಪ (ತಂದೈ ನೀಂ ಬಾಲಕರ ತಲೆಗಳಂ ಅಕ್ಕಟ 
ಬಾಲಕವಧದೋಷಮೆಂತು ನೀಂ ನೀಗಿದಪಯ್‌: ಪಂಪಭಾ, 
೧೩. ೧೦೭) 

ಬಾಲಕಾಲ - ಎಳವೆಯ ಕಾಲ (ಮೃಗಶ್ಯಂಗನೆಂಬೊಂ 
ತಾಪಸಕುಮಾರಂ ಆತಂ ಬಾಲಕಾಲಪರಿಗೃಹೀತ 


ತಾಪಸಾಚರಣಂ: ಶಾಂತಿಷು, ೭. ೪೩ ವ) 


ಬಾಲಕೈತಕಶಿಖಾ - ಎಳೆಯ ತಾಳೆಯ ಹೂವಿನ ತುದಿ 
(ಅವತಂಸೀಕೃತ ಬಾಲಕೈತಕಶಿಖಾ ಸಂದಿಗ್ಧ 
ಮುಗ್ಧಾಮೃತಾ೦ಶುವಿಹಾಯಸ್ಸರಿದಂಬುಚುಂಬಿತ 
ಜಟಾಜೂಟಾಂತರಂ: ಪಂಚತಂತ್ರ, ೨) 


ಬಾಲಕ್ರೀಡೆ - ಮಗುವಿನ ಆಟ (ಮುರಾರಿಯ ಬಾಲಕ್ರೀಡೆಯಂ 
ಅನುಕರಿಪುದಾದುದು ಅರಿಕೇಸರಿಯಾ: ಪಂಪಭಾ, ೨. ೭) 

ಬಾಲಗಚ್ಚೆ - ಹಿಂದುಗಡೆಯ ಕಚ್ಚೆ (ಕೆಂದಳಿರ್ಗೊ೦ಚಲ ವಲ್ಲಣಂ 
ಪ್ರವಾಳದಂತೆಸೆವ ಬಾಲಗಜ್ಜೆ ಬಲಕಿಕ್ಕಿದ ಚಂಪಕಮಾಲೆ 
ಶೋಭೆಯಂ ಬಳೆಯಿಸೆ ನಿಂದ ನಚ್ಚಣಿಯ ಭಾವಮಂ 
ಆವನೊಣಲ್ಲು ನೋಡಿದಂ: ಲೀಲಾವತಿ, ೧೧. ೬೫) 

ಬಾಲದುಡಿಗೆ - ಮಕ್ಕಳ ಆಭರಣ (ಆ ಬಾಲಕಂ 
ಬಾಲದುಡಿಗೆಗಳಂ ತೊಟ್ಟು ನಡೆಗಲ್ತೊಂದು ದಿವಸಂ 
ಗೋವಜಂಗಳೊಳ್‌ ಸೋಂಕುವುದನಾಂ ಕಂಡೆಂ: ಪಂಚತಂತ್ರ, 
೨೫೪ ವ) 

ಬಾಲವತಿ - ಬಾಣಂತಿ 
ಬಾಲವತಿಗಂದು 
ಶಾಂತೀಶ್ವಪು, ೪. ೫೨) 

ಬಾಲಾತಪ -  ಎಳೆಬಿಸಲು (ಪೆಣ್ಣುಂಬಿಗಳ್‌ 
ಅಶೋಕಮಂಜರಿಯಂ ಸಾರ್ವವು ಪಲ್ಲವೋಲ್ಲಸಿತಮಂ 
ಬಾಲಾತಪಭಾಂತಿಯಿಂ: ಮಲ್ಲಿನಾಹು, ೨. ೨೭) 

ಬಾಲಾರ್ಕ - ಬಾಲ ಸೂರ್ಯ, ಬೆಳಗಿನ ಸೂರ್ಯ 
(ತದಂಗನಾಂಕತಳದೊಳ್‌ ಬಾಲಾರ್ಕನಂ ಪೋಲ್ತು 
ಭಾಸುರತೇಜೋಧಿಕನಪ್ಪ ಬಾಳನ೦ ಅಟ್ಕರ್ತು ನೋಡುತ್ತುಂ: 
ಆದಿಷು, ೭. ೪೪) 


ಬಾಲೇಂದುಶೇಖರ - ಈಶ್ವರ (ಕೆಲವು ದಿವಸಕ್ಕೆ 
ಬಾಲೇಂದುಶೇಖರಶಕ್ವರಾಕಾರಮಂ ತಾಳಿ: ಪಂಚತಂತ್ರ, ೭೭ 
ವ) 

ಬಾವನ್ನ - ಶ್ರೀಗಂಧ (ಕಂಪೊತ್ತರಿಸುವ ಬಾವನ್ನಮನಿತ್ತಂ 
ಕಾಣ್ಣೆಯಂ ಇಳಾಧಿಪಂಗೆ ಪುಳಿಂದಂ: ರಾಜಶೇವಿ, ೫. ೨೫) 

ಬಾವರಿ - [ಜೈನ] ಮಧುಕರಯಾತ್ರೆ, ಚರಿಗೆಗೆ ಹೋಗುವುದು 
(ಈರ್ಯಾಶುದ್ದಿಹ್ಯಚ್ಚುದಿಗಂ ಪಾದುರ್ಭಾವಮನೀಯಿ 
ಬಾವರಿಗೆವಂದಂ ಪಾರ್ಶ್ವಯೋಗೀಶ್ವರಂ: ಪಾರ್ಶ್ವನಾಷು, ೧೫. 
೮೨) 

ಬಾವರಿವುಗು - [ಜೈನ] ಚರಿಗೆಗೆ ಹೋಗು (ಈ ಮೆಯ್ಯಂ 
ನಿಚೆಸಲ್ವೇಡಿ ಪೊಲರೊಳಗೆ ಚರಿಗೆವೊಕ್ಕು ಬಾವರಿವುಗುತ್ತುಂ 
ಬಂದು: ವಡ್ಡಾರಾ, ೪೬, ಸಾ ೨೯) 

ಬಾವಿ — [ವಾಪಿ] ನೀರಿಗಾಗಿ ತೋಡಿದ ಗುಂಡಿ 
(ಮಲ್‌ಗಾಲಮುಂಟೆಂದು ತಪ್ಪಿದ ಜೋಯಿಸಂ ಬಾವಿಯ 
ನೀರನಡಕಿ ನಿರ್ವೊಯ್ದನೆಂಬ ಕಥೆಯಂತೆ: ಪಂಚತಂತ್ರ, 
೧೯೭ ವ) 

ಬಾವುದೆವಸ - ಪಾರಣೆ ದಿನ (ನಾಳೆ ಆವುದೆವಸದೊಳ್‌ ದೇವತೆಗೆ 
ಪರಕೆಗುಡುವಂ ಈತನ೦ ಇಂದಿನ ದೆವಸಂ ಕಾದಿರಿಂ: 
ಜೀವಸಂ, ೩. ೩೬ ವ) 

ಬಾಷ್ಟ - ಕಣ್ಣೀರು (ಕಟಲೆ ನಿಜಹರ್ಷ ಬಾಷದ ಮಲ್‌ೌವನಿ 
ಧರ್ಮಾನುರಾಗ ಮೇಘಧ್ವನಿವೋಲ್‌ ಎಆಂಕೆಯ 
ಹೊಯ್‌ ಘಳಿಲನೆ ಕೂಗಿದುವು: ಯಶೋಧಚ, ೪. ೩೭) 

ಬಾಷ್ಟಜಲ - ಕಣ್ಣೀರು (ನೀಳ್ಬ್ಚ ಮಾವಿನ ಪೋಟಂದದ ಕಣ್ಣೆ 
ಬಾಷ್ಟಜಲಮಂ ಚಿತ್ರಕ್ಕೆ ಸಂತಾಪಮಂ ನಿನಗಂ 


(ಮಾಡಿದರ್‌ ಮೆಜ*ವಿನಮೊಲ್ಲು 
ಅಭಿಷೇಕಮಂ ಅಂಗನಾಜನಂ: 


೭೯೪ 


ಮಾಡಿದವನಾತಂ 
ಪಂಪಭಾ, ೪. ೬೪) 


ಆತನೆ ವಲಂ ಗಂಧೇಭವಿದ್ಯಾಧರಂ: 


ಬಾಷ್ಟಲವ - ಕಣ್ಣೀರ ಹನಿ (ಎಲರುಗಿದೊಡೆ ಅಲರ್ವುಡಿ 
ತನ್ನಲರ್ಗಣ್ಣೊಳ್‌ ಸೂಸೆ ಮಲ್ಲಿಕಾವಧು ಬಂದುಂ 
ಬಲಿವೂದುವಂತೆಸೆಯೆ ಬಾಷ್ಟಲವಂ ಸುರಿವಂತೆ 


ಮಧುಕಣಂಬಿಡೆ ಮೆಜ್‌ದಳ್‌: ರಾಜಶೇವಿ, ೧೦. ೨೭) 

ಬಾಸಣ - ಭಾಷಣ (ದೋಸದ ಮಾತು ಪೊರ್ದದನೆ ಬಲ್ವರಗ್ಗದ 
ಕನ್ನಡಂಗಳಿಂ ಬಾಸಣಮಾಗೆ ಪೇಟ್ಟ್‌ನೊಲವಿಂ ನೆಜ್‌ 
ಕಬ್ಬಿಗರೊಪ್ಪೆ: ಕಬ್ಬಿಗಕಾ, ೨೭೧) 

ಬಾಸಣಿಗೆ - ಮುಚ್ಚಳ, ಹೊದಿಕೆ (ದುಗುಲದ ಬಾಸಣಿಗೆಯಂ 
ಕಳೆದು ಕಾದಂಬರೀದೇವಿಯಟ್ಟದ 
ಮಲಯಜವಿಲೇಪನಮುಮಂ ಅರಸಂಗೆ ತೋಟೆ: ನರರ; 
೫. ೭೮ ವ) 

ಬಾಸಣಿಸು - ಮುಚ್ಚು (ಬಾಸಣಿಸಿದ ಚಿನ್ನದ ಪೊಸವಾಸಣಿಗೆಯ 
ಪೊನ್ನ ಸಿವಿಗೆ ಮಣಿಮಯಕಳಶೋದ್ಭಾಸಿ 
ಡೆಸೆದೆಸೆಯೊಳೆಸೆಯೆ: ಆದಿಷು, ೧೧. ೪೦) 

ಬಾಸರ - ಮೆರುಗು (ನಿಜಾಂಶು ಪಾಸಿದ ದುಗುಲಕ್ಕೆ ಬಾಸರದ 
ಮಾಸರಮಂ ಕುಡೆ ಬಂದ ಯೋಗಿರೂಪದ ನಿಧಿಯಂ: 
ಅನಂತಹು, ೯. ೮೫); ಆಕರ್ಷಕ ವಸ್ತ್ರ (ಉಟ್ಟ ಬಾಸರದ 
ಬಂ೦ಬಲ್‌ ಡೊಳ್ಳು ಚೆಲ್ಪಾಗೆ ಸಂಭಿನ್ನಶ್ರೋತೃಧರಾಮರಂ 
ನೃಪತಿಗಾಶೀರ್ವಾದಮಂ ಮಾಡಿದಂ: ಶಾಂತೀಶ್ವಪು, ೨. 
೪೯) 

ಬಾಸಿಗ - ಹೂ ಮಾಲೆ, ದಂಡೆ (ಸೂಡಿದ ಪಾರಿಜಾತದ 
ನಮೇರುವ ಬಾಸಿಗಮೊಯ್ಯನೊಯ್ಯನಿರ್ಪೋಡಿದುದು 
ಅಂದಿನಂಗರುಚಿ ಕಣ್ಣಿಳಿದಾಯ್ತು.: ಆದಿಪು, ೩. ೩) 


ಬಾಸು - ಮಲವಿಸರ್ಜಿಸು (ತುರಿಪದೆ ಕೊಂಡುಪೋಗಿ 
ಕರವತ್ತಿಯನೋತದಿನಿಟ್ಟು ಬಾಸುವರ್‌: ಸಮಯಪ, ೧೪. 
೨೭) 

ಬಾಸುಗಿ - [ವಾಸುಕಿ] ಆದಿಶೇಷ (ಪೊಂಬೆಟ್ಟಮಂ ನೂಂಕಲುಂ 


ಪೆಡೆಯಂ ತೊಟ್ಟನೆ ಮೆಟ್ಟಿ ಬಾಸುಗಿಯಂ ಆದಂ ಸೀಟಲುಂ 
ಪೊತ್ತು ಬಾನೆಡೆಯಂ ಬೇಗದಿನೆತ್ತಲು೦ ಬಗೆದನಾಗಳ್‌ 
ದಪ್ಪದಿ೦ ದಪ್ಪಗಂ: ಕಬ್ಬಿಗಕಾ, ೧೧೯) 

ಬಾಸುಟಕ್‌ - ಬಾಸುಂಡೆ (ಮಿಳಿರ್ವಸಿಯ ಪಸಿಯ ಪೊಸಬಾಸುಟ 
ಕರರುಹರೇಖೆ ತುಣುಗಿ ರತನಾಟ್ಕಪರಿಸ್ಥ ಲಿತಕ್ಕೆ ಮುಳಿದು: 
ಆದಿಷು, ೧೨. ೧೫) 

ಬಾಸುಲಕ್ಕೊಗ - ಊದಿದ ಮುಖ (ಸುರಿತಂದಶ್ರು ಪ್ರವಾಹಂ 
ಬಅತೊಣಗಿದ ಬಾಸುಟ್ಕೊಗಂ ಮುಚ್ಚಿದ 
ನಯನಯುಗಂ: ಕುಸುಮಾಕಾ, ೧೩. ೭೯) 

ಬಾಸೆ - ರೋಮರಾಜಿ (ಮುನ್ನಿನ ಚೆಲ್ಲನಪ್ಪಸಿಯ ಬಾಸೆಗೆ 
ಕರ್ಪೆಸೆದತ್ತೇ ಜೋದ್ಯಮಿದೆಂದು ಮರಲ್ಲು ಬಣ್ಣಿಸಿದರ್‌ 
ಇಂದನ ಕಾಂತೆಯರ್‌: ಆದಿಷು, ೭. ೩೧); ಹೊಕ್ಕುಳಿಂದ 
ಎದೆಯವರೆಗಿನ ನೇರವಾದ ಕೂದಲ ಸಾಲು (ಆಕೆಯ 
ಬಾಸೆಗಳುಂ ಪಗೆವರ ಬಾಟ್ಟಾಸೆಗಳುಂ ಒಡನೊಡನೆ 
ಅಸಿಯಾದುವು: ಪಂಪಭಾ, ೧. ೧೪೧ ವ); ನಿರ್ಧಾರ 
(ದೇವಿ ತನ್ನಯ ತನುವಂ ನಿಲೆ ಪಿಡಿವ ಬಾಸೆಯಂ 
ಮಾಡುಗುಮೋ: ಕಾದಂಸಂ, ೬. ೨೨); [ಭಾಷಾ] ಮಾತು 
(ಆತನನಾಕೆಗಳ್‌ ಬಾಸೆಯೊಳಿಂತೆಂದರ್‌: ಪಂಪಭಾ, ೪. ೯೫ 
ವ) 


ಬಾಹತ್ತರ - ಎಪ್ಪತ್ತೆರಡು (ವಿಷಯ 
ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ ತಳವರ 
ಹಾಸ್ಕಾದಿ ತಂತ್ರಾಳಿಪಾಳಾವಳಿ ರಾಜಶ್ರೇಷ್ಠಿ ಸೇನಾಪರಿಕರಣ 
ಪುರೋಧೋಧಿಕಾರ ಅಂಗರಕ್ಷಾವಳಿ 
ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: ಶಾಂತೀಶ್ವಪು, 
೧೫. ೯೦) 

ಬಾಹತ್ತರನಿಯೋಗ - ರಾಜಸೇವೆಯ ವಪ್ಪತ್ತೆರಡು ಮಂದಿ 
ಅಧಿಕಾರಿಗಳ ಗುಂಪು: ಗುರು, ಮಹಾಪ್ರಧಾನ, ಸಾಮಂತ, 
ಸೇನಾಪತಿ, ದ್ವಾರಪಾಲಕ, ಅವಸಾರಿಕಾ, ಘಟಿಕಾನಿರ್ಧಾರಕ, 
ಗಣಕ, ಲೇಖಕ, ಪೌರಾಣಿಕ ಪುರೋಹಿತ, ಹ್ಯೌತಿಷಿಕ, 
ಕಾವ್ಯಜ್ಞ ವಿದ್ಧಜ್ಞನ, ದೇವತಾರ್ಚಕ, ಮಾಲ್ಯಾಕಾರಕ, 
ಪರಿಮಳೆಕಾರಕ, ಷು ಧಿಕಾರ, ಗಜಾಧಿಕಾರ, ಅಶ್ವಾಧಿಕಾರ, 
ಭಂಡಾರಾಧಿಕಾರ, ಧಾನ್ಯಾಧಿಕಾರ, ಅಂಗರಕ್ಷಕ, ಸೂತ, 
ಸೂದ, ಭೇತಾಳ, ಮಲ್ಲ. ತಾಂಬೂಲಿಕ, ತಾಳವೃಂತಕ, 
ನರವಾಹಕ, ಚಾತಿಕ, ಚಾಮರಿಕ, ಕಳಾಚಿಕ್ಕ ಕರಶಾರಿಕಾ, 


ಕರಪಾಲಿಕ [ಕರದೀಪಕಾರ], ಪಾದುಕಾದಾರ, ನರ್ತಕ, 
ಗಾಯಕ, ವೈಣಿಕ, ಶಾಕುನಿಕ, ಮಾಗಧ. ವೈತಾಳಿಕ, 
ಪರಿಹಾಸಕ, ಕಾಂಚುಕ, ಕೌರಕ, ರಜಕ, ಸೌಚಿಕ, 


ಚರ್ಮಕಾರಕ, ಮುದ್ರಾಧಿಕಾರ, ಪುರಪಾಲಕ, ವನಪಾಲಕ, 
ನರವೈದ್ಯ, ಗಜವೈದ್ಯ, ಅಶ್ವವೈದ್ಯ, ಪಶುವೈದ್ಯ, ಭೇರಿವಾದಕ, 
ಮುರಜವಾದಕ, ರೌಮಕ, ಕೆಲಾಜ್ಚೇದಕ, ಕಾಂಸ್ಕಕಾರಕ, 
ಕುಂಭಕಾರಕ, ಚಿತ್ರಕಾರಕ, ವ್ಯಾವಹಾರಿಕ, ಮೃಗಯಾರ್ಥಿ, 
ಪಕ್ಷಿಪೋಷಕ, ಫಣಿಹಾರಕ, ರಾಯಭಾರ, ಉಗಾಣಾಧಿಕಾರ, 
ವೇಶ್ಯಾಜನ, ಬ೦ಟು, ಸ್ಪರ್ಣಕಾರ, ಕಠಾರಿಕ (ಅಲ್ಲಿಗಲ್ಲಿಗೆ 
ಗುಜಿಗುಜಿಗೊಂಡು .. . ಮಜುಗುವ ಬಾಹತ್ತರನಿಯೋಗದ 
ಅಧಿಕಾರಿಗಳುಮಂ: ವರ್ಧಮಾಪು, ೫. ೯ ವ) 

ಬಾಹಪ್ಪರಿಸು - ತೋಳು ತಟ್ಟು 
ಬಾಹಪ್ಪಳಿಸಿ ಬಲ್ಲುದೋಟೆಸಿದ 
ಒಯ್ಯನೊಳಪೊಕ್ಕು: ಗಿರಿಜಾಕ, ೨. ೧೦೫ ವ) 

ಬಾಹಲ - ವೈದ್ಯಶಾಸ್ತ್ರ (ಶಾಲಿಹೋತ್ರಂ ಪಾಳಕಾಪ್ಯಂ ಹಾನಿತಂ 
ಚರಕಮಕ್ತಿನೀಮತರಿ ಬಾಹಲಂ ಸುಸ್ತುತಂ ಕ್ಹಾರಪಾನೀಯಂ 
ಮೊದಲಾಗೊಡೆಯ ನರವೈದ್ಯಂಗಳುಮಂ: ವಡ್ಡಾರಾ, ಪು. ೪. 
ಸಾ. ಫು; 

ಬಾಹಲ್ಯ ಹರಹು, ವಿಸ್ತಾರ (ತ್ರಿಭುವನಭವನ 
ಕಲಶಾಯಮಾನಮುಂ ಯೋಜನದ್ವಿತಯಾಂತ್ಯ ಬಾಹಲ್ಯಮುಂ 
ಅಷ್ಟಯೋಜನಮಧ್ಯಬಾಹಲ್ಯಮುಂ: ರಾಊ ೧೧. ೭೫ 


ವ) 

ಬಾಹಾಸ್ಫಾಲನ -. ತೋಳುಗಳನ್ನು ಚಪ್ಪರಿಸುವುದು (ಕುವರನ 
ಬಾಹಾಸ್ಟಾಲನರವಂ ಉರ್ಬಿಸೆಯಗಿದು ಪಾಡಿ 
ಬಿಡದೊದೆಳುತ್ತಿರ್ದವೊಲಾದುದು ಪ್ರತಿಘೋಷಂ: 
ಚಂದ್ರಪ್ರಷು, ೫. ೭೭) 

ಬಾಹಾಸ್ಫಾಲನಂಗೆಯ್‌ - ತೋಳುಗಳನ್ನು ಚಪ್ಪರಿಸು (ಸಂಸದೆ 


ಬಾಹಾಸ್ಫಾಲನಂಗೆಯ್ದು ದಿಗ್ವಲಯಂ 'ಮಾರ್ದನಿಯಿಟ್ಟವೋಲ್‌ 
ಗಜಣಿದಂ ಚಾಳುಕ್ಯಕಂಠೀರವಂ: ಗದಾಯು, ೬. ೪೭) 

ಬಾಹಿಗೆ - ಹೊರಭಾಗ (ಪೊಟಲಂ ಪೊಳಮಟ್ಟು ಪುರದ 
ಬಾಹಿಗೆಯನೆಯ್ದುವಾಗಳ್‌ ಗಾಂಗೇಯದ್ರೋಣಕೃಪ 
ವಿದುರಾದಿಗಳ್‌ ಕೊಂತಿವೆರಸು ಎಯ್ದೆವಂದು: ಪಂಪಭಾ, ೭ 
ಹ) 


ಗೃಹಾಮಾತ್ಯ 


ಮುಖ್ಯಂಬೆತ್ತ 


(ಅಖ್ಲಡದೊಳ್‌ ಪೊಕ್ಕು 
ಮಲ್ಲನನುರ್ಬುತ್ತ 


೭೯೫ 


ಬಾಹಿತ್ಥ - ಆನೆಯ ಹಣೆ (ಕರಮಂ ಸಂಜೋಗಮಂ 
ಘಾಟಮಂ ಬಾಹಿತ್ಸಮಂ ಪುಷ್ಠರಮಂ ಲೋಚನಘಟ 
ಮನಿಷೀಕಾಂತಮಂ ಕೂಡೆ ತೀರೀ ಶರಸಂಘಾತಂಗಳುಚ್ಚುತ್ತಿರೆ 
ಕೆಡೆದುವು ಇಭಾನೀಕಂ: ವರ್ಧಮಾಪು, ೪. ೭೯) 

ಬಾಹು — ತೋಳು (ದಿಕ್ಕರಿಕರಾನುಕಾರಿಗಳಪ್ಪ 
ಬಾಹುಗಳಿಂದಮೋರೊರ್ವರಂ ತೆಗೆದಪ್ಪಿ; ಪಂಪರಾ, ೪. ೩೩ 


ವ); ಬಾವು, ಊದಿಕೊಳ್ಳುವಿಕೆ (ಬಾಹಿನ ಡೊಳ್ಳಿನಂತೆ 
ಸೂಳೆಯ ಕರೆಹದಂತೆ ಕುಂಟಣಿಯ ಕೂರ್ಮೆಯಂತೆ: 
ಧರ್ಮಾಮೃ, ೭. ೭೧ ವ); ಹುಣ್ಣು (ವೇದವತಿಯ 


ಮೊಗದೊಳೊಂದು ಬಾಹು ಹುಟ್ಟಿ ಪೊಲ್ಲದರಲ್ಲದರಂ 
ಹೊಲ್ಲರೆಂದು ನುಡಿದೊಡೀ ಬಾಹಾದುದು ಎಂದು ಎಲ್ಲರ್ಗಂ 
ತಿಳಿಯೆ ಪೇಟ್ಟು: ಪಂಪರಾ, ೧೬. ೩೯ ವ) 

ಬಾಹುದಣೆ - ಕುಸ್ತಿಯ ಒಂದು ಪಟ್ಟು (ಚಟ್ಟುಸಿರಣವಟ್ಟಿ 
ಬಾಹುದಣೆ ಖಮ್ಮರಿ ಕತ್ತರಿ ಖೋಡವಂಕುಶಂ ಸಸಿಕುವೆನಿಪ್ಪ 
ಜೆಟ್ಟಿಗನ ನಚ್ಚಿನ ಬಿನ್ನಣಪೊಪ್ಪೆ ಕಾದಿದರ್‌: ಚಂದ್ರಪ್ರಹು, ೫. 
೭೮) 


ಹುಪರಿಭ್ರಮ - ತೋಳ ಬೀಸಾಟ (ತೋಳ್ಬುಜುಗಲ್ಗಳೊಳ್‌ 

ಪಳಂಚದೆ ಗಗನಂಬರಂ ನೆಗೆದು ಸೂಸುವ 

ಬಾಹುಪರಿಭಮಂಗಳೊಳ್‌ ಬೆಜದೆ: ಆದಿಷು, ೭. ೧೨೫) 
ಬಾಹುಪೂರ - ತೋಳಿನ ಆಭರಣ (ಬಂದುಗೆಯ 


ಬಾಹುಪೂರಮುಂ ದಾಡಿಮೀಬೀಜದ ಕರ್ಣಾವತಂಸಮುಂ... 
.. ಮಿಗೆ ಸೊಗಸ೦ ಮೂವಡಿಸೆ: ಗಿರಿಜಾಕ ೭. ೧೧ ವ) 

ಬಾಹುಮೂಳ - ಕಂಕುಳು (ಅನಂಗರಾಜನ ಬಯ್ತಿಟ್ಟಮರ್ದಂ 
ಕೊಳೆ ತಳಿದುದು ನಾಭಿಮೂಳಮುಂ ಬಾಹುಮೂಳಮುಂ 
ಸುರವಧುವಾ: ಆದಿಪು, ೯. ೩೫) 

ಬಾಹುರಕ್ಕೆ - ತೋಳ ಕವಚ, ಭುಜತ್ರಾಣ 
ಕರ್ಣಂ ಬಾಹುರಕ್ಕೆ 
ಗದಾಯು, ೨. ೨೮) 

ಬಾಹುಲ್ಯ - ಹರಹು, ವಿಸ್ತಾರ (ಲಕ್ಷಯೋಜನಬಾಹುಲ್ಯಮನಾ೦ತು 
ರತ್ನಪ್ರಭೆಯೆಂಬ ಪೃಥ್ವಿಯಿರ್ಕುಂ: ಸುಕುಮಾಚ, ೧೧. ೪೧ 
ವ) 


(ಗುರು ಕವಚಂ 
ಸುರಸಿಂದುನಂದನಂ ಸೀಸಕಂ: 


ಬಾಹುವಲಯ - ಬಾಹುಪೂರ (ಮೊದಲ ಪದನಪಭಂಶಕ್ಕೆ 
ಬಾರದೆ ಉತ್ತರಪದಂ ತದ್ಭವಮಾದ ಸಮಾಸಕ್ಕೆ: 
ಬಾಹುವಲಯಂ- `ಬಾಹುವಳೆ: ಶಬ್ದಮದ, ೩೦೪ ಪು 

ಬಾಹುವಳನ - ತೋಳುಗಳ ಚಲನೆ (ಆಕೆಯರ ನವವಿಧ 


ಬಾಹುವಳನದಿಂದೆಳಲತೆಯ ಬಳ್ಳಿ ಚಳಿಸಿದಂತೆಯುಂ 
ಅತಿಮನೋಹರಮಾಗೆ: ಚಂದ್ರಪ್ರಷು, ೧೨. ೧೯೪ ವ) 


ಬಾಹುವಿಕ್ಷೇಪ - ಬಾಹುವಳನ ಯ(ಮೂವತ್ತೆರಡುಂ ತೆಳದ 
ಚಾರಿಚಾರಿಸೆ ತಮ್ಮೊಳ್‌ ಪತ್ತಿಸಿದುವು ದೃಷ್ಟಿಗಳಂ ಪತ್ತುಂ 


ತೆಣನೆನಿಪ ಬಾಹುವಿಕ್ಷೇಪಂಗಳ್‌: ಮಲ್ಲಿನಾಷು, ೮. ೩೪) 

ಬಾಹ್ಯ - ಹೊರಗಿನ (ಬಾಹ್ಯ ಅಭ್ಯಂತರ ಪರೀಷಹಂಗಳಂ 
ತೊಲ್‌ದು ದ್ವಾದಶವಿಧಮಪ್ಪ ತಪ್ಪೊಳ್‌ ನೆಗಟ್ಟು: ವಡ್ಡಾರಾ, 
ಪು ೧,ಸಾ. ೯) 

ಬಾಹ್ಯತಪ — [ಜೈನ] ಅನಶನ, ಅವಮೌದರ್ಯ, 
ವೃತ್ತಿಪರಿಸಂಖ್ಯಾನ, ರಸಪರಿತ್ಯಾಗ, ವಿವಿಕ್ಷಶಯ್ಯಾಶನ ಮತ್ತು 
ಕಾಯಕ್ಷೇಶ ಎಂಬ ಆರು ಬಗೆಯ ದೇಹದಂಡನೆಯ ತಪಸ್ಸು 
(ಘೋರತರೋಗ್ರ ಬಾಹ್ಯತಪದುನ್ನತಿಯಂ ಸಮಸಂದು ಕೂಡೆ 
ವಿಸ್ತಾರಿಸಲ್‌ ಅಂತರಂಗತಪಮುಂ: ಕರ್ಣನೇಮಿ, ೨. ೧೦) 


ಬಾಹ್ಯಪ್ಪಕೃತಿ - ರಾಜನ ಹೊರಗಿನ ಮೂಲ ಆವಶ್ಯಕತೆಗಳು 
(ರಾಷ್ಟ್ರಪಾಲ ಅಂತಪಾಲ ಪ್ರತ್ಯಂತವಾಸಿಗಳೆಂಬ 
ಬಾಹ್ಯಪ್ರಕರತಿಗಳುಮಂ: ಹರಿವಂಶ, ೭. ೧ ವ) 

ಬಾಹ್ಯಾರ್ಥಸಿದ್ದಿ - ಬೇರೆಯ ಅರ್ಥವನ್ನು ಉಂಟುಮಾಡುವುದು 
(ವಿಜ್ಞಾನವ್ಯತಿರಿಕ್ತ ಸಾಧನವಾಕ್ಕೋಪನ್ಯಾಸದಿಂ ಸಾಧಿಸುವೊಡಾ 


ವಾಕ್ಕಮೆ ಬಹಿರರ್ಥಮಪುುದಣಿಂ ಬಾಹ್ಯಾರ್ಥಸಿದ್ಧಿಯಕ್ಕುಂ: 
ಆದಿಹು, ೨. ೧೦) 
ಬಾಹ್ಕಾಳಿ - ವೈಹಾಳಿ, ಕುದುರೆ ಸವಾರಿಯ ಬಯಲು 


(ಸಂಚಾರಿತತುರಗಪರಿಮ ಗ್ರಾಹ್ಯಾಳಿಗಳೆನಿಪ ಬಾಹ್ಯಾಳಿಗಳುಂ 
ಅನುದಿನವಿನೋದಿತಾನೇಕಕರಿಗಳೆನಿಸುವಾನೆವಣಿಗಳುಂ 
ತನಗನುಶೋಭೆಯಂ ಪಡೆಯೆ: ಪುಷ್ಪದಂಪು, ೯. ೨೨ ವ) 

ಬಾಳ್‌ - ಕತ್ತಿ (ಕೀಲೆ ನೆತ್ತಿಯೊಳ್‌ ಬಾಳಂ ನಿರ್ನೆರಮೂಜೆ 
ಚಲದಿನೆರಗಿಸಲಿರೆ ಭರತಂಗೆಣಗುವೆಣಕಂ ಅಚಿಜಮೆಯಲ್ಲೇ: 
ಆದಿಹು, ೧೪. ೭೫) 

ಬಾಳ - ಲಾಮಂಚ (ಕುಳಿರ್ವ ಬಾಳದ ಬೇರ್ಗಳ ಕೇರ್ಗಳಿ೦ . 
ಒಪ್ಪಿ ತೋರ್ಪ ಜಲಮಂಟಪ: ಕಾದಂಬ, ೮. ೧೨೩) 
ಎಳೆಯದಾದ (ನೇಲ್ವ ಕರುಳೋಳಿಯೆ ಬಾಳಮೃಣಾಳಮಾಗೆ 
ಮಿಕ್ಕಸುರರ ಮೆಯ್ಯೊಳಾದ ವಿರಹಾಗ್ನಿಯಂ ಆಜೆಸುತಿಂತೆ ತನ್ನ 
ಕೂರಸಿಯೊಳ್‌ ಅಡರ್ತು ಕೊಂದಸಿಯಳ್‌ ಇರ್ಕೆ 
ಅಸಿಯೊಳ್‌ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧. ೭೬); 
ಗಂಡುಮಗು (ಅದಂ ವಿದಾರಿಸಿ ನೋಟ್ಟನ್ನೆಗಂ ಬಾಳೆಯ 
ಗರ್ಭದೊಳಿರ್ದ ಬಾಳೆಯಂ ಬಾಳನುಮಂ ಕಂಡು: ಪಂಪಭಾ, 
೧. ೬೮ ವ) 

ಬಾಳಕಾಲ - ಕೂಸಾಗಿದ್ದ ಕಾಲ (ಬಾಳಕಾಲದೊಳೆ ತೊಟ್ಟಿಲಿಗಂ 
ಗಜಪ್ರಿಯನಪ್ಪುದಂ ಸಲೆ ತೋಜೆದಂ: ಪಂಪಭಾ, ೧. ೪೩) 

ಬಾಳಕುಜ - ಎಳೆಯ ಗಿಡ (ನಿಶ್ಚಲತನು ಬಾಳಕುಜ೦ಗಳ 
ಪಲವಜ ನಡುವಿರ್ದ ಕಲ್ಪಕುಜಮನೆ ಪೋಲ್ತಂ: ಆದಿಪು, ೯. 
೮೨) 

ಬಾಳಕೇಳಿ - ಮಗುವಿನ ಆಟ (ತೊಡರ್ದಮರ್ದ ಬಾಳವಣ್ಣದ 


ತುಡುಗೆ ಪಳಂಚಲೆವ ಪಂಚಜಡೆ 
ನೊಸಲೊಡಂಬಡುವರಳೆಲೆಯಿವಣಿಂ ಚೆಲ್ವಿಡಿದಿರ್ದುದು 
ಬಾಳಕೇಳಿ ಧರ್ಮಾತ್ಮಜನಾ: ಪಂಪಭಾ, ೨. ೪) 
ಬಾಳದಿನೇಶಬಿಂಬ - ಎಳೆಯ ಸೂರ್ಯ ಮಂಡಲ 
(ಬಾಳದಿನೇಶಬಿಂಬದ ನೆಚಲ್‌ ಜಲದೊಳ್‌ ನೆಲಸಿತ್ತೊ 
ಮೇಣ್‌ ಫಣೀಂದ್ರಾಳಯದಿಂದಮುರ್ಚಿದ ಫಣಾಮಣಿ 


ಮಂಗಳರಶ್ಮಿಯೋ: ಪಂಪಭಾ, ೧. ೯೬) 

ಬಾಳ ನೀರ್‌ - ಕತ್ತಿಯ ಕಾಂತಿ (ಆ ಪುಣ್ಯನದಿಯಂ 
ಎಯ್ದೆವಂದು ತನ್ನ ಬಾಳ ನೀರಂತೆ ಕಣಂಗಿ ಕರ್ಗಿದ ನೀರಂ 
ನೋಡಿ: ಪಂಪಭಾ, ೫. ೫೩ ವ) 

ಬಾಳಪ್ರವಾಳ - ಎಳೆಯ ಚಿಗುರು (ಪದೆದುತ್ತಂಸವಸಂತಶೋಭೆಗೆ 
ಭವತ್‌ ಬಾಳಪ್ರವಾಳೋಲ್ಲಸನ್ಮದುಪುಷ್ಪಸ್ತಬಕ೦ಗಳಂ 
ಪಣೆದೆವು: ಆದಿಹು, ೧೧. ೧೩೪) 

ಬಾಳರವಿ - ಎಳೆಯ ಸೂರ್ಯ (ಬಾಳರವಿ ತನ್ನಯ ಸೋಗಿಲ 
ಮೇಗೆ ರಾಗದಿಂ ಪೊಡರ್ವುದಂ ಅಂತೆ ದಿಕ್ಕರಿಗಳ್‌ 
ಅಂಬುಜಪತ್ರಾಂಬುವಿ೦ ಬೆಡಂಗಡಸಿರೆ ಮಜ್ಜನಂಬುಗಿಪುದಂ 
ಸತಿ ಕಂಡೊಸೆದಳ್‌ ನಿಶಾಂತದೊಳ್‌: ಪಂಪಭಾ, ೧. ೧೪೦) 

ಬಾಳವಣ್ಣ - ಕತ್ತಿಯ ಬಣ್ಣ, ನೀಲಿ (ತೊಡರ್ದಮರ್ದ 
ಬಾಳವಣ್ಣದ ತುಡುಗೆ ಪಳಂಚಲೆವ ಪಂಚಜಡೆ 


೭೯೬ 


ನೊಸಲೊಡಂಬಡುವರಳೆಲೆಯಿವಜಿಂ ಜೆಲ್ವಿಡಿದಿರ್ದುದು 
ಬಾಳಕೇಳಿ ಧರ್ಮಾತ್ಮಜನಾ: ಪಂಪಭಾ, ೨. ೪) 

ಬಾಳ ಬಾಯ್‌ - ಕತ್ತಿಯ ಅಲಗು (ಬಾಳ ಬಾಯೊಳ್‌ 
ಕಿಚೆದೆಡೆಯೊಳ್‌ ನಡೆಯಬರ್ಕುಮಲ್ಲದೆ .. . ಆರ್ಹತದೊಳ್‌ 
ನಡೆಯಬಾರದು: ಸಮಯಪ, ೧೫. ೫೫) 

ಬಾಳಮೃತಿ - ಸಮ್ಯಕ್ತ್ವವನ್ನು ಪಡೆಯದೆ ದುಡುಕಿ ಮಾಡಿಕೊಳ್ಳುವ 
ಆತ್ಮಹತ್ಯೆ (ಅತಿವಯನಾಗಿ ಬಾಳಮೃತಿಯಿಂದಟೆದಂದಿನ 
ಮೂರ್ಪವೃತ್ತಿ ಪಂಡಿತಮತಿಯಿಂದಮಲ್ಲದೆ ಅದು ನೀಗದು: 
ಶಾಂತಿಪು, ೭. ೪೦) 

ಬಾಳವಂದ — [ಬಾಲಬಂಧ] ಮಕ್ಕಳ ಉಡುಪು 
(ಜಿನಗಂಧೋದಕದಿ೦ ಬಾಳನನಾಗಳ್ಳಿಸಿಸಿ ಬಾಳವಂದಂಗಳಂ 
ಒಯ್ಯನೆ ತುಡಸಿದಾಗಳ್‌ ಆ ಶಿಶು ಜಿನಶಿಶುವೆಂಬಿನೆಗಂ ಏಂ 
ಮನಂಗೊಳಿಸಿದುದೋ: ಸುಕುಮಾಚ, ೧೦. ೩೪) 

ಬಾಳವತ್ಸ - ಎಳೆಗರು (ಅತಿರುಚುರ ಬಾಳವತ್ನಾನ್ವಿತ ಗೋಕುಲದಿಂ 
ಎಸೆಗು೦ ಆವನ ಮನೆ ಭೂನುತನ೦ ಆ ಮಹಾತ್ಮನೆಂಬರ್‌: 
ಸಮಯಪ, ೯. ೬೫) 

ಬಾಳಮತಿ - [ಜೈನ] ಹುಡುಗುಬುದ್ಧಿ[ಯವನು], ಮೂರ್ಪ (ಆ 
ಕೊಳನನದಂ ಬಾಳಮತಿ ಪುರುಷರತ್ನದ ಪೇಳಿಗೆಯಂ 
ಮುಚ್ಚುವಂತೆ ಮುಚ್ಚಿದನ೦ಗದಿಂ: ಶಾಂತಿಷು, ೮. ೫೦) 

ಬಾಳಮೃಣಾಳ - ತಾವರೆಯ ಎಳೆಯ ದಂಟು (ಮುತ್ತಿನ 
ಸೂಸಕ೦ಗಳ೦ ಬಾಳಮೃಣಾಳಮೆಂದೆ ಕರ್ದುಕಲ್‌ ಬಗೆಗುಂ 
ಕಳಹಂಸಪೋತಕಂ: ಮಲ್ಲಿನಾಪು, ೨. ೬೧) 

ಬಾಳರ - ಕತ್ತಿ ಮಸೆಯುವ ಅರ (ಗಾಳದ ಡೊಂಕಿಯಗ್ರಮನೆ 
ಬಾಳರನಿಂ ಪಿಡಿದರ್ದುಆರ್ದದಿ೦ ಜಾಳಿಸಿ ಜಾಲಮಂ 
ಬಿಸಿಲೊಳಿಕ್ಕುವ ಶಬರರರ್ಕಳಿನಿಂತೆಸೆದತ್ತು ಪಕ್ಕಣಂ: 
ಶಾಂತೀಶ್ವಪು, ೩. ೭೪) 

ಬಾಳವಂದ - [ಬಾಲ ಬಂಧ] ಮಕ್ಕಳ ಉಡುಪು (ಪಲವಂದದ 
ಚಂದದ ಬಾಳವಂದಮೊಪ್ಪಿರೆ ಪಿತ್ಯಮಾತೃಗಳ್ಗೆ ಪಡೆದರ್‌ 
ತನಯರ್‌ ನಯನೋತ್ಸವಂಗಳಂ: ಪಂಪರಾ, ೩, ೧೪೧) 

ಬಾಳವಚ್ಚ - ಮಕ್ಕಳ ಉಡುಪು (ರಕ್ಕೆವಣಿ .. .. ಮೊಕ್ಕಳಗಾಡಿಗೆ 
ಜಡೆ ಸೊಡರ್ವಕ್ಕಿನ ಬೊಟ್ಟಿಂಬ ಬಾಳವಚ್ಚದಿನೆಸೆದಂ: 
ಪುಷ್ಪದಂಪು, ೪. ೪೯) 

ಬಾಳವಿದ್ಯೆ - ಎಳವೆಯಲ್ಲಿ ಕಲಿತ ವಿದ್ಯೆ (ಗಾ೦ಧರ್ವಮೆಂಬುದೆಮ್ಮ 
ಬಾಳವಿದ್ಯೆ ಅದಜಸಾಳೆಮ್ಮಂ ರಂಜಿಸುವಂರ್‌ ಪೌಢರಿಲ್ಲ: 
ಶಾಂತಿಷು, ೨. ೨೧ ವ) 

ಬಾಳಶಶಾಂಕಮೌಳಿ - ಬಾಲಚಂದ್ರನನ್ನು ತಲೆಯಲ್ಲಿ 
ಧರಿಸಿದವನು, ಶಿವ (ಬರಮಂ ಬಾಳಶಶಾಂಕಮೌಳಿ ಕುಡೆ 
ಪೆತ್ತ ಒಂದುರ್ಕಿನಿಂದ ಓವದೆ ಆಂತು ರಣೋತ್ಸಾಹದಿಂ: 
ಪಂಪಭಾ, ೧೧. ೧೧೭) 

ಬಾಳಾಗಮ - ಕತ್ತಿಯ ವಿದ್ಯೆ (ಚಾರಿಸಿ ಬಾಳಾಗಮಮಂ 
ಅವತಾರಂಗೆಯ್ದಂತೆ ಕಾಲದಂತಕನನೆ ಪೋಲ್ತು ಆರುತ್ತುಂ 
ಕವಿವ ಅದಟರಂ ಓರೊಂದೋರೊಂದೆ ಪೊಯ್ದು ಕೊಂದರ್‌ 
ಪಲರಂ: ಪಂಪಭಾ, ೧೦. ೮೩) 


ಬಾಳಾತಪ - ಎಳೆಬಿಸಿಲು (ನೂತನಮಣಿಭೂಷಣ ಬಾಳಾತಪ 
ಸಿತಮಣಿಮರೀಚಿ ಚಂದ್ರಾತಪ ಪಿಷ್ಟಾತಕಪರಾಗ 
ಪಿಂಜರಿತಾತಪಮಯವಾದುದು ಆ ಧರಾಧಿಪಭವನಂ: 


ಆದಿಷು, ೭. ೧೧೫) 


ಬಾಳಿ - ವಾಲಿ [ಇಂದನ ಮಗ] 
ಭುಜಬಲಶಾಳಿಯನೋಡಿಸಿ ಸಹಸ್ರ ಬಾಹುವನ್ನಿನ್ನಾರ್‌ 
ಬಾಳಮಸೆಯಿಂ ದಶಾನನ ಕೀಟ್ಮ್ಮಾಡುವರೊ 
ನೆಲದೊಳುಳ್ಳರಸುಗಳಂ: ಪಂಪರಾ, ೧೪. ೧೯೮) 

ಬಾಳಿಸು - ನಟ್ಟ (ಪೇರುರದೊಳ್‌ ನೆಲಸಿದ ಲಕ್ಷ್ಮೀಕರಿಣಿಗೆ 
ಬಾಳಿಸಿದ ರನ್ನದಮಳ್ಗ್ಳಂಬದವೋಲ್‌: ಯಶೋಧಚ, ೨. ೮) 

ಬಾಳು - ಕತ್ತಿ (ಅನ್ನೆಗಂ ನಕುಳನು೦ ಅಂಕವಣೆಯುಂ ಬಾಳುಂ 
ಬಾರುಂ ಚಮ್ಮಟಗೆಯುಮಂ ಒರ್ವ ಕೀಟಾಳಿಂ 
ಪಿಡಿಯಿಸಿಕೊಂಡು ಬಂದು: ಪಂಪಭಾ, ೮. ೫೪ ವ) 

ಬಾಳುಡಿ - ಕತ್ತಿಯ ತುಂಡು (ಬಾಳುಡಿ ಪಾಜೆ ಬೀಲ್‌ 
ಪಗಲುಳ್ಳದವೊಲ್‌ ರುಧಿರಂ ದಿಗಂತಮಂ ಮೇಳಿಸಿ 
ಭಯಂಕರಮಾಯ್ತು ತುರಂಗ ಸ೦ಗರಂ: ಪಂಪರಾ, ೧೩. 
೬೩) 

ಬಾಳುಳ್ಳ - ಕತ್ತಿಯ ರುಳಪು, ಬಾಣದ ಚೂರು (ಇಸಲೆಂದಿರ್ದ 
ಧನುರ್ಬಲಂ ಪೊಳೆವ ಬಾಳುಳ್ಳಂಗಳಂ ಪೋಲೆ: ಆದಿಷು, 
೧೪. ೧೦೦) 

ಬಾಳೆ - ಒಂದು ಬಗೆಯ ಮೀನು (ಪೊಅಪೊಣ್ಣುವ ಕಣ್ಣ ಬೆಳ್ಳುಂ 
ಓಪರ ಮನದೊಳ್‌ ತೆಐಣಂಬೊಳೆವ ಬಾಳೆಗಳಂತಿರೆ: ಆದಿಪು, 
೧೧. ೪೬); ಹೆಣ್ಣುಮಗು [ಬಾಲೆ] (ಅದ೦ ವಿದಾರಿಸಿ 
ನೋಟ್ದನ್ನೆಗಂ ಬಾಳೆಯ ಗರ್ಭದೊಳಿರ್ದ ಬಾಳೆಯಂ 
ಬಾಳನುಮಂ ಕಂಡು: ಪಂಪಭಾ, ೧. ೬೮ ವ) 

ಬಾಳೆಗಣ್‌ - ಮೀನಿನಾಕಾರದ ಕಣ್ಣು (ಪೊಳೆದೊಪ್ಪೆ ಬಾಳೆಗಣ್‌ 
ಬಿಸಜಮಖಂ ಮರುಚ್ಚಳಿತಮೊಂದೆ: ಶಬಶಂವಿ, ೨. ೫೩) 

ಬಾಳೆವಾಯ್‌ - ಒಂದು ಬಗೆಯ ಆಭರಣ (ಕಳನೂಘಮುರಂ 
ಒತ್ತುಡೆ ಗೆಜ್ಜೆ ಬಾಳೆವಾಯ್‌ ಸಂಜನಿತ ಅತಿಮುಗ್ಧವದನಂ: 
ವರ್ಧಮಾಪು, ೧೨. ೫೯) 

ಬಾಳೇಂದುಚೂಡಾಮಣಿ ದ ಬಾಲಚಂದ್ರನನ್ನೇ 
ತಲೆಮಣಿಯಾಗುಳ್ಳವನು, ಶಿವ (ತಪೋಧನರೆಲ್ಲಂ ನೆರೆದು 
ಬಂದು ಕೈಲಾಸದೊಳ್‌ ವಿಳಾಸಂಬೆರಸು ಗಿರಿಜೆಯೊಳ್‌ 
ತಳ್ಳಿರ್ದ ಬಾಳೇಂದುಚೂಡಾಮಣಿಗೆ: ಪಂಪಭಾ, ೮. ೧೦ ವ) 

ಬಾಳೇಂದುಮೌಳಿ - ಬಾಲಚಂದ್ರನನ್ನು ತಲೆಯಲ್ಲಿ ಧರಿಸಿದವನು, 
ಶಿವ (ಎಂದು ಬಾಳೇಂದುಮೌಳಿಯಂ ಸ್ತುತಿಸಿ: ಪಂಪಭಾ, ೪. 
ತು 

ಬಾಳೆಮೀನ್‌ - ಬಾಳೆ, ಒಂದು ಬಗೆಯ ಮೀನು (ಕೈಯಿಂ 
ಬರ್ದುಂಕಿ ತೊೌೆಯೊಳಗೆ ಬಿಟ್ಳಾಡದನೊಂದು 
ಬಾಳೆಮೀನ್‌ ನುಂಗಿ ಗರ್ಭಮಂ ತಾಳ್ಚಿ: ಪಂಪಭಾ, ೧. ೬೮ 
ವ) 

ಬಾಳ್ಳೊಗೆ - ಕತ್ತಿಯ ಹೊಗೆ (ಬಾಳ್ವಾಳ್ಗಳ ಘಟ್ಟಣೆಯೊಳ್‌ ಬಳ್ಳಳ 
ಬಳೆದೊಗೆದು ನೆಗೆದ ಕಿಡಿಗಳ ಬ೦ಬಲ್ಲಳ್ಳೆರಸು ಪೊಳೆದು 
ನೆಗೆದುದು ಬಾಳ್ಜೊಗೆ ಕಾರ್ಮುಗಿಲ ಬಳ್ಳಿಮಿಂಚುಳ್ಳುವವೋಲ್‌: 
ಪಂಪಭಾ, ೧೦. ೮೪) 

ಬಾಟಿಕ್‌ - ಜೀವಿಸು (ಅರಾತಿಗಳ್ಗಳ್ಳಿ ತನ್ನ ಕುಲಮಂ ಚಲಮಂ 
ದೊರೆಯುಂ ಕಿಡೆ ಬಾಟ್ವಂತು ಗಂಡರೂಪಿನೊಳ್‌ ಗಂಡನಲ್ಲು 
ಪೆಂಡಡತಿಯೆ ವಲಂ: ಆದಿಪು, ೧೨. ೯೬); ಜೀವನಾಧಾರ, 
ಜೀವಿಕೆಯ ಸಂಪತ್ತು (ಪಣೆವಿಡಲಣಮೀಯದವರಂ 
ಅವರ್ಗಳ ಬಾಳ್‌ ನಿಚಿಸಲ್‌ ಬಗೆದೈ ಕರಮೆನೆ ಉಣದೆ 
ಇರ್ಕುಮೆ ನಿನ್ನ ಪೇಟ್ಬ ಧರ್ಮಶ್ರವಣಂ: ಪಂಪಭಾ, ೯. 
೪೫); ಬದುಕು (ಶಂಕಾತಂಕದ ಸುತ್ತಿನೊಳಗುಟೆದುಟೆ ನಮೆವ 


(ಬಾಳಿಯನಂಜಿಸಿ 


೭೯೬ 


ಬಾಟು೦ ಬಾಟ್‌: ಕರ್ಣನೇಮಿ, ೧೩. ೬೪) ಸೀಳು 
(ಕರಗಸಗಳಿಂದ೦ ಮರನ೦ ಪೋಟ್ಪಂತೆ ಕೆಯ್ಯಂ ಕಾಲನಗಲ್ಲಿ 
ಪಿಡಿದಡಸಿ ಕಟ್ಟಿಯುದ್ದಂಬಿಡಿದು ಬಾಟ್ವುದುಂ: ವಡ್ಡಾರಾ, ಪು 
೧೨೭, ಸಾ ೧೫) 

ಬಾಟಿ - ಲಾಮಂಚ (ಕಮಲದ ಸರಂಗಳಿಂ ಬಾಲದ 
ಬಿಜ್ಜಣಿಗೆಗಳಿ೦ ಬಿತ್ತರಿಪ .. . ಲತಾಮ೦ಟಪಮಂ೦ ಪೊಕ್ಕು: 
ಕುಸುಮಾಕಾ, ೧. ೧೫೭ ವ) 

ಬಾಟೆಸು - ಬದುಕಿಸು, ಪೋಷಣೆ ಮಾಡು (ರಸಂ ತಿಂದ ಮೆಯ್ಗೆ 
ತಕ್ಕ ಪ್ರತೀಕಾರದ ಮರ್ದುಗಳ೦ ಮಾಡಿಯಾತನಂ ಬಾಚಟಿಸಿ 
ಕಟುಪಿದಂ: ವಡ್ಡಾರಾ, ಪು. ೧೮೭, ಸಾ. ೧೯) 


ಬಾಲುಕ - ಸೀಳಿ ಒಣಗಿಸಿದ ತರಕಾರಿ (ಒಂದರ್ಥಕ್ಕೆ 
ಬಾಟುಕವೆಂದು ಸೀಳ್ಪೊಣಗಿ ಬಾಳ್ಬ ಶಾಕಂ: ಶಬ್ದಮದ, ೩೩ 
ವೃತ್ತಿ, ೧೦೨) 

ಬಾಲುಕಮಾಗು - ಒಣಗಿಹೋಗು, ಸತ್ವಗುಂದು (ಒಂಬತ್ತು 
ತಿಂಗಳು ಬತ್ತಿ ಬಾಟುಕವಾಗಿ ಪೊತ್ತ ಬೇನೆಯಂ ಪೆತ್ತ 


ಬೇನೆಯುಮಂ ತಿನಲಾಜ್‌ಂ: ನೇಮಿನಾಪು, ೭. ೩೫ ವ) 


ಬಾಟಕಿ - ಬಾಳೆಯ ಮರ (ಭೀಮಸೇನಂ ಬಾಟಿಿಯ 
ಚೆಲ್ವನಪ್ಪ ಬನಮಂ ಕಾಡಾನೆ ಪೊಯ್ದಂತೆ ಪೊಯ್ದಿನಿಸುಂ 
ಮಾಣದೆ ನೀಚಕೀಚಕನಿಕಾಯಧ್ವಂಸನಂ ಮಾಡಿದಂ: 
ಪಂಪಭಾ, ೮. ೮೦) 

ಬಾಲಕಿವಾಟಕಿ — ಬದುಕಿರುವಾಗಲೇ (ಬಾಟ್‌್‌ವಾಟ್‌ 
ತಿದಿಯುಗಿವರುಂ೦ಂ ಮಿಡುಮಿಡುಕೆ ಬಡಿತಂಗಾಸುವರುಂ: 


ಆದಿಪು, ೫. ೮೫ ವ) 
ಬಾಲಕ್ಕಿ - ಬದುಕು (ಸತ್ತೊಡೆ ಪುಟ್ಟರೆ ತನಗಿದೇಕೆ ಬಾಟ್ಕ್‌ಯ 
ಮೋಹಂ: ಧರ್ಮಾಮೃ, ೪. ೫೦), ಆಯುಸ್ಸು (ನೆಜ್‌ 


ಬಾಟ್ಕ್‌ಯೊಳಾದ ತೃಷ್ಣೆಯಂ ಪರಿಹರಿಸಲ್ಕಂ ಆರ್ಗಂ 
ಅಜೆದಾಗಿಯುಂ: ಕಾದಂಬ, ೫. ೧೯೧) 
ಬಾಟಕ್ಕಿಗೊಡು — ಬದುಕಿಗೆಂದು ಉಂಬಳಿ ಕೊಡು 


(ಕರುಣಾಗ್ರಾಮಮ೦ ಈ ಮಾಮರಕ್ಕೆ ಮಧು ಬಾರ್ಳಕೆಗೊಟ್ಟು 
ಪಿಸುವಲಗೆಗಳಿ೦ ಬರೆದೆತ್ತಿದ ಶಸನಕೇಂ ದೊರೆಯಾದುವೊ 
ಸೊನೆಯ ಪನಿ ಪಗಿಲ್ತೆಳದಳಿರ್ಗಳ್‌: ಮಲ್ಲಿನಾಪು, ೬. ೨೧) 

ಬಾಲ್ಲಂಬ - ಆನೆ. ಕಟ್ಟುವ ಕಂಬ (ನುಣ್ಣೊಡೆಯೆಂಬ 
ಹೊಂಬಾಟ್‌ಯ ಬಾಳ್ಗಂಬ೦ ಅಲರ್ಗಣೆಯನೆಂಬ 
ಸೊರ್ಕಾನೆಯ೦ ತೊಲಗಲೀಯದೆ ನಿಲಿಸೆಯುಂ: ಕಬ್ಬಿಗಕಾ, 
೯೭ ವ) 

ಬಾಟ್ಗಿದಿ - ಪ್ರಾಣಸಂಕಟ (ಕೋಳ್ಗುದಿ ಬಾಟ್ಗುದಿಯಾಗಿ ಬೇವ 
ದಳ್ಳುರಿಗಳ ಮಾಲೆಗೊಂಡ ಬೆಳಗಿ೦ ಬೆಳಗಾಯ್ತೆರಡುಂ 
ಬಲಂಗಳೊಳ್‌: ಅನಂತಪು, ೧೧. ೯೭) 

ಬಾಲಕ್ಬೊಂಪ - ಬಳ್ಳಿಮಾಡ (ಪಸುರ್ಪೆಸೆವ ಬಾಲಸ್ಥಾಂಪಕ್ಕಂ 
ಒಂದೊಂದೆ ತಣ್ಣನಿಯೊಳ್‌ ಕೋಡಿಸುತಿರ್ಪ ಬಿಜ್ಜಣಿಗೆಗಂ 
ಪಕ್ಕಾಗದೇಂ ಪೋಪರೇ: ಆದಿಷು, ೧. ೭೫) 

ಬಾಲಕಿ - ಪ್ರಯೋಜನ (ಮುಳಿಸಜೆದು ಅಂಜಿ ಬಾಟ್‌ಯಣಿದಿತ್ತು 
ಮನಂಗೊಳೆಯು೦ ಕನಲ್ವುದರ್ಕಳವಿಯು೦ ಅಂತುಂ ಇಲ್ಲ: 
ಪಂಪಭಾ, ೪. ೯೮) ಇಷ್ಟ (ನಾಲ್ಕು ವೇದಂಗಳೊಳ್‌ 
ನಾಲ್ಕುಂ ಯಚಂಗಳಂ ಪೇಟ್ದು ಸಿತ 
ದೂರ್ವಾಂಕುರವಿಮಿಶ್ರ೦ಗಳಪ್ಪ ಶೇಷಾಕ್ಷತೆಗಳಂ ಕೊಟ್ಟು 
ಮುಂದೆ ನಿಂದನಂ ನಿಮಗೆ ಬಾಬ್‌ಯಪ್ಪುದಂ ಬೇಡಿಕೊಳ್ಳಿಂ 
ಎನೆ: ಪಂಪಭಾ, ೫. ೭೦ ವ) ಕಾರ್ಯ, ಕೆಲಸ 
(ಬಾಟೌಯುಳ್ಳೊಡೆ ನೀನೆ ಬರ್ಪಂತುಟಾದುದೆ ಪೇಟ ನೀಂ 


ಬಟೆಯಟ್ಟಲಾಗದೆ ಕೆಮ್ಮನಿನ್ನೆಂತು೦ ಏಂ ಮನೆವಾಟ್‌ಯಂ 
ಬೆಸಸಲ್ಕೆ ಬಂದೆಯಿಳಾಧಿಪಾ: ಪಂಪಭಾ, ೧೨. ೮೯); ಗುರಿ, 
ಗಮ್ಮಸ್ಥಾನ (ಎನಗೆ ಇಂ ರಾಜ್ಯಮೆ ಬಾಟೌಯಲ್ತು ಹರಿಗಂಗೆ 
ಉತ್ಸಾಹದಿಂ ಪಟ್ಟಬಂಧಮಂ ಮಾಡುವಂ: ಪಂಪಭಾ, ೧೪. 
೧೧) ಕೆಲಸ, ಉಪಯೋಗ (ಏ ಬಾಲ್‌ಗೆ ಬಂದರಿಲ್ಲಿಗಿವರ್‌ 
ಎಂದಾರಯ್ವಂ: ಕರ್ಣನೇಮಿ, ೧. ೭೭) 

ಬಾಲಕಿಗೆಯ್‌ — ಆಸೆಪಡು (ಇಂದುಗತಿಯಂತೆ 
ರಾಜ್ಯಮನೊಂದರ್ಕ೦ ಬಾಲ್‌ೆಗೆಯ್ಯದಾದನೊ ತೊಜ್‌ದಂ 
ಮಂದರಧೈರ್ಯಂ ನೃಪಂ: ಪಂಪರಾ, ೬. ೨೪); ಲೆಕ್ಕಿಸು 
(ಕೀರ್ತಿಗೆ ದೆಸೆ ಸಾಲವೆಂಬಿನೆಗಂ ಅರ್ಣವ ಮೇಖಲೆಯಂ 


ಧರಿತ್ರಿಯಂ ಬಗೆಯನೆ ಬಾಟ್‌ಗೆಯ್ಯನೆ ರಾಘವಂ: 
ಪಂಪರಾ, ೬. ೧೧೨) 
ಬಾಲಕ ಮಾಡು - ಉದ್ಯೋಗ ಮಾಡು (ಪುದ್ಗ್ಧಳಮಂ 


ಬಾಟೌಮಾಡಿ ಪೊರೆಯರ್‌ ಜೈನರ್‌: ಸಮಯಪ, ೬. ೩೧) 

ಬಾಟಿಕಿಯವ - ಆಳು, ಸೇವಕ (ಸನ್ನಣಂದುಡುವ ಪಣ್ಣುವ 
ಬಾಟೌಯವಂದಿರಂ ಮರುಳ್ಗೊಂಡವೊಲ್‌ ಊಳ್ಳ ಬಗ್ಗಿಸುವ: 
ಪಂಪಭಾ, ೧೦. ೪೯) 

ಬಾಟಕಿಯಾಗು -  ಉಪಯುಕ್ತನಾಗು (ಅರಸುಂಗೆಯ್ದಾತಂಗೆ 
ಎಂತಪ್ಪನುಂ ಬಾಟೌಯಾಗದನಿಲ್ಲಂ: ಪಂಚತಂತ್ರ, ೮೭ ವ) 

ಬಾಲ್ಡಲೆ - ಜೀವಂತ ಸೆರೆಯಾಳು (ಧುರದೊಳ್‌ ಬಾಟಏಲೆದಂದು 
ಅಂಬರಚರರಂ ಕರೆದು ಪೇಟ್ಟು ಕಳಿಪಿದಂ 
ತದಾತ್ಮಜಸಹಿತಂ: ಆಚವರ್ಧ, ೮. ೭೩) 

ಬಾಟ್ಬಲೆವಿಡಿ - ಬಾಟ್ಚಲೆಗೊಳ್‌ (ತಾರಗೆಗಟಿಯೆ ನೆಯ್ಬಿಲ್‌ ನೀರಂ 
ಪುಗೆ ಕೂಡೆ ಮರ್ಬು ಮೆಯ್ವೆರ್ಚೆ ಕಡಲ್‌ ನೀರೋಡುವಿನಂ 


ಪೆಜ್‌ಯಂ ಬೀರದಿನಾ ಗೊರವನೆಯ್ದೆ ಬಾಖ್ಬ್‌ಲೆವಿಡಿದಂ: 
ಕಬ್ಬಿಗಕಾ, ೧೧೭) 

ಬಾಲಕ್ಕಿಣ - ದೇಹದಿಂದ ಆಗ ತಾನೇ ಹೊಮ್ಮಿದ 
ಕೊಬ್ಬು(ಕೆರುಳ್ಳಿಣಿಲ ಪೊರಟ್ಟ್‌ ರುಂಡದಡಕಿಲ್‌ ನರದುರ್ಬು 
ಕಪಾಲದೋಳಿ ಬಾಲ್ಡ್‌ಣದೆಡೆ ಖಂಡದಿಂಡೆ ಬಿಸುನೆತ್ತರ 


ಪೆರ್ಜೊನಲ್‌ ಅರ್ಬಿಸಲ್ಕೆ ಮಾರ್ಗಣಾಘಾತದಿ೦ ಕವಿಸಿದಂ 
ವಿರೋಧಿಸೈನ್ಯಮಂ: ಜಗನ್ನಾವಿ, ೭. ೮೪) 

ಬಾಲಕ್ಕಿಲ - ಫಲವತ್ತಾದ ಭೂಮಿ (ಫಲಭರದಿಂ ಅಲ್ಲಾಡುವ 
ಬಳ್ಳಿವನದ ಬಾಲ್ಡ್‌ ಲದಿಂ ತೆರಳ್ಬು .. .. ತಿಳಿಗೊಳನಂ ಕಂಡು: 
ಲೀಲಾವತಿ, ೮. ೮೦ ವ) 

ಬಾಟಕ್ಕೊದಲ್‌ - ಬದುಕಿನ ಬಂಡವಾಳ (ಅದು ಸುಖದೊಂದು 
ಪಿಂಡಂ ಅದು ಪುಣ್ಯದ ಪುಂಜಂ ಅದು ಅಂಗಜಂಗೆ 
ಬಾಟಸ್ಮೊದಲ್‌ ಅದು ಚಿತ್ತಜಂಗೆ ಕುಲದೈವಂ: ಆದಿಷು, ೭೪); 
ಜೀವನಸರ್ವಸ್ವ (ಒದವಿದ ಕೋಟಲೆಗಳ ಬಾಟ್ಕಾದಲೆನಿಸಿದ 
ಬಾರ್ತೆಗೆಟ್ಟ ಕೃತಂ: ಕಾದಂಬ, ೫. ೧೮೨); ತವರು 
(ಆದಿಮಧ್ಯ ಅವಸಾನಮೊಡಂಬಡೆ ತನ್ನೊಳಂ ಸಂತದೊಳಂ 
ಇದೇಂ ಬಸಂತದ ಅದಗುಂತಿಗೆ ಬಾಟಸ್ಮೊದಲಾಯ್ತೆ 
ಮಾಮರ: ಶಾಂತಿಪು, ೭. ೧೪೩) 

ಬಾಟಕ್ಕೊಸರ್‌ - ಗಟ್ಟಿ ಮೊಸರು (ಇದು ಬಾಟ್ಕೊಸರ್‌ ಇದು 
ಕಟಲ್‌ ಇಂತಿದು ರುಜಿವೆತ್ತಿರ್ದ ಪಾನಂ ಇದು ಮಜ್ಜಿಗೆ 


ತಾನಿದು ಶಿಖರಿಣಿ ಎನುತುಂ ತಿಂಬಿದಿಂಬಿ 
ತಂದೆಜಣದರಬಲೆಯರ್‌ ಸಿರ್ಪುಗಳಿಂ: ಸುಕುಮಾಚ, ೧೧. 
೩೧) 

ಬಾಟ್ವಿಂತು - ಬದುಕುವಷ್ಟರಮಟ್ಟಿಗೆ (ಪೂಣ್ಬು ನಿಲ್ಲದಿಕೆಯಿಂ 


ಬಾಟ್ಟಂತು ವಿಖ್ಯಾತ ಕೀರ್ತಿಯವೋಲ್‌ ಈ ಒಡಲ್‌ ಅಬ್ಬೆ 


೭೯೮ 


ಪೇಟೆಮ್‌ ಎನಗೇ೦ ಕಲ್ಪಾಂತರಸ್ಥಾಯಿಯೇ: ಪಂಪಭಾ, ೯. 
೮೪) 

ಬಾಟ್ವಿಂದರ್‌ -  [ಬಾಟ್‌+ಪಂದರ್‌] ಬಳ್ಳಿಮಾಡ (ಕಾಯ್ತ 
ಬಳ್ಳಿಗೌಂಗಿನ ಪಸುರ್ವಂದರುಮಂ ಪಣ್ತ ಮಧುರದಾಕ್ಷೆಯ 
ಬಾಟ್ಜ್‌ಂದರುಮ೦ ಇರ್ಕೆಲದೊಳಿಕ್ಕಿಸಿ: ನೇಮಿನಾಹು, ೩. ೧೦ 
ವ) 

ಬಾಟ್ವನೆ - ತವರುಮನೆ (ತಳಿರ ಜೊಂಪಮೆ ಬಾಟ್ದನೆ ಕಲ್ಪನಾಮೃತ 
ಆಹಾರಮೆ ಜೀವಿತಂ ತರಳಾಕ್ಷಿಗೆ: ಲೀಲಾವತಿ, ೯. 
೧೨೮) 

ಬಾಟ್ವೂ - ಹೊಸ ಹೂ (ಬಾಟ್ವೂಗಳಿಂ ನಿತ್ಯಪೂಜೆವಡೆದಂತಿರ್ದ 
ಜಿನಪ್ರತಿಮೆಯಂ ಬಂದಿದಿ: ಲೀಲಾವತಿ, ೭. ೧೦೧ ವ) 

ಬಾಟಿಕ್ತಿ - ಬಾಳುವೆ, ಬದುಕು (ಎಮ್ಮುಳ್ಳುದಂ ನೆಜ್‌ ಕೊಂಡೆಮ್ಮಯ 
ಬಾಟ್ಟೌಯೊಳ್‌ ನಿಜೆಸುವಂ ನೀಂ: ಪಂಪಭಾ, ೬. ೩೦) 


ಬಾಟಿಕ್ಷೀಲಿ - ಗಿಡಪೊದೆಗಳ ಬೇಲಿ (ಆ ಪೊಟಲ 
ಪೊಅವೊಟಲೊಳೆ ಕಅಂಗಿದ ಪೊಂಗೇದಗೆಯ 
ಬಾಟ್ಟೇಲಿಯಿಂದೊಳಗೆ ಮನಸಿಜಂಗೆ ಪಿಡಿದ 


ಪೀಲಿದಟ ಯಂತೆ: ಮಲ್ಲಿನಾಪು, ೨. ೨೪ ವ) 

ಬಿಂಕ - ಆಡಂಬರ, ವಿಲಾಸ (ತಮ್ಮ ಬೀರಮಂ ಬಿಂಕಮುಮಂ 
ತೆಣವುಂ ತೆಲ್ಲಂಟಿಯು೦ ಎಂದರಿಕೇಸರಿಗಾಗಳೀವವೋಲ್‌ 
ಬೆನ್ನಿತ್ತರ್‌: ಪಂಪಭಾ, ೩. ೭೨) 

ಬಿಂಗ - ದುಂಬಿ (ಯತ್ತಕ್ಕಿತ್ತಂ: ಖತು-ರಿತು .. .. ಭೃ೦ಗ೦- 
ಬಿಂಗ೦ .. .. ಭೃಂಗಾರಂ-ಬಿ೦ಗಾರಂ: ತಬ್ದಮದ, ೨೮೨ ಪ್ರ 

ಬಿಂಗಾರ - [ಭೃಂಗಾರ] ಕಾಗೆ ಬಂಗಾರ (ಯತ್ಪಕ್ಕಿತ್ವಂ: ಯತು- 
ರಿತು .. ೬ ಭೃಂಗಂ-ಬಿಂಗಂ ರ ಭೃಂಗಾರಂ-ಬಿಂಗಾರಂ: 
ಶಬ್ದಮದ, ೨೮೨ ಪ್ರ 

ಬಿಂಗಾರಿ - ತಗಡು (ತೊಡರ್ಚಿದ ರುಲ್ಲಿಗಳ ಕೀಲಿಸಿದ ಪೊನ್ನ 
ಬಿಂಗಾರಿಗಳ ಸಾಲ್ಗೊಳಿಸಿದ ಮಾಣಿಕದಿಂಡೆಗಳ: ರಾಜಶೇವಿ, 
೮. ೫ ವ) 

ಬಿಂಜ - [ವಿಂಧ್ಯ] ಅಡವಿ (ನಡೆವ ನಂಜಿನ ಬಿಂಜದಂತೆಯುಂ 
ಕರ್ಬಲಿಯ ಹಪಿಂಡಿನಂತೆಯುಂ ಅಗುರ್ವುಂ 
ಅದ್ಭುತಮುಂ ಆದುದು: ಪಂಪರಾ, ೪. ೫೪ ವ) 

ಬಿಂಜದಡವಿ - ವಿಂಧ್ಯಾಟವಿ, ವಿಂಧ್ಯದ ಕಾಡು (ಅಲ್ಲಿಂದಂ 
ನಡೆದರ್‌ ಬಿಂಜಮೆಂಬ ಬಿಂಜದಡವಿಯೊಳವರ್ಗಳ್‌: 
ಲೀಲಾವತಿ, ೬. ೧೯) 

ಬಿಂಜಮಾಣಿಕ - ವಿಂಧ್ಯಪರ್ವತದ ಮಾಣಿಕ್ಯ, ಒಂದು ಬಿರುದು 


(ತಲ್ಲಣದಿ೦ ಪೆಅದೆಗೆವ ಬಿದಿವೆಡಂಗನೆಂಬ 
ಬಿ೦ಜಮಾಣಿಕನೆಂಬ ಹರಿರಾಯನೆಂಬ ತೋರಹತ್ತನೆಂಬ 
ಚೌವಟಮಲ್ಲನೆಂಬ ಮುಜಿವ ರಕ್ಕಸನೆಂಬ 
ರಾಯದಲಸೂಜಗಸಕಾರನೆಂಬ ತನ್ನೊಡ್ಡಿನ ಪೇರಾನೆಗಳಂ 
ಕಂಡು: ಕಬ್ಬಿಗಕಾ, ೨೨೩ ವ) 

ಬಿಂಡಿವಾಳ - ಈಟಿ (ಮುಸಲ ಕಣಾಯ ಕಂಪನ ಮುಸುಂಡಿ 
ಬಿಂಡಿವಾಳ .... 


ಪಾಶಾಂಕುಶಾದಿ ಶಸ್ತ್ರಾಸ್ತಂಗಳೊಳ್‌ ಎಚ್ಚು: 
ಪಂಪರಾ, ೧೩. ೭೬ ವ) 

ಬಿಂದ - ಗುಂಪು (ಯತ್ಪಕ್ಕಿತ್ತ ವೃಂದಂ-ಬಿಂದಂ, ಮೃಗಂ-ಮಿಗಂ: 
ಶಬ್ದಮದ, ೨೮೨ ಪು 

ಬಿಂದು - ಆನೆಯ ಹಣೆಯ ಮೇಲಣ ಮಚ್ಚಿ (ಶಂಖ ಚಕ್ರ 
ನಂದ್ಯಾವರ್ತ ಸ್ವಸ್ತಿಕ ಧ್ವಜಾವರ್ತ ರಕ್ತಬಿ೦ದು ಉಚಿತನುಂ: 


ಆದಿಪು, ೧೨. ೫೬ ವ) ಅನುಸ್ವಾರ ಚಿಹ್ನೆ 


(ಬಿ೦ದುವನುಸ್ವಾರಂ ತಾನೆಂದಕ್ಕುಂ ಸೊನ್ನೆ ಮುತ್ತುವೋಲ್‌ 
ವೃತ್ತತೆಯಿಂ ಸಂದಿರ್ಪವಂತೆದಡಕಿಲ್ವೊಂದಿರೆ 
ಮಣಿಗೊಪ್ಪುವೋಲ್‌ ವಿಸರ್ಗಮೆನಿಕ್ಕುಂ: ಶಬ್ದಮದ, ೨೧); 
ತೊಟ್ಟು (ಜಲಲವಮದು ಬಿಂದು: ಅಭಿಧಾವ, ೧. ೪. ೧೪) 
ಬಿಂದುಕ - ಚಿತ್ರಗಳಿಗೆ ಬಣ್ಣ ಹಾಕುವ ಒ೦ದು ಕ್ರಮ (ಅನಿಲಕಂ 
ಪತ್ರಕಂ ಬಿಂದುಕಂ ಧೂಮ್ರಾವರ್ತನ೦ಂ ಉದ್ವರ್ತನಂ 
ಚಿತ್ರಪ್ರವರ್ತನ೦ ಎ೦ಬಾಹು೦ ಪ್ರಕಾರಮುಮಂ: ಮಲ್ಲಿನಾಷು, 
೫. ೪೨) 
ಬಿಂದುವಿಡು 
ಬಿಂದುವಿಡುತಿರ್ಮದು ಸುಯ್ಯೆಲರ್‌: ಕಾದಂಬ, ೮. ೪೭) 
ಬಿಂಬ - ಮಂಡಲ (ಬಿಂಬದೊಳಗಿರ್ಪ ಜಿನಪ್ರತಿಬಿಂಬಕ್ಕೆಳೆಯಿಂದೆ 
ಪೆರ್ಜಿ ಕಣ್ಣೆಂಜಲ್ಲಿಗಿಂದಂ ಬಿಗಿದ ಪೊನ್ನ ಕಾಹಳೆಯಿಂಬಿನಂ 
ಎಸೆದಂ ಮೃಗಾಂಕನರ್ಧೋದಯದೊಳ್‌: ಅನಂತಪು, ೭. 


೮೦); ತೊಂಡೆಯ ಹಣ್ಣು (ತೊಂಡೆ ದಲೋಷ್ಠೀ 
ಬಿಂಬಂತುಂಡಿ ಸಮಾಭಿಖ್ಯಂ: ಅಭಿಧಾವ, ೧. ೮. ೨೯) 
ಬಿಂಬಫಲ — ತೊಂಡೆಯ ಹಣ್ಣು (ಕಮನೀಯದ 


ಬಿ೦ಬಫಲೋಷ್ಠದಿ೦ಪು ಮೇಣಾದುದೆನುತ್ತೆ ಬಣ್ಣಿಸೆ ಬುಧಾವಳಿ 
ಕೀರ್ತಿಪೆಂ ಈ ಪ್ರಬಂಧಮಂ: ಉದ್ಭಟಕಾ, ೧. ೩೫) 

ಬಿಂಬಾಧರ - ತೊಂಡೆಹಣ್ಣಿನ ತುಟಿ (ನಗೆಗಣ್‌ ಸೋರ್ವ 
ಕದುಷ್ಣವಾರಿಚಯದಿ೦ಂ ಬಿಂಬಾಧರಂ ನಾಡೆ 
ಬೆಡಂಗುಗೆಟ್ಟು: ಪಂಪಭಾ, ೪. ೬೮) 

ಬಿಂಬಾಧರೆ - ತೊಂಡೆಯ ಹಣ್ಣಿನಂತೆ ಕೆಂಪಾದ ತುಟಿಯುಳ್ಳವಳು 
(ಈ ಧರೆಯ ಪೆಂಡಿರುದ್ದ ಪಯೋಧರೆಯ ಮನೋಜರಾಗ 
ರಸಪೂರಿತ ಬಿಂಬಾಧರೆಯ ಕಂಬುಕಮ್ರಶಿರೋಧರೆಯ 
ಬೆಡಂಗನಾರುಮೇನೆಯ್ದುವರೇ: ಆದಿಷು, ೪. ೪೬) 

ಬಿಂಬಿಸು - ಪ್ರತಿರೂಪ ಉಂಟುಮಾಡು (ಕರ್ಣೋತ್ಸಲಂಗಳ್‌ 

ಕಪೋಲಬಿಮಬದೊಳ್‌ ಬಿಂಬಿಸೆಯುಂ: ಕಾದಂಬ, ೧. ೫೮ 

ವ) 
- ಇನ್ನೂ ತಾಯ ಕಾಲು ಕುಡಿಯುವ ಆನೆಯ ಮರಿ 
(ಅಪಹಸಿತ ಬಿಕ್ಕಪೋತಕಳಭ ಜನಕಲ್ಯಾಣಯೌಧತರಪ್ರಾಯ 
ಗಜಯೂಥಕೋಳಾಹಳಾರಾಬದೊಳ್‌: ವರ್ಧಮಾಷು, ೫. 
೬೨ ವ) 
ಬಿಕ್ಕನೆ - ಬಿಕ್‌ ಎಂದು, ಬಿರಬಿರನೆ (ಡೊಕ್ಕನೆ ಸುರಿಗೆಯೊಳ್‌ 
ಉರಮಂ ಬಿಕ್ಕನೆ ಬಿರಿಯಿಜೆದು ಬರಿಯಗಲನೊತ್ತಿ ಮನಂ 
ಕೊಕ್ಕರಿಸದೆ ಬೆಲಗಸೆಯಿ೦ ಅಳುರ್ಕೆಯೆ ಮೊಗೆಮೊಗೆದು 
ನೆತ್ತರಂ: ಪಂಪಭಾ, ೧೨. ೧೫೩) 

ಬಿಕ್ಕಿ -  ಸೊಳ್ಳೆ[ಯಂತೆ] ಗುಂಯ್‌ಗುಡು (ತಲೆದೂಗಿ 
ಬಿಕ್ಕಿರಿವವೊಲ್‌ ಮೊರೆವ ಗೀತದಿಂ: ಕಾದಂಬ, ೮. ೪) 

ಬಿಕ್ಕು - ಗಂಟಲು ಕಟ್ಟು (ಜಿನಂ ಬಿಕ್ಕುವ ತೇಂಖುವ ತೇಗುವ 
ಕಂಟಳಿಸುವ ಅಖಿಳವಿಕೃತಿಗೆ ಸಲ್ಲಂ: ಪುಷ್ಪದಂಪು, ೧೨. 
೯೪); ಗದ್ಗದಿಸು (ಬಿನ್ನಪಂಗೆಯ್ವ ಒಕ್ಕಲಿಗನಂತೆ ಬಿಕ್ಕುತ್ತುಂ: 
ಧರ್ಮಾಮೃ, ೧. ೧೧೬ ವ) ಉಸಿರೆಳದುಕೊ (ಕೆಲರ್‌ 
ಕುದುಕುಳಿ ರಕ್ಕಸರ್‌ ಬಿಸುಗೆಗಳ್ಳೆರಸು ಉಗ್ರ ಮಹಾಗಜಂಗಳಂ 
ಚದುರ್ಗಿಡೆ ನುಂಗಿ ಬಿಕ್ಕಿ ಕುಡಿದರ್‌ ಬಿಸುನೆತ್ತರ 
ಕಾಟ್ದುರಂಗಳಂ: ಪಂಪಭಾ, ೧೨, ೮); ಮಾಂಸ (ಮರುಳ 
ಮುಂಗೆಯ್ಯುಮಂ ಬಿಕ್ಕುವ೦ ನಿಬ್ಬರಿ ಬಾಯೊಳ್‌ ಪೊಕ್ಕಡಂ 
ಕಂಡಿಸುವ ಸಿಡಿದ ಬೇತಾಳನಂ: ನೇಮಿನಾಹು, ೫. ೪೦) 

ಬಿಕ್ಕುಳಿಸು - ವಾಂತಿಮಾಡು, ಕಕ್ಕು (ಬಿಕ್ಕುಳಿಸು-ಉದಗಗಾರೇ: 
ಶಬ್ದಮದ, ಧಾ ೭೯೩); ಶಬ್ದಮಾಡು (ಕೂಕಿಡುವ ಕುಕಿಲ್ಪ 


ಬಿಕ್ಕ 


- ತೊಟ್ಟಿಡು (ಲಲಿತಾಂಗ೦ ಇಂದುಕಾಂತಮೆನಲ್ಕೆ 


೭೯೯ 


ಬಿಕ್ಕುಳಪ ತೇಗುವ ತನ್ನ 

ಮನದೊಳ್‌ ಪಳಂಚಲೆಯೆ 

ಪಂಪಭಾ, ೪. ೯೦) 

- ಗೆಡ್ಡೆ (ಅಡವಿಯೊಳ್‌ ನಾರಸೀರೆಯನುಟ್ಟು ಬೇರುಮಂ 

ಬಿಕ್ಕೆಯಂ ತಿಂದು ಕಂದಿ ಕುಂದಿ ಪಂದೆಯ 

ಮನದಂತಳ್ಳಾಡುತಿರ್ಪರ್‌: ಪಂಚತಂತ್ರ, ೩೦೭ ವ) 

ಬಿಕ್ಕನ್ನದೆ - ತುಟಿಪಿಟಕ್ಕೆನ್ನದೆ (ಬೆಕ್ಕಂ ಕಂಡ ಇಲಿಯಂತಿರು 
ಸಿರ್ಕುಸಿದು ಕುನುಂಗಿ ತತ್ಸಾಭಾಭ್ಯಂತರದೊಳ್‌ ಮಾರ್ಕೊಳ್ಳದೆ 
ಮಾರ್ನುಡಿಯದೆ ಬಿಕ್ಕೆನ್ನದೆ. ಮಿಡುಕದಿರ್ದರಂತಿರ್ಷಿನೆಗಂ: 
ಸುಕುಮಾಚ, ೨. ೨೦) 

ಬಿಗಿಪು - ಬಿಗಿತ ಬಂಧನ (ಪದಮಲರ್ಗಳಂದದಿಂ ಬಂಧದ 


ತಪಡಂಕದೆಯ್ದೆ ನೂರ್ಮಡಿ 
ಡಕ್ಕೆಯೊಳಟ್ಕ್ಟಜವಾಡಿದಳ್‌: 


ಬಕ್ಕ 


ಬಿಗಿಪಿನೊಂದಿ ನಿಲೆ ಸಮುಜ್ವಳಕಾಂತಿ: ವರ್ಧಮಾಪು, ೧. 
೧೦) 

ಬಿಗುಣ - ದ್ವಿಗುಣ, ಎರಡರಷ್ಟು (ತೇನತೇನಮವತಂ ಬಿಗುಣ೦ 
ತಿಗುಣ೦ಗೊಳಲ್‌ ಮೊಗಂಬೊಕ್ಕ ಗಜ೦ಗಳ೦ .. . ಪಿಂಗಿಪಂ: 
ಅನಂತಪು, ೬. ೧೨) 

ಬಿಗುರ್‌ - ಹೆದರು (ಲವಧೃತಿಯಿಲ್ಲದೆ ಒರ್ಮೆಯುಂ 
ಅರಾತಿಭಯಕ್ಕೆ ಬಿಗುರ್ತು ಡಕ್ಕೆವಾಜುವ 
ನೃಪಯೂಧವಕ್ಷದೊಳಿರಲ್ಕೆ ಅಣ೦ ಒಲ್ಲದೆ. .. ಅತುಳಲಕ್ಷ್ಮಿ 


ಶಾಂತೀಶ್ಚಪು, ೪. ೭೯); ವಿರೋಧಿಸು (ಚಕ್ರಿಗೆ ಬಿಗುರ್ವ 
ಮಂಡಲಮೊಳವೇ: ವರ್ಧಮಾಪು, ೯. ೬೯); ವಿಷಣ್ಣವಾಗು 
(ಕಣ್ಣ ನೀರಿನಡಿಗುಣ್ಮಿ ಪಾಯ್ತರೆ ಮುಖೇಂದು ಬಿಗುರ್ತಿರೆ: 
ಅಜಿತಪು, ೬. ೧೨೧); ಗರ್ವಿಸು (ಬಿಗುರ್ತೀ ಕೌರವರ್‌ 
ಕೂಡೆ ನೂರ್ವರುಮಂ ಕೊಲ್ವೆಂ: ಪಂಪಭಾ, ೭. ೧೫ 

ಬಿಗುರ್ವಣೆ — ಭಯ (ಬಿಗುರ್ವಣೆ ರಘೂದ್ವಹ 
ಸನ್ನಿಧಿಯಿಂದದೃಶ್ಯಮಪುದುಂ: ಪಂಪರಾ, ೫. ೮೬) 

ಬಿಗುಲು - ಅಳು, ಬಿಕ್ಕು (ಎರ್ದೆಯೊಳ್‌ ಕಿರ್ಚು ಬಿರ್ದಂತಾಗೆ 
ಜೋಗಂಬೋಗಿ ತಲೆಯಂ ಬಾಗಿ ಮನ್ಮುಮಿಕ್ಕು ಬಿಗುಯುತ್ತುಂ: 
ಜೀವಸಂ, ೨. ೨೪ ವ) 

ಬಿಚ್ಚಂದ - ಹರ್ಮ್ಯ (ವಿಚ್ಚಂದಂ-ಬಿಚ್ಚೆಂದಂ: ಶಬ್ದಮದ, ೨೭೧ 
ಪು 

ಬಿಚ್ಚತ - [ವಿಸ್ತತ] ವಿಸ್ತಾರ (ಮೊರೆವ ಮದಾಳಿ ಸಂಭ್ರಮದೆ 
ಕೂಗುವ ಕೋಗಿಲೆಯಲ್ಲಿ ಬಿಚ್ಚತಂ ಬಳಸುವ ಜಕ್ಕವಕ್ಕಿ .. .. 
ಮಣಿದು ಮಾಣವು: ಸುಕುಮಾಚ, ೯. ೪೯) 

ಬಿಚ್ಚತಂ -. ನಿರ್ಬಂಧವಿಲ್ಲದೆ, ಅಧಿಕವಾಗಿ (ಬಸಂತದೊಳ್‌ 
ಕಳಿಕೆಗರ್ಜಿದ ಕೋಗಿಲೆಯಂತೆ ಬಿಚ್ಚತಂ ನಲಿವುದು 
ಕಂಡರಾರ್‌ ಮಜುಭವಂ೦ಗಳಂ: ಆದಿಪು, ೨. ೯) 

ಬಿಚ್ಚತಿಕೆ - ವಿಸ್ತಾರ (ಎಂಬಿನಿತಂ ಮೆಚ್ಚಿ ಬಿಚ್ಚತಿಕೆಯಿಂ 
ಪರಿಭಾವಿಸದೆ ಈ ದುರಾತ್ಮ ದುರ್ಜನರ್ಗೆ .. . ಒಸೆದಿತ್ತಂ 
ಉದಾತ್ತವೃತ್ತಿಯಂ: ಸುಕುಮಾಚ, ೨೬) 

ಬಿಚ್ಚತಿಕ್ಕೆ - ಬಿಚ್ಛತಿಕೆ (ಮಸೆವುದು ಮಾಸಲಿರ್ದ ಪಟವೇಟಮಂ 
ಇಚ್ಛೆಯ ಬಿಚ್ಚತಿಕ್ಕೆಯಂ ಪೊಸೆಯಿಪುದು ಒಳ್ಳೆಮಂ 
ನಡೆಪುತಿರ್ಪದು- 'ಧಾತುವಂ ಒಳ್ಳಿತೆಯ್ದೆ ಪಾಟಿಸುವುದು 
ಕೂಟದೊಳ್‌ ಕುಶಲನಪುದು: ಶಾಂತಿಪು, ೮. ೯೧); 
ಧಾರಾಳತನ ಣೆ 

ಬಿಚ್ಚತಿಗೆ - ಅತಿಶಯ ವ್ಯಕ್ತಿ (ಖಳನು೦ ಬಿಚ್ಚತಿಗನೆನಿಕ್ಕುಮೊ೦ದಿ 
ಜೈನರ ಕೆಲದೊಳ್‌: ಸಮಯಪ, ೬. ೧೦೬) 


ಬಿಚ್ಚನೆ - ಅಗಲವಾಗಿ (ಎನ್ನನುರಿಪುವಂತು ಕೆಚ್ಚನಾಗೆ ಬಿಚ್ಚನೆ ಬಿಟ್ಟ 
ದಿಟ್ಟಿಗಳಿಂ ನೋಡಿ: ಕಾದಂಸಂ, ೭. ೪೫ ವ); ಥಟ್ಟನೆ 
(ಅಭಿನವ ಜಪಾಪ್ಸೂನಮ೦ ಪ್ರಸರಂಗೆಯ್ದಂತೆ ಕೆಂಪಂ 
ತಳೆದು ಬಿಚ್ಚನೆ ಬಿಟ್ಟು ತೋರ್ಪ: ವರ್ಧಮಾಷು, ೪. ೧೫ 
ವ) 

ಬಿಚ್ಚಳಿಸು - ಹರಡು, ವಿಸ್ತರಿಸು (ಎ೦ದರಸರ್‌ ಪಕ್ಕದೊಳ್‌ 
ಸುತ್ತುಗೊಂಡು ಬೆರ್ಚಿ ಬಿಚ್ಚಳಿಸುತ್ತುಂ ಬರೆ ಕಿಂಚಿತ್‌ 
ಅವನತಾನನ೦ ತದ್‌ ಆವ್ರೀಡನಾಗಿ: ಶಾಂತಿಷು, ೮. ೬೫ 
ವ); ಹುರಿದುಂಬಿಸು (ಪಂಪನೆ ಪೇಟ್ಗುಮೆಂದು ಪಂಡಿತರ 
ತಗುಳ್ಳು ಬಿಚ್ಚಳಿಸೆ ಪೇಟಲೊಡರ್ಚಿದೆನೀ ಪ್ರಬಂಧಮಂ: 
ಪಂಪಭಾ, ೧. ೧೧); ಅತಿಶಯಿಸು 
(ಮಹಾರಥರಾಜಿಯೊಳ್‌ ಅಂತಗುರ್ವಿನುಚ್ಚುಡಿದಿರೆ ಕಾದಿ 
ಬಿಚ್ಚಳಿಸಿದರ್‌  ಬಿಸುನೆತ್ತರ ಸುಟ್ಟುರೆ  ಸೂಸುವನ್ನನೆಗಂ: 
ಪಂಪಭಾ, ೧೦. ೧೧೪); ಹೊಗಳು (ನಿರಸೂಯರ್‌ 
ನಿರಪೇಕ್ಷರ್‌ ಪರಗುಣಜ್ಞರ್‌ ಪಂಡಿತರ್ಕಳ್‌ ನಿರಂತರಂ ಒಲ್ಲು 
ಆಲಿಪ ಮೆಚ್ಚಿ ಬಿಚ್ಚಳಿಪ ಭಾಸ್ವತ್‌ ಕಾವ್ಯಮಂ: ಶಾಂತೀಶ್ವಪು, 
೧. ೪೯); ಧ್ವನಿಮಾಡು (ಎಳಸಿವ ಪುರುಳಿಯ ಗಟಪುವ 
ಗಿಳಿಯ ತೆಐಂದಿರಿದು ಮೊರೆವ ಪೆಣ್ಣುಂಬಿಯ ಬಿಚ್ಚಳಿಪ 
ಪರಭೃತದ ಕಳಕಳದೊಳೆ: ಆದಿಪು, ೬. ೯೪) 

ಬಿಚ್ಚುವ - ಸನ್ಯಾಸಿ (ಆ ಬಿಚ್ಚುವಂ ವಿದ್ಯೆಗಳೊಳೆಲ್ಲಮೊಚ್ಚತಂ 
ನೋಡಿದೊಡೊಂದೊಂದರ್ಕೆ ಮಚ್ಚರಿಸಿದಂತೆ ಪಚ್ಚು ಪಸರಿಸಿ: 
ಸುಕುಮಾಚ, ೩. ೬ ವ) 


ಬಿಜಯಂಗೆಯ್‌ — ಆಗಮಿಸು; (ಎಲೆ ದೇವಾ 
ಭೀಷ್ಕರಿತ್ತಲಿರ್ದಪರ್‌ ಇತ್ತ ಬಿಜಯಂಗೆಯ್ಕಿಂ: ಗದಾಯು, ೫. 
೩೭ ವ), ತೆರಳು (ದೇವ ನೀವಿಂ ತಡೆಯದೆ 


ಬಿಜಯಂಗೆಯ್ದುದದೌಚಿತ್ಯಂ: ಕುಸುಮಾಕಾ, ೯. ೧೧೫) 
ಬಿಜಯಂಗೆಯ್ಯಿಂ - ದಯಮಾಡಿಸಿರಿ (ನಿಮ್ಮಯ್ಯಂ ಧೃತರಾಷ್ಟನ 


ಬೆಸಲ್‌ ಮುನ್ನಮೆ ಮಾಡಮಂ ಸಮೆದಿಟ್ಟಿಂ ಅಲ್ಲಿಗೆ 
ಬಿಜಯಂಗೆಯ್ಕಿಂ: ಪಂಪಭಾ, ೩. ೨ ವ) 
ಬಿಜ - ವಿಜಯಾದಿತ್ಸನೆಂಬ ರಾಜ (ತಮ್ಮಣ್ಣನಂ 


5 ಕಾರ್ಯದಿಂದಂ ಕಾದಂ ಮುಂ ಬಿಜ್ಜನಂ ಕಾದಿ ಅರಿಗಂ 
ಉಟಿದರಂ ಕಾವುದೇಂ ಜೋದ್ಯಮಾಯ್ತೇ: ಪಂಪಭಾ, ೧೧. 
೬೧) 

ಬಿಜ್ಜಣಿಗೆ - ಬೀಸಣಿಗೆ, ತಾಳವೃಂತ (ತೆರೆಗಳ ಮೆಲ್ಟಿಂದೆ ನೀರ್‌ 
ಬಿಜ್ಜಣಿಗೆಯ ತೆಜದಿ೦ ಬೀಸೆ: ಕಾದಂಸಂ, ೫. ೫೮) 

ಬಿಜ್ಜೆ - [ವಿದ್ಯಾ] ಜ್ಞಾನ (ಬರ್ಪನೆಯಪ್ಲೊಡೆ ಈ 
ಧರಾಭರಮನಶೇಷಮಂ ನಿಜತನೂಭವರ್ಗೋವದೆ೪ 
ಪಚುಕೊಟ್ಟು ಭೋಂಕರಿಸುವ ದೇವಕೋಟಿಗಳ ಬಿಜ್ಜೆಗಳೊಳ್‌ 
ತೊಡರ್ದೇಕೆ ಪೋಪಂ: ಆದಿಷು, ೯. ೭೫) [ಜೈನ] 
ದೇಹವನ್ನು ಬದಲುಮಾಡುವ ಶಕ್ತಿ ವೈಕುರ್ವಣಶಕ್ತಿ 
(ದೇವಕೋಟಿಗಳ ಬಿಜ್ಜೆಗಳೊಳ್‌ ತೊಡರ್ದೇಕೆ ಪೋಪನೀ 
ದೊರೆಯನನಾರ್ಳದನಂ ಪಡೆವುಪಾಯಮಾವುದೊ 
ಜನ್ಮಜನ್ಮದೊಳ್‌: ಆದಿಷು, ೯. ೭೫) 

ಬಿಜ್ಜೆಗ - ಪರಿಣತ, ಚತುರ (ಸರಭಸದಿಂದೆರಲ್ಲಲದ ಬಿಲ್ಲಡೆಯೊಳ್‌ 
ಸಲೆ ಬಿಲ್ಲ ಬಿಜ್ಜೆಗ್‌  ಸುರರನಡರ್ತುಕೊಳ್ಳ 
ಬೇಗಮದೆಂತುಟೊ; ಶಾಂತೀಶ್ವಹು, ೮. ೬೬) 


ಬಿಜ್ಜೆವಳ - ವಿದ್ಯಾಬಲ (ಸರಸತಿಯಡಿದಳಿರ್ಗೆ ತಲೆದುಡುಗೆಯೆನೆ 


ಪೆಸರ್ವಡೆದ ಬಿಜ್ಜಿವಳದಿಂ ಸಮೆದ ಕಾವನಗೆಲ್ಲಂ 
ಮೆಜೌಯುತಿರ್ಪುದು: ಕಬ್ಬಿಗಕಾ, ೨೭೨ ವ) 


೮೦೦ 


ಬಿಜ್ಜೋದರ - ವಿದ್ಯಾಧರ (ರಾಜಕುಮಾರಕಮುಂ 
ಗಣಿಕಾಜನಮು೦ ಚತುರಬುಧಕದಂಬಕಮುಂ  ರಾರಾಜಿಸೆ 
ಸಭೆಯೊಳ್‌ ರಾಜಮನೋಜಂ ಬಿಜ್ಜೋದರರ 
ಓಲಂಗ೦ಗೊಟ್ಟಿರ್ದಂ: ಮಲ್ಲಿನಾಪು, ೮. ೧೩) 

ಬಿಜ್ಜೋದರಿ - ವಿದ್ಯಾಧರಿ (ಆ ಬನ೦ ಮುಗಿಲೆಡೆಯೊಳ್‌ 
ಎಡೆವಿಡದೆಡೆಯಾಡಿ ಬಟಲ್ಬ ಬಿಜ್ಜೋದರಿಯರ್ಕಳ 
ಅಅವಟ್ಟಿಗೆದಾಣಮೆಂಬಂತೆ ಎಸೆವ ಎಳನೀರ್ಗಳ೦ ಪೊತ್ತ 
ಆಗಸದೆಡೆಗಡರ್ವ ಚೆಂದೆಂಗಿನ ಮರ೦ಗಳೊಳಂ: ಕಬ್ಬಿಗಕಾ, 
೬.) 

ಬಿಟ್ಟಿ - [ವಿಷ್ಟು] ಯುದ್ಧಕಾಲದಲ್ಲಿ ಮಾಡಬೇಕಾಗಿದ್ದ ಪುಕ್ಕಟೆ ಕೆಲಸ, 
ಶೋಧನ, ವಹನ, ಅಪನಯನ ಎ೦ಬ ಮೂರು ಬಗೆಯ 
ಕೆಲಸಗಳು - ಇವು "ಮೂವಿಟ್ಟಿ'ಗಳು (ತನ್ನ ಸುಖಕಲ್ಲದೆ 
ಕೇಳಿಕೆ ಯಾರ ಬಿಟ್ಟಯೋ: ಲೀಲಾವತಿ, ೨. ೧೧೪) 

ಬಿಟ್ಟಿಕ್ಕು -  ಛೂಬಿಡು, ಎಲ್ಲಿ ಸಾಗಬೇಕೆಂದು ತೋರಿಸಿ ಬಿಡು 
(ವಿರೋಧಿಸಾಧನಘಟಾಳಿಯಂ ಓಡಿಸಲ್‌ ಆಗಳ್‌ ಆರ್ದು 
ಬಿಟ್ಟಿಕ್ಕಿದರ್‌ ಉಗಸಿಂಧುರಘಟಾಳಿಯಂ ಮುಳಿಸಿ೦ 
ನಿಷಾದಿಗಳ್‌: ಪಂಪಭಾ, ೧೦. ೯೨) 

ಬಿಟ್ಟಿ ಬೆಸಕೆಯ್‌ - ಬಿಟ್ಟಿ ಮಾಡಲು ಆಜ್ಞಾಪಿಸು (ಅವನಾಳ್ವ 
ತೆಜ್‌ಗೊಳ್ಳ ಬಿಟ್ಟಿಬೆಸಕೆಯಿಸಿಕೊಳ್ಳ ಭೋಗಿಪ 
ನಿಯೋಗಂಗಳುಮಂ ಮಾಡಿದಂ: ಆದಿಪು, ೮. ೬೩ ವ) 

ಬಿಟ್ಟಿಯವಂದಿರ್‌ - ಬಿಟ್ಟಿ ಕೆಲಸದ ಆಳುಗಳು (ಬಿಟ್ಟಿಯವಂದಿರ 
ಕಯ್ಯಿಂದಿಟ್ಟಿಗೆಗೊಂಡವನೊಟ್ಟಿದಂ: ಆದಿಷು, ೫. ೧೯) 

ಬಿಟ್ಟರ್‌ - ತಂಗು, ಬೀಡುಬಿಡು (ಇಂದ್ರಾಯುಧದ ಪಚ್ಜಿವಿಡಿದು 
ಬಂದು ಬಿಟ್ಟರ್ದ ನಿಜಸ್ಕಂಧಾವಾರಮ೦ ಕಂಡು: ಕಾದಂಸಂ, 
೫, ೭೪ ವು 

ಬಿಟ್ಟೇಜು - ಈಟಿ (ಬಿಟ್ಟೇಜು ಸುರಿಗೆ ಸಬಳ ಸಲ್ಲೆಹ ಸೂಲಿಗೆ .. 
.. ಆದಿಯಾದ .. .. ಕೈದುಗಳಿಂದ: ಧರ್ಮಪ, ೧. ೮೬ ವ) 

ಬಿಟ್ಟುಳಿ - 9 (ಅಮರೆ ಮಾಡಿದ ಬಿಟ್ಟುಳಿಯ ಕುಕ್ಕಂಬ೦ 
ತೊಡಂಬೆಯ ಮೂಡಿಗೆಯ ಕದಲಿಕೆಯ 
ಕಾಂಡಪಟಂಗಳುಮಂ: ಪಂಪಭಾ, ೫. ೪೭ ವ) 

ಬಿಟ್ಟುಟಿ -  [ಬಿಟ್ಟುಃಲಉಟೆ] ಬಿಟ್ಟುಬಿಡು (ಇಂದೆ ಕೆಟ್ಟಿತ್ತಾಗದೆ 
ಸೋಮವಂಶಂ ಎನಗಿ೦ ಬಾಟ್ಟಾಸೆಯೆಲ್ಲಿತ್ತೊ ಬಿಟ್ಟುಚಿದೆಂ 
ಮತ್ತಿನ ಮಕ್ಕಳಾಸೆಯುಮ೦ ಆಂ: ಪಂಪಭಾ, ೯. ೮೬) 

ಬಿಡವೆ - ಇರುಕಲು (ರಕ್ಕಸಿಯರ ಮನೆಯ ಬೆಲ್ಲದಂತೆ ಕಲ್ಲ 
ಬಿಡವೆಯೊಳಿರ್ದ ಪಣವಿನಂತೆ ಸಿಡಿಲೊಳಗಿರ್ದ 
ಸಕ್ಕರೆಯಂತೆ: ಧರ್ಮಾಮೃ, ೧೩. ೧೨೨ ವ) 

ಬಿಡಾಲ - ಬೆಕ್ಕು (ಬಿಡಾಲಂ ಇಲಿಯಂ ಕೊಲ್ಪಂತೆ ಅಶ್ರಮದೊಳೆ 
ಕೊಂದಪಂ: ಪಂಚತಂತ್ರ, ೪೦೮ ವ) 

ಬಿಡಾಳ - ಬಿಡಾಲ (ಡಾಳಂಗಪ್ಪಯಿಸಿದುದು ಬಿಡಾಳಕ್ಕಂ 
ಪಾಲಕಾಪನಿತ್ತೊಲಾಯ್ತು: ಪಾರ್ಶ್ವನಾಷು, ೩. ೧೧೨) 

ಬಿಡಿಸು - ಸಂಬಂಧ ತೊರೆ (ಎನ್ನ ಪಂಬಲನಿದಂ ಬಿಸುಡಿಂ 
ಬಿಡಿ೦ ಎಂದು ಖೇಚರಂ೦ ಬಿಡಿಸಿದನಾಪ್ತರ೦ ಬಿಡಿಸುವಂತಿರೆ 
ಮೋಹದ ಬಳ್ಳವಳ್ಳಿಯಂ: ಆದಿಷು, ೨. ೫೦); ಬೀಡು 
ಬಿಡುವಂತೆ ಮಾಡು (ಅಲ್ಲಿ ಚೆಲ್ಲಾಗಿರೆ ಬಿಡಿಸಿದಂ ಉರ್ವೇಶ್ವರಂ 
ತನ್ನ ಬೀಡಂ: ಆದಿಷು, ೧೩. ೨೦); ಸಡಿಲಿಸು (ನಿನ್ನ 
ಪೆಡಗಯ್ಗಟ್ಟಂ ಶರದಿಂ ಬಿಡಿಸಿದನಲ್ಲನೆ ಸರಿತ್ಸುತಂ 
ಬನ್ನವಿನ್ನವೆ೦ಬುವುಮೊಳವೇ: ಪಂಪಭಾ, ೬. ೫೩); 


ಬಿಡುಗಡೆಮಾಡು (ನಿನ್ನಂ ಕಾವ ಗ೦ಧರ್ವರೆ ಬಿಡಿಸುಗೆ 
ಪೋಗೆಂದು ಪೊಯ್ದಂ ದುರಾತ್ಮಂ: ಪಂಪಭಾ, ೮. ೭೦) 

ಬಿಡು - ಬಿಚ್ಚು (ನರಂ ಆ ನರಪತಿಗಳ ವಿಸರಬಂಧಮೆಲ್ಲಮಂ 
ಕರಂ ಕರುಣಿಸಿ ಬಿಟ್ಟಿರಲ್‌: ಕರ್ಣನೇಮಿ, ೧೦. ೭೫); ತ್ಯಜಿಸು 
(ಭಂಡಾರಂ ಸವೆದೆಡೆ ಪ್ರಜೆ ಕೆಟ್ಟೆಡೆ ಹಗೆ 
ಸಮೂಪವಾದೆಡೆಯಲ್ಲಿರಲಾಗದು, ಯುದ್ಧಂ ಮಾಡಲಾಗದು, 
ಆ ದೇಶಮಂ ಬಿಟ್ಟು ಪೋಪುದು: ಪಂಚತಂತ್ರ, ೯೨, ಶ್ಲೋಕ 
೧೫ ಟೀಕೆ) 

ಬಿಡುದಾಣ - ಬಿಡಾರ (ರಾಜಶೇಖರನರೇಂದಂಗೆ 
ಬಿಡುದಾಣ೦ ಮಾಡಿಕೊಟ್ಟು ಮಜ್ಜನ ಭೋಜನಾದಿ ಸಮುಚಿತ 
ಉಪಚಾರಕ್ಕೆ ತಕ್ಕ ಪರಿಚಾರಕಜನಮ೦ ನಿಯಾಮಿಸಿ: 
ರಾಜಶೇವಿ, ೭. ೯೩ ವ) 

ಬಿಡುನಾಯ್‌ - ಬೀದಿ ನಾಯಿ (ಕೊರಲೊಳ್‌ ಕಟ್ಟದ ಮಾಲೆಯ 
ಸಿರಿಖಂಡದ ತಳ್ಳುವೆರಸು ಬಿಡುನಾಯ್ಗೆಸೆದಾದರದಿಂದೆ 
ಅನರ್ಫ್ಯಮಣಿವಿಷ್ಟರದೊಳ್‌ ಕುಳ್ಳಿರ್ದು ಸರುಗನುಣೆ 
ಕಂಡುದಲೆಂ: ಆದಿಷು, ೧೫. ೪೨) 

ಬಿಡುವು -ಸುರಿವು (ವಿಡೂರಜಂಗಳ್‌ ಕೊಡ೦ಗಳ ಬಿಡುವಿನಂ 
ಫೃತಾಭಿಷೇಕಮನತಿ ಸಂತೈಸುವಂತೆಯುಂ 
ಅಭಿನಯಿಸುತ್ತುಂ: ಅನಂತಪು, ೫. ೭೧ ವ) 

ಬಿಡುವೆಣ್‌ - ಸಖಿ (ಕೊಡುವ ಬಾಡಕ್ಕಂ ಜೀವಧನಂಗಳ್ಗಂ 
ಬಿಡುವೆಣ್ಣಂ ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ ಕೊಂಡಾಡಿದಂ 
ಬಲ್ಲಹನಜೆಯೆ ಗುಣಾರ್ಣವಂ ಕವಿತಾಗುಣಾರ್ಣವನಂ: 
ಪಂಪಭಾ, ೧೪. ೫೫) 

ಬಿಡುವೊನ್‌ ದ ಬಿಡಿಯಾದ ಚಿನ್ನ[ದ] ಕ 
(ಅರ್ಥಿಸಂತತಿಗೀಯಲ್‌ ಬಿಡುವೊನ್ನುಮನಾಳ್ಗಟ್ಟುವ 
ತೊಡರೊಳ್‌ ತೊಡದಿರ್ದರ್‌ ಅರಸುಮಕ್ಕಳ್‌ ಕೆಲಬರ್‌: 
ಪಂಪಭಾ, ೧೦. ೩೮) 

ಬಿಡೆ ನುಡಿ - ನಿಷ್ಠುರ ಮಾತಾಡು (ಒದವಿದ ಮುನಿಸಿಂದಂ 
ನಿನ್ನಿದಿರೊಳ್‌ ಬಿಡೆ ನುಡಿದು ..ಪೋದೆನುಜ್ಜೆಗದಿಂ: 
ಕಾದಂಸಂ, ೪. ೫೨) 

ಬಿಡೌಜ -. ಇಂದ್ರ (ನಾಟ್ಕದೋಜೆಗೆ ಬಿಡೌಜನಾಡಿದೊಡೆ 
ದಿವಿಜೆಯರ್‌ ಮಾಣ್ಣಪರೇ: ಅಜಿತಪು, ೫. ೩೫) 

ಬಿಡೌಜಸ - ದೇವತೆ (ನೇಜೆಯದಿಂದಿಜದೆತ್ತಿ ನಿಜೌಜಮನೆ 
ಬಿಡೌಜಸರ್ಗೆ ತೋರ್ಪಂತೆ ಅಸಹೃದ್ರಾಜಿಯನೆ 
ಮಹಾಜಿಯೊಳ ತಳರ್ದುದು: ರಾಜಶೇವಿ, ೬. ೬೫) 

ಬಿಣ್‌ - ಕೊಂಡುಕೊ (ಸುರಪನ ವಜ್ರಮು೦ ಹರಿಯ 
ಕೌಸ್ತುಭಮು೦ ಹರನಿಂದುಲೇಖೆಯು೦ ವರುಣನ ಮುತ್ತಿನ 


ನಾಣಿ 


ಎಕ್ಕಸರಮುಂ . ಬೆಲೆಗೆ ಬಿಣ್ಣಿದುವಲ್ಲಂ: ಪಂಪರಾ, ೧. 
೧೨೧) 
ಬಿಣ್ಣುಂಡು - ಲಂಗರು ಗುಂಡು (ಅಂತು ಬಿಣ್ಣುಂಡಿಕ್ಕಿದ 


ಬಹಿತ್ರದಂತೆ ಅಲ್ಲಿಂ ತಳರದೆ ನಿಂದ ತನ್ನ ರಥಮಂ ಕಂಡು: 
ಆದಿಹು, ೧೨. ೮೬) 
ಬಿಣ್ಗೊಂಚಲ್‌ - ದೊಡ್ಡ ಗೊಂಚಲು (ಕೋಮಲಂ ಕಿಸಲಯಂ 
ಬಿಣ್ಗೊ೦ಚಲ್‌ ಆಶ್ಲೇಷನಿಷ್ಣುರಂ: ಲೀಲಾವತಿ, ೧೪. ೯೩) 
ಬಿಣ್ಗೊನೆ - ದೊಡ್ಡ ಗೊನೆ (ಪಣ್ಣಾಯ್ಗಳ ತಳ್ತ ತುಜುಗಲ 
ಬಿಣ್ಣೊನೆಯಿಂ ತೂಗಿ ತೊನೆವ ಕೌಂಗಂ: ಕಾವ್ಯಾವಲೋ, 
೨೧೮) 


೮೦೧ 


ಬಿಣ್ಣಿತ್ತು - ಭಾರವಾದ (ತಲೆ ಬಿಣ್ಣಿತ್ತು ಎಂಬ ಮಜುಕದಿಂದಂ 
ಎಂತತಿ ನೇಮಂ ನಡೆತಂದನಂತೆ ನಿಲೆ ರಣಮುಖದೊಳ್‌: 
ಆಚವರ್ಧ, ೭. ೬೨) 

ಬಿಣ್ಣಿದ - ಭಾರವಾದವನು (ಕಟ್ಟಳಿಪಿ೦ದ ಒಳ್ಳುಣಮಂ ಬಿಟ್ಟುಂ 
ಲಘುಪಾತ್ರನಾಗಿ .. .. ನೆಟ್ಟನೆ ಬಿಣ್ಣಿದನೆನಿಕ್ಕುಂ: ಸಮಯಪ, 
೧೫. ೩೫) 

ಬಿಣ್ಣರಿ - ಬೇಟೆಯ ಜಾಗ (ಹರಿಣೀಲೋಚನೆ ದೀವಂ ಆಂ 
ಹರಿಣನೆಂ ಪೆರ್ಗಾಡಿದೀ ಬೀಡು ಬಿಣ್ಣರಿ: ಅನಂತಪು, ೧೧. 
೪೨) 

ಬಿಣ್ಣಿಗೆ - ಕಾಠಿಣ್ಯ (ಬಿಣ್ಣಿಗೆಯಿಂದಂತಾ ವನಿತೆಯ 
ಗುರುಜಘನಮೇ೦ ಮನಂಗೊಳಿಸಿದುದೋ: ತ್ರಿಷಷ್ಟಿಪು, ೨. 
೧೪೦) 

ಬಿಣ್ಷು - ಭಾರ (ಸಾಸಿರ್ವರ್‌ ಏಣೆದೊಡಲ್ಲದೆ ಈ ಓಡಂ 
ನಡೆಯದು ಎಂಬುದುಂ ಆಂ ಅನಿಬರ ಬಿಣ್ಣುಮಪ್ಪೆಂ 
ಏಣೆಸೆಂದೊಡೆ ಗೆಯ್ದೆಂ ಎಂದೊಡಂ ಏಜಿಸಿ ನಡೆಯಿಸುವಲ್ಲಿ: 


ಪಂಪಭಾ, ೧. ೬೮ ವ) ಅತಿಶಯತೆ (ಆತನ 
ಪುರುಷಾರ್ಥದ ಪುರುಳುಂ ಶಕ್ತಿಯಳವುಂ ಕಲಿತನದ ಗುಣ್ಣುಂ 
ಪರಾಕ್ರಮದ ಬಿಣುಂ ಕರತಳಾಮಳಕಮಾಗಿರ್ದಪುದು: 


ಪಂಚತಂತ್ರ, ೧೫೬ ವು; ಹಿರಿಮೆ (ವಿಶ್ವಂಭರಾಭರಮಂ ತನ್ನ 
ಭುಜಾಗದೊಳ್‌ ತಳೆದು ಬಿಣ್ಣಂ ತಾಳ್ಗಿದೀ 
ಧೈರ್ಯಮಂದರನಂ ತಾಳ್ವಿದೆಂ: ಮಲ್ಲಿನಾಷು, ೮. ೧೦) 

ಬಿಣ್ಣೊಳ್‌ - ಭಾರವಾದ ಹೊರೆ (ಕೂಸಿನ ತಲೆಯೊಳ್‌ 
ಬಿಣ್ಣೋೌಯನಿಟ್ಟವೋಲ್‌ ಅಸುಖಕರಂ: ಕವಿರಾಮಾ, ೨. ೬) 

ಬಿತ್ತಣ - ಬೀಜ ಬಿತ್ತುವಿಕೆ (ಕೆಯ್ಯುಟುಮೆಯಂತೆ ಕೆಯ್ಕೊಳ್‌ 
ಪದಂಬಡೆದಂತೆ ಬಿತ್ತಣದಂತೆ ರಾಶಿಯಂತೆ: ಧರ್ಮಾಮ, 
೧೨. ೧೪ ವು) 

ಬಿತ್ತರ - [ವಿಸ್ತಾರ] ಹರಹು (ಸಮಯಗ್ರಂಥಂಗಳಂ ತಂದು 
ಬಿತ್ತರದಿಂ ಬಿತ್ತಿದ ಕೊಂಡಕುಂದಮುನಿವಿಖ್ಯಾಶಿ 
ಲೋಕೋತ್ತಮಂ: ಸಮಯಪ, ೧. ೧೦) 

ಬಿತ್ತರಂಗೆಯ್‌ -. ಹೀಠವಾಗು (ಯೋಗಾಭ್ಯಾಸಂಗೆಯ್ವ 
ಯೋಗೀಂದ್ರಬೃಂದಕ್ಕೆ ಯೋಗಾಸನಮಾಗಿ ಸುತ್ತುಗೊಂಡು 
ಬಿತ್ತರಂಗೆಯ್ತಂತಿರ್ದ ಭೋಗೀಂದವೃಂದಮುಮಂ: 
ಪಂಚತಂತ್ರ, ೧೯೦ ವ) 

ಬಿತ್ತರಂಬಡೆ - ಅತಿಶಯವಾಗು (ಸಂಪಗೆಯ ಮುಗುಳುನಗೆಗಳಂ 
ತೆತ್ತಿಸಿ ಬಿತ್ತರಂಬಡದ ಜವಳಿವಡಿಗಳೊಳಂ: ಚಂದ್ರಪ್ರಪು, ೭. 
೯೫ ವ) 

ಬಿತ್ತರಂಬೆಜು - ವಿಸ್ತಾರಗೊಳ್ಳು (ಕಟ್ಟಿಲೆಯ ಕಾರಾಗಾರದಂತೆ 
ಬಿತ್ತರಂಬೆತ್ತು ಬಿಚ್ಚತಂ ಪರ್ವಿದ ತಮಾಳಮಾಳ 
ಪರಂಪರೆಗಳಿಂ: ಚಂದ್ರಪ್ರಪು, ೧. ೧೦೫ ವ) 

ಬಿತ್ತರಿಕೆ - ವಿಸ್ತಾರಿಕೆ (ಬೆಡಂಗು ಬಿತ್ತರಿಕೆಯಂ 
ಬಾಜಿಸುತ್ತಿರೆಯುಂ: ಶಾಂತೀಶ್ವಪು, ೭. ೯೩ ವ) 

ಬಿತ್ತರಿಗೆ - ಸಿಂಹಾಸನ (ಎಡೆವಟ್ಟಲ್ಗೆ ಅಡ್ಡಣಿಗೆಗೆ ಪಡಿಗಕ್ಕೆ ತಗುಳ್ಳ 
ಪಟೆಯ ಬಿತ್ತರಿಗೆಗೆ ತಕ್ಕಡೆಯಜೇದು ಪಂತಿಕಾಜಣರ 
ನೆಡೆಯಣಿದು ವಿಲಾಸದಿಂದಮಿರಿಸಿದಾಗಳ್‌: ಸುಕುಮಾಚ, 


೧೧. ೨೬); ಮೆತ್ತನೆಯ ಪೀಠ (ಲಕ್ಷ್ಮೀಮತಿ ಮೊದಲಾಗಿರೆ 
ತನ್ನಿರ್ಕೆಲದೊಳ್‌ ಅಬ್ಬದ ಎಳೆಯೆಲೆಗಳ ಬಿತ್ತರಿಗೆಗಳೊಳ್‌ 
ಅರಸಿಯರ್‌ ನೆಮ್ಮಿ ರಾಗದಿ೦ ಕನಕ ರಜತ ಸಿಕತಿಳತಳದೊಳ್‌: 


ಶಾಂತಿಪು, ೮. ೫) 


ಬೀಟಿ 


ಬಿತ್ತರಿಸು - ಹೇಳು, ನಿರೂಪಿಸು (ಕೇಳ್ವಂಗೆ ಬಿತ್ತರಿಪಂಗೆ ಆದಂ 
ಅಳುಂಬಮಲ್ತೆ ಭಗವಜ್ಜನ್ಮಾಭಿಷೇಕೋತ್ಸವಂ: ಆದಿಷು, ೭. 
೧೦೧); ಹರಡು, ಹಾರಿಸು (ಅಂಬರದೊಳ್‌ 
ಅಮರವೃಂದಂಗಳ್‌ ಬಿತ್ತರಿಸುವ ಪತಾಕೆಗಳೆನಿಸುವ 
ತುರಂಗಮುಖಫೇನಪಲ್ಲವ ಸ್ತಬಕಮುಮಂ: ಆದಿಷು, ೧೩. 
೪೪ ವ) ವಿಸ್ತರಿಸು (ಪರಿಮಳಮಣನೆಣ್ಣೆಸೆಗೆ ಬಿತ್ತರಿಸುವ 
ನನೆಗಣೆಗಳಿಂದೆ ಗಿರಿಪತಿತನಯಾ ವಿರಹಾತಪಮೊಗೆಯಲ್‌: 
ಗಿರಿಜಾಕ್ಕ ೭. ೭೦); ತುಂಬಿರು (ಬಹುಸಾರಸದಾರವದಿಂ 
ಸಮಂತು ಬಿತ್ತರಿಪ ಸುದರ್ಶನಾಬ್ದನಿಳಯಂ ನೆರೆ 
ನಾದಮಯಂ ನಿರಂತರಂ: ಶಾಂತೀಶ್ನಹು, ೧೦. ೧೫೪); 
ಗೌರವಿಸು (ಹರಿಹರಹಿರಣ್ಯಗರ್ಭರ೦ ಉರವಣೆಯಿಂ ಗೆಲ್ಲ 
ಕಾಮನಂ ದೀಪ್ರ ತಪೋಭರದಿಂದ ಉರಿಪಿದರ್‌ ಎನೆ 
ಬಿತ್ತರಿಸದರಾರ್‌ ವೀರಣಂದಿ ಸೈದ್ಧಾಂತಿಕರಂ: ಪಂಪರಾ, ೧. 
೨೭) 

ಬಿತ್ತಿಗೆ.. - ಪೌಢ, ಪಂಡಿತ (ಮಾರ್ಮಲೆದು ಬಿಲ್ಲ 
ಬಿತ್ತಿಗರೊರ್ಮೊದಲಿನ ಕಣೆಗಳುರ್ಚಿ ಪೋದುವು ನೆಣನಂ: 
ಪಂಪರಾ, ೧೩. ೪೧)) 

ಬಿತ್ತು - ಬೀಜ (ಕ್ಷಿತಿಯೊಳಗುಳ್ಳ ಭೂಭುಜರ ಬಿತ್ತು ಮೊದಲ್ಲಿಡೆ 
ಮುನ್ನಂ ಏಕವಿಂಶತಿ ಪರಿಸಂಖ್ಯೆಯಿಂ ತವಿಸಿ 
ಸರ್ವನಿವೇದಕಮೆ೦ಬ ಯಜ್ಞದೊಳ್‌: ಪಂಪಭಾ, ೨. ೪೫); 
ಬೀಜ ನೆಡು (ಬಿತ್ತು-ಬೀಜಸ್ಥಾಪನೇ: ಶಬ್ದಮದ, ಧಾ ೩೯೧) 

ಬಿದಿ - [ವಿಧಿ] ದೈವ (ಉನ್ನತ ಧವಳಚ್ಛತ್ರಚ್ಛನ್ನ ವಿಯತ್ತಳನಂ 
ಇಂದುಕುಳತಿಳಕನ೦ ಇಂತು ಅನ್ನೆಯದಿಂದ ಈ 

ಪಟುವಿನೊಳ್‌ ಎನ್ನರಸನ೦ ಇಂತು ಬಿದಿಯೆ ತಂದಿಕ್ಕುವುದೇ: 


ಪಂಪಭಾ, ೨. ೨೨); ಸೃಷ್ಟಿಕರ್ತ (ಬಿದಿ ಜಗಮಂ 
ಬಿತ್ತರಿಸಿದಂ ಈ ಪರಿಯೊಳ್‌ ಎನಲ್‌ ಸರಳ್ಗಳ 


ಮಳೆಗಲ್‌ದರ್‌: ತ್ರಿಷಷ್ಟಿಪು, ೨೪. ೩೦೬); ಅದೃಷ್ಟ (ಎಂದು 
ಕಿರಾತಂ ಬೇಸತ್ತು ಬೆಚ್ಚನೆಸುಯ್ದು ಬಿದಿಯಂ ಬಯ್ದು ತನ್ನ 
ಮನೆಗೆ ಮಗುಟ್ಟಂ: ಪಂಚತಂತ್ರ, ೪೨೦ ವ) 

ಬಿದಿಗೆ - [ದ್ವಿತೀಯೆ] ಚಾಂದ್ರಮಾನ ಪಕ್ಷದ ಎರಡನೆಯ ದಿನ 
(ಗರ್ಭಾವತರಣಂ ಆಷಾಡ ಬಹುಲ ಬಿದಿಗೆಯ 
ಉತ್ತರಾಷಾಢನಕ್ಷತ್ರದ ಬೆಳಗಪ್ಪ ಜಾವದೊಳ್‌: ಆದಿಷು, ೭. 
೩೬೨ ವು 

ಬಿದಿಗೆಯ ಚಂದ್ರ - ಬೆಳೆಯುವ ಚಂದ್ರ (ಆತನುಂ ಬಿದಿಗೆಯ 
ಚಂದ್ರನಂತೆ ಕ್ರಮಕ್ರಮದಿ೦ ಸುಖದಿಂ ಬೆಳೆದು: ವಡ್ಡಾರಾ, ಪು. 
೭೩, ಸಾ. ೧೯) 

ಬಿದಿರ್‌ - ಕೊಡವು (ಮೆಯ್ಯಂ ಅದಿರ್ದು ಕೈಯಂ ಬಿದಿರ್ದು 
ಅವನಂ ಬಿರ್ದಿ ಕಂಡು ನಕ್ಕು ಇಂತೆಂದಳ್‌: ವಡ್ಡಾರಾ, ಪು 
೧೮೮, ಸಾ ೨೦), ಚದುರಿಸು (ಬಿದಿರ್ದು ಶಈಡಾಡಿ 
ಕೆಲಂಬರ೦ ಕೆಲಬರಂ ನಿಟ್ಟಿಲ್ವು ನುರ್ಗಾಗೆ ಕಾಯ್ದೊದೆದು .. .. 
ಕೊ೦ದ೦ ಮರುನ್ನಂದನಂ: ಪಂಪರಾ, ೧೧. ೧೪೩); ಬಿದಿರ 
ಗಳೆ (ಕೌಸಂಬಿಯೆಂಬ ಪೊಟಲೊಳ್‌ ಮಿಳಿಯ ಬಿದಿರ 
ಮೇಗೇಜೆ ಆಕಾಶದೊಳಾಡುವ ವಿದ್ಯಾಧರಲಂಗಿಗರ 
ಮನೆಯೊಳ್‌ ಪೆಣ್ಣತ್ತೆಯಾಗಿ ಪುಟ್ಟಿ; ವಡ್ಡಾರಾ, ಪು ೮, ೨೬); 
ಪಸರಿಸು (ಬೆಳ್ಳಳಗುಂ ಬಿದಿರುತ್ತೆ ಕಂಚಗಾಅರ ಪಸರಂ 
ಪೊದಳ್ಳೆಸೆವುದು: ಕುಸುಮಾಕಾ, ೨. ೧೦೪) 

ಬಿದಿರ್ಚು - ಹರಡು (ಎಅಕೆಗಳೊಳ್‌ ಪೊದಳ್ಳ ಪನಿಪುಲ್ಲ 
ಪಯಷ್ಠಣಮಂ ಬಿದಿರ್ಜಿ ಕಣ್ಣೆಜ್‌ದು ಇದಿರ್ಗೊಂಬಿನೊಳ್‌ 
ತೊಡೆದು ವಿಹಂಗಮಂಗಳ್‌ ಪಾಣೆದುವು 


೮೦೨ 


ಎಣ್ಣೆಸೆಗಂ ಪ್ರಭಾತಕಾಲದೊಳ್‌: ಶಾಂತೀಶ್ವಪು, ೧೧. ೯೭); 
ಕಳಚು (ಮೋಹಪಾಶದ ತೊಡರಂ ಬಿದಿರ್ಚಿ 
ದೆಸೆಯಂತುವರಂ ನಿಜಕೀರ್ತಿಯಂ ನಿಮಿರ್ಚಿ ಯುಂ: 
ಪಂಪರಾ, ೨. ೨೬) 

ಬಿರ್ದಿಟ್ಟಿ - ಬಿದಿರಿನಿಂದ ಮಾಡಿದ ತಡಿಕೆ (ರಾಂತಕ್ಕೆ: ಬಿದಿರ್ದಟ್ಟಿ, 
ಪೊಗರ್ವಟ್ಟೆ: ಶಬ್ದಮದ, ೫೩ ಪು 

ಬಿದಿರ್ಮುತ್ತು - ಬಿದಿರಿನಲ್ಲಿ ಸಿಕ್ಕುತ್ತದೆ ಎಂದು ನಂಬಲಾದ ಮುತ್ತು 
(ತೋರ ಬಿದಿರ್ಮುತ್ತಿನ ನವಹಾರದ ಕೆಂದಳಿರ್ಗಳುಡೆಯ 
ವನಚರಿಯೊರ್ವಳ್‌ ನವಸಂಧ್ಯಾರಾಗದೊಳೆಸೆವ 
ನಿಶೆಯನನುಕರಿಸಿರ್ದಳ್‌: ಜಗನ್ನಾವಿ, ೧೬. ೧೮) 

ಬಿದಿವಸ - ವಿಧಿವಶ (ಬಿದಿವಶದಿ೦ದೆ ಪುಟ್ಟುವುದು ಪುಟ್ಟಿಸುವಂ 
ಬಿದಿ: ಪಂಪಭಾ, ೧೨. ೧೮೨) 

ಬಿದಿವೆಡಂಗ - ಹೊಯ್ಸಳ ಸೈನ್ಯದ ಆನೆಗಳ ಬಿರುದು (ತಲ್ಲಣದಿಂ 


ಪೆಅದೆಗೆವ ಬಿದಿವೆಡಂಗನೆಂಬ ಬಿಂಜಮಾಣಿಕನೆಂಬ 
ಹರಿರಾಯನೆಂಬ ತೋರಹತ್ತನೆಂಬ ಚೌವಟಮಲ್ಲನೆಂಬ 
ಮುಜಿವ ರಕ್ಕಸನೆಂಬ ರಾಯದಲಸೂಣಾರನೆಂಬ 


ತನ್ನೊಡ್ಡಿನ ಪೇರಾನೆಗಳಂ ಕಂಡು: ಕಬ್ಬಿಗಕಾ, ೨೨೩ ವ) 
ಬಿದು - [ವಿಧು] ಆನೆಯ ಕುಂಭಸ್ಥಳ (ಮದವತ್‌ ಕರಿಗಳ 
ಬಿದುವಂ ವಿದಾರಂಗೆಯ್ದು ಕೊಲ್ವ ಕಂಠೀರವಕಂ: ಗದಾಯು, 
೩... ೪೮); ಗ೦ಡಸ್ಥಳ (ಬಿದುವೊಳ್‌ ಬಿಡದೊಟ್ಟಿಕೊಳುತ್ತೆ 
ಗಂಧಮಂ ಪಡೆದೆಡೆಯಾಡುತಿರ್ದ ಕರಿ ತಾಳ್ಗುದು 
ಗಂದಗಜಾಭಿಧಾನಮಂ: ರಾಜಶೇವಿ, ೨. ೧೧೩) 
ಬಿದುಗದಿರ್‌ - ಬೆಳುದಿಂಗಳು (ಬಿದುಗದಿರಿಂತು ನೆಲಸಿರ್ಕೆ ರಿಗೆ 
ಸಂದುದುಮೆಂದು ತೊಲಗದಿರುತಿರ್ಕೆ: ರಾಜಶೇವಿ, ೧. ೮೯) 


ಬಿದುಗಲ್‌ ದ ಚಂದಕಾಂತಶಿಲೆ (ಜೊನ್ನದೊಂದು 
ಪುತ್ತಚೆಯವೊಲೊಪ್ಪವೆತ್ತ ಬಿದುಗಲ್ಲಿನ ಬೊಂಬೆಯ 
ಪಾಂಗಿನಂತೆ ಸೊಂಪಳವಡೆ ಬಂದುದಂ ಕನಸಿನೊಳ್‌ 


ನೆಜ್‌ಯೆ ನೋಡಿದೆಂ: ಕಬ್ಬಿಗಕಾ, ೬೫) 

ಬಿದುತಟ - ಗಂಡಸ್ಥಳ (ಬಿದುತಟದೊಳ್‌ ಕಂದದೊಳ್‌ ಬಕ್ಕ 
ಮೆಯ್‌ ಪೊಕ್ಕಿರೆ: ನೇಮಿನಾಪು, ೩. ೬೬) 

ಬಿದ್ದಂಬರಿ - ಬೀಳುವಂತೆ ಓಡು (ಬಟ್ಟೆಯೊಳ್‌ ಬಿದ್ದಂಬರಿದುಂ 
ಅಡವಿಯೊಳ್‌ ಬಿಸಟಂಬರಿದು೦ ಉರ್ವಿಯಂ ಪೂಲ್ಬುಂ 


ಆಗಸಮನೊತ್ತಿಯುಂ . ತತ್ತಮೋಬಳಂ . ನೆಲಸೆ: 
ಆಚವರ್ಧ, ೬. ೩೨ ವ) 

ಬಿನದ - ವಿನೋದ (ಸವಿಯುಂ ಪುದುಂಗೊಳಿಪ 
ಚಿತ್ರರತಂಗಳಭಂಗಿಗಳ್‌  ಮನಂಗೊಳೆ ನಗೆ ಸಬ್ಬವಂ 


ಬಿನದಮೆಂಬಿಣಿಂ ಲಲಿತಾ೦ಗನ೦ ಮನಂಗೊಳಿಸುವ: ಆದಿಪು, 
೨.೭೧) 

ಬಿನುಗು - ಬಡವ (ಬಿನುಗಂ ನಂಬಿ ತೆಜುವೊಕ್ಕಲಂ ಕಳೆವ 
ಪ್ರಭುವುಮಂ: ಧರ್ಮಾಮೃ, ೮. ೩೧ ವ) 

ಬಿನ್ನ - ಬಿನ್ನಹ (ಜ್ವಲನಜಟಿ ಮಹಾರಾಜ೦ ಮಹೀತಲಾಲಿಂಗಿತ 
ಲಲಾಟಪಟ್ಟನಾಗಿ ವಿನಯದಿ೦ ಕಾರ್ಯಮಂ ಬಿನ್ನವಿಕ್ಕಿ: 
ಶಾಂತೀಶ್ವಷು, ೨. ೧೦೧ ವ); ಕಳೆಗುಂದು (ಗಿರಿಮಲ್ಲಿಗೆ 
ಬೀತು ಬಿನ್ನನಾಗೆಯು೦ ಕಡವು ಮೊಗರಾಗಂಗಿಡೆಯುಂ ... .. 
ಅತಿಪ್ರಕಾಶಮಾದ ಶರತ್‌ ಪ್ರವೇಶದೊಳ್‌: ಪಂಪರಾ, ೭. 
೧೬೩ ವ); ಮೌನ (ಬಿನ್ನನಾಗಿ ಸುಮ್ಮನಿರ್ದ ಕರಗದಡಪದ 
ಮಡಿಯ ಭಂಡಾರದ ಮನೆಗಳಂ: ವರ್ಧಮಾಪು, ೫. ೯ ವ) 


ಬಿನ್ನಗಿರು -  ಬರಿದಾಗಿರು (ಮೃಗಪದಪತ್ರಲೇಖೆಗಳಂ ಏಕೆಗೆ 
ತಾಳ್ಗಿರದಾದುವು ಈ ಕದ೦ಪುಗಳ್‌ ಉರಮೇಕೆ ಹಾರಮಣಿ 
ಮಂಜರಿಯಿಲ್ಲದೆ ಬಿನ್ನಗಿರ್ದುದು: ಪಂಪಭಾ, ೪. ೬೨) 

ಬಿನ್ನಗೆ - ಕಳೆಗುಂದಿದ (ಇನ್ನಜುದಿಂಗಳುಂಟೆನೆ ನಿಜಾಯು 
ಸುರಪ್ರಕರಂ ಮೊಗಂಗಳಂ ಬಿನ್ನಗೆ ಮಾಡೆಯುಂ: ಶಾಂತಿಷು, 
೭.೭೯) 

ಬಿನ್ನಣ — [ವಿಜ್ಞಾನ] ಚಾತುರ್ಯ (ಮುತ್ತಿದ ಜಾಯಿಲಂಗಳಂ 
ಕ್ಷಣದೊಳಿದಿರ್ಚಿ ಕುರುತ್ತಿಚೆವ ಇಟ್ಟಿಯಂ 
ಅಂಡುಗೊಂಡು ಬಿನ್ನಣದೆ ಬಿದಿರ್ಚಿ: ಶಬರಶಂ, ೪. ೧೦) 

ಬಿನ್ನಣವಡೆಮಾತು - ಬಿನ್ನಾಣದ [ಸಾಮಾನ್ಯ] ಮಾತು (ಇಂ ಈ 
ಪದದಲ್ಲಿ ಪೇಟ್ಟು ಗೆಯ್ದಂತು ಉಂತೇಂ ಪನ್ನಗಪತಾಕನಲ್ಲೆನೆ 
ಬಿನ್ನಣವಡೆಮಾತಂ ಎನ್ನೊಳಿಂ ನುಡಿಯದಿರಿಂ: ಪಂಪಭಾ, 
೧೩. ೮೭) 

ಬಿನ್ನಣಿ - ನಿಪುಣ (ಪ್ರೌಢಿಯೊಳ್‌ ಎ೦ತಪ್ಪರುಮಂ ಕಡುಮೆಚ್ಚದೆ 
ಬಿನ್ನಣಿಯಹ ಪಜ” ಯಂಗೆ ಒಸೆದಿರ್ದೊಡೆ: ಹರಿವಂಶ, ೫. 
೧೫) 

ಬಿನ್ನಣಿಗ - ಕುಶಲಕರ್ಮಿ (ಒಂದು ದಿವಸಂ ಮಧ್ಯಾಹ್ನ 
ಸಮಯಮವಪ್ಪನ್ನೆಗಂ ಭರಂಬಟ್ಟು ಕೆಲಸಂಗೈದಲ್ಲಿಯ 
ಬಿನ್ನಣಿಗರು೦ ಕರ್ಮಕಾರರು೦ ತಮ್ಮ ತಮ್ಮ ಮನೆಗೆ ಉಣಲ್‌ 
ಹೋಪುದುಂ: ಪಂಚತಂತ್ರ, ೮೨ ವ) 

ಬಿನ್ನನೆ - ಮಂಕಾಗಿ (ತನ್ನ ಬಿನ್ನನಿರ್ದ ಮೊಗದಿಂ ತವಲ್ಲಿರೆ 
ವಿಲಾಸಮುಂ ಮುಂದೆ ಕಂಡನಲ್ಲಿ ಕಮಳಾಕ್ಷಿಯಂ 

ವೃಷಭಲಕ್ಷಣ೦ ಲಕ್ಷ್ಮಿಯಂ: ಗದಾಯು, ೯. ೩); ಮೌನವಾಗಿ 
(ಎನ್ನಣುಗದಮ್ಮನಿಲ್ಲದೆ ಬಿನ್ನನೆ ಸಾಮ್ರಾಜ್ಯಮಿನಿತುಮಾದ 
ಎಅಕಮುಂ ಅತ್ಯುನ್ನತಿಯಲ್ತು ಎನಗೆ: ಆದಿಷು, ೧೪. ೬೨) 

ಬಿನ್ನಪ — [ವಿಜ್ಞಾಪನ] ಅರಿಕೆ (ದೇವ ಬಿನ್ನಪಂ ಇಂದು 
ಖಾಂಡವಮಂ  ಕೃಶಾನುತಗುಳ್ಳು ನಾನಾ ವಿಧಂ ಸುಡೆ: 
ಪಂಪಭಾ, ೫. ೯೪) 

ಬಿನ್ನಪಂಗೆಯ್‌ - ಅರಿಕೆ ಮಾಡು (ಮಂತ್ರಿಯರಸಂಗಿತೆಂದದು 
ಬಿನ್ನಪಂಗೆಯ್ದಂ: ವಡ್ಡಾರಾ, ಪು. ೮೧, ಸಾ. ೧೩) 

ಬಿನ್ನಬಿನ್ನನೆ - ಮಾತನಾಡದೆ ಮೌನವಾಗಿ (ಬೆನ್ನಬೆನ್ನನೆ ಬರೆ 
ಬಿನ್ನಬಿನ್ನನೆ ಪೋಗಿ: ಪಂಪಭಾ, ೧. ೧೧೪ ವ) 

ಬಿನ್ನವಿರ್‌ - ಸುಮ್ಮನಿರು ಆಣ್ಣಿ ತಲೆಯಂ ಬಾಗಿ ಬಿನ್ನನಿರೆಯುಂ: 
ಲೀಲಾವತಿ, ೪. ೩೪ ವ); ಖಿನ್ನವಾಗಿರು ಮಾಸಿ ತಾಜೆದ 
ಕುರುಳ್ಳಳಂ ತನ್ನ ಬಿನ್ನವಿರ್ದ ಮೊಗದಿಂ ತವಿಲ್ಲಿರೆ 
ವಿಲಾಸಮು೦ ಮುಂದೆ ಕಂಡನಲ್ಲಿ ಕಮಲಾಕ್ಷಿಯಂ: ಗದಾಯು, 
೯. ೩) 

ಬಿನ್ನವಿಸು - ಬಿನ್ನಪಂಗೆಯ್‌ ದೇವ ಕೈಕೊಂಡು ಕಾವುದು 
ನೀನೆಂದು ಸುರಾಳಿ ಬಿನ್ನವಿಸೆ: ಧರ್ಮಾಮೃ, ೧. ೧೫೭) 

ಬಿನ್ನಾಣ - ಬಿನ್ನಣ (ಬ೦ದು ನಿಂದನಂ ಕಂಡು ವಿರಾಟಂ ನಿನ್ನ 
ಬಿನ್ನಾಣಮೇನೆಂದು ಬೆಸಗೊಳೆ: ಪಂಪಭಾ, ೮. ೫೩ ವ) 

ಬಿಪ್ಪಂಡ. - ವ್ಯರ್ಥ (ಕೆಲವು ಪದಂಗಳ್‌ ನಿಯತದಿಂ 
ದ್ವಿತ್ವಂಗಳಪ್ಪುವವರ್ಕೆ ಪ್ರಯೋಗಂ: ಬಿಪ್ಪಂಡಂ [ವ್ಯರ್ಥ]: 
ಶಬ್ದಮದ, ೪೬, ವೃತ್ತಿ ೩೮) 

ಬಿಪ್ಪಂಡಿಸು - ದ್ವೇಷಿಸು (ಸತ್ಯಮ೦ ಬಾರ್ತೆಗೆಯ್ಯಳ್‌ ಮತಿಯಂ 
ಬಿಪ್ಪಂಡಿಪಳ್‌: ಕಾದಂಬ, ೩. ೮೨) 

ಬಿಬ್ಬರ - ಬಿರಿದು ಬಿರಿದು (ಪಟಯಿಗೆಯು೦ ಬಿಬ್ಬರ ಬಿರಿಯೆ 
ಗುರುತನೂಭವ೦ ಉರಮಂ ಬಿರಿಯೆಚ್ಚು ಬೆಂಗೆ ವಂದಂ 
ಗಜದಾ: ಪಂಪಭಾ, ೧೨. ೮೩) 


೮೦೩ 


ಬಿಬ್ಬಿಜೆವಲ್‌ - ಉಬ್ಬು ಹಲ್ಲು (ಮುರುಟಿದ ಕಿವಿ ಬಿಬ್ಬಿಜೆವಲ್‌ 
ಕುಸಿಗೊರಲ್‌ ಇಟಿದೆರ್ದೆ ಪೊಳಂಟ ಬೆನ್‌ ಬಾತ ಬಸಿ 
ಅಡಂಗಿದ ಜಘನಂ: ಯಶೋಧಚ, ೨. ೩೮) 

ಬಿಬ್ಬೋಕ - ಹುಸಿಮುನಿಸು (ಲಾವಣ್ಯರೂಪವಿಭ್ರಮ ಭಾವಕ 
ಬಿಬ್ಬೋಕ ಲಲಿತ ಕಿಲಕಿಂಚಿತ ಲೀಲಾವಿಹ್ಯತಿಗಳಿಂದಾ 
ಲೀಲಾವಿಗಂ ನಾಲ್ವರಲ್ಲೆ ತಾಂ ಮಿಗಿಲೆನಿಕುಂ; ಲೀಲಾವತಿ, 
೧೪. ೧೦೫) 

ಬಿಭೀಷಿಕಾ -  ಅಂಜಿಸುವಿಕೆ : (ಕರವಾಳಚಾಳನಪ್ರಕಟಿತ 
ಭಟಬಿಭೀಷಿಕಾಡ೦ಬರಂ೦ ಅತಿ ಅತಿಸ್ಫುಟವೀರಶೃಂಗಾರ 
ನಾಟಕಾಭಿನಯನಟವೃಂದಂ: ಆದಿಷು, ೧೩. ೪೫ ವ) 

ಬಿಮ್ಮುಗರೆ - ಬಿಕೋ ಎನ್ನು (ವಿಳಾಸಿನೀಜನದ ಬಿನದಮಿಲ್ಲದೆ 
ಬಿಮ್ಮುಗರೆಯುತ್ತಿರ್ದ ಅವಿನಾಣಿಗಳ ಬಾಗಿಲ್‌ ಕೆತ್ತಂತೆ 
ಬಿನ್ನನಾಗಿ ಸುಮ್ಮನಿರ್ದ: ವರ್ಧಮಾಪು, ೫. ೯ ವ) 

ಬಿಯ - [ವ್ಯಯ] ವೆಚ್ಚ (ಗಟ್ಟಸಿ ಸೆಂದುರದೊಳ್‌ ನೆಲಗಟ್ಟಸಿ 
ಜೆಂಬೊನ್ನ ನೆಲೆಯ ಚೌಪಳಿಗೆಗಳೊಳ್‌ ಕಟ್ಟಿಸಿ ಪಟಯಿಗೆಗಳಂ 
ಅಳವಟ್ಟರೆ ಬಿಯಂ ಅಲ್ಲಿ ಮೊಟಿಗೆ ಪಲವುಂ ಪಜ್‌ಗಳ್‌: 
ಪಂಪಭಾ, ೨. ೬೬); ದಾನ (ಸಾಸಿರ ಪೊಂಗೆಯ್ಬುಂ ಚಿಃ 
ಕಾಸಟಮೆಂದು ಒಂದು ಲಕ್ಕಗೆಯ್ವುದಿದರ್ಕಂ ಮಾಸರಂ 
ಉಡಲೆಂದು ಅಧಿಕ ವಿಳಾಸದಿಂದ ಉಡಲಿಕ್ಕಿ ನೆಜ್‌ಯೆ 
ಬಿಯಮಂ ಮೆಜ್‌ದಂ: ಪಂಪಭಾ, ೩. ೪೪) 

ಬಿಯಂಗೆಯ್‌ - ವ್ಯಯಮಾಡು (ತವದ ಆಯುಷ್ಯದ 
ಕುಂದದಂದದ ಬಿಯಂಗೆಯ್ದುಂ ಪವಣ್ಣೋಣದ ಉದ್ಭವದೆ 
ಏ ನೋಂತೆಂ ಎನಿಪ: ಶಾಂತಿಪು, ೭. ೮) 

ಬಿಯಕಾರ್ತಿ - ಬೆಲೆವೆಣ್ಣು (ಓಲಗದಲ್ಲಿ ಕಣ್ಣೆಸೆದರ್‌ 
ನಗೆಗಾರ್ತಿಯರ್‌ .. .. ಒಲ್ಲೆಕಾರ್ತಿಯರ್‌ ಲೀಲೆಯನಾಂತು 
ನಿಂದ ಬಿಯಗಾರ್ತಿಯರ್‌ ಅಗ್ಗದ ಗಾಡಿಕಾರ್ತಿಯರ್‌: 
ಪಾರ್ಶ್ವನಾಷು, ೧೨. ೯) 

ಬಿಯಕಾಜ — ದುಂದುಗಾರ (ಬಿಯಕಾಅನೊಪ್ಪುವ 
ಪ್ರಿಯತಮನಾಗೆ ಪೆರ್ಮೆಯ ಬೆಳಸು ಫಳ೦ ಆ ಪೆಣ್ಣು 
ನೋಂತ ನೋಂಪಿಯ ಫಲಮೆಲಗೆ ಬೆಲೆವೆಣ್ಣೇ: ಲೀಲಾವತಿ, 
೨. ೩೯) 

ಬಿಯಗ — ಮದುವೆಯಿಂದಾದ ಸಂಬಂಧಿ; ಬೀಗ 
(ತಚ್ಛೆವಾಲಯದ ಕವಾಟಂಗಳನಿಕ್ಕಿ ತೆಜೌಯದಂತೆ 
ಸಂಕಲೆಯಂ ಪೂಡಿ ಬಿಯಗಮನಿಕ್ಕಿ: ತ್ರಿಷಷ್ಟಿಪು, ೨೭. ೧೩೧ 
ವ) 

ಬಿಯದ - [ವ್ಯಾಧ] ಬೇಟೆಗಾರ (ಬೇಡಿದೊಡೆ ಈಯದೆ ಎಯ್ದೆ 
ಬಿಯದರ್‌: ಕಾದಂಬ, ೧. ೧೪೭) 

ಬಿಯಮಂ ಮೆಜ್‌ - ದಾನಮಾಡು (ಸಾಸಿರ ಪೊಂಗೆಯ್ದುಂ ಚಿಃ 
ಕಾಸಟಮೆಂದು ಒಂದು ಲಕ್ಕಗೆಯ್ವುದಿದರ್ಕಂ ಮಾಸರಂ 
ಉಡಲೆಂದು ಅಧಿಕ ವಿಳಾಸದಿಂದ ಉಡಲಿಕ್ಕಿ ನೆಜ್‌ಯೆ 
ಬಿಯಮಂ ಮೆಜ್‌ದಂ: ಪಂಪಭಾ, ೩. ೪೪) 

ಬಿಯಮಾಜಿಸು - ಅಧಿಕ ವೆಚ್ಚಮಾಡು, ದುಂದು ಮಾಡು 
(ಬೇಟದ ಲಲ್ಲೆಯ ಬಲ್ಮೆ ಪತ್ತಿ ಸುತ್ತಿಸೆ ಪುರುಡಿಂಬುಕೈಸೆ 
ಬಿಯಮಾಜಿಸಿ ಪೊಂದದವಂ ಬೊಜಂಗನೇ: ಆದಿಪು, ೧೨. 
೧೭) 

ಬಿಯಳ - (ವ್ಯಾಳ] ಕಾಡಾನೆ (ಇತ್ವದ ಮುಂದಿನ ಪಸ್ಪಕ್ಕೆ: 
ವ್ಯಾಳಂ-ವಿಯಳಂ: ಶಬ್ದಮದ, ೨೬೮ ಪ್ರ 


ಬಿಯ್ಯಗ — ಬೀಗ, ಮದುವೆಯಿಂದಾದ ಸಂಬಂಧಿ 
(ವಿಶ್ವಂಭರಾವನಿಪಂ ಬಿಯ್ಯಗನೆಂಬಿದಂ ಪಡೆವೆನೇಂ 
ಪೇಟಿಂತು ಮೇಧಾವಿಳಾ: ಕುಸುಮಾಕಾ, ೧೫. ೭೪) 

ಬಿರಯಿ - [ವಿರಹಿ] ಅಗಲಿದವ (ಸುರಯಿಯೊಳ್ಳಿಳಿ ಮಗುಟ್ವರಗಿಳಿ 
ಬಿರಯಿಗೆ ಮೊರೆವಂತೆ ಮೊರೆವ ಮಣಿದುಂಬಿ: ಆದಿಪು, ೬. 
೧೦೦) 

ಬಿರಯಿಸು - ವಿರಹಿಸು, ವಿರಹವನ್ನು ತಾಳಿಕೊ (ಬಿರಯಿಸಲ್‌ 
ಅಣ೦ ಇನ್ನಾಹೌಂ ಆನೆಂದು೦ ಅಲ್ಲಾಡುತಿರ್ಕುಂ: ಲೀಲಾವತಿ, 
೧೪. ೪೮) 

ಬಿರಿ - ಅಗಲು (ಬಿರಿವ ನಲ್ಲರಗಲ್ಲು ಕನಲ್ಲೊನಲ್ಲು ನಲ್ಲರ 
ದೆಸೆಯಿಂದಮಖ್ತು: ಆದಿಪು, ೩. ೮೬); ಅರಳು (ಮಲ್ಲಿಗೆಗಳ್‌ 
ವಸಂತದೊಳ್‌ ಬಿರಿದೊಡೆ ನಲ್ಲರಂ ನೆನೆದ ನಲ್ಲರ 
ಮೆಲ್ಲೆರ್ದೆಗಳ್‌: ಆದಿಪು, ೧೧. ೧೧೦); ಬಿರುಕು ಬಿಡು 
[ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವು ಉಣ್ಣುವ ಲಾಳೆಯ 
ಲೋಳೆಗಳ್‌ ಪೊನಲ್ವರಿವುವು ಕೆಮ್ಮಿ ಕುಮ್ಮಿದೊಡೆ ತೋಳೊಳೆ 
ಜೀವವಿಯೋಗಮಪುದು: ಪಂಪಭಾ. ೪, ೦೦) 

ಬಿರಿಕಂಡ - ಸೀಳಿದ ಮಾಂಸಖಂಡ (ಬರ್ದರೊಳ್‌ ಆನೆ 
ಬರ್ದಂ ಎನುತುಂ ನೇರ್ವಲ್ಲಿ ಕೆನ್ನೆತ್ತರು೦ ಬಿರಿಕಂಡಂಗಳೆ 
ಬೀಟಲುಣ್ಣಿ ಮನದೊಂದಣ್ಮು ಇಟ್ಟಳಂ ಪೊಣ್ಣೆ ಪಂಪಭಾ, 
೯. ೬೩) 

ಬಿರಿಕು - ಬಿರುಕು, ಒಡಕು (ರಸದಾಲಿಂಬದ ಪಣ್ಣ ಬಿತ್ತು ಬಿರುಕಿಂ 
ತೋರ್ಪಂತೆಯುರ್ಬೆಟ್ಟಿ ಪೆರ್ಬಿಸಿಲಿಂದಿರ್ಬಗಿಯಾದ 
ಮಸ್ತಕದೊಳಂ: ಸೂಕ್ತಿಸುಧಾ, ೧೦ ೧೦೩) 

ಬಿರಿಗಳಿಕೆ - [ಬಿರಿ೬ಕಳಿಕೆ] ಅರಳುವ ಮೊಗ್ಗು (ಕುರುವಕದ 
ಅಂಕುರಮಂ ಅದಳ ಬಿರಿಗಳಿಕೆಯುಮಂ 
ತಾವರೆಯೆಲೆವಟ್ಟಲ್ಗಳೊಳಮೊಟ್ಟಿ ಕಟ್ಟಿ: ಲೀಲಾವತಿ, ೧೩. ೩೬ 
ವ) 

ಬಿರಿಮುಗುಳ್‌ - ಬಿರಿಗಳಿಕೆ (ತಳಿರ ನಿಟಿದಳಿರ ಮುಗುಳ 
ಬಿರಿಮುಗುಳ ಮಿಡಿಯ ಕಿಜುಮಿಡಿಯ ಬಲ್ಲಿಡಿಗಳೊಳೆಣಗಿ: 
ಪಂಪಭಾ, ೫. ೫ ವ) 

ಬಿರಿಯಿಸು - ಬೇರ್ಪಡಿಸು (ಬಿರಿಯಿಸೆ ಬೇಟದೊಳ್‌ ಬಿರಿವ 
ನಲ್ಲರಗಲ್ಲುಕನಲ್ಲೊನಲ್ಲು; ಆದಿಷು, ೩. ೮೬); ಅರಳಿಸು 
(ಸುರಯಿಯ ಬಿರಿಮುಗುಳೊಳುರವದಳಿಪತಿ ಬಿರಿಯಿಸೆ: 
ನೇಮಿನಾಪು, ೬. ೮); ಸೀಳು (ಆಭೀಳ ನಿಸ್ದಾಳನಾದಂ ನೆಜ್‌ 
ಮಿಕ್ಕಂಭೋಜಗಭಾಂಡಮನೆ ಬಿರಿಯಿಸುತ್ತಿಪಿನಂ: ಕುಸುಮಾಕಾ, 
೪, ೯೨) 

ಬಿರಿಯಿಜೆ - ಬಿರಿಯುವಂತೆ ತಿವಿ (ಡೊಕ್ಕನೆ ಸುರಿಗೆಯೊಳ್‌ 
ಉರಮಂ ಬಿಕ್ಕನೆ ಬಿರಿಯಿಚೆದು ಬರಿಯಗಲನೊತ್ತಿ ಮನಂ 
ಕೊಕ್ಕರಿಸದೆ ಬೆಲಗಸೆಯಿಂ ಅಳುರ್ಕೆಯೆ ಮೊಗೆಮೊಗೆದು 
ನೆತ್ತರಂ: ಪಂಪಭಾ, ೧೨. ೧೫೩) 

ಬಿರುದ - ಬಿರುದನ್ನು ಪಡೆದವನು (ಬಿರುದರ೦ ಒತ್ತಿ ಬೀರರಂ 
ಅಡಂಗಿಸಿ ಕೊಂಕಿಗರಂ ಕಟಲ್ಲಿ ಚೆನ್ನರಂ ಅಡಿಗೊತ್ತಿ 
ಮಂಡಳಿಕರ೦ ಬೆಸಕಯ್ಸಿ .. .. ಮಾಡಿರೆ ರಾಜಸೂಯಮಂ: 
ಪಂಪಭಾ, ೭. ೧೮) ಗೌರವಾನ್ವಿತ (ಧನದರನ್ನರಿರಿವರೆನಿಪ 
ಪರದರಿಂ ದೇವರಿನ್ನರಿವರೆನಿಪ ಬಿರುದರಿಂ: ಪಂಪಭಾ, ೩. 
By 

ಬಿರುದಂಕ - ಬಿರುದು ಪಡೆದವನ ಖ್ಯಾತಿ (ಬಿರುದಂಕದಂತೆ 
ಪೋಗದೆ ಕಾದುವರ್‌: ಧರ್ಮಾಮೃ, ೩. ೪೩ ವ) 


೮೦೪ 


ಬಿರುದಿನಂಕ - ಬಿರುದಿನ ಮಲ್ಲ, ಭಟ (ಎಡೆಯಿ೦ದೋಲಾಡಿದ 
ಬಿರುದಿನಂಕದಂತಿರೆ ಖಚರಂ: ಆದಿಪು, ೩. ೬೪) 

ಬಿರುದಿನ ತೊಡರ್‌ - ಬಿರುದಿನ ಸಂಕೇತವಾದ ಕಾಲಿನ ಬಳೆ 
(ಬಿರುದಿನ ತೊಡರ್‌ ರುಣರುಣಸಲೇಳ್ಬು: ರಾಜಶೇವಿ, ೬. 
೧೧ ಪು 

ಬಿರುದು ದ ಪ್ರಶಸ್ತಿ (ಚಕ್ರವರ್ತಿ ಹರ್ಷನರೇಂದ್ರ 
ಪ್ರವರಂ ಕುಡೆ ಪಡೆದಂ ವಶ್ಯವಾಣಿ ಕವಿಚಕ್ರವರ್ತಿವೆಸರಂ 
ಬಾಣಂ: ಪಂಚತಂತ್ರ, ೧೫) 

ಬಿರ್ಚು - ಬೇರ್ಪಡಿಸು (ಬಿರ್ಚು-ವಿಭಜನೇ: 
೨೦೬); ಬೇರೆಯಾಗು (ಹಂಸಮಿಥುನಮಂ 
ನಸುನಗುತ್ತುಮಿವು ಬೆರ್ಚುಗು೦ ತೊಲಗಿಮೆಂದು 
ಪರಿಜನಮುಮಂ ತೊಲಗಸಿ: ಆಚವರ್ಧ, ೪. ೯ ವ); 
ಹರಡು (ಕರಿಯಂ ಸೀಳ್ಬೀಡಾಡುವನೆ ಬಿರ್ಚೆ 
ಜೆಡೆಯನರ್ದಾಡುವನೇ: ಸಮಯಪ, ೮. ೬೯) 

ಬಿರ್ದಿ - [ವೃದ್ಧಾ] ಮುದುಕಿ (ಮೆಯ್ಯಂ ಅದಿರ್ದು ಕೈಯಂ 
ಬಿದಿರ್ದು ಅವನಂ ಬಿರ್ದಿ ಕಂಡು ನಕ್ಕು ಇಂತೆಂದಳ್‌; 
ವಡ್ಡಾರಾ, ಪು ೧೮೮, ಸಾ ೨೦) 

ಬಿರ್ದಿಕ್ಕು - ಔತಣವಿಡು (ಭೀಮಸೇನಂ ಉದ್ದಾಮಕೋಪದಿಂ 
ಕುರುರಾಜನ ವರಜವ್ರಾತಮ೦ ಜವಂಗೆ ಬಿರ್ದಿಕ್ಕಿದಂ: 
ಕರ್ಣನೇಮಿ, ೧೨. ೮೩ ವ) 

ಬಿರ್ದಿನನ್‌ - ಅತಿಥಿ (ನರಪತಿ ಬಿರ್ದಿನನೆಂದಾದರದಿಂ 
ಗೃಹಲಕ್ಷ್ಮೀ  ಬೋನಮೆತ್ತಿದುದೆಂಬಂತಿರೆ ಚೋದ್ಯಮಪ್ಪಿನಂ 
ಬಿತರದೆಶಿದ ಬೋನದಿರವು ಜೆಲ್ವಾಯ್ತಾಗಳ್‌: ಸುಕುಮಾಚ, 
೧೧. ಮ); ಬೀಗರು (ಮನೆಯವರಿರ್ದಂತಿರೆ ಬಿರ್ದಿನರಂ 
ತೇಳ್‌ ತಿಂದುದು ಎಂಬ ಗಾದೆಯವೋಲ್‌: ತ್ರಿಷಷ್ಟಿಷು, ೭. 
೧೦೦) 


ಶಬ್ದಮದ, ಧಾ 
ನೋಡಿ 


ಬಿರ್ದು - ಬಿಟ್ಟು, ಬಿದ್ದು [ಬೀಟ್‌] (ಪುರಜನಂ 
ಅಂತಃಪುರಜನಮುಂ ಪರಿಜನಮುಂ ಅಕ್ಕೆ 
ತದ್ರಾಜನಿಕೇತನದಲ್ಲಿ ಬಿರ್ದು ಪಡೆದುದು ಮನಕ್ಕೆ 
ಕಡುಮುಳಿಸಿನೆಸಕಮಂ ಮಾಗಧನಾ: ಆದಿಷು, ೧೨, ೯೨); 
ಔತಣ (ತೊಡರ್ದಂ ಸೈನ್ಯಂ 
ಬೆನ್ನಿತ್ತೊಡಜ*ಯೆನಾಂತೊಡದನ್ನೆಜ” ಪರ್ದಿಂಗೆ 


ಬಿರ್ದನಿಕ್ಕುವೆನೀಗಳ್‌: ಚಂದ್ರಪ್ರಹು. ೧೦. ೮೮) 

ಬಿರ್ದುವರ್‌ - ಔತಣಕ್ಕೆ ಆಗಮಿಸು (ನೆಗಟ್ಟಿಮರನಗೇಂದಮಂ ಆ 
ದಿಗಿಭೇಂದಂ ಪೊರ್ದಿದಲ್ಲಿ ಸುರತೂರ್ಯರವಂ ನೆಗಟ್ಟಿನೆಗಂ 
ಕನಕಾದಿಗೆ ಖಗಾದ್ರಿ ಸಂತಸದೆ ಬಿರ್ದುವಂದಂತಿರ್ಕುಂ: 
ಅಜಿತಪು, ೪. ೨೬) 

ಬಿರ್ದುವು -  [ಬಿಟ್ಲುವು; ಬೀಟ್‌] ಕೆಳಕ್ಕುರುಳಿದುವು 
(ದಿಕ್ಷಾಲಲೀಲಾಭವನಂಗಳ್‌ ಬಿರ್ದುವು ಇಂತಾಯ್ದಖಿಳ 
ಮಹಿತಳಕ್ಷೋಭಮಾ ಚಕ್ರಿಯಿಂದಂ: ಆದಿಷು, ೧೨. ೮೮) 

ಬಿರ್ದೂಟ -  ಔತಣದೂಟ (ಸದ್ದರ್ಶನಮಂ ಬಿಡುವಾತಂ 
ಬಿರ್ದೂಟವನೊಡ೦ಬಡದೆ ಗಂಜಿಗುಡಿವ ಮರುಳಂ 
ಪೋಲ್ಕುಂ: ಧರ್ಮಾಮೃ, ೧೦. ಪದ್ಯಗಳು ೪೩ ಮತ್ತು ೪೪ 
ರ ನಡುವಣ ಪದ್ಯ) 

ಬಿರ್ದು - ಔತಣ (ಆತನು೦ ಅರಸಂಗೆ ಬಿರ್ದ್ದು ಮಾಡಿದ ಬಿಕ್ಕೆ 
ಕೂಸ೦ ಬೇಡಿಯಟ್ಟಿ ಪೆತ್ತು ಪ್ರಶಸ್ತ ದಿವಸ ವಾರ ನಕ್ಷತ್ರ 
ಮುಹೂರ್ತದೊಳ್‌ ಮದುವೆನಿದು: ವಡ್ಡಾರಾ, ಪು ೧೬೩, 
ಸಾ ೧೮) 


ಬಿಲ್‌ - ವಿಕ್ರಯಮಾಡು ಹಾಗೂ ಧನುಸ್ಸು (ಬಿಲ್‌-ವಿಕ್ರಯೇ 
ಕೋದಂಡೇ ಚ: ಶಬ್ದಮದ, ಧಾ ೬೫೦); ಬಿಲ್ಲಾರರ ಸೈನ್ಯ 
(ಬಲ್ಲರಿಯ ಕೋಳ್ಲಿರಲಾಅದೆ ಬಿಲ್‌ ತೆರಳ್ಳು 
ದುರ್ಭರಹಯಮಲ್ಲೆ ಸಂದಣಿಸಿ ಕೋಳ್ಗುದಿಗೊಂಡುದು: 
ಪಂಪಭಾ, ೩. ೭೧); ಒಂದು ಬಗೆಯ ಮರ (ತಂಡಸು 
ಬಿಳಿಲ್‌ ಬಿಲ್‌ ಮತ್ತಿ ಬೇವತ್ತಿ ಎಂಬೀ 
ಮರದುಖುಗಲಿಖುಂಬಿನಿಂದ ಅತಿಗಹನಮೆನಿಪ 
ಗಹನಾಂತರದೊಳಗೆ: ಪಾರ್ಶ್ವನಾಷು, ೧೨. ೫೮) 

ಬಿಲ - ಡೊಗರು, ಗವಿ (ಅವಟಂ ಛಿದಂ ಕುಹರಂ ವಿವರಂ 


ಶ್ವಭಂ ಬಿಲಂ ದರಂ ರಂಧ್ರಂ ಗರ್ತವೇಕಾರ್ಥಂಗಳ್‌: 
ಅಭಿಧಾವ, ೧. ೩. ೬) 

ಬಿಲೇಶಯ - ಹಾವು (ಗಳಾನ್ನಿತ ಹಲಾಹಲಬಿಲೇಶಯ 
ಕಳೇವರವಿಳಾಸದೆ ಕಳಂಕರಹಿತೇ ಜಯ ಜಯಾ: 


ರಾಜಶೇವಿ, ೧೦. ೧೧೧) 

ಬಿಲ್ಲಲ್‌ ದ ಧನುರ್ವಿದ್ಯೆಯನ್ನು ಕಲಿ (ಅಂತು ಬಂದು 
ವೈರಿಗಜಾಘಟಾವಿಟನನೊಳ್‌ ವಿಘಟಿಸಿ ಬಿಲ್ಲಲ್ಲು ಪಂಪಭಾ, 
೨. ೫೭ ವ) 

ಬಿಲ್ಲಲ್ಲಿ - [ಬಿಲ್‌೬ಕಲ್ಲಿ] ಧನುರ್ವಿದ್ಯೆ (ಪೊಣಮುಯ್ಯಂ ತನಗೆ 
ತಿಣ್ಣಂ ತೆಗೆನೆಜ್‌ದಿಸೆ ಬಿಲ್ಲಲ್ಲಿ ತನ್ನೇಜೆನೊಳ್‌ ಕಣ್ಣೆಜ್‌ದತ್ತು 
ಎ೦ಬಂತುಂ: ಶಾಂತಿಪು, ೪. ೪೨) 

ಬಿಲ್ಲಾಳೆಗ ಎ [ಬಿಲ್‌-ಕಾಳೆಗ] . (ಸಿ೦ದುರದೊಳ್‌ 
ನೆಲಗಟ್ಟಿಸಿದಂತಿರ್ದ  ರಣರಂಗಭೂಮಿಯೊಳ್‌ ಎರಡುಂ 
ಪಡೆಯ ನಾಯಕರ್‌ ಬಿಲ್ದಾಳೆಗಂಗಾದುವಾಗಳ್‌: ಪಂಪಭಾ, 
೧೧೮.೭೨೦ ಈ 

ಬಿಲ್ಲಲ್ಲೆ - ಬಿಲ್ಲನ್ನು ಬಳಸುವ ಕೌಶಲ (ಮೃಗದ ಮೆಯ್ಯೊಳ್‌ 
ನಿಸದಂ ಎಸೆವುದಂ ಬಿಲ್ಲಾಳ ಬಿಲ್ಲಲ್ಲೆ ತನ್ನೊಳಮಿಸುತೆ 
ಲೇಸಪ್ಪುದು: ಪಂಪಭಾ, ೫. ೪೭) 

ಬಿಲ್ಲ - [ಭಿಲ್ಲ] ಬೇಡ (ಪೊಲ್ಲ ಗಡ ತೆಗೆಯಲಪ್ಪೊಡೆ ಬಿಲ್ಲನಂ 
ಎದು ಎನಗೆ ಪುಂಡರೀಕಂ ಪೇಟ್ಪತ್ತು: ಪಂಚತಂತ್ರ ೧೮೦) 

ಬಿಲ್ಲಂ ಕೋ - ಬಿಲ್ಲನ್ನು ಅಂದರೆ ಅದರ ಹಗ್ಗದಿಂದ ಸುತ್ತು 
(ಆಂತು ಮೂರ್ಛಾಗತನಾದ ಭೀಮನ ಕೊರಲೊಳ್‌ ಬಿಲ್ಲಂ 
ಕೋದು ಮೇಗಿಲ್ಲದೆ ತೆಗೆದು: ಪಂಪಭಾ, ೧೧. ೧೪೩ ವ) 

ಬಿಲ್ಲಜಾಣ - ಬಿಲ್ವಿದ್ಯಾ ನಿಪುಣ (ಕನಕಕಲಶಧ್ವಜನುಮೆನಿಸಿದ ಬಿಲ್ಲ 
ಜಾಣಂ ದ್ರೋಣನಟಿವಿನೊಳಂ ಸುಯೋಧನಂ 
ಚಿ೦ತಾಕ್ರಾಂತನಾಗಿ: ಗದಾಯು, ೨. ೧೦ ವ) 

ಬಿಲ್ಲಣಿ - ಬಿಲ್ಲಾರ [ಸೈನ್ಯ] (ರಣಗಟ್ಟಲೆ 
ಕಡುಕೆಯ್ದುಭೈಬಲದೊಳಿಂಬಿಕ್ಕುಪುದುಂ: 
೩೯) 

ಬಿಲ್ಲ ಬಲ್ಲೆ - ಬಿಲ್ಲಾಣಿಕೆ (ಬಿಲ್ಲ ಬಲ್ಲೆಯುಂ ಕುಲಮುಂ 
ನಿರ್ವಾಜ೦ಂ ಮಸುಟ್ಟುವು: ಗದಾಯು, ೨. ೧೮) 

ಬಿಲ್ಲ ಬಲ್ಲಣಿ - ಬಿಲ್ಲಾರರ ಸೈನ್ಯ (ಗಳೆನೆಟಲಿಂ ಜಗಂ ನೆರೆ 

ತಮೋಮಯಮಾಗಿಸುತು೦ ಕಡಂಗಿ ಬರ್ಪಜೆಕೆಯ ಬಿಲ್ಲ 

ಬಲ್ಲಣಿಯಂ: ಶಾಂತೀಶ್ಚಪು, ೩. ೯೭) 
ಬಲ್ಲಹ - ಬಿಲ್ಲಜಾಣ (ಕನ್ನಡಿಗಳ ಬಳ್ಳಿವೆಳ್ಳು 

ಕುಡುಮಿಂಚಿನವೋಲಿರೆ ಗಾಳಿವಟ್ಟೆಯೊಳ್‌ ನಡೆವನ ಕಾಯ್ತು 

ತಣ್ಣಗಿರೆ ಗಡಣಿಸಿ ಬಂದು ಕೋಲ ಮಟ್‌ಯಂ 

ಕಜಿ”ದರ್‌ ಮಿಗೆ ಬಿಲ್ಲ ಬಲ್ಲಹರ್‌: ಕಬ್ಬಿಗಕಾ, ೨೦೬) 


ಕೈಮಿಗೆ ಬಿಲ್ಲಣಿ 
ಪಂಪರಾ, ೧೩. 


ಬಿಲ್ಲ 


೮೦೫ 


ಬಿಲ್ಲ ಬಿತ್ತೆಗ - ಬಿಲ್ಲಜಾಣ ಬಿಲ್ಲ ಬಿತ್ತೆಗರ್‌ ಕಡುಪೊತ್ತುಂಬಜೆಯದೆ 
ತಮ್ಮೊಳ್‌ ಸಲೆ ಸುರಗಿಜೆದಟೆದರ್‌ ಅವಂಧ್ಯಮಲ್ತೆ 
ವೀರೋದ್ರೇಕಂ: ಚಂದ್ರಪ್ರಷು, ೧೦. ೭೧) 

ಬಿಲ್ಲ ಬಿನ್ನಣಿ - ಬಿಲ್ಲಜಾಣ (ಧನುರ್ವೇದಿಯುಂ ಶಬ್ದವೇದಿಯುಂ 
ಅಪ್ಪ ಬಿಲ್ಲ ಬಿನ್ನಣಿಯನೊರ್ವನ೦ ಕರೆದು: ಪಂಚತಂತ್ರ. 
೧೯೭ ವ) 

ಬಿಲ್ಲವ - ಬಿಲ್ಲಜಾಣ (ಕುದುರೆ ತಗುಳ್ಳುವು ಆ ದೆಸೆಯ ಬಿಲ್ಲವರಂ 
ಸುಚಿದಾನೆ ನಿಂದು ಮೆಟ್ಟಿದುವು: ಕವಿರಾಮಾ, ೧. ೧೨೦) 

ಬಿಲ್ದಾಳ್‌ - ಬಿಲ್ಲಾರ (ದೊಣೆಯಿಲ್ಲದ ಬಿಲ್ಲಾಳ್‌ ಬಿನ್ನಣಮಿಲ್ಲದ 


ಕಿಳುಪು ಮಂತ್ರಿಯಿಲ್ಲದರಸು ಸೊಗಯಿಸಿದಪುದೇ: 
ಅಜಿತಪು, ೬. ೯೭) 
ಬಿಲ್ಲುಂ ಬೆಣಗುಂ -  ಕಕ್ಕಾವಿಕ್ಕಿ ತಳಮಳ (ಪ್ರಚಂಡೆ 


ವಂಚನೋಪಾಯಮಂ ಕಾಣದೆ ಬಿಲ್ಲುಂ ಬೆಅಗುಮಾಗಿರೆ: 
ಪಂಚತಂತ್ರ, ೧೨೯ ವ) 

ಬಿಲ್ಲೆಯ - ಬಿಲ್ವಿದ್ಯೆಯ ಗುರು ಬಿಲ್ಲೆಜ್‌ನೆಂದುದೆ ಮತು 
ಮೀಣದಿಂ; ಶಬ್ದಮದ, ೨೪೫ ಪ್ರ ೨); ದ್ರೋಣ 
(ಬಿಲ್ಲೆಜ್‌ಯನೊಡ್ಡಿದಂ ಅಂಕದ ಚಕ್ರವ್ಯೂಹಮಂ 
ಆಹವರಂಗದೊಳ್‌: ಪಂಪಭಾ, ೧೦. ೮೬) 

ಬಿಲ್ಲೊವಜ - ಬಿಲ್ಲೆಯ (ಬವರದೊಳೇ೦ ಬಲ್ಲಂ ಕರಂ 
ಒವಜುಗೆಯಲ್‌ ಪೆಣರ್ಗೆ ಕರಮೆ ತನಗೆ ಅಜ್‌ಯಂ 
ಅದೆಂತುವೊ ನುಡಿ ತಪ್ಪದು ಕಮ್ಮಜೆಯೊವಜಂ ಬಿಲ್ಲೊವಜಂ 
ಎಂಬುದು ಮಾಡುವೆನೇ: ಪಂಪಭಾ, ೧೨. ೩) 

ಬಿಲ್ಲಡೆ - ಬಿಲ್ಲಾರಸೇನೆ (ಬಲ್ವಲಿಯಿ೦ದಿದಿರ್ಚಿದ ಬಿಲ್ವಡೆ ತನ್ನೆಚ್ಚ 
ನಿಶಿತಶರಸಂಹತಿಯಿಂದೆಲ್ಲಡಗಾಯ್ತು: ಕಾವ್ಯಾವಲೋ, ೬೯) 

ಬಿಲ್ಲಿಡ - [ಬಿಲ್‌-ಪಿಡಿ] ಬಿಲ್ಲು ಹಿಡಿ, ಯುದ್ಧಮಾಡು 
(ಅವರ್ಗಳ ಕೆಯ್ಯೊಳ್‌ ಗಾಂಗೇಯಂ ಅಟೆದೊಡೆ ಅಹಿತರಂ 
ಆಂ ಗೆಲೆ ತಳ್ಲಿಜೆವೆಂ ಅನ್ನೆಗಂ ಬಿಲ್ವಿಡಿಯೆಂ: ಪಂಪಭಾ, ೧೦. 
೨೨) 

ಬಿಲ್ಲಿದ್ದೆ -.. ಧನುರ್ವಿದ್ಯೆ (ಯಜ್ಞಸೇನನೆಂಬ ಬ್ರಹ್ಮರ್ಷಿಯ 
ಪಕ್ಕದೊಳ್‌ ಬಿಲ್ವಿದ್ದೆಯಂ ಕಲಲ್ವೇಖ್ಟೂಡೆ: ಪಂಪಭಾ, ೨. ೪೩ 
ವ) 

ಬಿಲ್ಟೊಯ್‌ - ಬಿಲ್ಲ ಹೆದೆ ಮಿಡಿದು ಠೇಂಕಾರಮಾಡು (ಇದಿರಾದ 

ಖೇಚರನನಾಂ ಬಿಲ್ವೊಯ್ದು ಕೊಂದಿಕ್ಕೆ: ಶಾಂತಿಷು, ೭. ೮೩) 

- ವಿಷ (ಕೊಳ್ಳಪ್ಪಿದ ಉರಗಕಾಂತೆಯಂತೆ ಕಡುಬಿಸಮಂ 

ಉಗುಟ್ಟು ಸೊಂಕು ಸೋಲಿಸುಗು೦ ಎಂಬಂತೆ: ಲೀಲಾವತಿ, 

೧೪. ೩೩ ವ); ಕಮಲದ ದಂಟು (ಮಲ್‌ಗಾಲದೊಳ್‌ .. . 

ಬಿಸತತಿಯಂ ಮೊಲ*ಯಲ್ಲಮ೦ ಉಪ್ಪುಂಗಾಯ್ಗಳಂ೦ ಆಗಲ್‌ 

ಸೇವಿಸಲ್ಕೆ ಭೀತಂ ಜೈನಂ: ಸಮಯಪ, ೬. ೯); ನೀರು (ಇಲ್ಲಿ 

ನಡೆತಂದೆವು ಅಪ್ಪಿದೆವಿಲ್ಲಿ ಬಿಸಂಗೊಂಡೆವಿಲ್ಲಿ 

ಬಾಯೂಡಿದೆವಿಲ್ಲಿ .. .. ಕರಂ ನೆನೆದು ಸುಯ್ದುದು ಕೋಕಂ: 

ರಾಜಶೇವಿ, ೧೧. ೧೭) 

ಬಿಸಕಾಂಡ - ಕಮಲದ ದಂಟು, ನಾಳ (ಕೆಂದಳಿರಂ ಗಿಳಿ 
ತಾಮ್ರತುಂಡದಿ೦ ಇಣಜೆದಪುದು ಆಮದೊಳ್‌ ಮಿಡಿಗಳಂ 
ಬಿಸಕಾಂಡಮನಂಚೆ ಚಂಚುವಿಂ: ಮಲ್ಲಿನಾಹು, ೫. ೨೯) 


ಬಿಸ 


ಬಿಸಜ - ತಾವರೆ (ಬಿಸಜದೆಸಲ್ಲಳಂ ಬಿಡೆ ಸಡಿಲ್ಲಿ 
ಬಮದೆಸಗಿತು ಸುಪ್ರಭಾತದ ಸಮೀರಣಂ: ಪಾರ್ಶ್ವನಾಪು, 
೧೦. ೭೮) 


ಬಿಸಟಂಬರಿ - ಮನಬಂದಂತೆ ಓಡು (ಮಾಮಸಮಸಗಿ 
ಬಿಸಟಂಬರಿವ ಮದಕರಿಯಂ ಕುಮಾರಂ ಕಂಡು: 
ನೇಮಿನಾಹು, ೫. ೧೧೩ ವ) 


ಬಿಸಜಭವ - ಕಮಲಸ೦ಭವ, ಬ್ರಹ್ಮ (ಬಿಸಜಭವನಕ್ಕೆ ಮೃಡನಕ್ಕೆ 


ಅಸುರಾಂತಕನಕ್ಕೆ: ಪಂಪಭಾ, ೧೧. ೧೨೦) 

ಬಿಸರುಹ - ತಾವರೆ (ಬಿಸರುಹದಳಂಗಳಿಂ ಪೊದೆಯಿಸಿರ್ದ 
ಹಿಮಗೃಹವನವನಿಪಾಲಂ ಕಂಡಂ: ಕಾದಂಸಂ, ೫. ೮೬) 

ಬಿಸಲತೆ - ತಾವರೆಯ ಬಳ್ಳಿ (ನಳಿನೀಸಂಮೋಹನಾಸ್ತ್ರಂ 
ಕುಮುದನಯನಕರ್ಪೂರಕಾಂಡ೦ ಚಕೋರೀತಿಳಕಂ 
ಶೃಂಗಾರಸಿಂಧುಪ್ಲವ ಬಿಸಲತೆ ಪಸರಿಸಿ 
ಚ೦ದ್ರಾಂಶುಜಾಳಂ: ಮಲ್ಲಿನಾಹು, ೭. ೩೨) 

ಬಿಸವಂದ - ಆಶ್ಚರ್ಯ (ಇದಳಂದಂ ಬಿಸವಂದಂ 
ಇಂತಿದಮರೇಂದ್ರಾವಾಸದೊಂದಂದಂ ಇಂತಿದು ದಲ್‌ 
ದೇವವಿಮಾನದಂದಂ: ಆದಿಪು, ೪. ೫) 

ಸಸನ - [ವಿಶಸನ] ಕತ್ತಿ ಕೊಲ್ಲುವುದು (ಬಿಸಸನದೊಳ್‌ 

ದಶಮುಖನಂ ದೆಸೆವಲಿಗುಡಲೆಂದು ಭರತ ಶತ್ರುಘ್ನರ್‌ .. .. 

ಸನ್ನಾಹ ಭೇರಿಯಂ ಪಯಿಸುವುದುಂ: ಪಂಪರಾ, ೧೪. ೬೨) 

- ಶಾಖವುಳ್ಳದ್ದು (ತಾಳಿದ ವಿರಹದೊಳೀಕೆಗೆ ಬೆಳ್ಳಿಂಗಳ್‌ 

ಬಿಳಿಯ ಕರ್ಚು ಸಸಿ ಬಿಸಿ: ಗಿರಿಜಾಕ ೪. ೧೧೬) 

ಬಿಸಿದು - ಬಿಸಿಯಾದ[ದ್ದು] (ಬಿಸಿದಪ್ಪ ತುಪ್ಪಮನಜೆಯದೆ ಶಿಶು 
ನುಂಗಿದಂತೆ ಚಿಂತಿಸಿ ಮನದೊಳ್‌ : ಧರ್ಮಾಮೃ, ೮. ೭) 


ಬಿಸಿ 


ಬಿಸಿನಿ - ಕಮಲಿನಿ (ಬಿಸಿನಿ ಬಿಸಿಲಂ ಉಟ್ಟಳೆಂಬಂತೆ ಬಿಗಿದುಟ್ಟ 


ಮಿಸುನಿವಟ್ಟೆ ಮಿಸುಗುತ್ತಿರೆ: ರಾಜಶೇವಿ, ೫. ೧೯ ವ) 
ಬಿಸಿಯದು - ಬಿಸಿಯಾದುದು (ಸುರಿವ ಪಲವಂದದ 
ಕೂರಂಬುಗಳುಮಂ ಒಡನಳುರ್ದುವು ಅದೇಂ ಬಿಸಿಯವೊ 
ಜಯಕುಮಾರನನಲಶರಂ೦ಗಳ್‌: ಆದಿಷು, ೧೩. ೬೪) 
ಬಿಸಿಲ್‌ - ಸೂರ್ಯಕಿರಣ (ನಡುವಗಲ ಬಿಸಿಲ್‌ ತನ್ನಂ ಸುಡೆ 


ವನಕರಿ ..... ಪೊಕ್ಕುದಾಗ ಬಗೆದಾ ಕೊಳನಂ: ಕವಿರಾಮಾ, 
೩ ೧೧೫) 
ಬಿಸಿಲುಗೊಳ್‌ - ಬಿಸಿಲಿನಂತೆ ಹೊಳೆ (ದೇವನ ದಿವ್ಯಚ್ಛಾಯೆ 


ಪ್ರತಿಬಿಂಬಿಸೆ ಬಿಸಿಲುಗೊ೦ಡು ಸೋಂಕಿಜೆದ 
ಶಾಂತಿಪು, ೯. ೩೩ ವ) 


ಕಣ್ಣಂ ತುಳ್ಳೆ: 


ಬಿಸಿಲ್ಲುದುರೆ - ಮರೀಚಿಕೆ (ಘೋಳಾಯ್ಲರ್‌ ಹೊಳೆಯಿಸೆ 
ಬಿಸಿಲ್ಲುದುರೆಗಳ್‌ ಹೊಳೆವಂತೆ ಹೊಳೆವ 
ಕಡುಗುದುರೆಗಳುಮ೦ .. .. ಒಡ್ಡಿ ನಿಂದಾಗಳ್‌: ಪಂಪಭಾ, 
೧೦. ೫೧ ವ) 


ಬಿಸು - ಬೆಸುಗೆ ಹಾಕು (ಆಗಳ್‌ ಎಡೆವಿಡದೆ ಮುಚ್ಚಿ ಬೆಚ್ಚಂತಿರ್ದ 
ಕಣ್ಗಳಂ ಎಂತಾನುಂ ತೆಜ್‌ದು: ಕಾದಂಸಂ, ೪. ೬೦ ವ) 


ಬಿಸುಗಣ್ಗೊರದ - ಉರಿಯುವ ಕಣ್ಣಿನ ಯತಿ, ಶಿವ 
(ಬಿಸುಗಣ್ಣೊರವಂ ಕಾವನ ತೋಳ್ಳಲಮಂ 
ಅಣೆವೆನೆಂದೇಟ್ವಂದಂ; ಕಬ್ಬಿಗಕಾ, ೨೨೬) 

ಬಿಸುಗಣ್ಣ - ಹಣೆಗಣ್ಣ, ಶಿನ (ಮತ್ತಮದೊರ್ವಂ ಬಿಸುಗಣ್ಣ 


ಮುಂದೆ ನಿಂದು ತಾನಿಂತೆಂದಂ: ಕಬ್ಬಿಗಕಾ, ೧೮೮) 
ಬಿಸುಗದಿರ್‌ - ಬಿಸಿಯ ಕಿರಣ, ಬಿಸಿಲು (ಬಿಸುಗದಿರ್‌ ನೆತ್ತರ್‌ 
ಕಾಯ್ವನ್ನಂ ಸುಡುತಿರೆ ಪಥಿಕರ್‌ ಬೆನ್ನಂ ಕೊಂಡೋಡಿ 
ಮೆಳೆಯ ನೆಲಲಂ ಸಾರ್ದರ್‌: ಲೀಲಾವತಿ, ೫. ೩೭) 
ಬಿಸುಗದಿರ - ಬಿಸಿಯಾದ ಕಿರಣಗಳವನು, ಸೂರ್ಯ 
(ಬಿಸುಗದಿರನ ಕಡುಗಾಯ್ದಂ ಮಸುಳಿಸಿದುವು ತುಉುಗಿ 
ನೆಗೆದು ನಾಲ್ಕುಂ ದೆಸೆಯ೦ ಮುಸುಕಿದುವು ಮುಳಿದರಂ 


ಪರ್ಬಿತ್ತು 


೮೦೬ 


ಜಂಕಿಸಿದುವು ಬಿಡದಾರ್ದು ಕಾವನೆಚ್ಚಲರ್ಗಣೆಗಳ್‌: ಕಬ್ಬಿಗಕಾ, 
೨೩೫) 

ಬಿಸುಗೆ - ಬೆಸುಗೆ, ಸೇರಿಕೆ (ಕೃತವಿಧಾಸ್ತವೀರ ಭಟಕೋಟಿ 
ಭಯಂಕರಮಾಗೆ ಬೀಸುವ ಆವುತಿಯ ಕಳಂಕಪಂಕದೊಳೆ 
ಪೆರ್ಜಿದ ಕಟ್ಟಲೆ ತೀವ್ರಶಸ್ತಸಂಹತಿಗಳ ದೀಪ್ತಿಯಿಂ 
ಬಿಸುಗೆಯಾಗೆ: ಪಂಪಭಾ, ೧೦. ೫೦); ಅಂಬಾರಿ 
(ವಿಜಯಲಕ್ಷ್ಮೀಕರವಳಯ ವಿಭ್ರಮ ಕರಚಕ್ರ೦ಗಳಿಂದಂ 
ತೀವಿದ ಬಿಸುಗೆಯೊಳೆಸೆದು: ಆದಿಪು, ೧೪. ೯೦ ವ) 
[ಬಿಸುಗೆ ಎಂಬ ಶಬ್ದ ಶಿಬಿಕಾದ ತದ್ಭವವಿರಬಹುದೇ ಎಂದು 
ಡಿಎಲ್‌ಎನ್‌ ಅನುಮಾನಿಸುತ್ತಾರೆ] 

ಬಿಸುಟ... - ಹೀನವಾದ (ಸಾಮ್ರಾಜ್ಯಸುಖೋನ್ನತಿಯೊಳ್‌ 
ತೊಡರ್ದಾನಿರೆಯು೦ ಕ್ಷಿತಿಪರೊಳ್‌ ಎನ್ನಿಂದೆ ಬಿಸುಟ 
ಕಷ್ಟರು೦ ಒಳರೇ: ಶಾಂತೀಶ್ವಹು, ೭. ೮೧) 

ಬಿಸುಟು - (ಭೂನ್ಯೂ) ಬಿಟ್ಟು (ನಿನ್ನ ಬಟೆಯನೆ ನಡೆತರ್ಪೆಂ 
ನಿನ್ನನರಸ ಬಿಸುಟು ಎಂತಿರ್ಪೆಂ: ಪಂಪಭಾ, ೨. ೨೫) 

ಬಿಸುಟ್ಟು - (ಭೂನ್ಯೂ; ಬಿಸುಟು (ಮಧುರಾಪುರಮಂ ಬಿಸುಟ್ಟು 
ಪೋಗಿ ದ್ವಾರಾವತಿಯ೦ಂ ಸಮುದ್ರಮೆ ನೀರ್ಗಾದಿಗೆಯಾಗಿ 
ಮಾಡಿದೆಂ: ಪಂಪಭಾ, ೬. ೨೬ ವ) 

ಬಿಸುಡಿಸು — ಬಿಡುವಂತೆ ಮಾಡು, ಬಿಡಿಸು 
(ಕುರುವಂಶಾಂಬರಭಾನುವ೦ ಬಿಸುಡಿಸಲ್ಕೆ ಆ೦ ಉಳ್ಳಿನಂ 
ತೀರದು: ಪಂಪಭಾ, ೧೩. ೧೦೨) 

ಬಿಸುಡು - ಬಿಸಾಕು, ಎಸೆ (ಕೊಲ್ಲೆ೦ ಬಿಸುಡಾಯುಧಮಂ ಪುಲ್ಲಂ 
ಕರ್ಚಿ ಏಉು ಪುತ್ತಂ: ಕವಿರಾಮಾ, ೩. ೧೯೯) 

ಬಿಸುಡೆಂ - [ಬಿಸುಡು-ಎಂ] ಬಿಡುವುದಿಲ್ಲ (ಉತ್ತಮಕುಲಶೈಲಂ 
ಉನ್ನತಿಯಂ ಏಳಿದವಾಗೆ. ಬಿಸಲೌಡಂ ಬಿಸುಲ್ಳ್‌ಮ 
ಬಿಸುಡೆಂ ಮದೀಯ ಪುರುಷವತಮೊಂದುಮಂ: ಪಂಪಭಾ. 
೧. ೮೩) 

ಬಿಸುದೊಜಕಿ - ಬಿಸಿಯ ತೊರೆ, ಬೆಂಕಿಯ ತೊರೆ (ತೊಜ್‌ಗಳ್‌ 
ಉರ್ಕುಗೆಟ್ಟು ಅಅತು ಬಯಲ್ಲೊಜ*ಯಾದುವು ಬಾಂದೊಖ್‌ 
ಬಿಸುದೊಜ*ಯಾದುದು: ಜಗನ್ನಾವಿ, ೧೭. ೬೬) 

ಬಿಸುಪು ಶಾಖ (ಮನದ ಮೆಯ್ಯ ಸಂತಾಪದೊಳ್‌ 
ಬಿಸುಸುಯ್ದು ಬಿಸುಪಿನೊಳ್‌ ಅನಿತುಮಂ ಗೆಲ್ಲು: ಪಂಪಭಾ, 
೫.೬ ವ) 

ಬಿಸುವಳಿ - ಒಟ್ಟಾಗುವಿಕೆ (ನೆಲನ೦ ನಿಜುಗೆಯಂ ನಡೆವೊಂದು 
ಪದಮುಮಂ ಸೋವಳಿ ಮೇವಳಿ ಬಿಸುವಳಿಯಂ; ಪಂಪಭಾ, 
೫. ೪೬) 

ಬಿಸುವುಡಿ - [ಬಿಸು!ಪು; -ಪುಡಿ] ಕಾದ ಮಣ್ಣು (ಬಳ್ಳುಗೆಡೆದು 
ಬಿಸುವುಡಯಂ ಸೂಸುವ ಬಾನಂ ತಾಗಿರೆ ಮಿಲ್ಲಿಸೆ ಪಾಜುವ: 
ವರ್ಧಮಾಪು, ೧೩. ೨೧) 

ಬಿಸುಸುಯ್‌ - ಬಿಸಿಯುಸಿರು [ನಿಟ್ಟುಸಿರು] ಬಿಡು (ನಿನ್ನನಿನ್ನಾರ್‌ 
ಕಾಯಲ್ಕೆ ಸಮರ್ಥರ್‌ ಎನ್ನುತ್ತ ಆಗಳ್‌ ಬಿಸುಸುಯ್ದಂ: 
ಕಾದಂಬ, ೧. ೧೫೦) 

ಬಿಸುಲಕ್ತಿಮ - [ಸೆಬಿಸುಡು] ಬಿಸುಡಲಿ (ಉತ್ತಮಕುಲಶೈಲಂ 
ಉನ್ನತಿಯಂ ಏಳಿದವಾಗೆ ಬಿಸಬ್ಳೌಡಂ ಬಿಸುಟ್‌ಮ 
ನುತನ ಮದೀಯ ಪುರುಷವ್ರತಮೊಂದುಮಂ: ಫಂ 
೧. ೮೩) 

ಬಿಸುಟ್ಳೊಡಂ - 
ಉನ್ನತಿಯಂ 


ಬಿಸುವುದಾದರೂ 
ಏಳಿದವಾಗೆ ಬಿಸಲಸ್ಬೊಡಂ 


(ಉತ್ತಮಕುಲಶೈಲಂ 
ಬಿಸುಲ್ಳ್‌ಮ 


ಬಿಸುಡೆ೦ ಮದೀಯ ಪುರುಷವತಮೊಂದುಮಂ: ಪಂಪಭಾ, 
೧. ೮೩) 

ಬಿಳಿ - ಬಿಳುಪು [ಬಣ್ಣದ] (ಬಿಳಿಯ ತಾವರೆಯೆಸಲೊಳ್‌ 
ಮಾಡಿದ ಬೆಳ್ಳೊಡೆ ರಯ್ಯಮಾಗೆ: ಪಂಪಭಾ, ೧೩. ೧೦೮) 

ಬಿಳಿಯರಳೆ - ಬೆಳ್ಳನೆಯ ಹತ್ತಿ (ಬಿಳಿಯರಳೆಯಂತೆ 
ಗಂಗಾಜಳದಂತೆ ಪವಿತ್ರಮತ್ತಿಮಬ್ಬೆಯ ಚರಿತಂ: 
ಅಜಿತಪು, ೧೨. ೬) 

ಬಿಳಿಯಾಲಿ - ಕಣ್ಣಗುಡ್ಡೆಯ ಬಿಳಿಪು ಭಾಗ (ಕಾಡಿಗೆಯೊಳ್‌ 
ಕೂಡಿ ಬಿಳಿಯಾಲಿಯಿಂ ಕರಿಯಾಲಿಯಿಂದೆಮೆಯಿಂ 
ಕಣ್ಣೊಪ್ಪುವಂತೆ: ಧರ್ಮಾಮೃ, ೧೨. ೩ ವ) 

ಬಿಳಿಲ್‌ - ಒಂದು ಮರ (ಬಿಳಿಲ್‌ ಬಲತ್ತಿ ಬೇವತ್ತಿ ಸೆಳ್ಳೆಲವಂ 
ಸಂಪಗೆ ತುಂಬುರಂಬಡೆ ಕವುಂಗು ಇಮ್ಮಾವು ಕಕ್ಕಿಮ್ಮರಂ: 
ಪಾರ್ಶ್ವನಾಷು, ೧೨. ೫೮) 

ಬಿಳ್ಚಿಂಗಳ್‌ - ಬೆಳುದಿಂಗಳು (ಬಿಸಿಲು೦ ಬಿಳ್ಳಿಂಗಳುಂ ಕಟಲೆಮುಂ 
ಎನಸು೦ ಒಂದಿರ್ಪವೆಂಬಂದದಿಂ ಕಟ್ಟಿಸಿದ: ಕುಸುಮಾಕಾ, ೨. 
೬೬) 

ಬಿಜು. - ಬಿರುಸಾದ ಸಮಾಸಗಳಲ್ಲಿ ಬೆಟ್ಟಿತು ಎಂಬುದಕ್ಕೆ 
ಆದೇಶವಾಗಿ ಬರುವ ರೂಪ (ಬೆಟ್ಟಿತರ್ಕೆ ಬಿಜುವೆಂಬುದುಂ .. 
.. ಆದೇಶಮಕ್ಕುಂ: ಶಬ್ದಮದ, ೧೯೫ ವೃತ್ತಿ) 

ಬಿಜುಗಾಳಿ - ಚಂಡಮಾರುತ (ಬಿಜುಗಾಳಿ ದೂಳಿಗಳನಾಗಿಸಿ 
ಬಾಧಿಸಿದತ್ತು ತದ್ಬಳಂ: ಆಚವರ್ಧ, ೧೫. ೩೯) 

ಬಿಜುತು - ಭಯಪಟ್ಟು (ಅರಣ್ಯದೊಳ್‌ ತಿರಿತರುತಿರ್ದ 
ಕಣ್ಬಡಿಗರಂ ಮಗುಟ್ಟುಂ ಬಿಜುತು ಓಡಿ ಬೇಡರೊಳ್‌ 
ನೆರೆದಿರಲ್‌ ಒಡ್ಡಯಿಸಿ ರಾಜ್ಯದೊಳೇಂ ನೆರೆಯಲ್ಕೆ 
ತೀರ್ಗುಮೋ: ಪಂಪಭಾ, ೮. ೮೫) 

ಬಿಜುತೋಡು - [ಭಯದಿಂದ] ಜೋರಾಗಿ ಓಡು (ನಾರದನ 
ವಿಕೃತಾಕಾರಮ೦ ಕಂಡು ತರುಣಿ ಹರಿಣಿಯಂತೆ ಬೆರ್ಚಿ 
ಬಿಜುತೋಡುವುದುಂ: ಪಂಪರಾ, ೪. ೮೨ ವ) 

ಬಿಜುಬಿದ್ದಂಬೋಗು - ಏಟಿನಿಂದ ಗಾಯ ಹೊಂದು (ಅಂಗಯ್ಕಿಂ 
ಮೊಗಮಂ ಮುಸುಂಬು ಬಿಜುಬಿದ್ದಂಬೋಗೆ ವೀರಂಗೆ 
ದೋರ್ಭಂಗಂ ಮಾಡಿದಂ: ಪಂಪರಾ, ೮. ೨೯) 

ಬಿಜುಬು - ರಭಸ (ಬಿಜುಬಿ೦ಂದ೦ಂ ಬೀಸೆ ಗದೆಯ ಗಾಳಿಯ 
ಕೋಟ”ಬ್ಲಣಿಸಿದುದು ಭೀಮನಂ: ಗದಾಯು, ೮. ೩೨) 


ಬಿಕುಮಳೆ - ಜೋರಾಗಿ ಸುರಿಯುವ ಮಳೆ (ಅಲರ್ಗಳ 
ಬಿಜುಮಳೆ  ಎಸಳ್ಗಲ ಸೋನೆ ಪರಾಗ ಪರಿಮಳದ 
ತುಂತುಜುಗಳ್‌: ಗಿರಿಜಾಕ, ೩. ೬೧) 

ಬಿಜುವರಿ - ರಭಸವಾದ ಓಟ ಛ(ಬಿಜುವರಿಯ ಬೇಗದಿಂದಂ 


ಕುಜುಪಿನ ಪಟಯಿಗೆಗಳೊಲೆಯೆ ಪೆರ್ಗಡೆಲೆಡೆಯೊಳ್‌ ನೆ 
ನಾವೆ ತಾಗುವಂದದೆ ತೆಜಪಿಲ್ಲದೆ ತೇರ್ಗಳೊಡ್ಡು 
ತಾಗಿದುದಾಗರ್ಳ: ಕಬ್ಬಿಗಕಾ, ೨೧೩) 

ಬಿಜುವಿಸಿಲ್‌ - ಪ್ರಖರ ಬಿಸಿಲು (ಬಾನ್ಫಟ್ಟೆಯೊಳ್‌ ಬಿಜುವಿಸಿಲ್‌ 
ಬೆನ್ನಂ ಸುಡೆ: ಶಬಶಂವಿ, ೩. ೩೫ ವ) 

ಬಿಜುವೊಯಿಲ್‌ - ಬಲವಾದ ಹೊಡೆತ (ಕುಜು, ಬಿಜು, ಕುಡು 
ಎಂಬಿವರ್ಕೆ: ಕುಜುಗಯ್‌, ಬಿಜುವೊಯಿಲ್‌, ಬಿಜುಬಿರ್ದಂ: 
ಶಬ್ದಮದ, ೧೯೫ ಪು 

ಬಿಜುಸರಿ - ಬಿಜುಮಳೆ (ಬಲ್ಲರಿ ಬಿಳುಸರಿ ಪರ್ಮಟ್‌ ಮೆಲ್ಲರಿ .. 
.. ಸುರಿದುವು ಬಿಡದೆ ಮಟ್‌ಗಳ್‌: ಜಗನ್ನಾವಿ, ೪. ೩೨) 


೮೦೭ 


ಬಿಟ್ಕಿ - ಬಿಕ್ಕೆ ಒಂದು ಕಾಡುಮರದ ಕಾಯಿ (ಬಿಟ್ನ್‌ಯಂ 
ಬೇರುಮಂ ಉಂಡು ಅಡವಿಯೊಳಗಿರ್ಪ ಮುನಿಗಳ ನಡವಳಿ 
ಎತ್ತ ಎತ್ತ ಯುವತಿಜನದ ಅನುರಾಗಂ: ಕಾದಂಸಂ, ೪. ೪೯) 

ಬಿಟ್ಟರು - ಕೆಳಕ್ಕೆ ಬೀಳು (ನಉುಸುಯ್ಯ ಕಂಪಿನಿಂಪಿಂಗೆ ಎಜಗುವ 
ಮದಭ್ಯಂಗಮಾಲೆ ಬಿಟರುತಿರೆ ಪೂತೆಅಗಿದ ಚಂಪಕಲತೆಯಂ 
ನೆ... ಪೋಲ್ತಳ್‌. ವಿರಹಿದಹನ ದಾಹಿನಿಯಾಗಳ್‌: 
ಶಾಂತೀಶ್ವಪು, ೫. ೧೧೩) 

ಬಿಟಿ್ರಗು - ಬಿದ್ದು ನೆಲವನ್ನು ತಾಗು (ನಿಟ್ಟೆಲ್ವು ನುರ್ಗಾಗೆ 
ಕಾಯ್ದೊದೆದು ಕೆಲಂಬರಂ ಕೆಲಬರಂ ಬಿಟ್ರಾಗೆ ಪೊಯ್ಬಣ್ಮಿ .. 
.ಕೊ೦ದ೦ ಮರುನ್ನಂದನಂ: ಪಂಪರಾ, ೧೧. ೧೪೩) 

ಬಿಟ್ತು - ಬಿತ್ತು. ಬೀಜ (ಪುದಿದ ತನಿವಣ್ಣಬಿರಿಕಿಂದುದಿರ್ದೆತ್ತಂ 
ರಾಸಿಯಾದ ಬಿಟ್ಟುಗಳಿಂ ಪೆಂಪೊದವಿದ ಪಲವುಂ 
ದಾಳಿಂಬದ ಮರಗಳ್‌ ರನ್ನವಸರದಂತೆಸೆದಿರ್ಕುಂ: ಕಬ್ಬಿಗಕಾ, 
೮೩) 

ಬೀ - ನಾಶವಾಗು (ಆವ ಅಲರುಂ ಪಣ್ಣುಂ ಬೀತು ಓವುವು ಗಡ 
ಬೀಯವಲ್ಲಿ ಮಲ್ಲಿಗೆಗಳು೦ ಇಮ್ಮಾವುಗಳುಂ ಎಂದೊಡೆ ಇಂ 
ಪೆಜಿತಾವುದು ಸಂಸಾರಸಾರ ಸರ್ವಸ್ವಫಲಂ: ಪಂಪಭಾ, ೧. 
೫೫); ಮುಗಿದುಹೋಗು (ಬಂದ ಮಾವು ಬೀಯದು 
ಕುಸುಮಾಸ್ತನಾಜ್ಞೆ ತವದು ಎಲ್ಲಿಯುಮಿಲ್ಲಿಯ 
ನಂದನಂಗಳೊಳ್‌: ಪಂಪಭಾ, ೪. ೨೧) ; ಒಣಗಿಹೋಗು 
(ಚೂತಕುಜಬ್ರಾತ೦ಗಳ್‌ ಬೀತುವು ನವಕುಂದವೃಂದ ಅಂದು 
ಒಲವಿ೦ ಪೂತುವು: ತ್ರಿಷಷ್ಟಿಪು, ೮. ೨೨) 

ಬೀಗು - ಉಬ್ಬು (ಮದನ ದವಾನಲಾರ್ಜಿ ತನುವಂ ಸುಡೆ ತಳ್ಳ 
ಎಮೆಯೊಳ್‌ ಪಳಂಚಿ ಬೀಗಿದ ಬೆಳರ್ವಾಯೊಳ್‌ ಉಜ್ಜಳಿಸಿ 

ಎಯ್ಲಿದುವು ನೇತ್ರಜಲಬಿಂದುಗಳ್‌ ಆಕೆಯ 

ನಿಮ್ನ್ಮನಾಭಿಯಂ: ಪಂಪಭಾ, ೫. ೮); ಸಂತೋಷಪಡು 
(ಬೀಗು-ಸಂತೋಷಭಾವೇ ಸ್ಟೌಲ್ಯೇ ಚ: ಶಬ್ದಮದ, ಧಾ 
೧೩೮; ಸಮೃದ್ಧಿಯಾಗು (ಬೆಳೆದು ಬೀಗಿ ತಮ್ಮಿಂ ತಾವೆ 
ಬಿರಿದು ಬಿರಿದಟ್ಟು ಸುರಿವ ದಾಳಿಂಬದ ಪಣ್ಣಳ ತನಿರಸದ 
ಪರಿವೊನಲೆ ಪರಿನೀರಾಗೆಯಂಕುರವೊತ್ತಿ ಬೆಳೆಯುತಿರ್ದ 
ಕರ್ಬಿನ ಮಡಲ್ಲಳುಮಂ: ಪಂಚತಂತ್ರ, ೧೯೦ ವ); ಗರ್ವಿಸು 
(ಪೊಂಗಿ ಕಡಂಗಿ ಬೀರದೊಳೆ ಬೀಗುವ: ಪಂಪಭಾ, ೯. 
೫೪) 

ಬೀಜ - ಹಣ್ಣಿನ ಕಾಳು (ಆ ದಾಡಿಮದ್ರುಮದೊಳ್‌ ಬಿಡೆ 
ಸವಿಯಲ್‌ ಬೀಜಮನುಗಿವೆಡೆಯೊಳ್‌ ಚಂಚೂಪುಟಂಗಳಂ 
ಬಿಡದೆಂತುಂ ತೊಡಗಿರ್ದೊಡೆ: ಕುಸುಮಾಕಾ, ೯. ೨೩) 

ಬೀಜಕ - ಬಕುಳದ ಮರ (ವಕುಳಂ ಕಸರತರು ಬೀಜಕವಕ್ಕುಂ: 
ಅಭಿಧಾವ, ೧. ೮. ೫) 

ಬೀಜನ - ವೀಜನ, ಬಿಸಣಿಗೆ (ಹಿಮರೋಚಿಯ ತಣ್ಣದಿರ್ಗಳ್ಗೆ 
ಶೀತಶೀತಳಿಕೆಯ ಬೀಜನಕ್ಕೆ ಗುಜೆಯಾಯ್ತು ವಿಯೋಗಿಜನಂ 
ಬಸಂತದೊಳ್‌: ವರ್ಧಮಾಪು, ೧೦. ೪೮) 

ಬೀಜಪೂರ - ದೊಡ್ಡೀಳೆ, ಈಳೆ ಜಾತಿಯ ಮರ, ಹಣ್ಣು 
(ಖರ್ಜೂರವೃಂದಂ ಕ್ರಮುಕಸಮಿತಿ ನೀಪವು್ರಜ೦ 
ಬೀಜಪೂರಪ್ರಕರಂ ನಾರಂಗಸಂಘಂ: ಪುಷ್ಪದಂಪು, ೯. ೧೫) 

ಬೀಜಭೋಜಿ - ಬಿತ್ತನೆ ಕಾಳು ತಿನ್ನುವವನು, ಅವಿವೇಕಿ 
(ನಿನ್ನನಜೆಯುತ್ತುಮೆ ನೆಟ್ಟಗೆ ಅಟ್ಟಿ ಬೀಜಭೋಜಿಗಳವೊಲ್‌ 
ಅಪ್ಪುದು: ಕರ್ಣನೇಮಿ, ೧೨. ೩೧) 


ಬೀಜಾವಾಪ - ಬಿತ್ತನೆ (ಅಘದಿ೦ ಬೀಜಾವಾಪಮೆನೆ ಜನ್ಮಲತೆಗೆ 
ಕಲಾಪಿಸ್ತೀಯುದರದಲ್ಲಿ ವಿಂಧ್ಯದೊಳೊಗೆದಂ: ಯಶೋಧಚ, 
೩ ೩೪) 

ಬೀಟೆಯ ಕಾಲ್‌ - ಬಿರಿದ ಕಾಲು (ಬೀಟೆಯ ಕಾಲಿಂ ಬಾರೇಟ್‌ೌ 


ಬದಗನೊದೆದೊಡೆ ಕೇರೆ ಪೊರಳ್ವಂತೆ ಕಾಲ ಮೇಲೆ 
ಪೊರಳ್ಬಳ್‌: ಯಶೋಧಚ, ೨. ೫೦) 
ಬೀಟೆವರಿ - ಬಿರುಕು ಬಿಡು (ಬೀಟೆವರಿದಿರ್ದ ಮಡಂ 


ಸೆರೆಗೊಂಡ ಕಾಲ್ಗಳಿ೦ ಮನಕೆ ವಿರಕ್ಷಿಯಂ ಪಡೆವಮುಪ್ಪಿನ 
ಪಾರ್ವನದೊರ್ವನೊಪ್ಪಿದಂ: ಪುಣ್ಯಾಸ್ತ, ೩. ೮೧) 

ಬೀಡಂಬಿಡಿಸು — ಬಿಡಾರ ಹೂಡುವಂತೆ 
(ಕಡುಪಗಲಾದುದು ಬೀಡಂಬಿಡಿಸುವುದೀ 
ತಡಿಯೊಳ್‌ ದೇವರ್‌: ಆದಿಷು, ೧೧. ೬೭) 

ಬೀಡನೆತ್ತು - ಬಿಡಾರವನ್ನು ತೆಗೆ (ಮಳುದಿವಸಂ ಬೀಡನೆತ್ತಿ 
ಕತಿಪಯ ಪಯಣಂಬೋಗಿ: ಧರ್ಮಾಮೃ, ೧. ೧೫೪ ವ) 

ಬೀಡಿಕೆ - ಬಿಡಾರ (ಮೆಜ್‌ವ ಹರ್ಮ್ಯಮಂ ಅತ್ಕಾದರದಿಂ 
ಬೀಡಿಕೆಯಾಗಿತ್ತಿರದೆ ಒಲವಿ೦ ಮಗುಳ್ಳು ನಿಜಗೃಹಕೇಳ್ನಂದಂ: 
ತ್ರಿಷಷ್ಟಿಪು, ೬೧. ೫೦) 

ಬೀಡು - ಪಟ್ಟಣ (ನಾಡೊಳ್‌ ಕೌಶಲದೇಶಮೊಂದೆ ಪುರದೊಳ್‌ 
ಸಾಕೇತಮೊಂದೆ .. . ಮನ್ಮಥನೆ ಬಣ್ಣಗೆಯ್ದನೆಣದೊಡೆ ಆ 
ನಾಡಂ ಬೀಡ೦ .. . ಏವಣ್ಣಿಪಂ ಬಣ್ಣಿಪಂ: ಪಂಪರಾ, ೧. 
೧೦೦); ಬಿಡಾರ, ವಾಸಸ್ಥಾನ (ತಳ್ಳ ಬಣ್ಣವಣ್ಣದ ಗುಡಿ 
ತೊಂಬೆಗೊಂಚಲ್‌ ಎಲೆಯಿಕ್ಕಿದ ಕಾವಣಮೆಲ್ಲಿಯುಂ 
ಪೊದಳ್ಳೊದವಿರೆ ಕಣ್ಣೆ ಕಂಡುವು ಅಖಿಳಾವನಿಪಾಳರ ಬಿಟ್ಟ 
ಬೀಡುಗಳ್‌: ಪಂಪಭಾ, ೩. ೩೮) 

ಬೀಡುಗೆಯ್‌ - ಬೀಡು ಬಿಡು (ತೃಣಜಲಸಮೃದ್ಧಮಾದ 
ಎಡೆಯೊಳ್‌ ಬೀಡುಗೆಯ್ದು: ಕಾದಂಬ, ೯. ೦ ವ) 

ಬೀಡುದಾಣ - ಬಿಡಾರದ ಜಾಗ (ಸಕಲ ರಾಜಲೋಕಮಂ 
ಬೀಡುದಾಣಂಗಳ್ಲೆ ಪೋಗಲ್ವೇಟ್ಟು: ಕಾದಂಬ, ೮. ೧೨೦ ವ) 


ಬೀಡುಬಿಡುವಿಂಬು - [ಬೀಡುಬಿಡುವಿಂಬು] ಬಿಡಾರ ಮಾಡುವ 
ಜಾಗ (ಮೂಡಿಗೆ ಕುಕ್ಷಂಬಂ ಸುಟೆಸಿ ಜೊಂಪಂ 
ಬೀಡುಬಿಡುವ ಇಂಬು ಕದಳಿ ತೆಂಗಿನ ತಾಣ೦ ಜಾಣಿಂ 
ನೀರ್ದಾಣಮೆಂದು ಎಡೆಯಣಿದುಂ: ಪಂಪಭಾ. ೫. ೪೧) 

ಬೀಡುಮಾಡು - ನೆಲೆಯೂರು (ನೆಲೆವೀಡಂ ಬೀಡುಮಾಡಲ್‌ 
ಕೆಲವು ದಿವಸಮಂ ಮಾಟ್ಪುದು: ಆದಿಪು, ೧೩. ೨೦) 

ಬೀಡುವಿಡು - ಬಿಡಾರ ಹೂಡು (ರಾಜತಾಂದೀಂದ್ರ 
ಶೋಭಾವಿಭವಕ್ಕೆ ಅಟ್ಕರ್ತು ತತ್ತರ್ವತನಿಕಟ 
ವನೋಪಾಂತದೊಳ್‌ ಬೀಡುವಿಟ್ಟಂ: ಆದಿಷು, ೧೩. ೭೮) 


ಮಾಡು 
ಪುಣ್ಯನದಿಯ 


ಬೀಡೆ - ಬಿರುಕು, ಸೀಳಕ (ದಾಡಿಮದ ಬೀಡೆಯೊಳ್‌ 
ಚಂಚುಪುಟಂ ತೊಡರ್ದೊಡೆ ಕೀರ್‌ ಕೀರೆನುತುಂ 
ಸಿಡಿಮಿಡಿಗೊಳುತಿರ್ದುದು ಒಂದು ಕೀರಕಿಶೋರಂ: 


ಶಾಂತೀಶ್ವಪು, ೧೦. ೮೦); ಬಯಲು (ಮರೀಚಿಜಳಮಂ 
ತಡೆಯದೆ ಕುಡಿಯಲ್‌ ಮಿಗೆ ಬಾಯ್ವಿಡುವಂತಿರೆ ಬಿರಿದ 
ಬೀಡೆಗಳ್‌ ಬಿಡದೆಸೆಗುಂ: ರಾಜಶೇವಿ, ೫. ೩೩) 

ಬೀಡೆವಡು - ಬಿರುಕುಂಟಾಗು (ಹರಿಣಧರ ಹರಿಣನಂ 
ಪೂಮರದಡಿಯೊಳ್‌ ಪೊಯ್ಬ್ದುಪಟ್ಟ ಪುಲಿಗಳಿವೆನಿಕುಂ 
ಪರೆದರುಣ ಸಿತಾಸಿತಮಪ್ಪ ರಾಗದಿ೦ ಬೀಡೆವಟ್ಟ ಬೆಟ್ಟದ 
ಸಜೆಗಳ್‌: ಅಜಿತಹು, ೯. ೨೪) 


೮೦೮ 


ಬೀಡೆವಣ್‌ - ಬಿರಿದ 
ದಾಡಿಮತರುವಜಮಾ 
ಕುಸುಮಾಕಾ, ೧. ೯೧) 

ಬೀಡೆವರಿ - ಬಿರುಕುಂಟಾಗು (ಖೇದದಿಂದ ಎರ್ದೆಯೊಡೆದಂತಿರೆ 
ಕೂಡೆ ಬೀಡೆವರಿದುವು ನಿರಂತರೋತ್ತಪನ ತಾಪದಿಂ 
ಪೆರ್ಗೆಜೌಗಳ್‌: ಪಂಪರಾ, ೭. ೮೮) 

ಬೀಣೆ - ವೀಣೆ (ಬೀಣೆಯ ಕೊಟಲ ಬೆದಂಡೆಯ ಗಾಣರ 
ಬಟೆವಿಡಿದು ಸುಚಿದು ಕುಂದಿಂ ಕಥಕಶ್ರೇಣಿಯೊಡನೆಳಸಿ 
ಬಳಸುವ ನಾಣಿಲಿಗಳ೦ ಈ ಬುಧಾಳಿಯೊಳ್‌ ಪುಗಿಸುವುದೇ: 
ಸುಕುಮಾಚ, ೨. ೨೪) 

ಬೀಣೆಗಾಅ - ವೀಣೆ ನುಡಿಸುವವನು (ಬಾಜಿಪ ಬೀಣೆಗಾಅರ 
ಆಗರಮೆನೆ ಪೆಂಪು ಸೊಂಪನೊಳಕೊಂಡೆಸೆದಿರ್ಮವು 
ಸೂಳೆಗೇಟಿಗಳ್‌; ಕಬ್ಬಿಗಕಾ, ೩೬) 

ಬೀಣೆವಾಜಿಸು - ವೀಣೆಯನ್ನು ನುಡಿಸು (ಚಕ್ರಿ ಬೀಣೆವಾಜಿಸೆ 
ಸುತಿಗೂಡಿ ತಾರಯಿಪ ತುಂಬಿಗಳಿಂತಿವು: ಆಚವರ್ಧ, ೫. 
೬೧) 

ಬೀತು - ಮುಗಿದುಹೋಗಿ (ನೆಚ್ಚಿನ ಎಲರ್‌ ಒಯ್ಯನೆ ಜಾಜದೆ 
ಬಂದ ಮಾವು ಬೀತು ಒಅಗದೆ. ಗಂಡುಗೋಗಿಲೆಯ 
ಸೊರ್ಕು ಒಳಸೋಣದೆ ಸೈತೆ ಪೋಕುಮೇ: ಕಬ್ಬಿಗಕಾ, ೧೮೧) 

ಬೀದಿ - [ವೀಧೀ] ದಾರಿ (ಎಸೆವ ಬಹುರತ್ನರಾಶಿಯ 
ಪಸರಂಗಳಿನದಣ ಬೀದಿಗಳ್‌ ಪಲವುಂ ರಂ 
ಜಿಸಿ ತೋರ್ಕುಮಾವಗಂ: ಪಂಚತಂತ್ರ, ೬೩) 

ಬೀದಿಗೊಳ್‌ - ದಾರಿ ಹಿಡಿದು ಹೋಗು (ಕಂಪಿನ ಪೊಟಲಂ 
ಪೊಕ್ಕು ಬೀದಿಗೊ೦ಡು ಬರ್ಪಾಗಳ್‌: ಕಬ್ಬಿಗಕಾ, ೨೫೯ ವ) 

ಬೀದಿವರಿ - ಹಬ್ಬು (ಬಯಲೊಳ್‌ ಬೀದಿವರಿದುಂ 
ಉರ್ವಿಯಂ ಪೂಲ್ಬುಂ ಆಗಸಮನೊತ್ತಿಯುಂ 
ತತ್ತಮೋಬಳಂ . ~ ನೆಲಸೆ; ಆಚವರ್ಧ, ೬. ೩೨ ವ) 
ಅಲೆದಾಡು (ಗೊರವರ ಡುಂಡುಚಿಯೆ ಬೀದಿವರಿಯ ಬೀರನ 
ಕಥೆಯೇ: ಧರ್ಮಮಧು, ೧. ೫೭) 

ಬೀದಿವಾಡು - ಬೀದಿಯ ಹಾಡು (ನೀರಸರಣಜಿವಂತೇನಿದು 
ತಾರೆಲೆಯೇ ಬೀದಿವಾಡೇ ತುಮುಕೇ: ಗಿರಿಜಾಕ, ೧. ೩೦) 

ಬೀಭತ್ಸ್ತರಸ - ನವರಸಗಳಲ್ಲಿ ಒಂದು (ಹಾಸ್ಕರಸಮಾ 
ಮಧುರೋಕ್ತಿಗಳಿಂದಮಲ್ತೆ ಬೀಭತ್ತರಸಾಂತರಂ ಶಿಥಿಲ 
ಬಂಧದಿಂ: ಕವಿರಾಮಾ, ೨. ೧೦೦) 

ಬೀಭತ್ತು - ಭಯಂಕರವಾದ (ಕಾಕೋಳೂಕ ಸೃಗಾಲ 
ಶಾರ್ದೂಲೋಷ್ಪಖರಮುಖದಿಂಗಳನನುಕರಿಸುವ ಮಹಾ 
ಬೀಭತ್ಸುಗ ಕತ್ಸಿತೋತ್ಪತ್ತಿಸ್ಥಾನಂಗಳೊಳ್‌: ಸುಕುಮಾಚ, ೧೧. 
೪೧ ವ); ಅಸಹ್ಯಕರವಾದ[ದ್ದು] (ಮತ್ಸರಮಂ 
ಜಿನಮತದೊಳ್‌ ವತ್ಸಲತೆಯನುಂಟುಮಾಡಿ ಕುಮತದೊಳ್‌ 
ಅವರ್‌ ಕುತ್ಸಿತ ಯೋನಿಗಳೊಳ್‌ ಬೀಭತ್ಸು ಶರೀರಂಗಳಾಗಿ 
ತಿರಿತರುತಿರ್ದರ್‌: ಪಂಪರಾ, ೧೫. ೪೧) 

ಬೀಯ - [ವ್ಯಯ] ವೆಚ್ಚ (ನೆಜೌ್‌ಗೊಂಡುದು ನಾರಾಚಂ 
ನೆಜ್‌ಗಾಣಲ್ಕಾರ್ತುದಿಲ್ಲ ಬೀರಕೆ ಬೀಯಕ್ಕಿಜೆವ 
ಬೆಡಂಗನೊಳಾರ್‌ ದೊರೆ ನೆಜ್‌ ತೋರ್ಕುಮೇ ಶತ್ರುಜನಕಂ 
ಅರ್ಥಿಜನಕ್ಕಂ: ಗದಾಯು, ೧. ೧೮) 

ಬೀಯಂಗೆಯ್‌ - ದಾನಮಾಡು (ಪೇರಾನೆಗಳ ತೇರ್ಗಳ 
ವಂಗಡಮಂ ತಂಡತಂಡದಿಂ ಬೀಯಂಗೆಯ್ವ ಅರಸುಮಕ್ಕಳ 
ಮುಂದೋದಿ ಮೆಚ್ಚಂ ಕೊಳ್ಳರ್‌: ಕಬ್ಬಿಗಕಾ, ೩೭ ವ) 


ಹಣ್ಣು (ಬೀಡೆವಣಳಿನೆಸೆದಿರ್ಪ 
ಬನದೊಳ್‌ ವಿರಾಜಿಕುಂ: 


ಬೀರ - ಶೂರ (ನಿನ್ನಂ ಉಟುಗಿಸಲು೦ ಆಜಿಯೊಳ್‌ ಎನ್ನಂ 
ಬೆಂಕೊಂಡು ಕಾದಲುಂ ಬಂದು ಈಗಳ್‌ ಬಿನ್ನನೆ ಮೊಗದಿಂ 
ಬೀರರ್‌ ಬೆನ್ನಿತ್ತುದಂ ಇನಿಸು ನೋಡ ಸರಸಿಜಮುಖೀ: 
ಪಂಪಭಾ, ೩. ೭೩); ಶೌರ್ಯ (ಚಾಗದ ಕಂಬಮಂ ನಿಜಿಸಿ 
ಬೀರದ ಶಾಸನಮಂ ನೆಗಟ್ಟಿ ಕೋಳ್ಳೋಗದ ಮಂಡಲಂಗಳನೆ 
ಕೊಂಡು ಜಗತ್ತಿತಯಂಗಳೂಳ್‌ ಜಸಕ್ಕೆ ಆಗರಮಾದ 
ಬದ್ದೆಗನಿಂ ಆ ನರಸಿಂಹನಿಂ ಅತ್ತ ನಾಲ್ವರಲ್‌ ಮೇಗು 
ಪೊದಳ್ಜ ಚಾಗದೊಳ೦ ಒಂದಿದ ಬೀರದೊಳ೦ 
ಗುಣಾರ್ಣವಂ: ಪಂಪಭಾ, ೧. ೫೦) 

ಬೀರಗಚ್ಚೆ - ಯುದ್ಧಕಾಲದ ವೀರರ ಕಚ್ಚೆ, ವೀರಗಚ್ಚೆ (ವಸುಧೇಶನ 
ಕಣ್ಣೆನಸುಂ ಮಿಸುಗುವ ಪೊಸಮಸೆಯ ಪೊನ 
ಕೂರಂಕುಸವಾಳಿಸಿ ಬರಿಯ ಬೀರಗಚ್ಚೆಯೊಳೆಸೆದುದು 
ಕಾರ್ಮುಗಿಲ ಕೆಲದ ಕುಡುಮಿಂಚಿನವೊಲ್‌: ಚಂದ್ರಪ್ರಷು, ೯. 
೯೨) 

ಬೀರತಣಿ - ಸತ್ತ ವೀರನಿಗೆ ಅರ್ಪಿಸುವ ತರ್ಪಣ (ಬಟ್ಟೆಯ 
ಕಣ್ಣೊಳ್‌ ಕಲ್ಲಳನಿಟ್ಟು ಅವರೆಲೆ  ಬೀರತಣಿಯನಿತ್ತುಂ 
ಮೂಢರ್‌: ಸಮಯಪ, ೧೨. ೩) 

ಬೀರದ ಶಾಸನ - ಪ್ರತಾಪಸೂಚಕ ಶಾಸನ (ಚಾಗದ ಕಂಬಮಂ 
ನಿಸಿ ಬೀರದ ಶಾಸನಮಂ ನೆಗಟ್ಟಿ ಕೋಳ್ಬೋಗದ 
ಮಂಡಲಂಗಳನೆ ಕೊಂಡು: ಪಂಪಭಾ, ೧. ೫೦) 

ಬೀರನ ಗುಡಿ - ಸತ್ತ ವೀರನ ಸ್ಮಾರಕ (ಮತ್ತಿನ ಬೀರನ ಗುಡುಗಳ 
ಮುಂದೆ ಕುಣಿವುದು ಆವ ಉಚಿತಗುಣಂ: ಸಮಯಪ, ೯. 
೯೫) 

ಬೀರಮದ್ದಳೆ - ಒಂದು ರಣವಾದ್ಯ (ಕೋಕಿಲಾರವಮದು 
ಬೀರಮದ್ದಳೆಯ ನಿಸ್ವನಮಾಗಿರೆ: ಚಂದ್ರಪ್ರಪು, ೭. ೪೨) 

ಬೀರರವ - ವೀರಘೋಷ, ವೀರನ ಕೂಗು (ತೆಗೆಯೆ ಬೀರರವದೆ 
ಮೇಲೆ ಪರಿದ ಮದಗಜ೦ಗಳಿ೦ ಚಳತ್ತುರಂಗಂಗಮಗಳಿಂದಂ: 
ಪಂಪಭಾ, ೧. ೫೮) 

ಬೀರವಟ್ಟ - ಸೇನಾಪತಿಯ ಪಟ್ಟ (ಬೀರವಟ್ಟಮಂ ಆನಿರೆ ನೀಂ 
ಈ ಸೂತಸುತಂಗೆ ಎಡೆಗೊಂಡು ಕೈವಾರದಿಂದ ಒಸೆದು 
ಇತ್ತೊಡ೦ ಏನಾಯ್ತು: ಪಂಪಭಾ, ೧೨. ೪೩) 

ಬೀರವದ್ದಳೆ - ರಣವಾದ್ಯ (ಬಿರುದಿನ ಬೀರವದ್ದಳೆಯ ಪದಿರ 
ಪಣೆಯ ಕಹಳೆಯಕಳಕಳ೦ ಕಿವಿಶಬ್ದಂಗಿಡೆ ದಿವಮನೆಯ್ದೆ: 
ಪಂಪರಾ, ೧೩. ೩೪ ವ) 

ಬೀರವರ್ತಿ - ಸೈನಿಕ (ಬಿರುದಾಂತ ಬಲಂಗಳನೆತ್ತಿ ನುಂಗಿ 
ಮತ್ತುಗುಟದ ಬೀರವರ್ಶಿನಿಕರಂಗಳ: ಅನಂತಪು, ೨. ೨೮) 

ಬೀರವಸದನಂಗೆಯ್‌ - ವೀರನ ಅಲಂಕಾರ ಮಾಡಿಕೊ 
(ಪುಸಿವಡೆಯಂ ಬಿಜ್ಜೆಯಿಂ ಪುಟ್ಟಿಸಿ ಮುಂಗುಡಿಯೊಳ್‌ 
ನಡೆವಂತೆ ಬೆಸಸಿ ಕಣ್ಣಿಂಬಾಗಿರೆ ಬೀರವಸದನಂಗೆಯ್ದು: 
ಕಬ್ಬಿಗಕಾ, ೧೫೩ ವ) 

ಬೀರವಣಕಿ. - ರಣಹಲಗೆ ಎಂಬ ವಾದ್ಯ (ಬಾರಿಸುವ 
ಬೀರವಳ್‌ಯ ಪೊಡೆವ ಡಕೆಯ ಪಿಡಿದ ಬಿರುದಿನ ಕಾಳೆ 
ಬಲ್ಲುಲಿಯ ಸಡಗರಂ: ಕಬ್ಬಿಗಕಾ, ೧೯೨ ವ) 

ಬೀರಸಂಕಲೆ - [ವೀರಶ್ಶಂಖಲೆ] ವೀರನ ಕಾಲ್ಗಡಗ (ಪೊನ್ನ 
ಬೀರಸಂಕಲೆಯ ತೋಳಪ್ಪ ಕನ್ನಡಿಯ 
ಜೆನ್ನಡಿಯಡ್ಡಣವೆಡ್ಡಮಾಗೆ: ಕಬ್ಬಿಗಕಾ, ೨೧೧) 

ಬೀವು - [ಬೆನ್ನ] ಹುರಿ (ಬೆನ್ನ ಬೀವಂ ತೆಗೆವ ಬೇತಾಳರುಮಂ: 
ಗದಾಯು, ೫. ೩ ವ); ನರ (ಕೀವಿನ ನೆತ್ತರ ತಿಪ್ಪೆ 
ಬೀವಿನಂದಂ ಬಿಗಿದಿರ್ದ ಪೆರ್ನೆಣದ ಖಂಡದ ಮಾಂಸದ 


ತಾಣಮಲ್ಲವೇ: ಧರ್ಮಾಮೃ, ೫. ೧೮) ಹಗ್ಗ (ತನ್ನೆಸೆವ 
ರತ್ನಮಾಲೆಯ೦ ಉನ್ನತನಂತೆಸೆಯೆ ಬೀವು ಮಾಡಿ ಬಟೆಕ್ಕಾ 
ಕನ್ನೆ ಕೈಯ್ಯೊಳ್‌ ಕೊಟ್ಟು: ಕರ್ಣನೇಮಿ, ೮. ೫೬) 

ಬೀಸರ - ವ್ಯರ್ಥ (ಬಿಸರುಹದೆಸಳ್ಳೊರೆಯ ನಸುದೆಅಪಿನೊಳ್‌ 
ಮುಸುಂಡನಿಟ್ಟು ಬೀಸರವಾಗದ ಒಸಗೆಗಂಪನುಣ್ಣ: 
ಲೀಲಾವತಿ, ೩. ೨೦ ವ); ನಿಂದನೆ (ಕೂಸಂ ಕೊಟ್ಟಪೆನೆಂಬೀ 
ದೂಸಜ್‌* ನೀವಿಂತವಜ್ಜೆಗೆಯ್ಯುತ್ತೆನ್ನಂ ಬೀಸರಮನೆ 
ನುಡಿದಪಿರಿ: ಪಂಚತಂತ್ರ, ೩೬೫) 

ಬೀಸರಂಬೋಗು - ವ್ಯರ್ಥವಾಗು (ಅಲರ ಬಿಜ್ಜಣಿಗೆಯಿಂ ಬೀಸೆ 
ಬೀಸರಂಬೋಗುದಂತೆ ಹಸನ೦ ಹಸಂಗೆಡೆ: ರಾಜಶೇವಿ, ೭. 
೯೨ ವ) 

ಬೀಸಾಡು - ಬಿಸಾಕು, ಎಸೆ. (ಬೀಸಾಡು-ಕರವಿಮೋಚನೇ: 
ಶಬ್ದಮದ, ಧಾ ೩೩೮) 

ಬೀಸು - ಬಿಸುಡು (ಕಾಲನವುಂಕೆಪತ್ತಿ ಪಿಡಿದೋವದೆಭೋರೆನೆ 
ಬೀಸಿ ಕುಂಬದೊಳ್‌ ಲೀಲೆಯಿನಟ್ಟಿಮೋದಿಸೆನೆ: ಧರ್ಮಾಮೃ, 
೯. ೧೨೧); ಬಲೆಯಂತಹುದನ್ನು ಹರಡು (ನಾಳೆ ಬಂದು 
ಜಾಲಮ೦ ಬೀಸಿ ಮತ್ಸ್ಯ೦ಗಳಂ ಪಿಡಿವಮೆಂದು ನುಡಿವ 
ಮಾತನನಾಗತಮತಿ ಕೇಳ್ದು: ಪಂಚತಂತ್ರ ೨೨೪ ವ); 
ಗಾಳಿಬೀಸು (ಬೀಸುವೊಂದೆಲರೆ ಬೀಸುವುದಾಗಿರೆ 
ಕಾಯ್ಗಳಿಂದಮಿಂಬಾಗಿರೆ ಸೋರ್ವ ಸೋನೆ: ಪಂಪಭಾ, ೨. 
೧೫); ಗಾಳಿ ಹಾಕು (ಬಟಲ್ಲರ ಮೊಗದೊಳ್‌ ನೀರಂ ತಳಿದು 
ಬೀಸಿ ಚೇತರಿಸಿದಾಗಳ್‌ ಮತ್ತಂ ದ೦ಡಣೆಗಳ೦ ಮಾಡುವಂತೆ: 
ಧರ್ಮಾಮೃ್ಯ, ೧೦. ೬೫ ವ); ದೊಣ್ಣೆಯಂತಹುದನ್ನು 
ರುಳಪಿಸು (ಗದೆಯಂ ಬೀಸುವ ಬೆಡ೦ಗು ರಂಜಿಸಿತು 
ಭೀಮದುರ್ಯೋದನರಾ: ಗದಾಯು, ೧೨. ೧೬೧ ವ); 
ತಿರುಗಿಸು (ಕವೆಯಾರಮಂ ಬೀಸಿದಂತೆ ಬಟ್ಟಿತ್ತಾಗಿ 
ತೋರ್ಪದು ಸೊನ್ನೆ: ಶಬ್ದಮದ, ೨೭ ವೃತ್ತಿ) 

ಬೀಸುಂಬಲೆ - ಹರಡುವ ಬಲೆ (ಅಖಿಲಮೃಗಪಟಳಮಂ 
ಪಿಡಿಯಲೊಡತರಿಸಿ ಸಮೆದ ಶಮನ ಶಬರನ 
ಬೀಸುಂಬಲೆಯ ಪಾಸಮೆನಿಸಿ: ಆಚವರ್ಧ, ೧೦. ೫ ವ) 

ಬೀಸುವುದು - ಬೀಸಣಿಗೆ (ಬೀಸುವೊಂದೆಲರೆ ಬೀಸುವುದಾಗಿರೆ 
ಕಾಯ್ಗಳಿಂದಮಿಂಬಾಗಿರೆ ಸೋರ್ವ ಸೋನೆ: ಪಂಪಭಾ, ೨. 
೧೫) 

ಬೀಳುಡೆ - ಉಟ್ಟು ಕಳಚಿದ ಬಟ್ಟೆ (ಮು೦ದಲೆಯ ಒಳ್ಳುರುಳ್‌ 
ಪಿಡಿತವಟ್ಟಿದ ಬೀಳುಡೆ ತೋಳ ಸೋಂಕು: ಧರ್ಮಮಧು, ೧. 
೭೬) 

ಬೀಜು — ಹೊರಸೂಸು (ವೃತ್ತೋತ್ತುಂಗಸ್ತನೆಯರ್‌ 
ಶ್ರಮಮುತ್ತುಮದೇಂ ಸುರಭಿಗಂಧಮಂ ಬೀಚೆದರೋ: 
ಆದಿಪು, ೧೧. ೭೩); ಹಬ್ಬುವಂತೆ ಮಾಡು (ಅಗರುವ 
ಮೆಚ್ಚು ಅಚ್ಚ ಸಿರಿಕಂಡದೊಳ್‌ ಅಗ್ಗಲಿಸಿತ್ತು ಸೂಡುಶಯ್ಯೆಗಳ 
ಬಯಕ್ಕೆ ಜೊಂಪಲರ್ದವು ಪಾಸುಗಳೊಳ್‌ ನೆಲಸಿತ್ತು ಪೂತ 
ಗೊಜ್ಜಗೆಗಳ ಸಿಂದುರಂಗಳೊಳಗೆ ಓಗರಗಂಪನೆ ಬೀಟುತ; 
ಪಂಪಭಾ, ೫. ೩೦); ಪ್ರಕಟಪಡಿಸು ಎಲ್ಲಾ 
ರತ್ನಂಗಳುಮನೊಳಕೊಂಡೊಳ್ಳನಂಭೋಧಿ ಲೋಕಕೆಲ್ಲಂ 
ಬೀಜಲ್‌  ಪೊಣಗೆ  ಕಸಮ೦ ್ಹನಿಚ್ಚಮೀಡಾಡುತಿರ್ಕುಂ: 
ಕಾವ್ಯಾವಲೋ, ೨೫೨); ಇಷ್ಟದಿಂದ ಕೊಡು (ಬೀಜು- 
ಸ್ವೇಚ್ಛಾಪ್ರದಾನೇ: ಶಬ್ದಮದ, ಧಾ ೮೯೧) 

ಬೀತ್‌ - ಕೆಳಕ್ಕೆ ಕುಸಿ (ಬಿಬ್ದುದು ಭರದೆ ಸಿಡಿಲ್ಬತ್ತ 
ಕರ್ಣೋತ್ತಮಾಂಗಂ: ಪಂಪಭಾ, ೧೨. ೨೦೩) ಜೋತು 


ಬೀಳು (ಲತಾಮಂಟಪದೊಳೆಸೆವ ಬೀಟ್‌ ಜೊಂಪದೊಳ್‌: 
ಕಾದಂಸಂ, ೬. ೩೩); ಕೊರತೆ (ಬೀಟ್‌ ಎಂದೊಡಂ 
ಎಂತು೦ ನಂಬುವುದೆ ಕೌಳಸಮಯದ ನುಡಿಯಂ: 
ಸಮಯಪ, ೧೦. ೮೩): ಉದುರು (ಮಾತಂಗಕುಂಬದಿಂ 
ರಣಭೂತಲದೊಳ್‌ ಬಿಟ್ಟುವೊಡನೆ ಮೌಕ್ಶಿಕಮಣಿಗಳ್‌: 
ಪಂಪರಾ, ೧೩. ೭೭); ದುಮುಕು (ಕಂಬಳಕನೆಂಬ 
ಬೇಡನೊಂದು ಪುಲಿ ತನ್ನನಟ್ಟಿವರೆ ಪ್ರಾಣಭಯದಿಂ 
ದೆಸೆಗಾಣದೆ ಪುರಾಣಕೂಪದೊಳ್‌ ಬಿರ್ದಂ: ಪಂಚತಂತ್ರ, 
೧೭೮ ವ); ಎರಗು (ಮಡುವಿಂ ಪೊಳಮಟ್ಟು 
ಬಂದೊಂದೊಂದಜ ಕಾಲಮೇಲೆ ಬಿರ್ದಾನಂದಾಶುಗಳನಿಕ್ಕಿ: 
ಪಂಚತಂತ್ರ ೪೩೯ ವ); ಹಳಸು (ಮೂರರ್ಥಕ್ಕೆ: 
ಬಿಟ್ಟುದೆಂದು ಪಟಸಿದುದುಂ ಸತ್ತುದುಂ 
ಕೈಜೋಲ್ಲುದುಮಕ್ಕುಂ: ಶಬ್ದಮದ, ೩೩ ವೃತ್ತಿ ೧೭೩) 

ಬೀಟಲ್‌ - ಬಿಳಲು (ಏಲಂ ಮಾಳವಮಂ ಪಾಯ್‌ 
ತಗುಳ್ಬಿಜೆದು ನರಗನುರಿಪಿದೊಡೆ ಕರಿಂ ಕೇಟೆಸಿದಂ ಆತನ 
ತೇಜದ ಬೀಟಲ೦ ಅನುಕರಿಪುವಾದುವೊಗೆದು ಉರಿವುರಿಗಳ್‌: 
ಪಂಪಭಾ, ೧. ೩೫); [ಬೀಟ್‌] ಬೀಳುವಿಕೆ. ಬೀಳ್‌ 
ಎಂಬುದರ ಭಾವನಾಮ (ಬರ್ದರೊಳ್‌ ಆನೆ ಬರ್ದಂ 
ಎನುತುಂ ನೇರ್ವಲ್ಲಿ ಕೆನ್ನೆತ್ತರು೦ ಬಿರಿಕಂಡ೦ಗಳೆ ಬೀಟಲುಣ್ಮಿ 
ಮನದೊಂದಣ್ಣು ಇಟ್ಟಳಂ ಪೊಣ್ಣೆ ಪಂಪಭಾ, ೯. ೬೩) 

ಬೀಟವೆ - ಬೀಳವಲ್ಲ! ಅಥವಾ ಬೀಳುವುದಿಲ್ಲವೇ, ಇಲ್ಲ 
(ಅಸುರವೈರಿ ಮುಳಿದಿಡೆ ಪಚೆದು ಅ೦ಬರತಳಮನೆಯ್ದಿ 
ಮೇಘದ ಪೊರೆವೊರೆಯೊಳ್‌ ತೊಡರ್ದು ನೆಲಕೆ ಬೀಲವೆ 
ತಲೆಗಳ್‌: ಪಂಪಭಾ, ೬. ೬೫) 

ಬೀಲಡೆ - ಬೀಟುಡುಗೆ (ಮಡಗೂಟ್‌ ಬೀಟುಡೆ 
ಬಾಯತಂಬುಲ೦ ಇವು ಅಸ್ಪಶ್ಯಂಗಳೇನಲ್ಲಮೇ: ಪಂಪರಾ, 
೯. ೧೮೧) 

ಬೀಟಕ್ಕೊಳ್‌ -  [ಬೀಡುಕೊಳ್‌] ಹೊರಡಲು ನಿರೂಪ ಪ 
(ನಿಮ್ಮಡಿಯುಮನಿದೆ ಬೀಟಸ್ವೂಂಡೆಂ ಇಂ ಪೋಗಿಂ ಏಟಿಂ: 
ಪಂಪಭಾ, ೧೩. ೨೦) 

ಬೀಟಕ್ಕೊಳಿಸು - ಹೊರಡಲು ಅನುಮತಿ ಕೊಡು (ದಿವಿಜರಾಜನಂ 


ಯಥಾಯೋಗ್ಯದಾನಸನ್ಮಾನದಿಂ ಬೀಲಸ್ಕೊಳಿಸಿ ಕಟುಪಿ: 
ಜಗನ್ನಾವಿ ೧೧. ೮೯ ವ) 

ಬೀಲ್ಲುಂಡು ದ ಬಿಣ್ಣುಂಡು, ಲಂಗರು ಗುಂಡು 
(ನಿಸರ್ಗಶೌಚಾದಿಗು೦ಗಳಿ೦ ಬೀಟ್ಗುಂಡಿಕ್ಕಿದ ಭೈತ್ರಮುಮಂ 


ನಿಶ್ಚಲಪ್ರದೀಪ ಪವಿತ್ರಪ್ರದೀಪಮುಮ೦ ಪೋಲು: ಶಾಂತಿಷು, 
೧೦. ೯೨ ವ) 

ಬೀಟಿಕ್ಗೊಂಬು - ನೇತಾಡುವ ರೆಂಬೆ (ಒಂದು ಕಬ್ಬಾಮ್ರಕುಜದ 
ಬೀಟಸ್ಗೊಂಬಿನ ಪಸುರೆಲೆಯ ಕುಸುಂಕುಖೊಳಗೆ 
ತನಿವಣ್ಣಂ ತಿಜೆಯಲ್‌: ನೇಮಿನಾಷು, ೩. ೮೦ ವ) 

ಬೀಟ್ವರ್‌ - ಬಿದ್ದು ಹೋಗು, ಉದುರು (ಕೇಸುರಿ ಸೂಸೆ ತನ್ನ 
ಮೊಗದಿಂ ಕಿಡಿ ಬೀಟ್ತರೆ ತನ್ನ ಕಣ್ಗಳಿಂದ .. .. ಎಡೆವೊಕ್ಕಂ 
ಅರಿಂಜಯನಂಜನಾಸುತಂ: ಪಂಪರಾ, ೧೧. ೧೦೭) 

ಬೀಟಕ್ಕಿಲ - ಬರಡು ಭೂಮಿ (ತುಜುಪಟ್ಟಿಯ ದರಿಯ 
ಬೀಟ್ಡ್‌ಲನದೇನುಮಿಲ್ಲಾ ನಾಡೊಳ್‌: ಸೂಕ್ತಿಸುಧಾ, ೪. ೮) 

ಬುಂಭುಕ - ಕುಚ್ಚು ಗೊಂಚಲು (ಚೆಂಬೊನ್ನ ಮಾಂಗಾಯ 
ಗೊಂಚಲ್ಲಳ ಪೊಂದಳಿರ ತೊಂಗಲ್ಲಳ ಸುತ್ತುಂಗೊಂಡ 
ಸರಿಗೆಯ ಮುತ್ತಿನ ಬುಂಭುಕಂಗಳ ನಡುವೆ: ಆದಿಪು, ೮. 
೧೫ ವ) 


೮೧೦ 


ಬುಕ್ಕ - ಹೃದಯ (ಕಬಳಿತ ವಲ್ಲೂರಂ ಗಿಳಿತ ಬುಕ್ಕಂ ಆ 
ಪೀತರಕ್ತಂ: ನೇಮಿನಾಹು, ೫. ೪೧) 

ಬುಗುಟು - ಬೋರೆ (ಬುಗುಟು ನೆಗೆದೊಡೆ ಶಿರದೊಳ್‌ ತರದಿಂದೆ 

ತರ್ದು ನೆಗೆದಂತಿರೆ ಪಿರಿದಪಮಾನಮೆಯ್ದಿದಂ ದುಶ್ನರಿತಂ: 

ಪಾರ್ಶ್ವನಾಷು, ೪. ೨೬) 
- [ಭುಕ್ತಿ ಪ್ರಯಾಣ ಕಾಲದಲ್ಲಿ ಕಟ್ಟಿಕೊಂಡ ಊಟ 
(ಜೀವದ ಸೆಜ್‌ವನೆ ಜವನೆಂಜಲಿಸಿದ ಬುತ್ತಿ ತನುವೆನಿಪ್ಪುದು 
ಪುಸಿಯೇ: ಚಂದ್ರಪ್ರಪು, ೧೦. ೧೧೧) 
ಬುತ್ತಿಯಿಡು - ನೈವೇದ್ಯ ಮಾಡು (ಪುರದ್ವಾರದೊಳ್‌ ಅಡಗಂ 
ಬುತ್ತಿಯಿಟ್ಟು ಎಲ್ಲಿನಿಂ ಪೂವಲಿಗೆಯ್ದು ಪೊಕ್ಕಂ 
ದನುಜ೦ ಪೊಲಲಂ: ಜಗನ್ನಾವಿ, ೬. ೧೦) 

ಬುಧ - ಪಂಡಿತ (ನಿರಂತರಂ ಕಡಿಕಡಿದಿತ್ತ ಪೊನ್ನೆ ಬುಧ 
ಮಾಗಧ ವಂದಿಜನಕ್ಕೆ ಕೊಟ್ಟ ಕೋಡೆ ಎಡಣಜದೆ ಬೇಡಿಂ 
ಓಡಿಂ ಇದು ಚಾಗದ ಬೀರದ ಮಾತು ಕರ್ಣನಾ: ಪಂಪಭಾ, 
೧. ೯೯); ಚಂದ್ರನ ಮಗನಾದ ಬುಧ [ನವಗ್ರಹಗಳಲ್ಲಿ 
ಒಂದು] ಸೋಮತನೂಜ೦ ಬುಧಂ: ಅಭಿಧಾವ, ೧. ೧. 
೭೨) 

ಬುಧಜನ - ತಿಳಿದವರು (ಬರೆಯಿಸಿದಂ ಪೂರ್ವಮಶೀಶ್ವರ 
ನಾಮಮನೆಯ್ದೆ ಕಳೆದು ವೃಷಭಾಚಲದೊಳ್‌ ಭರತಂ 
ನಿಜನಾಮಮನೆನೆ ಪರಿಹಸಿತ೦ ಬುಧಜನಕ್ಕಲ್ಲದೆ ಪೆಅತೇಂ: 
ಆದಿಪು, ೧೪. ೭೩) 

ಬುಧಾಳಿ - ಪಂಡಿತವರ್ಗ (ಬೀಣೆಯ ಕೊಟಲ ಬೆದಂಡೆಯ 
ಗಾಣರ ಬಟೆವಿಡಿದು ಸುಟಿದು ಕುಂದಿಂ 
ಕಥಕಶ್ರೇಣಿಯೊಡನೆಳಸಿ ಬಳಸುವ ನಾಣಿಲಿಗಳಂ ಈ 
ಬುಧಾಳಿಯೊಳ್‌ ಪುಗಿಸುವುದೇ: ಸುಕುಮಾಚ, ೨. ೨೪) 

ಬುದ್ಧವಪು — ಬೌದ್ಧಾವತಾರ (ಅಂಬುಜೋದರಂ ಇರದಂದು 
ಬುದ್ಧವಪುವಂತದನಾಗಳೆ ತಾಳ್ಚಿ: ಸಮಯಪ, ೧೦. ೫೯) 

ಬುದ್ಧಿ - ಪ್ರತಿಭೆ (ಪ್ರತಿಭಾ ಸಂವಿತ್ರಜ್ಞಾ ಮತಿ ಮೇಧಾ ಬುದ್ಧಿ: 
ಅಭಿಧಾವ, ೨. ೧. ೩); [ಜೈನ] ಏಳು ಬಗೆಯ ಯದ್ದಿಗಳಲ್ಲಿ 
ಒಂದು (ಬುದ್ಧಿತಪೋವಿಕ್ರಯೌಷಧಿರಸ ಬಲಾಕ್ಷೀಣಾಭಿಧಾನ 
ಸಪ್ಪರ್ಧಿಗಳೊಳಂ ನೆಜ್‌ದಂ: ಆದಿಪು, ೬. ೩೩ ವ). ನೋಡಿ 
"ಯದ್ಧಿ' 

ಬುದ್ಧಿಗಲಿಸು -. ಅರಿವುಂಟುಮಾಡು (ಇನ್ನಾಂ ನಿನಗೇನೆಂದು 


ಬುತ್ತಿ 


ಕಾವಿ 


ಬುದ್ಧಿಗಲಿಸಿದಪೆಂ ನಿನಗೆ ಕ್ಷೇಮಮುಂ ಎನಗೆ 
ತೇಜಮುಮೆಂತಕ್ಕುಮಂತೆ ಮಾಡೆಂದು ಬೇಗಂ 
ಪೋಗೆಂಬುದುಂ: ಪಂಚತಂತ್ರ, ೯೩ ವ) 

ಬುದ್ಧಿಗೆಡು - ವಿವೇಚನೆಯನ್ನು ಕಳೆದುಕೊ ೯ಮತಿಗೆಟ್ಟರ್‌ 
ಧೃತಿಗೆಟ್ಷರ್‌ ಗತಿಗೆಟ್ಟರ್‌ ಬುದ್ಧಿಗೆಟ್ಟರ್‌ ಉನ್ನತಿಗೆಟ್ಟರ್‌: 
ಗಿರಿಜಾಕ, ೮. ೨೩) 

ಬುದ್ಧಿವೃದ್ಧ - ತಿಳಿವಳಿಕೆಯಲ್ಲಿ ಹಿರಿಯ (ಆತನ ಮಾತಂ 
ಮಾರ್ಕೊಂಡು ಸಮಸ್ತಶಾಸ್ತವಿಚಾರಸಾರನುಂ 
ಚತುರುಪಧಾವಿಶುದ್ದನುಂ  ಬುದ್ದಿವೃದ್ಧನುಂ 
ವಸುಭಾಗಭಟ್ಟ: ಪಂಚತಂತ್ರ, ೬೭ ವ) 

ಬುದ್ಧಿವೇಟಕ -. ಉಪದೇಶ ಮಾಡು (ಅದು ಕಾರಣದಿಂ 


ಮೀವುದು ಉಣ್ಣುದು ಉಡುವುದು ಮೋನದಿಂದಿರವೇಡೆಂದು 
ಬುದ್ಧಿವೇಟ* ಧರ್ಮಾಮೃ, ೩. ೮೧ ವ) 

ಬುದ್ಧಿಸಾಗರ - [ಜೈನ] ಭರತ ಚಕ್ರವರ್ತಿಯ ಏಳು 
ಜೀವರತ್ನಗಳಲ್ಲಿ ಒಂದಾದ ಪುರೋಹಿತರತ್ನದ ಹೆಸರು 


(ಶಾಂತಿಕ ಪೌಷ್ಟಿಕ. ಕ್ರಿಯಾಕುಶಲನುಂ ಧರಕಾರ್ಯಾದಿ 
ಕುಶಲನುಮಪ್ಪ ಬುದ್ಧಿಸಾಗರನೆಂಬ ಪುರೋಹಿತರತ್ನಮುಂ: 


ಆದಿಪು, ೧೧. ೩ ವ) 

ಬುದ್ಧೀಂದ್ರಿಯ - ಕಣ್ಣು ಮುಂತಾದ ಪಂಚೇಂದ್ರಿಯಗಳು 
(ಅಕ್ಷಾದ್ಯಂ ಬುದ್ಧೀಂದ್ರಿಯಂ ಅ೦ತಯ್ದುಂ; ಅಭಿಧಾವ, ೧. 
೧೨. ೨೪) 

ಬುದ್ದುದ - ಉಬ್ಬು (ಅಭಿನವ ಪ್ರಿಯಂಗು ಶ್ಯಾಮಾಂಗ 
ಅರ್ಧಚಂದ್ರ ಬುದ್ದುದವ್ಯಾಕೀರ್ಣ ತ್ರಿಶೂಲ ಕರಾಳವಿಶಾಲ 
ವೇತ್ರಖೇಟಕಂ: ಆದಿಷು, ೧೩. ೪೫ ವ); ನೀರ ಗುಳ್ಳೆ 
(ನೊರೆಯಿ೦ ಬುದ್ದುದದಿ೦ ಕಣಾವಳಿಗಳಿಂದ ಆವರ್ತದಿಂ 
ತುಂತುಜೆಂ: ಗಿರಿಜಾಕ, ೧. ೪೭) 

ಬುಭುಕ್ಷಿತ - ಹಸಿದ (ಬುಭುಕ್ಷಿತನೆಂ ಭೋರ್ಗರೆಯುತ್ತುಂ 
ಪಾಯ್ದೆಂ ಅಜೆಯೆ ಸಪರಿಗಹನೆಂ: ಪಂಚತಂತ್ರ, ೪೨೧) 

ಬುಲ್ಲವಿಸು - [ಮನಸ್ಸನ್ನು] ಅರಳಿಸು (ಲಲ್ಲೆಯಟೆದು ಬುಲ್ಲವಿಸಿ 
ಸೋಲವಣಿದು ಸೊರ್ಕುಗೊಳಿಸಿ ಜಕ್ಕವಲಕ್ಕಿಯಂತೆ 
ಸುಸಿಲೆಸಗಲ್‌ ಉಜ್ಜುಗಿಸಿರ್ಪನ್ನೆಗಂ: ರಾಜಶೇವಿ, ೮. ೮೨ ವ) 

ಬೂತಟ್ಟು - ಕುಜೋದ್ಯಕ್ಕೆ ದೂತನನ್ನು ಕಳಿಸು (ಜವನೆರ್ದೆಯಂ 
ಮೆಟ್ಟುವೀಶಂಗೆ ಬೂತಟ್ಟುವಗುರ್ವಂ ತೋಜೆದಪ್ಪೆಂ: 
ಜಗನ್ನಾವಿ, ೧೩. ೩೮) ಸ್ಪರ್ಧೆಗೆ ಆಹ್ವಾನಿಸು (ಮನೋಜವಕ್ಕೆ 
ಬೂತಟ್ಟುವ ತಕ್ಕು ಮಿಕ್ಕು ಬರೆ ಬಂದುವು ಪೊಂಬಿಲಿದೋಲ 
ಪಲ್ಲಣಂಗಟ್ಟಿದ ಪಟ್ಟಸಾಹಣದ ವಾಜಿಗಳಂದು 
ಜಯೋತ್ಸವಾಜಿಗಳ್‌: ಮಲ್ಲಿನಾಪು, ೯. ೩) 

ಬೂತಾಟ - ಪಿಶಾಚಿಯ ಆಟ (ಅಂತಾಕೆಗಳ್‌ ತೂಗಿ ತೊನೆವ 
ತೊನೆಪಂಗಳುಮ೦ ಮರಸರಿಗೆವಿಡಿದು ಬಿಲ್ವಿಡಿದಾಡುವ 
ಬೂತಾಟಂಗಳುಮಂ ನೋಡಿ: ಪಂಪಭಾ, ೪. ೯೦ ವ); 
ಕಪಟ, ತೋರಿಕೆ (ಬಜೆದೆಯು೦ ಬೂತಾಟವಿನ್ನೇಕೆ: ಕಾದಂಬ, 


೬. ೮೩), ಮೋಸ (ರಣಸಂಜಾತ ಲಕ್ಷ್ಮಿಯ ಅಗ್ಗದ 
ಬೂತಾಟಮೊ ತಿಳೆಯೆನೆಂದು ಚಿಂತಿಸಿದಂ: ಶಬರಶಂ, ೪. 
೯೭) 

ಬೂತು - [ಭೂತ] ಪಿಶಾಜಿ (ಈತಂ 


ಜಿನಮಾರ್ಗದೊಳಂತೇತರ್ಕೆ ನಡೆವನೆನ್ನದೆ ಬೂತಿನವೋಲ್‌ 
ಅಂದಚಂದಂಗೆಡೆವರ್‌ ಧೂರ್ತರ್‌: ಸಮಯಪ, ೧೩. ೨೦); 
ನಾಚಿಕೆಗೆಟ್ಟವನನು (ಜಾತಿ ಸೂಳೆಗೆ ರಣಭೀತನ 
ಪುಸಿನುಡಿವಾತನ ಖಳನ ಕೆಳೆಯನ ಬದಗನ ಬೂತಿನ 
ಮಾತು ದಿಟಪಲ್ತು: ಲೀಲಾವತಿ, ೨. ೩೪): ವಂಚಕ 
(ಬೂತಿಂಗೆ ದ್ರಮ್ಮಮಂ ಕೊಟ್ಟು ಒಡ೦ಬಡಿಸಿ ತಲೆಯಂ ಕಿರಿಸಿ 
ಕರಿಯ ಕೋವಣವನುಡಿಸಿ  ಪಲ್ಗಳೊಳ್‌ ಕವಡಿಕೆಯಂ 
ಕಟ್ಟಿಸಿಕುಂಚಮಂ ಕೊಟ್ಟು: ವಡ್ಡಾರಾ, ಪು ೧೭೭, ಸಾ ೧೭) 

ಬೂತುಗೊಳ್‌ - ಪಿಶಾಚಿ ಮೆಟ್ಟು, ಆವೇಶಗೊಳ್ಳು (ನೆಟ್ಟನೆ 
ಬೂತುಗೊಳ್ಳ ತೆಜದಿ೦ ದಶಕ೦ಧರನಾಡಿ ಪಾಡಿ ನಾಣ್ಣೆಟ್ಟಿರೆ: 
ಪಂಪಭಾ, ೯. ೫೩) 

ಬೂತುತಪ - ಬಡಪಾಯಿಗಳ ತಪಸ್ಸು 
ಬೂತುತಪಂಗಳ್‌ ಎಮ್ಮ ಪುರ್ವಿನ ಕ 
ಜರ್ವಿನೊಳೆ ತೀರ್ವುವು: ಪಂಪಭಾ, ೭. ೮೧) 

ಬೂದವೇಜು - ಬೂದಿಬಣ್ಣವನ್ನು ಹೊಂದು (ಮೊದಲಿಂ ಕವಲ್ತು 
ಕೊರ್ಬಿ ಬೂದವೇಜಿ ಬೆಳೆದು ಬೆಳಗಾಯ ಬಣ್ಣಿಮಾಗಿ: 
ಲೀಲಾವತಿ, ೮. ೪೧ ವ) 

ಬೂದಿ ದ ವಿಭೂತಿ (ಜಸಮೆ ತನಗೆ 
ಮೆಯ್ದಿರಿಯೆಂಬುದನಜೆಪುವಂತೆ ಪೂಸಿದ ಬೂದಿಯೊಳಂ .. 


(ಮತ್ತಿನ 
ಡೆಯೊಂದು 


೮೧೧ 


ಪುಲಿದೊವಲಿನೊಳಂ 
ಚೆಲ್ಲನಾಂತು: ಕಬ್ಬಿಗಕಾ, ೧೩೦ ವ) 
ಬೂವ - [ಭೂಮ] ಮದುವೆಯಯಲ್ಲಿ ನವದಂಪತಿಗಳು ಜೊತೆಗೆ 
ಮಾಡುವ ಊಟ (ತದನ೦ತರಂ ಬೂವಮಂ ಅರ್ಪಿಸಿದಿಂ 
ಬಟೆಯಂ ಅರಸನಂ ಅರಲ ಸೆಜ್ಜೆವನೆಯೊಳಿರಿಸಿ: ಲೀಲಾವತಿ, 


ಮೇಲ್ಲೊದಿಕೆಯೊಳಮ 


೧೩. ೪ ವ) 
ಬೃಂದ - ಗುಂಪು (ಅದೆಂತು ಉಚಿತಂ ಅಕ್ಕುಂ ಆತ್ಮ 
ಗುಣಬೃ೦ದ೦ ಇಂತೀ ಜಗಕ್ಕೆ: ಕಾದಂಸಂ, ೬ ೨೯) 
ಬೃಂದಾರಕತರು - ದೇವತೆಗಳ ಮರ, ಕಲ್ಪವೃಕ್ಷ (ತೀರ 
ಮಹೀರುಹನಿಕರಂ ನೀರೊಳ್‌ ಪ್ರತಿಬಿಂಬಿಸಿದೊಡೆ 
ಪೋಲ್ತುದು ತತ್ಕಾಸಾರಂ ಬೃ೦ದಾರಕತರುವಾರಮಂ 


ಒಳಕೊಂಡು ಪೆಂಪುವಡೆದಂತೆಸೆಗುಂ: ರಾಜಶೇವಿ, ೨. ೭೫) 

ಬೃಂಹಿತ -— ಆನೆಯ ಫೀಳಿಡುವಿಕೆ (ಘನಾಘನನಿನಾದದಿಂ 
ಬೃಂಹಿತಂಗೆಯ್ಯ ವಿಜಯಗಜಮಂ೦ ನೆಲನ೦ ಪೊಕ್ಕಡಂಗಿದ 
ಪಗೆವರಂ ಅಗುಟ್ಟು ಕೊಲ್ಬುದಂ ಉದಾಹರಿಸುವಂತೆ: 
ಪಂಪಭಾ, ೯. ೯೫ ವ) 

ಬೃಹಂದಳೆ - ಬೃಹನ್ನಳೆ (ಬಾಳೆಯರಂ ದಲಾಡಿಪ ಬೃಹಂದಳೆ 
ಫಲ್ಲುಣಂ: ಪಂಪಭಾ, ೯. ೬); ಅಜ್ಞಾತವಾಸ ಕಾಲದಲ್ಲಿ 
ಅರ್ಜುನ ತಳೆದಿದ್ದ ನಪುಂಸಕನ ವೇಷ (ಒಂದಬ್ಬದೊಳೆ 
ಬೃಹದಳೆಯಾಗೆಂದು ಮುನಿದು ಶಾಪಮನಿತ್ತಳ್‌: ಪಂಪಭಾ, 
೮. ೨೯) 


ಬೃಹಸ್ಪತಿ - ದೇವಗುರು (ಅಂಗೀರಸ ಸುರೇಜ್ಯಂ ಧಿಷಣಂ 
ಗೀಃಪತಿ ದ್ವಿಜಮಂತ್ರಿ ವಾಚಸ್ಪತಿ ಮತ್ತಾಮಗಿರಸ೦ ವಾಕ್ತತಿ 
ಜೀವಂ ಗುರುವೆಂಬಿನಿತುಮಿವು ಬೃಹಸ್ಪತಿನಾಮಂ: ಅಭಿಧಾವ, 


೧. ೧. ೭೩೦ 


ಬೃಹಸ್ಪತಿಮತ ದ ಚಾರ್ವಾಕಮತ, ನಿರೀಶ್ವರವಾದ 
(ಶ್ರಾವಕಮಾನಿಗಳಂ ಅನೇಕವಿಧದಿಂ ಉಪಜೀವಿಪರ್‌ 
ಅಜ್ಞಾನಿಗಳ ಬುದ್ಧಿಪೌರುಷಹೀನಮಜೀವಿಕೃತಂ 


ಬೃಹಸ್ಪತಿಮತದೊಳ್‌: ಶಾಂತಿಷು, ೮. ೧೩೦) 

ಬೆಂಕೆ - ಉರಿ, ಬೆಂಕಿ (ಅದಅ ಬೆಂಕೆ ಪೋಪಿನ೦ ಎಲಗಿಸು ನೀಂ 
ಮ್ಲೇಚ್ಛಖಿಂಡಮಂ ಪಡುವಣದಂ: ಆದಿಪು, ೧೩. ೩೩) 

ಬೆಂಕೆಗಣ್‌ - ಉರಿಯುವ ಕಣ್ಣು (ಈಶನ ಬೆಂಕೆಗಣ್ಣ 
ಬಾಂದವನೆನೆ ಶೌರಿ ಮರ್ದಿಸಿದಂ ಅಪ್ರತಿಮಮಲ್ಲರೆನಿಪ್ಪ 
ಮಲ್ಲರಂ; ಜಗನ್ನಾವಿ, ೬. ೭೩) 

ಬೆಂಕೊಳ್‌ - ಹಿಂಬಾಲಿಸು, ಬೆನ್ನಟ್ಟು (ನಿನ್ನಂ ಉಟುಗಿಸಲುಂ 
ಆಜಿಯೊಳ್‌ ಎನ್ನಂ ಬೆಂಕೊಂಡು ಕಾದಲುಂ ಬಂದು ಈಗಳ್‌ 
ಬಿನ್ನನೆ ಮೊಗದಿ೦ ಬೀರರ್‌ ಬೆನ್ನಿತ್ತುದಂ ಇನಿಸು ನೋಡ 
ಸರಸಿಜಮುಖೀ: ಪಂಪಭಾ, ೩. ೭೩) 

ಬೆಂಗೀಶ - ಬೆಂಗಿ [ವೆಂಗಿ] ದೇಶದ ರಾಜ (ಕನಕೋಚ್ಚಾಸನ 
ಸಂಸ್ಥಿತಂ ನೃಪನವಂ ಬೆಂಗೀಶಂ ಉತ್ತುಂಗಪೀನ 
ನಿಜಾಂಸಾರ್ಪಿತ ಲಂಬಹಾರನವಂ ಪಾಂಡ್ಯಂ: ಪಂಪಭಾ, ೩. 
೫೪) 

ಬೆಂಗೆವರ್‌ - ಬೆನ್ನ ಮೇಲೆ ಹತ್ತು (ನಿಜವಿಜಯಸಿಂಧುರದ 
ಬೆಂಗೆವಂದು: ಆದಿಪು, ೧೪. ೬ ವ) 

ಬೆಂಗೆವಾಯ್‌ - ಹಾರಿ ಬೆನ್ನ ಮೇಲೆ ಕುಳಿತುಕೊ (ಮದಾಂಧ 
ಗಂಧಸಿಂಧುರಮಪ್ಪ ಪಟ್ಟವರ್ಧನನ ಬೆಂಗೆವಾಯ್ಬು. 
ಸುಯೋಧನಂ ಪೊಳಮಟ್ಟಂ: ಪಂಪಭಾ, ೧೦. ೨೬ ವ) 


ಬೆಂಚೆ - ಕುಂಟೆ, ನೀರು ನಿಂತ ಜಾಗ (ಬಿರಯಿಗಳಂಜಿ ತಾಜ್‌ 
ಪಗಲಾಣ್ಮನ ಮೆಯ್‌ ಬಿಸುಪೇಜ್‌ ಮಾಗೆ ಚೆಚ್ಚರದೊಳೆ 
ಪಾಜ್‌ೌ ಬೆಂಚೆಗಳೊಳ್‌ ಕೆಸಜಾಜ”: ಕಬ್ಬಿಗಕಾ, ೪೫) 

ಬೆಂಟೆ - ಹಗ್ಗ (ಪುಲ್ಲಬೆಂಟೆಯಂ ಹೊಸೆದು ಕಿಚ್ಚುಮೆಣ್ಣೆಯ 
ಕೊಡನುಂ ಬೆಂಟೆಯುಮಂ ಕೊಂಡು ಪೊಗಿ ಭಟಾರರ 
ಮುಂದಿಟ್ಟು: ವಡ್ಡಾರಾ, ೧೫೩, ಸಾ. ೧೦) 

ಬೆಂಡುನೆಗೆ - ಬೆಂಡಾಗು, ಸತ್ನಗುಂದು (ಕುಮುದ ಕೇಸರದ 
ರಸದೊಳಿರ್ದ ಚರಣಚಯಮಂ ಕೀಟಲಾಅದೆ 
ಪಟವಂಡಿನೊಳ್‌ ಬೆಂಡುನೆಗೆದು ಪೊರಳ್ಳು ನರಳ್ಬು ಮೊರೆವ 
ಜೆದುಂಬಿಗಳ ಗಣೆಯಂ ಗಿಣ್ಲನೆ ತೆಗೆದು ನೆಗಪಿಯುಂ: 
ಲೀಲಾವತಿ, ೩. ೨೦ ವ್ರ 

ಬೆಂಡುಬೆಳಗಾಗು -  ಆಶ್ಚರ್ಯಚಕಿತರಾಗು («ಕೈಯ 
ಬಾಯೆಡೆಯೊಳ್‌ ಪಾಯ್ದುಗೆ ಕಂಡು ಬೆಂಡುಬೆಳಗಪ್ಪರ್‌ 
ಪಾಮರೀವಕ್ತಮಂ: ಅನಂತಪು, ೧. ೮೧) 

ಬೆಂಡುಮಗುಟಿರ' - ಬೋರಲಾಗು (ಮುಡಿಯ ಪೂಇನ ರಜದಿಂ 
ವಾಸಿಸಿದೆ ನೀರ ಕದಡಿಂದಾಸವದೊಳ್‌ ಸೊರ್ಕಿ 
ಬೆಂಡುಮಗುಟ್ಲಿವು ಮೀಂಗಳ್‌: ಪಂಪಭಾ, ೫. ೬೫) 

ಬೆಂಡುಮರಲ್‌ - ಭಾರದಿಂದ ಬೆಂಡಾಗು (ನಿಷಾದಿತಿಯೆಂಬ 
ಬೇಡಿತಿಗಂ ಅಯ್ವರ್‌ ಮಗಂದಿರ್ಗ೦ ಉಣಲಿಕ್ಕಿದೊಡೆ 
ತಣಿಯುಂಡು ಬೆಂಡುಮರಲ್ಲು ಮಅಲುಂದಿದರ್‌: ಪಂಪಭಾ, 
ಬ ಇವು 

ಬೆಂಡೇಟಕ - ಬೆಂಡಿನಂತೆ ತೇಲು (ಮೀನೇಕ್ಷಣ೦ ಸೋಲದ 
ರಸದೊದವಿಂ ಸೊರ್ಕಿ ಬೆಂಡೇಟ್ವೆನಂ: ಕಾದಂಬ, ೯. ೧೦) 

ಬೆಂತರ -  [ವ್ಯಂತರ] ಪಿಶಾಚಿ (ಸಮೆದು ಬಂದುದು 
ಚರಣಾಯುಧಂ ಅದಅ ಚಿತ್ರಪರಿಶೋಭೆಗೆ ಬೆಂತರನೊಮದು 
ಆಶ್ರಯಿಸಿರ್ದುದು: ಯಶೋಧಚ, ೩. ೨೪) 

ಬೆಂದಗುಳ್‌ -  [ಬೆನ್‌*ತಗುಳ್‌] ಅಟ್ಟಿಸಿಕೊಂಡು ಹೋಗು 
(ಚಾರುದತ್ತಂ ಚಾಪಹಸ್ತನಾಗಿ ಭೋರೆಂದಿಸಲ್‌ ಅವಂದಿರಂ 
ಬೆಂದಗುಳ್ಳು: ಕರ್ಣನೇಮಿ, ೪. ೭೦ ವ) 

ಬೆಂದ ಮಗಂದಿರ್‌ - ಕೆಟ್ಟುಹೋದ ಮಕ್ಕಳು (ಬೆಂದ ಮಗಂದಿರ್‌ 
ಜೈನದೊಳ್‌ ಎಂದು೦ ನಯದಿಂದೆ ನುಡಿಯರ್‌: ಸಮಯಪ, 
೧೩. ೪೦) 

ಬೆಂದು - [ಸಬೇಯ್‌] ಸುಟ್ಟು (ಭವಲಾಲಾಟವಿಲೋಚನಾಗ್ನಿ 
ಶಿಖೆಯಿಂ ಬೆಂದು ಅಳ್ಳಿ ಮತ್ತಂ ಮನೋಭವಂ ಎಲ್ಪತ್ತೊಡೆ: 
ಪಂಪಭಾ, ೭. ೨೪) 

ಬೆಂದೊವಲ್‌ - ಬೆನ್ನ ತೊಗಲು (ಗೆಯ್ಯೆ ಮೃಗತ್ಯಣಿಕೆಯಂ 
ಜಳಮೆಂದು ತೃಷ್ಣೆಯಿಂ ಪಗಲಿಟಿವನ್ನೆಗಂ ಪರಿದು 
ಗಂಟಲುರಂಬಮಾಜ್‌ ಬೆಂದೊವಲ್‌ ತೆಗಳಿಗೆ ಬೀಟ್‌ .. .. 
ನಡೆಗೆಟ್ಟುವು ತೃಷ್ಣೆಯಿನಾ ರೋ ಬೇಯದರ್‌: ಪಂಪರಾ, ೭. 
೯೩) 

ಬೆಂಬತ್ತು - ಹಿಂಬಾಲಿಸು (ಬಡಪಂ ಬೆಂಬತ್ತೆ ಮೇಪ೦ ಮಜ್‌ದು: 
ಚಂದ್ರಪ್ರಹು, ೪. ೪೭) 

ಬೆಂಬರಂ - ಬೆನ್ನಿನವರೆಗೆ (ಮಿಡಿಯಿ೦ ಬೆಂಬರಮೆಯ್ದೆ ನೀಟ್ಸ್‌ 
ಶಬಸಂಘಾತಂಗಳ್‌: ಲೀಲಾವತಿ, ೬. ೭) 

ಬೆಂಬರಿ - [ಬೆಂ೬ಪರಿ] ಬೆಂಬತ್ತು (ವನಿತೆ ಮೃಗಾವಲೋಕನ 
ಕುತೂಹಲಮಂ ನೆಲೆ ಮಾಣು ಮತ್ತಂ ಎನ್ನಿನಿಯನದೇಕೆ 
ಬೆಂಬರಿಯುತಿರ್ದಪನೋ: ಶಾಂತೀಶ್ವಪು, ೫. ೧೫೮) 


೮೧೨ 


ಬೆಂಬಲ - ಹಿಂದಿರುವ ಸೈನ್ಯ (ಮಲಯಮಾರುತನ 
ಬೆ೦ಬಲಮುಮಂ ಚೈತ್ರಮಿತ್ರನ ಮು೦ಬಲಮುಮಂ 
ದರ್ಪಕನ ದರ್ಪಂಬೆಅಸು: ಅನಂತಪು, ೬. ೨೨ ವ); ನೆರವು 
(ತಂಗಾಲಿಯು೦ ತಿಂಗಳುಂ ಬನಮುಂ ಬೆ೦ಬಲಮಾಗಿ 
ತೀರ್ಚವೆಗಡ೦ ಕೊಂಡುಗ್ಗಿಯೊಳ್‌ ಸುಗ್ಗಿಯಂ: ಅಜಿತಪು, ೬. 


೨೮) 
ಬೆಂಬಲಂಬಾಯ್‌ - ನೆರವಿಗೆ ಹೋಗು (ಪಾಂಚಾಳರಾಜ 
ತನೂಜೆಯ ಮಾತಿಂಗೆ ಬೆಂಬಲಂಬಾಯ್ವಂತೆ 


ಭೀಮಸೇನನಿಂತೆಂದಂ: ಪಂಪಭಾ, ೭. ೫೨ ವ) 

ಬೆಂಬಟಿ - ಹಿಂಭಾಗ ಗಟ್‌ವಟ್‌ಯ ಪಾವಿನಂತೆ ಬೆಂಬಟೆಯಂ 
ತಗುಳ್ಳು ಪರಿತರೆ: ಸುಕುಮಾಚ, ೬. ೫೩ ವ) 
ಅನುಸರಿಸು[ವುದು] (ಒ೦ದರ್ಥಕ್ಕೆ: ಬೆ೦ಬಟೆಯೆಂದು ಪಿಂದೆ 
ಬರ್ಪುದು: ಶಬ್ದಮದ, ೩೩ ವೃತ್ತಿ ೧೦೭) 

ಬೆಂಬಿಡಿ - ಹಿಂಬಾಲಿಸು (ಮನದ ಪಿಂತಣೆ ಧೈರ್ಯಂ 
ನಡೆಗೊಂಡುದು ಧೈರ್ಯದ ಬೆಂಬಿಡಿದೊರ್ವಳ ಜೀವಮಿರದೆ 
ಪೋದತ್ತಾಗಳ್‌: ಜಗನ್ನಾವಿ, ೫. ೯೯) 

ಬೆಂಬೇಟಿಕ್‌ - ಅಂಗಾತಾಗಿ ಬೀಳು (ಕಾದಲಾಣಅದೆ ಬೆಂಬಿಲ್ಹೊಡೆ 
ಕಾದಲೆಂದು ಬೆಸನಂ ಪೂಣ್ಣಂ ಗಡಂ ದ್ರೋಣಂ: 
ಪಮಪಭಾ, ೧. ೫೫); ಶರಣಾಗು (ತೋರಣೆಕೆಯಾಳ್ಗಳ್‌ 
ಬಳ್ಳಿ ಬೆಮಬೀಟ್‌ ಪೆರ್ಜಿದ ಕಂಪಿಂಗೆಳಸಿರ್ಪ ತುಂಬಿಕರಿಕಂ 
ತಾಗಿರ್ಪಿನಂ ಬಂದುದೊ ರ್ಕೊದಲೊಳ್‌ ಮಾವಿನ ಬಳ್ಳಿ 
ಮಲ್ಲಿಗೆಯ ಕೋಲೆತ್ತೆತ್ತಲುಂ ಕಾವನಾ: ಕಬ್ಬಿಗಕಾ, ೨೩೮) 
ಹೊಂಚುಹಾಕು (ಕರಂ ಬೆಂಬಿಟ್ಟು ದುರ್ಯುಕ್ತಿಯಿಂದದಯಂ 
ಧರ್ಮಜನಿಕ್ಕಿದಂ ಗುರುವಂ: ಪಂಪಭಾ, ೧೨. ೩೫) 

ಬೆಕ್ಕರಿಸು - ಗರ್ವಪಡು (ಜಂಕರಿಸಂ ಕಾಶರಿಸ೦ ಮಾಂಕರಿಸಂ 
ಬೆಕ್ಕಸ೦ಂಬಡ೦ ಬೆಕ್ಕರಿಸಂ ಹೂಂಕರಿಸಂ ನಿರ್ವಿನಿಸಂ 
ಜೀಂಕರಿಸಂ ಜಿನುಗ೦ ಅವನಿಸಂ ಕೊಕ್ಕರಿಸಂ: ಅಜಿತಪು, ೫. 
೮೯) 

ಆಶ್ಚರ್ಯ (ಬೇಟ್ಕುತ್ತರ್‌ ಬೆಕ್ಕಸಮುತ್ತರ್‌ ಭಯರಸದಿಂ 


ದೆಸೆಗೆಟ್ಟರ್‌ ಕಂಡದೃಷ್ಟಪೂರೃಮನಾರ್ಯರ್‌: ಪಂಪರಾ, ೧. 
೭೧) 
ಬೆಕ್ಕಸಂಬಡು -.. ಬೆರಗಾಗು (ಬಗೆಯನು* ಸೆಜ್‌ವಿಡಿದ 


ವಿದ್ಯಾಧರವಿಳಾಸಕ್ಕಂ ಬೆಕ್ಕಸಂಬಟ್ಟು; ಆದಿಷು, ೨. ೪೧ ವ) 

ಬೆಕ್ಕಸಂಬೆಣಗು - ಮಹಾ ಆಶ್ಚರ್ಯ (ಒಕ್ಕಲಿಗರು ಸಾಕ್ಷಿಯಿಲ್ಲದೆ 
ಸಾಲಂಗೊಟ್ಟವರಂತೆ ಬೆಕ್ಕಸಂಬೆಅಗಾಗೆ: ಧರ್ಮಾಮೃ. ಜಿ 
೪೧ ವ) 

ಬೆಕ್ಕಸಮುಜು - ಅಚ್ಚರಿ ಪಡು  (ಸಕ್ಕದಗಬ್ಬಮಂ ಮಿಸುಪ 
ಕನ್ನಡಗಬ್ಬಮನೊಲ್ಬು ಕೋವಿದರ್‌ ಬೆಕ್ಕಸಮುತ್ತು ಮಚ್ಚಿ 
ಪೊಗಟಯತ್ತಿರೆ: ಶಬರಶಂ, ೫. ೬೨) 

ಬೆಕ್ಕು -. ಮಾರ್ಜಾಲ (ಬೆಣ್ಣೆಯಂ ತಿಂದ ಬೆಕ್ಕಿನಂತೆ 
ಅಣೆಯಲೀಯದೆ ಮತ್ತೆಯಟಿದ ಮತ್ತ್ಯಂಗಳನೀ ತೆಣದೊಳ್‌ 
ತಿನುತಿರ್ದು: ಪಂಚತಂತ್ರ, ೧೩೮ ವ) 

ಬೆಗಡು - ಭಯ (ಓಸರಿಸದ ಸಿಡಿಲಂ ಸಮೆಯದ ಸರಿವಟ್‌ಯಂ 
ಕಂಡು ಬೆಗಡುಗೊ೦ಡರ್‌ ಬೇಡರ್‌: ನೇಮಿನಾಪು, ೮. ೧೦) 
ಆಶ್ಚರ್ಯ (ಸರಿ ಸುರಿಯೆ ಮಿಂಚು ಮುಳ್ಳಿಸೆ ಸುರಚಾಪಂ 
ನೆಗೆಯೆ ಜೆಗಡುಗೊಂಡವರಂ ಸಂವರಿಸಿ 
ಕಳೆದನವರುಮ್ಮಳಮಂ: ಪಂಪರಾ, ೧. ೮೧) 


ಬೆಗಡುಗೊಳ್‌ - ಆಶ್ಚರ್ಯಪಡು (ಚಂದ್ರೋದಯವಾದುದಂ 
ತಂತುವಾಯಿಕೆ ಕಂಡು ಬೆಗಡುಗೊಂಡು ಪಾಣ್ಣನಂ 
ಬೀಲಸ್ವೂಂಡು ಪೊಅಮಟ್ಟು: ಪಂಚತಂತ್ರ, ೧೩೨ ವ) 

ಬೆಗುರ್ತುಗೊಳ್‌ - ಭಯಗೊಳ್ಳು (ವಿರೋಧಿ ಬೆಗರ್ತುಗೊಂಡು 
ಎನಸುಂ ಉರದೆಯ್ತಂದಂ ಕಾದಲ್ಕೆ ಪೂಣ್ಬು: ವರ್ಧಮಾಪು, 
೪. ೨೭) 

ಬೆಗಟಕ್‌ - ಭಯ (ಕನಲ್ಲು ಪನಲ್ಬು ಬೆಗಟುತ್ತು ಬೆಗಟ್‌ ಮಿಗೆ: 
ಹರಿವಂಶ, ೧೪. ೪೫) 

ಬೆಗಟ್ಟು - ಬೆರಗು (ಅಂತಾಪುರದಹಿತರ್ಗೆ ಬೆಗಲ್ಬನೀಯುತ 
ಅಗಲ್‌ಸೆದಿರ್ಕುಂ: ಉದಟಕಾ, ೧. ೪೩) 


ಬೆಗುರ್‌ - ಭಯಪಡು (ಪೂವಂ ತಂಬುಲಮಂ ಸದ್ದವದಿಂ 
ಅಟ್ಟುವ ಬೆಗುರ್ತು ನಲ್ಲಳ ನೆನೆಯಲ್‌ ತಾವಟ್ಟುವ 
ಕಾಮುಕದಿಂದೋವೆಡೆಯೊಳಮಾದುದಂದು 


ಶೃಂಗಾರಮಯಂ: ವರ್ಧಮಾಷು, ೮. ೮೧) 

ಬೆಚ್ಚ ತಟಿಕ್ಸ - ಬೆಚ್ಚನಾದ ಅಪ್ಪುಗೆ (ಬಾಯ್ಲೂಟದೊಳ್‌ ಅಬ್ಕಿಜಂ 
ಪಡೆದು ಕೂಟದೊಳುಣ್ಮಿದ ಬೆಚ್ಚ ತಟ್ಟ್‌ಯೊಳ್‌ 
ಕೂಟಸುಖಂಗಳಂ ಪಡೆದನೇಂ ಚದುರಂ ಗಳ ಬದ್ದೆದಲ್ಲಟಂ: 
ಪಂಪಭಾ, ೩. ೮೨) 

ಬೆಚ್ಚನುಸಿರ್‌ - ಬಿಸಿಯುಸಿರು ಬಿಡು (ನಿನ್ನನೆ ಕಾಣಲಾಗದು 
ಎಂದು ಆ ಲಲಿತಾಂಗಿ ಬೆಚ್ಚನುಸಿರ್ದು ಅಚ್ಚರಿವೆತ್ತಿರೆ 
ಮೂರ್ಛೆವೋಪುದುಂ: ಆದಿಪು, ೩. ೨೩) 

ಬೆಚ್ಚನೆ - ಬಿಸಿಯಾಗಿ (ಆ ಲಲಿತಾಂಗಿ ಬೆಚ್ಚನುಸಿರ್ದಚ್ಚರಿವೆತ್ತಿರೆ 
ಮೂರ್ಛೆವೋಪುದುಂ: ಆದಿಪು, ೩. ೨೩) 

ಬೆಚ್ಚರಂ - ಶೀಘ್ರವಾಗಿ (ಆ ಮಹಾದೇವಿಯರುವರದೊಳಂ ಬರ್ಪ 


ಲೋಕೇಶನಂ ಬೆಚ್ಚರಮಾ ವಿತ್ತೇಶನಂ ಪೇಟ್ವುದುಂ 
ಒಸೆದಖುದಿ೦ಗಳ್ಪರಂ: ಶಾಂತಿಷು, ೯. ೧೬೨) 

ಬೆಚ್ಚಳಿಸು — ದಿಗ್ಗಮೆಗೊಳ್ಳು (ದಿಕ್ಬಾಳಕಂ ಬೆಚ್ಚಳಿಸೆ 
ಕುಣಿದನಾನಂದದಿ೦ ದೇವರಾಜಂ: ವರ್ಧಮಾಪು, ೧೨. 
೫೩) 

ಬೆಚ್ಚಿಸು - ಹೆದರು (ಅದಟರ ಚೆನ್ನಪೊಂಗರ ಸಬಂಗಳ 


ತೊಟ್ನುಟೆಯೊಳ್‌ ತೊಡಂಕಿ ನಿಲ್ಲದೆ ಪೊಳಿಮಟ್ಟ ತಮ್ಮ 
ಮನದೊಳ್‌ ಮಿಗೆ ಬೆಚ್ಚಿಸಿದಂತೆ ತೋಖುವ: ಪಂಪಭಾ, ೮. 
೧೦೪) 

ಬೆಚ್ಚು - ಬೆಸುಗೆ ಹಾಕು (ಸ್ಮರನಚೆದು ಮದನಮುದ್ರಾಸ್ವರೂಪರಂ 
ಕಾಸಿ ಬೆಚ್ಚಂ: ಆಚವರ್ಧ, ೪. ೮೯) 

ಬೆಚ್ಚುನೀರ್‌ - ಹುಟ್ಟಿದಾಗ ಮಗು ಅಳಲೆಂದು ಚಿಮುಕಿಸುವ 
ತಣ್ಣೀರು (ಮಜ”ಯದೆ ಬೆಚ್ಚುನೀರೆಜ್‌ದು ತೊಟ್ಟಲೊಳಿಟ್ಟು .. 
. ತನಿವೆರ್ಚ್ಜುವ ಸೈಪೆನಗೆಂದು ಸಾರ್ಗುಮೋ: ಚಂದ್ರಪ್ರಪು, 
೩. ೪೫) 

ಬೆಚ್ಚು ನೀರ್ದಳಿ - ಹೆದರಿಕೆಯನ್ನು ಹೋಗಲಾಡಿಸಲು ಮುಖಕ್ಕೆ 
ಬಿಸುಪುನೀರನ್ನು ಚುಮುಕಿಸು (ಮದದ ನೀರೊಳೆ 
ಲೋಕವಾರ್ತೆಗೆ ಬೆಜ್ಜು ನೀರ್ದಳಿದಾಗಳ್‌: ಪಂಪಭಾ, ೧. 
೪೩) 

ಬೆಜ್ಜ - ವೈದ್ಯ (ಅಣುಗಾಳ್ಗಳ ಕೊಂಡಾಟದಾನೆಗಳ ನಚ್ಚಿನ 
ಕುದುರೆಗಳ ಪುಣ್ಗಳಂ ಉಡಿಯಲುಂ ಓವಲು೦ ಮರ್ದು 
ಬೆಜ್ಜರುಮ೦ ಅಟ್ಟುತ್ತುಂ: ಪಂಪಭಾ, ೧೧. ೨ ವ) 

ಬೆಜ್ಜು - ಚಿಕಿತ್ಸೆ ಮಾಡು (ಬೆಜ್ಜುಂ ಕಜ್ಜಮು೦ ಆಯಿಗೆ 
ನೆರಮಲ್ಲದೆ ತಾಮೆ ಬಾಟೆಸಲ್‌ ನೆಜ್‌ಗುಮೆ: ಜೀವಸಂ, ೨. 
೧೯ವ) 


೮೧೩ 


ಬೆಜ್ಜೆಗೆಯ್‌ - ಬಡಾಯಿ ಕೊಚ್ಚು (ಚಂಡಭುಜಗರ್ವದಿಂದಂ 
ಗಂಡ೦ ಮುಂದಿಟ್ಟು ಬೆಜ್ಜೆಗೆಯ್ದೆನ್ನರುಮಂ 
ಪೆಂಡಿರನೀಗೆಂದಟ್ಟಿದ ತೊಂಡಂ ಉನ್ನಾರ ಕಥೆಯೊಳಂ 
ಕೇಟ್ಸ್‌ಜಿಯೆಂ: ವರ್ಧಮಾಪು, ೪. ೧೯) 

ಬೆಟ್ಟ - ಗಿರಿ (ಬೆಟ್ಟದ. ಮೇಗಣಿಂ 
ನಿರ್ದುರಶಿಕರಂಗಳಿಂ ಮೆಯ್ಗಾಪ್ಕಾಯನಮಾಗಿ: 
ಪು. ೧೧೮, ಸಾ. ೫) 

ಬೆಟ್ಟನಾಗು - ಬಿರುಸಾಗು, ರಭಸವುಳ್ಳವನಾಗು (ನೀಮಿಂತು 
ಕೆಯ್ಕ್ಯೊಂಡು ಕಾದೆ ಜಗತ್ತೂಜಿತ ಬೆಟ್ಟನಾದೊಡೆ ಎಮಗಿಂ 
ಬಾಟಸ್ವಾಸೆಯಾವಾಸೆಯೋ: ಪಂಪಭಾ, ೧೧. ೧೨೭) 

ಬೆಟ್ಟನೆ - ಬಿರುಸಾಗಿ, ಒರಟಾಗಿ (ಎಂದು ಬೆಟ್ಟನೆ ನುಡಿಯೆ 
ಪದ್ಮನಾಭಂ ಸಭಯನಾಗಿ ಮುಟ್ಟಣ್ಮದೆ ಪೋಗಿ: ಕರ್ಣನೇಮಿ, 
೧೦. ೮೯ ವ) 

ಬೆಟ್ಟವೆಟ್ಟನೆ - ಒರಟಾಗಿ (ದಶಕ೦ಠ೦ ಉದಂಚಿತ ಕಂಠನಾಗಿ 
ಬಿಟ್ಟ್ಟದೆ ಬೆಟ್ಟವೆಟ್ಟನುಸಿರ್ದ ಅಟ್ಟಿದೊಡೆ ಇರ್ದಪುದಲ್ಲಿ 
ಕಾಳೆಗಂ: ಪಂಪರಾ, ೧೧. ೨೩) 

ಬೆಟ್ಟವೇಸಗೆ - ಬಿರು ಬೇಸಿಗೆ (ಕಿಜುವೀಲಿ ಕಣ್ಣೆಜೌಯೆ ಸೋಗೆಗೆ 
ತಣ್ಣಸುವುಟ್ಟೆ ಬೆಟ್ಟವೇಸಗೆಯ ಬಿಸಿಲ್ಲೆ ತೀಡಿದುದು ತಣ್ಣನೆ 
ಪಣ್ಣನೆ ಪಶ್ಚಿಮಾನಿಲಂ: ಪಂಪರಾ, ೭. ೧೩೯) 

ಬೆಟ್ಟಾಗು - ದೊಡ್ಡದಾಗು (ಚೀನದ ಮಹಾಚೀನದ ಪಟಿಯ 
ಚಿತ್ರಾವತಿಯ ಪಟ್ಠಾವಟೆಯ ಪಟ್ಟಸೂತ್ರದ ಚಿತ್ರಸೂತ್ರದ 
ನೇತ್ರವಟ್ಟಣಿಗೆಯ ಪುಟ್ಟಿಗೆಗಳಂ ಒಟ್ಟಿ ಬೆಟ್ಟಾಗಿ ಪುಂಜಿಸಿ: 
ಸುಕುಮಾಚ, ೧೦. ೯೧ ವ) 

ಬೆಟ್ಟಿತಾಗು - ಕಠಿಣವಾಗು (ಒಳಗ೦ ಭೇದಿಸದನ್ನಂ ಚಳಬುದ್ಧಿಗೆ 


ಪಾಯ್ದರ್ಪ 
ವಡಾರಾ, 
ಆಈ 


ಪೊಣಿಗ೦ ಬೆಟ್ಟಿತಾಗಿರ್ಕುಂ .. .. ಜಿನವಚನಂ: ಸಮಯಪ, 
೩. ೨೬) 

ಬೆಟ್ಟಿತು -  ಒರಟಾದುದು, ಕಷ್ಟಕರವಾದುದು (ಬೆಟ್ಟಿತಪ್ಪ 
ಕಡಿಯಾಣದೇರ್ಗಳುಮಂ ಎಂತು ಸೈರಿಸಿದೆ: 


ಕಾದಂಸಂ, ೮. ೨೪ ವ) 

ಬೆಟ್ಟಿತ್ತು - ಬಿರುಸು, ಗಾಢ (ಬಿಸಿದು೦ ಬೆಟ್ಟಿತ್ತುಂ ಉಸಿರದೇಂ 
ತೀರ್ದಪುದೇ: ಪಂಪಭಾ, ೪. ೬೦) 

ಬೆಟ್ಟದ - ಕಠಿಣ, ಕ್ರೂರ (ಎನ್ನಂ ಪುಲ್ಲಿಂದ೦ ನೊಚ್ಚಿದಳಂ 
ಕಲ್ಲಿಂದಂ ಬೆಟ್ಟದಳುಂ ಬಗೆವರ್‌ ಉಂತುಂ 
೦ತರೌವನ ಶ್ರೀಂಯಂ ನಿರಪವಾದಮಂ ಆರ್‌ 
ಕಳೆದಪರ್‌: ಶಾಂತಿಪು, ೪. ೭೯ ವ) 

ಬೆಟ್ಟಿಸು.. - ಚುಚ್ಚು (ಪಿಂತಣ ಮುಂತಣ ಕಾಲ್ಗಳಲ್ಲಿ ಬೆಟ್ಟಿಸಿ 
ದಸಿಯಂ ನೆಣಮುರ್ಚೆ ಬೆಂಕಿಯಿಂ ಕೆಳಗಣ 
ಮೆಯ್ಯಂದುರುಪಿ ಬರಿಯ ಬಾಡಂ ತೆಗೆದಂ: ಯಶೋಧಚ, 
೩ ೬೯) 

ಬೆಟ್ಟು - ಇರಿ (ಕಾಯ್ದ ಕರ್ಬೊನ್ನ ಸೂಜಿಗಳಂ ಬೆರಲ್ಗಳೊಳ್‌ 
ಬೆಟ್ಟುವರುಂ: ಆದಿಷು, ೫. ೮೫ ವ); ಸಿಕ್ಕಿಸು (ಒಂದು 
ಗೋಲಾಂಗೂಲಂ ಬಂದು ಕರಗಸಿಗರೊಂದು ಭಾಗಂಬರಂ 
ಸೀಟ್ದು ನೂಲ ತಲೆಯೊಳ್‌ ಕೀಲ೦ ಬೆಟ್ಟಿರ್ದ ಮರನಂ 
ಕಂಡು: ಪಂಚತಂತ್ರ ೮೨ ವ); ಬೆಟ್ಟ (ಇಡಿದಿರೆ 
ರೋಮಕೂಪದೊಳಗೆ ಉರ್ಚಿದ ಸಾಲ ಸರಲ್ಲಳುಂ 
ತೆಣಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ ನೆಜಲ್ಲಿರೆ .. .. ಬಿಟ್ಟಿಂ 
ಏನೆಸೆದನೋ ಶರಶಯ್ಕೆಯೊಳ್‌ ಅಂದು ಸಿಂಧುಜಂ: 
ಪಂಪಭಾ, ೧೩, ೬೨) 


ಬೆಟ್ಟುಂಬೊಟಕ - ಬೆಟ್ಟದ ಮೇಲಿಂದ ಹರಿದು ಬರುವ ನದಿ, 
ಪ್ರವಾಹ (ಬೆಟ್ಟುಂಬೊಟ್‌ಯೆಂಬುದು  ಕೃತ್ತಲ್ಲದಲ್ಲಿಯುಂ 
ಸಂದುದು: ಶಬ್ದಮದ, ೧೮೧, ಪು 

ಬೆಟ್ಟುಗೂಂಟ - ನೆಡುವ ಗೂಟ (ಹೊಸೆಯಿಪ ಬೆತ್ತಗಣ್ಣವಲೆಯಂ 
ಸಮಕಟ್ಟುವ ಬೆಟ್ಟುಗೂಂಟಮ ಬಸಿವ ಪುಳಿಂದಸಂಕುಳದ 
ಪೆರ್ಕಣದಿಂದೆಸೆದತ್ತು ಪಕ್ಕಣಂ: ಚಂದ್ರಪ್ರಪು, ೫. ೫೪) 

ಬೆಟ್ಟೇಜು - ಬೆಟ್ಟ ಹತ್ತು (ಅಸಮಗ್ರ್‌ ಸಲೆ ಜಾತ್ರೆಯೋಗಿ ಭರದಿಂ 
ಬೆಟ್ಟೇೆಯುಂ ಮತ್ತೆ ಪೂಜಿಸುವರ್‌: ಸಮಯಪ, ೯. ೮) 

ಬೆಡಂಗ - ಚೆಲುವ (ತಳಿರೊಳ್‌ ನೀನೆ ಬೆಡಂಗನೈ ನನೆಗಳೊಳ್‌ 
ನೀಂ ನೀಜನೈ: ಆದಿಷು, ೧೦. ೯೬) 

ಬೆಡಂಗಡರ್‌ - ಸೌಂದರ್ಯ ಪಡೆ (ಏಂ ಬೆಡಂಗಡರ್ದರೋ 
ರುಚಿಮದ್ವಿಚಳಲ್ಲತಾಮಗಿಯರ್‌: ಅನಂತಪು, ೭. ೨೮) 

ಬೆಡಂಗಿ - ಸುಂದರಿ (ಜಡೆಗಳ ಬೆಡಂಗಿ ಭಸಿತದ ಫಾಲಲೋಚನೆ 
ರುದ್ರಾಕ್ಷಿಯ ಭದ್ರಾಂಗಿ: ಗಿರಿಜಾಕ, ೯. ೧೬ ವ) 

ಬೆಡಂಗು - ಸೊಗಸು, ರಮ್ಯತೆ (ಕರಣಾಂಗಹಾರಮೃದುಪದ 
ಪರಿಕ್ರಮ೦ಗಳ ಬೆಡಂಗುಗಳ ಜತಿಯೊಳ್‌ 
ಅಳಂಕರಿಸಿದುದೆಂಬಿನಂ: ಆದಿಪು, ೭. ೧೮) 

ಬೆಡಂಗುಗೆಡು - ಸೊಗಸನ್ನು ಕಳೆದುಕೊ (ನಗೆಗಣ್‌ ಸೋರ್ವ 
ಕದುಷ್ಣವಾರಿಚಯದಿ೦ ಬಿಂಬಾಧರಂ ಸುಯ್ಯ ಬೆಂಕೆಗಳಿಂ 
ನಾಡೆ ಬೆಡಂಗುಗೆಟ್ಟ ಇರವು ಇದಿಂತೇಕಾರಣಂ: ಪಂಪಭಾ, 
೪, ೬೮) 

ಬೆಣ್ಣೆ - ದಧಿಸಾರ, ನವನೀತ (ಬೆಣ್ಣೆಯಂ ತಿಂದ ಬೆಕ್ಕಿನಂತೆ 
ಅಜೆಯಲೀಯದೆ: ಪಂಚತಂತ್ರ, ೧೩೮ ವ) 

ಚಿತೆ - [ವ್ಯಥೆ] ಅಳಲು (ಅಕಾರಕ್ಕೆ ಎತ್ವಂ: ವ್ಯಥೆ-ಬೆತೆ: ಶಬ್ದಮದ, 
೨೮೫ ಪ) 

ಬೆದಂಡೆ - ಒಂದು ಹಾಡು (ಬೀಣೆಯ ಕೊಲಲ ಬೆದಂಡೆಯ 
ಗಾಣರ ಬಟಿವಿಡಿದು ಸುಳಿದು ಕುಂದಿಂ 
ಕಥಕಶ್ರೇಣಿಯೊಡನೆಳಸಿ ಬಳಸುವ ನಾಣಿಲಿಗಳಂ ಈ 
ಬುಧಾಳಿಯೊಳ್‌ ಪುಗಿಸುವುದೇ: ಸುಕುಮಾಚ, ೨. ೨೪) 

ಬೆದಂಡೆಗಬ್ಬ - ಒಂದು ಕಾವ್ಯಪ್ರಕಾರ, ಕ೦ದವೃತ್ತಗಳಿರುವ ಒಂದು 
ಕಾವ್ಯರೂಪ (ಕಂದಮುಂ ಅಮಳಿನ ವೃತ್ತಮುಂ 
ಒಂದೊಂದೆಡೆಗೊಂಡು ಜಾತಿಜಾಣ್‌ ಎಸೆಯೆ 
ಬೆಡಂಗೊಂದಿವಜೋೊಳ್‌ ಅಮರೆ ಪೇಟಲ್‌ ಸುಂದರ ರೂಪಾ 
ಬೆದಂಡೆಗಬ್ಬಮದಕ್ಕುಂ: ಕವಿರಾಮಾ, ೧. ೩೪) 

ಬೆದಕು - ಹುಡುಕು, ಗೀರು (ಮುನ್ನ ಮಾಡಿದ ಸಾಹಸಂಗಳಂ 
ಮಾಬ್ದಂತೆ ಮುಂಗೆಯ್ದಲದೊಳ್‌ ಬೆದಕಿ ನೋಡಿಯುಂ: 
ನೇಮಿನಾಪು, ೮. ೯೯ ವ) 

ಬೆದಬೆದ - ಅನುಕರಣ ಪದ, ತೀವ್ರವಾಗಿ (ಇನಿತುಮಿಲ್ಲದೆ 
ಗುಜುಗುಮ್ಮೆಂದು ಪಸಿದಿರ್ದು ಬೆದಬೆದ ಬೆಂದಿನಿಬರ್‌ 
ಕಟ್ಟಿಕೊಳ್ಳ ಕಣಿಯೇಂ ಪೇಟೆಂ: ಆದಿಷು, ೯. ೯೦) 

ಬೆದಅಟ್ಟು - ಹೆದರಿಸಿ ಓಡಿಸು (ವನಾಂತರಂಗದ ಕಟ್ಟಿಲೆಯಂ 
ಬೆದರಜಟ್ಟುತುಂ: ಜಗನ್ನಾವಿ, ೧೭. ೧೦೦) 

ಬೆದಣಿಸು - ಹೆದರಿಸು (ಮುದುಡಿಸುತಂ ಕೈರವಮಂ 
ಬೆದಣೆಸುತುಂ ಕೌಶಿಕಂಗಳಂ ಮೂಡಿದ೦ ಅರ್ಕಂ: 
ಗಿರಿಜಾಕ, ೫. ೮) 

ಬೆದಲು - ಅಂಜಿಕೆ (ಕಾಪು೦ಲ ಮೇಪು೦ ತೋಡುಂ ಬೀಡುಂ 
ದೆಸೆಯು೦ ಕೊಸೆಯು೦ ಮೆಚ್ಚುಂ ಬೆಚ್ಚುಂ ಪೋಗುಂ 
ಮೇಗುಂ ಬೆದಉಖಂ ಕೆದಖಂ೦ಂ ಪೆರ್ಚು೦ ಕುಂದುಮನಣಿದು: 


೮೧೪ 


ಪಂಪಭಾ, ೫. ೪೩. ವ); ಹೆದರು (ಧ್ಯಾನಮರೀಚಿಯಿಂ 
ಬೆದಜ್‌ ಘಾತಿತಮಸ್ತಮಂ: ಆದಿಷು, ೧೦. ೧೭) 

ಬೆದೆ - ಬಿತ್ತನೆಗೆ ಯೋಗ್ಯವಾದ ಭೂಮಿ (ದೇವ ಬೀಜವಿರೆ ಬಿತ್ತರೆ 
ಬೆದೆಯಾದ ಭೂಮಿಯೊಳ್‌: ಕರ್ಣನೇಮಿ, ೧೨. ೩೧), 
ಕಾಮೋದ್ರೇಕ 

ಬೆದೆಗೂಡಿಸು - ಬಿತ್ತನೆಗೆ ಭೂಮಿಯನ್ನು ಹದಗೊಳಿಸು (ಅಂಬಿನ 
ಮಲ್‌ ರಕ್ಷವಾರಿ ಬೆದೆಗೂಡಿಸೆ ಸಾಲಿಡೆ ಪೆರ್ವೆಣಂ 
ರಣಾವನಿತಲಂ ಇರ್ದುದು ಅಂಕುರಿತ ಮಾದವೊಲ್‌ ಒಕ್ಕೆ 
ಕರುಳ್ಳಿಣಿಲ್ಲಳಂ: ಪಂಪರಾ, ೧೩. ೪೯) 

ಬೆದೆಯಾಗು -  ಕಾಮೋದ್ರೇಕಗೊಳ್ಳು (ಬೆದೆಯಾದ 
ತಾಯನೇಚೆತ್ತದು ಸೊರ್ಕಿದ ಗೂಳಿ ತಾಯನೇಳಿತ್ತೆಂಬಂದದೆ: 
ಯಶೋಧಚ, ೩. ೫೪) 

ಬೆದೆವಾವು - ತಳುಕುಹಾಕಿಕೊಂಡ ಹಾವು (ತವಕದಿನಪ್ಪಿ ತಲ್ಲಣದೆ 
ಚುಂಬಿಸಿ ನಿಲ್ಲದೆ ಕೂಡಿ ಮಿಡುಂಕುವ 
ಬೆದೆವಾವಿನಂತಗಲಲಾಜದೊಲ್ಲುವು ಜಕ್ಕವಕ್ಕಿಗಳ್‌: ಅನಂತಪು, 
೭.೭೦) 

ಬೆನ್‌ - ಬೆನ್ನು ಹಿಂಭಾಗ (ದೇವತೆ ನವಿಲ ರೂಪಿನಿಂದೆತ್ತಿಕೊಂಡು 
ಬೆನ್ನೊಳಿಟ್ಟು ಲತಾಮಠಪದೊಳಿರಿಸಿ ಪೋದೊಡೆ: 
ವಡ್ಡಾರಾ, ಪು. ೧೦೮. ಸಾ. ೪) 

ಬೆನ್ನಂ ಪರಿ - ಹಿಂದೆಯೇ ಓಡು (ಭೀಮಾರ್ಜುನರ್‌ ಕಾಯ್ದು 
ಕೆಯ್ದಿಗೆ ಬೆನ್ನ ಪರಿದು ಎತ್ತ ಪೋಪೆಯೆಲವೋ ಪೋ 
ಪೋಗಲ್‌ ಎಂದೆಯ್ದಿದರ್‌: ಪಂಪಭಾ, ೭. ೩೧) 

ಬೆನ್ನಟ್ಟು - ಹಿಂಬಾಲಿಸು (ಶರವ್ರಾತಂಗಳುಂ ನುರ್ಗಿ ಕಣ್ಣಿಡೆ 
ಬೆನ್ನಟ್ಟಿದನ೦ತು ನಮ್ಮ ಹರಿಗ೦ ಗಂಡಂ ಪೆಜರ್‌ ಗಂಡರೇ: 
ಪಂಪಭಾ, ೧೧. ೧೩) 

ಬೆನ್ನನೆ - ಹಿಂದೆಯೇ (ಒರ್ವ ಕುಮಾರ ಶಪಸ್ವಿ ಎ 
ಪೊಸವೂಗಳ೦ಂ ಅಟ್ಟೆಯೊಳ್‌ ಆಯ್ದು ಕೊಯ್ದು ಬೆನ್ನನೆ 
ಬರಲ್‌: ಕಾದಂಸಂ, ೪. ೬) 


ಬೆನ್ನಲೆ ನಿಲ್‌ - ಬೆನ್ನುಬೀಳು, ಬೆನ್ನಪೀಡೆಯಾಗು 
(ತೊಂಬಯ್ದಾಸಿರ್ವರ್‌ ನಿಮ್ಮಂಬಿನ ಬಂಬಲೊಳೆ 
ಮಕುಟಬದ್ಧರ್‌ ಮಡಿದರ್‌ ನಂಬಿಂ ನಂಬಲಿಂ 


ಇಂದಿಂಗೊಂಬತ್ತು ದಿನಂ ದಲ್‌ ಎಮ್ಮ ಬೆನ್ನಲೆ ನಿಂದಿರ್‌: 
ಪಂಪಭಾ, ೧೧. ೨೯) 

ಬೆನ್ನನೆ ಬರ್‌ - ಹಿಂಬಾಲಿಸು (ಮಿಂಚಿನ ಬಟೆಯ 
ಮೊಟಂಗುವೋಲ್‌ ಬೆನ್ನನೆ ಬ೦ದಳ್‌: ಶಾಂತಿಷು, ೭. ೨೮) 

ಬೆನ್ನಬೆನ್ನನೆ - ಹಿಂದೆ ಹಿಂದೆಯೇ (ಬೆನ್ನಬೆನ್ನನೆ ಬರೆ ಬಿನ್ನಬಿನ್ನನೆ 
ಪೋಗಿ: ಪಂಪಭಾ, ೧. ೧೧೪ ವ) 

ಬೆನ್ನೀ - [ಜೆನ್‌*ಈ] ಬೆನ್ನು ಕೊಡು, ಪಲಾಯನಮಾಡು 
(ನಿನ್ನಂ ಉಟುಗಿಸಲು೦ ಆಜಿಯೊಳ್‌ ಎನ್ನಂ ಬೆಂಕೊಂಡು 
ಕಾದಲು೦ ಬಂದು ಈಗಳ್‌ ಬಿನ್ನನೆ ಮೊಗದಿಂ ಬೀರರ್‌ 
ಬೆನ್ನಿತ್ತುದಂ ಇನಿಸು ನೋಡ ಸರಸಿಜಮುಖೀ: ಪಂಪಭಾ, ೩. 
೭೩); ಬೆನ್ನು ಕೊಡು, ಆಶ್ರಯವಾಗು (ಆಯ್ತೇ 
ಸಾಧಿಸಿಕೊಂಡು ಪಾಂಡುಸುತರಂ ನಣ್ಣಿಂಗೆ ಬೆನ್ನಿತ್ತು ದಲ್‌ 
ಸಯ್ತಾಯ್ತು ಅಜ್ಜನ ಮಾತು: ಪಂಪಭಾ, ೧೧. ೫೨) 

ಬೆನ್ನೀರ್‌ - ಬಿಸಿ ನೀರು (ಮುನ್ನೀರ್‌ ಬೆನ್ನೀರೆನೆ ಬೆರಸಲಣ್ಣ 
ತಣ್ಣೀರೊಳವೇ: ಪಂಪರಾ, ೯. ೯೨) 

ಬೆಬ್ಬಸ ಬೆಸೆ - ಹೆಮ್ಮೆಯಿಂದ ಬೀಗು (ತಾನೆ ತನ್ನ ಬೀರಕ್ಕೆಟ್ಲಣಟಿದ 
ಕಟ್‌ಯಂತೆ ಬೆಬ್ಬಸಬೆಸೆದು ಬ್ರಹ್ಮನ೦ ಕೂರಿಸಿದ ಕತ್ತೆಯಂತೆ 
ಆರುಮಂ ಕೈಕೊಳ್ಳದೆ: ನೇಮಿನಾಹು, ೭. ೯೧ ವ) 


ಬೆಬ್ಬಳವೋಗು - ಗಾಬರಿಗೊಳ್ಳು (ನಿಲ್ದಾರದೆನಿಸುವ ನೋವಿಂಗೆ 
ಬೆಬ್ಬಳವೋಗಿ: ಧರ್ಮಾಮೃ, ೧. ೧೧೬ ವ) 

ಬೆಬ್ಬಳಿಸು - ಬೆಬ್ಬಳವೋಗು (ಬೆಬ್ಬಳಿಸಿ ಬಳೆದ ಅಲರ್ವ ಕಣ್ಣಿಂ 
ಜಳರುಹಮಂ೦  ಗೆಲಿಸುವಂತಿರೆ ಎಸೆದಳ್‌ ಕೊಳದೊಳ್‌: 
ಲೀಲಾವತಿ, ೧೩. ೧೨೯) 

ಬೆಬ್ಬೆ - ಗಾಬರಿ (ಪುರುಷನ ಉದಗ್ರ ಸಾಹಸದ ನೋಟ ತಗುಳ್ಗಡೆ 
ಬೆಬ್ಬೆ ಪೋಕುಮೇ: ಹರಿವಂಶ, ೪. ೧೨) 

ಬೆಮರ್‌ - ಬೆವರು ಸೂಸು (ಬೆಮರ್‌-ಸ್ವೇದಭಾವೇ: ಶಬ್ದಮದ, 
ಧಾ ೫೯೫); ಬೆವರು (ಸುರಿಯೆ ಬೆಮರ್‌ ಕುರುಳ್ಗಿಡಿದು 
ಮುತ್ತುಗಳಂ ಮಣಿದುಂಬಿ ಕಾಣುವಂತಿರೆ: ಪಂಪಭಾ, ೮. 
೬೦) 

ಬೆಮರ ನೀರ್ಗಳ ಹೊನಲ್‌ - ಬೆವರು ನೀರಿನ ಧಾರೆ 
(ಕೊಡಗೂಸುತನದ ಭಯದಿಂ ನಡುಗುವ ಕನ್ನಿಕೆಯ ಬೆಮರ 
ನೀರ್ಗಳ ಪೊನಲೊಟ್ಕುಡಿಯಲೊಡಗೂಡೆ ಗಂಗೆಯ ಮಡು 
ಕರೆಗಣ್ಣಿದುದು ನಾಣ ಪೆಂಪೇಂ ಪಿರಿದೋ: ಪಂಪಭಾ, ೧. 
೯೨) 

ಬೆಯ್‌ - ಸುಡು (ವಿರಹಾನಳನಳುರೆ ವಿಯಚ್ಚರರಾಜಂ 
ಕಾಯ್ದಿಂದುರಿಯುತ್ತುಂ ಬೆಯ್ವ ಶೈಲಮಿರ್ಪಂತಿರ್ದಂ: 
ಧರ್ಮಾಮೃ, ೩. ೧೬ 

ಬೆಯ್ವೊಲ - ಸುಡುವ ನೆಲ (ಕೆಯ್ವೊಲನುಮಂ ಬೆಯ್ವೊಲನುಮಂ 
ಕಜು೦ಬುಮ೦ ಇಹುಂಂಬುಮಂ ಕಳೆದು ಪೋಗಿ: 
ಲೀಲಾವತಿ, ೬. ೧೬ ವ) 

ಬೆರಂಟು - ನೆಲವನ್ನು ಕೆರೆ (ಭೂಭಾಗಮಂ ಅತ್ಯುತ್ಸಾಹದಿಂ೦ 
ದಕ್ಷಿಣ ಖುರದೆ ಬೆರಂಟಿತ್ತು ದಿವ್ಯಾಶ್ವಮಾಗಳ್‌: ಕಾದಂಸಂ, ೨. 
೪೨) 

ಬೆರಕೆ - ಮಿಶ್ರಣ (ಪರಿಪರಿಯ ರನ್ನದೊಡವಿನ ಬೆರಕೆಯ 
ಬೆಳಗಡರೆ ಮೆಯ್ಯನಗ್ಗದ ಪೆಂಡಿರ್‌ ನರೆದಲರ ಚವರಮಂ 
ಬಿತ್ತರದಿ೦ ಬೀಸುತ್ತುಮಿರ್ದರೆರಡು೦ ಕೆಲದೊಳ್‌: ಕಬ್ಬಿಗಕಾ, 


೧೦೯; ಕೂಟ ಬೆರಕೆಗೆ ಪೇಸುವಳ್‌ ಬೊಜಗರಪ್ಪರ 
ನಂಟರೊಳಂಗಹೀನರು೦ ತರುವಲಿ ಗಂಡರುಂ ಮನೆಗೆ 
ಬಂದೊಡೆ ನಾಣ್ಣುವಳ್‌: ಲೀಲಾವತಿ, ೨. ೮೧) 

ಬೆರಗಣಿ - ಉಪಾಯ ತಿಳಿ (ಒಂದ ಸಿಂಗದ ಮೇಲೆ 
ಬೆರಗಜೆಯದ ಬೆಳ್ಳಾಳ್‌ ಪಾಯ್ವಂತೆ ಕಿಟ್ಟಬಾಳ್ವೆರಸು 
ಪಾಯ್ವುದುಂ: ಪಂಪಭಾ, ೧೧. ೧೦೩ ವ) 

ಬೆರಗು - ಉಪಾಯ (ಸೆರಗ೦ ಬೆರಗ೦ ಬಗೆಯದೆ ಪುರಮಂ 
ಪೊಳಮಟ್ಟು ಕಾದಿ ಮಾಲಿಯ ಬಾಹಾಪರಿಘ ನಿಶಿತಾಸ್ತ್ರ 
ಹತಿಯಿ೦ ಸುರಲೋಕ ಪ್ರಾಪ್ತನಾದನಾ ನಿರ್ಫಾತಂ: ಪಂಪರಾ, 
೧೦. ೧೩೧) 

ಬೆರಟು - ಕಾಲಿನಿಂದ ಕೆರೆ (ಪುಲಿಗೆಜ್‌ಯಲ್ಲಿ .. .. ನೆಲದೊಳೆ 
ಪೂಲ್ಲುದಂ ಬೆರಟಿ ಕಂಡು ಅದನೊರ್ಮೆಯೆ .. .. ರುದ್ರಂ 
ಒಗೆತಂದಣ ಇದಲ್ಲಿ ಸ್ವಯಂಭುವೆಂದು . .. ಅರ್ಜಿಸುವರ್‌: 
ಸಮಯಪ, ೨. ೬೭) 

ಬೆರಲ್‌ - ಬೆರಳು (ಬೆರಲ ಕೊರಲ ಕೂಟ೦ ಬೆರಲಂ 
ಮಿಡಿಯಿಸಿದುದು: ಆದಿಷು, ೯. ೧೧೭) 

ಬೆರಲಂ ಮಿಡಿಯಿಸು - ಸೋಜಿಗಗೊಳಿಸು (ಬೆರಲ ಕೊರಲ 


ಕೂಟಂ ಬೆರಲಂ ಮಿಡಿಯಿಸಿದೆನಿಸಿ ರಾಗದ ತೊಡರೊಳ್‌ 

ತೊಡರ್ದಪವಲ್ಲಿ ಕಿನ್ನರಯುಗಳ೦: ಆದಿಪು, ೯. ೧೧೭) 
ಬೆರಸು - ಸೇರು (ಬೆರಸು-ಸಮ್ಮಿಶ್ರೇ: ಶಬ್ದಮದ, ಧಾ ೭೦೭); 

ಕೂಡಿಸು (ಆ ವರ ಚಕ್ರವಾಳಪುರದೊಳ್‌ ಕಳಭಾಷಿಣಿ 


೮೧೫ 


ಮುಖ್ಯಮಪ್ಪ ಕಾಂತಾವಳಿಯುತರಂ ಬೆರಸಿ ತಾನಿರುತಿರ್ದ 
ಬಳಿಕ್ಕಂ: ಕುಸುಮಾಕಾ, ೧೫. ೨೪); ಸಂಭೋಗಿಸು 
(ಪೆಂಡಿರ್‌ ಪೆಂಡಿರೊಳ್‌ ಅದೆಂತು ಬೆರಸುವರಬಲೇ: 
ಪಂಪಭಾ, ೧. ೭೬) 

ಬೆರ್ಕು - ಬೆಕ್ಕು ಮಾರ್ಜಾಲ (ಬೆರ್ಕು೦ ಓಂತಿಯು೦ ಕಪ್ಪೆಯುಂ 


ಮುಂಗುರಿಯುಂ  ಮೊದಲಾಗೊಡೆಯ ಸ್ಥಲಚರಂಗಳ್‌:: 
ವಡ್ಡಾರಾ, ಪು. ೯೭, ಸಾ. ೬) 
ಬೆರ್ಚಿಸು - ಭಯಪಡಿಸು (ತಪೋವನದ ಮುನಿಜನದ 


ಪರಮಾನುರಾಗಮಂ ಪೆರ್ಚಿಸಿ ಕಾಮಾನುರಾಗಮಂ ಬೆರ್ಚಿಸಿ 
ತದಾಶ್ರಮದೊಳ್‌ ಆಶ್ರಮಕ್ಕೆ ಗುರುವಾಗಿ 
ಪಾಂಡುರಾಜನಿರ್ಪನ್ನೆಗಂ: ಪಂಪಭಾ, ೧. ೧೧೬ ವ) 

ಬೆರ್ಚು - ಹೆದರು (ಬೆರ್ಚು-ಸಂತ್ರಾಸೇ: ಶಬ್ದಮದ, ಧಾ ೨೦೮) 
ಹೆದರಿಸಲು ಕಟ್ಟುವ ಬೆದರುಬೊಂಬೆ (ವಾರಿಯ ಬೀರರ್‌ 
ಪಾಟಿಯೊಳೆಸೆದರ್‌ ಪಾಪದ ಜೋಳದ ಬೆಳಸಿಂಗೆ 
ಬೆರ್ಚುಗಟ್ಟದ ತೆಕದಿಂ: ಯಶೋಧಚ, ೧. ೫೫) 

ಬೆಲಗಸೆ - ಬೊಗಸೆ (ಒಡವುಟ್ಟಿದರಂ ಕೊಂದವರ ಅಡಗಂ 
ತಿಂದು ಅವರ ನೆತ್ತರಂ ಬೆಲಗಸೆಯೊಳ್‌ ಕುಡಿವ ಈ 
ನಿಸ್ತಿಂಶತೆಯಂ: ಗದಾಯು, ೩ ೨೮) 

ಬೆಲೆ - ವಸ್ತುವಿನ ವಿನಿಮಯ ಮೌಲ್ಯ (ಮೂಲ್ಯಂ ಬೆಲೆ: 
ಅಭಿಧಾವ, ೧. ೧೧. ೭೨) 

ಬೆಲೆಗುಡು - ವಿನಿಮಯದ ಹಣ ಕೊಡು (ಕಳ್‌ಯದೆ ಪಾಲಂ 
ಬಯಸುವ ಬೆಲೆಗುಡದೆ ಬಂಡಮಅಸುವ: ಧರ್ಮಾಮ, 
೧೨. ೧೪ ವ) 

ಬೆಲೆಯಿಡಿಸು - ಮೌಲ್ಯಮಾಪನ ಮಾಡಿಸು (ರತ್ನಕಂಬಲಮಂ 


ನಿಮಿರ್ಜಿ ತೋರ್ಪುದು೦ ಅಪೂರ್ವವಸ್ತುವಪ್ಪುದನಜಿದು 
ವಸ್ತುಪುರುಷರಿ೦ ಬೆಲೆಯಿಡಿಸಿ: ಸುಕುಮಾಚ, ೧೦. ೧೧೭ 
ವ) 

ಬೆಲೆಯಿಡು - ಬೆಲೆಗಟ್ಟು (ಬೆಲೆಯಿಡಲಟಿವೊಡೆ ಮಂಡಲಿ 


ಬೆಲೆಯಿಡುಗೆಮ ನೋಲ್ಟೊಡಿವರ ತೇಜದ ಮೇಲುಜ್ಜ್ವಲತೇಜ 
ನಿನ್ನ ತೇಜ೦ ನೆಲಸಿದುದೆನೆ ಪೇಟವರ್ಕೆ ಬೆಲೆಗಳುಮೊಳವೇ: 
ಆದಿಷು, ೧೩. ೩೦) 

ಬೆಲೆಯಿಡುಗೆಮ - ಬೆಲೆಗಟ್ಟಲಿ (ಬೆಲೆಯಿಡಲಟಿವೊಡೆ ಮಂಡಲಿ 
ಬೆಲೆಯಿಡುಗೆಮ ನೋಲ್ಟೊಡಿವರ ತೇಜದ ಮೇಲುಜ್ಜ್ವಲತೇಜ 
ನಿನ್ನ ತೇಜ೦ ನೆಲಸಿದುದೆನೆ ಪೇಟವರ್ಕೆ ಬೆಲೆಗಳುಮೊಳವೇ: 
ಆದಿಪು, ೧೩. ೩೦) 

ಬೆಲೆವೆಣ್‌ - ಹಣಕ್ಕೆ ಸಿಗುವ ಹೆಣ್ಣು ಸೂಳೆ (ಕಡುಗೂರ್ಪಿಲ್ಲದ 
ಕರವಾಳ್‌ ಕಡುಪಿಲ್ಲದ ಕುದುರೆ ಗಾಡಿಯಿಲ್ಲದ ಬೆಲೆವೆಣ್‌ .. 
..ಅರ್ತಿಯಂ ಮಾಡುಗುಮೇ: ಅಜಿತಪು, ೬. ೯೬) 


ಬೆಲ್ಲವತ್ತ - (ಬಿಲ್ದಪತ್ರ) ಶಿವನಿಗೆ ಪ್ರಿಯವಾದ ಪತ್ರೆ 
(ಮರುಳರಸಂಗೆ ಉತ್ತರಣೆಯ ಬೆಲ್ಲವತ್ತದ 
ತೊಳಂಚೆಯ ಪತ್ರೆಯನೊಂದನಿತ್ತು .. ಅಮರತ್ವನಮಂ 


ಪಡೆಯಿ೦ ಎಂಬರ್‌: ಸಮಯಪ, ೮. ೧೨) 

ಬೆಲ್ಲವಾತು - ಬೆಲ್ಲದಂತೆ ಸಿಹಿಯಾದ ಮಾತು, ನಟನೆಯ ನುಡಿ 
(ಎಲ್ಲಿಯಾನು೦ ಬೆಲ್ಲವಾತುಗಳಿ೦ ಕೈಕೊಂಡು ರಾಜ್ಯಮಂ 
ಕಿಡಿಸಲ್ಪಗೆದೆಯಪ್ಪೊಡೆ ಉಪೇಕ್ಷಿಸಲ್‌ ವಾರದು: ಪಂಚತಂತ್ರ. 
೧೭೩ ವ) 

ಬೆವಸಾಯ - [ವ್ಯವಸಾಯ] ಬೇಸಾಯ, ಕೃಷಿ (ಒಬ್ಬಳೇ ಹೆಂಡತಿ; 
ಮೂವರ್‌ ಪುತ್ರರ್‌; ಎರಡಾರ ಬೆವಸಾಯಂ; ಹತ್ತು 
ಹಸುಕಖೆಹ; ಮಧ್ಯದೇಶದೊಳ್‌ ಸುಕ್ಷೇತ್ರಮಪ್ಪ 


) 


ತಾಣದೊಳಿರ್ಪುದೇ ಸೇವ್ಯಂ: ಪಂಚತಂತ್ರ, ೧೧೭, ಶ್ಲೋಕ 


೩೫ ಟೀಕೆ) ಪ್ರಯತ್ನ (ಪುಣ್ಯಮಿಲ್ಲದೆ ಬೆವಸಾಯದಿಂ 
ಸಿರಿಯಕ್ಕುಮೆ೦ದೆಯಪ್ಪೊಡೆ ನೆತ್ತಿ ತಅ೦ಟಾಗೆ 
ಪುಳ್ಳಿಯನಡಕುವ ಬಡವರ್ಗಂ ಬಟ್ಟೆಗಟ್ಟಿ ಬಡಿವ 


ಬೇಡರ್ಗಮ ಸಿರಿಯೇಕಾಗದು: ಧರ್ಮಾಮೃ. ೬. ೮೬ ವ) 

ಬೆವಸಾಯಂಗೆಯ್‌ - ಪ್ರಯತ್ನ ಮಾಡು (ಬೆವಸಾಯಂಗೆಯಲ್‌ 
ಇನ್ನುಂಮುಂಟು ಎಡೆ ಕೃಪಾಶ್ಚತ್ಥಾಮರುಳ್ಳಂತೆ ಪಾಂಡವರಂ 
ಗೆಲ್ವುದಸಾಧ್ಯಮಾಯ್ತೇ: ಪಂಪಭಾ, ೧೩. ೫೦) 

ಬೆಸ - ಕೆಲಸ, ಕರ್ತವ್ಯ (ಬೆಸೆಮ್ಮನೀಗಳಿಂತೀ ಬೆಸದೊಳ್‌ 
ಕಡೆಗಣಿಸಿ ಬಟೆಯುಮಾವೆಡೆಯೊಳ್‌ ನೀಂ ಬೆಸಸುವೆಯೊ: 
ಆದಿಪು, ೧೨. ೯೪); ಆದೇಶ (ಧೃತರಾಷ್ಟ್ರನ ಬೆಸದೊಳ್‌ 
ವಾರಣಾವತಕ್ಕೆ ಪೋಗಿ ತದರ್ಧದಗ್ಗ ಕಳೇವರಂಗಳ೦ 
ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ: ಪಂಪಭಾ, ೩. 
೮ ವ); ಎರಡರಿಂದ ಭಾಗವಾಗದ ಸಂಖ್ಯೆ (ಪೂಡುವ 
ಕುದುರೆ ಬೆಸಂ ಕೊಂಡೋಡುವ ತೇರ್ಗೊಂದೆಗಾಲಿ 
ಪೊಡೆವಂ ಪೆಟವಂ ಕೇಡಿಂಗಲಸಿದೊಡಕ್ಕುಮೆ ನೋಡಿರೆ ರವಿ 
ಕೆಡೆದನಸ್ತಗಿರಿಮಸ್ತಕದೊಳ್‌: ನೇಮಿನಾಹು, ೫. ೧೪) 

ಬೆಸಂಬಡೆ - ಅನುಜ್ಞೆ ಹೊಂದು (ಕನ್ನಡದೊಳ್‌ ಬಿಂದುವಿಕಲ್ಪಕ್ಕೆ: 
ಬೆಸಂಬಡೆದಂ-ಬೆಸವಡೆದಂ: ಶಬ್ದಮದ, ೧೭೮, ಪ್ರ ೨) 

ಬೆಸಂಬೆಳು - ಬೆಸಂಬಡೆ (ನೆರೆದೆತ್ತಂ ಭಗಣಂ ನಿರೀಕ್ಷಿಸೆ 
ಬೆಸಂಬೆತ್ತೇಜು ಚಿತ್ತೋದ್ಧವಂ ಬರೆ ಲಕ್ಷ್ಮಚ್ಛಲದಿಂದಂ 
ಅಬ್ಬಪಥವೀಧೀಭಾಗದೊಳ್‌: ಚಂದ್ರಪ್ರಪು, ೮. ೩೩) 

ಬೆಸಂಬೇಟಕ್‌ — ಆಜ್ಞೆ ನೀಡು (ಕಡಲೊಳ್‌ 
ನೀರ್ದರ್ಪುದಭ್ಯಾಸಿಗಳಿವು ನೆರವಕ್ಕೆಂದು ಶಕ್ರಂ 
ಬೆಸಂಬೇಖ್ಟೂಡೆ ನಾನಾವರ್ಣದಭ್ರಾವಳಿ ನೆರೆದು: 
ಪುಷ್ಪದಂಪು, ೧೧. ೧೫) 

ಬೆಸಕೆಯ್‌ - ಹೇಳಿದ ಕೆಲಸ ಮಾಡು (ಪುಣ್ಯಕ್ಷಯದೊಳ್‌ ತನ್ನ 
ವಿದ್ಯೆಗಳು೦ ತನಗೆ ಬೆಸಕಯ್ಯದಿರೆ: ಆದಿಪು, ೨. ೧೪ ವ); 
ಸಾಧಿತವಾಗು  (ಅವರ್ಗೆ ಪ್ರಜ್ಞಪ್ತಿವಿದ್ಯೆ.. ಮೊದಲಾಗಿ 
ಕುಲಜಾತಿಸಾಧಿತವಿದ್ಯಗಳ್‌ ಪಲವುಂ ಬೆಸಕೆಯ್ದುವು: ಆದಿಷು, 
೯ ೧೨೧ ವ) ಸೇವೆ ಮಾಡು (ಬೆಸಕೆಯ್ದತ್ತು 
ಸಮುದ್ರಮುದ್ರಿತ ಧರಾಚಕ್ರಂ ಸಮಂತೆಂಬಿನಂ 
ಜಸಮಾಪಾಂಡುರಮಾದುದು ನೃಪರೊಳಾರಾ 
ಪಾಂಡುರಾಜಂಬರಂ: ಪಂಪಭಾ, ೧. ೧೧೦); 
ಆಜ್ಞಾಪಾಲನೆ ಮಾಡು (ಖಾಂಡವವನದಹನಪ್ರಪಂಚದಿಂ 
ಬಟೆಯಂ ಅರಾತಿವನದಹನತೀವ್ರಪ್ರತಾಪಗಹನಕ್ಕೆ ಮುನ್ನಂ 
ಅಳ್ಳಿ ಪರಮಂಡಳಿಕರ್‌ ಇತ್ತುಂ ತೆತ್ತುಂ ಬೆಸಕೆಯ್ಯೆ: ಪಂಪಭಾ, 
೬೧.ವ) 

ಬೆಸಕೆಯಿಸಿಕೊಳ್‌ - ಸೇವೆ ಮಾಡಿಸಿಕೊ (ಅವನಾಳ್ವ ತೆಜ್‌ಗೊಳ್ಳ 
ಬಿಟ್ಟಿಬೆಸಕೆಯಿಸಿಕೊಳ್ಳ ಭೋಗಿಪ ನಿಯೋಗಂಗಳುಮಂ 
ಮಾಡಿದಂ: ಆದಿಪು, ೮. ೬೩ ವ) 

ಬೆಸಕೆಯ್ಯದಿರ್ಕೆ — ಹೇಳಿದ ಕೆಲಸ ಮಾಡದಿರಲಿ 
(ಪಾರ್ವನೆಂದೆನ್ನೊಳ್‌ ಪುಸಿದು ವಿದ್ದೆಯಂ ಕೈಕೊಂಡುದರ್ಕೆ 
ದಂಡಂ ಪೆಅತಿಲ್ಲ ನಿನಗಾನಿತ್ತ ಬಹ್ನಾಸ್ತಮೆಂಬ 
ದಿವ್ಯಾಸ್ತಮವಸಾನಕಾಲದೊಳ್‌ ಬೆಸಕೆಯ್ಯದಿರ್ಕೆ: ಪಂಪಭಾ, 
೧. ೧೦೫ ವ) 

ಬೆಸಕೆಯ್ಸು - ಅಧೀನಕ್ಕೆ ಬರುವಂತೆ ಮಾಡು (ಬಿರುದರಂ ಒತ್ತಿ 
ಬೀರರ೦ ಅಡಂಗಿಸಿ ಕೊಂಕಿಗರಂ ಕಲ್ಲಿ ಚೆನ್ನರ೦ ಅಡಿಗೊತ್ತಿ 


೮೧೬ 


ಮಂಡಳಿಕರಂ ಬೆಸಕಯ್ಸಿ .. .. 
ಪಂಪಭಾ, ೭. ೧೮) 

ಬೆಸಕೇಳ್‌ - ಆಜ್ಞೆ ಪಾಲಿಸು 
ಪೋದನಧೀಶನೆ ಪೋಗೆ 
ಒಡವೋಗಲಿರ್ದೆಮದಣಿಂ ಬೆಸಕೇಳ್ಬಪೆಂ; 
೧೧೦) 

ಬೆಸಗಲಿ - ಆಜ್ಞೆ ಪಾಲಿಸುವವನು (ಆಳ್ಬನ ಬೆಸನ೦ ಮರಳಿ 
ಕೇಳದ ಬೆಸಗಲಿಗಳುಮಂ .. . ನೋಡಿ: ಗದಾಯು, ೯. ೩೪ 
ವ) 

ಬೆಸಗೊಳ್‌ - ವಿಚಾರಿಸು (ಆ ಪಟದೊಳಾಕೆ ಬರೆಯದೆ 
ಬಂಚಿಸಿದ ಅವಿನಾಣ೦ಗಳನಣೆಯೆ ಬೆಸಗೊಂಡು ಪಟಮಂ 
ಕೈಗೊಂಡು: ಆದಿಪು, ೩. ೪೫ ವ) 

ಬೆಸದಪ್ಪು - ಆಜ್ಞೆ ಮೀರು (ಬೆಸನೆಂದು ಪೂಣ್ಣು ದೇವರ ಬೆಸನಂ 
ಸುಕುಮಾರರೆನಿಪ ರಾಜಕುಮಾರರ್‌ ಬೆಸೆದಪ್ಪಿದರೆನಗೆ 
ಅನಿತೊಂದು ಸೈಪು ಸಮನಿಸದೆ ಬರ್ದುಕಿ ಬಂದೆಂ 
ನರಪತಶೀ: ಅಜಿತಪು, ೧೦. ೩೨) 

ಬೆಸದವ - ಕೆಲಸದಾಳು (ಕಾಷ್ಠಕೂಟನೆಂಬ ಬೆಸದವಂ 
ಪೊಲಲ್ಗೆ ವರ್ಮೊನಂ ಕಂಡು: ವಡ್ಡಾರಾ, ಪು. ೭೬, ಸಾ. 
೨೨) 

ಬೆಸನ - ಆಜ್ಞೆ (ಬೆಸಸಿದೊಡದು ಮಾರ್ಕೊಳ್ಳದೆ ಬೆಸನಂ 
ಬಲವಂದು ಬಾಹುಬಲಿಯಂ: ಆದಿಹು, ೧೪. ೧೧೭); 
[ವ್ಯಸನ] ದುಃಖ; ಚಟ, ಏಳು ವ್ಯಸನಗಳು (ದ್ಯೂತಂ ಪಾನಂ 
ವೇಶ್ಯಂ ಮೃಗಯಾ ವಾಕ್ಚಾರುಷ್ಠ ಅರ್ಥದೂಷಣ 
ದಂಡಪಾರುಷ್ಯಏಲುಂ ಬೆಸನಂಗಳ೦ ಪೊರ್ದದೆ: ಹರಿವಂಶ, 
೭. ೧) 

ಬೆಸನಂಗಳ್‌ - ವ್ಯಸನಗಳು (ಬೆಸನೆಡೆಗಳ್ಗೆ ತೊಟ್ಟು ಬೆಸನ೦ಗಳ್‌ 
ಅವುಂಕಿದೊಡಾಗದು ಎಂದು ಬಗ್ಗಿಸುವೆಡೆಗೆ ಆಳ್ಬಂ: 
ಪಂಪಭಾ, ೧೩. ೫೮ ವ) [ಸಪ್ತವ್ಯಸನಗಳು: ಸ್ತೀ, ದ್ಯೂತ, 
ಬೇಟೆ, ಮದ್ಯಪಾನ, ವಾಕ್ಲಾರುಷ್ಯ, ದಂಡಪಾರುಷ್ಯ, 
ಅರ್ಥದೂಷಣ ಎಂಬ ಏಳು ವ್ಯಸನಗಳು; ಈ ಪಟ್ಟಿ 
ಬೇರೆಬೇರೆಡೆ ಬೇರೆಯಾಗುತ್ತವೆ] 


ಮಾಡಿರೆ ರಾಜಸೂಯಮಂ: 


(ಇಂದಜಿತಂ ತಪೋವನಕೆ 
ಮಾಣಲಾಗಗೆಂದು 
ಅಜಿತಪು, ೬ 


ಬೆಸನಂ ಪಾರ್‌ - ಅಪ್ಪಣೆಗೆ ಕಾಯು (ಬೆಸನಂ ಪಾರ್ದಿರೆ 
ಭೂಪತಿಪ್ರತತಿಗಳ್‌: ಕರ್ಣನೇಮಿ, ೨. ೯೭) 

ಬೆಸನೇಂ - ಏನು ಕಾರ್ಯ [ಆಗಬೇಕಾಗಿದೆ] (ಬೆಸನೇಂ 
ಏಗೆಯ್ವುದೊ ನಿನಗೊಸೆದೇನಂ ಕುಡುವುದು ಎಂದೊಡೆ 
ಅವಳ್‌ ಮಕ್ಕಳ್‌ ಒಸಗೆಯನೆನಗೀವುದು ನಿನ್ನೆಸಕದ 


ಮಸಕಮನೆ ಪೋಲ್ವ ಮಗನಂ ಮಘವಾ: ಪಂಪಭಾ, ೧. 
೧೩೯) 

ಬೆಸಮುಟ್ಟು - ಕೆಲಸದ ಉಪಕರಣ (ಕನ್ನಡಿಯಂ 
ಮುನ್ನಾಕಾಶಕ್ಕೆ ನೆಲಕೆ ಬೆಸಮುಟ್ಟಿಂಗಂ .. . ತೋಟೆ ಬಟೆಕೆ 
ನೋಟರ್‌: ಸಮಯಪ, ೧೨. ೪) 

ಬೆಸನಿಗ -' ವ್ಯಸನ[ಚಟ]ಗಳಿಗೆ ಒಳಗಾದವನು (ಮಧು ಮದ್ಯದ 
ಬಸನಿಗ ಕುಡಿ ಮಧು ಮದ್ಯಮನೆಂದು ಸಪ್ತಧಾತುದ್ರವಮಂ 
ವಿಧಿಯಿಂ ತಂದೆಜ್‌ವರ್‌: ಸುಕುಮಾಚ, ೧೧. ೪೫) 

ಬೆಸಲ್‌ - ಹೆರಿಗೆ (ಅಂತು ಆಗಸ೦ ಈಂದಂತೆಯುಂ ಎಳೆ 
ಬೆಸಲಾದಂದಂತೆಯು೦ ಮುನ್ನೀರ್‌ ಮೇರೆವರಿದಂತೆಯುಂ 
ನಡೆದು ಭಂಡಣದೆಡೆಯೊಳ್‌: ಕಬ್ಬಿಗಕಾ, ೧೯೮ ವ) 


ಬೆಸಲಾಗು - ಹೆರು (ಅಳಘುಭುಜರ್‌ ಕಂಡರ್‌ ಭೂಲಲನೆಯಿ 
ಬೆಸಲಾದಳೆನಿಸಿ ಬಿಟ್ಟಾ ಬೀಡಂ: ಕರ್ಣನೇಮಿ, ೭. ೪೧) 

ಬೆಸಲೆ - ಬಾಣಂತಿ (ಧನಶ್ರೀ ಮಹಾದೇವಿಯು೦ ನವಮಾಸಂ 
ನೆಜ್‌ದು ಬೆಸಲೆಯಾಗಿ ಮಗಂ ಪುಟ್ಟಿದೊಡೆ: ವಡ್ಡಾರಾ, ಪು 
೧೫೯ ಸಾ ೧೩) 

ಬೆಸಲೆಯಾಗು - ಮಗುವನ್ನು ಹೆರು (ತತ್ಕಾಲಸ೦ಜನಿತೋತ್ಕಷ್ಟ 
ಮುಹೂರ್ತದೊಳ್‌ ಬೆಸಲೆಯಾದಳ್‌ ದೇವಿ ಸತ್ತುತ್ತನಂ: 
ಶಾಂತೀಶ್ವಪು, ೪. ೪೩) 

ಬೆಸವೇಲಕ್‌ - [ಬೆಸನಂ ಪೇಟ್‌] ಕಾರ್ಯ [ಏನೆಂದು] ಹೇಳು 
(ಬೆಸಸೆನೆಯುಂ ನುಡಿಯಲ್‌ ಶಂಕಿಸಿದಪೆ೦ ಆಂ ಎಂದೊಡೆ 
ಏಕೆ ಶಂಕಿಸಿದಪೈ ನೀಂ ಬೆಸವೇಟ್‌ ಎನೆ ಜಯವಧು 
ಕೂರ್ತೊಸೆದಿರ್ಕುಂ ಮಾವ ನಿಮ್ಮ ದಯೆಯಿಂದೆಮ್ಮಂ: 
ಪಂಪಭಾ, ೧೨. ೯೦) 

ಬೆಸಸು - ಆಜ್ಞೆಮಾಡು (ಬೆಸಸಿದೊಡದು ಮಾರ್ಕೊಳ್ಳದೆ ಬೆಸನಂ 
ಬಲವಂದು ಬಾಹುಬಲಿಯಂ: ಆದಿಷು, ೧೪. ೧೧೭); 
ಹೇಳು, ನಿರೂಪಿಸು (ಶ್ರೀವಿದಿತಾರ್ಥಾಲಂಕಾರಾವಳಿಯಂ .. . 
ಭಾವಿಸಿ ಬೆಸಸಿದನಖಿಳಧರಾವಲ್ಲಭಂ: ಕವಿರಾಮಾ, ೩. ೧) 

ಬೆಸುಗೆಗಿಡು - ಸಂಬಂಧ ಹಾಳಾಗು (ಒಸೆದು ಅರ್ಜುನಂಗೆ ಮುಂ 
ಕಳಶಸಂಭವಂ ಮಾನ್ಯಪದವಿಯಂ ಮಾಡಿದೊಡಂ 
ಬೆಸುಗೆಗಿಡೆ ಪಾಟಿಗಿಡೆ ತನ್ನಸುವಂ  ತೆಲ್ಲಟಿಗೆಗುಡುವ 
ತೆಣದೊಳ್‌ ಕೊಟ್ಟಂ: ಗದಾಯು, ೨. ೧೫) 

ಬೆಸೆ - ಗರ್ವಿಸು (ಪೊಸಸುಸಿಲ ಮಸಕದ ಬಸದೊಳೆ 
ಬಸದಾಗಿಯುಮಸಿಯಳೆನಗಸವಸದೊಳೆ ಬೆಸೆದು ಪೋಗಿ: 
ಆದಿಪು, ೪. ೧೨ ವ); ಗರ್ವ (ಕುಲಧನಂ ಸಮದಗಜಂ 
ಜಾತ್ಯಶ್ವಮೆಂಬಿವಂ ಮತ್ತೊರ್ಬ ಪಗೆವಂಗೆ ಕೊಟ್ಟು ಬೆಸೆವವಂ 
ಅರಸದೆಂತೊ ಪಗರಣದರಸಂ: ಆದಿಪು, ೧೨. ೯೮) 
ವಿರೋಧಿಸು (ಸೆಣಸಲ್‌ ಮಾರ್ಮಲೆಯಲ್‌ ಬೆಸಕ್ಕೆ 
ಬೆಸೆಯಲ್‌ ದಂಡೋಪನತ್ಯಕ್ಕೆ ಟೆಂಠಣಿಸಲ್‌; ಶಾಂತಿಪು, ೯. 
೧೮೫); ಹತ್ತಿ ಹಿಂಜುವ ಬಿಲ್ಲು (ಬೆಸೆ-ಗರ್ವೇ 
ಕಾರ್ಪಾಸಚಾಪೇ ಚ: ಶಬ್ದಮದ, ಧಾ ೭೦೮) 

ಬೆಸೆಕೋಲ್‌ - ಹತ್ತಿ ಹಿಂಜುವ ಬಿಲ್ಲು (ಕುಡುವೊಡೆ ನಿಸ್ತಪಂ 
ಕುಡುವುದೇಣಿಸಿದಂ ಬೆಸೆಕೋಲೆಂದು ಪೇಟಸ್ಥಿಡುವುದೆ ಕನ್ಯೆಂ 

ಬೆಸೆಯಿಷು - ಬೆಸೆಕೋಲ್‌ (ವಿಸಸನದೊಳ್‌ ನೀನೆಂದೀ 
ಬೆಸೆಯಿಷುಗಳ ಬಲ್ಬುಮೆಲ್ಬುಮ೦ಂ ನೀನೆ ಪರೀಕ್ಷಿಸು: 
ಕರ್ಣನೇಮಿ, ೧೨. ೨೩೪) 

ಬೆಳ್‌ - ದಡ್ಡ (ಲಲಿತಪದಂ ಪ್ರಸನ್ನಕವಿತಾಗುಣಮಿಲ್ಲದೆ ಪೂಣ್ಣು 
ಪೇಟ ಬೆಳ್ಳಳ ಕೃತಿಬಂಧಮುಂ ಬರೆಪಕಾಅರ ಕೈಗಳ ಕೇಡು: 
ಪಂಪಭಾ, ೧. ೧೨) 

ಬೆಳಂತಿಗೆ - ಹೊಳಪು (ತೊಳಪ ಅಚ್ಚ ಬೆಳಂತಿಗೆಯ ಓಲೆ ಅಚ್ಚ 
ಮುತ್ತಿನ ತೊಡವು ಅಚ್ಚ ಮಲ್ಲಿಗೆಯ ಸೋರ್ಮುಡಿ: 
ನೇಮಿನಾಪು, ೨. ೧೫); ಹೊಳೆಯುವ, ಶುಭ್ರವಾದ 
(ಕಾಂತಿಯೊಳೆ ಪುದಿದು ಬೆಳಪ ಬೆಳಂತಿಗೆ ಬೆಳ್ಳಿಂಗಳಲರ್ದ 
ಪೊಸಜಾದಿ: ಆದಿಷು, ೧೧. ೯); ಉಜ್ಜಲ, ಶುಭ್ರ (ಬೆಳಂತಿಗೆ 
ಬೆಳ್ಳನಾಳ್ಳ ಪಂಕರುಹಮನಾಳಿಗೊಳ್ಳ ನಗೆಗಣ್‌ ಜಗದೊಳ್‌ 
ಮೆಜ್‌ಗುಂ ನೃಪೇ೦ದ್ರನಾ: ಅನಂತಪು, ೨. ೨) 

ಬೆಳಕಂಡಿ - ಗವಾಕ್ಷ (ನೆಲನಗಲಕೆ ತೀವಿದ ಕಳ್ಳಲೆಯಂ ಕಳೆಯಲ್ಕೆ 
ಗಗನದೊಳ್‌ ಪಲವುಂ ಬೆಳಕಂಡಿಗಳಂ ಸಮೆದಂ: ಧರ್ಮಪ, 
Lee) 


೮೧೭ 


ಬೆಳಗಿಲಿಗಣ್‌ - ಹೊಳಪಿಲ್ಲದ ಕಣ್ಣು ಕುರುಡುಗಣ್ಣು (ಲಿಕಾರಕ್ಕೆ: 
ಪಲ್ಲಿಲಿವಾಯ್‌, ಬೆಳಗಿಲಿಗಣ್‌, ನಾಣಿಲಿವೆಣ್‌: 
ಶಬ್ದದ, ೧೯೭ ಪು 

ಬೆಳಗು - ಪ್ರಕಾಶಿಸು (ಬೆಳಗು-ಕಾಂತೌ: ಶಬ್ದಮದ, ಧಾ ೧೩೯); 


ಪ್ರಕಟಪಡಿಸು (ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲ 
ಜಿನಾಗಮಮಂ: ಪಂಪಭಾ, ೧೪. ೬೦); ದೀಪ ಹೊತ್ತಿಸು 
ಬೆಳಗಪ ಜಾವದಾಗಳ್‌ ಸೊಡರ್ಗುಡಿಗಳ ಬೆಳಗಿ 


ಪೂಜೆಗೆಯ್ತರೆ ದೀಪಾವಳಿಯೆಂಬುದು: ಸಮಯಪ, ೨. 
೪೫); ಮೆರುಗುಗೊಳಿಸು (ಬೆಳಗಿದ ಮಣಿದರ್ಪಣಮಂ೦ 
ತಿಳಿದ ಸರೋವರಮಂ ಇಟೆಸಿ ನಿಮ್ಮಮನದೆ 
ನಿರ್ಮಲಿನತರಮಾಯ್ತು ಜಗತೀತಿಳಕನ ನೆಗಟ್ಟಜಿಯಜಿನನ 
ಚಿತ್ತಮುದಾತ್ತಂ: ಅಜಿತಪು, ೧. ೬೯); ಹೊಳಪು (ಕೊಟ್ಟ 
ಮಣೀಕಂಗಳ ಬೆಳಗಿಟ್ಟಳಂ ತನಗೊಡಂಬಡೆ: ಪಂಪಭಾ, ೪. 
೪೦); ಹಗಲು ಬೆಳಗಿನೊಳಂ ಕಾಣದು ನಿಶೆಯೊಳ್‌ 
ಕಾಣ್ದುದು ಪೆಗ್ಗಣಕ್ಕೆ ಧರ್ಮಾಮೃ, ೧. ೯೭) 

ಬೆಳತಿಗೆ - ಬಿಳಿಪು, ಪ್ರಕಾಶ (ಬೆಳ್ಳಿಂಗಳ ಬೆಳತಿಗೆಯಂ ಪಂಸೆ 
ಪಾಲ್ಗೆತ್ತು ಸಾರ್ದಪ್ಪುದೊ: ಲೀಲಾವತಿ, ೨. ೨೦); ಬಿಳಿಯ 


ಹಕ್ಕಿ. (ಮಿಜುಗುವ ಬೆಳತಿಗೆ ಕಣ್ಣೊಣರ ಒಅತೆಯ 
ಜಲದೊಳಗೆ ಪೊಳೆಯೆ .. .. ಎಳಮೀನ್ಗಳ್‌: ಲೀಲಾವತಿ, ೬. 
೪೩) 

ಬೆಳತಿಗೆವಸದನ - (ಬೆಳತಿಗೆ-ಪಸದನ] ಶುಭ್ರವಸನ, ಬಿಳಿಯ 
ಬಟ್ಟೆ  (ಬೆಳತಿಗೆವಸದನಮೆಸೆದಿರೆ ತಳಿರ್ಜೊಂಪದೊಳ್‌ 
ಉಯ್ಯಲನಾಡಿ ನರಪತಿ .... ಕುಳ್ಳಿರ್ದಂ: ಯಶೋಧಚ, ೪. 
೧೦) 


ಬೆಳದಿಂಗಳ - ಬಿಳಿ ಧೂಪದ ಮರ (ಬೆಳದಿಂಗಳಂ ಪುಣಿಸೆ 
ಜಾಲಂ ಅಂಕೋಲೆ ಬೊಬ್ಬುಳಿ ಮಾವು ಅಂಬಟೆ: 
ರಾಜಶೇವಿ, ೫. ೫೬) 

ಬೆಳಪು - ಬೆಳಗು, ಕಾಂತಿಯುಕ್ತವಾಗು (ಅಂಬರತಳಮೊಡನೆ 
ಬೆಳಗೆ ಬೆಳಪುದನ್‌ ಶೌರ್ಯಾಂಬುನಿಧಿ ತೊಟ್ಟಿಸಲೊಡಂ 
ಇರದೆ ಅಂಬರದಿಂದುಳ್ಳುವುಳ್ಳಮಂ ಪೋಲ್ತು ಶರಂ: ಆದಿಷು, 
೧೨. ೯೦) 

ಬೆಳರ್‌ - ಬಿಳಿಚಿಕೊ (ತನು ಪಂಜಿವೊಲ್‌ ಬೆಳರ್ತಿರ್ಪಿನೆಗಂ 
ಹಿಮಂ ಎಕ್ಕದರಲೆವೊಲ್‌ ಪುದಿದಿರೆಯುಂ: ಆದಿಷು, ೭೬. 
೩೩); ಪ್ರಕಾಶ ಬೀರು ಶಶಿಕಾಂತಮುಕುರದಂತಿರೆ 
ಶಶಿಮುಖಯ ಕದ೦ಪುಗಳ್‌ ಬೆಳರ್ತುವು: ಪಂಪರಾ, ೪. ೩) 

ಬೆಳರ್ಗೆಂಪು - ಹೊಳೆಯುವ ಕೆಂಪು[ಬಣ್ಣ] (ಒದವಿ ತಗುಳ್ಳ 
ಗಗ್ಗರಿಕೆ ಸೂಸುವ ಕಣ್ಣನಿ ಕಣ್ಗಳೊಳ್‌ ಕಲಂಕಿದ ಬೆಳರ್ಗೆಂಪು 
ಕಣ್ಣೆ ವರೆ: ಆದಿಷು, ೧೨. ೨೫) 

ಬೆಳರ್ಪೇಜು - ಬಿಳಿಚಿಕೊ (ಬೆಟರ್ಪೇಜಿದಾಸ್ಕೋಜ್ಜಲಪದ್ಮಂ .. 
. ತಾಪದಿ೦ದರ್ಪಟೆದಾ ಬಿಂಬಾಧರಂ: ಕುಸುಮಾಕಾ, ೧೩. 
೭೬) 

ಬೆಳರ್ಮಾಡ - ಧವಳಾಗಾರ, ಬಿಳಿಯ ಬಣ್ಣದ ಮನೆ (ಪಾಡದ 
ರಾಗಂ ಓದದ ಇನಿಗಬ್ಬಂ ಒಡರ್ಚ್ಜದ ಸಿಂಗರಂ 
ಬೆಳರ್ಮಾಡದ ಅಗಲ್ಪರ ಆನನ೦ ಅಳುಂಬಮಂ ಆನದ 
ನಲ್ಮೆ; ರಾಜಶೇವಿ, ೧೨. ೫೩) 

ಬೆಳರ್ವಾಯ್‌ - ಬಿಳಿಚಿಕೊಂಡ ತುಟಿ (ಮದನ ದವಾನಲಾರ್ಚಿ 
ತನುವ೦ ಸುಡೆ ತಳ್ಳ ಎಮೆಯೊಳ್‌ ಪಳಂಚಿ ಬೀಗಿದ 
ಬೆಳರ್ವಾಯೊಳ್‌  ಉಚ್ಛ್ಚಳಿಸಿ ಎಯ್ದಿದುವು 


ನೇತ್ರಜಲಬಿಂದುಗಳ್‌ ಆಕೆಯ ನಿಮ್ಮನಾಭಿಯಂ: ಪಂಪಭಾ, 


೫.೯) 

ಬೆಳಲ - ಬೇಲದ ಮರ (ಆಗದು ತಾಣಿಯ ನೆಟಲೊಳ್‌ 
ಪೋಗಲ್‌ ವಿಪುಂಗೆ ಬೆಳಲ ನೆಟಲೊಳ್‌ ಮಜ್‌ದುಂ 
ಪೋಗಲೈ: ಸಮಯಪ, ೧೧. ೬೭) 

ಬೆಳಸು - ಫಸಲು, ಬೆಳೆ (ಪದವಟ್ಟು ಬಿತ್ತಿದಂದು 
ಇಟ್ಟಳಮಪ್ಪುದೊಂದು ಬೆಳಸಂ ಪಡೆವಂತೆ 


ಸಮಸ್ತಧಾತ್ರಿಯೊಳ್‌: ಸಮಯಪ, ೭. ೬೬) 
ಬೆಳಜಕ್‌ - ಬೆದರು (ಮಗನೆ ಮನಂ ಬೆಳಣದೆ ನೀನುಂ ಇತ್ತೆ 
ಆನುಂ ಪೆತ್ತೆಂ ನಂಬಿದ ನಿನ್ನನುಜರ್‌ ನಿನ್ನಂ ಬೆಸಕೆಯೆ ನೀನೆ 
ನೆಲನನಾಳ್ವುದು ಕಂದಾ: ಪಂಪಭಾ, ೯. ೮೨) 

- ಅಭಿವೃದ್ಧಿ (ಆತ೦ ಕ್ರಮಕ್ರಮದಿ೦ ಸುಖದಿಂ ಬೆಳೆದು 
ನವಯೌವನನನಾಗಿರ್ಪನ್ನೆಗಂ: ವಡ್ಡಾರಾ, ಪು. ೭೦, ಸಾ. 
೨೯) ಸಸ್ಯಗಳ ವೃದ್ಧಿ (ಬೆಳೆ-ಸಸ್ಯವೃದ್ಧೌ: ಶಬ್ದಮದ, ಧಾ 
೯೭೨); ಪೈರಿನಿಂದ ಕೂಡಿರು (ಮಹಾಸತಿಯಿರ್ದ ಮಂಡಲಂ 
ಬೆಳೆವುದು ಬೇಡಿದಂತೆ ಮಟ್‌ ಕೊಳ್ಳುದು: ಅಜಿತಹು, ೧. 


ಬೆಳೆ 


೭೫) 

ಬೆಳೆಗೆಯ್‌ - ಪೈರು ತುಂಬಿದ ಹೊಲ (ನಲವಿಂ 
ಬೆಳೆಗೆಯ್ಗೆಜಣಗುವ ಪಕ್ಕಿಗಳನಲೆದು ಸೋವ ನಾಡ 
ಗಾಡಿಕಾರ್ತಿಯರ: ಕಬ್ಬಿಗಕಾ, ೧೭ ವ) 

ಜೆಳೆನೆಲ - ಸಾಗುವಳಿಯ ಭೂಮಿ (ಚೆಳೆನೆಲನೊಂದು 
ಮೆಚ್ಚಿನೆಡೆಯುಂ ಬಿಡಲಿಲ್ಲದನೇಕಧಾನ್ಯಸ೦ಕುಳ 
ಬಹುವರ್ಣಪೂರ್ಣ ಕಣಿಶಾವಳಿಯಿ೦ ನವರತ್ನರಾಶಿಯಂ 
ಬೆಳೆದವೊಲಿರ್ಪದು: ಅನಂತಪು, ೧. ೭೬) 

ಬೆಳೆವತ್ತರ್‌ - [ಬೆಳೆ-ಮತ್ತರ್‌] ಸಾಗುವಳಿಯ ಭೂಮಿ 


(ಊರೂರ್ಗಳ್ಳಪ್ಪದೆ ಮಾದಾರಂ ಬೆಳೆವತ್ತರಂ ಪಡಲ್ಲಾಣಮಂ 
ಆಹಾರಮಸಾರ್ವಡೆಯುಮನೀವರಿತಮಾರ್ತಿವರೆಂದುಮಾ 
ನಾಡವರ್ಗಳ್‌: ವರ್ಧಮಾಪು, ೧೧. ೮) 
ಬೆಳ್ಳನೆವೋಗು - ದಿಗ್ಭಾಂತನಾಗು (ನಾಕಲೋಕಚ್ಕುತಿಯಂ 
ಆಗಳಟೆದು ಮನದೊಳಳ್ಳಿ ಬೆಳ್ಳನೆವೋಗಿ: ಆದಿಷು, ೩. ೩ ವ) 
ಬೆಳ್ಳರಿಸು -  ಬಿಳಿಪಾಗು  (ನೊಸಲೊಳಿಕ್ಕಿದ. ಮ೦ಂದವಪ್ಪ 
ಚಂದನದಣ್ಣಿಂ ಪತ್ತಿ ಪಗಿಲ್ತು ಬೆಳ್ಳರಿಸಿದ ಅಳಕನಿಕರಮುಂ: 
ಕಾದಂಬ, ೫. ೧೪೪ ವ) 
ಬೆಳ್ಳಾಡು - ಬೆಂಗಾಡು, ಏನೂ ಇಲ್ಲದ ಪ್ರದೇಶ (ಆಕೆಯಂ 
ಬೆಳ್ಳಾಡೊಳ್‌ ಮಸಣದೊಳ್‌ ಕೊಂಡುಪೋಗಿಕ್ಕಿಂ ಎಂದು 
ಆಳಳ್ಗೆ ಬೆಸನಂ ಪೇಟ್ಟು: ವಡ್ಡಾರಾ, ಪು ೧೧೨, ಸಾ ೩) 
ಬೆಳ್ಳುಯು - ಹೆದರು (ಬೆಳ್ಳುಳ್‌ ರಿಪುಸೇನೆ ತೇರನೊಸೆದು 
ಆನೆಸಗುತ್ತಿರೆ ಕರ್ಣನಂ ಗೆಲಲ್‌ ನೆಜ"ವರೆ: ಪಂಪಭಾ, ೧೨. 
೧೦೦) 
ಬೆಳ್ಳುಯು - ಭಯಪಡು (ದುರ್ವೀಕರ ಭೀಕರಾಸ್ತಕೆ 
ದಿಗಧಿಪರ್‌ ಬೆಳ್ಳುತ್ತರ್‌: ಕರ್ಣನೇಮಿ, ೧೨. ೧೬೮) 
ಬೆಳ್ಳಡಲ್‌ - ಬಿಳಿಯ ಸಮುದ್ರ (ಬಳ್ಳಳ ನೀಳ್ಬ ಕಣ್ಮಲರ 
ತಳ್ತಮೆಯಿಂ ಕರೆಗಣ್ಮಿ ಬೆಳ್ಳಡಲ್ಲಳ್‌ ಪರಿಯಲ್ಕಂ: ಪಂಪಭಾ, 
೭. ೬೮) 
ಬೆಳ್ಳತ್ತೆ - ಬಿಳಿಯ ಕತ್ತೆ (ಮಾನಕಷಾಯಂ ಕಾರಣಮಾಗಿ ಸತ್ತು 
ಬೆಳೆತ್ತೆಯುಂ ಪೇಪಂದಿಯುಂ ನಾಯುಂ ಪೊಲೆಯರ 
ಕೂಸು೦ ಆಗಿ ರಿಸಿಯರ ಪ್ರಬೋಧನೆಯಿಂದಂ ಬ್ರತಂಗಳಂ 
ಕೈಕೊಂಡು: ವಡ್ಡಾರಾ, ಪು ೨೪, ಸಾ ೫) 


೮೧೮ 


ಬೆಳ್ಳುಂಬಳ - ಬಿಳಿಯ [ಬೂದ] ಕುಂಬಳ (ನಿಂಬದ 
ಕುಸುಪುಂಗಳಂ ಔದುಂಬರಪಂಚಕಮಂ ಅಂತೆ 
ನವನೀತಮಂ ಆಣಂಬೆಯಂ ಅನಾರತಂ ಬೆಳ್ಳುಂಬಳಮಂ 
ಗಿಣ್ಣಂ ಉಣ್ಣದಿರ್ಪುದಮೋಘಂ: ಸುಕುಮಾಚ, ೬. ೪೩) 

ಬೆಳ್ಳೊಡೆ - ಅಧಿಕಾರ ಸಂಕೇತವಾದ ಬಿಳಿಯ ಕೊಡೆ (ಪೇಟ್‌ 
ಮಗನೆ ಬೇಳ್ಳೊಡೆಯೆಲ್ಲಿದುದೆತ್ತ ಪೋಯ್ತು ಸುತ್ತಿಜೆದ 
ಚತುರ್ಬಲಂ ನಿನಗಮೀಯಿರವಾದುದೆ ವೈರಿಭೂಪರಿಂ: 
ಪಂಪಭಾ, ೧೩. ೬೪) 

ಬೆಳ್ಳನ - ದಡ್ಡತನ (ರಾಜಸಮಾಜಂ ಆಜಿಗೆ ಉಣದೆ ಎಯ್ತಂದತ್ತು 
ನೀರ್ಗೆತ್ತು ಬೆಳ್ತನದಿ೦ ಕತ್ತರಿವಾಣಿಯಂ: ಪಂಪರಾ, ೩. ೪೮) 

ಬೆಳ್ಳೊನ್‌ - ಬಿಳಿಯ ತೊನ್ನು (ಬೆಳ್ಳೊನ್ನಪ್ಪಂತಿರೆ ತಳಿಯೆ ನೀರಂ 
ಅದನಿದಿರರಸಂ ನೀರ್ದಳಿದು ಕಳೆದನೆಂಬರ್‌ ಮೂಡರ್‌: 
ಸಮಯಪ, ೧೨. ೧೬) 

ಬೆಳ್ನವಿರ್‌ - ಬಿಳಿಯ [ನರೆತ] ಕೂದಲು (ಬೆಳ್ನವಿರ್‌ ತುಖುಗಿ 
ನಿರಂತರಂ ಬಳಪಮಂ ತೊಡೆದಂತಿರೆ: ಸೂಕ್ತಿಸುಧಾ, ೩. 
ನು 

ಬೆಳ್ನೊರೆ -. ಬಿಳಿಯ ನೊರೆ (ಚಮರೀರುಹ೦ಗಳಂತಿರೆ ಕಳಹಂಸೆ 
ಬೆಳ್ಗೊಡೆಗಳಂತಿರೆ ಬೆಳ್ನೊರೆ ಗೊಟ್ಟಿಗಾಣರಂತಿರೆ ಮಣೆದುಂಬಿ: 
ಪಂಪಭಾ, ೫. ೫೮) 

ಬೆಳ್ಳ - ಬೆಪ್ಪ ಮೂಢ (ಮದುವೆಯ ಕೂಟಂ ನಂಬಿ ಮನೆಯ 
ಧಾನ್ಯಮ೦ ಸೂಣೆಗೊಡುವ ಬೆಳ್ಳನುಮಂ: ಧರ್ಮಾಮೃ, ೮. 
ಜು! 

ಬೆಳ್ಳಡರ್‌ - ಬೆಳ್ಳಗಾಗು (ಚುಂಬಿಸಿ ಬೀಗಿ ಬೆಳ್ಳಡರ್ದ ಬಾಯ್ದೆಜ*ೌ 

. ಪೊರ್ಕುಟೆಯಂದಮೆ ಹಂತಿದಪ್ಪಿ ತಾಣುಂಬಟೆಯುಂ 

ತೆರಳ್ಬ ಕುರುಳ್‌: ಚಂದ್ರಪ್ರಪು, ೮. ೭೨) 

ಬೆಳ್ಳನಟಿ - [ಕಣ್ಣಿನ] ಬಿಳುಪು ಬಣ್ಣವನ್ನು ಹೋಗಲಾಡಿಸು 
(ಮಟಮಟಿಪ ರೂಪು ಕಣ್ಣಳೂಳ್‌ ಬೆಳ್ಳನಟೆಯೆ ಸೋಂಕುವ 
ಕೆಂಪುಗಳುಮಂ ತಮ್ಮ ಕೆಂಪಂ ಕಣ್ಣಳ್ಳ ಕೊಟ್ಟು ಕಣ್ಗಳ ಬೆಳ್ಳಂ 
ತಮಗೆ ಮಾಜುಗೊ೦ಡಂತೆ: ಪಂಪಭಾ, ೪. ೮೮ ವ) 

ಬೆಳ್ಳಸದನ - ಬಿಳಿಯ ಉಡುಗೆ (ಅಲರ್ದ ಪೊಸಜಾದಿ 
ದಿಶಾಕಾಂತೆಯ ಬೆಳ್ಳಸದನದ ದಗುಂತಿಯನೇಂ ನಾಡೆಯುಂ 
ಮಾಡಿದುದೋ: ಅದಿಹು, ೧೧. ೯) 

ಬೆಳ್ಳಳ - ಅಲುಗಾಟ (ಬೆಳ್ಳಳಮೆ೦ದು ಸ೦ಚಳಂ: ಶಬ್ದಮದ, ಪ್ರಸಾ 
೧೮೭) 

ಬೆಳ್ಳಳಿಸು - ಭಯಪಡು (ಚಿಂತಾತುರನಾಗಿ ಬೆಳ್ಳಳಿಸಿ ಬೇವಸಮಂ 


ತಳೆದಂ ಧನಂಜಯಂ: ಶಬರಶಂ, ಲ, ೧೧೩); 
ಉಜ್ವಲವಾಗು (ವಿಲೋಚನಕಾಂತಿ ನೀಳ್ಸು ಬೆಳ್ಳಳಿಸೆ ಪೊರಟ್ಟ 
ಮೆಯ್ಯ ತನಿಗಂಪೆನಸುಂ ಪರೆದೇಚೆ ಕಾಂತೆ... 


ಮುಂಬರಿಯೆ: ಶಾಂತೀಶ್ವಹು, ೧೧. ೫೬) 

ಬೆಳ್ಳು - ಬಿಳಿಪು (ಉಡಮೊಗಮೆಂಬ ತಾವರೆಯ ನೀಳ್ದೆಸಳೊಳ್‌ 
ಮಣೆದುಂಬಿ ಪಾಯ್ತು ಒಡಂಬಡನೊಳಕೊಂಡು ಕಣ್ಮಲರ 
ಬೆಳ್ಳುಗಳ್‌ ಆಲಿಯ ಕರ್ಪಿನೊಳ್‌ ಪೊದಳ್ಳು; ಪಂಪಭಾ, ೫. 
೭೮); ಕಾಂತಿ (ನೀಳ್ಬಂ ಬೆಳ್ಳುವುಂ ತಾಳ್ಸಿ ಪರವನಿತೆಯರ 
ದೆಸೆಗೆ ಕಿಸುಗಣ್ಣಿದಂತೆ ಕಿಸುಸೆರೆವರಿದು ಸೊಗಯಿಸುವ 
ಶೌಚಾಂಜನೇಯನ ಕಣ್ಣಳ್‌: ಪಂಪಭಾ, ೨. ೩೯ ವ); 
ಸ್ವಚ್ಛತೆ; ದಡ್ಡತನ 

ಬೆಳ್ಳುವೆಬು - ಬಿಳುಪನ್ನು ಹೊಂದು (ತೊಂಗಲ್ಲೊಂಡಿರ್ದು 
ಬೆಳ್ಳಾದಸುಗೆಯ ತಳಿರಂ ಕಂಪುದೀವಿರ್ದ ಪೂವಂ 


ಮಾಂಗಾಯಂ ಪೊಚ್ಚ ಪೊಂಬಾಟೌಯ ಮರುಗಮಂ .. .. 
ಬೆಳುವೆತ್ತಿರ್ದಿಂಗೋಲಂ ಪಣ್ಮ ದಾಳಿಂಬಗಳನೊಲವಿಂ 
ತೋಂಟಿಗಂ ಕೊಟ್ಟನೊರ್ವಂ: ಕಬ್ಬಿಗಕಾ, ೭೦) 

ಬೆಳ್ಳೇಜು. - ಬಿಳಿಚಿಕೊಳ್ಳು (ಬಸಿಅ ತೆಳ್ಳಚೆದಿತ್ತೆ ಮೊಗಂ 
ಬೆಳ್ಳೇಜೆದುದೇ ಕುಚಚೂಚುಕಂ ಮಸುಳ್ಳುವೇ 
ತ್ರಿವಳೀರುಚಿಯು೦ ಮೇಣ್‌ ಕುಂದಿತೇ: ಆದಿಪು, ೭. ೩೧) 

ಬೆಳ್ಬೊಜಸು — ಬಿಳಿ ಪಾರಿವಾಳ (ಬಿನದದಿಂ 
ನೋಲ್ಕ್‌ರಿನ್ನರಗಿಳಿಯು೦  ಬೆಳ್ಳೊಳಸುಂ೦ ನೆರೆದಂದುಮಮ 
ಅಜಸಿಕೊಳ್ಳರೆಮೊಳಮೋಘಂ: ಸೂಕ್ತಿಸುಧಾ, ೮. ೪೧೮) 

ಬೆಳಡಿ — ಬಿಳಿದಾದ ಬಟ್ಟೆ 
ಬಳಪದೋಲೆಯನಿಟ್ಟು ಶ್ವೇತಮಾಲೆಯನೆಟಲೆ ಬಿಟ್ಟು ಕೈಗೈಯೆ: 
ಲೀಲಾವತಿ, ೭. ೫೩ ವ) 

ಬೆಳ್ಳಸೆಯಂಬು - ಬೆಳ್ಳಗೆ ಸಾಣೆ ಹಿಡಿದ ಬಾಣ (ಬೆಳ್ಳಸೆಯಂಬಿನ 
ಸರಿ ಮೊನೆಯಂಬಿನ ಸೋನೆ ಪಾರೆಯಂಬಿನ ತಂದಲ್‌ 
ಘನಮಾದುದು: ಪಂಪಭಾ, ೧೨. ೮೦) 

ಬೆಳ್ಳಸೆವಿಲ್‌ - ಹೊಳೆಯುವಂತೆ ಮಸೆದ ಬಿಲ್ಲು 
ಬೆಳ್ಳಸೆವಿಲ್‌ ರಣದೇವತೆಯಟ್ಟಹಾಸದಂತೊಗೆಯೆ: ಜಗನ್ನಾವಿ, 
೭.೭೮) 

ಬೆಳ್ಳಳಲ್‌ - ಬಿಳಿಯ ಮರಳು (ಭೃಗುದೇವತಾಪ್ರಹಾಸಮರೀಚಿ 
ಪ್ರಕರಮೆನೆ ಬೆಳ್ಳಂಲ್‌ ಪುದಿದು ಕರಂ ಕಣ್ಣೆಸೆದುದಸದಳಂ 
ಶ್ರಮಕುಟಯೊಳ್‌: ಕುಸುಮಾಕಾ, ೭. ೬೧) 

ಬೆಳ್ಮಾಡು -  ಬೆಪ್ಪನಾಗಿ ಮಾಡು, ಮರುಳುಗೊಳಿಸು 
(ರಘುಪ್ರವೀರಂ ಅಯ್ಯಮ ನುಡಿಯಂ ಪರಿಪಾಲಿಸಲೆಂಗುಮೆ 
ಪೇಟ್‌ ಧರೆಯಂ ಬೆಳ್ಳಾಡಿಕೊಂಡರೆಂಗುಂ ಲೋಕಂ: 
ಪಂಪರಾ, ೬. ೧೪೧), ಮರುಳು ಮಾಡು (ಸಸಿಯಂ 
ಮೆಯ್ವೆಳಗಿಂದೆ ಪೊನ್ನೊಡೆಯನಂ ಪೆಂಪಿಂದೆ ಮಾದೇವನಂ 
ಪೆಸರ್ವೆತ್ತಿಂಚರದಿಂದೆ ಸಂದ ಬಿದಿಯಂ ಜಾಣಿಂದೆ 
ಮೆಯ್ಸಣ್ಣನಂ ಪೊಸತಪ್ಪಗ್ಗದ ಗಾಡಿಯಿಂದೆ ಪಿರಿದುಂ ಬೆಳ್ಳಾಡಿ 
ಬೇಟ್ಟ೦ತುಟುಬ್ಬಸಮಂ “ಮಾಡುವ ಬರ್ದೆಯರ್‌ ಪಲರುಂ 
ಕಣ್ಣೇಂ ಬೆಡಂಗಾದರೋ: ಕಬ್ಬಿಗಕಾ, ೧೦೬) 

ಬೆಳ್ಳಿಗೆ - ಸಾಧು ಪ್ರಾಣಿ (ಎಮ್ಮ ಪಾಸಿದ ಚಿತ್ರಪಟಮೆಂಬ 
ಬಲೆಯೊಳ್‌ ನಿಮ್ಮಂತಪ್ಪ ಬೆಳ್ಳಿಗಂಗಳಾಗಳೆ ತೊಡರ್ಗುಂ: 
ಆದಿಪು, ೩. ೮೯ ವ); ಒಂದು ಬಗೆಯ ಜಿಂಕೆ (ಕೃಷ್ಣಸಾರಂ 
ವಾತಪ್ರಮಿಯೆನೆ ಬೆಳ್ಳಿಗ; ಅಭಿಧಾವ, ೧. ೯. ೭) 

ಬೆಳ್ಮುಗಿಲ್‌ — ಬಿಳಿ ಮೋಡ (ಮಿಸುಗುವ 
ಬೆಳ್ಳುಗಿಲೊಳಗುದಯಿಸುವ ಇನಬಿಂಬದವೊಲೆಸೆವ 
ಬಾಲನಂ ನೃಪಾಲಂ ಕಂಡಂ: ಕುಸುಮಾಕಾ, ೬. ೮೭) 

ಬೆಳ್ಕೊಗ - ಬಿಳಿಚಿಕೊಂಡ ಮುಖ (ಅಳವಳಿಸಂ ಬೆಬ್ಬಳಿಸಂ 
ಕಳವಳಿಸಂ ಕನಲಂ ಒನಲಂ ಅಟ್ಕಂ ಚಳವಳಿಸ೦ ಚಪ್ಪರಿಸಂ 
ತಳವಳಿಸಂ೦ ಬೇಸಣೌಯ್ದು ಬೆಳ್ಳೊಗದಿನಿರಂ: ಅಜಿತಪು, ೫. 
೯೦) 

ಬೆಳ್ಮಗ - ಬೆಳ್ಳಿಗೆ (ಬೆಳ್ಮಗರಾಜಿಯಿಂ ಪ್ರಚುರಪಕ್ಕಣಸ೦ತತಿಯಿಂ 
ನಿರಂತರಂ  ಬಾಳ್ಕೊದಲಾಗೆ  ರೌದ್ರನಗೆ_ ತೋರ್ಪುದು 


ರಮ್ಯಕಮೆಂಬ ಕಾನನಂ: ಪುಣ್ಯಾಸ್ರ, ೭. ೬೪ 


ಬೆಳ್ಳಕ್ಕಿ - ಬಿಳಿಯ ಹಕ್ಕಿ, ಬಲಾಕ (ತರದೆ ಪಾಜಿದುವು ಬೆಳ್ಚಕ್ಕಿ 


ವಠ 


ನೂಲ್ಗೆಗೆದಂತೆ ನೆರೆದ ಕಾಮನ ಬಿಲ್ಲೆ ಬಿಳಿಯದಿರು ಬಿಗಿದಂತೆ: 
ಅನಂತಪು, ೯. ೧೬ ರಗಳೆ) 


(ಬೆಳ್ಳಡಿಯನುಟ್ಟು 


(ಹೊದಳ್ಳ 


೮೧೯ 


ಬೆಳ್ಳಸದನ - [ಬೆಳ್‌4ಪಸದನ] ಬಿಳಿಯ ಉಡುಗೆ (ಬೀರಸಿರಿಯ 
ಬೆಳ್ಳಸನದ ಬೆಳಗಿನಂತೆ ದಂತಕಾಂತಿ ಪಸರಿಸೆ: ಪಂಪರಾ, 
೧೨. ೯೯ ವ) 

ಬೆಳ್ಳಳಿಸು - ಬೆಳ್ಳಗೆ ಹೊಳೆ (ತೊನೆಯುತ್ತಿರೆ ತಾರಹಾರ೦ ಉಜ್ಜಳಿಸೆ 
ಮೊಗ೦ ವಿಳಾಸಮನೆ ತೋಣೆ ವಿಲೋಚನಕಾಂತಿ ನೀಳ್ಬು 
ಬೆಳ್ವಳಿಸೆ: ಶಾಂತೀಶ್ವಪು, ೧೧. ೫೬) 

ಬೆಳ್ಳಾಯ್‌ - ಬಿಳಿಚಿಕೊಂಡ ಬಾಯಿ (ಬಿಸುಸುಯ್ವ ಬೆಂಕೆಯಲೆಪಂ 
ಪಳ್ಚಿರ್ದ ಬೆಳ್ಳಾಯ ದರ್ದುಣಅಂ ಏಂ ಮಾಣ್ಣುದೆ: ಲೀಲಾವತಿ, 
೨. ೬೫) 

ಬೆಳ್ವಿಟ್ಟು - [ಬೆಳ್‌*೬ಪಿಟ್ಟು) ಬಿಳಿಯ ಪುಡಿ (ಪಿಟ್ಟೆಂಬ ಪೆಸರ್‌ 
ಕಳವೆಯ ಪಿಟ್ಟಿಂಗಂ ಭೂತಳಾಗದೊಳ್‌ ಭಾವಿಸೆ ಬೆಳ್ವಿಟ್ಟಿಂಗಂ 
ಅಕ್ಕುಮಾದೊಡೆ ಪಿಟ್ಟನೊಳಿರ್ಪೊಂದು ರುಚಿಯನದು 
ತಳೆದಪುದೇ: ಧರ್ಮಾಮೃ, ೧. ೧೪೩) 

ಬೆಳ್ಳೆಳಗು - ಹೊಳೆಯುವ ಬೆಳಕು (ತೊಳಗುವ ಮುತ್ತಿನೋಲೆಗಳ 


ಬೇಕ್ವೆಳಗಿಂ ಪೆರ್ಮೆವೆತ್ತು ಕಣ್ಣೊಳಿಸದಳಾಕೆ ಪಾಲ್ಗಡಲ 
ಪೆರ್ದೆರೆಯಂತಿರೆ: ಕಬ್ಬಿಗಕಾ, ೬೫) 
ಬೆಳ್ಳೊಟ್ಟು - ಬಿಳಿಯ ಹಿಟ್ಟು (ಪರದನ ಪೆರ್ಮನೆಯೊಳ್‌ 


ಪರ್ಕ್ಯುರಮಂ ಬೆಳ್ವೊಟ್ಟು ವಂದು 4 ಕತ್ತುರಿಯಂ ಹರಿ 


ನೀಲ .. . ಮುಟ್ಟಮರಜಮಿದೆಂದು: ನೇಮಿನಾಪು, ೩. ೮೯) 
ಬೆಳ್ಜೊನಲ್‌ — ಬೆಳ್ಳಗೆ ಹರಿಯುವ ಪ್ರವಾಹ (ಸಂತತಮಾ 
ಸುರಾಪಗೆತ ಬೆಳ್ಳೊನಲಂ ಪದೆಪಿಂದುಗುಳ್ಳ ಹೇಮಂತ 


ನಗೇಂದ್ರಮಂ: ಕುಸುಮಾಕಾ, ೧೫. ೨೦) 
ಬೆಳ್ಳರಿ - ಬೆಳ್ಳಗಿನ ಧಾರೆಯ ಮಳೆ (ಎಳವಿಸಿಲೊಳ್‌ ಬೆಳ್ಳಿ 
ತೋರವನಿಯ ಪುದುವಿನೊಳ್‌ ಅರಲ್ಪ್ಬ ತಿಳಿಗೊಳನೆ 
ನಭದೊಳಿಟೆದಂತಿರ್ಕುಂ: ಆದಿಹು, ೧೧. ೮) 
ಬೆಳ್ಗುಟಿ - ಬಿಳಿಯ ಚಿಗುರು (ಬೇಳ್ದುಟಿ ಪಟ್ಟೆ ಕೇದಗೆಗಳ 
ಸೊರ್ಕು ಚೇತರಿಸೆ ಚಾದಗೆಗಂಚಿರಮಾಗೆ ರಾಗಮಂಚಿಗೆ . .. 
ತೀಡಿದುದು ತಣ್ಣನೆ ಪಣ್ಣನೆ ಪಶ್ಚಿಮಾನಿಲಂ: ಪಂಪರಾ, ೭. 
೧೩೯); ನೀರಿನ ಸುಳಿ (ತೋಳ್ಗೆ ದಂತದ ಬಳೆಯಂತಿರಲ್‌ 
ಸುಳಿದು ಸುತ್ತುವ ಬೆಳ್ಳುಚಿಯೆಂಬ ಚಂದ್ರಬಿ೦ಬದ ಕರೆಯಂತೆ 
ತೋರಿದುದು ಕುಂತಳವಾಗಳನಂತನಾಥನಾ: ಅನಂತಪು, ೯. 
೨೫) 
- ದಡ್ಡ (ಎನಗೆ ಎಕ್ಕಬಾಗೆ ನೋಡೀಗಳ್‌ ಈ ಇಳಾಲತಾಂಗಿ 
ಪುದುವಲ್ಲಳ್‌ ಅದೆಂತೆನೆ ಮುನ್ನ ನೂಲ ತೋಡಾಗದೆ ಕೆಟ್ಟು 


ಬೆಳ್ಳ 
ಫಿ 


ಪೋದವರ೦ ಇಂ ಮಗುಲ್ಬುಂ ನಿಜೆಪಂತು ಬೆಳ್ಳನೇ: 
ಪಂಪಭಾ, ೯. ೪೬) 

ಬೆಳ್ಳಂಗೆಡೆ - ಪ್ರವಾಹದಂತೆ ಬೀಳು (ಪೊಸತಂ ಸ್ತೀರಾಜ್ಯಮಂ 
ಮೇಣ್ಣಡೆದನೊ ಬಿದಿ ಲಾವಣ್ಯಸಿಂಧುಪ್ರವಾಹಂ 


ಪೊಸತೀಗಳ್ಳಂದು ಬೆಳ್ಳಂಗೆಡೆದುದೊ: ಆದಿಷು, ೧. ೮೨); 
ಬೆಳ್ಳಗೆ ಹರಡು (ಬೆಟ್ಟದ ಬೆಳ್ಳಿವೆಳ್ಟು ಬೆಳ್ಳಂಗೆಡೆದೊಪ್ಪೆ .. 
ಕಣ್ಣೆ ಕರಂ ಮನೋಹರಂ: ನೇಮಿನಾಹು, "೨ ೭೧) 

ಬೆಳ್ಳಕ್ಕರಿಗ ದ ಬೆಪ್ಪನಾದ ಪಂಡಿತ, ಕೂಚುಭಟ್ಟ 
(ಶುಷ್ಠವೈಯಾಕರಣ೦ಗಂ ಶುಷ್ಕ ತಾರ್ಕಿಕಂಗಂ ಬೆಳ್ಳಕ್ಕರಿಗಂಗ೦ 
ವಿಷಯಮೆ ಕಾವ್ಯಂ ಅತಿಚತುರಕವಿಕದಂಬಕವಿಷಯಂ: 
ಆದಿಹು, ೧. ೨೪) 

ಬೆಳ್ಳಡಿ - ಗೊರವ; ಗರುಡ (ಸುರಪತಿಯ ಬೆಳ್ಳಡಿಯ 
ರಥಚರಣದ ಭಾಸುರವಾದ್ಯದ ಪೆಸರ ಖಗಕುಳಂ 
ಕರಮೆಸೆಗುಂ: ರಾಜಶೇವಿ, ೫. ೬೦) 


ಬೆಳ್ಳವಾಸ - [ಜೈನ] ಚಳಿಗಾಲದಲ್ಲಿ ಪ್ರವಾಹದಲ್ಲಿ ನಿಂತು 
ಮಾಡುವ ತಪಸ್ಸು (ತನು ತನಗಲ್ತು ಎಂದೇಕಾಂತ 
ನಿವಾಸದೊಳಿಂತು ಬೆಳ್ಳವಾಸದೊಳಿರ್ದಂ: ಆದಿಪು, ೬. ೩೩) 


ಬೆಳ್ಳಾಗು - ಅವಿವೇಕಿಯಾಗು (ಈ ವಿಮೋಹದೊಳದೇಕೆ ಗಡಂ 
ಬಗೆಯಂ ತಗುಳ್ಳಿ ಬೆಳ್ಳಾದಪನಕ್ಕಟಾ ಖಚರಂ: ಆದಿಷು, ೨. 
೩೫) 

ಬೆಳ್ಳಾನೆ - ಬಿಳಿಯ ಆನೆ, ಐರಾವತ (ಅಂತು ಬೆಳ್ಳಾನೆ ಬೆಳೆಗೆಯ್ಯಂ 
ಪೊಕ್ಕಂತಿರಾಂತ ಬಲಮಂ ಪಡಲ್ವಡಿಸೆ: ಕರ್ಣನೇಮಿ, ೧೪. 
೮೫ ವ) 

ಬೆಳ್ಳಾರ - ಬಿಳಿಯ ಮುತ್ತಿನ ಹಾರ (ಜಗಮನಾವಗಂ ಸುತ್ತಿದ 
ಮುನ್ನೀರೆಂಬುದು ಬಿರುದಿನ ಬೆಳ್ಳಾರ ಎನಿಸಿದುದು 
ಅದಟರಾಯ ಕೋಳಾಹಳನಾ: ಯಶೋಧಚ, ೧. ೧೫); 
ಬಲೆ (ಆಗಮಮೆ ಬೆಳ್ಳಾರಂ ಮಹಾದೀಕ್ಷೆ ಕೂರ್ಗಣೆ ತರ್ಕಂ 
ಬಡಿಕೋಲ್‌ ಜಾನಮೆ ಕವಣೆ ನಾರಾಚಂ 
ತಪೋವಿಸ್ತರಂ: ಶಬರಶಂ, ೩. ೨೫) 

ಬೆಳ್ಳಾಲ - ದೊಡ್ಡ ಬಲೆ (ಕೆಯ್ದೊಡೆ ಬೆಳ್ಳಾಲಂ ಗಾಳದ ಕಟ್ಟಿಗೆ 
ಕೌಳೇಯಕವಿತತಿ ಸೆಂಡುಕೋಲ್‌ ಅಸಿಚಕ್ರಂ: ಪಾರ್ಶ್ವನಾಪು, 
೧೨. ೭೪) 

ಬೆಳ್ಳಾಳ್‌ - ಅವಿವೇಕಿ, ಮೂರ (ಬೆಳ್ಳಾಳ್‌ ಕಳ್ಳಾಳ ಸರಮಂ 


ಕೇಳ್ಬಂತೆ ಪೆಪ್ಪುಳಿಸಿ ಮಗುಟ್ಟು ಮನೆಗೆ ಬಂದು: ಪಂಚತಂತ್ರ, 
೧೨೯ ವ) 
ಬೆಳ್ಳಿ - ಶುಕಗಹ (ಪೊತ್ತಡರ್ದೊಂದೆ ಬೆಳ್ಳಿ ಬೆಳಗಿತ್ತು 


ಮಾಗಿಯೊಳ್‌: ಲೀಲಾವತಿ, ೯. ೫) 

ಬೆಳ್ಳಿಯ ಬೆಟ್ಟ - ಕೈಲಾಸಪರ್ವತ (ಬೆಳ್ಳಿಯ ಬೆಟ್ಟಮಲ್ಲುಜಾದಿನ 
ನಗಮೆಂಬಶಂಕೆಯನೆ ಮಾಡಿದುದಾ ವಿಜಯಾರ್ಧಪರ್ವತಂ: 
ಶಾಂತಿಪು, ೪. ೩೩) 

ಬೆಳ್ಳಿಯುತ್ತರಿಗೆ — ಬೆಳ್ಳಿ ಜರಿಯ ಉತ್ತರೀಯ 
(ವರಕಮಂಡಲಮೊಪ್ಪೆ ಹಸ್ತದೊಳೋಜೆವೆತ್ತಿರೆ ಬೆಳ್ಳಿಯುತ್ತರಿಗೆ 
ಜನ್ನಿವರಂ ಬೆಡಂಗಳವಟ್ಟು' ಯ ಭಾಸುರ ಚತುರ್ವದನಂ 


ವಿರಾಜಿಸೆ: ಧರ್ಮಾಮೃ ೫. ೧೩೩) 
ಬೆಳ್ಳಿಗೊಡೆ - ಬೆಳ್ಳಿಯ ಕೊಡೆ, ಬೆಳ್ಗೊಡೆ (ಶಕ್ತಂಗೆತ್ತಿ 
ಮಾಣಿಕಗೊಡೆ ಹೊಂಗೊಡೆ  ಬೆಳ್ಳಿಗೊಡೆಯೆನಿಸಿದುದು 


ವಿಧುಬಿಂಬಂ: ಜಗನ್ನಾವಿ, ೧೬. ೦೬) 
ಬೆಳ್ಳಿವೆಟ್ಟ - ಬೆಳ್ಳಿಯ ಬೆಟ್ಟ (ಬೆಳ್ಳುಗಿಲನುಟ್ಟ ಬೆಳ್ಳವೆಟ್ಟದಂತೆ 
೪ ೪ ಬ [J ಆ ೪ ಆಜ 
ಬೆಳ್ಳುಂಬಟ್ಟೆಯನುಟ್ಟು: ಲೀಲಾವತಿ, ೧೨. ೮೭ ವ) 


ಬೆಳ್ಳುಂಬಟ್ಟೆ ಬಿಳಿಯ ಬಟ್ಟೆ (ಬೆಳ್ಳಿಗಿಲನುಟ್ಟ ಬೆಳ್ಳಿವೆಟ್ಟದಂತೆ 
ಬೆಳ್ಳುಂಬಟ್ಟೆಯನುಟ್ಟು .. .. ರಯ್ಯಮಾಗಿ: ಲೀಲಾವತಿ, ೧೨. 
೮೭ ವ) 

ಬೆಳ್ಳುಳ್ಳಿ - ಬಿಳಿಯ ಉಳ್ಳಿ, ಲಶುನ (ಕನಲ್ಪ ಕೆಂಡದ ಮೇಲೆ 


ಪಟ್‌ಯ ಬೇವಿನೆಣ್ಣೆಯೊಳ್‌ ತೊಯ್ಬಿಕ್ಕಿದ 
ಕಂಪಿನಂತೆ: ಪಂಪಭಾ, ೧೩. ೭೧ ವ) 

ಬೆಳ್ಳೆ - ದಡ್ಡಿ ಮೂರ್ಯಳು (ತಾಂ ಗಡ ನಾಳೆ ಪೋಗಿ 
ದಿವಿಜಾಂಗನೆಯೊಳ್‌ ತೊಡರ್ದಿರ್ಪ೦ ಇಲ್ಲಿ ಮಾಣು ಆಂ 
ಗಡ೦ ಇರ್ಪೆನಂತು ಬೆಳ್ಳೆನೆ: ಪಂಪಭಾ, ೧೦. ೪೫) 

ಬೆಳ್ಳೆರಲೆ - ಹೆದರಿದ ಜಿಂಕೆ (ರಾಜಸುತಸಂದೋಹಂ ಗಿ 
ಸೋಂಕದೆ ಬೆಳ್ಳೆರಲೆಗೆಗಣಿಮೂಡಿದ ತೆಐದಿನೋಡಿ 
ಪೋದತ್ತಾಗಳ್‌: ಪಂಪರಾ, ೩. ೫೬) 

ಬೆಳ್ಳೆರಳೆ - ಹೆದರಿದ ಜಿಂಕೆ (ಕಡುಗರ್ಪುವೆತ್ತು 
ದೀಪದೆರಳೆಗಳಂ ಬೆಳ್ಳೆರಳೆಗಳೆನಿಸಿಯುಂ ತ ಪಳಚ್ಚನೆ 


ಬೆಳುಳಿಯ 
೪೪ 


೮೨೦ 


ಪಜ್ಞಳಿಪ ಸಾಂದ್ರಚಂದ್ರಾತಪಾಡಂಬರದೊಳ್‌: ಶಾಂತೀಶ್ವಪು, 
೧೧. ೪೭ ವ); ಪುಕ್ಕಲ (ಬೆಳ್ಳೆಳೆಗಳಪ್ರ್ತ ಲೋಕದ 
ಜಡಾತ್ಮರನ೦ಜಿಪನೆಂದು ಧಾರಿಣೀಧರವಧು ಕಾಮನಂ 
ನಗುವ ಭಂಗಿಯೊಳಿರ್ದುವು ವಾರಿಜಾಕರಂ: ಧರ್ಮಾಮ್ಸ, 
೧೩. ೧೬) 

ಬೆಳ್ಳೋಟ - ತಪ್ಪು ಓಟ (ಕಿಜುವೇಂಟೆಯ ನಾಯ್ಗಳಿಂದ 
ಮುಟ್ಟುಪಟ್ಟ ಪೆಣ್ಮೊಲನಂತೆ ಭಯಮಂ ಎಡೆಗಲಿಸಿ 
ಬೆಳ್ಳೋಟಂ ಓಡಿ ಜವಂಗೆಟ್ಟು ಕಾಲ್‌ ಪೆಡಂಗಲಿಸೆ ಬೀಟುತ್ತುಂ 
ಏಟುತ್ತುಂ ಎ೦ತಾನುಂ ಎಯ್ದಿ: ಶಾಂತಿಷು, ೭. ೯೧ ವ) 


ಬೆಜ೦ಟು - ಬಜು೦ಟು, ಗೀಚು, ಗೆಬರು (ಭೂಭಾಗಮಂ 
ಅತ್ಯುತ್ಸಾಹದಿಂ೦ ದಕ್ಷಿಣಖುರದೆ ಬೆಅ೦ಟಿತ್ತು ದಿವ್ಯಾಶ್ವಂ: 
ಕಾದಂಬ, ೩. ೧೫) 

ಬೆಜಗಾಗು -  ವಿಸ್ಮಯಪಡು (ಬ್ರಹ್ಮಯ್ಯಂಗೆ ಮಹಾದೇವಿ 


ಬಡ್ಬಿಸಿದೊಡೆ ದೇಶಿಗಂ ಕಂಡು ಬೆಳಗಾಗಿ: ವಡ್ಡಾರಾ, ಪು. 
೭೮, ಸಾ. ೧೯) 

ಬೆಣಗಾಗುಹ - ಆಶ್ಚರ್ಯವಾಗುವಿಕೆ; ತಳಮಳ (ತಳಮಳಗೆಂದು 
ಬೆಅಗಾಗುಹ: ಶಬ್ದಮದ, ಪ್ರಸಾ ೯೯) 

ಬೆಳಗು - ಸೆಡೆತ (ಸುರಭಿಯ ತೊರೆದ ಕುಚಂಗಳ ಬೆಣಗಂ 
ಬೆರಲಿಳಿಸೆ ಪರಮಹಸ್ತಪುಟಾ೦ತರದೊಳ್‌ ಅಮೃತಮೆನೆ 
ಕಛ್‌ದಾ ವರವಧು ಪುತ್ರಾರ್ಥಿ ಪಾತ್ರಶೇಷಮನುಣ್ಣಳ್‌: 
ಪುಷ್ಪದಂಪು, ೩. ೧೦೯) 

ಬೆಣಟಿ - ಬೆರಣಿ, ಸಗಣಿ (ಪತ್ತುಂ ಬೆರಲೊಳ್‌ ಸೊಡರಂ 
ಪತ್ತಿಸುವರ್‌ ಪೇಲ ಬೆಅಟಿಗಳ೦ ಇಜೆಯಿಸುವರ್‌: ಸಮಯಪ, 
೯. ೧೨೨) 

ಬೆಣ್‌ - ಕಂಗೆಡು (ಬೆಜೌತುಳಿದೆನಾಗಿಯು೦ ತನು ಕಿಜೆದಾಗಿಯುಂ 
ಅತ್ತಮಾಯುಮುಂಟಾಗಿಯುಂ ಮೇಣಜೆಯಂ ಕಾಣಂ 
ತಂದೆಯ ಗಣೆಯೊಳಗಿರ್ದವನೆನ್ನನಂದು ನೃಶಂಸಂ: 
ಕಾದಂಬ ೧. ೧೫೪); ಅಹಂಕಾರಪಡು (ನೀನೀ 
ಧರಿತ್ರೀಧರಸಾನುಸ್ಥಾನದಿಂ ಪೋಗದೆ ಬೆಣತಿರೆ ನಿನ್ನಂ 
ಸಮಂತೆನ್ನ ಬಾಹಾಪರಿಘಾತಕ್ಕೆ ಪಕ್ಕಾಗಿಸಿ | 
ಜಠರಶಿಖಾಜ್ಞಾಲಿಕಾಮಾಲೆಗೀವೆಂ" ಶಾಯೇತ್ವಷು, ೯. ೧೪೧) 

ಬೆಟಲ್‌ - ಬೆಳಲ, ಬೇಲದ ಮರ (ಬಿಣ್ಣೊನೆ 
ಕೊಂಬುಗೊಂಬಿನೊಳ್‌ ತೀವಿರೆ . . ನೇಣಿಲ್‌ ಇಂಚಡಕೆ 
ಬಾಟ್‌” ಬೆಟಲ್‌ ಹಲಸು ಈಟಿ” ಕಮ್ಮರಂ: ಆಚವರ್ಧ, ೨. ೩) 

ಬೆಬ್ಕುಜು - ಭಯಪಡು (ಬೆಟ್ಕುತ್ತರ್‌ ಬೆಕ್ಕಸಮುತ್ತರ್‌ ಭಯರಸದಿಂ 
ದೆಸೆಗೆಟ್ಟರ್‌ ಕಂಡು ಅದೃಷ್ಟಪೂರೃಮನಾರ್ಯರ್‌: ಪಂಪರಾ, 
೧. ೭೧) 

ಬೇ - ಬೆಯ್‌, ಸುಡು (ಹರನೀಕ್ಷಿಸೆ 
ಹರಿಮೇಖಳೆಯಿಂದೆ ಬೇತು ದಲ್ಲಶದಿಶೆಗಳ್‌ ಪಿರಿದಡಗಿ 
ಪೋದುವು: ತ್ರಿಷಷ್ಠಿಪ, ೨೪. ೧೨೧); ಸಂಕಟಪಡು 
(ರುಜೆಯೊಳ್‌ ಬೇವಂಗೆ ದಿವ್ಯೌಷಧ೦ .. .. ದುರೌಘವಶದಿಂ 
ಬೇವರ್ಗೆ ತತ್ಸುವ್ರತಂ: ಧರ್ಮಾಮೃ, ೩. ೯) 

ಬೇಂಟ - ಪ್ರಣಯ (ಅಂತಾ ಬಾಲೆ ಕಾಯ್ದ ಪುಡಿಯೊಳಗೆ 
ಬಿಸುಟ್ಟ ಎಳವಾಳೆಯಂತೆ ಸುರತ ಮಕರಧ್ವಜನೊಳಾದ 
ಬೇಟದೊಳ್‌ ಮಮ್ಮಲ ಮಖುಗುತಿರ್ದಳ್‌: ಪಂಪಭಾ, ೫. 
೧೦ ವು 

ಬೇಂಟಂಗೊಳ್‌ - ಪ್ರಣಯೋತ್ಸಾಹ ಹೊಂದು (ಆನೊರ್ವಳ್ಗೆ 
ಬೇಟಂಗೊಂಡಿರ್ದೆಂ: ವಡ್ಡಾರಾ, ಪು. ೧೩೧. ಸಾ. ೧೧) 


ಜಳನಿಳಯಂ 


ಬೇಂಟಗಾಜ - ಪ್ರಣಯಿ, ಕಾಮುಕ (ಜಾರೆಯ ಮಾತಂ ನಂಬಿ 
ತನ್ನ ಪೆಂಡತಿಯಂ ಬಿಡುವ ಬೇ೦ಟಗಾಅನುಮ೦ ಕಳ್ಳನ 
ನುಡಿಯಂ ನಂಬಿ ತಳಾಜನ೦ ಕೊಳ್ಳ ಗ್ರಾಮಣಿಯುಮಂ: 


ಧರ್ಮಾಮೃ, ೮. ೩೧ ವ) 

ಬೇಂಟಿ - ಕಾಡುಪ್ರಾಣಿಗಳನ್ನು ಕೊಲ್ಲುವುದು (ಎಂದು 
ಬಿನ್ನಪಂಗೆಯ್ದ ಬೇಂಟೆಯಾತಂಗೆ ಮೃಗವ್ಯಾಯಾಮ 
ಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು ತೊವಲನಿಕ್ಕೆಂದು 
ಮುಂದೆ ಪೇಟ್ಟಟ್ಟಿ ನಾರಾಯಣನುಂ ತಾನುಂ .. .. ಬೇಂಟೆಗೆ 
ಪೊಳಮಟ್ಟು;: ಪಂಪಭಾ, ೫. ೪೭ ವ) 

ಬೇಂಟೆಕಾಖ ದ ಬೇಟೆಗಾರ (ಬೇಂಟೆಕಾಅನ೦ತೆ 


ಅಡಿವಜ್ಜೆಯನಜೆಸಯುಂ: ಗದಾಯು, ೬. ೨೮ ವ) 

ಬೇಂಟೆಗಾರ್ತಿ - ಬೇಟೆಗಾರ ಹೆಣ್ಣು (ಪಾಂಥರ್‌ ಬಲವಂದು 
ಬೇರ್ಳಮೃಗದವೊಲ್‌ ಸಾರ್ತಂದು ಬೆಳ್ಳಾಗೆ ಪಾಮರಿಯರ್‌ 
ಕಾಮನ ಬೇಂಟೆಗಾರ್ತಿಯರೆನಿಪ್ಲಾಶಂಕೆಯಂ ಮಾಡುವರ್‌: 
ಸೂಕ್ತಿಸುಧಾ, ೪. ೭೬) 

ಬೇಂಟೆಗಾಳ ದ 
ಬೇಂಟೆಗಾಅರೊಳ್ಳೂಡಿ 
ಬೇಂಟೆ ಪಚೌಯಂ ಪೊಯ್ದಿ 
ರೌದ್ರಾತ್ಮರ್‌: ಧರ್ಮಾಮ್ಯ, ೭. ೩೭ ವ) 

ಬೇಂಟೆಯ - ಬೇಡ, ಬೇಟೆಕಾರ (ತೊಟ್ಟ ಎಕ್ಕವಡ೦ ಮರವಿಲ್‌ 
ಕಟ್ಟದ ಪಣೆಕಟ್ಟು ಬೇಂಟೆವಣೆ ದೊರೆಯೊಳ್‌ ಒಡಂಬಟ್ಟ 
ಅಸಿಯ ಸುರಗಿ ದಳಿವದ ತೊಟ್ಟ ಅಂಗಿಗೆ ತನ್ನೊಳ್‌ ಅಮರೆ 
ಬೇಂಟೆಯನೊರ್ವಂ: ಪಂಪಭಾ, ೫. ೩೬) 

ಬೇಂಟೆಯಾತ - ಬೇಟೆಗಾರ (ಎಂದು ಬಿನ್ನಪಂಗೆಯ್ದ 
ಬೇಂಟೆಯಾತಂಗೆ ಮೃಗವ್ಯಾಯಾಮ ಕಾರ್ತಿಕೇಯಂ ಮೆಚ್ಚಿ 
ಮೆಚ್ಚುಗೊಟ್ಟು ತೊವಲನಿಕ್ಕೆಂದು ಮುಂದೆ ಪೇಟ್ಟಟ್ಟಿ 
ನಾರಾಯಣನುಂ ತಾನುಂ ಬೇ೦ಟೆಗೆ ಪೊಅಮಟ್ಟು: 
ಪಂಪಭಾ, ೫. ೪೭ ವ) 

ಬೇಂಟೆವಸದನ - (/ಬೇಂಟೆ--ಪಸದನ1]1 ಬೇಟೆಯ ಉಡುಪು 
(ಬೇಂಟೆವಸದನಂಗೊಂಡು ಕಂಡಿಯ ಬಾಗಿಲೊಳ್‌ 
ಉದಾತ್ತನಾರಾಯಣಂ ನಾರಾಯಣನುಮಿರ್ದು: ಪಂಪಭಾ, 
೫. ೪೭ ವ) 

ಬೇಂಟೆವಳ್‌ - [ಬೇಂಟೆಪಜ್‌] ಬೇಟೆಯ ಡೋಲು (ತೊಟ್ಟ 
ಎಕ್ಕವಡಂ ಮರವಿಲ್‌ ಕಟ್ಟಿದ ಪಣೆಕಟ್ಟು ಬೇಂಟೆವಣಿ 
ದೊರೆಯೊಳ್‌ ಒಡಂಬಟ್ಟ ಅಸಿಯ ಸುರಗಿ ದಳಿವದ ತೊಟ್ಟ 
ಅಂಗಿಗೆ ತನ್ನೊಳ್‌ ಅಮರೆ ಬೇಂಟೆಯನೊರ್ವಂ; ಪಂಪಭಾ, 
೫. ೩೬) 

ಬೇಂಟೆವೋಗು ದ ಬೇಟೆಯಾಡಲು ಹೋಗು 
(ನಾಮಿದನಜೆಯದಂತು ಬೇಂಟೆಯ ನೆವದೊಳ್‌ ಬಟ್ಟೆಗಳಂ 
ಸೋದಿಸುವಂ ಎಂದು ನಿಚ್ಚಂ ಬೇಂಟೆವೋಗೆ: ಪಂಪಭಾ, ೩. 
೪ ವ) 

ಬೇಗ - ಹೊತ್ತು (ಊಳ್ವ ಬಗ್ಗಿಸುವ ಬೇಗದೊಳಾ ಕಟಕಂಗಳೆಯ್ದ 
ಕೆಯ್ಕೊಂಡುವು ಮಂದರಕ್ಸುಭಿತ ದುಗ್ಗಪಯೋಧಿ 
ಗಂಭೀರನಾದಮಂ; ಪಂಪಭಾ, ೧೦. ೪೯); 

ಬೇಗಂ - ತ್ವರೆ ವೇಗ (ಇಂತು ಭರತರಾಜನ ರಥದ 
ಮನೋರಥದ ಬೇಗಮೊದವಿದುದಾಗಳ್‌: ಆದಿಷು, ೧೨. 
೮೦) 

ಬೇಗಡೆವೆಸ - ವೆಜ್ಜದ ಕೆಲಸ, ರತ್ನಕ್ಕೆ ರಂಧ್ರ ಕೊರೆಯುವ ಕೆಲಸ 
(ಕಡೆಪದ ಕಾಂತಿ ಕಂಡರಣೆಯುನ್ನತಿ ಚಿತ್ರದ ಚಿತ್ತವೃತ್ತಿ 


ಬೇಟೆಯಾಡುವವನು (ಕ್ರೂರರಪ್ಪ 
ಪಂಚಮಹಾಶಬ್ಧಮನೊಲ್ಲದೆ 
ಬೇಂಟೆಗೆ ಪೋಪ 


೮೨೧ 


ಬೇಗಡೆವೆಸದೇಟ್ಸ್‌ಯಲ್ಲಿ ಪೊಸತಾದುದು: ಚಂದ್ರಪ್ರಹು, ೧. 
೧೪೪) 

ಬೇಗಯ್ಯೆ - ಚಳಕ (ಕಡುಗೆಯ್ಯನಾಗಿ ಶೀಘ್ರಸಂಧಾನಮಿಸುವ 
ಅಶ್ವಗ್ರೀವನ ತಕ್ಕುಂ ಬೇಗಯ್ಯೆಯು೦ ಕಿಡೆ: ಶಾಂತಿಷು, ೫. 
೬೦ ವ) 

ಬೇಗುದಿಗೊಳ್‌ - ಬಿಸಿಲಿನಿಂದ ಬಳಲು (ಬಿಸಿಲೊಳ್‌ 
ಬೇಗುದಿಗೊಂಡವಂ ತಣ್ಗೊಳನ೦ ಪೊಕ್ಕಂತೆಯು೦ ಬಡವಂ 
ಕಸವರಮಂ ಕಂಡಂತೆಯುಂ: ಕಬ್ಬಿಗಕಾ, ೨೫೦ ವ); 
ಸಂತಾಪಗೊಳ್ಳು 

ಬೇಗೆ - ಉರಿ, ಜ್ಞಾಲೆ (ಘೋರಕಾಂತಾರಮನೊಂದು ಬೇಗೆ 
ಪರಿವಂತು ರಥಂ ಪರಿದತ್ತು: ಪಂಪಭಾ, ೮. ೯೮); ಸಂಕಟ 
(ವಿರಹಿಗೆ ಬೇಗೆಯಂ ಪ್ರಿಯರ್ಗೆ ರಾಗಮಂ ಆಗಿಸುಗುಂ 
ಬನ೦ಗಳೊಳ್‌ ಮೊರೆವ ಮದಾಳಿ: ಸೂಕ್ತಿಸುಧಾ, ೪. ೪೧) 

ಬೇಗೆಗಿರ್ಚು - ಬೆಂಕಿಯ ಜ್ವಾಲೆ (ಬೇಗೆಗಿರ್ಜಿನೊಳ್‌ 
ಬೇವವೊಲಿರ್ದುವಿರ್ವಲದ ಬಿಲ್ಲಣಿಗಳ್‌ 
ರಣರಂಗಭೂಮಿಯೊಳ್‌: ಪಂಪರಾ, ೧೩. ೪೮) 

ಬೇಂಟೆಪಳ್‌ - ಬೇಟೆಯ ಕಾಲದಲ್ಲಿ ಹೊಡೆಯುವ ತಮಟೆ 


(ಹಾರಾದ್ಯಾಭರಣಂಗಳನೊಲ್ಲದೆ ತೋಲ್ಲಟ್ಟಿ 
ಪಂಚಮಹಾಶಬ್ದಮನೊಲ್ಲದೆ ಬೇಂಟೆಪಜ ಯಂ ಪೊಯ್ದಿ: 
ಧರ್ಮಾಮೃ, ೭. ೩೭ ವ) 


ಬೇಟ - [ಬೇಡು] ಅಭಿಲಾಷೆ ಪ್ರಣಯ (ಮೇಲ್ವಾಯ್ದುಂ 
ಏವೈಸಿಯುಂ ಪಿರಿದು೦ ಲುಂದುವ ಬೇಟದೊಂದು ಸುಸಿಲಂ 
ನೋಯಿಕ್ಕುಂ: ಆದಿಷು, ೧೨. ೨೩) 

ಬೇಟಕಾಜ - ಪ್ರಣಯಿ (ಇದಂ ಪುಗಲಿಂ ಗಡಿ೦ ಎಂದು 
ಬೇಟಕಾಣರಂ ಇರದೆ ಊಹೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ಧ್ವನಿ 
ನಂದನಂಗಳೊಳ್‌: ಪಂಪಭಾ, ೨. ೧೩) 

ಬೇಟಕಾರ್ತಿ - ವೇಶ್ಯೆ (ಮತ್ತೊರ್ವ ಬೇಟಕಾರ್ತಿ ತಾಯ ಕಣ್ಣ 
ಬಂಚಿಸಿ ತನ್ನ ಮೋಪಿನಾಕೆಯ ಮನೆಗೆ 
ಪೋಪಬೇಟದಾಣ್ಮನಂ ಪಿಡಿದು: ಪಂಪಭಾ, ೪. ೯೮ ವ) 

ಬೇಟದಚ್ಚಿಗ - ಪ್ರಣಯ ಕಾತರತೆ (ಕಂತು ಬಿಲ್ಲೆಗೆಯೆ ಬಿಕ್ಕೆ 
ಕೈದೆಗೆವ ಗಾವಿಲಗೆ ಏವುದೊ ಬೇಟದಚ್ಚಿಗಂ: ಲೀಲಾವತಿ, 
೧೪. ೩೭) 

ಬೇಟದರಸಿ - ಪ್ರೀತಿಯ ರಾಣಿ (ದುಶ್ಶಾಸನಾದಿಗಳಪ್ಪ ನೂರ್ವರ್‌ 
ತಮ್ಮಂದಿರು೦ ಭಾನುಮತಿಯು೦ ಚಂ೦ದ್ರಮತಿಯು೦ ಎಂಬ 
ಬೇಟದರಸಿಯರುಂ: ಪಂಪಭಾ, ೭. ೩೨ ವ) 

ಬೇಡ - ಬೇಟೆಯ ವೃತ್ತಿಯವನು (ಕಾಡೊಳ್‌ ಬೇಡರಂತೆ 
ತೊಟಲ್ವ ದಾಯಿಗರ ಕಂದಿ ಕುಂದಿದ ಮೊಗಂಗಳಂ 
ನೋಡುವುದುಂ: ಪಂಪಭಾ, ೭. ೩೨ ವ); ನಿರಾಕರಣೆಯನ್ನು 
ಸೂಚಿಸುವ ಅವ್ಯಯ (ಬೇಡ ವಿರೋಧಮೆಂತುಂ 
ಅರಿಕೇಸರಿಯೊಳ್‌ ಸಮಸಂದು ಸಂಧಿಯಂ ಮಾಡು: 
ಪಂಪಭಾ, ೧೩. ೫೪) 

ಬೇಡಂ - ಬೇಡದವನು (ಇವನಾಯ್ದುದೊ ತಪ್ಪದೆ ಪೇಟೆಂ 
ಎಂಬ ಭೂಪೋತ್ಸ್ತಮನಂ ಬಿಸುಟ್ಟು ಇರದೆ ನಿಮ್ಮೊಳೆ 
ಪೊಕ್ಕೊಡೆ ಬೇಡನಲ್ಲನೇ: ಆದಿಷು, ೯. ೬೯) 

ಬೇಡಕೊಟ್ಟ — [ಬೇಡ--ಕೊಟ್ಟ] ಬೇಡರ ವಾಸಸ್ಥಳ 
(ಧನ್ವಂತಿರಿಯು೦. ಅಂತೆ ನಾಲ್ವರಂ ಕರೆದು ನೀವೀ 
ಬೇಡಕೊಟ್ಟದೊಳ್‌ ಮಾಂಸಮಂ ತನ್ನಿ ಎಂದು ಅಟ್ಟುವುದುಂ: 
ಧರ್ಮಾಮೃ, ೨. ೧೨೪ ವ) 


ಬೇಡದ - ಅವಿನೀತ (ನಿನಗೀ ಷಟ್ಟಂಡಭೂಮಂಡಲಂ 
ಎಅಗಿದುದೇಂ ಸಾಲದೇ ಬೇಡದ ಉದ್ದತ್ತಮೊಳ್‌ 
ಇನ್ನೇನೆಂದು ದೇವರ್‌ ಕಡೆಗಣಿಸಿರೇ: ಆದಿಪು, ೧೪. ೮೪) 

ಬೇಡರಸ - ಬೇಡರ ಮುಖ್ಯಸ್ಥ (ತಮ್ಮಾಳ್ವನಪ್ಪ ಬೇಡರಸಂಗೆ 
ದೇವತೆ ಬಂದು ಭೀಮವನದೊಳಿರ್ದಳ್‌ ಅಲ್ಲಿಗೆ ಪೋಗಿ 
ನಿಮ್ಮ ಬೇಟ್ವ ವರಮಂ ಬೇಡಿಕೊಳ್ಳಿಂ ಎಂದು 
ಬಿನ್ನಪಂಗೆಯ್ದುದುಂ: ಧರ್ಮಾಮೃ, ೩. ೫೭ ವ) 

ಬೇಡವಟ್ಟ - ಬೇಡರ ಹಟ್ಟಿ (ಎನ್ನಂ ಪಿಡಿದುಕೊಂಡು 
ದಕ್ಷಣಾಭಿಮುಖನಾಗಿ ಪೋಪುದುಂ ಬೇಡವಟ್ಟಮಂ ಕಂಡು 
ಕ೦ಟಣಿಸುತ್ತುಂ ಬರುತಿರೆ: ಕಾದಂಸಂ, ೮. ೩೫ ಮತ್ತು ೩೫ 
ವ) 

ಬೇಡವಟ್ಟು - ಬೇಡವಟ್ಟ (ಕಂಟಕರೋಡದ ಬೇಡವಟ್ಟು ಪೋಗದ 
ಕಲಿಗೋಂಟೆ ಸಿಲ್ಕದ .. . ಖಳರ್‌ ಅನ್ಯಮಂಡಳದೊಳಿಲ್ಲ: 
ಪುಷ್ಪದಂಪು, ೫. ೫೫) 

ಬೇಡವಡೆ - ಬೇಡರ ಗುಂಪು, ಸೈನ್ಯ (ಬೇಡವಡೆ 
ಮುಸುಳಿಕೊಂಡೇಸಾಡೆ ಸುರುಳ್ಳಗಿದು ಕೊಡೆಯ ಚರ್ಮದ 
ಮಣ"ಯೊಳ್‌ ಗೂಡುಗೊಳುತಿರ್ದ ಶೌರ್ಯಕ್ರೀಡೆಯ 
ದಿಗ್ವಿಜಯಮೆಸೆದುದೆಮ್ಮಗ್ರಜನಾ: ಆದಿಷು, ೧೪. ೭೨) 

ಬೇಡವಳ್ಳಿ - ಬೇಡರು ವಾಸಿಸುವ ಹಳ್ಳಿ (ಅಡವಿಯೊಳ್‌ 
ದುಷ್ಪಾಶ್ಚಮನೇಜೆ ಪಂದಿಯ ಬಟಿಯಂ ತಗುಳ್ಳೊಡೆ ಅದು 
ಗಾಳಿಗೊಂಡು ಒಂದು ದೆಸೆಗೆ ಪರಿದು ವಿಂಧ್ಯಾಟವಿಯ 
ನಟ್ಟನಡುವೆ ಸುರಮ್ಯಮೆ೦ಬ ಬೇಡವಳ್ಳಿಯ ಸಾರೆ: ವಡ್ಡಾರಾ, 
ಪು ೧೬೨, ಸಾ ೧೭) 

ಬೇಡವೆಣ್‌ - ಬೇಡರ ಹೆಣ್ಣು (ಕೋಡಗಂಗಂ ನೀಡು೦ ನೋಡಿ 
ನಗೆಗಡಲೊಳ್‌ ಓಲಾಡುವ ಬೇಡವೆಣ್ಗಳಿಂ: ರಾಜಶೇವಿ, ೫. 


೫೫ ವ) 
ಬೇಡಿಂ ಓಡಿಂ - ಬೇಡಿರಿ ಓಡಿರಿ, ಬೇಡಿ ತೆಗೆದುಕೊಂಡು ಹೋಗಿ 
(ನಿರಂತರಂ ಕಡಿಕಡಿದಿತ್ತ ಪೊನ್ನೆ ಬುಧ ಮಾಗಧ 


ವಂದಿಜನಕ್ಕೆ ಕೊಟ್ಟ ಕೋಡೆ ಎಡಣದೆ ಬೇಡಿಂ ಓಡಿಂ ಇದು 
ಜಾಗದ ಬೀರದ ಮಾತು ಕರ್ಣನಾ: ಪಂಪಭಾ, ೧. ೯೯) 

ಬೇಡಿತಿ - ಬೇಡ ಹೆಂಗಸು (ಅಲರ್ಗಣ್‌ ಪೊಂಗಿದ 
ಲೋಳಿವಾಯ್‌ ನಗೆಮೊಗಂ ಚೆಲ್ಲಾಗಿರೆ ನಿಂದ 
ಬೇಡತಿಯರಂ ಕಂಡಂ ಮಹೀವಲ್ಲಭಂ: ಕಾವ್ಯಾವಲೋ, 
೨೦೬) 

ಬೇಡಿತ್ತ - ಬೇಡಿದುದು (ಕುಮಾರನನೆತ್ತಿದಂಗೆ ಬೇಡಿತ್ತಂ 
ಕುಡುವೆನೆಂದು ಡಂಗುರಂಬೊಯ್ದಲೊಡಂ: ಪಂಚತಂತ್ರ, 
೧೮೫ ವ) 

ಬೇಡಿದಂ - ಬೇಡಿದವನು, ಯಾಚಕ (ಬೇಡಿದನ ಇಷ್ಟಮಂ 
ಸಲಿಪುದು ಕರ್ಣಂ೦ಗೆ ಜನ್ಮವುತಂ: ಶಬ್ದಮದ, ೮೨ ಪ್ರ ೩) 


ಬೇಡಿದಾನ್‌ - ಬೇಡಿದವನು (ಬೇಡಿದಾನ್‌ ಅನಲಂ 
ತೀರ್ಥಸಮೀಪಂ ಅಂಬುನಿವಹವ್ಯಾಳೋಳಕಾಳಿಂದಿ ಆ 
ವನಮುಂ ಕೇಳ್ಬುವು: ಪಂಪಭಾ, ೫. ೭೪) [ಇಲ್ಲಿನ 
"ಬೇಡಿದಾನ್‌' ಎಂಬ ಪೂರ್ವದ ಹಳಗನ್ನಡ ಪ್ರಯೋಗವನ್ನು 
ಗಮನಿಸಿ] 

ಬೇಡು - ಬಯಸು (ಭೀಮ ನಕುಳ ಸಹದೇರ್ಗಳ್ಗೆ 


ದುರ್ಯೋಧನನ ತಮ್ಮನಪ್ಪ ಯುಯುತ್ಸುಗಂ ಅವರ್‌ ಬೇಡಿದ 
ನಾಡುಗಳನೆ ಕುಡಿಸಿ ಸಂತಸಂಬಡಿಸೆ: ಪಂಪಭಾ, ೧೪. ೩೬ 
ವ); ಪ್ರೀತಿಸು ಮತ್ತು ಕನ್ಯಾರ್ಥಿಯಾಗಿ ಕೇಳಿಕೊ (ತತ್ಯನ್ಯಕೆ 
ನಾಣ್ಣಿ ಬೇಡುವೊಡೆ ನೀವೆಮ್ಮಯ್ಯನ೦ ಬೇಡಿರೇ: ಪಂಪಭಾ, 


೮೨೨ 


೧. ೭೦); ಯಾಚಿಸು (ಜಾತಿಜರಾಮರಣಂಗಳಿಂದಪ್ಪ 
ಬಾಧೆಯಿನಗಲ್ಪ ಶಾಶ್ಚತಮಪ್ಪ ಮೋಕ್ಷಸುಖಂಗಳನೆ ಬೇಬ್‌ನ್‌: 
ವಡ್ಡಾರಾ ೧೧೩, ಸಾ ೨೨); ಬೇಡಸಮೂಹ (ಬೇಡು... .. 
ಶಬರಸಮೂಹೇ ಚ: ಶಬ್ದಮದ, ಧಾ ೩೪೦) 

ಬೇತಾಳ - ಪಿಶಾಚಿ (ಆ ಜಿನಭವನದೊಳ್‌ ವಸಿಯಿಸುವ 
ದೇವತೆಗಳೆಲ್ಲಂ ಇವರಲ್ಲದುದಂ ನೆಗಟ್ಟಪ್ಪರೆಂದಗುರ್ವಾಗೆ 
ಬೇತಾಳರೂಪುಗಳಂ ವಿಗುರ್ವಿಸಿ: ಪಂಪರಾ, ೧೪. ೯೦ ವ) 

ಬೇದನೆ - [ವೇದನಾ] ಸಂಕಟ (ವತ್ನಕ್ಕೆ ಬಕಾರಂ: ವೇದನೆ- 
ಬೇದನೆ: ಶಬ್ದಮದ, ೨೭೧ ಪು 

ಬೇನೆ - ಕಾಯಿಲೆ. (ದುರ್ಬಲಂಗ೦ ಅಸಹಾಯಂಗಂ 
ಪ್ರತಿಕೂಲಂಗೆಯ್ದ್ಬನಪ್ಪವಂಗಮಾವ ಕಜ್ಜಮು೦ ಬೆಜ್ಜೆಯಿಲ್ಲದ 
ಬೇನೆಯಂತೆ ತೀರಲಚೆಯದೆನೆ: ಪಂಚತಂತ್ರ, ೧೪೧ ವ); 
ನೋವು (ರೋಮರೋಮಂದಪ್ಪದೆ ಸರ್ವಾಂಗಮಂ 
ವೃಶ್ಚಿಕಸಹಸ್ರಂಗಳೊಡನೆ ಮಿಡಿದಂತಪ್ಪ ಬೇನೆಗಂ 
ಅನಂತಗುಣಮೆನಿಪ ದೇಹವ್ಯಥೆಯನೊದವಿಸುತ್ತುಂ: 
ಆಚವರ್ಧ, ೧೧. ೧೫ ವ) ಹೆರಿಗೆಯ ನೋವು 
(ಬೇನೆಯಿನಕ್ಷಿಗಳ್‌ ನಸುಮುಗುಳ್ತಿರೆ 
ತಟಭೂಜದೊಳೊಂದು ಕರೇಣು ಸೂಲಿಸುತ್ತೇನಣವಲ್ಲಿ 
ಮಾಡಿದುದೋ ಬೇಡರೊಳಂ ಕರುಣಾನುಭವಮಂ: 
ಪುಷ್ಪದಂಪು, ೫. ೮೨) 

ಬೇನೆ ಮೂಡು - ತೊಂದರೆಯಾಗು, ನೋವಾಗು (ಎಮ್ಮ 
ಮಗಳಿಂಗೆ ಬ್ರತ೦ಗಳ೦ ಆಮುಂ ಕೊಟ್ಟೊಡೆ ನಿನಗೆ ಬೇನೆ 
ಮೂಡಿತ್ತೆ: ವಡ್ಡಾರಾ, ಪು ೨೨, ಸಾ ೨೬) 

ಬೇರ್‌ - ಮೂಲ, ಬುಡ (ಭೀಮನುಮೊತ್ತಿ ಕಿಟ್ಟು ಬೇರೊಡನೆ 
ಮಹೀಜಮೊಂದನಿಡೆಯುಂ: ಪಂಪಭಾ, ೩. ೧೮) 


ಬೇರು - ಬೇರ್‌ (ಪನ್ನೆರಡುವರ್ಷ ಬೇಡರಂತಡವಿಯೊಳ್‌ 
ನಾರಸೀರೆಯ ಮುಟ್ಟು ಬೇರುಮಂ ಬಿಕ್ಕೆಯುಮಂ ತಿಂದು 
ಕಂದಿ ಕುಂದಿ ಪಂದೆಯ ಮನದಂತಳ್ಳಾಡುತಿರ್ದಪರ್‌: 
ಪಂಚತಂತ್ರ, ೩೦೬ ವ) 

ಬೇರುಗ - ಮೂಲಿಕೆಗಳ ವ್ಯಾಪಾರಿ (ಉಗ ಪ್ರತ್ಯಯಕ್ಕೆ: ನಾರುಗಂ 
ಬೇರುಗ೦ ಊರುಗ೦ ಕಾರುಗ೦ ನೇಣುಗಂ: ಶಬ್ದಮದ, 
೨೧೫ ಪು 

ಬೇರೂಲು - ನೆಲೆನಿಲ್ಲು (ನಭೋಭಾಗದಿ೦ ಇಂದ್ರಚಾಪಮನಿತುಂ 


ಭೂಭಾಗದೊಳ್‌ ಬಂದು ತೊಟ್ಟನೆ ಬೇರೂಜಿದವೋ: 
ಆದಿಷು, ೭. ೨೪) 

ಬೇರ್ಕೈ - ತೊಲಗಿಸು (ಇನಿವಾತನಾಡಿ ಮುನಿಸ೦ ಬೇರ್ಕೈದು 
ನೇಹ೦ ಮನಕ್ಕನುವಪ್ಪಂತಿರೆ ಮಾಡಿ: ರಾಜಶೇವಿ, ೧೧. 
೧೦೧) 

ಬೇರ್ಗೊಳ್‌ - ಬೇರಿನಂದ ಆರಂಭಿಸಿ (ಬೇರ್ಗೊಂಡು ಕ್ತ 
ಪಲಸು ಎಳನೀರ್ಗಾಯಂ ತಳೆದ ತೆಂಗು 


ನೇರ್ಗಿಟೆಯವು ಕಲ್ಪತರುಗೆ ಸಿರಿಯಿಂದೆನುತುಂ: ಚಂದ್ರಪ್ರಪು 
೧೫. ೨೬) 

ಬೇರ್ನೆಲೆವೋಗು - ಬೇರೆ ನೆಲೆಗೆ ಹೋಗು (ಕಾರ್ಯಾಂತರದೆ 
ಬೇರ್ನೆಲೆವೋದ ನಲ್ಲನ ಪಿ೦ಬಡಿಯೊಳ್‌ ಪಂಬಲಿಸಿಸುತಿರ್ದ 
ಬಿಂಬಫಲದಶನವಸನೆ: ಅನಂತಪು, ೮. ೨೦ ವ) 

ಬೇರ್ಪಡು ದ ಪ್ರತ್ಯೇಕವಾಗು (ದಯಾಮೂಲಮಂ 
ಸಾವದ್ಯವ್ಯಾಪಾರಮಂ ಬೆರ್ಪಡೆ ತಿಳಿಪುವ 
ಉಪಾಧ್ಯಾಯರಾಧೇಯರೆಮೊಲ್‌: ಮಲ್ಲಿನಾಹು, ೧. ೪); 


ಹರಡಿಕೊ (ಬೇರ್ಪಡು-ವಿವಿಕ್ಷೇ ವಿವರೇ ಚ: ಶಬ್ದಮದ, ಧಾ 
೩೪೧) 

ಬೇರ್ವೆರಸು ಕೀಳ್‌ - ಬೇರಿನೊಡನೆ, ಬುಡಸಹಿತ (ಬೇರ್ವೆರಸು 
ಕಿಟ್ಟಿ ಪಲವುಂ ನೀರ್ವೂಗಳನೊಚ್ಚಿಕೊಂಡು ಬರ್ಪ ಗಜೇಂದ್ರಂ 

. ಸುಕರೀಂದಮೆನಿಸಿದಾಗಳ್‌: ಕಾವ್ಯಾವಲೋ, ೭೧) 

ಬೇರ್ವರಿ - ಬೇರುಬಿಡು (ರೂಪು ಶಾಸನಂ ಬರೆದುದು... .. 
ಉರ್ಚಿ ಪೊಕ್ಕು ಬೇರ್ವರಿದುದು ಬೆಚ್ಚುದುದು ಅಚ್ಚಿಜೆದುದು 
ಎನ್ನರ್ದೆಯೊಳ್‌ ಲಲಿತಾಂಗದೇವನಾ: ಆದಿಪು, ೩. ೪೩) 

ಬೇವತ್ತ್ಷಕ - ಒಂದು ಮರ (ಮತ್ತಿ ಮಧುಕಂ ಮುಂಗಾರೆ 
ಪಚ್ಚಾರಿದಿಂಡಲಂ ಆಲಂ ಬಕುಳಂ೦ ಬೇವತ್ತಕಂ 
ಕಿಂಶುಕಂ: ರಾಜಶೇವಿ, ೫. ೫೬) 

ಬೇವತ್ತಿ - ಒಂದು ಮರ (ಬಿಳಿಲ್‌ ಬಲ್ಕತ್ತಿ ಬೇವತ್ತಿ ಸೆಳ್ಳೆಲವಂ 
ಸಂಪಗೆ ತುಂಬುರಂಬಡೆ ಒವುಂಗು ಇಮ್ಮಾವು ಕಕ್ಕಿಮ್ಮರಂ: 
ಪಾರ್ಶ್ವನಾಪು, ೧೨. ೫೮) 

ಬೇವಸ - ಆಯಾಸ (ಆವಡವಿಗಳೊಳ್‌ ಪಣ್ಬಲ೦ ಆವಗಂ ಒಳವು 
ಅಲ್ಲಿಗಳಸಿ ಪರಿಪರಿದು ಕರಂ ತಾವಡಿಗೊಳ್ಳ ಈ ಭೀಮನ 
ಬೇವಸಮಿದು ನಿನ್ನ ಮನಮಂ ಒನಲಿಸಿತಿಲ್ಲಾ: ಪಂಪಭಾ, ೭. 
೪೬); ವ್ಯಥೆ (ಮತ್‌ ಪ್ರಾಗ್ಠನ್ಮ ಕಥಾವಳಿಯೆಲ್ಲಮಂ ಬಗೆದು 
ನೋವೆನಗಾದುದು ನೋವಂತುಂತೆನಗಾವುದು ಬೇವಸಂ: 
ಆದಿಪು, ೩. ೩೩); ಚಿಂತೆ (ಪೆಜರ್‌ ಎನ್ನಂ ಮರುಳೆಂದೊಡೆ 
ಮೇಗಾನದಜ ಬೇವಸಕ್ಕಾಜ್‌೦? ಎಂದು ಬಟಲ್ಬಿರ್ಪಂತು 
ಧರ್ಮಮೇನರಿದೇ: ಜೀವಸಂ, ೨. ೭ ವ) 

ಬೇವಸಂಬಡೆ - ಬೇವಸಂಬಡು (ಅಲರ್ಗೊಂಚಲಂ 
ಚಂಚರೀಕಶಾಬಕಂ ಕಾಣದುದ್ದೇಶಕ್ಕೆ ಬಯಲೊಳಜಗಿ ಬಣಿದೆ 
ಬೇವಸಂಬಡೆಯೆಯುಂ: ಆಚವರ್ಧ, ೬. ೪೪ ವ) 

ಬೇವು - ಪಿಚುಮಂದ, ಅರಿಷ್ಟ (ನಿ೦ಬ೦ ಅರಿಷ್ಟಂ ಪಿಚುಮಂದಂ 
ಬೇವು: ಅಭಿಧಾವ, ೧. ೮. ೧೦) 

ಬೇಸಗೆ- [ವೈಶಾಖ] ಸೆಕೆಗಾಲ ವಿದ್ಯೆಗಳಿಂದಮೆ ಬೇಸಗೆಯ 
ಮಟ್‌ಗಾಲಂ ಮಾಡಿ: ವಡ್ಡಾರಾ, ಪು. ೧೫೯. ಸಾ. ೫) 

ಬೇಸರ್ನುಡಿ - ಬೇಜಾರಿನಿಂದ ಕೂಡಿದ ಮಾತು (ರೇಫಕ್ಕೆ: 
ಕೆಸರ್ಮಲ್ಲಿಗೆ ನೇಸರ್ಮಯಣಂ ಬೇಸರ್ನುಡಿ: ಶಬ್ದಮದ, 
೧೮೪ ಪ್ರ ೪) 

ಬೇಸಜಿಸು - ಬೇಸರವುಂಟುಮಾಡು (ಪಿರಿದು೦ ಬೇಸಣಿಸಿದುವು 
ಬಿರಯಿಯಂ ಜಳದಂಗಳ್‌: ಚೆಂದ್ರಪ್ರಹು, ೪. ೩೪) 

ಬೇಸಜು - ಬೇಜಾರು[ಪಟ್ಟುಕೊ] (ಬೇಸಜ್‌” ಲೋಕಮಂ ತಗುಳ್ಸು 
ಸುಟ್ಟ ಅಲಲಿಂದೆ ಖರಾಂಶು ನಾರಕಾವಾಸದೊಳ್‌ 
ಆಟ್ವವೋಲ್‌ ಅಪರವಾರ್ಧಿಯೊಳ್‌ ಆಟ್ಟುದು೦: ಪಂಪಭಾ, ೩. 
೮೧) 

ಬೇಸಜಕಿಯ್ದು - ಬೇಸರಪಟ್ಟುಕೊ (ಅಳವಳಿಸ೦ ಬೆಬ್ಬಳಿಸಂ 
ಕಳವಳಿಸಂ ಕನಲಂ ಒನಲಂ ಅಟ್ಕಂ ಚಳವಳಿಸ೦ ಚಪ್ಪರಿಸಂ 
ತಳವಳಿಸಂ೦ ಬೇಸಣೌಯ್ದು ಬೆಳ್ಳೊಗದಿನಿರಂ: ಅಜಿತಪು, ೫. 
೯೦) 

ಬೇಹಾರಿ - ವ್ಯಾಪಾರಿ (ನಾಂ ಬೇಹಾರಿಯಪ್ಪುದಚೆ೦ದ ಎಮ್ಮ 
ಜಾತಿಧರ್ಮಕ್ಕೆ ಧರ್ಮಬುದ್ಧಿ ಅಧರ್ಮಬುದ್ಧಿಯಾಗಿ ಧನಮಂ 
ಬಂಚಿಸಿಕೊಂಡು ಎನ್ನ ಮನೆಗುಯ್ದೆಂ: ಪಂಚತಂತ್ರ, ೨೪೨ 
ವ) 


ಬೇಳ್‌ - ಹೋಮ ಮಾಡು (ಗಾಳು ಗೊರವಂ ತಗುಳ್ಳಿ 
ಪಳಾಳಮಂ ಏನೊಂದನಪ್ಪೊಡಂ ಗಟಪಿದೊಡೆ ಆ 
ಬೇಳುನುಡಿ ಕೇಳ್ದು ಕೆಮ್ಮನೆ ಬೇಳಲ್‌ ನಿಮಗಂತು 


೮೨೩ 


ರಾಜಸೂಯಂ ಮೊಗ್ಗೇ: ಪಂಪಭಾ, ೬. ೨೪), ದಿಗ್ಗಾಂತಿ 
(ಮಾಜಾಂತಿಣಿವಲ್ಲಿ ಬೇಳಿ ಭಯದಿಂ ಬಿಉುತು ಓಡನೈೈ 
ನಿನ್ನಧೀಶನುಂ: ವರ್ಧಮಾಷಹು. ೪. ೨೪) ದಡ್ಡ 
[ಭೋಗೀಂದಭೋಗಂ ಮಹೇಂದ್ರಮಹೈಶ್ವರ್ಯಂ ಇವೆಲ್ಲಂ 
ಅಧ್ರುವಂ ಇವಂ ಬೇಟ್ಟಂತು ಬೇಳನಲ್ಲೆಂ: ಆದಿಪು, ೧೦. 
೬೧) 

ಬೇಳ - ಹುಚ್ಚ, ತಿಳಿವಳಿಕೆಯಿಲ್ಲದವನು (ಭೋಗೀಂದಭೋಗಂ 
ಮಹೇ೦ದ್ರಮಹೈಶ್ವರ್ಯಂ ಇವೆಲ್ಲಂ ಅಧ್ರುವಂ ಇವಂ ಬೇಬ್ಪಂತು 
ಬೇಳನಲ್ಲೆಂ: ಆದಿಷು, ೧೦. ೬೧) 

ಬೇಳಂಬ - ಸಂಭ್ರಮ (ರಾಜ್ಯಾಭಿಲಾಷೆಯಿಂದಿರ್ದೆನಪ್ಪೊಡೆ .. .. 
ಪಾಡುವ ರಾಗದಂತೆ ಬೇಳಂಬದ ಪರ್ವದಂತೆ ಕಡೆಯೊಳ್‌ 
ಪೇಸುಪಥಂ: ಧರ್ಮಾಮ್ನ, ೭. ೭೧ ವ); ಗಲಿಬಿಲಿ, 
ಗೋಜಲು (ಅಜೆಯೆಂ ಮತ್ತಾ ಪುರಂ ಚೆಲ್ವು ಆ ಪುರಂ 
ಇಂಬು ಆ ಪುರಂ ಒಳ್ಳಿತು ಆ ಪುರಮದು ಅಂತು ಇಂತು 
ಎಂಬ ಬೇಳಂಬಮಂ: ಅನಂತಪು, ೧. ೧೨೦) 


ಬೇಳಂಬಿಗ - ನಕಲಿ, ಹಾಸ್ಯಗಾರ (ದಂಡದ ಬೇಳಂಬಿಗರ 
ಬೆದಂಡೆಯ ತಳಿಗೆಯ ಮಹೇಂದಜಾಲಿಗಳ 
ಮನಂಗೊಂಡೆಸೆವ ನೆಗಟ್ಟಂಚೆಯ ತಂಡಂಗಳಿವಾವ 


ದೆಸೆಯೊಳಂ ಕಡುಪೆಯ್ಯಂ: ವರ್ಧಮಾಷು, ೧೧. ೨೦) 
ಬೇಳಲ್ವೇಟ್‌ -  [ಬೇಳಲ್‌*ಪೇಟ್‌] ಹವಿಸ್ಸನ್ನು ಅರ್ಪಿಸುವಂತೆ 
ನಿಯಮಿಸು (ಷೋಡಶ ಖಯತ್ತುಜರ್ಕಳಂ ಬೇಳಲ್ವೇಟ್ಟು 
ಧರ್ಮಪುತ್ರಂ ಸಪತ್ನಿ ಯಜಮಾನನಾಗಿದಾಗಳ್‌: ಪಂಪಭಾ, 
ವು 
ಬೇಳಾಗು - ಬೆಪ್ಪಾಗು (ಇವುಮಿಲ್ಲದಿರ್ದ ಕವಿಗಳ್‌ ಕಾವ್ಯಂಗಳಂ 


ಮಾಡುವಾಗ್ರಹಮಂ ಮಾಡಿದೊಡೆ ಆ ಗ್ರಹಂ 
ಪೊಡೆದವೋಲ್‌ ಬೆಂಡಾಗಿ ಬೇಳಾಗರೇ: ಅನಂತಪು, ೧. 
೩೮) 


ಬೇಳಾವನ - [ವೇಲಾವನ] ಸಮುದ್ರದ ತಡಿ (ಬೇಳಾವನಪರಿವೃತ 
ಚತುರುದಧಿವಳಯವಳಯಿತ ಜಂಬೂದ್ವೀಪದ ಭರತಖಂಡದ 
ವಿನೀತಾಖಂಡದೊಳೆ: ಹರಿವಂಶ, ೧. ೧೭ ವ) 

ಬೇಳುನುಡಿ - ಮರುಳುಗೊಳಿಸುವ ನುಡಿ (ಗಾಳು ಗೊರವಂ 
ತಗುಳ್ಳಿ ಪಳಾಳಮಂ ಏನೊಂದನಪ್ಪೊಡಂ ಗಟಪಿದೊಡೆ ಆ 
ಬೇಳುನುಡಿ ಕೇಳ್ದು ಕೆಮನೆ ಬೇಳಲ್‌ ನಿಮಗಂತು 
ರಾಜಸೂಯಂ ಮೊಗ್ಗೇ: ಪಂಪಭಾ, ೬. ೨೪) 

ಬೇಳುವೆ - ಮಾಟ (ಕುಟಿಲ ಮಂತ್ರ ತಂತ್ರ ಯಂತ್ರ ಬೇಳುವೆ 
ತಿಲಕ ತಿಗರು: ತ್ರಿಷಷ್ಟಿಪು, ೨೩. ೧೭ ವ) 

ಬೇಳೆಗೆಯ್‌ - ಒಡೆ, ಬೇರ್ಪಡಿಸು (ಒಗುಮಿಗೆ ಬೇಳೆಗೆಯ್ದ 
ಮೆಳಸಂ ತಳಿದಲ್ಲದ ಚಲ್ಲಿಯಂ ಪವಣ್ಣುಗೆ ಕಲಸಿರ್ದ 
ತಣ್ಣಲಸುಗೂಟನಿಳಾಪತಿಗಿತ್ತಂ ಅಟ್ಟೆಯಿಂ: ಲೀಲಾವತಿ, ೫. 
೬೨) 

ಬೇಳ್ಳೆ - ಹೋಮ, ಯಜ್ಞ (ಬೇಳ್ದೆಗಳ್ಗ್ಳೆ ಉಪದ್ರವಂಗೆಯ್ವ 
ನಿಶಾಟಕೋಟಿಯಂ ನಿಶಿತಶರಕೋಟಿಯಿಂದಂ ಉಚ್ಚಾಟಸಿ 
ಕೆಲವು ದಿವಸಮಿರ್ದು: ಪಂಪಭಾ, ೪. ೧೫ ವ); ಮಾಟ 
(ಅತ್ತ ದುರ್ಯೋಧನನ ಬೆಸದೊಳ್‌ ಆತನ ಪುರೋಹಿತಂ 
ಕನಕಸ್ವಾಮಿಯೆಂಬಂ ಪಾಂಡವರ್ಗೆ ಆಭಿಚಾರಮಾಗೆ ಬೇಳ್ವ 
ಬೇಳ್ವೆಯ ಕೊಂಡು: ಪಂಪಭಾ, ೮. ೪೨ ವ) 

ಬೇಳ್ವೇನೆ - [ಬೇಳ್‌.- ಬೇನೆ] ಸಂತಾಪ (ಓರಂತೆ ನೆಟ್ಟನೆ ಬೇಕ್ದೇನೆ 
ತಗುಳ್ಳು ಕೊಂದಪುದು  ಅದರ್ಕಾ೦ ಐಏವೆನಬ್ದಾನನೇ: 
ಶಾಂತೀಶ್ವಪು, ೧೧. ೬೦) 


ಬೇಚೆರಿಸು - ಪ್ರತ್ಯೇಕವಾಗಿರಿಸು (ವ್ರತಹೀನರನಿಬರುಮಂ ಕ್ಲಿತಿಪತಿ 
ಬೇಟಿರಿಸಿ ಮಾನ್ಯರಂ ಮನ್ನಿಸೆ: ಆದಿಪು, ೧೫. ೧೩) 

ಬೇಜೂರ್‌ - ಬೇರೆಯ ಊರು ಛ(ಬೇಖುರ್ಗೆವೋದ ನಲ್ಲರ 
ನೆನೆದು ದೂಳಿಸುವ ನೀಟೌಯರ ನಿಡುಸುಯ್ಯ ಗಡಣದಿಂ: 
ಕಬ್ಬಿಗಕಾ, ೪೫ ವ) 


ಬೇಅಕಿ - ಪ್ರತ್ಯೇಕವಾದುದು (ಮರಕತಮಣಿವಿರಚಿತ ವಿಮಲಭಿತ್ತಿ 


ಪೊಗಟಲ್ಕರಮರಿದದು ಬೇಲ್‌ ಭಿತ್ತಿ ಆದಿಪು, ೪. ೩೧ 
ರಗಳೆ); ಅನ್ಯ (ನೀಂ ಬೆಜಾಂ ಬೇಜ್‌೦ಬ ಭಿನ್ನಬುದ್ಧಿ ನಿನಗಂ 
ನನಗಂ ಬೇಡ: ಪಂಚತಂತ್ರ, ೧೯೬ ವ) 

ಬೇಅಕಿವೇಖಕಿ - ಬೇರೆ ಬೇರೆ, ಪ್ರತ್ಯೇಕ (ವಾಸುಗಿಯುಂ 
ಅಜೆಯಲಾಅದೆ ಬೇಸಳುಗುಂ ದೇಶಿ ಬೇಜ”ವೇಜಪುುದಳೆಂ: 
ಕವಿರಾಮಾ, ೧. ೪೬) 

ಬೇಟರ್ಕ - [ಇಬೇಡು] ಬೇಡು (ನಡೆಗಟ್‌ಗಳಂ ಅನಿಬರ್ಗಂ 
ಏಅಲ್‌ ಕೊಟ್ಟು ಪಿರಿದಾಳ೦ ನೆರಂ ಬೇಟ್ಟು ಕಿಚೆದಂತರಂ 
ಕಟೆಪುತ್ತುಂ: ಸುಕುಮಾಚ, ೨. ೫೯ ವ) 

ಬೇಟಿ - ಹೇಡಿ (ಕಾಳಾಂತಕನಂತೆ ನಾಡೆ ಹಳಿಯುಂ ಹರಿಯುಂ 
ಕಡುಕೆಯ್ದು ಪಾಯ್ದು ಮಾಜಾಂತಿಣಿದುವಲ್ಲಿ ಬೇಟೆ ಭಯದಿಂ 
ಬಿಜೆತೋಡನೆ ನಿನ್ನಧೀಶನುಂ: ವರ್ಧಮಾಪು, ೪. ೨೪) 

ಬೇಲ್ಕುಂ - ಬೇಕು (ನೆರಪಲ್ವೇಟ್ಯುಮೆ ತಿಣ್ಣಂ ತೀಕ್ಷ್ಣಾಯುಧಂ 
ಬೇಟ್ಕುಮೇ: ಜೀವಸಂ, ೧೧. ೧೮) 

ಬೇಟ್ಬಂತು - ಬೇಡುವಷ್ಟು (ಇವೆಲ್ಲಂ ಆಧ್ರುವ೦ ಇವಂ ಬೇಟ್ಟಂತು 
"ದೇಳಲ್ಲೆಂ ಉತ್ತಮದೀಕ್ಷಾವಿಧಿಯುಂ ಸಮಾಧಿಮರಣಂ 
ಕರ್ಮಕ್ಷಯಂ ಬೋಧಿಲಾಭಂ ಅಮೋಘಂ: ಆದಿಷು, ೧೦. 
೬೧) 

ಬೇಟ್ದಿರ್‌ - ಬೇಡುವವರು (ಈಡಿತ ಜಿನವರ ಶಾಸನ 
ಚೂಡಾಮಣಿ ಬುಧರ್ಗೆ ಅನಲ ಕಲಕುಜ೦ ಕೆಯ್‌ ನೀಡಿದ 
ಬೇಟ್ಟರ ನೆರವಿಗೆ ನೀಡಿಲ್ಲದೆ. ಕುಡುವ ಉದಾತ್ತಂ ಆ 
ಜಿನಚ೦ದ್ರಂ: ಶಾಂತಿಷು, ೧. ೩೨) 

ಬೇಲ್ಪವಸ್ತು - 
ಕಾಂಚನಗಿರಿಯಿಂದ ಅಗ್ಗಳಂ 
ಏನೊ: ಪಂಪಭಾ, ೫. ೭೭) 

ಬೇಟ್ಟುದು - ಇಷ್ಟವಾದುದು (ಅನಿಬರು೦ಂ ಇರ್ದರ್‌ 
ಮೌನವತದೆ ಗುಣಾರ್ಣವ೦ ಆನೀವೆಂ ನಿಮ್ಮ ಬಯಸಿ 
ಬೇಟ್ಟುದನೆಂದಂ: ಪಂಪಭಾ, ೨. ೫೪) 

ಬೈ - ಬಯ್‌, ಮರೆಮಾಡು (ನಾರಾಯಣ ಬಾಹುದಂಡದಳವಂ 
ನೋಡಲ್‌ ಗದಾದಂಡದಿಂ ಹಲಂ ಕೂಡಿದ ಚಾಪ ದಂಡ 
ಯುಗಮಂ ಬೈತಲ್ಲಿ ಕಾದಿರ್ಪುದುಂ: ಪಂಪರಾ, ೫. ೨೯) 

ಬೈಕಂಗುಳಿ - ಭಿಕ್ಷುಕ (ಪೆಣುಕಿ ತಿಂದು ಬಾಲಸ್ಟಾಂ ಬೈಕಂಗುಳಿ 
ಬೇಡಿ ಪೊಟಲೆಲ್ಲಮಂ ತೊಟಲ್ಲು ಬಸಿಣಂ ಪೊರೆವೊಂ 
ದೇಸಿಗ೦ ಆರುಮಿಲ್ಲದೊಂ: ವಡ್ಡಾರಾ, ಪು ೪೬, ಸಾ ೮) 

ಬೈಕಂಗೊಳ್‌ - ಭಿಕ್ಷೆ ಬೇಡು (ತಿರಿವುದು ಬೇಕಂಗೊಳ್ಳುದು 
ಮೊರೆವುದು ಮಜೆದುಂಬಿಯಲ್ಲು: ಕಾವ್ಯಾವಲೋ, ೫೯೫) 

ಬೈಕಂದಿರಿ - ಭಿಕ್ಷೆಗಾಗಿ ಸುತ್ತು (ಎಮ್ಮ ಮಾವಂ ಬೈಕಂದಿರಿದು 
ತಂದ ಕೂಟ್ಗ್‌ ನೆರಂ ಎಣ್ಣೆಯನಕ್ಕೆ ಉಪ್ಪನಕ್ಕೆ ಕಟೆಯನಕ್ಕೆ 
ಎಂದೊಪ್ಪೊಡ೦ ಎಜ್‌ಯಿಸಿಯಚೆಯಂ: ವಡ್ಡಾರಾ, ಪು ೪, 
ಸಾ ೧೪) 

ಬೈಕುಂಗುಳಿ - ಭಿಕ್ಷಕ (ಕಿಸುಗುಳನಪ್ಪ ಬೈಕುಂಗುಳಿಯುಮಂ 
ಕಟ್ಟುಪಟ್ಟ ಕಳ್ಳನುಮ೦ ಕ೦ಡು : ಜೀವಸಂ, ೩. ೧೫ ವ) 


ಎನಿಪ್ಟುದಾದೊಡಂ 


ಬೇಡುವ ಪದಾರ್ಥ (ಬೇಟ್ಟನ ಬೇಲ್ಲವಸ್ತು 


೮೨೪ 


- ಮುಚ್ಚಿಟ್ಟ ವಸ್ತು. ಹೂಳಿಟ್ಟ ದ್ರವ್ಯ (ಇವರ ಬಯ್ತ 
ಬೈಕೆಯಂ ಆ ಪೊಬಲ ಕಳ್ಳವಳನೊರ್ವಂ ಆ ವನದೊಳ್‌ 
ಏನಾನುಂ ನಿಮಿತ್ತದೆ ತೊಟಲ್ವಂ ಅದಂ ಕಂಡು: ಕರ್ಣನೇಮಿ, 
ಕಿ ೭೦ ಪು 


ಬೈಕೆಗೊಡು - ಒತ್ತೆಯಾಗಿಸು (ಬಗೆಗೆ ಬಂದೊಡಮೆಯಂ 
ಒಲ್ಲಾನೆರೆದಾಗಳ ಕುಡಿಮೆಂದಾ ನೃಪತಿಗೆ ಕೈಕೆ ಬೈಕೆಗೊಟ್ಟಳ್‌ 
ಮೆಚ್ಚಂ: ಪಂಪರಾ, ೩. ೬೭) 

ಬೈಗು - ಸಂಜೆ (ಮೂಜನೆಯ ದಿವಸದಂದು ಬೈಗಿನ 
ಪೊಟ್ತಜಸೂಳ್‌ ದೇವರ್ಕ್ಯಳ್‌ ಬಂದು: ವಡ್ಡಾರಾ, ಪು. ೨೯, 
ಸಾ. ೨೦) 

ಬೈತಂಗೊಳ್‌ - ಬಚ್ಚಿಟ್ಟಿದ್ದನ್ನು ಪಡೆ (ಮುಂದಿಟ್ಟು ಚಕ್ರಮಂ ತಿರಿ 
ತಂದುದುಮಂ ಪೂಟದಿರ್ದು ಬೈತಂಗೊಳ್ಳೊಂದಂದದೆ 
ಕೊಂಡುದುಮಂ ಅದೇನೆಂದುನ್ನತಿ ಮಾಡಿ 
ಪೊಗಟ್ಟೌಯೊಳಗಣಿಯದುದೇ: ಆದಿಷು, ೧೪. ೬೭) 

ಬೈತರ್‌ - ಸೇರಿಸು, ಅಂಟಿಸು (ಬರೆದರೊ ಬೈತರೊ ಹೊಲ್ಲರೊ 
ಪೊರೆದರೊ ಎನೆಗಿರಿರಾಜತನೂಜೆ ಪೂಜೆಯೊಳ್‌ 
ರಾಜಿಸುವಳ್‌: ಗಿರಿಜಾಕ, ೩. ೧೦೨) 

ಬೈತಲೆ - ಸೀಮಂತ (ನೀಳ್ದ ಬೈತಲೆ ಸೀಮಂತ ಸಮಾಹ್ವಯಂ: 
ಅಭಿಧಾವ, ೧. ೧೨. ೨೦) 

ಬೈತುಗ ದ ಪಿತ್ತರೋಗ (ಬಣ್ಣದಿಂ ಕಂಪಿಂದೇನಲೆದುದೊ 
ಬೈತುಗದಂತಿರೆ ತಲೆಗೇಜುವ ಕುಸುಮನಿಚಯಮಾ ಕಾಶ್ಮೀರಂ: 
ಆದಿಪು, ೧೧. ೧೨೮) [ವೆಂಕಟಾಚಲಶಾಸ್ತಿಗಳು 'ಪೈತ್ತಿಕ 
ಎಂಬ ರೂಪವನ್ನೂ ಎಲ್‌. ಬಸವರಾಜು 'ಪೈತಿಕ' ಎಂಬ 
ರೂಪವನ್ನೂ ಬಳಸಿದರೆ ನರಸಿ೦ಹಶಾಸ್ತಿಗಳು £4 ಶಬ್ದವನ್ನು 
ಸ್ವೀಕರಿಸಿ ತ ಅರ್ಥವನ್ನು ನೀಡುತ್ತಾರೆ]. 

ಬೈತ್ರ — [ವಹಿತ್ರ] ಹಡಗು (ಚಕ್ರರತ್ನಮದಉೊಳ್‌ 
ನಿರ್ಬಾಧಿತಮಿರ್ದತ್ತು ಪೆರ್ವಡೆ ವಾರಾಶಿಯೊಳಿರ್ದ 
ಬೈತ್ರದೊಳಗಂದೆತ್ತಂ ತೆರಳ್ಳಿದವೊಲ್‌: ಆದಿಷು, ೧೩. ೬೦) 

ಬೈಸಿಕೆ - ಓಡುವಿಕೆ (ತೊಡೆ ಕೆಯ ಬೈಸಿಕೆಯಳವಡೆ 
ಮಡದಿನವುಂಕಿದೊಡೆ ಪನ್ನೆರಡು ಯೋಜನಮಂ ಗಡ 
ಲಂಘಿಸಿ ಹಯರತ್ನಂ: ಪಾರ್ಶ್ವನಾಷು, ೧೧. ೩೪) 

ಬೊಂಗ - ಒಂದು ಬಗೆಯ ವಸ್ತ (ಬೊಂಗದ ನಾರಂಗದ 
ದೇವಾಂಗದ ಪಲತೆಅದ "ಸಕಲ  ವಟ್ಟಿಗಳಂ 
ಗೇಹಾಂಗಣದೊಳ್‌ ಮೆಟ್ಟುವ ತಾಣ೦ಗಳೊಳ್‌ ಓರಂತೆ 
ಪಾಸಿ: ಸುಕುಮಾಚ, ೧೦. ೯೦) 

ಬೊಂದರಿಗೆ - ಮೇಲು ಹೊದಿಕೆ (ನೀಡಿ ಕಾಲನರೆಬರ್‌ 
ಮಲಂಗಿದರ್‌ ಪೊಳೆವ ತಳಿರ ಬೊಂದರಿಗೆಗಳೊಳ್‌: ಆದಿಪು, 


ಬೈಕೆ 


೧೧. ೭೮); ಮೆತ್ತೆ (ಸುಖಮಿರ್ದು ನೆಮ್ಮಿ ನಿರ್ಮಿಸಿದ 
ಅಲರೊಂದು ಬೊಂದರಿಗೆಯೊಳ್‌ ಕನಕಾಂಬುಜ 
ಪಾದಪೀಠದೊಳ್‌ ನಿಸದಮೆ ನೀಡಿ ಕಾಲನಿಡೆ 


ರಾಜಕುಮಾರನದೊಂದು ದೇಸೆಯಿಂ: ಶಾಂತಿಪು, ೮. ೪) 
ಬೊಂದಿ - ಶರೀರ (ಅವಯವದಿಂ ಜೀವಂ ಬೊಂದಿವೆರಸು 
ಸಗ್ಗಕ್ಕೆ ಪಾರುಗುಂ: ಸಮಯಪ, ೧೦. ೮೨) 
ಬೊಂದಿಗೆವಾಯ್‌ - ಹರಕು ಬಾಯಿ (ಬಿದಿರಿದ ಮುತ್ತುವಲ್ಲ 
ಮುರಿಮೂಗಿನ ಬೊಂದಿಗೆವಾಯ ಪೊಂಗುಗಲ್ಲದ ಪಸುರ್ಗಣ್ಣ 
ಲುಬ್ಬಕರಿರ್ದರ್‌: ಪುಷ್ಪದಂಪು, ೫. ೮೯) 


ಬೊಂದುಕ - ಚಿಂದಿ ತೊಡುವವನು (ಉಕಪ್ರತ್ಯಯಕ್ಕೆ: ಸಣ್ಣುಕಂ 
ಜೋಡುಕ೦ ಬೊಂದುಕಂ ದಿಂಡುಕಂ: ಶಬ್ದಮದ, ೨೧೪, 
ಪ್ರ 

ಬೊಂಬುಟಿ - ಒಂದು ವಾದ್ಯ (ಕಂಕರಿಯ ಸಿವಿಜ ಪೆಂಪಿನ 
ರುಂಕಟ ಬೊಂಬುಟೆಯ ಉಲಿ ನೆಗಟ್ಟು 
ಕರ್ಣಾಮೃತಸಮುದ್ರಘೂರ್ಣನಮಾಯ್ತೋ: ಪುಷ್ಪದಂಪು, 
೧೨. ೨೭) 

ಬೊಕ್ಕಣ -  ಜೀಲ ಪಿಸುಣ೦ ಪೇಟಯ್ದೊಡೆ ಏವುದೋ 
ಕಿಸುಜಡೆಯುಂ ಬೂದಿ ಕಚ್ಚಟ೦ ಬೊಕ್ಕಣಮುಂ: ಜಗನ್ನಾವಿ, 
೫. ೫೩) 

ಬೊಜಂಗ - [ಭುಜಂಗ] ವಿಟ (ಬೇಟದ ಲಲ್ಲೆಯ ಬಲ್ಶೆ ಪತ್ತಿ 
ಸುತ್ತಿಸೆ ಪುರುಡಿಂಬುಕೈಸೆ ಬಿಯಮಾಗಿಸಿ ಪೊಂದದಂ 
ಬೊಜಂಗನೇ: ಆದಿಪು, ೧೨. ೧೭) 

ಬೊಜಂಗತನ - ವಿಟನ ಸ್ವಭಾವ (ನಿದ್ರೆಯಲ್ಲಿ ಮೆಲ್ಲಗೆ ತೊಡೆ 
ಮೇಲೆ ಬೀಟ್‌ ಮಹನಾಮಿ ಬೊಜಂಗತನಕ್ಕೆ ನೋಡೆ ಸೂಳೆಗೆ 
ಕೊಡವೇಟ್ದರೀ ಪಟಬಳಾರಿಗೆ  ಕೊಟ್ಟನೊರ್ವನೊತ್ತೆಯಂ: 
ಸೂಕ್ತಿಸುಧಾ, ೮. ೩೮೩) 

ಬೊಜಗ - ವಿಟ (ಬೆರಕೆಗೆ ಪೇಸುವಳ್‌ ಬೊಜಗರಪ್ಪರ 
ನಂಟರೊಳ್‌: ಲೀಲಾವತಿ, ೨. ೮೧) 

ಬೊಟ್ಟನಿಟ್ಟುಕೂ - ಹಣೆಯಲ್ಲಿ ತಿಲಕವಿಟ್ಟುಕೊ (ಸಿಪ್ಪುಗಳೊಳ್‌ 
ತೀವಿ  ಮಧುಮಂತ್ರಂಗಳಂ ಮಂತ್ರಿಸಿ ನೆಲದೊಳೆಜ್‌ದು 
ತಲೆಯೊಳ್‌ ತಳಿದು ಕಳ್ಳೊಳ್‌ ಬೊಟ್ಟನಿಟ್ಟುಕೊಂಡು 
ಕೆಲದರ್ಗೆಲ್ಲಂ ಬೊಟ್ಟನಿಟ್ಟು: ಪಂಪಭಾ, ೪. ೮೭ ವ) 

ಬೊಟ್ಟಳ - ಮದ್ದಳೆ ಬಾರಿಸುವ ಒಂದು ರೀತಿ 
ಸುಳಿಯಳಗಂ ಬೊಟ್ಟಳಂ ಕತ್ತರಮುಂ ಎಸೆವ 
ಪೊಜಕತ್ತರವಗ್ಗಳಿಸಿರೆ.. ನಾನಾ ಭೇದಂಗಳ ಪಹರಣಿ 
ತುಡುಕುಮೋಡಿಯಂ ಬಾಜಿಸಿದಂ: ಧರ್ಮಪ, ೨. ೨೩) 

ಬೊಟ್ಟು - ತಿಳಕವೃಕ್ಷ (ಕಪೋತದ ಬೊಟ್ಟಿನ ಕೆಂಡದಬ್ಬನೀವರನ 


(ಅಳಗಂ 


ಅಭಿಧಾನಮಂ ತಳೆದ ಭೂರುಹ೦ ಒಪ್ಪುಗುಂ ಆ 
ವನಾಂತದೊಳ್‌: ರಾಜಶೇವಿ, ೫. ೫೭) 

ಬೊಟ್ಟುವೋರಿಸು - ಒಂದು ಆಟ  (ತಿಜೆಕಲ್ಲಾಡುವ 
ಬೊಟ್ಟುವೋರಿಸುವ ಸೆಡಂ ಪೊಯ್ವ ಬಾದಿಂಗೆ 


ಕೈನಿಚಿದೆರ್ದಾಡುವ: ಸುಕುಮಾಚ, ೨. ೬) 


ಬೊಟ್ಟೆ - ಸೂಳೆ (ಒಟೆವಳನೆಳಸಲ್‌ ಬೊಟ್ಟೆಯನಟುಗಿಸಲ್‌ 
ಅಡವಡಿಸೊಲಿಯಿಸಿ ಪಾಜನದಿರ್ಪಲ್‌ 
ಪಟೆಕೆಯ್ದಳನಂತೆಛ್‌ಯನುಮಟಲಿಸಿ  ಗೆಲಲಜೆದವನಾನಾತನೆ 
ದೇವಂ: ವರ್ಧಮಾಪು, ೮. ೯೪) 

ಬೊಡ್ಡಣಬಾವಿ ಎ. [ವರ್ಧನವಾಪಿ] ತುಂಬಿದ ಬಾವಿ 
(ಸುದರ್ಶನಮೆಂಬ ಮಣಿಕುಟ್ಟಮಮಪ್ಪ ಬೊಡ್ಡಣ 


ಬಾವಿಯೊಳ್‌ ಕರ್ಪೂರ ಕಾಳಾಗರು ತುರುಷ್ಕ ಕುಂಕುಮ 
ಚಂದನಾದಿ ಸುಗಂಧ ದವ್ಯಂಗಳಿಂ ಬೆರಸೆ: ವಡ್ಡಾರಾ, ಪು 
೧೩೬, ಸಾ ೨೨) 

ಬೊದಿಲ್ಲನೆ - ಬೊದಿಲ್ಲೆಂದು ಶಬ್ದವಾಗುವಂತೆ (ಕರಂ 
ಮೇಳಿಸಿದಪುದೆನ್ನೆರ್ದೆಯಂ ಎಂದು ಬೊದಿಲ್ಲನೆ ಪಾಯ್ದು 
ನೀರೊಳಾ ಬಾಳನನಾದಮಾದರದೆ ಕಂಡೊಸೆದು 
ನಿಧಿಗಂಡನಂತೆವೋಲ್‌: ಪಂಪಭಾ, ೧. ೯೬) 

ಬೊಬ್ಬಿಡು - ಹರ್ಷೋದ್ಗಾರ ಮಾಡು, ಕೂಗು (ಭಿಲ್ಲಪ್ರಕರಮಡಸಿ 
ಕೂರ್ನಾಯಳಂ ಬಿಟ್ಟು ಬೊಬ್ಬಿಟ್ಟು; ಗಿರಿಜಾಕ, ೧. ೧೦೧) 


೮೨೫ 


ಬೊಬ್ಬಿಜೆ -  ಜೊಬ್ಬಿಡು (ಕೆನ್ನೆತ್ತರೊಳ್‌ ಒರ್ವರೊರ್ವರಂ 
ತಳ್ಳಿಜೆದುಂ ಬೊಬ್ಬಿಚೆದು೦ ತ್ರಿಪು೦ಡ್ರಮಿಟ್ಟುಂ ಕೂಕಿಹೆದುಂ 
ತೇಗಿಯು೦ ಸಸಿನೆವರಿದು೦ [ಡಿಎಲ್‌ಎನ್‌ ಒಪ್ಪಿದ ಪಾಠ] 
ಬವಳಿವರಿದುಂ ಬಾನಂಗುಳಿಗೆವರಿದುಂ ಸೂಟ್ವರಿದುಂ 
ಆಡುವಾಗಳ್‌ ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ 
ವ) 

ಬೊಬ್ಬುಲಿ - ಗೊಬ್ಬಳಿ ಮರ (ಕೆಲಬಲದ ಕಿಜುವೆಟ್ಟಿನೊಳ್‌ ಪುಟ್ಟಿದ 
ಬೇವು ಬೊಬ್ಬುಲಿಗಳ೦ ತನ್ನಂತೆ ಮಾಟ್ಪ ಸಿರಿಕ೦ಡವೆಟ್ಟಿನೊಳ್‌ 
ಪುಟ್ಟಯುಂ: ಕಬ್ಬಿಗಕಾ, ೪೫ ವ) 

ಬೊಬ್ಬುಳಿಕೆ - ನೀರ ಗುಳ್ಳೆ (ಬೆಳಗುವ ತಾರನಿಕರಮಾ ಕಡಲೊಳ್‌ 


ನಸುತೇಂಕುದೇಂಕಿ ಬೊಬ್ಬುಳಿಕೆಗಳಂತೆ ತೋಟಿದುವು: 
ಆದಿಪು, ೭. ೯೮) 

ಬೊಬ್ಬುಳಿಸು - ಗುಳ್ಳೆ ಉಂಟಾಗು (ಕೆಸಜುರ್ಬುರ್ಬೇಳೆ 
ನೀರ್ಬೊಬ್ಬಳಿಸಿ ಬುಳುಬುಳುಂಏಂಕಿ ವಂದೆಯ್ದಿ ಕಂಪಂ 
ಮಸಗುತ್ತುಂ: ಜಗನ್ನಾವಿ, ೧೭. ೬೪) 

ಬೊಮ್ಮ - ಬಹ್ಮ (ಒಡೆಗುಂ ಅಜಾಂಡಂ ಇನ್ನಿನಿಸು 


ಜೇವೊಡೆದಾಗಳೆ ಬೊಮ್ಮನುಂ ಮನಂಗಿಡುಗುಂ: ಪಂಪಭಾ, 
೨. ೭೬) 

ಬೊಮ್ಮನ ಡೋವಿಗೆ - ಬ್ರಹ್ಮಕಪಾಲ (ಎಮ್ಮಾಪ್ತನೀಶ೦ ಉಣ್ಣಂ 
ಬೊಮ್ಮನ ಡೋವಿಗೆಯೊಳ್‌: ಸಮಯಪ, ೧೪. ೮೫) 

ಬೊಮ್ಮಪಾಸ - [ಬ್ರಹ್ಮಪಾಶ] ಬಿಡಿಸಲಾಗದ ಬಂಧ (ಆಕೆಯ 
ಹಾಸಮೊ ಬೊಮ್ಮಪಾಸಮೋ ತರುಣಿಯ ತೋಳೊ ಬಾಳೊ 
ಸುಡು ಸೂಳೆಯ ಕೂಟಮೊ ಕಾಳಕೂಟಮೋ: ಲೀಲಾವತಿ, 
೨. ೧೦೧) 

ಬೊಮ್ಮರಕ್ಕಸ - [ಬ್ರಹ್ಮರಾಕ್ಷಸ] ಪಿಶಾಚಿಯಾದ ಬ್ರಾಹ್ಮಣ (ಸಾಸಿರ 
ಪೊನ್ನಂ ಕೊಂಡು ಮಹಾರಣ್ಯದೊಳಗೆ ಬರ್ಪನಂ ಒರ್ವ 
ಬೊಮ್ಮರಕ್ಕಸಂ ಕಂಡು ಪಿಡಿದು ತಿನಲೆಂದು ತೆಗೆವುದುಂ: 
ಪಂಚತಂತ್ರ, ೨೧೭ ವ) 

ಮೊಮ್ಮೇತಿ - [ಬ್ರಹ್ಮಹತ್ಯಾ] ಪಂಚ ಮಹಾಪಾತಕಗಳಲ್ಲಿ ಒಂದಾದ 
ಬ್ರಾಹ್ಮಣನ ಕೊಲೆ (ನಿನಗೆ ಬೊಮ್ಮೇತಿಯಾಗೆ ಸಾವೆನೆಂದವರ 
ಕಾಣ್ಣಲ್ಲಿ ಒಂದು ಮರದೊಳ್‌ ಬಳ್ಳಿಯಂ ಕಟ್ಟ ಕೊರಲೊಳ್‌ 
ಸುತ್ತಿ ನೇಲ್ಬು ಸತ್ತಳ್‌: ಜೀವಸಂ, ೧೦. ೩೭ ವ) 


ಬೊಲ್ಲವಣೆ - ಚರ್ಮವಾದ್ಯವನ್ನು ನುಡಿಸುವ ವಿನ್ಯಾಸ 
(ಬಹುರೇಖೆಯ ಚಾರಣೆಯ ಧಥಿಕ್ಕವಣೆಯ ಸೇವಣೆ 
ಬೊಲ್ಲವಣೆಯ ಬೆಡಂಗು ಬಿತ್ತರಿಕೆಯಂ ಬೀಟೆ 


ಬಾಜಿಸುತ್ತಿರೆಯುಂ: ಶಾಂತೀಶ್ಚಪು, ೭. ೯೩ ವ) 

ಬೋದಿಗೆ - ಕಂಬದ ಮೇಲೆ ತೊಲೆಯಿಡಲು ಬಳಸುವ ಸಾಧನ 
(ಪವಳದ ಕಂಬಂ ಪಳಿಕಿನೆಸೆವ ತೊಲೆ ವಜ್ರದ ಮತ್ತವಾರಣಂ 
ಮುತ್ತಿನ ಮಂಡವಿಗೆ ಕಿಸುಗಲ್ಲ ಬೋದಿಗೆ ನವಮರಕತರತ್ನ 
ತೋರಣಂ ಪ್ರಾಕಾರಂ: ಸುಕುಮಾಚ, ೧೦. ೪೫) 

ಬೋಧ - ಜ್ಞಾನಿ (ಬೋಧರ್‌ ಬೋಧರನಪ್ಪಿದೊಡೆ ಬೂದಿ 
ಬೂದಿಯ ನಾದಿತ್ತು ಆದಂ ಎನಲ್‌ ನೆಗಟ್ಸ್‌ರ್‌: ಸಮಯಪ, 
೧೪. ೮೯); ಜ್ಞಾನ (ಬೋಧನಿಧಿ ಸಕಲಚ೦ದ್ರಶಪೋಧನರ್‌ 
ಅಧಿಗತ ವಿನೂತ ವಿದ್ಯಾತ್ರಿತಯರ್‌: ಅನಂತಪು, ೧. ೨೯) 

ಬೋದದೃಷ್ಟಿ - ಜ್ಞಾನದೃಷ್ಟಿ (ಜಗಮೆಲ್ಲಂ ನಿಜ ಬೋಧದೃಷ್ಟಿಯೊಳೆ 
ಕಾಣಲ್‌ ಬಂದುದು: ಜಗನ್ನಾವಿ, ೧೬೩) 


ಬೋಧಾಕರ - ಬೋಧ (ಗುರುವೆಂಬುದೆಂ ಪ್ರಾಕೃತಪುರುಷರ 
ಪೇಟ್ಬಂತೆ ಗೆಯ್ದರೆಂದೊಡೆ ಬೋಧಾಕರರ್‌: ಸಮಯಪ, ೩. 
೪೧) 


ಬೋಧಾದಾಯಿ - [ಬೋಧ--ಆದಾಯಿ] ಜ್ಞಾನವನ್ನು 
ನೀಡುವವನು (ವಿಶದಯಶೋಭಾಗಿಯಂ ಭವ್ಯಪದ್ಮಾಕರ 
ಬೋಧಾದಾಯಿಯಂ ತಿಗ್ಗಕರನುದಯದೊಳ್‌ ಪುತ್ರನಂ 
ಪೆತ್ತಳಾಗಳ್‌: ಆದಿಷು, ೭. ೩೬) 

ಬೋಧಾವಾಪ್ತಿ - ಜ್ಞಾನಲಾಭ (ಬೋಧಾವಾಪ್ತಿಯಿಂದಂ 
ಸುಖಾಕರನಾಗೆಂದು ಫಲಪ್ರದೋಕ್ತಿ ತಳಿದಂ 
ಶೇಷಾಕ್ಷತೌಘಂಗಳಂ: ಆದಿಷು, ೯. ೬೪) 

ಬೋಧಾವಾಸಪ್ರಿಯ -  ಅರ್ಹಂತ, ಜಿನ (ವಾಸವ 
ಆಸನಕಂಪದಿನಾ ಸಮಯದೊಳವಧಿಯಂ ಪ್ರಯೋಗಿಸಿ 


ಬೋಧಾವಾಸಪ್ರಿಯನ ಉದಯಮನಜಿದು ಆಸನದಿಂದೆರ್ದು 
ಮೂಜು ಸೂಟ್‌ ಪೊಡೆವಟ್ಟಂ: ಆದಿಪು, ೭. ೪೨) 

ಜಬೋಧಾವಾಸಾಶಯ - [ಬೋಧ-ಆವಾಸ-ಆಶಯ]। ಅರ್ಹಂತ, 
ಜಿನ (ವಾಸವನಾಸನಕಂಪದಿನಾ ಸಮಯದೊಳ್‌ ಅವಧಿಯಂ 
ಪ್ರಯೋಗಿಸಿ ಭೋಧಾವಾಸಾಶಯನ  ಉದಯಮನಣಿದು: 
ಆದಿಪ, ೭. ೪೨) [ಬೋಧಾವಾಸಾಶಯ' - 
ನರಸಿಂಹಶಾಸ್ಸಿಗಳು ಅನುಮೋದಿಸಿದ ಪಾಠ] 

ಬೋಧಾಳು - ಜ್ಞಾನಿ, ಬುದ್ದಿವಂತ (ಭೂವರಂಗೆ .. . ಪೇಟ್ಟು 
ಈ ಕ್ಷಣಂ ಕೊಂಡು ಬಾಯೆನುತಂ ಅಟ್ಟಿದಂ ಬುಧನುತಂ 
ಜೋಧಾಳು ಮೇಧಾವಿಳಂ: ಕುಸುಮಾಕಾ, ೯. ೭೪) 

ಬೋಧಿ - ಅರಿವು, ಜ್ಞಾನ (ಬೆಸಗೊಳೆ ದಶನದ್ಭುತಿ ದೆಸೆದೆಸೆಯ 
ತಮಃಪಟಮಂ ಉಗಿಪಟಂಗೊಳೆ ದೇವಂ ಬೆಸಸಿದನಾ ಕನ್ನೆಗೆ 
ಪಸರಿಸೆ ಚಿತ್ತವಿಶೋಧಿ ಬೋಧಿಪರಿಣಾ೦೦ಗಳ್‌: ಶಾಂತಿಷು, 
೪, ೬೫) 

ಬೋಧಿಸು - ಕಲಿಸು (ಸನ್ಮಾರ್ಗದಿ೦ ಸಲ್ವ ಸಾಧುಗಳೆಮ್ಮಂ 
ದಯೆಯಿಂದೆ ಬೋಧಿಸುತಮಿರ್ಕೆಂದು ಜಿನೇಂದ್ರೋಕ್ತಿಯಂ: 
ಸುಕುಮಾಚ, ೧. ೫) 

ಬೋಧೋದಯ - ಜ್ಞಾನೋದಯ (ಎಮಗೆ 
ದೇವೇಂದಮುನಿಪದಾಬ್ದಂ ಜಯನಂದಿಮುನಿಕಮ 
ಕಮಳಮೀಗೆ ಬೋಧೋದಯಮಂ: ಆದಿಪು, ೧. ೧೩) 

ಬೋನ - [ಭೋಜನ] ಆಹಾರ, ಊಟ (ಸುತ್ತಿದ ಕರಗದ 
ನೀರುಮನೆತ್ತಿದ ಬೋನಮುಮನಿದಿರೊಳಿಟ್ಟಿರೆ ಬನ್ನಿಂ 
ಇತ್ತೇಲಸ್ತಾಯೆಂದರ್‌: ಆದಿಪು ನರಸಿಂ, ೯. ೧೨೬) 

ಬೋನಮಿಡು -  ಊಟವಿಕ್ಕು (ಪುಟ್ಟ ಸಟ್ಟುಗಮಂ 
ಕೊಂಡಟ್ಲಾಜೆಸಿ ಬೋನಮಿಟ್ಟು ಬಂದೆಯೊ: ಗದಾಯು, ೭. 
೩೬) 

ಬೋನಮೆತ್ತು - ಊಟ ಸಿದ್ಧಪಡಿಸು 
ಅಮೃತಾಹಾರದ ಬೋನಮನೆತ್ತಲುಂ.. 
ಆದಿಪು, ೭. ೨೧ ವ) 

ಬೋನವೇಳಿಗೆ - [ಬೋನ-.ಪೇಳಿಗೆ] ಅಡುಗೆಯ ಪಾತ್ರೆ 
(ಅನ್ನೆಗಂ ಭೀಮಸೇನನುಂ ಬೋನವೇಳಿಗೆಯಂ 
ಸಟ್ಟುಗಮುಮಂ ಒರ್ವ ಪರಿಚಾರಕನಿಂ ಪಿಡಿಯಿಸಿಕೊಂಡು 
ಬಂದು: ಪಂಪಭಾ, ೮. ೫೩ ವ) 

ಜಬೋರಗುದುರೆ - ಕಂದುಬಣ್ಣದ ಕುದುರೆ (ವಾರುವದ 
ಬೋರಗುದುರೆಗಳೊಳ್‌ ಪೂಡಿದ ಪಸುರ್ವೊನ್ನ ರಥಮನೇಜೆ: 
ಪಂಪಭಾ, ೧೨. ೫೩ ವ) 


(ಅಮೃತಮತಿಯಂ 
..ಪೇಟ್ಪಾಗಳ್‌: 


೮೨೬ 


ಬೋರೆಯ - ನೆಲ ಹಾಸು (ಪೊಂಬಟ್ಟೆಯ ಬೋರೆಯದೊಳ್‌ 
ತುಂಬಿದ ಬಿಡುಮುತ್ತಿನಕ್ಕಿಯಂ ಮೆಟ್ಟಿರ್ದಂದೇಂ 
ಬಗೆವುಗಿಸಿದುದೊ ಹೇಮಾಂಬುಜದ ಮರಾಳಮಿಥುನಮಂ 
ತನ್ನಿಹುನಂ: ಅನಂತಪು, ೬. ೫೫) 

ಜಬೋಸರಿಗ - ಮೋಸಗಾರ (ಕಾಮದೇವಂಗೆ ಬೋಸರಿಗಂ 
ನಿಂದುಟೆಯೆಂಬರಾ ಪುರದ ವೇಶ್ಯಾವಾಟದೊಳ್‌ 
ಚೇಟಿಯರ್‌: ಸೂಕ್ತಿಸುಧಾ. ೪. ೧೩೩) 

ಬೋಸರಿಸು - ತೋರಿಕೆಯ ಮರ್ಯಾದೆಮಾಡು (ಬೋಸರಿಸು- 
ಮಿಥ್ಯಾದರೇ: ಶಬ್ದಮದ, ಧಾ ೭೯೮) 

ಬೋಹಣ - ಮದ್ದಲೆಗೆ ಮೆತ್ತುವ ಮೇಣ (ಲೋಹಚಕ್ರದಿ೦ 
ಪಳೆಯ ಬೋಹಣಮನುದ್ದಿ ಭಾರತಿಯ ಮುಖಕಮಲದೊಳ್‌ 
ಕತ್ತುರಿಯ ಬೊಟ್ಟನಿಡುವಂತೆ ಪೊಸ ಬೋಹಣಮಂ ಉದ್ದಿ; 
ಧರ್ಮಪ, ೨. ೨೩ ವ) 

ಬೋಳಯಿ[(ವಿ1ಸು. - ಸಮಾಧಾನಪಡಿಸು (ಸೆಜ್ಜೆವನೆಗುಯ್ದು 
ಸಜ್ಜನಸ್ನೇಹದಿಂ ಸಾಗಿಸಿ ನೋಡಿ ಭೋಗದೊಳ್‌ 
ಬೋಳಯಿಸಿ ರಾಗದೊಳ್‌ ಮೇಲಯಿಸಿ: ಗಿರಿಜಾಕ, ೨. ೧೦೫ 
ವ) 

ಬೋಳಹ - (ಪ್ರಾ: ಪೋಲ] 
ತೊಟ್ಟಿಲೊಳ್‌ ಇರ್ದ ಅವ್ಯಕ್ತ 


ಹೋಗು (ಓಸರಿಗೆಯೊಳ್‌ 
ಕಿಜಗೂಸು ಬೋಳಹ 


ಬೋಳಹ ಭಟ್ಟಾರಾ ಎಂದತ್ತು: ವಡ್ಡಾರಾ, ಪು ೮೫, ಸಾ 
೧೨) 
ಬೋಳೆಯಂಬು - ಹರಿತವಾದ ಬಾಣ (ಬೋಳೆಯಂಬಿಂದ 


ಇಸಲ್‌ ಪಸು೫ೌಜೆಂ ಮರೆ ದೊಪ್ಪನೆ ಉರ್ವರೆಗೆ ಬೀಟಲ್‌: 
ಕುಸುಮಾಕಾ, ೧೪. ೪೧) 

ಬೋಳೆಯ - ದೇವತೆ (ಭಸಿತಂ ಕಣ್‌ ಮೆಜ್‌ಯಲ್‌ ಸೊಂಪಿನ 
ಜಡೆಗಳ್‌ ನೆಜ್‌ ಬೋಳೆಯರಾಯತನದಿ ಬಂದಂ ಗಿರಿಶಂ: 
ತ್ರಿಷಪ್ಟಿಪು, ೫೧. ೮) 

ಬೋಳ್ಳೆಸು - ಪ್ರೀತಿ ತೋರಿಸು (ಮತ್ತಗಜ೦ ಪರಿವ ಕರಿಣಿಯ 
ಬಳಿಸಂದು ಬೋಕ್ಕೆಸಿ ಕರಮಂ ನೆಗಪಿ ಕೂಡುವ: ಗಿರಿಜಾಕ, 
೧. ೧೨೮ ವ 

ಬೋಟಕ್‌ - ಬಿಲ್ಲು (ಒಂದಶ್ಕೈ 
ಶಬ್ದಮದ, ೩೩ ವೃತ್ತಿ ೧೧೦೨) 

ಬೋಟಿ - ಸಾವು, ಮುಂಡ, ಒಂದು ಔಷಧ (ಮೂರರ್ಥಕ್ಕೆ: 
ಬೋಟಮೆಂದು ಮಿಟ್ಟುವುಂ ಮುಂಡಮೆಂದು 
ಒಂದೌಷಧಮುಮಕ್ಕುಂ: ಶಬ್ದಮದ, ೩೩ ವೃತ್ತಿ ೧೭೪) 

ಬೋಚಟಿತರ - ಮುಂಡಿ, ಒಂದು ಔಷಧ (ಭೃಂಗಂ 
ಮಾರ್ಕವಂ ಅಲಂಬುಸ೦ ಬೋಟತರಂ: ಅಭಿಧಾವ, ೧. ೮. 
೨೭) 

ಬೋಟಿಸು - ತಲೆಗೂದಲು ತೆಗೆ (ಕಿಡೆ ಮೂಗೋಣಂ ಬೋಟಿಸಿ 
ನಡುದಲೆಯೊಳ್‌ ಮೆಟಸನೊಡೆದು: ಶಬ್ದಮದ, ಪ್ರ ೪) 

ಬೋಟುಮಂಡೆ - ಕೂದಲಿಲ್ಲದ ತಲೆ (ಕರದ ಕಮಂಡಲಂ 
ಕಿಜಿಯ ಚಂಡಿಕೆ ಮಿಂಚುವ ಬೋಟುಮಂಡೆ: ಶಾಂತೀಶ್ವಹು, 
೭. ೯೫) 


ಬೋಟ್‌ - ಒಂದು ಬಗೆಯ ಬಾಣ (ಒಂದರ್ಥಕ್ಕೆ: 


ಬೋಲಟ್‌ಯೆಂದು ಒಂದಂಬಿನ ಭೇದಂ: ಶಬ್ದಮದ, ೩೩ ವೃತ್ತಿ 
೧೧೧) 


ಜೋಲಂದು ಚಾಪಂ: 


ಸ್‌ 
ಸಸ್ಮ 
p) 


ಬೋಟಕಿಯ - ದೇವತೆ (ಇಂದ್ರಂ ಈತನೆ ಮತ್ತಮಿವರ್‌ ದಿಕ್ಷಾಳರೆ 
ಜಬೋಲಟ್‌ಯರ್‌ ಈಕೆಯರ್‌ ಚ೦ದ್ರವಕ್ತೆಯರ್‌ ಅಗ್ಗದ 
ದೇವಸ್ತೀಯರೆ: ಲೀಲಾವತಿ, ೪. ೧೩೬) 

ಬೌವಳಿಸು  - ಕಲಕಲರವವುಂಟುಮಾಡು (ಗ೦ಡುಗೋಗಿಲೆಗಳೆ 
ಮಹಾಪ್ರಾತಿಹಾರ್ಯರಾಗೆಯುಂ ಬೌವಳಿಸಿ ಗಲಪುವ 
ಗಿಳಿವಿಂಡಿನೋಳಿಗಳೆ ಸಬ್ಬವರಾಗೆಯುಂ: ವರ್ಧಮಾಷು, ೫. 
೪೧ ವ) 

ಬೃಸನಿ — [ವ್ಯಸನಿ] 
ಮಹಾಬ್ಯಸನಿಯಂತೆ ಸ 
ಸಮಯಪ, ೧೪. ೪೫) 

ಬ್ಯಾದಿ - [ವ್ಯಾಧಿ] ರೋಗ (ಸೊಡರಂ ನೋಡಿದಾಗಳ್‌ 
ಕಣ್ಣೀರ್ಗಲ್‌ ಸುರಿವುದುಂ ಕಂಡೀಗಳ್‌ ಈತಂಗೆ 
ಬ್ಯಾದಿಗಳೆಂದು ಬಗೆದಿರ್ಪಿನಂ: ವಡ್ಡಾರಾ, ಪು. ೨೬, ಸಾ. 
೧೭) 

ಬ್ಯಾಸ - ವ್ಯಾಸ (ಪರಾಶರಮುನೀಶ್ವರಂ ಕೊಡಗೂಸಂ ಕಿಡಿಸೆ 
ಗಡಂ ಬ್ಯಾಸಂ ಜಾಲಗಾಅತಿಗೊಗೆದಂ: ಸಮಯಪ, 
೧೦. ೧೫೩) 


- ವಜ, ಗುಂಪು 


ದುಶ್ಚಟದವನು (ರೌದ್ರಧ್ಯಾನಿ 
ದರ್ಮಧ್ಯಾ ನಿಗಳಾಗಲ್ಕೆ ಬಗೆವರ್‌: 


ಬ್ರಜ (ಧರಾಳೀವಕ್ತಮಂ ವೀಕ್ಷಿಪಾತುರದಿಂ 
ವೇಷ್ಟಿತ ಕಂದ ಕಾಂಡಪಟಮಂ ನೂಕಿರ್ದಳೋ 
ವ್ಯೋಮಸೌಂದರಿ ಎಂಬಂತೆ ಪಳಚ್ಚನಾಯ್ತು ಗಗನಂ 
ಮೇಘಬ್ರಜ೦ ಪೋಗೆಯುಂ: ಶಾಂತೀಶ್ವಪು, ೧೨. ೬೨) 
ಬ್ರತ - [ವತ] ನೋಂಪಿ (ಧಾರಿಣೀಮಹಾದೇವಿ 
ಗುರುಭಕ್ತಿಗೆಯ್ದು ಬಂದಿಸಿ ಶ್ರಾವಕಬ್ರತ೦ಗಳ೦ ಏಳೆಸಿಕೊಂಡು 
ಬಚೆಕಿಂತೆ೦ದಳ್‌: ವಡ್ಡಾರಾ, ಪು, ೮೦, ಸಾ. ೧೮) 
ಬ್ರತಿ - ವತಿ (ಒಕ್ಕಲಿಗಂ ಬ್ರತಿಯಾದಂದಕ್ಕುಂ 
ಮದಮನುಖಯುಗೆ ಕುಲಜ್ಞಂ: ಸಮಯಪ, ೫. ೧೪೧) 
- ಮೋಕ್ಷ (ಮೋಕ್ಷಂ ಮುಕ್ತಿಪದಂ ಬ್ರಹ್ಮಂ ಕೈವಲ್ಯಪದವಿ 
ಶಿವಗತಿ ನಿರಾಮಯಂ ನಿರ್ವಾಣಂ: ಅಭಿಧಾವ, ೧. ೩. 
೧೯); [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಖು೦ ಕಲ್ಪ೦ಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 


ಕರ್ಚಲೈೆ 


ಬ್ರಹ್ಮ 


ಬ್ರಹ್ಮಕಲ್ಪ - [ಜೈನ] ಹದಿನಾರುಕಲಗಳಲ್ಲಿ ಒಂದು. ಬ್ರಹ್ಮ ಎಂಬ 
ಹೆಸರಿನ ಕಲ್ಪ (ತಿಭುವನಗುರು ಪರಿನಿಷ್ಠಮಣಕಲ್ಯಾಣ 
ಶಾರದಾಗಮ ಪ್ರತೀಕ್ಷಣದಿವ್ಯಹಂಸರುಂ ಬ್ರಹ್ಮಕಲ್ಹಾಂತ 


ನಿವಾಸಿಗಳುವಪ್ಪ: ಆದಿಷು, ೯. ೬೦ ವ) 

ಬ್ರಹ್ಮಚರ್ಯ - ಇಂದ್ರಿಯನಿಗಹ (ತಪ೦ ಛಲ೦ ಅಕಿಂಚೆನ್ಯಂ 
ನಯಂ ಬ್ರಹ್ಮಚರ್ಯಮೆ ಮನೋನ್ನತಿ: ಸುಕುಮಾಚ, ೧. 
೨೬) 

ಬ್ರಹ್ಮಘ್ನ್ನ - ಬ್ರಾಹ್ಮಣ ಹಂತಕ (ಗೋಘ್ನನ ಪಾಪಮುಮಂ 
ಬಹ್ಮಫ್ನನ ಪಾಪಮುಮಂ ಎಮಗೆ ಪೊಂಗುಡಿಂ ಈಗಳೆ 
ನಿಘ್ನ೦ ಮಾಡುವೆಂ: ಸಮಯಪ, ೧೧. ೭೯) 

ಬ್ರಹ್ಮಪುತ್ರ - ಬ್ರಹ್ಮನ ಮಗ, ನಾರದ (ತಳರ್ದನಘಲತಾದಾತ್ರನಾ 
ಬ್ರಹ್ಮಪುತ್ರಂ: ಜಗನ್ನಾವಿ, ೨. ೪೪) 

ಬ್ರಹ್ಮಯೋಗ - ಬ್ರಾಹ್ಮೀ ಮುಹೂರ್ತ (ಬರೆ ಚೈತ್ರಂ ಕೃಷ್ಣಪ 
ದೊರೆಕೊಳೆ ನವಮೀವಾಸರಂ 


ಪಕಂ 
[oY 
ಪೊರ್ದೆ 


೮೨೭ 


ಲೋಕೋತ್ತರಮಾಗಿರ್ದ ಉತ್ತರಾಷಾಢದೊಳ್‌ ಅತಿಶುಭದಂ 
ಬ್ರಹ್ಮಯೋಗಂ ಮನಂಗೊಂಡಿರೆ: ಆದಿಪು, ೭. ೩೬) 

ಬ್ರಹ್ಮಸಭೆ - ಬ್ರಾಹ್ಮಣರ ಗುಂಪು (ಆಗಳ್‌ ಪಾಂಡವರ್‌ ತಮ್ಮಂ 
ಪೆಣರಜಿಯದಂತು ಬ್ರಾಹ್ಮಣವೇಷದೊಳೆ ಬ್ರಹ್ಮಸಭೆಯೊಳ್‌ 
ಬಂದಿರೆ: ಪಂಪಭಾ, ೩. ೫೨ ವ) 

ಬ್ರಹ್ಮಸೂತ್ರ - ಜನಿವಾರ (ವಿಚಿತ್ರತಿಳಕವಿಳಸಿತಲಲಾಟನುಂ 
ತಾರಾತರಳ ಮುಕ್ತಾಫಳಕಲಿತ ಜಾನುಲಂಬಿತ ಬ್ರಹ್ಮಸೂತ್ರನುಂ: 
ಆದಿಪು, ೧೧. ೧೦ ವ); ಹಾರ (ಹೊಳೆಯುತ್ತುಂ 
ಸಾರ ವಜಾ ಕಾದಂಸಂ, ೩. ೨೮) 

ಸ್ವ - ಬ್ರಾಹ್ಮಣನ ಸ್ವತ್ತು (ಆ ದುರಾತ್ಮಂ ಮಹಾತ್ಮನ ಧನಮಂ 

ಕೊಂಡು ಬ್ರಹ್ಮಸ್ತ ಸ್ವಹರಣಮಂ ಸುವರ್ಣಹರಣಮಂ ಗೆಯ್ದು: 

ಪಂಚತಂತ್ರ, ೧೨೬ ವ) 


ಬ್ರಹ್ಮಸ್ಪಹರಣ - ಬ್ರಾಹ್ಮಣನ ಆಸ್ತಿಯನ್ನು ಲಪಟಾಯಿಸುವುದು (ಆ 


ಮ 


ದುರಾತ್ಮನಾ “ಮಹಾತ್ಮನ ಧನಮಂ ಕೊಂಡು 
ಬ್ರಹ್ಮಸ್ತಹರಣಮಂ ಸುವರ್ಣಹರಣಂಗೆಯ್ದಾ ಪಾತಕಂ 
ನರಕಗೆತಿಗೆಯ್ದುವ ಧೂರ್ತತನದಿಂ ಕುಟಿಲಮಾರ್ಗ 


ಅಂತರ್ಗತನಾಗಿ ಪೋಗೆ: ಪಂಚತಂತ್ರ, ೧೨೬ ವ) 

ಬ್ರಹ್ಮಾಂಡ - ವಿಶ್ವ (ವಿವಿಧ ಬ್ರಹ್ಮಾಂಡಂ ಮಾಧವ ನಿನ್ನವಕಾಶಂ: 
ಜಗನ್ನಾವಿ, ೩. ೧೦೭) 

ಬ್ರಹ್ಮಾಯು - ದೀರ್ಫಾಯು (ಬ್ರಹ್ಮಂ ಬ್ರಹ್ಮಾಯುವಕ್ಕೆ ಎಂದು 
ಪರಸಿದಂ: ಪಂಪಭಾ, ೫. ೧೦೩ ವ) 

ಬ್ರಹ್ಮಾಸ್ತ್ರ — ಬ್ರಹ್ಮನು ಅಧಿದೇವತೆಯಾಗಿರುವ ಮಂತ್ರಾಸ್ತ್ರ 

(ಫಾರ್ವನೆಂದೆನ್ನೊಳ್‌ ಪುಸಿದು ವಿದ್ದೆಯಂ ಕೈಕೊಂಡುದಕೆನ 
ದಂಡಂ ಪೆಜತಿಲ್ಲ ನಿನಗಾನಿತ್ತ ಬ್ರಹ್ಮಾಸ್ತ್ರಮೆಂಬ 
ದಿವ್ಯಾಸ್ತಮವಸಾನಕಾಲದೊಳ್‌ ಬೆಸಕೆಯ್ಯದರ್ಕೆ: ಪಂಪಭಾ, 
೧. ೧೮೫ ವ) 

ಬ್ರಹ್ಮೇಂದ್ರತೆ - [ಜೈನ] ಬಹ್ಮಕಲ್ಲದ ಒಡೆತನ (ಪಡೆದಂ 
ಬ್ರಹ್ಮೇಂದ್ರತೆಯಂ ಗಡಂ ಆತಂ ಬಗೆದು ನೋಡೆ 
ನಾರಕನೆತ್ತಲ್‌ ಗಡ ದೇವನೆತ್ತ: ಆದಿಷು, ೫. ೯೭) 

ಬ್ರಹ್ಮೋತ್ತರ - [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಖು೦ ಕಲ್ಲಂಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 

ಬ್ರಾತ - ವಾತ, ಸಮೂಹ (ವಿರಚಿತೋದ್ದಾಮ 
ಸುರಪತಿಧನುಬ್ರಾತಮಂ ಸುರುಚಿರಾಂಶೂಲ್ಲಸತ್‌ 
ರತ್ನಸಂಘಾತಮಂ: ಆದಿಷು, ೭. ೨೭ ರಗಳೆ) 

ಬ್ರಾಹ್ಮ ಎ [ಜೈನ] ಒಂದು ಮುಹೂರ್ತ (ಬೆಳಗಪ್ಪ ಜಾವದ 
ಬ್ರಾಹ್ಮಮೆ೦ಬ ಮುಹೂರ್ತದೊಲ್‌: ಶಾಂತಿಷು, ೯. ೨೧೫ 
ವ) 

ಬ್ರಾಹಣಸಮಿತಿ - ಬ್ರಾಹ್ಮಣರ ಗುಂಪು (ಗಣನಾತೀತ 
ಆಜ್ಯಾಹುತಿಗಣದಿಂದಂ ತಣಿಯೆ ಜಾತವೇದನುಂ ಆ 
ಬ್ರಾಹ್ಮಣಸಮಿತಿ ಬೇಳೆ ದೇವರ್‌ ತಣಿಯುಂಡರ್‌ ನೆರೆದು ದಿವ್ಯ 
ಹವ್ಯಾಮೃತಮಂ: ಪಂಪಭಾ, ೬. ೩೭) 

ಬ್ರಾಹ್ಮಿ - ಸರಸ್ವತಿ (ಶ್ರುತದೇವಿ ವಾಣಿ ವಾಗ್ಧಾರತಿ ವಚನಂ ವಾಚಿ 
ಗೀರ್‌ ಬ್ರಾಹ್ಮಿ ಸರಸ್ವತಿ ವರದೆಯಾಗಿ 
ಪದಪದ್ಧತಿಯನೊಡಂಬಡೆ ನಿಮಿರ್ಜಿ ತಿರ್ದುಗೆ ದಯೆಯಿಂ: 
ಅಭಿಧಾವ, ೧. ೧. ೭) 


ಭ 


ಭಂಗ - ಮುರಿಯುವುದು (ತುಂಗವನ್ಯಮತಂಗಜದಂತಾಘಾತ 
ನಿಪಾತಿತಸಲ್ಲಕೀಭಂಗಮಂ ನೃಪನೆಯ್ದಿದಂ 
ಉದ್ಭಕ್ನೃಣ ಗಮದ ಶತಶೃಮಗಮಂ: ಪಂಪಭಾ, ಎ. ೧೧೫); 
ಸೋಲು (ಭಂಗಮಾಗಿಯುಂ ಪರಾಜಿತಸಂಯುಗಮಲ್ತು: 
ತ್ರಿಷಷ್ಟಿಪು, ೨. ೨೫ ವ); ಅವಮಾನ (ಈ ದೊರೆಯಮುಂ 
ಅಳವಟಿಯೆ  ವಸುಂಧರೆಯೊಳ್‌ ತಂದಿಕ್ಕಿ ಭಂಗಮಂ 
ಮಾಡುವೆನೇ: ಆದಿಪು, ೧೪. ೧೧೨), ಅಲೆ (ಭಂಗಕ್ಕೆ 
ಪಕ್ಕಾದೆನೆಂದು ಆತ್ಮಗತೌರ್ವಾಗ್ನಿಚ್ಛಲಂಬೆತ್ತ 
ಅಟಲುರಿಯೊಳಕೊಂಡಂತೆ ತೋರ್ಕುಂ “ಮುದಂ: 
ಶಬರಶಂ, ೧. ೩೨); ದೋಷ ಯ(ಕಾವ್ಯಮೆನಿಸಿರ್ದು 
ವಿಬುಧಸೇವ್ಯಂ ಭಂಗವಿರಹಿತಂ ಎನಿಸಿ 
ಕುಜನಾಭವ್ಯಂ ಮತ್ಕತಿ ಚಮತ್ಕ್ಯತಿಪ್ರದಮಲ್ತೇ: ರಾಜಶೇವಿ, ೧. 
೮೧) ಚಲನೆ (ಭಂಗಮನಂತುಂ ತಳೆದ ಲತಾಮಗಮನಿಂ 
ನಿನ್ನ ಕೋಮಳಾಂಗದ ಚೆಲ್ಲಿಂ ಗೆಲ್ಲು: ಚಂದ್ರಪ್ರಷು, ೭. ೭೫) 

ಭಂಗಂಬಡು - ಅವಮಾನಕ್ಕೊಳಗಾಗು ವನತರು 
ವಿಹಾರಜಜರೀಕೃತತನುಗಳ್‌ ಭಂಗ೦ಬಟ್ಟು ಪೊಟಲಂ ಪುಗೆ : 
ಚಾವುಂಡಪುಚಂದ್ರ, ಪು. ೨೬೮ ಸಾ. ೫) 

ಭಂಗಂಬೆಜು - ಅಲುಗಾಡು, ಅಸ್ಥಿರಗೊಳ್ಳು (ಪಿರಿದುಮೆರ್ದೆ 
ಡವಕೆ ವಾಜಿಸುತಿರೆ ಭಂಗಂಬೆತ್ತು ಹಾರಲತೆ ಘನಕುಚದೊಳ್‌ 


ಕರವಿಕ್ಷೇಪದೆ ನರ್ತಿಸೆ ನರೇಂದ್ರನಂದನನನೊಲ್ಲು 
ನೋಡಿದಳೊರ್ವಳ್‌: ಕಾದಂಬ, ೩. ೨೮) 
ಭಂಗವ್ಯಾಕುಳಿತ - ಅಲೆಗಳಿಂದ ಅಸ್ತವ್ಯಸ್ತಗೊಂಡ (ಆ 


ಮಹಾರ್ಣವಂ ಸಮುದ್ರಮಾಗಿಯು೦ ಅಪಾರವಿಸ್ತಾರಿಯುಂ 
ಭಂಗವ್ಯಾಕುಳಿತಮಾಗಿಯುಂ ಅಚ್ಯುತಪ್ರಭಾವಬಾಸುರಮುಂ 1 
. ಎನಿಸಿರ್ದುದು: ಜಗನ್ನಾವಿ, ೧. ೪೪ ವ) 

ಭಂಗಿ - ರೀತಿ (ಆವ ಭಂಗಿಯಿಂ ನೋಡುವೊಡೆ ಎನ್ನೊಳಿಲ್ಲ 
ಗುಣಲೇಶಂ: ಕಾದಂಸಂ, ೫. ೫೯); ಬಾಗು, ತಿರುವು 
(ನೆಲೆನೆಲೆ ಬಂಗಿ ಭಂಗಿ ಪದವಣ್‌ ಬೆಳರ್ವಾಯ್‌ 
ಪೆಜತಲ್ಲಿದೆಂತೊ ಕೋಮಲತೆ ಪೇಟೆಮೆನ್ನಿನಿಯಳಂ 
ಮಖಲ್‌ಗೊಂಡುದೊ ಸೂಖ್‌ಗೊಂಡುದೋ: ಪಂಪಭಾ, ೫. 
೧೨) ಒನಪು (ಅಂಗುಲಿಯಂ ಓಪ೦ ಒಲವಿಂ ಪಿಡಿದಾ 
ಭಂಗಿಗೆ ಮೆಲ್ಲನೆ ಸಖಿಯರ್‌ ಹಿಂಗಲೈ: ತ್ರಿಷಷ್ಟಿಪು, ೧೯. 
೧೦) 

ಭಂಗಿಭಾಷಿತ - ವಿಶಿಷ್ಟ ರೀತಿಯ ಮಾತು (ಭಂಗಿಭಾಷಿತದಿಂ 
ಆತನಂ ಪ್ರೀತನಂ ಮಾಡಿ: ಪುಷ್ಪದಂಪು, ೭. ೪೯ ವ) 

ಭಂಗಿವಡೆ - ವಿಲಾಸವನ್ನು ಪಡೆ (ಭಂಗಿವಡೆವಿನೆಗಂ ಓದಿನ 
ಪಾಂಗೆಸೆವ ಆರಭಟಿಯಲ್ಲಿ ಮಂಗಳಪಾಠಕತೆವೆತ್ತರ್‌ 
ಅರೆಬರ್‌ ಅಮರ್ತ್ಯರ್‌; ಆಚವರ್ಧ, ೧೪. ೯) 

ಭಂಗಿವೇ“ು -  ಭಂಗಿವಡೆ (ದೇವಗಜದಂಗಮರೀಚಿಯ 
ಭಂಗಿವೆತ್ತಿರಲ್‌ ಬಗೆಗೊಳಿಸಿತ್ತು ಚಂದನರಸಂದೊಡೆದಂದದೆ 
ಪೂರ್ವದಿಜ್ಮುಖಂ: ಜಗನ್ನಾವಿ, ೧೬. ೧೦೩) 

ಭಂಗಿಸು - ಸೋಲಿಸು (ಸಂದ ಕಾಮದೇವನುಮಂ 
ರೂಪಿನೊಳಾದ೦ ಭಂಗಿಸಿ: ಧರ್ಮಾಮೃ, ೪, ೧೨೮); 
ತಡೆಗಟ್ಟು (ಭಂಗಿಪೊಡೆ ಒಗೆದು ಸೂಸುವ ಶೃಂಗಾರರಸಕ್ಕೆ 
ಸೇತುಗಟ್ಟುವವೋಲ್‌ ಚಿತ್ತಂಗೊಳಿಪ ರತ್ನಕಾ೦ಚಿನಂಗನೆಯ 
ನಿತಂಬದೊಳ್‌ ತೊಡರ್ಚಿದಳೊರ್ವಳ್‌: ಶಾಂತೀಶ್ವಪು, ೪. 
೨೩೨) 


೮೨೮ 


ಭಂಗುರ - ಸುಲಭವಾಗಿ ಮುರಿದು ಹೋಗುವ, ಕ್ಷಣೆಕವಾದ 
(ಭಂಗುರ೦ ಉಳ್ಳುವಂತೆ ನರಜನ್ಮ ಅದಂ ಬಗೆದುಂ 
ವಿವಾಹಕಾರ್ಯಂಗಳ ಕಾಮಸೇನೆಗಳ ಆದರದೊಳ್‌ 
ಮನಮಂ ತೊಡರ್ಚಿ ಮಾಣ್ದುದು ಮರುಳ್ಳನಮಲ್ಪೆ: 
ಅಜಿತಪು, ೬. ೪೭), ಕೊಂಕಿದ, ಬಾಗಿದ (ಭಂಗುರ 
ಕರಾಳದ೦ಷ್ಟಂ ಪಿಂಗಳನಯನಂ .. .. ಸಿಂಗಮಂ ಜಿನಾಂಬಿಕೆ 
ಕಂಡಳ್‌: ಸೂಕ್ತಿಸುಧಾ, ೭. ೩೮) ಗಂಟಿಕ್ಕಿಕೊಂಡ 
(ಭಂಗುರಭೀಷಣಭುಕುಟದಂಷಪ್ಪಂ ಉದಗದವಾನಲಪಭಾ 
ಭಂಗಪಿಶಂಗಕೇಸರಸಟಾವೃ; ತರೌದ್ರಮುಖಂ: ಪಂಚತಂತ್ರ, ೭೯) 

ಭಂಗುರಕೇಶಿ - ಗುಂಗುರು ಕೂದಲುಳ್ಳವಳು (ಭಂಗುರಕೇತಿ ನಲ್ಲನ 
ತಳಂಗಳೊಯ್ಯನೆ ಮೆಯ್ಯನಿಕ್ಕಿ: ಕಾವ್ಯಾವಲೋ, ೯೪೫) 

ಭಂಗುರವೇಣಿ - ಗುಂಗುರು ಕೂದಲುಳ್ಳವಳು (ಭಂಗುರವೇಣಿ 
ಎಂಬ ಬಂಧುರನದಿ ರಂಜಿಸಿತ್ತು ಮಹಿಕಾಂತೆಯ 
ಭಂಗುರವೇಣಿಯೆಂಬಿನಂ: ಪುಷ್ಪ ಷ್ಟದಂಪು.. ೬. ೯) 

ಭಂಜನ - ನಾಶಗೊಳಿಸುವ (ಅಂತು ಸಮದಕುಂಜರ 
ಘಟಾಪುಂಜಭಂಜನಂ ಮೃಗಾಧಿರಾಜಂ ಕೈನೀಡಿ 
ಸಂಜೀವಕನನನೇಕ ಪ್ರಕಾರ ಸನ್ಮಾನಕ್ರಿಯೆಗಳಿಂ ತಣಿಪಿ: 
ಪಂಚತಂತ್ರ, ೧೧೦ ವ) 


ಭಂಜಿತ - ಅವಮಾನಿತ (ವಿಕ್ರಿಯಾಬಳದಿ೦ ತಾಂ ಬಳೆಯಲ್ಕೆ 
ಭಂಜಿತ ಮಹಾಮಂತ್ರಿಕ್ರಮ೦ ತಿಕ್ರಮಂ: ನೇಮಿನಾಪು, ೬. 
೨೯) 

ಭಂಜಿಸು - ಅವಮಾನಮಾಡು (ಭಂಜಿಸು-ಅವಮಾನೇ: 
ಶಬ್ದಮದ, ಧಾ ೭೩೮); ಸೋಲಿಸು (ಸಖಾಯರ್‌ 
ರುಣರುಣರೆನೆ ಬಳಸಿ ಭಂಜಿಸುವ ಐರಾವತಂ 
ಮಲ್ಲವೇಷದಿಂದಿರಾದೊಡಂ ಡೊಕ್ಕರಿಸಿ ಪಿಡಿವರ್‌: 
ಗಿರಿಜಾಕ, ೨. ೧೦೫ ವ) 

ಭಂಡ - ಮಾರಾಟದ ಸರಕು (ತಮ್ಮ ಕೊಂಡು ಪೋದ 


ಭಂಡಮಂ ಮಾಜಿ ಪೆಳದಂ ತಮ್ಮ ನಾಟ್ಕ ಅಪೂರ್ವಮಪ್ಪ 
ಭಂಡಮಂ ತೀವಿಕೊಂಡು .. .. ಬ೦ದಿರ್ದರ್‌: ವಡ್ಡಾರಾ, ಪು 
೭೧, ಸಾ ೨೫) 

ಭಂಡಣ - ಯುದ್ಧ (ತೇಜಿಗಳನೋವದೆ ಭಂಡಣದಲ್ಲಿ 
ಸೀಟದಿರ್ದೊಡೆ ಪೆಸರಾನೆಯಂ ಮುಜೆಯದಿರ್ದೊಡೆ ನಚ್ಚಿನ 
ನಿನ್ನ ಲೆಂಕನೇ: ಕಬ್ಬಿಗಕಾ, ೧೯೭) 

ಭಂಡಾರ - [ಭಾಂಡಾಗಾರ] ಖಜಾನೆ (ನೀರ೦ ಕಳೆದಾಗಳ್‌ 
ಇಂದ್ರನ ಭಂಡಾರಂ ತೆಜ್‌ದಂತಪ್ಪ ಲೇಸಪ್ಪ ನಾನಾ ಮಣಿಯ 
ವಿಚಿತ್ರ ಭೂಷಣ೦ಗಳ೦ ಪಲವುಮಂ ಕಂಡು: ವಡ್ಡಾರಾ, ಪು 
೨೬, ಸಾ ೨೦) 


ಭಂಡಾರಿಗ - ಕೋಶಾಗಾರದ ಮುಖ್ಯಾಧಿಕಾರಿ, ಚಕ್ರವರ್ತಿಯ 
ಏಳು ಜೀವರತ್ನಗಳಲ್ಲಿ ಒಂದು (ಬುದ್ಧಿಸಾಗರನೆಂಬ 
ಪುರೋಹಿತನು೦ ಕಾಮವೃಷ್ಟಿಯೆಂಬ ಭಂಡಾರಿಗನುಂ: 


ಆದಿಷು, ೧೫. ೩ ವ) 

ಭಂಭಾ - ಒಂದು ಚರ್ಮವಾದ್ಯ, ಭೇರಿ (ಪಟುಪಟಹ ತುಣವ 
ಭಂಭಾ ಮರ್ದಳೆ ರುಲ್ಲರಿ ಮುಕುಂದ ತಾಳ ಕಾಹಳ ಶಂಖ 
ವಂಶ ವೀಣಾಸ್ಟರಂಗಳೆಸೆಯೆ: ವಡ್ಡಾರಾ, ಪು ೮೪, ಸಾ ೨೯) 

ಭಕ್ತಿ - ಪೂಜ್ಯಭಾವನೆ (ದೇವರೊಳಂ ಗುರುಗಳೊಳಂ 
ಆಗಮದೊಳ೦ ನಂಬುಗೆಯುಂ ನಲ್ಲೆಯುಂ ಭಕ್ತಿಯುಂ 
ಅನೂನಮಾಗೆ: ಸುಕುಮಾಚ, &. ೪೬ ವ) ಸೇವೆ 
(ಉಪಚಾರಂ ಸೇವನೆ ಪರ್ಕುಪಾಸ್ಕೆ ವರಿವಸ್ಯೆ ಭಕ್ತಿ 
ಶುಶೂಷಾರ್ಥಂ: ಅಭಿಧಾವ, ೧. ೩. ೧೪) 


ಭಕ್ಷ - 
ವಂದಿರ್ದರಯ್ವರಾಲವ ಕೆಟಗಿಂ 
ಭಕ್ಷದೊಳ್‌: ಪಂಪಭಾ, ೩. ೧೨) 

ಭಕ್ಷಣ - ಊಟ (ಉಣಿಸು ಅಭ್ಯವಹರಣ೦ ಭಕ್ಷನ ಅಶನಂ ಜಿಗ್ಗಿ 
ಜೇಮನಂ ಭುಕ್ತಿ: ಅಭಿಧಾವ, ೧. ೧೫. ೭) 

ಭಕ್ಷ್ಯ - ಆಹಾರ (ನಿಡಿಯರ್‌ ಬಲ್ಲಾಯದ ಬಲ್ಬಡಿಗರ್‌ 
ವಂದಿರ್ದರಯ್ವರಾಲವ ಕೆಬಗಿಂ ತೊಡರ್ದರ್‌ ನಮ್ಮಯ 
ಭಕ್ಷ್ಯದೊಳ್‌: ಪಂಪಭಾ, ೩. ೧೨) 

ಭಗ - ಕೀರ್ತಿ, ಯಶಸ್ಸು (ಪೊಗಟ್‌ೌ ಜಗತೀಚಕ್ರಂ ದಿಕ್ಷಕ್ರದೊಳ್‌ 
ಭಗಮವಗಂ ನೆಗಚೌ್‌ ವಿಜಯೋದ್ಯೋಗವ್ಯಾಭಾಸಮಾನ 
ಮಹೋದಯಂ: ವರ್ಧಮಾಪು, ೨. ೩೧); ಸೂರ್ಯ 
(ಭಗನ ಪಲ್ಕಂಗಳಂ ಕಿತ್ತು ದೇವರ್‌ ಮತಿಗೆಟ್ಟರ್ದೋಡಲ್‌ ಆ 
ದಕ್ಷನ ತಲೆಗಡಿದು: ತ್ರಿಷಷ್ಟಿಪು, ೩೦. ೩೧); ಸ್ತೀಯೋನಿ 


ಆಹಾರ (ನಿಡಿಯರ್‌ ಬಲ್ಲಾಯದ ಬಲ್ಬಡಿಗರ್‌ 
ತೊಡರ್ದರ್‌ ನಮ್ಮಯ 


(ಸ್ಮರಸದನಂ ಉಪಸ್ಥಂ ಭಗಂ ಯೋನಿನಾಮಂ: ಅಭಿಧಾವ, 
೧. ೧೨. ೪) 

ಭಗಂದರ - ಒಂದು ಗುಹ್ಯರೋಗ (ಪಿಟಕ೦ ಶೂಲ ಭಗಂಧರಂ 
ಕುಷ್ಠ .. .. ಮೊದಲಾಗೊಡೆಯ ಏಟುನೂಜು ವ್ಯಾಧಿಗಳ್‌: 
ವಡ್ಡಾರಾ, ಪು. ೬೯, ಸಾ. ೧೧) 

ಭಗಣ - ನಕ್ಷತಸಮೂಹ ಯ(ಗಗನತಳದೊಳ್‌ ಪಲವುಂ 
ಬೆಳಕಂಡಿಗಳ೦ ಸಮೆದ೦ ಜಳಜಜನೆನೆ ತೊಳಗಿ ಬೆಳಗಿದುವು 
ಭಗಣಂಗಳ್‌: ಧರ್ಮಪ, ೨. ೧೧) 

ಭಗಣೇಶ — ನಕ್ಷತಸಮೂಹದ ಒಡೆಯ, ಚಂದ್ರ 


(ಚಿದಾಕಾಶಾಂಗಣೋನ್ನಧ್ಯದೊಳ್‌ ಭಗಣೇಶ೦ಬೊಲ್‌ ಅಜಸ್ರ೦ 
ಒಪ್ಪುವ ಭವಂ ರಕ್ಷಿಕ್ಕೆ ಭಕ್ತಾಳಿಯಂ: ಉದ್ದಟಕಾ, ೧. ೩) 
ಭಗವ - ವೈಷ್ಣವ ಸನ್ಯಾಸಿ (ಕರವತಿಗೆಯ ಕೊಟ್‌ನೀರ್‌ 
ಪಾರ್ವರಿಗ೦ ಭಗವರಿಗ೦ ಅಂತೆ ವ್ಯಾಧರಿಗಂ ತಾಂ ಪರಮಂ 
ಪವಿತ್ರಂ: ಸಮಯಪ, ೬. ೧೩) 

ಭಗವಂತ ವೇಷ - ಸನ್ಯಾಸಿಯ ಸೋಗು (ಮಹಾಪದ್ಮನಂ 
ಕಿಡಿಸಿದಲ್ಲದೆ ಕಾಸೆಗಳಂ ಕಳೆಯೆನೆಂದು ಜಾದಿನ 
ಸೇಲೆಗಳನ್ನುಟ್ಟು ಭಗವಂತ ವೇಷಮಂ ಕೈಕೊಂಡು: ವಡ್ಡಾರಾ, 
ಪು ೧೮೬, ಸಾ ೬) 

ಭಗವತಿ - ದೇವತೆ, ದುರ್ಗೆ (ಭಗವತಿಯಂ ಸ್ತುತಿಯಿಸಲ್‌ .. 
ತಾಂ ಗಡ ಮಗುಟ್ಟೆತ್ತಳ್‌ ಕಳೆದ ಕಣ್ಣನೆಂಬರ್‌: ಸಮಯಪ, 
£2೨) 

ಭಗವತಿಯೇಣು - ದೇವಿಯ ಯುದ್ಧ, ದೇವಿ ಮೈಮೇಲೆ 
ಬಂದಾಗ ಉಂಟಾಗುವ ಉರುಬು (ಭಗವತಿಯೇಖುವೆರ್ವ 
ತೆಅದಿನಾಯ್ತಿವರೇಜು: ಪಂಪಭಾ, ೧೦. ೧೩) 


ಭಗವತ್ನತ ಎ [ಜೈನ] ತೀರ್ಥಂಕರನಿಂದ ಆದ (ವಿತತಾಷಾಢದ 
ಬಹುಳ ಪ್ರತಿಪದ್ದಿನದಂದು ಕೀರ್ತಿ ನೆಗಟ್ಟೆರೆ 
ಭಗವತ್ನತಯುಗಮಾದುದರಿಂದಂ ಕೃತಯುಗಮೆಂಬರ್‌ 


ಲ್ರ 
ಪುರಾಣವಿದರಿದನೀಗಳ್‌: ಆದಿಪು, ೮. ೬೬) 


ಭಗವದ್ರೂಪ - [ಜೈನ] ಗಣಧರರೂಪ (ಭಗವದರುಹನ 
ಸಮಕ್ಷದೊಳ್‌  ಅಗಣ್ಯಪುಣ್ಯಪುಭಾವದಿಂದಂ ಕೊಂಡಂ 
ಭಗವದ್ರೂಪಮಂ ಇಂದ್ರಾದಿಗಳೆಲ್ಲಂ ಹೊಗಲ್‌ 


ಕಾಲಲಬ್ಬಿಯನಾಗಳ್‌: ಆದಿಪು, ೧೦. ೪೮) 
ಭಗಾಕ್ಷ - ಇಂದ್ರ (ವಿರೂಪಾಕ್ಷ ಯಕ್ಷಸಖ ದಕ್ಷಮಖಪ್ರಕ್ಷಯ 
ಭಗಾಕ್ಷಹರ ನಿರಪೇಕ್ಷ: ತ್ರಿಷಷ್ಟಿಷು, ೨೬. ೨೮) 


೮೨೯ 


ಭಗೀರಥ - ಒಬ್ಬ ಚಕ್ರವರ್ತಿ 
ಮಹಾರಥಂ ಭಗೀರಥಂಗೆ 
ದಯೆಗೆಯ್ದು: ಅಜಿತಹು, ೧೧. ೧ ವ) 

- ಒಡೆದುದು (ಭಿನ್ನಂ ಭಂಗುರ ಭಗ್ನಂಭಿನ್ನಂ ವೃಕ್ಷಂ 
ಛಿತಮಕ್ಕುಂ: ಅಭಿಧಾವ, ೨. ೧. ೪೮); ಮುರಿದುಹೋದ 


(ದೀಕ್ಷಾಗಹಣಮನೋರಥಂ 
ಸಾಮ್ರಾಜ್ಯಪದವಿಯಂ 


ಭಗ್ನ 


(ನಂದಗೋಪಂ ಸ; ಭಗ್ನವಾಗಿರ್ದಾ 
ಮಹಾಸ್ಕಂಧಶಾಖಾರ್ಜುನ ವಿಟಪಿಯುಮಂ .. .: ಜಗನ್ನಾವಿ, 
೩.೩೯ ವ) 

ಭಗ್ಗಮನ - ಒಡೆದುಹೋದ ಮನಸ್ಸಿನವನು (ಯಮನಂದನಂ 


ಮೂವರ್‌ ತಮ್ಮಂದಿರ ಬರವಂ ಕಾಣದೆ ಭಗ್ನಮನನಾಗಿ: 
ಪಂಪಭಾ, ೮. ೪೧ ವ) 

ಭಗ್ನಮನೋರಥ- ಕೈಗೂಡದ ಆಸೆಯುಳ್ಳವನು 
(ಭಗ್ನಮನೋರಥ೦  ರತಿಸುಖಾಸವಸೇವೆಗೆ ಪಂಚಬಾಣ 
ಪಂಚಾಗ್ನಿ ತಪಕ್ಕೆ ನಿಲ್ಪ ವಿರಹಾತುರನಂತಿರೆ: ನೇಮಿನಾಪು, ೪. 
೧೨೮) 


ಭಗ್ನೋತ್ಸಾಹ - ಉತ್ಸಾಹವನ್ನು ಕಳೆದುಕೊಂಡವನು 
(ಕ್ಷುತ್ತಿಪಾಸಾಶೀತಾತಪಪ್ರಮುಖ ಪರೀಷಹ೦ಗಳ೦ 
ಸೈರಿಸಲಾಜದೆ ಭಗ್ನೋತ್ಸಾಹರುಂ ದೂರೋತ್ಪಾರಿತ 


ಅಭಿಮಾನಿಗಳುಂ ಆಗಿ: ಆದಿಪು, ೯. ೮೮ ವ) 

ಭಟ - ಸೈನಿಕ (ಕರಿಕುಳಮ೦ ಹರಿಚಯಮಂ ವರೂಥತತಿಯಂ 
ಭಟೌಘಮಂ: ತ್ರಿಷಷ್ಠಿಪು, ೧೯. ೫೧) 

ಭಟಕಟಾಹ - ಸೈನಿಕಕಮೂಹ (ಭಟಕಟಾಹಕ್ಕೆ 
ಸೂಸುತ್ತುರಿಯಂ ಕಲ್ಪಾಂತದುಗ್ರಾಂತಕನ 
ತಾಳ್ಗಿದಂ ರಾಜಪುತ್ರಂ: ಚಂದ್ರಪ್ರಪು, ೫. ೧೦೭) 

ಭಟಖಡ್ಗಮಂಡಲ - ಯೋಧರ ಕತ್ತಿಗಳ ಸಮೂಹ (ನೆಲಸುಗೆ 
ನಿನ್ನ ವಕ್ಷದೊಳೆ ನಿಶ್ಚಳ'ಮೀ ಭಟಖಡ್ಗಮಂಡಲೋತ್ಪನವನ 
ವಿಭ್ರಮ ಭ್ರಮರಿಯಪ್ಪ ಮನೋಹರಿ ರಾಜ್ಯಲಕ್ಷ್ಮಿ ಆದಿಷು, 
೧೪. ೧೩೦) 

ಭಟಸಂಫ - ಭಟಕಟಾಹ (ಭಟಸಂಘಕ್ಕೆ ಅದಟೆಂತುಟು ಅಂತುಟೆ 
ಮುಖಂಭೋಜಕ್ಕೆ ಮೂಗೆಂತುಟು ಅಂತುಟೆ .. . ದರ್ಶನಂ 
ಸಕಲಧರ್ಮಕ್ಕಂ: ಧರ್ಮಾಮೃ, ೧. ೬೮೦ 

ಭಟಾರ - [ಭಟ್ಟಾರ] ಗುರು (ಎನ್ನಂ ಜ್ಯೋತಿಷಮಂ 
ಕಲ್ಪಿಪ್ಪುದೆಂದೊಡೆ ಭಟಾರರೆಂದರ್‌: ವಡ್ಡಾರಾ, ಪು. ೫. ಸಾ. 
ಓಡಿ] 

ಭಟ್ಟ - ಪಂಡಿತ (ಅರಸಂಗೆ ತಂದೊಪ್ಪಿಸುವುದುಂ ಅರಸನಾ 
ಭಟ್ಟನ೦ ನೆಟ್ಟನೆ ಕಳ್ಳನೆಂದೆ ಬಗೆದೀ ದುಷ್ನಂಗೆ ತಕ್ಕುದಂ 
ಮಾಡಿಮೆನೆ: ಪಂಚತಂತ್ರ, ೩೨೬ ವ) 

ಭಟ್ಟಮಂಡಪ - ವಿದ್ದತ್ತಭೆ ಸೇರುವ ಜಾಗ, ಸಭಾಮಂದಿರ (ಆತನ 
ಬುದ್ಧಿಯಂ ಪರೀಕ್ಷಿಸಲ್ವೇಡಿ ಭಟ್ಟಿಮಂಡಪದೊಳ್‌ ಈ 
ಶ್ಲೋಕಮಂ ಬರೆದು ಪೋದಂ: ವಡ್ಡಾರಾ, ಪು. ೧೮೪, ಸಾ. 
೮) 

ಭಟ್ಟಾರ -  ಗೌರವಸೂಚಕ ವಿಶೇಷಣ (ಓಸರಿಗೆಯೊಳ್‌ 
ತೊಟ್ಟಿಲೊಳ್‌ ಇರ್ದ ಅವ್ಯಕ್ತ ಕಿಜುಗೂಸು ಬೋಳಹ 
ಬೋಳಹ ಭಟ್ಟಾರಾ ಎಂದತ್ತು: ವಡ್ಡಾರಾ, ಪು ೮೫, ಸಾ 
೧೨) 

ಭಟ್ಟಾರಕ - ಗುರು, ಗೌರವಸೂಚಕ ಪದ (ಎನಗೀವುದು ನಿನ್ನನೆ 
ಪೋಲ್ವ ಪುತ್ರನಂ ಎಂಬುದುಂ ತಥಾಸ್ತುವೆಂದು 


ಕಣ್ಣಿಂದೆ 
ಮಸಕಮಂ 


ತನ್ನಂಶಮನಾಕೆಯ ಗರ್ಭದೊಳವತರಿಸಿ ಯಮಭಟ್ಟಾರಕಂ 
ಅಂತರ್ಧಾನಕ್ಕೆ ಸಂದಂ : ಪಂಪಭಾ, ೧. ೧೧೯) 

ಭಟ್ಟಿಗೆಯ್‌ - ಭಟ್ಟಿಯಿಳಿಸು, ಬೇಯಿಸಿ ಕರಗಿಸಿ ಸೋಸು 
(ವಜಮೂಷೆಯೊಳಿಕ್ಕಿ ಭಟ್ಟಿಗೆಯ್ದಂತೂದಿ ಕರಗಿಪುದುಂ: 
ಶಾಂತೀಶ್ವಪು, ೯. ೧೧೦ ವ) 

ಭಟ್ಟಿಣಿ - ರಾಣಿ  (ನರನಾಥನ ಭಟ್ಟಿಣಿ ತತ್ತುರಾಣದೊಳು 
ಪುತ್ರರಿಲ್ಲದವರ್ಗೆ ಇಹಪರ ತಾವೆರಡಿಲ್ಲವೆಂಬವುದಂ ಉಜ್‌ 
ಕೇಳ್ದು: ತ್ರಿಷಷ್ಟಿಪು, ೧೭. ೬೯) 

ಭಟ್ಟಿನಿ - ಮಹಾರಾಣಿ (ಭಟ್ಟನಿಯರ್‌ 
ಪಟ್ಟಮಹಾದೇವಿ ಅಗ್ರಮಹಿಷಿಯೆನಿಕ್ಕುಂ: 
೧೧. ೪೯) 

ಭಟ್ಟಿತ್ತಿ -. ಓಂದು ದೇವತೆ  (ಪಸಾಯಮಿತ್ತ ಮಕುಟದ 
ಮುಕುಳಮನಾ ಕುಮಾರಿ ಮುಡಿಯಪೊಟ್ಟು ಭಟ್ಟತ್ರಿಗೆ 
ಪೊಡೆಮಟ್ಟು: ನೇಮಿನಾಹು, ೬. ೧೭ ವ) 

ಭಡಿತ- ಸಲಾಕಿ ಮುಂತಾದ್ದಕ್ಕೆ ಚುಚ್ಚಿ ಬೇಯಿಸಿದ ಮಾಂಸ 
(ಭಡಿತಂ ತಾಂ ಶೂಲ್ಯಂ ಸುಟ್ಟಡಗು: ಅಭಿಧಾವ, ೧. ೧೬. 
೧೪) 

ಭಣತಿ - ಮಾತು (ಎಂದು ನುಡಿದ ವಕ್ರಭಣಿತಿಗಳಾಶ್ಚರ್ಯಮಂ 
ಪುಟ್ಟಿಸೆ: ಜಗನ್ನಾವಿ, ೮. ೧೦೭ ವ) 

ಭಣಿತೆ - ಜನಜನಿತ (ನೀನೊಂದು ಭಣಿತೆಯ ಕಥೆಯಂ ಪೇಟ್ಟು 
ನಮ್ಮ ನಿರ್ವಾಹಮಂ ಕಿಡಿಸದೆ ಎನ್ನೆಂದುದಂ ಗೆಯ್‌: 
ಪಂಚತಂತ್ರ, ೨೪೦ ವ) 

ಭದ್ರ - ಉಪ್ಪರಿಗೆ (ಆಗಳ್‌ ದ್ರುಪದಂ ಪಚ್ಚೆಯ ನೆಲಗಟ್ಟಿನೊಳಂ .. 

ಇಂದ್ರನೀಲದ ಭದ್ರದೊಳಂ ಚಂದ್ರಕಾಂತದ 

ಚಂದ್ರಶಾಲೆಯೊಳಂ ಒಪ್ಪುವ ವಿವಾಹಗೇಹಮಂ೦ ಸಮೆಯಿಸಿ: 
ಪಂಪಭಾ, ೩. ೭೪ ವ); ಮಂಗಳಕರ (ಕರಿಯಿಂ 
ಭದ್ರಯುತ೦ ಸರೋಜದೆ ಗುಣಾಧಾರಂ ಕಳಾನಿಧಿ 
ಕುಮಾರಂ ಪುಟ್ಟುವಂ ನಿಶ್ಚಯಂ: ೪, ೨೯); ಶುಭಲಕ್ಷಣದ 
ಯುದ್ಧದ ಆನೆ (ಧುರದೆಡೆಯನಾಂತು ನಡೆವುದು ಧುರೀಣ 
ಧವರೇಯ ಧುರ್ಯ ನಾಮಂ ಭದಂ: ಅಭಿಧಾವ, ೧. ೧೫. 
೩) 

ಭದ್ರಜಾತಿ - ತುಂಬು ಲಕ್ಷಣಗಳ ಆನೆ (ಅಂತು ಜಾತಿಸ್ಕರನಾಗಿ 
ಭದಜಾತಿ ರೂಪಧರರ ಪಾದಪಯೋಜಾತಕ್ಕೆ: ಪಾರ್ಶ್ವನಾಪು, 
೪. ೧೪೮ ವ) 

ಭದ್ರದೇವ - ಮೊದಲನೆಯ ಅರಿಕೇಸರಿಯ ಇಬ್ಬರು ಮಕ್ಕಳಲ್ಲಿ 
ಒಬ್ಬ; ಮೊದಲನೆಯ ಭದದೇವ (ಅರಿಕೇಸರಿಗೆ ಆತ್ಮಜರ್‌ 
ಅರಿನೃಪಶಿರೋದಳನ ಪರಿಣತೋಗ್ರಾಸಿ ಭಯಂಕರರ್‌ ಆ 
ಇರ್ವರೊಳ್‌ ಆರ್‌ ದೊರೆಯೆನೆ ನರಸಿಂಹ ಭದದೇವರ್‌ 
ನೆಗಟ್ಟರ್‌: ಪಂಪಭಾ, ೧. ೨೨) 

ಭದ್ರಬಾಹು - [ಜೈನ] ಉತ್ತರಭಾರತದಿಂದ ಶ್ರವಣಬೆಳುಗೊಳಕ್ಕೆ 
ಚಂದಗುಪನ ಜೊತೆ ಬಂದನೆನ್ನಲಾದ ಮುನಿ (ಇಂತು 
ಪದಿನಾಖು೦. ಕಂಡ ಕನಸುಗಳ ಫಲಂಗಳಂ ಸಂಪ್ರತಿ 
ಚಂದ್ರಗುಪ್ತಂಗೆ ಭದ್ರಬಾಹುಭಟ್ಟಾರರ್‌ ಪೇಟ್ಟು: ವಡ್ಡಾರಾ, 
ಪು. ೮೭, ಸಾ. ೧೮) 

ಭದ್ರಮನ - ಸಾತ್ವಿಕ ಸ್ವಭಾವ (ಅಂಬೋಧನಿನಾದಂ ಭದ್ರಮನಂ 
ಮನೋಜವ ಚತುರಶೀತಿಲಕ್ಷಪ್ರಮಿತಂ: ಆದಿಷು, ೧೧. ೨೯) 

ಭದ್ರಮುಖ - [ಜೈನ] ಭರತ ಚಕ್ರವರ್ತಿಯ ಏಳು 
ಜೀವರತ್ನಗಳಲ್ಲೊಂದಾದ ತಕ್ಷಕರತ್ನದ ಹೆಸರು 


ನೃಪಸತಿಯರ್‌ 
ಅಭಿಧಾವ, ೧. 


೮೩೦ 


(ಮಹಾನದಾವಗಾಹನ ಸಮಯ ನೌ ದ್ರೋಣಿ 
ಸಂಕ್ರಮಾದಿವಿಧಾನ ಪ್ರಾಗ್ನಲ್ಫ್ಯನುಂ ಅನುಸ್ಮರಣಮಾತ್ರ 
ನಿಷ್ಟಾದಿತ ಸಪ್ತತಳಾದಿ ಪ್ರಾಸಾದಪ್ರಕರಣನುಮಪ್ಪ 


ಭದ್ರಮುಖನೆಂಬ ತಕ್ಷಕರತ್ನಮುಂ: ಆದಿಷು, ೧೧. ೩ ವ) 

ಭದ್ರಮುಸ್ತಕ - ಕೊನ್ನಾರು ಗೆಡ್ಡೆ (ಏಳುವಾಳುಕ ಸಂಜ್ಞಿಕಂ 
ಐಳೇಯಂ ಭದ್ರಮುಸ್ತೆ : ಅಭಿಧಾವ, ೧. ೮. ೨೪) 

ಭದ್ರಲಕ್ಷಣ - ಭದ್ರ ಎ೦ಬ ಜಾತಿಯ ಆನೆಯ ಲಕ್ಷಣಗಳು 
(ವರದಾನೋನ್ನತ ಭದ್ರಲಕ್ಷಣವದ೦ ಪದ್ಧಾನುಷಂಗಿತ್ವಮಾಗಿರೆ 
ಪೆಂಪಚ್ಚರಿಯಾದ ದೇವಗಣಮಂ೦  ರಕ್ಷಿಕ್ಕೆ ಭೂಚಕ್ರಮಂ: 
ಜಗನ್ನಾವಿ, ೧. ೫) 

ಭದ್ರಲಕ್ಷಣಲಕ್ಷಿತ - ಶುಭಲಕ್ಷಣಗಳಿ೦ದ ಕೂಡಿದವನು (ಅಂಬಾಲೆ 
ಮದ್ರೂಪಮಂ ಕಂಡು ಮೊಗಮಂ ಪಾಂಡುರಂ 
ಮಾಡಿದಳಪುುದಟಿಂದಾಕೆಗೆ ಪಾಂಡುರೋಗಸಂಗತನುಮನೇಕ 
ಭದ್ರಲಕ್ಷಣಲಕ್ಷಿತನುಂ ಅತ್ಯಂತಪ್ರತಾಪನುಮಾಗಿ 
ಪಾಂಡುರಾಜನೆಂಬ ಮಗನಕ್ಕುಂ: ಪಂಪಭಾ, ೧. ೮೫ ವ) 

ಭದಶಾಲ - [ಜೈನ] ಮೇರುಪರ್ವತದ ಮೇಲಿರುವ ನಾಲ್ಕು 
ವನಗಳಲ್ಲಿ ಒಂದು: ಉಳಿದ ಮೂರು: ನಂದನ, ಸೌಮನಸ, 
ಪಾಂಡುಕ (ಮ೦ದರಶೈಲಮ೦ ದಿವಿಜನಾಯಕನೆಯ್ತರೆ 
ಭದ್ರಶಾಲದಿ೦ .. .. ಗಿರಿರಾಜವಿಲಾಸ೦ ಅಟ್ಟೆಯಂ ತಂದುದು 
ಕಾಣ್ಠೆಯಂ ತನಗೆ ತರ್ಪವೊಲ್‌ ಅಂತದನಿಂದ್ರನೆಯ್ದಿದಂ: 
ಶಾಂತಿಪು, ೫. ೨) 

ಭದ್ರಶಾಳ - ಭದ್ರಶಾಲ (ಉನ್ಮತ್ತ ಅಳಿಕೀರಂಗಳ ಕಳರುತಿಯಂ 
ಪೋಲ್ಡಿನಂ ತನ್ನಿತಂಬಸ್ಥಳದೊಳ್‌ ತಾಳಿತ್ತು ಚಿತ್ರಾಂಬರ 
ವಿಳಸನಮಂ ಭದ್ರಶಾಳ೦ ವಿಶಾಳಂ: ಮಲ್ಲಿನಾಪು, ೧೨. ೫೯) 

ಭದ್ರಹಸ್ತಿ - ಭದ್ರಗಜ (ಎಂಬತ್ತುನಾಲ್ಕು ಲಕ್ಕೆ ಗಂಧಸಿಂದುರಂಗಳಪ್ಪ 
ಭದ್ರಹಸ್ತಿಗಳುಂ: ಆದಿಪು, ೧೫. ೩ ವ) 

ಭದ್ರಾಂಕುಶ - ಭದ್ರ ಜಾತಿಯ ಆನೆಗೆ ಅಂಕುಶಸ್ಟರೂಪ 
(ಮಾಂಕರಿಸದಣಿವು ಗುರು ವಚನಾಂಕುಶಮಂ ಪಾಟಿಯೆಡೆಗೆ 
ಹೊಣರ್ದರಿಬಲಮಂ ಕಿಂಕೊಳೆ ಮಾಟ್‌ಡೆಗಣಮೆ 
ನಿರಂಕುಶಮೆನಿಸಿದುದು ಮುನಿಸು ಭದ್ರಾಂಕುಶನಾ: ಪಂಪಭಾ, 
೧. ೩೨) 

ಭದ್ರಾಸನ - ಸಿಂಹಾಸನ (ಅನೇಕ ರತ್ನಖಚಿತ ಸಿಂಹಾಸನಮುಂ 
ಅದಜೆರ್ಕೆಲದೊಳಿರ್ದ ಭದ್ರಾಸನಂಗಳುಂ ವಿರಾಜಿಸುವುವು: 
ಕರ್ಣನೇಮಿ, ೮. ೧೩೨ ವ) 

ಭದಿಸು - ಕರ ಮಾಡು (ಭದಿಸು-ಮುಂಡನಕ್ರಿಯಾಯಾಂ: 
ಶಬ್ದಮದ, ಧಾ ೭೩೭) 

ಭಯ - ಅಂಜಿಕೆ (ಭಯಂ ಉತ್ತು ಎಲ್ಲ ದಿಂಡುಗಳ ವಸ್ತಂಗಳ೦ 
ಬೇಜ್‌ ಬೇಕ್‌ ಬಿಚ್ಚಿ ನೋಡುತ್ತಿರ್ಪನ್ನೆಗಂ: ತ್ರಿಷಪ್ಟಿಪು, ೯. 
ರ್ಜ ವ) 


ಭಯಂಕರಕರ - ಭಯ ಹುಟ್ಟಿಸುವಂತಹ ಬಾಹುಗಳುಳ್ಳವನು 
(ಅರಿಕೇಸರಿಗೆ ಆತ್ಮಜರ್‌ ಅರಿನೃಪಶಿರೋದಳನ 
ಪರಿಣತೋಗ್ರಾಸಿ ಭಯಂಕರರ್‌ ಆ ಇರ್ವರೊಳ್‌ ಆರ್‌ 


ದೊರೆಯೆನೆ ನರಸಿಂಹ ಭದ್ರದೇವರ್‌ ನೆಗಟ್ಡರ್‌: ಪಂಪಭಾ, 
2 ಬಟ 

ಭಯಂಕರತರ - ಹೆಚ್ಚು ಭಯಂಕರ 
ಭಯಂಕರತರಮಪ್ಪಿನಂ ಪಗೆವರೊಕ್ಕಲ್‌ 
ಒರ್ವರಿಲ್ಲದಂತಿರೆ: ಪಂಪಭಾ, ೯. ೫೭) 


(ಆಜಿಯೊಳ್‌ 
ಓವೆನೆನಲ್‌ 


ಭಯರಸ — ಹೆದರಿಕೆ 
ಕೌತುಕರಸದೊಳಾನಂದಂ ಪುಟ್ಟಿ 
ಭಕ್ತಿಯುಣ್ಣಿ ಗಿರಿಜಾಕ, ೫. ೪೨ ವ) 

ಭಯರಸಕ - ಭಯ, ಹೆದರಿಕೆ (ಕಸವರದ ಸವಿಯುಮಂ 
ಭಯರಸಕದ ಸವಿಯುಮಂ ಅದೆ೦ತು೦ ಆನಣೆಯದುದಂ 
ವಸುಮತಿಯಜಿವುದು: ಪಂಪಭಾ, ೧೨. ೧೮೦) 

ಭಯವಿಹ್ಟಳ - ಭಯದಿಂದ ತತ್ತರಿಸು (ಆತ್ಮಬಳಮನೀಕ್ಷಿಸಿ 
ಭಯವಿಹ್ಹಳಸಿ೦ಹಳಂ ಆ ಕೊಳುಗುಳದಿಳೆಯಂ ಬೆಂಗೊಟ್ಟು 
ಜಗುಳ್ಹ೦ ಅತಿಜವದಿಂದಂ: ರಾಜಶೇವಿ, ೬. ೧೧೦) 

ಭಯಾನಕ ದ ನವರಸಗಳಲ್ಲಿ ಒಂದು 
ಭಯಾನಕೋದ್ಯತ್ತುರಸಂ ಕರಂ ವಿಷಮಬಂಧದಿಂ 
ಊರ್ಜಿತೋಕ್ತಿಗಳಿನಕ್ಕತಿ ರೌದ್ರರಸ೦ ರಸಾವಹಂ: ಕವಿರಾಮಾ, 
೨. ೧೦೦) 


(ಪಾರ್ವತೀದೇವಿಗೆ 
ಭಯರಸದೊಳ್‌ 


(ಸತತಂ 


ಭರಂಗೆಯ್‌ - ಕಾರ್ಯಭಾರವನ್ನು ಹೊರು (ಧೃತರಾಷ್ಟ್ರಂ 
ಮಡಿದಾರ್ತನೇ ಹರಿ ಭರಂಗೆಯ್ದಾರ್ತನೇ ನೀಂ 


ಪೃಥಾಸುತರಂ ನೋಯಿಸಲಾಗದೆಂದು ನುಡಿದೇಮಾರ್ತೆಮೇ: 
ಪಂಪಭಾಃ ೧೦. ೧೦); ಉತ್ಸಾಹಪಡು (ಭರಂಗೆಯ್ದೊಡೆ 
ಉರ್ಕುಳ್ಳ ಸಾಮಂತನಿಕಾಯಂ ಯಂತ್ರಮುಕ್ತಾನಳ 
ಶರದೃಷದಾಸಾರವಿದ್ದಂಸಮಕ್ಕುಂ: ಆದಿಪು, ೧೩. ೫೮) 
ಆರ್ಭಟಿಸು (ಹರಿಯುಂ ತಾನುಂ ಭರಂಗೆಯ್ದು ತನ್ನ ಎಸಕಂ 
ಕಾಯದೆ ಅಧರ್ಮಯುದ್ದದೆ ನರಂ ಕೊಲಲ್ಲಿ ಕಂಡು 
ಇಂತುಪೇಕ್ಷಿಸಿ ನೀಮುಂ ನಡೆ ನೋಡುತ್ತಿರ್ದಿರಿ ಎನೆ 
ಮತ್ತಿನ್ನಾರಂ ನಂಬುವೆಂ: ಪಂಪಭಾ, ೧೧. ೮೩) 
ಭರಂಬಡು - ಚುರುಕಾಗಿ (ಒಂದು ದಿವಸಂ ಮಧ್ಯಾಹ್ನ 
ಸಮಯಮವಪ್ಪನ್ನೆಗಂ ಭರಂಬಟ್ಟು ಕೆಲಸಂಗೈದಲ್ಲಿಯ 
ಬಿನ್ನಣಿಗರು೦ ಕರ್ಮಕಾರರು೦ ತಮ್ಮ ತಮ್ಮ ಮನೆಗೆ ಉಣಲ್‌ 
ಹೋಪುದುಂ: ಪಂಚತಂತ್ರ, ೮೨ ವ) 
ಭರ - ಭಾರ, ಹೊಣೆ, ಆಳಿಕೆ (ಸಕಳಾವನೀತಳಭರಮಂ 
ಇನಸುತನಟೆಯೆ ಹರಿಗನಿಂದೆನಗೀಗಳ್‌ ದೊರೆಕೊಂಡುದು: 
ಪಂಪಭಾ, ೧೩. ೨) 
ಭರಣ - ರಕ್ಷಣೆ (ತೋಶೆತ್ತೆತ್ತೆಮಾದಂ ಹರಿಣಭರಣ 
ಚಾತುರ್ಯಮಂ ಚಾತುರಂಗಂ: ಚಂದ್ರಪ್ರಪು, ೧. ೩೦) 
ಭರತ - ಭರತಮುನಿಯಿಂದ ರಚಿತವಾದ ನಾಟ್ಯಶಾಸ್ತ್ರ 
(ಭರತಮನೋದುವ ಸಪ್ತಸ್ವರಮಂ ಗುಣಿಯಿಸುವ 
ಬೀಣೆವಾಜಿಪ ವಿದ್ಧಂಬರೆವ ಪರಚಕ್ರಮಿಕ್ಕುವ 
ಪರಿಹಾಸದೊಳಿರ್ಪ ಬಿನದಮವರ್ಗಳ ಬಿನದಂ: ಅಜಿತಪು, 
೩. ೮); ಒಬ್ಬ ಚಕ್ರವರ್ತಿ (ಭರತನ ವಂಶದೊಳ್‌ ನೆಗಟ್ಟ 
ಪಾಂಡುಗೆವುಟ್ಟಿಯುಂ: ಪಂಪಭಾ, ೩. ೧೧); ಶ್ರೀರಾಮನ 
ತಮ್ಮ (ಶುಭದಿನ ಮುಹೂರ್ತದೊಳ್‌ ಸುಮಿತ್ರೆ ಲಕ್ಷ್ಮಣನಂ 
ಕೈಕೆ ಭರತನಂ ಸುಪಭೆ ಶತ್ರುಘ್ನನಂ ಪಡೆವುದುಂ: ಪಂಪರಾ, 
೩. ೧೩೩ ವ); [ಜೈನ] ಆದಿತೀರ್ಥಂಕರನ ಹಿರಿಯ ಮಗ, 
ತ್ರಿಷಷ್ಠಿ ಶಲಾಕಾಪುರುಷರಲ್ಲಿ ಒಬ್ಬ (ಭರತ೦ ಮುನ್ನಾದಿ 
ತೀರ್ಥೇಶ್ವರನ ಚರಣಮಂ ತೀರ್ಥಭೂಪಾಲಂ 
ಪೂಜಿಸಿದಂ: ಅಜಿತಪು, ೮. ೨೫); ಒಂದು ಜನಪದ (ಆ 
ತಿರ್ಯಗ್ಲೋಕದ ನಟ್ಟನಡುವೆ. ಲವಣಜಲಧಿಪರಿವೃತಮಾಗಿ 
ಭರತ ಹೈಮವತ ಐರಾವತಂಗಳೆಂಬ ಏಟು೦ 
ಜನಪದಗಳುಂಟು: ಆದಿಪು, ೧. ೪೮ ವ) 


೮೩೧ 


ಭರತಕುಲ - ಪಾಂಡವ-ಕೌರವರ ರಾಜವಂಶ (ಭರತಕುಲೇಂದು 
ಕಲಂಕಂ ಭರತಾನ್ವಯ ರಾಜಭವನ ರಾಜಕಪೋತಂ 
ಕುರುಕೇತುವೆಲ್ಲಿದಂ: ಗದಾಯು, ೬. ೩೨) 

ಭರತಕುಲಗಗನದಿನಕರ - ಭರತವಂಶವೆಂಬ ಆಕಾಶಕ್ಕೆ 
ಸೂರ್ಯನಂತಿರುವವನು (ಭರತಕುಲಗಗನದಿನಕರಂ 
ಅರಾತಿಕುಳಕಮಳಹಿಮಕರ೦ ಶಿಶು ತೇಜೋವಿರಚನೆಯುಂ 
ಕಾಂತಿಯುಂ ಆವರಿಸಿರೆ ಗರ್ಭೋದಯಾದ್ರಿಯಿಂದ 
ಉದಯಿಸಿದಂ: ಪಂಪಭಾ, ೧. ೧೪೫) 

ಭರತಕುಲತಿಲಕ - ಭರತವಂಶದ ಶ್ರೇಷ್ಠ (ಅಂತು 
ಭರತಕುಲತಿಲಕರಪ್ಪ ಇರ್ವರ್‌ ಮಕ್ಕಳಂ ಪೆತ್ತು ಕೊಂತಿ 
ಸಂತಸದ ಅಂತಮನೆಯ್ಬಿರ್ಪುದುಂ: ಪಂಪಭಾ, ೧. ೧೨೮ 
ವ) 

ಭರತಕ್ಷೇತ್ರ ಎ... ಭರತವರ್ಷ (ಮನೋಹರಮುಮೆನಿಸಿದ 
ಭರತಕ್ಷೇತ್ರದ ಮಧ್ಯದೊಳ್‌ ಮಧ್ಯದೇಶಮುಂಟು: ಜಗನ್ನಾವಿ, 
೨.೧೫) 

ಭರತಾಗಮ — ನಾಟ್ಯವಿದೈ (ಭರತಾಗಮಲಕ್ಷಿಗೆ 
ನಿಜಕರಣಮಳಂಕರಣ೦ ಅಂಗಹಾರಂ ಹಾರಂ: ಚಂದ್ರಪ್ರಪು, 
೧೨. ೧೭೯) 

ಭರತಾನ್ಹಯ — ಭರತವಂಶ 
ಭರತನೆಂಬವನಾದಂ ಆತನಿಂ ಬಲಚೆಕ 
ಎಂಬುದಾದುದು: ಗದಾಯು, ೫. ೪೪ ವ) 

ಭರತೋರ್ವಿ - ಭರತಕ್ಷೇತ್ರ (ಅಯ್ದನೆಯಂ ತಜ್ಜಿನಚಕ್ರವರ್ತಿ 
ಜಿನನಾಥಂ ಷೋಡಶಂ ಧರ್ಮಚಕ್ರಯುಕ್ತಂ 
ಭರತೋರ್ವಿಗಿಂತು ಸಲೆ ನೋಂತಂ ಶಾಂತಿತೀರ್ಥೇಶ್ವರಂ: 
ಶಾಂತಿಪು, ೧. ೧೬) 

ಭರಭಾರ — ಪಾಲಿಸುವ ಜವಾಬ್ದಾರಿ (ತಂಗೆಎರ 
ಭರಭಾರಕ್ಕಮಡಸಿದ ಬಡತನಕ್ಕಂ ಎಡರ್ಗಂ ಅಳ್ಳದೆ ನೀಮ 
ಪೊತ್ತು ನಿತ್ತರಿಸುತ್ತುಮಿರೆ: ಶಾಂತಿಷು, ೪. ೬೬ ವ) 

ಭರವಶ - ಅತಿಯಾದ ವೇಗ (ಬೆಳ್ಳೆರಲೆಗೆ ಗಣಿಮೂಡಿದವೋಲ್‌ 
ಭರವಶದಿ೦ ಪೊಕ್ಕನೋಡಿ ಲಂಕಾಪುರಮಂ: ಪಂಪರಾ, ೯. 
೧೪೦) 

ಭರಿಕೆಯ್‌ ಎ ಸೊಂಡಿಲು 
ಮಹಾಗಜದಾನವನೋ: ಶಬರಶಂ, ೪. ೩) 

ಭರಿಕೆಯ್ವಿಲ -. ಆನೆಯ ಸೊಂಡಿಲ ಬಾಯಿ 
ಭರಿಕೆಯ್ದಿಲದೊಳ್‌: ಶಬರಶಂ, ೩. ೫೮) 

ಭರಿತ - ತುಂಬಿರುವ (ಭರಿತ ನವಯೌವನಶ್ರೀ ತರುಣಿಯ 
ಕೇಳಿವಿಶಾಳಶೈಳದ್ದಯದಂತಿರೆ .. ೬. ಎಸೆದತ್ತು ಕೋಮಳೆಯ 
ಕುಚಯುಗಳಂ: ಶಾಂತೀಶ್ವಷು, ೧೩. ೧೯೨) 

ಭರೋದ್ಧತ - [ಭರ--ಉದ್ಭತ] ಸಮ್ಮರ್ದದಿಂದ ಗರ್ವಿಷ್ಠವಾದ 
(ಸಾಳತಮಾಳಕಾನನಭರೋದ್ಧತ ಸಿಂಧುರಕಂಠ ಗರ್ಜನಾ 
ಆಭೀಳಮಂ ಅಂಬರೇಚರವಧೂಕರಪಲ್ಲವ 
ಸಂಚಳಲ್ಲತಾಂದೋಳಮಂ: ಪಂಪಭಾ, ೭. ೭೬) 

ಭರ್ಗ - ರುದ್ರ ಶಿವ (ಕದನಾಂಗಣಭರ್ಗ ಭವತ್‌ ಪ್ರಸಾದದಿಂ 
ಸ್ವಜನರೊಳೊಂದಿ ಮಿಕ್ಕ ವಿಭವೋನ್ಸತಿವೆತ್ತೆಂ: ಕರ್ಣನೇಮಿ, 
೫. ೧೧೧) 

ಭರ್ತಾರ - ಗಂಡ (ನಿನ್ನ ಭರ್ತಾರಂ ಬೇಂಟೆಯಾಡಿ ಪಲವುಂ 
ಲಾವುಗೆಯು೦ ಉಂಕೆ ಕೊರಸುಂ ಮೊದಲಾಗೊಡೆಯ 
ಪಕ್ಷಿಜಾತಿಗಳಂ ಬಲೆಯನೊಡ್ಡಿ ಪಿಡಿದು: ವಡ್ಡಾರಾ, ಪು 
೧೫೧, ಸಾ ೩) 


(ಸತ್ಯನೆಂಬವಂಗೆ 
ಭರತಾನ್ವಯಂ 


(ಭರಿಕೆಯ್ಯನಾನದ 


(ನೀಡಿದ 


ಭರ್ತಾರಿ - ಹೆಂಡತಿ (ಎನ್ನ ಭರ್ತಾರಿಯು ಮಾವಿನ ಪಣ್ಣನೇಕೆ 
ಬಯಸಿದಳಿನಿತಾನುಂ ವಸ್ತುನಿಕರಮಿರ್ದುಂ ತಿನಿಸಂ: 
ಧರ್ಮಾಮೃ, ೮. ೨೮) 

ಭರ್ತೃ - ಗಂಡ (ವಲ್ಲಭಂ ಭರ್ತೃ ಪತಿ ಪ್ರಿಯನೆನಿಪುದಣೆಗೆ: 
ಅಭಿಧಾವ, ೧. ೧೧. ೧೧); ಒಡೆಯ, ಯಜಮಾನ (ಪ್ರಭು 
ಪರಿವೃಢಂ ಈಶ೦ ಸ್ವಾಮಿ ಭರ್ತೃ ಪತಿ ನಾಥಂ ಅಧಿಪಂ 
ಈಶ್ವರಂ: ಅಭಿಧಾವ, ೨. ೧. ೯) 

ಭರ್ತೃಹರಿತ - ಗಂಡನಿಲ್ಲದ, ವಿಧವೆ (ಭರ್ತೃಹರಿತ ಸ್ತ್ರೀಯುಂ 
ಪರಿತ್ಯಕ್ತಸುಂದರಿಯುಂ ತೊಟ್ಟಿನ ಅಮೇಧ್ಯಭಾಜನದ ಸಾಮ್ಯಂ: 
ಸಮಯಪ, ೫. ೬೯) 

ಭರ್ತ್ಯಭೈಕ್ಸ - ಪತಿಭಿಕ್ಷೆ ಪುರುಷಭಿಕ್ಷೆ (ಅದಂ 
ಎನಗೆ ಭರ್ತೃಭೈಕ್ಷಮಂ ದೇವರ್‌ ಇಕ್ಕಲೆವೇಟ್ಕುಂ ಎಂಬುದುಂ: 
ಶಾಂತಿಪು, ೯. ೮೨ ವ) 

ಭರ್ಮ - ಚಿನ್ನ (ಸಾಹಿಯಾಣದ ಚೀನದ ಧವಳವಟ್ಟದ ಭರ್ಮದ 
ಜೊಂಗದ ದೇವಾಂಗದ ಸಕಳವಟ್ಟಗೆಗಳುಮಂ: ಆದಿಪು, ೪. 
೩೪ ವ) 

ಭರ್ಮಾಚಲ - ಚಿನ್ನದ ಬೆಟ್ಟ ಮೇರು (ತನ್ಮನುಚೋಳನ 
ಧರ್ಮದೇಟೆಯಂ ಭರ್ಮಾಚಲಕಾರ್ಮುಕಂ ಕಂಡು ಮೆಚ್ಚಿ 
.... ಪ್ರಸನ್ನಮಾಗೆ: ಉದ್ದಟಕಾ, ೧೨. ೮೬ ವ) 

ಭಲ್ಲ - ಅರ್ಧಚಂದ್ರಾಕಾರದ ಬಾಣ (ಕರಯುಗ್ಮದಿ೦ ಕಜ್‌ದ 
ಭಲ್ಲದ ಸೆಲ್ಲದ ಪಿಂಡಿವಾಳದ ಇಟ್ಟಿಯ ಸರಿಯಂ 
ಶರಾನಿಳವಿಫಾತದೆ ತೂಳ್ಳಿದನಾಗಳಚ್ಯುತಂ: ಆಚವರ್ಧ, ೮. 
೬೨); ಕರಡಿ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ಕುರ್ಕುರ 
ಕೀಟಕ ಭಲ್ಲನಿಕರ 'ನಿಷ್ಕುರನಿನದರ್‌: ಶಾಂತೀಶ್ವೆದು. ೯. ೧೦೬) 

ಭಲ್ಲಾತ - ಗೇರು ಮರ (ಭಲ್ಲಾತಂ ಅರುಷ್ಕರಂ: ಅಭಿಧಾವ, ೧. 
೮.೯) 

ಭಲ್ಲೂಕ - ಕರಡಿ (ವೃಕ ಭಲ್ಲೂಕ ಸುಗಂಡ ಚಂಡಹರಿಣಶ್ರೇಣೀ 
ರುರು ಉರು ಉಗ್ರ ಶಲ್ಕಕ ಸಾರಂಗ ಶಶಾವಳೀ ಶರಭ 
ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ ಸೃಗಾಳಜಾಳಂ 
ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ ವ್ಯಾಳ ಕರಾಳ 
ವಿಸುರತ್‌ ಅರಣ್ಯಾನೀ ಮಹೀದೇಶದೊಳ್‌: ಪಂಚತಂತ್ರ, 
೧೪೨) 

ಭವ - ಜೀವಿತಾವಧಿ (ಎನಿತೆನಿತು ಕಟೆದ ಭವಮಂ ನೆನದಪೆ 
ಎನಿತೆನಿತು ಭವದ ಬಂಧುಗಳಂ ನೀಂ ನೆನೆದಪೆ: ಆದಿಪು, 
೨; ೬೦); ಜನ್ಮ (ಕಳೆದ ಭವದೊಳ್‌ 
ವಿರಾಮಂಗಳೊಳೊದವಿದ ಮೋಹದಿಂ ವಿಚಾರಕ್ಕೆ ಪವಣ್ಗಳೆದ 
ಗುಣದಿಂ ಕರಂ ಪಳುಗಳಿದುದು ದಯೆ ತಮ್ಮನೊಳ್‌ 


ಜಗತ್ತಯಪತಿಯಾ: ಶಾಂತಿಪು, ೧೦. ೯೯); ಸಂಸಾರ 
(ಇಸ್ನೆಗಂ ಓರಂತೆ ತೊಟಲ್ಲೆಂ ಇಂ ತಿರಿಯಲಾಜ್‌ಂ 
DE ಆದಿಪು, ೯. ೬೦); ಶಿವ (ಭವಂ 


ಈಶಂ ಶಂಭು ರುದ್ರಂ ಪಶುಪತಿ ಗಿರಿಶಂ ಭರ್ಗಂ ಶೂಲಿ 
ಭವಾನೀಧವಂ: ಅಭಿಧಾವ, ೧. ೧. ೧೩) ಜೆ ೈನ] 
ತೀರ್ಥಂಕರ (ಭವನ ಸನುವ 
ನವಮಂಡನದಿಂದಮೊಪ್ಪೆ; ಶಾಂತಿಷು, ೧೦. ೬೦) 

ಭವಂಗಿಡಿಸು - ಹಿಕತೆಯನ್ನು ನಾಶಪಡಿಸು (ಭವಂ ತವೆ 
ಭವತ್ತದಾಂಬುರುಹಸೇವೆಗೆಯ್ದಾರುಮಂ ಭವಂಗಿಡಿಪೆ: 
ಆದಿಹು, ೧೩. ೮೭) 


ಕೇಳ 
೦ಎ 
ಗಗನಚರಿಯೊರ್ವಳ್‌ ಬಂದು ಅರಸಂಗೆಅಗಿ ಪೊಡೆವಟ್ಟು 


೮೩೨ 


ಭವಚತುಷ್ಟಯ - [ಜೈನ] ದೇವ, ಮನುಷ್ಯ, ತಿರ್ಯಕ್‌, ನರಕ 
ಎಂಬ ನಾಲ್ಕು ಬಗೆಯ ಹುಟ್ಟುಗಳು (ಕಷ್ಟತರಮಂ 
ಕಷಾಯಚತುಷ್ಟಯದೆಡೆಗಿಡಿಸಿ ದೇವ ಕಿಡಿಸಿಯೆ 
ಭವಚಾತುಷ್ಟಯಮಂ೦ ಇನ್ನನಂತ ಚತುಷ್ಪಯಮಂ೦ ಪೊರ್ದು 
ಪೊರ್ದದಿರು ಸಂಸ್ಕೃತಿಯಂ: ಅಜಿತಪು, ೬. ೭೩) 

ಭವತ್‌ - ನಿನ್ನ (ಭವತ್‌ ಊರುಯುಗಂಗಳ೦ ಆಜಿರಂಗದೊಳ್‌ 
ಗಿಜಿಬಿಜಿಮಾಡಲೆಂದು ಅವನ ಪೂಣ್ಣುದು ನಿಕ್ಕುವಂ 
ಆಗದಿರ್ಕುಮೇ: ಪಂಪಭಾ, ೯. ೫೨); ತಮ್ಮ (ಬಾದೇನ್‌ ಆ 
ಮದೀಯ ಕರ್ಮಫಳೋದಿತ ಸಂತಾಪರೂಪಪಾಪಕಳಾಪ 
ವಿಚ್ಛೇದನಕರಮಾಯ್ತು ಭವತ್‌ ಪಾದಪ್ರಕ್ಷಾಳನ ಉದಕದಿಂ 
ಮುನಿನಾಥಾ: ಪಂಪಭಾ, ೬. ೧೩) 

ಭವದೀಯ - ನಿನ್ನ (ಸಕಳೋರ್ವೀತಳಪೂಜ್ಯಮಪ್ಪ 
ಪ್ರಾಜ್ಯರಾಜ್ಯಕ್ಕೆ ಕಂಟಕನಾದಂ ಕ್ರಮದಿಂದೆ: 
೧೬೦) 

ಭವದೀಯಸ್ವ - ದಿನ್ನ ಆಸ್ತಿ (ವಿಶ್ವಜನಾಳಿಗೆ ಭವದೀಯಸ್ವಂ 
ಕರತಳಿತಗತಸ್ವಂ ಅನ್ಯಸ್ವಂ ಬ್ರಹ್ಮಸ್ಟಂ ರಾಜಸ್ವಂ ದೇವಸ್ವಂ 
ಕೀರ್ತಿಸ್ವ ದುರ್ಗ ವಿಶ್ವಾವನಿಯೊಳ್‌: ಪಂಚತಂತ್ರ, ೪೪೫) 

ಭವನ - ದೊಡ್ಡ ಮನೆ, ಇದರಲ್ಲಿ ಅನೇಕ ಬಗೆಗಳು (ಏಕಶಾಲ 
ದ್ವಿಶಾಲ ತ್ರಿಶಾಲ ಚತುಶ್ವಾಲ ಪಂಚತಳ ಮಹಾಮಾಟ ಕೂಟ 
ಸ್ವಸ್ತಿಕ ವಳಭಿಪದ್ಮ ಗುಲ್ಮೋತ್ಪಳ ನಂದ್ಯಾವರ್ತ 
ಶ್ರೀಭದ್ರಶಾಲಾದ್ಯನೇಕ ರಮ್ಯಭವನ೦ಗಳುಮಂ: ಹರಿವಂಶ, ೭. 
೧೫ ವ) 

ಭವನಕಳಹಂಸೆ ಎ ಮನೆಯಲ್ಲಿ ಸಾಕಿದ ರಾಜಹಂಸ 
(ಮೃಣಾಳಿಕೆಯಂ ಭವನಕಳಹಂಸೆಗೆ ಬಾಳಮೃಣಾಳ 
ನಾಳಂಗಳಂ ನೀಡಲುಂ: ಆದಿಪು, ೭. ೨೧ ವ) 

ಭವನವನಜ್ಯೋತಿಃಕಲ್ಬಾವಾಸ - [ಜೈನ] ಭವನವಾಸಿ, ವ್ಯಂತರ, 


ಭವದೀಯ 
ಪಂಚತಂತ್ರ, 


ಜ್ಯೋತಿಷ ಮತ್ತು ಕಲ್ಪವಾಸಿಗಳೆ೦ಬ ನಾಲ್ಕು ಪ್ರಕಾರದ 
ದೇವತೆಗಳ ನಿವಾಸಗಳು (ಭವನವನಜ್ಯೋತಿಃ 
ಕಲ್ದಾವಾಸದೊಳ್‌ ಕ್ರಮದೆ. ಶಂಖ ಭೇರಿ ಕಂಠೀರವ 


ಘಂಟಾಧ್ವನಿಗಳ್‌ ನೆಗಟ್ಟುವು: ಆದಿಪು, ೭, ೪೦) 

ಭವನಾಂಗ - (ಜೈ ೈನ] ಹತ್ತು ಬಗೆಯ ಕಲ್ಪವೃಕ್ಷಗಳಲ್ಲಿ ಒಂದು 
(ಭವನಾಂಗಂ ಕಲ್ಪಭುಜ೦ ಸಮೆದ ಬಹುವಿಧೋತ್ತುಂಗ 
ಹರ್ಮ್ಯಾವಳೀ ಗರ್ಭವಿಲಾಸಾವಾಸದೊಳ್‌: ಚಂದ್ರಪ್ರಷು, ೩. 
೩೮) 

ಭವನಾಮರ — ಭವನವಾಸಿಗ 
ವ್ಯಂತರನಿವಹಮುಂ ಆ 
ಕರ್ಣನೇಮಿ, ೮. ೧೦೯ ವ) 

ಭವನಿಬದ್ಧ - ಸಂಸಾರದ ಕಟ್ಟುಪಾಡು (ನಿನಗೆ ಪಥ್ಯಮಾವುದು 
ಅದಂ ಮಾಡು ಆಮೂಲಚೂಲ೦ ಎಮಗೆ ಭವನಿಬದ್ಧಂ 
ಅಟಲಿಸಿತೆಮ್ಮಂ: ಯಶೋಧಚ, ೧. ೬೫) 


(ಭವನಾಮರರುಂ 
ಜ್ಯೋತಿರಮರತತಿಯುಂ: 


ಭವಪದ್ಧತಿ - ಭವಾವಳಿ (ಕುಸುಮಿತ ಬಹಿರುಪವನ 
ಭೂಪಸರದೊಳಿರ್ದ ಅಮಿತಕೀರ್ತ್ಶಿಕೇವಳಿಯಂ ಬಂದಿಸಿ 
ಮತ್‌ ಭವಪದ್ಧತಿಯಂ ಬೆಸಗೊಳೆ ಬೆಸಸಿದನಘಾರಿ 


ದಿವ್ಯದ್ಧನಿಯಿಂ: ಶಾಂತಿಷು, ೬. ೮೫) 

ಭವಪರಿಣತಿ - ಬೇರೆ ಬೇರೆ ರೂಪಗಳಲ್ಲಿ ಹುಟ್ಟುವುದು 
(ದಯಿತಾಸಂಬಂಧಬಂಧಂ  ಭವಪರಿಣತಿ ತನ್ಮೂಲಮೀ 
ಬೇವಸಂ ನಿಶ್ಚಯಂ: ಶಾಂತಿಪು, ೯. ೧೪) 


ಭವಪರಿವರ್ತನ ದ ಭವಪರಿಣತಿ 
ಉತ್ಕೃಷ್ಟಾಯುಷ್ಯಮನೆಯ್ದೆ ನೆಬ್‌ಯಿಸುವ 
ಭವಪರಿವರ್ತನಮೆಂಬುದು: ಸುಕುಮಾಚ, ೬. ೬) 

ಭವಪಾಶ - ಸಂಸಾರಬಂಧನ (ಬಿಡಿಸಿ ವಧೂಜನಮಂ 
ಒಡ೦ಬಡಿಸಿ ಪಿತೃದ್ವಯಮಂ ಅಖಿಳವಿಷಯಸುಖಕ್ಕೋಗಡಿಸಿ 
ಭವಪಾಶಮಂ ಪಣೆಪಡಿಸಿ: ಪುಷ್ಪದಂಷು, ೧೩. ೭೫) 

ಭವಪ್ರತ್ಯಯಜ್ಞಾನ - [ಜೆ ಸೈನ] ಅವಧಿಜ್ಞಾನ, ಕಾಲದೇಶಗಳ 
ಎಲ್ಲೆಯನ್ನು ಮೀರಿ ಸಂಗತಿಗಳನ್ನು ಅರಿಯಬಲ್ಲ ಸಾ (ಆ 
ದೇವಂ ಭವಪ್ರತ್ಯಯಜ್ಞಾನಂ ತೊಟ್ಟನೆ 
ಪೂರ್ವಭವದೊಳ್ಳೊಟ್ಟೊಂದು ವೃತ್ತಾಂತಮಂ: ಆದಿಪು, ie 
೬೬) 

ಭವಬದ್ಧಕ್ರೋಧ - ಜನ್ಮಾಂತರದ ಕೋಪ (ಬೆಟ್ಟಿನೊಳೊಂದು 
ಬೆಟ್ಟು ಭವಬದ್ಧಕ್ರೋಧದಿಂ ಕಾಯ್ದು ತಾಗುವುದುಂ: 
ನೇಮಿನಾಪು, ೪. ೧೨೦) 

ಭವಭಯಹರಣ - ಸಂಸಾರದ ನ್ನ 
ನಾಶಮಾಡುವಂಥದು (ದುರಿತಘನತಿಮಿರದಶಶತಕಿರಣಂ 
ಅತಿಪ್ರೀತಿಕರಣಂ  ಅಖಿಳವಿನೇಯೋದ್ಧರಣಂ ಎಮಗಭವ 
ಭವಭಯಹರಣಂ ಭವದೀಯ ಸಮವಸರಣಂ ಶರಣಂ: 
ಆದಿಹು, ೧೪. ೩೮) 

ಭವರಿಷು - [ಜೈನ] ಅರ್ಹಂತ (ಇಂದ್ರ ಭವರಿಪುವಂ ಸ್ತುತಿಯಿಸಿ 
ಮುಕುಟವಿಘಟ್ಟಿತಪಾದನಾದನನುನಯದಿಂದಂ: ಪುಷ್ಪದಂಪು, 
೧೧. ೫೮ 

ಭವರೋಷ - ಜನ್ಮಾಂತರದ ಕೋಪ (ತನ್ನವಳೊಡಗೂಡಿರೆ 
ನಿಟ್ಟಿಸಿ ಭವರೋಷದಿಂ ಇಜೆದುದು ಅಷ್ಟವಂಕನ ಕಣ್ಣಂ: 
ಯಶೋಧಚ, ೩. ೪೦) 


(ಕಡೆಯೊಳ್‌ 
ನೆಅವಿ 


44 


ಕೋಟಲೆಯನು 


ಭವವಧು - ಪಾರ್ವತಿ (ಅವರ್ಗೆ ಸುತೆ ಕುಸುಮಮಾಳಿಕೆ 
ಭವವಧುಗಂ ದೇವರಾಜವಧುಗಂ ಮಿಗಿಲ್‌: ಕರ್ಣನೇಮಿ, ೯. 
೩೯) 

ಭವವಾರಾಶಿ - ಐಹಿಕತೆಯೆಂಬ ಸಮುದ್ರ (ಭವವಾರಾಶಿ 


ನಿಮಗ್ನರಂ ದಯೆ ದಮಂ ದಾನಂ ತಪಂ ಶೀಲಂ ಎಂಬಿವೆ 


ಮೆಯ್ಯಾಗಿರೆ ಸಂದ ಧರ್ಮಮೆ ವಲಂ ಪೊತ್ತೆತ್ತುಗುಂ: 
ಆದಿಪು, ೨. ೭) 
ಭವಸಂಸ್ಕಾರ ಎ ಜಾತಿಸ್ಕರಣೆ (ಚಾರಣಯುಗಳಕ್ಕೆ 


ವಿಧಿಪೂರ್ವಕಂ ಮಹಾದಾನಮನಿತ್ತುದಂ ಆಗಳಾಗಳೆ ಪುಟ್ಟಿದ 
ಭವಸಂಸ್ಕಾರದಿಂದ೦ ಸವಿಸ್ತರಮಜೆದು: ಆದಿಷು, ೯. ೧೩೧ 
ವ) 

ಭವಸ್ಮರಣೆ - ಹಿಂದಿನ ಜನ್ಮದ ನೆನಪು, ಜಾತಿಸ್ಕರಣೆ 
(ಮಜೆಯಂಚೆಯ .. .. ಕಂಡೆನಗೆ ತೋಜುತ್ತುಂ ಭವಸ್ಮರಣೆ 
ತೊಟ್ಟನೆ ಪಟ್ಟೆ: ಮಲ್ಲಿನಾಹು, ೪. ೧೬ ವ) 

ಭವಸ್ಮತಿ - ಭವಸ್ಮರಣೆ (ಭವಸ್ಮತಿ ಪುಟ್ಟಿತೊ ಮೇಣ್‌ 
ವರಪ್ರಸಾದೋನ್ನತಿಯಾದುದೋ: ಕಾದಂಬ, ೧. ೭೭) 

ಭವಾಂತರವ್ಯಾಮೋಹ - ಹಿಂದಿನ ಜನ್ಮದಿಂದ ಬಂದ ಮೋಹ 
(ಕಣ್ಣಣಿಯದೊಡ೦ ಕರುಳಜೆಯದೆ ಮತಜುಗಿಸದಿರ್ಪದೆ 
ಭವಾಂತರವ್ಯಾಮೋಹಂ: ಯಶೋಧಚ, ೩. ೪೪) 


ಭವಾಂಬುಧಿ - ಸಂಸಾರಸಮುದ್ರ (ಅಭಯರ್‌ ನಿರೋಗರುಂ 
ಶ್ರುತವಿಭವಸಮನ್ವಿತರುಮಪ್ಪರ್‌ ಎಂಬುದು ಪಿರಿದಲ್ತು 
ಭವಾಂಬುಧಿಯುಮನೀಸುವರ್‌ ಅಭಯೌಷಧಶಾಸ್ತದಾನ 


ಫಳವಿಳಸನದಿಂ: ಆದಿಷು, ೧೦. ೧೧) 


೮೩೩ 


ಭವಾದ್ರಿ - ಶಿವನ ಬೆಟ್ಟ ಕೈಲಾಸ (ಭವಾದ್ರಿಯಂ ಏಣದೆ ನಾಡೆ 
ನೋಡಿ ಕೊಳೆ ಮಾಯವಾಗದೆ: ಕಾದಂಬ, ೪. ೬೦) 

ಭವಾನೀಧವ - ಶಿವ (ಭವಂ ಈಶಂ ಶಂಭು ರುದ್ರಂ ಪಶುಪತಿ 
ಗಿರಿಶಂ ಭರ್ಗಂ೦ ಶೂಲಿ ಭವಾನೀಧವಂ: ಅಭಿಧಾವ, ೧. ೧. 


೧೩) 
ಭವಾಮಯ — [ಭವ--ಆಮಯ] ಭವರೋಗ 
(ಭದ್ರಮಯಮೂರ್ತಿ ಭವಾಮಯಮೂರ್ತಿ ಭಾಸ್ಕರರುಚಿ 


ಮೂರ್ತಿ ಭಕ್ತಹಿತಮೂರ್ತಿ: ಶಬರಶಂ, ೫. ೨೨) 

ಭವಾವಳಿ - ಹುಟ್ಟುಸಾವುಗಳ ಪರಂಪರೆ (ಹಸ್ತಿಯ ತನ್ನ ಮುನ್ನಿನ 
ಭವಾವಳಿಯೆಲ್ಲಮನೆಯ್ದೆ ಪೇಟ ಪಂಪರಾ, ೧೫. ೫೩) 

ಭವಾಳಿ - ಭವಾವಳಿ (ಅಂತು ಭವಾಳಿಯನೋಳಿಯೆ 
ಪೂರ್ವಾಪರಪರಾಮರ್ಶನಂಗೆಯ್ದು: ಶಾಂತಿಷು, ೫. ೭ ವ) 

ಭವಿತವ್ಯ - ಮುಂದೆ ನಡೆಯುವುದು (ಎನ್ನ ಭಾಗ್ಯಕ್ಕಂ 
ಭವಿತವ್ಯಕ್ಕಂ ಅನುಸಾರಿಗಳೆ ಸಹಾಯರಾದರಿವರ ಮೇಲೆ 
ದೋಷಮಿಲ್ಲೆಂದು ಮತ್ತವರ್ಗಿಂತೆಂದಂ: ಪಂಚತಂತ್ರ, ೨೦೯ 
ವ) 

ಭವಿಷ್ಯತ್‌ -. ಮುಂದೆ. ಸಂಭವಿಸುವ (ಅಂತು ಭವಿಷ್ಯತ್‌ 
ದ್ವಿಜನ್ಮವರ್ಣಕೆ ಅಧ್ಯಯನಧ್ಯಾಪನ ದಾನಪ್ರತಿಗಹ ಯಜನ 
ಯಾಜನ ಶಿಷ್ಠವೃತ್ತಿಯುಮಂ .. .. ನಿಜೆಸಿ: ಆದಿಪು, ೮. ೭೩ 
ವ) 

ಭವ್ಯ - ಕ್ಷೇಮ (ತಂಗಿ ಪೇಟ್‌ ಭವ್ಯವೆ ನಿನಗೆ: ಕಾದಂಬ, ೬. 
೭೪); [ಜೈ ನ] ಮೋಕ್ಷಕ್ಕೆ ಅರ್ಹನಾದ ಜೀವ 
(ಆತನಭವ್ಯನಲ್ಲಂ, ಭವ್ಯನೇ, ಭವ್ಯನಾಗಿಯು೦ ಆಸನ್ನಭವ್ಯಂ: 
ಆದಿಪು, ೨. ೩೫ ವ) 

ಭವ್ಯಚಿಂತಾಮಣಿ - ಭವ್ಯರ ಆಸೆಗಳನ್ನು ನೆರವೇರಿಸುವವನು 
(ಗುಣಮೆಂಟುಂ ಬಂದು ತನ್ನೊಳ್‌ ಪೆಣೆದಿರೆ 
ಭವ್ಯಚಿಂತಾಮಣಿಯುಂ ತಾನಾಗಿ: ಆದಿಷು, ೧. ೪) 

ಭವ್ಯತೆ - [ಜೈನ] ಮೋಕ್ಷ ಪಡೆಯುವ ಅರ್ಹತೆ (ಅಮರೆಂದ್ರನುಂ 
ಶಚಿಯು೦. ಈ ಮರಣಂ ನಮಗಾದೊಡಲ್ತೆ ಭವ್ಯತೆ 
ಬಳೆದಿರ್ಕುಮೆ೦ದು ಬಯಸುತ್ತಿರೆ: ಶಾಂತಿಷು, ೭. ೪೦) 

ಭವ್ಯಪ ಪದ್ಮಾಕರಬೋಧಾದಾಯಿ - ಭವ್ಯರೆಂಬ ತಾವರೆ ಕೊಳಕ್ಕೆ 
ಜ್ಞಾನ ನೀಡುವವನು (ನಾಭಿರಾಜಾಂಗನೆ ವಿಶದಯಶೋ 
ಭಾಗಿಯಂ ಭವ್ಯಪದ್ಮಾಕರ ಬೋಧಾದಾಯಿಯಂ 
ತಿಗ್ಗಕರನುದಯದೊಳ್‌ ಪುತ್ರನ೦ ಪೆತ್ತಳಾಗಳ್‌: ಆದಿಪು, ೭. 
೩೬) 

ಭವ್ಯಪ್ರಕರ — ಭವ್ಯಜನಸಮೂಹ (ಅಕಳಂಕಚ೦ದ್ರ 
ವಾಕ್‌ಚಂದಿಕೆಯಿಂ ಧವಳಿಸೆ ದಿಗಂಬರಶ್ರೀ ಭವ್ಯಪ್ರಕರ 
ಚಕೋರಂ ನಲಿದುದು ಮುಕುಳಿತವಾಯ್ತು 
ಅನ್ಯವಾದಿವದನಾಂಭೋಜಂ: ಮಲ್ಲಿನಾಷು, ೧. ೧೬) 

ಭವ್ಯಪ್ರಬೋಧಬೋಧಿ - [ಜೈನ] ಜಬೋಧಿದುರ್ಲಭ ಎಂಬ 
ದ್ವಾದಶಾನುಪ್ರೇಕ್ಷೆಗಳಲ್ಲಿ ಒಂದು (ಅಭಿವಿನುತಧರ್ಮರತಿಯು 
ದುರ್ಲಭಂ ಅದು ಭವ್ಯಪ್ರಬೋಧಬೋಧಿಯೆನಿಕ್ಕುಂ: 
ಸುಕುಮಾಚ, ೧೨. ೩೭), ನೋಡಿ, “ದ್ವಾದಶಾನುಪ್ರೇಕ್ಷೆ' 

ಭವ್ಯಾವಳಿ - [ಜೈನಮತದಲ್ಲಿ] ನಂಬಿಕೆಯುಳ್ಳ ಭಾವುಕರು 
(ತಿದಶಸ್ತುತ್ಯಮಿದು ಆದಿದೇವಚರಿತ೦ ಕರ್ಣಾಮೃತಸ್ಯಂದಿಯಕ್ಕೆ 
ಭವ್ಯಾವಳಿಗೆಂದು ಪೇಟಿಸೆ ಬುಧರ್‌: ಆದಿಪು, ೧೬. ೭೯) 


ಭವ್ಯೇತರ - ನೀಚ, ಕೆಟ್ಟವನು (ಗುರುಗಳ ವಚನಂ 
ಭವ್ಯೇತರನಪ್ಪನ ಕಿವಿಯೊಳ್‌ ಪುಗೆ ಪಿರಿದೆನಿಸುವ 
ಕರ್ಣಶೂಲೆಯಂ ಪುಟ್ಟಿಸುಗುಂ: ಕಾದಂಬ, ೩. ೭೪) 

ಭವ್ಯೋತ್ಸವ - [ಜೈನ] ಮೋಕ್ಸಾಪೇಕ್ಷಿಗಳ ಸಂತೋಷ (ಶ್ರೀಯಂ 
ತಳೆದಂ ತ್ರಿಜಗಜ್ಞ್ಯಾಯಂ ಸ ಭವ್ಯೋತ್ಸವಮದಾಯಿನಿಯಂ 
ಜೈನಜನಮನೋಹರಚರಿತಂ: ಚಂದ್ರಪ್ರನು, ೧೬. ೧) 

ಭಷಕ - ನಾಯಿ (ರಾತ್ರಿಜಾಗರಕ ಭಷಕ ಕೌಲೇಯಕ 
ಕುಕ್ಕುರನಾಮಂ ಶ್ವಾನಂ ಶುನಿ: ಅಭಿಧಾವ, ೧. ೧೫. ೧೦) 


ಭಸಿತ - ಬೂದಿ, ವಿಭೂತಿ (ಮುಳಿಸು ಲಲಾಟನೇತ್ರಶಿಖಿ ಮೆಚ್ಚೆ 


ವಿನೂತ ರಸಪ್ರಸಾದ೦ ಉಜ್ಜಳಜಸ೦ ಅಗಸಂಗತ ಲಸತ್‌ 
ಭಸಿತಂ ಪ್ರಭುಶಕ್ತಿ ಶಕ್ತಿ ನಿರ್ಮಳಮಣಿಭೂಷಣ೦ 
ಫಣೆಭೂಷಣ೦ ಆಗೆ ನೆಗಟೌಯಂ ಪುದುಂಗೊಳಿಸಿದಂ 
ಈಶ್ವರಂ ನೆಗಬ್ಬ ಉದಾರಮಹೇಶ್ವ್ಚರಂ ಈಗೆ ಭೋಗಮಂ: 
ಪಂಪಭಾ, ೧. ೨) 


ಭಸಿತಪುಂಡ್ರಕ - ಹಣೆಯ ಮೇಲಿನ ಮೂರೆಳೆ ವಿಭೂತಿ ಪಟ್ಟಿ 


(ಎಸೆದತ್ತು ನಾಡೆಯು೦ ಪೆಜ್‌ನೊಸಲೊಳ್‌ ಭಸಿತಪುಂಡ್ರಕಂ 
ಮುನಿವರನಾ: ಕಾದಂಬ, ೧. ೧೭೨) 
ಭಸಿಕೆ - ತಿದಿ (ಆ ಭಾನುಬಿಂಬಮಂ ಲೀಲಾ ಭಸ್ತಿಕೆಯಂದು 
5 


ಪೊಯ್ದವೊಲ್‌ .. ೬. ಎಸೆದತ್ತು .. . ಕುವಲಯಾಪೀಡೇಭಂ: 
ಜಗನ್ನಾವಿ, ೬. ೪೯) 
ಭಸ್ಮರಜ - ವಿಭೂತಿಯ ಪುಡಿ (ಸರಿಗೆಯೊಳ್‌ ಸಮೆದ 


ಅಕ್ಷಮಾಲಿಕೆ ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ 
ತ್ರಿಪುಂಡ್ರಕಂ ಒಪ್ಪೆ 'ಏಿಂಗಜಟಾಳಿ ತಾವರೆಯ "ಸೂತ್ರದೊಳಾದ 
ಜನ್ನವಿರಂ ದುಕೂಲದ ಕೋವಣ೦ ಕರಂ ಒಡಂಬಡೆ 
ನೋಟಕರ್ಕಳಂ ಆ ತಪಸ್ವಿ ಮರುಳ್ಳಿದಂ: ಪಂಪಭಾ, ೬. ೮) 

ಭಸ್ಮಾಂತರಿತದೇಹ - ಬೂದಿಯಾದ ದೇಹ (ಬೆಂದ ಬೀಜಂ 
ಪುಟ್ಟದಂತೆ ಭಸ್ಮಾಂತರಿತದೇಹ೦ ನಿಶ್ಚಯಂ ಪುಟ್ಟುವುದಿಲ್ಲ: 
ಪಂಚತಂತ್ರ, ೧೧೭ ವ) 

ಭಸ್ಮೋದ್ಧೂಳಿತ - ([ಭಸ್ಮ-ಉದ್ಧೂಳಿತ] ಬೂದಿ [ವಿಭೂತಿ] 
ಬಳಿದುಕೊ೦ಡ (ಆಷಾಭೂತಿಯಂ ಮಾತ್ರಾಭಾಂಡಕ್ಕೆ ಕಾಪಿರಿಸಿ 
ಪಾದಪ್ರಕ್ಷಾಳನಂಗೆಯ್ದು ಭಸ್ಯೋದ್ಧೂಳಿತಗಾತ್ರನಾಗಿ 
ದೇವತಾಸಮಾರಾಧನೆಗೆ ಕುಳ್ಳಿರ್ದು: ಪಂಚತಂತ್ರ. ೧೨೫ ವ) 


- ಕಾಂತಿ (ಸುಲಿಪಲ್‌ ಮಿಂಚಿನ ಗೊಂಚಲುಟ್ಟ ದುಗುಲಂ 
ಗಂಗಾನದೀಫೇನಂ ಉಜ್ಜಲಮುಕ್ತಾಭರಣಂ ತರತ್ತರಳ 
ತಾರೋದಾರ ಭಾ ಭಾರ೦ .. .. ಕಣ್ಣೊಪ್ಪಿತಾ ಕಾಂತೆಯಾ: 
ಪಂಪಭಾ, ೧. ೧೩೭) 
ಭಾಂಕಾರ - ಗದ್ದಲ ಪ್ರಯಾಣಭೇರೀಭಾಂಕಾರಮೆಂಬ 

ಹೂಂಕಾರದೊಳೆ ಪುಬಹಿರ್ವಣದ 
ಮರಿಸರಪ್ರದೇಶದೊಳ್‌: ಅನಂತಪು, ೧೩. ೭೩ ವ) 
ಭಾಂಡ - ಪಾತ್ರೆ (ವಸ್ತ್ರ ೦ ಮನೆಮುಟ್ಟು ಭಾಂಡಮೆಂಬಿವನಿನಿತಣೆಂ 


ಭಾ 


(ಆ 


ಅಗ್ಗಳಮನಾಳೆನೆಂಬಂ ಜೈನಂ: ಸಮಯಪ , ೫. ೮೪) 
ಭಾಂಡಸ ಸಂಕರ - ಪಾತ್ರೆಗಳನ್ನು ಮೈಲಿಗೆಗೊಳಿಸುವುದು 
(ಗಂಡುನೆರೆದುಕೊಂಡು ತುಡುಗುಣಿಯಾಗಿ 


ಭಾಂಡಸಂಕರಗೆಯ್ಯುತ್ತಿರ್ಷದುಂ ಆ 
ಪುಯ್ಕಲಿಡೆ: ಪಂಚತಂತ್ರ, ೩೬೬ ವ) 
ಭಾಂಡೀರ - ಆಲದ ಜಾತಿಯ ಮರ (ಆ ಭಾಂಡೀರಮೆಂಬ 

ಮಹಾವಟವಿಟಪಿಯೊಳ್‌: ಜಗನ್ನಾವಿ, ೪. ೪೬ ವ) 


ಹಯಷಿಸೀಯರ್‌ 
ಮೆ 


೮೩೪ 


ಭಾಗಧೇಯ - ಅದೃಷ್ಟ ಭಾಗ್ಯ (ಅಗಣಿತ ಭಾಗಧೇಯಕೃತ 
ಮೂಲಗುಣಂ೦ಗಳ೦ ಅಂದಣುಬ್ರತಾದಿಗಳ೦ ಅನಾಕುಲಂ 
ಬೆಸಸಿದಂ ಮುನಿಪುಂಗವಂ: ಸುಕುಮಾಚ, ೫. ೪೬); 


ಹಕ್ಕುದಾರ, ದಾಯಾದಿ (ಎನಲ್‌ ವಿಶಾಖಭೂತಿಭೂವಲ್ಲಭಂ 
ಆ ಭಾಗದೇಯನನಿಂತೆಂದಂ: ವರ್ಧಮಾಪು, ೨. ೩೮ ವ) 

ಭಾಗಸ - ಹಣ (ಎನಗೆ ನೆ್‌ಯೆ ತುಡುಗೆಯಂ ಮಾಡಿಸಲ್‌ 
ಭಾಗಸಮುಳ್ಳೊಡೆ ನಿನಗಾಂ ಪೆಂಡತಿಯೆನಾಗಿ 
ನಿನ್ನೊಡವರ್ಪೆಂ: ವಡ್ಡಾರಾ, ಪು ೧೭, ಸಾ ೧೯) 

ಭಾಗಿನೇಯ - ಭಗಿನಿ [ಅಕ್ಕ ಅಥವಾ ತಂಗಿ]ಯ ಮಗ, 
ಸೋದರಳಿಯ (ನಿನ್ನ ನಲ್ಲನೆ ಗಡಂ ಮತ್‌ ಭಾಗಿನೇಯಂ 
ಮಹೋತ್ಸವದಿಂ ಬಂದಪಂ: ಆದಿಪು, ೩. ೮೪) 

ಭಾಗೆ - ಭಾಗ, ಪಾಲು (ಕಳ್ಳು ತಂದೊಡಮೆಯಂ ಮುಂದಿಟ್ಟು 
ನಿಗಪ್ಪ ಭಾಗೆಯಂ ಕೊಳ್ಳೆನೆ: ಚಾವುಂಪು, ಪು. ೪೧೫. ಸಾ. 
೩೦) 

ಭಾಜನ ದ ಪಾತ್ರೆ 
ಭಾಜನಮಿದಪ್ಪುವೆಂಬಂತೆ 
ಬಹುಭಾಜನ೦ಗಳ೦ ಭಾಜನಾಂಗತರು ಕುಡುತರ್ಕುಂ: 
ಆದಿಹು, ೫. ೩೮) ಪಾತ್ರ (ದೇವರೆ ಭಾಜನಂ ವಿದಿತ 
ರತ್ನಚಯಕ್ಕೆ: ಕಾದಂಸಂ, ೧. ೨೦) 

ಭಾಜನಾಂಗತರು — [ಜೆ ಕೈನ] ಒಂದು ಕಲ್ಪವೃಕ್ಷ 
(ಕನತ್ಯನಕಮಣಿಖಚಿತ ಬ ಟ್‌ ಭಾಜನಾಂಗತರು 
ಕುಡುತರ್ಕುಂ: ಆದಿಪು, ೫. ೩೮) ಅಮೂಲ್ಯವಾದ 
ಪಾತ್ರೆಗಳನ್ನು ಕೊಡುವಥೆದ್ದು, ನೋಡಿ, "ಅಂಗಕಲ್ಲಕುಜ' 

ಭಾದ್ರಪದ ದ ಚಾಂದ್ರಮಾನದ ಆರನೆಯ 
(ಸ್ಥಿರಭಾದ್ರಪದಸಿತಾಷ್ಟಮಿಗಿರದೊಪ್ಪಿರೆ 
ಜಿನಪತಿ ಪರಮಶ್ರೀಮುಕ್ತಿಲಕ್ಷಮಿಯಂ 
ಪುಷ್ಪದಂಪು, ೧೪. ೫೩) 

ಭಾನಾಬಿ - ತೇಜೋಕೇ೦ದ್ರ (ಊನಮ್ಮಾಡುಗು೦ ಜನು ಬಾಟ”ಯ 
ಕಂಭ೦ಗಳನೆಂದೊಡೆ ಏವೊಗಟ್ಟ್‌ನೋ ಭಾನಾಭಿಯಂ 
ನಾಭಿಯಂ:: ಪಂಪರಾ, ೧. ೯೫) 

ಭಾನು - ಸೂರ್ಯ (ಭವಂ ಭವನ ಗೋತ್ರದಿಂದ ಅಜಂ 
ಅಜಾಂಡದಿಂ ಭಾನು ಭಾನುವೀಧಿಯಿಂ ಇಳಾತಳಂ 
ತಳದಿನೆಯ್ದೆ ಕಿಟೌಬ್ಬು: ಪಂಪಭಾ, ೧೧. ೧೩೩) 

ಭಾನುಜೆ - ಯಮುನೆ (ಸಿಂಧುರಾಗಬಂಧುರೆ ಧೃತತುಂಗಭದ್ರೆ 
ಜಿತಭಾನುಜೆ ಕವೇರಕನ್ಯೆ  ಕೆಳೆಗೊಂಡಳನೇಕ 
ನದೀವಿಳಾಸಮಂ: ರಾಜಶೇವಿ, ೨. ೭) 

ಭಾನುತನೂಜ - ಸೂರ್ಯನ ಮಗ, ಕರ್ಣ (ನೀನುಳ್ಳೊಡುಂಟು 
ಬೆಳ್ಗೊಡೆ ನೀನಿಲ್ಲದಿವೆಲ್ಲವೊಳವೆ ಭಾನುತನೂಜಾ: ಶಬ್ದಮದ, 
೧೩೭ ಪ್ರ ಪ್ರ ೧) 
ಭಾನುಬಿಂಬ - ಸೂರ್ಯಮಂಡಲ (ಉದ್ಗತಭಾನುಬಿಂಬಂ .. .. 
ನಿಜಮುಖದೊಳ್‌ ಪುಗುವ ಮತಂಗಜಪತಿವೆರಸಿಂತು ಕನಸು 
ಪದಿನಾಜಳುಮನಂಬುಜವದನೆ ಕಂಡಳ್‌: ಪುಷ್ಟದಂಹು, ೯. 
೯೯ಏ) 

ಭಾನುಮತಿ - ದುರ್ಯೋಧನನ ಹೆಂಡತಿ (ನೆತ್ತಮನಾಡಿ 
ಭನುಮತಿ ಸೋಲ್ತೊಡೆ ಸೋಲಮನೀವುದೆಂದು ಕಾಡುತ್ತಿರೆ: 
ಪಂಪಭಾ, ೯. ೬೯) 


(ಅನತಿಶಯಮುಖಭಾಜನಜನಕ್ಕೆ 
ಕನತ್ಶನಕಮಣಿಖಚಿತ 


ತಿಂಗಳು 
ಪುಷ್ಪದಂತ 
ಕೆಯ್ಕೊಂಡಂ: 


ಭಾನುರಿಪು - ರಾಹು (ಭಾನುರಿಪು ಸಿಂಹಿಕಪ್ರಿಯಸೂನು ತಮಂ 
ರಾಹು ಗಗನಚರಭುಜಗ೦ ಸ್ಪರ್ಭಾನು ವಿಧುಂತುದಂ 
ಅಂತದು ತಾನಕ್ಕುಂ: ಅಭಿಧಾವ, ೧. ೧. ೭೫) 

ಭಾನುವಳಯ ದ ಸೂರ್ಯಮಂಡಲ (ಕರಂಗಳಡಂಗಿ 
ಕಿಲುಂಬುಗೊಂಡ ಕನ್ನಡಿಗೆಣೆಯಾಯ್ತು ಭಾನುವಳಯಂ 
ದಿವಿಜಾಪಗೆ ನೋಡೆ ನೋಡೆ ಕರ್ಪಡರ್ದೆಣೆಯಾದುದು ಆ 
ಯಮುನೆಗೆ ಅಗ್ಗದ ಯಾಗದ ಧೂಮದ ಏಟ್ಲ್‌ಯೊಳ್‌: 
ಪಂಪಭಾ, ೬. ೩೬) 

ಭಾನುವೀಧಿ - ಸೂರ್ಯನ ಮಾರ್ಗ, ಆಕಾಶ (ಭವಂ ಭವನ 
ಗೋತ್ರದಿಂದ ಅಜಂ ಅಜಾಂಡದಿ೦ ಭಾನು ಭಾನುವೀಧಿಯಿಂ 
ಇಳಾತಳಂ ತಳದಿನೆಯ್ದೆ ಕಿಲೌಬ್ಬು: ಪಂಪಭಾ, ೧೧. ೧೩೩) 

ಭಾ ಭಾರ - ಕಾಂತಿಪ್ರಸರ (ಉಜ್ಜಲಮುಕ್ತಾಭರಣಂ ತರತ್ತರಳ 
ತಾರೋದಾರ ಭಾ ಭಾರಂ .. .. ಕಣ್ಣೊಪ್ಪಿತಾ ಕಾಂತೆಯಾ: 
ಪಂಪಭಾ, ೧. ೧೩೭) 

ಭಾಮಂಡಲ - ಕಾಂತಿಯ ಬಳಸು (ಮತ್ತ ಮಾತಂಗ ಪದನಖ 
ಖರ್ವಿತ ಉರ್ವೀತಳಮುಂ ಪ್ರಚಂಡ ಮಾರ್ತಂಡ ಮರೀಚಿ 
ತೀವ್ರ ಜ್ಹಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 
೧೩. ೫೧); [ಜೈನ] ಪ್ರಭಾವಲಯ, ಅರ್ಹಂತನಿಗಿರುವ 
ಎಂಟು ಪ್ರಾತಿಹಾರ್ಯಗಳಲ್ಲಿ ಒಂದು (ಇರೆ 
ಭಾಮಂಡಲದೀಪ್ತಿಯ ಪರೆಪುಂ ಛತ್ರತ್ರಯಪ್ರಭಾಪರಿಕರಮುಂ: 
ಆದಿಹು, ೧೦. ೪೦) 

ಭಾಮಾ - ಹೆಣ್ಣು (ಚೋಳಧರಾಭಾಮಾಧಿಪತಿ ಮನೀಜ್ಞ 
ಶ್ರೀಮಹಿತಂ ಪೃಥುಳಭಾಗ್ಯಮಂ ಪದೆದಿತ್ತಂ: ರಾಜಶೇವಿ, ೩. 
೨೫) 


ಭಾಮಿನೀವೇದ - [ಜೈನ] ಸ್ತೀವೇದ, ಮೂರು ಬಗೆಯ 
ವೇದಗಳಲ್ಲಿನ ಒಂದು (ಅಭಿಭವಿಸಿ ನಪುಂಸಕವೇದ 


ಭಾಮಿನೀವೇದಯುಗಳದೊಡನೊಡನೆ ಜಗದ್ವಿಭು ಹಾಸ್ಯ ರತಿ 
ಶೋಕ ಭಯ ಜುಗುಪ್ಲೆಗಳನಾಜುಮ೦ ಬೆಂಕೊಂಡಂ: 
ಮಲ್ಲಿನಾಪು, ೧೪. ೬೧) 

ಭಾರಂಗಿ - ಒಂದು ಮರ (ಪಲಸು ಆಲಂ ತಡಸು ಆಸು ತೇಗು 
ತದುಕಿಂಚಿಲ್‌ ಪೊನ್ನೆ ಚೆನ್ನಂಗಿ ಬೊಬ್ಬುಲಿ ಇರ್ಬೀಡ 
ಅರನೇಜೆಲ್‌ ಇಪ್ಪೆ ಸಿರಿಸಂ ಹಾಡಂಗಿ ಭಾರಂಗಿ ನೇಳಲ್‌ 
ಎರ೦ ಪಾದರಿ ತಾಜ್‌” ತಂಡಸು: ಪಾರ್ಶ್ವನಾಷು, ೧೨. ೫೮) 

ಭಾರತ - ಭರತವಂಶಕ್ಕೆ ಸಂಬಂಧಪಟ್ಟ (ಭರತನಪಾರಗುಣಂ 
ತನ್ನ ಪೆಸರೊಳಮರ್ದೆಸೆಯೆ ಯಶೋಭಾವಂ ಕುಲಮು 
ಕಥೆಯುಂ ಭರತಮೆನೆ ನೆಗಟ್ಟಂ: ಪಂಪಭಾ, ೧. ೬೩); 
ಮಹಾಭಾರತ ಕಾವ್ಯ (ಭಾರತದೊಳಗಣ ಕಥೆಯೆಲ್ಲಮೀ 
ಗದಾಯುದ್ದದೊಳಂತು ಒಳಕೊಂಡತ್ತು: ಗದಾಯು, ೧. 
೪೫) ಭಾರತ ಯುದ್ಧ (ಭಾರತಂ ಕಲಹಂ ಇದಿರ್ಚುವಂ 
ಹರಿಗಂ ಅಪ್ಪೊಡೆ ಮೊಕ್ಕಳಮೇಕೆ ಪಳಂಚಲದಪೆಯಣ್ಣ: 
ಪಂಪಭಾ, ೧೦. ೨೩); ಭಾರತಯುದ್ಧ ನಡೆದ ಪ್ರದೇಶ 
(ಅಂತು ಭಾರತಂ ಸಮರಭಾರಾವತಾರಮಾಗೆ: ಗದಾಯು, ೯. 
೩೭ ವ) 

ಭಾರತಿ - ನಾಟ್ಯದ ವೃತ್ತಿಗಳಲ್ಲಿನ ಒಂದು ಬಗೆ, ಶೃಂಗಾರಾದಿ ಎಲ್ಲ 
ರಸಪ್ರತಿಪಾದಕವಾದುದು (ಭಾರತಿ ಸಾತ್ವತಿ ಕೈಶಿಕಿ 
ಆರಭಟಿಯುಮೆಂಬ ವೃತ್ತಿಯೊಳ್‌ ಸಂಚಾರಿಸುವ ಭಾವಮಂ 
ವಿಸ್ತಾರಿಸುವ ಬೆಡಂಗು: ಆದಿಪು, ೯. ೨೬); ಸರಸ್ವತಿ (ಶಿವನ 


೮೩೫ 


ವಿವಾಹೋನ್ನತಿಯ ಈ  ಕೃತಿಯೆಂದೆನೆ ಭರತಿ 
ಅನುಕೂಲೆಯಾಗದಿರಲ್‌ ಅಣ್ಮುವಳೇ: ಗಿರಿಜಾಕ, ೧. ೯) 

ಭಾರತಿಕ - ನರ್ತಕ (ತುಯಗಿದ ನಾಲ್ಕುಂ ಲಕ್ಕೆಯು೦ ಅಜುವತ್ತು 
ಸಾಸಿರಂಗಳಿ೦ ಮೇಲಯ್ನೂರಜುವತ್ತುಪದ್ವಜ೦ ಕೈನಿಜಿದವು 
ಭಾರತಿಕನಾಗೆ ಮ೦ದಸಮೀರಂ: ಮಲ್ಲಿನಾಪು, ೧೪. ೧೧೬); 
ನಟ (ಇಂ ಬೆಸಸಿ೦ಂ ಭಾರತಿಕಂಗೆ ನಾಟ್ಯಘಟನ 
ಪ್ರಸ್ತಾವನಾಟೋಪಮಂ: ಆದಿಪು, ೯. ೧೨) 

ಭಾರತಿಕವಿದ್ಯೆ - ನಟನಕಲೆ, ನಾಟ್ಯ (ಭಾರತಿಕವಿದ್ಯೆಯೊಳ್‌ 
ತೂರ್ಯತ್ರಿತಮಾಧುರ್ಯಮಾನ ಭಾವಭಂಗಿಯುಮಂ .. . 
ಮಾಲ್ದಂ: ಅನಂತಪು, ೬. ೯ ವ) 

ಭಾರತೀಕರ್ಣಪೂರ - ಸರಸ್ವತಿಯ ಓಲೆ (ಆನಂದಾಶ್ರುವಂ 
ತಾಳ್ಗಿದಂ ಅಮಲಯಶಂ ಭರತೀಕರ್ಣಪೂರಂ: ಪಂಪರಾ, 
೨. ೨೭) 

ಭಾರತೀಪತಿ - ಬ್ರಹ್ಮ (ಎಂದು ಭಾರತೀಪತಿ ಚತುರಪರಿಮಿತ 
ಉದಾರ ಗಂಭೀರಭಾಷಿತಂಗಳಿಂ ಬಿನ್ನಪಂಗೆಯ್ಯೆ: ಜಗನ್ನಾವಿ, 
೧. ೬೬ ವ) 


ಎನಗೆ 


ಭಾರತೀಭಾಗಧೇಯ - ಸರಸ್ಪತಿಯ ಭಾಗ್ಯದಂತಹವನು 
(ದಾನೋತ್ಕರದೊಳ್‌ ಮಂದಾರಮೆಂತು ಅಂತೆಸೆದಂ 
ಅಭಿಭವಂ ಭಾರತೀಭಾಗಧೇಯಂ: ರಾಜಶೇವಿ, ೪. ೧೨೪) 

ಭಾರತೀಭಾಳನೇತ್ರ - ವಿದ್ಯೆಯಲ್ಲಿ  ಹಣೆಗಣ್ಣನಂತಹವನು 


(ನಂದನಂ ತದ್ದರಣೀಶಾವಾಸದೊಳ್‌ ಶೋಭಿಸುತಿರೆ ಬಳೆದಂ 
ಭಾರತೀಭಾಳನೇತ್ರಂ: ಚಂದ್ರಪ್ರಹು, ೩. ೧೦೪) 


ಭಾರದ್ದಾಜ — ಭರದ್ವಾಜನ ಮಗ, ದ್ರೋಣ (ಅನಿಬರುಂ 
ಜೋದ್ಯಂಬಟ್ಟು ಗಾಂಗೇಯ ಧೃತರಾಷ್ಟರ್ಗಜೆಪಿದೊಡೆ 
ನದೀತನೂಜ೦ ಭಾರದ್ವಾಜಂಗೆ ಬಟೆಯನಟ್ಟಿ ಬರಿಸಿ: 
ಪಂಪಭಾ, ೨. ೫೨ ವ); ಕಾಡಹತ್ತಿ ಮರ (ಬಂಧುರ 
ಭಾರದ್ದಾಜ ಶಾಂಡಿಲ್ಯಕ ತಾಪಸಪ್ರೋತ್ಸರಮಂ 
ಸೋಮಾರ್ಕರುಕ್ಷಾಂಚಿತಮದು ನಭಮಂ ಪೋಲ್ತು 


ಚೆಲ್ವಾಯ್ತರಣ್ಯಂ: ರಾಜಶೇವಿ, ೫. ೭೫) 

ಭಾರಾವತಾರ - [ಭಾರ--ಅವತಾರ] ಭಾರವನ್ನಿಳಿಸುವುದು (ಅಂತು 
ಭಾರತಂ ಸಮರಭಾರಾವತಾರಮಾಗೆ: ಗದಾಯು, ೯. ೩೭ 
ವ) 

ಭಾರೈ - ಹೆಂಡತಿ (ನಾಗದತ್ತನೆಂಬೊಂ ಪರದಣಂ ಆತನ ಭಾರೈ 
ಗಂಗೆಯೆಂಬೊಳ್‌ ಆ ಇರ್ವರ್ಗಂಮಗಂ 
ನಾಗಸೂರನೆಂಬೊಂ: ವಡ್ಡಾರಾ, ಪು ೨೧, ಸಾ ೧೬) 

ಭಾರ್ಗವ - ಭೃಗುವಂಶಜ, ಪರಶುರಾಮ (ಭಾರ್ಗವಂಗೆ ತಾನೆ 


ಭಾರ್ಗವನಾಗಿ ಯುವರಾಜಕಂಠಿಕಾಪರಿಕಲಿತ 
ಕಂಠಲುಂಠನುಂ ಆಗಿ: ಪಂಪಭಾ, ೧. ೬೮ ವ); ಬಿಲ್ಲುಗಾರ 
(ಭಾರ್ಗವಂಗೆ ತಾನೆ ಭಾರ್ಗವನಾಗಿ ಯುವರಾಜ 


ಕಂಠಿಕಾಪರಿಕಲಿತ ಕಂಠಲುಂಠನುಂ ಆಗಿ: ಪಂಪಭಾ, ೧. ೬೮ 
ವ); ಬಾಣ (ಚರರಂ ತಾಗಿದುದು ಉಗರ ಭಾರ್ಗವಚಯಂ 
ವಿತ್ರಸ್ತಲೋಕತ್ರಯಂ: ಆಚವರ್ಧ, ೮. ೪೮) 

ಭಾವ - ಸೋದರಮಾವನ ಮಗ (ತಮ್ಮ ಭಾವನಂ ಧನದೇವಂ 
ಕರೆದೀ ನೆಗಟ೦ ಬಿಡಿಸೆಂಬುದುಂ: ಸುಕುಮಾಚ, ೭. ೧೬ 
ವ); ಅಭಿಪ್ರಾಯ, ಆಶಯ (ಭಾವಮೆಂಬುದಕ್ಕುಂ ಕವಿಗಳಾ 
ಭಾವಿಸಿ ಮನದ ಬಗೆಯೊಂದಿದರ್ಥಂ: ಕವಿರಾಮಾ, ೩. 
೨೦೭) ರಸೋತ್ಪಾದನಕರ ಚಿತ್ತವೃತ್ತಿ (ವೃತ್ತಿಯೊಳ್‌ 
ರಸಮಂ ಸಂಚಾರಿಸುವ ಭಾವಮಂ ವಿಸ್ತಾರಿಸುವ ಬೆಡಂಗು 
ಬೇಜ್‌ ನೀಲಾಂಜನೆಯಾ: ಆದಿಪು, ೯. ೨೬); ಆತ್ಮೀಯತೆಯ 


ಸಂಬೋಧನೆ (ಆತನಿದಿರಂ ಬಂದೇಂ ಭಾವ! ಬಂದಿರ್‌ 
ಎಂದು, ಬಟೆಕ್ಕೆ ನಿಮಗೆ ಪೇಟ್ಟ ಕಥೆಯಂ ಪೇಟೆಮೆನೆ: 
ದೇವದತ್ತನಿಂತೆಂದಂ: ಪಂಚತಂತ್ರ, ೨೧೮ ವ); 
ಮನೋಧರ್ಮ (ಭಾವಂ ಭಾಸುರತತ್ತ್ವಗರ್ಭಮಯನಂ 
ಚಾರಿತ್ಯಗರ್ಭಂ: ಚಂದ್ರಪ್ರಪು, ೧. ೨೪); ಆಶಯ (ಭಾವಂ 
ಪೊಣ್ಣಿದ ಸದಭಾವ೦ ದನಿಯಿ೦ ಪೊದವಿದ ದನಿಯೆನಿದೆ 
ಪೇಟ್ನಪಂ ಕವಿತಿಳಕಂ: ಪುಷ್ಪದಂಪು, ೧. ೬೨) 

ಭಾವಕ - ರಸಿಕ (ಭಾವಕನೆಂದೊಡಂ ಚದುರನೆಂದೊಡಂ ಅರ್‌ 
ಪೆಣರಾರೊ ನೀನೆ: ಪಂಪಭಾ, ೪. ೯೬) 

ಭಾವಚೇಷ್ಟೆ - ಭಾವನೆಗಳಿಗನುಗುಣವಾದ ಶಾರೀರಕ ಚೇಷ್ಟೆ 
(ಧೈರ್ಯವಂತು ಚೇತದೊಳುಣ್ಮೆ ಕನ್ನೆ ತಳೆದಳ್‌ 
ಕಿಲಿಕಿಂಚಿತ ಭವಚೇಷ್ಟೆಯಂ: ಚಂದ್ರಪ್ರಪು, ೫. ೧೨೨) 

ಭಾವಜ - ಮನ್ಮಥ (ಮೂವತ್ತಾಜು೦ ಗುಣದಿಂ ಭಾವಜನಂ ಕಟ್ಟಿ 
ಪೆಟ್ಟಿವೆಲೌದರ್‌ ವೃಷದಿಂ ಭಾವಿಪೊಡೆ ಮೇಘಚಂದ್ರ 

ತ್ರೈವಿದ್ಯರದೆಂತೊ ಶಾಂತರಸಮಂ೦ ತಳೆದರ್‌: ಪಂಪರಾ, ೧. 


೧೯) 

ಭಾವಜರುಜೆ - ಕಾಮಬಾಧೆ (ಭಾವಜರುಜೆಗೆ ಔಷಧಮಂ 
ಸೇವಿಸುವಂದದೊಳೆ ಸೇವಿಪಂ ತದ್ವತಿಕಂ: ಸಮಯಪ, ೫. 
೭೨) 

ಭಾವನ - [ಜೈನ] ನಾಲ್ಕು ಬಗೆಯ ದೇವತೆಗಳಲ್ಲಿ ಒಂದು ಬಗೆ; 


ಭವನವಾಸಿ (ವನವಧೂಬ್ರಾತಂ ಔತ್ಸುಕ್ಕವತ್‌ 
ಭಾವನಭಾಮಾರಾಜಿ ತದ್ಭಾವನಸುರರ್‌: ಆದಿಪು, ೧೦. ೩೬) 
ಭಾವನಸುರ - ಭವನಿವಾಸಿ ದೇವತೆ (ವನವಧೂಬ್ರಾತಂ 


ಔತ್ಸುಕ್ಯವತ್‌ ಭಾವನಭಾಮಾರಾಜಿ ತದ್ಭಾವನಸುರರ್‌: ಆದಿಪು, 
೧೦. ೩೬) 

ಭಾವನಿರ್ದಂದ್ವ - ಭಾವನೆಯಲ್ಲಿ ದ್ವಂದ್ವವಿಲ್ಲದ[ವನು], 
ಸಮಪ್ರಜ್ಞೆಯವನು (ಭಾವನಿರ್ದ್ವಂದ್ವನಾಗಿಯೆ ನೀಂ ರಕ್ಷಿಸು 
ರಾಹಿಣೇಯನೆನಿಪ ಅಸ್ನತ್ತುತ್ತನಂ: ಜಗನ್ನಾವಿ, ೩. ೨೩) 

ಭಾವನೆ - ಅನುಸಂಧಾನ, ಧ್ಯಾನ (ನಿನ್ನ ರೂಪಭಾವನೆಯೊಳೆ 
ಕೂಡಿ ನಿನ್ನತುಳನಾಮಜಪಕ್ರಿಯೆಯಲ್ಲಿ ನಿಟ್ಟಿವಟ್ಟು: 
ಚಂದ್ರಪ್ರಪು, ೮. ೮೩); ಗೌರವ [ಜಿನನ 
ನಮಸ್ಕಾರಮಂ೦ತ್ರ೦ಗಳೊಳ್‌ ಭಾವನೆಯಂ ತಾಳ್ಫ್ಛಟ್ಟೆಯಿಂದಂ 
ಜಿನಮಹಿಮೆಗಳಂ ಮಾಡು ನೀಂ ಭವ್ಯನೈ: ಆದಿಷು, ೩. ೭) 

ಭಾವಭವ - ಮನಸ್ಸಿನಲ್ಲಿ ಹುಟ್ಟದವನು, ಮನ್ಮಥ (ಭಾವಭವಂಗೆ 
ಭಂಗಮನೆ ಸಂಗಳಿಪ ಉಗ್ರತಪಃಪ್ರಭಾವಮಂ ಭಾವಿಪೊಡೆ 
ಅಪ್ರತರ್ಕ್ಯಂ; ಶಾಂತೀಶ್ವಪು, ೧. ೨೨) 


ಭಾವವಿದ - ಇತರರ ಭಾವಗಳನ್ನು ತಿಳಿಯಬಲ್ಲವನು 
(ವಿವಿಧಕಳಾಭಿಜ್ಞಂ ಭಾವವಿದಂ ರಸರಸಿಕಂ 
ನೃಪತತಿಮಹಿತಂ: ಪುಷ್ಪದಂಪು, ೧. ೬೫) 

ಭಾವಶುದ್ಧಿ — [ಜೈನ] ವೀತರಾದನಾದವನಿಗೆ ಮನಸ್ಸು 
ಶುದ್ಧವಾಗುವುದು; ಇದು ಅಷ್ಟಶುದ್ಧಗಳಲ್ಲಿ ಒಂದು 
(ಭಾವಶುದ್ಧಿ ವಿಶೇಷದಿ೦ದಮನಿಂದಿತೆಯುಮಾರ್ಯನಾಗೆ 


ಸತ್ಯಭಾಮೆ ತದಾರ್ಯೆಯಾದಳ್‌: ಶಾಂತಿಷು, ೬. ೧೨೪ ವ) 


ಭಾವಶುದ್ಧಿಗೆಡು - ಮನಸ್ಸಿನ ನೈರ್ಮಲ್ಯವನ್ನು ಕಳೆದುಕೊ 
(ಭಾವಶುದ್ಧಿಗೆಟ್ಟು ಕೋಪಾಗ್ನಿ ಪೆರ್ಚಿ ರೌದಧ್ಯಾನದೊಳ್‌ 
ಸತ್ತತುಳಬಲಪರಾಕ್ರಮನಪ್ಪ ಸಿ೦ಗನಾಗಿ ಪುಟ್ಟಿದಿರ್‌: 


ಪಂಚತಂತ್ರ, ೧೧೬ ವ) 


೮೩೬ 


ಭಾವಳಯ - ಪ್ರಭಾವಲಯ (ಭಾವಳಯ ವಿಲಸಿತ ಅಶೋಕ 
ಮಂದಾರ ವರ್ಷಚ್ಛಾಯಾಚ್ಛನ್ನಾಂಗನಾದ್ಕಂ ತ್ರಿಭುವನ 
ವಿನುತಂ ನೇಮಿ ರಕ್ಷಿಕ್ಕೆ ನಮ್ಮಂ: ನೇಮಿನಾಪು, ೧. ೧) 

ಭಾವಾತ್ಮ - ತತ್ವಜ್ಞ (ಸದ್ಭಾವವಿಚಾರಮನಜಿವಾ ಭವಾತ್ಮಂ 
ಮೆಯ್ಯನೋವನೇನಜೆದಪನೇ: ಸುಕುಮಾಚ, ೧೨. ೨೬) 

ಭಾವಾಭಿನಯ - ಭಾವವನ್ನು ವ್ಯಕ್ತಪಡಿಸುವ ನಟನೆ (ರಸ 
ಭಾವಾಭಿನಯಂಗಳಂ ಭುಜಲತಾ ಭ್ರೂಚಾಪ ನೇತ್ರೋತ್ಸಲ 
ಪ್ರಸರಂಗಳ್‌ ಪಸರಂಗೆಯ್ಯುತ್ತಿರೆ: ಆದಿಷು, ೭. ೧೨೩) 


ಭಾವಿ - ಭವಿಷ್ಯದ (ಆದಿಜಿನೇಶ್ವರಂ ಮೊದಲ ಚಕಿಗೆ 
ಭಾವಿಜಿನೇಂದನಾಮತೀರ್ಥೋದಯಮಾಳೆಯಂ ಬೆಸಸೆ: 
ಶಾಂತಿಪು, ೧೦. ೭೯); [ಜೈನ] ಕರ್ಮವಶದಿಂದ 


ಆಗಲೇಬೇಕಾದುದು (ಭಾವಿಯೆನಿಸಿರ್ದ ಭೋಗದೊಳಾವುದು 
ನಿಶ್ಚಯಮತೀತಮದತೀತಮೆನಲ್‌: ಚಂದ್ರಪ್ರಪು, ೨. ೩೬) 

ಭಾವಿತ - ಧ್ಯಾನಿಸಲ್ಲಟ್ರ್ಟ (ಅಂತು ಭಾವಿತಾತ್ಮಂ 
ಅಧ್ಯಾತ್ಮವಿಶಾರದನಾಗಿ ಪರಮಾತ್ಮನೊಳ್‌ ಕೂಡಿದಂ: 
ಪಂಪಭಾ, ೧೨. ೨೯ ವ) 

ಭಾವಿತಾತ್ಮ - ಪರಿಪಕ್ವ ಮನಸ್ಸಿನವನು, ಆತ್ಮಜ್ಞಾನಿ (ದೃಢಚಿತ್ತನಾಗಿ 
ಭಾವಿಸಿದನೊ ಭಾವಿತಾತ್ಮನೆನೆ ಷೋಡಶಭಾವನೆಯಿಂ 
ಮುನೀಶ್ಚರಂ: ಮಲ್ಲಿನಾಹು, ೧೧. ೩೫) 

ಭಾವಿಸು - ಅಸ್ತಿತ್ವದಲ್ಲಿರು (ನಾಡದಾ ಕನ್ನಡದೊಳ್‌ ಭಾವಿಸಿದ 
ಜನಪದಂ ವಸುಧಾವಳಯವಿಲೀನವಿಶದವಿಷಯವಿಶೇಷಂ: 
ಕವಿರಾಮಾ, ೧. ೩೬); ಲಕ್ಷ್ಮಕೊಡು, ಪರಿಶೀಲಿಸು (ಶ್ವಸಿತಗತಿ 
ನಿಂದು ಕಡುತಣ್ಣಸನೆಯ್ದಿದ ಗಾತ್ರಮಂ ಸ್ವಯಂಪುಭೆ ತಾನೀಕ್ಷಿಸಿ 
ಪತಿಯಿರಮನೆರೆ ಭಾವಿಸಿದಳ್‌ ಕರತಲಮನೊಡ್ಡಿ 
ನಾಸಾಗ್ರಿಮದೊಳ್‌: ಶಾಂತೀಶ್ವಪು, ೫. ೨೩); ಮಿಶ್ರಗೊಳ್ಳು 
(ಮೃಗಭೂ ಯದ್ಧ ವಿಳಾಸಿನೀ ಕಬರಿಕಾಬ೦ಧಗಳ೦ ಪೊತ್ತು 
ಮಲ್ಲಿಗೆಯೊಳ್‌ ಭಾವಿಸಿ ಧೂಪದೊಳ್‌ ಪೊರೆದು ತತ್ಕಾಂತಾ 
ರತಿಸ್ಟೇದಬಿ೦ದುಗಳೊಳ್‌ ನಾಂದು ಕುರುಳ್ಗಳೊಳ್‌ ಸುಲಿದು 
ಮುಂದೊಂದಿರ್ದ ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ 
ಪಳಂಚಿ ಸುಚೆದತ್ತು ಅಂದೊಂದು ಮಂದಾನಿಳಂ: ಪಂಪಭಾ, 
೪. ೮೦); ವಿಚಾರಮಾಡು (ಭಾವಿಸುವೊಡೆ ಅದಜ 
ಪೆಂಪತಿಸುಲಭಂ: ಕವಿರಾಮಾ, ೧. ೧೩); ಅರಿತುಕೊ 
(ಕನ್ಕೆಯದೊಂದು ಭಕ್ತಿಯ೦ ಭಾವಿಸಿ ನೀನಿದಂ ನೃಪತಿ 
ಕೈಕೊಳವೇಟ್ಟುದು ರಾಜಕೀರಮಂ: ಕಾದಂಬ, ೧. ೫೨) 

ಭಾವುಕ - ಸಹೃದಯ (ಪ್ರಕಟತರಂ ಶಬ್ದಂ ಶಾಬ್ಬಿಕಸಮ್ಮತಂ 
ಅರ್ಥದೃಷ್ಟಿ ಮನಃಕೌತುಕಜನಕ೦ ಭಾವಂ ಭಾವುಕಭಾವ್ಯಂ 
ಕಾವ್ಯತತಿಯೊಳಗ್ಗಳ ನಿನ್ನಾ: ಚಂದ್ರಪ್ರಹು, ೧. ೫೮) 

ಭಾವೆ - ಚೆಲುವೆ (ಭಾವೆ ಭಾವಿತನೂಭವಾನುಕಮ 
ಪ್ರಭವಭಾವಂಗಳಂಭಾವಿಸಿ ಪಲುಂಬಿ ಪಂಬಲಿಸಿಯುಂ: 
ಚಂದ್ರಪ್ರಷು, ೨. ೨೭) 

ಭಾವೋದ್ಭವ - ಮನಸ್ಸಿನಲ್ಲಿ ಹುಟ್ಟಿದವನು, ಮನ್ನಥ 
(ಭಾವೋದ್ಧವನಿಂ ಪರವಶೆಯಾದೆಂ ಸೊಕ್ಕಿದ ಅಳಿನಿಯ 
ತೆಅದಿ೦;: ಕಾದಂಬ, ೫. ೩೩) 

ಭಾವ್ಯ - ಮುಂದೆ ನಡೆಯುವಂಥ[ದು] (ಸುಸ್ಥಿರಂ ಶ್ರೀವಿಭವಂ 
ಜೀವಕ್ಕೆ ಸಮನಿಕುಂ ಯದ್ಭಾವ್ಯಂ ತದ್ಭವತಿಯೆಂಬ 

ನುಡಿಯುಳ್ಳದಜೆಂ: ಪಾರ್ಶ್ವನಾಪು, ೬. ೭); ಆಸ್ವಾದ್ಯವಾದುದು 

ಭಾವಂ ಭಾವುಕಭಾವ್ಯಂ ಕಾವ್ಯತತಿಯೊಳಗ್ಗಳ ನಿನ್ನಾ: 

ಚಂದ್ರಪ್ರಷು, ೧. ೫೮) 


ಭಾಷಾಂತರದೋದು - ಸರಳವೂ ಯಜುವೂ ಅಲ್ಲದ ಮಾತು 
(ಇಂತೆಂದು ದವನಕಂ ಭಾಷಾಂತರದೋದುಗಳಂ ಒದೆ 
ಗೋಪತಿಗೆ ಭಯಭ್ರಾಂತಿ ಪಿರಿದಾಗಿ: ಪಂಚತಂತ್ರ, ೨೦೪) 

ಭಾಷಾ - ಮಾತು (ಬಟೆಯಂ ಅಂತರ್ಮುಹೂರ್ತದೊಳ್‌ 
ಆಹಾರ ಶರೀರ ಇಂದ್ರಿಯೋಚ್ಛ್ಯಾಸ ಭಾಷಾ 
ಮನಃಪರ್ಯಾಪ್ತಿಗಳೊಳ್‌ ನೆರೆದು: ಆದಿಷು, ೫. ೮೩ ವ) 

ಭಾಷಾವಿದ - ಭಾಷೆಯಲ್ಲಿ ಪಾಂಡಿತ್ಯ ಗಳಿಸಿದವನು 
(ದೋಷಂಗಳಿಂತು ಮಿಗೆ ಸಂಶ್ಲೇಷದೊಳಾದುದು 
ಸುಲವಿತ್ಸಭೆಯೊಳ್‌ ದೂಷಿಸುಗುಂ ಕೃತಿವಧುವಂ 
ಭಾಷಾವಿದರ್‌: ಕವಿರಾಮಾ, ೧. ೧೦೦) 

ಭಾಷಾಸಂಸ್ಕರಣ - ಭಾಷೆಯ ತಪ್ಪುಗಳನ್ನು ತಿದ್ದುವುದು 
(ಭಾಷಾಸಂಸ್ಕರಣಪ್ರಮಾಣ ನಯವಿಕ್ಷೇಪರ್‌ 
ಜಿನೇಂದ್ರಾಗಮಾಶೇಷಜ್ಞರ್‌ ನಿಕಷಜ್ಜರಪ್ಪುದುಚಿತಂ 
ವಿದ್ಧತ್ತಭಾಮಧ್ಯದೊಳ್‌; ಸುಕುಮಾಚ, ೧. ೪೭) 

ಭಾಷಿತ — ಹೇಳಲ್ಪಟ್ಟ'ದ್ದು]. ನುಡಿ 
ತಾಂಚಳಮನನಾಗದೆ ಬಗೆದೊಡೆ ಖಳನುಂ 
ಘಟಿಲನೆ ಬರ್ಕುಂ: ಸಮಯಪ, ೩. ೨೯) 


(ಭಾಷಿತಮಂ 
ಜೈನಮತಕ್ಕೆ 


ಭಾಷ್ಯ - ಅರ್ಥ, ವ್ಯಾಖ್ಯಾನ (ಪಟಗಾಂಪರ ನುಡಿ ಮುತ್ತುಂ 
ಮೆಟಸುಂಗೋದುದಕ್ಕೆ ಭಾಷ್ಕಮಂ ಒರ್ವಂ 
ಕಟೆಯೋದಿದಾತನಲ್ಲದೆ ಬಟಿವಟೆಯಿಂ ಬಂದು 


ಬರೆಯಲಾಗದು ಅಗಣ್ಯಂ: ಶಾಂತಿಷು, ೧೦. ೧೮೧) 

ಭಾಸ - ಪ್ರಕಾಶ (ಎತ್ತಿದ ಪರಾಗರಾಗ ಮುದಿತ ಆಶಾಭಾಸಂ 
ಉದ್ಯತ್‌ ಮಧು ಉನ್ಮದಭೃ೦ಗದ್ದನಿ ಮ೦ಗಳದ್ವನಿಯೆನಲ್‌: 
ಪಂಪಭಾ, ೫. ೬) 

ಭಾಸಿ -  ಗೋಚರ[ವಾದುದು] (ಕಾಯಾಕಾರ ಪರಿಣತಭೂತ 
ಚೈತನ್ಯಂಗಳ್‌ ಬಹಿರಂತರ್ಮುಖಭಾಸಿಗಳ್‌: ಆದಿಪು, ೨. ೧೦ 
ವ) 

ಭಾಸುರ - ಪ್ರಕಾಶ (ಹರಿಹರದೇವನ ಉನ್ನತ ಕೃತಿ ಪ್ರಸರಂ 
ಭುವನೈಕಭಾಸುರಂ: ಗಿರಿಜಾಕ, ೧. ೧೮) 

ಭಾಸ್ಕರ - ಸೂರ್ಯ (ರವಿ ಮಾರ್ತಂಡಂ ಪತಂಗಂ ತಪಿ ತಪಂ 
ಇನಂ ಭಾನು ಪೂಷಂ ಸಹಸ್ರಾಶು ವಿಪಸ್ವಂತಂ ಖಗಂ ಭಸ್ತಂ 
ಅಹಿಮಕರಂ ಸೂರ್ಯಂ ಅ೦ಭೋಜಮಿತ್ರಂ ದಿವಸೇಂದಂ 
ಬಧ್ದನಂಸು ಗಹಪತಿ ಹರಿದಶ್ಚಂ ತಮೋವೈರಿ ಹಂಸಂ 
ಸವಿತಾರಂ ಸೂರಂ ಅರ್ಕ೦ ದ್ಯುಮಣಿ ತರಣಿ ಸಪ್ತಾಶ್ವಂ 
ಆದಿತ್ಯನಕ್ಕುಂ: ಅಭಿಧಾವ, ೧. ೧. ೬೪) 

ಭಾಸ್ಕರಚಕ್ರ - ಸೂರ್ಯಮಂಡಲ (ಪುರುದೇವಂಗಾದ ಕೈವಲ್ಯದ 


ಮಹಿಮೆಯಂ ಉಗ್ರಾಯುಧಾಗಾರದೊಳ್‌ 
ಭಾಸ್ಕರಚಕ್ರೋದ್ಭಾಸಿ ಚಕ್ರೋದ್ಧ್ಭವದ ಪಿರಿದುಮಾಶ್ಚರ್ಯಮಂ: 
ಆದಿಪು, ೧೦. ೪೯) 

ಭಾಸ್ಕರತನೂಜೆ - ಸೂರ್ಯನ ಮಗಳು, ಯಮುನಾ ನದಿ 
(ಎಂದು ಭಾಸ್ಕರತನೂಜೆಯಂ ಉಭಯತಟನಿಕಟ 
ಕುಸುಮನಿವಹ ಪತತ್ನರಾಗಪಟಳ ಪಿಶ೦ಗತರತ್ತರಂಗ 


ಸರೋಜೆಯಂ: ಪಂಪಭಾ, ೫. ೫೮ ವ) 

ಭಾಸ್ಕರಸುತ - ಸೂರ್ಯನ ಮಗ, ಕರ್ಣ (ಧರೆಯೊಳ್‌ ವೀರದ 
ಪೆಂಪಿಂ ನರನಿಂದಿರ್ಮಡಿ ಬಕಾರಿಯಿಂ ಮೂವಡಿ 
ಭಾಸ್ಕರಸುತನಿಂ ನಾಲ್ವಡಿ ಮುರಹರನಿಂದೈವಡಿ 
ನೆಗಟ್‌ಯದಟರ ಭೀಮಂ: ಶಬ್ದಮದ, ಪ್ರ ೧೫) 


೮೩೭ 


ಭಾಸ್ಪತ್‌ - ಹೊಳೆಯುವ (ವೀರವೈರಿಕ್ಷಿತಿಪ ಗಜಘಟಾಟೋಪ 
ಕುಂಭಸ್ಥಳೀಭೇದನ೦ಂ ಉದಗ್ರ ಉದ್ರ ಅಸಿ ಭಾಸ್ವತ್‌ ಭುಜ 
ಪರಿಘನಂ ಆರೂಢಸರ್ವಜ್ಞನಂ: ಪಂಪಭಾ, ೧. ೫೧) 

ಭಾಸ್ಟರ - ಉಜ್ವಲವಾದ (ಭಾಸ್ತರಭಕ್ತಿಯಿಂದೆಣಗೆ ದೇವಗಣಂ 
ಪುಷ್ಪದಂಪು, ೧. ೧೯) 

ಭಾಸ್ವರಬೋಧ — ದಿವ್ಯಜ್ಞಾನ[ವನ್ನು] ಹೊಂದಿದವನು] 
(ಭಾಸ್ವರಬೋಧ ನೀನಜೆಪಿದೈ ನುಡಿಯೊಳ್‌ 
ನೃಪನೀತಿಸಾರಸರ್ವಸ್ಪಮಂ: ಶಾಂತಿಷು, ೨. ೫೪) 

ಭಾಳ - ಹಣೆ (ಭಾಳಂ ಸುರುಚಿರ ಸುಕೃತವಿಶಾಳಂ 
ವಿಷಮಾಕ್ಷವಿರಥಕಾಳಂ: ಗಿರಿಜಾಕ ೧೦. ೪೮) 

ಭಾಳವಿಲೋಚನ - ಹಣೆಗಣ್ಣು (ಭಾಳವಿಲೋಚನಪ್ರಭವಭಸ್ವತ್‌ 
ಜಾತವೇದಶ್ಶಿಖಾನಿವಹಪ್ಪುಷ್ಟರತೀಶ೦ ಇಷ್ಟಸುಖಮಂ 
ದುರ್ಗಂಗೆ ದೀಘರ್ಫಾಯುಮಂ: ಪಂಚತಂತ್ರ, ೨) 

ಭಾಳಾಕ್ಸಿ - [ಫಾಲಾಕ್ಷಿ] [ಜೈನ] ಹಣೆಯಲ್ಲಿ ಕಣ್ಣುಳ್ಳವಳು, 
ಜ್ವಾಲಾಮಾಲಿನಿ ಎಂಬ ಯಕ್ಷಿ (ಚಳತ್‌ ಭಾಳಾಕ್ಷಿ 
ಸಂಪೀತಿಯಿಂ  ಜ್ಞಾಳಾಮಾಲಿನಿ ಮಾಲಿ ಮತ್ಕಶಿಗೆ 
ನಿರ್ವಿಗೊಕ್ತಿನಿವಾಹಮಂ: ಚಂದ್ರಪ್ರಪು, ೧. ೯) 

ಭಾಳೇಕ್ಷಣ - ಹಣೆಗಣ್ಣು (ಮನಸಿಜ೦ ಭಾಳೇಕ್ಷಣ೦ ಪೆತ್ತಂ 
ಎಂಬೆಸಕಂ ಕೆಯ್ಸಿಗಲ್‌ ಅಂದು ಅಸ್ಪಸದನಂಗೊಂಡಿರ್ದ 
ತತ್ಕಾಂತೆ: ಕರ್ಣನೇಮಿ, ೯. ೮೪) 

ಭಿಂಡಿವಾಳ - ಒಂದು ಆಯುಧ, ಭಲ್ಲೆ (ಕಣೆಯ ಕಂಪಣ 
ಮುಸಲ ಮುಸುಂಡಿ ಭಿಂಡಿವಾಳ ತೋಮರ ಮುದ್ಗರ 
ಮಹಾ ವಿವಿಧಾಯುಧಂಗಳೊಳಿಟ್ಟುಂ ಇಜೆದು೦ಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ) 

ಭಿಕ್ಷು - ಶಿವ (ಧನದಂ ಭಿಕ್ಷುಸಖಂಗೆ ಎಳ್ಳನಿತು ಧನಮೀಯದೆ 
ಅದನಾ ನಾಮಂ ಸುಮ್ಮನೆ ಬಂದುದೆಂದು ನಗುತುಂ: 
ರಾಜಶೇವಿ, ೨. ೯೫) 


ಭಿಕ್ಷುಕ - ಜೈನಯತಿ, ಶ್ರಮಣ (ತದಾಶ್ರಮಿಯಪ್ಪ 
ಲೋಶಿತಾಶ್ಚನೆಂಬ ಭಿಕ್ಷುಕಂ ಬಂದು ಚಾರುದತ್ತಂ 
ಸಮಕ್ಷಮದೊಳರ್ದೆತ್ತಣಿಂ ಬಂದಿರೆತ್ತ ಹೋದಪಿರ್‌ 


ಎಂಬುದುಂ: ಕರ್ಣನೇಮಿ, ೪. ೮೪ ವ) 


- ಹಿನ್ನೆಲೆ, ಮಾನದಂಡ (ಮರಕತಮಣಿವಿರಚಿತ ವಿಮಳಭಿತ್ತಿ 

ಪೊಗಟಲ್ಯಮರಿದದು ಬೇಜ್‌ ಭಿತ್ತಿ: ಆದಿಷು, ೪. ೩೦ ರಗಳೆ); 

ಗೋಡೆ (ಪಳುಕಿನ ಭಿತ್ತಿಯಿಂದೆ ಶಶಿಕಂತದ 

ಬಾಗಿಲುವಾಡದಿಂದೆ .. . ರತ್ನಕೂಟಗೃಹದಿಂ: ಧರ್ಮಪ, ೧. 

೭೪) 

ಭಿತ್ತಿಚಿತ್ರ - ಗೋಡೆಯ ಮೇಲೆ ರಚಿಸಿದ ಚಿತ್ರ (ಬಿತ್ತಿ 
ಚಿತ್ರಾಳೋಕೈಕವಿನೋದದಿಂದಿದು ಮೊದಲ್‌ ಪಂಚೇಂದ್ರಿಯ 
ಪೀತಿಗೆಂಬಾಳೋಚಕ್ಕೆಡೆಯಾಗಿ ರಯ್ಯಮೆನಿಸಿತ್ತುರ್ವೀಶ 
ಶಯ್ಯಾಗೃಹಂ: ಪುಷ್ಪದಂಪು, ೯. ೯೮) 

ಭಿದೆ - ಒಡೆಯುವುದು (ಭಿದೆ ಸ್ಪುಟನಮಕ್ಕುಂ: ಅಭಿಧಾವ, ೨. ೨. 

೨೨) 

-. ಬೇರೆಯಾದುದು (ಭಿನ್ನಂ ಭೇದಿತಂ ಉಪಾಂಗಿತಂ: 
ಅಭಿಧಾವ, ೨. ೧. ೪೦); ಒಡೆದದ್ದು (ಭಿನ್ನಂ ಭಮಗುರ 
ಭಗ್ನಂ: ಅಭಿಧಾವ, ೨. ೧. ೪೮) 
ಭಿನ್ನಭಾಜನ - ಒಡೆದ ಮಡಕೆ ಬೋಕಿ ಬಿಂಚು 
[ವಿಜ್ಞಾನಮಾತ್ರಮೇ ತತ್ವಂ ಆತ್ಮಾದಿತತ್ವಮಿಲ್ಲೆಂಬ ನಿನ್ನ ಮಾತು 
ಭಿನ್ನಭಾಜನಸಮಾನಂ: ಆದಿಷು, ೨. ೧೦ ವ) 


ಭಿತ್ತಿ 


ತಾವ 


ಭಿನ್ನ 


ಭಿನ್ನವಿದ್ಯ - ವಿದ್ಯೆಯನ್ನು ಕಲೆದುಕೊ೦ಡವನು (ಬಹುರೂಪದಿಂ 
ಕಾಡುತ್ತಿರ್ದಸುರಂ ದೀನಜನತಾಕಲಫ್ರಿಪನಿ೦ ಭಿನ್ನವಿದ್ಯನುಂ 
ಅಭಿನ್ನಸಪನ್ನಾಹನು೦ ಆಗಿ ಪೆಅತೆಗೆದು ಪೋಗಿ: ಶಾಂತಿಪು, 
೬. ೩೮ ವ) 


ಭಿಲ್ಲ - ಬೇಡರವನು (ಭಿಲ್ಲಾಖ್ಯಂ ಬೇಡನವಂ ತಾನಕ್ಕುಂ: 
ಅಭಿಧಾವ, ೧. ೧೧. ೮೮) 
ಭಲ್ಲಪಲ್ಲಿ - ಬೇಡರು ವಾಸಿಸುವ ಹಳ್ಳಿ (ಸೊಗಯಿಪುದೀ 


ಕಾನನೋದ್ದೇಸಮೋರಂತಿರೆ ನಾನಾ ಭಿಲ್ಲಪಲ್ಲಿ ಖಗಮೃಗ 
ಲತಿಕಾವೃಕ್ಷಗುಲ್ಲಾವಕಾಶಂ: ಹುಷ್ಪದಂಹು, ೫. ೬೯) 

ಭಿಲ್ಲಪಳ್ಳಿ - ಭಿಲ್ಲಪಲ್ಲಿ (ಸರಿಯಾನೆಗಳ್‌ ಗಣಿಕೆ ಮೇವಮುಗಿಲ್‌ 
ದೊಣೆ ಭಿಲ್ಲಪಳ್ಳಿ ಕಿನ್ನರಮಿಥುನಾಳಿಗಳ್‌ ವಿಷಯಮಾಗಿರೆ 
ತೀರ್ವುದು ಶೈಲವರ್ಣನಂ: ಸೂಕ್ತಿಸುಧಾ, ೩. ೧) 

ಭಿಷಕ್‌ ಪರಿಷತ್‌ - ವೈದ್ಯವೃಂದ (ಕುಶಲ ಭಿಷಕ್‌ ಪರಿಷತ್‌ 
ಸಂಪಾದಿತ ಕಲ್ಯಾಣಾಮೃತಾಹಾರಂಗಳಿರ್ದಂತೆ: ಆದಿಷು, ೮. 
೩೨ -ವ) 

ಭಿಷಗ್ಗನ - ವೈದ್ಯರ ಸಮೂಹ (ಗುರುಜನ ಭಿಷಗ್ಗನ ಗಣಕಜನ 
ಗಣಿಕಾಜನ ಧಾತ್ರೀಜನ ಕಾಲಮಹಶತ್ತಿರವಿಕಾರಿಜನಮಂ 
ಸಮರ್ಪಿಸುವುದುಂ: ಮಲ್ಲಿನಾಪು, ೪. ೬೨ ವ) 

ಭಿಷಗ್ದೋಷ - ವೈದ್ಯನು ಮಾಡುವ ತಪ್ಪು (ಮತ್ತಮಾತುರಂ 
ಔಷಧಭೀರುವಾದೊಡಂ ಭಿಷಗ್ಬೋಷಮಾಗದಂತೆ 
ಪೇಟ್ಟುದನುಪೇಲ್ದಿಸಿದೊಡೆನ್ನ. ದೋಷಂ: ಶಾಂತಿಷು, ೪. 
೧೦೧ ವ) 

ಭೀಂಕೃತಿ - ಬಾಣದ ಠೇಂಕಾರ (ಬಿಲ್ಲಾಅರ ಗುಣಠಂಕೃತಿ 
ಚಾಪಪ್ರಯುಕ್ತ ಶರನಿಕರ ಮಹಾಭೀಂಕೃತಿ ನೋಟ್ಬ್ಪಮರರರ್ಗೆ 
ಭಯಂಕೃತಿಗೆಯ್ದುದು: ರಾಜಶೇವಿ, ೬. ೪೬) 

ಭೀಕರ - ಭಯಂಕರ[ವಾದುದು] (ಭೀಕರ ಕರಿ ಮಕರನಿಕರ 
ಭಿನ್ನತರಂಗಾನೀಕ ಲವಣಾಂಬುರಾಶೀ ವೃತಾಕೃತಿ 
ಕಮನೀಯಮುಂಟು ಜಂಬೂದ್ವೀಪಂ: ಶಾಂತಿಷು, ೧. ೫೬) 

ಭೀತಿ - ಭಯ (ಭೀತಿಯನುಂಟುಮಾಡುಮಿವಂಗೆ ಶರಾಸನ 
ಬಾಣಾಚಲಂ: ಕುಸುಮಾಕಾ, ೧೦. ೩೧) 

ಭೀಮ - ಭಯವುಂಟುಮಾಡುವ (ಗಿರಿಯ೦ ಭೀಮ 
ಉಪಸರ್ಗಮಂ ಗಡ ತಾಮಸದಿಂದ ಮಾಡಿದಂ 
ಸುದರ್ಶನದೇವಂ: ನೇಮಿನಾಪು, ೪. ೧೧೦); ಪಾಂಡುವಿನ 
ಮಗ (ಭೀಮ ಅಶ್ವತ್ಥಾಮರಿರ್ವರುಂ ಚೇತರಿಸಿ 
ಸೂತಪತಾಕಾತುರಂಗಮೋಪೇತ ರಥಂಗಳನೇಣಿಕೊಂಡು: 
ಪಂಪಭಾ, ೧೨. ೩೭೭ ವ); ಭೀಮ ಎಂಬ ರಾಜ 
(ಮೊಸಳೆಯಂ ಪಿಡಿವಂತಿರೆ ನೀರೊಳೊತ್ತಿ ಭೀಮನನತಿ 
ಗರ್ವದಿಂ ಪಿಡಿಯೆ ಮೆಯ್ಗಲಿ ಬದ್ದೆಗನನ್ನನಾವನೋ: 
ಪಂಪಭಾ, ೧. ೨೬) 

ಭೀಮಭೀಮ - ಭಯಂಕರನಾದ ಭೀಮ (ಬೆಟ್ಟುಗಳ್‌ ಉಗ್ರ 
ಅಶನಿ ಸಂಘಟ್ಟದೆ ಕೆಡೆವಂತೆ ಭೀಮಭೀಮಗದಾ ಸಂಘಟ್ಟದೆ 
ಕೆಡೆದೊಡನೆ ಪಡಲ್ಪಟ್ಟುವು ಕಾಳಿಂಗರಾಜ ಸಮರಗಜಂಗಳ್‌: 
ಗದಾಯು, ೩. ೪) 

ಭೀಮಸೇನ - ಪಾಂಡುವಿನ ಮಗ ಭೀಮ (ಭೀಮಸೇನ 
ಚರಣಪ್ರಹರಣಗಳಿತ ಶೋಣಿತಾರ್ದಮೌಳಿಯುಮಾಗಿ: 
ಪಂಪಭಾ, ೧೩. ೧೦೨ ವ) 

ಭೀಮಸೇನಿಕ - ಪಚ್ಚಕರ್ಪೂರ (ಆಡುವ ಪಾರಿಜಾತಕದ 
ಕಪ್ಪುರವಳ್ಳಿಯ ನೆಲವತ್ತಿಯಾಯ್ದಡಕೆಯ ಭೀಮಸೇನಿಕದ 
ತಂಬುಲದಿಂ: ಶಾಂತಿಪು, ೧೦. ೯೫) 


ನಿಮ್ಮ 


೮೩೮ 


ಭೀರು - ಹೆದರುವವನು (ಭೀರು ಕರಂ ಕಾತರಂ ಭಯಸ್ಥಂ 
ತ್ರಸ್ತಂ: ಅಭಿಧಾವ, ೨. ೧. ೧೨) 

ಭೀಷಣ - ಭಯವುಂಟುಮಡುವ (ಭೀಷಣ೦ ಅಧಿಕಕ್ರೂರಂ 
ರೌದ್ರಂ ಪ್ರಚಂಡ೦ ಉಲ್ಲಣಮಕ್ಕುಂ: ಅಭಿಧಾವ, ೨. ೧. ೫೩) 

ಭೀಷ್ಮ - ಭಯಂಕರವಾದ (ನಿಲೆ ಭೂಭೃತ್ತಟದೊಳ್‌ ಸಮಗ್ರತರ 
ಭೀಷ್ಮಗ್ರೀಷ್ಠದೊಳ್‌ ಯೋಗಿ ಕಲ್ನೆಲೆಯೊಳ್‌: ಕರ್ಣನೇಮಿ, ೨. 
೬೨); ಶಂತನು-ಗಂಗೆಯರ ಮಗ (ಅಂತು ಭಿಷ್ಕಂ 
ಗ್ರೀಷ್ಠಕಾಲದ ಆದಿತ್ಯನಂತೆ ಕಾಯ್ದ ಅಂತಕಾಲದ ಅಂತಕನಂತೆ 
ಕೆಳರ್ದು: ಪಂಪಭಾ, ೧೧. ೪೦ ವ) 


ಭೀಷ್ಠಿಸು - ಉಗ್ರರೂಪವನ್ನು ಪಡೆ (ಅಮಾತ್ಯಂಗುಸಿರ್ದಂ 
ವಸುದೇವಂ ಭಿಷ್ಠಿಸೆ ಕೋಪಾರಕ್ಷನೇತ್ರಂ ಅರಿಬಳಚೈತ್ರಂ: 
ಕರ್ಣನೇಮಿ, ೫. ೫೨) 

ಭುಂಭುಕ ಎ ಆಶ್ಚರ್ಯಕರ (ನಿರ್ಮಳ 
ತೇಜೋಭುಂಭುಕಮಾಯ್ತಿಳೆಗಚ್ಚರಿ ವೀರಣಂದಿ 
ಮಲಧಾರಿಗಳಾ: ಸಮಯಪ, ೧. ೨೧) 

ಭುಕ್ತಪ್ರತ್ಯಾಖ್ಯಾನವಿಧಿ - [ಜೈನ] ಕ್ರಮವಾಗಿ 
ಆಹಾರಪಾನೀಯಗಳನ್ನು ತ್ಯಾಗಮಾಡುವುದು (ನಾಗಶ್ರೀಯು೦ 
ಭುಕ್ತಪ್ರತ್ಯಾಖ್ಯಾನವಿಧಿಯಿಂ ರತ್ನತ್ರಯಮಂ ಸಾಧಿಸಿ 


ಅಚ್ಯುತಕಲ್ಪದೊಳ್‌ ದೇವನಾಗಿ ಪುಟ್ಟಿದೊಳ್‌: ವಡ್ಡಾರಾ, ಪು 
೨೪, ಸಾ ೨೦) 

ಭುಗಭುಗನೆ - ಭುಗ ಭುಗ ಎಂದು (ಭುಗಭುಗನೆಚ್ಚು ಪಾಯ್ತ 
ಬಿಸುನೆತ್ತರ ಸುಟ್ಟುರೆಯಂ ನೆಲಕ್ಕೆ ಪರ್ದುಗಳ್‌ ಉಗಲೀದೆ 
ಅವ್ವಳಿಸಿ ಪೀರ್ವಿನಂ: ಪಂಪಭಾ, ೧೦. ೮೦) 

ಭುಗಿಲಿಡು - ಚಿಮ್ಮು (ತಗರಾಗಿ ಕಾದಿ ನೆತ್ತರ್‌ ಭುಗಿಲಿಡೆ 
ತಲೆಯೊಡೆದು ಸತ್ತು ಸತ್ತು: ಪುಣ್ಯಾಸ್ರ, ೪. ೭) 

ಭುಜ - ತೋಳು (ವೀರವೈರಿಕ್ಷಿಪ ಗಜಘಟಾಟೋಪ 
ಕುಂಭಸ್ಥಳೀಭೇದನಂ ಉದಗ್ರ ಉದ್ರ ಅಸಿ ಭಾಸ್ವತ್‌ 
ಭುಜಪರಿಘನಂ ಆರೂಢಸರ್ವಜ್ಞನಂ: ಪಂಪಭಾ, ೧. ೫೧) 

ಭುಜಂಗ - ಹಾವು (ಭುಜಂಗ ರುಷ ಶಿಂಶುಮಾರಾದಿ ಜಲಚರ 
ಸಂಕೀರ್ಣೋಭಯ ತಟಪ್ರಾಪ್ತ ಪೂರ್ಣ ಮಹಾನದಿಯಂ ಆ 
ವೃಭಂ ಪಾಯಗದು: ಹರಿವಂಶ, ೬. ೫ ವ); ವಿಟ 
(ಭುಜಂಗಾವಳೀತಾಟಿತ ನಾನಾ ಘಂಟಿಕಾಟಂಕೃತಿ 
ರವಮುಖದಿ೦ ವಾರನಾರೀ ತನೂರೋಪಿತ ದಿವ್ಯಾಮೋದ 
ನವ್ಯಾಗರುಪರಿಮಿಳಿತಂ ತೀಡಿದತ್ತೊಯ್ಯನೆ ಪಣವನಿತಾಗಾರ 
ಚಾರಂ ಸಮೀರಂ: ಶಾಂತೀಶ್ವಪು, ೧೧. ೫೩) 

ಭುಜಂಗಮ - ಹಾವು (ಕ್ರಮದೊಳ್‌ ಅಸಂಜ್ಞಿಯುಂ 
ಸರಿಸೃಪಾಳಿಯುಂ ವಿಹಗಾಳಿಯುಂ ಭುಜಂಗಮತತಿಯುಂ 
ಮೃಗಾರಿಗಣಮು೦ ಲಲನಾಜನಮುಂ: ಆದಿಪು, ೫. ೯೩) 

ಭುಜಂಗಮೂರ್ತಿ - ಸರ್ಪಾಕಾರವುಳ್ಳವನು (ಅ೦ತು ಅಜಾತಶತ್ರು 
ಶತ್ರುಪಕ್ಷಕ್ಷಯಕರ ಕರವಾಳದಂ೦ಷ್ಟಾಭೀಳ ಭುಜಂಗಮೂರ್ತಿ . 
ಡಿ ಅಪ್ಪ ಅರಿಕೇಸರಿಯ ತೋಳ್ಸಲದೊಳ್‌: ಪಂಪಭಾ, ೪. ೧೦ 
ವ) 

ಭುಜಂಗಾಧಿಪ — ಆದಿಶೇಷ (ಊರುಭುಜ೦ಂಗಳ್‌ 
ಭುಜಂಗಾಧಿಪಂಗ೦ ಪಡೆವನ್ನಂ ಸೋಲುಮಂ 
ಯೌವನಶ್ರೀ ಪಡೆದುದು ನೃಪಪುತ್ರಾಂಗದೊಳ್‌ ನಾಡೆ ಚೆಲ್ವಂ: 
ಚಂದ್ರಪ್ರಪು, ೨. ೨೪) 

ಭುಜಂಗಾಸ್ತ - ಸರ್ಪಾಸ್ತ (ಖಗೇ೦ದ್ರಾಸ್ತ೦ ಭುಜಂಗಾಸ್ತಮಂ ಗೆಲೆ 
ಗೆಲ್ವಾಸೆಯನಂದು " ಕೇಶವನಿಕುಂಥರ್‌ ತಮ್ಮೊಳೆಚ್ಛಾಡಿದರ್‌: 
ಜಗನ್ನಾವಿ, ೧೫. ೩೦) 


ಭುಜಂಗಿ - ಹೇಣ್ಣು ಹಾವು (ನಿಮ್ಮ ಮಗಳನೀತಂ ವಿಷಮ 
ಭುಜಂಗಿಯೆಂದಂ ಎನೆ ಮುಳಿದು: ಚಾವುಂಪು, ೨೨೧, ಸಾ. 
೨೩) 

ಭುಜಗ - ಹಾವು (ಸುರ ದನುಜ ಭುಜಗ ವಿದ್ಯಾಧರ ನರ 
ಸಂಕುಲದೊಳ್‌ ಆರನಾದೊಡ೦ ಏನೋ ಗರಮುಟ್ಟೆ ಕೊಲ್ಲುಂ 
ಇದು ನಿಜವಿರೋಧಿಯಂ ಧುರದೊಳ್‌ ಎಂದು ಶಕ್ತಿಯನಿತ್ತಂ: 
ಪಂಪಭಾ, ೧. ೧೦೩) 

ಭುಜಗದ್ದಜ - ಬಾವುಟದಲ್ಲಿ ಹಾವಿನ ಗುರುತಿರುವವನು. 
ದುರ್ಯೋಧನ (ಒದವಿದರುನ್ನತಮೂರ್ತಿಗಳ್‌ ಒದವಿ 
ಗದಾಯುಧದೆ ಭೀಮಭುಜಗಧ್ದಜರುಂ: ಗದಾಯು, ೮. ೬) 

ಭುಜಗಶಿಶು - ಹಾವಿನ ಮರಿ (ಅಸಿತ ಭುಜಶಿಶುತರಳತರವಾರಿ 
ಖಡ್ಗಖೇಟಕ ವ್ಯಗ್ರಕರದ್ವಯ ಉದ್ದಾಮಪದಾತಿಬಹಳಂ: 
ಆದಿಷು, ೧೩. ೪೫ ವ) 

ಭುಜಪರಿಘ - ತೋಳು ಎಂಬ ಪರಿಘಾಯುಧ (ವೀರವೈರಿಕ್ಷಿತಿಪ 
ಗಜಫಘಟಾಟೋಪ ಕುಂಭಸ್ಥಳೀಭೇದನಂ ಉಗ್ರೋದ್ರಾಸಿ 
ಭಾಸ್ಟತ್‌ ಭುಜಪರಿಘನಂ ಆರೂಢಸರ್ವಜ್ಞನಂ: ಪಂಪಭಾ, ೧. 
೫೧) 

ಭುಜಗಾರಿ - ಹಾವಿನ ವೈರಿ, ಗರುಡ (ಕುರುಕುಲಮಂ ಬಕಾರಿ 


ಭುಜಗವಜಮುಂ ಭುಜಗಾರಿ ದಾನವೇ 
ಶ್ವರಕುಲಮಂ ಮುರಾರಿ ಭುಜವಿಕ್ರಮದಿ೦ ತವೆಕೊಂದ 
ಮಾಟ್ಕ್‌ಯಿಂ: ಪಂಚತಂತ್ರ, ೩೨೮) 

ಭುಜಬಲ - ಬಾಹುಬಲ, ಪರಾಕ್ರಮ (ಭೂಜಬಲಮಂ 
ಪವಣ್ಬಡಿಪೊಡಪ್ರತಿಮಂ ಮತ್ತೆ ಸಾಧಿಸಿದವಂ 


ಬಹುರೂಪಿಣಿಯಂ ದಾನವಂ: ಪಂಪರಾ, ೧೪. ೮೫) 

ಭುಜಬಲಿ - [ಜೈನ] ಆದಿತೀರ್ಥಂಕರನ ಮಗನಾದ ಬಾಹುಬಲಿ 
(ಪುರತನಯರ್‌ ಭುಜಬಲಿಯುಂ ಭರತನುಮೆನೆ 
ದೊರೆಗೆವಂದೊಡೆ: ಆದಿಷು, ೧೪. ೮೧) 

ಭುಜಲತಾ -  ತೋಳೆಂಬ ಬಳ್ಳಿ (ರಸ ಭಾವಾಭಿನಯಂಗಳಂ 
ಭುಜಲತಾ ಭ್ರೂಚಾಪ ನೇತ್ರೋತ್ಸ್ತಲ ಪ್ರಸರಂಗಳ್‌ 
ಪಸರಂಗೆಯ್ಯುತ್ತಿರೆ: ಆದಿಪು, ೭. ೧೨೩) 

ಭುಜವಿಕ್ಷೇಪ - ನಾಟ್ಯದಲ್ಲಿನ ಬಾಹುಚಲನೆ  (ಈರಯ್ದೆನಿಸಿದ 
ಭುಜವಿಕ್ಷೇಪದಿ೦ ದಿಗ್ವಿಭಾಗಂ ಪರಭಾಗಂಬೆತ್ತುವೊಂಭತ್ತೆನಿಪ 
ನಯನಭೇದಂಗಳಿಂದೆಂಬಿನಂ ನಿಭ್ರಹರ್ಷಾಯತ್ತಚಿತ್ತಂ 
ದಿವಿಜಪರಿವೃಢಂ ತಾಂಡವಪೌಢಿವೆತ್ತಂ: ಮಲ್ಲಿನಾಷು, ೧೩. 
೨೯) 

ಭುಜಶಿಖರ - ತೋಳಿನ ಮೇಲ್ಭಾಗ, ಹೆಗಲು (ಕುಲಶಿಖರಿ 
ಶಿಖರೋತ್ತುಂಗ೦ಗಳಾದ ಭುಜಶಿಖರಂಗಳುಂ: ಆದಿಪು, ೩. 
೯ವ) 

ಭುಜಾಕ್ರಾಂತ - ಸ್ವಂತ ಶೌರ್ಯದಿಂದ ಗೆದ್ದ (ಅಜಿತಂಜಯ 
ಮಹಾರಾಜಂ ಯುವರಾಜಂಬೆರಸು ನಿಜಭುಜಾಕ್ರಾಂತ 
ರಾಜಸಮಾಜಂಬೆರಸು .. .. ಇರೆ: ಚಂದ್ರಪ್ರಪು, ೫. ೨ ವ) 


ಭುಜಾರ್ಗಳ - ಅಗಳಿಯ ಹಾಗಿರುವ ಭುಜ (ಪನ್ನತರ ನಡುವಂ 
ಉಡಿಯಲೈನ್ನ ಭುಜಾರ್ಗಳಮೆ ಸಾಲ್ಗುಂ ಒಸೆ ಮೇಣ್‌ ಮುನಿ 
ಮೇಣ್‌ ಎನ್ನ ನುಡಿ ಟಾಠಡಾಢಣ೦ ಎನ್ನಂ ಬೆಸಸುವುದು 
ರಾಜಸೂಯಂ ಬೇಳಲ್‌: ಪಂಪಭಾ, ೬. ೨೬) 

ಭುಜಾಸ್ಥಾಲನ - ತೋಳು ತಟ್ಟುವುದು (ಅ೦ತು೦ ಬಿಸುಟ್ಟು 
ಮಲ್ಲಯುದ್ಧಸನ್ನದ್ಧರಾಗಿರ್ವರುಂ ಭುಜಾಸ್ಟಾಲನಂ 
ಮಾಡಲೊಡಂ: ಚಂದ್ರಪ್ರಪು, ೫. ೭೬ ವ) 


೮೩೯ 


ಭುಜಿಷ್ಯ - ಸೇವಕ (ಸೇವಕ೦ ಅನುಚರ೦ ಉಪಜೀವಿನರಂ 
ಕಿಂಕರಂ ಭುಜಿಷ್ಯಂ ದಾಸಂ: ಅಭಿಧಾವ, ೧. ೧೧. ೫೭) 

ಭುಜಿಷ್ಯೆ - ಸೇವಕಿ (ಕಳಿಂಗೇಶನ ಮುಂದೆ ನಿಜಿಸಿ 
ನೃಪಕನ್ನಿಕೆಯನಿಂತೆಂಗುಂ ಭುಜಿಷ್ಟೆ ಭೃಂಗೀದ್ದನಿ ತನ್ನ ದನಿಗೆ 
ಸಮನೆನಿಸುವಿನಂ: ಶಾಂತಿಪು, ೫. ೧೩೨) 

ಭುಲ್ಲವ - ಉತ್ಸಾಹ (ಎಲ್ಲಾ ಶಸ್ತಮನಾಂತು ಅತಿ ಭುಲ್ಲವದಿಂ 
ವೀರರ್‌ ಅಧಟಿನಿಂ ಪರಿಯಿಟ್ಟರ್‌: ತ್ರಿಷಷ್ಟಿಪು, ೬.೬) 


ಭುಲ್ಲವಿಸು - ಉಬ್ಬು (ಕುಟಿಲಾನ್ವಿತೆಯರ್‌ ಭುಲ್ಲವಿಸಲೇತಕೆ 
ಎನ್ನದಿರ್‌ ಒಲ್ಲದೊಡಾ ವಿಷಯಬದ್ಧಂ ಆತ್ಮದ್ರೋಹಂ: 
ಅನುಭವ, ೧೮) 


ಭುವನ - ಲೋಕ, ಭೂಮಿ (ಹರಿಹರದೇವನ ಉನ್ನತ ಕೃತಿ 
ಪ್ರಸರಂ ಭುವನೈಕಭಾಸುರಂ: ಗಿರಿಜಾಕ, ೧. ೧೮) 

ಭುವನತ್ರಯ - ಮೂರು ಲೋಕಗಳು (ಅತ್ರಿಯ ಪಿರಿಯ ಮಗಂ 
ಭುವನತ್ರಯ ಸಂಗೀತ ಕೀರ್ತಿ ಸೋಮಂ: ಪಂಪಭಾ, ೧. 
೬೧) 

ಭುವನಪ್ರದೀಪ - ಲೋಕಕ್ಕೆ ಬೆಳಕಾದವನು (ನರಸಿಂಗಂಗತಿ 
ಧವಳಯಶಂ ಯುದ್ಧಮಲ್ಲನಗಸುತಂ ತದ್ಭುವನ 
ಪ್ರದೀಪನಾಗಿರ್ದವಾರ್ಯ ವೀರ್ಯಂಗೆ ಬದ್ದೆಗಂ ಪಿರಿಯ 
ಮಗಂ: ಪಂಪಭಾ, ೧. ೨೩) 


ಭುವನಭವನ -  ಲೋಕವೆಂಬ ಮನೆ (ಚಾಗದ ನೆಗಲೌಯೊಳ್‌ 
ಬೀರದ ಏಟ್ಲ್‌ಯೊಳ್‌. ನೆಗಟ್‌ ಮಗಂ ಮಗನೆನೆ 
ಪುಟ್ಟಲೊಡಂ ಕೋಟಸ್ಕೊಗಗೊಂಡುದು ಭುವನಭವನಂ 


ಅರಿಕೇಸರಿಯೊಳ್‌: ಪಂಪಭಾ, ೧. ೪೨) 

ಭುವನೇಜ್ಯ  - ಲೋಕಪೂಜ್ಯ (ಭುವನೇಜ್ಯರ್‌ ಪೂಜ್ಯಪಾದರ್‌ 
ದಮಿತಕುಮತರ್‌ ಅತ್ಯುದ್ಧಮಾಂಗಲ್ಯಭಾವಪ್ರವಿನೂತರ್‌: 
ಕರ್ಣನೇಮಿ, ೧. ೧೦) 

ಭುವಾ — ಭೂಮಿಗೆ (ಸದಿಗ್ಗಳಯಯಾ 
ಸಗಿರಿಸಾಗರದ್ವೀಪಯಾ: ಪಂಪಭಾ, ೪) ೨೭ 

ಭೂಗೋಚರ - ಮನುಷ್ಯ (ತಕ್ಕುಗಿಡೆ ಕಿಂಕರಭಾವಂ ನಿನಗೆ 
ಸಮನಿಸಿತ್ತು .. . ನೀಚಭೂಗೋಚರರೊಳ್‌: ಪಂಪರಾ, ೧೪. 
೧೧) 

ಭೂಗೋಳ - ಭೂಮಂಡಲ 
ನೀನಂದೆತ್ತಿದೈ ಗೋಮಿನೀಧರಂ 
ಜಗನ್ಮಾವಿ, ೧. ೫೭) 

ಭೂಚಕ್ರ - ಭೂಮಂಡಲ (ನಿಮ್ಮೀ ಕ್ರಮಕಮಲಕ್ಕೆ ಎಜಗದೆ ವಕಿಸಿ 
ಭೂಚಕ್ರದೊಳಗೆ ಬಾಲ್ಪರುಂ ಒಳರೇ: ಪಂಪಭಾ, ೧೧. ೩೦) 

ಭೂಚರ - ಮನುಷ್ಯ (ಪುರುಜಿನನಾದಿಯಾಗೆ ಜಿನಪುಂಗವರರುಂ 

ಚಕ್ರಿಗಳು೦ ಏಂಗಳ ಭುಚರರಲ್ಲದಾರೊ ಖೆಚರರ್‌: 

ಪಂಪರಾ, ೫. ೨೪) 

ಭೂಚರಿ ದ ಮನುಷ್ಯಸ್ತೀ (ಖೇಚರಿಯೋ ಭೂಚರಿಯೋ 
ನಿಶಾಚರಿಯೋ ರೂಪು ಬಣ್ಣಿಸಲ್ಕೆ ಆರ್ಗ೦ ಅವಾಗ್ಗೋಚರಂ 
ಈ ಕಾನನಮು೦ ಅಗೋಚರಂ ಇವಳ್‌ ಇಲ್ಲಿಗೇಕೆ ಬಂದಳೊ 
ಪೇಟೆಂ: ಪಂಪಭಾ, ೩. ೧೪) 

ಭೂಜ - ಮರ (ಅಧಿಕೋನ್ನತ ಗಜನಿವಹಂ ಭೂಜಪ್ರತತಿಯಂ 
ಉಡಿವಂತೆ ಪುಲ್ಲನೇನುಡಿದಪುದೇ: ಪಂಚತಂತ್ರ, ೧೦೦) 

ಭೂಜಾಂಗವೃತ್ತಿ - ಪ್ರವಾಹಕ್ಕೆ ಸಿಕ್ಕಿದ ಮರದಂತಹ ವರ್ತನೆ 
(ಭೂಜಾಂಗವೃತ್ತಿಯಂ ಬಿಸುಟು ಆ ಜಗದಧಿಪಂಗೆ 
ವೈತಸಾವಳಿಪರಿದಂದಾ ಜಳಕೆಳಗುವವೋಲ್‌ 


ಭುವಾ 


(ಆದಿವರಾಹರೂಪದೊಳೆ 
ಭೂಗೋಳಮಂ: 


ನಯಭಾಜನರೆಅಗಿದರ್‌ ಅಜಿಂಹರೆನಿಸಿಹ ಸುಹ್ಮರ್‌: 
ಶಾಂತಿಪು, ೧೦. ೧೫೯) 
ಭೂಜಾತ - ಭೂಮಿಯಲ್ಲಿ ಹುಟ್ಟಿದುದು, ಮರ (ಪಲ್ಲವಿತ 


ಕುಸುಮಿತ ಮುಕುಲಿತ ಫಲಿತ ಮಂಜರೀರಂಜಿತ ಚೂತ 
ಭೂಜಾತಂಗಳಂ: ಸುಕುಮಾಚ, ೯. ೧೯೭ ವ) 

ಭೂತಚತುಷ್ಟ — ಪೃಥ್ವಿ, ಅಪ್ಪು, ತೇಜಸ್‌, ವಾಯು ಎಂಬ 
ಮೂಲವಸ್ತುಗಳು (ಅಂಗ ಅಂಗದೊಳಲ್ಲಂ ತೀವಿರ್ಪಂ 
ಭೂಚತುಷ್ಟ ಅವಯವದಿ೦ ಅನ್ಯಂ ಆತ್ಮಂ ಅತಿಚೈತನ್ಯಂ: 
ಯಶೋಧಚ, ೪. ೧೭) 


ಭೂತಧಾತ್ರಿ - ಭೂಮಿ (ಭಯಮೇಕಕ್ಕುಂ ಅದೆಂತೆಂದು 
ಅದಟುಮಂ ಪೆರ್ಮಾತುಮಂ ಭೂತಧಾತ್ರಿಯೊಳೋರಂತೆ 
ನೆಗಟ್ಟಿ ಸೆಟ್ಟಿಯ ಬಳ್ಳಂ ಕಿಚಿದು ಎಂಬುದೊಂದು 


ನುಡಿಯಂ ನೀಂ ನಿಕ್ಕುವಂ ಮಾಡಿದೆ: ಪಂಪಭಾ, ೧೨. 
೧೭೫) 


ಭೂತನಾಥ - ಶಿವ (ಕರ್ಣಾರ್ಜುನರೇಖಅ೦ ನೋಡಲ್ಕೆ 
ಭುತನಾಥ೦ ಬಂದಂ: ಪಂಪಭಾ, ೧೨. ೧೩೯) 
ಭೂತಪುಣ್ಯ - ಹಿಂದೆ. ಮಾಡಿದ ಪುಣ್ಯದ ಫಲ 


(ಉತ್ತಮಪಾತ್ರದಾದ ದಾನಾನುಮೋದದ ಭೂತಪುಣ್ಯದಿಂ: 
ಶಾಂತಿಪು, ೬. ೯೭ ವ) 

ಭೂತಬಲಿ - ಭೂತ, ದೈವಗಳಿಗಾಗಿ ಕೊಡುವ ಬಲಿ 
(ಭೂತಬಲಿಯಿಕ್ಕುವಲ್ಲಿಗೆ ಪಾತಕನು೦ ಬಂದು ದಾನಮಂ 


ಬೇಡುಗೆ ಪುಣ್ಯಹೇತುವೆ೦ಂಬರ್‌: ಸಮಯಪ, ೧೧. 
೯೩) 
ಭೂತವಾದಿ - ನಿರೀಶ್ವರವಾದಿ (ಅನೇಕ ಯುಕ್ರೋಕ್ತಿಗಳಿಂ 


ಭೂತವಾದಿಯಪ್ಪ ಮಹಾಮತಮಂ ನಿರಾಕರಿಸಿ: ಆದಿಪು, ೨. 
೧೦ ವ) 


ಭೂತಸ್ಪಭಾವ - [ಪಂಚ]ಭೂತಗಳ ಸಮುದಾಯ (ನಿಮ್ಮ 
ಮುನ್ನೆ ನುಡಿದ ಕಾಯಾಕಾರಪರಿಣತಭೂತಸ್ವಭಾವಮೆ 
ಚೈತನ್ಯಂ: ಆದಿಷು, ೨. ೧೦ ವ) 

ಭೂತಳ - ನೆಲ (ಪಾಸಜ್‌ ಸಿ೦ಂಹಪೀಠ೦ ಅಳಿನಿರುತಿ 


ಮಂಗಳಗೀತಿ ಭೂತಳ೦ ಪಾಸು ಮೃಗವುಜಂ ಪರಿಜನಂ 
ಹೊದಳ್‌ ಓಲಗಸಾಲೆ: ಪಂಪಭಾ, ೭. ೨೯) 


ಭೂತಾಂಗನಾ - ಪಿಶಾಚಸ್ತೀಯರು (ಭೂತಾಂಗನಾನಿಕರಂ 
ಶೋಣಿತವಾರಿಯಂ ಕುಡಿದು ಅಗುರ್ವಪ್ಪನ್ನೆಗಂ ಸೂಸೆ 


ನೋಡ ಕವಿಲ್ತಿರ್ದುದು ಕೂಡೆ ಸಂಜೆಗವಿದಂತಾ ದ್ರೋಣನಿಂ 
ಕೊಳ್ಳುಳಂ; ಪಂಪಭಾ, ೧೨. ೨೫) 

ಭೂತಿ - ಐಶ್ವರ್ಯ (ಭೂತಿ ಸಂಪತ್ತಿ: ಅಭಿಧಾವ, ೩. ೧. ೭೧); 
ಬೂದಿ (ಮನೋಜಾತಮಹೋತ್ಸಾಹರ್‌ ತದ್ಭೂತಿಯನಿಟ್ಟರ್‌ 
ತ್ರಿಮ೦ಡ್ರಮಂ ದಿವಿಜೇ೦ದ್ರರ್‌: ಆದಿಷು, ೧೬. ೫೩) 

ಭೂತೇಶ - ಶಿವ (ಧರೆಯೊಳಗೆ ಈ ಭಕ್ತಂಗಾರ್‌ ದೊರೆ ಎನುತಂ 
ನುಡಿದನಾಗಳಾ ಭೂತೇಶಂ: ತ್ರಿಷಷ್ಠಿಪು, ೧೮. ೯೨) 

ಭೂದೇವ - ಬ್ರಾಹ್ಮಣ (ಭೂದೇವರೆ ಜಗದೊಳಗೆಂದು 
ಆದರಿಸುವವಂಗೆ ಜೈನವೆಸರೆಂತೆಸೆಗುಂ: ಸಮಯಪ, ೪. 
೧೩೧) 

ಭೂಧರ - ಬೆಟ್ಟ ಪರ್ವತ (ಶರಭಂಗಳ್ಗೆಡೆ ಸಿಂಹದುರ್ವ 
ವನಗ೦ದೇಭೋತ್ಕರಕ್ಕೆಂದುಂ ಆಗರಮ್‌ ಈ ಭೂಧರಂ: 
ಆದಿಪು, ೧೩. ೮೨); [ಕೂರ್ಮಾವತಾರದಲ್ಲಿ] ಭೂಮಿಯನ್ನು 
ಹೊತ್ತವನು, ವಿಷ್ಣು, ಶ್ರೀಕೃಷ್ಣ (ಏನೆಂಬೆನಾಂ ಮಜ್‌ದೆಂ 


೮೪೦ 


ಮುನ್ನಿನದೊಂದು ವೈರಮನಿದಿಂತೇಕಾರಣ೦ 
ಪಂಪಭಾ, ೧೨. ೨೦೭) 

ಭೂಪ - ರಾಜ (ಪೇಟೆಂ ಎನ್ನನಾವನೆಚ್ಚಂ ಎಂಬ ಮುನಿಯ 
ಮುನಿದ ಸರಮಂ ಕೇಳ್ಸು ಬಿಲ್ಲನಂಬುಮ೦ ಈಡಾಡಿ ತನ್ನ 
ಮುಂದೆ ನಿಂದಿರ್ದ ಭೂಪನ೦ ಮುನಿ ನೋಡಿ: ಪಂಪಭಾ, 
೧.೧೧೧ ವ) 

ಭೂಪಟಲ - ಭೂಮಂಡಲ (ಸಮಸ್ತ ಭೂಪಟಲಮನಾಂ 
ತೊಟಲ್ಲು ಅಸಿ ನಿನ್ನನೊಡಗೂಡಿ ನಿಜೇಶನಂ 
ಯಶಃಪಟಹನಿನಾದಮಂ ಪರಪುವೆಂ: ಆದಿಪು, ೩. ೪೫) 

ಭೂಪತಿ - ಮಹಾರಾಜ (ನಷ್ಟಂ ನಷ್ಟಂ ಮೃತಂ ಮೃತಂ 
ಎಂಬುದು ಇನ್ನಟಲದಿರ್‌ ಮೇಲಪ್ಪುದಂ ಬಗೆ ಭೂಪತೀ: 
ಪಂಪಭಾ, ೧೩. ೨೨) 


ಭೂಧರಾ: 


ಭೂಪ್ರಸರ - ಪ್ರದೇಶ (ಕುಸುಮಿತ ಬಹಿರುಪವನ 
ಭೂಪ್ರಸರದೊಳಿರ್ದ ಅಮಿತಕೀರ್ತಿಕೇವಳಿಯ೦ ಬಂದಿಸಿ 
ಮತ್‌ ಭವಪದ್ಧಶಿಯಂ ಬೆಸಗೊಳೆ ಬೆಸಸಿದನಘಾರಿ 


ದಿವ್ಯದ್ದನಿಯಿಂ: ಶಾಂತಿಷು, ೬. ೮೫) 

ಭೂಭರ - ರಾಜ್ಯದ ಹೊರೆ (ಸುತನೊಳಜಿತಂಜಯಂ ವಿಸ್ತತಮಂ 
ಭೂಭರಮನೆಯ್ದೆ ಯೋಜಿಸಿ ನಿಶ್ಚಿಂತತೆಯನೊಳಳಕಯ್ದಂ: 
ಚಂದ್ರಪ್ರಪು, ೭. ೩) 


ಭೂಭಾಗ - ನೆಲದ ಮೇಲೆ (ಭೂಭಾಗದೊಳ್‌ ತಂದು 
ತಾಟಿಸುತುಂ ಕೋಟಲೆಗೊಳ್ಳ ರತ್ನಮಕುಟದ್ಯೋತ 
ಉತ್ತಮಾಂಗಂ ವಿರಾಜಿಸುವನ್ನಂ ಪೊರಳ್ಳ ಪಗೆಯಂ 


ಕಣ್ಣಾರ್ವಿನಂ ನೋಡಿದಳ್‌: ಪಂಪಭಾ, ೧೨. ೧೫೧) 

ಭೂಭುಜ - ರಾಜ (ಇಳೆಯೊಳ್‌ ಇಂದನೆನೆ .. .. ಶೂದಕನೆಂಬ 
ಭೂಭುಜಂ: ಕಾದಂಬ, ೧. ೮) 

ಭೂಭುವನ - ಭೂಲೋಕ (ಸತ್ಕೀರ್ತಿಯಂ 
ನಿಲ್ವನ್ನೆಗಮ ತಾಳಿದ ಸುಕವಿಗಳಿಂದಕ್ಕೆ 
ಮಲ್ಲಿನಾಷು, ೧. ೨೩) 

ಭೂಭೃತ್‌ - ಬೆಟ್ಟ ಪರ್ವತ (ಪತ್ತುವಿಡಲ್‌ ಭೂಭರತ್ಕುಳಂಗಳ್‌ 
ಬಗೆದುವು: ಆದಿಷು, ೧೨. ೮೮); ರಾಜ (ಅಂತು 
ಪಾಂಡುರಾಜ೦ ಅಧಿಕತೇಜನುಂ ಅವನತವೈರಿಭೂಭೃತ್‌ 
ಸಮಾಜನುಂ ಆಗಿ ನೆಗಟುತ್ತಿರ್ದೊ೦ದು ದಿವಸಂ: ಪಂಪಭಾ, 
೧.ದಿಡಿರಿ: ವು) 

ಭೂಭ್ಯತ್ಪತಿ - ರಾಜ (ಶಾಂತರೂಪದಿನಿರ್ದತ್ತು ಅಳುರುತ್ತಮಿರ್ದ 
ಕೋಪಾನಳನಿಂದುಪಶಾಂತನಾದ ಭೂಭ್ಯತ್ಪತಿವೋಲ್‌: 
ಆದಿಷು, ೧೩. ೪೦); ಬೆಟ್ಟಗಳ ನಾಯಕ, ಮೇರು 
(ಸಾಗರಮೆ ಬಡವಾನಳ ಭೀತಿಯಿ೦ ಭೂಭ್ಯತ್ಪತಿಯಂ 
ಶರಣ್ಣೊಕ್ಕುದು ಎಂಬಂತೆ ಕಣ್ಣಿಂಬಾಗಿ: ಪಾರ್ಶ್ವನಾಪು, ೭. 
೩೩ ಮ 

ಭೂಭೃತ್ಸುತೆ -. ಗಿರಿಸುತೆ, ಪಾರ್ವತಿ (ಗೌರೀಪತಿಯ ಬಿನದಕ್ಕೆ 
ಭೂಭ್ಯತ್ತುತೆ ಬೇಡತಿಯಾದ ತೆಜನ೦ ಅನುಕರಿಸಿದಳ್‌: 
ಕಾದಂಬ, ೧. ೩೮) 

ಭೂಭ್ಯನ್ಮುಖ್ಯ [ಭೂಭೃತ್‌-ಮುಖ್ಯ) ರಾಜರುಗಳಲ್ಲಿ ಮುಖ್ಯ, 
ಸಾರ್ವಭೌಮ (ಪರಿಪೂರ್ಣೇಂದುವಿಂ ಅನ್ವಯಾಭ್ರತಿಳಕಂ 
ತಿಗ್ಗಾಂಶುವಿಂ ತೀವಭಾಸುರತೇಜಂ ಸುರಶೈಲದಿಂ 
ಸಕಳಭೂಭೃನ್ಮುಖ್ಯಂ: ಆದಿಷು, ೮. ೨೭) 


ಭೂಭುವನಂ 
ವಿದ್ಯಾಪ್ರಸಾದಂ: 


ಭೂಮಾನ - ಭೂಮಿಯ ತೂಕ (ಓಜಾಯಿತರೋಜೆಯೊಲವರದ 
ಭೂಮಾನಕ್ಕಂ ಸಕ್ಕಸಮನಾಗಿ ತೂಗಿದಂತೆ: ಅನಂತಪು, ೨. 
೩೦ ವ) 

ಭೂಮಿ - ನೆಲೆ (ಆ೦ ತನಗೆ ಪರಮವಿಶ್ವಾಸಭೂಮಿಯೆನಾಗಿ 
ಕಿಜಿಯಂದಿಂದಿತ್ತ ನಡೆಪಿದ ಓದಿಸಿದ ದಾದಿಯೆನಪುುದಳೆಂ: 
ಆದಿಪು, ೪. ೨೧ ವ) 

ಭೂಮಿಕೆ - ಉಪ್ಪರಿಗೆ (ಭೂಮಿಕೆಯ ಕೆಗೆ ಕಾಣ್ಣರ್‌ 
ತಾಮುತ್ತವದಿಂದಲದಜ ಮೊದಲೊಳ್‌ ಜಿನನಂ: ಸಮಯಪ, 
೨. ೬೪): ಭೂಮಿ (ಭೂಮಿಕೆಯೊಳಿಕ್ಕಿದ ವಿಶಾಲ 
ಹಂಸತೂಲದೊಳ್‌ ಅರಸಿಯು೦ ತಾನು೦ ಕುಳ್ಳಿರ್ದು: 
ಚಂದ್ರಪ್ರಪು, ೬ ೯೬ ವ) 

ಭೂಮಿಗೃಹ - ನೆಲಮಾಳಿಗೆ (ಭೂಮಿಗೃಹ ಪ್ರವೇಶ ಮಂಜೂಷಿ 
ಜಯಾಮಂಜೂಷಾಜಲಾವಗಾಹಾದಿ 
ರಕ್ಷೋಪಾಯಗಳನೇಕಮಂ ಮಂತ್ರಿಗಣ೦ ನುಡಿದು ತೋಜ* 
ಶಾಂತಿಪು, ೯. ೬) 


ಭೂಮಿಪ - ರಾಜ (ಉಪಪತ್ತಿಯುಕ್ತಂ ಇದನಿಂ ಕಯ್ಕೊಳ್‌ ನಿನ್ನ 
ತಂದೆಯೆಂದುದನೆನೆ ಭೂಮಿಪನೆಂದಂ ನಿಮಯ 


[2 
ಪೂರ್ವಪಕ್ಷಮೆಮಗಾದುದೇ ವಲಂ ಸಿದ್ಧಾಂತಂ: ಗದಾಯು, 
೪.೮) 


ಭೂಮಿಭೃತ್‌ - ರಾಜ (ಮೇರುವಿಂ ಭೂಮಿಭೃತ್‌ವರಂ 
ಅಬ್ಲಾಹಿತಂ ಕಳಾನಿಧಿಕುಮಾರ೦ಂ ಪುಟ್ಟುವ೦ ನಿಶ್ಚಯಂ: 
ರಾಜಶೇವಿ, ೪. ೨೯) 

ಭೂಮಿಭಾಗ — ಭೂಪ್ರದೇಶ (ನಭೋಭಾಗದಿಂ 


ಭೂಮಿಭಾಗಕ್ಕಿಟೆದು ತನ್ನ ಮುಂದೆ ನಿಂದ ಅರವಿಂದ 
ಬಾಂಧವನಂ ನೋಡಿ ನೋಡಿ: ಪಂಪಭಾ, ೧. ೯೧ ವ) 


ಭೂರಿ - ವಿಶಾಲವಾದ (ವಾರಿಧಿವೇಷ್ಟಿತ ಭೂರಿಭೂತಳಂ: 
ಸುಕುಮಾಚ, ೧. ೨೨); ಅಧಿಕವಾದ (ಭೂರಿ 
ವಿಕಲದೋಷಮುಂ ದೋಷಮುಮಂ ಈ ತೆಐದಿಂ 


ತಚಿಸಲ್ಗೆ ಪಂಡಿತರ್‌: ಕವಿರಾಮಾ, ೧. ೧೧೩) 

ಭೂರಿಭೂತಲ - ವಿಶಾಲವಾದ ಭೂಮಂಡಲ (ಬಲಿಯಂ 
ವಾಮನರೂಪದಿಂದಮೆ ವಲಂ ಮುಂ ಬೇಡಿದೆಂ 
ಭೂರಿಭೂತಲಮಂ ಕುಂದೆನಗಾಯ್ತೆ ಕೊಂಡೆನಿಳೆಯಂ: 
ಪಂಪಭಾ, ೯. ೨೦) 

ಭೂರುಹ - ಮರಗಿಡ] (ಆಗಳ್‌ ಅದೊಂದು ಮುಂದೆಸೆದು 
ತೋಟೆದುದು ಆಗಳ್‌ ಅಶೋಕಭೂರುಹಂ: ಕಾದಂಸಂ, ೧. 
೭೩) 

ಭೂರ್ಜ - ಒಂದು ಬಗೆಯ ಮರ (ಕಕುಭ ಅಶೋಕ 
ಲುಂಗ ಲವಲೀ ಭೂರ್ಜ ಆರ್ಜುನ ಅನೋಕಹ 
ಪಂಪಭಾ, ೫. ೮೦) 

ಭೂವಧೂವರ - ಭೂಮಿಯೆಂಬ ಹೆಣ್ಣಿನ ಒಡೆಯ 
(ಪಯೋರುಹವಿಳಾಸಸ್ಥಾನೆಯಿಂ ಭೂವಧೂವರಂ ಅಜ್ದೇಕ್ಷಣೆ 
ಕಲ್ಪವೃಕ್ಷದಿ೦ ಇಳಾಲೋಕೈಕಕಲ್ಪದ್ರುಮಂ: ಆದಿಷು, ೮. ೨೭) 

ಭೂವರ - ರಾಜ (ಭೂವರಶಿಖಾಮಣಿ ನೆಟ್ಟನೆ ಪಟ್ಟವರ್ಧನ 
ದ್ವಿರದನಿಯಿಂದೆ ಮುಂದಿಟೆದು ತದ್ವನಕೇಳಿಗೆ.. ..ಪುಗುತಂದಂ: 
ಶಾಂತೀಶ್ವಪು, ೧೦. ೭೩) 

ಭೂವಲಯ - ಭೂಮಂಡಲ, ರಾಜ್ಯ (ಭೂವಲಯಮಂ 
ಅಯ್ಯನಿತ್ತುದುಮಂ ಆಂ ನಿನಗಿತ್ತೆಂ ಇದೇವುದಣ್ಣ ನೀನೊಲಿದ 


ಕದಂಬ 
ಪ್ರಕರಂ: 


೮೪೧ 


ಲತಾಂಗಿಗಂ ಧರೆಗ೦ ಆಟಿಸಿದಂದು ನೆಗಟ್‌ ಮಾಸದೇ: 
ಆದಿಪು, ೧೪. ೧೩೦); 

ಭೂಶಯ್ಯೆ - ನೆಲದ ಹಾಸುಗೆ, ನೆಲದ ಮೇಲೆ ಮಲಗುವಿಕೆ 
(ಸುಕುಮಾರಶ್ರೀಯನಾಳ್ಟಾ ನಿತಂಬಿನಿ ಭೂಶಯ್ಯೆಗೆ ಜಾಗರಕ್ಕೆ 
ಅಶನಕ್ಕೆ .. . ಒಡಲಂ ನಿಯೋಜಿಸಿದಳ್‌: ಮಲ್ಲಿನಾಹು, ೪. 
೩೬) 

ಭೂಷಣ - ಆಭರಣ; ಅಲಂಕಾರ (ಸಮಂತು ಅಲಂಕರಿಸಿದಂ 
ಶಾಂತೀಶನ೦ ದಿವ್ಯಗಂಧ ದರಸ್ಮೇರ ನಮೇರು ಚಾರು 
ಕುಸುಮ ಕ್ಷೌಮಾಂಶುಕ ಅನರ್ಫ್ಯ ಭಾಸ್ವದನೇಕೋತ್ತಮ 
ಭೂಷಣಾವಳಿಗಳಿ೦ ಸಂಕ್ರಂದನಾನಂದದಿಂದಂ: ಶಾಂತೀಶ್ವಷು, 
೧೬. ೩) 

ಭೂಷಣಾಂಗ - [ಜೈನ] ಒಂದು ಕಲ್ಲವೃಕ್ತ ಆಭರಣಗಳನ್ನು 
ನೀಡುವಂಥದು (ಭಾಜನಾಂಗದ ವಸ್ತಾಂಗದ ಭೂಷಣಾಂಗದ 
ಅಳವಂ ಚಕ್ರೇಶ್ವರಂ ತಾಳ್ಫಿದಂ: ಆದಿಮೆ, ೪. ೩೫), ನೋಡಿ, 
“ಅ೦ಗಕಲ್ಪಕುಜ' 


ಭೂಷಾ - ಆಭರಣ, ಕಿವಿಯ ಆಭರಣ (ಮಕುಟಂ 
ಕೇಯೂರಂ ಕರ್ಣಕುಂಡಲಂ ಕೊಪ್ಪು ಸರಿಗೆ ದುಸರಂ 
ಮಣಿಮುದಿಕೆ ತಿಸರಮೆಂಬ  ಭೂಷಾನಿಕರಮಂ ಆ 
ಭೂಷಣಾಂಗತರು ಕುಡುತಿರ್ಕುಂ: ಆದಿಪು, ೫. ೩೪) 

ಭೂಷಾವಿಧೇಯ - ಅಲಂಕರಿಸುವುದು (ಕೊಳದಿ೦ ಮಜ್ಜನಕಾರ್ಯಂ 
ಅಚ್ಚನನೆಯಿಂ ಭೂಷಾವಿಧೇಯಂ ಫಲಾವಳಿಯಿಂ 
ಭೋಜನಕೃತ್ಯಂ . ತೀರೆ ಮೆಚ್ಚಿ ಸುಟಿವರ್‌ ಪಾಂಥರ್‌ 
ವನೋಪಾಂತದೊಳ್‌: ಅಜಿತಪು, ೨. ೧೫) 

ಭೂಷೆ - ಆಭರಣ (ಆರ್ಹ೦ತ್ಯಧರ್ಮಂ ತನಗಾರ್ಮಂ ಭೂಷೆ 
ರತ್ನತ್ರಯಮನೆ ನೆಗಟ್ಟಂ ಧಾತ್ರಿಯೊಳ್‌ ಶಾಂತಿನಾಥಂ: 
ಸುಕುಮಾಚ, ೧. ೫೫) 

ಭೃಂಗ - ದುಂಬಿ (ಕೋಪದಿಂ ಪುದಿದು ಪಲ್ಗೊಜ್‌ವಂದಮಾಯ್ತು 

. ಉನ್ನದ ಭೃ೦ಗರುಣತ್ಕಶಸ್ವನಂ: ಶಾಂತೀಶ್ಚಪು, ೧೧. 

೧೦); ಒಂದು ಔಷಧ ಸಸ್ಯ, ಗರಗದ ಸೊಪ್ಪು (ಭೃಂಗಂ 
ಮಾರ್ಕವಂ ಅಲಂಬುಸ೦ ಬೋಟತರಂ: ಅಭಿಧಾವ, ೧. ೮. 
ರಿಕಿ) 

ಭೃಂಗರುತಿ -. ದುಂಬಿಗಳ ಶಬ್ದ, ರೋಂಕಾರ (ಭೃಂಗರುತಿಗಳ್‌ 
ಮಾಂಗಲ್ಕಗೇಯಂಗಳ ಅಂದಮನೀಯಿ: ಪಂಪಭಾ, ೭. ೭೭) 


ಭೃಂಗಾಂಗನಾ -  [ಭೃಂಗ+*ಅಂಗನಾ] ಹೆಣ್ಣು ದುಂಬಿ (ಪುಷ್ಲಿತ 
ಹೇಮಪಂಕಜ ರಜಸ್ಪಂಸಕ್ಷಭ್ಯೃಂಗಾಂಗನಾನಿಕರಂ ಸಾರಸ 


ಹಂಸ ಕೋಕಿಳಕುಳಧ್ವಾನೋತ್ಕರಂ: ಪಂಪಭಾ, ೫. ೮೦) 
ಭೃಂಗಾರ - ಬಂಗಾರದ ಕಳಶ, ಪಾತ್ರೆ (ಸಾರಮಿದು ರತ್ನಮಯ 
ಭೃಂಗಾರಂ ಹರಿಪೀಠಮಿದು ಜಗತ್ತಿತಯಾಳ೦ಕಾರಂ: ಆದಿಪು, 
ಒರ 
ಭೃಂಗಾರಿ - ಭೃ೦ಗಾರ (ತೋರಮೊಲೆಗಳ ಮೊಗಂಗಳ್‌ ರಾರಾಜಿಸಿ 


ಕರ್ಪುವೆತ್ತು ಮೋಹನ ಧೂಮೋದ್ಧಾರಿಗಳಂ ಕಾಂಚನ 
ಭೃಂಗಾರಿಗಳಂ ಪೊಲ್ಬುವು ಅರಸಿಂಗದೆಳವಸಿಯೊಳ್‌: 
ಪಂಪರಾ, ೩&೩. ೯೫); ಜೀರುಂಡೆ (ಚೀರೀ ಮಿಲ್ಲಿಕಾ 


ಭೃಂಗಾರೀ ಶಬ್ದಂ ಸಮಾನವಾಚ್ಯಂ: ಅಭಿಧಾವ, ೧. ೯. 
೨೩) 

ಭೃಂಗಾರು - ಭೃಂಗಾರ (ಗೃಹೀತ ಚಾಮರ ತಾಳವೃಂತ 
ಭೃಂಗಾರು ವಾರಾಂಗನಾಸಹಸ್ತಸಂಗತಮುಂ ಅಪ್ಪ 
ರಾಜಮಂದಿರಮಂ ಪೊಕ್ಕು: ೮. ೧೨೦ ವ); ಮಂಗಳ ಕಳಸ 


(ಮಂಗಳಕುಂಭ೦ ಪೂರ್ಮಘಟಂ೦ ಗುಂಡಿಗೆ ಗುಂದಿಕಾಖ್ಯೆ 
ಕನಕಾಳುಗೆ ತಾಂ ಭೃಂಗಾರು: ಅಭಿಧಾವ, ೧. ೧೦. ೨೮) 


ಭೃಂಗಿ - ಹೆಣ್ಣು ದುಂಬಿ  (ಶ್ರೀಮದಗಣ್ಯಪುಣ್ಯನಿಧಿ 
ಜೈನಪದಾಂಬುಜಭ್ಯಂಗಿ ಅಂಕದ ರೋಹಿಣಿ ಯಕ್ಷಿ 
ದಾನಚಿಂತಾಮಣಿ ಮಾಲ್‌ ಚಿಂತಿತ ಮನೋರಥಮಂ 


ಕವಿಚಕ್ರವರ್ತಿಯಾ: ಅಜಿತಪು, ೧. ೧೪) 


ಭೃಗುವಿದ್ಕಾ ದೈ) - ಶಸ್ತ್ರವಿದ್ಯೆ (ಭೃಗುವಿದ್ಯಾಪಾರಗನಪ್ಪ 
ಭದ್ರಚಂಡನ ಮೊಗಮನೀಕ್ವಸಿದನಾ ನರೇಂದ್ರ ಮುಕುಂದಂ: 
ಕುಸುಮಾಕಾ, ೭. ೫೭) 

ಭೃತ - ಕಾಪಾಡಿದ (ಕರಖಡನಿಕೃತ್ತಮದಾಂಧದೈತ್ಯಸಂಘಾತೆ ಭೃತ 
ಅಂಗಜಾತೆ ಶರಣಮಗಮರಾರ್ಚಿತಪಾದಪಂಕಜೇ: ಶಬರಶಂ, 
೫. ೪೭); ಹಿಡಿದ (ಅನಲಾಕ್ಷಂ ಭೃತಖಡ್ಗಶೂಲವಿಲಸತ್‌ 
ಖಟ್ವಾಂಗಢಕ್ಕಂ: ಶಬರಶಂ, ೧. ೫೮) 

ಭೃತಕ - ಸೇವಕ (ಭೃತಕ೦ ಕೃತಕಪ್ರಣಯಮೆಂದಜೆಯದೆ ನೆಜ್‌ 
ಕೂರ್ತಳೆದತ್ತು: ಸುಕುಮಾಚ, ೭. ೨೮ ವ) 

ಭೃತವಂಶ ದ ಕೊಳಲನ್ನು ಹಿಡಿದವನು. ಕುಲರಕ್ಷಕ 
(ಭೃಗುವಂಶನಾಗಿಯುಂ ವ್ಯಪಗತರಾಗಾಸಕ್ತ 
ಸಿ೦ಂಹನಂದ್ಯಾಚಾರ್ಯ ವ್ರತಪತಿ: ಚಂದ್ರಪ್ರಷು, ೧. ೧೯) 

ಭೃತವಿಪಶ್ಚಿದ್ವರ್ಗ -  [ಭೃತ*ವಿಪಶ್ಚಿತ್‌*ವರ್ಗ] ಪಂಡಿತರನ್ನು 
ಪೋಷಿಸುವವನು (ಧಾರಿಣಿ ಬಣ್ಣಿಕುಂ ನಿಜಯಶೋವಲ್ಲೀ 
ವೃತಾಂಭೋದಮಾರ್ಗನಂ ಆರಾಧಿತಭರ್ಗನಂ ಭೃತವಿಪಶ್ವಿತ್‌ 
ವರ್ಗನಂ ದುರ್ಗನಂ: ಪಂಚತಂತ್ರ, ೫೪) 

ಭೃತ್ಯ - ಸೇವಕ (ಅರಿನೃಪರುತ್ತವಮಂ ಕೇಳ್ದಿರೆಯುಂ 
ಸೆಂಡಾಡುತ್ತಿರೆಯುಂ ಆನೆಯಂ ಏಜುತ್ತಿರೆಯುಂ 
ಮಂತಣದೊಳ್‌ ಕುಳ್ಳಿರೆಯು೦ ಬಿನ್ನವಿಸಲಾಗದು ಎಂತುಂ 
ಭೃತ್ಯಂ: ಪಂಚತಂತ್ರ, ೮೪); ರಾಜನ ನಾಲ್ಕು ಬಗೆಯ 
ಸೇವಕರು (ಕರ್ಮಣ್ಯ ಮಂತ್ರ ಲಾಭ ದಾಯಕಂ 
ಸಾಂಗ್ರಾಮಿಕಮೆಂಬ ನಾಲ್ಕುಂ ತೆಣದ ಭೃತ್ಯರುಮಂ: 
ಹರಿವಂಶ, ೭. ೧ ವ) 

ಭೃತ್ಯಭಾವ - ಸೇವಕತನ (ಅವರ ದೇಶನಾಮಕುಲಗೋತ್ರಂಗಳ೦ 
ನೆಜ್‌ಯೆ ತಿಳಯೆ ಬಿನ್ನಪಂಗೆಯ್ದು ಭೃತ್ಯಭಾವಮಂ ಪೂಣಿಸಿ: 
ಆದಿಷು, ೧೩. ೪೧ ವ) 

ಭೇಕ - ಕಪ್ಪೆ (ಅನಿಶಂ ಭೇಕಾಳಿಗೆ ವಾಹನಮಾಗೆಂದೆನಗೆ 
ರೌದ್ರಶಾಪಮನಿತ್ತಂ ಮುನಿಸಿ೦ ತದ್ದಿಪುಂ: ಪಂಚತಂತ್ರ, ೩೮೫) 

ಭೇದ - ವ್ಯತ್ಯಾಸ (ಪಾದರಿ ಪೂತುವು ತೋರಿದುವಾದುವು 
ಮಲ್ಲಿಗೆಗಳೆಯ್ದೆ ಪಣ್ತುವು ಮಾವು ಇಂಬಾದುದು ನಿದಾಘ 
ಮಧುವಿನ ಭೇದಂ ಅದು ಈ ಬನದೊಳಾತಪಕ್ಕೆಡೆಯುಂಟೇ: 
ಆದಿಷು, ೧೧. ೮೭), ಪಕಾರ (ಭೇದ೦ ಭಿದೆಯುಂ 
ವಿಶೇಷಮುಂ: ಅಭಿಧಾವ, ೩. ೧. ೨೨) ಸೀಳು 
(ಉಪಜಾಹ೦ ಭೇದಂ: ಅಭಿಧಾವ, ೨. ೨. ೧೯); 
ಭೇದೋಪಾಯ, ಪಂಚತಂತ್ರಗಳಲ್ಲಿ ಒಂದು, ಗೆಳೆಯರಲ್ಲಿ 
ಒಡಕು ತರುವುದು (ಅನೇಕಪ್ರಕಾರ ಕಪಟೋಪಾಯಂಗಳಿ೦ 
ಅತಿಸ್ನೇಹಿತರೊಳ್‌ ಪೃಥಗ್ಭಾವಮಂ ಮಾಟುದೇ ಭೇದಂ 
ಎಂಬುದು: ಪಂಚತಂತ್ರ, ೭೧ ವ) 

ಭೇದಂಬಡು ದ ದೂರವಾಗು (ದುರ್ವಾದದಿಂದಿನ್ನೆಗಂ 
ಭೇದಂಬಟ್ಟೆರ್ದೆಗೆಟ್ಟು ಕೆಟ್ಟೆಂ: ಸುಕುಮಾಚ, ೩. ೪೩) 

ಭೇದಿಸು - ಸೀಳು (ಬೆಟ್ಟಿತಪ್ಪ ಕಲ್ಲುಗಳುಳ್ಳ ಬೆಟ್ಟಮ೦ ಸಿಡಿಲುಂ 
ನೀರುಂ ಭೇದಿಸುವಹಗೆ: ಪಂಚತಂತ್ರ, ೨೩೧ ಶ್ಲೋಕ ೧೧೪ 
ಟೀಕೆ); ರಹಸ್ಯ ಬಯಲುಮಾಡು (ಭೇದಿಸಿ ಸಹದೇವಿಗೆ 


೮೪೨ 


ಮಗನಾದುದನೊರ್ವಂ ಧನಾರ್ಥಿ 
ಪಡೆವೊಂದಾದರದಿನಣೆಪೆ: ಪಂಪರಾ, ೨. ೩೫) 

ಭೇದೋಪಾಯ - ಚತುರೋಪಾಯಗಳಲ್ಲಿ ಒಂದು (ಲೇಸಾಗಿ 
ಪ್ರಯೋಗಿಸಿದ. ಭೇದೋಪಾಯವು ಸ್ಥಿರವಹಮತಿಯಂ 
ಭೇದಿಸುವುದು: ಪಂಚತಂತ್ರ, ೨೩೧ ಶ್ಲೋಕ ೧೧೪ ಟೀಕೆ) 

ಭೇರಿ - ಒಂದು ಚರ್ಮವಾದ್ಯ, ನಗಾರಿ (ದ್ವಾದಶಯೋಜನ 
ಸಂಸರ್ಪತ್‌ ಗಂಭೀರಧೀರಾರಾವಂಗಳಪ್ಪ ಆನಂದಿಗಳೆಂಬ 
ಪನ್ನೆರಡು ಭೇರಿಗಳುಂ: ಆದಿಷು, ೧೧. ೨೮ ವ) 

ಭೇರುಂಡ - ಎರಡು ತಲೆಗಳ ಕಾಲ್ಪನಿಕ ಪಕ್ಷಿ (ಅಂತು ಸಿಂಹ 
ಶರಭ ಭೇರುಂಡಾದಿ ಮೃಗವರ್ಗಂಗಳಿಂದತಿ 
ರಮಣೀಯಯವಾದ ತಿಜುಕಾಳತ್ತಿ ನಾಮದ 
ಅಚಳೇಂದ್ರದೊಳ್‌: ತ್ರಿಷಷ್ಟಿಪು, ೨೭. ೩೨ ವ) 

ಭೇಷಜ - ಔಷಧಿ (ದಿವ್ಯಶಸ್ತ್ರ ಪ್ರಹರಣ ಭರಮನಪಹರಿಸುವ 
ಭೇಷಜ ಪ್ರಯೋಗಮಂ ಒಡರಿಸುವಮೆಂದು 
ಶೋಕೋದೇಕಮಂ ಉಪಶಮಿಸುವುದುಂ: ಪಂಪರಾ, ೧೪. 
೩೪ ವ) 

ಭೈಕ್ಷ - ಭಿಕ್ಷೆ (ಪುರುಷ ಭೈಕ್ಷಮನಿಕ್ಕು ದಯಾಪರತ್ವಮಂ ಮೆಆ*ೌ 
ಮಜುವಾತು ಬೇಡ: ನೇಮಿನಾಪು, ೧. ೯೧) 

ಭೈಕ್ಷಾಶನಿ - ಭಿಕ್ಷುಕ (ತನಗೆಂದುದುಮ೦ ಕೊಳ್ಳಂ ಮನೆವೊರ್ದಂ 


ಮೆಚಂ 
ಜ 


ಬಂಧಪಟಧರಂ ಸಲೆ ಭೈಕ್ಷಾಶನಿ 
ಗುರುಪದಾಂತಿಕಾಶ್ರಿತನೆನಿಸಿದಂ ಉದ್ದಿಷ್ಟವಿರತನೆಂಬುದು 
ಪೆಸರಿಂ: ಶಾಂತೀಶ್ವಪು, ೧೩. ೭೭) 

ಭೈತ್ರ -. [ಬಹಿತ್ರ] ಹಡಗು (ದಿನಾಬ್ಬಿಯಂ ಧೈರ್ಯಮೆಂಬ 
ಭೈತ್ರದಿಂ ಇಳಾಧಿನಾಥಂ ತರಿಯಿಸಿದಂ: ಕಾದಂಬ, ೮. 
೧೨೫) 

ಭೈತ್ರಕಾಜ - ಹಡಗು ನಡೆಸುವವನು (ಮದುವೆಯಂ 
ದಾಟಿಕಾಅರಿ೦ದರಸುಗಳ೦ ಭೈತ್ರಕಾಅರಿಂ ದ್ವೀಪಂಗಳಂ 


ಜೋಯಿಸರಿಂ ಗ್ರಹಣಮನಜೆವಂತೆಯುಂ: ಧರ್ಮಾಮ್ಯ, ೯. 
೪೧ ವ) 

ಭೈರವ - ರುದ್ರ ಭಯಂಕರ, ಶಿವನ ರುದ್ರ ರೂಪ (ಭೈರವನ 
ಜವನ ಮಾರಿಯ ಮೂರಿಯವೊಲ್‌ ನಿಂದ ಮಾರಿದತ್ತಂ: 
ಯಶೋಧಚ, ೧. ೫೮) 

ಭೈರವಿ — ದುರ್ಗೆ (ಚಾಮುಂಡಿ 
ಮಹಾಮಾಯಮೂರ್ತಿ ಚರ್ಚೆಯುಂ 
ನಾಮಮಿವಕ್ಕುಂ: ಅಭಿಧಾವ, ೧. ೧. ೧೯) 

ಭೈಷಜ್ಯ - ಚಿಕಿತ್ಸೆ, ವೈದ್ಯ (ಆ ದಾನಚಿಂತಾಮಣಿಗೆ ಆಹಾರಾಭಯ 


ಭೈಷಜ್ಯ ಶಾಸ್ತದಾನದೊಳಿಂ . ೬. ತೀರ್ಥಕರಜನನಿಗೆ .. .. 
ಗರ್ಭದೋಹಠಂ ನೆಗಟೌ ಅಜಿತಪು, ೩. ೨೧ ವ) 


ಕರ್ಣಮೋಟೆ 
ಭೈರವಿಯಾ 


ಭೈಷಜ್ಯಕ - ಜರ (ಶರ್ವಂ ನಂದಿಪ್ರ ಮುಖ 
ನಿಖಲಪ್ರಮಥಯೂಥಮನಲ್ಲಿಂ ಪೆಐಗೆ ಭೈಷಜ್ಯಕಾದಿ 
ಜ್ವರಮುಮಂ ಬೆಸಸೆ: ಜಗನ್ನಾವಿ, ೧೮. ೯ ವ) 

ಭೈಷಜ್ಯ[ದಾನ] - [ಜೈನ] ಔಷಧಿ, ದಾನದ ನಾಲ್ಕು ಬಗೆಗಳಲ್ಲಿ 
ಒಂದು (ಅಭಯರ್‌ ನಿರೋಗರುಂ 
ಶ್ರುತವಿಭವಸಮನ್ವಿತರುಮಪ್ಪರ್‌ ಎಂಬುದು ಪಿರಿದಲ್ತು 
ಭವಾಂಬುಧಿಯುಮನೀಸುವರ್‌ ಅಭಯೌಷಧಶಾಸ್ತ್ರದಾನ 


ಫಳವಿಳಸನದಿಂ: ಆದಿಷು, ೧೦. ೧೧) 
ಭೋಂಕನೆ - ತಕ್ಷಣ, ಇದ್ದಕ್ಕಿದ್ದಂತೆ (ನನೆಯಂಬನೆ ಕರ್ಚಿ 
ಪಾಟೆದಪುದೋ ಶೃಂಗಾರವಾರಾಶಿ ಭೋಂಕನೆ 


ಬೆಳ್ಳಂಗೆಡೆದತ್ತೊ ಕಾಮನ ಎಜ್‌ ಮೆಯ್ದೆರ್ಜಿತ್ತೊ ಪೇಟ್‌ 
ಈಕೆಗೆ ಎ೦ಬಿನಂ: ಪಂಪಭಾ, ೪. ೪೨) 

ಭೋಂಕಲ್‌ - ಭೋಂಕನೆ, ತಟ್ಟನೆ (ಶ್ರೀನಾರೀಪತಿ ದೀಕ್ಷೆಯಂ 
ಕೊಳಲೊಡ೦ ಭೋಂಕಲ್‌ ಮನಃಪರ್ಯಾಯಜ್ಞಾನಂ 
ಪುಟ್ಟಿದುದು: ಆದಿಷು, ೧೬. ೭೩) 

ಭೋಂಕು - ಗಾಬರಿಗೊಳ್ಳು (ಬೊಬ್ಬಿಡೆ ತತ್ಕೌರವಸೇನೆ 
ಪಾಂಡವಬಲಂ ಭೋಂಕಲ್ಕೆ ಅದಂ ಕಂಡು ಕಣ್ಣಿಡೆ 
ಭೀಮಾತ್ಮಜಂ: ಕರ್ಣನೇಮಿ, ೧೨. ೧೧೨) 

ಭೋಗ - ವಿಷಯಸುಖಾನುಭವ (ಭೋಗಂ ವಿಷಯಾನುಭವಂ: 
ಅಭಿಧಾವ, ೩. ೧. ೭೩) ; ಹಾವಿನ ಹೆಡೆ (ಶ್ರೀಮತ್‌ 
ನಾಗೇಂದ್ರ ಭೋಗ ಸ್ಫುರತ್‌ ಅರುಣಮಣಿ ದ್ಯೋತಿ 
ಸಂಧ್ಯಾನಿಬದ್ದ ಪ್ರೇಮಂ: ಕಾದಂಸಂ, ೧. ೧) 

ಭೋಗತ್ಯಷ್ಟೆ 
(ಅಂತಪಗತಗುರುಶೋಕವೇಗನಾಗಿ ಗಣಧರಚರಣ 
ಸರಸಿಜಂಗಳ್ಗೆಜಗಿ ತನ್ನ ಭೋಗತೃಷ್ಣೆಯಂ ತಾನೆ ತನ್ನ 
ಮನದೊಳ್‌ ನಿಂದಿಸುತ್ತುಂ: ಆದಿಷು, ೧೬. ೬೦ ವ) 

ಭೋಗನಾಯಕ - ಮಂಡಲವನ್ನು ರಕ್ಷಿಸುವವನು (ಭೋಗಿಗಳ್‌ 


ಭೋಗಾಕಾಂಕ್ಷೆ 


ಭೋಗಿಗಳೆಂಬ ಭೋಗಿಗಳೆ ಭೋಗಿಗಲ್ಲಿಯ 
ಭೋಗನಾಯಕರ್‌: ಪಂಪಭಾ, ೪. ೧೬) 
ಭೋಗಭೂತಲ - ಭೋಗಭೂಮಿ (ತನ್ನೊಳೆ ಸರಿದೊರೆ 


ಸುರರೇಂ ಭೋಗಭೂತಲಂ ಸುಖಮಯಮೋ: ಚಂದ್ರಪ್ರಪು, 
೩. ೩೬) 

ಭೋಗಭೂಮಿ - [ಜೈನ] ಭೂಮಿಯ ಮೇಲೆ ಪುಣ್ಯವಂತರು 
ಹುಟ್ಟುವ ಪ್ರದೇಶ (ಈ ಭರತಾವನಿ ಭೋಗಭೂಮಿ ಭೂಭಾಗಿ 
ಸುಖಾಪ್ತಿಯಂ ಪಡೆದುದು: ಶಾಂತಿಷು, ೧೨. ೨೪) 

ಭೋಗರತ್ನ - ಹಾವಿನ ಹೆಡೆಯ ಮಣಿ (ಮಿಕ್ಕಂ ವಿಷವಹ್ನಿಯಿಂ 
ವಿಳಯಕಾಲಜ್ವಾಲೆಯಂ ಭೋಗರತ್ನದ ಜೆಲ್ವಿಂ 
ದ್ಯುತಿಮಾಲೆಯಂ ಮಸಕದಿಂದಂಭೋಳಿಯಿಂ ಕಾಳಿಯಂ: 
ಜಗನ್ನಾವಿ, ೩. ೮೪) 

ಭೋಗವತಿ - ಪಾತಾಳಲೋಕದ ರಾಜಧಾನಿ (ಶತಸಪ್ಪತಂತುಗೆ 
ಅಮರಾವತಿಯಂ ಫಣಿಪತಿಗೆ ನೆಗಟ್ಟ ಭೋಗಾವತಿಯಂ 
ಮತಿಗೆಟ್ಟು ಜಡರ್‌ ಬಣ್ಣಿಸುವ ತೆಜದಿ ಬಣ್ಣಿಪೆಮೆ ನಿನಗೆ 
ಮುಕ್ತಿಯ ಸುಖಮಂ: ಅಜಿತಪು, ೬. ೮೦) 

ಭೋಗಾಂಗ - ಸುಖಸಾಧನ (ಭೋಗಾಂಗಮಾಗಿಯುಂ 
ಕೃಷ್ಣಾಗರುಧೂಪ೦ ಮುಸುಂಕಿ ಕೊಂದಿಕಿದುದಾ ಭೋಗಿಗಳಂ: 
ಆದಿಪು, ೫. ೨೫) 


ಭೋಗಾಂತರಾಯ - [ಜೈನ] ಭೋಗದಲ್ಲಿ 
ವಿಘ್ನವನ್ನುಂಟುಮಾಡುವ ಕರ್ಮ (ಆ ಮಹಾಭಾಗೈಗೆ 
ಭೋಗಾಂತರಾಯಮನುಂಟುಮಾಡಿದ ನೋವು೦ ಮಕ್ಕಳ್‌ 
ಪಡೆಯದ ನೋವುಂ ಅಲಲಂ ಒದವಿಸೆ: ನೇಮಿನಾಪು, ೧. 
೯೨ ವ) 

ಭೋಗಾಭೋಗ -  ಭೋಗಸಾಮಗಿಗಳಿಂದ ಸಿಕ್ಕುವ ಸುಖ 


(ವಿದ್ಯುತ್‌ ಕ್ಷಣೆಕ೦ ನಿಟ್ಟಿಯೆ ತನುಭೃದ್ದಣ ಯೌವನ ರೂಪ 
ವಿಭವ ಭೋಗಾಭೋಗಂ: ಆದಿಪು, ೪. ೭೫) 

ಭೋಗಿ - ರಸಿಕ (ಮಾಲೆಗಾಅನ ಪೊಸಬಾಸಿಗಂ ಮುಡಿವ 
ಭೋಗಿಗಳಿಲ್ಲದೆ ಬಾಡಿಪೋಗದೇ: ಅನಂತಹು, ೧. ೪೫); 
ರಾಜ (ವಿಮಳವಾಹನ ಯೋಗೀಶ್ವರಪಕ್ಕದೊಳ್‌ 
ಮುಮುಕ್ತುತ್ತಮಂ ಆ ಭೋಗಿ ತಳೆಯಲ್ಪೆ: ಕರ್ಣನೇಮಿ, ೨. 


೮೪೩ 


೧೪); ವಿಲಾಸವತಿ (ಚರಿತಂ ಬಂದರ್‌ ಕಣ್ಣೊಪ್ಪಿರಲ್‌ 
ವರಭೋಗಿಯರ್‌: ಪಂಪಭಾ, ೯. ೧೦೨); ಸರ್ಪ ಮತ್ತು 
ಸುಖಾಭಿಲಾಷಿ (ತತ್‌ ಭೋಗಿ ಫಣಾದ್ಯುತಿಯೆ ಕಟ್ಟಿಲೆಯಂ 
ತಲೆದೋಅಲೀಯದು: ಪಂಪಭಾ, ೪. ೧೬) 

ಭೋಗಿನಿ ದ ಹೆಣ್ಣು ಹಾವು (ಪೆಡೆಯುಡುಗಿದ 
ಭೋಗಿನಿಯೆಮೆಮಿಡುಕ೦ ಸಂಗಳಿಸಿದಮರಿ ಎಂಬೀ 
ನುಡಿಗೆಡೆಗೊಟ್ಟಳ್‌ ಲತಾಂಗಿ ನವತರುಣಿಮದೊಳ್‌: 
ಚಂದ್ರಪ್ರಪು, ೫. ೧೦೦) 

ಭೋಗಿಭೋಗ - ಹಾವಿನ ಹೆಡೆ (ಇಂತು ಸಂಸ್ಕತಿಭೋಗ೦ಗಳ್‌ 
ಭೋಗಿಭೋಗದಿಂ ವಿಷಮಂಗಳ್‌: ಆದಿಪು, ೨೫) 

ಜಭೋಗಿಸು - ಅನುಭವಿಸು (ನಿಚ್ಛಲುಮಾ ಬಿಯಮಾ 
ವಿನೋದಮಾ ಪಸದನಮಾ ವಿಳಸದೊಳೊಡಂಬಡೆ 
ಭೋಗಿಸಿದಂ ಗುಣಾರ್ಣವಂ: ಪಂಪಭಾ, ೧೪. ೩೮) 

ಭೋಗೀಂದ್ರ - ಭೋಗಿಪತಿ; ಚಕ್ರವರ್ತಿ (ಆಗಳ್‌ ಜಯಪಟಹಂ 
ದಿಜ್ನಾಗಂಗಳ್‌ ಬೆರ್ಚೆ ಭೋರೆನೊಗೆಯಲ್‌ ಹರಿಯುಂ 
ಭೋಗೀಂದನಂತೆ ಪುರಮಂ ..... ಪೊಕ್ಕು: ಕರ್ಣನೇಮಿ, ೭. 
೯೫) 

ಭೋಜನ - ಊಟ, ಆಹಾರ (ಮಜ್ಜನ ಭೋಜನಾದಿ 
ದಿವಸವ್ಯಾಪಾರಂಗಳಂ ತೀರ್ಚಿಸಿ: ಪುಷ್ಪದಂಪು, ೪. ೭೩ ವ) 

ಭೋಜನಭೂಮಿ - ಊಟದ ಮನೆ (ಭೋಜನಭೂಮಿಗೆ 
ರಾಜಹಂಸ ವಿಳಾಸದಿ೦ ಬಿಜಯಂಗೆಯ್ದು: ಆದಿಷು, ೧೧. 
೨೬ ವ) 

ಭೋಜನಾಂಗ - [ಜೈನ] ಬಯಸಿದ ಆಹಾರ ನೀಡುವ ಕಲ್ಪವೃಕ್ಷ, 
ನೋಡಿ (ಅಮೃತಾನ್ನಮನೊಲ್ಲೀಗುಂ ಆಗಳು೦ ಭೋಜನಾಂಗ 
ಕಲ್ಬಾವನಿಜಂ: ಆದಿಷು, ೫. ೩೯), “ಅ೦ಗಕಲ್ಪಕುಜ' 

ಭೋಜನೌಕ - ಊಟದ ಮನೆ (ಒಪ್ಪುವುವಲ್ಲಿ ಶಸ್ತಕುಟಿ 
ಕೋಶಾಗಾರ೦ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 
ಪಚನಧಾಮಂ ಸ್ನಾನಸದ್ಮಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತೀ ನಿವಾಸಾಸ್ಪದಂ: ಶಾಂತೀಶ್ವಷು, 
೧. ೧೩೭) 

ಭೋಜ್ಯ - ತಿನ್ನಬಹುದಾದುದು (ಪಕ್ಪಫಲನಮ್ರ 
ಆಮ್ರಾದಿಭೂಜಂಗಳ್‌ ಈ ಯುಗದೊಳ್‌ ಕಲ್ಪಕುಜ೦ಗಳಂತೆ 
ಇವಳ ಪಣ್‌ ಭೋಜ್ಯಂಗಳ್‌: ಆದಿಷು, ೬. ೭೭) 

ಭೋರ್ಗರೆ ದ ಭೋರ್‌ ಎಂದು ಶಬ್ದಮಾಡು 
(ಭೋರ್ಗರೆದೂದುವ ಗಾಳಿ ಸಿಡಿದು ಪೊಯ್ವ ಸಿಡಿಲ್‌: 
ಆದಿಪು, ೬. ೩೨); ಬೇಗ (ತರಳಿಕೆ ಭೋರನೆ ಚಂದ್ರಾಪೀಡ 
ಶರೀರಮಂ ಸಾರ್ದು: ಕಾದಂಸಂ, ೭. ೨೫ ವ) 

ಭೌತಿಕ - ಪಂಚಭೂತಗಳಿಂದಾದ (ಈ ಧರಣೀಭಾರಮನಾಂ 
ಬಿಸುಲಟಳ್ಲಾಡದು ಚಿಃ ಲೋಕಕ್ಕೆ ಖಾತ್ಸಾಸಮೀಕರಣಂ 
ಭೌತಿಕಮೋದಕವ್ಯತಿಕರಂ ತಾನೆಡಂಬುದಂ ಮಾಡದೇ: 
ಆದಿಪು, ೪. ೮೧); ತಪಸ್ವಿ (ಆ ಭೌತಿಕಂ ಅರಸಂ ತಾನೆಂದು 
ಕುಡವನಲ್ಲೆಂ ಕನ್ಯಾವರೆಯಂ ಗತಯೌವನರ್ಗೆ ಎನಲ್‌: 
ಕರ್ಣನೇಮಿ, ೩. ೨೬) 

ಭೌತಿಕಮೋದವ್ಯತಿಕರ - ಒ೦ದು ಲೌಕಿಕ ನ್ಯಾಯ, ಗುಂಡಿಯನ್ನು 
ಅಗೆಯುವುದು ಅದನ್ನು ಮುಚ್ಚುವುದು, ನಿರರ್ಥಕ ಕೆಲಸ (ಈ 
ಧರಣೀಭಾರಮನಾಂ ಬಿಸುಲಸ್ಬೂಡದು ಚಿಃ ಲೋಕಕ್ಕೆ ಖಾತ್ವಾ 
ಸಮೀಕರಣ೦ ಭೌತಿಕಮೋದಕವ್ಯತಿಕರಂ ತಾನೆಂಬುದಂ 
ಮಾಡದೇ: ಆದಿಷು, ೪. ೮೧) 


ಭೌಮ - ಭೂಮಿಗೆ ಸಂಬಂಧಿಸಿದ (ಕಣ್ಣೊಂಡುದೆತ್ತಂ 
ಪರಿಯುತ್ತುಂ ಭೌಮವೈಹಾಯಸವಧವಿಧಮಂ ತೋಣುತುಂ 
ದಂತಿಸೈನ್ಯಂ: ಜಗನ್ನಾವಿ, ೭. ೬೦); ಭೂದೇವಿಯ ಮಗ, 


ಅಂಗಾರಕಗಹ (ಭೌಮನಂದಗಗ್ರಾಹದೊಳ್‌ 
ಧಿಷಣಕರ್ಕಿಯೊಳ್‌ ಸಂತಮಿಂತಿರ್ಪಿನಂ.. ಪುತ್ರನಂ 
ಪೆತ್ತಳಾಗಳ್‌: ಸುಕುಮಾಚ, ೧೦. ೨೬); ಭೂದೇವಿಯ ಮಗ, 
ನರಕಾಸುರ (ಚೋದಿತರಥನಸುರಾರಿಗೆ ಮಾರಾಂತಂ 
ಆಜಿಭೀಮಭೌಮಂ: ಜಗನ್ನಾವಿ, ೧೨. ೩೫) 

ಭೌಮವಿಹಾರ ದ ವಿನೋದಾರ್ಥವಾದ ಭೂಸಂಚಾರ 
(ಅನಂತವೀರ್ಯನುಂ ಮಹಾಬಲನುಮೆಂಬ 


ಪೆಸರೊಳಸುರರಾಗಿ ಪುಟ್ಟಿ ಭೌಮವಹಾರಾರ್ಥ೦ ಪೋಗಿ: 
ಶಾಂತಿಪು, ೯. ೨೭ ವ) 

ಭೌಮಾಷ್ಟಮಿ - ಮಹಾನವಮಿಯ ಹಿಂದಿನ ಅಂದರೆ ಆಶ್ವಯುಜ 
ಶುಕ್ಷ ಅಷ್ಟಮಿ (ಚಂಡಿಕೆಯ ಪೂಜೆಗೆಟ್ನಂದಂ ನಾನಾ 
ವಿಧದರ್ಚ್ಜನೆಯಿಂ  ಮಾನೋಮಿಯ ಮುಂದೆ ಬಂದ 
ಭೌಮಾಷ್ಟಮಿಯೊಳ್‌: ಯಶೋಧಚ, ೩. ೨೩); ನೋಡಿ, 
"ಜೀವದಯಾಷ್ಟಮಿ' 

ಭೌರಕ - ಬೊಕ್ಕಸದ ಸುವರ್ಣಾಧಿಕಾರಿ (ಐರಣಿಕಂ 
ಕುರುಕುರುಕಾರಂ ತದಧ್ಯಕ್ಷಂ ಭೌರಿಕನೆನಿಕುಂ: ಅಭಿಧಾವ, ೧. 
೧, ೮೦) 

ಭ್ರಕುಂಸ[ನ] - ಸ್ತೀವೇಷಧಾರಿ ನಟ (ಸ್ಲೀವೇಷಧರಂ ಭ್ರಕುಂಸನಂ 
ಎನೆಯುಂ 'ಭ್ರಕುಂಸಂ ಎನೆಯುಂ `ನೆಗಟ್ಲುಂ: ಅಭಿಧಾವ, ೧. 
೧೧. ೭೫) 


ಭ್ರಮ - ಭ್ರಾಂತಿ (ಜನಿತ ಕುದೃಷ್ಟಿ ಭ್ರಮಂ ಅತಿಫನ 
ಮೋಹತಮಃಪಟಾವೃತ೦ಜಗ೦: ಚಂದ್ರಪ್ರಪು, ೯. ೩೦) 
ಭ್ರಮಣ ದ ತಿರುಗುವುದು (ತೂಳಿಕಾಭ್ರಮಣಪರಿಗತ 


ತೂಳಿಕಾತಳಮಪ್ಪ ಮನಕ್ಕೆ: ಚಂದ್ರಪ್ರಪು, ೪. ೧೮ ವ); 


ಹುಟ್ಟುಸಾವುಗಳ ಪರಂಪರೆ (ಪುಟ್ಟಿ ಕಟ್ಟಿದಾಯುಷ್ಯದ 
ವಿರಾಮದೊಳ್‌ ಸತ್ತು ನಾನಾ ಭ್ರಮಣದಿ೦ ಒಂದು 
ಪೂರ್ವೋಕ್ತಸಮಯದ  ತದ್ಧಿಶೀಯಾದಿ  ಸಮಯದೊಳ್‌ 


ಪುಟ್ಟುತ್ತುಂ ಸಾವುತ್ತುಂ: ಸುಕುಮಾಚ, ೬. ೬ ವ) 

ಭಮತ್‌ - ತಿರುಗುವ (ಅಮೇಯ ಕನಕಾಬ್ದಪಿಂಜರಪರಾಗಮಂ 
ಗಾತ್ರದೊಳ್‌ ತೆವಟ್ಲಿ ಕೊಳದಿ೦ ಕೊಳಕ್ಕೆಜಗುತ್ತಿರ್ಪ ವಿಭ್ರಾಜಿತ 
ಭ್ರಮತ್‌ ಭ್ರಮರಸಂಕುಳಂ: ಸುಕುಮಾಚ, ೯. ೫೦) 

ಭ್ರಮರ - ದುಂಬಿ (ಕಮಳವಿಮೋಹದಿಂ ಈ ನಿನ್ನ 
ಮೊಗಕ್ಕೆಜಗುವುದು ತೋಜ್‌ವುದಾ ಸರಸಿಜಮ೦ ಭ್ರಮರಂ: 
ಕವಿರಾಮಾ, ೩. ೬೯) 

ಭ್ರಮರಕ - ದುಂಬಿ (ಅನುನಯದಿನೆಣಗಿದಳ್‌ ಸೀತೆ ನಗುವಿನಂ 
ಭಮರಕಂ ಭ್ರಮದ್‌ ಭ್ರಮರಕರವಂ: ಪಂಪರಾ, ೬ ೪೧); 
ಮುಂಗುರುಳು (ಅನುಜೆ ನಿಜಾಗಜ ಪದ ಕೋಕನಕ್ಕಾನಂದ 
ಬಾಷ್ಟ ಮಧು ಬಿಂದುವನಿತ್ತು ಅನುನಯದಿನೆಅಗಿದಳ್‌ ಸೀತೆ 
ನಗುವಿನಂ ಭ್ರಮರಕ೦ ಭ್ರಮತ್‌ ಭ್ರಮರಕಮಂ: ಪಂಪರಾ, ೬. 
೪೧); ಕಣ್ಣ ಕಾಡಿಗೆ (ಬಾಷ್ನಸರಿತ್‌ ವ್ಯಾಲಗ್ಗಕೀರ್ಣ ಭ್ರಮರಕಂ 


ಅಮೃತಾಪಾಂಡುಗಂಡಸ್ನಲಂ ವಿರಹಾಕ್ರಾಂತೆ 
ತತ್ಕಾಂತೆಯಿರ್ದಳ್‌: ರಾಜಶೇವಿ, ೭. ೭೬), ಹಣೆಯ 
ಮೇಲಿನ ಮುಂಗುರುಳು (ಕುಂತಳಂ ಅಳಕ೦ಗಳ್‌ 


ಕರುರುಳೋಳಿಗಳ್‌ ಭ್ರಮಕರಂ: ಅಭಿಧಾವ, ೧. ೧೨. ೨೦) 


೮೪೪ 


ಭಮರವಿಷ್ಠಲ - ಸುತ್ತಾಟದಿಂದಾಗಿ ಅಸ್ಥಿರಗೊ೦ಡವನು 
(ವಿಯತ್ತಳಭ್ರಮಣವಿಹ್ವಲನಾಗಿ ಬಟಲ್ಲು ಕಾಜುವಂತೆವೊಲಿರೆ: 
ಪಂಪಭಾ, ೪. ೪೬) 


ಭ್ರಮರಹಿತ - [ಭ್ರಮರ- ಹಿತ] ದುಂಬಿಗೆ ಹಿತಕರವಾದ, 
[ಭ್ರಮ--ರಹಿತ] ಭ್ರಮೆಯಿಲ್ಲದ (ಭ್ರಮರಹಿತಂ 
ವೈಭಾತಿಕಸಮೀರನೆಸೆಗಿದುದು ಪೋಲ್ತು ಸುವಿಧಿಯ 


ಬಗೆಯಂ: ಪುಷ್ಪದಂಪು, ೧೩. ೫೮) 

ಭ್ರಮರಾಳಕಿ - ದುಂಬಿಯ ಹಾಗೆ ಕಪ್ಪಾದ ಕೂದಲುಳ್ಳವಳು 
(ಲೀಳೆಯೊಳೆ ತಾಮೆ ನಡೆಪಿದ ಕೇಳೀವನಲತೆಗಳಂ ನಿರೀಕ್ಷಿಸಿ 
ಸುಯ್ದಾವಾಳವಳಯಂಗಂಗಳಂ ಭ್ರಮರಾಳಕಿಯತ್‌ 
ಬಾಷ್ಟವಾರಿಯಿಂ ಪೂರಿಸಿದರ್‌: ಪುಷ್ಪದಂಷು, ೧೩. ೯೯) 

ಭಮರಿ - ಹೆಣ್ಣು ದುಂಬಿ (ವಾಯಸದಂತೆ ನೋಡು ಬಕದಂತಿರೆ 
ಮೆಲ್ಲನೆ ಮೆಟ್ಟು ಕಚ್ಛಪೋಪಾಯದಡಂಗಿ ನಿಲ್‌ 
ಭ್ರಮರಿವೋಲ್‌ ಭ್ರಮಿಯಂತಿರೆ ಬೆಚ್ಚರಾಗು . ನೆಯ 
ಕಲತಪುದೇಶಕನಾಗು ಲೋಕದೊಳ್‌: ಶಬ್ದಮದ, ೨೪೧, ಪ್ರ 
೪); [ನೃತ್ಯದಲ್ಲಿನ] ತಿರುಗುವಿಕೆ (ತಿರುಗುವ 
ಸಿರಿಯೊಂದಂದವಂ ಅಭಿನಯಿಸುವಳಿವಳೇಂದೆನೆ ಕಾಣಿಸಿದಳ್‌ 
ಅದ್ಭುತಭ್ರಮರಿಗಳಿಂ: ರಾಜಶೇವಿ, ೧೨. ೮೬) 

ಭ್ರಮರಿಗುಡು - ಗುಂಡಾಗಿ ತಿರುಗು (ವಾಸವನ್‌ ಅಪೂರ್ವ 
ನಾಟ್ಯವಿಳಾಸದೆ ತಾಂ ಭ್ರಮರಿಗುಡುವುದುಂ ನೇತ್ರ ಸಹಸ್ರ 
ಅಸಿತರುಚಿ ಕರ್ನೆಯ್ದಿಲ ಬಾಸಿಗಮಂ ಬೀಸಿದಂತುಟಾದುದು 
ಸಭೆಯೊಳ್‌: ಅಜಿತಪು, ೫. ೧೫) 

ಭ್ರಷ್ಟಾಚಾರ - ದುರಾಚಾರಿ (ನೀವೆತ್ತಾನುಂ ಮರುಳ್ಳೊಂಡಿರೋ 
ಮರುಳಿಕ್ಕಿ ಅಟ್ಟುದನುಂಡಿರೋ ಪೇಟೆ೦ಂ ಅಲ್ಲದಾಗಳ್‌ 
ನೀನೆತ್ತಲೀ  ಚಂಡಾಲಕರ್ಮದೊಳ್‌ ತೊಡರ್ದು ಇಂತು 
ಭ್ರಷ್ಟಾಚಾರನಾದೆ: ಪಂಚತಂತ್ರ, ೨೧೧ ವ) 

ಭ್ರಾಂತ - ಅಸ್ಥಿರ (ನೀನಿಂತು ಚಿಂತಾಕ್ರಾಂತನುಂ 
ಭ್ರಾಂತಚಿತ್ತನುಮಾಗಿರ್ಪುದಾವ ಕಾರಣಂ: ಪಂಚತಂತ್ರ ೧೫೦ 
ವ); ಯುದ್ಧರಥವನ್ನು ನಡೆಸುವ ಒಂದು ಬಗೆ ಮತ್ತು 
ಗದೆಯನ್ನು ಮೇಲೆತ್ತಿ ತಿರುಗಿಸುವುದು (ಆಗಳ್‌ ಸವ್ಯಾಪಸವ್ಯ 
ಭ್ರಾಂತೋದ್ಧಾಂತಂಗಳೆಂಬ ರಥಕಲ್ಪ 
ವಿಶೇಷವಿನ್ಮಾಸಂಗಳನಟಿದು: ಪಂಪಭಾ, ೧೨. ೭೫ ವ) 

ಭ್ರಾಂತತೆ - ಭ್ರಮೆ (ಅಧಿಕಭ್ರಾಮತತೆಯ೦ ಧರಿಯಿಸಿ ಕಡುಗಂದಿ 
ಜಿನುಗುವಾಣಡಿಯಾದಂತಿರೆ ತೋರ್ಪೀ ಪರಿಜನಮಂ 
ಹರಿಸದೊಳೊಡಗೂಡಿ ತೋಣು ಚರಣಾಂಬುಜಮಂ 
ಚಂದ್ರಪ್ರಷು, ೫. ೧೫) 

ಭ್ರಾಂತಾತ್ಮ - ಭ್ರಮೆಗೊ೦ಡ ಮನಸ್ಸುಳ್ಳವನು (ಅಶ್ವಗ್ರೀವನೆಟ್ತಂದಂ 
ಅಹಿತನ ಮೊನೆಯತ್ತೆತಣಂ ಪೇಟ್‌ ತ್ರಿಪೃಷ್ಠಂ ಭ್ರಾಂತಾತ್ಮಂ 
ತೋಜು ತೋಲ್‌ಂದೊದಣೆ: ಶಾಂತಿಪು, ೫. ೫೮) 

ಭ್ರಾಂತಿ - ದಿಕ್ಕು ತೋಚದಿರುವುದು (ಪವಿಭಯ ಭ್ರಾಂತಿಯಿಂದಂ 
ಶರಣ್ಣೊಕ್ಕುದು ತನ್ನಂ ಗೋತ್ರಧಾತ್ರೀಧರತತಿ: ಜಗನ್ನಾವಿ, ೧. 
೪೫); ಸಂದೇಹ (ಭಾಂತಿಯನುಟೆದು ಅಂತು ಇಂತು 
ಉಂತು ಎಂಬಿವು ತಾಂ ಪ್ರಕಾರಕಾಲ್ಕಾರ್ಥ೦ಗಳ್‌: ಶಬ್ದಮದ, 
೩೩೫) 

ಭ್ರಾಂತಿಸು - 
ಭೂವಿಭ್ರಮ 
ಉಪಶಾಂತಮನಂ 
ಪಂಪಭಾ, ೧. ೬೬) 


ಭಮೆಗೊಳ್ಳು (ಕಂತುಶರಭವನನಾ ಪ್ರಿಯಕಾಂತಾ 
ಗಹಾಗ್ರಹ ವಶದಿಂ ಭಾಂತಿಸದೆ 


ಶಂತನುಗಿತ್ತಂ ಸಮಸ್ತರಾಜ್ಯಶ್ರೀಯಂ: 


ಭ್ರಾಜಿ - ಹೊಳೆಯುವ (ಭ್ರಾಜಿವೇಣೀಸಗ್ಗಗ್ನಾಳಿಬಜ೦ ಪೀಲಿಯ 
ಪೊಸದಳೆಯಂ ಪೋಲೆ: ಲೀಲಾವತಿ, ೬. ೫೦) 

ಭ್ರಾಜಿತ - ಪ್ರಕಾಶಮಾನವಾದ (ಕಣ್ಣೆ ವಂದತ್ತು 
ಕಂಜಸೂತ್ರೋಜ್ವಳ ರಜ್ಜುಭ್ರಾಜಿತಂ ಚೆಂದನದ ಮಣೆಯಿಂ: 
ಲೀಲಾವತಿ, ೧೧. ೫೭) 

ಭ್ರಾಜಿಷ್ಟು - ಪ್ರಕಾಶಮಾನ 
ಶಿರಃಪೀಠದಳನ ದಕ್ಷಂ 
೨೪೬) 

ಭ್ರಾತೃವ್ಯ - ಸಹೋದರನ ಮಗ 
ಅಭಿಧಾವ, ೧. ೧೧. ೨೩) 

ಭ್ರಾಮಕ - ಅಯಸ್ಕಾಂತ (ತತ್ತರುಣಿಯ ಬಟೆವಟೆಯಂ ಪತ್ತಿ 

ಹಿತಾಹಿತ ವಿವೇಕ ವಿಕಲಂ ಪಟೆಯಂ ಪೆತ್ತು ಆ ಮುನಿಪಂ 

ಭ್ರಾಮಕದತ್ತ ಎಳಸುವ ಪಚ್ಚಿಗರ್ಬುನಕ್ಕೆಣೆಯಾದಂ: ಪಂಪರಾ, 


(ಭಾಜಿಷ್ಟು ಸಮದಸಾಮಜರಾಜಿ 
ಮೃಗರಾಜಂ: ಪಂಚತಂತ್ರ, 


(ಭ್ಯಾತೃಸುತಂ ಬಭ್ರಾತೃವ: 


೪. ೮೩) 

ಭುಕುಟಿ - ಹುಬ್ಬುಗಂಟು (ಈರ್ಷೆಯಿಂದಂ ಭುಕುಟಿಗಳಿವೆ 
ಪೊಣ್ಣುತ್ತಮಿರ್ದಪುವು ಎ೦ಬ೦ದದೆ: ಕಾದಂಬ, ೨. ೧೧) 

ಭ್ರೂ - ಹುಬ್ಬು (ಪುರ್ಬುವಲ್ಲಿ ತಾಂ ಭ್ರೂ ನಾಮಂ: ಅಭಿಧಾವ, 
೧. ೧೨. ೧೮) 

ಭ್ರೂಕುಟಿ - ಭ್ರುಕುಟಿ, ಹುಬ್ಬಿನ ತುದಿ (ನೋಡೀಕೆಗಳ 
ಭೂಕುಟಿಯೇ ಪರಮಸುಖದ ಕೋಟಿಯನೀಗುಂ: ಪಂಪಭಾ, 
೭ ೯೪) 

ಭ್ರೂಕೋಟಿ - ಭ್ರುಕುಟಿ (ಕಾಮಕಾರ್ಮುಕಕರಸಂಚಳನಮನೆ 
ಪೋಲ್ತು ಕರಮೆರ್ದೆಗೊಳಿಸಿದುದಾಕೆಯ ವಿಭ್ರಮ 
ಭೂಭಂಗಂ: ಆದಿಪು, ೭. ೧೫) 

ಭ್ರೂಭಂಗರ್‌ — ಹುಬ್ಬುಗಂಟುಳ್ಳವರು (ಪ್ರಕುಪಿತ 
ಮೃಗಪತಿಶಿಶುಸನ್ನಿಕಾಶರ್‌ ಅತಿ ವಿಕಟಭ್ರೂಭಂಗರ್‌ 
ನಕುಲಸಹದೇವರ್‌ ಇರ್ವರು೦ ಅಕಾಲಕಾಲಾಗ್ನಿರೂಪಮಂ 
ಕೆಯ್ಕೊಂಡರ್‌: ಪಂಪಭಾ, ೭. ೮) 

ಭ್ರೂಲತೆ - ಬಳ್ಳಿಯಂತಹ ಹುಬ್ಬು (ನಗೆಗಣ್‌ ಮಿಂಚಿನ 
ಗೊಂಚಲಂ .. . ಭೂಲತೆ ಶಕ್ರಚಾಪಲತೆಯಂ .. . ಆಂತ 
ಕಾಂತೆಯರ ಸತ್ಯಸ್ನೇಹಮುಂ: ಲೀಲಾವತಿ, ೪. ೬೬) 

ಭ್ರೂಲಾಸ್ಯ ದ ಹುಬ್ಬಿನ ಕುಣಿತ, ಹುಬ್ಬು ಹಾರಿಸುವುದು 
(ಏನೆಸೆದುದೊ ಕಟಾಕ್ಷಮಾಲಾಪ್ರಸರ೦ ಭ್ರೂಲಾಸ್ಯಸೌಂದರಂ 
ನರ್ತಕಿಯಾ: ಆದಿಪು, ೯. ೩೪) 

ಭ್ರೂವಿಕ್ಷೇಪ - ಭೂಲಾಸ್ಯ (ಸ್ಥಿತ ದರಹಸಿತ ಭ್ರೂವಿಕ್ಷೇಪ ಆಳಾಪ 
ಪರಿಹಾಸವಚನಂಗಳಿಂದಂ ಅವರವರ ಅಳವಿಗಳಿಂದೆ 
ಸಂತಸಂಬಡಿಸಿ: ಶಾಂತಿಪು, ೩. ೧೧೩ ವ) 


ಭ್ರೂವಿಕ್ಷೇಪಣ - ಭ್ರೂಲಾಸ್ಯ (ತತ್‌ ಭ್ರೂವಿಕ್ಷೇಪಣಪ್ರೇರಿತಂ 
ಮೇಘನಾದಂ ಆದರದಿಂ ಬಂದು ಸ 
ಸಮರಸನ್ನಾಹಭೇರಿಯಂ .. ೬ ಪೊಡೆಯಲ್‌: ರಾಜಶೇವಿ, ೬. 
೩೦ ವ) 


ಭ್ರೂವಿಭ್ರಮ - ಭ್ರೂಲಾಸ್ಯ (ಲೋಲೇಕ್ಷಣ೦ ಸ೦ಚಲತ್‌ ಕುಂತಳಂ 
ಭ್ರೂವಿಭ್ರಮ೦ ಶೋಭಿಸೆ ತಿಳಿಗೊಳನ೦ ಘುಲ್ಲ ಪಂಕೇಜಮಂ 
ನಿರ್ಮಳ ತಾರಾಧೀಶನ೦ ಪೋಲ್ತೆಸೆಯೆ: ಅಜಿತಪು, ೨. ೪೦) 

ಭ್ರೂಸಂಜ್ಞೆ - ಹುಬ್ಬಿನಿಂದ ಮಾಡುವ ಸನ್ನೆ (ತದೀಯ ಸಚಿವ 
ಭ್ರೂಸಂಜ್ಞೆಯಿಂ ಸಾರ್ದು ಮೆಲ್ಲಗೆ ಕುಳ್ಳಿರ್ದುದು 
ತನ್ಮಹೀಶಕುಲಂ: ಕುಸುಮಾಕಾ, ೩. ೧೦೦) 


೮೪೫ 


ಮ 


ಮಂಗಲತೊರಣ - ಶುಭಸಮಾರಂಭದಲ್ಲಿ ಕಟ್ಟುವ ತೋರಣ 


(ತ್ರಿಭುವನ ಮಂಗಲತೋರಣನಿಭಮಂ ಪ್ರವಚನಮನೆಯ್ದಿ 
ರೈಸ್ತಂಭಸಮಪ್ರಭರ್‌ ಅಂತರ್ನೀಭೃತೋನ್ನತವಿಭವರ್‌ 


ಭೂತಬಲಿ ಪುಷ್ಪದಂತಾರ್ಚಾರ್‌: ಚಂದ್ರಪ್ರಪು, ೧. ೧೫) 
ಮಂಗಳ - ಶುಭಕರವಾದ; ಅಂಗಾರಕ; ಮಂಗಳಕರ ಗೀತೆ 
(ಮಂಗಳಮನೆ ಪಾಡುತ್ತುಂ ಮಂಗಳಧಾರೀಣಿಯರಾಗಿ 
ಮುಂದಂ ನಡೆವಾಶಾಂಗನೆಯರಿಂದೆ: ಆದಿಪು, ೭. ೪೮) 
ಮಂಗಳಂಗಳ್‌ - ಮಂಗಳ ವಸ್ತುಗಳು (ತದ್ಗುಹಾಕೂಟ 
ನಿವಾಸಿಯಪ್ಪ ನಾಟ್ಯಮಾಲಾಮರಂ ಸುವರ್ಣಪೂರ್ಣ 
ಕುಂಭಾದಿ ಮಂಗಳಂಗಳಿನಿದಿರ್ಗೊಳೆ ಗುಹಾದ್ದಾರದಿಂ 
ಹೊಳಮಟ್ಟಾಗಳ್‌: ಆದಿಷು, ೧೩. ೮೦ ವ) 
ಮಂಗಳಂಬಾಡು - ಶುಭಕರವಾದ ಗೀತೆಯನ್ನು ಹಾಡು 
(ನೆರೆದೊಡನೆ  ಮಂಗಳಂಬಾಡೆ ಗಾಯಕಗಣ೦ ಕರಮೆ 
ಕಣ್ಣೆಸೆದುದು ನರೇಂದ್ರಭವನಾ೦ಗಣಂ: ಅಜಿತಪು, ೪. ೭) 
ಮಂಗಳಕರ - ಶುಭಕರ (ಮಂಗಳಕರ ಭುವನಾಧಿಕ ಮಂಗಳನಂ 
ಅನಂತಬೋಧನಿಧಿಯಂ ನಿಧಿಗಳ್‌ ಸಂಗಡದೋಲಗಿಸುವುದು 


ಉಚಿತಂ ಗಡಮೆನೆ ನೆಲಸಿ ಗೋಪುರದೊಳೋಲಗಿಕುಂ: 
ಪಾರ್ಶ್ವನಾಷು, ೧೬. ೬೮) 

ಮಂಗಳಕಾರಣ — ಶುಭಕ್ಕೆ ಕಾರಣವಾದದ್ದು] 
(ಮಂಳಕಾರಣಪಂಚಪದಂಗಳಂ ಅಕ್ಷಯ 


ಮಂತ್ರಪದಂಗಳನೋದುವುದು ನೆಜ*ಯೆ ನಿಶ್ಚಲಮತಿಯಿಂ: 
ಆದಿಷು, ೨. ೫೪) 


ಮಂಗಳಕೇತು ದ ಶುಭಸೂಚಕವಾದ ಧ್ವಜ 
(ಮಂಗಳಕೇತುವಿರಾಜಿತಂ ಅಂಗೀಕೃತನೀಲಭಾನುತಮಸಂ 
ಪರಿಷತ್ಸಂಗಬುಧಗುರು ಕವಿರಾಜಂಗತಿನವಗಹಪರೀತಂ 


ಉದ್ದಾಹಗೃಹಂ: ಅನಂತಹು, ೬. ೪೮) 
ಮಂಗಳೆಗಾಯಕ - ಶುಭಪ್ರದ ಹಾಡುಗಳನ್ನು ಹೇಳುವವನು 
(ಗೀರ್ವಣಮಂಗಳಗಾಯಕರೆ ಸಂಗೀತಗಾಯಕರಾಗೆ ನಿಳಿಂಪ 
ಭರತಿಕರೆ ನಟ್ಟುವರಾಗೆ: ಶಾಂತಿಷು, ೧೦. ೬೦ ವ) 
ಮಂಗಳಗಾಯಿಣಾ]ಕೆ - ಶುಭಪ್ರದ ಹಾಡುಗಳನ್ನು ಹೇಳುವವಳು 
(ಮಂಗಳಗಾಗಾಯಿಕಾ ಮಧುರಗಾನದಿನೆಬ್ಸ್‌ಅನೆಯ್ದಿ 
ನಿತ್ಯಕೃತ್ಕಂಗಳ ಮಂಗಳಾಚರಣಮಂ ನೆಗಟುತ್ತೆ: ಪುಷ್ಪದಂಪು, 


ಬಿಲ್‌ 
೩. ೧೨೧) 


ಮಂಗಳೆಗೀತಿ - ಮಂಗಳ ಸಂಗೀತ (ಪಾಸಜ್‌ ಸಿ೦ಂಹಪೀಠ೦ 
ಅಳಿನಿರುತಿ ಮಂಗಳಗೀತಿ ಭೂತಳ೦ ಪಾಸು ಮೃಗವಜಂ 
ಪರಿಜನಂ ಪೊದಣ್‌ ಓಲಗಸಾಲೆ: ಪಂಪಭಾ, ೭. ೨೯) 

ಮಂಗಳಗುಣ - ಸದ್ಗುಣ[ವಂತ] (ಮಂಗಳಗುಣರೇಟು೦ 
ನರಕಂಗಳ ನಾರಕರ ದಂಡನಾದಿಗಳಂ ದುಃಖಂಗಳಂ 
ಅಭಿವರ್ಣಿಸಿದೊಡೆ: ಅಜಿತಪು, ೧೧. ೩) 

ಮಂಗಳತೂರ್ಯ - ಮಂಗಳವಾದ್ಯ (ಮಂಗಳತೂರ್ಯನಾದಂ 
ಎಸೆಯುತ್ತಿರ್ಪನ್ನೆಗ೦ ಚಕ್ರಿ ರಾಗಿಸಿ ಕೆಯ್ನೀರ್‌ ಎಜ್‌ದಂ 
ಗುಣಾರ್ಣವ ಮಹೀಪಾಲಂಗಂ ಆ ಕನ್ನೆಯಂ: ಪಂಪಭಾ, ೫. 
೨೫) 

ಮಂಗಳದ್ರವ್ಯ - ಶುಭಸಮಾರಂಭದಲ್ಲಿ ಬಳಸುವ ವಸ್ತುಗಳು 
(ಅನಿಬರ್‌ ಇಂದ್ರರು೦ ಅಭಿಷೇಕಮಂಗಳದವ್ಯಂಗಳಂ ಕೂಡಿ 
ಶಚೀದೇವಿ .. .. ನೀಡೆ: ಶಾಂತಿಪು, ೧೦. ೩೭ ವ) 


ಮಂಗಳಧಾರಿಣಿ ದ ಮಂ೦ಗಳದ್ರವ್ಯಗಳನ್ನು ಹಿಡಿದವಳು 
(ಮಂಗಳಮನೆ ಪಾಡುತ್ತುಂ ಮಂಗಳದಧಾರಿಣಿಯರಾಗಿ 
ಮುಂದಂ ನಡೆವಾಶಾಂಗನೆಯರಿಂದೆ: ಆದಿಪು, ೭. ೪೮) 

ಮಂಗಳಪಾಠಕ - ಹೊಗಳುಭಟ್ಟ (ಆಗಳ್‌ ಮಜ್ಜನಾವಸರ 
ಮಂಗಳಪಾಠಕ ಮಧುರನಿನದಮನಾಲಿಸುತ್ತುಂ: ಆದಿಪು, ೮. 
ಜಗ ಇ 

ಮಂಗಳಪ್ರಸಾಧನ — ಶುಭಕರವಾದ ಅಲಂಕರಣ 
(ಮಂಗಳಪ್ರಸಾಧನಸನಾಥನುಂ ವಿನೀತನುಂ: ಶಾಂತಿಷು, ೧೦. 
೯೯ ವ) 


ಮಂಗಳಭಂಗ - ಶುಭಕ್ಕೆ ಉಂಟಾಗುವ ವಿಘ್ನ ಅಪಶಕುನ 


(ಒಯ್ಯನೆ. ಮಂಗಳಭಂಗ ಭೀತಿಯಂ ತಳ್ಹದೆ ಮಾಡೆ 
ಬಾಷ್ಟಜಳಮಂ ಕಳೆದು: ಪಂಪಭಾ, ೭. ೬೮) 

ಮಂಗಳರಶ್ಮಿ - ಮಂಗಳಕರವಾದ ಕಿರಣ 
(ಫಣೇ೦ದ್ರಾಳಯದಿಂದಂ ಉರ್ಜಿದ ಫಣಾಮಣಿ 


ಮ೦ಗಳರಶ್ಮಿಯೋ ಕರಂ ಮೇಳಿಸಿದಪ್ಪುದು ಎನ್ನೆರ್ದೆಯಂ: 
ಪಂಪಭಾ, ೧. ೯೬) 


ಮಂಗಳವಸದನಂಗೊಳ್‌ - ಶುಭಕಾರ್ಯಕ್ಕೆ ತಕ್ಕುದಾಗಿ 
ಅಲಂಕರಿಸಿಕೊ (ಅಂತು ಉಭಯಬಲಂಗಳೊಳಂ 
ವೀರಜನಜನಿತಾಳಾಪಂಗಳ್‌ ನೆಗಟ್‌ ವಿಕ್ರಮಾರ್ಜುನಂ 
ಅನಂತನುಂ ತಾನುಂ ಜಲಕ್ಕನಿರೆ ಪಲ್ಲಂ ಸುಲಿದು 
ಅಗಣ್ಯಪಣ್ಯ ತೀರ್ಥೋದಕ೦ಗಳ೦ ಮಿಂದು 
ಮಂಗಳವಸದನಂಗೊಂಡು: ಪಂಪಭಾ, ೧೦. ೪೬ ವ) 

ಮಂಗಳವೃತ್ತ ದ ಮಂಗಳಗೀತ (ಎಂದು 


ಮಂಗಳವೃತ್ತಂಗಳನೋದೆ ಕಿಚೆದುಂ ಬೇಗಂ ಇರ್ದು ಎತ್ತಿದ 
ಬೋನದೊಳ್‌ ಕಲ್ಯಾಣಾಮೃತಮನಾರೋಗಿಸಿ: ಪಂಪಭಾ, ೭. 
೭೯ ವ) 


ಮಂಗಳಸೂತ್ರ -. ಮಾಂಗಲ್ಯ, ತಾಳಿ (ಧರಣೀಕಾಂತೆಯ 
ಪರಿಣಯಕೆಂದು ತಳೆದ ಮಂಗಳಸೂತ್ರದ್ವಯಮೆನೆ 
ಮಿಸುಗಿರ್ದುವು ಕಂಕಣಯುಗಳಂ: ಕುಸುಮಾಕಾ, ೬. ೧೩೫) 
ಮಂಗಳಾಚರಣ - ಶುಭಕಾರ್ಯ (ಮಂಗಳಗಾಗಾಯಿಕಾ 
ಮಧುರಗಾನದಿನೆಲ್ಜ್‌ಜನೆಯ್ದಿ ನಿತ್ಯಕೃತ್ಯಂಗಳ 


ಮಂಗಳಾಚರಣಮಂ ನೆಗಟುತ್ತೆ: ಪುಷ್ಪದಂಪು, ೩. ೧೨೧) 

ಮಂಗಳಾನಕ - ಶುಭಸಂದರ್ಭಗಳಲ್ಲಿ ಬಾರಿಸುವ ವಾದ್ಯ (ಈ 
ನಿಜತನೂಜೆಯಂ ಉತ್ಸವಮಂಗಳಾನಕ ಧ್ವನಿದೆಸೆಯಂ 
ಪಳಂಚಲೆವಿನಂ ನೆರಪೀಗಳೆ ವಜ್ರಜ೦ಘನೊಳ್‌: ಆದಿಪು, ೪. 
೨೬) 

ಮಂಗಳೆ - ದುರ್ಗೆ (ಮಾನ್ಯೆ ಮಾನಿನಿ ಮಹನೀಯೆ ಮಂಗಳೆ 
ಮಹೇಶ್ವರಿ: ರಾಜಶೇವಿ, ೧೩. ೧೬) 

ಮಂಚಕ - ಪರ್ಯಂಕ, ಮಲಗಲು ಬಳಸುವ ಸಾಧನ (ಕೌಮುದಿ 
ಮಂಚಕ ಅಂ೦ಫ್ರಿಮಣಿಪೀಠವಿಳಂಬಿತ ಹಾರತಾರಕಂ 
ವಿಳಾಸಮನೀವುದು: ಆಚವರ್ಧ. ೧. ೬೮) 

ಮಂಚದ ಕಾಲೊಳ್‌ ಕಟ್ಟು - ಬಂಧಿಸು (ದ್ರುಪದನಂ ತನ್ನ 
ಮಂಚದ ಕಾಲೊಳ್‌ ಕಟ್ಟವೇಟ್ದು ತಲೆಯ ಮೇಲೆ 
ಕಾಲನವಷ್ಟಂಭದಿ೦ ನೀಡಿ: ಪಂಪಭಾ, ೨. ೬೨ ವ) 

ಮಂಚಲ್‌ — ಮೋಸ (ಮಂಚಲ್‌ ಕಳವಾಣಡಿ 
ಭಯಸಂಚಯಮೆಂಬಿವಣ ಪೆಸರುಮಿಲ್ಲಾ ನಾಡೊಳ್‌: 
ಪುಷ್ಪದಂಪು, ೨. ೫); ಸೆರೆ (ಎನಗಿಂಗಿ೦ದಿಗಾಜು ತಿಂಗಳ್‌ 
ಸಮನಿಸಿದಪುದಿಲ್ಲ ಎಲ್ಲುಂ ಬಂದಿಮಂಚಲ್‌ ಖನನಪ್ರಾರಂಭ 


೮೪೬ 


ಚೌರ್ಯಾದಿಗಳ್‌ ಅನಶನಮೀಗಳ್‌ ಚತುರ್ವಾಸರಂ 
ಭೋಜನಮಾತ್ರಂ ಬಂದೊಡಿದಾಂ ಸಲವಿಭವಮಂ ಪೆತ್ತೆಂ: 
ಸುಕುಮಾಚ, ೭. ೧೮) 

ಮಂಚಲಂಬಿಡಿ - ಕಣ್ಣೆರೆ ಹಿಡಿ, ಮೋಹಗೊಳಿಸು (ನಡೆ ನೋಟ್ಟರ 
ಕಣ್ಗಳನೆಯ್ದೆ ಮಂಚಲಂಬಿಡವ ವಿಳಾಸಿನೀನಿಹವಂ 
ಏಣೆದುದಿಂತು ಕರೇಣುಜಾಲಮಂ: ಶಾಂತೀಶ್ನಷು, ೧೦. ೬೭) 

ಮಂಚಿಗೆ - ಅಟ್ಟಳೆ (ಮಂಚಿಗೆಯ ಕಂಬದಲ್ಲಿ ನಿಜೆಸಿ ಪೊದಿಸಿ: 
ಧರ್ಮಪ, ೩. ೧೧) 

ಮಂಜರಿ - ಗೊಂಚಲು (ದಿವ್ಯ ಕುಸುಮಮಂಜರಿಯ ನವತಂಸಂ 
ಮಾಡಿ ಪಾರಿಜಾತಜನ್ನಮಂ ಸಫಲಂ ಮಾಟ್ಬುದು: ಕಾದಂಸಂ, 
೪. ೧೬ ವ) 

ಮಂಜರಿಸು - ಗೊ೦ಚಲಾಗು (ಕೆಂಪಿನ ಕಂಪಿನ ಮಂಜರಿಯಂತೆ 
ಮಂಜರಿಸಿ ಮಗಮಗಿಸಿ ಮರಿಪುಗೊಂಡು 
ಸೊಬಗುಕೊಂಬುಗೊಂಡು ಅರಿಸಿನದ ಕೊಂಬುಗಳಂ 
ಸೊಪ್ಪಗುಟ್ಟ: ಲೀಲಾವತಿ, ೧೨. ೬೭ ವ) 

ಮಂಜಿ - ನಾರು (ಅಲರಿಂದೆ ಮಂಜಿ ಬಂದುಜು ತಲೆಗೇಣೆದ 
ತೆರದೆಬಂದ ಬಿಂದಮಂ ಅಭವಾಚಲದೊಳ್‌ ಇರವೇಟುತುಂ: 
ಉದ್ಭಟಕಾ, ೫. ೧೦೮) 

ಮಂಜಿನ ಮಲಕ - ಮಂಜಿನ ಧಾರೆ (ಮುಸುಕಿದ ಮಂಜಿನ 
ಮಾಟ*ಯೊಳ್‌ ನಸುದೋಜುವ ಶೋಣ ಕಮಲಯುಗದಂತೆ: 
ಕುಸುಮಾಕಾ, ೧೦. ೫೦) 

ಮಂಜಿಟಿಗೆ - [ಮಂಜಿಷ್ಠಾ] ನಸು ಹಳದಿ ಹೂ ಬಿಡುವ ಒಂದು 

(ಪೊಸ ಪಸಗೆಯ ಮಂಜಿಟಿಗೆಯ ಮಿಸುಗುವ 
ದೋರಿಯದ ಪಟೆಯ ಪುಲ್ಲಿಯ ಸೊಂಪಂ ಪಸರಿಸಿದ 
ಪಕ್ಕರಕ್ಕೆಗಳೆಸೆದಿರ್ದುವು: ಕಬ್ಬಿಗಕಾ, ೨೦೨) 

ಮಂಜಿಮ - ಸೊಗಸು (ಕಮಳದಳಾಯತೇಕ್ಷಣರುಚಿಪ್ರಸರಂ 
ಬಸಿತಪುಂಡಮಂಜಿಮಯುತಫಾಲಂ ಆ ಲಲಿತ ಕುಂಡಳ 
ಮಂಡಿತಗಂಡಮಂಡಳಂ: ರಾಜಶೇವಿ, ೧೪. ೬೪) 

ಮಂಜೀರ - ಕಾಲಿನ ಒಂದು ಆಭರಣ, ಕಾಲ್ಗೆಜ್ಜೆ (ಲಲನಾ 


ಸಸ್ಯ 


ಮಂಜೀರನಾದಕ್ಕೆ ಎಳಸುವ ಕಳಹಂಸಂಗಳಂ ಕಂಡು: 
ಕಾದಂಬ, ೨. ೫೯) 
ಮಂಜೀರಕ — (ವಿದ್ಯಾಧರೀರಮ್ಯನರ್ತನ ರಾಗೋತ್ಸಿತ 


ಪಾರಿಹಾರ್ಯ ರಶನಾ ಮಂಜೀರಕೋದ್ದಾಮನಿಸ್ಸನದೊಳ್‌: 
ಆದಿಹು, ೧. ೭೦) 

ಮಂಜು - ಹಿಮ, ಕಾವಳ (ಕಾಂಡಪಟದಂತಿರ್ಪನ್ನೆಗಂ ಮಾಡಿ 
ಮಂಜನಲಂಪಟ್ಕಜನೀಯೆ ಕೂಡುವೆಡೆಯೊಳ್‌ 
ಜ್ಞಾನಸ್ವರೂಪ೦ ಮಹಾಮುನಿಪ೦ ಪುಟ್ಟಿದಂ: ಪಂಪರಾ, ೧. 
೬೯); ಇಂಪಾದ (ಮಧುರಂ ಮಂಜುಳ ಮಂಜು ಸೌಮ್ಯಂ: 
ಅಭಿಧಾವ, ೨. ೧. ೫೮) 


ಮಂಜುಘೋಷ - ಇಂಪಾದ ಧ್ವನಿ (ಮಂಜುಘೋಷಮಂ 
ಬೀಜುವ ಸಿಂಜಿನೀವಳಯಕಾಂಚಿಗಳೆಂಬಿವಜೆಂದದೊಂದು 
ಚೆಲ್ವೇಣೆರೆ ಭೋಗಿ ಭಾಮಿನಿಯರಾ ಮಡುವಿಂ 


ಪೊಳಿಮಟ್ಟರಟ್ಲೆಯಿಂ: ಜಗನ್ನಾವಿ, ೩. ೧೦೨) 
ಮಂಜುಘೋಷೆ - ಒಬ್ಬ ಅಪ್ಸರೆಯ ಹೆಸರು (ಮೇನಕೆ .. 

ಮಂಜುಘೋಷೆಯೆಂಬೀ ನೆಗಟ್ಟಗ್ಗದಚ್ಚರಿಯಪ್ಪ ವಿಳಾಸಮಂ 

ನಿಜನಟನೈಕದೇಶಮೆ ತಜುಂಬಿದುದು: ಪುಷ್ಪದಂಪು, ೨. ೭೭) 


ಮಂಜುಮಾಡು - ದೃಷ್ಟಿಗೆ ಮಬ್ಬುಗವಿಸು (ಕೃಷ್ಣನೆ 
ಮಂಜುಮಾಡಿದ ವ್ಯಥಾಲಪಂಗಳಂ ತತ್ತ್ವಮೆಂದು 
ತಗುಳ್ಳಾಗಳುಂ ಓದುವರ್‌: ಸಮಯಪ, ೧೦. ೧೭೧) 
ಮಂಜುವೆಟ್ಟ - ಹಿಮದ ಬೆಟ್ಟ ಕೈಲಾಸ (ತೆಅವುಗುಡದೆ 
ಸೂಹ್ಕಿಸುವ ನಿಸ್ಸಾಳದ ಬಲ್ಲರಕೆ ದೆಸೆವೆಟ್ಟುಗಳ್‌ 
ನಿಬ್ಬರಂಬಿರಿಯೆಯುಂ ಬೇಗದಿಂ ನಡೆದೆತ್ತಿ ಬಂದು 
ಮಂಜುವೆಟ್ಟಮಂ ಮೂವಳಸಾಗಿ ಮುತ್ತಿದಾಗಳ್‌: ಕಬ್ಬಿಗಕಾ, 


೨೨೪ ವ) 


ಮಂಜುಶಿಂಜಿತ - ಮಧುರ ಧ್ವನಿ (ಅತ್ತಲಿತ್ತಲೆಡೆಯಾಡುವ 
ದಂದುಗದಾಗಳೇಂ ಪೊದಳ್ಳೆಸೆದುದೊ ಚಾರುದೇವಗಣಿಕಾ 
ಮಣಿನೂಪುರ ಮಂಜುಶಿಂಜಿತಂ: ಆದಿಹು, ೭. ೨೨) 

ಮಂಜುಸಿಂಜಿತ - ಇಂಪಾದ ಧ್ವನಿ (ರಂಜಿಸುವ ಹ೦ಸರವಮುಂ 
ರಂಜಿಸದಿನ್ನಿದಣ ಕೆಲದೊಳೆಂಬಿನೆಗಂ ಅದೇ೦ ಲಂಜಿಕೆಯರ 
ಗುಂಜನ್ಮಣಿ ಮಂಜೀರಕ ಮಂಜುಸಿ೦ಜಿತ೦ ರಂಜಿಸಿತೋ: 
ಅಜಿತಪು, ೫. ೪೨) 

ಮಂಜೂಷ - ಪೆಟ್ಟಿಗೆ (ಬಾಳಕನ ಕೆಲದೊಳ್‌ ಸುರಿದಿರಿಸಿ 
ಮಂಜೂಪೆಯ ಕೆಲವಲಗೆಯೊಳ್‌: ಈ ರತ್ನಂಗಳಂ ಕೊಂಡೀ 
ಕುಮಾರನಂ ಪ್ರಯತ್ನದಿಂ ರಕ್ಷಿಸುಗೆ: ಕರ್ಣನೇಮಿ, ೩. ೪೦ 
ವ) 

ಮಂಜೂಷೆ - ಮಂಜೂಷ (ಕಾಂಚನ ಮ೦ಜೂಷೆಯೊಳೊಪ್ಪುವ 
ಜನಪತಿಸುತನ೦ ನೃಪಾಳ ಕೃಷ್ಣಂ ಕಂಡಂ: ನೇಮಿನಾಪು, ೪. 
೯೬) 

ಮಂಟಪ - ಓಲಗಶಾಲೆ (ಮಂಟಪಂ ಜನಾಶ್ರಯಂ: ಅಭಿಧಾವ, 
೧. ೧೦. ೧೯೧);  ದೇವತಾಮೂರ್ತಿಯಿರುವ ಕಟ್ಟಡ 
(ಅಪ್ರತಿಮಂಗಳಪ್ಪ ರೂವಾರದಿನಾರುಮ೦ ಬಗೆಗೊಳಲ್‌ 
ಪರಿಶೋಭಿಪ ಮಂಟಪಂಗಳಿಂ: ಸುಕುಮಾಚ, ೯. ೫೮) 


ಮಂಟಯ - ಸಣ್ಣ ಮನೆ (ಅಂತು ಬಂದಾ ಪಾರ್ವರ 
ಮಂಟಯದೊಳ್‌ ಕುಳ್ಳಿರ್ಪುದಾ ಸಮಯದೊಳ್‌ 
ಇಂದ್ರದತ್ತನೆಂಬ ವೃದ್ಧವೈಶ್ಯನೊರ್ವ೦ .. . ಆ ಮಂಟಯಕ್ಕೆ 


ಬರ್ಪುದುಂ: ಪುಣ್ಯಾಸ್ತ್ರ, ೩. ೯ ವ) 

ಮಂಟಿಗೆ - ಗೆಜ್ಜೆ (ನಸುಗೆಯರಲುಂಗುರಮನುತ್ತಳದ 
ಮಂಟಿಗೆಯಂ ಉಜ್ಜಳಿಪ ಗೊಜ್ಜಗೆಯ ಸಜ್ಜಕದ ಚಳಕಿಗೆಯ: 
ರಾಜಶೇವಿ, ೧೦. ೫೭ ರಗಳೆ) 

ಮಂಡಕ - ಒಂದು ಭಕ್ಷ್ಯ. ಮಂಡಿಗೆ (ಅಲ್ಲದಶನದಂಶಮಾತ್ರ 
ಖಂಡನೀಯ ಮಂಡಕಮುಮಂ: ಆದಿಪು, ೧೧. ೨೬ ವ) 

ಮಂಡಗೆ - ಮಂಡಕ (ಪೂರಿಗೆ ಇಡ್ಡಲಿಗೆ ಸೋದಿಗೆ ಲಾವಣಿಗೆ 
ಫೃತಪೂರಂ ಲಡ್ಲುಗೆ ಮಂಡಗೆ ಮೊದಲಾಗೊಡೆಯ 
ಪದಿನೆಂಟುಂ ತೆಜದ ಭಕ್ಷ್ಯರೂಪ೦ಗಳುಮಂ: ವಡ್ಡಾರಾ, ಪು 
೭೮ ಸಾ ೧೬) 

ಮಂಡನ - ಅಲಂಕಾರ (ಮೆಯ್ಯಿಂ ಮಂಡನಾಳಂಕರಣವಚನದಿಂ 
ವೃತ್ತವಕ್ಷೋಜದಿಂ ಸತ್ತದದಿಂದೊಪ್ಪಿರ್ದ ವಾಕ್ಸುಂದರಿ ಪರಮ 
ವಚೋವೃದ್ಧಿಯಂ ಮಾಡುಗೆಮ್ಮೊಳ್‌: ಸುಕುಮಾಚ, ೧. ೭) 

ಮಂಡನವಿಧಿ - ಅಲಂಕರಿಸುವ ಕೆಲಸ (ಉಪ್ಪವಡಿಸಿ ಮಜ್ಜನ 
ಮಂಡನವಿಧಿಯಂ ಲತಾಂಗಿ ನಿರ್ವರ್ಶಿಸಿ 
ಭೂಮಂಡಳಪತಿಗಣಿಪಿದೊಡೆ: ಆದಿಷು, ೭. ೨೮); ಆಭರಣ 
(ಮಂಡನಂ ವಿಭೂಷಾಪ್ರತಾನ ಆಭರಣ೦ ಎಂಬಿವು 
ತೊಡವಕ್ಕುಂ: ಅಭಿಧಾವ, ೧. ೧೩. ೧) 


೮೪೭ 


ಮಂಡನಾಯೋಗ - ಆನೆಯ ಮೇಲೆ ಅಲಂಕಾರಕ್ಕಾಗಿ ಹಾಕುವ 
ಜೂಲು (ಮಣಿಮಯ ಮಂಡನಾಯೋಗದೊಳ್‌ ಒಡಂಬಟ್ಟ 
ಪಿಡಿಗಳುಮಂ: ಆದಿಪು, ೪. ೫೪ ವ) 

ಮಂಡನೀಭೂತ - ಅಲಂಕೃತಗೊಂಡ (ವಿದ್ಯಾಮಂಡಪ 
ಮಂಡನೀಭೂತ ಜಗತ್ಕಾಗ್ರ ಸಿಂಹಾಸನದೊಳ್‌ 
ಅಳಂಕರಿಸಿರ್ಪದುಂ: ನೇಮಿನಾಹು, ೬ ೩೯ ವ) 

ಮಂಡಪ - ದೇವಾಲಯದ ಸಭಾಮಂಟಪ (ಜಿನಮಂದಿರದ 
ಮುಂದಣ ಮಂಡಪದೊಳ್‌ ನಿಂದಿರ್ಪುದುಂ: ಶಾಂತಿಪು, ೯. 
೮೭ ವ); ಓಲಗಶಾಲೆ (ಎಸೆವ ಪವಡಿಸುವ ಮನೆ ಚಿತಸಾಲೆ 
ಸುರತಾಲಯ ಮಹೀಗ್ಯಹ೦ ಆರೋಗಿಸುವ ಮನೆ ಮಂಡಪಂ 


ಗುಣಣಸಾಲೆ ಎ೦ಬಿನಿತುಮಂ ಗೃಹಾಂಗ೦ ಕುಡುಗುಂ: 
ಶಾಂತಿಪು, ೬. ೧೧೬) 

ಮಂಡಲ - ರಾಜ್ಯದ ಭಾಗ (ಇತ್ತುಂ ತೆತ್ತುಂ ಬಾಟ್ವ 
ಮಂಡಲಮಲ್ಲದೆ ಕೀಜಣೆಯು೦ ಮೀಜೆಯುಂ ನೆಗಟ್ಟ 


ಮಂಡಲಮಿಲ್ಲ: ಪಂಪಭಾ, ೬. ೬೭ ವ); ಕುಷ್ಠ ರೋಗ 

(ಮಂಡಲಮಕ್ಕುಂ ಕುಷ್ಠಂ: ಅಭಿಧಾವ, ೧. ೧೨. ೩೬); 

ಗುಂಪು (ಆಗಳವರ ಮಸಕಮಂ ಕಂಡಟು ಭಯಂಗೊಂಡು 

ಖಚರಮಂಡಲಂ ಪ್ರಭಾಮಂಡಲಂಗೆ ಕನ್ನೆ ಕೈಸಾರ್ದಳೆಂದು 
ಪೆಣಸಾರ್ದು ನೋಡುತಿರ್ಪುದುಂ: ಪಂಪರಾ, ೫. ೭೫ ವ) 

ಮಂಡಲಂಗೊಳ್ಳು - ಸುರುಳಿಯಾಗಿ ಸುತ್ತಿಕೊ, ಸುತ್ತುಹಾಕು 
(ಪೆರ್ಬಾವಿನಂತೆ ಮಂಡಲಂಗೊಳ್ಳುತ್ತುಂ ಜಾವದ 
ಕಾಪಿನವರಂತೆ ಏಟುತ್ತುಂ ಜಂಘಾಮಿಲ್ಲದನಂತೆ ಕುಳ್ಳಿರುತ್ತುಂ: 
ಧರ್ಮಾಮೃ, ೧, ೧೨೪ ವ) 

ಮಂಡಲಾಗ್ರ - ತುದಿಯಲ್ಲಿ ಬಾಗಿದ ಕತ್ತಿ ಅಡಾಯುಧ 
(ಸುತಾರೆಯಂ ಅಂಜಲಂಜಲ್‌ ಎಂದು ಮಂಡಲಾಗ್ರಮಂಡಿತ 
ದೋರ್ದಂಡರೆ೦ ಆಗಿ ಪೋಗಿ ಪಗೆವನೊಳ್‌ ತಡೆಯದೆ 
ತಾಗುವ ಎಮ್ಮ ರಭಸಮಂ ಕೇಳ್ದು: ಶಾಂತಿಷು, ೬. ೩೩ ವ); 
ಗದಾಯುದ್ಧದಲ್ಲಿನ ಒಂದು ವರಸೆ (ಆಲೀಢ ಪ್ರತ್ಯಾಲೀಢ 
ಸಮಪಾದ ವೈಷ್ಣವ ಮಂಡಲಾಗಮುಮೆಂಬ ಪಂಚವಿಧ 
ಸ್ಲಾನಂಗಳೊಳಂ .. .. ನಿಂದು: ಗದಾಯು, ೮. ೧ ವ) 

ಮಂಡಲಾಧೀಶ - ಮಂಡಲದ ಒಡೆಯ, ರಾಜ 
(ಸೇನಾಶಕ್ಷಿಯಿಂದೋಲಗಿಸುವ ನೃಪರಿಂ ಓಲಗಿಸುವ ನೃಪರಿಂ 
ಮಂಡಲಾಧೀಶರಿಂ  ದೋರ್ಬಲವದ್ದಂಡೇಶರಿಂದುರ್ಬಿಸುವ 
ಪೆಸರ ಸಾಮಂತರಿಂ: ಕುಸುಮಾಕಾ, ೩. ೨೨) 

ಮಂಡಲಿ - ಗುಂಪು (ಮರೆವಿಂಡು ಬೆಕ್ಕು ಮುಂಗುರಿ 
ಮುಸಲವಜಂ ಕರಡಿ ಮಂಡಲಿ: ಗಿರಿಜಾಕ, ೧. ೭೩) 

ಮಂಡವ - ಬಳ್ಳಿ ಹಬ್ಬಿಸಲು ಮಾಡಿದ ಚಪ್ಪರ (ಬಳಸಿದ 
ಬಳ್ಳಿಮಲ್ಲಿಗೆಯ ಮಂಡಪದೊಳ್‌ ಸುಟೆದಾಡಿ ಮತ್ತೆಯುಂ 


ಕಳೆಯಲಿನಿತ್ತುಮಾಅದವಳುರ್ಬಿದ ತನ್ನಯ ಮೆಯ್ಯ 
ಬೆಂಕೆಯಂ: ಕಬ್ಬಿಗಕಾ, ೨೪೭) 

ಮಂಡವಿ - ಮಂಟಪ (ಮಡಲ್ಲೊಂಡ ಮಲ್ಲಿಗೆಯ 
ಮಂಡವಿಗಳೊಳಂ ಸಂಪಗೆಯ ಜೊಂಪದ 


ಚಂಪೆಯದೊಳಂ.. ..ಬಿಟ್ಟ ಬೀಡು: ಕಬ್ಬಿಗಕಾ, ೧೮೪ ವ) 

ಮಂಡವಿಗೆ - [ಮಂಟಪಿಕಾ] ಸಣ್ಣ ಮಂಟಪ, ವಿತಾನ 
(ಚಿತ್ತಜನೃಪಂಗೆ ಚೈತ್ರ೦ ಮುತ್ತಿನ ಮಂಡವಿಗೆಯಂ ವಿಚಿತ್ರದೆ 
ಸಮೆದಂತೆತ್ತಿದನೆನೆ ಮಿಗೆ ತಳ್ತದಿರ್ಮುತ್ತೆ 
ಮುಗುಳ್ತೆಸೆಯುತ್ತಿರ್ದುದು ಅತ್ತೊಂದೆಡೆಯೊಳ್‌: ಶಾಂತೀಶ್ಚಪು, 
೧೦. ೯೭) 


ಮಂಡಳ - ಸೂರ್ಯನ ಸುತ್ತಲಿನ ಪರಿವೇಷ (ಕಿರಣಮುಮಂ 
ಮಂಡಳಮಂ ಖರಕರನಂ ಪೊಗಲ್ಫಸ್ಬೊಡೆ 
ಎಮಗಮೀಗುವೆ ಬರಮಂ: ಸಮಯಪ, ೯. ೧೯); ಬಿಂಬ 
(ಬಿಂಬಂ  ವಳಯಂ ಮಂಡಳಂ ಎಂಬಿವಭಿನ್ನಾಥರ್ಥಂ: 
ಅಭಿಧಾವ, ೧. ೧. ೭೦) 

ಮಂಡಳಾವರ್ತನ ದ ಗದೆಯನ್ನು ಗುಂಡಾಗಿ ಚಕ್ರದಂತೆ 
ತಿರುಗಿಸುವುದು (ಸವ್ಯಾಪಸವ್ಯ ಭ್ರಾಂತೋದ್ಧಾಂತ ಕರ್ಷಣ 
ಮಂಡಳಾವರ್ತನಾದಿಗಳಪ್ಪ ಮೂವತ್ತೆರಡು 
ಗದಾವಿಕ್ಷೇಪದೊಳಂ: ಪಂಪಭಾ, ೧೩. ೯೨ ವ) 


ಮಂಡಳಿಕ - ಸಾಮಂತ (ನಕುಳನುಂ ತೆಂಕಣ ದೆಸೆಯ 
ಮಲೆಪರಂ ಮಂಡಳಿಕರುಮಂ ಅಸಿಯರಾಗೆ 
ಕವರ್ದುಕೊಂಡು ಲಂಕೆಯ ಮೇಗೆ ನಡೆದು: ಪಂಪಭಾ, ೬. 
೩೨ ವ) 


ಮಂಡಳಿಗೊಳ್‌ - ಗುಂಪುಗೂಡು (ಮಂಡಳಿಗೊಂಡು ಸಿಂಪಿಸುವ 
ಕುಂಕುಮವಾರಿಯ ಚೆಂಚಗೆಂಚು ಕೈಗೊಂಡು 
ವಿಲಾಸಿನಿಯರ್ಕಳ ದೇಸೆ: ಅನಂತಪು, ೭. ೩೦) 

ಮಂಡಳಿಸು - ವೃತ್ತಾಕಾರವಾಗಿ ತಿರುಗು (ತುಜುಗಿರ್ದ ಬಲ್ಲಿಡಿಯ 


ತೂಗುಂಗೊಂಬಿನೊಳ್ಳಾಯ್ದು ಮಂಡಳಿಸುತ್ತಿರ್ಪ ಶುಕಾಳಿ: 
ಆದಿಷು, ೧೧. ೯೬) 

ಮಂಡಿತ - - [ಅಧಿಕಾರಕ್ಕಾಗಿ] ನೆಲೆಗೊಳಿಸಿದ 
(ಶೌರ್ಯಾವಷ್ಟಂಭದಿಂ  ಆಳ್ಸವನಾಂ ಷಟ್ಟಂಡಮಂಡಿತ 
ಕ್ಲಿತಿತಳಮಂ: ಆದಿಪು, ೧೩. ೭೬) 

ಮಂಡೂಕ — ಕಪ್ಪೆ (ಮಂಡೂಕಬಹಳಮಂ ಖರ 
ದಂಡೋತ್ಪಲ ಕುಮುದರಾಜಿರಂಜಿತಮಂ ಕಾ 


ರಂಡಕಳಹಂಸಷಟ್ಟದಮಂಡಿತಮಂ ಕಂಡುದೊಂದು ಕೊಳನಂ 
ಸರ್ಪಂ: ಪಂಚತಂತ್ರ, ೩೮೩) 

ಮಂಡೆ - ತಲೆ (ಉತ್ಸುಕತನದಿಂ ಪೆಟ್ಟುವೆರ್ಚಿ ಕಡುವೆಸನಂ ಮಾಲ್ಟ 
ಸೊಸೆ ಮಾವನ ಮಂಡೆಯಂ೦ ಬೋಟಿಸಿದಳ್‌ ಎಂಬಂತೆ: 
ಧರ್ಮಾಮೃ. ೬. ೩೪ ವ); ತಲೆಬುರುಡೆ (ಬೆನ್ನನೇಜಿ 
ಮಂಡೆಯ ಚೆಂಡಿಕೆಯಂ ಕರ್ಚಿ ಸೆಳೆದ ಸೋಗೆಯ 
ಮಣೆಯ ಮುದ್ದುತನಮಂ ಮುಂಡಾಡುತುಂ: 
ನೇಮಿನಾಪು, ೧. ೯೨ ವ) 

ಮಂತ - [ಮಂಥ] ಕಡೆಗೋಲು (ಥಕಾರಕ್ಕೆ ತಕಾರಂ: ಮಂಥಂ- 
ಮಂತಂ; ಮಂತಮೆಂದು ಕಡೆಗೋಲುಂ ಮೊಸರ ಮೇಲಣ 
ನಿಡಿಯುಮಕ್ಕುಂ: ಶಬ್ದಮದ, ೨೬೯ ಪು 

ಮಂತಣ - [ಮಂತ್ರಣ] ಆಲೋಚನೆ (ಅರಿನೃಪರುತ್ನವಮಂ 
ಕೇಳ್ದಿರೆಯುಂ ಸೆಂಡಾಡುತ್ತಿರೆಯು೦ ಆನೆಯಂ ಏಜುತ್ತಿರೆಯುಂ 
ಮಂತಣದೊಳ್‌ ಕುಳ್ಳಿರೆಯುಂ ಬಿನ್ನವಿಸಲಾಗದು ಎಂತು೦ 
ಭೃತ್ಯಂ: ಪಂಚತಂತ್ರ, ೮೪); ಗುಂಪು (ಮಾಲೆಗಾರ್ತಿಯರ 


ಮಂತಣಮೊಪ್ಪುಗುಂ ಅಲ್ಲಿ ಸಂತತಂ: ರಾಜಶೇವಿ, ೨. 
೧೦೪) 

ಮಂತಣದ ಸಾಲೆ — ಸಮಾಲೋಚನ ಮಂದಿರ 
(ಚಿತ್ರಶಾಲೆಯೊಳಿನಿಸೊರ್ಮೆ ಮಂತಣದ 
ಸಾಲೆಯೊಳಿಂದಿರದೊರ್ಮೆ ಪೊಖ್ತುಗಳೆವಂ 


ಕವಿತಾಕಳಿಕಾಮಕೋಕಿಳಂ: ಲೀಲಾವತಿ, ೪. ೧೨- ೧೪) 
ಮಂತಣಮಿರ್‌ - ಸಮಾಲೋಚನೆ ಮಾಡು (ದುಶ್ಶಾಸನ ಕರ್ಣ 
ಶಕುನಿ ಸೈಂದವರೆಂಬ ದುಷ್ಪಚತುಷ್ಟಯದೊಳ್‌ 
ಮಂತಣಮಿರ್ದು: ಪಂಪಭಾ, ೬. ೬೭ ವ); ಆಲೋಚಿಸು 
(ಕಳಹ೦ಸಗಮನೆಯಾ ಸುರತಮಕರಧ್ವಜನನಲ್ಲದೆ ಪೆಜನನೇಕೆ 


೮೪೮ 


ಬಯಸುಗು೦ ಎಂದು ಮನದೊಳೆ ಮಂತಣಮಿರ್ದು 
ಬಗೆಯೊಳೆ ಗುಡಿಗಟ್ಟ ಸಂತಸಮಿರ್ದಳ್‌: ಪಂಪಭಾ, ೬. ೬೮ 
ವ) 

ಮಂತಣಸೂಲ - ಈಟಿ (ಜವನ ಮಂತಣಸೂಲದಂತೆ ನೆಗೆದ 
ಕೊಂತದ ಕೂರ್ಮೊನೆಯ ಕೋಲಾಟಕ್ಕೆ ತಾರಗೆವಟ್ಟೆಯೊಳ್‌ 
ನಡೆವ ಬಿಜ್ಜೋದರಿಯರ್‌ ಪುಗಲಜೆಯದೆ 
ಸಿಡಿಮಿಡಿಗೊಳುತ್ತಿರೆಯುಂ: ಕಬ್ಬಿಗಕಾ, ೨೨೪ ವ) 

ಮಂತಣಿ - [ಮಂಥಣಿ] ಮೊಸರಿನ ಪಾತ್ರೆ (ಥಕಾರಕ್ಕೆ ತಕಾರಂ: 
ಮಂಥಣಿ-ಮಂತಣಿ: ಶಬ್ದಮದ, ೨೬೯ ಪು 

ಮಂತು - ಮಂತ್ರಿ (ಇತ್ವಕ್ಕುತ್ತಂ: ಗಂಥಿ-ಗಂಟು, ಸಂಧಿ-ಸಂದು, 
ಮಕ್ತಿ-ಮಚ್ಚು, ಮಂತ್ರಿ-ಮಂತು: ಶಬ್ದಮದ, ೨೯೩ ಪು; 
ಕಡೆಗೋಲು (ಮಂಥಣಿ ಗರ್ಗರಿ ಕಡೆಗೋಲ್‌ ಮಂಥಾನ 
ಮಂತು ಅವಂತೆಲ್ಲಂ ಖಜಕಂ: ಅಭಿಧಾವ, ೧. ೧೦. ೩೧) 

ಮಂತ್ರ - ಸಮಾಲೋಚನೆ (ಗಾಂಗೇಯನಂ ಏಗೆಯ್ದುಂ 
ಒಡಂಬಡಿಸಲಾಜದೆ ಸತ್ಯವತಿ ತಾನು೦ ಆತನು೦ ಆಳೋಚಿಸಿ 
ನಿಶ್ಚಿತಮಂತ್ರರಾಗಿ ಕೃಷ್ಣದ್ವೈಪಾಯನನ೦ ನೆನೆದು: ಪಂಪಭಾ. 
೧. ೮೪ ವ); ಆಲೋಚನೆ, ಆಸೆ (ಮಂತ್ರಾಕ್ಷರ ನಿಯಮದಿಂ 
ಅಭಿಮಂತ್ರಿಸಿ ಬರಿಸಿದೊಡೆ ವಾಯುದೇವ೦ ಬಂದು ಏಂ 
ಮಂತ್ರಂ ಪೇಟ್‌ನೆ ಕುಡು ರಿಪುತಂತಕ್ಷಯಕರನ೦ ಎನಗೆ 
ಹಿತನಂ ಸುತನಂ: ಪಂಪಭಾ, ೧. ೧೨೪) 

ಮಂತ್ರಗುಪ್ತಿ - ಸಮಾಲೋಚನೆ (ಆ ಮುನಿನಾಥಂ ತ್ರಿಗುಪ್ತಿಯೊಳ್‌ 
ನೆರೆದಂ ಈ ಮಹೀನಾಥ೦ ಮಂತ್ರಗುಪ್ತಿಯೊಳ್‌ ನೆರೆದಂ: 
ಆದಿಪು, ೬. ೨೪ ವ) 

ಮಂತ್ರದೇವತೆ - ಮಂತ್ರದ ಅಭಿಮಾನಿ ದೇವತೆ (ಮನಸಿಜ 
ಮಂತ್ರದೇವತೆಯರಂಗನೆಯರ್‌: ಶಾಂತಿಷು, ೮. ೧೯) 


ಮಂತ್ರಪದ -  ಮಂತ್ತಾಕ್ಷರ (ಮಂತ್ರಪದಕ್ಕೆ ಉರಗಂ 
ಸುಗಿವಂತೆವೊಲ್‌ ಅಗಿದು ಸುಗಿದು ತಲೆಗರೆದಿರ್ಪಂ: 
ಪಂಪಭಾ, ೭. ೪೩) 

ಮಂತ್ರಪೂತ - ಮಂತ್ರದಿಂದ ಪಾವನಗೊಂಡ 


(ಮಂತ್ರಪೂತಾಂಗಮ೦ ನೃಪನೆಯ್ದಿದಂ ಉದ್ಯಚ್ಛಂಗಂ ಆ 
ಶತಶೃಂಗಮಂ: ಪಂಪಭಾ, ೧. ೧೧೫) 

ಮಂತ್ರಬಲ - ಬುದ್ಧಿಬಲ (ಮಂತ್ರಬಲದೆ ಸುಟ್ಟೊಡ೦ ಅವರಂ 
ದೆಯ್ವಬಲಮೊಂದೆ ಕಾದುದು: ಪಂಪಭಾ, ೪. ೩) 

ಮಂತ್ರಮೂಲೋಹಿ ವಿಜಯಃ - ಜಯಕ್ಕೆ ಮಂತ್ರಾಲೋಚನೆಯೇ 
ಮೂಲವಲ್ಲವೇ (ಚತುರಂಗಬಲಮದೇವುದೊ ಸನ್ಮಂತ್ರಮೆ 
ಸಾಲ್ಲುಂ ಪುಸಿಗುಮೆ ದೇವ ಮಂತ್ರಮೂಲೋಹಿ ವಿಜಯಃ 
ಎಂಬೀ ವಾಕ್ಯಂ: ಪಂಚತಂತ್ರ, ೨೮೪) 

ಮಂತ್ರವಾದ - ಇಂದ್ರಜಾಲ (ಮಂತ್ರವಾದಂ ಮೊದಲಾಗೊಡೆಯ 
ಶಾಸ್ತಂಗಳೆಲ್ಲಮುಮಂ ಈ ಕೂಸನೋದಿಸಿದಾ: ವಡ್ಡಾರಾ, ಪು. 
೨ಜಿ ಸಾ. ೧೭) 

ಮಂತ್ರವಾದಿ - ಐಂದ್ರಜಾಲಿಕ ಅರ್ಥಿಜನಕ್ಕಾ 
ದಿವಿಜೇಂದಂ ಬಳವಿಯ ಮಂತವಾದಿಯೆನೆ 
ಮಕುಟಬದ್ಧಸಮಾಜಂ: ಶಾಂತಿಷು, ೧೧. ೧೦) 

ಮಂತ್ರವಿದ - ಮಂತ್ರವಾದಿ (ವಿದ್ವೇಷಕಾರಿಯಪ್ಪ ಪುಷ್ಪಮಾಲೆಯಂ 
ಮಂತ್ರವಿದರುಪದೇಶದಿಂ ಪರಿಚಾರಿಕೆಯರ 
ಕೈಯೊಳಟ್ಟುವುದುಂ: ಶಾಂತಿಷು, ೯. ೫೦ ವ) 

ಮಂತ್ರವಿಧಿ - ಮಂತ್ರಪೂರ್ವಕ (ಕರ್ಣನ ಕಳೇವರಮಂ 


(ಕೊಟ್ಟಂ 


ಅನಿಬರಿಂ ಮಿಗೆ ಮಹಾಬ್ರಾಹ್ಮಣರಿಂದಂ 
ಮಂತ್ರವಿಧಿಯಿಂದಿರಿಸಿ: ಪಂಪಭಾ, ೧೪. ೧೦ ವ) 


ಮಂತ್ರಶಕ್ತಿ - ರಾಜನ ಶಕ್ತಿತ್ರಯಗಳಲ್ಲಿ ಒಂದು (ಹಿತರ್‌ 
ಅರ್ಥಶಾಸ್ತಕುಶಲರ್‌ ಚತುರುಪಧಾವಿಶುದ್ಧರೆನಿಪ 
ವರಸಚಿವರೊಳ್‌ ಅನ್ವಿತಮಾಗೆ ಮಾಲ್ಟ ಕಾರ್ಯಂ 


ಪತಿಗೆ೦ಂದು೦ ಮಂತ್ರಶಕ್ತಿ ಮನುಮುನಿಮತದಿಂ: ಪಂಚತಂತ್ರ, 
೨೮೬) ನೋಡಿ, "ಶಕ್ತಿತ್ರಯ' 


ಮಂತ್ರಶಾಲೆ - ಸಮಾಲೋಚನೆಯ ಭವನ (ವಾಲಿ 
ಮಂತ್ರಶಾಲೆಯಂ ಸುಗೀವಂಬೆರಸು ಪೊಕ್ಕು 
ಮಂತ್ರಿಮಂಡಲಮುಂ ಆಪ್ತಪರಿಜನಮುಮಂ ಬರಿಸಿ: 
ಪಂಪರಾ, ೧೦. ೧೬೯ ವ) 

ಮಂತ್ರಸಂತಾನ - ಮಂತ್ರಗಳ ಸಮೂಹ (ಜ್ಞಾನದಿನಿರ್ದ 


ನಿಟ್ಟಿಪೊಡೆ ದಿವ್ಯಮುನೀಂದ್ರಂ ಕೊಟ್ಟ ಮಂತ್ರಸಂತಾನಮಂ 
ಓದಿಯೋದಿ ಯಮರಾಜನನದ್ಭುತ ತೇಜನ೦ ಸರೋಜಾನನೆ 
ಜಾನದಿಂ ಬರಿಸೆ: ಪಂಪಭಾ, ೧. ೧೧೯) 


ಮಂತ್ರಸಿದ್ಧ - ಮಂತ್ರಶಕ್ತಿಯನ್ನು ಕೈವಶಮಾಡಿಕೊ೦ಡವನು 
(ಮಹನೀಯಂ ಮಂತ್ರಸಿದ್ಧಂ ಬಿಡೆ ಪಿಡಿದ 


ಮಹಾಮುದ್ರೆಯಂ ಕಂಡು: ಪಾರ್ಶ್ವನಾಪು, ೪. ೧೪೮) 

ಮಂತ್ರಾಕ್ಷರ - ಮಂತ್ರದಲ್ಲಿನ ಅಕ್ಷರ ಅಥವಾ ವರ್ಣ (ಎನಗಂ 
ಸಮ್ಮೋಹನಮಾದುದಕ್ಕುಂ ಅ೦ದಣ್ಣನ ಸೂನೃತವಚನವೆಂಬ 
ಮಂತ್ರಾಕ್ಷರದಿ೦: ಗದಾಯು, ೧. ೬೨) 


ಮಂತ್ರಾಕ್ಷರನಿಯಮ - ಮಂತ್ರಾಕ್ಷರದ ವತ (ಮಂತ್ರಾಕ್ಷರ 
ನಿಯಮದಿ೦ ಅಭಿಮಂತ್ರಿಸಿ ಬರಿಸಿದೊಡೆ ವಾಯುದೇವಂ 
ಬಂದು ಏಂ ಮಂತ್ರಂ ಪೇಟ್‌ನೆ ಕುಡು 


ರಿಪುತಂತಕ್ಷಯಕರನ೦ ಎನಗೆ ಹಿತನ೦ ಸುತನಂ: ಪಂಪಭಾ, 
೧. ೧೨೪) 

ಮಂತ್ರಾವಾಸ ದ ಮಂತ್ರಶಾಲೆ (ಮಂತ್ರಾವಾಸದೊಳ್‌ 
ಮಂತ್ರನಿಶ್ಚಿತನಾಗಿ  ಈಗಡೆ ಕಾದಿದಲ್ಲದೆ ಇಳಯಂ 
ನೀನೆಂತುಮಿತ್ತಪಯ್‌: ಪಂಪಭಾ, ೮. ೮೭) 

ಮಂತ್ರಿಮಂಡಲ - ಸಚಿವ ಸಮಿತಿ (ವಾಲಿ ಮಂತ್ರಶಾಲೆಯಂ 
ಸುಗೀವಂಬೆರಸು ಪೊಕ್ಕು ಮಂತ್ರಿಮಂಡಲಮುಂ 
ಆಪ್ತಪರಿಜನಮುಮಂ ಬರಿಸಿ: ಪಂಪರಾ, ೧೦. ೧೬೯ ವ) 

ಮಂತ್ರಿಗುಣ - ಮಂತ್ರಿಗೆ ಇರಬೇಕಾದ ಗುಣಗಳು (ಗೂಢಲಕ್ಷಣ 
ಭಿನ್ನಪ್ರತಿಸಂಧಾನ ಸಂಧಿದೂಷಣ ಪರಚಿತ್ತಾಪರೀಕ್ಷಾಲಕ್ಷಣ೦ 
ಎಂಬ ಮಂತ್ರಿಗುಣಗಳಿಂ: ಪಂಚತಂತ್ರ, ೭೮ ವ) 

ಮಂತ್ರಿಸು - ವಿಷ ಇಳಿಯಲು ಮಂತ್ರ ಹಾಕು (ಕುಮಾರನಂ 
ಗಾರುಡಿಗರ್‌ ಬಂದು ಕಂಡು ತಮ್ಮ ತಮ್ಮಜೆವಂದದಿಂ 
ಮಂತ್ರಿಸಿದೊಡೆಂತುಂ ನಿರ್ವಿಷಮಾಗದಿರ್ಪುದುಮರಸ೦ 
ಕಂಡು: ಪಂಚತಂತ್ರ, ೧೮೫ ವ) 

ಮಂಥಣಿ - ಕಡೆಗೋಲು (ಮಂಥಣಿ ಗರ್ಗರಿ ಕಡೆಗೋಲ್‌: 
ಅಭಿಧಾವ, ೧. ೧೦. ೩೧) 

ಮಂಥನ - ಕಡೆಯುವುದು (ಮದಗಜ ಬೃಂಹಿತಧ್ವನಿ ತುರಂಗಮ 
ಹೇಷಿತಘೋಷಂ ಆದಂ ಒರ್ಮೊದಲೆ ಪಯೋಧಿಮಂಥನ 
ಮಹಾರವಮಂ ಗೆಲೆ: ಪಂಪಭಾ, ೩. ೩೮) 


ಮಂಥರ - ಮಂದವಾದ ಚಲನೆಯುಳ್ಳ (ಚಿರವಿಕ್ಷೋಭಿತ 
ಸಿಂಧುತೋಯಶಿಶಿರಂ ತತ್ತೀರನಾನಾಲತೋತ್ಕರ 
ಸಂಘಟ್ಟನಮಂಥರಂ .ವಿಜಯಾರ್ಧೋಪಾಂತ 


ಮಂದಾನಿಳಂ: ಆದಿಷು, ೧೩. ೯) 


೮೪೯ 


ಮಂಥರಗತಿ - ನಿಧಾನವಾದ ನಡಿಗೆ 
ನಿಜಮಂದಿರಕ್ಕೆ ವಮದ೦ ಮುಕುಂದಂ 
ಆಚವರ್ಧ, ೫. ೧೩) 

ಮಂಥಾಚಳ - ಹಾಲುಗಡಲನ್ನು ಕಡೆಯಲು ಕಡೆಗೋಲಾಗಿ 
ಬಳಿಸಿದ ಬೆಟ್ಟ ಮಂದರ ಪರ್ವತ (ಅಸುರರ೦ ಉಜ್‌ 
ಸೀಳ್ಲಿಕ್ಕಿ ಸಂತೋಷಮಂ ಧರುಣಿಗೀವುತ್ತಂತೆ 
ಮಂಥಾಚಳಪವಿಯೆನಿಸುತ್ತೊಪ್ಪಿದಂ: ತ್ರಿಷಷ್ಠಿಪು, ೨೪. ೨೨೭) 

ಮಂಥಾನ - ಕಡೆಗೋಲು (ಮಂಥಣಿ ಗರ್ಗರಿ ಕಡೆಗೋಲ್‌ 
ಮಂಥಾನ ಮಂತು ಅವಂತೆಲ್ಲಂ ಖಜಕಂ: ಅಭಿಧಾವ, ೧. 
೧೦. ೩೧) 

ಮಂದ - ಶನಿಗ್ರಹ (ಸೌರಂ ಸೂರ್ಯನಂ ಅರ್ಜಿಪೊಡೆ .. . 


(ಮಂಥರಗತಿ 
ಅಸವಸದಿಂದಂ: 


ಮಂದ ಫಣಿಗಳಂ ಆರಾಧಿಪನೊಂದು ಮಣೆಗೆ 
ತಂದನಿಬರುಮಂ: ಸಮಯಪ, ೮. ೧೬೩) 
ಮಂದಗಮನ - ನಿಧಾನವಾದ ನಡಿಗೆ (ಆಕೆಯ 


ಮಂದಗಮನಮುಂ ಪಗೆವರ ಮನಂಗಳುಂ ಒಡನೊಡನೆ 
ಅಲಸಿಕೆಯಂ ಕೈಕೊಂಡುವು: ಪಂಪಭಾ, ೧. ೧೪೧ ವ) 


ಮಂದತೆ - ನಿಧಾನ ಗತಿ (ಅನಿಲಂ ತೀಡಿದುದು ನಡೆ 
ಮಂದತೆಯಿಂದಂ: ಕುಸುಮಾಕಾ, ೬ ೫೫) 
ಮಂದಪವನ - ಮೆಲುಗಾಳಿ (ಎಸಗಿತ್ತಂದು ಅನುಕೂಲ 


ಮಂದಪವನಂ: ಪಂಪಭಾ, ೯. ೯೬) 
ಮಂದಮನ - ನಿರುತ್ಸಾಹ (ಚಂಪಕಗಂಧಿ ಮಂದಮನದೊಳ್‌ 


ಕಟಿಪಲ್‌ ಬರೆ ಮಾಣು ಮಾರುತೋತ್ಕಂಪಿತ 
ಚೂತನ೦ದದೊಳ್‌ ಇನ್ನಿರು ನೀನೆನೆ: ಶಾಂತಿಷು, ೮. ೯೩) 
ಮಂದಯಿಸು - ಸಾಂದಗೊಳ್ಳು (ಪತ್ತಿತ್ರೆತ್ತಮಾಕಾಶದೊಳ್‌ 
ಆನಿಲಪಥಂ ಧಾರಿಣೀಚಕ್ರದೊಳ್‌ ಕಾಳಸೆಗೊಂಡತ್ತು 
ಎಂಬಿನಂ ಮಂದಯಿಸಿ: ಆದಿಪು, ೧೪. ೯೫) 
ಮಂದರ — ಮಂದರವೆಂಬ ಪರ್ವತ (ಎಂದು 


ಮಂದರಕ್ಷುಭಿತಪಯೋಧಿನಾದದಿಂ ಗಜಣೆ ಗರ್ಜಿಸಿ ನುಡಿದ 
ದವನಕನಗಭೀರಾಳಾಪಂಗಳಂ ಸಂಜೀವಕ೦ ಕೇಳ್ಬು: 
ಪಂಚತಂತ್ರ, ೧೦೩ ವ); ಪೂಜಾಮಂಟಪ (ಜಿನಮಂದಿರದ 
ಮುಂದೆ ಮಂದರಮಂ ಮಾಡಿಸಿ ಪಂಚರತ್ನ ಸಂಚಯದಿಂ 
ಅದಕ್ಕೆ . . ಬಲವರಿಸಿ: ನೇಮಿನಾಪು, ೪. ೧೪ ವ); [ಜೈನ] 
ತೀರ್ಥಂಕರರ ಪ೦ಂಚಕಲ್ಯಾಣಗಳು ನಡೆಯುವ ಸ್ಥಳ, 
ಮೇರುಪರ್ವತ ಜಗತೀವಿಶ್ರುತ ಮಂದರಕ್ಕೆ ನಡೆಯಲ್‌ 
ಪೇಟ್ಟು: ಪುಷ್ಪದಂಪು, ೧೦. ೨೯) 

ಮಂದರಕ್ಷುಭಿತ -  ಮಂದರಪರ್ವತದಿಂದ ಕಡೆಯಲ್ಲಟ್ಟ 
(ಬೇಗದೊಳಾ ಕಟಕಂಗಳೆಯ್ದೆ ಕೆಯ್ಕೊಂಡುವು ಮಂದರಕ್ಷುಭಿತ 
ದುಗ್ಗಪಯೋಧಿ ಗಂಭೀರನಾದಮಂ; ಪಂಪಭಾ, ೧೦. ೪೯) 

ಮಂದರಧರ - ವಿಷ್ಣು (ಕೊಂದೆನ್ನ ಮಗನ೦ ಇಂ ಭಯದಿಂದಂ 
ರಸೆವೊಕ್ಕುಂ ಅಜನ ಗುಂಡಿಗೆವೊಕ್ಕುಂ ಮಂದರಧರನ ಈ 
ಪೊರ್ಕುಟ ಪೊಂದಾವರೆವೊಕ್ಕು ಮೇಣವ೦ ಬರ್ದುಕುವನೇ: 
ಪಂಪಭಾ, ೧೧. ೧೨೧) 

ಮಂದರಯಾನ - ಮಂದಗತಿ (ಮಂದರಯಾನಮೊಡರ್ಚಿತು 
ಆನನಂ ಮಿಸುಗೆ ಬೆಳೆರ್ತು ಪೂರ್ಣಶಶಿಕಾಂತಿಯನಾಂತುದು 
ಗರ್ಭದೇಟ್ಸ್‌ಯೊಳ್‌: ಪಂಚತಂತ್ರ, ೨೫೩) 

ಮಂದರಾಚಲ - ಮಂದರಪರ್ವತ (ಅಬ್ಬಿಮಥನಪ್ರಾರಂಭದೊಳ್‌ 
ಮಂದರಾಚಲಮಂ ತಂದವನಾವಂ ಆತನೆ ವಲಂ ತಕ್ಕಂ 
ಪೆಣರ್‌ ತಕ್ಕರೇ: ಪಂಪಭಾ, ೬. ೪೧) 


ಮಂದರಾದ್ರಿ - ಮಂದರಪರ್ವತ (ಕೊಡಂಬೆರಸು ಆಳಿಗಟ್ಟಿ 
ಭೋರ್‌ ಭೋರೆನೆ. ಪೋಪ ಬರ್ಪ ಅಮರಸಂಹತಿ 
ಪೋಲ್ತುದು ಮಂದರಾದಿಗಂ ಕ್ಷೀರಪಯೋಧಿಗಂ ಹರಿಯ 
ಕಟ್ಟಿದ ಜಂಗಮಸೇತುಬಂಧಮಂ: ಶಾಂತಿಪು, ೧೦. ೪೫) 

ಮಂದರಾದ್ರೀಂದ್ರಾಭಿಷೇಕ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಮಂದರಪರ್ವತದಲ್ಲಿ ಮಾಡುವ ಜಿನಶಿಶುವಿನ ಅಭಿಷೇಕ 
(ಮಂದರಾದೀಂದ್ರಾಭಿಷೇಕ ಅಗನಿರ್ವೃತಿಯೆಂಬ 
ಆಯ್ವತ್ತುಮೂಜು ಗರ್ಭಾದಿನಿರ್ವಾಣ ಪರ್ಯಂತ೦ಗಳಪ್ಪ 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 

ಮಂದಶ್ಚಸನ - ಮಂದಮಾರುತ (ಯಮುನಾನದೀತರಂಗಮಂ 
ಅಮುಂಕಿ ವನಲತೆಯ ಮನೆಗಳ೦ ಸೋಂಕಿ ವನಭ್ರಮಣ 
ಪರಿಶ್ರಮಮ೦ ಮುನ್ನಮೆ ಕಳೆದುದು ಬಂದದೊಂದು 
ಮಂದಶ್ವಸನಂ: ಪಂಪಭಾ, ೫. ೫೩) 

ಮಂದಸ - ಪೆಟ್ಟಿಗೆ (ಮಂಡೋದರಿಗೆ ಬಟೆಯನಟ್ಟಿ ಮಂದಸಂ 
ತಂದು ಮುಂದಿಟ್ಟಲ್ಲಿ : ಚಾವುಂಡಪುಚಂದ್ರ, ಪು. ೨೮೯ ಸಾ. 
೨೮) 

ಮಂದಸಿ - ಮಂದಸ (ಮಂದಸಿನೊಳಿರ್ದ ತಳಾರನ ಸಾಕ್ಷಿ 
ನುಡಿಯಿಸಿದೊಡ೦ ಮತ್ತಮಿಲ್ಲೆನೆ: ಚಾವುಂಷು, ೨೧೭, ಸಾ. 
೨೫) 

ಮಂದಸಿಕೆ - ಆಲಸ್ಯ, ಅನಿಶ್ಚಿತತೆ (ಸೋಲಗೆಲ್ಲಮೆಂಬುದನಾರ್‌ 
ಬಲ್ಲರೆಂದು ಮಂದಸಿಕೆಯಿ ನುಡಿಯೆಯುಂ: 
ವರ್ಧಮಾಪು, ೪. ೩೪ ವ) 

ಮಂದಸು - [ಮಂಜೂಷ] ಪೆಟ್ಟಿಗೆ, ಭರಣಿ (ಕುಮಾರನಂ ಆಗಳೆ 
ಕೊಂಡುಬ೦ದವರ್‌ ಸೊಗಯಿಸುತಿಇರ್ಪ ಮಂದಸಿನೊಳಿಕ್ಕಿ: 
ಕರ್ಣನೇಮಿ, ೩. ೪೦) 


ಮಂದಹಾಸ — ಮಂದಸ್ಥಿತ, ಮುಗುಳುನಗೆ 
(ಲಲಿತಾನನಾಂಬುಜವಲರ್ದೆಸೆದುದು ಮಂದಹಾಸಂ 
ಮುರಹರನಾ: ಜಗನ್ನಾವಿ, ೩. ೩೨) 

ಮಂದಾಕಿನಿ ದ ಗಂಗಾನದಿ (ಮಂದಾಕಿನೀ 
ಪುಳಿನಾಯಮಾನಪ್ರಚ್ಛದಾಚ್ಛಾದಿತಮಪ್ಪ ಶಯ್ಯಾತಳದೊಳ್‌: 
ಪಂಚತಂತ್ರ, ೧೯೫ ವ) 

ಮಂದಾಕಿನೀತನೂಜ - ಭೀಷ್ಮ (ದುರ್ಯೋಧನಂ 
ಸಹಸ್ಪಕಿರಣೋದಯದೊಳ್‌ ಅನೇಕಸಹಸ್ರ ನರಪತಿ 
ಪರಿವೃತನುಮಾಗಿ ಮಂದಾಕಿನೀತನೂಜಂಗೆ ಬಟೆಯನಟ್ಟಿ; 
ಪಂಪಭಾ, ೧೦. ೧೪ ವ) 

ಮಂದಾಕಿನೀನಂದನ ದ ಭೀಷ್ಮ (ಎಂದು ನುಡಿದ 
ಮಂದಾಕಿನೀನಂದನನ ಮತಿಂಗೆ ಯಮನಂದನಂ 


ಆನಂದಮನಸ್ಕನಾಗಿ: ಪಂಚತಂತ್ರ, ೩೩೧ ವ) 

ಮಂದಾನಿಳ -  ಮೆಲುಗಾಳಿ (ಅಂತು ಮಳಯಜರಸಶಿಶಿರ 
ಶೀಕರಾಸಾರಿಯಾಗಿ ಬ೦ದ ಮಂದಾನಿಳನ ಬಟೆಯನೆ 
ಬಂದು: ಆದಿಪು, ೧೧. ೫೫ ವ) 

ಮಂದಾರ - ಒಂದು ಸುವಾಸನೆಯ ಹೂ (ನಮೇರು ಮಂದಾರ 
ಸಂತಾನಕ ಪಾರಿಜಾತಗಳೆಬ ಪೂಗಳ೦ ಸುರಿಯುತ್ತುಂ: 
ವಡ್ಡಾರಾ, ಪು. ೮೪, ಸಾ. ೮); ಪಾರಿಜಾತ (ಕುಂದ 
ಮುಚುಕುಂದ ಮಂದಾರ ಇಂದೀವರ ನಂದ್ಯಾವರ್ತ 
ತ್ರಿಸಂಧ್ಯಾ ಬಂಧೂಕ ಕದಂಬ ಕನಕ ಕರವೀರ ಕರ್ಣಿಕಾರ 
ಕುಮುದವನವಕುಳ ಕುರವಕ ಕಮಲ ತಿಲಕ ಚಂಪಕ ಪಾಟಲಿ 
ಪಾರಿಜಾತ ಜಾತಿ ಪುನ್ನಾಗ ಮಲ್ಲಿಕಾದಿ ಅನೇಕ 


೮೫೦ 


ಸುರಭಿಕುಸುಮಂಗಳಂ: ಪಂಚತಂತ್ರ, ೧೯೦ ವ); ಮಂದರ 
ಪರ್ವತ (ಆ ಮಂದಾರದ ಪೂರ್ವಾಪರ ದಿಗ್ವಿಭಾಗ೦ಗಳೊಳ್‌ 
ವಿದೇಹಂಗಳಿರ್ದುವು: ಆದಿಪು, ೧. ೫೦ ವ) 

ಮಂದಾರಮಾಲಿಕೆ - ಮಂದಾರಪುಷ್ಠದ ಹಾರ (ಉತ್ಪಳಿಕೆಯಂ 
ಕೈಘಟ್ಟಿ ನೀಡಲುಂ ಮಂದಾರಿಕೆಯಂ 
ಮಂದಾರಮಾಲಿಕೆಯನೆತ್ತಲುಂ: ಆದಿಷು, ೭. ೨೧ ವ) 

ಮಂದಿರ - ಮನೆ, ಆವಾಸಸ್ಥಾನ (ಕಂಸಮಹಾಮಂದಿರಮಧ್ಯದ 
ಮಣಿಗೃಹದಿಂದಗಲದೆ  ನಲಿಯುತ್ತಿರ್ದರಾ ದಂಪತಿಗಳ್‌: 
ಜಗನ್ನಾವಿ, ೨. ೫೨) 

ಮಂದೀಭೂತ - ಕ್ಷೀಣವಾದ (ತನಯನಾನನಂ ಅವನೀವಲ್ಲಭಂ 


ಮಂದೀಭೂತಮೋಹರಸಾನುಬಂಧಿಗಳಪ್ಪ ದೃಷ್ಟಿಗಳಿ೦ 
ನೋಡಿ: ಚಂದ್ರಪ್ರಪು, ೪. ೧೯ ವ) 

ಮಂದುರ ದ ಕುದುರೆ ಲಾಯ (ಎಳಸಿದುವು 
ತುಹಿನಕರಮಂದಳಮಂ ತೀವ್ರಾತಾಪಕ್ಕೆ ಸುಗಿದಗಿದ 
ಹಯಾವಳಿ ಸಂದೆಯಮೇನೆನಿಪುವು ಪಳುಕಿನ 


ಮಂದುರದೊಳಿರ್ದ ಜಾತ್ಯಶ್ವಂಗಳ್‌: ಮಲ್ಲಿನಾಹು, ೨. ೫೩) 


ಮಂದುರಿಗ - ಲಾಯದ ಅಧಿಕಾರಿ (ಮುರರಿಪು ರಾಮರ್‌ 
ಸುಟಿದರ್‌ ಕರಿಶಿಕ್ಷಕರ ಅಶ್ವಶಿಕ್ಷಕರ ಜೋದರ ಮಲ್ಲರ 
ಮಾವಂತರ ಮಂದುರಿಗರ ನೇಗಲ್ಲಾವಾಸವಾರಿಗಳ 


ಕೇರಿಗಳೊಳ್‌: ಜಗನ್ನಾವಿ, ೬. ೨೬) 

ಮಂದೇಹರ - ಕತ್ತಲೆ (ಮಂದೇಹರನಂ ಅಸಿಯಿಂದೆ ತಟೆಯಲ್‌ 
ಅಂಬರವಿರ್ದಾವರಿಸಿದ ಅರುಣಾಂಬುರುಚಿಯೆನೆ 
ಪಿರಿದೆಸೆದುದು ಮೂಡದೆಸೆಯ ಸಂಧ್ಯಾರಾಗಂ: ತ್ರಿಷಷ್ಟಿಪು, 
೨೪, ೨೨೫) 

ಮಂದೈಸು - ದಟ್ಟವಾಗು (ದೆಸೆಯಂ ನುಂಗಿ ದಿನೇಶನಂ 
ನೊಣೆದು ರೋದೋಭಾಗಮಂ ಪೀರ್ದು ಸಂದಿಸಿ ಮಂದೈಸಿ 
ಧನುರ್ಬಲಂಗಳಿಸೆ: ಪಂಪರಾ, ೧೩. ೪೫) 

ಮಂದ್ರ — ಗಂಭೀರವಾದ [ಧ್ವನಿ] (ಸರಸ 
ಸಾರಸೋತ್ತಾರವಂಶಸ್ತರದೊಳ್‌ ಉಪಾಶ್ರಯಂಬಡೆದು 
ಪಾಡುವ ಪೆಣ್ಣುಂಬಿಯ ಮಂದನಾದದಿಂ ಶ್ರುತಿಸುಭಗಮಾಗೆ: 
ಮಲ್ಲಿನಾಹು, ೩. ೮೨ ವ) 

ಮಕರ - ಮೊಸಳೆ, ಮೀನು (ನನೆಯಂಬ೦ ಮಿಗೆ ಕಣ್ಮಲರ್‌ 
ಮಕರಮಂ೦ ಕ್ರೋಡಧ್ದಜ೦ ಪೋಲೆ ಕರ್ಬಿನ ಬಿಲ್ಲಂ ಗೆಲೆ 


ಪುರ್ಬು.. ನೂತನಕಂದರ್ಪಂ: ಗದಾಯು, ೧. ೬); 
ತಿಮಿಂಗಿಲ (ಕರಿಮಕರಾಹತಿಯಿ೦ ಬಿರಿದಳಖುವ ಭೈತ್ರದಂತೆ 
ವಿವಿಧಾಯುಧ ದಂತುರಿತಂಗಂಳಟಿದುವಾ 
ಸಂಗರಜಳನಿಧಿಯೊಳ್‌ ವರೂಥ ಕರಿ ನಿಕರಂಗಳ್‌: ಪಂಪಭಾ, 
೧೩. ೩೫) 

ಮಕರಂದ — ಹೂವಿನ ಬಂಡು (ನಂದನನಾ 


ಪ್ರಸವಪ್ರಭೂತಮಕರಂದಾಮೋದಮಂ ತಂದು: ಸುಕುಮಾಚ, 
೪. ೪೫) 
ಮಕರಕುಂಡಲ - ಕಿವಿಯ ಕಡಕು (ಮಕರಕುಂಡಲ ಮಣಿಪಭಾ 


ರಕ್ತ್ಷಗಂಡಮಂಡಲನುಂ .. . ಮಹಾನುಭಾವಂ: ಕಾದಂಬ, ೫. 
೧೮೩ ವ) 

ಮಕರಕೇತು - ಮೀನದ್ದಜ, ಮನ್ನಥ (ಸಕಲ ಜಗಜ್ಜನಂ 
ಮಕರಕೇತು ಗೆಲೆ ಮದನನೃಪನ ನಾಟಕ 
ವಿಜಯಾನಕರವದಂತೆಸೆಗುಂ ಕ್ಷೀಬಕೀರ ಮತ್ತಾಳಿ 


ಪರಭೃತಪ್ರಭವರಂ: ಅಜಿತಪು, ೬. ೧೦) 


ಮಕರತೋರಣ - ಮೀನಿನ ಆಕಾರದ ತೊರಣ (ರಂಜಿಕುಂ 
ಮಕರತೋರಣಮೀಕ್ಷಣ ಸೌಖ್ಯಕಾರಣಂ: ಪುಷ್ಪದಂಷು, ೨. 
೯೧) 

ಮಕರಧ್ವಜ - ಮಕರಕೇತು (ಅಂತಾ ಬಾಲೆ ಕಾಯ್ದ ಪುಡಿಯೊಳಗೆ 
ಬಿಸುಟ್ಟ ಎಳವಾಳೆಯಂತೆ ಸುರತ ಮಕರಧ್ವಜನೊಳಾದ 
ಬೇಟದೊಳ್‌ ಮಮ್ಮಲ ಮಖುಗುತಿರ್ದಳ್‌: ಪಂಪಭಾ, ೫. 
೧೦ ವ) 

ಮಕರಪತ್ರ - ದೇಹದ ಮೇಲೆ ಬರದುಕೊಳ್ಳುವ ಅಲಂಕಾರ ಚಿತ್ರ 
(ಸುರುಚಿರ ಮೌಕ್ತಿಕ ಹಾರಾಂದೋಳ ಮಕರಪತ್ರಾಂಕಿತ 
ಪೀನಪಯೋಧರಮುಂ: ತ್ರಿಷಷ್ಟಿಪು, ೧೮. ೫೪ ವ) 

ಮಕರಮಸ್ತಕಭೂಮಿ - ಮಕರವ್ಯೂಹದ ತಲೆಬದಿಯ ಜಾಗ 
(ಕೌರವಬಲದ ಒಡ್ಡಣದ ನಾಯಕರಿವರಾರೆಂದು ಬೆಸಗೊಳೆ 
ಮಕರಮಸ್ತಕಭೂಮಿಯೊಳ್‌ ಯುದ್ಧಸನ್ನದ್ಧನಾಗಿ: ಪಂಹಭಾ, 
೧೦. ೫೩ ವ) 


ಮಕರವ್ಯೂಹ — ಮೊಸಳೆಯಾಕಾರದ ಸೈನ್ಯವ್ಯೂಹ 
(ಮಕರವ್ಯೂಹಮನೊಡ್ಡಿ ನಿಂದನಸುರಂ ತದ್ವೈಹಮಂ 
ನೋಡಿ ಸಮ್ಮುಖದೊಳ್ತಾಂ  ಮೊನೆಯಾಗೆ ಭೆದಿಸುವ 
ಸೂಚೀವ್ಯೂಹದೊಳ್‌ ದಾನವಾಂತಕನಾಂತಂ:  ಅನಂತಪು, 
೧೩. ೯೪) 


ಮಕರಾಂಕಚಾಪ - ಕಾಮನ ಬಿಲ್ಲು (ಘನ ಮಕರಾಂಕಚಾಪಮೆನೆ 
ರಂಜಿಪ ಪುರ್ಬಿನ ಕನ್ನೆ ಮೀನಲೋಚನೆ: ತ್ರಿಷಷ್ಟಿಪು, ೨೪. 
೧೯೯) 

ಮಕರಿಕಾಪತ್ರ - ಅಲಂಕಾರಕ್ಕಾಗಿ ದೇಹದ ಮೇಲೆ ಬರೆದುಕೊಳ್ಳುವ 


ಚಿತ್ರ (ಅಲಕಂ ಮಂದಾರಶೂನ್ಯಂ ಕದಪು 
ಮಕರಿಕಾಪತ್ರಶೂನ್ಕಂ ಲಲಾಟ೦ ತಿಲಕಾಳಂಕಾರಶೂನ್ಯಂ: 
ಆದಿಷು, ೩. ೧೩) 


ಮಕರಿಕೆ - ಮಕರಿಕಾಪತ್ರ (ಕದಪಿದು ಪೊದಳ್ಳ ಮಕರಿಕೆಯಂ 
ತಾಳದೆ ಕಣಜೌವೆರಸದ ಶಸಿಬಿಂಬದ ಪೋಲ್ಕೆಯನಾಳ್ವುದು ಏಕೆ 
ಕಮಲದಳಾಕ್ಷೀ: ರಾಜಶೇವಿ, ೩. ೬೦) 

ಮಕರೇಶ - ಮೊಸಳೆಯನ್ನು ವಾಹನವಾಗಿ ಪಡೆದವನು, ವರುಣ 
(ಮಕರೇಶ ಚಾರುಚಾಮರಮರುತಂ ಇದೆಂದು 
ವಿತರ್ಕಿಪನ್ನಮಸ್ಸುರಿತ ದವಾನಳಂ ಸುಟಿದುದೊಯ್ಯನೆ 
ಪಶ್ಚಿಮದಿಗ್ಳವಾನಿಳಂ: ಜಗನ್ನಾವಿ, ೪. ೨) 


ಮಕುಟ - ಕಿರೀಟ (ಆತ೦ ನಿಜಭುಜವಿಜಯಖ್ಯಾತಿಯನಾಳ್ಳ 
ಆಳ್ವಂ ಅಧಿಕಬಲಂ ಅವನಿಪತಿವ್ರಾತಮಣಿಮಕುಟ 
ಕಿರಣದ್ಯೋತಿತಪಾದಂ: ಪಂಪಭಾ, ೧. ೧೬) 

ಮಕುಟಬದ್ಧ — ಕಿರೀಟ ಧರಿಸಿದವನು, ರಾಜ 


(ಮಹಾಮಂಡಳಿಕಪಮುಖಮಕುಟಬದ್ದರ್‌ 
ಚತುರ್ಮುಖಮುಂ: ಆದಿಷು, ೧೫. ೧೩ ವ) 

ಮಕುಟಭಂಗ - ಕಿರೀಟವನ್ನು ಒಡೆಯುವುದು (ಮಕುಟಭಂಗ 
ಪ್ರತಿಜ್ಞೆಯಂ ತೀರ್ಚಲೆಂದು ಕುರುಕುಲಾ೦ತಕನ೦ ಮಾಮಸಕಂ 
ಮಸಗಿ: ಗದಾಯು, ೮. ೩೭ ವ) 

ಮಕುಟಮಣಿ - ಕಿರೀಟದಲ್ಲಿ ಸೇರಿಸಿದ ರತ್ನ (ಮಕುಟಮಣಿ 
ಸೊಡರ್ಗಳನೆ  ಮಸ್ತಕಸಹಿತಮೆ ನೆಗೆದು ತಿರುಗುವಾ 
ಪರಿಯಣಮೇಂ ಪಕಟಿಸಿದುದೊ ಕೃಷ್ಣನ 
ವಿಜಯಕಾಂತೆಗಾಕಾಶಲಕ್ಷ್ಮಿ ನಿವಳಿಪ ತೆಐದಿಂ: ಜಗನ್ನಾವಿ, 
೧೭. ೫೪) 


ಮಾಲ್ಟ 


೮೫೧ 


ಮಕುಟಮಸ್ತಕ - ಕಿರೀಟ ಧರಿಸಿದ ತಲೆ (ನತಭೂಮೀಪಾಲರ 
ಮಕುಟಮಸ್ತಕದ ನಿಜತೇಜೋ ರೂಪಕಮೆ .. .. ಮೆಜ್‌ವಿನಂ 
ಯಶೌಘಂ ಮೆಜ್‌ವಂ: ಯಶೋಧಚ, ೨. ೨) 

ಮಕುಟಮಾಣಿಕ - ಕಿರೀಟದ ಮಾಣಿಕ್ಯ (ಆಗಳಾ 
ತಾರಾಗಣ೦ಗಳ್‌ ದಿಶಾವನಿತೆಯರ ಮಕುಟಮಾಣಿಕ೦ಗಳಂತೆ 
ಎನಿತು ಬೆಳಗಿಯು೦ ಕಟ್ಟಲೆಯ೦ ಅಲೆಯಲಾಅವಾದುವು: 
ಪಂಪಭಾ, ೪. ೪೯ ವ) 

ಮಕುಟಶಿಖರ - ಕಿರೀಟದ ತುದಿ (ಪುಗೆ ಪೊಳಮಡೆ ತನ್ನ 
ಮನಂಬುಗುವಂತಿರೆ ತನ್ನ ಮಕುಟಶಿಖರಮನವು ನೆಟ್ಟಗೆ 
ತಾಗುವಂತುಮಾರೆ ಜಗದಧಿಪನುದಾತ್ರಭಕ್ತಿಯಿ೦ ಮಾಡಿಸಿದಂ: 
ಆದಿಪು, ೧೬. ೩೮) 

ಮಕ್ಕಳೆವು - ಮಕ್ಕಳಾಗಿದ್ದೇವೆ (ನಿಮ್ಮಯ ಧರ್ಮದ ಮಕ್ಕಳವು 
ಎಮ್ಮಂ ಕಡೆಗಣಿಸಿ ನಿಮಗೆ ನೆಗಟ್ಟುದು ದೊರೆಯೇ: 
ಪಂಪಭಾ, ೧೧. ೧೨೮) 

ಮಕ್ಷಿಕಾ - ನೊಣ (ಮಕ್ಷಿಕಾಶಂಕೆಗುಣ್ಣರೇ ಧೂಮಕ್ಕೆ ಸಮಂತು 
ಬೆರ್ಚಿ ಪಚನವ್ಯಾಪಾರಮ೦ ಮಾಣ್ಣರೇ: ಧರ್ಮಪ, ೧. ೩೬) 

ಮಖ - ಯಜ್ಞ (ಈ ಧರಾಮರಜನಮಿಲ್ಲದಂದು ಮಖದಿಂ 
ಜಗದಿ೦ ಬಜೆಕೆಯ್ಯದಿರ್ಕುಮೇ: ಸಮಯಪ, ೧೪. ೧೨೯) 

ಮಖಪುರುಷ - ಯಜ್ಞಪುರುಷ, ವಿಷ್ಣು (ಮಖಪುರುಷನಿರ್ದ 
ದಸೆಗಭಿಮುಖನಾದೊಡೆ ಪೋಯ್ದಘಂ ಪರಾಜ್ಮುಖಂ 
ಅಂತರ್ಮುಖಮಾದುದು ಮಾನಸಂ: ಜಗನ್ನಾವಿ, ೫. ೬೭) 

ಮಖಶಿಖಿ ದ ಯಜ್ಞದ ಬೆಂಕಿ (ಮಖಶಿಖಿ 
ಮಖಸಂಭವಲೋಹಖುರಗಳಿವೆನಿಪ ಪಟ್ಟಸಾಹಣದ ಹಯಂ 
ಮುಖಲೀನಖಲಿನೋತ್ತಾನಖಣತ್ಕತಮೊದವೆ ನಿಂದುವಂದು 
ಅರಮನೆಯೊಳ್‌: ಮಲ್ಲಿನಾಪು, ೯. ೪) 

ಮಖಾವಾಸ - ಯಜ್ಞಮಂಟಪ (ರಾಗದೆ ಕೈಗೊಟ್ಟೊಡಗೊಮಡು 
ಪೊಕ್ಕಂ ಅಖಿಳೋರ್ವೀಶ೦ ಮಖಾವಾಸಮಂ: ಕುಸುಮಾಕಾ, 
೪. ೧೧೬) 

ಮಗ - ಮಗು, ಹುಡುಗ (ಮಗನೆ ಪದಿನಾಲ್ಕು ವರುಷದ 
ಮಗನೈ ನಿನ್ನನೊರ್ವನಂ ಪಗೆವಡೆಯೊಡ್ಡುಗಳಂ ಒಡೆಯಲ್ಕೆ 
ಪೇಟ್ಟು: ಪಂಪಭಾ, ೧೧. ೯೧) 

ಮಗಧನಾಯಕ - ಶ್ರೇಣಿಕ ಮಹಾರಾಜ (ವರ್ಧಮಾನಜಿನ 
ಸನ್ನಿಧಿಯೊಳ್‌ ವಿಷುಳಾದ್ರಿಯೊಳ್‌ ನಿಜಾದರದೊಳೆ ಗೌತಮರ್‌ 
ಮಗಧನಾಯಕನುಂ ತಿಳಿವಂತು ಪೇಟ್ಟುದಂ: ಆದಿಷು, ೧. 
೪೧) 

ಮಗನೆಯಿನ್‌ - ಮಗನೇ ಆಗಿದ್ದೀಯೆ (ಕೃತಾಂತನೆಂ ಎನಗಮ್ಮ 
ನೀಂ ಮಗನೆಯಿನ್‌ ಪೆಅತೇ೦ ನಿನಗೆ ಉತ್ತರೋತ್ತರಂ: 
ಪಂಪಭಾ, ೮. ೪೮) 


ಮಗಮಗಿಸು - ಪರಿಮಳ ಬೀರು [ನಿಡುಸುಯ್ದ ನಲ್ಲಳ 
ಮುಖಾಂಬುಜಸೌರಭದೊಳ್‌ ಪೊದಳ್ಳು ಅದೇಂ 
ಮಗಮಗಿಸಿತ್ತೊ ಕತ್ತುರಿಯ ಕಪ್ಪುರದೊಂದು 


ಕದಂಬದಂಬುಲಂ: ಪಂಪಭಾ, ೪. ೧೦೭) 

ಮಗರಿ - ಒಂದು ವಿಧವಾದ ಬಟ್ಟೆ (ಮಿಗೆ ಬೆಲೆಯೇಜೆದ 
ಪೂಲಿಯ ಮಗರಿಯ ದೋರಿಯದ ಪಟೆಯ ತಳಿರ್ವಟ್ಟಿಯ 
ಕಾಡಿಗೆ ನೀರಿನ ಬಟ್ಟೆಯ ಮಟೆಗೆಗಳಿಂ ಸೋಲಿಪುವು 
ಸೀರೆವರದರ ಪಸರಂ: ಕಬ್ಬಿಗಕಾ, ೩೪) 

ಮಗಟ್ಟು - ನಲಿದು, ಸಂತೋಷದಿಂದ (ಪೊಸೆದೊಡೆ ಪಾಲ್ಗಡಲಂ 
ಮಗಟ್ಟಸುರರ್‌ ಪೊಸೆದಲ್ಲಿ ಕಾಳಕೂಟಾಂಕುರಂ ಅಂದು 


ಅಸದಳಮೊಗೆದಂತೊಗೆದುವು ಬಸಿಜೆಂ ನೂಖೂಂದು 
ಪಿಂಡಂ ಅರುಣಾಕೀರ್ಣಂ; ಪಂಪಭಾ, ೧. ೧೩೦) (ಟಿವಿವೆಂ 
“ಮಗುಟ್ಟಸುರರ್‌' ಪಾಠವನ್ನು ಬಳಸಿದರೆ, ಡಿಎಲ್‌ಎನ್‌ 
“ಮಗಟ್ಟಸುರರ್‌' ಎಂಬ ಪಾಠವನ್ನು ಸ್ವೀಕರಿಸುತ್ತಾರೆ. ದೀಪಿಕೆ: 
ಪು. ೪೮] 

ಮಗಿಲ್‌ - ಪ್ರಾಕಾರ (ಆ ಮಗಿಲ ಗವನಿಯೊಳಗೆ ಎಳಸಿದುವು 
ತುಹಿನಕರಮ೦ಡಳಮಂ ತೀವ್ರಾತಾಪಕ್ಕೆ: ಮಲ್ಲಿನಾಷು, ೨. ೫೨ 
ವ ಮತ್ತು ೫೩) 

ಮಗುರ್ಚು - ಹಿಂದಿರುಗು (ಆತನ೦ ಬಯ್ಬುಂ ಆತಂಗೆ 
ಬಯ್ಗುಳಪ್ಪಂತು ಮಗುರ್ಚಿದ ತರ್ಕಮುಮಂ ಮನದ 
ದರ್ಪಮುಮಂ ಅಣಿದು: ಹರಿವಂಶ, ೯. ೧೬ ವ) 


ಮಗುಲಕ್‌ - ಮರಳಿ ಬರು (ಅರಸರೀಗಳೆ ಬಂದಪ್ಪುರ್‌ 
ಅಂಜದಿರಿ ಎಂದು ಆಸೆವಾತುಗಳೊಳಾಚಿಸಿ 
ನುಡಿದೊಡಗೊಂಡು ಮಂದಿರಕ್ಕೆ ಮಗುಟ್ಡರ್‌: ಆದಿಪು, ೯. 
೭೬ ವ); ಸಂತೋಷಿಸು (ಸುರಯಿಯೊಳ್‌ ಗಿಳಿ 


ಮಗುಟ್ವರಗಿಳಿ ಬಿರಯಿಗೆ ಮೊರೆವಂತೆ ಮೊರೆವ ಮಣಿದುಂಬಿ: 
ಆದಿಪು, ೬. ೧೦೦); ಪುನಃ (ರಸೆಗಿಟೆದನೊ ಮೇಣ್‌ 
ನಾಲ್ಕುಂ ದೆಸೆಗಳ ಕೋಣೆಗಳೊಳ್‌ ಉಟೆದನೋ ಖಳಂ ಇಲ್ಲಿ 
ಈ ವಸುಮತಿಯೊಳ್‌ ಗಾಂಧಾರಿಯ ಬಸಿಅಂ ಮೇಣ್‌ 
ಮಗುಟ” ಪೋಗಿ ಪೊಕ್ಕಿರ್ದಪನೋ: ಗದಾಯು, ೬. ೨೧) 

ಮಗುಟ* - ಮತ್ತೆ ಪುನಃ (ಅ೦ತಪ್ಪೊಡೆ, ನೀವೀಕಥೆಯಂ 
ಮಗು ಪೇಟಲ್‌ ಬಲ್ಲಿರಪ್ಪೊಡಿ೦ತಪ್ಪ ಕಥೆಗಳನನಂತಂ 
ಪೇಟ್ಟ್‌ನೆಂಬುದುಂ: ಪಂಚತಂತ್ರ, ೭೧ ವ) 

ಮಗುಲ್ಬು - ಹಿಂದಿರುಗಿಸು (ಆಖ ಕುದುರೆಯಂ ಮಗುಚಿ 
ಮತ್ತಮಿಂತೆಂದ: ಕಾದಂಸಂ, ೩. ೯ ವ); ವಾಂತಿಮಾಡು 
(ಪಗಲೆಲ್ಲಂ ಕರಪುಟ೦ಗಳಿ೦ ಪೀರ್ದುದ೦ ಆಗಸಪಥಶ್ರಮದಿಂ 
ರವಿ ಮಗುಟ್ಟಿದ೦ತಾಯ್ತು ಮಿಸುಪ  ಕೆಂಬಸಿಲುಗಳುಂ: 
ಕಾದಂಬ, ೩. ೪೯); ತೇಯು (ಮೃಗಮದವೆಯ್ದೆ ಕಣ್ಣ 
ಜೆಳಗಿಂ ಮಲಯೋದ್ಧವದಂತೆ ತೋಣ್‌ ಕತ್ತುರಿ 
ಮಗುಟ್ದುವರ್‌ ಅಲ್ಲಿಯ ಘಟ್ಟಿವಳ್ಲಿಯರ್‌: ಸೂಕ್ತಿಸುಧಾ, ೪. 
೧೧೪) 


ಮಗುಲ್ಬುಂ - ಮತ್ತೆಯೂ, ಪುನಃ (ಅಂತು ಮುನಿವೃಷಭನಂ 
ಕಿಚೆದತರಂ ಕಟಿಪಿ ಮಗುಟ್ಟು ಮಗುಲ್ಬುಂ 
ಕಾಂತಾರಾಂತರಮಂ ಪುಗುವನ್ನೆಗ೦ .. .. ನೋಡಿದರಾಗಳ್‌: 
ಆದಿಷು, ೧೦. ಲ) 

ಮಗುಬ್ಬುಬರ್‌ - ವಾಪಸು ಬಾ (ಅಂತು ಕರ್ಣನುಂ 
ಶಾಪಹತನಾಗಿ ಮಗುಟ್ಟು ಬಂದು ಸೂತನ 
ಮನೆಯೊಳಿರ್ಪನ್ನೆಗಂ ಇತ್ತಲ್‌ ಕುಂತಿಗವರ ಮಾವನಪ್ಪ 
ಕುಂತಿಭೋಜನುಂ ಸ್ವಯಂಬರಂ ಮಾಡೆ: ಪಂಪಭಾ, ೧. 
೧೦೫ ವ) 

ಮಗುಲ್ಲುಮಗುಲ್ಲುಂ - ಮತ್ತೆ ಮತ್ತೆ (ಅಂತು ಮುನಿವೃಷಭನಂ 
ಕಿಚೆದಂತರಮಂ ಕಟೆಪಿ ಮಗುಟ್ಟುಮಗುಟ್ಟುಂ 
ಕಾಂತಾರಾಂತರಮಂ ಪುಗುವನ್ನೆಗಂ ಅಂತವರೆಯಿಕ್ಕದಂತೆ 
ನೋಡಿದರಾಗಳ್‌: ಆದಿಪು, ೧೦. ೭) 

ಮಗುಲಯ್ಲುವರ್‌ - ವಾಪಸು ಬಾ (ಎಂದು ಚಿಂತಿಸುತ್ತುಂ 
ಪೊಲಲ್ಲೆ ಮಗುಟ್ಟು ವಂದು 
ಗಾ೦ಂಗೇಯಧೃತರಾಷ್ಟ್ರವಿದುರರ್ಕಳ್ಗೆ ತದ್ವೃತ್ತಾಂತಮೆಲ್ಲಮಂ 


ಪೇಟ್ಟು: ಪಂಪಭಾ, ೧. ೧೧೩ ವ) 


೮೫೨ 


ಮಗ್ಗಿಸು - ಹೋಗಲಾಡಿಸು (ಯಶೌಘನ ವಿರಹದ ಪರಿತಾಪಮಂ 
ಯಶೋಧರನ ಯಶೋಹರಿಚಂದನ ಚರ್ಚೆಯಿಂ 
.ಮಗ್ಗಿಸಿದಳ್‌: ಯಶೋಧಚ, ೨. ೧೪) 

ಮಗ್ಗು - ಮಲ್ಲು. ಆರು (ಜಾವದುಕ್ಕಡದ ಉಲಿ ಮಗ್ಗಿದ ಪೊತ್ತು 


ಸೂಟ್ಸ್‌ ಕರುಮಾಡದ ಪಕ್ಕದೊಳಿರ್ದ ಪಟ್ಟದಾನೆಯ 
ಬದಗಮ ಬಿನದಕೆ ಪಾಡುತ್ತಿರೆ: ಯಶೋಧಚ, ೨, ೨೭ 
ಮತ್ತು ೨೮); ಕುಗ್ಗಿಹೋಗು (ಸ್ನರಂ 


ಈಶಾಭೀಳಬಾಳಾಂಬಕಶಶಿಮುಖದೊಳ್‌ ಮಗ್ಗಿದಂ ಮುನ್ನಂ 
ಎಂದು ಸಮ್ಮೋಹಿಸುವನಸಮ ಸೌಂದರ್ಯಸಾರಂ 
ಕುಮಾರಂ: ಶಾಂತೀಶ್ವಪು, ೪. ೧೧೫) 

ಮಗ್ಗುಲ್‌ - ಬದಿ, ಪಕ್ಕ (ಒಂದು ಮಗ್ಗುಲೊಳ್‌ ಪಕ್ಕೆಯನತ್ತು 
ಸಾಕಿದುದ ನೋಡುತಲೆನ್ನಯ ನಾಯನೆಕ್ಕಲಂಗಿಕ್ಕೆಂ: 
ಸೂಕ್ತಿಸುಧಾ, ೩. ೨೨೪) 

ಮಗ್ಗುಲಿಕ್ಕು - ಪಕ್ಕಕ್ಕೆ ಒರಗು (ಮಗ್ಗುಲಿಕ್ಕಿರ್ದುದು ಮುನ್ನೀರಂ 
ನೀಲಾಚಲದಿ೦ ಸಾರಗಟ್ಟಿದವೊಲಿರೆ ಬಟಲ್ಬು ಲುಲಾಯಂ: 
ಯಶೋಧಚ, ೩. ೬೬) 

ಮಗ್ಗ - - ಮುಳುಗಿದವನು (ಧರ್ಮಪೋತಚ್ಛುತರ್‌ 
ಅನವಧಿಸಂಸಾರವಾರಾಶಿಮಧ್ಯಾಸ್ಪದ ಸರ್ವಗ್ರಾಸಿ ಭೀಮಾಂತಕ 
ವದನಮಹಾಗರ್ತದೊಳ್‌ ಮಗ್ನರಾದರ್‌: ಆದಿಪು, ೯. ೫೮) 


ಮಗ್ನ ತೆ — ತನ್ಮಯತೆ, ಏಕಾಗ್ರತೆ (ಮಗ್ಗತೆಯಿನೆಣಗಿ 
"ಸುಯ್ಯ ಲೆರಗಿ ಯಿನಚೆದಳಿಗಳುಗುಳುತಿರೆ ಪೊತ್ತುದು 
ಸಂಲಗ್ನವಿರಹಾಗಿ ತಾಪೊಡ್ದಿಗ್ನೆ ಯ ನಾಸಿಕಮಭೇದಮಂ 


ಚ೦ಪಕದೊಳ್‌: ಚಂದ್ರಪ್ರಪು, ೫ ೩೦ 

ಮಘ - ತೃಪ್ತಿ, ಸಂತೋಷ (ಆ ಹೋಮಧೂಮದ ಗಂಧಂ 

ನಸುಮುಟ್ಟೆ ದಿವ್ಯ ಮಘಮಂ೦ ಕೆಯ್ಕೊಂಡು ಸಗ್ಗಕ್ಕೆ 
ಪಾಜೆದುವಾ ಪಾರಿವ ಜಕ್ಕವಕ್ಕಿಗಳ್‌: ಪಂಪಭಾ, ೬. ೩೮) 

ಮಘಮಫಘಫಿಸು - ಪ್ರಕಾಶಿಸು (ಗಂಗಾನದಿಯ ಬಡಗಣ ತಡಿಯ 
ಮಘಮಫಿಸುವ ವಾರಣಾಸಿಪುರಮನಾಳ್ವ ಬೃಹದ್ದಳಂ: 
ಪಂಪಭಾ, ೬. ೨೬ ವ) 

ಮಘವ -. ಇಂದ್ರ (ಮಘವಂ ಅಫವಿಘಾತಾರ್ಥಂ 
ಉದ್ದತಾಭಿನಯಪ್ರಾಯಮುಂ ಆರಭಟೀವೃತ್ತಿಯುಕ್ತಮುಂ 
ಅಪ್ಪ ತಾಂಡವಮನಾಡಲ್‌ ಉದ್ಯೋಗಂಗೆಯ್ದು: ಆದಿಪು, ೭. 
೧೧೫ ವ) 

ಮಚ್ಚ - ಚಿನ್ನದ ಶುದ್ಧತೆ (ಒರೆಯಂ ನೋಡದೆ ನೋಡಿ 
ಚಿನ್ನಮನೆ ಮಚ್ಚಮನೆ ಲೀಲಾಮಾತ್ರದಿಂ ಕಟ್ಟುವ 
ಅಚ್ಚರಿಯಿಂದಾ ಪುರದಲ್ಲಿ ಚಿನ್ನವರದರ್‌ ತಾಮಿಂತು 
ವಿಭ್ರಾಜಿಪರ್‌: ಶಾಂತೀಶ್ವಪು, ೧. ೧೨೧); ಮಾತ್ಸರ್ಯ 
(ಮಚ್ಚದಿಂ ಜೆಚ್ಚರದಿಂದಂ ಕಿಟ್ತಿ ಬೇತಾಳನ ತಲೆಯನೆ 
ನಕ್ತಂಚರಂ ತಿದಂ: ನೇಮಿನಾಪು, ೫. ೪೦) 

ಮಚ್ಚರ -. ಅಧಿಕ ಅಪೇಕ್ಷೆ (ಭೋಗದೊಳ್‌ ಬಹುವಿಚಾರಂ 
ತತ್ವದೊಳ್‌ ಮಚ್ಚರಂ ಜಿನಧರ್ಮಕ್ರಿಯೆಯೊಳ್‌ 
ನಿರಂತರಿತಮೋಹಂ ಅಲ್ಲದಿಲ್ಲ ಅಂತಾ 
ಮಹೀಮರ್ತ್ಯರೊಳ್‌: ಶಾಂತೀಶ್ಲಷಹು, ೧೩. ೧೩೮); 
ಅಸೂಯೆ (ಪಿರಿದು೦ ಕಾಯಿನೊಳ್‌ ಎಯ್ದೆ ಕಾಯ್ವ 
ಸಮಕಟ್ಟಿಂ ದೋಷಮಲ್ತು ಅಕ್ಕ ಮಚ್ಚರಮುಂ ಮೋಘಂ 
ಎಡ೦ಬಡು೦ ಕಲುಷಮುಂ೦ ಮುನ್ನುಳ್ಳುದು... .. ನಿಷ್ಕಾರಣ೦ 
ಕಾಯ್ದರೇಂ: ಪಂಪಭಾ, ೭. ೩೫) 

ಮಚ್ಚರಕಾಜ — ಅಸೂಯೆ ಉಂಟುಮಾಡುವವನು 
(ಮಹಾಧರ್ಮದೊಳ್‌ ಮಚ್ಚರಕಾಅಂ ಭಾವಕೋತ್ಪಾದಕ 


ರಸಿಕಕವಿಸ್ತೋಮದೊಳ್‌ ನೇಮಿಚಂದಂ: ನೇಮಿನಾಹು, ೧. 
೩೭) 


ಮಚ್ಚರಿಸು ದ ಸ್ಪರ್ಧಿಸು (ತನ್ನಿಂ ತಾನುಂ ಶರದದ 
ಚಂದ್ರಮನೊಳ್‌ ಮಚ್ಚರಿಪಂತಿರೆ ಚಂದಚರಿತಮಂ 
ಕೈಕೊಂಡಂ: ಆದಿಪು, ೧೨. ೪೬); ದ್ವೇಷಿಸು 


(ಮಚ್ಚರಿಪದಟಂ ಇನ್ನಾವನೊ ಭರತೇಶ್ವರಚಕ್ರವರ್ತಿಗಿನ್ನುಂ 
ಜಗದೊಳ್‌: ಆದಿಷು, ೧೪ ೪) 

ಮಚ್ಚು - ಮೆಚ್ಚಿಕೆ (ಸರಳಾಳಾಪ೦ಗಳಿ೦ ಜತ್ತಿಸುವ ಬಗೆಗೆಲಲೈೆಂದು 
ಕೂರ್ತಿಚ್ಛೆ ಬೆಚ್ಚಂತಿರೆ ಮಚ್ಚಂ ಮೆಚ್ಚಿದಂದದೊಳೆ ಸಲಿಪ: 
ಸುಕುಮಾಚ, ೯. ೬೩); ಬಹುಮಾನ (ಒಸಗೆವಾತಂ 
ಪೇಟ್ನಿವಂಗೆ ಮಚ್ಚುಗೊಟ್ಟು ಅಲ್ಲಿಂದೆಟ್ಟು ಪೊಣಮಟ್ಟು; 
ಕಾದಂಸಂ, ೨. ೨೫ ವ) 

ಮಚ್ಚುಗುಡಿಸು - ಕಾಣಿಕೆ ಕೊಡಿಸು (ದಮಿತಾರಿಯ ಭುಜಬಲ 
ವಿಕ್ರಮದ ಅಳವಿಗೆ ಮಚ್ಚಿ ಮಚ್ಚುಗುಡಿಸುವವೊಲ್‌ 
ಅನುಕ್ರಮದಿ೦ ನೀರ್ಗುಡಿಸಿ ಯಥಾಕ್ರಮದಿ೦ ಪದವಡಿಸಿ 
ಪಾರಲೌಕಿಕವಿಧಿಯಂ: ಶಾಂತಿಪು, ೪. ೫೮) 

ಮಚ್ಚುಗೆವೆಜು - ಮೆಚ್ಚಿಗೆಯನ್ನು ಪಡೆ (ಒರ್ಮೆಗೊರ್ಮೆಗೆ 
ಎರ್ದೆಯೊಳ್‌ ಬೈತಿಚ್ಛೆಯೊಳ್‌ ಕೂರ್ಮೆ ತಳ್ಳಿರವಿಂ 
ಮಚ್ಚುಗೆವೆತ್ತ ಪತ್ತುಗೆಯಿನಂತಾ ನಾಲ್ವರಂದಿರ್ವರಿರ್ವರೆ 
ಯುಗ್ಧದ್ವಯಮಾದರ್‌: ಶಾಂತಿಷು, ೬. ೧೨೩) 

ಮಚ್ಛೌರ್ಯ -  [ಮತ್‌*ಶೌರ್ಯ] ನನ್ನ ಪ್ರತಾಪ (ಪಗೆವಂ 
ಬಂದುಜದಿ೦ಂತು ಮೂದಲಿಸೆಯು೦ ಮಾತಂ ಕಿವುಟ್ಲೇಳ್ದು 
ಕೆಮ್ಮಗೆ ನೀರೊಳ್‌ ಮುಖುಗಿದರ್ಪಡೆ ಕಿಡುಗುಂ 
ಮಚ್ಛೌರ್ಯಂ: ಪಂಪಭಾ, ೧೩. ೮೧) 

ಮಜ್ಜ - ಸಾರ, ಸತ್ವ (ಸಾರಂ ಮಜ್ಜಂ: ಅಭಿಧಾವ, ೧. ೭. ೬) 

ಮಜ್ಜನ - [ಮಾರ್ಜನ] ಸ್ನಾನ (ಆ ರತಿ ಪಾಪಮುಂ ಪಡಣಮುಂ 
ಪೋಪಂತೆ ಕಾಮಂಗೆ ಮಜ್ಜನಕೆ ಎಂದೆತ್ತಿದ ಚಂದ್ರಕಾಂತ 
ಘಟದೊಳ್‌ ತಂದು ಅಟ್ಟೆಯಿಂ ಪುಷ್ಪವಾಸನೆಗೆಂದಿಕ್ಕಿದ 
ನೀಳನೀರರುಹಮಂ ಪೋಲ್ಟತ್ತು ಕಟ್ಟೆಂದುವಾ: ಪಂಪಭಾ 
ಪರಿಷತ್ತು. ೪. ೫೧); ಸ್ನಾನಮಾಡುವ ಕ್ಷೇತ್ರ (ಪಿರಿಯ 
ಮರಂಗಳೆ ಮಾಡಮಾಗೆ ಪೊಳೆದೆಳೆದಳಿರ್ಗಳೆ ಸೆಜ್ಜೆಯಾಗೆ 
ಪಿರಿಯ ಮಡುಗಳೆ ಮಜ್ಜನಮಾಗೆ: ಪಂಪಭಾ, ೭. ೨೮) 

ಮಜ್ಜನಂಬುಗಿಸು - ಸ್ನಾನಮಾಡಿಸು (ದಿಕ್ಕರಿಗಳ್‌ ಅಂಬುಜ 
ಪತ್ರಾಂಬುವಿ೦ ಬೆಡಂಗಡಸಿರೆ ಮಜ್ಜನ೦ಂಬುಗಿಪುದ೦ ಸತಿ 
ಕಂಡೊಸೆದಳ್‌ ನಿಶಾಂತದೊಳ್‌: ಪಂಪಭಾ, ೧. ೧೪೦) 

ಮಜ್ಜನಂಬುಗು — ಸ್ನಾನಮಾಡು (ಉದಿತೋದಿತನಂ 
ದಿಗಿಭಗಂಳೆಂಟು೦ ಒಳ್ಳೊಡರಿಸಿ ಮಜ್ಜನಂಬುಗಿಸೆ ಕಂಡುದಜೆಂ 
ಕಮಲಾಭಿರಾಮನಂ: ಪಂಪಭಾ, ೧. ೧೪೧) 

ಮಜ್ಜನಗೃಹ - ಸ್ನಾನದ ಮನೆ (ವಸುಧಾರಕಮೆಂಬ 
ಕೋಶಾಗಾರಮುಂ ಜೀಮೂತವೆಂಬ ಮಜ್ಜನಗೃಹಮುಂ: 
ಆದಿಹು, ೧೫. ೩ ವ) 

ಮಜ್ಜನಪೀಠ - ಸ್ನಾನಮಾಡುವಾಗ ಕುಳಿತುಕೊಳ್ಳುವ ಮಣೆ, 
ಅಭಿಷೇಕಪೀಠ (ವಿಭವ೦ ಜನ್ಮಾಭಿಷೇಕಕ್ಕೆ ತಾನೆ ವಲಂ 
ಮಜ್ಜನಪೀಠಮಾದತಿಶಯಂ ಹೇಮಾದ್ರಿಗುನ್ಮುದ್ರಿತಂ: 
ಮಲ್ಲಿನಾಪು, ೧. ೬೪) 

ಮಜ್ಜನವಳ್ಳ - ಸ್ನಾನಮಾಡಿಸುವವನು (ಮಜ್ಜನಪೀಠ೦ ಸುರಗಿರಿ 
ಮಜ್ಜನಜಳವಮೃತಜಳಧಿಜಳವು ಅಮರೇಂದಂ 
ಮಜ್ಜನವಳ್ಳನುಮೆನೆ  ಜಿನಮಜ್ಞನಮಹಿಮೆಯ ಬೆಡಂಗಂ 
ಏವಣ್ಣಿಪುದೋ: ಆದಿಷು, ೭. ೧೦೩) 


ಮಜ್ಜಾ - ನೆಣ, ಕೊಬ್ಬು (ವಿಚಳತ್‌ ಅಸ್ಥಿ ನಿರ್ಯತ್‌ ಮಜ್ಜಾ 
ಶುಷ್ಕತ್‌ ಕಂಠ ಸ್ಪಿದ್ಯತ್‌ ವದನ ನಿಮೀಳತ್‌ ನೇತ್ರ ಸೀದತ್‌ 
ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ವರ ಪರಿಗತರ್‌: 
ಆದಿಪು, ೫. ೮೭ ವ) 


ಮಟ - ಮಠ (ಮಟದೊಳಗಾ ಪೊಸ್ತಕ೦ ಬೆಚ್ಚನಿರ್ಕುಂ: 
ಸಮಯಪ, ೧೪. ೪೭) 
ಮಟ್ಟ - ಸಮಪ್ರದೇಶ (ಪಡೆಗಡ್ಡಮಿರ್ದ ಬೆಟ್ಟಿಟ್ಟೆಡೆ 


ಮಟ್ಟಮಿಜುಂಬಮೆ೦ಬಿವ೦ ಸಣ್ಣಿಸಿ ಸಾರ್ವೆಡೆ ನಡೆವ 
ದಂಡರತ್ನಂ ಮುಂದೆ ನಡೆಯೆ: ಆದಿಷು, ೧೧. ೪೭) 

ಮಟ್ಟಂ - ಸುಮ್ಮನೆ (ದಾರುಣ ಭಾವಮಂ ಉಪಸಂಹಾರಿಸಿ 
ಕಣ್ಣಜೆದು ಮಟ್ಟಂ ಟಣ್ಣನ ಕೆಲದೊಳ್‌ ವಾರಿಜನಾಭ೦ 
ಗರುಡೋದ್ಗಾರ ಹರಿನ್ಮಣಿಯ ಕೆಲದ ಫಣಿಯವೊಲಿರ್ದಂ: 
ಪಂಪರಾ, ೬. ೧೪೭) 

ಮಟ್ಟಂಪರಿ - ಸಲೀಸಾಗಿ ಮುಂದೆ ಸಾಗು (ತೆರೆಗಳ ಪೊಯ್ದಂ 
ಸ್ಕ೦ದನತುರಂಗ೦ಗಳ್‌ ಮೊಗಮನೆತ್ತಿ ಬಂಚಿಸಿ ಮಟ್ಟಂಪರಿಯೆ 
ತೆರೆಯಿಲ್ಲದೆಡೆಯೊಳ್‌ ವರೂಥಮವಯವದೆ 
ತಡಿಯನೆಯ್ದಿದುದಾಗಳ್‌: ಆದಿಷು, ೧೨. ೧೨೭) 

ಮಟ್ಟನಾಗು - ಖಾಲಿಯಾಗು (ಬನದ ತಳಿರ್‌ ಕಳಿಕೆ ಮುಗುಳ್‌ 
ನನೆ ಬಿರಿಮುಗುಳ್‌ ಅಲರ ಗೊಂಚಲೆಂಬಿವು ವನಜಾನನೆಯರ 
ಪೂದುಡುಗೆಗೆ ಮಟ್ಟನಾದುವೇಂ ಪೆಂಪೊ 
ಭರತನಂತಃಪುರದಾ: ಆದಿಹು, ೧೧. ೧೨೯) 

ಮಟ್ಟಮಿರ್‌ - ಸುಮ್ಮನಿರು, ತೆಪ್ಪಗಿರು (ಪವನಜನ ಆಸ್ಕಮಲ್ತಿದು 
ಅವನ ಆನನಮಪ್ಪೊಡೆ.. ಮಟ್ಟಮಿರ್ದು ನೋಡುವುದೆ 
ಮದೀಯವಕ್ತಮನೆ ಕೆಮ್ಮನೆ: ಗದಾಯು, ೯. ೩೩) 

ಮಟ್ಟಯಿಸು - ಸಮಗೊಳಿಸು (ಪರೀಷಹಮಂ ಬೆನ್ನಟ್ಟಿ 
ವಿಹಿತಮನನುಷ್ಠಿಸಿ ಮಟ್ಟಯಿಸಿದ ಕರಣಯೋಗಂ 
ಅಘನಿರ್ಹರಣಂ: ಮಲ್ಲಿನಾಪು, ೧೪. ೫೯) 

ಮಟ್ಟೆಯ - ಏಳು ಬಗೆಯ ತಾಳಕ್ರಮಗಳಲ್ಲಿ ಒಂದು (ಧ್ರವ 
ಮಟ್ಟೆಯಂ ಪಡಿಮಟ್ಟೆಯಂ ಅಟ್ಟತಾಳ ಎಕ್ಕತಾಳ ರೂಪಕಂ 
ರಚ್ಚಿಯ ಎಂಬ ಏಟುಂ ತೆಅದ ತಾಳಕ್ರದಿಂದ: ಧರ್ಮಪ, ೨. 
1) 

ಮಡ - ಕಾಲಿನ ಹರಡು (ಮಡದೆಡೆ ನಾಲ್ದೆರಲ್‌ 
ಅಂಗುಟದೆಡೆಯೊಳ್‌ ಗೇಣಾಗೆ ನಿಲ್ವುದಿಚ್ಛಾಗತಂ: ಆದಿಷು, 
೯. ೮೪); ರಥದ ಚೌಕಟ್ಟು (ಕದನದೊಳಾರ್ದು ಸಾರ್ದು 
ಇಸೆ ಮಹಾರಥದ ಅಚ್ಚು ಸಿಡಿಲ್ಲುದು ಈಸು ಸೂಸಿದುದು 
ಅರಗೀಲ್‌ ಕಟಲ್ಲುದು ಮಡ೦ ಕಡಿವೋದುವು: ಪಂಪರಾ, 
೧೩. ೬೯) ಕಡಾಣಿ (ಮಿನುಗುವ ಕೊಂಬಿನಚ್ಚು 
ಕಿಳುಗೊಂಬಿನ ತಳ್ಳ ಅರಗೀಲ್‌ ಕವಲ್ಮ ಕೊಂಬಿನ 
ಮಡವಡ್ಡವಂದ ನಳಿಗೊಂಬಿನ ಪತ್ತುಗೆ ಜೋಲ್ವ 
ಬಳ್ಳಿಗೊಂಬಿನ ಬಲೆ ತೋರಗೊಂಬಿನ ನೊಗಂ 
ನಿಡುಗೊಂಬಿನ ಮೂಂಕು ಕಣ್ಣೆ ಚೆಲ್ಲೆನೆ ನಡೆತಂದುವಂದು 
ಅಸುಗೆಯೆಂಬ ನೆಗಟೌಯ ತೇರ್ಗಳೆತ್ತಲುಂ: ಕಬ್ಬಿಗಕಾ, ೧೬೭) 

ಮಡಂಬ - ಐನೂರು ಹಳ್ಳಿಗಳಿಂದ ಸುತ್ತುವರಿದ ನಗರ 
(ಪಂಚಶತಗ್ರಾಮ ಪರೀತಂ೦ಗಳಪ್ಪ  ಮಡಂಬಂಗಳುಮಂ: 
ಆದಿಪು, ೮. ೬೩ ವ) 

ಮಡಕಾಲ್‌ - ಮಂಡಿಯಿಂದ ಕಣಕಾಲಿನವರೆಗಿನ ಭಾಗ 
(ಪಿಡಿಕೆಯ್‌ ತೀವಿದ ಕೂರ್ಗಣೆ ಮಡಕಾಲ್ವರಂ ಅಲೆವ ಕಚ್ಚೆ 
ನಿಡಿಯಸಿಯ ಒಳ್‌ ಕರ್ಷಿಡಿದ ಪಣೆಕಟ್ಟು ಕೆಯಡೆ 


ಬೆಡಂಗನೊಳಕೊಳೆ ಧನುರ್ಧರರ್‌ ಪೆಣೆದೆಚ್ಚರ್‌: ಪಂಪಭಾ, 
೧೦. ೭೧) 

ಮಡಗಿಡು - ಜೋಪಾನವಾಗಿಡು (ಒಡವೆಯುಮಂ ಒಡಲುಮಂ 
ಮಡಗಿಡದೆ ಅ೦ತವನೆಯ್ದಿ .. . ತವಿಸುವವಂ ಪಡೆವುದು 
ಪಿರಿದಾಯ್ತೆ ಪರಮಸೌಖ್ಯಾಸ್ಪದಮಂ: ಸಮಯಪ, ೧೫. ೮೮) 

ಮಡಗು - ಇರಿಸು, ಗೋಪ್ಯವಾಗಿಡು (ಅಂತು ಕೆಯ್ಕೊಂಡು 
ಅನಂತರಂ ಕಂತು ತನ್ನ ಮಾಯಾಪಡೆಯಂ ಮಡಗಿ 
ಪಡಲಿಟ್ಟು: ಕರ್ಣನೇಮಿ, ೭. ೧೭೯ ವ) 

ಮಡಗೂಲಕ್‌ - ಎಂಜಲನ್ನ ಉಚ್ಚಿಷ್ಟ (ಈತನೊಳ್‌ ತೊಟ್ಟ 
ಕಿಂಕರಭಾವಂ ಎಮಗಕ್ಕಿಗೊಟ್ಟು ಮಡಗೂಟುಣ್ಣಂದಮಂ 
ಪೋಲದೇ: ಆದಿಪು, ೧೪. ೩೨) 

ಮಡಮೇಜೆಸು - ಹಿಮ್ಮಡಿಗೆ ಕಟ್ಟು (ತಳಿರೆಕ್ಕವಡಮಂ 
ಮಡಮೇಹೆಸಿ ಕೈಗೊಟ್ಟು ಮಯೂಖನಿರ್ಶುರಗಿರಿಯಿಂದಂ 
ಇಟೆಪಿ .. .. ಕುಸುಮಾಕರೋದ್ಯಾನಮಂ ಪುಗಿಸಿ: ಲೀಲಾವತಿ, 
೧೦. ೯೭ ವ) 

ಮಡಲ್‌ - ಕೊಂಬೆ (ಒಡಲಂ ಸಂಸ್ಕೃತಿಲತಿಕೆಯ ಮಡಲಂ 
ಬಹುದುಃಖಬಹಳಲಹರಿಕೆಗಳ ಪೆರ್ಗಡಲಂ: ಪುಷ್ಪದಂಪು: 
೧೩. ೩೩); ಹಬ್ಬುವುದು (ನಿಲುವು ರಸಂಗಳಿಲ್ಲಿ ಮಡಲ್ತು 
ಎನೆ ಭಂಗಿಯೊಳ್‌ ಅನಂಗಜಂಗಮಲತೆವೊಲ್‌ ನಿಲ್ಲು: 
ಆದಿಪು, ೯. ೨೦); ವಿಸ್ತಾರ; ಸೋಗೆ (ಅಂಕುರವೊತ್ತಿ 
ಬೆಳೆಯುತ್ತಿರ್ದ ಕರ್ಬಿನ ಮಡಲ್ಗಳುಮಂ: ಪಂಚತಂತ್ರ, ೧೯೦ 
ವ) 

ಮಡಲಿಡು - ವ್ಯಾಪಿಸು (ವನಮೆಯ್ದೆ ಸೇವ್ಯಮಾಯವನಿಗೆ ಕೂಡೆ 
ಬೇರ್ಪರಿದ ಸಾಲ್‌ ಮಡಲಿಟ್ಟ ಕರು ಒಲ್ಲವಿದಿ ಅಶೋಕಂ: 
ಆಚವರ್ಧ., ೨. ೧೬) 

ಮಡಲ್ಲೊಳ್‌ - ವ್ಯಾಪಿಸು (ಮಡಲ್ಲೊಂಡ ಮಲ್ಲಿಗೆಯ 
ಮಂಡವಿಗಳೊಳಂ ಸಂಪಗೆಯ ಜೊಂಪದ 
ಚಂಪೆಯದೊಳಂ: ಕಬ್ಬಿಗಕಾ, ೧೮೪ ವ) 

ಮಡವಿಡು - (ಮಿಣುಪ ತದೀಯ ಚಿತ್ರಪಟಮಂ ತೆಗೆದಾಂ 
ಮಡವಿಟ್ಟೊಡೆ  ಅಲ್ಲಿಕಣ್ನೆಜ್‌ದು ಮದಾಲಸಾಕ್ಷಿಗಳನೀಕ್ಷಿಸಿ 
ಕಾಣದೆ ಏನುಮಂ: ಕುಸುಮಾಕಾ. ೧೨. ೧೨೩) 

ಮಡಸನ್ನೆ - ಸವಾರಿ ಕಾಲದಲ್ಲಿ ಕುದುರೆಯನ್ನು ಹಿಮ್ಮಡಿಯಿಂದ 
ತಿವಿದು... ಚೋದಿಸುವುದು (ಮಡಸನ್ನೆ ಮನದೊಳ್‌ 
ಅಂಕುರಿಸುವಲ್ಲಿ ಮುನ್ನಂ ಪರಿದು ಶರಧಿಯನೆಡಗಲಿಪ...... 
ವಾಫೆಗಳವಟ್ಟು: ಗಿರಿಜಾಕ, ೬. ೫೫ ವ) 

ಮಡಿ - ತಿರಿ, ಕೀಳು (ಮಡಿದು ತಂದಿಟ್ಟ ಪೊಸನೆಯ್ದಿಲ 
ಕಾವನಾವಗಂ ಗೆಲ್ಲ ರತ್ನಕುಂಡಲಂಗಳ 
ಹೊಳಪನೊಳಕೊಂಡಂತೆ ನಸುನೇಲ್ಲ ಕರ್ಣಾಟೀ 
ಕರ್ಣಪೂರನ ಪಾಲೆಗಳುಂ ಸರಸ್ವತಿಯಾಡುವ 
ಲೀಲಾಂದೋಳದಂತಾದುವು: ಪಂಪಭಾ, ೨. ೩೯ ವ); ಪಾತಿ 
(ಮಡಿಗಳೊಳಗಲರ್ದ ನೆಯ್ದಿಲ ಕಡುಗಂಪುನಿವಜ ಕಂಪು 
ಗೆಲ್ಲುವು ಸಾಸಿರ್ಮಡಿ ಎನೆ ಪೊಂಬಣ್ಣದ ಕೆಂಹಿಡಿದಿರೆ 
ಸೊಗಯಿಪುವು ಗಂಧಶಾಳಿವನಂಗಳ್‌: ಆದಿಹು, ೧. ೬೦); 
ಸಾಯು (ಮಡಿ-ಮರಣೇ: ಶಬ್ದಮದ, ಧಾ ೩೪೨); ಒಗೆದ 
ಬಟ್ಟೆ (ಒಗೆಯುತ್ತುಮಿರ್ದ ಮಡಿವಳನ ಮುಂದಣ 
ಮಡಿಯುಮಂ ತನ್ನೊಡನೆಯ ಗೋವಳಿಗರುಟ್ಟ 
ಮೈಲಗೆಯುಮಂ ಮಧುಸೂದನಂ ಕಂಡು: ನೇಮಿನಾಪು: ೮. 
೭೫ ವ) ಜಮೀನಿನ ಭಾಗ (ಕಟವೆಯ ಮಡಿಗಳ 
ಬಟೆವಿಡಿದು ಬೆಳೆದ ಚೆ೦ಗಣಿಗಿಲೆಯ ಕಂಪಿನೊಳ್‌ ಪೊರೆದು: 


ಕಬ್ಬಿಗಕಾ, ೪೫ ವ); ಮುದಿರು (ನಾಲಗೆ ಮಡಿದುದು 
ಎನುತ್ತಿಂತು ಪೇಲುತ್ತಿರಲ್‌: ಕಾದಂಸಂ, ೧. ೨೭); ಮಡಿಸು, 
ಬಾಗಿಸು (ಎನ್ನ ಎಡಗೈಯ ಕಿಜು ಕುಣಿಕೆಯ ಮಡಿಯೊತ್ತಿರೆ 
ನೋಟ್‌ಮೆಂದು ನೀಡಿದ ಬೆರಲಂ: ಹರಿವಂಶ, ೧೩. ೨೦) 

ಮಡಿಪು - ಕೊಲ್ಲು (ಪ್ರಾಣಿಗಳಂ ಮಡಿಪದೆ ನೋಯಿಸದೆ 
ಕಾವುದೆಂಬಂ ಜೈನಂ: ಸಮಯಪ, ೫. ೬) 

ಮಡಿಮಡಿಗೆ - ಬಾರಿಬಾರಿಗೂ (ಮಡಿಮಡಿಗುಜುವುದುಂ 
ಒಂದು ಪತ್ತೆಂಟು ಪಲಗೆಯಂ ಮೆಟ್ಟಡಿಸಲೆಂದು ಸೋಲ್ತು 
ಸೋಲದೊಳೇವಯಿಸಿಯಿನ್ನೊಡ್ಡಂ ಕೊಳ್ಳಿಂ ಎಂದು: 
ಪಂಪಭಾ, ೬. ೭೧ ವ) 

ಮಡಿಯಿಸು - ಸಾಯಿಸು (ಮುಡಿಯಂ ಪಿಡಿದೆಟ್‌ದವನಂ 
ಮಡಿಯಿಸಿ ಮತ್ತವನ ಕರುಳ ಪಿಣಿಲಿಂದೆನ್ನ 
ಮಡಿಯಿಸುವಿನೆಗ೦ ಮುಡಿಯಂ ಮುಡಿಯೆಂ: ಪಂಪರಾ, ೭. 
೧೦) 

ಮಡಿವರ್ಗ - ಒಗೆದ ಬಟ್ಟೆಗಳ ರಾಶಿ (ಮುಣಿದಿಕ್ಕಿ 
ಸುಬ್ಬರಸೂಖ್‌ಯಾಗೆ ಮಡಿವರ್ಗಮಂ ಗೋವರ್ಕಳ್ಗೆ 
ಸೂಜ”ಗೊಟ್ಟಸಗವೊಟಿ*ಯಂ ಪುಯ್ಯಲಿಡಿಸೆ: ನೇಮಿನಾಪು, 
೧೦. ೮೦ ವ) 

ಮಡಿವಳ್ತಿ - ಅಗಸಗಿತ್ತಿ (ನಡೆಯಿಪರನುಲೇಪನಮಂ ಮಡಿಯಂ 
ಮಾಲೆಯಂ ಅಮರ್ತ್ಯಲೋಕದವಂ ತಂದೆಡೆವಿಡದೆ 
ಘಟ್ಟಿವಳ್ಲಿಯ ಮಡಿವಳ್ಲಿಯ ಮಾಲೆಗಾರ್ತಿಯಂದದಿನರೆಬರ್‌: 
ಚಂದ್ರಪ್ರಹು, ೧೦. ೧೩೩) 

ಮಡಿವಳ್ಳ - ಅಗಸ (ಎಡಮಡಗದೆ ಸಂದಿಸಿ ಮೀವ ಉಡುವ 
ತುಣು೦ಬುವ ಜಲಾಂಬರಸ್‌ಕ್ತತಿಯಿಂ ನಡೆದರ್‌ ಮಜ್ಜನವಳ್ಳರ 
ಮಡಿವಳ್ಳರ ಮಾಲೆಗಾಳರಂದದೆ ದಿವಿಜರ್‌: ಅಜಿತಪು, ೫. 
೯೩) 

ಮಡಿವು - ಸಾವು (ನಿನಗಾದುದು ಇಂದು ಈ 
ಕೊಳೆಯಂಬಿನೊಳ್‌ ಈ ಕಾನನದ ಹೀನಂ ಇಸೆ 
ಮಡಿವಾಯ್ತೇ: ಕರ್ಣನೇಮಿ, ೧೪. ೧೦೦) 

ಮಡು - ಬಿಗಿಯಾಗಿಡು (ಮಡು-ದೃಢಸಂಧಾನೇ: ಶಬ್ದಮದ, ಧಾ 
೩೪೩); ನದಿಯ ಆಳವಾದ ಜಾಗ (ಪಾವುಗಳ೦ ಕೊಳಿಸಿ 
ಮಹಾಗ್ರಾವಮ೦ ಉಣದೆ ಅಡಸಿ ಕಟ್ಟ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳ್‌ ಅಟ್ಟೆದರ್‌ ಏವಯಿಸದೆ 
ತಮ್ಮ ಕುಲಮಂ ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨); 
ಕೊಳ (ಧ್ಯಾನದೊಳ್‌ ಅಭವಂ ನೆಜ್‌ದು ಇನಿಸಾನುಂ 
ಅರೆಮುಚ್ಚಿ ಕಣ್ಗಳಂ ನಿಶ್ಚಳಿತಂ ತಾನಿರ್ದ ಮಣಿದು ಕೆಂದಿದ 
ಮೀನಂ ತಳ್ತಾಡದಿರ್ದ ಮಡುವಂ ಪೋಲ್ತ್ವಂ: ಪಂಪಭಾ, ೮. 
೧೩) 

ಮಡುಗೊರ್ವು - ತುಂಬಿಕೊಂಡಿರುವುದು (ಹೊಳೆವ ತನುಚ್ಛಾಯೆ 
ಮೆಯ್ದೆರ್ಜಿ ಕೆಚ್ಚಲ್‌ ಮಡುಗೊರ್ವಂ ತಾಳಿ: ಶಾಂತೀಶ್ವಪು, 
೩ ೮೮) 

ಮಡುಗೊಳ್‌ - ತುಂಬಿಕೊಳ್ಳು (ಅಡರ್ದೇಜೆ ಕೋಡಗಂಗಳ್‌ 
ಕಡುಪಿಂದೀಡಾಡುವ ಫಘಟೆಲನೊಡೆದದ ಎಳಗಾಯಿಂದೆ 
ಎಡೆವಿಡಿದೊಸರ್ವೆಳನೀರ್ಗಳ್‌ ಮಡುಗೊಂಡೋವುತ್ತುಂ 
ಇರ್ಪುವಲ್ಲಿಯ ಬನಂ; ಕಬ್ಬಿಗಕಾ, ೨೧) 

ಮಣ್‌ - ಮೃತ್ತಿಕೆ (ಸ್ನಾತಕವ್ರಾತಕ್ಕೆ ಶೌಚಕಾರ್ಯನಿಮಿತ್ತ ದರಿಯ 
ಮಣ್ಣಂ ಕೋಡೊಳಿೆತ್ತಿ ತಂದವರ ಮುಂದಿಕ್ಕುವ 
ಭದ್ರಗಜವ್ರಜಮುಮಂ: ಪಂಚತಂತ್ರ, ೧೯೦ ವ); ಭೂಮಿ 


(ಕಣ್ಣಿಲ್ಲದೆ ಕಾಣ್ಣೆನೆಂಬ ಮಣ್ಣಿಲ್ಲದೆ ಬೆಳೆವೆನೆಂಬ ಸತಿಯಿಲ್ಲದೆ 
ಸುತರಂ ಪಡೆವೆನೆಂಬ: ಧರ್ಮಾಮೃ, ೧. ೬೪ ವ) 

ಮಣಕು - ಕಮಟುವಾಸನೆ (ಆವ ಜಾತಿ ಅದಾರೆಂದಜೆಯದೆ 
ಮಿಂದು ಮುಖಂಕಿಯು೦ ಅಜೆಯದ ಮಣಕಿನ ಬಣಂಬೆಗೆ 
ಆನೆಐಗುವೆನೇ: ಯಶೋಧಚ, ೪. ೪೯) 

ಮಣಲ್‌ - ಮರಳು (ಚೈರಂತನಕ್ರಮದಿಂದೆ ಆ ಮಣಲೆಲ್ಲಮಂ 
ಮಗುಳೆ ಪಾರಾವಾರದೊಳ್‌ ಪೊಯ್ತು ಮತ್ತಮದಂ 
ಸೋದಿಸಿ ಕಾಣ್ಣವೊಲ್‌ ನೃಗತಿ ನೋಡಲ್‌ ನಾಡೆಯುಂ 
ದುರ್ಲಭಂ: ಸುಕುಮಾಚ, ೫. ೩೩) 

ಮಣಲ್ಲಿಂಟೆ - ಮರಳ ದಿಬ್ಬ (ವೈತರಣಿಯ ಪಿರಿಯ ದರಿಯಂ 
ಮೆಟ್ಟಿ ನುಣ್ಣಣಲಂ ಮಣಲ್ಲಿಂಟಿಗೆತ್ತು ಅದಅ ಪರಿತಪ್ತ 
ಲೋಹರಜಸ್ಸಿಕತಿಳತಳದೊಳ್‌ ಮೇಯ್ಯನೀಡಾಡುವುದುಂ: 
ಶಾಂತಿಪು, ೭. ೯೧ ವ) 

ಮಣಿ - ನಮಿಸು ರತ್ನ (ಮಣಿ-ನಮನೇ: ಶಬ್ದಮದ, ಧಾ ೩೭೮) 
ಹೆದರು (ಅಂತಣಿ ಮಣಿಯದೆ ಸೆಣಸಿ ಪೊಣರ್ದು ಕಿಚಿದು 
ಪೊಲ್ತು ಕಾದಿ ನಿಂದಾಗಳ್‌: ಪಂಪಭಾ, ೧೦. ೮೫ ವ); 
ಸೋಲು (ಉಗ್ರಮಾರ್ಗಣ೦ ಆ ವೀರನಿನಾದ ಸಿಂಹನಿನದಂ 
ತಮ್ಮಂ ಪಳಂಚಲ್ಕೆ ತತ್ಪಣಿವೃಂದಂ ಮಣಿದೋಡೆ: ಆದಿಪು. 


೧೩. ೬೭); ರತ್ನ (ಮಣಿಮೌಕ್ತಿಕ 
ನೀಳಸ್ಥೂಳಶಿಲಾಪ್ರವಿಭಾಸಿತ ಉತ್ತುಂಗಮ೦ ಮುನಿಮುಖ್ಯ 
ಮುಖಾಂಭೋಜೋದರ ನಿರ್ಗತ ಮಂತ್ರಪೂತಾಂಗಮಂ 
ನೃಪನೆಯ್ದಿದಂ ಉದ್ಯತ್‌ ಶೃಂಗಮಂ ಶತಶೃಂಗಮಂ: 


ಪಂಪಭಾ, ೧. ೧೧೫); ಹೆದರು (ಅಂತಣಿ ಮಣಿಯದೆ 
ಸೆಣಸಿ ಪೊಣರ್ದು ಕಿಚೆದು ಪೊಬ್ತು ಕಾದಿ ನಿಂದಾಗಳ್‌: 


ಪಂಪಭಾ, ೧೦. ೮೫ ವ); ಬಾಗು (ಮಣಿಕುಂಡಲಂ 
ಕವಚಂ ಮಣಿಯದ ಚಾರಿತ್ರ ಉಗ್ರತೇಜಮುಂ ಈ 
ಒಳ್ಳುಣಮುಂ ಕಲಿತನಮುಂ ಇವೇಂ ಪ್ರಣತಾರೀ 


ಸೂತಸುತನೊಳ್‌ ಒಡವುಟ್ಟುಗುಮೇ: ಪಂಪಭಾ, ೧೨. ೯೮) 

ಮಣಿಕ - ಮೊದಲ ಕರು ಹಾಕಿದ ಹಸು (ಪೊಸನಸೆಯ 
ಸೊವಡನಪಾಣಿಸಿ ಮಣಿಕದ ಮಿಡುಕುಗಚ್ಚೆಯೊಳ್‌ 
ಮೊಗವೆತ್ತು ಎಸೆದುದು ವೃಷಂ: ಲೀಲಾವತಿ, ೫. ೯೩) 

ಮಣಿಕಟಕ - ರತ್ನದ ಕಟಕ ಹಾಗೂ ಸಾನು ಪ್ರದೇಶ 
(ಮಣಿಮಕುಟ೦ ಶಿಖರಂ ಲಂಬಣಿಗೆಯ ಪೊಸಮುತ್ತು 
ನಿರ್ನುರಂ ಮಣಿಕಟಕಂ ಮಣಿಕಟಕಮಾಗೆ 
ತದ್ಗಿರಿಗೆಣೆಯಾದಂ ತನ್ನ ಪೆಸರೊಳಂ ವಿಜಯಾರ್ಧಂ: 
ಆದಿಹು, ೧೩. ೧೩) 

ಮಣಿಕುಂಡಲ - ರತ್ನಖಚಿತವಾದ ಕವಚ (ಒಡವುಟ್ಟದ 
ಮಣಿಕುಂಡಲಂ ಒಡವುಟ್ಟಿದ ಸಹಜಕವಚಂ ಅಮರ್ದಿರೆ 
ತನ್ನೊಳ್‌ ತೊಡರ್ದಿರೆಯು೦ ಬಂದಾಕೆಯ ನಡುಕಮಂ 
ಒಡರಿಸಿದನಾಗಳ್‌: ಪಂಪಭಾ, ೧. ೯೫) 

ಮಣಿಕುಟ್ಟಿಮ - ರತ್ನಖಚಿತ ನೆಲಗಟ್ಟು (ರಂಜಿಸೆ ಚರಣಾಲಕ್ತಕ 
ರಂಜನೆ ಮಣಿಕುಟ್ಟಿಮಂಗಳಂ: ಆದಿಷು, ೮. ೧೮) 

ಮಣಿಗಣ - ರತ್ನದ ರಾಶಿ (ಚಳತ್‌ ಅನಿಳ ಆಹತ ಕ್ಷುಭಿತ 
ಭಂಗುರತುಂಗತರಂಗಮಾಳಿಕಾವಳನ ಸಮುಚ್ಚಳತ್‌ ಮಣಿಗಣ 
ಆತ್ತ ಮರೀಚಿಲತಾಪ್ರತಾನಸ೦ವಳಿಯಿತ: ಪಂಪಭಾ, ೪. ೨೫) 

ಮಣಿಗರ್ಭೆ - ಭೂಮಿ (ತನ್ನ೦ ಪೊತ್ತು ಮನ್ನಣೆಯಿ೦ ಮುನ್ನಂ 
ಪೊರೆಯೇಜೆಸಿ ಪೊರೆದ ಮಣಿಗರ್ಭೆಗೆ ಅಣಿಯರಂ೦ ಬಾಗಿ: 
ಶಬಶಂವಿ, ೨. ೪೨ ವ) 


೮೫೫ 


ಮಣಿಗಾಜಣ -  ರತ್ನಪಡಿವ್ಯಾಪಾರಿ (ಪರದರ ಪಾರ್ವರ 
ಗೋಟಾಯ್ದರ ಜೋದರ ಮಾಲೆಗಾಳ ಮಣಿಗಾಜರ .. . 
ಆಲಯಂಗಳ್‌ ಮೆಜ"ಗುಂ: ಜಗನ್ನಾವಿ, ೨. ೨೨) 

ಮಣಿತ - ಸುರತದ್ದನಿ (ಅದನೇನಂ ಪೇಟ್ಲ್‌ನಿಂ ಪೇಟ್ಪವಳ 
ಮಣಿತಮಂ: ಲೀಲಾವತಿ, ೧೩. ೨೬) 

ಮಣಿದೀಪ - ರತ್ನಖಚಿತ 
ಮಣಿದೀಪಕಳಾಪೋದ್ಯಜ್ಜೋತಿಗಳ್‌ 
ವ್ಯಾಪಿಸುತಿರೆ: ಆದಿಷು, ೫. ೪೦) 

ಮಣಿನಿಚಯ - ರತ್ನರಾಶಿ (ಗ೦ಡಸ್ಥಳಕರಿನಿಕರಂ ಬಾಟ್‌ಯೋ 
ಮೆಚ್ಚುವೇಟ್‌ ಆಜಾನೇಯ ಅಶ್ವೋತ್ಕರಂ ಬಾಟ್‌ಯೋ 
ಮಣಿನಿಚಯಂ ಬಾಟೌಯೋ: ಪಂಪಭಾ, ೬. ೪೦) 

ಮಣಿನೂಪುರಮಂಜುಶಿಂಜಿತ - ರತ್ನಖಚಿತ ಕಾಲಂದುಗೆಯ 
ಇನಿದನಿ (ಆಗಳೇಂ ಪೊದಳ್ಳೆಸೆದುದೊ ಚಾರುದೇವಗಣಿಕಾ 
ಮಣಿನೂಪುರಮಂಜುಶಿಂಜಿತಂ: ಆದಿಹು, ೭. ೨೨) 


ದೀಪ (ಆಪೊತ್ತುಂ 
ದಿಶಾಮಂಡಲಮಂ 


ಮಣಿಮಕುಟ - ರತ್ನಖಚಿತವಾದ ಕಿರೀಟ (ಆತಂ 
ನಿಜವಿಜಯಖ್ಯಾತಿಯನಾಳ್ತು  ಆಳ್ಗನಧಿಕಬಲನವನಿಪತಿವ್ರಾತ 
ಮಣಿ ಮಕುಟ ಕಿರಣದ್ಯೋತಿತ ಪಾದಂ ಸಪಾದ 


ಲಕ್ಷಕ್ಷಿತಿಯಂ: ಪಂಪಭಾ, ೧. ೧೬) 
ಮಣಿಮರೀಚಿ - ರತ್ನಕಿರಣ (ಎಳವೆಂಡಿರಿಂದಂ ಏಂ ಪಡೆದುವೊ 


ಲೀಲೆಯಂ ಮಣಿಮರೀಚಿ ವಿಚಿತ್ರನಾಟ್ಯಶಾಲೆಗಳ್‌: 
ಮಲ್ಲಿನಾಪು, ೨. ೫೫) 
ಮಣಿಮುದಿಕೆ - ಹರಳುಂಗುರ (ಮಕುಟ೦ ಕೇಯೂರಂ 


ಕರ್ಣಕುಂಡಲಂ ಕೊಪ್ಪು ಸರಿಗೆ ದುಸರಂ ಮಣಿಮುದ್ರಿಕೆ 
ತಿಸರಮೆ೦ಬ ಭೂಷಾನಿಕರಮಂ: ಆದಿಪು, ೫. ೩೩) 

ಮಣಿಯೇಜು - ಗಂಟೆಯ ಸದ್ದು (ಮದನ ಮದಕುಂಜರದ 
ಮಣಿಯೇಅ೦ ಮೀಜುವ ರಾಜಹಂಸ ಕೂಜಿತಮು೦ .. .. 
ಅನುಕೂಲಮಾಗೆ: ಪಂಪರಾ, ೩. ೮೧ ವ) 


ಮಣಿರತ್ನ - [ಜೈನ] ಭರತ ಚಕ್ರವರ್ತಿಯ ಏಳು 
ಅಜೀವರತ್ನಗಳಲ್ಲೊಂದು, ಶ್ರೀಗೃಹದಲ್ಲಿ ಹುಟ್ಟಿದ್ದು 
(ಎರಡಳಸೊಳಂ ಚಂದ್ರಾದಿತ್ಯರನಾಗಳ್‌ ಬರೆದು 


ಕಾಕಿಣೀರತ್ನದೊಳಂ ಸ್ಪುರಿತಮಣಿರತ್ನದೊಳಂ: ಆದಿಪು, ೧೩. 
೪೯) " 


ಮಣಿರಶನಾ - ರತ್ನದ ಡಾಬು (ಸುರಗಣಿಕಾ ಗುಂಜನ್ನಣಿರಶನಾ 


ಮಣಿಮಂಜೀರ ಮಂಜುಶಿ೦ಜಿತ೦ ರಂಜಿಸುಗುಂ: ಆದಿಪು, 
೮. ೧೮) 

ಮಣಿವಳಯ - ರತ್ನಕ೦ಕಣ (ಮೃದುಕರತಳವದನದ 
ಚೆಲ್ಲೊದವಿರೆ ಮಣಿವಳಯಕಳರವಂ ಸೊಗಯಿಸೆ 
ಜೆಲ್ವಿದಿರ್ಗೊಳೆ: ಆದಿಪು, ೭. ೬) 

ಮಣಿವಿಷ್ಟರ -. ರತ್ನದ ಪೀಠ (ಆದರದಿಂದ ಅನರ್ಫ್ಯ 


ಮಣಿವಿಷ್ಟರದೊಳ್‌ ಕುಳ್ಳಿರ್ದು: ಆದಿಷು, ೧೫. ೪೨) 

ಮಣಿವೆಸ - ರತ್ನಗಳನ್ನು ಜೋಡಿಸುವ ಕೆಲಸ (ವಿನಿರ್ಮಿಸಿದ 
ಸುಯ್ಕಾಣವೆಸದ ಕತ್ತರಿವೆಸದ ಮಣಿವೆಸದ ಮೇಲ್ಲಟ್ಟಿನೊಳಂ: 
ಆಚವರ್ಧ, ೭. ೩ ವ) 

ಮಣಿಸರವಳಿಗೆ - ಬಟವಿ, ದುಂಡುಗವಲಿ (ಹೊಳೆವ 
ಶರಚ್ಚಂದ್ರಿಕೆಯೊಳ್‌ ಮುಳುಂಕಿ ನಸುದೋರ್ಪ ತಾರೆಗಳ 
ತೆಣದಿಂ ಕಣ್ಣೊಳಿಸಿ ಮಗಮಗಿಪ ಮಣಿಸರವಳಿಗೆಯ 
ಪಾಯಸಮಂ ಅಸದಳಂ ಬಡ್ಡಿಸಿದರ್‌: ಶಾಂತೀಶ್ಚಪು, ೧೫. 
೫೭) 


ಮಣಿಶುಕ್ತಿ - ಸುಗಂಧದ್ರವ್ಯ (ನವಚಂದ್ರಕಾಂತಚಷಕಂಗಳ್‌ 
ಚಂದನಕ್ಷೋದದಿ೦ ತೀವಿರ್ದು೦ ಮಣಿಶುಕ್ತಿಗಳ್‌ ಪರಿಮಳತ್‌ 
ಕಾಶ್ಮೀರಸಾರಾಂಬುವಿ೦ ತೀವಿರ್ದುಂ: ಚಂದ್ರಪ್ರಪು, ೬. ೫೪) 

ಮಣೆ - ಆಸನ, ಪೀಠ (ಅಗ್ರಾಸನದೊಳುಣಲೆಂದು ಒಂದು 
ಮಣೆಯನೇಜೆರ್ದೊನನಿಂತೆಂದಂ: ವಡ್ಡಾರಾ, ಪು. ೧೮೫, 
ಸಾ. ೨೫) 

ಮಣ್ಣೆಯು - ಜಮೀನನ್ನು ಹೊಂದು (ರಾಗಮೊದವೆ ಬೆಲೆವೆಣ್‌ 
ಪೆಣ್ಣಂ ಪೆತ್ತಂತಿರೆ ಪಾರ್ವ೦ ಮಣ್ಣೆತ್ತಂತಿರೆ ಪಿರಿದು ಸಂತಸಂ 
ಮಿಗೆ: ಧರ್ಮಾಮೃ, ೧. ೧೦೪) 

ಮಣ್ಮಚೆ - ಭಯಂಕರ ಸಾವು (ಆಹವ ದೋಹಳಂ ತಮಗೆ 
ಕೈಮಿಗೆ ಬಾಳಲ್‌ವೊಯ್ಲೆ ಬೆರ್ಚದುತ್ಸಾಹಮನಪ್ಪುಕೆಯ್ದು 
ಇಣಿೆದು ಪೋಗದೆ ಮಣ್ಮಚೆಯಾಗೆ: ಪಂಪರಾ, ೧೩. ೬೫) 

ಮಣ್ಮಚಿಸು - ತಳಮಳಗೊಳ್ಳು (ಶೈಳಮನೆತ್ತುವುದು೦ ಗೋಪಾಳಂ 
ಫಣಿಮಣಿಗಳೆಸೆಯೆ ಮಣ್ಮಟೆಸುವ ಪಾತಾಳಾಹಿವಿತತಿ: 
ನೇಮಿನಾಪು, ೮. ೧೫) 

ಮತ್‌ - ನನ್ನ (ಆಜಿರಂಗದೊಳ್‌ ಮುಂದೆ ಸಮಾನನಾಗಿ ಬೆಸದೆ 
ಇರ್ಪವನುಂ ತುಜುಕಾಜನಾಗೆ ಮತ್‌ ಸ್ಕಂದನ 
ಚೋದನಕ್ರಮಮದು೦ ಪೊಲೆಯಂಗೆ ಅಮರ್ದು ಇರ್ಕುಂ: 
ಪಂಪಭಾ, ೧೨. ೯೪) 

ಮತ - ಇಷ್ಟ (ಅತಿಮೃದುರವದಾಯಿಗಳಂ ತತ ಘನ ಸುಷಿರ 
ಅವನದ್ಧ ವಾದ್ಯಂಗಳಂ ಏಂ ಮತಮಜೆದು ಓಲಗಿಪುದೊ 
ದಂಪತಿಗೆಂದುಂ ಅವಾರ್ಯವೀರ್ಯತೂರ್ಯಕ್ಷಾಜಂ: 
ಆದಿಹು, ೫. ೩೫); ಅಭಿಪ್ರಾಯ, ಸಲಹೆ (ಕೊಂತಿ ಹರಿಯ 
ಮತದಿಂ ಕಾಯಲ್ಕೊಡರಿಸಿ ಬ೦ದಳ್‌ ಸುತರಂ ಕುಡದಿರ್‌ 
ಪುರಿಗಣೆಯಂ ಎನಿತು ಲಲ್ಲೈಸಿದೊಡಂ: ಪಂಪಭಾ, ೯. ೭೮) 

ಮತಂಗಜ - ಆನೆ (ಪರ್ವಿತ್ತು ಮತಂಗಜ ಇಜ್ಜಳಿತ 
ಕ೦ಜಾಳೀರಜಸ್ತೋಮಂ: ಕಾದಂಬ, ೧. ೧೩೦) 

ಮತಂಗಜರಿಪು - ಮದ್ದಾನೆಯ ವೈರಿ, ಸಿಂಹ (ಗಜ ವೃಷಭ 
ಅಂಕುಶ ಚಕ್ರ ಅಂಬುಜ ಹಂಸ ಮಯೂರ ಮತ್ಸ್ಯ ಫಣಿವೈರಿ 
ಮತಂಗಜರಿಪು ಚಿಹ್ನ ವಿಶಾಲಧ್ವಜ೦ಗಳಿಂ ಧ್ವಜಮಹೀತಳಂ 
ಸೊಗಯಿಸುಗುಂ: ಆದಿಷು, ೧೦. ೩೩) 

ಮತಿ - ಬುದ್ಧಿ (ಪ್ರತಿಭಾ ಸ೦ವಿತ್‌ಪ್ರಜ್ಞಾ ಮತಿ ಮೇಧಾ ಬುದ್ಧಿ: 
ಅಭಿಧಾವ, ೨. ೧ ೩) ಅರಿವು (ಲತೆಗಳ್‌ 
ಜಂಗಮರೂಪದಿಂದೆ ನೆರದುವೋ ದಿವ್ಯಾಪ್ತರೋವೃಂದಂ ಈ 
ಕ್ಲಿತಿಗೀಂ ಇಂದ್ರನ ಶಾಪದಿಂದ ಇಟೆದುವೋ ಪೇಟ”ಂಬ 
ಶಂಕಾಂತರಂ ಮತಿಗ೦ ಪುಟ್ಟುವಿನೆಗಂ: ಪಂಪಭಾ, ೪. ೩೯) 

ಮತಿಜ್ಜಾನ — [ಜೈನ] ಎಂಟು ವಿಧವಾದ ಜ್ಞಾನಗಳಲ್ಲಿ ಒಂದು, 
ಮನನ (ಇರ್ಪತ್ತೊಂದು ಮತಿಜ್ಞಾನಭೆದಮುಮಂ 
ಯಥೋಚೊತವಿಧಿಯಿಂ ನೋಂತು: ಆದಿಪು, ೩. ೪೦ ವ) 

ಮತ್ಕುಣ - ತಿಗಣೆ (ತಚ್ಚಿದಭಾಗಮಂ ಪೊಕ್ಕುದತಿತ್ವರಿತಗತಿ 
ಮತ್ಕುಣಂ: ಪಂಚತಂತ್ರ, ೨೦೦) 

ಮತ್ತ - - ಮದಿಸಿದ, ಸೊಕ್ಕಿದ (ಭೃಂಗರವಂ ಅದೊಂದು 
ಮಂಗಳರವಕ್ಕೆಣೆಯಾಯ್ತು ಮನೋನುರಾಗದಿಂ 
ಕರೆವವೊಲಾಯ್ತು ಮತ್ತ ಕಳಹಂಸರವಂ: ಪಂಪಭಾ, ೫. 
೫೨); ಅಮಲೇರಿದ (ಆಮಂತ್ರಿತ ಡಾಕಿನೀ 
ದಶನಘಟ್ಟನಜಾತವಿಭೀಷಣ೦ ಮದೇಭ ಅಂತ್ರನಿಯಂತ್ರಿತ 
ಅಶ್ವಶವಮಾಂಸರಸಾಸವಮತ್ತ ಯೋಗಿನೀತಂತ್ರಂ: ಪಂಪಭಾ, 
೧೨. ೧೨೦) 


೮೫೬ 


ಮತ್ತಂ - ಪುನಃ (ನುಡಿಯಿಸಿ ಕೇಳ್ಗುಂ ಹರಿಗನ ಪಡೆಮಾತನೆ 
ಮಾತು ತಪ್ಪುಳ್ಳೊಡಂ ಮತ್ತಂ ಅದಂ ನುಡಿಯಿಸುಗುಂ: 
ಪಂಪಭಾ, ೪. ೫೬); ಇನ್ನೂ (ಈ ಪಂದೆಗಳ್‌ 
ಪ್ರಾಣದಿಂದೊಳರ್‌ ಇನ್ನುಂ ತಲೆ ಮತ್ತಂ ಅಟ್ಟಿಗಳ 
ಮೇಲಿರ್ದಪ್ಪುವು: ಪಂಪಭಾ, ೭. ೧೪) ಅಲ್ಲದೆ 
(ಕುಚೆತವರಲ್ಲದೆ ಮತ್ತಂ ಪೆಅರು೦ ತಂತಮ್ಮ ನುಡಿಯೊಳೆಲ್ಲರ್‌ 
ಜಾಣರ್‌: ಕವಿರಾಮಾ, ೧. ೩೯) 

ಮತ್ತಕಾಶಿನಿ - ಮೋಹವನ್ನುಂಟುಮಾಡುವವಳು (ಮತ್ತೊ 
ಒಂದೆಡೆಯೊಳ್‌ ಒರ್ವ ಮತ್ತಕಾಶಿನಿ ಗಿಳಿಯಂ ಪಾಣಿಪಲ್ಲಿ: 
ರಾಜಶೇವಿ, ೨. ೧೮ ವ) 

ಮತ್ತದ್ದಿಷ - ಮದ್ದಾನೆ (ಮದಂ ಸುರಿಯುತ್ತಿರ್ಪುದು೦ ಒಪ್ಪೆ 
ಚಕ್ರಿಯ ಮನಂಗೊಡತ್ತು ಮತ್ತದ್ದಿಪಂ: ಆದಿಪು, ೧೨. ೫೮) 

ಮತ್ತನಯರ್‌ - [ಮತ್‌-ತನಯರ್‌] ನನ್ನ ಮಕ್ಕಳು 
(ಮತ್ತನಯರ್‌  ಕೆಯ್ಕೆಡೆ ಪಲುಂಬದಿರ್‌ ಪೆಜಪೆಅವಂ: 
ಪಂಪಭಾ, ೨. ೨೬) 

ಮತ್ತಷ್ಟುದು - ಇನ್ನೂ ಇದೆ (ಮತ್ತಪ್ಪುದೆನಲೊಡಂ ಮಾಣ್‌ 
ಮತ್ತತ್ತಣ ಕಾರ್ಯಮಜೆಯಲಾದುದು: ಆದಿಷು. ೧೪. ೪೭) 

ಮತ್ತರ್‌ - ಮತ್ತರು, ಹಿಂದಿನ ಕರ್ನಾಟಕದ ಭೂಮಿಯ ಒಂದು 
ಅಳತೆ (ಒಂದು ದಿವಸಂ ಮರಗೆರಸಿಯಾಡಲೆಂದು 
ಪನ್ನಿರ್ಮತ್ತರ್‌ ಪರ್ವಿದಾಲದ ಮರದ ಮೊದಲ್ಲೆ ವಂದು: 
ಪಂಪಭಾ, ೨. ೩೦ ವ) 

ಮತ್ತವಾರಣ - ಮದಿಸಿದ ಆನೆ (ಒಣಗಿದುದೊಂದು ಪೆರ್ವಿದಿರ 
ಪೆರ್ನ್ವೊದಟಿಂ ಮೊರೆದು ಉರಿದ ಆಶುಶುಕ್ಷಿಣಿಯವೊಲ್‌ 
ಆಂತ ಖಟ್ಲನಿವಹಕ್ಕೆ ರಥಕ್ಕೆ ದಟಕ್ಕೆ ಮತ್ತವಾರಣನಿವಹಕ್ಕೆ 
ತಕ್ಕಿನ ಅಭಿಮನ್ಯುವ ಕೂರ್ಗಣೆ ಪಾಯ್ಬು ನುಂಗಲುಂ 
ನೊಣೆಯಲು೦ ಉರ್ಚಿಮುಕ್ಕಲು೦ ಇದೇಂ ನೆಜ್‌ ಕಲ್ತುವೊ 
ಯುದ್ಧರಂಗದೊಳ್‌: ಪಂಪಭಾ ಪರಿಷತ್ತು ೧೧. ೯೪); 
ಜಗಲಿ (ಪವಳದ ಕಂಬಂ ಪಳಿಕಿನೆಸವ ತೊಲೆ ವಜ್ರದ 
ಮತ್ತವಾರಣ೦ ಮುತ್ತಿನ ಮಂಡವಿಗೆ ಕಿಸುಗಲ್ಲ ಬೋದಿಗೆ 
ನವಮರಕತರತ್ನ ತೋರಣಂ ಪ್ರಾಕಾರಂ: ಸುಕುಮಾಚ, ೧೦. 
೪೫); ರಥದಲ್ಲಿ ಯೋಧನು ನಿಲ್ಲುವ ಜಾಗ 
(ದೈತ್ಯಕುಲಕದಳಿವನಮತ್ತವಾರಣ೦  ಅದಜ ಮತ್ತವಾರಣ 
ಸ್ಥಿತಿಯುಮ೦ ..... ನಿಜಾಗಂಗೆ ತೋಣೆ ನಾಡೆಯುಂ ಮೆಚ್ಚಿ: 
ಜಗನ್ನಾವಿ, ೪. ೭೫ ವ); ಒರಗುದಿಂಬು (ಭದಿಪರ್ಯಂ೦ತಂ 
ತನೆಮಿಮ್ಮಿರ್ಪದು ತಾನದು ಮತ್ತವಾರಣಂ: ಅಭಿಧಾವ, ೧. 
೧೦. ೧೫) 

ಮತ್ತಹಸ್ತಿ - ಮದ್ದಾನೆ (ಸುಖಮಿರ್ಪನ್ನೆಗಂ ಒಂದು ದೆವಸಂ 
ಒಂದು ಮಾಯಾಮತ್ತಹಸ್ತಿ: ಪಂಪಭಾ, ೮. ೩೬ ವ) 

ಮತ್ತಾಲಂಬನ - ಒರಗುದಿಂಬು (ರಾಜ್ಯಲಕ್ಷ್ಮೀ ಲೀಲಾಲಂಬನಂ 
ಎನಿಸಿದ ಬಿಸುಗೆಯ ಮತ್ತಾಲಂಬನಮ೦ ಅವಳಂಬಿಸಿ: 
ಆದಿಹು, ೧೪. ೧೦೨ ವ) 

ಮತ್ತಿ - ಮಚ್ಚೆ (ನಿನ್ನ ಮೊಲಗೆಲದೊಳ್‌ ಚಿನ್ನದಗಲದ ಪೊನ್ನ 
ಬಣ್ಣದ ಮತ್ತಿ ಮತ್ತೆನಿಸದೆ ಮೂಡಿದುದು: ನೇಮಿನಾಷು, ೨. 
೩ ವ); ಆ ಹೆಸರಿನ ಮರ (ಮತ್ತಿ ಮಧುಕ೦ ಮುಂಗಾರೆ 
ಪಚ್ಚಾರಿದಿಂಡಲಂ ಆಲಂ ಬಕುಳಂ ಬೇವತ್ತಕಂ 
ಕಿಂಶುಕಂ: ರಾಜಶೇವಿ, ೫. ೫೬) 


ಮತ್ತಿಕಾಯ್‌ - ಒಂದು ಆಭರಣ (ಕೆಂಜೆಡೆ ಮತ್ತಿಕಾಯ್‌ 


ಪುಲಿಯುಗುರ್‌ ಕಡಗ೦ ಮಣಿ ಪೊಂಗು .. .. ಸಂಜನಿತಾತಿ 
ಮುಗ್ಧ ವದನಂ: ವರ್ಧಮಾಷು, ೧೨. ೫೯) 
ಮತ್ತಿನ — ಆನಂತರದ (ಮತ್ತಿನ ಕೂಸುಗಳ್ಗೆಲ್ಲಂ 


ದುಶ್ವಾಸನಾದಿಯಾಗಿ ನಾಮಂಗಳನಿಟ್ಟು ಕೊಟ್ಟು ಪರಕೆಯಂ 
ಕೊಟ್ಟು; ಪಂಪಭಾ, ೧. ೧೩೩ ವ); ಉಳಿದ, ಆನಂತರದ 
(ಅಂತಾದೊಡೆ ಆ ವ್ರತಮಿರ್ಕೆ ಮತ್ತಿನ ಜೊತ್ತಿಸಿ ಕೊಟ್ಟ 
ಅಸಿತವ್ರತಂಗಳಂ ಆ ಜಿನಮುನಿಗೆ ಕೊಟ್ಟು ಬರ್ಪಂ: 
ಸುಕುಮಾಚ, ೭. ೫ ವ) 

ಮತ್ತೆನಿಸು - ತಪ್ಪು (ಕುತ್ತಮಿನಿಸಾದೊಡೆ ಅನ್ಯರ್‌ ಮತ್ತೆನಿಸದೆ 
ಬಳರಿಗೊಯ್ದು ಕುಡುವರ್‌ ಕುಜೆಯಂ: ಸಮಯಪ, ೫. 
೧೯) 

ಮತ್ತೇಭವಿಕ್ರೀಡಿತ - ಮದ್ದಾನೆಯ ಆಟ (ಮಸಕಂ ಕಾಯ್ದ ಜವಂ 
ಜವಂಗಮಿದಿರೊಳ್‌  ನೋಡಲ್ಲುರ್ವಾಗೆ ಮಾಂದಿಸಿಮೀ 
ವಂದುದು ಕೊಂದುದೆಂದು ಭಯದಿಂ ವಿಪ್ರರ್‌ ತೆರಳ್ಬೋಡೆ .. 

ಆಶ್ರಮಕ್ಕಿಂತು ಬೇವಸಮ೦ ಮಾಡುವುದಾಯದೊಂದು 

ವಿಭವ೦ ಮತ್ತೇಭವಿಕ್ರೀಡಿತಂ: ಪಂಪಭಾ, ೮. ೩೭); ಒಂದು 
ಅಕ್ಷರ ವೃತ್ತ (ಹರಿಣೀ ಮತ್ತೇಭವಿಕ್ರೀಡಿತ 
ಲಲಿತಮಯೂರಾನ್ವಿತಂ ಛಂದಮಂ ಪೋಲ್ತು 
ಚೆಲ್ವಾಯ್ತರಣ್ಯಂ: ರಾಜಶೇವಿ, ೫. ೭೫) 

ಮತ್ತೊಂದು - ಇನ್ನೊಂದು (ಬಗೆ ಮತ್ತೊಂದೆನೆಯುಂ ಗೆಯ್ದೊಗಂ 


ಇತ್ತೊಂದೆನೆಯುಂ ಅಂಗುಳೀ ನಖಚಯಕಾಂತಿಗಳ೦ 
ಅವಟಯ್ಸಿ ಸಲೆ ಪಾಸಗಯದೆಸೆದೆಸೆ ಪೊರಳ್ಳಿದಂ 
ಮತ್ತೊರ್ವಂ: ಶಾಂತಿಪು, ೫. ೧೦೫) 

ಮತ್ತತಾಪ ಎ [ಮತ್‌--ಪ್ರತಾಪ। ನನ್ನ ಪರಾಕ್ರಮ 


``(ಮತ್ಪತಾಪಕ್ಕಿದತೆ೦ದಂ ನೋಡ ಅಗುರ್ವು ಉರ್ವಿದುದು 


ಇದುವೆ ಮಹಾಭಾರತಕ್ಕಾದಿಯಾಯ್ತು: ಪಂಪಭಾ, ೧೨. 
೧೫೬) 
ಮತ್ತನ್ನಿಧಿ ದ [ಮತ್‌--ಸನ್ನಿಧಿ] ನನ್ನ ಸಮಕ್ಷಮ 


(ಮನದೊಲವರದಿಂದ ಈ ಯಮತನಯನ ಕುಡುವಗ್ರಪೂಜೆ 
ಮತ್ಸನ್ನಿಧಿಯೊಳ್‌ ನಿನಗೆ ಅಶನಿಯ ಮಿಟ್ಟುವ ನಂಜಿನ ದೊರೆ 
ಎಂದು ಒಣರ ನಂದಗೋಪಾಲಸುತಾ: ಪಂಪಭಾ, ೬. ೫೧) 

ಮತ್ಸರ ಅಸೂಯೆ (ಮತ್ಸರಮಯ ಉರಗಕ್ಕಂ ಆಗ್ರಹ 
ಮಹಾಗ್ರಹಕ್ಕಂ ಕೋಪಮದಾನೇಕಪಕ್ಕಂ ಪಕ್ಕಾಗೆ: ಶಾಂತಿಷು, 
೩ ೭೨ ವ) 

ಮತ್ಸ್ಯ - ಮೀನು (ಮೀನಂ ಶಫರಂ ತಿಮಿ ಪಾಠೀನ೦ ರುಷಂ 
ಅನಿಮಿಷಂ ವಿಶಾರಂ ಮತ್ತ್ಯಂ ಮೀನವೆಸರ್‌: ಅಭಿಧಾವ, ೧. 
೪, ೫) 


ಮತ್ಯ್ಯಂ ದ ವಿರಾಟರಾಜ (ನಮಗಿನ್ನುಂ ಪೊಕ್ಕಿರಲಿಂಬು 
ಮತ್ಸ್ಯಪುರಂ ಶತ್ರುಗೆ ಶತ್ರು ಮತ್ಯಂ: ಪಂಪಭಾ, ೮. ೫೦) 
ಮತ್ಯಗೃಹ ದ ವಿರಾಟನಗರಿ (ಪಾಂಚಾಲಿಯುಂ 


ಗಂಧದಾಯಕಿಯಾಗಿರ್ಪಿನಂ ಅಂದು ಮತ್ತ್ಯಗೃಹದಿಂದ ಈ 
ನಿಗ್ರಹ೦ ಪೊಲ್ಲದೇ: ಗದಾಯು, ೩. ೩೪) 


ಮತ್ತ್ಯಕ - ವಿರಾಟ ರಾಜ (ಮತ್ಯ್ಯಕನಲ್ಲಿ ವಲಲನಯ್‌ 
ಸೂದಕರ್ಮಿ ನಿನಗಿಂತು ಗಂಡಗೌನುಮಾಯ್ತೇ: ಗದಾಯು, 
೭.೩೬) 


೮೫೭ 


ಮತ್ಸ್ಯನ್ಯಾಯ - ದೊಡ್ಡ ಮೀನು ಸಣ್ಣ ಮೀನನ್ನು ನುಂಗುವ ಕ್ರಮ, 
ದುರ್ಬಲನನ್ನು ಪ್ರಬಲನು ಪೀಡಿಸುವುದು 

(ದುಷ್ಟಬಳವಜ್ಜನಗ್ರಸನದಿಂ ದುರ್ಬಲಜನ೦ಗಳೊಳ್‌ 

ಮತ್ತ್ಯನ್ಯಾಯಂ ಪ್ರವರ್ತಿಸುಗುಮೆಂದು: ಆದಿಷು, ೮. ೭೪ 

ವ) 
ಮತ್ಸ್ಯಪುರ — ವಿರಾಟನಗರಿ (ನಮಗಿನ್ನುಂ ಪೊಕ್ಕಿರಲಿಂಬು 

ಮತ್ತ್ಯಪುರಂ ಶತ್ರುಗೆ ಶತ್ರು ಮತ್ಯಂ: ಪಂಪಭಾ, ೮. ೫೦) 
ಮತ್ಸ್ಯಾವತಾರ - ವಿಷ್ಣುವಿನ ಹತ್ತು ಅವತಾರಗಳಲ್ಲಿ 

ಮೊದಲನೆಯದಾದ ಮೀನಿನ ಅವತಾರ (ಬಹುತಾಪಕ್ಕೆ 

ಬಿಗುರ್ತು ವಿಷ್ಣು ಪಡೆವಂ ಮತ್ಸ್ಯಾವತಾರಕ್ಕಿನಂ 

ತುಹಿನಾದ್ರೀಂದ್ರವನೊತ್ತುಗೊ೦ಡು ನಡೆವಂ: ಪಂಪರಾ, ೭. 

೯೮) 
ಮಥನಶ್ರೀ - ಕಲರವ, ಗಲಾಟಿ (ಆ ವಿವಿಧ ಕಳಕಳಿಕ್ಕೆ 

ವನಾವಳಿಯಿಂ ಪಾಣಿ ಮೊಳ್‌ವ ಮಧುಪಶ್ರೇಣೀರಾವದ 

ಘೋಷಣೆ ಕಳೆದುದು ಇಳಾವಲ್ಲಭಸುತನ ಪಡೆಯ 

ಮಥನಶ್ರೀಯಂ: ಶಾಂತಿಷು, ೮. ೬) 
ಮಥ್ಯಮಾನ - - ಕಡೆಯಲ್ಪಟ್ಟ (ಒಳಗೆ ವೇದನಾದದಿ೦ ಎತ್ತಂ 
ಎಯ್ದೆ ಶೋಭಿಸೆ ಸುರಮಥ್ಯಮಾನ ವನಧಿಕ್ಷುಭಿತಾರ್ಣವ 
ಘೋಷದಂತೆ: ಪಂಪಭಾ, ೧೪. ೫೭) 

- ಉತ್ಸಾಹ (ರಮಣಿನಿವಹಕ್ಕೆ ಕಾಮಕಾತರತೆತಯಂ 
ಅಂಗಜಂಗೆ ಮದಮಂ ಜನದೃಷ್ಟಿಗಪೂರ್ವತುಷ್ಟಿಯಂ .. .. 
ಇತ್ತನಂದು ನೃಪಾತ್ಮಜಂ: ಪುಷ್ಪದಂಷು, ೪.೭೦); 
ಸೊಕ್ಕು (ಮದಂ ಉತ್ತೇಕ ಉದ್ದವ೦ ದರ್ಪ: ಅಭಿಧಾವ, ೨. 
೨. ಲಿ) [ಜೈನ] ಜ್ಞಾನ, ಪೂಜಾ, ಜಾತಿ, ಕುಲ, ಬಲ, 
ಐಶ್ವರ್ಯ, ತಪ, ವಪು ಎಂಬ ಎಂಟು ಮದಗಳು (ಏಟುಂ 
ಭಯಂಗಳಂ೦ ಬಿಟ್ಟು ಎಂಟು ಮದ೦ಗಳ೦ ಉಚಿದು .. . 
ತಪೋಮಾರ್ಗದೊಳ್‌: ಅನಂತಪು, ೧೨. ೩೨ ವ); ಆನೆಯ 
ಮದೋದಕ (ಕಾಯ್ಗಳಿಂದಮಿಂಬಾಗಿರೆ ಸೋರ್ದ ಸೋನೆ 
ಮದಮಾಗಿರೆ ಮಾವಿನ ಬಂದ ಕೋಡೆ ಕೋಡಾಗಿರೆ 
ಕೋಡುಗೊಂಡು ಪರಿದತ್ತು ವಸಂರಗಜಂ: ಪಂಪಭಾ, ೨. 
೧೫) 
ಮದಕರಿ - ಮದ್ದಾನೆ (ಮದಕರಿಕರೇಣುತುರಗಾದಿ ನಾನಾ ವಿಧ 

ವಾಹನಂಗಳಂ ಏಜೆ ಮಯ್ದುನಂಗಿದಿರ್ವಂದು: ಪಂಪಭಾ, 

೪. ೩೩ ವ) 
ಮದಕುಂಜರ - ಮದ್ದಾನೆ  (ವಿಗಳತ್ಕಪೋಲಮದಸೌರಭ 

ಪರಿಮಳಿತಾಳಿಮಾಲಿಕಾಗೀತ ನಿಹಿತ ಹೃದಯಂ ಮದಕುಂಜರ 


ಮದ 


ಮಾಪತಂತಮಿತಂ: ಚಾವುಂಡಪುಚಂದ್ರ ಪು. ೩೪, ಸಾ 
೨೫) 
ಮದಗಜಗಮನೆ - ಮದಿಸಿದ ಆನೆಯ ನಡಿಗೆಯವಳು (ಮತ್ತಿತ್ತ 


ನೆಗಟ್‌ಯ ಪುರುಷೋತ್ತಮನ ಪಿತಾಮಹಂಗೆ ಶೂರಂಗೆ 
ಮಗಳ್‌ ಮತ್ತಗಜಗಮನೆ ಯದುವಂ೦ಶೋತ್ತಮೆಯೆನೆ ಕುಂತಿ: 
ಪಂಪಭಾ, ೧. ೮೮) 

ಮದಗಜೇಂದ್ರಪುರ - ಹಸ್ತಿನಾವತಿ (ನಿಯತಿಃ ಕೇನ ಲಂಘ್ಯತೇ 
ಎಂಬ ನುಡಿಯಂ ನನ್ನಿಮಾಡಿ ಮದಗಜೇ೦ದ್ರಪುರಮನೆಯ್ದೆ 
ಬರೆ: ಪಂಪಭಾ, ೬. ೬೮ ವ) 

ಮದದಂತಿ - ಮದಿಸಿದ ಆನೆ (ಅದು ಮದದಂತಿ ದಂತಮುಸಲ 
ಪ್ರವಿಭಗ್ನ ಮಹಾ ಮಹೀರುಹಾಸ್ಪದಂ: ಪಂಪಭಾ, ೩. ೧೦) 


ಮದದ ನೀರು - ಆನೆಯ ಮದೋದಕವೆಂಬ ನೀರು (ಮದದ 
ನೀರೊಳೆ  ಲೋಕವಾರ್ತೆಗೆ ಬೆಚ್ಚು ನೀರ್ದಳಿದಾಗಳ್‌: 
ಪಂಪಭಾ, ೧. ೪೩) 


ಮದನ - ಮನ್ನಥ (ಮದನ ದವಾನಲಾರ್ಚಿ ತನುವಂ ಸುಡೆ ತಳ್ಳ 


ಎಮೆಯೊಳ್‌ ಪಳಂಚಿ ಬೀಗಿದ ಬೆಳರ್ವಾಯೊಳ್‌ ಉಚ್ಚಳಿಸಿ 
ಎಯ್ಲಿದುವು ನೇತ್ರಜಲಬಿಂದುಗಳ್‌ ಆಕೆಯ 
ನಿಮ್ದನಾಭಿಯಂ: ಪಂಪಭಾ, ೫. ೯) 
ಮದನಕೇಳಿ - ರತಿಕ್ರೀಡೆ (ವಸಂತದೊಳ್‌ ಮದನಕೇಳೀಸೂತ್ರಮಂ 
ಪಾರದೋದಿದ ಕೀರಂ .. .. ಬನ೦ ಚಿತ್ತೋತ್ಸವಾಲಂಬನಂ: 
ಮಲ್ಲಿನಾಪು, ೨. ೨೮) 


ಮದನಜಲ - ಮನ್ಮಥದ್ರವ [ಸಂಭೋಗಸಮಯದಲ್ಲಿ ಸ್ತ್ರೀ 
ಸ್ರವಿಸುವ ದ್ರವ] (ನೋರೊಳಗಳ್ಳಿದ ನೆವದಿಂದಾ 
ರೂಪದಾನನಂ ಮೃಗಾಕ್ಷಿಯರಪ್ಪರ್‌ ಸಾರೆ ಬಿಡುತಂದು 


ಕೂಡಲ್‌ ನೀರಂತಿರೆ ಬೆರಸೆ 
ಶಾಂತಿಪು, ೮. ೪೨) 

ಮಂದನಡಿಂಡಮ - 
ವಿಶೇಷ (ಮಣಿಕಿಂಕಿಣಿಗಣರುಂಕಾರಮೆ  ಮದನಡಿಂಡಿಮ 
ರವಾಡಂಬರಂ ಆಳೋಳತುಳಾಕೋಟಿ ಕ್ವಣಿತಮೆ 
ನಿಗಳಾಂದುಕಾರವಮಾಗೆ: ಆದಿಪು, ೧೧. ೨೦ ವ) 

ಮದನದವಾನಲ — ಕಾಮವೆಂಬ 
(ಮದನದವಾನಲಾರ್ಜಿ ತನುವ೦ ಸುಡೆ ತಳೆಮೆಯೊಳ್‌ 
ಪಳಂಚಿ ಬೀಗಿದ ಬೆಳರ್ವಾಯೊಳ್‌ ಉಚ್ಚಳಿಸಿ: ಪಂಪಭಾ, ೫. 
€) 


ಮದನಜಲಮುಂ ಜಲಮುಂ: 


ಮದನದ್ರವ — ಮದನಜಲ (ತೆಗೆದಪ್ಪಿದೊಡೆ 
ಉನ್ನಿದ್ರಾಂಭೋಜಾಸ್ಕೆಗೆ. ಮದನದ್ರವಮು೦ ಕಣ್ಣನೀರುಂ 
ಉಣ್ಮಿದುವಾಗಳ್‌: ಆದಿಷು, ೧೨. ೪೪) 

ಮದನಪತತ್ರಿ - ಮನ್ಮಥನ ಬಾಣ (ಮದನಪತತ್ರಿ ನಿನ್ನ 
ದೆಸೆಗಾಣದಂ ಮೋಹಮಹಾಹಿ ನಿನ್ನನಣ್ಮದು: ಪಂಪರಾ, ೫. 
€) 

ಮದನಭವನ - ಮನ್ನಥನ ಆವಾಸ, ಮನೆ (ಇದೆ 
ಮದನಭವನಂ ಇಂತಿದೆ ಮದನಾಮೃತಂ ಇದುವೆ 
ಮದನಸಾಯಕಂ ಪೋ ಮದನಮಹೋತ್ಸವಪದಂ 


ಎನಿಸಿದುದು ಕಟಾಕ್ಷೇಕ್ಷಣಂ ವಿಲೋಲೇಕ್ಷಣೆಯಾ: ಪಂಪಭಾ, 
೮. ೬೧) 

ಮದನರಸ - ಮದನಜಲ (ವದನರಸ೦ಂ  ಮದನರಸಂ 
ಪೊದಲಳ್ಗುದೆನಿಸುವಿನಂ ಅಮರಿ ನರ್ತಿಸೆ ಚೆಲ್ಲಂ 
ಪುದಿದುದುರಚೆಲ್ಲಿಯೊಳೆಸೆದುದು ತದುರೋಜಸರೋಜ 
ಮುಕುಳಯುಗಸ೦ಚಳನಂ: ಆದಿಹು, ೭. ೧೯) 

ಮದನರಾಗ - ಕಾಮವಾಂಛೆ. (ಪರಿಮಳಿತಸೌಂದರಂ 
ಬಂಧುರಗಂಧಂ ಮದನರಾಗವರ್ಧನಕರಂ ಈ ಮರುವಂ: 
ಆದಿಷು, ೧೧. ೧೨೭) 


ಮದನವಿಕಾರ - ಕಾಮದಿಂದಾಗಿ ಮನಸ್ಸಿನಲ್ಲಾಗುವ ವ್ಯತ್ಯಾಸ 
(ಮದನವಿಕಾರದಿಂ ಮೆಜ್‌ವ ಪಾರಿವಮಿಲ್ಲದ 
ರಾಜಕೀರಮಿಲ್ಲದ ಸೂಳೆವನೆಯಿಲ್ಲದವಿಲ್ಲವು 
ಸೂಳೆಗೇರಿಯೊಳ್‌: ಮಲ್ಲಿನಾಷು, ೨. ೪೫) 

ಮದನಸಾಯಕ - ಮನ್ನಥನ ಬಾಣ, ಹೂಬಾಣ (ಇದೆ 
ಮದನಭವನಂ ಇಂತಿದೆ. ಮದನಾಮೃತಂ ಇದುವೆ 
ಮದನಸಾಯಕಂ ಪೋ ಮದನಮಹೋತ್ಸವಪದಂ 


ಆನೆಗೆ ಮದ ಬರಿಸಲು ಬಾರಿಸುವ ವಾದ್ಯ 


ಕಾಳಿಚ್ಚು 
೧ ಚ 


೮೫೮ 


ಎನಿಸಿದುದು ಕಟಾಕ್ಷೇಕ್ಷಣಂ ವಿಲೋಲೇಕ್ಷಣೆಯಾ: ಪಂಪಭಾ. 
೮. ೬೧) 


ಮದನಾಗ್ನಿ - ಕಾಮವೆಂಬ ಬೆಂಕಿ (ತ್ರಿದಶಸ್ತೀಜನದೊಳಂ 
ಅಮೃತದೊಳಂ ಅಣಂ ಮಲ್ಲದುರಿವ ಮದನಾಗ್ನಿಯ 


ಕೊರ್ಬು ಉದರಾಗ್ನಿಯ ಪೆರ್ಚು: ಆದಿಷು, ೯. ೫೬) 

ಮದನಾರಿ - ([ಮದನ--ಅರಿ] ಕಾಮನ ಶತ್ರು, ಶಿವ (ಶ್ವೇತನ 
ಬಿಲ್ಲೊಳಿರ್ದ ಮದನಾರಿಯ ರೂಪು ಎರ್ದೆಗೊಳ್ಳುದುಂ 
ನದೀಜಾತಂ ಉದಾತ್ತಭಕ್ತಿಯೊಳೆ: ಪಂಪಭಾ, ೧೦. ೧೧೮) 

ಮದನಾವತಾರ - ಒಂದು ವಿಧವಾದ ಛತ್ರಿ (ಮದನಾವತಾರಮಂ 
ಕನಕದಂಡಚಾಮರಂ ಉನ್ಮದೇಭಮಂ ಉತ್ತುಂಗದ 
ಭಕ್ತಗಾವೆಯಂ ಪಡೆದುದಾತ್ತ ಕವಿತಿಲಕನೆನಿಸಿದ೦ ಕವಿರನ್ನಂ: 
ಅಜಿತಪು, ೧೨. ೪೯) 

ಮದನಾವೇಶ - ಕಾಮಾವೇಶ (ಇದಉೌಳ್‌ ಖೇಚರ ಕಿನ್ನರ 
ಅಮರಯುಗಂ ನಾನಾವಿನೋದಂಗಳಿಂ 
ಮದನಾವೇಶಕರಂಗಳಂ ಸಲಿಸುತುಂ: ಆದಿಷು, ೯. ೧೧೬) 

ಮದನಾಸ್ತ್ರ - ಕಾಮಬಾಣ (ಮದನಾಸ್ತಂ ಖರಸಾಣೆಗಾಣಿಸಿದುದು 
ಎಯಂತಾಗೆ ನಿನ್ನೊಂದು ಕಂದಿದ ಮೆಯ್‌ .. .. ರಾಗದಿಂ 
ಎನ್ನೊಳ್‌ ಸುಕಮಿರ್ಪದು: ಪಂಪಭಾ, ೮. ೬) 

ಮದನೋದಯ -  ಕಾಮಪ್ರಚೋದನೆ (ಮಾದೇವಿಯರೆಣ್ಣರ್‌ 
ಮದನೋದಯಮಂ ಕುಡೆ ಮನಃಪ್ರವೀಚಾರದೊಳಂತಾ 
ದೇವಂ: ಆದಿಪು, ೬. ೧೪) 

ಮದನೋನತ್ತೆ - ಕಾಮದಿಂದ ಮದಿಸಿದವಳು (ಮನಮಂ ಪತ್ತಿಸಿ 
ಜೊತ್ತಿಸೆ  ಮದನೋನತ್ತೆಯರ್‌ ಅವಯವದೆ ಬಂದರ್‌ 
ಅರಸಿಯರ್‌ ಅರೆಬರ್‌: ಪಂಪಭಾ, ೫. ೫೯) 

ಮದಪಟ್ಟ - ಆನೆಯ ಕಪೋಲದ ಮೇಲೆ ಮದರಸ 
ಇಳಿಯುವುದರಿಂದಾದ ಗೆರೆ (ಸಮದಂ ಯಾನಮೆ 
ಮಂದಮಂದಗಮನಂ ಕಸ್ತೂರಿಕಾಪಂಕಪಟ್ಟಮೆ ಧಾರಾಮದ 
ಪಟ್ಟಮಾಯ್ತು ಎನಿಪಿನಂ: ಆದಿಷು ನರಸಿಂ, ೧೧. ೨೧) 


ದಪಟ್ಟಿಕೆ - ಮದಪಟ್ಟ (ಮಕರಾಂಕ ದ್ವಿಪ ಮದಪಟ್ಟಿಕೆಯೆನಿಸಿ 
ಕಪೋಲಮೂಲಮಂ ಮುಟ್ಟದುವು ಮಧುಪಂಗಳ್‌: 
ಪಂಪರಾ, ೩. ೯೪) 

ಮದೋದಕದಿಂದ 


ಮದಪಯಃಕಂಡೂಳಗಂಡಸ್ಥಳ - 
ನವೆಯಾಗುವ ಕಪೋಲ (ಚಿರವಿಕ್ಷೋಭಿತ ಸಿಂಧುತೋಯ 
ಶಿಶಿರಂ ತತ್ತೀರನಾನಾಲತೋತ್ಕರ ಸಂಘಟ್ಟನಮಂಥರಂ 
ಮದಪಯಃಕಂಡೂಳಗಂಡಸ್ಥಳಂ: ಆದಿಷು, ೧೩. ೯) 

ಮದರ - [ಮದ] ಸಂತೋಷ (ಅರತಿ ಮದರ ಹಾಹಾ ಹಾ 
ಮರಗಾರಾತಿಫಾತೀಪುರುಷಯುಪಮ ಹಾ ಹಾ ಹಾ: 
ವರ್ಧಮಾಷು, ೫. ೧೨) 

ಮದರದನಿ - ಮದಿಸಿದ ಆನೆ (ಮದರದನಿ ಕ೦ಭಮಂ ಕಿಟ್ಟದಿರೆ 
ನೆಲಂ ಭೋರನೆಯ್ತರಲ್‌: ಕರ್ಣನೇಮಿ, ೫. ೧೦೧) 


ಮದಲೇಖೆ ದ ಮದಪಟ್ಟಕೆ (ಹರಜಟಾಜೂಟಕ್ಕೆ 
ಚಂದ್ರಲೇಖೆಯಿರ್ಪಂತೆ ದಿಕ್ಕರಿಕಟತಟಕ್ಕೆ 
ಮದಲೇಖೆಯಿರ್ಪಂತೆ ಸೊಗಯಿಸುತಿರ್ದುದು: 


ಪಂಪಭಾ, ೧. ೫೭ ವ) 

ಮದಲೋಲ -ಮತ್ತು ಬರಿಸುವಷ್ಟು ಚಂಚಲವಾದ (ವದನಂ 
ಇದಲ್ತು ಅಂಬುರುಹ೦ ಮದಲೋಲ 
ವಿಲೋಚನಂಗಳಲ್ಲಮಿವು ಅಳಿಗಳ್‌ ಮದಮಲ್ಲಿದು ವಿಕಸನಂ 
: ಕವಿರಾಮಾ, ೩. ೨೪) 


ಮದವಕ್ಕಳ್‌ - ಮದುಮಕ್ಕಳು, ವಧೂವರರು (ವಿಜಯನೆಂಬ 


ಮಂತ್ರಿ ಉರ್ಕೆವದಿಂದ ಅವರ ಪೇಟ್ಬ ಮದವಕ್ಕಳಂ 
ನಿರಾಕರಿಸಿ  ಮನೋಹರಿಯ ರೂಪಿಂಗಂ ಜವ್ವನಕ್ಕಂ 
ಕಳಾಗುಣಂಗಳನಜಿವುರ್ಕ್ಯಂ ಅವರ್‌ ಯೋಗ್ಯರ್‌ 


ಮದವಕ್ಕಳಲ್ಲರ್‌: ವಡ್ಡಾರಾ, ಪು ೪೦, ಸಾ ೨೫) 

ಮದವಟ್ಟೆ - ಮದಪಟ್ಟಕೆ, ಕೆನ್ನೆಯ ಮೇಲೆ ಬರೆದ ರೇಖೆಗಳು 
(ಕಮೋಲದೊರ್ಳ ನವಧೂಮಲೇಖೆ ಚೆಲ್ಲಿದಿರ್ಗೊಳ 
ಗಾಡಿವೆತ್ತು ಅಡರ್ದು ಕತ್ತುರಿಯೊಳ್‌ ಮದವಟ್ಟೆಯಂ 
ವಿಳಾಸದೆ ತೆಗೆದಂತೆ: ಪಂಪಭಾ, ೩. ೭೬) 

ಮದವತ್‌ - ಮದಿಸಿದ, ಮದದಿಂದ ತುಂಬಿದ 
(ಕದನಪ್ರಾರಂಭಶೌಂಡಂ ರಿಪುನೃಪಬಲದಾವಾನಲಂ 
ವೈರಿಭೂಭ್ಯತ್‌ ಮದವತ್‌ ಮಾತಂಗಕುಂಭಸ್ಥಳ 
ದಳನಖರೋಗ್ರಾಸಿ ಪಂಚಾಸ್ಯಧೈರ್ಯಂ: ಪಂಪಭಾ, ೬. ೭೭) 

ಮದವದ್ದಂತಿ - [ಮದವತ್‌-ದಂತಿ] ಸೊಕ್ಕೇರಿದ ಆನೆ 
(ಮದವದ್ದಂತಿಗಳಂ ಕಉುತ್ತು ಅಸಗವೊಯ್ವೊಯ್ದು 
ಆಜಿಯೊಳ್‌ ಭೀಮ೦ ಆರ್ದು ಒದೆದು ಈಡಾಡಿದೊಡೆ ಅತ್ತ 
ಅಜಾಂಡತಟಮಂ ತಾಪನ್ನೆಗಂ: ಪಂಪಭಾ, ೧೧. ೬೭) 
["ವೊಯ್ವೊಯ್ದಾಜಿಯೊಳ್‌' ಎಂಬ ಪಾಠದ ಬದಲು 
ಪರಿಷತ್ತಿನ ಆವೃತ್ತಿಯಲ್ಲಿ "ವೊಯ್ಲೋೊಯ್ದಾಜಿಯೊಳ್‌' ಎಂಬ 
ಪಾಠವಿದೆ] 


ಮದವನ್ಮಾತಂಗ -  [ಮದವತ್‌4ಮಾತಂಗ] ಸೊಕ್ಕಿದ ಆನೆ 
(ಉಗವೈರಿ  ಮದವನ್ಮಾತಂಗಕುಂಭ ಆರ್ದ್ರ ಮೌಕಿಕ 
ಲಗ್ನೋಜ್ಞ್ಯಲಬಾಣನಂ ಪ್ರವಿಲಸತ್‌ ಗೀರ್ವಾಣ ದಾತವ್ಯ 
ಸಾಯಕ ಸಂಪೂರ್ಣಕಳಾಪ್ರವೀಣನ೦ ಇಳಾಭಾರಕ್ಷಮ 
ಅಕ್ಷೂಣನಂ: ಪಂಪಭಾ, ೧. ೧೩೪) 

ಮದವಳಿಗೆ - ಮದುವಣಗಿತ್ತಿ (ಬಲದೇವ ವಾಸುದೇವ 
ಸಮುದವಿಜಯಾದಿಗಳ್‌ ಮುಂದಿಟ್ಟು ಒಡಗೊಂಡು 


ಮದವಳಿಗೆಯ ಮನೆಯೊಳ್‌ ಮದುವೆ ನೆಣಪುವೆನೆಂದು: 
ಹರಿವಂಶ, ೧೩. ೨೨ ವ) 

ಮದವಾರಣ - ಮದಿಸಿದ ಆನೆ (ಎನಿತು ಮದವಾರಣಂ 
ಕ್ರೋಧಿನಿ ಪೊಕ್ಕುಂ ಸಿಂಪೋಹತಮಂ ಗೆಲ್ಲುಮೆ 
ಮಾತಿನೊಳೇನೊ ಕೆಯ್ದುಗೆಯ್‌ ಬಜುವನ೦ ಆಜಿಶ್ರಾಂತನಂ 
ಯಶೋಧನಂ ಇಣಿಯಂ: ಶಾಂತಿಪು, ೪. ೫೧) 

ಮದಶಕ್ತಿ - ಉನ್ನತ್ತಗೊಳಿಸುವ ಶಕ್ತಿ (ಮನಸಿಜನ ಅ೦ಗನಾಜನ 
ವಶೀಕರಣ ಔಷಧಂ ಅ೦ಗಜನ್ಮನ೦ಬಿನ ಮದಶಕ್ತಿ 
ಮೋಹನಯಂತ್ರಂ ಇದಪುುದು: ಆದಿಪು, ೪. ೪೧) 

ಮದಶಿಖ - ಮದಿಸಿದ ನವಿಲು (ಗಿಳಿಯ ಮದಶಿಖಿಯ 
ಕೊಂಚೆಯ ಕೊಳರ್ವಕ್ಕಿಯ ಕುಕಿಲ್ವ ಕಳಹಂಸೆಯ 


ಕಳಕಳ೦ ಅಂಗಜನ ಕಳಕಳಮೆನಿಕುಂ: ಲೀಲಾವತಿ, ೬. 
೧೨೮) 

ಮದಸ್ತಂಬೇರಮಬ್ಬಂಹಿತ -  ಮದ್ದಾನೆಯ ಫೀಂಕಾರ 
(ಬಹುಸ್ನಿಗ್ಗಂಗಳಪ್ಪ ಮದಸ್ತಂಬೇರಮಬ್ಳಂಹಿತಂಗಳಿಂದಂ 


ಯುಗಪದಾಸ್ಟಾಲಿತಾನೇಕದುಂದುಭಿದ್ದನಿ ಮಧುರಗೀತಂಗಳಪ್ಪ 
ಹಯಹೇಷಿತ೦ಗಳಿ೦ದಂ: ಆದಿಹು, ೧೪. ೮೬ ವ) 

ಮದಹಸ್ತಿ - ಮದ್ದಾನೆ (ದೆಸೆಗಳ್ಗೆ ಬೆರ್ಚಿ ಮೂಂಕಿಜಿವ 
ವನಮಹಿಷಿಗಳಿ೦ ಮದಹಸ್ತಿಯಂತೆ ಮರವಾಯ್ವ ಪುಲಿಗಳಂ 
ಅತಿಭಯಂಕರಾಕಾರಮಪ್ಪ ದ್ವೈತವನಕ್ಕೆ ಬಂದು: ಪಂಪಭಾ, 
ಕುರ ತು 


೮೫೯ 


ಮದಾನೇಕಪ - ಮದರದನಿ (ನಾಲಕೋಕಮದಾನೇಕಪಂ ನಟ್ಟು 
ನಿಂದು ಬೀಸಿದೊಡೆ ಬಿಸುಡುವುದುಂ: ಆದಿಪು, ೩. ೪೦ ವ) 


ಮದಾಲಸ - ಮತ್ತಿನಿಂದ [ಗರ್ವದಿಂದ] ಜಡಗೊಂಡ 
(ಮೀಂಗಳನೊರ್ಮೆ ಕೈರವಮನೊರ್ಮೆ ಚಕೋರಮನೊರ್ಮೆ 
ಜ್ಯ ಬಾಲೆಯ ಮದಾಲಸಮುಗ್ಧ 


ವಿಶಾಲಸಸ್ಮಿತಾಪಾ೦ಗಮುಗುಟ್ಟುವು: ಮಲ್ಲಿನಾಪು, ೭. ೫೦) 

ಮದಾವಿಳ - ಮದದಿಂದ ಕೆಟ್ಟ (ವಿಳಸದ್ಭರ್ಮಮನೆ ಬಿಸುಟು 
ಭೋಗಿಪ ಮದಾವಿಳನ೦ ಭೋಗಿಪ ವಸ್ತುಗಳೊಳಗಣ 
ಪುಖವೆಂಗೆ: ಸಮಯಪ, ೬. ೩೫) 

ಮದಾಳಿ - ಸೊಕ್ಕಿದ ದುಂಬಿ (ಮುಗುಳ್ಳದನಾದ ಸಂಪಗೆ ಮಡಲ್ತ 
ಅದಿರ್ಮುತ್ತೆ ಮರಲ್ಪರಲ್ಪ ಮಲ್ಲಿಗೆ ಕಾಕಳಿಯೊಳ್‌ ಆಣತಿಗೆಯ್ವ 
ಮದಾಳಿ: ಪಂಪಭಾ, ೫. ೩೫) 

ಮದಿರಾ - ಮದ್ಯ (ಅಂಗನಾವದನ ಮದಿರಾಮೋದ 
ಸ್ವೇದಾಂಬುವಂ ತವೆ ಪೀರ್ದು ಕೌಮುದಿಯೊಳ್‌ ಅಲರ್ದಿರ್ದ 
ಉದ್ಯತ್‌ ನೀಲೋತ್ಪಲಂಗಳ್‌: ಅಜಿತಪು, ೬. ೬೩) 

ಮದಿರಾಕ್ಷಿ - ಮಾದಕವಾದ ಕಣ್ಣುಳ್ಳವಳು ಣಿಧಿಯಂ 
ಕಂಡ೦ತೊಳಗಿಡೆ ಮದಿರಾಕ್ಷಿಯನಿಂದ್ರನಿಡಿದ ನನೆಗಣೆಯಿಂ 
ತೀವಿ ದೊಣೆಗೆಣೆಗೆರ್ದೆ ಕಕೋಟ್ಲುದಿಗೊಳೆ: ಶಾಂತಿಪು, ೬. 
೭೫) 

ಮದಿರಾಮದ - ಮದ್ಯದ ಅಮಲು (ಅಂತು ತಂತುವಾಯಿಕೆ 
ಪೊಳಿಮಟು ಕಿಜೆದಂತರಂ ಪೋಗುತ್ತುಂ ಕಟ್ಟಿದಿರೊಳ್‌ 
ತಾರ್ಮುಟ್ಟಾಗೆ ಮದಿರಾಮದ ಉನ್ನತ್ತನಾಗಿ ತನ್ನಿಚ್ಚೆಯಿಂ 
ಮೆಚ್ಚಿದಂತೆ ಗಟಪುತ್ತುಂ ಬರ್ಪ ಮನೆಯಾಣ್ಮನ ಸರಮಂ .. 
.. ಕೇಳ್ದು: ಪಂಚತಂತ್ರ, ೧೨೯ ವ) 

ಮದಿರಾಮದೋನ್ಮತ್ತ ದ ಹೆಂಡ ಕುಡಿದ ಅಮಲುಳ್ಳವನು 
(ದ್ರುಪದಂ ರಾಜ್ಯಮದಿರಾಮದೋನ್ಮ್ನತ್ತಂ ಗರ್ವಗ್ರಹ 
ವ್ಯಗ್ರಚಿತ್ತನುಮಾಗಿ ಮೇಗಿಲ್ಲದೆ: ಪಂಪಭಾ, ೨. ೪೬ ವ) 

ಮದಿರೋನತ್ತ - ಮದ್ಯದಿಂದ ಅಮಲೇರಿದ (ತಮ್ಮುಮಂ 
ಇಂತಿದಿರುವುಂ ಏನೆಂದಜೆಯರ್‌ ಮದಿರೋನತ್ತರವೊಲ್‌ 
ಅವನಿಪಾಲರ್‌ ಪಲರುಂ: ಚಂದ್ರಪ್ರಪು, ೧೦. ೧೧೭) 

ಮದಿಲ್‌ - ಗೋಡೆ (ಮದಿಲಡರ್ವ ಭೇಕದಂತೆವೊಲ್‌ 
ಉದಯತಟಾಗ್ರದಿ೦ ಉರುಳ್ಳಂ ಇನಂ ಅಂಬುಧಿಯೊಳ್‌: 
ಲೀಲಾವತಿ, ೬. ೩) 

ಮದೀಯ - ನನ್ನ ನನಗೆ ಸಂಬಂಧಪಟ್ಟ (ಮದೀಯ 
ಮನೋಗತ ಕಾಮಸಾಗರದ ಒದವಿಂಗೆ ನಲ್ಲಳ ವಿಲೋಚನ 
ಚಂದಿಕೆಯೊಂದೆ ಸಾಲದೇ: ಪಂಪಭಾ, ೫. ೧೧) 

ಮದುವಣಿಗತನ - ಮದುಮಗನ ಭಾವ (ಮೆಜ್‌ದಿರ್ದಂ 
ದೇವೋತ್ತುಂಗ೦ ಪುಳಕಿತನಾಗುತ್ತುಂ ಮದುವಣಿಗತನಮಂ 
ಉಯಪಷೆ ನಟಿಯಿಸುತುಂ: ಗಿರಿಜಾಕ, ೧೦. ೪೬) 

ಮದುವಳಿಗೆ - ಮದುವೆ ಹೆಣ್ಣು (ನಾಂದೀಮುಖದೊಸಗೆಗೆ 
ಕೆಯ್ಗೆಯ್ವುದೆಂದು ಮದುವಳಿಗೆಯಲ್ಲಿಗೆ ಅಟ್ಟಿದೊಡೆ: 
ಹರಿವಂಶ, ೯. ೬ ವ) 

ಮದುವೆಗಟಿಪು - ಮದುವೆಗೆ ಬಂದವರನ್ನು ಬೀಳ್ಕೊಡು 
(ಬಿನ್ನನಿರ್ದದು ಸುರಶೈಳಮದೊಂದು ಮದುವೆಗಚೆಪಿದ 
ಮನೆವೊಲ್‌: ಆದಿಪು, ೭. ೧೦೮) 

ಮದುವೆನಿಲ್‌ - ಮದುವೆಯಾಗು (ಆನಕದ್ದನಿ ದೆಸೆಯೊಳ್‌ 
ಪಸರಿಸೆ ತಂದರ್‌ ಪಿರಿದೊಂದೊಸಗೆಳಿರದರಸ 
ಮದುವೆನಿಲ್ಲೆಂದರೆಬರ್‌: ಆದಿಷು, ೯. ೧೨೭) 


ಮದುವೆನಿಚೆಸು - ಮದುವೆ ಮಾಡಿಕೊಡು (ಈ ಮಹೀತಳ 
ರಾಜ್ಯದೊಳ್‌ ನಿಜೆಸುವುದುಂ ಮದುವೆನಿಣೆಸುವುದುಂ 
ಎನಗಶಕ್ಕಾನುಷ್ಠಾನಂ: ಆದಿಷು, ೮. ೮ ವ) 

ಮದುವೆನೆರೆ ದ ಮದುವೆಯ ಮೂಲಕ ಸೇರು 
(ಷೋಡಶಸಹಸಸುರಕನ್ಯೆಯರಂ ದನುಜಪುರಸ್ಥೆಯರಂ 
ಮದುವೆನೆರೆದಪೆಂ: ಜಗನ್ನಾವಿ, ೧೧. ೮೯) 

ಮದೆವಳ್‌ - ಮದುವೆಯ ಹೆಣ್ಣು (ಅನ್ನೆಗಂ ಆ ಮದೆವಳ್‌ 
ರಕ್ಕಸನಲ್ಲಿಗೆ ಬಂದು ಏನೆನ್ನಂ ನೀಂ ಮೆಚ್ಚಿದಂತಂ 
ಮಾಡೆಂದು ತನ್ನಂ ತೋಣಿದೊಡೆ: ವಡ್ಡಾರಾ, ಪು ೧೬, ಸಾ 
೨೩) 

ಮದೆವಳಂ - ಮದೆವಳ್‌ (ಮದೆವಳಂ ಪೋಗಲ್ವೇಟ್ಟು ಪೂಜಿಸಿ 
ಕಟೆಪಿದೊಡೆ ಆಕೆಯು೦ ತನ್ನ ಮನೆಗೆ ಪೋದಳ್‌ ಇಂತು 
ಅವರ್‌ ಒಳ್ಳಿದರಾದರ್‌: ವಡ್ಡಾರಾ, ಪು ೧೭, ಸಾ ೬) 

ಮದೇಭ - ಮದಕರಿ (ಮದನಮದೇಭಂ ಕಡಿಕೆಯ್ಯದನ್ನೆಗಂ 
ಸಲ್ಲುಮಾರ ಬೀರ೦ಗಳುಂ: ಅಜಿತಪು, ೨. ೮೭) 

ಮದೇಭಗಾಮಿನಿ — ಮದ್ದಾನೆಯಂತೆ ನಿಧಾನವಾಗಿ 
ನಡೆಯುವವಳು (ಮಾದೇವಿ ಮದೇಭಗಾಮಿನಿ 
ಜಗತ್ತಿತಯಾಂಬಿಕೆ ನಾಮದಿದಮೈರಾವಧು: ಶಾಂತಿಪು, ೯. 
೧೫೫) 

ಮದೋತ್ಯ - ಅಮಲೇರಿದ, ಸೊಕ್ಕಿದ (ಮೆಲ್ಲನಲ್ಲಿ ಸುಟೆಗುಂ 
ಮಂದಾನಿಳಂ ನೀರ್‌ ಸುಧಾಸಮಂ ಉದ್ಯಾನವನಂ 
ಮದೋತ್ಕಪರಪುಷ್ಟಕೋಳಾಹಳಂ: ಆದಿಷು, ೫. ೨೯) 

ಮದೋತ್ಕಟ - - ಅಹಂಕಾರದಿಂದ ತೀವ್ರವಾದ (ಮೌವುದೆಮ್ಮ 
ಮದೋತ್ಕಟಜೇಷ್ಟಿತ೦ಗಳಂ: ಆದಿಷು, ೧೧. ೧೩೧) 

ಮದೋದಯ - ಅತಿಶಯವಾದ 
(ಆತನರಸಿನಿವಿರಿದಾದೊಡ೦ ಏನೆನಗೆ 
ಮದೋದಯದೊಳ್‌ ದೇವ ಬಾಹುಬಲಿ 
ಆದಿಷು, ೧೪. ೧೮) 

ಮದ್ಧದಾಹತಿ - [ಮತ್‌*ಗದಾ*ಆಹತಿ] ನನ್ನ ಗದೆಯ ಏಟು 
(ಮಹಾಪ್ರಳಗಯೋಲ್ಕೋಪಮ ಮದ್ಗದಾಹತಿಯಿಂ 
ಅತ್ಯುಗ್ರಾಜಿಯೊಳ್‌ ಮುನ್ನಮೀ ಖಳ ದುಶ್ಶಾಸನನ೦ ಪೊರಳ್ಳಿ 
ಬಸಿಅ೦ ಪೋಟ್ಟೆಕ್ಕಿ: ಪಂಪಭಾ, ೭. ೧೨) 

ಮದ್ದಳೆ. - ಮೃದಂಗ (ಕಾವ್ಯರಚನೆ 
ಪರುಷತರಮಕ್ಕುಂ ಒತ್ತುಂಗರಡೆಯ 
ಜರ್ದುರದ್ದನಿಗಳವೊಲ್‌: ಕವಿರಾಮಾ, ೧. ೫೩) 

ಮದ್ದುಗುಣಿಕೆ - ದತ್ತೂರದ ಗಿಡ (ಉರಗನ ವಿಷಮೇಟೆದರುಂ 
ಸಿರಿಯುಳ್ಳರು೦ ಮದ್ದುಗುಣಿಕೆಯಂ ತಿಂದವರುಂ ಪಿರಿದುಂ 


ಸೊಕ್ಕು 

ಎಂಬ 

ಬಲಿರ್ದಂ: 
೦ 


ಈನಂ 
ಮದ್ದಳೆಯ 


ಪಿತ್ತಾಧಿಕರುಂ ಧರೆಯೊಳ್‌ ಮೆಯ್ಯಜೆಯರೆಂಬ ನುಡಿ 
ತಪ್ಪುಗುಮೇ: ಧರ್ಮಾಮೃ, ೪. ೧೧೮) 
ಮದ್ದ - ಅಮಲೇರಿಸುವ, ಹೆಂಡ (ಮದ್ದ ಮಧು 


ಸ ಸ 
ಮಾಂಸವೆಂಬಿವನಾದ್ಧಂತಂ ತೊಜ್‌ವುದು: ಸುಕುಮಾಚ, ೫. 


೪೧) 

ಮದ್ಯಪ - ಹೆಂಡಕುಡುಕ (ಪ್ರಾಯಶ್ಚಿತ್ತಂ ಸ್ಪರ್ಣಸ್ತೇಯಿಗೆ ಗಡ 
ಮದ್ಯಪಂಗೆ ಆಯುಧದಿಂದಕಟ ಲಿಂಗವಿಚ್ಚಿತ್ತಿ ಗಡ: 
ಸಮಯಪ, ೧೧. ೭೩) 

ಮದ್ಯಪಾಃ ಕಿಂ ನ ಕುರ್ವಂತಿ - ಹೆಂಡಕುಡುಕ ಏನು ತಾನೇ 
ಮಾಡುವುದಿಲ್ಲ? (ಮದ್ಯಪಾಃ ಕಿಂ ನ ಕುರ್ವಂತಿ ಎನುತ್ತುಂ 
ಪಂಡಿತರ್ಕಳ್‌ ನುಡಿವರ್‌: ಸಮಯಪ, ೧೪. ೫೮) 


೮೬೦ 


ಮದ್ಯಾಂಗ — [ಜೈನ] ಹತ್ತು ಕಲ್ಲಕುಜಗಳಲ್ಲಿ ಒಂದು, 
ನೀಡುವಂಥದು (ಮಧುಗಳನೆಡೆಯುಡುಗದೆ 
ಉಚಿತ ಮದ್ಯಾಂಗಕುಜಂ: ಆದಿಷು, ೫. ೩೨) 

ಮದ್ರಪತಿ - ಮದ್ರದೇಶದ ರಾಜ, ಶಲ್ಯ (ಪೆಜತನಣಂ ಬಗೆಯದೆ 
ಮದ್ರಪತಿಯನೆಂದಂ: ಪಂಪಭಾ, ೧೨. ೧೯೯) 

ಮದ್ರೂಪ - [ಮತ್‌--ರೂಪ] ನನ್ನ ಆಕಾರ (ಅಂಬಾಲೆ 
ಮದ್ರೂಪಮಂ ಕಂಡು ಮೊಗಮಂ ಪಾಂಡುರಂ 
ಮಾಡಿದಳಪ್ಪುದಜೆಂದೆ: ಪಂಪಭಾ, ೧. ೮೫ ವ) 

ಮದ್ದತ್ತಕಂ ದ [ಮತ್‌--ವೃತ್ತಕಂ) ನನ್ನ ವಿಷಯ, ನನ್ನ 
ಸಮಾಚಾರ (ಇದು ನಾಕಲೋಕವಿಭವಂ ಮದ್ವತ್ವಕಂ ತಪ್ಪದೀ 
ಈ ಮೃಗಶಾಬೇಕ್ಷಣೆ ಮನ್ಮನೋರಮೆ: ಆದಿಷು, ೩. ೮೮) 

ಮಧು - ವಸಂತ (ಮಧುಮನೋಭವರಿರ್ಬರುಮಟ್ಟೆವಟ್ಟು ಮಲ್ಲಿಗೆಗೆ 
ಬಸಂತದೊಳ್‌ ಬಯಸಿ ಮಾಡಿದರಲ್ಲರೆ ಪಟ್ಟಬಂಧಮಂ: 
ಆದಿಹು, ೧೧. ೧೦೭); ಮದ್ಯ (ಕುಡಿದೊಡೆ ಸೊರ್ಕಿಸದವು 
ನಾಣ್ಣಿಡಿಸದವು ಮನಕ್ಕಲಂಪನೀವುವು ರತಮಂ 
ನಡೆಯಿಪುವೆನಿಸುವ ಮಧುಗಳನೆಡೆಯುಡುಗದೆ ಕುಡುಗುಂ: 
ಆದಿಪು, ೫. ೩೨); ಮಕರಂದ (ಎತ್ತಿದ ಪರಾಗರಾಗ 
ಮುದಿತ ಆಶಾ ಭಾಸ೦ ಉದ್ಯತ್‌ ಮಧು ಉನ್ಮದಭೃಂಗದ್ದನಿ 


ಮದ್ಯ 
ಕುಡುಗುಂ 


ಮಂಗಳದ್ದನಿಯೆನಲ್‌: ಪಂಪಭಾ, ೫. ೬); ಜೇನುತುಪ್ಪ 
(ಅಲರಿರ್ಪ ಪುಷ್ಪಮಧುವಿ೦ ಮಧುವಿಂ  ವನಮೊಪ್ಪಿ 
ತೋಳುಗುಂ: ತ್ರಿಷಷ್ಟಿಪು, ೬೧. ೨೯) 

ಮಧುಕ - ಹಿಪ್ಪೆ ಮರ (ಮತ್ತಿ ಮಧುಕಂ ಮುಂಗಾರೆ 
ಪಚ್ಚಾರಿದಿಂಡಲಂ ಆಲಂ ಬಕುಳಂ ಬೇವತ್ತಕಂ 


ಕಿಂಶುಕಂ: ರಾಜಶೇವಿ, ೫. ೫೬) 
ಮಧುಕರ - ದುಂಬಿ (ಪಿಕಕುಲದ ಸೊರ್ಕು ಮಧುಕರನಿಕರದ 
ಮದವ ಅರಗಿ:ಳಿಗಳ ಗರ್ವಂ: ಗಿರಿಜಾಕ, ೨. ೪೫) 


ಮಧುಕರಿ - ಹೆಣ್ಣು ದುಂಬಿ (ಮಧುಕರಿ ನವಾಮದೊಳ್‌ 
ಮಾಯ್ಲುಮೆಲವದೊಳ್‌ ಪಾಯ್ದುವುದೇ: ಶಾಂತಿಪು, ೫. 
೧೫೬) 


ಮಧುಕೈಟಭಹಾರಿ - ಮಧು ಮತ್ತು ಕೈಟಭ ಎಂಬ ರಾಕ್ಷಸರನ್ನು 
ಕೊಂದವನು, ಕೃಷ್ಣ (ಎಂದು ಅಂದು ಗುಣಾರ್ಣವಂಗೆ 
ಮಧುಕೈಟಭಹಾರಿ ತೊಟಲ್ಲು ತೋಚೆದಂ: ಪಂಪಭಾ, ೫. 
೬೮) 

ಮಧುಕೈಟಭಾರಾತಿ -  ಮಧುಕೈಟಭಹಾರಿ (ಅಂತು ಯುಧಿಷ್ಠಿರಂ 
ನಿಷ್ಠಿತಾಹವವ್ಯಾಪಾರನಾಗಿ ಮಧುಕ್ಕೆಟಭಾರಾತಿಯಂ ಬೀಡಿಂಗೆ 
ಪೋಗಲ್ವೇಟ್ಟು: ಪಂಪಭಾ, ೧೨. ೩೨ ವ) 

ಮಧುಕೋಶ - ಜೇನುಗೂಡು, ಮದ್ಯಪಾನ ಪಾತ್ರೆ 
(ಪಾನಪದೇಶದಂತೆ ಪರಿಗತ ಮಧುಕೋಶಶತಮುಂ 
ವಿಕೀರ್ಣ ವಿವಿಧಕುಸುಮಮುಂ: ಕಾದಂಬ, ೧. ೮೫ ವ) 

ಮಧುದ್ರವ - ಮದ್ಯ (ವಿಧುಮುಖಿ ಮೆಲ್ಲಮೆಲ್ಲನೆ ಮಧುದ್ರವಮಂ 
ಸವಿದೀ೦ಟುವಲ್ಲಿ: ಜಗನ್ನಾವಿ, ೧೬. ೧೧೬) 

ಮಧುಪ — ದುಂಬಿ (ಈ ಮಧುಪಂ 
ದಳಿತಾಂಭೋಜಾಮೋದಾಸಕ್ತನಕ್ಕಟಾ: ಆದಿಪು, ೪. ೭೨); 
ಹೆಂಡಕುಡುಕ (ಮಧುಪ೦ ಕದನಕೆ ಯೋಗ್ಯನೇ: ಪಂಪರಾ, 
೧. ೨೩) 

ಮಧುಪರ್ಕ - ಮೊಸರು, ತುಪ್ಪ ನೀರು, ಜೇನುತುಪ್ಪ ಮತ್ತು 
ಸಕ್ಕರೆಗಳ ಮಿಶ್ರಣ (ಅರ್ಫ್ಯಮೆತ್ತಿ ಮಧುಪರ್ಕ ವೇತ್ರಾಸನ 


ತಾಂಬೂಲ ದಾನಾದಿಗಳಿಂ ಸಂತಸಂಬಡಿಸಿ: ಪಂಪಭಾ, ೨. 
೫೨ ವ) 
ಮಧುಪಿಂಗಳ ದ ಜೇನಿನಂತಹ ಹೊಂಗೆಂಪು ಬಣ್ಣ 


(ಶಾರದನೀರದಾಕೃತಿಯ ಮೆಯ್‌ ಮಧುಪಿಂಗಳಮಪ್ಪ ದಟ್ಟಿ 
ಚಂದ್ರಪ್ರಪು, ೧೨. ೬೮) 

ಮಧುಪ್ರಸಂಗ - ವಸಂತ ಸಮಯ (ಆ ಪ್ರಸ್ತಾವದೊಳ್‌ ಆ 
ಮಧುಪ್ರಸಂಗ ರಾಗರಸತರಂಗಿತೆಯಾದ ವನಲಕ್ಷ್ಮೀ 
ವಿಲಾಸಮಂ ವನಪಾಲಕ ಅವನಿಪಾಲಂಗೆ ಅಜೆಪಲೆಂದು: 
ಮಲ್ಲಿನಾಪು, ೫. ೪೦ ವ) 

ಮಧುಮಂತ್ರ - ಹೆಂಡ ಕುಡುಕರ ಮಂತ್ರ (ಸಿಪ್ಪುಗಳೊಳ್‌ ತೀವಿ 
ಮಧುಮಂತ್ರಂಗಳ೦ ಮಂತ್ರಿಸಿ ನೆಲದೊಳೆಜ್‌ದು ತಲೆಯೊಳ್‌ 
ತಳಿದು ಕಳ್ಳೊಳ್‌ ಬೊಟ್ಟನಿಟ್ಟುಕೊಂಡು ಕೆಲದರ್ಗೆಲ್ಲಂ 
ಬೊಟ್ಟನಿಟ್ಟು: ಪಂಪಭಾ, ೪. ೯೭ ವ) 

ಮಧುಮಥನ - ಮಧು ಎಂಬ ರಾಕ್ಷಸನನ್ನು ಕೊಂದವನು. ಕೃಷ್ಣ 
(ಅತ್ತ ಮನುಜಮನೋಜನು೦ ಮದನಪರಿತಾಪಕ್ಕಾಣದೆ 
ಉಮ್ಮಳಿಸಿ ಮಧುಮಥನನ ಕಣ್ಣಂ ಬಂಚಿಸಿ . . ವನಮಂ 
ಎಯ್ದೆವಂದು: ಪಂಪಭಾ, ೫. ೧೦ ವ) 

ಮಧುಲಿಟ್‌ - ದುಂಬಿ (ಮಧುಪಾನಮತ್ತ ಮಧುಲಿಟ್‌ 
ರೋಂಕಾರದಿಂ ಪಾಡುವಂತಿರೆ: ನೇಮಿನಾಹು, ೫. ೧೦೧) 

ಮಧುವನಿತಾವದನಕಮಳಹಿಮಕರ - ಮಧು [ರಾಕ್ಷಸ] ಎಂಬ 
ಹೆಣ್ಣಿನ ಮುಖಕಮಲಕ್ಕೆ ಚಂದ್ರನಂತಿರುವವನು, ಮಧುವಿನ 
ಶತ್ರು. ಶ್ರೀಕೃಷ್ಣ (ಏಗೆಯ್ದಂ ಪೇಟೆ೦ ಎಂದು ನಾರಾಯಣನಂ 
ಬೆಸಗೊಳೆ ಮಧುವನಿತಾವದನಕಮಳಹಿಮಕರ೦ ಇಂತೆಂದಂ: 
ಪಂಪಭಾ, ೧೩. ೭೪ ವ) 

ಮಧುವಿಕಾರಿ - ಮಧುವನ್ನು ಹೀರಿ ಸೊಕ್ಕೇರಿದ (ಮಧುವಿಕಾರಿ 
ಕೋಗಿಲೆ ಕುಸುಗಣ್ಣುವೆ ನೀಂ: ಮಲ್ಲಿನಾಷು, ೩. ೩೨) 


ಮಧುವಿಕೃತಿ -. ವಸಂತವಿಕಾರ (ಕಳಕಂಠಕ್ಕೆ ಅತನುಗೆ 
ಚಾಪಳತಾರೋಹಣವಿಕಾರವು ಅಳಿಗೆ ಆಮಕುಜಾವಳಿಗೆ 
ಮಧುವಿಕೃತಿ ಮಾನವಕುಳಕ್ಕೆ ಕನಸಿನೊಳಮಿಂತಿಲ್ಲಾ 


ನಾಡೊಳ್‌: ಮಲ್ಲಿನಾಪು, ೨. ೨೦) 

ಮಧುವಿಹಂಗ - ದುಂಬಿ (ಮಧುಕುಟ್ಟಿಮತಳದ ಪೂವಲಿಯಂ 
ಬಿಟ್ಟು ಪಾಣುವ ಮಧುವಿಹಂಗಂಗಳ ಹುಂಕಾರದೊಳಂ 
ಮುಂದೆ ಬಂದೋದುವ ಮಂಗಳಪಾಠಕರ ಜಯಜಯಾದಿ 
ಮಧುರವಂಗಳೊಳಂ: ಕಾದಂಬ, ೧. ೫೮ ವ) 

ಮಧುವ್ರತ - ಮಧುವಿಹಂಗ, ದುಂಬಿ (ರತಿಗೆ ಮುಡಿಯಲ್ಕೆ 
ಮದನಂಗೆ ತುಜುಂಬಲ್ಕೆ ಇರ್ದುದೆಂದು ಮಧು ಸುಟೆದ 
ಮಧ್ಯವ್ರತಮುಮನಲೆದಪನೆಂಬೀ ಪ್ರತೀತಿಗೆ ಇರುವಂತಿಯಂತೆ 
ನೋಂತ ಅಲರೊಳವೇ: ಆದಿಪು,. ೧೧. ೧೧೧) 

ಮಧುಸಮಯ - ವಸಂತಕಾಲ (ಆಗಳ್‌ ಸುತಮುಖನಿರೀಕ್ಷಣ 
ಮಧುಸಮಯಸಮುಪಜನಿತ ಪುಳಕಕಳಿಕಾಕಳಿತ ಕಲ್ಪವೃಕ್ಷನಪ್ಪ 
ನಾಭಿಮಹೀಜನುಂ: ಆದಿಹು, ೭. ೧೧೦ ವ) [ಎಲ್‌. 
ಬಸವರಾಜು ಆವೃತ್ತಿ] 

ಮಧುಸೇಕ - ದೋಹದಕ್ತಿಯೆ (ಅಣುವ್ರತಮ೦ ಮುನಿವರನೊಳ್‌ 
ಕೈಕೊಂಡ ತೆಅದೆ. ಮಧುಸೇಕಮನಾದಣೆಸದೆ. ವಕುಳ೦ 
ಮುಕುಳಮನರಲಂ ಧರಿಸಿದುದು: ಚಂದ್ರಪ್ರಪು, ೨. ೯೨) 

ಮಧೂತ್ಪವ - ವಸಂತೋತ್ಸವ (ನವಕಳಿಕಾಂಕುರಪ್ರಕರಮಂ 
ನವಕೋಕಿಲಕುಟ್ಕಲಂಗಳಂ ಮಧೂತ್ಸವದೊಳಿವೆಮ್ಮ 
ತಂದೊಡಮೆ ಎಂದಿದಿರೊಳ್‌ ಪಿಡಿದು ಅಂಗಜಂಗೆ 


೮೬೧ 


ಲೆಕ್ಕವಣಿಗೆದೋಜುವಂತೆಸೆದು  ತೋಜೆದುವಂದಿನ 
ಮಾವುಗಳ್‌: ಅಜಿತಪು, ೬. ೨೪) 

ಮಧೂಳಿ - ಇರುವಂತಿಗೆ (ಮೌಳಿಯೊಳ್‌ ಉದ್ಭಮತ್‌ 
ಭಮರಭಾರವಿಭಗ್ನ  ಮಧೂಳಿ ಮಾಲತೀಮಾಳೆ ಮನಕ್ಕೆ 
ವಂದೆಸೆದುದು: ಶಾಂತಿಪು, ೩. ೩೬) 

ಮಧ್ಯ - ಸೊಂಟ (ತಾಟಕೆಂಗಳ್‌ ಕಪೋಲಸ್ಥಲಮನಲೆಯೆ 
ಮಧ್ಯಂ ಕರಂ ಬಳ್ಳೆ: ಉದ್ಭಟಕಾ, ೮. ೧೫), ವೇಗವೂ 
ಅಲ್ಲದ ನಿಧಾನವೂ ಅಲ್ಲದ ನಡುವಣ ಗತಿಯ ಲಯ 
(ಅತನುರಸೋಪೇತ ವಿಳಂಬಿತ ಮಧ್ಯ ದ್ರುತಲಯ೦ಗಳೊಳ್‌ 
ಲಕ್ಷಣಸಂಯುತ ತತ್ತ್ವ್ವಾನುಗತೌಘ ಪ್ರತೀತವಾದ್ಯಂಗಳೆಸೆದುವು: 
ಆದಿಪು, ೯. ೨೩); ಸಂಗೀತದಲ್ಲಿನ ಸ್ವರಸಪ್ತಕಗಳಲ್ಲಿ ಒಂದು 
(ಕೋಗಿಲೆ ಗಿಳಿ ತುಂಬಿ ಮಹೀಶನ ಕಿವಿಗಾಗಳ್‌ ಕ್ರಮದಿತ್ತುವು 
ತಾರಮಧ್ಯಮಂದಸ್ವರದಿಂ: ಚಂದ್ರಪ್ರಪು, ೭. ೮೨) 

ಮಧ್ಯಂದಿನ - ನಡುಹಗಲು (ಆಗಡೆ ಪೊಣ್ಣಿತ್ರಲ್ಲಿ ಮಧ್ಯಂದಿನ 
ಸಮಯ ಸಮುದ್ಧುತ ಶಂಖಪಣಾದಂ; ಕಾದಂಬ, ೧. ೫೮) 

ಮಧ್ಯಪ್ರದೇಶ — ಸೊಂಟ, ನಡು (ಕರಮಸಿದಾದ 
ಪರಾಕ್ರಮಧವಳನ ಮಧ್ಯಪ್ರದೇಶಂ ಬರ್ದೆಯರ 
ಮನಮನಳ್ಳಾಡಿಸುವಂತಾದುದು: ಪಂಪಭಾ, ೨. ೩೯ ವ) 

ಮಧ್ಯಮತನು - ಅತಿರೇಕಗಳಿಲ್ಲದ ಹದವಾದ ದೇಹಗಾತ್ರ 
(ಮೃದುಮಧ್ಯಮತನು ಹಿತಮಿತಮೃದುವಚನಂ ಲಲಿತಮಧುರ 
ಸುಂದರವೇಷಂ: ಆದಿಪು, ೧. ೨೯) 

ಮಧ್ಯಮನಿಷಾದಿ ದ ಮಧ್ಯದಲ್ಲಿರುವ ಮಾವತಿಗ 
(ವಿಜಯಲಕ್ಷ್ಮೀವಿಲಾಸಿನೀ ಭೂಲತಾವಿಭಮಾನುಕಾರಿ 
ಎನಿಪುದ೦ ಮಧ್ಯಮನಿಷಾದಿಯ ಕೈಯಿಂ ಕೊಂಡು: ಆದಿಷು, 
೧೪. ೯೮ ವ) 

ಮಧ್ಯಮಪಾತ್ರ - [ಜೈನ] ದಾನಸ್ವೀಕರಿಸುವವರಲ್ಲಿನ ಒಂದು ಬಗೆ, 
ಸಮ್ಯಗ್ಪರ್ಶನಶುದ್ಧನೂ ಅಣುವ್ರತಧಾರಿಯೂ ಆದವನು 
(ಶ್ರೀಸಮ್ಯಗ್ಬರ್ಶನವಿಶುದ್ಧನುಂ ಅಣುವ್ರತಧಾರಿಯುಮಪ್ಪ 
ಶ್ರಾವಕಂ ಮಧ್ಯಮಪಾತ್ರಂ: ಆದಿಹು, ೧೦. ೯ ವ) 

ಮಧ್ಯಲೋಕ -. ಊರ್ಧ್ವಲೋಕ ಮತ್ತು ಅಧೋಲೋಕಗಳ 
ನಡುವಣ ಭೂಲೋಕ (ನೆಲಸಿರ್ದಪ್ಪುದಸ್ಥಳಂಬಿಡಿದ 
ಅಧೋಲೋಕಂ ಸಮಂತೆಯ್ದೆ ಸುತ್ತಲುಮಿರ್ದಪ್ಪುದು 
ಮಧ್ಯಲೋಕಂ ಎಸೆದಿರ್ದಾ ಚೂಳಿಕಾಭಾಗದಾದಲೆಯೊಳ್‌ 
ನಿಂದಪ್ಪುದೂರ್ಧ್ವಲೋಕಂ: ಆದಿಷು, ೧. ೫೦) 

ಮಧ್ಯಸ್ಥ - ಮಧ್ಯಸ್ಥಿಕೆಗಾರ (ಬಾಹುಬಲಿಕುಮಾರನ ಭರತೇಶ್ವರನ 
ಪಕ್ಷದ ರಾಜಲೋಕಮನೆರಡುಂ ದೆಸೆಯೊಳಂ ಮಧ್ಯಸ್ಥರಾಗಿ 
ಮಿಡುಕದೆ ನೋಡುತ್ತಿರ್ಪಂತು ನಿಯಮಿಸಿದಾಗಳ್‌: ಆದಿಷು, 
೧೪. ೧೦೪ ವ) 

ಮಧ್ಯಸ್ಥತೆ - ಉದಾಸೀನತೆ, ಅಲಕ್ಷ್ಯ (ಪರಮಾರ್ಥಮಂ 
ಮಧ್ಯಸ್ಥತೆಯುಮಂ ಅಧರಿಸುದವಧಾರಿಸುವಾಗಳ್‌ ದೇವತೆಯ 


ಬಂದ 


ನುಡಿದ ನುಡಿ... .. ನಿಮಗಜೆಯಲಕ್ಕುಮೆ: ಶಾಂತಿಷು, ೪. 
೧೦೨ ವ) 

ಮಧ್ಯಸ್ಥವ್ತಿ - ತಟಸ್ಥತೆ ನಿಷ್ಪಕ್ಷಪಾತ ದೃಷ್ಟಿ 
(ಜೈನಾಗಮವಾದ್ಯಂತಂ ನೇರಾಣಿಯ ಹೊನ್ನಂತುಟು 


ಮಧ್ಯಸ್ಥವೃತ್ತಿಯಿಂ ನೋಟ್ಟಾಗಳ್‌: ಸಮಯಪ, ೩. ೨೪) 
ಮಧ್ಯಾಜಿರ -. ನಡುವಣ ಅಂಗಳ (ಭಸ್ವದ್ಧಿತ್ತಿಯಂ ಸುತ್ತಿರೆ 

ಸುರುಚಿರಚಿತ್ರಂ ಹರಿದ್ರತ್ನಮಧ್ಯಾಜಿರಮಂ ಲ 

ಬೆಡಂಗಾದುದುತ್ಸಾಹಗೇಹಂ: ಪಂಪರಾ, ೫. ೧೦೨) 


ಮನಂಗಲ್‌ - ಮತ್ತೊಬ್ಬರ ಮನಸ್ಸನ್ನು ಅರಿತುಕೊ [ನಿನ್ನ ಬಲ್ಲ 
ಮಾಟ್ಕ್‌ಯೊಳೆಲ್ಲಮೆಲ್ಲಂದದೊಳಂ ಒಡಂಬಡಿಸಿ 
ಮನಂಗಲ್ಲುದೆಂದು ನಿಯೋಜಿಸಿ: ಆದಿಷು, ೩. ೨೬ ವ) 

ಮನಂಗಲಿ - ಮಾನಸಿಕವಾಗಿ ಪರಾಕ್ರಮಿಯಾದವನು )ಸೆರಗಂ 
ಬಗೆದೋಡಿದರೊಂದು ಪೊಟ್ಟುಮೊಂದರ್ಕಮಿದಿರ್ಚಲಾಜದೆ 
ಮನಂಗಲಿಗಳ್‌ ಕದನತ್ರಿಣೇತ್ರನಂ: ಪಂಪಭಾ, ೮. ೧೦೮) 


ಮನಂಗಾಣ್‌ - ಸ್ಪಷ್ಟವಾಗಿ ಅರಿತುಕೊ (ಮಾತಾಡಿ 
ಮನಂಗಾಣ್ಟೆನೆಂದು ಮಂತ್ರಿವರಂ ಮಾತಾಡಿಸಿಯುಂ 
ಮಾತಾಡದೆ ನೋಡದೆ ಕಂದರ್ಪದೇವನಿಂತಿರುತಿರ್ಧಂ: 


ಕುಸುಮಾಕಾ, ೮. ೧೦೧) 

ಮನಂಗಾಪು - ಮನೋನಿಗ್ರಹ (ಕೀಚಕ೦ ಕಾಮದೇವಂ ಮಾಡಿದ 
ಯಾಚಕನಂತೆ ಕರಮೆ ನಾಣ್ಗೆಟ್ಟು ಮನಂಗಾಪು ಅಟಿದು 
ಅಳಿಪಿ ನೋಡಿ: ಪಂಪಭಾ, ೮. ೫೯ ವ) 

ಮನಂಗಿಡು - ಎದೆಗುಂದು (ಪಿಡಿದು ತಳಾಜರೋವದೆ ಕನಲ್ಲು 
ಮನಂಗಿಡೆ ಕಟ್ಟಿ ಶಂಕೆಯಿಂ. ಧರ್ಮಾಮೃ, ೧೨. ೧೫೩) 

ಮನಂಗೆಯ್‌ - ನಿರ್ಧಾರಮಾಡು (ಸುಗ್ರೀವಾದಿಗಳು೦ ಮಗುಳ್ಳು 
ಕಾದಲ್‌ ಮನಂಗೆಯ್ದು ಬರೆ: ಪಂಪರಾ, ೧೪. ೧೪೧ ವ) 

ಮನಂಗೊಳ್‌ - ಆಕರ್ಷಿಸು (ಪುರಾತನ ಭವ ಸ್ನೇಹಕ್ಕೆ ಪುಣ್ಯಂ 
ಮಹಾಸುಖಮಾಗುತ್ತಿರೆ ಬಂದು ಪುಟ್ಟಿ ಗುರುವುಂ ತಾನುಂ 
ಮನಂಗೊಂಡರ್‌: ಶಾಂತಿಷು, ೭. ೧೨೧); ಮೆಚ್ಚು (ಆಕೆಯ 
ಪ್ರತ್ಯುತ್ನನ್ನಮತಿಯಂ ಮನಂಗೊಂಡು ಪೊಗಲುತ್ತುಂ: 
ಶಾಂತಿಷು, ೮. ೮೫ ವ); ಮನಸಿಗೆ ಹಿಡಿಸು (ಮನಂಗೊಳ್‌- 
ಚಿತ್ತವಿಮೋಹನೇ: ಶಬ್ದಮದ, ಧಾ ೯೭೫); ಅಪೇಕ್ಷಪಡು 
(ವಿನಯದಿಂದೆಅಗಿ ಮನಂಗೊಂಡು ಯತಿಪತಿಯೊಳ್‌ 
ಕೈಕೊಂಡನವ೦ ಕಾಕಮಾಂಸವಿರತಿವ್ರತಮಂ: ಆಚವರ್ಧ, 
೧೬. ೫೬); ಸಂತುಷ್ಟಿಗೊಳ್ಳು (ಅಂತು ಮನಂಗೊಳೆ 
ನೋಟ್ಟೆನಂ: ಪುಷ್ಪದಂಪು, ೩. ೭೬ ವ) 

ಮನಂಗೊಳಿಸು - ಆಹ್ಲಾದವುಂಟುಮಾಡು (ತಳಿರ್ಗಳಸಂ 
ಮುಕುಂದ ರವಂ ಎತ್ತಿದ ಮುತ್ತಿನ ಮಂಟಪಂ 
ಮನಂಗೊಳಿಪ ವಿತಾನಪಜ್ಜೆ ಪಸುರ್ವಂದಲೊಳ್‌ ಒಲ್ಬು 
ಎಡೆಯಾಡುವ ಎಯ್ದೆಯರ್‌: ಪಂಪಭಾ, ೧. ೧೦೭); 
ಆಕರ್ಷಿಸು (ನೆಗಟ್ಟರಸಂ ಮನಂಗೊಳಿಸೆ 
ಮಾರ್ಗಮೊಡಂಬಡೆ ದೇಸೆ ಕಬ್ಬಮ೦ ಬಗೆಗೊಳಲಿಂತು 
ಪೇಟ್ಟುದು ಮಹೀಭೂಜಸಾರ್ಥಕಂ: ಗದಾಯು, ೧. ೩೬) 

ಮನಂದರ್‌ - [ಮನಂ--ರ್‌) ನಿಶ್ಚೈಸು (ನಿಮ್ಮನೆ ನೋಡಿ 
ಮದ್ದ್ಗುರುವಿಯೋಗಮನಾಜಿಪೆವೀಗಳೀ ತಪಕ್ಕಮ್ಮ 
ಮನಂದರಲ್‌ ನಿಮಗೆ ಸಲ್ಲದು: ಆದಿಷು, ೪. ೬೮); ಮನಸ್ಸು 
ಮಾಡು, ಒಪ್ಪು (ಮದುವೆಗಂ ರಾಜ್ಯದ ಪತ್ತುಗೆಗಂ 
ಗುರೂಪದೇಶಕ್ಕಗಿದು ಮನ೦ದ೦ದಂ: ಆದಿಷು, ೬. ೨) 

ಮನಂದಳಿತಂ - ಮನಸ್ಸನ್ನು ಬಿರಿಯುವಂಥದ್ದು 
(ಮುಕುಳೀಕೃತಂ ಲಳಿತಮಧುರಂ ಲಜ್ಞಾಳೋಳಂ 
ಸ್ಮರಾಕುಳಿತಂ ಮನಂದಳಿಪಂ ಅಪಸನ್ನುಗ್ಧ ಸಿಗ್ಗಂ 
ವಿಳೋಕನಮೋಪಳಾ: ಪಂಪಭಾ, ೪. ೭೭) 

ಮನಂದೆಗೆ - ಹಿಂಜರಿ (ಸಿದ್ಧರ್‌ ಸಮರಕೇಳಿಗಪ್ರಸಿದ್ಧರೆನಿಸಿ 
ಮನಂದೆಗೆಯೆಯುಂ ಸಾಧ್ಯರ್‌ ಕಳೇಲಸಾಧ್ಯರೆನಿಸಿ 
ಬೆಂಗೊಟ್ಟೋಡೆಯುಂ: ಜಗನ್ನಾವಿ, ೧೩. ೭೭ ವ) 

ಮನಂಪೆರ್ಚು - ಮನಸ್ಸು ಉಬ್ಬು (ಮನಂಪೆರ್ಚಿ ಧನುರ್ಲತಾ 
ಗುಣನಿನಾದಮನಾಲಿಸಿ ಕೇಳಲುಂ: ಪಂಪಭಾ, ೧. ೧೪೨ 


೮೬೨ 


ಮನಂಬಡು - ಸವಮೃತಿಸು 
ಕಡುರಯ್ಯಮಾಯ್ತು 
ವಿವಾಹಮಂಗಳಂ: ಆದಿಹು, ೪. ೫೩) 

ಮನಂಬರ್‌ - ಮನಸ್ಸಿಗೆ ಬರು, ಒಪ್ಪು (ಇಂತೆನ್ನಂ ಕರಂ 
ನೋಡಿ ನಾಡೆ ಮನಂಗೊಂಡಿರೆ ತೆಂಕನಾಡ ಮಜೌಯಲ್ವಿನ್ನೇಂ 
ಮನಂ ಬರ್ಕುಮೇ: ಪಂಪಭಾ, ೪. ೩೧) 

ಮನಂಬಸು — ಇಮ್ಮನವಾಗು, ಒಡೆದ ಮನಸ್ಸು 
(ಪ್ರಸನ್ನಗ೦ಭೀರಚಿತ್ತದಿ೦ದಿದನವಧಾರಿಪುದು ಯುವರಾಜ 

ಸಲಿಪುದೆಮ್ಮ ಮುದುಗಣ್ತನಮಂ: 


(ಬಂಧುಗಳ್‌ ಮನಂಬಡೆ 
ಅಮಿತತೇಜನೊಳಂದು 


ಮನಂಬಸದೊರ್ಮೆಗೆ 
ಆದಿಷು, ೧೪. ೧೦೪) 

ಮನಂಬಿಡು - ಮನಮೆಚ್ಚು (ಒಡವಳೆದಂಬರೇಚರರನ್ನಿತ 
ಮಂತ್ರಿಸಮೂಹಮಂ೦  ಮನಂಬಿಡೆ ಪೊರೆದಿಷ್ಟಷನಮಂ 
ಕರೆದು: ಆದಿಷು, ೨. ೫೦) 

ಮನಂಬಿಡೆ - ಮನಃಪೂರ್ವಕವಾಗಿ (ಒಡವಳೆದಂಬರೇಚರರನ್ನಿತ 
ಮಂತ್ರಿಸಮೂಹಮಂ  ಮನಂಬಿಡೆ ಪೊರೆದಿಷ್ಟಷನಮಂ 
ಕರೆದು: ಆದಿಷು, ೨. ೫೦) 

ಮನಂಬುಗು - ಮನಸ್ಸಿಗೆ ನಾಟು (ಪುಗೆ ಪೊಣಮಡೆ ತನ್ನ 
ಮನಂಬುಗುವಂತಿರೆ ತನ್ನ ಮಕುಟಶಿಖರಮನವು ನೆಟ್ಟಗೆ 
ತಾಗುವಂತುಮಾಗಿರೆ: ಆದಿಪು, ೧೬. ೩೮) ಮನಸ್ಸು 
ತುಂಬಿಕೊಳ್ಳು (ಬಂದ ಚೆನ್ನಿಗರುಮ೦ ಆಸೆಕಾಅರುಮನೊಲ್ಲದೆ 
ಜೆಲ್ಲಿಡಿದಿರ್ದ ರೂಪು ದೃಷ್ಟಿಗೆ ವರೆ ಪಾಂಡುರಾಜನನೆ ಕುಂತಿ 
ಮನಂಬುಗೆ ಮಾಲೆಸೂಡಿದಳ್‌: ಪಂಪಭಾ, ೧. ೧೦೬) 

ಮನಂಬೊಯ್‌ - ಮನದಟ್ಟುಮಾಡು (ಮನಂಬೊಯ್ದು ಜೈನ 


ಯತೀಂದ್ರೋತ್ತಮರೆಂದು  ನಿಟ್ಟಿಗೊಳಿಸಲ್ಕಂತುಂ  ಪೆಜರ್‌ 
ಬಲ್ಲರೇ: ಸಮಯಪ, ೪. ೪೫) 
ಮನಂಮಿಗು - ಧೈರ್ಯಗುಂದು (ಮೃಗಾಧಿಪತಿ ನೋಡಿ 


ಕರುಣಾರಸಾರ್ದಹೃದಯನಾಗಿ ಮನಂಮಿಕ್ಕು ಖಿನ್ನನಾಗಿರ್ದ 
ಹಿ೦ಗಳಕನಲ್ಲಿಗೆ ದವನಕ೦ ಬಂದು: ಪಂಚತಂತ್ರ, ೨೪೫ ವ) 
ಮನಃಕಂಪ - ಎದೆನಡುಕ, ಭಯ (ಎನ್ನ ನುಡಿದ ನುಡಿಯೇ 
ತನಗೆ ಮನಃಕಂಪಮಂ ಪಡೆಯೆ: ಆದಿಷು, ೩. ೬೪ ವ) 
ಮನಃಕ್ಷತ - ಮನಸ್ಸಿನ ಮೇಲಾದ ಪೆಟ್ಟು (ಅತಿವಿಶದವಿಶಾಲ 
ಊರುಕ್ಷತದಿಂದೊಟ್‌ದನಿತು ಜಡೆಯುಮಂ ನಾಂದಿ 
ಮನಃಕ್ಷತದೊಡನೆ ಎಟ್ಟರಿಸಿದುದು ಉತ್ಕಿತಮಾ 
ವಂದಸ್ರಮಿಶ್ರಗಂಧಂ ಮುನಿಯಂ: ಪಂಪಭಾ, ೧. ೧೦೫) 
ಮನಃಪರ್ಯಯ - [ಜೈನ] ಮನಃಪರ್ಯಯಜ್ಜಾನ, ಮತಿ ಶ್ರುತ 
ಅವಧಿ  ಮನಃಪರ್ಯಯ ಮತ್ತು ಕೇವಲ ಎಂಬ 
ಪಂಚವಿಧಜ್ಞಾನದಲ್ಲಿ ನಾಲ್ಕನೆಯದು, ಬೇರೆಯವರ 
ಮನಸ್ಸಿನಲ್ಲಿರುವುದನ್ನು ತಿಳಿದುಕೊಳ್ಳುವ ಜ್ಞಾನ (ನೆಗಟ್ಟುದು 
ದೀಕ್ಷಾನಂತರಂ ಅಗಣಿತಪುಣ್ಯೋದಯಂ ಮನಃಪರ್ಯಯಂ 
ಅಂತೊಗೆದಾ ಚತುರ್ಜ್ಹಾನದೊಳಾವಗಮೆಸೆದಂ 
ಜ್ಞಾನರೂಪನಾದಿಬ್ರಹ್ಮಂ: ಆದಿಹು, ೯. ೮೮) 
ಮನಃಪರ್ಯಯಜ್ಞಾನ — [ಜೈನ] ಐದು ವಿಧವಾದ ಜ್ಞಾನಗಳಲ್ಲಿ 
ಒ೦ದು; ಇತರರ ಅಂತರಂಗವನ್ನು ತಿಳಿಯುವುದು (ತ್ರಿರಾತ್ರಂ 
ದೀಕ್ಷೋಪವಾಸಂಗೆಯ್ದು ಲಬ್ದಸಪ್ಪರ್ಧಿಭೂಷಣಂ 
ಮನಃಪರ್ಯಯಜ್ಞಾನ ಪ್ರತಿಬಿಂಬದರ್ಪಣನಾಗಿ: ಶಾಂತಿಹು, 
೧೧. ೧೦೬ ವ); ನೋಡಿ, “ಜ್ಞಾನ' 
ಮನಃಪರ್ಯಯಜ್ಜಾನಿ — 
ಮನಃಪರ್ಯಯಜ್ಞಾನವುಳ್ಳವನು 


[ಜೈನ] 


(ಪನ್ನಿರ್ಭಾಸಿರದೇಟ್ನೂರೈವದಿಂಬರ್‌ ಮನಃಪರ್ಯಯ 
ಜ್ಞಾನಿಗಳುಂ ಅನಿಬರೆ ವಾದಿಗಳುಂ: ಆದಿಪು, ೧೬. ೪೦ ವ) 

ಮನಃಪವನವೇಗ - ಮನಸ್ಸಿನ ಗಾಳಿಯ ವೇಗ, ಮನೋವೇಗ 
(ಅನಲಂ ಇಷಾ ಷ್ಟಾರ್ಥಸಿದ್ಧಿಯಕ್ಕುಂ ಎಂದು ಪರಸಿ ಮನಃಪವನ 
ವೇಗದಿಂ ಪಾಲ್ಗಡಲನೆಯ್ದ: ಪಂಪಭಾ, ೫. ೭೭ ವ) 

ಮನಃಪವನವೇಗಿ 
(ಭಾವಿಸದ ಮುನ್ನಮೆ 
ಅಡರ್ದುದು ಇದೇಂ ಮನಃಪವನವೇಗಿಯೋ 
ವಿಕ್ರಿಯಾಗಜಂ: ಮಲ್ಲಿನಾಹು, ೧೨. ೬೬) 

ಮನಃಪರ್ಯಾಪ್ತಿ - ಮನಸಿನ ತೃಪ್ತಿ (ಬಟೆಯಂ 
ಅಂತರ್ಮುಹೂರ್ತದೊಳ್‌ ಆಹಾರ ಶರೀರ 
ಇಂದ್ರಿಯೋಚ್ಛಾ ಎಸ ಭಾಷಾ ಮನಃಪರ್ಯಾಪ್ತಿಗಳೊಳ್‌ 
ನೆರೆದು: ಆದಿಪು” ೫. ೮೩ ವ) 

ಮನಃಪುಸ್ತಕ - ಮನಸ್ಸೆಂಬ ಪುಸ್ತಕ 
ವಿಳಾಸಸ್ತುರಿತಮೆ ಲೆಕ್ಕಣಿತೆಯಾಗೆ 
ಬರೆದತನುಚರಿತಮೀಗಳ್‌ 
ಮನ್ಮನಃಪುಸ್ತಕದೊಳ್‌: ಆದಿಷು, ೪. ೧೪) 

ಮನಃಪ್ರವೀಚರಣ - [ಜೈನ] ಮನಸ್ಸಿನಲ್ಲಿ 
ಸುಖಾನುಭವ (ಕೂಡಿಸದ 
ಸಂತಸಮೆಭಿವೆಲ್ಲಮಾರಯ್ಕೆ 
ಸಮಸಂದು: ಚಂದ್ರಪ್ರಹು, ೯. ೫೬) 

ಮನಃಪ್ರವೀಚಾರ - [ಜೈನ] ಮನಃಪ್ರವೀಚರಣ 
(ಮಾದೇವಿಯರೆಣ್ಣರ್‌ ER ಕುಡೆ 
ಮನಃಪ್ರವೀಚಾರದೊಳಂತಾ ದೇವಂ 
ಸಂಚಿತಪುಣ್ಯೋದಯದಿಂದನಿತು ಮಹಿಮೆಯಂ ಕೈಕೊಂಡಂ: 
ಆದಿಪು, ೬. ೧೪) 

ಮನಃಸ್ಸಲನೆ - ಮನಸ್ಸಿನ ಸಡಿಲಿಕೆ, ಎದೆಗುಂದುವಿಕೆ (ಬಿದಿರ 
ಗಂಟುಗಳಂ ಕಳೆವಂತೆ ಮನ್ಮನಃಸ್ಟಲನೆಯಂ 
ಉಂಟುಮಾಡಿದಪುದು ಇಲ್ಲಿಗೆ ಕಜ್ಜಮದಾವುದು ಅಚ್ಯುತಾ: 
ಪಂಪಭಾ, ೧೨. ೧೦೩) 

ಮನಕತ - [ಮನಃ ್ಷತ] ಮನಸ್ತಾಪ (ಉದಯಾಸ್ತಸಮಯಮೀ 
ಚಂದದಿವಾಕರಮಂಡಲಕ್ಕಂ ಇಲ್ಲಿಂದಂ ತೋರ್ಪುದು 
ತಾರಕಾಳಿ ನಭಮಂ ಪುದಿದಿರ್ಕುಮಿದರ್ಕೆ ನಿಮಗೆ 
ಮನಕತಮುಂಟೇ: ಆದಿಪು, ೬. ೫೫); ದುಃಖ (ರಥಮಂ 
ಬಂದೇಟೆ ಮಗನ ಮನಕತಂ ಒಂದುತ್ತರಮೆರ್ದೆಯನಲೆಯೆ 
ನರನಿಂತೆಂದಂ: ಪಂಪಭಾ, ೧೧. ೧೧೪) 

ಮನಕ್ಕೆ ತರ್‌ - ಗಮನ ಹರಿಸು (ನೆಗೆಯುತ್ತುಮಿರ್ಪ 
ತುಂಬಿಗಳಜೆಪಂ ಮನಕ್ಕೆ ತರಲಾರ್ತುವು: ಪಂಪರಾ, ೩. ೭೭) 

ಮನಕ್ಕೆ ವರ್‌ - ಇಷ್ಟವಾಗು (ಬಳೆದ ಮುನಿಸಿನೊಳ್‌ ಕೆಚಚನಾದ 
ಕಣ್‌ ದೆಸೆಗೆ ಕೆಂಪನೊದವಿಸಿದುದು  ದಿಗ್ಗನಿತೆಯರ್ಗೆ 
ರಕ್ತಬಲಿಯಂ ಮನಕ್ಕೆವರೆ ಬಳೆದ ಮುನಿಸೆ ಕುಡುವಂತಾಗಳ್‌: 
ಆದಿಷು, ೧೪. ೨೩) 

ಮನದನ್ನ - ಪ್ರೀತಿಪಾತ್ರ (ಗಿಳಿಯ ಬಣ್ಣದ ಕುದುರೆಗಳೊಳ್‌ 
ಪೂಡಿದಜಿತಂಜಯಮೆಂಬ ರಥಮನೇಜೆ ತನ್ನ ಮನದನ್ನನಪ್ಪ 
ಸಾರಥಿಯಂ ಜೋದಿಸಲ್ವೇಟ್ಟು: ಆದಿಪು, ೧೨. ೭೪ ವ); 
ತನ್ನಂತೆಯೇ ಮನಸ್ಸುಳ್ಳ (ದುರ್ಯೋಧನನವರ 


ಪೋಗನಣಿದು  ಪುರೋಚನನೆಂಬ ತನ್ನ 


ಶಕ್ರನ 


(ತರಳಾಪಾಂಗ 
ನಲ್ಲಳ್‌ ಮುನ್ನಂ 
ಬರೆದಂತಿರ್ಪದು 


ಇಂದ್ರಿಯ 
ಕೂಟದ 
ಮನಃಪ್ರವೀಚರಣದಿ೦ 


- ಮನಸ್ಸು ಮತ್ತು ಗಾಳಿಗಳಷ್ಟು ವೇಗವುಳ್ಳದ್ದು 
ಪಾಂಡುಕಮೇಖಳಾವನಕ್ಕೆ 


ಮನದನ್ನನಪ್ಪ 


೮೬೩ 


ಪೆರ್ಗಡೆಯೊಳ್‌ ಲಾಕ್ಷಾಗೃಹೋಪಾಯಮಂ ಚರ್ಚಿಸಿ: 
ಪಂಪಭಾ, ೨. ೯೨ ವ) 
ಮನದನ್ನಳ್‌ - ಪ್ರಿಯೆ (ಮನದನ್ನಳಪ್ಪ ಕೆಳದಿಗೆ ಮನಮಂ 


ಮುಂದಿಟ್ಟು ಬಟೆಕೆ ಕಳಿಪಿದೊಡೆ: ಯಶೋಧಚ, ೨. ೩೩) 
ಮನದ ಶಂಕೆ - ಮನಸ್ಸಿನ ಸಂದೇಹ (ಆಗಳಾದಿತ್ವನಾಕೆಯ 
ಮನದ ಶಂಕೆಯುಮಂ ನಡುಗುವ ಮೆಯ್ಯ ನಡುಕಮಂ ಕಿಡೆ 


ನುಡಿದು: ಪಂಪಭಾ, ೧. ೯೨ ವ) 

ಮನದೆಗೊಳ್‌ - ಮನಸಿಗೆ ತಂದುಕೊಳ್ಳು 
(ಭಂಗಿಗಳೊಳೆಮೊಳಾದೀ ಸಂಗಡಮಂ ನೀಮೆ 
ಮನದೆಗೊಂಡೆಮ್ಮ ಕಿಸುರ್‌ ಪಿಂಗುಗೆ ಅಗಲ್ವೆಡೆಯೊಳ್‌: 


ಆದಿಷು, ೧೧. ೧೩೩); ಒಪ್ಪು (ಎಂದು ನುಡಿದ ಕೃಪನ 
ಮಾತಂ ನೃಪಂ ಮನದೆಗೊಂಡು ಕರ್ಣನ ಮೊಗಮಂ 
ನೋಡಿ: ಪಂಪಭಾ, ೧೨. ೫೦ ವ) 


ಮನದೆಗೊಳಿಸು - ಮನಸಿಗೆ ಹಿಡಿಸು, ಆಕರ್ಷಿಸು (ವಿನಯಂ 
ಸಹಜಂ ಕೃತ್ರಿಮಮೆನಿಸಿದುವು ಅವು ಬೇಜ್‌ವೇಜ್‌ 


ವಿದ್ಧಜ್ಞನಮಂ ಮನದೆಗೊಳಿಸುವುವು: ಆದಿಷು, ೧೪. ೬೩) 

ಮನದೊಳಚ್ಚೊತ್ತು -  ಮನಸ್ಸಿನಲ್ಲಿದ್ದುದನ್ನು ಅಚ್ಚಿಡು (ಎಂದು 
ತನ್ನ ಮನದೊಳಚ್ಚೊತ್ತಿದಂತೆ ನುಡಿದ ಗಾಂಗೇಯನ ಮಾತಂ 
ಮನದೆಗೊಂಡು: ಪಂಪಭಾ, ೬. ೪೧ ವ) 

ಮನನ್ನೋಡು - [ಮನಂ--ನೋಡು] ಮನಸ್ಸು ಅರಿ (ಆನ್ನೋಡೆ 
ನೋಡೆ ನೋಡ ಮನನ್ನೋಡುವವೊಲ್‌ ಶರದ್ಭನಂ 
ಕರಗಿದುದು: ಆದಿಷು, ೪. ೬೬) 

ಮನಮಳೆ - [ಮನ೦--ಆಟೆ] ಮನಸ್ಸು ತಿಳಿ, ಮನಸ್ಸಿಗೆ ನಾಟು 
(ಎಂದು ಪರಿಚ್ಛೆ/ ದಿಸಿ ಮನಮಜೆಯೆ ನುಡಿದು 
ನಿಜಗೃಹೋದ್ಯಾನದ * ಜಿನಭವನದೊಳ್‌ ಎಂಟುದಿವಸಂಬರಂ 
ಮಹಾಮಹಮೆ೦ಬ ಜಿನಮಹಿಮೆಯಂ: ಆದಿಪು, ೨. ೪೯ 
ವ) 

ಮನಮಾರೆ - ತೃಪ್ತಿಯಾಗುವ ಹಾಗೆ (ಅಂತು ಕಣ್ಣಾರೆ ನೋಡಿ 
ಮನಮಾರೆ ಪೊಗಟೆ: ಅಜಿತಪು, ೪. ೧೫ ವ) 

ಮನಮಿಗು - ಎದೆಗುಂದು, ಮನಸ್ಸು ಕುಸಿ (ಮನಮಿಕ್ಕು 
ಒಯ್ಯನೆ ನುಡಿದಂ ಪತ್ರಲೇಖೆಗೆ ಅವನಿಪತನಯಂ: ಕಾದಂಬ, 
೮. ೫೩) 

ಮನಮುರಿ - ಮನಸ್ಸನ್ನು ಬೇರೆಡೆ ತಿರುಗಿಸು (ವನಿತೆಯುಮಂ 
ನಂಟರುಮಂ ತಂದೆಯುಮಂ ಪೆತ್ತ ತಾಯಿಯುಮಂ 
ವೃತ್ತಿಯುಮ೦ ಮನಮುರಿದು ತೊಟ್‌ದು: ಧರ್ಮಾಮೃ, ೬. 
೪೨) 


ಮನಮೆಯ್ದು - ಮನಸ್ಸಿಗೆ ಹೊಗು, ಅರ್ಥವಾಗು (ಅಯ್ದನೆಯ 
ಜಲಧಿವರಂ ಇರದೆಯ್ದುವ ಮೊಗೆವಂತೆ ಮೊಗೆದುಂ 


ಓರೊರ್ಬರ ಕೈಗೆಯ್ದಿಸುವ ಬೇಗಮಂ ಮನಮೆಯ್ದ್ಬುದಿಲ್ಲ: 
ಆದಿಷು, ೭. ೮೩) 


ಮನಮೆಳದಾಗು - ಮನಸ್ಸು ಹಿ೦ಜರಿ (ಮನಮೆಳದಾಗೆ ವೈರಿಗೆ 
ಮನೀಷಿಜನ೦ ಮನಮೀಯಿ ಮಾನಿನೀ ಜನಂ 
ಅಭಿಮಾನಮಂ ಮಣಿಯೆ ಸ್ವವನೀಯಮಾದುದು 


ಆತನ .. .ಪರಿಪೂರ್ಣ ಯೌವನಂ: ಪಂಪರಾ, ೩. ೯) 
ಮನಮೊಸೆ - ಮನಸ್ಸಿಗೆ ಒಪ್ಪು (ಮನಮೊಸೆದಿರ್ಪನಂ ಕಿಚಿದು 


ವಸ್ತುವನಿತ್ತೊಡೆ  ಸಾಲ್ವುದು ಎಂದು ಮೆಲ್ಲನೆ ನುಡಿದು 
ಅರ್ಥಮಂ ನೆಜ್‌ ಕಟಲ್ಲುವುದು ಆತನೊಳ್‌ ಅಂಬುಜಾನನೇ: 
ಶಾಂತೀಶ್ವಪು, ೧೧. ೭೬) 


ಮನಮೊಅಲ್‌ - ಮನಸ್ಸು ಪ್ರೀತಿಸು, ಮನಸ್ಸಿನಲ್ಲಿ ಪ್ರೀತಿ ಉಕ್ಕು 
(ಅಜೆಮರುಳಂತುಟಿ ಸೊರ್ಕಿನ ತೆಅನಂತುಟೆ ಮನಮೊಜಲ್ಲು 
ಎರ್ದೆಯುರಿವುದು ಮೆಯ್ಕೆಣಗುವುದು ಪದೆವುದು 
ಆನಿದನಣೆಯನಿದೇಕೆಂದು ಕನ್ನೆ ತಳವೆಳಗಾದಳ್‌; ಪಂಪಭಾ, 
೪. ೭) 

ಮನವಾಲ್ಕುಡಿ - ಮನಸ್ಸಿನಲ್ಲೇ ಹಾಲುಕುಡಿ, ಕನಸು ಕಾಣು 
(ಮಹಾವಿಭೂತಿಯೊಳ್‌ ನೆರೆವೆನಮೋಘಮೆಂದು 
ಮನವಾಲ್ಗುಡಿವಂಗೆ ಅದು ಕೂಡದಂತೆವೋಲ್‌: ಸಮಯಪ, 
೯. ೧೩೧) 

ಮನಸಲ್‌ - ಮನಸೋಲು (ನಾವೆಯೊಡನೇಜೆ ಪುಟ್ಟನಿಕ್ಕುತ್ತಿರೆ 
ಯೋಜನಗಂಧಿಯಂಬಿಗಿತ್ತಿಗೆ ಮನಸಂದಂ ನದಿಯ 
ಮಧ್ಯದೊಳ್‌ ಮುನಿನಾಥಂ: ಧರ್ಮಪ, ೭. ೨೫) 

ಮನಸಿಜ - ಮನ್ಮಥ (ಮನಸಿಜನ ವಶೀಕರಣ ಅಂಜನಪುಂಜದ 
ಹುತ್ತಿಕಾಳಿಯೆನೆ ಕಾಳಿಮಮಂ ತನಿಗೆದಜುವ ತನುರುಚಿ 
ಮೋಹನಮಯಮಾಗಿರ್ದರ್‌ ಎಸೆವ ಶಬರಾಂಗನೆಯರ್‌: 
ಶಾಂತಿಪು, ೩. ೭೯); [ಜೈನ] ಬಾಹುಬಲಿಯ ಹೆಸರುಗಳಲ್ಲಿ 
ಒಂದು  (ಚಿತ್ತಜಂ ಚಿತ್ತಭವಂ ಮನಸಿಜ೦ ಅನಂಗಂ 
ಅ೦ಗಜನೆನೆ ನೆಗಟ್ಟುವು ಬಾಹುಬಲಿಗೆ ಪಲವುಂ ಪೆಸರ್ಗಳ್‌: 
ಆದಿಷು, ೮. ೫೩) 

ಮನಸಿಜನಂಬು - ಕಾಮನ ಬಾಣ (ಮನಸಿಜನ೦ಬು ಅರಲ್ಪ 
ಪೊಸಮಲ್ಲಿಗೆ ತೆಂಕಣ ಗಾಳಿಯೆಂಬಿವಿ೦ತು ಅನುಬಲದಿಂದಂ 
ಎನ್ನಂ ಅಲೆದಪ್ಪುವು: ಪಂಪಭಾ, ೪. ೬೮) 

ಮನಸ್ಥಳನ - ಉತ್ಸಾಹ ಕುಗ್ಗುವುದು (ಚಕ್ರಿ .. .. ಮನಸ್ಪಳನಮಾಗೆ 
ವಿಸ್ಮಯಂಬಟ್ಟು: ಆದಿಷು ೧೪. ೬ ವ) 

ಮನಸ್ತಮ - ಮನಸ್ಸಿನ ಕತ್ತಲೆ, ದುಃಖ (ಮಗಳೆ ಮನಸ್ತಮಂ 
ನಿನದೀಗಳೆ ಪಿಂಗುಗೆ: ಆದಿಪು, ೩. ೫೦) 

ಮನಸ್ತಾಪ - ದ್ವೇಷ (ಕೃಷ್ಣೆಗೆ ಮಿಗೆ ದೊರೆಕೊಳಿಸದೆ ಕೋಪಮುಂ 
ಮನಸ್ತಾಪಮುವಂ: ಗದಾಯು, ೧. ೫೯) 

ಮನಸ್ವಿ - ದೃಢಚಿತ್ತ (ಕರ್ಮದ ಬೇರನೆ ಪಳೆವ ತೆಜದೆ ಪಣೆದಂ 
ಮನಸ್ವಿ ಚಳದಳಿವಿನೀಳಕೇಶಾವಳಿಯಂ: ಆದಿಷು, ೯. ೭೭) 

ಮನಸ್ಪಂಭವ - ಮನಸ್ಸಿನಲ್ಲಿ ಹುಟ್ಟಿದ (ಅಂತು ಹಿರಣ್ಯಗರ್ಭ 
ಬ್ರಹ್ಮ ಮನಸ್ಪ್ಸಂಭವದೊಳ್‌ ಪುಟ್ಟಿದ ಅಜುವರ್ಮಕ್ಕಳೂಳಗೆ: 
ಪಂಪಭಾ, ೧. ೬೦ ವ) 

ಮನೀಷಿ - ವಿದ್ವಾಂಸ (ಮನಮೆಳದಾಗೆ ವೈರಿಗೆ ಮನೀಷಿಜನಂ 
ಮನಮೀಯೆ ಮಾನಿನೀ ಜನಂ ಅಭಿಮಾನಮಂ ಮಹ%ಯ .. 

ಸ್ನವನೀಯಮಾದುದು ಆತನ ಪರಿಪೂರ್ಣ 

ಯೌವನಂ: ಪಂಪರಾ, ೩. ೯) 

ಮನು - [ಜೈನ] ಮನುಷ್ಯಕುಲ ಮಾರ್ಗದರ್ಶಕರಾದ ಹದಿನಾರು 
ಮಂದಿ: ಕುಲಧರ, ಮನುಗಳು ಪತಿಶ್ರುತಿ, ಸನ್ಮತಿ, ಕ್ಷೇಮಂಕರ, 
ಕ್ಷೇಮಂಧರ, ಸೀಮಂಕರ, ಸೀಮಂಧರ, ವಿಮಲವಾಹನ, 
ಚಕ್ಷುಷ್ಠಂತ, ಯಶಸ್ವಿ, ಅಭಿಚಂದ್ರ ಚಂದ್ರಾಭ, ಮರುದ್ದೇವ, 
ಪ್ರಸೇನಜಿತ್‌ ನಾಭಿರಾಜ, ಯಷಭದೇವ ಮತ್ತು ಭರತ 
(ಮನ್ವಂತರಾತಿಕ್ರಮದೊಳ್‌ ಪದಿನಾಲ್ಕನೆಯ ಮನು ಪುಟ್ಟಿದಂ: 
ಆದಿಪು, ೬. ೬೫ ವ); ಪ್ರಜೆಗಳ ಜೀವನೋಪಾಯದ ಬಗ್ಗೆ 
ಚಿಂತಿಸಿದವನು (ಪ್ರಜಾಜೀವನೋಪಾಯಮನನದಿಂದೆ 
ಮನುವುಂ ನಿಜಕುಲೋದ್ಧರಣದಿಂ ಕುಲಧರನುಂ: ಆದಿಪು, 
೮.೭೫ ವ) 


ಮನುಕುಲ - ಮನುಷ್ಯ ಸಮುದಾಯ (ಮನುಕುಲಮಿಂದು 
ಪುಣ್ಯಮಯಮಾದುದು: ಆಚವರ್ಧ, ೯. ೬) 

ಮನುಚರಿತಾಷ್ಟಕವರ್ಗವಿಧಾನ - ಕೃಷಿ ವ್ಯಾಪಾರಾಭಿವೃದ್ಧಿ, 
ದುರ್ಗರಚನೆ, ಸೇತುನಿರ್ಮಾಣ, ಗ್ರಾಮಾರಣ್ಯ ರಕ್ಷಣೆ, 
ರತ್ನಶೋಧನೆ, ಗಜಾಶ್ವಶಾಲಾವ್ಯವಸ್ಥೆ, ಕಪ್ಪ ವಸೂಲಿ ಎಂಬ 
ಎಂಟು ಕಾರ್ಯಗಳು (ಮನುಚರಿತಾಷ್ಟಕವರ್ಗವಿಧಾನನುಂ 


ನವನಿಧಿಸಂಪೂರ್ಣನುಂ ಪಾಲಿತದಶದಿಶಾಚಕ್ರನುಂ 
ಏಕಾದಶರುದ್ರಾವತಾರನುಂ ದ್ವಾದಶರಾಜಾರ್ಕ ಪ್ರಯುಕ್ತ 
ಗುಪ್ತಚರನುಂ ವಸುಂಧರಾವಳಯಮಂ 


ನಿಜಭುಜಾಗ್ರದೊಳ್‌ ತಾಳು: ಪಂಚತಂತ್ರ, ೬೫ ವ) 

ಮನುಜ - ಮನುವಿನ ಮಗ (ಮರುದೇವಿಗೆ ನಾಭಿನರೇಶ್ವರಂಗೆ 
ಮಗನಾದ ಮನುಜನಿ೦ ಪುಟ್ಟಿದುದು ಈ ಧರೆಗೆ 
ಜೈನಧರ್ಮಂ: ಸಮಯಪ, ೨. ೨): ಮಾನವ (ಗೂಢ ಗುಲ್ಬ 
ಪಾರ್ಷ್ಟಿಗಳನೊಳಕೊ೦ಂಡ ಮನುಜ ಮಾಂಧಾತನ ಪೊಣ 
ಅಡಿಗಳ್‌ ವಿರೋಧಿ ಭೂಪಾಳರ ಅಡಿಗೆಣಗಿಸಿದ 
ಸಂತೋಷದೊಳ್‌: ಪಂಪಭಾ, ೨. ೩೯ ವ) 

ಮನುಜಗತಿ - [ಜೈನ] ಮನುಷ್ಯ ಜನ್ಮ ಚತುರ್ಗತಿಗಳಲ್ಲಿ ಒಂದು 
(ಮನುಜಗತಿ ಗತಿಗಳೊಳ್‌ ಪಾವನಂ: ಪಂಪರಾ, ೧೬. ೪೪), 
ನೋಡಿ “ಚತುರ್ಗತಿ' 

ಮನುಜತೆ - ಮನುಷ್ಯತ್ವ (ಅವನ ಮನುಜತೆಯ ತನು 
ನೋಟ್ಟವರೊಳ್‌ ಮಾಣಿಸಿದುದು ಆದಮೆ ಎಮೆಯಿಕ್ಕುವುದಂ: 
ಚಂದ್ರಪ್ರಪು, ೪. ೮೩) 

ಮನುಜನ್ಮ - ಮನುಷ್ಯ (ನೃ ನರ ಮಾನವ ಮನುಷ್ಯ ಪಂಚಜನ 
ಮರ್ತ್ಯ ಸಂಜ್ಞಂ ಪುರುಷಂ: ಅಭಿಧಾವ, ೧. ೧೧. ೧) 


ಮನುಜ ಮಾಂಧಾತ - ಮಾನವರಲ್ಲಿ ಮಾಂಧಾತ [ಇಂದನ 
ಬೆರಳು ಚೀಪಿ ಅಮೃತ ಹೀರಿದವನು] (ಪೊಲಲಂ 
ಪುಗಲೊಲ್ಲದೆ ನಿಂದ ಮನುಜಮಾಂಧಾತನಂ 


ಪಾಂಚಾಳರಾಜನಿಂತೆಂದಂ: ಪಂಪಭಾ, ೩. ೬೮ ವ) 
[“ಮನುಜಮಾಂಧಾತ' ಎಂಬುದು ಅರಿಕೇಸರಿಯ ಒಂದು 
ಬಿರುದು] 

ಮನುಜ ಮಾರ್ತಾಂಡ - ಮನುಷ್ಯರಲ್ಲಿ ಸೂರ್ಯ (ಅಮಿತ 
ಮತಿ ಗುಣದಿನತಿ ವಿಕಮ ಗುಣದಿ೦ ಶಾಸ್ತ್ರಪಾರಮುಂ 
ರಿಪುಬಳ ಪಾರಮುಮೊಡನೆ ಸಂದುವೆನಿಸದನಮೇಯ 
ಬಲಶಾಲಿ ಮನುಜ ಮಾರ್ತಾಂಡ ನೃಪಂ: ಪಂಪಭಾ, ೧. 
೪೫) 

ಮನುಜಾಧೀಶ - ರಾಜ(ಮನುಜಾಧೀಶಸಮೂಹಸ೦ವರಣದಿ೦ .. 
. ಆಲಯಮಾತ್ಲೊಂದು ಪಿರಿದುಂ ಚೆಲ್ವಿಂಗೆ ರಾಜಾಲಯಂ: 
ಆದಿಪು, ೮. ೩೬) 

ಮನುಜಾಧೀಶ್ಚರ - ರಾಜ (ಯಜ್ಞದೊಳ್‌ ಈ 
ಮನುಜಾಧೀಶ್ವರಸಭೆಯೊಳ್‌ ನೆನೆಯಲುಂ ಆಗದು 
ದುರಾತ್ಮನಂ ಬೆಸಗೊಳ್ಳಾ: ಪಂಪಭಾ, ೬. ೪೫) 

ಮನುಜೇಂದ್ರಾಂಗನೆ - ರಾಣಿ (ಮಾರ್ಗಾವಲಗ್ನನೇತ್ರೆಯಂ 
ಉಚ್ಛ್ವಾಸನಿತಪ್ಪಾಧರೆಯ೦ ಮನುಜೇಂದ್ರಾಂಗನೆಯಂ ಎಯ್ದೆ 
ಕಂಡಿಂತೆಂದಳ್‌: ಯಶೋಧಚ, ೨. ೩೫) 

ಮನುಮತ - ಮನ್ಮಥ (ಬಿರಯಿಗಳಂ ಬೆರ್ಚಿಸಲಿದೆ ಪರಮಾಸ್ತಂ 
ಮನುಮತಂಗೆ ಎನಿಪ್ಪ ವಸ೦ತ೦ ಬರಲ್‌: ಕಾದಂಸಂ, ೮. 
೫೧) 


ಮನುಮಾರ್ಗ — ಸ್ಮತಿಗನುಗುಣವಾದ ನಡವಳಿಕೆ 
(ಮನುಮಾರ್ಗದೊಳ್‌ ಏಕಾದಶ ದಿನದೊಳ್‌ ತನಯಂಗೆ 
ವಿಪ್ರಜನಸಮುಚಿತಮಾಯ್ತೆನೆ ಸಚಿವ೦ ವೈಶಂಪಾಯನನೆಂಬೀ 
ಪೆಸರನಿಟ್ಟನಧಿಕೋತ್ಸವದಿಂ: ಕಾದಂಬ, ೨. ೧೧೮) 

ಮನುವಂಶದ್ದಜ - ಮನುವಿನ ವಂಶಶ್ರೇಷ್ಠ (ಮನುವಂಶದ್ದಜ೦ 
ಸೇನಾನಾಯಕಂಗೆ ಬಟೆಯನಟ್ಟಿದಾಗಳ್‌ ಆತ೦ ಬಂದು: 
ಆದಿಷು, ೧೩. ೩೧ ವ) 

ಮನುಷ್ಯಜಾತಿ - ಮನುಕುಲ (ಬೇಣುಂಟಿ ಮನುಷ್ಯಜಾತಿ 
ತಾನೊಂದೆ ವಲಂ: ಆದಿಪು, ೧೫. ೧೪) 

ಮನುಷ್ಯಧರ್ಮ - ಕುಬೇರ (ಸುರಿ ರಾಜಿಸೆ ನವರತ್ನವೃಷ್ಟಿಯಂ 
ನೀಂ ನಿಚ್ಚಂ ಎಂದು ಸೌಧರ್ಮೇಂದಂ ಮನುಷ್ಯಧರ್ಮಂ೦ಗೆ 
ಬೆಸಸಿ: ಕರ್ಣನೇಮಿ, ೮೨ ಮತ್ತು ೮೨ ವ) 

ಮನುಷ್ಯಲೋಕ - ಭೂಲೋಕ (ಅದು ದಿವಿಜೇಂದಲೋಕಂ 
ಇದು ಮನ್ಮಥರೂಪ ಮನುಷ್ಯಲೋಕಂ: ಆದಿಷು, ೯. ೧೯) 

ಮನೆಗಟ್ಟು - ನೆಲಸು (ಸಿರಿ ನಿಂದಳ್‌ ಮನೆಗಟ್ಟಿ ಪೇರುರದೊಳ್‌; 
ಆಚವರ್ಧ, ೭. ೩೬) 

ಮನೆದೈವ - ಕುಲದೇವರು (ಅನಂತಪ್ಪ ಒರ್ಬ ತಾಯ್ಲಂ 
ತಂದೆಗಂ ಪುಟ್ಟಿದೆನಾದೊಡೆ, ನಾಂ ಪತಿವ್ರತೆಯಾದೊಡೆ, 
ಮನದೈವಂಗಳೆನಗೆ ಸನ್ನಿದಮಾದೊಡೆನ್ನ ಮೂಗು 
ಮುನ್ನಿನಂತಾಗಲೀ ಕಟ್ಟಿರ್ದ ಕಟ್ಟೆಲ್ಲಂ ಬಿಟ್ಟುಪೋಗೆಲೆವೇಟ್ಕುಂ: 
ಪಂಚತಂತ್ರ, ೧೩೪ ವ) 

ಮನೆದೊಬ್ರು - ಮನೆ ಕೆಲಸದವಳು (ಪೋದ ಮಾರಿಯನ್ನಳೆ 
ಮನೆದೊಟ್ಟು ಸೀರ್ಕರಡಿಯನ್ನಳೆ ನಾದುನಿ: ಪಂಪಭಾ, ೪. 
೯೮) 

ಮನೆಯ -. ಮನೆಯ ಯಜಮಾನ [ಮನೆಯನಿವಂ 
ಮನೋಭವನಿವ೦ ಪೊಸಸುಗ್ಗಿಯೊಳ್‌ ಆದ ಅದೊಂದು 
ಕಿತ್ತಂ ಇವಂ: ಪಂಪಭಾ, ೪. ೯೭) 

ಮನೆಯಾಣ್ಮ - ಮನೆಯ ಯಜಮಾನ, ಗಂಡ (ನೋಡಿ 
ನಾಡಾಡಿಯಲ್ಲದ ಆಕೆಗಳ ಜೋಡೆಗೆಯ್ತಂಗಳಂ ಕಂಡು ಇದು 
ಮನೆಯಾಣ್ಮನಂ ಮಾಜುವಂದಮಲ್ಲದೆ ಪೂಮಾಜುವಂದಂ 
ಅಲ್ತು ಎಂದು ಮುಗುಳ್ನಗೆ ನಗುತುಂ: ಪಂಪಭಾ, ೪. ೮೧ 
ವ) 

ಮನೆದೊಬ್ರು - ಮನೆ ಕೆಲಸದವಳು (ಹೋದ ಮಾರಿಯನ್ನಳೆ 
ಮನೆದೊಬ್ರು ಸೀರ್ಕರಡಿಯನ್ನಳೆ ನಾದುನಿ: ಪಂಪಭಾ, ೪. 
೯೮) 

ಮನೆಯಾಣ್ಮ -. ಮನೆಯೊಡೆಯ (ಮಿಥ್ಕಾಪಳಾಪಂಗಳಿಂ 
ಪದಪಿಂದಂ ಮನೆಯಾಣ್ಮನ೦ ಮಜಸುತಂ: ಸಮಯಪ, ೫. 
೫೪) 

ಮನೆವಾರ್ತೆಗೆಯ್‌ - ಸಂಸಾರ ಸಾಗಿಸು (ಅಂತವಂ ಕರಹದ 
ಸೂಳೆ ಸುತ್ತುವಳೊ ಕುತ್ತುವಳೊ ಮನೆವಾರ್ತೆಗೀವಳೋ: 
ಅನಂತಪು, ೮. ೪೮) 

ಮನೆವಾಆ್‌ - ಸಾಂಸಾರಿಕ ಜೀವನ (ತತ್ವಭೇದಿಗಳುಂ 
ಮನೆವಾಟನಾಸೆವಡಲಾಗದು: ಶಾಂತಿಪು, ೪. ೮೨ ವ) 

ಮನೆವಾಲದಮ್ಮ - ಗೃಹಸ್ಥಧರ್ಮ (ಮನೆವಾಟದಮ್ಮಮವೆಲ್ಲಮಂ 
ನೀನೆ ಬಲ್ಲೆ: ಪಂಚತಂತ್ರ, ೧೯೯ ವ) 

ಮನೆವಾಟಕಿ - ಗೃಹಕೃತ್ಯ (ಭೀಮಸೇನನ ಮಹಾಪತಿಜ್ಞೆಯುಮಂ 
ಆರ್ಗಂ ಬಾರಿಸಲ್ಲಾರದು ಕೆಯ್ಗಟೆದ ಮನೆವಾಚೌ 
ಬುದ್ಧವೇಟಲೆಡೆಯಿಲ್ಲ: ಪಂಪಭಾ, ೭. ೧೬ ವ) 


೮೬೫ 


ಮನೆವೆಂಡತಿ - ಗೃಹಿಣಿ (ಮುಕ್ತಿಯೊಳಾ೦ ಕೂಡುವೆನೆನುರ್ತರ್‌ 
ಅದೇ೦ ಕೂಡಲ್‌ ಬರ್ಪಂತೆ ಮುಕ್ತಿ ಮನೆವೆಂಡತಿಯೇ: 
ಸಮಯಪ, ೧೪. ೧೪) 

ಮನೆವೆರ್ಗಡೆ - ಅರಮನೆಯ ವ್ಯವಹಾರಗಳನ್ನು ನೋಡಿಕೊಳ್ಳುವ 
ಅಧಿಕಾರಿ (ಅರಸಂಗೆ  ಮನೆವೆರ್ಗಡೆ ಮುದ್ರಾಂಕಿತಮಪ್ಪ 
ಯಪಾಯಮನದ ಮುದ್ರೆಯಂ ಕಳೆದು: ಶಾಂತಿಷು, ೨. ೨೨ 
ವ) 

ಮನೋಗತ - ಅಭಿಪ್ರಾಯ (ತಮ ಕಂಡನಿತಉೌಳೆ ತೆರಳ್ಳೆನ್ನಾ 
ಮನೋಗತಧ್ವಾಂತಬ೦ಧಮಳಳೆತ್ತೆಲ್ಲಂ: ಕವಿರಾಮಾ, ೨. 
೬೭); ಆಶಯ (ಮದೀಯ ಮನೋಗತ ಕಾಮಸಾಗರದ 
ಒದವಿಂಗೆ ನಲ್ಲಳ ವಿಲೋಚನಚಂದಿಕೆಯೊಂದೆ ಸಾಲದೇ: 
ಪಂಪಭಾ, ೫. ೧೧) 

ಮನೋಗದ - ಚಿಂತೆ ದುಃಖ (ಕಾತುದು ಭೀತಿವಲ್ಲರಿ 
ಮನೋಗದಮುಂ ತಣೆಸಂದು ನಿಂದುದು 
ಉದ್ಧೂತಮಹಾದ್ದುತಂ: ಶಬರಶಂ, ೪. ೧೧೩) 

ಮನೋಗಮ್ಯ -  ಊಹಿಸಿಕೊಳ್ಳಬಹುದಾದ (ನಯನಕ್ಕೆಡ 
ಗಮ್ಮನಲ್ಲಂ ಪ್ರಿಯಂ ಮನೋಗಮ್ಯಂ: ಜಗನ್ನಾವಿ, ೫. ೧೦೧) 

ಮನೋಗಾರ - [ಮನಃಆಗಾರ] ಮನಸ್ಸೆಂಬ ಮನೆ (ಆ 
ಮುನಿಯ ಮನೋಗಾರದೊಳ್‌ ಧ್ಯಾನಚಕ್ರಂ೦ ಪುಟ್ಟಿತ್ತು ಆ 
ರಾಜ್ಯಾಶ್ರಮಮುನಿಯ ಆಯುಧಾಗಾರದೊಳ್‌ ಚಕ್ರರತ್ನಂ 
ಪುಟ್ಟಿತ್ತು: ಆದಿಪು, ೬. ೨೪ ವ) 

ಮನೋಗ್ಲಾನಿ - ಮಾನಸಿಕ ವ್ಯಥೆ(ಜನಿತ ಜನಮನೋಗ್ಲಾನಿ 
ನಿದಾಘಂ ನಿದಾಘಂ: ಚಂದ್ರಪ್ರಷು, ೯. ೬೬) 

ಮನೋಜ - ಕಾಮ, ಮನ್ಮಥ (ಚೇಟಿಕೆ ಬೀಸುವ ಕುಂಚಂ ಎಯ್ದೆ 
ಮೆಯ್ಬ್ದೋಜುವ ಗಾಡಿ ಕಾಂಚನದ ದಂಡದ ಸೀಗುರಿ 
ನೋಟಸ್ಳಾಡೆ ಆರುಮ೦ ಮಾಜ್‌ ಮನೋಜನ ಒಡ್ಡು 
ಎನಿಸಿದರ್‌: ಪಂಪಭಾ, ೯. ೧೦೦) 

ಮನೋಜಕಾರ್ಮಕ - ಕಾಮನ ಬಿಲ್ಲು (ಇದಣ ದನಿ 
ಮದವಳಿಕುಳಮೃದುನಿನದದೊಳ೦ ಮನೋಜಕಾರ್ಮುಕಗುಣ 
ನಾದದೊಳಂ ಸೆಣಸುವುದೆನೆ ಸುರಸುದತಿ ಪೆಣಳ್‌ ಮೆಜ್‌ದು 
ಬೀಣೆಯಂ ಬಾಜಿಸಿದಳ್‌: ಆದಿಪು, ೭. ೨೦) 


ಮನೋಜದವ -  ಮನ್ನಥಜಲ, ವೀರ್ಯ (ಮಧು 
ಮನೋಜದ್ರವ೦ ಪೊಣ್ಮೆ ನಿಲ್ಲಲ್‌ ನಲವಿಂದಂ ಕೂಡಿದಂ 
ತದ್ವನವನಿತೆಯೊಳ್‌ ಆತ್ಮೀಯ ಕಾಂತಂ ವಸಂತಂ: 


ಕುಸುಮಾಕಾ, ೫. ೨೯) 

ಮನೋಜನಿತ - ಮನಸ್ಸಿನಲ್ಲಿ ಜನಿಸಿದ (ಮನೋಜನಿತ ಮುದಂ 
ಅನಿಲತನಯನಂ ಅನನೃತವಚನ ಪ್ರಪಂಚಿಂತಿರೆ ನುಡಿದು: 
ಕವಿರಾಮಾ, ೨. ೪೨) 

ಮನೋಜನೋಜ - ಕಾಮನ ಗುರು (ಮನೋಜನುಮಂ 
ಗೆಲೆವಂದನಾಗಳು೦ ಸಹಜಮನೋಜನೋಜನೆಮಗೀಗೆ ವಿಚಿತ್ರ 
ರತೋತ್ಸವ೦ಗಳಂ: ಪಂಪಭಾ, ೧. ೪) 


ಮನೋಜವ - ಮನಸ್ಸಿನ ವೇಗ ಯ(ಜ್ಯೋತಿರ್ವನಮಂ 
ಮನೋಜವವದಿನೆಯ್ದಿ: ಶಾಂತಿಷು, ೬. ೩೪) 
ಮನೋಜಶಿಖಾಳಿ - ಕಾಮಾಗ್ನಿಯ ಜ್ವಾಲೆಗಳು 


(ಮನೋಜಶಿಖಾಳಿಗಳಟ್ಟೆ ಮುನ್ನಮೆ ಎನ್ನುರಿವೆರ್ದೆ ಕಂಡು 

ನಿನ್ನಂ ಇನಿಸಾಜೆದುದು: ಪಂಪಭಾ, ೮. ೬೪) 
ಮನೋಜಸುಖ - ಕಾಮಸುಖ (ಇನಿಯಳನಟ್ಟೆಯಿಂದೆ ಮೃಗಿ 

ಮಾಡಿ ಮನೋಜಸುಖಕ್ಕೆ ಸೋಲ್ತಲಂಪಿನೆ ನೆರೆಯಲ್ಕೆ 


ದಿವ್ಯಮುನಿಯು೦ ಮೃಗಮಾಗಿ ಮರಲ್ಲು ಕೂಡೆ: ಪಂಪಭಾ., 
೧. ೧೧೧) 

ಮನೋಜಸೂದನ - ಮನ್ಮ್ನಥಸಂಹಾರಿ, ಶಿವ (ನೊಸಲೊಳ್‌ 
ಕಣ್ಣುಳ್ಳ  ಮನೋಜಸೂದನಂ ಪೆಅನದಾವನಾನೆ ದಲ್‌: 
ಜಗನ್ನಾವಿ, ೩. ೪೬) 

ಮನೋಜಾಕೃತಿ - ಮನ್ನಥರೂಪ, ಸುಂದರ ರೂಪು 
(ವಜಸೇನವಿಭುಗಂ ಶ್ರೀಕಾಂತೆಗಂ ಪುತ್ರನಾಗಿ ಮನೋಜಾಕೃತಿ 
ವಜ್ತನಾಭಿವೆಸರಿ೦ದುತ್ಸಾಹಮಂ೦ ತಾಳ್ವಿದಂ: ಆದಿಷು, ೬. ೨೧) 

ಮನೋಜಾಗಮ - ಕಾಮಶಾಸ್ತ್ರ (ಅಂಬರಚರ ಮಿಥುನ 
ರತಾಂಡಂಬರದೊಡನೊಗೆದ ನಗದ ಮಾರ್ದನಿ ಕಿವಿಗಂ 
ತುಂಬಿ ಮನೋಜಾಗಮ ಗುರುವೆಂಬುದನೊಡನೆಂಬ 
ಶಿಷ್ಠನಂ ಪೋಲ್ತಿರ್ಕುಂ: ಶಾಂತಿಷು, ೨. ೧೦೨) 

ಮನೋಜಾತ - ಮನಸ್ಸಿನಲ್ಲಿ ಉಂಟಾದ (ಭೂತಿಗಳೊಳ್‌ 
ಕಲ್ಯಾಣವಿಭೂತಿಗಳೆಮಗಕ್ಕೆ ಬೇಗಮಿನ್ನೆಂದು ಮನೋಜಾತ 
ಮಹೋತ್ಸಾಹರ್‌ ತದ್ಭೂತಿಯನಿಟ್ಟರ್‌ ತ್ರಿಮ೦ಡ್ರಮಂ 
ದಿವಿಜೇಂದರ್‌: ಆದಿಪು, ೧೬. ೫೩); ಮನಸ್ಸಿನಲ್ಲಿ 
ಹುಟ್ಟಿದವನು, ಮನ್ನಥ (ಆ ಪರಸ್ತ್ರೀ ಭ್ರೂವಿಕ್ಷೇಪಕ್ಕೆ 
ಸೇನಾಪತಿಪದವಿಯನಿತ್ತಂ ಮನೋಜಾತಲ ಮಲ್ಲಿನಾಪು. ೨ 
೪೪) 

ಮನೋಜ್ಞ - ಸುಂದರವಾದ (ಮುಕ್ತಿಕನ್ಯಕೆ ಸುರರಾಜನ ಮುಂದೆ 
ಮಾಲೆಯೂಡಿದ ಮನೋಜ್ಞ ಸಿತಸಿಂಧುವಾರ 
ಮಾಲೆಯನಿಟಿಕುಂ: ಶಾಂತಿಪು, ೧೦. ೪೬) 


ಮನೋದ್ಭವ -  ಮನ್ನಥ (ಕೂಸಾಟದ ಚೆಲ್ಬುಗಳ್‌ ಕುಡೆ 
ಪಿತೃದ್ವಂದ್ದಕ್ಕೆ ನಿಚ್ಚಂ ಮನೋದ್ಧವನುಂ ಬಂಧುಜನಕ್ಕೆ: 
ಆದಿಪು. ೭. ೧೨೯) 

ಮನೋನಂದನ — ಆಹ್ಲಾದಕಾರಿಯಾದುದು 
(ಮನೋನಂದನಮಪ್ಪ ಪಾಂಡುಕದಿನಾ ಗಿರಿರಾಜವಿಲಾಸಂ 
ಅಟ್ಟಿಯಂ ತಂದುದು: ಶಾಂತಿಪು, ೫. ೨) 

ಮನೋನುರಾಗ - ಮನಸ್ಸಿನಲ್ಲಾದ ಸಂತಸ (ಭೃಂಗರವಂ 


ಅದೊಂದು ಮಂಗಳರವಕ್ಕೆಣೆಯಾಯ್ತು ಮನೋನುರಾಗದಿಂ 


ಕರೆವವೊಲಾಯ್ತು ಮತ್ತ ಕಳಹಂಸರವಂ: ಪಂಪಭಾ, ೫. 
೫೨) 

ಮನೋಬಲ - ಮನಸಿನ ಸ್ಥೈರ್ಯ (ತನ್ನ ಚಾತುರ್ದಂತ 
ಬಲಮಟೆದೊಡ೦ಂ ಮನೋಬಲಮಖಟೆಯದೆ: ಶಾಂತಿಪು, ೪. 
೩೨ ವ) 

ಮನೋಭಂಗ — ನಿರಾಶೆ (ಸೇನಾಭಂಗಮುಂ 
ಮನೋಭಂಗಮುಮಪುಂತು ಪುಸಿವಾರ್ತೆಯಂ  ಪೆಬ್ಚಿಂ: 
ಸುಕುಮಾಚ, ೭. ೫ ವ) 

ಮನೋಭವ - ಮನಸ್ಸಿನಲ್ಲಿ ಹುಟ್ಟಿದ[ವನು], ಮನ್ಮಥ 


[ಮನೆಯನಿವಂ ಮನೋಭವನಿವ೦ ಪೊಸಸುಗ್ಗಿಯೊಳ್‌ ಆದ 
ಅದೊಂದು ಕಿತ್ತಂ ಇವಂ: ಪಂಪಭಾ, ೪. ೯೭) 

ಮನೋಭವಕೇಳಿ - ಕಾಮಕೇಳಿ (ಮನೋಭವಕೇಳೀಲಂಪಟ 
ನಿಳಿಂಪದಂಪತಿ ವಿದ್ಯಾಧರಮಿಥುನ ಮನ್ನಥೋದ್ದೀಪನದೊಳ್‌: 
ಆದಿಪು, ೭. ೨೭ ವ) 

ಮನೋಭವದ್ವಂಸಕಾ - ಮನ್ನಥವಿನಾಶಕ, ಆದಿಜಿನ (ಅಭವ 
ಬೇಸಜೆ೦ಂ ಪೋಕೆ ಪೋ ಭವಂ ಭವದುಪಾಂತದಲ್ಲಿಯೆ 
ಮನೋಭವದ್ವಂಸಕಾ: ಆದಿಷು, ೧೩. ೮೭) 


೮೬೬ 


ಮನೋಭಿಲಷಿತ - ಇಷ್ಟಪಟ್ಟ (ಮಹಾಬಲ ಖಚರೇಂದ್ರಂ .. .. 


ಮನೋಭಿಲಷಿತ ವಿಷಯಸುಖಾನುಭವನಿರತನುಂ ಆಗಿ: 
ಆದಿಪು, ೨. ೨೩ ವ) 
ಮನೋಮಾನಸ - ಮನಸ್ಸೆಂಬ ಸರೋವರ (ಇವಂ 


ಮುನ್ನಮೇಂ ನೋಂಪಿಯಂ ನೋಂತನೊ ಪೇಟ”ಂಬಂತೆ 
ಬಂದಂ ಸುಕವಿಜನಮನೋಮಾನಸೋತ್ತಂಸಹಂಸಂ: 
ಆದಿಹು, ೩. ೯೧) 

ಮನೋಮುದ - ಮಾನಸಿಕ ಸಂತೋಷ (ಸಾಹಸಭಿಮಂಗೆ 
ಮನೋಮುದಂಬೆರಸು ಕೃಷ್ಣಂ ಕಟ್ಟಿದಂ ಪಟ್ಟಮಂ: 
ಗದಾಯು, ೧೦. ೨೨) 

ಮನೋರಥ - ಆಸೆ (ರಥದಿಂ ಧಾತ್ರಿಗೆ ಪಾಯ್ದು ಕೊಂಡು 
ಗದೆಯಂ ಕೆಯ್ಸಾರ್ದುದು ಅಸ್ಕತ್‌ ಮನೋರಥಂ ಇಂದು 
ಎಂದು ಕಡಂಗಿ: ಪಂಪಭಾ, ೧೧. ೬೬) 

ಮನೋರಥಮಹೀರುಹ - ಇಷ್ಟವನ್ನು ಪೂರೈಸುವ ಮರ, 
ಕಲ್ಪವೃಕ್ಷ (ತೋಯಜನಾಭಂ ವತ್ನಕುಲಮಂ ಕಾದಂ 
ಕಾಯೆ ಮನೋರಥಮಹೀರುಹ೦ ನಾಕಿಗರ್ಳ: 
ಜಗನ್ನಾವಿ, ೩. ೭೭) 

ಮನೋರುಜೆ - ಮಾನಸಿಕ ಕಾಯಿಲೆ (ಎಮ್ಮ ಬಿತ್ರಿಪ 
ಶಿಶಿರಕ್ರಿಯೆಯಂ ತನ್ನ ಮನೋರುಜೆಗದಕ್ರಿಯೆಯಾಗೆ ಕಂಡು: 
ಚಂದ್ರಪ್ರಹು, ೮. ೮೮ ವ) 

ಮನೋವಲ್ಲಭ - ಮನಸ್ಸಿನ ಒಡೆಯ, ಪ್ರಿಯಕರ (ಬಂದು 
ಮನೋವಲ್ಲಭನ ಸಿಂಹಾಸನಾರ್ಧಕ್ಕೆ ಅಲಂಕಾರಮಾಗಿರ್ದು: 
ಪುಷ್ಪದಂಪು, ೩. ೧೨೧ ವ) 

ಮನೋವಿರತಿ - ಆಸಕ್ತಿಯಿಲ್ಲದಿರುವುದು (ಸ್ಮತಿನುತ ತತ್ವದೊಳ್‌ 
ನುತಿ ಜಿನೇಂದಬಿಂಬದೊಳ್‌ ಉಕ್ತಿ ತದ್ಗ್ದುಣಸ್ತುತಿರತದೊಳ್‌ 


ಮನೋವಿರತಿ ಭೋಗಕದಂಬದೊಳ್‌ ಸಮಸಂದಿರೆ: 
ಚಂದ್ರಪ್ರಪು, ೯. ೬೦) 
ಮನೋವೈಕಲ್ಯ - ಚಿತ್ತವಿಕಲ್ಪ, ಬುದ್ಧಿಭ್ರಮಣೆ 


(ಕಾಮಗಹಗಹೀತೆಯಾಗಿರೆ ಮನೋವೈಕಲ್ಯ ರೋಮಾಂಚಕ 


ಸ್ಪಂಭಕಂಪಸ್ವೇದವೈವರ್ಣ್ಯಸಂತಾಪನ ಅನಾಹಾರ ವ್ಯಾಮೋಹ 
ಗದ್ಗದಾಶ್ರುಮೋಕ್ಷಮೂರ್ಛಾದಿ ನಾನಾ ವಿಕಾರಂಗಳಂ 
ಒಡನೊಡನೆ ತೋಜುವುದುಂ: ಪಂಪಭಾ, ೪. ೫೯ ವ) 
ಮನೋಹರಿ — ಚೆಲುವೆ (ನೆಲಸುಗೆ ನಿಶ್ಚಳಮೀ 
ಭಟಖಡ್ಗ್ಲಮಂಡಳೊತ್ತಲವನ ವಿಭಮ ಭ್ರಮರಿಯಪ್ಪ 
ಮನೋಹರಿ ರಾಜ್ಯಲಕ್ಷ್ಮಿ: ಆದಿಷು, ೧೪. ೧೩೦) 
ಮನ್ತಪೂರ್ವಕ ದ - ಮಂತ್ರಕ್ಕೆ ಅನುಗುಣವಾಗಿ 
(ಇದರ್ಕಿದಾಚರಣ೦ ಇದಅ ವಿಧಿಯಿಂತುಟು ತಪ್ಪದೆ 


ಮನ್ತಪೂರ್ವಕಂ ನೆಗಟ್ಟುದೆಂದು ಚಕ್ರಾಧಿಪಂ ಮನಂಗೊಳೆ 
ಪೇಟ್ಟಿಂ: ಆದಿಷು, ೧೫. ಬ 

ಮನ್ನಣೆ - ಗೌರವ (ಮೈಮೆಯ ಮನ್ನಣೆಯೊಳೀಗಳ್‌ ಕರಂ 
ಮತರ ಪಂಪಭಾ, ೧೪. ೪೫) 

ಮನ್ನಿಸು - ನೆರವೇರಿಸು (ಎಂಟುಂ ತೆಅದ ಪೂಜೆಯುಮಂ 
ಅರ್ಕಪೂಜೆಯುಮಂ ಮನ್ನಿಸಿ: ಆದಿಪು, ೧೫. ೧೩ ವ) 
ಗೌರವಿಸು (ಗುರುಜನಮ೦ ನೆಜೌ್‌ ಮನ್ನಿಸಿದುದು ಪಿರಿಯ 
ಸಿರಿಯೊಳೇಂ ಸುಜನತೆಯೋ: ಪಂಪಭಾ, ೯. ೩೬) 

ಮನ್ನೆಯ - ಮಾಂಡಳಿಕ (ಮಣ್ಣ ಕೋಂಟೆಯಂ ನಂಬಿ ಕಲ್ಲ 
ಕೋಂಟೆಯನೊಡೆದ ಮನ್ನೆಯನುಮಂ: ಧರ್ಮಾಮೃ, ೮. 


೩೧ ವ); ಮುಖಂಡ (ಮನ್ನೆಯರಾಳಂತೆ ಕಾದಿಯಲಸದೆ: 
ಪಂಪಭಾ, ೫. ೪೬ ವ) 
ಮನ್ಮಥ - ಕಾಮ (ಮನಸಿಶಯಂ ಪ್ರದ್ಯುಮ್ನ೦ ಮನೋಭವಂ 


ಕಂತು ಮನ್ಮಥ೦ ಕಂದರ್ಪಂ ಮನಸಿಜ೦ ಅನಂಗಂ 
ಅ೦ಗಜ೦ ಅನ್ಯಜಂ ಮಕರಕೇತು ಮರಮ ಮದನಂ: 
ಅಭಿಧಾವ, ೧. ೧. ೨೭) 

ಮನ್ಮಥದ್ರವ - ಮದನೋದಕ, ಕಾಮರಸ (ಗರ್ವಮಂ 


ಕಳೆದುದಂತಿರ್ವರ ಮನ್ನಥದ್ರವಂ: ಪಂಪಭಾ, ೫. ೨೭) 

ಮನ್ಮಥಮಹೀಭುಜಂ - ಕಾಮನೆಂಬ ರಾಜ (ಅರಿಕೇಸರಿಯ 
ಒಂದು ಗಾಡಿಯ ಉದ್ದಾನಿ ತಗುಳ್ಳು ಕಣ್ಣೊಳೆ ತೊಟಲ್ಲು 
ಎರ್ದೆಯೊಳ್‌ ತಡಮಾಡೆ ಬೇಟದುದ್ದಾನಿಯನಾನೆ 
ಮನ್ಮಥಮಹೀಭುಜನೋವದೆ: ಪಂಪಭಾ, ೪. ೫೮) 

ಮನ್ಮಥೋದ್ದೀಪನ - ಕಾಮವನ್ನು ಉದ್ದೀಪಿಸುವಿಕೆ 
(ಮನೋಭವ ಕೇಳೀಲಂಪಟ ನಿಳಿಂಪದಂಪತಿ 
ವಿದ್ಯಾಧರಮಿಥುನ ಮನ್ಮ್ನಥೋದ್ದೀಪನದೊಳ್‌: ಆದಿಷು, ೭. 
೨೭ ವ) 


ಮನ್ಮನಲಪಿತ - ತೊದಲು ನುಡಿ (ದರಹಸಿತ೦ ಹಸಿತಂ 
ಸುಂದರಮನ್ನನಲಪಿತರುಚಿತರಂಗಿತಮೆಂಬೀ ಪರಿವಿಡಿದು 
ಬಾಲಕೇಳಿಯೆ ಕರಮೆ ಮರುಳ್ಳಿದುದು ತಾಯುಮಂ 


ತಂದೆಯುಮಂ: ಆದಿಪು, ೮. ೩೮) 

ಮನ್ಮನೋವಾಸ -  [ಮತ್‌*ಮನೋವಾಸ] ನನ್ನ ಮನಸ್ಸೆಂಬ 
ಮನೆ (ಗುಣಾರ್ಣವನೊಳ್ಬು ಮನ್ಮನೋವಾಸಮನೆಯ್ದೆ 
ಪೇಟ್ನಪೆನಲ್ಲದೆ ಗರ್ವಮೆ ದೋಷಮ್‌ ಆಅಟ್ಟೆಗಂ ದೋಷಮೆ: 
ಪಂಪಭಾ, ೧. ೧೩) 

ಮನು - ವ್ಯಥೆ (ಕರುಣಾರಸಾರ್ದಹೃದಯಂ ಮನ್ಯು 
ಗದ್ಗದಕಂಠನುಮಾಗಿ ನೀಡುಂ ಭಾವಿಸಿ ನೋಡಿ: ಸುಕುಮಾಚ, 
ಆ. ೬ರ ಘು 

ಮನ್ಯೂದ್ಗತ - ಶೋಕಭರಿತವಾದ (ರಿಪುನೃಪ ಕುಆಂಗನಾಜನ 
ಮನ್ಯೂದ್ಗತ ಬಾಷ್ಟಸಲಿಲ ಧಾರಾ ಪ್ರತಾನದಿಂ 
ಕೀರ್ತಿವಲ್ಲಿಯಂ ಬೆಳಯಿಸಿದಂ: ಪಂಪರಾ, ೧. ೧೩೬) 

ಮನ್ವಂತರ - ಹದಿನಾಲ್ಕು ಮಂದಿ ಮನುಗಳಲ್ಲಿ ಪ್ರತಿಯೊಬ್ಬನ 
ಆಳ್ವಿಕೆಯ ಅವಧಿ (ಆದಿಯ ಮನ್ಹಂತರದೊಳ್‌ 
ಅಶೀತಿಭಾಗಿಪಲ್ನದೊಳಾ ಮನ್ವಂತರದಶಮಾಂಶಂ 
ಮನ್ವಂತರಮಕ್ಕುಂ: ಪಂಪರಾ, ೧. ೮೮) 

ಮನ್ಸನ್ವಯ -  [ಮನು*ಅನ್ವಯ] ಮನುವಿನ ವಂಶ 
(ಸೌಂದರಿಯರ್‌ ಏಕಚ್ಛತ್ರರಾಜ್ಯಾಭಿಷೇಕಮಿದೆಂಬಂತಿರೆ 
ಮಜ್ಜನ೦ಬುಗಿಸಿದರ್‌ ಮನ್ನನ್ವಯೋತ್ತಂಸನಂ: ಆದಿಷು, ೮. 
೭೦) 

ಮಮತ್ವ - ನನ್ನದು ಎಂಬ ಅಭಿಮಾನ (ಮಮತ್ವಮಂ ಬಿಸುಟು 
ನೀಂ ಏಕತ್ವಮ೦ ಭವ್ಯ ಭಾವಿಸು ನಿನ್ನೀ ತನುವಂ 
ತಪೋವನವನಕ್ರೀಡಾಸುಖಕ್ಕೊಡ್ಡಿಸು: ಆದಿಷು, ೨. ೪೭) 

ಮಮ್ಮ - ಮೊಮ್ಮಗ (ನೀಂ ಮಮ್ಮನೆಯಪ್ಪೈ ನೋಡು ನಣ್ಣಿಂ 
ನಿಮಗಮೆಮಗಮಾಮ್ನಾಯದಿಂ ಬಂದುದಿಂತೀ ಜಿನಧರ್ಮಂ: 
ಆದಿಹು, ೨. ೨೦) 

ಮಮ್ಮಲ ಮುಗು - ವಿಶೇಷವಾಗಿ ದುಃಖಿಸು (ಅಂತಾ ಬಾಲೆ 
ಕಾಯ್ದ ಪುಡಿಯೊಳಗೆ ಬಿಸುಟ್ಟ ಎಳವಾಳೆಯಂತೆ ಸುರತ 
ಮಕರದ್ದಜನೊಳಾದ ಬೇಟದೊಳ್‌ ಮಮ್ಮಲ 
ಮಖುಗುತಿರ್ದಳ್‌: ಪಂಪಭಾ, ೫. ೧೦ ವ) 


೮೬೭ 


ಮಮ್ಮಲ - ಕ್ಷೋಭೆ (ತುರಂಗಸೇನೆಗಳಂತೆರಡು೦ ಕರಂ ಪರಿಸಿ 
ಮಮ್ಮಚೆಯಾಗಿರೆ ಕಂಡು: ಕರ್ಣನೇಮಿ, ೧೧ ೧೬೪) 

ಮಮ್ಮಟೆಗೊಳ್‌ - ಮಮ್ಮಟೆಸು (ದೊಮ್ಮಳಿಸಿ ಮಮ್ಮಟಿಗೊಳ್ಳ 
ಗೋಗುಗಳನಟ್ಟಿಕೊಂಡು ಮಜಖ್‌ಗೆ ಪೋಗಿ: 
ನೇಮಿನಾಹು, ೮. ೧೦ ವ) 

ಮಮ್ಮಟಿಸು - ಭಯದಿಂದ ತತ್ತರಿಸು (ಅಂತು ಮುಂಬಗಲ್ವರಂ 
ತುಮುಲ*್‌ ಕಾದುವ ಸಮರಭರಂ  ಮನೋರಾಗಮಂ 
ಮಾಡೆಯುಂ ಮಮ್ಮಟಿಸಿ ಪಾಂಡವಕೌರವಬಲದ ಕಲಿಕೆಯ 
ಪ್ರಧಾನ ನಾಯಕರ್ಕಳ್‌: ಪಂಪಭಾ, ೧೩. ೩೭ ವ) 

ಮಯೂಖ - ಕಾಂತಿ, ಕಿರಣ (ಲಕ್ಷಣಂ ಮಣಿ ಕಿರೀಟ 
ಕಿರಣದಿ೦ ತದೀಯ ಪದನಖ ಮಯೂಖಮಂ ಕೊರ್ವಿಸೆ: 
ಪಂಪರಾ, ೬. ೧೭೫ ವ) 

ಮಯೂಖಮಾಲೆ -  ಕಿರಣಸಂದೋಹ (ಅಶೇಷವಿದ್ಯಾನದೀ 
ಶೋಷಣ ್ಹಗ್ರೀಷ್ಮಾಂಶುಮಾಲಿ ಮಯೂಖಮಾಲೆಯುಂ: 
ಆದಿಹು, ೧೪. ೧೨೨ವ) 

ಮಯೂಖಲೇಖಾ[ಖೆ] - ಕಿರಣಪಂಕ್ತಿ (ಆ ಪುರಸ್ತ್ರೀಯ 


ರತ್ನಕಂಠಿಕಾ ಮಯೂಖಲೇಖಾವಿಲಾಸಮಂ ತಳೆದು: 
ಮಲ್ಲಿನಾಹು, ೨. ೪೯ ವ) 
ಮಯೂಖಸಂತಾನ - ಕಿರಣಗಳ ಸಮೂಹ 


(ವಿಲೋಲಲೋಚನ ಮಯೂಖಸಂತಾನದೊಳೆ ದೆಸೆಗಳೆಲ್ಲಂ 
ನೀಲೋತ್ಸಳಮಯಮುಂ: ಆದಿಪು, ೭. ೨೧ ವ) 
ಮಯೂರ - ನವಿಲು, ಒಂದು ಅಕ್ಷರವೃತ್ತದ ಹೆಸರು (ಹರಿಣೀ 


ಮತ್ತೇಭವಕ್ರೀಡಿತ ಲಲಿತ ಮಯೂರಾನ್ವಿತಂ ಛಂದಮಂ: 
ರಾಜಶೇವಿ, ೫. ೭೫) 
ಮಯೂರಪಿಂಛ - ನವಿಲುಗರಿ (ಮಯೂರಿಕೆಯೆಂಬಳ್‌ 


ಮಯೂರಪಿಂಛದ ಆಲವಟ್ಟಮನಿಕ್ಕಲುಂ: ತ್ರಿಷಷ್ಟಿಷು, ೧೭. 
೧೪೯ ವ) 

ಮಯೂರರಥ - ಷಣ್ಮುಖ (ಗೌರೀಸುತಂ ವಿಶಾಖಂ ತಾರಕರಿಪು 
ಷಣ್ಮುಖಂ. ಮಹಾಸೇನಂ ಕ್ರೌಂಚಾರಿ ಗುಹಂ ಸೇನಾನಿ 
ಮಯೂರರಥಂ ಸ್ವಾಮಿ ಕರ್ತಿಕೇಯಂ ಸ್ಕಂದಂ: ಅಭಿಧಾವ, 
0-0೮) 

ಮಯೂರಾತಪತ್ರ - ನವಿಲುಗರಿಯ ಕೊಡೆ [ಸಕಲದಿಕ್ಷಚಳಿತ 
ರಾಜಪುತ್ರಮಯೂರಾತಪತ್ರನಿಚಯಮೆ  ಸಂಚಾರೀಭೂತ 
ಚೂತಭೂಜಾರಾಮಮಾಗೆ: ಆದಿಪು. ೧೩. ೬ ವ) 

ಮಯೂರಿ - ಹೆಣ್ಣು ನವಿಲು (ಆತೋದ್ಯಮಂ ಕೇಳ್ದು ಮೆಚ್ಚಿ 
ಮಯೂರೀಲಟಹಪ್ರವೃತ್ತ ವಿಲಸತ್‌ ನೃತ್ಯಂಗಳ೦ ಮೆಚ್ಚಿ 
ನೋಡೆ: ಅಜಿತಪು, ೯. ೩೪) 

ಮರಂದ - ಮಕರಂದ (ಕರಂ ಕಣ್ಣೆಸೆದಿರ್ಪುದು ಪುಷ್ಪ 
ಸುಂದರಮರಂದ ಪರಿಫ್ಲವಭ್ಯೃಂಗರುಂಕರಣ: ಧರ್ಮಮಧು, 
0೨) 

ಮರಕಗಟ್ಟು - ಮರದ ಬುಡದ ಪಾತಿ (ಮರಗಟ್ಟೆಂಬಂತೆ ಸುತ್ತುಂ 
ಮೊದಲೊಳ್‌ ಅಜಗರಂ .. .. ನೀಳ್ಬಂತಿರೆ: ಕಾದಂಬ, ೧. 


೧೦೦) 
ಮರಕತ - ಪಚ್ಚೆ (ಮರಕತ ಮುದ್ರಾರುಚಿಯಿ೦ ಪರಭಾಗಂಬಡೆದು 
ಭುಜಲತಾಪಲ್ಲವದಂತಿರೆ ತೆಂಬುಲವಂ ಕೊಟ್ಟಳ್‌ 
ನರೇಂದದವಧುವಿಂಗೆ ದಿವಿಜವಧು ಮತ್ತೊರ್ವಳ್‌: 


ಮಲ್ಲಿನಾಪು, ೧೧. ೬೩) 


ಮರಕತನಗ - ಪಚ್ಚೆಯ ಬೆಟ್ಟ (ಮರಕತನಗಂ ದಿವ್ಯಂ 
ಮರ್ತ್ಯೋತ್ತಮಾಕೃತಿಯೆಂಬಿನಂ  ವಿರಚಿಸಿದನಿಂತಾದಿಬ್ರಹ್ಮಂ 
ಹರಿನ್ಮಣಿವರ್ಣನಂ: ಆದಿಷು, ೧೪. ೪೪) 

ಮರಗಟ್ಟಲೆ - ದಟ್ಟವಾದ ಕತ್ತಲೆ (ತುಖುಗೆದೆಗಣ್ಣ ಕಾಂತಿ 
ಮರಗಟಲೆಯಂ ಬೆದಜಟ್ಟಿ ತೊಂಡೆವಾಯ್ದ್ಡೆಆ* 
ಕಿಸುಸಂಜೆವೀಜೌ ಜಗನ್ನಾವಿ, ೧೬. ೨೫) 

ಮರಗೆರ೩ - ಮರಕೋತಿಯಾಟ (ಹರಿವರಿ ಪಾಜುಂಬಳೆ 
ಮರಗೆರಸಿ ಕುಳಿಲ್ಲೆಂ ಡು ಬಟ್ಟು ತಿಣಿಕಲ್ಲು ಅಟ್ಟುಂಗರೆ 
ಹೊಣೆಗುಂಡು ಎಂಬಿವಂ: ಜಗನ್ನಾವಿ, ೪. ೪೪) 

ಮರಗೊಂಬು - ಮರದ ಕೊಂಬೆ (ಮರಗೊಂಬಿನೊಳವುಂಕಿದ 
ಸೆಲ್ಲದ ಮುಷ್ಟಿ: ಆಚವರ್ಧ, ೮. ೫೧); ಮರಕೋತಿಯಾಟ 
(ವಿನೋದರಸದ ಬಸದಿಂ ಮರಗೊಂಬನಾಡುತಿರ್ದ 
ವೀರಜಿನಕುಮಾರನಂ ದೂರದೊಳೆ ಭೋಂಕನೆ ಕಂಡು: 
ಆಚವರ್ಧ, ೧೪. ೬೭ ವ) 

ಮರಗೋಡು - ಮರದ ಕೊಂಬೆ (ತೊಲಗೆ ಬಿಸಿಲ್‌ ನೆಟಲ್ಗೆ 
ತಲೆಯಂ ಮರಗೋಡೆಲೆ ಕೂಡೆ ಕುತ್ತಿ ಕಟ್ಟಲೆ ಕವಿದಂದದಿಂ 
ಕವಿಯೆ: ಲೀಲಾವತಿ, ೬. ೮೪) 

ಮರದುಜುಗಲ್‌ - ಮರಗಳ ತೋಪು (ಪರ್ವತದ ಮೇಲೆ 
ಕಅಂಗಿ ಕಟ್ನಲಿಸಿದ ಮರದುಳುಗಲ ನಡುವೆ ಸುಧಾಧವಳಿತ 
ಉತ್ತುಂಗ ರಮ್ಯಹರ್ಮಂಗಳ೦  ಕಾಣ್ಣಿರಷಪ್ಲೊಡೆ ಅದು 
ಹಿಡಿಂಬಪುರಂ: ಪಂಪಭಾ, ೩. ೧೮ ವ) 

ಮರಪಟಲಂ ಪಾಯ್‌ - ) (ಆ ರಸತ್ತಾರುಗರ್‌ ಇಡುವ 
ಇಟ್ಟಿಯ ಹಿಡಿಕುತ್ತಿನ ಕಕ್ಕಡೆಯ ಕೋಳ್ಗೆ ಮರಪಟಲಂ 
ಪಾಯ್ದು: ಪಂಪಭಾ, ೧೨. ೬೦ ವ) 

ಮರಮೊಗ - ಮರದ ಮುಖವಾಡ (ಲೋಗರ್‌ ಪಗರಣಿಗರಾಗಿ 
ಎನಿತಾನುಂ ತೆಣದ ರೂಪುಗಳಂ ಕೈಕೊಂಡು 
ಮರಮೊಗಂಗಳನಿಟ್ಟು ಬಂದು ಆಡಿಯು೦ ಪಾಡಿಯುಂ 
ನಗಿಸಿಯುಂ: ವಡ್ಡಾರಾ, ಪು ೧೧೮, ಸಾ ೧೪) 

ಮರಮೊದಲ್‌ - ಮರದ ಬುಡ (ಮುನಿಂಧಂ ಬೇರೂಜಿದ 
ಬೀಳಲಂತೆ ಮರಮೊದಲಿರ್ದಂ: ಚಂದ್ರಪ್ರಷು, ೧೧. ೧೪) 

ಮರಲ್‌ - ಮತ್ತೆ ಮತ್ತೆ (ಏ ಜೋದ್ಯಮಿದೆಂದು ಮರಲ್ಲು 
ಬಣ್ಣಿಸಿದರ್‌ ಇಂದನ ಕಾಂತೆಯರ್‌ ಅಂತರ್ವತ್ನಿಯನಾ 
ನೃಪಪತ್ನಿಯಂ: ಆದಿಪು, ೭. ೩೧); ಅಗಲವಾಗಿ, ಬಿಡಿಸಿ 
(ಕರಣಗಣಂ ಕುನುಂಗಿರೆ ಮನಂ ನೊಸಲಲ್ಲಿರೆ 
ಲೋಚನಗಣ೦ ಉಳ್ಳರೆಮಗುಟ್ಟಿಂಬಾಗಿರೆ ಕರದ್ವಯಪಲ್ಲವಂ 


ಅಂಕದೊಳ್‌ ಮರಲ್ಲಿರೆ: ಆದಿಪು, ೧೦. ೧೪) ಉಬ್ಬು. 
ಸಂತಸಪಡು (ಇನಿಯಳನಟ್ಟೆಯಿಂದೆ.. ಮೃಗಿ ಮಾಡಿ 
ಮನೋಜಸುಖಕ್ಕೆ ಸೋಲ್ತಲಂಪಿನೆ ನೆರೆಯಲ್ಕೆ 


ದಿವ್ಯಮುನಿಯು೦ ಮೃಗಮಾಗಿ ಮರಲ್ಲು ಕೂಡೆ: ಪಂಪಭಾ, 
೧. ೧೧೧); ಹಿಂದಿರುಗು (ಎರೆವ ಮರಲ್ವ ಲಲಲ್ಲಯಿಪ 


ಕಾಲ್ಪಿಡಿವೆಂಬುದನಿಂಬುಕೆಯ್ದಳಂಕರಣವಿಳಾಸಮಂ ಮೆಜ್‌ವ: 
ಆದಿಷು, ೩. ೪೩) 

ಮರಲರಲ್‌ — ಹೂ ಬಿಡು (ಬಿಕ ಮರಲ್ಲರಲ್ಪ 
ಕುಕವಿವ್ರಜಶಾಲ್ಮಲಿಯಂ ಸರಸ್ಪತಿಯೆಂಬ ತುಂಬಿ 


ಬಂದೆಅಗುಗೆ: ಲೀಲಾವತಿ. ಐ. ೬) 

ಮರಲುಂದು - ಮೈಮರೆತು ನಿದ್ದೆ ಮಾಡು (ತಂದೆಯ 
ಮರಲುಂದಿದಲ್ಲಿಗೆ ಪೋಗಿ ಬರು೦ಟಿ ಎಟ್ಟೆ ಪೊಟ್ಟಳಿಗೆಯಂ 
ತಂದೆಗೆ ಕೊಟ್ಟಳ್‌: ವಡ್ಡಾರಾ, ಪು ೧೭, ಸಾ ೨೩) 


೮೬೮ 


ಮರಲ್ಲು - ಹಿಂದಿರುಗಿಸು (ತೊಲಗದ ಜವ್ವನಂ ತವದ ಮೆಚ್ಚು 
ಮರಲ್ಲುವ ನೋಟಮಟ್ಟೆಯಂ ಸಲಿಸುವ: ಆದಿಪು, ೫. ೪೨) 

ಮರವಟ್ಟಿರು - ಜಡವಾಗಿರು (ಮುಳಿದ ವಿಯುಕ್ತವಲ್ಲಭಜನಂ 
ತಳುವಿಲ್ಲದೆ ತಕ್ಕೆಗೊಂಡುದು ಅಸ್ಥಳಿತ ಕೃಷೀಕುತೂಹಳಜನಂ 
ಮರವಟ್ಟರುತಿರ್ದುದು . .. ಏನಳವಿಗಳು೦ಬಮೋ ಪುದಿದ 
ಮಾಗಿಯ ಶೀತವಿಜೃಂಭಪಾತನಂ: ಶಾಂತೀಶ್ವಷು, ೧೨. ೮೬) 

ಮರವಡು - ಸ್ವಬ್ದನಾಗು, ಮರದ ಹಾಗೆ ಜಡವಾಗು (ಬಂದತಿ 
ದೀನಮುಖರ್‌ ನೆರೆದೆಂದರ್‌ ಮರವಟ್ಟು ಕುಡದೆ 
ಕಲ್ಪಮಹೀಜ೦ ನಿಂದುವು ಜಠರಾನಳನಿಂ ಬೆಂದುವು: ಆದಿಷು, 
೬ ೭೪); ಮೈಮರೆ (ಅಂತಃಪೀಡಾಕ್ರಾಂತಿಯನೊಂದಿತು 
ಪೊಟ್ಟು ಮರವಟ್ಟಿರ್ದಳ್‌: ಕಾದಂಬ, ೮. ೬೪) 

ಮರವಾನಸ - ಮರದಿ೦ದ ಮಾಡಿದ ಮನುಷ್ಯನ ಗೊಂಬೆ (ಈ 
ಧರಣೀತಳಕ್ಕವಿವೇಕಿಯ ಮರವಾನಸನಿತ್ತ 
ಚಾಗಮೇನಿರ್ದಪುದೇ: ಆದಿಪು, ೬. ೫೦) 


ಮರವಾನಸೆ - ಮರದಿಂದ ಮಾಡಿದ ಹೆಣ್ಣಿನ ಗೊಂಬೆ 
(ಮಾನಸೆಯಣಮಲ್ಲಳಿಂತು ಮರವಾನಸೆಯಾಗಿಯುಂ 
ಆದುದೊಂದು ಮಾನಸಿಕೆ: ಆದಿಪು, ೧೨. ೩೮) 

ಮರವಾನಿಸ - ನಿಷ್ಠರುಣಿ (ಮನದೊಳ್‌ ಸೈರಿಸಲಾಜ್‌ಂ 
ನಿನಗೆನಸುಂ ಕರುಣಮಿಲ್ಲ ಮರವಾನಿಸನಯ್‌: ಕವಿರಾಮಾ, 
೨.೮ಜ 

ಮರವಾಯ್‌ - ಜೋರಾಗಿ ನುಗ್ಗು (ಮದಹಸ್ತಿಯಂತೆ 


ಮರವಾಯ್ವ ಪುಲಿಗಳಿನತಿ ಭಯಂಕರಾಕಾರಮಪ್ಪ ದ್ವೈತವನಕ್ಕೆ 
ಬಂದು: ಪಂಪಭಾ, ೭. ೨೯ ವ) 

ಮರವಾಳ್‌ - ಮರದ ಕತ್ತಿ (ಕರವಾಳ೦ ಮಸೆವಂದದೆ 
ಮರವಾಳಂ ಮಸೆಯಿ ಕೂರಿತಮಕ್ಕುಮೆ; ಗದಾಯು, ೨. 
೨೫) 

ಮರವಿಲ್‌ - ಮರದ ಬಿಲ್ಲು (ತೊಟ್ಟ ಎಕ್ಕವಡ೦ ಮರವಿಲ್‌ ಕಟ್ಟಿದ 
ಪಣೆಕಟ್ಟು ಬೇಂಟಿವಜಿ ದೊರೆಯೊಳ್‌ ಒಡ೦ಬಟ್ಟ ಅಸಿಯ 
ಸುರಗಿ ದಳಿವದ ತೊಟ್ಟ ಅಂಗಿಗೆ ತನ್ನೊಳ್‌ ಅಮರೆ 
ಬೇಂಟೆಯನೊರ್ವಂ; ಪಂಪಭಾ, ೫. ೩೬) 

ಮರಸರಿಗೆ - ದೊಡ್ಡಚೆಂಬು, ಮರದ ಪಾತ್ರೆ (ಅಂತಾಕೆಗಳ್‌ ತೂಗಿ 
ತೊನೆವ ತೊನೆಪಂಗಳುಮಂ ಮರಸರಿಗೆಎಡಿದು 
ಬಿಲ್ವಿಡಿದಾಡುವ ಬೂತಾಟಂಗಳುಮಂ ನೋಡಿ 
ಗಂಧೇಭವಿದ್ಯಾಧರಂ ಇಂತೆಂದಂ: ಪಂಪಭಾ, ೪. ೯೦ ವ) 

ಮರಳ್‌ - ಕುದಿ (ದಿಟ್ಟಿ ಮರಳ್ಳು ನಂದಿದಪುದು ಎನ್ನುಮಂ: 
ಕಾದಂಬ, ೧. ೧೬೬) 

ಮರಾಳೆ - ಹಂಸ (ಮಜಿಗಿಳಿವಿಂಡು ಮಿಂಚುವ ಮರಾಳದ 
ಪಿಂಡು ಅಲರ್ವಕ್ಕಿವಿಂಡು ತಟೌಜಗಿ ಬರಲ್‌: ಶಾಂತೀಶ್ವಪು, 
೧೪. ೯೮) 

ಮರಾಳಗತಿ -... ಹಂಸದ ನಡಿಗೆ (ಮರಾಳಗತಿಗಳ್‌ 
ಚಕ್ರಾಂಕವಕೋಜಮಂಡಳೆಯರ್‌ ವರ್ತಿಸಿದರ್‌ ಕುಮಾರನ 
ಮನಶ್ಚೀಸಾರಕಸಾರದೊಳ್‌: ಪುಷ್ಪದಂಪು, ೧೨. ೧೦೨) 

ಮರಾಳಗಾಮಿನಿ - ಹಂಸದ ನಡಿಗೆಯವಳು (ವಾರಿಜಾನನೆಗೆ 
ಮರಾಳಗಾಮಿನಿಗೆ .. .. ಸೀಮೆಯಾಯ್ತು ಜೀವನದಭಿಲಾಷೆ 
ಕಂತುಪರಿತಾಪದೊಳ್‌: ಪುಷ್ಪದಂಪು, ೪. ೬೯) 

ಮರಾಳಯಾನೆ - ಹಂಸದಂತೆ ಮೆಲುನಡಿಗೆಯುಳ್ಳವಳು (ಸುಲಿದ 
ಮರಾಳಯಾನೆಯರ ಅಪಾಂಗಮರೀಚಿಚಯಂ ತ್ರಿವರ್ಣಮಂ 
ಗಟೆಯಿಸೆ: ಚಂದ್ರಪ್ರಪು, ೭. ೧೧೮) 


ಮರಾಳತೂಳ - ಹಂಸದ ತುಪ್ಪುಳು (ಶಯನಸ್ಥಾನದೊಳ್‌ 
ದುಕೂಲಪ್ರಚ್ಛಾದಿತ ಮರಾಳತೂಳಶಯ್ಯಾತಳಮಂ 
ಅಲಂಕರಿಸಿದೆ: ಜಗನ್ನಾವಿ, ೧೧. ೫೪ ವ) 

ಮರಾಳಿ - "ಹೆಣ್ಣು ಹಂಸ  (ಸರಸಿರುಹಂಗಳಿಂದಿಟೆದ 
ಮತ್ತಮರಾಳಿಗಳಂತೆ: ಅನಂತಪು, ೭. ೩) 

ಮರಾಳಿಕಾತೂಳತಲ್ಪ - ಹಂಸದ ತುಪ್ಪುಳಿನಿಂದ ಮಾಡಿದ ಹಾಸಿಗೆ 
(ವರಮ೦ಚಮಣಿದ್ಯುತಿಧೃತ ಮರಾಳಿಕಾತೂಳತಳ್ಳದೊಳ್‌ 
ತಾಮೆಸೆದರ್‌ . ಖಚರದಂಪತಿಗಳವೊಲ್‌: ಯಶೋಧಚ, 
೨. ೨೨) 

ಮರಿಚ - ಮೆಣಸು (ಮರಿಚವ್ಯಾಕೀರ್ಣಕರ್ಣಂ೦ಕರರ 
ತನುವತಗಂಧಿಪರ್ಣಚ್ಛೆದಂ ಕತ್ತುರಿವೆಕ್ಕಂ 
ಸೊಗಯಿಪುದು: ಪುಪ್ಪದಂಪು. ೫. ಟ್ರ 

ಮರಿಷುಗೊಳ್‌ - ಸುವಾಸನೆಯನ್ನು ಹೊಂದು (ಕೆಂಪಿನ ಕಂಪಿನ 
ಮಂಜರಿಯಂತೆ ಮಂಜರಿಸಿ ಜು) ಮರಿಷುಗೊಂಡು 
ಸೊಬಗುಕೊಂಬುಗೊಂಡು ಅರಿಸಿನದ ಕೊಂಬುಗಳಂ 
ಸೊಪ್ಪಗುಟ್ಟಿ; ಲೀಲಾವತಿ, ೧೨. ೬೭ ವ) 

ಮರೀಚ - ಮೆಣಸು (ಭವನ ಹರಿಣಂಗಳ್ಗೆ ಮರೀಚಪಲ್ಲವಂಗಳಂ 
ನೀಡಲುಂ.. .. ಕರೆದು ಪೇಟ; ಕಾದಂಬ, ೬. ೨೫ ವ) 

ಮರೀಚಿ - ಕಿರಣ, ಕಾಂತಿ (ಧ್ಯಾನಮರೀಚಿಯಿಂ 
ಘಾತಿತಮಸ್ತಮಂ: ಆದಿಪು, ೧೦. ೧೭) 

ಮರೀಚಿಕೆ - ಮೃಗಜಲ (ಜಳಜಸಖಂ ಜಳಕಿರಣಾವಳಿಯಂ 
ಪಿಳಿದಂತೆವೋಲ್‌ ಮರೀಚಿಕೆ ಮೆಖ್‌ಗುಂ: ರಾಜಶೇವಿ, ೫. 
೩೮) 

ಮರೀಚಿಮಾಲಿ - 


ಬೆದ೫* 


ಕಿರಣಗಳಿಂದ ಅವೃತನಾದವನು, ಸೂರ್ಯ 
(ದ್ವಾದಶಗಣ ಸರಸ್ಪರೋಜವಿದಳನ ಶೋಭಾಪ್ರಭಾವಪ್ರಸವ 
ಪಾರೀಣ ದಿವ್ಯವಚನಮರೀಚಿಮಾಲಿ ರೋಚಿರ್ನಿಚಯ 
ತ್ರಿಜಗಚ್ಚೂಡಾಮಣಿ: ಶಾಂತಿಷು, ೯. ೬೯ ವ) 

ಮರುಚ್ಛ್ಚಂಚಳಮನ - [ಮರುತ್‌--ಚಂಚಳಮನ = ಗಾಳಿಯಂತೆ 
ಚಂಚಲಚಿತ್ತ[ವುಳ್ಳವನು] (ಖಳಂ ಪಂಚತ್ವಮನೈದಿ 
ಮರುಚ್ಛಂಚಳಮನಂ ಈಗಳಲ್ತೆ ವಾನರನಾದಂ: ಆದಿಪು, ೫. 
೧೮) 

ಮರುಗ - ಸುಗಂಧಿತ ಎಲೆಗಳ ಸಸ್ಯ (ಅಲ್ಲಲ್ಲಿಗೆ ಬೆರಸಿದ 
ಮರುಗದ ಕೋದ ಪಾದರಿಯ ಬಳಸಿದ ತುಳಸಿಯ .. . 
ವನಮಾಲೆಗಳೂಮಂ: ಜಗನ್ನಾವಿ, ೬. ೧೬ ವ) 

ಮರುಚ್ಚಾಪ - [ಮರುತ್‌--ಚಾಪ] ಕಾಮನ ಬಿಲ್ಲು (ಮದನವೇಗೆ 
ತತ್ತತಿಗೆ ಮರುಚ್ಛಾಪದೊಳಂ ಅಧಿಪ ಮಿಥ್ಕಾರೂಪದೊಳಂ 
ಮಾಡದಿರ್‌ ಗುಣಾರೋಪಣಮಂ: ಪಂಪರಾ, ೮. ೫೮) 

ಮರುಚ್ಚಿಲ್ಲಿ - [ಮರುತ್‌“ಶಿಲ್ಲಿ] ದೇವತೆಗಳ ಶಿಲ್ಪಿ (ಕಲ್ಲಜಪತಿ 
ಬೆಸಸೆ ಮರುಚ್ಛಿಲ್ಲಿಗಳ್‌ ಉದ್ದಾಹಗೇಹವಂ ' ಸಮೆದರ್‌ 
ಅತಿಸ್ವಲ್ಪಸಮಯದೊಳ: ಚಂದ್ರಪ್ರಷು, ೧೩. ೩೬) 

ಮರುಜ್ಹವ - [ಮರುತ್‌-ಜವ। ಗಾಳಿಯ ವೇಗ (ಮರುಜ್ಞವದಿಂ 
ಅಟ್ಟಾಸುರ೦ಂ ಮಸಗಿ ರಾಸಭಂ ಬಂದುಮಾ ವಾಸವಸೈನ್ಯಮಂ 

. ಪಡಲ್ವಡಿಸುತ್ತುಮಿರೆ: ಜಗನ್ನಾವಿ, ೪. ೩೯ ವ) 

ಮರುತ್‌ - 
ರತನಸಂಕುಳಮನೆ ಕಾತ ಕಲ್ಲಕುಜದಂತೆ ಮರುದ್ಗತ 
ನ೦ದನಸ್ಥಿತಂ: ಶಬರಶಂ, ೨. ೪೩); ವಾಯು, ಒಬ್ಬ 
ದಿಕ್ಲಾಲಕ (ಶತಮಖ ಹುತವಹ ಯಮ ನೈರುತಿ ವರುಣ 
ಮರುತ್‌ ಕುಬೇರ ಶೂಲಧರರ್‌ ದಿಕೃತಿಗಳ್‌ ಅವರೆಣ್ಬರುಂ 


ಗಾಳಿ (ಒಪ್ಪಿದುದು ಮಾಮರನಲ್ಲಿ ಮನೋಜ್ಞ 


೮೬೯ 


ಕ್ರಮಗತಿಯಿ೦ ಪ್ರಚ್ಯಾದಿಗೆ ಅಭಿರಕ್ಷಣನಿರತರ್‌: ಅಭಿಧಾವ, ೧. 
೧. ೪೮) 

ಮರುತ - ವಾಯು, ಗಾಳಿ (ಪವಮಾನಂ ಶ್ಚಸನಂ ಗಂಧವಹಂ 
ಸತತಗತಿ ಮಾತರಿಶ್ಚಂ ಮರುತಂ ಪವನಂ ಪ್ರಭಜನಂ 
ವಾಯು ವಾತಂ ಅನಿಲಂ ಸಮೀರಣಂ ಪೃಷದಶ್ವಂ: 
ಅಭಿಧಾವ, ೧. ೧. ೪೪) 

ಮರುತಾಧ್ವ- ಆಕಾಶ (ಮರುತಾಧ್ದಂ ಶಿವಮಂದಿರಂ ಧರೆ ಲಸತ್‌ 
ರ ಮಹಾನಿರ್ನುರೋತ್ಕರಂ ಅಗ್ರೋದಕಂ: ತ್ರಿಷಷ್ಠಿಹು, 
೧. ೪೫) 

ಮರುತ್ಕುಜ - ದೇವತೆಗಳ ಮರ, ಕಲ್ಪವೃಕ್ಷ (ವಿಜಿಗೀಷುವೆನಿಸಿದಾ 
ಭೂಭುಜವಲ್ಲಭ ಮೇರುಮೇಖಳಾಲಕ್ಷ್ಮಿ ಮರುತ್ಕುಜಮಂ 
ಪಡೆದುದೊ ಪೇಟೆರೆ ವಿಜಯಾಂಬಿಕೆ ಪಡೆದಳ್‌ 
ಅಜಿತಭಟ್ಟಾರಕರಂ: ಪಂಪರಾ, ೧೦. ೭೪) 

ಮರುತ್ತನೂಜ - ಹನುಮಂತ (ಅನವದ್ಯಾಚರಣಕ್ಕೆ ಉದಾಹರಣಂ 
ಉದ್ಯಶ್ಶೀರ್ತಿಗೆ ಆಧಾರ೦ ಆಳ್ಬನ ಕಾರ್ಯಕ್ಕೆ ಮರುತ್ತನೂಜಂ .. 
. ಎಂದು ಪೊಗಟ್ಲುಂ ವಿದ್ವಜ್ಜ್ಞನ೦ ದುರ್ಗನಂ: ಪಂಚತಂತ್ರ, 
೫೦) 

ಮರುತ್ತರಂಗಿಣಿ ದ ದೇವನದಿ, ಗಂಗೆ (ಮೃಡಂ 
ಪಾರ್ವತೀಸ್ಪಹೆಯಂ ಬಿಟ್ಟು ಮರುತ್ತರಂಗಿಣಿಯಂ 
ಆಲಿಂಗನಂ ಮಾಡುವಂ: ಪಂಪರಾ, ೭. ೯೯) 

ಮರುತ್ತಿಕ - (ಜೈ ೈನ] ಮೂರು ಬಗೆಯ ವಾಯುಗಳು (ಅದು 
ಅನಾದಿ ಸಕ ಅದು ಅಕೃತ್ರಿಮಂ ಅದು 
ಮರುತ್ತಿಕವೇಷ್ಟಿತಂ: ಆದಿಪು, ೧. ೪೪) ನೋಡಿ. 
"ವಾಯುತ್ರಿತಯ' 

ಮರುತೃತಿ - ದೇವೇಂದ್ರ (ತತ್ಪುರಪತಿ ವರವಿಭವ ಮರುತ್ತತಿ 
ತೇಜೋವಿರಾಜಿತ ಅಹಃಪತಿ ಚಂಚತ್ತರಮಯ ಯಶಃಪತಿ 
ವಿದ್ಧತ್ತೂಜ್ಯಂ ಜ್ವಲನಜಟಿಮಹಾಖಚರೇಜ್ಯಂ: ಶಾಂತೀಶ್ವಪು, 
೧. ೧೪೬) 

ಮರುತ್ತಥ - ವಾಯುಮಾರ್ಗ, ಆಕಾಶ (ಶರನಿಧಿಯಲ್ಲಿ 
ವೃಕ್ಷತತಿಯಲ್ಲಿ ಮರುತ್ತಥದಲ್ಲಿ .. .. ಅಂಚೆಗಳುನದಾಳಿಗಳ್‌ .. 
.. ಉಡಿಯಲಾಟಿಪುವು: ರಾಜಶೇವಿ, ೧೩. ೪೩) 

ಮರುತ್ತಾಲಕ ದ ಮರುತ್ತತಿ (ತ್ರೈಲೋಕ್ಕಪಾಲಕಂ 
ಗೋಪಾಲಕನಾಗಿರ್ದ ಲೀಲೆಯಂ ಕಂಡು ಮರುತ್ತಾಲಕನೆನಗೆ 
ಅಕ್ಷಿಸಹಸ್ರಾಲಂಬನಮಿ೦ದು ಸಫಲಮೆಂದೀಕ್ಷಿಸಿದಂ: ಜಗನ್ನಾವಿ, 
೪. ೧೦೧) 

ಮರುತ್ತುತ - ಮರುತನ ಮಗ, ಭೀಮ (ಮರುಳ್ಗೆ ಧೂಪಮಂ 
ತೋಣಿದ ಮಾಟ್ಕ್‌ಯಿಂ ದ್ರುಪದರಾಜಸುತಾವಚನಂ೦ಗಳಲ್ಲಿ 
ಮೆಯ್ಬೋಆ*್‌ ಮರುತ್ತುತ೦ಂ ನುಡಿದಂ ಆ ಸಭೆಯೊಳ್‌ 
ನವಮೇಘನಾದದಿಂ: ಪಂಪಭಾ, ೭. ೧೧); ಹನುಮಂತ 
(ಬಾಲಮ೦ ಸಲೆ ಮುರಿದು ಎತ್ತಲಾಟಿಸೆ ಧರಿತ್ರಿಗೆ 
ಕೀಲಿಸಿದಂತುಟಾಗೆ ದೋರ್ವಲದ ಪೊಡರ್ಪುಗೆಟ್ಟು ನಡೆ 
ನೋಡಿ ಮರುತ್ತುತಂ ಮರುತ್ನತನಂ: ಪಂಪಭಾ, ೮. ೩೨) 

ಮರುದಾತ್ಮಜ -  ಮರುತನ ಮಗ, ಭೀಮ (ಹಿಡಿವ ಗುರ್ದುವ 
ಮನೆಗೆಟ್‌ವನಿತರ್ಕಮಲಸಿ ಮರುದಾತ್ಮಜನಾ: ಪಂಪಭಾ, ೨. 
೬) 

ಮರುದ್ವತ - ದೇವತೆಗಳಿಂದ ಆವೃತನಾದ (ಲೋಕಾಕಾರಮಂ 
ಅಭಿನಯಿಪಾಕಾರಂ ನೆಗಟ್‌ ನಿಂದು ವೈಶಾಖಸ್ಥಾನ 


ಆಕಾರದೊಳ್‌ ಮರುದ್‌ವೃತನಾ ಕುಳಿಶಾಯುಧನದೊಂದು 
ಜೆಲ್ವಂ ಪಡೆದಂ: ಆದಿಷು, ೭. ೧೧೬) 

ಮರುದಧ್ದಾಪಗೆ - ದೇವಗಂಗೆ (ಮರುದದ್ದಾಪಗೆಯುಂ 
ಕೆಸರ್ಮಸಗಿಸಲ್‌ ಸೇನಾವಳೀ ಯಾನಜಾತ ರಜಸ್ಸಕುಲಂ .. .. 
ಜಗದ್ವ್ಯಾಕೀರ್ಣಮಾಗಲ್ಕೆ ಮಹೀಧರಾಗಧರೆಯೊಳ್‌ 
ಬಿಟ್ಟಂ ನರೇಂದ್ರಾತ್ಮಜಂ: ಶಾಂತೀಶ್ವಪು, ೩. ೬೮) 

ಮರುದ್ಧಿರಿ - ದೇವತೆಗಳ ಬೆಟ್ಟ ಮೇರು (ಮರುದ್ಲಿರಿಯಲ್ಲಿ 


ಘನಘಟಾವಳಿ ಸುರಿದುದು ಪಯಮಂ 
ಮೃದಂಗನಿನದಸ್ತನಿತಂ: ಚಂದ್ರಪ್ರಪು, ೫. ೩೦) 
ಮರುದ್ದಿಶೆ - ವಾಯುವಿನ ದಿಕ್ಕು ವಾಯವ್ಯ (ಎಸೆದಂ 


ಮರುದ್ದಿಶೆಯ ಬಾಗಿಲೊಳೊಲ್ಬು ಕಪಾಲಿಭೈರವಂ: ಶಬಶಂವಿ, 
೧. ೬೨) 
ಮರುದ್ದರ - ದೇವೇಂದ್ರ (ಅನತಿಶಯಪುಣ್ಯಪುಣ್ಯಾರ್ಜನತತ್ಪರಂ 
ಆ ಮರುದ್ದರಂ .. .. ಇಂತೈತ೦ದಂ: ಚಂದ್ರಪ್ರಪು, ೯. ೫೭) 
ಮರುದ್ವೇಗ - ವಾಯುವೇಗ (ಭವದಾಜ್ಞಾಮಣಿಮೌಳಿಯಾಗಿ 
ಲಿಖಿತಂಗೊಂಡು ಆ ಮರುದ್ದೇಗದಿಂದವೆ ಪೋಪನ್ನೆಗಂ: 
ಶಾಂತೀಶ್ವಪು, ೨. ೯೫) 
ಮರುನ್ನದಿ — [ಮರುತ್‌-ನದಿ] ದೇವನದಿ (ಕದಡೆ 
ಕಲಂಕದಿರ್ಕುಮೆ ಕರುನ್ನದಿಯುಂ: ನೇಮಿನಾಪು, ೭. ೧೭) 
ಮರುನ್ನಂದನ - [ಮರುತ್‌-ನಂದನ] ವಾಯುವಿನ ಮಗ, ಭೀಮ 
[ಅಂತು ಗುರುನಂದನಂ ಮರುನ್ನಂದನವಿರಚಿತ 
ನಿಶಾತವಿಶಿಖಪಂಜರಮನಚಿದು ಕಟಕುಆ೦ ಮಾಡಿಯುಂ 
ಅನಿತಯೊಳ್‌ ಮಾಣದೆ: ಪಂಪಭಾ, ೧೨. ೬೮ ವ) 
ಮರುನ್ನಿಲಯ - ದೇವಲೋಕ (ಕುಲನಗಮಂ ಅಡರ್ವ ಜಲನಿಧಿ 
ಜಲಮಂ ಪಾಯ್ವ ಅಹಿನಿವಾಸಮಂ ಪುಗುವ 
ಮರುನ್ನಿಲಯಕ್ಕೆ ಒಗೆವೀತನ ಕೀರ್ತಿಲತಾಂಗಿ ಚಲಾಂಗಿ 
ಖಚರಂ ಅಚಳಿತಂ ಅಬಲೇ: ಶಾಂತಿಪು, ೫. ೧೫೪) 
ಮರುನ್ಮನ - ಉಸಿರಾಟದ ಗಾಳಿ (ತನುಕೃತತಾಪನಾಗದೆ 
ಅತಿದೂರಕೆ ಪೋಗದೆ ಯತ್ನದಿಂ ಮರುನ್ನನನಮಂ ಒಣಿಲ್ಲು 
ಕಟ್ಟದೆ - ೬. ಮಡಿದಂಗೆ ಮುಕ್ತಿಗುಡುತಿರ್ಪ್ಮದೆಂದೊಡೆ ಆರೊ 
ಬಣ್ಣಿಪರ್‌: ರಾಜಶೇವಿ, ೪. ೮೬) 
ಮರುನ್ಮಾರ್ಗ -  ಮರುತ್ತಥ (ಇಷ್ಟಮಿತ್ತನೆ 
ಮರುನ್ಸಾರ್ಗದಿಂ: ಕಾದಂಸಂ, ೮. ೫೫) 
ಮರುಮರೀಚಿಕಾ - ಬಿಸಿಲುಗುದುರೆ (ಎಂತು ಮರುಮರೀಚಿಕಾ 
ಸಪ್ನೇ೦ದ್ರಜಾಲಾದಿಗಳೊಳ್‌ ವಿಶದದರ್ಶ ನಾವಗಮ್ಯ 


ಕ್ರಯ 
ಜಲಕರಿತುರಗನರಾದಿಗಳ್‌: ಆದಿಹು, ೨. ೯ ವ) 


ಬರುತ್ತಿರ್ದಂ 


ಮರುವ - ಮರುಗ (ಪರಿಮಳಿತಸೌಂದರಂ ಬಂಧುರಗಂಧಂ 
ಮದನರಾಗವರ್ಧನಕರಮೀ ಮರುವಂ: ಆದಿಹು, ೧೧. 
೧೨೭) 

ಮರುವಕ - ಮರುಗ (ಭೋಗಿಜನದ ಹರ್ಷಂ ಪೆರ್ಚುವಂತೆ 


ಮರುವಕವು ಅಚ್ಚರಿಯಾಗೆಯುಂ: ತ್ರಿಷಷ್ನಿಪು, ೨೪. ೨೩ ವ) 

ಮರುಸ್ಥಳ - ಮರುಭೂಮಿ (ಮರುಸ್ಥಳದ ಮಾಳದೊಳ್‌ 
ನಡುಪಗಲ್ವರ೦ ಗ್ರೀಷ್ಠದೊಳ್‌ ಸುರುಳ್ಳಿನೆಗಮಟ್ಟ್‌ ಬೇವವರ್ಗೆ 
ಜೊಂಪಂ ಇಮ್ಮಾವು ನಿರ್ನ್ಗುರಾಂಬು ದೊರೆಕೊಳ್ಳವೊಲ್‌: 
ಆದಿಪು, ೧೩. ೮೬) 

ಮರುಳ್‌ - ಮೌಢ್ಯ ಹುಚ್ಚು (ಅಂತು ಗಗನತಳಕುಸುಮಮನೆ 
ಬಯಸಿ ಮರುಳ್ಗೊಂಡ ಮರುಳನಂತೆ: ಆದಿಹು, ೩. ೧೧ 
ವ); ಹುಚ್ಚ (ಮರುಳ ಕಣ್ಣೆ ಸಾಸಿವೆಯೆ ಕೊಡದ ತೋರಂ: 


೮೭೦ 


ಸಮಯಪ, ೧೫, ೬೨); ದೆವ್ವ (ಆಡುವ ಮರುಳ್ಗಳಂ 


ನಡೆನೋಡಿದುದಜೆನಿಂತುಕನಸಿನೊಳ್‌ ಮಕ್ಕಳ್ಳಂ ಕೂಡೆ 
ಪೆಸರಿಟ್ಟು ಸಲೆ ಕೊಂಡಾಡಿದಪರ್‌ ವ್ಯಂತರರ್ಕಳಂ 
ಜಡಮತಿಗಳ್‌: ಆದಿಷು, ೧೫. ೩೯); ಮೋಹಗೊಳ್ಳು 


(ನಗರಮೆಲ್ಲಂ ತನ್ನಂ ನೋಡಿ ಮರುಳ್ಟು ಬೆನ್ನನೆ ಬರೆ: 
ಕರ್ಣನೇಮಿ, ೧೨೫ ವ) 

ಮರುಳ - ದಡ್ಡ (ಸರೋಜಾತಾದಿ ನಿಸ್ಲಾರವಸ್ತುಗಳೊಳ್‌ 
ಪೋಲಿಸುವಂತುಟೇ೦ ಮರುಳನೇ ರೂಪಂ ವಿಚಿತ್ರಾಂಗಿಯಾ: 
ಆದಿಪು, ೬. ೮೫); ಹುಚ್ಚ (ಜಂಘಾಬಲಮಿಲ್ಲದನಂತೆ 
ಕುಳ್ಳಿರುತ್ತುಂ ಮರುಳನಂತೆ ತನ್ನೊಳ್‌ ತಾನೆ ನುಡಿಯುತ್ತುಂ: 
ಧರ್ಮಾಮೃ, ೧. ೧೨೪ ವ) 


ಮರುಳರಸ - ಶಿವ (ಅಕ್ಕಟ ಮರುಳರಸಂ ರುದ್ರನಲ್ಲಂ: 
ಸಮಯಪ, ೮. ೯೭) 
ಮರುಳಾಗು ಡಿ ಮೋಹಗೊಳ್ಳು (ನವಯೌವನೆ 


ಮರುಳಾದೆಯೀತಂಗೆ ಗುಚೆಮಾಡಿದನೆ ನಿನ್ನ ಮನುಮತಂಗೆ: 
ಕಾದಂಬ, ೩. ೨೯); ಬುದ್ಧಿಗೇಡಿಯಾಗು (ಮರುಲಾಗದೆ 
ಎನ್ನ ನುಡಿಗುತ್ತರಮ೦ ಮುನ್ನಿತ್ತು ಕುಡಿಯೆ ಕಜ್ಜಂ ನಿನಗೆ: 
ಪಂಪಭಾ, ೮. ೪೭) 

ಮರುಳಾಟ - ತಿಳಿಗೇಡಿ ವರ್ತನೆ (ನೀನವರುಮನವರ 
ದೈವಮುಮಂ ಕೊಂಡಾಡುವ ಮರುಳಾಟಕ್ಕೆನಗೆ ಒಇರಿದುಂ 
ವಿಸ್ಮಯಮಾದಪುದು: ಧರ್ಮಾಮ್ಯ, ೧. ೯೫ ವ) 
ಪಿಶಾಚಿಗಳ ಕಾಟ (ಕೊಳ್ಗುಳದೊಳ್‌ ಮರುಳಾಟವಾಡುವಾಂ 
ಮರುಳೆನೊ ವಿಕಮಾರ್ಜುನನೊಳೂಲ್ಲದೆ ಸಂದಿಯನುರ್ಕಿ 
ಕೆಟ್ಟ ನೀಂ ಮರುಳಯೋ ಪೇಟ: ಪಂಪಭಾ, ೧೩. ೫೫) 

ಮರುಳಿ - ತಿಳಿವಳಿಕೆಯಿಲ್ಲದವಳು (ಬರಿಸಿದ ಕಾರಣಮಾವುದೊ 
ತರುಣಿ ಮುನೀಶ್ವರನ ಮಂತ್ರಮೇದೊರೆಯೆಂದಾಂ 
ಮರುಳಿಯೆನೆ ಅಣೆದುಮಣೆಯದೆ ಬರಿಸಿದೆಂ 
ಇನ್ನೇಟಿಮೆಂದೊಡಾಗದು ಪೋಗಲ್‌: ಪಂಪಭಾ, ೧. ೯೩) 

ಮರುಳಿಕ್ಕು - ಮಂಕುಬಡಿಸುವ ಮದ್ದನ್ನು ಉಣಿಸು (ನೀವೆತ್ತಾನುಂ 
ಮರುಳ್ಗೊಂಡಿರೋ ಮರುಳಿಕ್ಕಿ ಅಟ್ಟುದನುಂಡಿರೋ ಪೇಟೆಂ: 
ಪಂಚತಂತ್ರ, ೨೧೨ ವ) 

ಮರುಳಿಸು - ಮೋಹಗೊಳಿಸು (ಮರುಳಿಸಲ್ತಾನಾರ್ತುಂ 
ಅತ್ಯಂತಸೌಂದರಕಾ೦ತಾಜನಮಂ: ಆದಿಷು, ೮. ೫) 

ಮರುಳುಂಟಕ್ಕುಂ - ದೆವ್ವ ಒಳಹೊಕ್ಕಿರಬೇಕು (ಈ ಪಾರ್ವ೦ಗಕ್ಕಟ 
ಮೆಯ್ಕೊಳೊ೦ದು ಮರುಳುಂಟಕ್ಕುಂ: ಪಂಪಭಾ, ೩. ೬೨) 


ಮರುಳೆನೊ - [ಮುರುಳೆಂ-ಒ] ದಡ್ಡನಾಗಿರುವೆನೊ (ಆಂ 
ಮರುಳೆನೊ ವಿಕ್ರಮಾರ್ಜುನನೊಳ್‌ ಒಲ್ಲದೆ ಸಂಧಿಯಂ 
ಉರ್ಕಿನಿಂ ಕೆಟ್ಟ ನೀಂ ಮರುಳೆಯೊ: ಪಂಪಭಾ, ೧೩. ೫೫) 

ಮರುಳೆಯೊ -  ದಡ್ಡನಾಗಿದ್ದೀಯೋ? (ಆ೦ ಮರುಳೆನೊ 
ವಿಕ್ರಮಾರ್ಜುನನೊಳ್‌ ಒಲ್ಲದೆ ಸಂಧಿಯಂ ಉರ್ಕಿನಿಂ ಕೆಟ್ಟ 
ನೀಂ ಮರುಳೆಯೊ: ಪಂಪಭಾ, ೧೩. ೫೫) 

ಮರುಳ್ಗವಿ - ತಿಳಿಗೇಡಿಯಾದ ಕವಿ (ನವಭೂತ ಭಾಷೆಯಿಂ 
ಕುಜುಪುವೇಟ್ಟು ತಾಂ ಅಡ್ಡಗವಿತೆಯಂ ಮಾಡಿ 
ಮಹಾವ್ಯವಸಾಯಂಗೆಯ್ವ ಮರುಳ್ಗವಿಗಳ್‌ ತಾವೇಂ 
ಗುಣಾಢ್ಯರ೦ ಮಸುಳಿಸರೇ: ಗದಾಯು, ೪. ೪೨) 

ಮರುಳ್ಗೊಳ್‌ - ಪೆಚ್ಚಾಗು (ಅಂತು ಗಗನತಳಕುಸುಮಮನೆ 
ಬಯಸಿ ಮರುಳ್ಗೊಂಡ ಮರುಳನಂತೆ: ಆದಿಷು, ೩. ೧೧ 
ವ); ಸಡಗರಿಸು (ಜಾತಕರ್ಮೋತ್ಸವದೊಳ್‌ ಪರಿಜನಮುಂ 
ಪುರಜನಮುಮೊಸಗೆ ಮರುಳ್ಗೊಂಡು ನಿರ್ಭರಕ್ರೀಡಾರಸ 


ಪರವಶರಾದರ್‌: ಆದಿಪು, ೭. ೧೧೨ ವ); 

(ಪುಸಿ ನನ್ನಿಯೆಂದಜೆಯದೆ ಅದೇಂ 

ಮರುಳ್ಗೊಂಡುದೋ: ಆದಿಪು, ೮. ೭೩); 

(ಮೆಯ್ಗೊಂಡ ಬಒಲವಿಂದೆ ಅಗಲೈೆಗೆ ಅಣಂ ಆಣದೆ 

ಪಕ್ಕಿಗಳೆಲ್ಲಮಂ ಮರುಳ್ಗೊಂಡವೊಲ್‌ ಉಊಳ್ಳು ಕೂಡೆ 

ಬೆಸಗೊಂಡು ಬಟಲ್ಲುವು ಜಕ್ಕವಕ್ಕಿಗಳ್‌: ಪಂಪಭಾ, ೪. ೪೮), 

ಭ್ರಾಂತಿಗೊಳ್ಳು (ಮರುಳ್ಳೊಂಡಂತೆ ಇಂದ್ರಾಯುಧಮಿರ್ಪೆಡೆಗೆ 

ಪರಿತಂದು: ಕಾದಂಸಂ, ೭. ೩೯ ವ) 
ಮರುಳ್ಹು - ಮೋಹಗೊಳಿಸು, ಮರುಳುಗೊಳಿಸು (ಬಾಲಕೇಳಿಯೆ 

ಕರಮೆ ಮರುಳ್ಳಿದುದು ತಾಯುಮಂ ತಂದೆಯುಮಂ: 

ಆದಿಪು, ೮. ೩೮); ಆಕರ್ಷಿಸು (ಸರಿಗೆಯೊಳ್‌ ಸಮೆದ 
ಅಕ್ಷಮಾಲಿಕೆ ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ 
ತ್ರಿಮ೦ಡ್ರಕ೦ ಒಪ್ಪೆ ಪಿ೦ಗಜಟಾಳಿ ತಾವರೆಯ ಸೂತ್ರದೊಳಾದ 
ಜನ್ನವಿರಂ ದುಕೂಲದ ಕೋವಣ೦ ಕರಂ ಒಡಂಬಡೆ 

ನೋಟಕರ್ಕಳ೦ ಆ ತಪಸ್ವಿ ಮರುಳ್ಳಿದಂ: ಪಂಪಭಾ, ೬. ೮) 
ಮರುಳು - -. ಮರುಳಾಗಿ, ಮೋಹಗೊಂಡವಳಾಗಿ 

(ಎರೆದಿ೦ತಟ್ಟಲೆವೇಟ್ಟ ಕನ್ನೆ ಬಟಿಯಂ ಬ೦ದಳ್‌ ಮರುಳ್ಬು 

ಅಂಬುಜೋದರನಿಂತಟ್ಟಿದಂ: ಪಂಪಭಾ, ೫. ೨೪) 
ಮರುಳ್ಮಾಡು - ಮೋಹಗೊಳಿಸು (ಕಾಮದೇವನಯ್ದರಲಂಬಿನ 

ಶಕ್ತಿಗಳುಮನೊಂದು ಮಾಡಿ ಲೋಕಮೆಲ್ಲಮಂ 

ಮರುಳ್ಮಾಡಲೆಂದು ಪೆಣ್ಮಾಡಿದನಕ್ಕುಂ: ಪಂಪಭಾ, ೪. ೭೫ 

ವ) 
ಮರುಳ್ಮಾತು — ಬುದ್ಧಿಗೇಡಿ ಮಾತು (ಮರುಳ್ಳಾತಂ ಇನ್ನುಚೆ 

ಗಾಂಗೇಯರ ಪೇಟ್ಟದೊಂದು ತೆಜದಿಂ ನೀಂ ಕಾದು 

ದುರ್ಯೋಧನಾ: ಪಂಪಭಾ, ೧೦. ೫) 
ಮರುಳ್ವಡೆ - [ಮರುಳ್‌--ಪಡೆ] ದೆವ್ವಗಳ ಸಮೂಹ (ವಾಜಿಯುಂ 
ವಾಹಕರು೦ ಮರುಳ್ವಡೆಯುಂ ಆಗಡೆ ತಮ್ಮೊಡನಡೆ ರಾಗದಿಂ: 
ಪಂಪರಾ, ೧೩. ೬೫) 

- ಒಂದು ಬಗೆಯ ಜಿಂಕೆ (ಚೇತಃಪರಿಣಮನಸುಖದೆ 
ಸುಟಿದುವು ಕೇಸರಿ ಎರಳೆ ಪುಲ್ಲೆ ಮರೆ ಸಾರಂಗಂ: 
ಅನಂತಪು, ೩. ೩೬) 
ಮರ್ಕಟ - ಕೋತಿ (ಜರಂಧರತಾಪಸರ ಕಯ್ಯಂ 

ಪಿಡಿದೆಡಲೀಯದೆ  ನಡೆಯಿಸುವ ಚಪಳಮರ್ಕಟಂ೦ಗಳಿ೦ 

ವನಹರಿಣ೦ಗಳಿ೦ ಕರಪುಷ್ಕರ೦ಗಳಿ೦ ತಂದು ಪೂಗಿಡುಗಳ್ಗೆ 

ನೀರೆಜ್‌ವ: ಕಾದಂಬ, ೧. ೧೮೫ ವ) 
ಮರ್ಕಟದ್ದಜ - ಅರ್ಜುನ (ಪೊಣರ್ದರುರ್ಬಿ ವೃಷದ್ವಜ 

ಮರ್ಕಟದ್ದಜರ್‌: ಶಬಶಂವಿ, ೪. ೭೨) 
ಮರ್ಕಟಬಂಧ - ಬಿಗಿಯಾದ ಹಿಡಿತ, ಬಿಗಿ ಕ 

(ತದೀಯಶೌರ್ಯಮನೆತ್ತುಂಗೋಲ್ಲೊಳ್ಳಂತೆ ಮೇಗಣಿ೦ ಮೇಗೆ 

ಪಿಡಿದಪ್ಪಿಕೊಂಡುಮರ್ಕಟಬಂಧದಿಂ ಕಟ್ಟಿ ತಂದು: ಶಾಂತಿಪು, 

೧. ೧೬೪ ವ) 
ಮರ್ಚು - ಪ್ರೀತಿ (ನಿರ್ಮಳಿಕೆಯ ಮರ್ಚಿ೦ಗ೦ ವನಮಾಲೆಯ 

ಪೆರ್ಚಿ೦ಗ೦ ಹಿತೋಪದೇಶಮಂ ಪೇಟ್ಡ್‌ಂ: ಲೀಲಾವತಿ, ೧೩. 

೧೨೫ ವ) 
ಮರ್ತ್ಯ - ಭೂಮಿಯವರು (ಮರ್ತ್ಯ ವಿದ್ಯಾಧರ 

ವ್ಯಂತರಾಧೀಶ್ವರ ಕರಸರಸಿಜ೦ಗಳಂ ವಕ್ತಚ೦ದ್ರ 

ಸ್ಫುರಿತೋದ್ಯತ್ಕಾಂತಿ ನಿಚ್ಚಂ ಮುಗಿಯಿಸೆ: ಆದಿಷು, ೩. ೪೬) 


ಭ್ರಾಂತಿಗೊಳ್ಳು 
ಲೋಕಂ 
ಹುಚ್ಚಾಗು 


ಮರೆ 


೮ 


೮೭೧ 


ಮರ್ತ್ಯಾಂಗ - ಮನುಷ್ಯದೇಹ (ಇನನಿಂದು ಜ್ಯೋತ್ಸ್ನೆಯಂ 
ತಾಳ್ಗಿದಂ ಅನಲಂ ಅನವಷ್ಟಂಭಮೋಡಿತ್ತು 
ಮರ್ತ್ಯಾಂಗನಿಕಾಯಂ ಬಿಬ್ಬಿನ೦ ಬೆಕ್ಕನೆ ಬಿರಿದಪುದು: 


ಸುಕುಮಾಚ, ೪. ೧೧) 

ಮರ್ದಳೆ - ಮದ್ದಳೆ (ಪಟುಪಟಹ ತುಣವ ಭಂಭಾ ಮರ್ದಳೆ 
ರುಲ್ಲರಿ ಮುಕುಂದ ತಾಳ ಕಾಹಳ ಶಂಖ ವಂಶ 
ವೀಣಾಸ್ವರಂಗಳೆಸೆಯೆ: ವಡ್ಡಾರಾ, ಪು ೮೪, ಸಾ ೨೯) 

ಮರ್ದಿಸು - ತುಳಿದುಹಾಕು (ಎರಡರ್ಥಕ್ಕೆ: ತುಟೆದನೆಂದು 
ಕಾಲೊಳ್‌ ಮರ್ದಿಸಿದನುಂ ಘಾಸಿಮಾಡಿದನಕ್ಕುಂ: ಶಬ್ದಮದ, 
೩೩ ವೃತ್ತಿ ೧೪೪), ಕೊಲ್ಲು (ನಿಯತಂ ಸಮ್ಯಜ್ಶಂತ್ರ 
ಪ್ರಯೋಗಪಟುವೆನಿಪ ಭೂತಳಾಧೀಶ್ವರನ ಪ್ರಿಯರಂ ಮರ್ದಿಸಿ 
ಧರೆಯಂ ಜಯಲಕ್ಷ್ಮೀಧಾಮನಾಗಿ ಪರಿರಕ್ಷಿಸುಗುಂ: 
ಪಂಚತಂತ್ರ, ೨೯೧) 

ಮರ್ದು - ಔಷಧ (ಭವದವಾಗ್ನಿಯೊಳ್‌ ಬೇವ ಜೀವರಾಶಿಗೆ 
ಭವದ್ವಜೋಮೃತಮೆ ಮರ್ದು ಅನಂಗಾಂತಕಾ: ಆದಿಪು, 
೧೩. ೮೬) 

ಮರ್ದುವೇಟಿಕ್‌ - ಔಷಧವನ್ನು ಸೂಚಿಸು (ಆರ್ತನ 
ತೆಜನಜೆಯದೆ ಮರ್ದುವೇಟ್ವ ಬೆಜ್ಜನ ತೆಜದಿಂ; ಕವಿರಾಮಾ, 
೩ ೧೫೧) 

ಮರ್ಬು - ಕತ್ತಲೆ (ಸೋನೆ ಸುತ್ತಲುಂ ಭೋರೆನುತೊರ್ಮೆ 
ಸೈಗಜ*ಯ ತೊಟ್ಟನೆ ಪರ್ವಿದ ಮರ್ವಿನಿಂದ: ಕಬ್ಬಿಗಕಾ, 
೨೧೪); ಆವರಿಸು (ಕಾಮಾತುರಾವಳಿಯಂ ಮಾರಶರಾಳಿ 
ನುಂಗೆ ಜಗಮಂ ಮರ್ಬಿತ್ತು ಘರ್ಮಾಗಮಂ: ತ್ರಿಷಷ್ಟಿಪು, 
೧೨, ಬ್ರ 

ಮರ್ಮ - ದೇಹದ ಸೂಕ್ಷ್ಮ ಭಾಗ, ಹೃದಯ (ಆದರಿಸಿ ಲೋಗರ 
ಮರ್ಮಮನೆಯ್ದೆ ಭೇದಿಪೊಂದಿರವೆ ಪೊದಳ್ಳ ಜಾನಂ 
ದುರ್ಜನತಾಪಸನೇಂ ಕೃತಾರ್ಥನೋ: ರಾಜಶೇವಿ, ೧. ೪೦); 
ರಹಸ್ಯ 


ಮರ್ಮಜ್ಞಂ - ರಹಸ್ಯಗಳನ್ನು ಬಲ್ಲವನು (ಸ್ಥಾಮ್ಯಾರ್ಥಂ 
ಸ್ವಾಮ್ಯವಿಕ್ರಾಂತಂ ಮರ್ಮಜ್ಞಂ ವ್ಯವಸಾಯಿನಂ 
ಅರ್ಥರಾಜ್ಯಹರಂ ಬಭೃತ್ಯಂ ಯೋನ ಹನ್ಯಾನ್ನಹನ್ಯತೇ: 


ಪಂಪಭಾ, ೨. ೯೦ ಶ್ಲೋಕ) 

ಮರ್ಮಪ್ರದೇಶ - ದೇಹದ ಸೂಕ್ಷ್ಮ ಭಾಗ (ಪಲಗೆಗಳೆರಡುಂ 
ತೊಟ್ಟನೆ ಮರ್ಮಪ್ರದೇಶವಂ ಔಂಕುವುದುಂ ಆ ಬಲಿಮುಖಂ 
ಕಾಲಮುಖಮಂ ಎಯ್ಬಿತ್ತು: ಪಂಚತಂತ್ರ, ೮೨ ವ) 

ಮರ್ಮರಪತ್ರ - ಮರಮರ ಸದ್ದುಮಾಡುವ 
ಮರ್ಮರಪತ್ರಮಂಬುತಳಮಂ ನಡುವಂತಿರೆ 
ಶಾಂತಿಪು, ೭. ೯೪) 

ಮರ್ಮವೇದಿ - ಮರ್ಮಜ್ಞ (ಪಿರಿಯ೦ಗ೦ ಮರ್ಮವೇದಿಗಂ 
ಮೂರ್ಪಂಗಂ ನರಪತಿಗ೦ .. .. ದೆಯ್ವಕ್ಕಂ ಅಂಜವೇಬ್ಕುಂ: 
ನೇಮಿನಾಪು, ೭. ೧೮) 

ಮರ್ಮೊೋದ್ಧಾಟನ - ಮನಸ್ಸನ್ನು ನೋಯಿಸುವುದು 
ಮಹಿಮೆಗಿದು ನಡೆವಳಿಯೇ 
ಮರ್ಮೋದ್ದಾಟನಂಗೆಯ್ದು: ಪಂಪರಾ, ೯. ೧೪೫ ವ) 

ಮರ್ಯಾದಾವಿಪ್ರತಿಪತ್ತಿ - ಗಡಿವಿವಾದ (ಆನೆಯ ಕುಳಧರಂ 
ಪುಟ್ಟಿ ಮರ್ಯಾದಾವಿಪ್ರತಿಪತ್ತಿಯಿ೦ದ೦ ಊಳ್ಳ ಆರ್ಯಜನಕ್ಕೆ 
ಆಘಾಟಶುದ್ಧಿಯಂ ಮಾಡಿ: ಆದಿಪು, ೬. ೫೭ ವ) 


ಎಲೆ 
ನಟ್ಟೊಡೆ: 


(ನಿನ್ನ 


ಎಂದು 


ಮರ್ಯಾದೆ - ಎಲ್ಲೆ (ಅಬ್ಬಿಯುಂ ಒರ್ಮೆ ಕಾಲವಶದಿಂ 
ಮರ್ಕಾದೆಯಂ ದಾಂಟದೇ: ಪಂಪರಾ, ೯. ೮೬); ಪದ್ಧತಿ 


(ನೆಲನಂ ಮರ್ಯಾದೆಯಿಂ ಪಾಲಿಸಿ ನಿಯಮಿಸಿ 
ವರ್ಣಾಶ್ರಮಾಚಾರಮ೦ .. . ರಾಜಾಧಿರಾಜರ್‌: ಪಂಪರಾ, 
೧. ೧೩೨) 

ಮರ್ವ - ಮಂಕು (ಒದವಿದ ಚಿಂತೆ ಪೆರ್ಜೆ ಪಸಿವಿಲ್ಲದೆ 


ಮರ್ಬೆರ್ದೆಯುರ್ಬೆ ನಿದ್ರೆಯಿಲ್ಲದೆ ಬಗೆ ಬೆರ್ಚೆ: 
೧೨. ೨೨) 


ಆದಿಪು, 


ಮಲಂಗು - ಒರಗು (ಮನಂಗೊಳಿಸುವ ಪಳಿಕಿನ ಚೌಪಳಿಗೆಯ 
ನೀಲ ಶಿಲಾಸ್ತ೦ಂಭಮಂ ಮಲಂಗಿ ಹ 
ನಿರತಿಶಯಮಾಗಿರ್ಪುದುಂ: ಪಂಪರಾ, ೫. ೫೭ ವ); 


ನಿದಿಸು (ನೀಡಿ ಕಾಲನರೆಬರ್‌ ಮಲಂಗಿದರ್‌ ಪೊಳೆವ ತಳಿರ 
ಬೊಂದರಿಗೆಗಳೊಳ್‌: ಆದಿಷಪು, ೧೧. ೭೮); ದಿಂಬು 
(ಅಲರ್ಗಳ ತಲೆಗಿಂಬಿನಿಂದಂ ಅಲರ ಮಲಂಗಿಂದ ಅಲರ 
ದಳಿಂಬದಿ೦ ಇಂಬಾದ ಅಲರ್ವಾಸಿನ ಮೇಲೆ ಲೀಲೆಯಿಂ 
ಕುಳ್ಳಿರ್ದಂ: ಪಾರ್ಶ್ವನಾಪು, ೯. ೩೦) 

ಮಲಗು - ದಿಂಬು (ಉಪರಿ ಭೂಮಿಕೆಯ ಮಲಗುಗಳೊಳ್‌ 
ಮನಃಪ್ರಿಯರ ವಾಮಾಂಕವಿನ್ಯಸ್ತರಾಗಿ: ಶಾಂತೀಶ್ವಪು, ೧೧. 
೧೯ ವ) 

ಮಲಧಾರಿ - [ಜೈನ] ಸನ್ಯಾಸಿ (ಎಮಗೆ ಮ೦ಧಾರಿ 
ಸಿದ್ಧಾಂತಮುನೀಶ್ಚರಚರಣಸರಸೀರುಹಮಂ . . ಜಯನಂದಿ 
ಮುನಿಕ್ರಮಕಮಳಮೀಗೆ ಬೋಧೋದಯಮಂ: ಆದಿಪು, ೧. 
೧೩) 

ಮಲಮಖುಗು - ಮಮ್ಮಲ ಮರುಗು (ಬೆಜಗಾಗಿ ಯಷಿಯರಂ 


ಪೊದಿದನಪ್ಪೊಡೆ ನಮಗಲ್ಲನೆಂದು ಮನದೊಳ್‌ 
ಮಲಮಖಯುಗಿ: ಧರ್ಮಾಮೃ, ೮. ೩೩ ವ) 
ಮಲಯ - ಕುಲಪರ್ವತಗಳಲ್ಲಿ ಒಂದು (ಮಲಯಕ್ಷಾಧರ 


ಮೇಖಳಾಪರಿಗತಶ್ರೀಖಂಡಷಂಡ೦ಗಳೊಳ್‌ ನಲವಿಂದೊಂದಿ 
ಬಟಲ್ಬ ಭೋಗಿಮಿಥುನ೦ಗಳ್‌: ಚಂದ್ರಪ್ರಪು, ೭. ೪೦) 

ಮಲಯಜ - ಶ್ರೀಗಂಧ (ಕರಿದಾದೊಡೆ ಕತ್ತುರಿಯಂ 
ಮುರುಡಾದೊಡೆ ಮಲಯಜಂಗಳಂ ಕೊಂಕಿದೊಡೇಂ 
ಸ್ಮರಚಾಪಮಂ೦ ಇಳಿಕೆಯ್ದರೇ: ಯಶೋಧಚ, ೨. ೪೨) 

ಮಲಯರುಹ - ಶ್ರೀಗಂಧದ ಮರ (ಹರಿಣಧರನೊಳ್ಳಿಷಂ 
ಮಲರುಹದೊಳನಲಾರ್ಚಿ ನಿನ್ನ ವದನೋದರದೊಳ್‌ 
ಪರುಷತರವಚನಮಪುದು ದುರವಾಪಂ: ಕವಿರಾಮಾ, ೩. 
೭೯) § 

ಮಲಯಾನಿಲ - ಸುಗಂಧಪೂರಿತ ತಂಗಾಳಿ (ಹೊದಳ್ಳ 
ಬಲ್ಲುಗುಳ್ಗಳ ತಂದಲಂದು ಕವಿತಂದುದು ಅದಂ 
ತನಿಸೋಂಕುಸೋಂಕಿ ಮೆಲ್ಲಗೆ ಮಲಯಾನಿಲಂ ಸುಟಿದೊಡೆ 
ಅಂದು ಜಗ೦ ಪೊಸತಾದುದು: ಪಂಪಭಾ, ೧೪. ೧೯) 

ಮಲಯೋದ್ಧವ - ಮಲ[ಳ]ಯರುಹ (ಸೋರ್ಮುಡಿ ಮಾಲೆಯಿಂ 
ಕದಪುಗಳ್‌ ಮಲಯೋದ್ಧವಪತ್ರಭಂಗದಿಂ ಪೆರ್ಮಾಲೆ 
ಹಾರದಿಂದೆಸೆಯೆ ಬಂಬಲವಾಡಿದ ರೂಪು: ಮಲ್ಲಿನಾಪು, ೪. 
೭೬) 

ಮಲರ್‌ - ಅರಳು, ವಿಕಸಿಸು (ಈಕೆಯ ಮುಖೇಂದುಬಿಂಬದಿನೀ 
ಕನಕಸರೋಜಮೆಂತು ಮಲರ್ದತ್ತು: ಆದಿಪು, ೭. ೭); ಹೂ 
(ಮಧ್ಯಾಹ್ನದ ಬಿಸಿಲ್‌ ಅಳುರಳ್‌ ಕಣ್‌ಮಲರ್‌ ನಟ್ಟು: 
ಕಾದಂಸಂ, ೧. ೬೦) 


೮೭೨ 


ಮಲರಹಿತ - ನಿರ್ಮಲ, ಪರಿಶುದ್ಧನಾದವನು (ಭೂತಲಪತಿ 
ಬಟೆಯಟ್ಟಿ ಬರಿಸೆ ಪೆಣತೊಂದೆಡೆಯೊಳ್‌ ಮಲರಹಿತರ್‌ 
ಬಂದು ಧರಾಲಲನಾಧೀಶಂಗೆ ವಿನತಮಸ್ತಕರಾದರ್‌: ಆದಿಪು, 
೧೫. ೧೦) 

ಮಲರ್ಚು - ಮುಖ ತಿರುಗಿಸು (ಕ್ಷಮಾಂಗನಾಲಿಂಗಿತನಪ್ಪ 
ಮಹಾಮುನಿಯಂ ಮಲರ್ಚಿ ಪಟ್ಟಿರಿಸಿಯುರಃಸ್ಥಲಮಂ 
ನಾಭಿವರೆಗಂ ವಿದಾರಿಸಿ ಪಂದೊವಲ್‌ ಪೊರೆತಾಪಿನೆಗಂ .. .. 
ಕಾಯ್ದ ಕರ್ಬೊನ್ನ ಕೀಲ್ಗಳ೦ .. . ಇಣಟೆದೊಡೆ: ವಡ್ಡಾರಾ, 
ಪು ೫೧ ಸಾ ೨೯) 


ಮಲಿನ - - ಮಸಿಯಾದ, ಮಾಸಿದ (ಒಂದು ಕಾಳಾಗರು 
ಧೂಪಧೂಮಮಲಿನ ಶ್ಯಾಮಲಾಲಂಕೃತ ವಿಚಿತ್ರಭಿತ್ತಿವಿರಾಜಿತ 
ಹರ್ಮ್ಯತಳದೊಳ್‌: ಪಂಪಭಾ, ೪. ೧೦೮ ವ); ಕಳಂಕ, 
ದೋಷ (ಶಂಖದೊಳ್‌ ಪಾಲೆಜ್‌ದಂತಿರೆ ಮಲಿನಮಿಲ್ಲದ 
ಒಳ್ಳುಲದ ಅರಸುಗಳಿರೆ ನೀನು೦ ಅಗ್ರಪೂಜೆಯಂ ಆಂಪಾ: 
ಪಂಪಭಾ, ೬. ೫೦) 

ಮಲೀಮಸ - ಕ್ಷುದ್ರ[ವಾದ], ಮಾಸಿದ (ಅಗಜನಿರಲ್‌ 
ಪಟಿಗಂಜದೆ ಪಾಪಭೀರುವಾಗದೆ ಭರತಂಗೆ ರಾಜ್ಯಭರಮಂ 
ಕುಡವೇಟ್ಬಿ ಮಲೀಮಸೋಕ್ತಿಗಳ್‌: ಪಂಪರಾ, ೬ ೯೬) 

ಮಲೆ - ಗರ್ವಿಸು (ಅದಿರದಿದಿರ್ಜಿ ತಳ್ಲಿಜಯಲ್‌ ಈ 
ಮಲೆದೊಡ್ಡಿದ ಚಾತುರಂಗಬಲಮೆಂಬುದು ನಿನಗೊಡ್ಡಿ 
ನಿಂದುದು: ಪಂಪಭಾ, ೧೦. ೬೪); ಬೆಟ್ಟ (ಮಲೆಗಳ 
ಮೇಲಿರ್ದು೦ ಪೆರ್ಮೊಲೆಗಳ ಮೇಲಿರ್ದರಧಿಕ ದುಶ್ಚಾರಿತ್ರರ್‌: 
ಧರ್ಮಾಮೃ, ೬. ೪೪); ಬೆಟ್ಟಸೀಮೆ  (ಮಲೆಯುಂ 
ಮಂಡಲಮುಂ ಬೆಳರ್ಚುವಂತು ಕೊಂಡಾಡುವ 
ನಾಲ್ವರುಮನುಜರೊಳಗೆ ನೆಗಟ್ಟರಿಗನ ತೇಜಮೆ ತೊಳಗಿ 
ಬೆಳಗೆ: ಪಂಪಭಾ, ೪. ೧೦) 

ಮಲೆತರ್‌ - ಸೊಕ್ಕು ಪುಲ್ಲೆಗಾಟಿಸಿ ಮಲೆತರ್ಪೆರಲೆಯ 
ಸೋಲಮನಟ್ಟೆಯೊಳರಿಕೇಸರಿನಿ೦ಂದು ನೋಟ್ಟುದೊಂದರಸಲ್ಪ್ತೇ: 
ಪಂಪಭಾ, ೫. ೪೪) 

ಮಲೆದುದು - ಕೆರಳಿರುವುದು (ಮಲೆಯದುದ೦ ಮಲೆಯಿಸಲುಂ 
ಮಲೆದುದಂ ತೊಲಗಿಸಲುಂ ನಂಬದುದಂ ನಂಬಿಸಲುಂ 
ನಂಬಿದುದಂ ಬಿಡಿಸಲುಂ: ಪಂಪಭಾ, ೫. ೪೩ ವ) 

ಮಲೆಪರ್‌ - ಬೆಟ್ಟೀಿಮೆಯ ಅರಸುಗಳು (ಮಲೆಪರ್‌ 
ಮಂಡಳಿಕರ್‌ ಕಜು೦ಬರ್‌ ಅದಟರ್‌ ವೀರರ್ಕಳುಂ ತಮ್ಮ 
ಬಾಟ್ಬಲೆಯಂ ಬೇಡಿದ ವಸ್ತುವಾಹನಮುಮ೦ ಮುಂದಿಟ್ಟು 
ಮೂವಿಟ್ಟಿಯ ಒಕ್ಕಲವೋಲ್‌ ಇಂ ಬೆಸಕಯ್ಯೆ 
ಸಂತಮಿರುತುಂ: ಪಂಪಭಾ, ೯. ೧೦); ಅಹಂಕರಿಸುವವರು 
(ಮಲೆಪರ್ಗಭಿಚಾರಕ್ರಿಯೆ  ವಲಮೆನಿಸಲ್‌ ಚಕ್ರಪೂಜನಂ 
ಸಕಳಮಹೀವಳಯಕ್ಕೆ ಶಾಂತಿಕರ್ಮಂ ವಲಮೆನಿಸಲ್‌ 
ಜಾತಕರ್ಮಮೇಂ ನೆಜ್‌ದತ್ತೋ: ಆದಿಷು, ೧೧. ೫) 

ಮಲೆಹು - ಗರ್ವ (ಜಾದಿಯ ಮಲೆಪು೦ಂ ಮಲ್ಲಿಗೆಯ 
ಪೊಂಕಮುಂ ಬಟೆಕವನಾರ್ತಲೆಯೊಳ್‌ ತಾಳ್ಗುವರ್‌: ಆದಿಪು, 
೧೧. ೧೦೮); ಉಬ್ಬಟೆ (ಅಲರ್ದರೆಗಟೆಗೆಯೆ ಜಾದಿಯ 


ಮಲೆಪುಂ ಮಲ್ಲಿಗೆಯ ಪೊಂಕಮುಂ: ಆದಿಷು, ೧೧. 
೧೨೨) 
ಮಲೆಯದು ತ ಕೆರಳದಿರುವುದು (ಮಲೆಯದುದಂ 


ಮಲೆಯಿಸಲು೦ ಮಲೆದುದಂ ತೊಲಗಿಸಲು೦ ನಂಬದುದಂ 
ನಂಬಿಸಲು೦ ನಂಬಿದುದಂ ಬಿಡಿಸಲುಂ: ಪಂಪಭಾ, ೫. ೪೩ 
ವ) 


ಮಲೆಯೆಲರ್‌ - ಬೆಟ್ಟದ 
(ಮಲೆಯೆಲರಲೆಪುಂ 
ಒಡನೆಗಟ್ಟೆನಂ: ಅಜಿತಪು. ೨. ೧೪) 

ಮಲ್ಲ - ಜಟ್ಟಿ ಸುಯೋಧನಂ ಮಲ್ಲಂ ವಿಷಖರ್ಪರನೆಂಬಂ ತನ್ನ 
ಮಲ್ಲರೆಲ್ಲರುಇಮಂ ಕೊಂದೊಡೆ: ಪಂಪಭಾ, ೮. ೫೭ ವ) 

ಮಲ್ಲಂತಿಗೆ - [ಮಲ್ಲವಸ್ತಿಕಾ] ಮಲ್ಲರು ಧರಿಸುವ ಬಟ್ಟೆ 
(ಸಾಹಸಭೀಮ೦ ಮಲ್ಲಂತಿಗೆಯನಪ್ಪೊಡ೦ ಸಡಿಲಿಸದವನಂ 
ಅವಯವದೊಳಿಂತೆಂದಂ: ಪಂಪಭಾ, 

ಮಲ್ಲಂತಿಗಿಚಿ - ಮಲ್ಲನಿಗೆ ಕಾಸೆಯನ್ನು ಕೊಡು ೩. ೧೬ 
ವ)(ನಿನ್ನನೀ ಮೆನಯೊಳಗೆ ದಿಟದದೇವತೆಯಂಂತೆ ಮಲಗಿ 
ಮಲ್ಲಂತಿಗಿಣಿದು ಕುಳ್ಳಿರಲೀಯೆಂ: ನೇಮಿನಾಪು, ೭. ೫೦ ವ) 

ಮಲ್ಲಗಳ - [ಮಲ್ಲ-ಕಳ] ಕುಸ್ತಿಯ ಕಣ (ಪಾದಾಹತಿಯಿಂ 
ಭೂರೇಣುವಾಗೆ ಹರಿ ಚಾಣೂರರ್‌ ಮತ್ತೊಂದು 
ಮಲ್ಲಗಳನಂ ಸಮೆದರ್‌: ನೇಮಿನಾಷು, ೮. ೯೫) 


ಕಡೆಯಿಂದ ಬೀಸುವ ಗಾಳಿ 
ಕೋಗಿಲೆಯ ಜಹಡಿಪುಂ 


ಮಲ್ಲದಾಳ - ಮಲ್ಲರು ತೋಳು ತೊಡೆ ತಟ್ಟಿಕೊಳ್ಳುವುದು 
(ಪಳುಕಿನ ಕೋಡುಗಲ್ಗಳೊಳ್‌ ಪೊಳೆವ ತಮ್ಮ ನೆಟಲ ನೆರೆದ 
ಮಲ್ಲರ ನೆರವಿಯಾಗಲುಂ ನಿಕುಂಜೋಪಾಂತ 
ಜರ್ರ್ಫುರನಿರ್ರುರದ್ದನಿಯೆ ಮಲ್ಲದಾಲಮಾಗಿಯುಂ: 
ಚಂದ್ರಪ್ರಷು, ೫. ೭೭ ವ) 

ಮಲ್ಲಮೇಷ - ಹೋರಾಟದ ಟಗರು (ಕರಿಕರೋದ್ಧೂತ 
ಧೂಳೀವಿಳಾಸ ಪಾಂಸುಕೇಳಿಯಿಂದಂ 


ಮಲ್ಲಮೇಷೋದ್ಧತ 
ರಾಜದಾರಕನಿಯುದ್ಧದಿ೦ದಂ: ಆದಿಪು, ೮. ೫೦ ವ) 

ಮಲ್ಲಯುದ್ಧ - ದ್ವಂದ್ವ ಕಾಳಗ, ಇದರ ಬಗೆಗಳು (ಲಂಘನ 
ವಲ್ಲನ ಫ್ಲವನ ವಿಕ್ರಮ ಭ್ರಮರಿ ಕರಂಗಳಂ ಸಾರ್ಚಿ ಮುನ್ನಂ 
ಧರ್ಮಹಸ್ತಮಂ ನೀಡಿ ಪೊಕ್ಕಮರ್ದು ಸಮಲತಾ ಬಹುಕಳಿ 
ಕತ್ತರಿಗಳಿಂ ಗಾಯಮಣ್‌ದೊತ್ತಿ: ಹರಿವಂಶ, ೬. ೫೦ ವ) 

ಮಲ್ಲಲ್‌ - ಪಾತ್ರೆ (ಅನಿಬರುಮಂ ನೆಲಮನೆಯೊಳಿಕ್ಕಿ ಮಲ್ಲಲ್‌ 
ಪುಗುವನಿತು ಬಾಗಿಲು ಮಾಡಿ ಪ್ರತಿದಿನಕ್ಕೊಂದು ಮಲ್ಲಲ 
ಕೂಯುಮಂ ಒಂದು ಮೊಗಪೆ ನೀರುಮಂ 
ನೆಲಮನೆಯೊಳಗಣ್ಣೆ ನೀಡಿದೊಡೆ: ವಡ್ಡಾರಾ, ಪು ೧೮೨, ಸಾ 
€) 

ಮಲ್ಲವಣ* - ಜಟ್ಟಿಗಳ ಹರೆ (ದೇವದುಂದುಭಿನಾದಂ ಪೊಲಪಲ್ಲ 
ಮಲ್ಲವಜ್‌ಯೊಂದಿ ಇಂದೋಳಂ ಎಕ್ಕೆಕ್ಕೆಯಿಂ: ನೇಮಿನಾಷು, 
೮. ೯೨) 

ಮಲ್ಲವೋರ್‌ - ಕುಸ್ಥಿಮಾಡು (ಗಜಮಲ್ಲನೊಳ್‌ ಪ್ರತಿಮಲ್ಲಂ 
ಮಲ್ಲವೋರ್ದು ಸಿ೦ಹನಾದದಿ೦ ಆರ್ದು: ನೇಮಿನಾಪು, ೮. 
೮೪ ವ) 

ಮಲ್ಲಟಿ - ದೇಹದ ಬಾಧೆ ಹಾಗೂ ಸುತ್ತಿ ಬರುವುದು 
(ಎರಡರ್ಥಕ್ಕೆ:  ಮಲ್ಲಟಿಯೆಂದು ಶರೀರವ್ಯಾಕುಲತೆಯುಂ 
ಸುತ್ತಿಬರ್ಪದುಮಕು೦್ಯ: ಶಬ್ದಮದ, ೩೩ ವೃತ್ತಿ ೧೫೯) 

ಮಲ್ಲಚೆಗೊಳ್‌ - ತಳಮಳಗೊಳ್ಳು (ಮುಚೆದಡ್ಡವಾಯ್ಚ ಗಿಳಿ 


ಮಲ್ಲಟಿಗೊಂಡೊಳಸಾರೆ ಮಾವು ಕೈಮಜ್‌ಯೆ ತೆರಳು 
ರೂವುಗಿಡೆ: ಕಬ್ಬಿಗಕಾ, ೨೪೪); ಮೂರ್ಛೆಗೊಳ್ಳು 
(ತೀವ್ರಕಂಪನಮೆರ್ದೆಗಾಗೆ ತಲ್ಲಣಿಸಿ ಮಲ್ಲಟೆಗೊಳ್ಳರ್‌ 


ಅರಾತಿಭೂವರರ್‌: ರಾಜಶೇವಿ, ೫. ೧೩) 

ಮಲ್ಲಾಮಲ್ಲಿ - ಯುದ್ಧ, ಸ್ಪರ್ಧೆ (ಅನ್ನೆಗಂ ಇತ್ತ ನರನಂದನನ 
ಬಟಿವಟೆಯಂ ತಗುಳ್ಳು ಗಟ್‌ವಟಿಯ ಪಾವಿನಂತೆ 
ಚಕ್ರವ್ಯೂಹಮಂ ಪುಗಲ್‌ ಎಂದು ಬರ್ಪ ದ್ರುಪದ 


ಲ 


೮೭೩ 


ಘಟೋತ್ಕಚಾದಿಗಳೂಡನೆ  ಮಲ್ಲಾಮಲ್ಲಿಯಾಗಿ ಕಾದುವ 
ಕುಂಭಸಂಭವನಲ್ಲಿಗೆ ದುರ್ಯೋಧನಂ ಬಂದು: ಪಂಪಭಾ, 
೧೧. ೯೬ ವ) 


ಮಲ್ಲಿಕಾವೃತಿ - ಮಲ್ಲಿಗೆ ಪೊದೆ (ಮಲ್ಲಿಕಾವೃಶಿಯೊಳ್‌ 
ವಲ್ಲಭೆಯಂ ತೋಟಲ್ಲರಸಿದಂ ವಿದ್ಯಾವಧೂವಲ್ಲಭಂ: 
ಲೀಲಾವತಿ, ೧೪. ೫೪) 

ಮಲ್ಲಿನಾಥ — [ಜೈನ] ಒಬ್ಬ ತೀರ್ಥಂಕರ 
(ದಿವ್ಯಭಾಷಾವ್ಯಪಾರೋದಾರನಾದಂ ಕೊಡುಗೆಮಗೆ 


ಸುಖಾವಾಪ್ತಿಯಂ ಮಲ್ಲಿನಾಥಂ: ಮಲ್ಲಿನಾಷು, ೧. ೧) 
ಮಶಕ - ಸೊಳ್ಳೆ (ಮಶಕೋತ್ಕರಮೆತ್ತಂ ಕವಿಯೆ ಸೆಡೆವುದೇಂ 
ಮದಗಜಂ: ಶಬರಶಂ, ೪. ೪೫) 


ಮಷಿ - ಲೇಖನಿಕರ್ಮ, ಓದಿ ಬರೆಯುವುದು 
(ಸೇವಾಧರ್ಮೋಚಿತಮೆನಿಸುವ ಅಸಿಕರ್ಮಮುಮಂ ಅನೇಕ 
ಲಿಪಿವಿಧಾನಂಗಳಪ್ಪ ಮಷಿಯುಮಂ ಕೃಷೀವಲ 


ಕುಲೋಚಿತಮಪ್ಪ ಕೃಷಿಯುಮಂ: ಆದಿಹು, ೮. ೬೪ ವ) 

ಮಸ - ಕಾಮತೃಷೆ (ಚುಂಬಿಸಿದುದು ಮೇಲ್ವಾಯ್ದೊತ್ತಂಬದಿ 
ಪುಷ್ಪವತಿಯಾದ ನಳಿನೀಜತೆಯಂ ತುಂಬಿ ಮಸದಿಂ: 
ವರ್ಧಮಾಪು, ೧೦. ೪೧) 

ಮಸಕ - ಉತ್ಕಂಠೆ (ಸಪ್ಪಚ್ಛದಗಂಧಮನೀ ವನೇಭಮಾಗಾಣಿಸಿ 
ಪೆರ್ಜಿದ  ಮಸಕದಿಂದೆ ಪಾಯಲ್ಕದಿರ್ಪುಗೆಯ್ದಪ್ಪದುದು 
ನೋಡ ವನವೇದಿಕೆಯಂ: ಆದಿಹು, ೧೧. ೬೪); ತೀಕ್ಷ್ಣತೆ 
(ಕುಸುಮಿಸಿದ ಕುಸುಮದೆಸಳ ಮಿಸುಗುವ 

ಹೊಸವಸೆಯೊಳಸದಳಮೆಸೆಯಿ ಪಸರಿಸಿ ಪೊಸಯಿಸಿದ 

ಹೊಸಸುಸಿಲ ಮಸಕದ ಬಸದೊಳೆ: ಆದಿಹು, ೪. ೧೨ ವ); 

ಆಧಿಕ್ಕ (ಮಕ್ಕಳ್‌ ಒಸಗೆಯಂ ಶಈವುದು ನಿನ್ನೆಸಕದ 
ಮಸಕಮನೆ ಪೋಲ್ವ ಮಗನ೦ ಮಫವಾ: ಪಂಪಭಾ, ೧. 
೧೩೯); ಉತ್ಸಾಹ (ಇಸೆ ಮಸಗಿ ಭೀಮಂ ಈರಯ್ದು 
ಶಿತಾಸ್ತದಿಂ ಉರುಳೆ ಸೂತಂ ಉಡಿಯೆ ರಥಂ ಕೀಲಿಸೆ 
ಕುದುರೆ ಮುಚಿಯೆ ಪಟವಿಗೆ ಮಸಕದಿಂ ಎಚ್ಚಿಚ್ಚ೦ ಒಂದೆ 
ಸರಲೊಳ್‌ ನೊಸಲಂ: ಪಂಪಭಾ, ೧೦. ೯೯); ಗುಂಗುರು, 
ಸೊಳ್ಳೆ (ದೇವತೆ ಮುಳಿದು ಪೊಣಸುಗಳಣ ಇವಿರಿಯವು 
ದಂಸ ಮಸಕಂಗಳಂ ವಿಗುರ್ವಿಸೆ ಮೆಯ್ಕ್ಯಲ್ಲಮನಿರುಳ್‌ ನಾಲ್ಕು 
ಜಾವಮುಂ ತಿನೆ: ವಡ್ಡಾರಾ, ಪು ೧೩೪, ಸಾ ೧೯); ಪ್ರಭಾವ 
(ಲಯಕಾಲಮೃತ್ಯುವಿನಡರ್ಪೊ ಎನೆ ಮಿಸುಪ ಮಸಕಮಂ 
ತಳೆದನವಂ: ಶಬರಶಂ, ೪. ೩೮) 

ಮಸಕಂಗುಂದು - ಉತ್ಸಾಹಗುಂದು (ಮಸಕಂಗುಂದದೆ 
ಅರಾತಿಪಾರ್ತಿವರ ಕಾಂತಾನೇತ್ರನೀರೇಜದೊಳ್‌ ಬಿಸುನೀರಂ 
. «ಎ ನೋಡಿ: ಲೀಲಾವತಿ, ೧. ೯೮) 

ಮಸಗು - ರೇಗು, ಕೋಪಗೊಳ್ಳು (ಕಾಟ್ತುಜು ಮಸಗಿದಂತೆ 
ಮಸಗಿದ ದುರ್ಧರ ಧನುರ್ಧರಬಲಮುಮಂ ಶ್ವೇತ ಭೀಷ್ಮರ 
ಪೇಟ್ಬ ಓಜೆಯೊಳೆರಡುಂ ಪಡೆಗಳ ಪಡೆವಳರ್ಕಳ್‌ 
ಕುರುಕ್ಷೇತ್ರದೊಳ್‌ ಚಿತ್ರಿಸಿದ೦ತೆ ಒಡ್ಡಿ ನಿಂದಾಗಳ್‌: ಪಂಪಭಾ, 
೧೦. ೫೧ ವ); ವಿಜೃಂಭಿಸು (ಮಸಗಿ ಚಿಳಾತಾವರ್ತರ 
ಬೆಸದಿಂದಂ ಬಂದ ಮೇಘಮುಖರ೦ ತೂಳ್ಗೋಡಿಸೆ: 
ಆದಿಷಪು, ೧೪. ೫೮), ವ್ಯಾಪಿಸು (ಕಾರ್ಗತ್ತಲೆ ಮಸಗೆ 
ಮುಸುಳುವ ಮಜೆದುಂಬಿಯ ಬಂಬಲೊಳಂ: ಕಾದಂಬ, ೧. 
೯೮ ವ); ಉಂಟಾಗು (ಕೆಸರ್ಮಸಗಿದ ಮುಮುದಕೇಸರದ 
ರಜದೊಳರ್ದ ಚರಣಚಯಮಂ ಕೇಟಲಾಣದೆ: ಲೀಲಾವತಿ, 
ಕ್ಷ ೨೦ ವ) 


ಮಸಣ - [ಶ್ಶಶಾನ] ಸುಡುಗಾಡು (ಆಕೆಯಂ ಬೆಳ್ಳಾಡೊಳ್‌ 
ಮಸಣದೊಳ್‌ ಕೊಂಡುಖಪೋಗಿಕ್ಕಿಂ ಎ೦ದು ಆಳ್ಗಲ್ಲೆ ಬೆಸನಂ 
ಪೇಟ್ಟು: ವಡ್ಡಾರಾ, ಪು ೧೧೨, ಸಾ ೩) 

ಮಸಣವಟ್ಟಿಗೆ - ಮಸಣ (ಪಾಣ್ಣನಂ ಕೊ೦ಡುಪೋಗಿ ಪುರದ 
ಪಣವೊಟಲ ಮಸಣವಟ್ಟಿಗೆಯ ಮಧ್ಯದೊಳು 
ವಧಿಯಿಸುವುದು ಎಂದು ನಿರೂಪಮಂ ಕುಡುವುದುಂ: 
ಪುಣ್ಯಾಸ್ತ, ೫. ೨೯ ವ) 

ಮಸಣಿಗೆ - ಒಂದು ಕ್ಷುದ್ರ ದೇವತೆ (ವರಮೀಗುಮೆ ಮೈಲಾರಂ 
ಕೇತಂ ಕಾಟಂ ಮಾರಿಗೆ ಮಸಣಿಗೆಯೆನಿಪ್ಪ 
ಕೊಟ್‌ದೆಯ್ದಂಗಳ್‌: ಸಮಯಪ, ೯. ೧೨೭) 

ಮಸಿ - ಕಪ್ಪು ಬಣ್ಣ (ಮೆಯ್ಕೆಲ್ಲಂ ಮಸಿಯಂ ಪೂಸಿ 
ಬೋಟದಲೆವೆರಸು ಬರ್ಪೊನ೦ ಅರಸ೦ ಕಮಡಂ: 
ವಡಾರಾ, ಪು. ೧೧೮. ಸಾ. ೧೬); ಕಾಡಿಗೆ (ಸಂಪಗೆಯಂ 
ಮುಡಿಯೆ ಸೊಗಯಿಸದದಿರ್ಮುತ್ತೆಯಲರಂ ಮಸಿಯೊಳೆ 
ಸವನಾದ ಗೊಜ್ಜಗೆಯಂ: ಆದಿಷು, ೧೧. ೧೦೯) ಕಲೆ 
(ತಿಮಿತ್ತಿಳಕಮೆಂಬುದು ಪಸುಗೂಸಿಂಗೆ ಮಸಿಯೆಂಬುದು 
ಹುರಿಯೋಡಿಂಗೆ: ಅನಂತಪು, ೨. ೨೮ ವ೦ 

ಮಸಿಮುಸುಡನ್‌ - ಕಪ್ಪು ಮೂತಿಯವನು (ಈ ಮಸಿಮುಸುಡನ 
ಜೀವಕಪ್ಪಿನಿಂ ಕಂದಿದೊಡೆ ಎಣ್ಣೆಸೆಯನಡರ್ದಎನ್ನ 
ಕೀರ್ತಿಪ್ರಸರದೆ ಕುಡಿ ಕಯ್ದೆಸೊರೆಯ ಕುಡಿಯವೊಲಕ್ಕುಂ: 
ಯಶೋಧಚ, ೨. ೫೫) 

ಮಸುರಿಗೆ - ದಿಂಬು (ಅಲರ ಮಸುರಿಗೆಯೊಳುಸಿರ್ದುಳ್ಳಲರ್ದಡ್ಡಂ 
ನಿಮಿರ್ದ ಲತೆಯ ಮೇಲೆ ವಿಳಾಸಂ ನಿಲೆ ನೀಡಿ ಕಾಲಂ: 
ಆದಿಹು, ೧೧. ೭೮) 

ಮಸುಳ್‌ - ಮಂಕಾಗು (ಮಣೆಮಕುಟಂ ಅಸವಸದಿಂದಂ ಚಕ್ರಿಯ 
ಪೊದಳ್ಬ ತೇಜಕ್ಕೆ ಮಸುಳ್ಬು: ಆದಿಪು, ೧೩. ೧೪); 
ಕಳೆಗುಂದು (ಬೆಸಸಿದೊಡೆ ಅದು ಮಾರ್ಕೊಳ್ಳದೆ ಬೆಸನಂ 
ಬಲವಂದು ಬಾಹುಬಲಿಯಂ ಅಣಂ ಭೇದಿಸಲಾಣದುದಣೆಂ 
ಇರ್ದುದು ಮಸುಳ್ಜೆಸಕಂಗೆಟ್ಟು ಬಲದ ಮುಯ್ದಿನ ಕೆಲದೊಳ್‌: 
ಆದಿಹು, ೧೪. ೧೧೭) 

ಮಸುಳ - ಕಪ್ಪಗಿರುವವನು (ಕವಿದ ಮದಾಳಿಯಿ೦ ಮಸುಳನಾಗಿ 


ಪಯೋಜರಜ೦ಗಳೊಳ್‌ ಕವಿಲ್ಲವಿಲನುಮಾಗಿ ಬಂದ 
ಮಲಯಾನಿಲಂ: ಪಂಪಭಾ, ೨. ೧೪) 

ಮಸುಳಿಸು - ಮಂಕುಗೊಳಿಸು (ನವಭೂತ ಭಾಷೆಯಿಂ 
ಕುಜುಪುವೇಟ್ಟು ತಾಂ ಅಡ್ಡಗವಿತೆಯಂ ಮಾಡಿ 
ಮಹಾವ್ಯವಸಾಯಂಗೆಯ್ವ ಮರುಳ್ಗವಿಗಳ್‌ ತಾವೇಂ 
ಗುಣಾಢ್ಯರಂ ಮಸುಳಿಸರೇ: ಗದಾಯು, ೪. ೪೨); ಕುಗ್ಗು 
(ಇನ್ನಾಂ ನಿನಗೆ ಮುಳಿದೊಡೆನ್ನ ಜಸಂ 


ಮಸುಳಿಸುಗುಮುಸಿರದೆ ಪೋಗು, ಮೇಲಪ್ಪುದಂ ನಾನೆ ಬಲ್ಲೆಂ: 
ಪಂಚತಂತ್ರ, ೨೪೫ ವ) 

ಮಸುಳೆವರ್‌ -  ಮಾಸಿಹೋಗುವಂತೆ ಮಾಡು (ಬಳೆದುವು 
ತೋಳ್ಗಳ್‌ ಎಕ್ಕೆಯಿಂ ಅಮಳ್‌ ಬಳೆವಂತಿರೆ ಮುಯ್ವುಗಳ್‌ 
ಕುಳಾಚಳಶಿಖರಂಗಳ೦ ಮಸುಳೆವಂದುವು ಪರ್ವಿದ ವಕ್ಷಮೀ 
ಕ್ಷಮಾತಳ ಕುಳಲಕ್ಷ್ಮಿಗಾಯ್ತು ಕುಳಮಂದಿರಂ: ಪಂಪಭಾ, ೨. 
೩೭) 

ಮಸುಳ್ಳೆವೆಜು - ಕಾಂತಿಹೀನವಾಗಿರು (ಪಸರಿದ ತಮದಿ೦ ರಜದಿಂ 
ಮಸುಳ್ಳೆವೆತ್ತಿರದೆ ದೆಸೆಗಳುಂ ದಿಗ್ಬೇವೀವಿಸರದ 
ಮೊಗದೊಳೆನಸುಂ ಪ್ರಸನ್ನಭವಮನದೇಂ 
ಪುದುಂಗೊಳಿಸಿದುದೋ: ಚಂದ್ರಪ್ರಪು, ೧೬. ೪೬) 


೮೭೪ 


ಮಸೂರಿಕಾ - ಕಡಲೆ (ತಿಳ ಮಸೂರಿಕಾದಿ ಶುಭ ವ್ಯಂಜನರಂಜಿತ 
ಪ್ರಶಸ್ತಾವಯವಂಗಳುಮಂ: ಪಂಪರಾ, ೩. ೧೪೫ ವ); ಮಚ್ಚೆ 
(ಪರಮನ ಪರಮೌದಾರಿಕಶರೀರಮೊಪ್ಪಿದುದು 
ತಿಲಮಸೂರಿಕಾಪ್ರಮುಖನವಶತವ್ಯಂಜನ೦ಗಳೊಳ್‌ 
ಪುಷ್ಪದಂಪು, ೧೨. ೭೮ ವ) 

ಮಸ್ಕಣ - ಮೆತ್ತನೆಯ, ನಯವಾದ (ತೀರ್ಥಜಲಂಗಳಿಂದಂ ಅತಿ 
ಮಸೃಣಫಸೃಣ ಗೋಶೀರ್ಷ ಚಂದನ ಅಗುರು 
ಕರ್ಪೂರಸಂವಿಶ್ರಿತ ಸುರಭಿಗಂಧಂಗಳಿಂದಂ: ಆದಿಷು, ೨. 
೩೨ ವ) 

ಮಸ್ಕಣಿತ - ಹೊಳಪಾದ, ನಯವಾಗಿರುವ (ಅಂತನೇಕ 
ಮಕುಟಬದ್ಧ ಮಣಿಮಕುಟಮಣಿಕರ್ಷಣಸೃಣೆತಚರಣ೦ 
ಆಪ್ತಾಧಿರಾಜ್ಯಂ: ಆದಿಷು, ೮. ೭೨ ವ) 

ಮಸ್ಕಣೋಕ್ತಿ - ಮೃದುಮಾತು (ಮಸ್ಕಣೋಕ್ತಿಯಿ೦ ಅವನತಿಯಿಂ 
ಪ್ರಸನ್ನ ವೀಕ್ಷಣದಿ೦ .. . ಯದುಕುಲಮಂ ಭವಿಸುತಿರ್ದಂ 
ಮನುಜಭಾವಮಂ೦ ದನುಜಹರಂ: ಜಗನ್ನಾವಿ, ೭. ೩೩) 

ಮಸೆ - ಹರಿತಗೊಳಿಸು (ಕರವಾಳ೦ ಮಸೆವಂದದೆ ಮರವಾಳಂ 
ಮಸೆಯೆ ಕೂರಿತಮಕ್ಕುಮೆ; ಗದಾಯು, ೨. ೨೫); ಹೊಳಪು 
ನೀಡು (ಮಸೆವುದು ಮಾಸಲಿರ್ದ ಪಟವೇಟಮಂ ಇಚ್ಛೆಯ 
ಬಿಚ್ಚತಿಕ್ಕೆಯಂ ಪೊಸೆಯಿಪುದು ಒಳ್ಳಮ೦ ನಡೆಪುತಿರ್ಪುದು 
ಧಾತುವ೦ ಒಳ್ಳಿತೆಯ್ದೆ|. ಪಾಟಸುವುದು. ಕೂಟದೊಳ್‌ 
ಕುಶಲನಪ್ಪುದು: ಶಾಂತಿಪು, ೮. ೯೧); ಅಲಗು, ಮೊನೆ 
(ಕಡಿತಲೆಯ ಕೊಂತದ ಮಸೆ ಅಸುಂಗೊಳ್ಳಿನಂ ಎಸೆಯೆ: 
ವರ್ಧಮಾಪು, ೪. ೪೪ ವ) 

ಮಸೆಯಂ ಪತ್ತಿಸು - ಗಾಯಮಾಡು (ಮಸೆಯಂ ಪತ್ತಿಸುವ 
ಕೈದುಬಿನ್ನಣಮಂ ಈಕ್ಟಿಸಲಾಗ: ಸಮಯಪ, ೫. ೧೨೪) 

ಮಸೆಯಂಬು - ಹರಿತವಾದ ಬಾಣ (ಪೊಸಮಸೆಯಂಬುಗಳ್‌ 
ದೆಸೆಗಳಂ ಮಸುಳ್ವವನ್ನಗಮೆಯ್ದೆ ಪಾಯೆ: ಪಂಪಭಾ, ೧೧. 
೬೫) 

ಮಸೆವಡು - ಹರಿತಗೊಳ್ಳು (ಮಸೆವಟ್ಟುಜ್ಜಲದರ್ಪಣಂ 
ಪೊಸದಳಿರ್‌ ಪೂಮಾಲೆ ಸೇಷಾಕ್ಷತಂ ಬಿಸಸೂತ್ರಂ 
ತನ್ನೊಳೊಪ್ಪೆ; ಜಗನ್ನಾವಿ, ೧೦. ೯೬) 

ಮಸ್ಕರಿ - ಸನ್ಯಾಸಿ (ಆತನ ಪೆಂಡತಿ ದುರ್ಮನಸ್ಕೆ ಮಸ್ಕರಿ 
ಸಮಯಮಂ ಪಿಡಿದರ್ಪಳ್‌: ಪಂಪರಾ, ೯. ೩ ವ) 


ಕೂಡಿ: 


ಮಸ್ತರಿಮಾರ್ಗ - ಸನ್ಯಾಸಿವೃತ್ತಿ (ಪೂರ್ವಸ್ಥಿತಿಯೊಳೆ 
6 ಕ ಅ ಥಿ 
ಮಸ್ಯರಿಮಾರ್ಗದೊಳೆಸಗಿ ಮತ್ತಂ ಮಾಹೇಂದಕಲ್ಲದೊಳ್‌ 


ದೇವನಾಗಿ: ವರ್ಧಮಾಪು, ೬. ೧೮ ವ) 
ಮಸ್ಕರಿಸಮಯ - ಮಸ್ಕರಿಮಾರ್ಗ (ಆತನ ಪೆಂಡತಿ ದುರ್ಮನಸ್ಥ್ಕೆ 
ಮಸ್ಕರಿಸಮಯಮಂ ಪಿಡಿದಿರ್ಪಳ್‌: ಪಂಪರಾ, ೯. ೩ ವ) 
ಮಸ್ತಕ - ತಲೆ (ಮಹಾಯಷಿಯ ತಳಿದ ಕನಕ ಕಮಂಡಲುವಿನ 


ತೀರ್ಥೋದಕಂಗಳಿಂದ ಅಯ್ದರುಂ ಪವಿತ್ರೀಕೃತ 
ಮಸ್ತಕರಾಗಿರ್ದು: ಪಂಪಭಾ, ೬. ೧೧ ವ) 

ಮಸ್ತಕಪಿಂಡ -.. ಆನೆಯ ಕುಂಭಸ್ಥಳ (ಉನ್ನತ 
ಸಮೃಕ್ಷಮುದ್ದತವ್ಯೂಢ  ಮಸ್ತಕಪಿಂಡನುಂ ಅಪ್ಪ 


ವಿಜಯಾರ್ಧಪರ್ವತ ಗಜೇಂದಂ ಬಂದು: ಆದಿಹು, ೧೨. 
೫೬ ವ) 


ಮಸ್ತಿಷ್ಕ — ಮೆದುಳು (ಗಜಮಸ್ತಕಮಸ್ತಿಷ್ಠದಿ೦ 
ಅಜೀರ್ಣಮಾಯ್ತಿಂದು ಲಂಘನಂಗೆಯ್ದವೊಲೇಂ ಗಜರಿಪು 


ಲಂಫಿಸಿದುದೊ ಪವನಜವದೆ ಶಿಖರಕ್ಕೆ ಶಿಖರದಿಂ 
ಖಗನಗದಾ: ಅಜಿತಪು, ೯. ೨೭) 

ಮಹ — ಉತ್ಸವ, ಹಬ್ಬ (ಜಿನಮಹಾಮಹಮಂ 
ಮಹೇಂದ್ರೋದ್ಯಾನದ ಜಿನಾಲಯ೦ಗಳೊಳ್‌ ಎಲ್ಲಮಂ 
ಅನುದಿನಂ ಮಾಡುತ್ತುಮಿರಲ್‌: ಪಂಪರಾ, ೧೫. ೬೪ ವ) 

ಮಹತ್ತರ — ಅಧಿಕಾರಿ (ರಾಜಾಧಿರಾಜಂ ನಿಮಗಟ್ಟ 
ಮಹಾಪ್ರಸಾದಂ ಬಿನ್ನಪಮೆಂದು ಮುಂದಿಟ್ಟು ಮಹತ್ತರಂ 
ಮಹತ್ತರಯೋಗ್ಯ ಮಹೀನಿಹಿತಾಸನಸದೊಳಿರ್ಪುದುಂ: 


ಆದಿಪು, ೧೪. ೪೫ ವ) 

ಮಹತ್ತರದೇವಿ - [ಜೈನ] ಜನಸಾಮಾನಿಕ ದೇವತೆ (ಜೆಂಬೊನ್ನ 
ತಳಿಗೆಗಳೊಳ್‌ ಶೆಕ್ಕನೆ. ತೀವಿದ ಸೇಸೆಗಳು೦ ಬೆರಸು 
ಮಹತ್ತರದೇವಿಯರ್‌ ಬಂದು ಒಡವಟ್ಟು: ಆದಿಪು, ೨. ೬೭ 
ವ) 

ಮಹತ್ತರಿಕೆ - ಮಹತ್ತರದೇವಿ (ವಿಕಟಕೂಟಾಧೀಶೇಯರಪ್ಪ 
ರುಚಿಕರುಚಕಾಸ್ಕೆ ರುಚಿಕಾಂತೆ ರುಚಿಕಪ್ರಭೆಯೆಂಬೀ ನಾಲ್ವರುಂ 
ದಿಕ್ಕುಮಾರಿಕಾ ಮಹತ್ತರಿಕೆಯರುಮಂ ಬೆಸುವುದಂ: 
ಆದಿಪು, ೭. ೩ ವ) 

ಮಹನೀಯ - ಶ್ರೇಷ್ಟ ವ್ಯಕ್ತಿ (ಸಹಜವಿಭೂಷಣದಂತಿರೆ 
ಮಹನೀಯಕ್ಷುಣ್ಣಲಕ್ಷಣಂ ಮಿಸುಗೆ: ಕಾದಂಬ, ೨. ೧೦೬) 

ಮಹರ್ಧಿಕ ದ ತುಂಬ ಪ್ರಭಾವಶಾಲಿಯಾದವನು 
(ಭಾಸುರದೇವಕೋಟಿವಿಭುವಪ್ಪ ಮಹರ್ಧಿಕನಪ್ಪ ವಾಸವಂಗೆ 
ಆಸನಕಂಪಮಂ ಪಡೆದು ತೀರ್ಥಕರತ್ವಮನಿತ್ತಂ: ಆದಿಷು, 
೧೬. ೮೧) 

ಮಹಳ - [ಮಹಾಲಯ] ಶ್ರಾದ್ಧ (ಸತ್ತುಗದ ಪುಡಿಯಂ ಪಡೆದು 
ಆ ಕೊಡನಂ ತನ್ನ ಪಟ್ಟರ್ಪ ಎಡೆಯೊಳ್‌ ಕಟ್ಟಿ ನೇಲ್ಲಿಟ್ಟು 
ಮಹಳದ ಪಕ್ಷದೊಳೊಂದು ದಿವಸಂ: ಪಂಚತಂತ್ರ ೨೫೩ 
ವ) 

ಮಹಳಮಿಕ್ಕು - ತಿಥಿ ಮಾಡು (ಮಹಳಮಿಕ್ಕಿದೊಡೆ 
ಪೇಳೊಸರ್ವುದದು ಜೈನಭಕ್ತಿಯೆಂಬರ್‌ ಪೆಂಡಿರ್‌: ಸಮಯಪ, 
೫. ೯೪) 


ಮಹಾಕಾಯ - ಭಾರಿ ದೇಹವುಳ್ಳವನು (ಅನುಕಪ್ಕರೂಪ್ಯ 
ಕನಕಾಂಬರರತ್ನಾಭರಣಭಾರಧರಣಧೌರೇಯ 
ಮಹಾಕಾಯವೈವಧಿನಿಕರಮುಮಂ ಬರಿಸಿ ಕುಳ್ಳಿರಿಸಿ: 


ಚಂದ್ರಪ್ರಪು, ೧೭. ೧೦) 
ಮಹಾಕಾವ್ಯ - ಅಷ್ಟಾದಶ ವರ್ಣನೆಗಳಿಂದ ಕೂಡಿದ ಶ್ರೇಷ್ಠ ಕಾವ್ಯ 


(ಕೀರ್ತಿ. ನೆಗಟ್ಟತೀ  ಲೋಕದೊಳ್‌ ಬಲ್ಮೆ ರಂಜಿಸೆ 
ಬಲ್ಲರ್ಗೆಡೆಗೊಂಡು ಬಣ್ಣಿಸೆ ಮಹಾಕಾವ್ಕಂಗಳೊಳ್‌ ಮೆಚ್ಚಿ 
ಬಣ್ಣಿಸುವೆಂ ಪುಣ್ಯಪುರಾಣ೦ ಜಿತಮನೋಜಾತ 


ಅಜಿತಸ್ವಾಮಿಯಾ: ಅಜಿತಪು, ೧. ೯೬) 
ಮಹಾಕಾಳ - ಕಡುಗಪ್ಪು ಬಣ್ಣ (ಎರಡು೦ ಭಾಗದೊಳಿರ್ದ 
ಮಹಾಕಾಳರೂಪಮಂ ನಿಂದು ನೊಡುತ್ತುಂ: ಶಾಂತಿಪು, ೩. 


೧೯ ವ); ಶಿವನ ಪ್ರಮಥರಲ್ಲಿ ಒಬ್ಬ 
(ಗೀತನೃತ್ಯಕ್ಕೆಡೆಯಪ್ಪಂತಲ್ಲಿ ಕೋಲಾಹಲಮನುಡುಗಿಸುತ್ತುಂ 
ಮಹಾಕಾಳನಿರ್ಪಂ: ರಾಜಶೇವಿ, ೧೪. ೧೬೩); [ಜೈನ] 
ಚಕ್ರವರ್ತಿಯ ಬಳಿಯ ನವನಿಧಿಗಳಲ್ಲಿ ಒಂದು (ಕಾಳ 


ಮಹಾಕಾಳ ಪದ್ಮ ಪಾಂಡುಕ ನೈಸರ್ಪ ಮಾಣವಕ ಪಿಂಗಳ 
ಶಂಖ ಸರ್ಪರತ್ನಂಗಳೆಂಬೊಂಬತ್ತು ನಿಧಿಗಳುಮಂ 
ಅನುಕ್ರಮದೊಳರ್ಚಿಸಿ: ಚಂದ್ರಪ್ರಹು, ೬. ೧೦೨ ವ); ವಿಷದ 


೮೭೫ 


ಹಣ್ಣು ಬಿಡುವ ಒಂದು ಮರ, ಕಾಂಜೀರ ವೃಕ್ಷ (ಉನ್ಮತ್ತಂ 
ಕಿಂಪಾಕಮದು ಮಹಾಕಾಳಾಖ್ಯಂ: ಅಭಿಧಾವ, ೧. ೮. ೩೬) 
ಮಹಾಗ್ರಾವ - ದೊಡ್ಡ ಕಲ್ಲು (ಪಾವುಗಳಂ ಕೊಳಿಸಿ 
ಮಹಾಗ್ರಾವಮ೦ ಉಜದೆ ಅಡಸಿ ಕಟ್ಟ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳ್‌ ಅಟ್ಟೆದರ್‌ ಏವಯಿಸದೆ 
ತಮ್ಮ ಕುಲಮ೦ ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨) 
ಮಹಾಜನ - ಜನಸಮೂಹ (ದುರಾತ್ಮಂ ಆತ್ಮೀಯ ಭವನದೊಳ್‌ 
ಸದಾಕಾಲಂ ಮಹಾಜನಕ್ಕೆ ಸಹಸ್ತಭೋಜನಮನಿಕ್ಕುವಂ ಗ್ರಹಣ 
ಸಂಕ್ರಮಣ ಪುಣ್ಯತಿಥಿಗಳೊಳಂ: ಸುಕುಮಾಚ, ೨. ೬೯ ವ) 
ಮಹಾತಪ - [ಜೈನ] ಸಿಂಹ ನಿಷ್ಕ್ರೀಡತಾದಿ ಮಹಾತಪಗಳು 
(ಉಗ್ರೋಗ್ರ ತಪದಿ೦ ದೀಪ್ತತಪಂ ಮಹಾತಪಂ ಘೋರತಪಂ 
ಎಂದಿವು ಮೊದಲಾಗೊಡೆಯ ತಪಂಗಳಂ ಗೆಯ್ಯೆ ತಪದ 
ಮಾಹಾತ್ವದಿಂದಂ ಆಮೋಷಧಿ ಖೇಳೋಷಧಿ ಜವೋಷಧಿ 
ವಿಪೋಷಧಿ ಸರ್ವೋಷಧಿಯೆಂದಿವು ಮೊದಲಾಗೊಡೆಯ 
ಯದ್ವಿಗಳ್‌ ಪುಟ್ಟಿದೊಡಂ: ವಡ್ಡಾರಾ, ಪು ೬೯, ಸಾ ೩) 
ಮಹಾದೇವಿ - ಮಹಾರಾಣಿ (ಅಂಬೆಯೆಂಬ ದಂಡುರುಂಬೆ 
ನಿನಗೆ ವಧಾರ್ಥಮಾಗಿ ಪುಟ್ಟುವೆನಕ್ಕೆಂದು ಕೋಪಾಗ್ನಿಯಿ೦ದಂ 
ಅಗ್ನಿಶರೀರೆಯಾಗಿ ದ್ರುಪದನ ಮಹಾದೇವಿಗೆ ಮಗನಾಗಿ 
ಪುಟ್ಟಿ: ಪಂಪಭಾ, ೧. ೮೦ ವ) 
ಮಹಾದ್ರೋಣ - ಪ್ರಳಯಕಾಲದ ಒಂದು ಮೋಡದ ಹೆಸರು 
(ದ್ರೋಣ ಮಹಾದ್ರೋಣ ಪುಷ್ಕಳಾವರ್ತ ಸಂವರ್ತಕಗಳೆಂಬ 
ಮುಗಿಲ್ಗಳಂ ಬೆಸಸಿದಾಗಳ್‌: ಪಂಪಭಾ, ೫. ೯೫ ವ) 


ಮಹಾಧ್ವಕೃತಿ - ಶ್ರೇಷ್ಟ ಕಾವ್ಯ (ಮಹಾಡ್ವಕೃತಿಗಳಂ 
ಒಡರಿಸಲಾರ್ಪಾತಂ ಎಲ್ಲರಿ೦ದ೦ ಬಲ್ಲಂ: ಕವಿರಾಮಾ, ೧. 
೧೬) 

ಮಹಾನದಿ - ಹದಿನಾಲ್ಕು ಪವಿತ್ರ ನದಿಗಳು: ಸರಸ್ವತೀ. 
ಭಾಗೀರಥೀ, ಯಮುನಾ, ಗೋದಾವರೀ, ಕೃಷ್ಣವೇಣೀ, 
ತಾಮ್ರಪರ್ಣಿ, ಸುವಣ್ಮುಖೀ, ನರ್ಮದಾ, ತುಂಗಭದ್ರಾ, 
ಚಂದ್ರಭಾಗಾ, ಚರ್ಮಣ್ವತೀ, ಕುಮುದ್ಧತೀ, ಸರಯೂ, 
ಫಲ್ಲುನಿ, ಅಥವಾ ಗಂಗಾ, ಸಿಂದು, ರೋಹಿತ್‌, 


ರೋಹಿತಾಸ್ಕಾ, ಹರಿತ್‌, ಹರಿಕಾಂತಾ, ಸೀತಾ, ಸೀತೋದಾ, 
ನಾರೀ, ನರಕಾಂತಾ, ಸುವರ್ಣಕೂಲಾ, ರೂಪ್ಯಕೂಲಾ, ರಕ್ತಾ, 
ರಕ್ತೋದಾ (ಚತುರ್ದಶ ಮಹಾನದಿಗಳ ನೀರುಮಂ ತಟತಟ 
ತೊಳಗುವ ಕಳಧೌತಕಳಶ೦ಗಳೊಳ್‌ ತೆಕ್ಕನೆ ತೀವಿ ತಂದ 
ವಾರವನಿತಾಜನಕ್ಕಂ: ಪಂಪಭಾ, ೧೪. ೧೭ ವ) 

ಮಹಾನಾಗ - ಮಹಾಸರ್ಪ (ಸಮಸ್ತ ಉರ್ವೀಧರ ಅಶೇಷ ಶೇಷ 
ಮಹಾನಾಗ ಫಣಾಮಣಿ ದ್ಯುತಿಯನೇಂ ಖದ್ಯೋತದೊಳ್‌ 
ಕಾಣ್ಣರೇ: ಪಂಪಭಾ, ೫. ೭೬) 

ಮಹಾನಿಧಾನ - ಮಹಾ ಸಂಪತ್ತು (ದಿವ್ಯ ಮಹಾನಿಧಾನಂ 
ಇದಿರೊಳ್‌ ಕೋಳ್ಪೋದುದೋ ಪೇಟೆಮೆಂಬುದನೆಂಬನ್ನೆಗಂ: 
ಸುಕುಮಾಚ, ೧೦. ೯೩): ಮಹಾ ಸಂಪಪತ್ತುಳ್ಳವನು (ಆ 
ತಂದೆಯ ಭಕ್ತನ ವಿದ್ಯಾತಿಶಯ ಮಹಾನಿಧಾನನನ್ವಯಂ 
ಉಪಮಾತೀತಂ: ಶಾಂತಿಪು, ೧. ೪೧) 

ಮಹಾನಿಲ - [ಜೈನ] ಭೂಲೋಕವನ್ನು ಆವರಿಸಿರುವ ವಾಯು 
(ಎ೦ಂಟು೦ ಪೊಡವಿಗಳ೦ ತಾಳ್ಗದುವೋಗಡಿಸದೆ ಮೂಜುಂ 
ಮಹಾನಿಲಂಗಳ್‌ ಕ್ರಮದಿಂ: ಶಾಂತಿಷು, ೧೨. ೫೧) 

ಮಹಾನುಭಾವ - ಹಿರಿಮೆ, ಔನ್ನತ್ಯ (ಧರಣೇಂದ್ರನವರ 
ಮಹಾನುಭಾವಮುಮಂ ಆದಿದೇವನೊಳಾದ 


ನಿರ್ಭರಭಕ್ತಿಯುಮಂ ಮೆಚ್ಚಿ ನಿಜರೂಪ೦ ತೋಣೆದಾಗಳ್‌: 
ಆದಿಷು, ೯. ೧೦೯ ವ) 

ಮಹಾನೈಷ್ಠಿಕ - ನಿಷ್ಠಾವಂತ ತಪಸ್ವಿ (ಈ ತಪೋಧನನವಪ್ಪೊಡೆ 
ಮಹಾನೈಷ್ಠಿಕಂ ಮತ್ತಮೂತಂಗೀ ಕನ್ನೆಯೆಂತುಂ 
ಮಗಳಾಗಳೆಂದು ದಿವ್ಯಜ್ಞಾದಿಂದ ಆಕೆಗೆಮೂಷಿಕೆಯಪ್ಪದಂ 
ಅಜೆದು: ಪಂಚತಂತ್ರ, ೩೬೩ ವ) 

ಮಹಾಪಥ - ಹೆದ್ದಾರಿ (ಮಹಚ್ಛಬ್ಬಕ್ಕೆ: ಮಹಾಪಾತಕ೦- 
ಮಪಾತಕಂ ಮಹಾಪಥಂ-ಮಾಪತಂ: ಶಬ್ದಮದ, ೩೦೬ ಪು 

ಮಹಾಪುರಾಣ - [ಜೈನ] ತ್ರಿಷಷ್ಠಿಶಲಾಕಾ ಪುರುಷರನ್ನು ಕುರಿತ, 


ಜಿನಸೇನರು ಮತ್ತು ಗುಣಭದರಿಂದ ಸಂಸ್ಕೃತದಲ್ಲಿ 
ರಚಿತವಾದ ಪುರಾಣ (ಜಿನರ್ಗ೦ಂ ತಶ್ರಿಕಾಲಯೋಗಂ 
ಜಿನರ್ಗಂ ಸ್ವಾಧ್ಯಾಯಂ ಅಯ್ದುಮಾಸಮಿತಿಗಳುಂ 


ಜಿನರ್ಗಮೊಳವು ಉಳ್ಳೊಡಂ ನೆಜ್‌ಯೆ ನೋಡಿ ನಂಬುಗೆ 
ಮಹಾಪುರಾಣದೊಳ್‌ ಬುಧರ್‌: ಅಜಿತಪು, ೧೨. ೩೦) 

ಮಹಾಪುರುಷ - ಮೂವತ್ತೆರಡು ಲಕ್ಷಣಗಳಿಂದ ಕೂಡಿದ ಶೇಷ್ಠ 
ವ್ಯಕ್ತಿ (ಪಟೆವರುಮಂ ತವಿಸಿ ಕಟೆಯದೆ ಉಟಿವಚೆನಾದಂ 
ಪಟೆಕೆಯ್ದು ತೊಟ್ಟನುಟೆದಂತುಟೆದ ಮಹಾಪುರುಷರ್‌ 
ಅಣೆಯದುಟೆದರೆ ಸಿರಿಯಂ: ಕವಿರಾಮಾ, ೩. ೧೭೫) 

ಮಹಾಪ್ರತೀಹಾರ - ಮಹಾದ್ವಾರಪಾಲಕ (ಲಲಾಟತಟಘಟಿತ 
ಮುಕುಳಿತಕರಕಮಳನಾಗಿರ್ದ ಮಹಾಪ್ರತೀಹಾರನ ಮೊಗಮಂ 
ನೋಡಿ: ಪಂಪಭಾ, ೯. ೩೦ ವ) 

ಮಹಾಪ್ರಬಂಧ - ದೊಡ್ಡ ಕಾವ್ಯ (ಪುದಿದ ಜಸ೦ ಪೊದಳ್ಹ ಚಳಂ 
ಒಂದಿದ ಅಳಂಕೃತಿ ಕೈತ ದೇಸಿ ಎಂಬುದಂ ಎನೆ 
ವಸುವಿದ್ಯೈಯೆನೆ ಕಬ್ಬಮೆ ಮುನ್ನಂ ಅವಂತಿವಲ್ಲದಲ್ಲದೆ 
ಪೆಜವಿಲ್ಲ ಕಬ್ಬಂ ಎನೆ ಮುನ್ನಿನ ಕಬ್ಬಮನೆಲ್ಲಮಂ 
ಇಕ್ಕಿಮೆಟ್ಟಿದುವು ಸಮಸ್ತಭಾರತಮುಂ ಆದಿಪುರಾಣ 
ಮಹಾಪ್ರಬ೦ಧಮುಂ: ಪಂಪಭಾ, ೧೪. ೫೯) 

ಮಹಾಪ್ರಸಾದ - ಅನುಗಹರೂಪವಾದ (ದೇವ 
ಭವದೀಯಾಗ್ರಜ೦ ರಾಜಾಧಿರಾಜಂ ನಿಮಗಟ್ಟದ 
ಮಹಾಪ್ರಸಾದ೦ ಬಿನ್ನಪಂ: ಆದಿಷು, ೧೪. ೪೫ ವ) 

ಮಹಾಪ್ರಳಗಯೋಲ್ಕೋಪಮ - - 
[ಮಹಾಪ್ರಳಯ--ಉಲ್ಕ-ಉಪಮ] ಮಹಾ ಪ್ರಳಯಕಾಲದ 
ಉಲ್ಕೆಗೆ ಸಮಾನವಾದ (ಮಹಾಪ್ರಳಯೋಲ್ಕೋಪಮ 
ಮದ್ಗದಾಹತಿಯಿ೦ ಅತ್ಯುಗ್ರಾಜಿಯೊಳ್‌ ಮುನ್ನಮೀ ಖಳ 
ದುಶ್ವಾಸನನಂ ಪೊರಳ್ಳಿ ಬಸಿಆ೦ ಪೋಟ್ಟಿಕ್ಕಿ: ಪಂಪಭಾ, ೭. 
೧೨) 

ಮಹಾಪ್ರಾಣತೆ - ಅಪ್ರತಿಮ ಶಕ್ತಿ (ಇದಳ ಮಹಾಪ್ರಾಣತೆಗೆ 
ಇನ್ನಿದಳದವಿದ ತೇಜದೇಖ್ಸೌಗೆ ಅಚ್ಚರಿಯಾಗಿರ್ದುದು: 
ಕಾದಂಸಂ, ೨. ೪೦) 

ಮಹಾಪ್ರಾತಿಹಾರ್ಯ - [ಜೈನ] ಜಿನನಿಗೆ ಒದಗುವ ಅಶೋಕ 
ವೃಕ್ಷ ಸುರಪುಷ್ಟವೃಷ್ಟಿ, ದಿವ್ಯದ್ಧ್ದನಿ, ಚತುಃಷಷ್ಟಿ, ರತ್ನಜಡಿತ 
ಸುವರ್ಣಪೀಠ, ಪ್ರಭಾವಲಯ, ದೇವದುಂದುಭಿ, ಛತ್ರತ್ರಯ 
ಎಂಬ ಎಂಟು ಮಂಗಳ ಲಾಂಛನಗಳು (ಸಕಳ 
ಶ್ರಾವಕವತಂಗಳಂ ಷೋಡಶ ತೀರ್ಥಕರಭಾವನೆಗಳಂ 
ಚೆತುಸ್ತಿಂಶದತಿಶಯಂಗಳುಮಂ 
ಅಷ್ಟಮೆಹಾಪ್ರಾತಿಹಾರ್ಯಂಗಳುಮಂ: ಆದಿಷು, ೩. ೪೦ ವ) 

ಮಹಾಭಾಗ - ಅತ್ಯಂತ ಶ್ರೇಷ್ಠನಾದವನು, ಪುಣ್ಯಶಾಲಿ 
(ಮಹಾಭಾಗನ ತೋಳ್‌ ತೊಡರಲೊಡಂ ಅವಳ 
ವಿದ್ಯಾವಿಡಂಬನ೦ ಬಿಟ್ಟು ಪಾಚಿ ಪೋದತ್ತಾಗಳ್‌: ಲೀಲಾವತಿ, 


೮೭೬ 


೧೪. ೯೪); ಗಂಡಸನ್ನು ಸಂಬೋಧಿಸುವ ಪರಿ (ಸ್ಥಾಗತಮೆ 
ನಿನಗೆ ಮಹಾಭಾಗನೆ: ಕಾದಂಬ, ೪. ೬೩) 

ಮಹಾಭಾಗೆ - ಮಹಾನುಭಾವೆ (ಮಾದ್ಯತ್‌ ಕಾಮತಾಕದಂಬ೦ 
ಬಳಸಿ ಬಳೆಯಿಸಿತ್ತಾ ಮಹಾಭಗೆಗಾಗಳ್‌; ಲೀಲಾವತಿ, ೧೧. 
೭೧) 

ಮಹಾಭಾರತ - ಮಹಾಭಾರತ ಯುದ್ಧ (ಮತ್ಪತಾಪಕ್ಕಿದಜೆಂದಂ 
ನೋಡ ಅಗುರ್ವು ಉರ್ವಿದುದು ಇದುವೆ 
ಮಹಾಭಾರತಕ್ಕಾದಿಯಾಯ್ತು: ಪಂಪಭಾ, ೧೨. ೧೫೬) 

ಮಹಾಭಾರಾವತಾರ - ಭೂಮಿಯ ಭಾರವನ್ನು ಇಳಿಸಲು 
ಮಾಡುವ ಯುದ್ಧ (ನಿನ್ನ ಒರ೦ಟುತನ೦ ಕೈಗಟೆವಾಯ್ತು 
ಅದಪ್ಪೊಡೆ ಮಹಾಭಾರಾವತಾರ೦ ರಣೋದ್ಯತನಾಗು 
ಎಂಬುದಂ ಎಮ್ಮಂ ಅನ್ಯರವೊಲೇಂ ನೀಂ 
ಪ್ರಾರ್ಥಿಸಲ್ವೇಟ್ಟುದೇ: ಪಂಪಭಾ, ೧೦. ೧೦) 

ಮಹಾಭೋಗ - ತುಂಬ ಸಂತೋಷದಿಂದ ಕೂಡಿರುವುದು, 
ವಿಶಾಲವಾದ ಅಂಗಳವನ್ನು ಹೊಂದಿರುವುದು (ಬಗೆಯೆ 
ಬಹುಭೂಮಿಕ ಮಾನಗುಣೋನ್ನತಿಸಂಯುತಂ 
ಮಹಾಭೋಗಂ ತನ್ನ ಗರಜನಾವಳಿಯುಂ 
ಹರ್ಮ್ಯಗೃಹಾವಳಿಯುಂ ಎಂದೊಡೊಳ್ಳನೇವಣ್ಣಿಪುದೋ: 
ಚಂದ್ರಪ್ರಷು, ೩. ೧೮) 

ಮಹಾಭೋಗಿ - ಪರಮ ಸುಖಿ (ಆ ಮಹಾಯೋಗಿ ಗುಣ೦ಗಳ೦ 
ಈ ಮಹಾಭೋಗಿ ನೆಲನಂ ಪರಿಪಾಲಿಸಿದಂ: ಆದಿಪು, ೬. 
೨೪ ವ) 

ಮಹಾಮಂಡಳಪತಿ - ರಾಜನಿಗೆ ಮಾತ್ರ ಅಧೀನನಾದ ರಾಜ್ಯದ 
ಪ್ರಮುಖ ಅಧಿಕಾರಿ (ಏ ಮಾತೊ ಕೋಟಿಕೋಟಿ 
ಗಾಮಾಧಿಪರೆಣಗೆ ಮುಂದೆ ನುಡಿದು ಜಗಚ್ಚೂಡಾಮಣಿಗೆ 
ಮಕುಟಬದ್ಧ ಮಹಾಮಂಡಳಪತಿಗಳಾದರ್‌ ಎಣ್ಣಾಸಿರ್ವರ್‌: 
ಶಾಂತಿಪು, ೧೦. ೧೦೫) 


ಮಹಾಮಕರ - ತಿಮಿಂಗಿಲ (ಬಡಿಗೊಂಡು ಮಸಗಿ 
ಬೈತ್ರಮನೊಡೆವ ಮಹಾಮಕರದಂತೆ ಕರಿಘಟೆಗಳಂ 
ಆರ್ದುಡಿಯೆ ಬಡಿದು: ಪಂಪಭಾ, ೧೨ ೭೮) 

ಮಹಾಮಕುಟಬದ್ಧ - ಮಹಾರಾಜ (ಕರಂ ಪರ್ಚುವ 
ಮಹಿಮೆಯನೆಯ್ದೆ ನಿಮಿರ್ಚೆ ಮಹಾಮಕುಟಬದ್ಧರ್‌ 
ಓಲಿಯೊಳಿರ್ದರ್‌: ಪಂಪಭಾ, ೧೪. ೨೪) 

ಮಹಾಮಹ - [ಜೈನ] ಮಹಾರಾಜನು ಚತುರ್ಮುಖ 
ಮಂಟಪದಲ್ಲಿ ಮಾಡುವ ಕಲ್ಲದುಮ, ಚತುರ್ಮುಖ, 


ಸರ್ವತೋಭದ್ರ, ಐಂಧ್ರದ್ವಜ, ಅಷ್ಟಾಹ್ನಿಕ, ಬಲಿ, ಸವನ, 
ತ್ರಿಸಂಧ್ಯಾಸೇವೆ ಎ೦ಬ ಎ೦ಟು ಬಗೆಯ ಪೂಜೆಗಳು ಸೇರಿದ 
ಪೂಜೆ ಜಿನಪೂಜೆ (ಜಿನಭವನದೊಳ್‌ ಎಂಟು ದಿವಸಂಬರಂ 
ಮಹಾಮಹಮೆಂಬ ಜಿನಮಹಿಮೆಯಂ 
ಮಾಡಿದಿಂಬಟೆಯಂ: ಆದಿಪು, ೨. ೪೯ ವ) 

ಮಹಾಮಹತ್ತರೆ - ಅಂತಃಪುರದ ಮುಖ್ಯ ಸೇವಕಿ (ವಂಶವರ್ಧನೆ 
ಎಂಬಾಕೆ ಮಹಾಮಹತ್ತರೆ ನರೇ೦ದ್ರಾಸ್ಥಾನಮಂ 
ಪೊರ್ದಿದಳ್‌: ಕಾದಂಬ, ೨. ೮೦) 

ಮಹಾಮಹಿಮೆ - [ಜೈನ] ರಾಜರು ಮಾಡುವ ಮಹಾ 
ಜಿನಪೂಜೆ (ಸಮಸ್ತ ಧಾರ್ಮಿಕಜನಂ೦ಗಳಂ ಬರಿಸಿ 
ಸರ್ವತೋಭದ್ರಮೆಂಬ ಮಹಾಮಹಿಮೆಯಂ 
ಮಹೋತ್ಸವದಿಂದ ಎಂಟು ದಿವಸಂಬರಂ ಮಾಡಿ: ಆದಿಷು, 
೧೬. ೬೨ ವು 


ಮಹಾಮಾತ್ರ - ಗಜಶಾಲೆಯ ಮುಖ್ಯಸ್ಥ (ತದೀಯ ಅನೇಕ 
ಮಹಾಮಾತ್ರಂ ರಾಜಗುಪ್ತನೆಂಬೊಂ. ಆತಂ. ಅಧೀತ 
ಸಕಳಶಾಸ್ತನಾಗಿಯುಂ ವಿತ್ತಹೀನಂ: ಶಾಂತಿಷು, ೯. ೮೩ ವ) 

ಮಹಾರಥ `- ರಥದಲ್ಲೇ' ಇದ್ದುಕೊಂಡು ಸಾರಥಿಯನ್ನೂ 
ಕುದುರೆಗಳನ್ನೂ ರಕ್ಷಿಸುತ್ತ ಹತ್ತು ಸಾವಿರ ಯೋಧರ ವಿರುದ್ಧ 
ಯುದ್ಧಮಾಡಬಲ್ಲ ರಥಿಕ (ಉಡಿದ ನೊಗಂ ಧ್ವಜಂ ಪಲಗೆ 
ಕೀಲ್‌ ಕವರ್‌ ಅಚ್ಚು ತುರಂಗಮಂ ರಥಂ ಕಿಡೆ 
ಕವರಿಂದಗುರ್ವಂ ಒಳಗೊಂಡಿರೆ ತಳ್ಲಿಜಿದರ್‌ ಮಹಾರಥರ್‌: 
ಪಂಪಭಾ, ೧೧. ೩೮) 


ಮಹಾಲಯ -  [ಮಹಾ*ಆಲಯ] ದೊಡ್ಡ ಭವನ, 
[ಮಹಾ--ಲಯ। ಮಹಾ ವಿನಾಶ (ನೆಗಟ್ಟ 
ಮಹಾಲಯಮಲ್ಲದೆ ಮಹಾಲಯಮದಿಲ್ಲ: ಪುಷ್ಪದಂಪು, ೨. 
೪) 


ಮಹಾವಾತ್ಯೆ - ಬಿರುಗಾಳಿ (ಇಂದ್ರಿಯಲುಬ್ಬಕ ಸ್ವಚ್ಛಂದವಿಹಾರ 
ಗಹನಭೂಮಿಯುಂ ದುರ್ಯಶಃಪಾಂಶುಪ್ರಸರ 
ಮಹಾವಾತ್ಮೆಯು೦ ಅಪ್ಪ ಪಾತಕಿಯೊಳ್‌: ಆದಿಷು, ೧೪ 
೧೨೨ ವ) 

ಮಹಾವಾಹಿನಿ ದ ಮಹಾನದಿ (ಮೂವತ್ತನಾಲ್ಕು 
ವಿಜಯಾರ್ಧಪರ್ವತಂಗಳಿಂದಂ ಅನಿತೆ ವೃಷಭಾದ್ರಿಗಳಿಂದಂ 
ಚತುರ್ದಶ ಮಹಾವಾಹಿನಿಗಳಿಂದಂ ಎಸೆದು: ಆದಿಪು, ೧. 
೪೮ ವ), ನೋಡಿ "ಮಹಾನದಿ' 

ಮಹಾವೀರ - [ಜೈನ] ಇಪ್ಪತ್ತನಾಲ್ಕನೆಯ ತೀರ್ಥಂಕರನಾದ 
ವರ್ಧಮಾನ (ಶ್ರೀ ವಧ್ಮಾನ ಸನ್ಮತಿದೇವ ಮಹಾವೀರ 
ವೀರಮುಖ್ಯ ಸಮಸ್ತೋರ್ವೀನಿಳಯವಿನುತ ದಶಶತಪಾವನ 
ಮಂಗಳಂ ಜಿನಂ ತಳೆದೆಸದಂ: ಆಚವರ್ಧ, ೧೬. ೩೦) 

ಮಹಾವ್ರತ - [ಜೈನ] ಮುನಿಗಳು ಪಾಲಿಸಬೇಕಾದ ಪಂಚವ್ರತಗಳ 
ಗರಿಷ್ಠ ಆಚರಣೆ; ಪಂಚಪಾಪಗಳನ್ನು ಮನಸ್ಸಿನಲ್ಲಿ ಮತ್ತು 
ಕೃತಿಯಲ್ಲಿ ಮಾಡದ, ಮಾಡಿಸದ ಹಾಗೂ ಅವುಗಳಿಗೆ ಒಪ್ಪಿಗೆ 
ನೀಡದ ಹೀಗೆ ಒಂಬತ್ತು ಪ್ರಕಾರದ ಮುನಿಗಳ ವ್ರತ (ಒಳ್ಳಿತಪ್ಪ 
ಮುಹೂರ್ತದೊಳ್‌ ದೀಕ್ಷೆಯಂ ಕೊಟ್ಟು ಪಂಚ 
ಮಹಾವ್ರತಂಗಳಂ ಏಣಿಸಿ: ವಡ್ಡಾರಾ, ಪು ೬, ಸಾ ೩) 

ಮಹಾಶುಕ್ರ - [ಜೈನ] ದ್ಹಾದಶಕಲ್ಲಗಳಲ್ಲಿ ಎಳನೆಯದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಖ೦ ಕಲ್ಲಂಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬); ನೋಡಿ, “ದ್ವಾದಶಕಲ್ಪ' 

ಮಹಾಸಂಧಿವಿಗ್ರಹಿ - ಯುದ್ಧ-ಶಾಂತಿಗಳ ಬಗ್ಗೆ ವ್ಯವಹರಿಸುವ 
ಸಚಿವರಲ್ಲಿ ಹಿರಿಯ (ಶ್ರೀಮನ್ಮಹಾಸಂಧಿವಿಗಹಿ ದುರ್ಗಸಿಂಹ 
ವಿರಚಿತಮಪ್ಪ ಪಂಚತಂತ್ರದೊಳ್‌: ಪಂಚತಂತ್ರ, ಆಶ್ವಾಸಾ೦ತ್ಯ 
ಗದ್ಯ) 

ಮಹಾಸತಿ - ಪತಿವ್ರತೆ (ನಿನ್ನನ್ನರ್‌ ಮಹಾಸತಿಯರಾರುಮಿಲ್ಲ 
ಬೇಗಂ ಪೋಗೆಂಬುದುಂ: ಸುಕುಮಾಚ, ೭. ೨೪ ವ); 
ಪತಿಯೊಡನೆ ಸಹಗಮನ ಮಾಡಿದವಳು; (ಅಂತು ಗುಂಡೆಲ್ಲಂ 
ಪೊಗಟ್‌ ಗುಂಡಮಬ್ಬೆ ಮಹಾಸತೀಸಮುಚಿತಾಚಾರದೊಳಂ 
ಆಭರಣದೊಳ್‌ ನೆಗಟ* ಅಜಿತಪು, ೧. ೪೬ ವ) 

ಮಹಾಸತ್ತ್ವ - ಹೆಚ್ಚಿನ ಅ೦ತಃಸತ್ವವುಳ್ಳುವನು (ಸಂಸಾರ 
ಅಸಾರತೆಯ೦ ಅಜೆದನು೦ ಮಹಾಸತ್ತ್ವ್ವನು೦ ಅಪುದಣೆಂ 
ತನ್ನಂ ತಾನೆ ಸಂತೈಸಿಯುಂ ಚೇತರಿಸಿಯುಂ: ಪಂಪಭಾ, 
೧೩. ೨೦ ವ) 


೮೭೭ 


ಮಹಾಸಾಮಂತ - ಅಧೀನರಾಜರುಗಳಲ್ಲಿ ಮುಖ್ಯನಾದವನು 
(ಸಾಮಂತ ಮಹಾಸಾಮಂರ್ಗೆ ಸ್ವಾಮಿಯಪ್ಪೀ ಪೃರ್ಥವೀಶ್ವರಂ 
ಬಂದೆನನ್ನುಮನರ್ಚಿಸಿ ಬಂದಿಸಿ ನೀಚವೃತ್ತಿಯಿಂ 
ಕಿಂಕುರ್ವಾಣಂಗೆಯ್ದಪ್ಪಂ: ವಡ್ಡಾರಾ, ಪು. ೭೯, ಸಾ. ೨೫) 

ಮಹಾಸ್ಥಳ - ದೊಡ್ಡ ನದಿ ತಟಾಕಗಳಿಂದ ಪರಿವೃತವಾದ 
ಭೂಪ್ರದೇಶ (ಅಗಾಧಮಪ್ಪ ಬೃಹತ್ತಟಾಕಂಗಳಿಂ 
ಕರ್ಕಶಖರದಂಡಸಲಿಲವಿತಾನವಿರಾಜಿತ ಸರೋವರ 
ಪರಿವೃತಮಪ್ಪ ಭೂಪ್ರದೇಶಂ ಮಹಾಸ್ಥಳಮೆಭುದಕ್ಕುಂ: 
ಪಂಚತಂತ್ರ, ೨೯೭ ವ) 

ಮಹಾಹವ - ಭಾರಿ ಕದನ (ಹೊಳೆವ ಮಿಂಚುಗಳಂತಿರೆ 
ಕೇತುಗಳ್‌ ಜಳವೃಂದದವೋಲಿರೆ ಹೆಸ್ತಿಗಳ್‌ 
ಗಳಿತಧಾರೆಗಳಂತಿರೆ ಪತ್ತಿಗಳ್‌ ಬಳಸಿ ಕಾರ್ಗೆಣೆಯಾಯ್ತು 
ಮಹಾಹವಂ: ಕವಿರಾಮಾ, ೧. ೧೪೪) 

ಮಹಾಹಿ - ಮಹಾಸರ್ಪ, ಆದಿಶೇಷ (ಅಬ್ಬಿಯೊಳಿಲ್ಲದ ವಿಷಮಂ 
ಮಹಾಹಿಯೇ೦ ತೋಣದೆ ಪೇಳ್‌: ರಾಜಶೇವಿ, ೧. ೪೨) 

ಮಹಾಹ್ರದ - ಮಡು (ವಾಪಿ ತಟಾಕಂ ದೀರ್ಫಿಕೆ ಕೂಪಂ 
ನಿಮ್ಮಗೆ ಮಹಾಹ್ರದ೦ಗಳ್‌ .. .. ಇರ್ಪುವಾ ಜನಪದದೊಳ್‌: 
ತ್ರಿಷಪ್ಟಿಪು, ೨. ೨೯) 


ಮಹಾಹುದೆ - ದೊಡ್ಡ ಮಡುಗಳನುಳ್ಳವಳು (ನರ್ಮದೆಯಂ 
ಮಹಾಹ್ರದೆಯಂ ವಿಪ್ರಂ ಸಮಂತೆಯ್ದಿದಂ: ಪಂಚತಂತ್ರ, 
೩೨೪) 


ಮಹಿ - ಭೂಮಿ (ಸ್ಥಿರೆ ಧರಣಿ ಧಾತ್ರಿ ಮೇದಿನಿ ಧರಿತ್ರಿ ಧರೆ 
ಯವನಿ ಪೃಥ್ವಿ ರಸೆ ವಸುಧೆ ವಸುಂಧರೆ ಕು ಮಹಿ ಜಗತಿ 
ವಿಶ್ವಂಭರೆ ಗೋ ಕ್ಷ್ಮಾ ಕೋಣಿ ಭೂಮಿ ಭು ಗೋತ್ರೆ ನೆಲಂ: 
ಅಭಿಧಾವ, ೧. ೫. ೧೦) 

ಮಹಿಚಕ್ರ - ಭೂಮಂಡಲ ಯ(ಮಹಿಚಕ್ರಕ್ಕಿದು ಜೋದ್ಯಮಲ್ತು 
ಎನಿಸುವಂತೆ ಆರ್ತೀವುದುಂ ಕಂಡು ಸಸ್ನಹರೆಲ್ಲಂ 
ಗೆಳೆಗೊಂಡು ಬಣ್ಣಿಸುವರ್‌: ಅಜಿತಪು, ೧೨. ೧೨) 

ಮಹಿಜ - ಮರ [ಕಳಿಕಾಂಕುರ ಕುಸುಮೋತ್ಸರ ಫಳಪಲ್ಲವರಹಿತ 
ಮಹಿಜಮಂ ಕಂಡುದಣಿಂ: ಆದಿಪು, ೧೫. ೩೪) 

ಮಹಿತ - ಗೌರವಪೂರ್ವಕವಾದ (ಅವಧರಿಪುದು .. .. ಭವಹರ 


ಹರ ಗಿರಿಜಾಧವ ಮದೀಯಮಹಿತವಿಜ್ಞಾನಪನಮಂ: 
ಶಬರಶಂ, ೨. ೨೬) 
ಮಹಿತೆ -.  ಗೌರವಾಸ್ತದೆ (ಆ ಮಹಿಪನ ಅಗ್ರಮಹಿಷಿ 


ಮಹೀಮಹಿತೆಯೆನಿಪ್ಪ ವೀತಶೋಕಾಹ್ವಯೆ: ಕರ್ಣನೇಮಿ, ೨. 
೬೯) 

ಮಹಿಧರ - ಪರ್ವತ ಯ(ಹಿಮವತ್ಯುತ್ಕೀಳದೊ೦ ಮಂದರ 
ಮಹಿಧರದೊಳ್‌ . .  ಚೈತ್ಕಾವಸಪೂಜೋತ್ಸವದಿಂ 
ಅಗಲನಲ್ಲಮದಮೆ೦ದು೦ ಸುರೇಂದಂ; ಸುಕುಮಾಚ, ೯. 
೪೧); ಕೂರ್ಮಾವತಾರದಲ್ಲಿ ಭೂಮಿಯನ್ನು ಹೊತ್ತ ವಿಷ್ಣು 
(ಎಳೆಯಂ ವಿಕ್ರಮದಿ೦ ತರಲ್‌ ಮಹಿಧರಂ ಮುನ್‌ 
ಪಂದಿಯಾದಂತೆ: ಪಂಪಭಾ, ೮. ೫೫) 


ಮಹಿಪಾಲ - ಆ ಹೆಸರಿನ ರಾಜ (ಕೆಡದೆಡೆಯೊಳ್‌ ಕೆಡೆಯದೆ 
ನಿಂದೆಡೆಯೊಳ್‌ ನಿಲ್ಲದೆಯುಮೋಡಿದಂ ಮಹಿಪಾಲಂ: 
ಪಂಪಭಾ, ೧. ೩೭) 

ಮಹಿಭಾರ - ಭೂಮಿಯ ಭಾರ (ಅತಿ ಭಿನ್ನಮಾಯ್ತು 


ಮಹಿಭಾರದಿನೆನ್ನ ಭುಜಂ: ನೇಮಿನಾಷು, ೧. ೧೧೯) 


ಮಹಿಭುಜ - (ಸೊಗಯಿಸೆ ಸಿಂಹನಂದೆಯುಂ 
ಅನಿಂದಿತೆಯುಂ ತನುಜನ್ನಭೂಮಿಗಳಿವರಿಂದಮಾ 
ಮಹಿಭುಜ೦ ಕರಮೊಪ್ಪಿದಂ: ಶಾಂತಿಷು, ೬. ೬೦) 

ಮಹಿಮಹಿತ - ಲೋಕಮಾನ್ಯ (ಶ್ರೀಮತಿವೆರಸು ಆಗಳ್‌ 
ಅತಿಪ್ರೇಮದೆ ಮುನಿಯುಗಳನಿಕಟಮ೦ ಸಾರ್ದು ಇನಿತೇಕೀ 
ಮೋಹಂ ಇವರೊಳ್‌ ಎನಗೆ: ಆದಿಹು, ೫. ೧) 

ಮಹಿಮೆ - [ಜೈನ] ಪೂಜೆ (ಜಿನನ ನಮಸ್ಕಾರಮತ್ರಂಗಳೊಳ್‌ 
ಭಾವನೆಯಂ ತಾಳ್ಗಟ್ಟಿಯಿಂದಂ ಜಿನಮಹಿಮೆಗಳಂ ಮಾಡು: 
ಆದಿಪು, ೩. ೭); ಮಟ್ಟ, ಅಂತಸ್ತು (ಪುರುಪರಮೇಶ್ವರನಿರೆ 
ಭರತನನೆಮ್ಮ ಮಹಿಮೆಗಂತದು ದೊರೆಯೇ: ಆದಿಷು, ೯. 
೧೦೮); ಪಭಾವಶಾಲಿತನ (ಪುಚ್ಚವಣ೦ 
ನೋಡುವೆನೆನ್ನೆಚ್ಚೆಯೊಳೀ ಮುನಿಯ ವರದ ಮಹಿಮೆಯಂ 
ಎನುತ ಅಂದು ಉಚ್ಚಸ್ತನಿ ಗಂಗೆಗೆ .. . ಬ೦ದಳ್‌: ಪಂಪಭಾ, 
೧. ೯೦) 

ಮಹಿಷ - ಕೋಣ (ಕರಿ ಮಹಿಷ ಮೇಷ ಮಲ್ಲಸ್ತರೂಪದಿಂ 
ತಮಗೆ ತಾವೆ ಪೋಜ್‌ ಸುರರ್ಕಳ್‌ ಪರಮನ ಮನಕ್ಕೆ 
ಅವೊಂದುಂ ಬರಲಾಅವೆ ವೀತರಾಗನಪ್ಪುದಣಿಂದಂ: 
ಅಜಿತಪು, ೫. ೮೧) 

ಮಹಿಷನಾಥ - ದಿಕ್ಬಾಲಕರಲ್ಲಿ ಒಬ್ಬನಾದ ಯಮ (ಅಮರನಾಥ 
ಮಹಿಷನಾತ ಸರಿನ್ನಾಥ ಧನನಾಥಸನಾಥಮಪ್ಪ ದಿಕ್ಲಾಲರ 
ಕೇಳೀಪ್ರಾಸಾದಂಗಳಿಂದಂ: ಅಜಿತಪು, ೭. ೨೦ ವ) 

ಮಹಿಷಾಶ್ವಮಾಮೇಳನೇ ಸಹ ವಿನಶ್ಯತಿ - ಎಮ್ಮೆ ಕುದುರೆಗಳು 
ಸೇರಿದರೆ ಒಟ್ಟಿಗೇ ನಾಶವಾಗುತ್ತವೆ (ಇರ್ವರುಂ 
ಸಮಾನಬಲರಾದಂದು ಮಹಿಷಾಶ್ಚಮಾಮೇಳನೇ ಸಹ 
ವನಶ್ಯತಿ ಎ೦ಬುದಕ್ಕುಂ: ಪಂಚತಂತ್ರ, ೯೧ ವ) 

ಮಹಿಷಿ - ಎಮ್ಮೆ (ರೋಮಂಥಫೇನಾವಳಿ ಗಂಗಾಶ್ರೀಯ 
ಸೊಂಪಂ ಕುಡುತಿರೆ ಮಹಿಷೀವೃಂದಮಿರ್ದತ್ತದೆತ್ತಂ: 
ಕುಸುಮಾಕಾ೬. ೩೯); ಮಹಾರಾಣಿ (ಶುದ್ಧಾಂತನಿಳಯದಂತೆ 
ಅನೇಕಮಹಿಷೀಸಮೇತಮುಂ ನೀಳಾಬ್ಜನಾಳದಂತೆ 
ನಿಷ್ಕಂಟಕಾತ್ಮಮು೦ .. .. ಎಂಬ ಮಹನೀಯ ಮಹಿಮೆಯಂ 
ತಳೆದು: ಪುಷ್ಪದಂಪು, ೯. ೩೦ ವ) 

ಮಹಿಳೆ - ಗೃಹಿಣಿ (ಕುಲವಧು ಸಾಧ್ವಿ ಪತಿವ್ರತೆ ಕುಲಪಾಳಿಕೆ ಸತಿ 
ಜಾಯೆ ದಾರಂ ಕ್ಷೇತ್ರಂ ಮಹಿಳೆ ಪುರಂಧ್ರಿ ಕಳತ್ರಂ ಗೃಹಿಣಿ 
ಸಜ್ಜನಕ್ಕೆ ಪೆಸರಿಂತಿಸುಂ: ಅಭಿಧಾವ, ೧. ೧೧. ೩) 

ಮಹೀಂದ್ರ - [ಮಹಿ--ಇಂದ್ರ) ರಾಜ (ರುಂದ್ರಾಂಭೋನಿಧಿಪರೀತ 
ಮಹೀ೦ದ್ರರದಾರಿನ್ನರ್‌ ಈ ನರೇಂದಂ ಸಾಕ್ಷಾದಿಂದ್ರಂ 
ತಾನೆನೆ: ಪಂಪಭಾ, ೧. ೪೪) 

ಮಹೀಕಾಂತೆ - ಭೂದೇವಿ, ಭೂಮಿಯೆಂಬ ಹೆಣ್ಣು (ಚಿನ್ನ 
ಪೂಗಳಂ ಮೆಜ್‌ವಂತೆ ಚಂದಕಬಳಮಂ ತೊಡೆವಂತೆ 
ಮಹೀಕಾಂತೆ ಸೊಗಯಿಸೆ: ಆದಿಪ, ೭. ೩೬ ವ) 

ಮಹೀಗೃಹ - ನೆಲಮನೆ (ಎಸೆವ ಪವಡಿಸುವ ಮನೆ ಚಿತ್ರಸಾಲೆ 
ಸುರತಾಲಯ ಮಹೀಗ್ಯಹ೦ ಆರೋಗಿಸುವ ಮನೆ ಮಂಡಪಂ 
ಗುಣಣಸಾಲೆ ಎಂಬಿನಿತುಮ೦ ಗೃಹಾಂಗಂ ಕುಡುಗುಂ: 
ಶಾಂತಿಪು, ೬. ೧೧೬) 

ಮಹೀಚರ - ಮಾನವ (ಸಕಲಮಹೀಚರಖೇಚರನಿಕಾಯಸೇವ್ಯತೆಗೆ 
ವೃದ್ಧಸೇವಿತ್ವಮೆ ಯೋಜಕಮಾದುದು: ಶಾಂತಿಪು, ೨. ೩೯) 

ಮಹೀಜ - ಮರ (ಅಹರಹರ್‌ ಅಭಿನವ ಮಣಿರುಚಿರ ಹಾಟಕ 
ಪ್ರಕರ ವಿರಚಿತಂಗಳಂ ಎಂದು೦ ಬಹು ಭಾಜನಂಗಳಂ 


ರಾಜ 


೮೭೮ 


ನಿರ್ವಹಿಸುವುದು ಅವರವರ್ಗೆ ಭಾಜನಾಂಗ ಮಹೀಜಂ: 
ಶಾಂತಿಪು, ೬. ೧೧೪) 

ಮಹೀಜಾತ - ಮರ (ಮಹೀಜಾತಂ ಶುಕಂ ಭೃಂಗ ಪುಷ್ಕರಜ೦ 
. .. ರಂಜಿಸುತಿರ್ಪ: ತ್ರಿಷಷ್ಟಿಪು, ೨. ೧೨೬) 

ಮಹೀತಳ - ಭೂಮಂಡಲ ವೈರಿಗಳನೆ ಕೊ೦ದು ವಾರಿಧಿಪರೀತ 
ಮಹೀತಳಮಂ ನಿಮಿರ್ಚಿ ಜೆಟ್ಟಿಗರಂ ಅಯೋನಿಸಂಭವರಂ 
ಆಳ್ಬು ಅರಿವರ್ಗದೊಳಾಂತು ಕಾದೆಯುಂ: ಪಂಪಭಾ, ೧೩. 
೧೦೩) 

ಮಹೀತಳಾಶ್ಚಿಷ್ಟಜಾನುಲಲಾಟಪಟ್ಟರ್‌ - ಭೂಮಿಗೆ ಮೊಣಕಾಲು 
ಹಣೆಗಳನ್ನು ತಾಕಿಸಿದವರು, ಸಾಷ್ಟಾಂಗ ನಮಸ್ಕಾರ 
ಮಾಡಿದವರು (ಅಂತಃಪುರ ವೃದ್ಧಕ೦ಚುಕಿಗಳ್‌ ಬಂದು 
ಮಹೀತಳಾಶ್ಸಿಷ್ಟಷಾನು  ಲಲಾಟಪಟ್ಟರ್‌ ಪ್ರಣಾಮಾರ್ಪಣ 
ಪುರಸ್ಪರಂ: ಆದಿಷು, ೧೦. ೪೮ ವ) 

ಮಹೀದಯಿತ - ಮಹೀಪತಿ, ರಾಜ (ವಿಳಯಾಂಭೋದ 
ನಿನಾದದೆ ಮದ್ರಮಹೀದಯಿತ೦ ತೊಟ್ಟನೆ ಆರ್ವುದುಂ: 
ಪಂಪಭಾ, ೧೩. ೪೬) 


ಮಹೀಧರ - ಪರ್ವತ (ಹಿಮವತ್‌ ಮಹಾಹಿಮವತ್‌ 
ನಿಷಧನೀಲರಗ್ನಿಶಿಖರಿಗಳೆಂಬ ವರ್ಷಧರ 
ಮಹೀಧರಂಗಳಿಂದಂ .. .. ಎಸೆದು: ಆದಿಪು, ೧. ೪೮ ವ) 

ಮಹೀಧ್ರ - ಬೆಟ್ಟ (ತಾರಮಹೀಧ್ರೋಪಾಂತ್ಯ್ಕದೊಳ್‌ ಸಂತತಂ 
ಅಮರನಿಕಾಯಾನ್ವಿತಂ ವಿಶುತಾಕೃತ್ರಿಮ ಚೈತ್ಯಾವಾಸ 
ಪೂಜೋತ್ಸ್ತವದಿಂ  ಅಗಲನಲ್ಲಿಂಮೆಂದುಂ ಸುರೇಂದಂ: 
ಸುಕುಮಾಚ, ೯. ೪೧) 

ಮಹೀಧಾಸ್ತ್ರ - ಬೆಟ್ಟಗಳನ್ನು ಸುರಿಸುವ ಅಸ್ತ್ರ (ತಿಮಿರಾಸ್ತಕ್ಕೆ 
ಅಂಶುಬಾಣಂಗಳಂ ತುಂಗ ಮಹೀದರಾಸಕ್ತೆ 


೨% 
ಚಂಡಾಂಶುನಿಶಿತನಿಕಾಯಂಗಳಂ ತೊಟ್ಟು; ವರ್ಧಮಾಷು, ೪. 


೯೫) 

ಮಹೀನಾಥ - ಭೂಮಿಯ ಒಡೆಯ, ರಾಜ (ಆ ಮುನಿನಾಥಂ 
ತ್ರಿಗುಪ್ತಿಯೊಳ್‌ ನೆರೆದನೀ ಮಹೀನಾಥ೦ ಮಂತ್ರಗುಪ್ತಿಯೊಳ್‌ 
ನೆರೆದಂ: ಆದಿಪು, ೬. ೨೪ ವ) 

ಮಹೀಪತಿ- ಮಹೀನಾಥ (ಜಿತವಿಶ್ಯರ್ಮಪರಿನಿರ್ಮಿತ ಕೃತಿಯಂ 
ತ್ರೀಪ್ರದಕ್ಷಿಣ೦ಗೆಯ್ದು. ಮಹೀಪತಿ ಗಂಧಕುಉಟಿಯನಾ 
ಜಿನಪತಿಯಿದಿರೊಳ್‌ ನಿಂದು: ಶಾಂತಿಪು, ೮. ೧೫೭) 

ಮಹೀಪಾಲ — ಮಹೀಪತಿ  (ಮಂಗಳತೂರ್ಯನಾದಂ 
ಎಸೆಯುತ್ತಿರ್ಪನ್ನೆಗ೦ ಚಕ್ರಿ ರಾಗಿಸಿ ಕೆಯ್ನೀರ್‌ ಎಜ್‌ದಂ 
ಗುಣಾರ್ಣವ ಮಹೀಪಾಲಂಗಂ ಆ ಕನ್ನೆಯಂ: ಪಂಪಭಾ, ೫. 
೨೫) 

ಮಹೀಪಾಳ - ಮಹೀಪತಿ  (ಮಹೀಪಾಳರೊಳಾದ 
ಕಾರ್ಯಗತಿಗಳ್‌ ಬಗೆಯಲ್ಕೆ ಬಹುಪ್ರಕಾರಮೋ ಎಂಬ 
ಪುರಜನ ಆಳಾಪಂಗಳ್‌ ನೆಗಟೌ ಪಂಪಭಾ, ೯. ೬ ಮತ್ತು ೬ 
ವ) 

ಮಹೀಭುಜ - ರಾಜ (ಅಂಬರಮೆಲ್ಲಂ ಅಂಬಿನೊಳೆ ಪೂಟ್‌ 
ಮಹೀಭುಜರ್‌ ಎತ್ತಂ ಎಚ್ಚ ಕಿತ್ತಂಬುಗಳ್‌ ಎತ್ತಂ ಅವ್ವಳಿಸೆ: 
ಪಂಪಭಾ, ೧೧. ೪೨) 

ಮಹೀಮಂಡಲ - ಭೂಮಂಡಲ (ಬಣ್ಣವುರಂ ತಿದ 
ಮಾಟ್ಕೆಯಾಯ್ತು ನವಿಲಿಂ ಕುಂದಂಗಳಿಂದ ಇಂದ್ರಗೋಪು 
ವಿಳಾಸಂಗಳಿಂ ಆಲಿಕಲ್ಲ ಪುರಲಿಂ ಕಾರೊಳ್‌ ಮಹೀಮಂಡಲಂ: 
ಪಂಪಭಾ, ೭ ೨೪) 


(b 


ಮಹೀರುಹ - ಮಹೀಜ (ಮಜಣಿದುಂಬಿಯ ಬಂಬಲಿಂ 
ಮನಂಗೊಳಿಪ ಪುನ್ನಾಗ ಮಹೀರುಹಂಗಳೊಳಂ.. ..ಅತಿ 
ರಮಣಿಯಮಾಗಿ : ಮಲ್ಲಿನಾಪು, ೨. ೨೪ ವ) 

ಮಹೀವರ - ರಾಜ (ಪ್ರೇಮಪೀಯೂಷದಿಂ ಪಿರಿದುಂ 
ನಾಂದಿಸುವಂತೆ ಕಾಂತೆ ಪದೆದಾಗಳ್ಳೊಯ್ದಳ್‌ ಅಂತಾ 
ಮಹೀವರಶೋಭಾಂಗದ ಮೇಲೆ ಲೀಲೆಯೊದವಿಂ 
ಕರ್ಪೂರಪೂರಾಂಬುವಂ: ಶಾಂತೀಶ್ವಹು, ೧೦. ೧೭೭) 

ಮಹೀವೀಥಿ - ದೊಡ್ಡ ಬೀದಿ (ನಾಲ್ಕುಂ ಮಹೀವೀಥೀ 
ಮಧ್ಯಂಗಳೊಳ್‌ ರತ್ನತೋರಣಶತಾಂತರಿತಂಗಳುಂ ನಿಜೇಂದ್ರ 
ರುಂದ ಸಿದ್ಧಾಭ್ಯರ್ಚಿತಂಗಳುಂ: ಆದಿಹು, ೧೦. ೩೪ ವ) 

ಮಹೀಶ - [ಮಹಿ೬ಕಈಶ] (ಪುರುಷಕಾರದ ಪೆಂಪಂ ಚಿಂತಿಸಿ 
ತರಿಸಿ ಮಹೀಶನಂ ಎಂತಪ್ಲೊಡಂ ಎನಗೆ 
ಪುರುಷಭಿಕ್ಷಮನಿಕ್ಕಿಂ: ಪಂಪಭಾ, ೭. ೩೪) 

ಮಹೀಶ್ವರ - [ಮಹೀ ಈಶ್ವರ] (ಒಅಲ್ಬು ನಲ್ಲಳೊಳ್‌ ನೀನ್ನಡೆ 
ನೋಡಿಯು೦ ಬಯಸಿ ಕೂಡಿಯುಮಾಗಡೆ ಸಾವೆಯಾಗಿ 
ಪೋಗಿನ್ನೆನೆ ರೌದ್ರಶಾಪಪರಿತಾಪವಿಳಾಪದೊಳಾ ಮಹೀಶ್ವರಂ: 
ಪಂಪಭಾ, ೧. ೧೧೨) 

ಮಹೇಂದ್ರಕಲ್ಪ - [ಜೈನ] ಹದಿನಾರು ಸ್ವರ್ಗಗಳಲ್ಲಿ ನಾಲ್ಕನೆಯದು 
(ತಪೋವಧುವಿನೊಳ್‌ ಮದುವೆ ನಿಂದು 
ನಿಜಾಯುರವಸಾನೊಳ್‌ ಮಹೇಂದ್ರಕಲ್ಲದೊಳ್‌ ಸಾಮಾನಿಕ 
ನಿಳಿಂಪರಾದರ್‌: ನೇಮಿನಾಪು, ೩. ೩೨ ವ) 

ಮಹೇಂದ್ರಜಾಣ ದ ಮಹೇಂದನಂತೆ ಜಾಣ ಅಥವಾ 
ಮಹೇಂದಜಾಲದಲ್ಲಿ ಪ್ರವೀಣ (ಅತಿಪ್ರವೀಣನು೦ 
ಆರೂಢಸರ್ವಜ್ಞನುಂ ಮಹೇಂದ್ರಜಾಣನುಂ ಆಗಿ: ಪಂಪಭಾ, 
೨.೩೪ ವ) 


ಮಹೇಂದ್ರಜಾಲ[ಳ] - ಅರವತ್ತನಾಲ್ಕು ಕಲೆಗಳಲ್ಲಿ ಒಂದು, 
ಇಂದ್ರಜಾಲ (ಕ್ರೂರಾಸ್ತಪಾತ ಚಿತ್ರಹಾರಣಮಹೇಂದ್ರಜಾಲ 
ರೌದ್ರಾದಿರಸಂ 'ಚಾರುತರಸ್ಸುಟ ಬಂಧದೊಳ್‌ 
ಆರಭಟೀವೃತ್ತಿಯಿ೦ದಭಿವ್ಯಂಜಿಸುಗುಂ: ಕಾವ್ಯಾವಲೋ, 
೮೪೧) 

ಮಹೇಂದ್ರಜಾಲಿಗ - ಯಕ್ಷಿಣಿಗಾರ (ಪಲವುಂ ಜೋದ್ಯಂಗಳಂ 


ವಿಕ್ರಿಯಾಬಳದಿಂದಾಡಿ ಮಹೇಂದ್ರಜಾಲಿಗನುಮ೦ ಪೋಲ್ತಂ 
ಸುರಾಧೀಶ್ವರಂ: ಆದಿಪು, ೭. ೧೨೨) 

ಮಹೋಕ್ಷ - ದೊಡ್ಡ ಎತ್ತು (ಗಂಡಂ ಸೂಸುತು೦ ಬಂದುದು 
ಮದವಿದಳತ್ತಿಂಗಳಾಕ್ಷಂ ಮಹೋಕ್ಷಂ: ಲೀಲಾವತಿ, ೫. ೮೭) 

ಮಹೋತ್ಸಳ - ಕಮಲ (ನಗೆಗಣ್ಗಳ ಬೆಡಂಗನೆ ಕಿಉುನಗೆ 
ನಗುವಂತೆ ಮೆಲ್ಲಮೆಲ್ಲನುಳ್ಳಲರ್ವ ಮಹೋತ್ಪಳ 
ನೀಳೋತ್ಪಳಂಗಳುಂ: ಆದಿಷು, ೧೧. ೫ ವ) 

ಮಹೋತ್ಸವ - ಸಂತೋಷ, ಸಡಗರ (ಸಮದಂ ಸಮ್ಮದಂ 


ಆನಂದಂ ಉದ್ಭವಂ ಮತ್ಸಬಾಜನಂ ಪ್ರೇಮಂ ಪ್ರೀತಿ 
ಮಹೋತ್ಸವಂ ಪ್ರಮೋದಂ: ಅಭಿಧಾವ, ಕಾಡಸಮಾಪ್ತಿ ೨); 
ದೊಡ್ಡ ಉತ್ಸವ (ಹಿ೦ಗಳಿತಪಿಶ೦ಗಿತ ಅರುಣಿತ 


ದಿಜ್ಮುಖಮಾದುದು ತನ್ಮಹೋತ್ಸವಂ: ಆದಿಷು, ೭. ೧೧೪) 

ಮಹೋದಧಿ - [ಮಹಾ-ಉದಧಿ] ಮಹಾ ಸಮುದ್ರ (ತ್ವತ್‌ 
ವಚನಮಹೋದಧಿಯೊಳ್‌ ಕಿಚೆದನಚೆವುದಂ ನುಡಿವೆಂ: 
ಶಾಂತಿಷು, ೨. ೩೭) 


೮೭೯ 


ಮಹೌಷಧ - ಶ್ರೇಷ್ಠ ಧಾನ್ಯ (ಆ ಪ್ರಸ್ತಾವದೊಳ್‌ 
ಫಳಪಾಕವಿರಾಮಂಗಳಪ್ಪ ಗರ್ಭಷಷ್ಟಿವ್ರೀಹಿ ಯವ 


ಗೋಧೂಮಾದಿ ಮಹೌಷಧಂಗಳುಂ: ಆದಿಪು, ೮. ೬೧ ವ) 
- ಕೊಳೆ (ತನುಗೆ ಪೊಳ್‌ೌ ತುಡುಗೆ ನವಲೇಪನಮೆ ಮಳಂ 

ಗೀತಮಲ್ಯೌ: ಆದಿಷು, ೯. ೫೫) 

ಮಳಯಜ - ಶ್ರೀಗಂಧ (ಈ ಕನ್ನೆಯಂ ಮಾಡುವಲ್ಲಿಗೆ ಚಂದಂ 
ಮಳಯಾನಿಳಂ ಮಳಯಜಂ೦ ನೀರೇಜ೦ ಇಮ್ಮಾವು ಮಲ್ಲಿಗೆ 
ಪಂಪಭಾ, ೪. ೭೫) 

ಮಳಯಜ ರಸ - ಶ್ರೀಗಂಧದ ರಸ (ಮಳಯಜರಸಮುಂ 
ವಿಧುಕರಮು೦ ತನ್ನನೀಯಲೇನಾರ್ತಪುವೇ: ಸಮಯಪ, ೫. 
೩೮) 

ಮಳಯಮಹೀಜ - ಶ್ರೀಗಂಧದ ಮರ (ನೆಗಟ್ಟೇ ಕರ್ಪೂರ 
ಕಾಳಾಗರು ಮಳಯಮಹೀಜಂ೦ಗಳ್‌ ಏಳಾಲತಾಳೀ 
ಸ್ಥಗಿತಂಗಳ್‌ ಕಣ್ಣೆವಂದಿರ್ದುವಂ ಇವನೆ ವಲಂ 
ಕೊಂಬುಗೊಂಡ ಅ೦ಗಜಂ .. .. ಎಚ್ಚು ಮೆಚ್ಚಂ ಸಲಿಸುವಂ: 
ಪಂಪಭಾ, ೪. ೨೩) 

ಮಳಯರುಹ - ಶ್ರೀಗಂಧದ ಮರ (ಮಳಯರುಹಂ ಬೇಳ್ಳನಿತುಂ 
ತಿಳಿಯಲ್ಕೆ .. .. ತೇದರ್ಪಿಸು: ತ್ರಿಷಷ್ಟಿಪು, ೩೪. ೧೦) 

ಮಳಯಸಮೀರಣ - ಮಲಯಮಾರುತ, ತಂಪಾದ ಗಾಳಿ 
(ವಾರಿಜ ಮಳಯಜ ಮಳಯಸಮೀರಣ ಚಂದ್ರಾಂಶು 
ಚಂದಕಾಂತದವ ಕರ್ಪೂರ ಮೃಣಾಳಾದಿಗಳುಂ: ಆದಿಷು, ೨. 
೧೩) 

ಮಳಯಾನಿಳ - ಮಲಯಮಾರುತ (ಈ ಕನ್ನೆಯಂ 
ಮಾಡುವಲ್ಲಿಗೆ ಚಂದಂ ಮಳಯಾನಿಳಂ ಮಳಯಜಂ 
ನೀರೇಜ೦ ಇಮ್ಮಾವು ಮಲ್ಲಿಗೆ: ಪಂಪಭಾ, ೪. ೭೫) 

ಮಳವೆ - ರಾಶಿ (ಬಿಡುಮುತ್ತಿನ ಪೇಳುಗಳ೦ ತಡೆಯದೆ 
ಕರ್ಪುರದ ಪಿರಿಯ ಮಳವೆಗಳ೦ ತಂದಿಡು ಮಾಣಿಕ 
ಭಂಡಾರದ ಪುಡಿಕೆಗಳಂ ಮಂಗಳಕ್ಕೆ ತಕ್ಕುಡುಕೆಗಳಂ: 
ಸುಕುಮಾಚ. ೧೦.೯೧) 

ಮಳಿನ - ಮಲಿನ, ಕಪ್ಪು (ರಜನಿ ಪರಿಮಳಕೇಮದುತ್ನಳಂ 
ಅಳಿಪಿದೊಡೆ ಅದು ತೋರ್ಪವೊಲ್‌ ಅಳಿಮಳಿನಂ 
ಶಶಿಕಳಂಕಮೇಂ ರಂಜಿಸಿತೋ: ರಾಜಶೇವಿ, ೧೧. ೫೭) 

ಮಳಿಮ್ದಚ - ಕಪ್ಪಾದುದು (ಅರುಚಿನಿಟಳ೦ ಕಾಚಮಣಿದ್ಯುತಿ 
ಮಳಿಮ್ಲುಚಂ ಕಚಮವಳಾ: ವರ್ಧಮಾಹು, ೧೧. ೨೯) 

ಮಳೀಮಸ - ಕೊಳಕು ತುಂಬಿದ (ವಿಷಮವಿಷಸದೃಶ 
ವಿಷಯಾಮಿಷಕಾಂಕ್ಷೆಯೆ ತಿಣ್ಣಮಾಗೆ ಮತಿಗೆಟ್ಟು 
ಮಳೀಮಸನಾದೆಂ ಇನ್ನೆಗಂ ನಿರ್ವಿಷನಾಗಿಪುದೆನ್ನಂ 
ಉರುತರಪಃಪ್ರತಿವಿಷದಿಂ: ಸುಕುಮಾಚ, ೮. ೩೭); ಕಪ್ಪು 
(ಮಳಿಮಸ ವರ್ಣಂ ಪರಿತಂದುದೊಂದು 
ನವದೂರ್ವಾಕರ್ದಭಂ ಗರ್ದಭಂ: ನೇಮಿನಾಪು, ೭. ೯೦) 

ಮಳೆಕೊಳ್‌ - ಮಳೆ ಸುರಿ (ಮನಂಗೊಂಡು ಒಅಲ್ವಿನಂ ಎತ್ತಂ 
ಕೊಳೆ ಪಾಡೆ ಜೇನ ಮಳೆ ಕೊಂಡಂತಪ್ಪ ಗೇಯಂ: ಪಂಪಭಾ, 
೯. ೨೯) 

ಮಅಕೆಂದು - [ಮೈಮರೆತು] ಗಾಢವಾಗಿ ನಿದ್ದೆಮಾಡು 
(ಮಜಕೆಂ೦ದಿದರೆನುವಂತೆ ನಾಲ್ವರುಮನೆತ್ತಿ ತಾಂ ಮುನ್ನಂ 
ತಂದರಣಿಯಂ ಕೊಟ್ಟು ಕೃತಾಂತನಂತರ್ಧಾನಕ್ಕೆ ಸಂದಂ: 
ಪಂಪಭಾ, ೮. ೪೮ ವ) 


ಮಳ 


ಮಣಪಿಕ್ಕು - ಮರೆಮಾಚು (ದೈನ್ಯಮ೦ ಗಳಪಲೊಡರ್ಚಿ ಗದ್ಗದಿಪ 


ಮಾತುಗಳಂಮಜಪಿಕ್ಕಿ: ರಾಜಶೇವಿ, ೧೦. ೩೫); 
ವಂಚನೆಮಾಡು (ವಿಶ್ವಾಸಘಾತಕರೊಯ್ದರ್‌ ಮಖಿಪಿಕ್ಕಿ 
ನಮ್ಮರಸನ೦ ನಮ್ಮಲ್ಲಲಿಗಿನ್ನೇವೆವೋ: ಪುಷ್ಪದಂಷು, ೧೩. 
೮೯) ಪರವಶಗೊಳಿಸು (ತುಂಬಿಯಂದದಿಂ ಚುಂಬಿಸಿ 


ಸೊಕ್ಕನಿಕ್ಕಿಮಅಪಿಕ್ಕಿ ಪದಂ ಬಿಡೆ: ಲೀಲಾವತಿ, ೧೩. ೧೬) 


ಮಜಪು - ಮರೆಯುವಂತೆ ಮಾಡು (ವದನಪಂಕಜಮಂ 
ಮಅಪೆಂಬ ಮುಚ್ಚುಳಿಂದರೆ ಮುಗುಳ್ವಚ್ಚಿಯಂ ಸವಿಯ 
ಮುಚ್ಚಿದ ಮುಚ್ಚಿಯಿನಾಚೆ ಚಿತ್ತಮಂ: ಲೀಲಾವತಿ, ೧೩. 


೧೨); ಮರೆಯುವಂತೆ ಮಾಡು (ಚುಂಬನದಿಂಪು ರತಕ್ಕನಿತ್ತು 
ಸಮ್ಮನಿಸದು ತದ್ರತಂ ಮಅಪುದೇ ನುಮಂ 
ಒರ್ಮೊದಲಾಗಳೇಗುವೆಂ: ಚಂದ್ರಪ್ರಪು, ೮. ೮೨) 

ಮಅಲಲಿಣೆ - ಸಾಯುವಂತೆ ಇರಿ, ಹೊಡೆ (ದಂಡುವಂದ 
ಮಹಾಸಾಮಂತರ೦ಂ ಮಲಲಿಜೆದು ಗೆಲ್ಲ ಸಾಮಂತ 
ಚೂಡಾಮಣಿಯ ಬೀರಮುಮಂ: ಪಂಪಭಾ, ೯. ೫೨ ವ) 

ಮಜಲುಂದು - ಮಜಕೆಂದು, ಗಾಢವಾಗಿ ನಿದ್ದೆಮಾಡು (ಮುನ್ನೆ 
ಮಜಲುಂದಿದನೆಟ್ಟಜುವಂತೆ ಪುಟ್ಟಿದಂ: ಆದಿಷು, ೨. ೬೨) 

ಮಜಲುಂದುವೋವರಿ - ಮಲಗುವ ಮನೆ (ಅರಮನೆಯಂ 
ಪೊಕ್ಕು ಅರಸನ ಮಅಲುಂದುವೋವರಿಯಂ ಪೊಕ್ಕು: 
ವಡ್ಡಾರಾ, ಪು. ೧೨೩, ಸಾ ೧೧) 

ಮಳವೆ - ನೆನಪಿಲ್ಲದಿರುವುದು (ಅಳಿವು ಮಣವೆಗಳೆನಿಪ್ಪೆರಡಅ 
ಮಧ್ಯಾ ಸ್ಥೆಯೊಳ್‌ ಮನಂ ಪಿರಿದಾನುಂ ನೃಪ ಮನೋಜಂ: 
ಕುಸುಮಾಕಾ, ೯. ೧೦೯); ಮೂರ್ಛೆ (ತಜೆಸಂದು 
ಮಅವೆಯಿಂದ೦ ಕಿಜೆದಾನುಂ ಪೊಲ್ತುಮಲ್ಲಿ ದೇವಿಯರ್‌ 
ಇಂತೆಟ್ಟಜನೆಯ್ದದಿರೆಯುಂ: ಕುಸುಮಾಕಾ, ೧೩. ೫೭) 

ಮಣಸುಂದು - ಮೈಮರೆ (ರವಿಸುತ ಮಅಸುಂದಿರ್ದಪೆಯೊ 
ಮೇಣ್‌ ಬಟಲ್ಬಿರ್ದಪೆಯೊ: ಗದಾಯು, ೫. ೧೫) 

ಮಅಸೊಂದು - ಮೂರ್ಚೆ ಹೋಗು 
ಮಳಸೊಂದಿದದೋ ಬಲಟಲ್ಬನೋ ಎಂದು ಪಣ್‌ೌಪಟ್ಟ 
ಸುಯ್ಯುಮಂ ಕೋಡುವ ಮೆಯ್ಯುಮಂ ಕಂಡು 
ಪರಲೋಕಪ್ರಾಪ್ತನಾದುದನಣಿತು: ಪಂಪಭಾ, ೨. ೧೯ ಮತ್ತು 
೨. ೧೯ ವ); ಗಾಢವಾಗಿ ನಿದಿಸು ಪೊಜವೊಟಲ ಮರದ 
ಕೆಳಗೆ ಮಅಜಸೊ೦ಂದಿದ ಭೀಮನನಡಸಿ ಪಿಡಿದು ನೂರ್ವರುಂ 
ಗಂಟಲಂ ಮೆಟ್ಟಿ: ಪಂಪಭಾ, ೨. ೩೧ ವ); ಮೈಮರೆ 
(ದೇವರ ಮುಂದೆ ಆನಜೆಯೆಂ ಪಿರಿದು೦ ಗಟಪಲ್‌ 
ಮಜಸೊಂದಿದನಿಲ್ಲಂ ಅಹಿತಂ ಎಲ್ಟತ್ತಿರ್ದಂ: ಪಂಪಭಾ, ೭. 
೪೪) 

ಮಣಿ - ಎಳೆಯದು (ಶಿಶು ಶಾಬ೦ ಪೋತಂ೦ ಮಖೆ ಕಿಶೋರಕಂ: 
ಅಭಿಧಾವ, ೧. ೧೪. ೨೫) 


ಮಣಜುಕ - ದುಃಖ, ತಳಮಳ (ಮಜುಕ೦ ಅಮಾಯಮಪ್ಪ 
ಅಪಮೃತ್ಯುವೆಂಬಿವಲ್ಲಿಗೆ ಪೊಣಗೆಂದೊಡಿಂ ಸುಖಮಂ 
ಏವೊಗಟ್ಲಿಪ್ಲುದೊ ಭೋಗಭೂಮಿಯಾ: ಆದಿಷು, ೫. ೩೦); 
ಕರುಣೆ (ಆಯಿಲದ ಅಳುಪಿನ ಇಟಿವಿಟೆಯು೦ ಕುತ್ತದ 
ಮಜುಕದ ಚಿತ್ತವೃತ್ತಿಯು೦ ಅಪಮೃತ್ಯುವಿನ ಸತ್ವಭಾಧೆಯ 
ಗಂಧಾಗಂಧಮುಂ ಇಲ್ಲ: ಶಾಂತಿಷು, ೬. ೧೦೨ ವ); 
ಮೋಹ (ದೆಸೆಗೆಡಿಸದಿರದು ವಿಷಯಸಮೂಹಕ್ಕೆಅಗಿ 
ಬಿಡದಂತೆ ಪತ್ತುವ ಮಜುಕಂ: ಕಾದಂಬ, ೩. ೭೨) 


(ಇನಿಯಂ 


೮೮೦ 


ಮಜುಕಣಿಸು - ಮರಳಿ ಬರು (ಬಂಧುಜನನಿರೀಕ್ಷಣದಿಂ ಶೋಕಂ 


ಮಜುಕಣಿಸೆ ಬಾಯಟೆದು ಪಳಯಿಸುವ ಕುಂತಿಯುಮಂ: 
ಪಂಪಭಾ, ೨. ೨೯ ವ) 
ಮಲುಕಳಿಸು - ಮರಳಿ ಬರು (ನೀಂ ಮರ್ದಂ 


ತರ್ಪೆಯೆಂಬಾಸೆಯಿ೦ ಜೀವಮಂ ಪಿಡಿದಿರ್ಪಳ್‌ ನೀಂ ಬಣಿದೆ 
ಬಂದುದನಣಿದಾಗಳೆ ಮಖಲುಕಳಿಸಿ ಮನವಿಕ್ಕಿದಳಪೊಡೆ 
ಬಟೆಕ್ಕಸಾಧ್ಯಮಕ್ಕುಂ: ಪಂಚತಂತ್ರ, ೪೦೪ ವ) 

ಮಜುಕುಳಿ - ಮರುಗುವ ಸ್ವಭಾವದವನು (ಮಜುಕುಟೆಯಳಿಯಂ 
ಕುಳಿಯ೦ ಮೋಳಿಗೆ ಜಾಳಿಗೆ ತಳಿಗೆಯಳಿರ್ಬಳಸು ಬಳಸಿಗಂ 
ಮೊಳೆ ತಾಂ; ಶಬ್ದಮದ, ೩೬) 

ಮಜಖುಗಿಸು - ಕುದಿಸು (ತುಜುಪೆಯ ಬೇರನಿಕ್ಕಿ ತಉುಪೆರ್ಮೆಯ 
ಪಾಲಂ ಅರ್ಧಮಪ್ಪಿನಂ ಮಜುಗಿಸಿ: ಲೋಕೋಪಕಾ, ೮. 
೧೦) ಸುಡು ಮಹಾವಿಷದ ಸಂಕಳೊಳಿಕ್ಕಿ ಕಾಯ್ಸಿ ತನುವಂ 
ಮಖುಗಿಸುವುದುಂ: ಶಾಂತೀಶ್ವ್ಚಪು, ೯. ೧೧೦ ವ) 
ನೋವಿಗೊಳಪಡಿಸು (ಮನುಷ್ಯಜನ್ಮಮ೦ ಪಣುಗಿಸಿ ನಿನ್ನೀ 
ಪದಕೆ ತಂದುದು ಮುನ್ನಿನ ಗೆಯ್ದ ದೋಷಂ ಇನ್ನಆೆದು 


ಜಿನೇಂದ್ರಧರ್ಮಜಳದಿ೦ ಕಳೆ ಕರ್ಚಿ ಕಳಂಕಪಂಕಮಂ: 
ಆದಿಪು, ೩. ೪೦) 

ಮಜುಗು - ಕುದಿ (ಅಳರ್ದು ಕೊಳೆ ಭೀಮಕೋಪಾನಳಂ 
ಎಸರ್ಗಾಯ್ದಿಟ್ಟ ತೆಳದೆ ಮಖುಗಿದುದಾಗಳ್‌; ಗದಾಯು ೭. 
೨೧); ತವಕಿಸು, ಪರಿತಪಿಸು ಎರಡರಷ್ಟಾಗು 
[ಮಗನಟಲೊಳ್‌ ಕರಂ ಮಹುಗುತ್ತಿರ್ಪಿನಂ ಎನ್ನ 
ತನೂಜನಾಳ್ವ ಸಾವಿಗಂ ಅಟೆವಾಗೆ ಶೋಕರಸಂ 


ಇರ್ಮಡಿಸಿತ್ತು: ಪಂಪಭಾ, ೧೩. ೧೦೫) 

ಮಖುಗುತ್ತಂಬಡು - ರೋಗವು ಮರುಕಳಿಸು (ಅಂತಾ ಸಿಂಹಂ 
ಮಹುಗುತ್ತಂಬಟ್ಟು ಗೊಂಕರ ಕಟ್‌ಯಂ ಬಯಸಿ 
ಬಾಯೊಲ್‌ತು ತನಗನುಚರನಪ್ಪುದೊ೦ದು ನರಿಗೆ ಪೇಟ್ವುದುಂ: 
ಪಂಚತಂತ್ರ, ೪೦೭ ವ) 

ಮಜುಜವಣಿ - ಸಂಜೀವಿನಿ (ಮಜುಜವಣಿ ಮಾಣಿಕದ ಪಾಸಿ 
ಪರಿಸದ ಮೊರಡಿ ಪರಿವ ಸಿದ್ಧರಸದ ಬಲ್ಲೊಜ ಶಬರಶಂ, 
೩. ೩೦) 

ಮಲುದಿನ - ಮಾರನೆಯ ದಿನ (ಆ ಪಾಣ್ಣೆಯ ಡಂಭತನಕ್ಕೆ 
ಬೆಜಗಾಗಿ ಮಜುದಿನಂ ಅರ್ಧರಾತ್ರಿಯೊಳೆರ್ದು ಪಯಣಂ 
ಬೋಗಿ ನಿಶಾವಸಾನಸಮಯಮಪ್ಪಾಗಳ್‌: ಪಂಚತಂತ್ರ, ೩೨೩ 
ವ) 

ಮಲುದೆವಸ -  ಮಳುದಿನ (ಪಯಣಮಂ ಮಾಣು 
ಮಖುದೆವಸ೦ ಯಾಮಿನೀವಿರಾಮವಪ್ಪದುಂ 
ಪ್ರಯಾಣಭೇರಿಯಂ ಪೊಯ್ಸಿ ದಾಗಳದಂ ವಿಹಗೇಂದ್ರಂ 
ಕೇಳ್ಬು: ಪಂಚತಂತ್ರ, ೧೯೭ ವ) 

ಮಜುಭವ - ಪುನರ್ಜನ್ಮ ಯ(ಇಂದ್ರಿವರ್ಗದಿಚ್ಚಿಯ೦ ಸಲಿಸಿ 
ಬಸಂತದೊಳ್‌ ಕಳಿಕೆಗರ್ಚಿದ ಕೋಗಿಲೆಯಂತೆ ಬಿಚ್ಚತಂ 
ನಲಿವುದು ಕಂಡರಾರ್‌ ಮಳುಭವಂಗಳಂ: ಆದಿಪು ೨. ೯) 


ಮಜುಮಾತು - ಉತ್ತರ (ತೋಯಜಷಂಡಮನಿದಂ ಆಂ 
ಆಯತಿಯಿಂ ಕಾವೆಂ ಎನ್ನ ಮಾತಿಂಗೆ ಎಲೆ ಕೌಂತೇಯ 
ಮಳುಮಾತನಿತ್ತು ಮದೀಯ ಸರೋವರದ ತೋಯಮಂ 
ಕುಡಿ ಕೊಂಡುಯ್‌: ಪಂಪಭಾ, ೮. ೩೯) 

ಮಜುಮೆಯ್‌ - ಮಜುಭವ (ಈ ಭವದಿಂದಮಾದ ವಾಸನೆ 
ಮಜುಮೆಯ್ಲಮಕ್ಕುಂ ಅದಣಿಂದೆನಗಂ ಸಮಂತು ಮುನ್ನಿನ 
ಭವಮೀ ಭವಂ ಮಖಭವಂ ಸಫಲಂ: ಆದಿಪು, ೪. ೫೨) 


ಮಹುವಕ್ಕ - ಪ್ರತಿ ಪಕ್ಷ. ಶತ್ರು (ತಿಂಗಳ ಪಡಿ ಚಂದಂ 
ಕಮಲಂಗಳ ಮಜುವಕ್ಕಂ ಅಚ್ಚ ತಿಳಿಗೊಳ೦ ಆ ಜೆಲ್ವಿಂಗಿದೆ 
ದಾಯಿಗಮೆನೆ ಲಲಿತಾಂಗಿಯ ನನೆಮೊಗದ ಪೋಲ್ಟೆಗೆ ಎಣೆ 
ಪೆಅವೊಳವೇ: ಗದಾಯು, ೮. ೫೩) 

ಮಜಹುವಗಲ್‌ - ಮಜುದಿನ (ಆ ಪಗಲಂ ಕಳೆದು ಅಂದಿನ 
ಮಹಜುವಗಲಂ ನಡೆದೆತ್ತಿ ಬರುತುಮಿರ್ದಂ ಕಾವಂ: ಕಬ್ಬಿಗಕಾ, 
೧೫೬) 

ಮಜುವರಸ - ಶತ್ರು ರಾಜ (ಚಲದಿ೦ ಮಲೆವ ಮಜುವರಸರ 
ಪೊಸನೆತ್ತರೊಳ್‌ ಪೊರೆದ ನಿನ್ನ ಬಾಳಂತೆ: ಕಬ್ಬಿಗಕಾ, ೭೦ 
ವ) 

ಮಖುವಾತು - [ಮಜು-ಮಾತು] ಎದುರು ಮಾತು, ಉತ್ತರ 
(ಆ ಮಾತಿಂಗೆ ಮಜುವಾತು ಕುಡಲಜೆಯದೆ ಪಂದೆಯಂ 
ಪಾವಡರ್ದಂತೆ ಉಮ್ಮನೆ ಬೆಮರುತ್ತುಮಿರೆ: ಪಂಪಭಾ, ೨. 
ವ) 

ಮಜುವಾನಿಸ - ಶತ್ರು ಪಕ್ಷದವನು (ಜಾಜದೆ ತನ್ನಾನೆಯಿಂ ಆ 
ಮಾಣಾನೆಯ ಕುಂಬತಳಕೆ ಪಾಯ್ದಳವಿಂ ಕೈದೋಜಿ 


ಮಜುವಾನಿಸಂ ಮೆಯ್ಯೇಜಂ ಕಂಡಗಿದು ಜೋಲೆ 
ಕೊಂದನದೊರ್ವಂ: ಕಬ್ಬಿಗಕಾ, ೨೨೧) 
ಮಜುವುಟ್ಟು - ಪುನರ್ಜನ್ಮ (ಮಜುವುಟ್ಟಿನೊಳ೦ ನಿನ್ನೊಡನೆ 


ಕೂಟವೆನಗೆಕ್ಕೆ: ಕಾದಂಸಂ, ೬. ೯) 
ಮಜುಸೂಟರ್‌ - ಮತ್ತೊಂದು ಬಾರಿ (ಸೊರ್ಕ್ಯಾನೆಯಂ ಕಂಡು 


ಮೂರ್ಛೆವೋದಳೆಮದು ಪೇಲ್ಛ್ಟೊಡೆ ಆ ಮಾತನರಸಂ ಕೇಳ್ದು 


ಮಜುಸೂಟ್‌ 
೩೪, ಸಾ ೯) 

ಮಲಿ - ಬಾಹ್ಯಜ್ಞಾನವಿಲ್ಲದಿರು (ಮೇಘರಥನೆಂ ಪಗೆವಂ ಎನ್ನಂ 
ಅಜೆಯಲೀಯದೆ ಬೆನ್ನನೆ ಬಂದು ಮಣ್‌ದಿರೆ ಕಟ್ಟಿಪೋದಂ: 
ಕರ್ಣನೇಮಿ, ೧೦. ೫೩ ವ) ನೆನಪು ಹೋಗು 
(ಮಜ”ದಪ್ಲೊಡಂ ತೊದಳನುಡಿನುಡಿಯಜೆಯಂ; 
ಪುಷ್ಪದಂಪು, ೧. ೮೨ ವ); ಹಿಂಬದಿ (ಆ ಮರಗಳ 
ಗಿಡುಗಳ ಪೊದಳುಗಳ ಮಖ್‌ೌಗಳೊಳೀ ಪೊಲಲಂ ಕಂಡೆಂ: 
ವಡ್ಡಾರಾ, ಪು. ೮೯, ಸಾ. ೨೨); ಅಶ್ರಯ (ಅದಟಂ 
ಕೊಂಡಾಡದೆ ಬೇಡಿದರ್ಗೀಯದೆ ಮಜ್‌ಗೆ ವಂದರಂ 
ಕಾಯದೆ ನೀಳ್ಬೊದವಿದ ಜಸಮನುಪಾರ್ಜಿಸದ 
ಅಧಮನದೇತರ್ಕೆ ಬಾರ್ತೆ ಜೀವನ್ಮ ತಕಂ: ಆದಿಪು, ೧೨. 
೯೭); ದೇಹಕ್ಕೆ ಮರೆ ಒದಗುಸುವುದು, ಕವಚ (ಎನಗೆ .. 
ಮಜಖ್‌ಯಂ 'ಆಸೆವಡಲ್‌ ಎಂದು ಅದಟಂ ಅಣಂ ಕುಡನೆ 
ಕವಚಮಂ ರಾಧೇಯಂ: ಪಂಪಭಾ, ೧೨. ೧೦೯) 

ಮಜಕೆಗಳ್ಲುಡಿ - ಕಳ್ಳತನದಲ್ಲಿ ಹೆಂಡ ಕುಡಿ (ಪರತ್ರೆಗಾಟಿಸಿ ಕೆಲರ್‌ 
ಮಹೆಗಳ್ಗುಡಿದು ಆತ್ಮಭಾವಮೆಮ್ಮೊಳೆ .. ೬. ನಿಂದುದು ಎಂಬ 
ಗಾವಿಲರ: ಸಮಯಪ, ೧೪. ೭೨) 

ಮಜ್‌್‌ಗೆ ವರ್‌ - ಆಶ್ರಯಕ್ಕೆ ಬರು (ಕುಲಿಶಾಸ್ತಭೀತಿಯಿಂ ಬರೆ 
ಜಲನಿಧಿ ಮುಂ ಮಿಗೆ ವಂದ ಕುಲಪರ್ವತ ಸಂಕುಲಮಂ 
ರಕ್ಷಿಸಿ ತಳೆದತ್ತು ಅಲಘುತರಶ್ರೀಯ೦ ಅಸಮಗಂಭೀರತೆಯಂ: 
ಪಂಚತಂತ್ರ, ೧೭೩) 

ಮಜಕ್‌ಗೇಳ್‌ - ಕದ್ದು ಕೇಳು (ಬಜ್ಜೆಗುಂಟಣಿ ಸೆಜ್ಜೆವನೆಯ 
ಬಾಗಿಲಂ ಪತ್ತಿ ಮಜ್‌ಗೇಳುತ್ತಿರ್ದು: ಚಂದ್ರಹು, ೮. ೫೯ ವ) 


ಆನೆಯಂ ಕಂಡ೦ಜದಂತಿರೆ: ವಡ್ಡಾರಾ, ಪು 


೮೮೧ 


ಮಜಕಿಗೊಳ್‌ - ಮರೆಯಾಗು, ಕಣ್ಣಿಗೆ ಕಾಣದಾಗು (ಮಹ್‌ಗೊಳೆ 
ಪೂತ ಕಲ್ಪಲತೆಯಂ ಲಲಿತಾಂಗಿಯೆ ಗೆತ್ತು 
ಅಲಂಪಿನಿಂದೆಅಗುವುದುಂ: ಆದಿಪು, ೪. ೧೩) 

ಮಣಕಿಗೋಂಟೆ - ಆಶ್ರಯಸ್ಥಾನ (ಅಟೆಯೊಡಲೆಂಬ ಮಣ್ಣ 
ಮಜ್‌ಗೋಂಟೆಯೊಳ್‌ ಇಂದ್ರಿಯದುಷ್ನರಿಗಹಗಳಂ 
ಒಳಕೊಂಡು ಜೀವನಿರಲಾರ್ತಪಂ: ಸಮಯಪ, ೧೫. ೯೪) 


ಮಜಿದ - ಮರೆತೆಯೇನು? (ಮುರನಡಸಿ ಪಿಡಿದು ಕಟ್ಟದ 
ಪರಿಭವಮಂ ಮಜ್‌ದ ನಿನ್ನ ಪೆಡಗೆಯ್ಗಟ್ಟಂ ಶರದಿಂ 
ಬಿಡಿಸಿದನಲ್ಲನೆ ಸರಿತ್ಸುತಂ: ಪಂಪಭಾ, ೬. ೫೩) 

ಮಲಣ್‌ದೊಳಗು - [ಮಜ್‌ದು*ಒಳಗು] ಮೈಮರೆತು ನಿದಿಸು 
(ಪುರುಷಾಕಾರಚಿಹ್ನ೦ಗಳಂ ಕಳೆಯಲ್‌ ಮಜ"ದು ಅರಸನ 
ಸಿರಿಮಂಚದೊಳ್‌ ಗಾಢಾಲಿಂಗನಂಗೈದು 
ಮಜ್‌ದೊಅಗಿರ್ದರ್‌: ಪಂಚತಂತ್ರ, ೨೬೪ ವ) 

ಮಜಕಿಯಂ ಪುಗು - ಮೊರೆವೋಗು, ಆಶ್ರಯ ಪಡೆ (ಕಪೋತಂ 
ಅಧಿಕ ಭಯದಿ೦ಂ ಅರಸನ ಮಖ್‌ಯಂ ಪುಗುವುದುಂ: 
ಚಾವುಂಪು, ೩೦೮, ಸಾ. ೧) 

ಮಅಕಿಯಿಸು - ಮೈಮರವೆಯನ್ನುಂಟುಮಾಡು (ಅಖಿಳಭುವನ 
ಜನನಿಯನಾಗಳ್‌ ಮಜ್‌ಯಿಸಿ ಮಾಯಾನಿದ್ರೆಯಿ೦ ಉಜ್‌ 
ಮಾಯಾಶಿಶುವನಿರಿಸಿ ಮುಂದಂಬಿಕೆಯಾ: ಆದಿಪು, ೭. 
೪೫) 

ಮಅಕಿವಡು -  [ಮಜ”*ಪಡು] ಮೈಮರೆತು ನಿದ್ರಿಸು 
(ಎರೆಯನೆರೆಗೊಂಡು ಮಅವಟ್ಟಿರೆಯಿರೆ ಕಾಯ್ದುರಿವ 
ಸೂರ್ಯಕಾಂತದಿನೆಟ್ಟತ್ತಿರರೋಡಿದುದು ಅಜಗರ: ಜಗನ್ನಾವಿ, 
೧೬. ೩೧) 

ಮಣ್‌್‌ವಾಲ್‌ - ಹಾದರ ಮಾಡು 
ಆತಂಗೆಣ್ಣರ್‌ ಪೆಂಡಿರ್‌ 
ಸಂತೋಸಂಬಡೆಯದೆ ಮೋದಾಳಿಯೊಳ್‌ 
ಮಣಿಮಾಟುತ್ತಿರ್ಕ್ಯುಂ: ವಡ್ಡಾರಾ, ಪ ೨೧ ಸಾ ೧೮) 
ವ್ಯಭಿಜಾರ (ಮಣ್‌ೌವಾಟ್‌ ಒಲಿವ ಕುಲವಧುಗೆ ಬಯಸಿದೊಡೆ 
ಅಲಂಘ್ಯ ಪುರುಷವ್ರತಕ್ಕೆ ಬನ್ನಂ ಬರ್ಕುಂ: ಜೀವಸಂ, ೩. 
೩೫) 


(ನಾಗಸೂರನೆಂಬೊಂ 
ತನ್ನ ಪೆಂಡಿರೊಳ್‌ 


ಮಜಕಿವೆಯ ದ ಆಶ್ರಯವನ್ನು ಹೊಂದು 
(ವಿಳೋಚನಮರೀಚಿಗಳಮ ಮಣ್‌ಿವೆತ್ತು ಚಂದ್ರಿಕಾ 
ಚಯಮೆಳಸಿತ್ತು ವಾಸರಮುಮಂ: ಚಂದ್ರಪ್ರಪು, ೨. ೧೫) 

ಮಣಕಿವೊಗು - ಶರಣಾಗತನಾಗು (ಪುಲ್ಲಂ ಕರ್ಚಿದನಂ ತ 
ಳ್ಲಿಲ್ಲದೆ ಮಳ”ವೊಕ್ಕನಂ ಮಹಾಬ್ರಾಹ್ಮಣನಂ 
ಕೊಲ್ಲರ್‌ ಪಾಪಕ್ಕಂಜುವರೆಲ್ಲಂ ಸ್ತ್ರೀಬಾಲವೃದ್ಧ ಜನಮಂ 


ಜಗದೊಳ್‌: ಪಂಚತಂತ್ರ, ೩೪೩) 

ಮಅಕಿಸನ್ನೆಗೆಯ್‌ - ರಹಸ್ಯವಾಗಿ ಸನ್ನೆ ಮಾಡು (ವಸಂತದೂತಿ 
ಮಜಿದುಂಬಿಗಳಿ೦ ಮಜಸನ್ನೆಗೆಯ್ದು: ಅನಂತಪು, ೭. ೧೧) 

ಮಟಿಮಟಿಸು - ಕಣ್ಣು ಮಸುಕಾಗು (ಬೆಳರ್ತ ದೋರೆವಾಯ್‌ 
ಮಟಮಟೆಸುತ್ತುಮಿರ್ಪ ನಗೆಗಣ್‌ ನಸುಜೋಲ್ಬುಡೆ: 
ಸೂಕ್ತಿಸುಧಾ, ೯. ೬೧) 

ಮಟಿಗೆ - [ಮಠಿಕಾ] ಅಂಗಡಿ (ಮಿಗೆ ಬೆಲೆಯೇಜಿದ ಪೂಲಿಯ 
ಮಗರಿಯ ದೋರಿಯದ ಪಟೆಯ ತಳಿರ್ವಟ್ಟೆಯ ಕಾಡಿಗೆ 
ನೀರಿನ ಬಟ್ಟೆಯ ಮಟೆಗೆಗಳಿಂ ಸೋಲಿಪುವು ಸೀರೆವರದರ 
ಪಸರಂ: ಕಬ್ಬಿಗಕಾ, ೩೪); ಶೇಖರಣೆಯ ಸ್ಥಳ (ಮಟೆಗೆಯ 


ಮಾಳಿಗೆಯ ಮನಂಗೊಳಿಸುವ ನಾನಾ ಪ್ರಕಾರದಂಗಡಿಯುಂ; 
ಸುಕುಮಾಚ, ೯. ೬೪) 


ಮಟ್ಟೆಸು - ಅಡಗಿಸು, ತಗ್ಗಿಸು (ರಕ್ತಜಲದಿ೦ ಕೋಪಾನಳನಂ 
ಮಲ್ಲಿಸದೆ ಇನ್ನುಂ ಗಳಗಳಿತ ಸಕೋಪನಿರ್ಪ 
ತೆಜದಿಂದಿರ್ದಯ್‌: ಗದಾಯು, ೧. ೫೭); ಕೊಲ್ಲು 
(ಇವರನಿಂ ಮಲ್ಲೆಸುವನ್ನರ್‌ ಸನ್ನುತರ್ಕಳಾಶರ್‌ 
ಭುವನದೊಳ್‌: ಕರ್ಣನೇಮಿ, ೧೦. ೧೫೬) 

ಮಲ್ಲು - ಆರು, ಕುಗ್ಗಿಹೋಗು (ಇದನಾದಿಪ್ರಭವಂ 
ಭವಭ್ರಮಣದುಃಖೋಗ್ರಾಗ್ನಿಯೊಳ್‌ ಮಲ್ಗೆದಪ್ಪುದು 


ಜೀವಂಗಳಂ: ಆದಿಹು, ೧೫. ೧೯); ಸಾಯು (ವಿವಾದಿಸಿ 
ಕರಂ ಸೋಲ್ತಲ್ಲಿ ತದ್ಭಂಗಚಿತ್ತನವಂ ಮಟ್ಸೆ ಲುಲಾಯಮಾಗಿ 
ಜನಿಸಿರ್ದು: ಶಾಂತೀಶ್ವಪು, ೫. ೬೫) 
ಮಟ್ಟಿ - ಮತ್ತಿ ಮರ (ಫಲಿತ ರಸಾಲಂ ಒಪ್ಪುವ ಕಪಿತ್ಯ ಕರಂಜಕ 
ನೆಲ್ಲಿ ಮಲಿ ಪಾಟಳಿ: ಉದ್ದಟಕಾ, ೬ ೧೯) 
ಮಾ - ಬೇಡ (ಮುನಿದುಯ್ಯ ಜವಂಗಂ 
ಅಮ್ಮುವರಿಲ್ಲ ಬಗೆಯೆ ನಿನಗೆ ಇನ್ನು 
ಜಿನಧರ್ಮವೊಂದೆ: ಅಜಿತಹು, ೨. ೫೭) 
ಮಾಂಕರಿಸು - ಧಿಕ್ಕರಿಸು (ಪಸುರ್ವೆಳಗಿಂ 
ನಾಲ್ದೆರಲುದ್ದದ ಸರಸತ್ಕಣಪ್ರಸರಂ 
ಅಸದಳಮದಉೌಾಳ್‌: ಶಾಂತೀಶ್ವಪು, ೬. ೮೪) 
ಮಾಂಗಲ್ಯಗೇಯ - ಮಂಗಳಗಾಯನ (ಭ್ಯಂಗರುತಿಗಳ್‌ 
ಮಾಂಗಲ್ಕಗೇಯಂಗಳ ಅಂದಮನೀಯೆ: ಪಂಪಭಾ, ೭. ೭೭) 


ಮಾಂಗಲ್ಯವೇಷ - ಮಂಗಳಕರವಾದ ಉಡುಪು (ಇದಿರೊಳ್‌ 
ಮಂಗಳತೂರ್ಯನಿನದಂ ಕೈಗಣ್ಮೆ ಮಾಂಗಲ್ಕವೇಷದ ಕಾಂತಾತತಿ 
ಮಂಗಳೋಪಕರಣ ದ್ರವ್ಯಂಗಳಿಂದೊಪ್ಪೆ: ಆದಿಷು, ೯. ೧೩೩) 

ಮಾಂಗಳಿಕ - ಮಂಗಳಗೀತೆ (ಮಂಗಳ ಆತೋದ್ಯವಾದ್ಯ 
ನಿರ್ನೋಷಂ ಪುಣ್ಣಪಾಠಕರ ಮಾಂಗಳಿಕಪಠನ 
ಪಟುರವಂಬೆರಸು: ಅನಂತಪು, ೬. ೫೩ ವ) 

ಮಾಂಗಾಯ್‌ - ಮಾವಿನ ಕಾಯಿ (ೆಂಪಾದಸುಗೆಯ ತಳಿರಂ 
ಕಂಪುದೀವಿರ್ದ ಪೂವ೦ ಮಾಂಗಾಯಂ ಒಲವಿಂ 
ತೋಂಟಿಗಂ ಕೊಟ್ಟನೊರ್ವಂ: ಕಬ್ಬಿಗಕಾ, ೭೦); ಮಾವಿನ 
ಕಾಯಿ ಆಕಾರದ ಆಭರಣ (ಮಾಂಗಾಯ್ಗೆ ಪಾಯ್ದು 
ಮಧುಮಾಸದೊಳ್‌ ಅಗ್ಗಲಿಸಿದ ನಲವಿಂ 
ತಳಿರುಯ್ಕಲಾಡಿದುವು: ಲೀಲಾವತಿ, ೯. ೧೦೨) ಚೆಂಬೊನ್ನ 
ಮಾಂಗಾಯ ಗೊಂಚಳ್ಳಳ ಪೊಂದಳಿರ ತೊಂಗಳ್ಗಳ 
ಸುತ್ತುಂಗೊ೦ಡ ಸರಿಗೆಯ ಮುತ್ತಿನ ಬುಂಭುಕಂಗಳ ನಡುವೆ: 
ಆದಿಷು, ೮. ೧೫ ವ) 

ಮಾಂಗೊನರ್‌ - ಮಾವಿನ ಚಿಗುರು (ಮಾಮಗೊನರ ರಸಮಂ 
ಅಸದಳ೦ ಉಂಡ ಗಂಡುಗೋಗಿಲೆಯ ತಂಡದ ಯಚ್ಚಸ್ವರಮೆ 
ವಾದ್ಯಮಾಗೆ: ಧರ್ಮಪ, ೧. ೪೬ ವ) 

ಮಾಂಡಳಿಕ - ಸಾಮಂತ ರಾಜ (ೀಜುವೆವೆಂಬ 
ಮಾಂಡಳಿಕರ್‌ ಈಯದರೆಂಬ ಅದಟರ್‌ ವಯಲ್ಲೆ 
ಮೆಯ್ಬೋಜುವೆವೆಂಬ ಪೂಣಿಗರ್‌ ಅಡಂಗಿ ಕುನುಂಗಿ ಸಿಡಿಲ್ಲು 
ಜೋಲು ಕಾಯ್ತಾಜ್‌ ನಭಕ್ಕೆ ಪಾಜೆದುದು: ಪಂಪಭಾ, ೧. 
೧೦೯) 

ಮಾಂತನ - ಹಿರಿತನ (ಅವರಿರ್ವರ ಮಾಂತನದಳವನಳೆಯಲ್‌ 
ಅಜಂ ಆಜನೆನಿಸಿ ಕೌಂಡಿನ್ಯಗೋತ್ರಮ೦ಡನರಾದರ್‌: 
ಅಜಿತಪು. ೧. ೩೫) 


ಮಾ ಎನಲ್‌ 
ಆರ್ಮಂ 


ಮಾಂಕರಿಸುವ 
ಎಸೆವುದದು 


೮೮೨ 


ಮಾಂದಿಸು - ನಿವಾರಿಸು (ಜ್ಯೋತ್ಸ್ನಾಮೃತ ಅಚ್ಚಜಳಪರಿಷೇಕಂ 
ಮಾಂದಿಸುವಂತಾದುದು ನೃಪನಂದನೆಯೆರ್ದೆಯೊಳಗೆ ಬಳೆದ 
ಶೋಕಾನಳನಂ: ಆದಿಪು, ೩. ೪೯) 


ಮಾಂದು - ನಿಲ್ಲಿಸು, ತಡೆಗಟ್ಟು (ಮಾಂದು-ಪ್ರತಿಷೇಧೇ: 
ಶಬ್ದಮದ, ಧಾ ೪೧೭); ಮುಗಿದುಹೋಗು 
(ಪೊಸಮಕರಂದದ ಮಾಂದದ ರಸಕ್ಕೆ 


ವಂದಲರೊಳೆಣಗಿದರಗಿಳಿ ರಚನೆಯ ಕರ್ಪೆಸೆವಂತೆ ಎಸೆವಿನಂ 
ಏಂ ಸೊಯಿಸಿದುದೊ ವನಯುವತಿ ವದನತಿಲಕಂ ತಿಲಕಂ: 
ಶಾಂತಿಪು, ೭. ೧೩೩) 


ಮಾಂಸಾಶನ - ಮಾಂಸದ ಅಡುಗೆ (ಮಾಂಸಾಶನ ಮದ್ಯ 
ಮಧುಗಳಂ ಪರಿಹರಿಪಂ ತಾಂ ಸಚ್ಚರಿತ್ರನೆನಿಸುವವಂ: 
ಸಮಯಪ, ೬. ೬) 

ಮಾಂಸಳಿತ - - ಪುಷ್ಪವಾದ (ಕುಳಶೈಲೋನ್ನತಂ ಉಗಶಾತ್ರವ 


ಶಿರೋಮಾಣಿಕ್ಯಮಾಳಾಂಶುಮಾಂಸಳಿತ 
ರತ್ನಕಿರಣಂ: ಆದಿಪು, ೧೨. ೧೨೦) 

ಮಾಂಸಾಶಿ - ಮಾಂಸ ತಿನ್ನುವ ವ್ಯಕ್ತಿ (ಕೃತಕದವಳು೦ ಆ ಕಾಳಿ 
ಮಾಂಸಾಶಿಯಲ್ಲೇ: ಸಮಯಪ, ೨. ೬೯) 

ಮಾಕಂದ - ಮಾವು (ನೀನುಮಾಮುಮೊಡನಿರ್ದ ಇರವಂ ನೆನೆ 
ಬಾಳಚೂತಮೇ ಎಂದು ಮಾಕಂಮಹೀರುಹಮಂ 
ಅಪ್ಪುಕೆಯ್ದು: ಆದಿಪು, ೧೩೨-ವ) 

ಮಾಕ್ಷಿಕವಿದ್ಯೆ - ಮಾಯಾವಿದ್ಯೆ (ಜ೦ಭರಾಜನಾಕ್ಷೇಪದಿ೦ ಸ್ವಕೀಯ 
ಆ ಮಾಕ್ಷಿಕವಿದ್ಯೆಯಂ ಬೆಸಸುವುದುಂ: ಕರ್ಣನೇಮಿ, ೭. ೭೬ 
ವ) 

ಮಾಗ - ಮಾಘಮಾಸ (ಒಗೆದು ಆಗಳ್‌ ಮಾಗದ ಉರ್ಕಂ 
ಮೊದಲೊಳೆ ತವೆ ತೂಳ್ಳಿಕ್ಕಿ ದಾವಜ್ಞಳಜ್ಞಾಳೆಗಳಿಂದಂ.. 
.ಬ೦ದತ್ತು. .ವಿಮೇಘಂ ನಿದಾಘಂ: ಶಾಂತೀಶ್ವಪು, ೧೨. 
೧೭) 

ಮಾಗಧ - ರಾಜರ ಕೀರ್ತಿಯನ್ನು ಹೊಗಳುವವನು (ನಿರಂತರಂ 
ಕಡಿಕಡಿದಿತ್ತ ಪೊನ್ನೆ ಬುಧ ಮಾಗಧ ವಂದಿಜನಕ್ಕೆ ಕೊಟ್ಟ 
ಕೋಡೆ ಎಡಣದೆ ಬೇಡಿಂ ಓಡಿಂ ಇದು ಚಾಗದ ಬೀರದ 
ಮಾತು ಕರ್ಣನಾ: ಪಂಪಭಾ. ೧. ೯೯); ಮಗಧ ದೇಶದ 
ರಾಜ (ವಾಕೌಂದರ್ಯದೆ ಪೋಲ್ತಂ ಪುರುನಂದನನನಂ 
ಪೊಗಟ್ಟ ಮಾಗಧಂ ಮಾಗಧನಂ: ಆದಿಪು, ೧೨. ೧೦೫) 

ಮಾಗಧಿ - ಸ್ತುತಿಪಾಠಕಿ (ಗೀತಸ್ಪನಂಗಳುಮ೦ ಮಾಗಧಿಯರ 
ಜಯಶಬ್ದಂಗಳುಮಂ ಪ್ರತೀಹಾರಿಯರ್‌ 
ನಿವಾರಿಸುತ್ತುಮಿರ್ದರ್‌: ಕಾದಂಸಂ, ೫. ೨೫ ವ) 

ಮಾಗಿ - ಚಳಿಗಾಲ (ಪೆಸರ್ವೆತ್ತ ಧಾತ್ರಿಯಂ ನೀರಸಮಂ 
ಮಾಡಿತ್ತು ಮತ್ತೆ ಧಾತ್ರೀಫಳಮ೦ ರಸಮಯಮಂ ಮಾಡಿತು 
ಮಾಗಿ: ಶಾಂತೀಶ್ವಪು, ೧೨. ೭೫ ಎ) 

ಮಾಗುಳಿವೇರ್‌ - ಮಾಕಳಿ ಬೇರು (ಪಿಪ್ಪಲಿ ಚಲ್ಲಗಾಯ್‌ ಮೆಟಸು 
ಮಾಗುಳಿವೇರ್‌ ಆದಿಯಾದುಪ್ಪಿನಕಾಯ್ಗಳಮ 
ಮಗಮಗಿಪ್ಪುದು: ಲೀಲಾವತಿ, ೫. ೬೩) 

ಮಾಗೆ - ಮಾಗಿಕಾಲ (ಬಿರಯಿಗಳಂಜಿ ತಾಜ್‌ ಪಗಲಾಣ್ಮನ 
ಮೆಯ್‌ ಬಿಸುಪೇಜ್‌ ಮಾಗೆ ಚೆಚ್ಚರದೊಳೆ ಪಾಜ* ಕಬ್ಬಿಗಕಾ, 
೪೫) 


ಶ್ರೀಪದಪೀಠ 


ಮಾಟ - ಕೆಲಸ (ನುಡಿಯೊಂದು ಮಾಟವೊಂದು ಎನಿಸಿದ 
ಮಾನವಂಗೆನಗೆ ದೇವಿ ಪಸಾದಮನೇಕೆ ಮಾಡಿದಳ್‌: 
ಕಾದಂಸಂ, ೫. ೧೦೨); ನಿರ್ಮಿತಿ 


(ಲಲಿತೋನ್ನತಮಣಿಮಯ ಮೂಟದಂದಮದು ಪಲವುಂ 
ದೇಸೆಯ ಮಾಟದಂದಂ: ಆದಿಪು, ೪. ೩೦); ಕಣ್ಕಟ್ಟು 
(ಭವದೀಯ ಪ್ರಸಾದದಿಂ ಎನಗೆ ಬಲ್ವಲಮಪ್ಪ 
ಬವರಮಿಲ್ಲದಾವನಾನುಮೊರ್ವಂ ಮಯಾವಿಯ 
ಮಾಟಮಕ್ಕುಂ: ಪಂಪರಾ, ೯. ೧೧೪ ವ); ಕೃತ್ರಿಮವಾದುದು 
(ಮಾಟದ ಮುಡಿಯಂತೆ ಕಟ್ಟಿದ ಪಲ್ಲಂತೆ ಪೀಲಿಯ ಕಣ್ಣಂತೆ 
ಬಟ್ಟೆಯ ಪುಲ್ಲಂತೆ: ಧರ್ಮಾಮೃ, ೮. ೫೭ ವ) 

ಮಾಟಕೂಟ - ಸುಂದರವಾದ ಗೋಪುರ (ಮಾಟಕೂಟಂಗಳಿಂ 
ನವರತ್ನೋಪಲ ಕರ್ಮದಿ೦ ಮಣಿವಿತಾಬಶ್ರೇಣಿಯಿಂ 
ಸ್ವಯಂವರಗೃಹ೦ ಕಣ್ಣೇ೦ ಬೆಡಂಗಾದುದೋ: ಪಂಪರಾ, ೫. 
೩೫) 

ಮಾಡ - ಉಪ್ಪರಿಗೆ, ಹರ್ಮ್ಯ (ಮಾಡಿಸಿದಳ್‌ ಉದ್ಯತ್ಶ್ಯೇತನಾನೀಕ 
ಭಾಸದ ರತ್ನೋಜ್ಜಲ ಚಿತ್ರಭಿತ್ತಿಪರಿಶೋಭಾನೀಡಮಂ 
ಮಾಡಮಂ: ಸುಕುಮಾಚ, ೧೦. ೪೩); ಗೋಡೆಯ ಗೂಡು 
(ಬನಮೆಂಬ ಮದನನೃಪನರಮನೆಯೊಳ್‌ ಪೊತ್ತಿಸಿದ 
ದೀಪಮಾಲೆಯ ಮಾಡಕ್ಕನುರೂಪವಾಗಿ ಪಣೆಯಂ 
ಕೊನೆವರೆಗಂ ಪೂತುವರರೆ ಚಂಪಕನಿಕರಂ: ಚಂದ್ರಪ್ರಪು, ೭. 
೫೪) 

ಮಾಡಲಾರ್ತನಿಲ್ಲಾ - ಮಾಡಲು ಶಕ್ಕನಾಗಲಿಲ್ಲವೇ (ತೊಟಲ್ಲು 
ನಾರ್ಗಳನುಡಲ್‌ ತರುತಿರ್ದೆಲೆ ಮಾಡಲಾರ್ತನಿಲ್ಲಾ ಆಗಳೆ 
ಕೋಪಮಂ ನಿನಗೆ ಸಂಚಿತಶೌರ್ಯಧನಂ ಧನಂಜಯಂ: 
ಪಂಪಭಾ, ೭. ೪೭) 


ಮಾಡಶಾಲೆ - ಮೊಗಸಾಲೆ (ಆಶಾಕರೀಂದಂಗಳ್ಲೆಂದು 
ಸುಪ್ರತೀಕಪತಿ ಸಮೆಯಿಸಿದ ವಿಶಾಲಕ್ರೋಡಶಾಲೆಗಳೆನಿಸಿದ 
ಚೆಂಬೊನ್ನ ಕಲಶದ ಮಾಡಶಾಲೆಗಳುವುಂ ನೋಡಿ: 


ಶಾಂತಿಪು, ೩. ೧೯ ವ) 


ಮಾಡಿದಂ - ಮಾಡಿದವನು (ನೀಳ್ಬ ಮಾವಿನ ಪೋಟಂದದ 
ಕಣ್ಣೆ ಬಾಷ್ಟಜಲಮಂ ಚಿತ್ತಕ್ಕೆ ಸಂತಾಪಮಂ ನಿನಗಂ 
ಮಾಡಿದವನಾತ೦ ಆತನೆ ವಲಂ ಗಂಧೇಭವಿದ್ಯಾಧರಂ: 
ಪಂಪಭಾ, ೪. ೬೪) 

ಮಾಡು - ಸೃಷ್ಟಿಸು (ಮಾಡುವ ಕಿಡಿಸುವ ಗಸಣಿಗೆ 
ನಾಡೆಯುಮದು ಪೊಣಗು ಸಹಜನಿಯತಸ್ಥಿತಿ ನಾಡಾಡಿಯ 
ನರರ್ಗದು ಬಗೆಯಲ್‌ ಕೂಡದು: ಆದಿಷು, ೧. ೪೬); 
ಉಂಟಾಗಿಸು (ಇದು ನಿನ್ನೀ ಅಗಲ್ಲುರದೊಳ್‌ ಪೊದಳ್ಳು 
ತನತೊಂದು ಜನ್ನಮಂ ಸಫಳ೦ ಮಾಲುದು: ಆದಿಹು, ೧೨. 
೧೧೯) 

ಮಾಡುವೆಟ್ಟು - ಕೃತಕಶೈಲ (ಪೂತ ಲಸತ್‌ ಲತಾನಿಕರದಿಂ 
ಮಾಡುವೆಟ್ಟನಿಂ ಶೀತಳಮಂ ಪಳಂಚುವ ಎಳವಳ್ಳಿಯ 
ಮಂದಿರದಿಂ: ಉದ್ಭಟಕಾ, ೬. ೧೯) 

ಮಾಡುಹ ದ ಮಾಡುವಿಕೆ (ನೋಡದೆಯಿರುಹವುಂ, 
ಪ್ರೀತಿಪೂರ್ವಕವಹಂತಹುದ ಕಿಡಿಸುವಹವುಂ, ವಿವಾದಮಂ 
ಮಾಡುಹವುಂ, ನುಡಿಯದಿರುಹವುಂ, 
ವಿಸ್ಮಯವಿಲ್ಲದಿರುಹವುಂ, ಇಂತಿಹವು ಸ್ನೇಹವಿಲ್ಲದ ಜನದ 
ಲಕ್ಷಣವೆಂದಚೆವುದು: ಪಂಚತಂತ್ರ, ೪೩೪, ಶ್ಲೋಕ ೨೦೬ 
ಟೀಕೆ) 

ಮಾಣ್‌ — ಬಿಟ್ಟುಬಿಡು (ಅಂತು ಗುರುನಂದನಂ 
ಮರುನ್ನಂದನವಿರಚಿತ ನಿಶಾತ ವಿಶಿಖಪಂಜರಮನಟಿದು 
ಕಲಕುಲಂ ಮಾಡಿಯುಂ ಅನಿತಜಳಳ್‌ ಮಾಣದೆ: ಪಂಪಭಾ, 
೧೨. ೬೮ ವ); ನಿಂತುಹೋಗು (ಮದನನ ಕಾಯ್ದು ಮಾಣ್ಗೆ 


೮೮೩ 


ಸರಸೀರುಹಜನ್ಮನ ಮೆಚ್ಚು ತೀರ್ಗೆ ಕೋಳ್ಗುದಿ ಮನದಿಂದಂ 
ಇಂದು ಪೊಳಮಾಖುಗೆ: ಪಂಪಭಾ ಪರಿಷತ್ತು. ೫. ೧೮); 
ಸುಮ್ಮನಿರು (ಕೋಟಿ ತೆಅದಿ೦ದಮೆಸವೀ ನಾಟಕಮ೦ ತೋಜೆ 
ಮಾಣ್ಣಳಿಲ್ಬಳ್‌ ಬಗೆಯೊಳ್‌ ನಾಟುವಿನಂ ಅಮರಿ 
ಸಂಸೃತಿನಾಟಕಮುಮನೆನಗೆ ನೆಯ ತೋಜೆದಳೀಗಳ್‌: 
ಆದಿಪು, ೯. ೪೫); ಈಡೇರಿಸದಿರು (ಪೂಣ್ಣ ಪೂಣ್ಯೆ 
ಮಾಣ್ಣೊಡಮಿಳಿವಲ್ಲಿ  ಮೆಯ್ದೆಗೆದರೆಂದೊಡ೦ಂ ಉಮ್ಮನೆ 
ನಣ್ಣುವಂ: ಗದಾಯು, ೧೦. ೬); ತಪ್ಪಿಸಿಕೊ (ಭದ್ರಂಗೆ 
ಕುಡಲ್ವೇಡಿರ್ದ ಕುಸಂ ಎನಗೆ ಮದುವೆಯಾಗೆಂಬುದುಂ 
ಭದ್ರನುಂ ನಂದಗೆಂದು ಬಳೆದ ಕೂಸೆನಗೆ ಮೊಜ*ಯಲ್ಲಳೆಂದು 
ಇರ್ವರುಂ ಓರೋರ್ವರ ಮೇಲೆ ನೆವಮಿಟ್ಟು ಮಾಣ್ಣುದುಂ: 
ಸುಕುಮಾಚ, ೭. ೩೨ ವ) 

ಮಾಣದ - - ತಡೆಯದ (ಭುವನಕ್ಕೆ ಕುಶಲಮಂ ಮಾಡುವ 
ನಿನಗೇನೆಂದು ಕುಶಲಮೇ ಎಂಬೆಂ ಪೇಟ್‌ ಭುವನನುತ 
ಮಾಣದ ಅರಿನೃಪಭುವನಕ್ಕೆ ಅವ್ವಳಿಪ ತೋಳ್ಗೆ ಕುಶಲಮೆ 
ನಿನ್ನಾ ಆದಿಷು, ೧೩. ೨೫) 


ಮಾಣದೆ - ಹಿಂಜರಿಯದೆ (ಪುತ್ರಕಳತ್ರಪರಿಗ್ರಹಕ್ಕೆ ಮಾಣದೆ 
ಬಗೆದರ್ಪುದು ಒಲ್ಲೆನಿದಂ ಎಂದೊಡೆ ಸೃಷ್ಟಿಯೆ 
ಕೆಟ್ಟುಪೋಗದೇ: ಆದಿಷು, ೮. ೧೧) 

ಮಾಣವಕ - ಇಪ್ಪತ್ತು ಎಳೆಗಳ ಮುತ್ತಿನ ಹಾರ 
(ಗುಚ್ಛನಲಕ್ಷತ್ರಮಾಳಾ ಅರ್ಧಗುಚ್ಛ ಮಾನವಕ 
ಅರ್ಧಮಾಣವಕಗಳೆಂಬ ಪನ್ನೊಂದು ನಾನಾರತ್ನದ 


ಸುವರ್ಣಪದಕವಿರಚನಾದಿಭೇದದಿಂ: ಆದಿಷು, ೮. ೫೪ ವ); 
[ಜೈನ] ನವನಿಧಿಗಳಲ್ಲಿ ಒಂದು (ಕಾಳ ಮಹಾಕಾಳ 
ಮಾಣವಕ ಪಿಂಗಳ ಎಂಬೊಂಬತ್ತು ನಿಧಿಗಳುಮಂ 
ನುಕ್ರಮದೊಳರ್ಚಿಸಿ: ಚಂದ್ರಪ್ರಹು, ೬. ೧೦೧ ವ) 

ಮಾಣಿ - ಹುಡುಗ (ವಿದ್ಯಾಭ್ಯಾಸಮಂ ಗೆಯ್ದು ಬಂದಲ್ಲದೆ ನಿಮ್ಮ 
ಮೊಗಮಂ ನೋಡೆವೆಂದು ಪೊಡೆವಟ್ಟು ಪೋಪ 
ಮಾಣಿಗಳಂ: ಸುಕುಮಾಚ, ೨. ೩೭ ವ) 

ಮಾಣಿಕ - ಪದ್ಮರಾಗ, ನವರತ್ನಗಳಲ್ಲಿ ಒಂದು (ಮುತ್ತಿನ ಪಚ್ಚೆ 
ಮಾಣಿಕದ ವಜ್ರದ ಕೇಟೆಯೊಳ್‌ ಒಂದಿ ಸಾಂದಿನೊಳ್‌ 
ಕತ್ತುರಿಯೊಂದು  ಕೋಲ್ಲ್‌ಸಜಖಳಾಳ್‌ ಓಕುಳಿ ಚಂದನ 
ಗಂಧವಾರಿಯೊಳ್‌ ಸುತ್ತಲುಂ ಅಲ್ಕ್‌ಜಿಂ ಪಡೆವ ಗೇಯದ 
ಪೆಂಪಿನ ಅಲಂಪ೦ ಆರ್ಗ೦ ಆರ್ತಿತ್ತುದು ಪಟ್ಟಬಂಧ 
ಮಹೋತ್ಸವಂ ಆ ಪಡೆಮೆಚ್ಚೆ ಗಂಡನಾ: ಪಂಪಭಾ, ೧೪. 
೨೦) 

ಮಾಣಿಕಂಗಾಣ್‌ - ಮುಟ್ಟಾಗು, ರಜಸ್ತಲೆಯಾಗು (ಮುಂದಾ 
ಸ್ತೀರತ್ನಮನೊಲವಿ೦ದಂ ಪಡೆದಪ್ಪೆನೆಂಬುದ೦ ಸೂಚಿಸುವಂತೆ 
ಒಂದೆರಡು ದಿನದೊಳ್‌ ಅತ್ಯಾನಂದದೆ ಕಡುಜಾಣೆ 
ಮಾಣಿಕಂಗಡಿರ್ದಳ್‌: ಗಿರಿಜಾಕ, ೩. ೨೦) 

ಮಾಣಿಕಗೆಂಟು - ರಜಸ್ಪಲೆಯಾದ್ದರಿಂದ ದೂರವಿರಬೇಕಾದುದು 
(ಆ ಪೆಣ್ಮಾಣಿಕಂ ಮಾಣ ಮಾಣೆಗೆಂಟೆಂದೊಡೆ ಮಾಣ್ಬಂ 
ಅರಸಂ: ನೇಮಿನಾಪು, ೨. ೧೨) 

ಮಾಣಿಕಚಟ್ಟ - ರತ್ನಪರೀಕ್ಷಕ (ಮಾಣಿಕಚಟ್ಟಂ ನೀರಂಜಿಸಿ 
ದಳಿವಿಡಿದ ಮಹಾರತ್ನದ ದೊರೆಗೆ ವಂದುದು ಸ್ತೀರತ್ನಂ: 
ಆದಿಪು, ೪. ೪೨) 

ಮಾಣಿಕವರಿಗೆ- ಕೆಂಪು ಹರಳು ಜೋಡಿಸಿರುವ ಗುರಾಣಿ 
(ಕುಣುಪಿನ ಮಾಣಿಕವರಿಗೆಯ ತೆಅಪುಗಳೊಳ್‌ ಪೊಳೆವ 
ಬಾಲ ಬೆಳ್ಳಳಗಂದೇಂ ಮೆಬ್‌ದುವೊ ಕೆಮ್ಮುಗಿಲೆಡೆಯೊಳ್‌ 


ಮಿಣುಗುವ ಮಿಂಚೆಂಬ 
ಕಬ್ಬಿಗಕಾ, ೨೦೦) 

ಮಾಣಿಕ್ಯ - ಪದ್ಮರಾಗ (ಭೂಪತಿಪಕರ ನಾನಾ ಮೌಳಿಮಾಣಿಕ್ಯ 
ಸಂಕುಳದೊಲ್‌ ಮಾರ್ಪೊಳೆವುತ್ತಂ ಒಯ್ಯನೆ ಬರುತಿರ್ದಳ್‌ 
ಪ್ರತೀಹಾರಿ ಭೂವಳಯಾಧೀಶ್ವರನಲ್ಲಿಗೆ: ಕಾದಂಬ, ೧. ೨೧) 

ಮಾಣಿಸು - ನಿಲ್ಲಿಸು (ಅರಸರಂ ಅಡಗಂ ಮಾಣಿಸಲ್‌ 
ಅರಸಿಯರ೦ ಮದ್ಯಸೇವೆಯಿ೦ ಮಾಣಿಸಲುಂ ಭರವಸರೆನಿಪ್ಪ 
ಮುನಿಗಳ್‌ ಪರಸಮಯದೊಳಾರುಮಿಲ್ಲ: ಸಮಯಪ, ೧೪, 
೧೦೨); ಅಡಗಿಸು (ಕೌರವಬಲದುರ್ಕ೦ ಒಂದಿನಿಸುಂ 
ಮಾಣಿಸಿ ಪೋಪಂ೦ ಇಳೇಶನಲ್ಲಿಗೆ: ಪಂಪಭಾ, ೧೨. ೧೨೧); 
ಸುಮ್ಮನಿರಿಸು (ಎನ್ನ ನಿಯಾಮಮಿಲ್ಲದೆತ್ತಲಜೆಯದಿದನೀಗಳೆ 
ಮಾಣಿಸುವೆನೆಂದು: ಪಂಚತಂತ್ರ, ೧೯೭ ವ) 

ಮಾಣ್ಣಳಿಲ್ಲಳ್‌ - [ಅವಳು] ಸುಮ್ಮನಾಗಲಿಲ್ಲ (ಕೋಟಿತೆಅದಿಂದಂ 
ಎಸೆವ ನಾಟಕಮ೦ ತೋಣೆ ಮಾಣ್ಣಳಿಲ್ಲಳ್‌: ಆದಿಪು, ೯. 
೪೫) 

ಮಾಣ್ಣಿರ್‌ - ಕೈಬಿಡು, ಕಡೆಗಣಿಸು (ಆ ಶಕ್ರಪುತ್ರನಂ ಆ 
ಕೊಂದೊಡೆ ಧರ್ಮಪುತ್ರನಟೆಗುಂ ತಾಯೆಂದೆ ಮುಂ ಕೊಂತಿ 
ಬಂದಿನಿಸಂ ಪ್ರಾರ್ಥಿಸಿ ಪೋದಳ್‌ ಎನ್ನಂ ಅದಂ ನಾಂ 
ಮಾಣ್ಣಿರ್ದೆಂ: ಪಂಪಭಾ, ೧೨. ೧೯೬) 

ಮಾಣ್ಣಾ - ತಡಮಾಡುವೆಯಾ? (ನಿನ್ನರಸನ ಅಣುಗದಮ್ಮನ ನಿನ್ನ 
ತನೂಭವನ ಸಾವಂ ಕಂಡುಂ ಮಾಣ್ಣಾ: ಪಂಪಭಾ, ೧೨. 
೧೭೪) 

ಮಾಣ್ಣುದು - ಸಾಧ್ಯವಿಲ್ಲ ಎಂಬುದು (ಎನಗೆ ಇಂ ಮಾಣ್ದುದು 
ಸೂಟ್‌ ಖಾಂಡವಮ೦ ಆಂ ತಳ್ಳಿಲ್ಲದೆ ಇಂದೂಡುವೆಂ: 
ಪಂಪಭಾ, ೫. ೭೪); ಬಿಟ್ಟು ಬಿಡುವುದು (ದಂಡಮಂ 
ನಿನಗೆ ಮಾಡಿದ ಅಕೃತ್ಯರಂ ಅಂತು ಮಾಣ್ಣುದೇ ಬಗೆ: 
ಪಂಪಭಾ, ೮. ೮೮) 

ಮಾತಂಗ - ಆನೆ 
ದಾವಾನಲಂ 
ಕುಂಭಸ್ಥಳದಳ 
ಪಂಪಭಾ, ೬. ೭ಬ; 
ಮಾತಂಗಸಂಗಿಯಾಗಿಯುಂ 
ಪುಷ್ಪದಂಪು, ೫. ೬೮ ವ); ಚಂಡಾಲ 
(ಮಾತಂಗನಾಗಿರ್ದಂ ಏಂ ನಿಷ್ಠುರಮಲ್ತು ಆಕಾರಂ: 
ಕಾದಂಸಂ, ೧. ೧೪); ಮಾದಿಗ (ಮಾತಂಗರ್‌ ಆ ತೋಲಂ 
ಆರ್ದಿಸಿ ಪೋಟ್ಟು ಆಜಲಿಟ್ಟು ಸುದ್ದೈಸಿಸ 
ಸಮ್ಮಗಾಜವೆಸ: ಸಮಯಪ, ೬. ೧೭) 

ಮಾತಂಗಕುಲ — ಆನೆಗಳ ಗುಂಪು, ಅಸ್ಪ] ಶೃಕುಲ 
(ಮಾತಂಗಕುಲದೂಪಷಿತೆಯುಂ ಅಮೂರ್ತೆಯಂತೆ 
ಸ್ಪರ್ಶವರ್ಜಿತೆಯುಂ: ಕಾದಂಬ, ೧. ೪೫ ವ) 

ಮಾತಂಗದಾನ -  ಮದಜಲ (ಮಾತಂಗದಾನವಿಭವಂ 
ಮಾತೇನೆನಿವಿರಿದಾದೊಡಂ ಜೇತಸ್ಸಂಪ್ರೀತಿಯಂ 
ಅತೀವಮಳಿನವಿಜಾತಿಗೆ ಮಧುಪವಜಕ್ಕೆ ಮಾಟ್ಟುದೆ ಸಹಜಂ: 
ಪಾರ್ಶ್ವನಾಷು, ೪. ೧೨೩) 

ಮಾತಂಗವಿರೋಧಿ -. ಆನೆಯ ಶತ್ರು, ಸಿಂಹ (ಏಂ 
ಗಾವಿಲನಯೊ ನಿನ್ನಂ ನುಂಗುವುದರ್ಕೆ ಇವರಂ 
ಎತ್ತವೇಟ್ಕುಮೇ ನೆರಮ೦ ಸಂಗಳಿಸಲ್ಪೇಟ್ಕುಮೇ ಮಾತಂಗ 


ತೆಐದಿನೆರಡುಂ ಪಡೆಯೊಳ್‌: 


(ಕದನಪ್ರಾರಂಭಶೌಂಡಂ ರಿಪುನೃಪಬಲ 
ವೈರಿಭೂಭ್ಯತ್‌  ಮದವತ್‌ ಮಾತಂಗ 
ನಖರೋಗ್ರಾಸಿ ಪಂಚಾಸ್ಕಧೈರ್ಯಂ: 
ಬೇಡರವನು (ಅರಣ್ಯಂ 
ಸದ್ವಂಶವಿರಹಿತಮಲ್ರು: 


೮೮೪ 


ವಿರೋಧಿಗೆ ಕುರಂಗಸ೦ಗರ ಧರೆಯೊಳ್‌: ಪಂಪಭಾ, ೩. 
೧೭) 
ಮಾತಂಗಾಸುರವೈರಿ - ಮಾತಂಗನೆಂಬ ರಾಕ್ಷಸನನ್ನು 


ಕೊಂದವನು. ಈಶ್ವರ (ಮಾತಂಗಾಸುರವೈರಿಯಲ್ಲಿ ಪಡೆದಂ 
ಬಿಲ್ಲಂ ಧನುರ್ವಿದೈೆಗೆ ಅಂತಾತಂಗಂ ಅಗ್ಗಳ೦ ಆರುಮಿಲ್ಲ: 
ಪಂಪಭಾ, ೧೦. ೩೪) 


ಮಾತಂಗಿ - ಚಂಡಾಲರವಳು, ಬೇಡಿತಿ (ಕಮಲಭವಂ 
ಮೊದಲೊಳ್‌ ಮಾತಂಗಿಯೆಂದು ತಾಂ ಮುಟ್ಟದೆ 
ಮಾಡಿದಕ್ಕುಂ: ಕಾದಂಬ, ೧. ೪೭) 

ಮಾತಟ್ಟು - ಸುದ್ದಿಯನ್ನು ಹೇಳಿ ಕಳಿಸು ಪಲದಿವಸದಿಂ 
ಸೂಲ್ಲಿಡೆಯದ ಕರೆವುದರ್ಕಾಸೆವಟ್ಟು ಮಾತಟ್ಟಿದ 


ಕೆಳೆಯನನೆಮ್ಮಬ್ಬೆಯನೊಡ೦ಬಡಿಸಲಣೆನೆಂದು ಪೋಗಲ್ವೇಟ್ಟು: 
ಶಾಂತಿಪು, ೮. ೭೭ ವ) 


ಮಾತಡಕು — ಸಂದೇಶ ತಲುಪಿಸು (ಒದವಿದ 
ಬೇಟವಪೊಡೆನಗತ್ತಳಗಂ ಬಗೆವೇಖ್ವಾಡೆನ್ನ ಮೇಳದ 
ಕೆಳೆಯರ್ಕಳಿಲ್ಲ .. .. ಓತು ಮಾತಡಕಲೊಂದಿದ ದೂದವರಿಲ್ಲ 


ನೆಟ್ಟನೆ: ಪಂಪಭಾ, ೪. ೭೯) 
ಮಾತರಿಶ್ಚ - ಗಾಳಿ (ಉದ್ದಾಮರಾಮಾರತಿ ಪರಿಮಳಭಾರಾನ್ವಿತಂ 
. « ಮರುನ್ಮಾರ್ಗಗ೦ ಮಾತರಿಶ್ವಂ: ಲೀಲಾವತಿ, ೨. ೧೩೬) 


ಮಾತಜಿವ೦ - ಇತರರಿಗೆ ಅರ್ಥವಾಗುವಂತೆ ಹೇಳಬಲ್ಲವನು 
(ಕುಣಿತಂತು ಪೆಅರ ಬಗೆಯಂ ತೆಜ್‌ಬಿರೆ 
ಪೆಅರ್ಗಲೆಪಲಾರ್ಪವಂ೦ ಮಾತಣಿವಂ: ಕವಿರಾಮಾ, ೧. ೧೫) 

ಮಾತಾಮಹ - ತಾಯಿಯ ತಂದೆ (ತಂದೆಯ ತಂದೆ 
ಪಿತಾಮಹನೆಂದಣಿವುದು ತಾಯಿಯ ತಂದೆ ಮಾತಾಮಹಂ: 
ಅಭಿಧಾವ, ೧. ೧೧. ೨೧) 

ಮಾತಾಳಿ - [ಮಾತಲಿ] ಇಂದನ ಸಾರಥಿ (ಆದಿತ್ಯನ ಸಾರಥಿ 
ಬೆಣಗಾದಂ ಮಾತಾಳಿ ಮಾತುಗೆಟ್ಟಂ: ಪಂಪಭಾ, ೧೨. 
೧೭೨); ಹರಟೆಕೋರ (ನೀಣಂ೦ ಜೂದಾಳಿ ಕರಂ ನೀಣಂ 
ಮಾತಾಳಿ ಕರೆಯೆ ಸಿಗ್ಗುಳಿಯಿವಳ್‌: ಕಾವ್ಯಾವಲೋ, ೩೫೩) 

ಮಾತು - ಪ್ರಶ್ನೆ (ಎನ್ನ ಮಾತಿಂಗೆ ಎಲೆ ಕೌಂತೇಯ 
ಮಳುಮಾತನಿತ್ತು ಮದೀಯ ಸರೋವರದ ತೋಯಮಂ 
ಕುಡಿ ಕೊಂಡುಯ್‌: ಪಂಪಭಾ, ೮. ೩೯); ಗಾದೆ (ಕನಕನ 
ಬೇಳ್ವೆ ತಗುಳ್ಳುದು ಕನಕನಂ ಎಂಬೊಂದು ಮಾತು 
ಧರೆಗೆಸೆಯೆ: ಪಂಪಭಾ, ೮. ೪೪) 

ಮಾತುದೆಗೆ - ಸಂಭಾಷಣೆಗೆ ತೊಡಗು (ಅನುಜ್ಹಯಂ ಕುಡಿಂ 
ಎ೦ಬ ನೆವದೆ ಮಾತಂದೆಗೆಯೆ: ಜಗನ್ನಾವಿ, ೧೩. ೫ ವ) 

ಮಾತುಳ - ಸೋದರ ಮಾವ (ಎಮಗೆ ಸಂಪೀತಿಯಂ ಮಾಡು 


ತದ್ಧೂಪರತೀಶಂಗೆ ಈ ನೃಪಂ ಮಾತುಳ೦ ಎನಿಸಿ: 
ಕುಸುಮಾಕಾ, ೧೫. ೮೦) 

ಮಾತುಲುಂಗ - ಮಾದಲ ಹಣ್ಣು (ಸಿತದೂರ್ವಾಂಕುರ 
ಮಾತುಲುಂಗ ನಳಿನೀ ಭೃಂಗಾರ ಗೋರೋಚನಾಕ್ಷತ: 


ಆದಿಹು, ೧೬. ೧೦) 

ಮಾತುವಲ್ಲಹ - ಮಾತಿನ ದೇವತೆಯಾದ ಸರಸ್ವತಿಯ ಗಂಡ, 
ಬ್ರಹ್ಮ (ಆಗಮಲೋಪಕ್ಕೆ: ಮಾತುವಲ್ಲಹಂ, ನೂಜಅಪತ್ತು 
ತೆಂಕವಂಕಂ: ಶಬ್ದಮದ, ೧೭೪ ಪ್ರ ೧) 

ಮಾತುಳ - ಸೋದರ ಮಾವ (ಮಾತುಳ೦ಗ೦ ಮಾತುಳಾನಿಗಂ 
ತುಟೆಲ್ಲೆಯ್ದುದುಂ ಅವರ್‌ ಅನೇಕ ನಲ್ವರಕೆಗಳ್ಟೆರಸು: 
ಪುಷ್ಪದಂಪು, ೮. ೪೯ ವ) 


ಮಾತುಳವಿವಾಹ - ಸೋದರಮಾವನೊಡನೆ ಮಾಡುವ ಕನ್ಯೆಯ 
ಮದುವೆ (ಮಾತುಳವಿವಾಹಮಂ ಮುನ್ನಾ ತೆಜದಿಂ ವಿಷ್ಣು 
ಮಾಡೆ .. .. ಮೆಚ್ಚರ್‌: ಸಮಯಪ, ೧೧. ೭೦) 

ಮಾತುಳಾನಿ - ಸೋದರತ್ತೆ (ಮಾತುಳಂಗ೦ ಮಾತುಳಾನಿಗಂ 


ತುಟೆಲ್ಲೆಯ್ದುದುಂ ಅವರ್‌ ಅನೇಕ ನಲ್ವರಕೆಗಿಳ್ಳೆರಸು: 
ಪುಷ್ಪದಂಪು, ೮. ೪೯ ವ) 

ಮಾತುಳುಂಗ - ಮಾತುಲುಂಗ, ಮಾದಲ (ಫಳವ್ರಾತದಿಂ 
ನೆಲನಂ ಮೋದುವ ಮಾತುಳುಂಗಮೆಸೆಗುಂ 


ವಿದ್ಯಾಧರೋದ್ಯಾನದೊಳ್‌: ಆದಿಷು, ೧. ೬೭) 

ಮಾತೃಚರ - ತಾಯಿಯ ಜನ್ಮ (ನೀ೦ ಲಲಿತಾಂಗನೆಯಾದಂದು 
ಮಾತೃಚರನೆಂದಣಿದು ಉತ್ತುಂಗವಿಭವಂಗಳಸೆಯೆ 
ಮನಂಗೊಳೆ ಪೂಜಿಸಿದೆಂ: ಆದಿಪು ೩. ೫೯) 

ಮಾತ್ಯನ್ಯಾಯ - ಮತ್ಯ್ಯನ್ಯಾಯ, ಬಲಿಷ್ಠ ದುರ್ಬಲನ್ನು 

ಪೀಡಿಸುವುದು (ಅಂತಿರೆ ನೀನಾಚರಿಸಲ್ಲದಂದು ಧರೆ 
ಮಾತ್ಸ್ಯನ್ಕಾಯಮೇನಾಗದೇ: ಪಂಪರಾ, ೨. ೩೨) 

ಮಾದರ - ಮಾದಿಗ (ತಾಯೊಂದಸುವೆರಸು ಬಿರ್ದುದಂ 
ಕರುಣಿಸಿ ಮತ್ತಂ ಮಾದರಂಗೆ ಸಲಹೆಂದಿತ್ತಂ: ಯಶೋಧಚ, 
೩. ೫೬) 

ಮಾದಿಂಗ - ಮಾದಿಗ (ನಿಮ್ಮ ಸುತೆಯಂ ಮಾದಿಂಗರಂ ನೋಡಿ 
ನೀಂ  ಮುದದಿಂ ಕೊಟ್ಟಪಿರೆಂದು ಕೇಳ್ದು ನೃಪತೀ 
ಬಂದಿರ್ದೆವು: ಕರ್ಣನೇಮಿ, ೮. ೪೭) 

ಮಾದಿಂಗಿತ್ತಿ - ಮಾದಿಗ ಹೆಂಗಸು (ಎನೆ ಮಾದಿಂಗಿತ್ತಿಯು೦ ಅ 
ನೂತ್ನರತ್ನ೦ಂಗಳಂ ಕೊಂಡು ಬಂದು: ಕರ್ಣನೇಮಿ, ೧೦. 
೫೧ ವ) 

ಮಾದಿಗಿತ್ತಿ - ಮಾದಿಗ ಹೆಂಗಸು (ಎರಡು ಸಾಗರೋಪಮಂ 
ತಿಟ್ಟನೆ ತಿಜಿದು ಚಂಪಕಾನಗರದೊಳ್‌ ಮಾದಿಗಿತ್ತಿಯಾಗಿ 
ಪುಟ್ಟಿ: ಚಾವುಂಪು, ಪು. ೪೩೦. ಸಾ. ೧೬) 

ಮಾದುಫಲ - ಮಾದಲ ಹಣ್ಣು (ಭಾವಿಸಲ್‌ ಏನುಂಟೆ 
ಮೊರಡಿಯೊಳ್‌ ಮಾದುಫಲಂ: ಸಮಯಪ, ೧. ೧೨೩) 

ಮಾದುಪಳ - ಮಾದಲ ಹಣ್ಣು (ಸುಖಮನಜಸುವ ಮನುಜ೦ 
ಮೊರಡಿಯೊಳ್‌ ಮಾದುಪಳಮನಣಸುಸದಿರಂ: ಯಶೋಧಚ, 
೧. ೫೧) 

ಮಾದುರ - [ಮಹಾಧುರ] ದೊಡ್ಡ ಯುದ್ಧ (ಬಲಿದ ಬಯಕೆಯಂ 
ಮಾದುರದೊಳ್‌ ಕಳೆವಂತನ್ನೆಗಂ ಇವನೊಳ್‌ ಕಳೆವೆಂ 
ನಿನ್ನೊಂದು ಮುಳಿಸಂ: ಪಂಪಭಾ, ೮. ೭೨) 

ಮಾದೆಂಗ - ಮಾದಿಗ (ಮಾದೆಂಗನಾಗಿ ಯೋಗದೊಳ್‌ ಆದಂ 
ನಿಂದಲ್ಲಿ ಪುತ್ತು ಪರ್ವಿದೊಡೆ: ಸಮಯಪ, ೧೦. ೪೪) 

ಮಾದೆಗ - ಒಂದು ಪರಿಶಿಷ್ಟ ಜಾತಿ (ಇಂತು ನೀಳನೆಂಬ 
ಮಾದೆಗಂಗಂ ಕೌಶಂಬಿಯೆಂಬ ಮಾದೆಂಗಿಗ೦ ಮಗಳಾಗಿ 
ಪುಟ್ಟಿ: ಸುಕುಮಾಚ, ೫. ೨೧ ವ) 

ಮಾದೆಂಗಿ - ಮಾದಿಗ ಹೆಂಗಸು (ಇಂತು ನೀಳನೆಂಬ 
ಮಾದೆಗಂಗಂ ಕೌಶಂಬಿಯೆಂಬ ಮಾದೆಂಗಿಗ೦ ಮಗಳಾಗಿ 
ಪುಟ್ಟಿ: ಸುಕುಮಾಚ, ೫. ೨೧ ವ) 


ಮಾದೇವ - [ಮಹಾದೇವ] ಈಶ್ವರ  (ಸಿರಿಯೆಳ*ಯಂ 
ಮಾದೇವಂ ಸರಸತಿಯೆೇ*ಯರ್ಕಳ ಅಡಿಗಳೆಂಬೀ 
ಕೆಂದಾವರೆಗಳ್‌ ಪೊರೆಗೆಮ್ಮಂ ಪೊಸಸಿರಿಗಂಪಿಂ 


ಪಜಿ”ಮೆವಣಿಯಂ ಎಂತು ಅಂತೆ ಒಲವಿಂ: ಕಬ್ಬಿಗಕಾ, ೨) 


೮೮೫ 


ಮಾದೇವರ ಮುಂದಣಾತಂ - ಮಹಾದೇವ ಅಥವಾ ಶಿವನ 
ಮುಂದಿರುವವನು, ಬಸವ, ಎತ್ತು ಅಥವಾ ದನ 
(ಮಾದೇವರ ಮುಂದಣಾತಂ ಎನಲಲ್ಲದೆ ಪೇಟ್‌ 
ಪೆಅತೇನನೆಂಬುದೋ: ಪಂಪಭಾ, ೪. ೯೬) 

ಮಾದೇವಿ - [ಮಹಾದೇವಿ] ಪಾರ್ವತಿ (ಗಡಣದೆ ಮಾದೇವಿಯ 
ಬಗೆಯೊಡೆಯನ ನೊಸಲೊಳ್‌ ಕದಂಪಿನೊಳ್‌ 
ಕೈಮೊಗದೊಳ್‌ ತೊಡೆಯೆಡೆಯೊಳ್‌ ತೋಳೆಡೆಯೊಳ್‌ ಬಿಡೆ 
ನಟ್ಟುವು ಕಾವನ೦ಬುಗಳ್‌ ತಾವೈದುಂ: ಕಬ್ಬಿಗಕಾ, ೨೪೧); 
ಮಹಾರಾಣಿ (ದುಯೋದನನ ಮಾದೇವಿಯರಪ್ಪ 
ಭನುಮತಿಯುಂ ಚಂದಮತಿಯರುಂ ಪ್ರಮುಖ 
ಸಾಮಂತಮಾಂಡಳಿಕ ಅಂತಃಪುರಕಾಂತೆಯರೊಂದಾಗಿ: 
ಗದಾಯು, ೧೦. ೧೨ ವ) 

ಮಾದ್ಯತ್‌ — ಮದಿಸಿದ ಮಾದ್ಯತ್‌ 
ರದನೀಂದ್ರಸ್ಥೂಳದಂತಾಹತಿವಿದಳಿತ ಗೋಶೀರ್ಷಸಾರ 
ದ್ರವಾಮೋದದಿನೆತ್ತಂ ಗಂಧವಾಹ೦ ಮಗಮಗಿಸೆ ಬೆಡಂಗೀ 
ನೆಗೇಂದ್ರೋಪಕಂಠಂ: ಆದಿಷು, ೧೩. ೬೮) 

ಮಾದ್ಯದ್ದಜ - ಮದ್ದಾನೆ (ಮಾದ್ಯದ್ದಜಗಮನೆಯರ್‌ ಆ 
ಕೊಂಡದೊಳ್‌ .. .. ಸತಿಯ ಮಿನ್ನೀರೊಳ್‌ ಇರ್ದಂತಿರ್ದರ್‌: 
ಲೀಲಾವತಿ, ೧೨. ೫೩) 


(ಇಲ್ಲಿ 


ಮಾದ್ಯದ್ರದನೀಂದ್ರ — [ಮಾದ್ಯತ್‌+*ರದನೀಂದ] ಮದ್ದಾನೆ 
(ಮಾದ್ಯದ್ರದನೀಂದ್ರ ಸ್ಥೂಳದಂತಾಹತಿ ವಿದಳಿತ 
ಗೋಶೀರ್ಷಸಾರದ್ರವಾಮೋದದಿ೦ ಎತ್ತಂ ಗಂಧವಾಹಂ 


ಮಗಮಗಿಸೆ: ಆದಿಷು, ೧೩. ೬೮) 

ಮಾದ್ರಿ - ಪಾಂಡುವಿನ ಹೆಂಡತಿ, ಮದರಾಜನ ಮಗಳು ಹಾಗೂ 
ಶಲ್ಯನ ಸೋದರಿ (ಅಂತು ಸ್ವಯಂಬರದೊಳ್‌ 
ನೆಜ್‌ದರಸುಮಕ್ಕಳೊಳ್‌ ಅಪ್ಪುಕೆಯ್ದ ಕುಂತಿಯೊಡನೆ 
ಮದ್ರರಾಜನ ಮಗಳ್‌ ಶಲ್ಯನನೊಡವುಟ್ಟಿದ ಮಾದ್ರಿಯುಮಂ 
ಒಂದೆ ಪಸೆಯೊಳಿರಿಸಿ: ಪಂಪಭಾ, ೧. ೧೦೬ ವ) 

ಮಾಧವ - ಮಧುಮಾಸ, ವಸಂತ (ಅವಿರಳರೋಮಾಂಚದೆ 
ಮಾಧವಸಮಯದೊಳಲರ್ದ ಚೂತಲತೆಯನೆ ಪೋಲ್ತಳ್‌: 
ಆದಿಪು, ೪. ೨೩); ವೈಶಾಖ (ಮಾಧವಂ ವೈಶಾಖಂ: 
ಅಭಿಧಾವ, ೩. ೧. ೯೮) 

ಮಾಧವಸಮಯ — ಮಧುಮಾಸ, ವಸಂತ 
(ಅವಿರಳರೋಮಾಂಚದೆ ಮಾಧವಸಮಯದೊಳಲರ್ದ 
ಚೂತಲತೆಯನೆ ಪೋಲ್ತ್ವಳ್‌: ಆದಿಪು, ೪. ೨೩) 

ಮಾಧವೀ - ವಾಸಂತಿ, ಮೊಲ್ಲೆ, ಇರುವಂತಿಗೆ (ಮತ್ತೊರ್ವಳ್‌ 
ಮಾಧವೀಲತಾಲಲಿತೆ: ಆದಿಷು, ೧೧. ೧೧೧ ವ) 

ಮಾಧ್ಯಮಿಕಮತ — ಶೂನ್ಯವಾದ, ಬೌದ್ಧಮತದ ಒಂದು ಪಂಗಡ 


(ಲೋಕಾಯತಿಕ ಯೋಗಾಚಾರ ಮಾಧ್ಯಮಿಕ 
ಮತವಿತಥಾಭಿಧಾಯಿಗಳ್‌ ಜೀವಾಭಾವಮನೆ 
ಪಿಡಿಯಚ್ಚುವಿಡಿದು ಆದಿಪು, ೨. ೭ ವ) 

ಮಾಧ್ಯಸ್ಥವೃತ್ತಿ - [ಜೈನ]. ದುಷ್ಪರ ಬಗ್ಗೆ ವತಸ್ಥರು 


ಇರಿಸಿಕೊಳ್ಳಬೇಕಾದ ತಟಸ್ಥ ಭಾವನೆ (ಸಕಳಶರೀರಗುಣಾಧಿಕ 
ದುಃಖಾರ್ದಿತಾವಿನೀತರೊಳ್‌ ಮೈತ್ರಿಪ್ರಮೋದಕಾರುಣ್ಯ 
ಮಾಧ್ಯಸ್ಥವೃತ್ತಿಗಳಂ ಭಾವಿಸುತ್ತುಂ: ಆದಿಪು, ೯. ೧೩೦ ವ) 
ಮಾಧ್ಯೀಕ ಎ ಮದ್ಯ (ಮಧು ಮಾದ್ವೀಕಂ: ಅಭಿಧಾವ, ೩. ೧. 
೯೬) 
ಮಾಧ್ದೀಕಗಂಧ - ಮದ್ಯದ ವಾಸನೆಯಿಂದ ಕೂಡಿದ (ಕಮನೀಯ 
ಉದಾರ ಚಾಮೀಕರ ಚಷಕಚಯನ್ಯಸ್ತ ಮಾಧ್ವೀಕ 


ಗಂಧಾಂಧಮದಾಳಿವ್ರಾತ ರುಂಕಾರಿಯಂ ಅಧಿಕ 
ಮನೋಹಾರಿಯಂ ಅತಿಮುದದಿಂದೆಯ್ದಿದಂ: 
ಪಂಚತಂತ್ರ, ೧೨೮) 

ಮಾನ - ಆತ್ಮಗೌರವ (ಮಾನಮದೇಂ ವಿಪುಳಮದೇಂ 


ದೀನಮದೇಂ ಸ್ತೋಕಮೇ೦ ಅಧ್ರುವಮೋ: ಶಾಂತಿಷು, ೯. 
೧೦೨); ಸ್ತ್ರೀಯ ಪ್ರಣಯಕೋಪ (ಮಾನಮೀ ಚೇತನೆ 
ತನುವಿನೊಳ್‌ ಇರ್ಪನ್ನಂ ಕೋಪಮಾಪತ್ತನೀಗುಂ: 
ಲೀಲಾವತಿ, ೧೪. ೪೮; ಅಹಂಕಾರ (ಪದೆದೊಪ್ಪಿದಂ 
ಉತ್ಪಭಾವಂ ಉದ್ದಾನ ನವೀನನಾಮಚರಪುಂಗವಂ 
ಅಂಗಜಮಾನಮರ್ದನಂ: ರಾಜಶೇವಿ, ೧. ೫೯) 

ಮಾನಂದನ - ಲಕ್ಷ್ಮಿಯ ಮಗ, ಮನ್ಮಥ (ಆನಂದನಮಂ..... 
ತೋಷಿತ ಮಾನಂದನಮಂ ನಿರೀಕ್ಷಿಸಲ್‌ ನಡೆ ನೃಪತೀ: 
ರಾಜಶೇವಿ, ೧೦. ೫) 

ಮಾನಕಷಾಯ - [ಜೈನ] ನಾಲ್ಕು ಮಾನಸಿಕ ದೋಷಗಳಲ್ಲಿ 
ಒಂದು (ಅಂತಃಕರಣದೊಳಿನಿಸಾನುಂ ನಿಂದುದೊಂದು 
ಮಾನಕಷಾಯಂ ಮುನಿಪತಿಗೆ ಹೋಗೆ 
ಪುಟ್ಟಿದುದನಂತವಸ್ತುಪ್ರಕಾಶಿಕೇವಳಬೋಧಂ: ಆದಿಷು, ೧೪. 
೧೪೫); ನೋಡಿ, ಇಷಾಯ' 

ಮಾನಗೆ - [ಮಾನಕ] ಅಳತೆಯ ಸಾಧನ (ಅಂಗನೆಯರ 
ನಾಭಿಕೂಪದ ಶೃಂಗಾರಜಲಕ್ಕೆ ಬಾಎ ನೀರ್ವರಿ 
ವೃತ್ತೋತ್ತುಂಗಕುಚ೦ ಮಾನಗೆ ಮದನಂ ಗಡ ಯೌವನವನಕ್ಕೆ 
ತೋಂಟಿಗನದಂ: ಅಜಿತಪು, ೨. ೩೧) 

ಮಾನತೆ - ದುಃಖ (ಏನವ್ವ ಬಿಡದೆ ಚಿಂತಿಸಿ ಮಾನತೆವೆತ್ತಿರ್ಪೆ: 
ಪುಣ್ಯಾಸ್ತ, ೩. ೫೧) 

ಮಾನದಿ - [ಮಹಾನದಿ] ದೊಡ್ಡ ನದಿ (ಬಾಲೆಗೆ ಗುಣಕಾಂತಿ 
ವಯೋಲೀಲೆಗೆ ವಿನಯಪ್ರಧಾನ ಗುಣಗಣಿಗೆಣೆ ಭೂಪಾಲಂ 
ನಿಗದಜೆ೦ದನುಕೂಲಂ ಬಿದಿ ಬಿಸುಗೆ ಸಿಂಧುವೊಲ್‌ 
ಮಾನದಿಯೊಳ್‌: ಶಾಂತಿಹು, ೨. ೧೫೫) 

ಮಾನಭಂಗ - ಅವಮಾನ (ಭರತಂಗೆಅಗುವರೆಂಬಿದೆ ಪರಿಭವಂ 
ಎನಗಿಂತುಂ ಮಾನಭಂಗಂ: ಆದಿಷು, ೧೪. ೩೯) 

ಮಾನವಕೇಸರಿ - ನರಸಿಂಹ (ಮೀನಾದಂ ಎಸಡಿಯಾದಂ 
ಮಾನವಕೇಸರಿಯುಮಾಗಿ ಪಂದಿಯುಮಾದಂ: ಸಮಯಪ, 
೮. ೧೩೬) 


ಮಾನವಾಹಿತ -  (ಮಾನ*ವಾಹಿತ]  ಮರ್ಯಾದೆವಂತ, 
ಮಾನವ-ಅಹಿತ] ಮನುಷ್ಯರಿಗೆ ಅಹಿತನಾದವನು (ಆ 
ನೃಪಂ ಸಪ್ತಾಂಗಸಂಗಿಯಾಗಿಯುಂ ಸಪ್ತಾಂಗಸಂಗಿಯಲ್ತು .. 
ಮಾನವಾಹಿತನಾಗಿಯುಂ ಮಾನವಾಹಿತನಲ್ತು: 

ಪುಷ್ಪದಂಪು, ೯. ೩೯ ವ) 
ಮಾನಸ - ಮಾನಸ ಸರೋವರ (ಮಾನಸದಿಂ ಸಿತಾಂಬುಜಶತಂ 
ತಳೆರ್ವಂತೆವೊಲೆಯ್ದೆ ಬಂದೆಳಗಿತ್ತು ಕೊಳಂಗಳೊಳ್‌ 
ತಟೀಫೇನವಿತಾನವಾತ್ಮರುಚಿಯೊಳ್‌ ತಡಮಾಗೆ 
ಮರಾಳಮಂಡಳಂ: ಜಗನ್ನಾವಿ, ೪. ೬೪); ಮನಸ್ಸು (ಸರಸ್ವತಿ 
ಹಂಸೀಭಾವದೆ ನೆಲೆಗೊಳ್ಗೆ ಕೂರ್ತು ಮತ್‌ ಮಾನಸದೊಳ್‌ 
ಕವಿರಾಮಾ, ೧. ೩); ಮಾನಸಿಕವಾದ, ಮನಸ್ಸಿನ (ದುಷ್ಕಕಂ 
ಸಡಿಲ್ಲೊಡೆ ಪಡೆಗುಂ ಮಾನುಷ್ಯಮನತಿದಾರುಣ ಮಾನಸ 
ಶಾರೀರ ದುಃಖಪೀಡಿತನಕ್ಕುಂ: ಆದಿಪು, ೯. ೪೮); ಮಾನಸ 
ಸರೋವರದಲ್ಲಿ ಹಂಸದ ಹಾಗೆ ಮನಸ್ಸಿನಲ್ಲಿ ಸರಸ್ವತಿಯು 
ಅರಿಕೇಸರಿಯ ಮನಸ್ಸಿನಲ್ಲಿ ಮಾನಸ ಪುತ್ರ ಎಂಬ 
ಭಾವನೆಯಿಂದ ಅಗಲಲಾರದೆ ನಿಲ್ಲಲು (ಮಾನಸದೊಳ್‌ 


ಹಂಸೆಯವೋಲ್‌ ಮಾನಸವಾಗ್ಯನಿತೆ ತನ್ನ ಮಾನಸದೊಳಿವಂ 
ಮಾನಸವೆಂದಗಲದೆ ನಿಲೆ; ಪಂಪಭಾ, ೨. ೩೬); ಮನುಷ್ಯ 
(ಈ ಮೊಗಂಗುಡದ ಇರವು ಇಂತು ಕಣ್ಣಡಿಗರಪ್ಪರೆ 
ಮಾನಸರಪರ್‌: ಪಂಪಭಾ, ೮. ೭೬) [ಡಿಎಲ್‌ಎನ್‌ "ನೀಂ 
ಮಾನಸ' “ಎಂಬುದರ ಬದಲು “ಇರ್ಮಾನಸ' ಎಂಬ 
ಪಾಠವನ್ನೊಪ್ಪಿ ಅದಕ್ಕೆ ಜಲಚರ ಎ೦ದು ಅರ್ಥ ನೀಡುತ್ತಾರೆ: 
“ದೀಪಿಕೆ, ಪು. ೫೪೧] 

ಮಾನಸಗತಿ - ಮನುಷ್ಯಜನ್ಮ (ಚಿಂತಾ ಶೋಕ ವಿಷಾದ 
ಭ್ರಾಂತಿಸಮುದ್ಧೂತದುಃಖದಿಂ ನರಕದೊಳೊರಂತೆ ವಲಂ 
ಮಾನಸಗತಿ: ಆದಿಪು, ೯. ೪೯) 

ಮಾನಸಗೋಳ - ಕುಸ್ತಿಯ ಒಂದು ವರಸೆ (ಮಿಕ್ಕುದು 
ವಜಪಾತಮುಮನೆಂಬಿನಂ  ಉಬ್ಬಸಮಾದ ತೋರತತ್ತಕ್ಕೆ 
ತಗುಳ್ಳು ಪತ್ತಿಸುವ ಮಾನಸಗೋಳಮೆನಿಪ್ಪ ಡೊಕ್ಕರಕ್ಕಿಕ್ಕಿದ 
ವಜಲೇಪಮೆನೆ: ಚಂದ್ರಪ್ರಪು, ೫. ೮೦) 

ಮಾನಸರೂಪುಗೊಳ್‌ - ಮನುಷ್ಯಾಕೃತಿಯನ್ನು ತಾಳು (ಎರಡು 
ಪೋಟುಮಂ ಒಂದು ಕೆಯ್ಯೊಳೆ ಪಿಡಿದೊಡೆ 
ಒಂದೊಂದಜೌೊಳ್‌ ಸಂದಿಸಿ ಮಾನಸರೂಪುಗೊಂಡೊಡೆ: 
ಪಂಪಭಾ, ೬. ೨೬ ವ) 

ಮಾನಸರ್ಕಳ್‌ - ಎ ಮನಸ್ಸುಳ್ಳವರಾಗಿ 
(ಪರಲೋಕಪ್ರಾಪ್ತನಾದೊಡೆ ಗಾಂಗೇಯನುಂ ಸತ್ಯವತಿಯುಂ 
ಅತ್ಯಂತಶೋಕಾನಲ ದಹ್ಯಮಾನ ಮಾನಸರ್ಕಳಾಗಿ ಆತಂಗೆ 
ಪರಲೋಕಕ್ರಿಯೆಗಳ೦ ಮಾಡಿ: ಪಂಪಭಾ, ೧. ೮೦ ವ) 

ಮಾನಸವಾಲಕ್‌ - ಮನುಷ್ಯ ಜೀವನ (ಈತನಿಲ್ಲದೆ ಪೇಟ್‌ 
ಮಾನಸವಾಟ ಮೋಹಮೆನಗಿನ್ನೇಬಾರ್ತೆ: ಆದಿಷು, ೩. ೫೨) 


ನಸಸಂಭವ - ಮನಸ್ಸಿನಲ್ಲಿ ಹುಟ್ಟಿದವನು, ಮಾನಸ 
ಸರೋವರದಲ್ಲಿ ಜನಿಸಿದವನು (ಹ೦ಸನವೊಲ್‌ 


ಮಾನಸಸಂಭವಂ ಎನಿಪ 
ಕಟ್ಟುಯ್ದೌ: ಕಾದಂಬ, ೫. ೭೮) 


ಮದೀಯಾಭಿಮಾನಮಂ 


ಮಾನಸಹಂಸಿ — ಮಾನಸ ಸರೋವರದ ಹಂಸ 
(ರಾಜಸುತೆಡಯಂ ನಯದಿಂದವುಯ್ದಳ್‌ 
ಪದ್ಮಾಂತರದಿಂದಮಿಂಬಜೆದು ಮಾನಸಹಂಸಿಯನುಯ್ತ 


ಮಾರ್ಗದಿಂ: ಪಂಪಭಾ, ೩. ೫೭) 

ಮಾನಸಿ - ಮಾನಸಿ ಎಂಬ ಯಕ್ಷಿಣಿ (ಕ್ಷಣರುಗ್ನಾಲಾಮಯ 
ಅಬ್ಬಕ್ಕೆಣೆಯೆನಿಸೆ ಚಳತ್ಕಾಂತಿಯುಕ್ತಾಂತರಂಗೋಲ್ಬಣೆ 
ನಕಾರೂಢೆ . . ಆ ಮಹಾಮನಸೀಯಕ್ಷಿಣಿಯೆಂದುಂ 
ಮಾಲ್ಟ್‌ ಶಾಂತೀಶ್ವರಚರಿತಕರತಿಶ್ರೀಗೆ ಸೌಭಾಗ್ಯದೊಳ್ಳಂ: 
ಶಾಂತೀತ್ವಪು, ೧. ನಂ; ಮಾನವ ಹೆಂಗಸು (ಕರಮೆಸವ 
ರೂಪು ಕಣ್ಣಚ್ಚರಿಯಂ ಪುಟ್ಟಸಿದುದು ಈಕೆಯಾವಳೋ 
ನೆಲದೊಳ್‌ ಪಿರಿದು೦ ಮಾನಸಿಯರ್ಗಿ ಪರಿ ಜೆಲ್ವಿನಿತುಂಟೆ 
ಸಗ್ಗದಾಕೆಯೆ ದಿಟಂ: ಕಬ್ಬಿಗಕಾ, ೯೧) 

ಮಾನಸಕೆ - ಅಂತಃಕರಣ (ಮಾನಸೆಯಣಮಲ್ಲಳಿಂತು 
ಮರವಾನಸೆಯಾಗಿಯುಂ ಆದುದೊಂದು ಮಾನಸಿಕೆ: 
ಆದಿಪು, ೧೨. ೩೮); ಮಾನವತ್ವ, ಮಾನವೀಯತೆ 
(ಪಸವಿನೊಳ್‌ ಅನ್ನಮಂ ಸುಫಲದಲ್ಲಿ ಸುವರ್ಣಮಂ ಈವ 
ಯುದ್ಧದೊಳ್‌ ಕುಸಿಯದೆ ಸೂಉೆಗೊಳ್ಳದೆ ರಣಕ್ಕೆ ಶುಚಿತ್ವಮಂ 
ಅಪ್ಪುಕೆಯ್ವ ಮಾನಸಿಕೆಯ ನಾಲ್ದರುಂ ನಮಗೆ ವಂದ್ಯರ್‌: 
ಗದಾಯು, ೪. ೬೦) 

ಮಾನಸಿಕ್ಕೆ - ಸ್ವಾಭಿಮಾನ (ನೆಗಲೌವೆತ್ತ ಪತಿಭಕ್ತಿಯ ಮೈಮೆಯ 
ಮಾನಸಿಕ್ಕೆಯಗ್ಗಲದ ಪೊಗಟ್‌ೌ ತನ್ನದೆನೆ: ಆದಿಷು, ೧. ೭೨); 


ಮನುಷ್ಯತ್ವ (ಪುಸಿಯ೦ ನುಡಿವವರ್ಗಳ ಮಾನಸಿಕ್ಕೆಯುಂ 
ಗುಣಮುಂ ಅಟಿಗುಂ: ಸಮಯಪ, ೫. ೨೯) 

ಮಾನಸೂತ್ರ - ಅಳತೆಯ ದಾರ (ಕಮಳಜನಳೆಯಲ್‌ ಮಾಡಿರ್ದ 
ಮಾನವಸೂತ್ರಂಬೊಲ್‌ ಒಪ್ಪುಗು೦ ಕಟಿಸೂತ್ರಂ: ಅಜಿತಪು, 
೨೨೯) 

ಮಾನಸೆ ಎ ಮಾನವಸ್ವೀ 
ಮರವಾನಸೆಯಾಗಿಯುಂ 
ಆದಿಷು, ೧೨. ೩೮) 

ಮಾನಸ್ತಂಭ — [ಜೈನ] ಸಮವಸರಣಮಂಟಪದ ನಡುವಣ ಕಂಬ 


(ಮಾನಸೆಯಣಮಲ್ಲಳಿಂತು 
`` ಆದುದೊಂದು ಮಾನಸಿಕೆ: 


(ರಾಜಚಿಹ್ನಂಗಳನಿರಿಸಿ  ಧೂಳೀಶಾಳ ಮಾನಸ್ತಂಭಾಂಭಃ 
ಖಾತಿಕಾವಲ್ಲೀವನೋಪವನಪತಾಕಾವನಿ ಕಲ್ಪಭೂರುಹ: 
ಆದಿಷು, ೧೦. ೫೨ ವ) 

ಮಾನಾಮಿ - ಮಾನವಮಿ (ಕನ್ನಡಕ್ಕೆ ಮಾನಾಮಿಯ 
ಸಾಣಿಯಾಯ್ತು ತನು ಧವುಕನಾ: ಶಬ್ದಮದ, ೧೮೬ ಪ್ರ ೪); 
ಆಲಂಕಾರಿಕಾರ್ಥದಲ್ಲಿ ಶಿಕ್ಷೆ (ಓಪಳೆ ಕೂರ್ಮೆಗಟ್ಟಿನಗೆ 


ನೀನೇನಾನುಮೊ೦ದೇವಮ೦ ಮನದೊಳ್‌ ಮಾಡಿದೊಡಂದೆ 
ದೀವಳಿಗೆಯಂ ಮನಾಮಿಯು೦ ಮಾಡೆನೆ: ಪಂಪಭಾ, ೪. 


೯೩) 

ಮಾನಿತ - ಪೂಜ್ಯವಾದ (ಮಾನಿತ ತತ್ವಾರ್ಥಶ್ರದ್ಧಾನದಿ೦ ಆ 
ಸೂರ್ಯಮಿತ್ರಮುನಿಪತಿಗೆ ಅವಧಿಜ್ಞಾನಂ ತೊಟ್ಟನೆ 
ಪುಟ್ಟಿದುದು: ಸುಕುಮಾಚ, ೩. ೪೭); ಗೌರವಾನ್ವಿತ 
(ಮಾನಿತಮಪ್ಪ ಮಾನಸಿಕೆ ಮೆಯ್ಯೊಳೆ ಕೂಡಿರೆ 
ಧಾತ್ರನೆಂಬೆನಲ್‌ ತಾನೆಸೆದಿರ್ದ ಮಾನಿನಿಯರಂ: ಕರ್ಣನೇಮಿ, 
೩. ೧೯೫) 


ಮಾನಿತೆ - ಸಂಭಾವಿತಳು (ಮಾನಿತೆಯ ತನುವಿಕಾರೋರ್ಮಿಯಂ 
ತನ್ನ ಗಂಭೀರತೆ ಗಾಢೌತ್ಸುಕ್ಯಮಂ: ಲೀಲಾವತಿ, ೧೪. ೬) 

ಮಾನಿನಿ - ಸ್ವಾಭಿಮಾನಿ ಹೆಣ್ಣು (ತೋರ್ಪರ್‌ ಸಲ್ಲಲಿತಾಂಗಗದ 
ಲತಾಂಗಿಯರ್‌ ಮಾನಿನಿಯರ್‌: ಜಗನ್ನಾವಿ, ೨. ೨೮) 

ಮಾನುಷಸಿದ್ಧಿ - 
ಮಾನುಷಸಿದ್ಧಿಯೆಂಬೆರಡುಂ ಸಿದ್ಧಿಯುಮಂ 
ತೋಚಜೆ: ಅಜಿತಹು, ೫. ೩೦ ವ) 


. ನೆಯ 


ಮಾನುಷೋತ್ತರಪರ್ವತ - ॥ಜೆ ಸೈನ] ಮಧ್ಯಮಲೋಕದ ಒಂದು 
ಪರ್ವತ, ಇದು ಪುಷ್ಕರದ್ದೀಪದ ನಟ್ಟನಡುವೆ 
ಗೋಲಾಕಾರವಾಗಿರುತ್ತದೆ; ಈ ಪರ್ವತವನ್ನು ದಾಟಿ 
ವಿದ್ಯಾಧರರು ಮತ್ತು ಯದ್ಭಿಮುನಿಪ್ರಾಪ್ತ ಮುನಿಗಳು 


ಹೋಗಲಾರರು; ಆದ್ದರಿಂದ ಇದಕ್ಕೆ ಮಾನುಷೋತ್ತರ ಎಂಬ 
ಹೆಸರು (ವಳಯಾಕೃತಿಯಾಗಿ ಬಳಸಿದ ಮಾನುಷೋತ್ತರ 
ಪರ್ವತಮನಿಳಿಸುವ ಜಾತರೂಪಮಯ 
ವಿಶಾಲವಳಯದೊಳಗೆ: ಆದಿಷು, ೧೦. ೩೩ ವ) 
ಮಾನುಷ್ಯ -. ಮನುಷ್ಯ ಜನ್ಮ (ಸಡಿಲ್ಲೊಡೆ 
ಮಾನುಷ್ಯಮನತಿದಾರುಣ ಮಾನಸ 
ದುಃಖಪೀಡಿತನಕ್ಕುಂ: ಆದಿಷು, ೯. ೪೮) 
ಮಾನೋನ್ನತ - ಅತಿಶಯ ್ಹಸ್ವಾಭಿಮಾನವುಳ್ಳವನು 
(ನಿನ್ನನುಜರನಿಬರುಂ ಮಾನೋನ್ನ ತರ್‌ ಅಣ೦ ಎಳಗರ್‌ 
ಅವರೊಳಗ್ಗಳದದಟಂ ತನ್ನಭಿಮಾನದ ಭುಜಬಲದುನ್ನತಿಯನೆ 
ಮೆಲೌವ ಬಾಹುಬಲಿ ಮುನ್ನಆಗಂ: ಆದಿಪು, ೧೪. ೧೨ 


ಪಡೆಗುಂ 
ಶಾರೀರ 


ಮಾನವಯತ್ನದಿಂದ ಪಡೆದುದು (ದೇವಸಿದ್ಧಿ 


೮೮೭ 


ಮಾನ್ಯ - ಗೌರವಾರ್ಹ; ದತ್ತಿ ಕೊಟ್ಟ ಭೂಮಿ 
ಮಾನ್ಯಂಗಳೆನಿತುಂಟು ಅನಿತುಮಂ 
ತ್ರಿಷಷ್ಟಿಪು, ೮. ೧೪ ವ) 

ಮಾಮರ - ಮಾವಿನ ಮರ (ಸೊಗಯಿಸಿ ಬಂದ ಮಾಮರನೆ ತಳ್ತ 
ಎಲೆವಳ್ಳಿಯೆ ಪೂತ ಜಾತಿಸಂಪಗೆಯೆ ಕುಕಿಲ್ವ ಕೋಗಿಲೆಯ 
ಪಾಡುವ ತುಂಬಿಯೆ ನಲ್ಲರ ಒಳ್ಳೊಗಂ ನಗೆಮೊಗದೊಳ್‌ 
ಪಳಂಚಲೆಯೆ ಕೂಡುವ ನಲ್ಲರೆ ನೋಯ್ಬೊಡೆ: ಪಂಪಭಾ, ೪. 
೨೮) 


(ಮಿಕ್ಕ ತನ್ನ 
ವಿಕ್ರಯಂ ಮಾಡಿ: 


ಮಾಮಸಕ - ಸಡಗರ (ಪಳಂಚುವ ಮಣಿಮಯ ರೀಟ 
ಕರ್ಣಪೂರ ಕೇಯೂರಹಾರರಣಿತ೦ಗಳೊಳ೦ ಎಡೆವರಿಯದೆ 
ಆಡಿಯಿಡುವ ಮಾಮಸಕಕಂಜಿ ಮಣಿಕುಟ್ಟಿಮತಳದ 
ಪೂವಲಿಯಂ ಬಿಟ್ಟು; ಕಾದಂಬ, ೧. ೫೮ ವ); ಅತಿ 
ರೋಷ (ಆ ಸಮಯದೊಳ್‌ ಸಂವರ್ತ ಸಮಯದ 
ಕೃತಾಂತನಂತೆ ಮಾಮಸಕಂ ಮಸಗಿ: ಪಂಪರಾ, ೧೦. ೨೫ 
ವ) 


ಮಾಮಸಕಂ ಮಸಗು - ಕೋಪದಿಂದ  ಕೆರಳು (ಆಗಳ್‌ 
ವಿಲಯಾಗ್ನಿ ಮೈವೆತ್ತಂತೆ ಮಾಮಸಕಂ೦ ಮಸಗಿ: ರಾಜಶೇವಿ, 
೫.೧೨೧ ವ) 


ಮಾಮಸಮಸಗು - ಕೋಪದಿಂದ ಕೆರಳು (ಮುನಿಸಿ೦ ಮುಸುಂಕಿ 
ಮಾಮಸಮಸಗಿ ಹೋಪ ಕೆಳದಿಯ ಬಟೆಸಂದು 
ಕಳಾವತಿ ಕೆಯ್ಯಂ ಹಿಡಿಯೆ: ಲೀಲಾವತಿ, ೧೪. ೩೩ ವ) 

ಮಾಮಿಡಿ - ಮಾವಿನ ಮಿಡಿ, ಕಸುಗಾಯಿ (ಮಾಮಿಡಿಗಳಂ 
ತೆಗೆದು ಪಚ್ಚೆಸಾರಮನಿಕ್ಕಿ ಪೂಮಿಡಿಗಳೊಳ್‌ ತಳಿರ 
ಲಂಬಣಮನೆಲಲಿಕ್ಕಿ: ಲೀಲಾವತಿ, ೬. ೧೧೫) 

ಮಾಯ್‌ - ಕ್ಷೀಣಿಸು (ಹಿಮವುಂಡು ಬಾಟ್ವ ಹಾಳಾಗು (ಈ 
ತಣ್ಮಡುವಿನ ಪೂವೆ ಸುಟ್ಟಪುದು ಮಾಯ್ಬ ವಿಯೋಗಿಗಳೆಂತು 
ಬರ್ದ[ಪರ್‌: ನೇಮಿನಾಪು, ೪. ೮೨) ಕುಮತಿಗಳ್‌ 
ಜಿನಮಾರ್ಗನಿಯುಕ್ತರಾಗೆ ಬಿಟ್ಟಪೆಂ ಇಲ್ಲದೊಡೆ 
ಇಲ್ಲಯೇ ಸತ್ತು ಮಾಯ್ದರ್‌: ಕರ್ಣನೇಮಿ, ೮. ೧೮); 
ಮರೆಯಾಗು (ಮಾಯ್ದ ಸಗ್ಗಮಂ ನರಕಮಂ ಈ 
ಶರೀರದೊಳೆ ಕಂಡೆ೦ ಎಲೆ ಪ್ರಿಯ ನಿನ್ನ ದೂಸಣಿಂ: 
ಲೀಲಾವತಿ, ೧೪. ೬೧); ದುಷ್ನತೆಯಿಂದ ಕೂಡಿರು 
(ಬಜೆಗೆಯ್ಯುತಿರ್ದ೦ ಆ ಮಾಯ್ದಜಗುಲಿ ಕರ್ವೇಡನಲ್ಲಿ 
ಮುದುಗಿಳಿಗಳುಮಂ: ಕಾದಂಸಂ, ೧. ೫೧); 
ನಿವಾರಣೆಗೊಳ್ಳು (ಕೆಲವು ದಿವಸಕ್ಕೆ ಪುಣ್ಣೆಲ್ಲಂ ಮಾಯ್ದು 
ಲೇಸಪ್ಪುದುಂ: ಧರ್ಮಾಮೃ, ೧೨. ರ್ಜ ವ) 

ಮಾಯಮಾಗು ದ ಪಾಸ ( (ದನುಜನ 
ಮಾಯೆಯೊಂದಿನಿಸು ಬೇಗದಿನೊರ್ಮೆಯೆ ಮಾಯಮಾಗೆ 
ಜೇತನವಡೆದು: ಚಂದ್ರಪ್ರಪು, ೫. ೬) 


ಮಾಯಾಚಾರ - ಸುಳ್ಳು ಆಚಾರ, ವಾಮಾಚಾರ (ಮತ್ತಮಲ್ಲಿ 
ಕುಶೀಲ ಕುತ್ತಿತಾಚಾರ ಕುವೇಷ ಕುದೃಷ್ಟಿಗಳುಂ 
ಗೃಹೀತವ್ರತಪರಿಚ್ಯುತರು೦ ಮಾಯಾಚಾರಪರಿಣತರಪ್ಪ: 
ಆದಿಪು, ೫. ೪೧ ವ) 

ಮಾಯಾನಿದ್ರೆ ದ ಮಂತ್ರಹಾಕಿ ಬರಿಸುವ ನಿದ್ದೆ 
(ಮಾಯಾನಿದ್ರೆಯನಿಂದ್ರನ ಜಾಯೆ ಜಿನಾಂಬಿಕೆಗೆ ಪಡೆದು 
ತಡೆಯದೆ ಮಾಯಾಶಿಶುವೊಂದನಿರಿಸಿ: ಕರ್ಣನೇಮಿ, 
೮. ೧೧೪) 

ಮಾಯಾಮಂತ್ರ - ಮಾಯವಾದ ಮಂತ್ರ, ಸುಳ್ಳು ಮಂತ್ರ 
(ರಾಜರಾಜ೦ ಸೈರಿಸದೆ ಚಿತ್ತಸ್ಚಲನೆಯಾಗೆ ಜಳಸ್ತಂಭ 


ಮಂತ್ರಮೆಲ್ಲಂ ಮಾಯಾಮಂತ್ರಮಾಗೆ: ಪಂಪಭಾ, ೧೩. ೮೦ 


ವ) 

ಮಾಯಾಮಾರ್ಗ — ಮಿಥ್ಯೆಯ ದಾರಿ (ತಾನವನ 
ಅತಿಭಕ್ತನಪ್ಪುದಚೆ೦ದವನೊಳಾದ ಮಾಯಾಮಾರ್ಗವಂ 
ಅಣೆಯದೆ ಜಿನಮಾರ್ಗದೊಳ್‌ ದೃಢನೆಂದು ಕಯ್ಯಂ 
ಮುಗಿದು: ಧರ್ಮಾಮೃ, ೩೯ ವ) 

ಮಾಯಾಯುದ್ಧ - ಇಂದ್ರಜಾಲದಿಂದ ಕೂಡಿದ ಯುದ್ಧ 
(ಮಾಯಾಯುದ್ದದೊಳಂ ದಿವ್ಯಾಯುಧಯುದ್ಧದೊಳಂ 


ಅಧಿಕಬಲರ್‌ ಉಭಯಬಲಂ: ಪಂಪರಾ, ೧೩. ೧೪೫) 

ಮಾಯಾರ್ಭಕ - [ಜೈನ] ಜಿನಶಿಶು ಹುಟ್ಟಿದಾಗ ಅದಕ್ಕೆ 
ಜನ್ಮಾಭಿಷೇಕವನ್ನು ನೆರವೇರಿಸಲು ನಿಜವಾದ ಮಗುವನ್ನು 
ತೆಗೆದುಕೊಂಡು ಇಂದ್ರಾಣಿಯು ಜಿನಮಾತೆಯ ಬಳಿ ಇಡುವ 
ಕೃತಕ ಮಗು (ಐರಾದೇವಿಯ ಮುಂದೆ 
ಮಾಯಾರ್ಭಕನನಿರಿಸಿ ಜಿನಾರ್ಭಕನನೆತ್ತಿಕೊಂಡು ಬರೆ: 
ಶಾಂತಿಷು, ೧೦. ೯ ವ) 

ಮಾಯಾವಿ - ಮೋಸಗಾರ (ಕಿತವ೦ ಮಾಯಾವಿ ಧೂರ್ತಂ 
ವಿಕೃತಪರಂ: ಅಭಿಧಾವ, ೨. ೧. ೬) 

ಮಾಯಾಶಲ್ಯ - [ಜೈನ] ವತಸ್ಥನಿಗೆ ಬರುವ ಮೂರು ಬಗೆಯ 
ಅಡ್ಡಿಗಳಲ್ಲಿ ಚ (ಪೊಲ್ಲಮೆಯಂ ಮಾಡುವ ಮಿಥ್ಯಾಶಲ್ಯಂ 
ಮಾಯಾಶಲ್ಯಂ ನಿಧಾನಶಲ್ಯಮೆ೦ಬ ಮೂಖುಂ ಶಲ್ಯಂಗಳಂ 


ಪಿಂಗಿದಂ: ಧರ್ಮಾಮೃ, ೫. ೮೮ ವ) 

ಮಾಯಾಶಿಶು - ಅಭಿಷವನಕ್ಕಾಗಿ ಜಿನಶಿಶುವನ್ನು 
ಕೊಂಡೊಯ್ಯುವ ಮುನ್ನ ಶಚೀದೇವಿ ಜಿನಜನನಿಯ ಪಕ್ಕದಲ್ಲಿ 
ಮಲಗಿಸಿದ ತೋರಿಕೆಯ ಶಿಶು (ಅಖಿಳಭುವನ 
ಜನನಿಯನಾಗಳ್‌ ಮಜ್‌ಯಿಸಿ ಮಾಯಾನಿದ್ರೆಯಿ೦ ಉಜ್‌ 
ಮಾಯಾಶಿಶುವನಿರಿಸಿ ಮು೦ದಂಬಿಕೆಯಾ: ಆದಿಪು, ೭. 
೪೫) 

ಮಾಯೆ ಘಾ ಇಂದ್ರಜಾಲ (ಮಾಯೆಯೊಳೆ ಗೆಲ್ಲ 
ದಾನವನಾಯಕನಂ ನಗುವ ಮದನಸುತನುಪಹಾಸಚ್ಛಯೆ 


ಬೆಡಂಗಾಯು: ಜಗನ್ನಾವಿ, ೧೭. ೧೩೨) 

ಮಾಯ್ದ - ನೀಚ (ನಿನ್ನುಮ೦ ಪರಲೋಕಕ್ಕಟ್ಟಿದನೆ ಕಾಯ್ದು 
ಮಾಯ್ಬ ವಿಧಾತ್ರಂ: ಗದಾಯು, ೩. ೮೨) 

ಮಾರ - ಕಾಮ (ಮಾರಂ ಮಾರಂಸವಂ ಮಾಡದಂ: ಅನಂತಪು, 
೮. ೨೯) 

ಮಾರಣ - ಕೊಲೆ, ಅಳಿವು (ವೀಶಸನ 
ನಿಶುಂಭನ ಕ್ಷನ ಸೂದನ ಪ್ರತಿಘಾತಂ 
ಬರ್ಹಣ ವಿಶರಣ ಹಿಂಸಾರ್ಥಕಂ 
ಅಭಿಧಾವ, ೧. ೧೪. ೪) 

ಮಾರಣಮಂತ್ರ - ಶತ್ರುವಿನ ವಿನಾಶಕ್ಕಾಗಿ ಪ್ರಯೋಗಿಸುವ ಮಂತ್ರ 
(ಮಾರಣಮಂತ್ರನಾದಮೆನಿಸಿತ್ತು ವಿರೋಧಿಗೆ 
ಶಾಂತಕ್ರಿಯಾಕಾರಣ ಮಂತ್ರನಾದಮೆನಿಸಿತ್ತು ಧರಿತ್ರಿಗೆ: 
ಪಂಪರಾ, ೪. ೭೭) 

ಮಾರಮಥನ - ಕಾಮವನ್ನು ಗೆದ್ದವನು, ಅರ್ಹಂತ 
(ತಿಕರಣಶುದ್ದಿಯೊಳಾ ರಾಜಕುಮಾರಂ ಮಾರಮಥನನಂ 
ಸ್ತುತಿಯಿಸಿ ತತ್ಪಕಟಫಲಪ್ರಾಪ್ತಿಗೆ ಸಂಚಕರಂಗೊಳ್ಸಂತೆ: ಆದಿಷು, 
೪,೨) 


ಮಾರನ ವಿಶರಣ 
ಪ್ರಶಮನ ವರ್ಜನ 
ವಧಂ ತಾನಕ್ಕುಂ: 


ಮಾರಣಹೋಮ - ಶತ್ರುವಿನ ವಿನಾಶಕ್ಕಾಗಿ ಮಾಡುವ ಯಜ್ಞ 


(ಮಾರಂ ಬಿರಯಿಗೊಡರ್ಚಿದ ಮಾರಣಹೋಮಾಗ್ನಿಧೂಮ 
ಪಟಲಂಗಳವೋಲ್‌ ಕಾರಮುಗಿಲ್‌ ನೆಗೆದುವು ರತಿ 


೮೮೮ 


ನೀರೆಜ್‌ದೋವಿದ ತಮಾಲ ಷಂಡಂಗಳವೋಲ್‌: ಪಂಪರಾ, 
೭. ೧೬೦) 

ಮಾರರಾಗ ಶಿಶುಮಾರ - ಕಾಮಾಸಕ್ತಿಯೆಂಬ ಮೀನು (ನುಣ್ಣಗೆ 
ನುಂಗುತ್ತಿರೆ. ಮಾರರಾಗಶಿಶುಮಾರಂಗಳ್‌ ಮಹೋಗಂಗಳಿಂ 


ಇನ್ನೆಗಮೋರಂತೆ ತೊಟಲ್ಲೆಂ ಇಂ ತಿರಿಯಲಾಜ್‌ಂ 
ಭವಾಂಬೋಧಿಯೊಳ್‌: ಆದಿಪು, ೯. ೬೦) 
ಮಾರಾಮಾಜಾತ - ಮನ್ಮಥ (ಚೆಲ್ವಾದುದು 
ಆಕಾಶಮಾರಾಮಾಜಾತ ಸಿತಾತಪತ್ರಂ ಅವಧಾತಂ 
ಬಿ೦ಬಮಬ್ದಾರಿಯಾ: ರಾಜಶೇವಿ, ೧೧. ೫೪) 
ಮಾರಿ - ಮೃತ್ಯುದೇವತೆ (ಜಯಮಂ ಬಯಸುವೊಡಂ 
ಮಾರಿಯಂ ಆವರ್ತಿಸಿದರ್‌ ಎಂಬ ನಾಣ್ಣುಡಿಗಂ 


ಅಳುರ್ಚಿಯೆ ನಿನ್ನೊಳ್‌ ಎಡೆ ತನಗಣೆಕೆಯ ಮಿಲ್ತುವ೦ 
ಇಂತು ತಂದುಕೊಂಡರುಂ ಒಳರೇ: ಶಾಂತಿಪು, ೩. ೭೨); 
ವಿನಾಶ (ಒಂದು ದಿನಮಾಸಿಂಗಕ್ಕೆ ಮಾರಿ ಬರ್ಪಂತೆ 
ದೀರ್ಥಕರ್ಣನೆಂಬ ಮೊಲಕ್ಕೆ ಬಾರಿ ಬರ್ಪುದುಂ: 
ಪಂಚತಂತ್ರ, ೧೪೪ ವ); ಆಪತ್ತು (ಕಳ್ಳರಾಯಿಲಮಜೆಯೇಜು 
ಮಾಣಿ ಪಸವಿಲ್ಟ್‌ ಬಣಂ ಪೆಜವುಂ ಭಯಂಗಳಕುಲಿತೆಗಳಿಲ್ಲ: 
ಆದಿಪು, ೧. ೫೨); ಕ್ಷುದ್ರ ದೇವತೆ (ಬಳಾರಿಯ ಮನೆಯಂ 
ಪರಕೆಯ ಕುಣಿಯಂ ಪುಗಿಸುವಂತೆ ವಟವಿಟಪಿಕೋಟರ 
ಕುಟೀರಾಂತರಮಂ ಪುಗಿಸಿ: ಪಂಚತಂತ್ರ, ೨೪೧ ವ) 

ಮಾರಿಕಬ್ಬೆ - ಮಾರಿ ಎಂಬ ದೇವತೆ (ನೆಲನೆಲ್ಲಂ ಕೊಂಡಾಡುವ 
ಎಕ್ಕಲವಿರಿಯುಂ ಬನದಬ್ಬೆಯುಂ ಮಹಾಲಕ್ಷ್ಮಿಯುಂ 
ಕಂಚಿಯ ಕಾಮಕೋಟಿಯುಂ ಕೊಳ್ಳಿಪಾಕಿಯ 
ಭೂತಕೋಟಿಯುಂ ಪಿಟ್ಟಾಪುರದ ಮಾರಿಕಬ್ಬೆ ಶಾಕಿನಿಯುಂ 
ಪೊಣರ್ಮಾಲೆಯ ಮಂಗಳಾದೇವಿಯುಂ; ಧರ್ಮಾಮೃ, ೯. 
೬೭ ವ) 

ಮಾರಿಗುತ್ತ - [ಮಾರಿ-ಕುತ್ತಐ ಭಯಂಕರ ರೋಗ (ಎಮ್ಮ ಪುರಕ್ಕೆ 
ಮಾರಿಗುತ್ತಂ ಮೊದಲಾಗೆ ಪೆಅವುಂ ಆಗಂತುಕ 
ಪೀಡೆಗಳಪ್ಪುದುಂ: ಪಂಪರಾ, ೧೪. ೪೯ ವ) 

ಮಾರಿಗೆ - ಮಾರಿದೇವತೆ (ವರಮೀಗುಮೆ ಮೈಲಾರಂ ಕೇತಂ 
ಕಾಟ೦ ಮಾರಿಗೆ ಮಸಣಿಗೆಯೆನಿಪ್ಪ ಕೊಟ್‌ದೆಯ್ದಂಗಳ್‌: 
ಸಮಯಪ, ೯. ೧೨೭) 

ಮಾರಿಯ ಮೂರಿ - ಮಾರಿಯ ಮೃತ್ಯು ರೂಪದ ಬಾಯಿ 
(ಭೈರವನ ಜವನ ಮಾರಿಯ ಮೂರಿಯವೊಳ್‌ ನಿಂದ 
ಮಾರಿದತ್ತಂ ಲಲಿತಾಕಾರರ ಧೀರರ ಬಂದ ಕುಮಾರರ 
ರೂಪಿಂಗೆ ಠಕ್ಕುಗೊ೦ಡಂತಿರ್ದ೦: ಯಶೋಧಚ, ೧. ೫೮) 

ಮಾರೀಚ - ಒಬ್ಬ ರಾಕ್ಷಸ (ಮಾರೀಚಂ ಮೊದಲಾಗೆ 
ಮಹಾರಥರೊಡನೇಜೆ ಸಿಂಹರಥಮಂ ರಥಿಗಳ್‌ 
ನೀರದಗರ್ಜನಮ೦ .. . ಪೊಣಮಟ್ಟರ್‌: ಪಂಪರಾ, ೧೩. 
೧೩) 

ಮಾರೀಚಿ - ಒಂದು ಬಗೆಯ ಹೆಂಡ (ಮಧು ಸೀಧು ಕಟು 
ಸೀಧು ಪೋ ಪುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು 
ಮಾರೀಚಿ ತೊಡರ್ಪುಳಿಂದೆ ಸರದಿಂ ಕಂಪಿಲ್ಲ: ಪಂಪಭಾ, ೪. 
೮೮) 

ಮಾರುಡು - ಉಪ್ಪಿನಕಾಯಿಗೆ ಬಳಸುವ ಒಂದು ಕಾಯಿ 
(ಕುಡಿಬಿದಿರ ಕುಡಿಯ ಮಾವಿನ ಮಿಡಿಯ ಮಾರುಡಿನ 
ಮೆಣಸುಗಡಲೆಯ ಪುಡಿಯೊಳಡಸಿದ ಅಲ್ಲದ ಅಲ್ಲಣಿಗೆಯ 
ಚಕ್ಕಣ೦ಗಳ೦ ಸವಿಸವಿದು: ಪಂಪಭಾ, ೪. ೮೭ ವ) 


ಮಾರುತ - ಗಾಳಿ (ಪವನ೦ ಮಾರುತನಾಮಂ: ಅಭಿಧಾವ, ೩. 
೧. ೩೫); ವಾಯು ದೇವತೆ (ತಾತ ಮಾರುತ ಕೇಳ್‌ 
ಮಾರುತಮಾರ್ಗ ಕೇಳ್‌ ಪಗೆವರಂ 
ಕೋಪಾಗ್ನಿಗಾಹುತಿ ಮಾಟ್‌ಂ: ಗದಾಯು, ೬. ೨೩) 

ಮಾರುತಪಥ - ಆಕಾಶ (ಆಗಳೆ ಬರಿಸೆ ವಿದ್ಯೇಯಿ೦ ನಾರದನಂ 
ಮಾರುತಪಥದಿಂದಾಗಳ್‌ ಭೋರೆನೆ ಬರೆ ಕಂಡು: 
ಕರ್ಣನೇಮಿ, ೭. ೧೮೭) 

ಮಾರುತಬಂಧು - ಗಾಳಿಯ ಗೆಳೆಯ, ಬೆಂಕಿ, ಅಗ್ನಿ (ಮೇಷಮಂ 
ಮಾರುತಬಂಧು ಸೈರಿಭಮಂ ಅಂಬುಜಮಿತ್ರಂ 
ವೃಷಭನಂ ಹರನೇಣಿ ನಭಕ್ಕೆ ಸಲ್ವುದುಂ: ಜಗನ್ನಾವಿ, ೧. 
೩೬) 

ಮಾರುತಬಾಣ - ವಾಯವ್ಯಾಸ್ತ (ಕವಿದುವು ಸಪ್ಪಸಾಗರಜಲಂಗಳ 
ಲೋಕಮಂ ಎಂಬಿನ೦ ಕವಿದು ಮುಗಿಲ್ಲಳಲ್ಲಿ ಕಣ್‌ಯುತ್ತಿರೆ 
ಪಾವಕಂ ಉರ್ಕುಗೆಟ್ಟು ಇದೆಂತುವೊ ತೊದಳಾಯ್ತು ದಾನಂ 
ಎನೆ ಮಾರುತಬಾಣದೆ ಮೇಘಮಾಲಿಕಾನಿವಹಮಂ ಎಚ್ಚು 
ಕೂಡೆ ಶರಪಂಜರಮಂ ಪಡೆದಂ ಗುಣಾರ್ಣವಂ: ಪಂಪಭಾ, 


೫. ೯೬) 
ಮಾರುತಭುಕ್‌ - ಗಾಳಿಯನ್ನೇ ಆಹಾರವಾಗಿ ಸೇವಿಸುವುದು, 
ಹಾವು (ನಿಜಶುತಿಶೂನ್ಯನಾಗಿ ಮಾರುತಭುಗುಮಲ್ತು 


ದಂಡಧರನಾಗಿ ದಿಟ೦ ಜವನಲ್ತು: ಪುಷ್ಪದಂಪು, ೧೩. ೩೫) 
ಮಾರುತಮಾರ್ಗ - ಮಾರುತಪಥ (ಚತುರಂತಕ್ಷಿಶಿಕಾಂತೆ ಕೇಳ್‌ 

ಜಲಧಿ ಕೇಳ್‌ ಸಪ್ತಾರ್ಚಿ ಕೇಳ್‌ ತಾತ ಮಾರುತ ಕೇಳ್‌ 

ಮಾರುತಮಾರ್ಗ ಕೇಳ್‌: ಗದಾಯು, ೬. ೨೪) 


ಮಾರುತವೀಥಿ -  ಮಾರುತಮಾರ್ಗ (ಎಸೆವ ಕೇತುಗಳಿಂ 
ಮಾರುತವೀಥಿಯಂತೆ ನೃಪವೀಥಿ ತೋಜ್‌ 
ನರಲೋಕಚಂದ್ರನೆಯ್ದಿದಂ: ಪುಷ್ಪದಂಪು, ೮. ೨೭) 

ಮಾರುತಿ - ಭೀಮ (ಮಾರುತಿ ನಿಜವೇಣೀಸಂಹಾರಂ 
ಮಾಡಿದೊಡೆ ಮಾಲುದೆನಗಂ ನಿನಗಂ ಪೂರಣೆಗೆ 
ಜಠರಪಿಠರಪೂರಣೆಗೇ೦ ಮಾಡದೆಂತು ಕರೆವೆ೦ ನಿನ್ನಂ: 
ಗದಾಯು, ೨. ೧೧) ಹನುಮಂತ (ಮಾರುತಿ 
ಬುದ್ದಿಪೇಟಸ್ಲಾಡಮದಂ ಬಗೆಗೊಳ್ಳನೆ: ಪಂಪರಾ, ೧೧. 
೧೭೬) 

ಮಾರ್ಕಂಡಿ - ಕಾಡುಮೃಗಗಳ ಜಾಡು (ಮೃಗಮಂ 
ಗಾಳಿಯನಿರ್ಕೆಯಂ ಪಕ್ಕೆಯಂ ಗಣಿದಮಂ ಕಂಡಿಯಂ 
ಮಾರ್ಕಂಡಿಯಂ .. .. ನೀಂ ಬಲ್ಲೆ: ಪಂಪಭಾ, ೫. ೪೩) 


ಮಾರ್ಕಾಡು - ಕಾಡುಮೃಗಗಳ ಆಶ್ರಯದ ಕಾಡು (ಆಡಲಾಡಿಸಲ್‌ 
ಪಾಟೆಯಂ ನಿಚೆಸಲು೦ ಪರಿಗೊಳಲ್‌ ತೊವಲಿಕ್ಕಲೊಳಗಂ 
ಬರಲ್‌ ಕಾಡ ಬೇಲಿಯಂ  ಮಾರ್ಕಾಡನಜೆಯಲುಂ.. 
..ಮಾಡಲ್‌ ಮಾಡಿಸಲ್‌ .. . ನೀನೆ ಬಲ್ಲೆ: ಪಂಪಭಾ, ೫. 
೪೧) 

ಮಾರ್ಕಿಡಿವಿಡು - ಎದುರು ಕಿಡಿಗಳನ್ನು ಸೂಸು (ಬಾಳೊಳ 
ಬಾಳ್‌ ಪಳಂಚಿ ಮಾರ್ಕಿಡಿವಿಡೆ ನೋಡಲಂಜಿ 
ದೆಸೆದೇವತೆಗಳ್‌ ಪೆಣಪಿಂಗೆ: ಪಂಪಭಾ, ೧೦. ೪೨) 

ಮಾರ್ಕೊಳ್‌ - ಸ್ವೀಕರಿಸು, ತೆಗೆದುಕೊ (ನಂಟರ್‌ ಈತನ ನಣ್ಣಂ 


ಬಿಸುಡೆಂದೊಡೆ ಆ ನುಡಿಯಂ ಏಗೊಂಡೆನೇ 
ನಾಣನೆಳ್ಳನಿತುಂ  ಕಾದೆನೆ ಬೇಡಿದೊಂದು ಪುರುಳಂ 
ಮಾರ್ಕೊಂಡೆನೇ: ಆದಿಷಪು, ೧೨. ೩೬); ಎದುರಿಸು 
(ಜಳಧಿದ್ವೀಪಾ೦ತರಾಳ೦ಗಳಮಿರದೆ ಪುಗಿಂ 


ಪೋಗಿಮುಗ್ರಾರಿಗಳ್‌ ಮಾರ್ಕೊಳಲಾಜೆರ್‌ ಚಕ್ರನಾಥಪ್ರಬಳ 


ಕೊಂದೆನ್ನ 


೮೮೯ 


ಬಳಮಂ: ಆದಿಪು, ೧೩. ೪೪) ವಿರೋಧಿಸು 
(ಬೆಸಸಿದೊಡೆ ಅದು ಮಾರ್ಕೊಳ್ಳದೆ ಬೆಸನಂ ಬಲವಂದು 
ಬಾಹುಬಲಿಯಂ ಅಣ೦ ಭೇದಿಸಲಾಅದುದಜಿಂ ಇರ್ದುದು 
ಮಸುಳ್ಳೆಸಕಂಗೆಟ್ಟು ಬಲದ ಮುಯ್ದಿನ ಕೆಲದೊಳ್‌: ಆದಿಪು, 
೧೪. ೧೧೭); ಅಲ್ಲಗಳೆ (ಎಂದೊಡೆ ಆ ಮಾತಂ 
ಮಾರ್ಕೊಂಡು ಅಭಿಮನ್ಯುವಿಂತೆಂದಂ: ಪಂಪಭಾ, ೧. ೯೧ 
ವ); ಎದುರಿಗೆ ನಿಲ್ಲು (ಪಟುವಗೆಯೊಳ್‌ ಭೈರವಂಬಾಯ್ದಂತೆ 
ಬ೦ದು ನಿಂದ ಪುರಂದರನಲ್ಲಿಗೆ ಸರಸಿಜಸಂಭವಂ ಬಂದು 
ಮಾರ್ಕೊಂಡು: ಪಂಪಭಾ, ೫. ೧೦೧ ವ); ಆಕ್ಷೇಪಿಸು 
(ಎನ್ನ ಕೊಟ್ಟುದರ್ಕೆ ಮಾರ್ಕೊಳ್ಳದೆ ಕೊಳ್ಳಮೆಂದೊಡಮಂತೆ 
ಗೆಯ್ದೆಮೆಂದು ನಿಶ್ಚಯಿಸೆ: ಪಂಪಭಾ, ೬. ೩ ವ); ಪ್ರತಿಭಟಿಸಿ 
ತಡೆ (ಇವಂ ದುಶ್ಶಾಸನ೦ ಭೀಮನಿ೦ ಬಳಸಂಪನ್ನಂ ಅವುಂಕಿ 
ಕೊಂದಪೆಂ ಇದಂ ಮಾರ್ಕೊಳ್ಳ ಬಲ್ಹಾಳ್ಗಸುಂಗೊಳೆ 
ಬಾಳೆತ್ತಿದೆಂ: ಪಂಪಭಾ, ೧೨. ೧೫೦); ನಿರಾಕರಿಸು 
(ಇದರ್ಕೆ ಮಾರ್ಕೊಳ್ಳದೆ ಒಡ೦ಬಡು ನಿನ್ನಂ ಕೆಯ್ಯನೊಡ್ಡಿ 
ಬೇಡಿದಪ್ಪೆಂ: ಪಂಪಭಾ, ೧೩. ೧೧ ಮ; ಉತ್ತರದಂತೆ 
ಹೇಳು ಬಿಕ್ಕೆ ವೇದಶಾಸ್ತ್ರ ಕಾವ್ಯನಾಟಕ ಪುರಾಣಂಗಳಂ 
ಓದಿಸುವಮಂದ ಡಾ ಮಹಾಸತಿ ನಿಜಪತಿಯಂ 
ಮಾರ್ಕೊಂಡಿಂತೆಂದಳ್‌ : ಪಂಚತಂತ್ರ, ೨೫೩ ವ) 

ಮಾರ್ಗ - ದಾರಿ (ಅಯನಂ ಮಾರ್ಗಂ ಸೃತಿ ಸರಣಿ ಅಧ್ವಂ: 
ಅಭಿಧಾವ, ೧. ೧೦. ೨); ಭಾಷೆಯನ್ನು ಬಳಸುವ ವಿವಿಧ 
ಶೈಲಿ (ಸವಿವೊಡೆ ಮಧುರರಸ೦ಬೋಲ್‌ ಕಿವಿಗಿನಿದಾಗಿರ್ಪ 
ವಚನವಿರಚನೆ ಮಧುರಂ ಸವಿಳಾಸಾಳಾಪದಿ೦ ಅವರ 
ವಿಶೇಷ ಏಶೇಯಂ ಇಂತು ಮಾರ್ಗದ್ವಯದೊಳ್‌: 
ಕವಿರಾಮಾ, ೨. ೬೦); ಸಂಪ್ರದಾಯಬದ್ಧ ಕಾವ್ಯ 
ಆದಿಪುರಾಣ ವಸ್ತುಕೃತಿಯಂ ಪೇಟ್ದಂ ಬೆಡಂಗಪ್ಪ 
ಮಾರ್ಗದೊಳಂ ದೇಸೆಯೊಳಂ ಪೊದಳ್ಳೆಸೆವಿನೆಗಂ: ಆದಿಷು, 
೧೬. ೭೮): ಅಭಿಜಾತ ಕಾವ್ಯ (ಬಗೆ ಪೊಸತಪ್ಪುದಾಗಿ 
ಮೃದುಬಂಧದೊಳೂಂದುವುದು ಒಂದಿ ದೇಸಿಯೊಳ್‌ 
ಪುಗುವುದು: ಪಂಪಭಾ, ೧. ೮) 

ಮಾರ್ಗಣ - ಬಾಣ (ವಿಶಿಖ ಪ್ರದರಾಶುಗ ಪತ್ರಿ ಶಿಳೀಮುಖ 
ಕಂಕಪತ್ರ ಮಾರ್ಗಣ ಖಗ ಬಾಣ: ಅಭಿಧಾವ, ೧. ೧೪. 
೧೮), ಅಸ್ತ್ರ (ಗಣಬದ್ಧಾಮರಹೂಂಕೃತಂ ಜಯಕುಮಾರ 
ಉನ್ಮುಚ್ಯಮ್‌ನೋಗ್ರಮಾರ್ಗಣಮಾ ವೀರನಿನಾದ 
ಸಿ೦ಹನಿನದಂ: ಆದಿಷು, ೧೩. ೬೭); [ಜೈನ] ಜೀವಿಗಳು 
ಹಾದುಹೋಗಬೇಕಾದ ಮಾರ್ಗ (ಮಕರಕೇತನ 
ಸುಮನೋಮಾರ್ಗಣಮೆನೆ ಸೋಲಿಸೆ ಸಭೆ ಮಾರ್ಗಣಮೆನೆ 
ಪೊಗಟ್ಟುದೊಂದೆ ಕೊರಲಿಂದಾಗಳ್‌: ಮಲ್ಲಿನಾಪು, ೮. ೨೦); 
ಯಾಚನೆ (ಯಾಚಕವರ್ಗಕ್ಕಂ ನಾರಾಚಕ್ಕಮ 
ಮಾರ್ಗಣಾಂಕಂ: ಅಭಿಧಾವ, ೩. ೧. ೫೯) 


ಮಾರ್ಗಣಾನುರಕ್ತ - ಧನುರ್ವಿದ್ಯಾಸಕ್ತ ಹಾಗೂ ಜೀವಿಗಳು 
ಹಾದುಹೋಗಬೇಕಾದ ಹಾದಿಯಲ್ಲಿ  ಅನುರಕ್ಷನದವನು 
(ಮಾರ್ಗಣಾನುರಕ್ಷನಾಗಿಯುಂ ಮಾರ್ಗಣಾನುರಕ್ತನಲ್ತು: 
ಪುಷ್ಪದಂಪು, ೯. ೩೯ ವ) 

ಮಾರ್ಗಪ್ರಭಾವನೆ ದ [ಜೈನ] ಜಿನಧರ್ಮವನ್ನು 
ಹೊಳಪುಗೊಳಿಸುವುದು (ಸನ್ಮಾರ್ಗಪ್ರಕಾಶನದಿಂ 
ಮಾರ್ಗಪ್ರಭವನೆಯಂ ಮಾಡಿ ಸಭಾಸದರಿಂ 


ಲಬ್ಧಪ್ರಶ೦ಸನಾಗಿ: ಆದಿಹು, ೨. ೨೨ ವ) 


ಮಾರ್ಗವಿದ - ಸಂಪ್ರದಾಯವನ್ನು ತಿಳಿದವನು (ವರ್ಗದ್ವಿಶತೀಯ 
ವರ್ಣಂ ವರ್ಗಚತುರ್ಥಾಕ್ಷರಂ ಮಹಾಪ್ರಾಣಮಂ 
ಮಾರ್ಗವಿದ್‌ ಸಂಖ್ಯೆಯೊಳಂ ಭೋರ್ಗರೆವ 
ಅನುಕೃತಿಯೊಳಂ ಪ್ರಯೋಗಿಸುತಿರ್ಪರ್‌: ಶಬ್ದಮದ, ೨೪) 

ಮಾರ್ಗಶಿರ - ಮಾರ್ಗಶೀರ್ಷ, ಚಾಂದ್ರಮಾನದ ಒಂಬತ್ತನೆಯ 
ತಿಂಗಳು  (ತನ್ನಹಾದೇವಿಯ ಪರಿಪೂರ್ಣಪ್ರಸವಸಮಯಂ 
ಮಾರ್ಗಶಿರ ಬಹುಳ ದಶಮಿಯಾಗೆ: ಪುಷ್ಪದಂಷು, ೧೦. ೧ 
ವ) 


ಮಾರ್ಗಶ್ರಮ - ಪ್ರಯಾಣದ ದಣಿವು (ರಾಜಪುತ್ರರ 
ಮಾರ್ಗಶ್ರಮಾತಪಾಕ್ರಾಂತಮಪ್ಪ ಮನಮೆಂಬ ಲತೆಯರಂ 
ಅನೇಕ ಕುಶಲಾಲಾಪ ಪ್ರಶ್ನೆಯಿಂದಂ ಫಲಿತಮುಂ 


ಮಾಡಿ: ಆದಿಷು, ೧೩. ೩೨ ವ) 


ಮಾರ್ಗಸ್ಥಿತಿ - ನಡೆವ ದಾರಿಯ ಸ್ವರೂಪ (ಆದಿನಾಥನ 
ಮುನಿರೂಪಮಂ ಕಾಣಲೊಡಂ ಜಾತಿಸ್ಕರನೆನಾಗಿ 
ಮಾರ್ಗಸ್ಥಿತಿಯನಣಿದು ನಿಳೆಸಿದೆಂ: ಆದಿಷು, ೧೦. ೮ ವ) 

ಮಾರ್ಗಾವಲಗ್ನನೇತ್ರೆ - ದಾರಿಯಲ್ಲಿ ನೆಟ್ಟ ಕಣ್ಣುಳ್ಳವಳು 
(ವಿಷಣ್ಣಾನನೆಯಂ ಮಾರ್ಗಾವಲಗ್ಗನೇತ್ರೆಯಂ 


ಉಚ್ಛ್ರ್ವಾಸನಿತಪ್ತ ಅಧರರುಚಿಯ೦ ಮನುಜೇಂದ್ರಾಂಗನೆಯಂ 
ಎಯ್ದೆ ಕಂಡು: ಯಶೋಧಚ, ೨. ೩೫) 

ಮಾರ್ಜಾರ - ಬೆಕ್ಕು (ವನಮೂಷಕ ಮಾರ್ಜಾರಂ ವನಾಶ್ವ 
ಮಹಿಷಂ ಸೂಕರಮನಿತುಂ ಮುನಿಸಂ ಪರಿಹರಿಸಿರ್ದುವು 
ಮುನಿನಾಥಾಂತಿಕದೊಳುದಿತ ಶಾಂತರಸಂಗಳ್‌; ಅಜಿತಪು, ೭. 
೭) 

ಮಾರ್ತಂಡ - ಸೂರ್ಯ (ಪ್ರಚಂಡ ಮಾರ್ತಂಡ ಮರೀಚಿ ತೀವ್ರ 
ಜ್ವಳನ ಆಸ್ಥಾರ ಕರಾಳ ಕರವಾಳ ಭಾಮಂಡಳ ಪರೀತ 
ಉದ್ಯತ ದೋರ್ದಂಡ ಚಂಡಪ್ರಚಂಡ ಸುಭಟ: ಪಂಪಭಾ, 
೧೩. ೫೧) 

ಮಾರ್ತಲೆ - ಎದುರಾಳಿ, ಪ್ರತಿಪಕ್ಷ (ಕರ್ತಾರಂಗೆ ಎಅಗುವುದು 
ಅತಿವರ್ತಿತ್ತಂ  ಪೊಲ್ಲದೆಂದು  ಪುರುಸೂನುಗೆ ಮುಂ 
ಮಾರ್ತಲೆಯಾದ ಚಿಳಾತಾವರ್ತನರಂ ಅಂದು ಊಹೆ 
ಕಲ್ಪಿಪಂತಾಯ್ತು ನಗಂ: ಶಾಂತಿಷು, ೧೧. ೫೨) 

ಮಾರ್ತಾಂಡ - ಸೂರ್ಯ (ಈಶಾನನಂತೆ ವಿಭೂತಿಭೂಷಣನುಂ 
ಮತ್ತ ಮಾರ್ತಾಂಡದಂತೆ ಸಮಸ್ತ ಭೂಭ್ಯತ್‌ 
ಮಸ್ತಕನ್ಯಸ್ತಪಾದನುಂ: ಉದ್ಭಟಕಾ, ೧.೮೩ ವ) 

ಮಾರ್ದಂಗಿಕ - ಮೃದ೦ಗವಾದಕ (ವೈಣಿಕ ಪಾಣವಿಕ ವಾಂಶಿಕ 
ಮಾರ್ದಂಗಿಕ ಗಾಯಕ ನರ್ತನಾದಿ ಕುತಪಪ್ರತಿಯುಮ೦ .. 
.. ಕುಳ್ಳಿರಿಸಿ: ಚಂದ್ರಪ್ರಪು, ೮. ೮೬ ವ) 

ಮಾರ್ದನಿ - ಪ್ರತಿಧ್ವನಿ (ಮಾರ್ದನಿಯಿಡುವ 
ಕಳಕಳ೦ಗಳೊಳ್‌: ಕಾದಂಬ, ೧. ೫೮ ವ) 

ಮಾರ್ದನಿವಿಡು - ಪ್ರತಿಧ್ದನಿಸು ದಿಗ್ನಿವಹ 
ಮಾರ್ದನಿವಿಡೆ ನಡೆಗೊಂಡತ್ತು 
ಶಾಂತೀಶ್ವಪು, ೧೪. ೬೮) 

ಮಾರ್ದವ - ಮೃದುಸ್ವಭಾವ (ಮರ್ದವದೆ ಸಖಿಯ ರೊಡನೆ 
ಜನಾರ್ಧನನಾಡುತ್ತುಮಿರ್ದ ಪದದೊಳ್‌: ಜಗನ್ನಾವಿ, ೫. 
೩೪); [ಜೈನ] ಸನ್ಯಾಸಿ ಅನುಸರಿಸಬೇಕಾದ ಕ್ರಮಗಳಲ್ಲಿ 
ಒಂದು (ಕ್ಷಮೆ ಮೆಯ್‌ ಮಾರ್ದವಂ ಓಜೆ ಸಾಜಂ 
ಅಳವಟ್ಟಿರ್ದಾಜವಂ ಸೈಪು ಶೌಚಂ ಉದಾತ್ರಸ್ಥಿತಿ 
ಸತ್ಯಮೊ೦ದಿದಜೆತಂ: ಸುಕುಮಾಚ, ೧. ೨೬), ನೋಡಿ 
“ದಶಕುಲಧರ್ಮ' 


ಪಡಿಯಅರ 


ಶ್ವಭ್ರ೦ಗಳೊಳ್‌ 
ಗೀರ್ವಾಣಸ್ಯೆನ್ಯಂ: 


೮೯೦ 


ಮಾರ್ದಳಿಕ - ಮದ್ದಳಿಗ (ಯೌವನಮದಮುದಿತ ಮಾರ್ದಳಿಕ 
ವಾಂಶಿಕ ಪ್ರಹನ್ಯಮಾನ ವಾದ್ಯಮಾನ ಮೃದಂಗವಂಶನಿನದ 
ಲಯಚ್ಛಂದ ಸುಂದರನಟತ್ಸುಂದರೀಸಂದೋಹಮಂ: ಆದಿಪು, 
೬.೩೭ ಮವ) 

ಮಾರ್ನುಡಿ - ಉತ್ತರ ನೀಡು 
ನುಡಿಯದಿರೆಂದು ಲಕ್ಷ್ಮಣನಂ 
ಮಾಡಿ: ಪಂಪರಾ, ೧೬. ೭ ವ) 

ಮಾರ್ಪಡಿ - ಸರಿಸಮಾನ (ಮಾರ್ಪಡಿ ಮೂಲೋಕದೊಳಿಲ್ಲ 
ಮೋಹಿಸುತುಮಿರ್ಪ ಈ ತನ್ನ ಜೆಲ್ವಿಂಗೆ ತಾಂ ಪಡಿ 
ಎ೦ಬವೊಳ್‌: ಶಾಂತೀಶ್ವಪು, ೪. ೬) 

ಮಾರ್ಪಡೆ - ಶತ್ರುಸೈನ್ಯ (ವಿಳಯದ ಮುಂಗಡೆ ಸಿಡಿಲೇಳ್ಗೆಯೋ 
ಮರ್ಪಡೆಯೋ ಎಂದೆನೆ ಕಜುತ್ತು ತಾಗಿತ್ತಾಗಳ್‌: ರಾಜಶೇವಿ, 
೬ ೮೨) 

ಮಾರ್ಹೊಳೆ - ಪ್ರಶಿಬಿಂಬಿಸು (ಜಳನಿಧಿಯಲ್ಲಿ ಮಾರ್ಪೊಳೆವ 


(ಇದರ್ಕೆ ನೀನೇನುಮಂ 
ಮಾರ್ನುಡಿಯದಂಂತು 


ತಾರೆಗಳಿಂ ಸಮೆದಂತೆ ಮೌಕ್ತಿಕಹಾರಮಂಡಳಂ: 
ಕಾದಂಸಂ, ೫. ೪೪) 

ಮಾರ್ಮನುಷ್ಯ -. ಬೇರೆಯೇ ವ್ಯಕ್ತಿ (ತನ್ನ ಮನೆಯೊಳ್‌ 
ಮಾರ್ಮನುಷ್ಕರಿಲ್ಲದ ಕಾರಣದಿಂ ತಾಂ ನಡಪಿದೊಂದು 


ನಕುಲನಂ ತೊಟಿಲ ಸಮೀಪದೊಳ್‌ ಕಟ್ಟಿ ಪೋದಂ: 
ಪಂಚತಂತ್ರ, ೨೫೭ ವ) 
ಮಾರ್ಮಲೆ - ಉದ್ದಟತನಾಗಿ ವರ್ತಿಸು (ಮಾರ್ಮಲೆದುರ್ಕಿ 


ಭಮನೊಳ್‌ ಸಮರದೆ ಗರ್ವದಿಂ ಪೊಣರಲರ್ಲರೆ ಗಾವಿಲರ್‌: 
ಪಂಪಭಾ, ೮. ೭); ಪ್ರತಿಭಟಿಸು (ಸಾಮಂತಚೂಡಾಮಣಿಯ 
ಬೀರಮುಮಂ ಅತಿವರ್ತಿಯಾಗಿ ಮರ್ಮಲೆವ ಚಕ್ರವರ್ತಿಯಂ 
ಕಿಡಿಸಿ: ಪಂಪಭಾ, ೮. ೫೨ ವ) 

ಮಾರ್ವಲ - ಎದುರು ಸೈನ್ಯ, ಶತ್ರುಸೈನ್ಯ (ಪೊಟಲೊಳ್‌ 
ಸಂದಿರ್ದ ಭಾಸ್ವತ್‌ ಸುಹೃದ್ದಲಕಂ ಮಾರ್ವಲಕಂ 
ಗುಣಾರ್ಣವಶರಪ್ರಾಗಲ್ಲಮಂ ತೋಜುವಂ: ಪಂಪಭಾ, ೩. 
೩೩) 

ಮಾಲಕ್ಕ - ಒಂದು ಕ್ಷುದ್ರ ದೇವತೆಯ ಹೆಸರು (ಎಕ್ಕಲದೇವಿಗಂ 
ಆ ಮಾಲಕ್ಕನಿಗಂ ಬನದ ಬಳರಿಗಂ ಮೈಲಾರಂಗೆ ಅಳ್ಳದೆ 


ಜಾತ್ರೆಯ ಮಾಟ್ಬಂ .. . ಆತ೦ ಕೌಳಂ: ಸಮಯಪ, ೪. 
೧೨೩) 
ಮಾಲಾಕಾರ - ಮಾಲೆಗಾರ 


(ಸುಮನಸಸ್ಥಿತಿವಾಸನೆ ಬಡೆದಿರೆ 
ಸನ್ನುತ ಮಾಲೆಯನೆತ್ತುವಂತೆ ಮಾಲಾಕಾರಂ: ಧರ್ಮಮಧು, 
೧. ೪೫) 

ಮಾಲಾಮಂತ್ರ - ದುರ್ಮಂತ್ರ (ಅರಸುಗೆಯ್ವಾತಂ ಮಂತ್ರಮಂ 


ಮಾಲಾಮಂತ್ರಮಾಗದಂತು ನೆಗಟಲೆವೇಟ್ಕುಂ: ಪಂಚತಂತ್ರ, 
೨೯೨ ವ) 
ಮಾಲಾವಲಿ - ಸಾಲುಗಳು [ಚಮರೀ ಲೋಲ ಲಾಂಗೂಲ 


ಮಾಲಾವಲಿ ವಿಕ್ಷೇಪಂಗಳಿಂ ತತ್‌ ಚಮರರುಹ ಮಹಾಶೋಭೆ 
ಕೈಗಣೆ: ಪಂಪಭಾ, ೪. ೧೪) 

ಮಾಲಿನ್ಯ - ಕೊಳೆ (ಮಾಲಿನ್ಯಂ ವಿಮಲದೊಳಾಗದೆಂಬಂತಾ 
ಲೀಲಾವಿಮಲಸರೋವರಂ .. .. ತಳೆದುದು ಕಜ್ಜಳಾಳಿಯಂ: 
ಲೀಲಾವತಿ, ೧೪. ೫) 

ಮಾಲಿಸು - ಕಡೆಗಣ್ಣಿನಿಂದ ನೋಡು, ದೀರ್ಪಕಾಲ ನೋಡು 
(ಮಾಲಿಸು-ಕಟಾಕ್ಷ ದೀರ್ಫಾಲೋಕೇ ಚ: ಶಬ್ದಮದ, ಧಾ 
೮೦೦) 


ಮಾಲೂರ - ಬಿಲ್ವಪತ್ರೆ (ಬಿಲ್ವಂ ಮಾಲೂರಂ: ಅಭಿಧಾವ, ೧. ೮. 
೧೧) 

ಮಾಲೆಗಾರ್ತಿ - ಹೂವಾಡಗಿತ್ತಿ (ಚಲ್ಲವಾಡಿ ಪೂವೆತ್ತುವ 
ಮಾಲೆಗಾರ್ತಿಯರ೦ ಅಂದು ಅರಿಕೇಸರಿ ನಿಂದು ನೋಡಿದಂ: 
ಪಂಪಭಾ, ೪. ೮೧) 

ಮಾಲೆಗಾಜಿ - ಹೂವಾಡಿಗ (ಪರದರ ಪಾರ್ವರ ಗೋಟಾಯ್ಲರ 
ಜೋದರ ಮಾಲೆಗಾಅ ಮಣಿಗಾಅರ .. . ಆಲಯಂಗಳ್‌ 
ಮೆಣೌಗುಂ: ಜಗನ್ನಾವಿ, ೨. ೨೨) 

ಮಾಲೆಗಾಅಗೇರಿ - ಹೂವಾಡಿಗರ ಬೀದಿ (ದೇವಕೀನಂದನಂ 
ಮಾಲೆಗಾಅಗೇರಿಯೊಳ್‌ ವಿಹಾರಿಸುತ್ತುಂ ಬರ್ಪಲ್ಲಿ: 
ಜಗನ್ನಾವಿ, ೬ ೧೧ ವ) 

ಮಾಲೆಗುಂಡಿಗೆ - ಜೋಡಿಸಿದ ಗಡಿಗೆಗಳು (ಮಾಲೆಗುಂಡಿಗೆಗಳಿ೦ 
ಸಮೆದಾಡುವ ಅಾಟಳಂಗಳಂ ನೋಡುತ್ತುಂ 
ಪೋಗೆವೋಗೆ: ಕಾದಂಬ, ೭. ೨೧ ಮತ್ತು ೨೧ ವ) 

ಮಾಲೆಸೂಡು - ಸ್ವಯಂವರದಲ್ಲಿ ವರಣಮಾಲೆಯನ್ನು ಹಾಕು 
(ಬ೦ದ ಚೆನ್ನಿಗರುಮ೦ ಆಸೆಕಾಅರುಮನೊಲ್ಲದೆ ಚೆಲ್ಲಿಡಿದಿರ್ದ 
ರೂಪು ದೃಷ್ಟಿಗೆ ವರೆ ಪಾಂಡುರಾಜನನೆ ಕುಂತಿ ಮನಂಬುಗೆ 
ಮಾಲೆಸೂಡಿದಳ್‌: ಪಂಪಭಾ, ೧. ೧೦೬ 

ಮಾಲ್ಯ - ಹಾರ (ಅಪರಿಮಿತ ಧನಕನಕ ವಸನ ಮಾಲ್ಯ 
ಮಣೀಭೂಷಣಂಳಿಂ ಮಾಹೇಶ್ವರಾರಾಧನಂ೦ಗೆಯ್ದು: 
ರಾಜಶೇವಿ, ೪. ೫೮ ವ); [ಜೈನ] ಕಲ್ಪವೃಕ್ಷಗಳಲ್ಲಿ ಒಂದು, 
ನೋಡಿ, "ದಶಕಲ್ಪಕುಜ' 

ಮಾಲ್ಯಮಹೀಜ - [ಜೈನ] ಹತ್ತು ಕಲ್ಪಕುಜಗಳಲ್ಲಿ ಒಂದು, 
ಬೇಕಾದ ಹೂಮಾಲೆಯನ್ನು ನೀಡುವ ಕಲ್ಪವೃಕ್ಷ (ಮಗಮಗಿಪ 
ಜಾದಿ ಪೊಂಗೇದಗೆ ಮಲ್ಲಿಗೆಯೆಂಬ ಪಲವು ಪೂಮಾಲೆಗಳಂ 
ಬಗೆಯದಜೆದೋಲಗಿಪುದು ಮಾಲೆಗಾಅನ೦ ಪೋಲ್ತುದಗ್ರ 
ಮಾಲ್ಕಮಹೀಜಂ: ಆದಿಷು, ೫. ೩೬) 

ಮಾವ - ತಾಯಿಯ ಸೋದರ, ಸೋದರ ಮಾವ (ಅಂತು 
ಕರ್ಣನುಂ ಶಾಪಹತನಾಗಿ ಮಗುಟ್ಬು ಬಂದು ಸೂತನ 
ಮನೆಯೊಳಿರ್ಪನ್ನೆಗಂ ಇತ್ತಲ್‌ ಕುಂತಿಗವರ ಮಾವನಪ್ಪ 
ಕುಂತಿಭೋಜನು೦ ಸ್ವಯಂಬರಂ ಮಾಡೆ: ಪಂಪಭಾ, ೧. 
೧೦೫ ವ) 

ಮಾವಂತ - ಮಾವುತ (ಭೇರೀನಿನಾದಮಂ ಕೇಳ್ದು ಮಾವಂತರ್‌ 
ಪರಿದು ಗಂಧಸಿಂಧುರಂಗಳ್ಳಣ್ಣಿ ಕೈಗೆಯ್ಯಲ್‌: ತ್ರಿಷಷ್ಟಿಪು, ೨೪. 
೨೪೮ ವ) 

ಮಾವಿನ ಕೋಡು - ಮಾವಿನೆಲೆಗಳ ಕೊನೆ (ಅಭಿಷೇಕಂ 
ಮಾಡುವರೊಲ್ಲುಂ ಮಾವಿನ ಕೋಡಿ೦ ಪಂದೊವಲ ನೀರಿಂ 
ಜೇನೆಯ್ಕಿಂ: ಸಮಯಪ, ೧೪. ೨೮) 

ಮಾವಿನ ಹೋಟಕ್‌ - ಮಾವಿನ ಹೋಳು (ನೀಳ್ಸ ಮಾವಿನ 
ಪೋಟಂದದ ಕಣ್ಣೆ ಬಾಷ್ಟಜಲಮಂ ಚಿತ್ರಕ್ಕೆ ಸಂತಾಪಮಂ 
ನಿನಗಂ ಮಾಡಿದವನಾತಂ ಆತನೆ ವಲಂ 
ಗಂಧೇಭವಿದ್ಯಾಧರಂ: ಪಂಪಭಾ, ೪. ೬೪) 

ಮಾವಿನ ಮಿಡಿ - ಹೀಚು ಮಾವಿನಕಾಯಿ (ಕುಡಿಬಿದಿರ ಕುಡಿಯ 
ಮಾವಿನ ಮಿಡಿಯ ಮಾರುಡಿನ ಮೆಣಸುಗಡಲೆಯ 
ಪುಡಿಯೊಳಡಸಿದದಲ್ಲದ ಅಲಲ್ಲಣಿಗೆಯ ಚಕ್ಕಣಮಂ 
ಸವಿಸವಿದು: ಪಂಪಭಾ, ೪. ೮೭ ವ) 


ಮಾವುರಿಗ - ಬೇಟೆಗಾರ (ಸಾಜ ಕೊಲ್ವ ಮಾವುರಿಗಂಗೆ 
ದೋಷನಮಿಲ್ಲೆಂಬಂತೆ . .  ಇಸುವ ವಿಷಮಶರನ 
ಶರಪ್ರಹಾರದಿಂ: ಲೀಲಾವತಿ, ೯. ೧೩೬ ವ) 

ಮಾಷ - ಉದ್ದು (ಕುಲತ್ನಂ ಉದ್ದ ಮಾಷ ರಾಜಮಾಷ ಆಢಕೀ 
ನಿಷ್ಟಾವಚಣಕ .. .. ವಿವಿಧ ಧಾನ್ಯಭೇದಂಗಳುಂ: ಆದಿಪು, ೬. 
ಶಿವು 

ಮಾಷಮುಖ - ನೊಣ (ಸಭೆಯೊಳ್‌ ಮಾಷಮುಖದಂತೆ 
ದೋಷಗವೇಷಣಪರರಪ್ಪರೆಂದೊಡದು ತೆಗಟಲ್ಲೇ: ಆದಿಷು, 
೧. ೨೧) ಈ 

ಮಾಷೀಣ — ಉದ್ದು ಬಿತ್ತಿರುವ ಹೊಲ (ಆ 
ನಾಡೂರ್ದಪ್ಪದೇಸೆವುವೋ ಕೌದವೀಣದ ಔಮೀನದ 
ತೈಳಿನದ . ಮಾಷೀಣದ ಮೌದ್ಗೀನದ ಬಹುಸಾರಸಸ್ಯ 
ಸಕಳಫಲ೦ಗಳ್‌: ಪುಷ್ಪದಂಪು, ೨. ೧೨) 

ಮಾಸ - [ಜೈನ] ಎರಡು ಪಕ್ಷಗಳು ಅಥವಾ ಮೂವತ್ತು 
ದಿವಸಗಳು (ಅದು ಸಮಯ ಆವಳಿಕ ಉಚ್ಛ್ವಾಸ ಸ್ತೋಕ 
ನಿಮೇಷ ನಾಳಿಕಾ ಮುಹೂರ್ತ ದಿವಸ ಪಕ್ಷ ಮಾಸ ಯತು 
ಅಯನ ಸಂವತ್ಸರಾದಿ ಗಣನಾಕ್ರಮದಿಂದಂ 
ಪೆರ್ಚಿದೆಣಿಕೆಯೊಳ್‌ ಕೂಡಿದುದು: ಆದಿಪು, ೬. ೬೮ ವ) 

ಮಾಸತಿ - ಮಹಾಸತಿ (ಪುಣ್ಯಂ ಆನೊಂದೆ ಒಡವರ್ಕುಂ ಎಂದು 
ಅದನೆಂದುಂ ಪೆರ್ಜಿಸುವ ವನಿತೆ ಮಾಸತಿಯಕ್ಕುಂ: 
ಸಮಯಪ, ೫. ೧೩೦) 

ಮಾಸದಿಕೆ - ಸದಿರುವಿಕೆ (ಮಾಸಿದ ರೂಪು 
ನೋಟೊಡರೆಮಾಸಿದ ಚಿತ್ರದ ಪೆಣ್ಣ ರೂಪುಮಂ ಮಾಸಿಸೆ 
ನಾಡೆ ಮಾಸರಿಕೆಯಂ ಪಡೆದಪ್ಪುದು: ಪಂಪಭಾ, ೮. ೬೨) 
[ಪರಿಷತ್‌ ಪಾಠ] 

ಮಾಸರ - [ಮಹಾಸ್ತರ] ಅಂದ (ಮಾಸರಮೊಕ್ಕ ಕತ್ತುರಿಯ 
ಪಂಕಮನಲ್ಲದೆ ಪಂಕಮಂ ಕರಂ ಬೀಸುವ ಚಾರುಚಾಮರದ 
ಗಾಳಿಯಲ್ಲದೆ ಗಾಳಿಯಂ: ಸುಕುಮಾಚ, ೧೦. ೧೦೭) 


ಮಹಾಸ್ವರ (ದೇವರೊಳಾದತಿಭಕ್ತಿ ಹರ್ಷಮಂ 
ಮಾಸರಮನುಂಟುಮಾಡೆ; ಪಂಪರಾ, ೧೦. ೧೭೮) 
ಮಾಸರಂ - ಅಂದವಾಗಿ (ಸಾಸಿರ ಪೊಂಗೆಯ್ಬುಂ ಚಿಃ 


ಕಾಸಟಮೆಂದು ಒಂದು ಲಕ್ಕಗೆಯ್ದುದಿದರ್ಕ೦ ಮಾಸರಂ 
ಉಡಲೆಂದು ಅಧಿಕ ವಿಳಾಸದಿಂದ ಉಡಲಿಕ್ಕಿ ನೆಜ್‌ಯೆ 
ಬಿಯಮಂ ಮೆಜ್‌ದಂ: ಪಂಪಭಾ, ೩. ೪೪) 

ಮಾಸರಿಕೆ - ಚೆಲುವು, ಮನೋಹರತೆ (ಮಾಸಿದ ರೂಪು 
ನೋಟೊಡರೆಮಾಸಿದ ಚಿತ್ರದ ಪೆಣ್ಣ ರೂಪುಮಂ ಮಾಸಿಸೆ 
ನಾಡೆ ಮಾಸರಿಕೆಯಂ ಪಡೆದಪ್ಪುದು: ಪಂಪಭಾ, ೮. ೬೨) 

ಮಾಸರಿಕ್ಕೆ - ಚೆಲುವು (ಬರಗಲೆಯುಂ ಕೊಪ್ಪುಂ ನೂಪುರಮುಂ 
ಲಂಬಳಮುಂ ಅಲ್ಲಿ ಮಲ್ಲಿಗೆಯ ಮುಗುಳ್‌ 
ಬಿರಿಮುಗುಳೆಂಬಿವು ತನಗಾಗಿರೆ ದೇಸೆಯ ಮಾಸರಿಕ್ಕೆಯಂ 
ಪೊಸಯಿಸಿದಳ್‌: ಶಾಂತಿಪು, ೮. ೨೨) 

ಮಾಸಲು - ಕೊಳಕು (ಮಸೆವುದು ಮಾಸಲಿರ್ದ ಪಟವೇಟಮ೦ 
ಇಚ್ಛೆಯ ಬಿಚ್ಚತಿಕ್ಕೆಯಂ  ಹೊಸೆಯಿಪುದು ಒಳ್ಳೆಮಂ 
ನಡೆಪುತಿರ್ಪುದು ಧಾತುವ೦ ಒಳ್ಳಿತೆಯ್ದೆ ಪಾಟಸುವುದು 
ಕೂಟದೊಳ್‌ ಕುಶಲನಪ್ಪುದು: ಶಾಂತಿಷು, ೮. ೯೧) 

ಮಾಸವಳ - ಈಟಿ (ಮಾಸವಳದಂಕಂ ಬಾಸೆಯಂ ಸಾಲೆ 
ಬಿತ್ತರದಿ೦ಂದಿರ್ದುದು. ಮೊತ್ತದಿಂದೆ ಭೃಗುವಿದ್ಯಾಮೂರ್ತಿ 
ಮಾರ್ತಟ್ರವೊಲ್‌: ಅನಂತಪು, ೨. ೨೯) 


ಮಾಸಾದಿ - [ಮಹಾಸಾದಿನ್‌] ರಾವುತ (ತಂತ್ರಪಾಳವೆಸರೊಳ್‌ 
ಮಾಸಾದಿಯಾಗಿರ್ದಂ: ಪಂಪರಾ, ೮. ೨೪ ವ) 


ಮಾಸಾಮರ್ಥ್ಯ - ಮಹಾ ಸಾಮರ್ಥ್ಯ, ಮಹಾ ಸಾಹಸ 
(ತ್ರಿದಶೇ೦ದ್ರಂಗೆ ಯುಧಿಷ್ಠಿರಾದ್ದರದ ಮಾಸಾಮರ್ಥ್ಯಂ 
ಸೂಲುಸೂಟದೆ ಪೇಟಲ್‌ ಪರಿವಂತೆ ಪೊಣ್ಮೆ ಪಲವುಂ 
ಧೂಮಂಗಳ್‌: ಪಂಪಭಾ, ೬. ೩೮) 

ಮಾಸಾಳ್‌ ದ ಪರಾಕ್ರಮಿ (ಒರ್ವ ಮಾಸಾಳ್‌ 
ಪಗಲ್ಕೈದೀವಿಗೆಯೊಳ್‌ ಅಜಸಿ ನೆಲನ೦ ನೂಳ್ಳು ತೂಜಿ ಕೇಜೆ: 
ತ್ರಿಷಷ್ಟಿಪು, ೨೩. ೧೦ ವ) 

ಮಾಸಿದೆಯಾಗು - ಮಾಸಿದವಳಾಗು, ಕೊಳಕಾಗು (ಸಿಂಹಬಳಂ 
ಅಂತಿರು ಮಾಸಿದೆಯಾದೆ ಮೇಣುಡಲ್‌ ತರಿಪೆಂ ಎನೆ 
ಪಂಪಭಾ, ೮. ೬೪) 

ಮಾಸಿರಿವಂತ - ದೊಡ್ಡ ಶ್ರೀಮಂತ (ಎಮ್ಮ ತಂದೆ 
ಮಾಸಿರಿವಂತನಾಗಿಯು೦ ಪೊನ್ನೆಂಬ ಪೆಸರ ಚಿನ್ನಮನಿರಿಸದೆ 
ದಾನಧರ್ಮಂಗೆಯ್ದು: ಪಂಚತಂತ್ರ, ೨೬೬ ವ) 

ಮಾಸಿಸು - ಕಾಂತಿ ಕುಂದುವಂತೆ ಮಾಡು (ದೋಸಮೇನಾನುಂ 
ಸ್ವಲ್ಪಮಾದೊಡಂ ಮಾಸಿಸಿರ್ಕುಮಣಂ ಕೃತಿವಧುವಂ: 
ಕವಿರಾಮಾ, ೧. ೧೧೨); ಹೀಯಾಳಿಸು (ಚಿತ್ರದ ಪೆಣ್ಣ 
ರೂಪುಮಂ ಮಾಸಿಸೆ ನಾಡೆ ಮಾಸರಿಕೆಯಂ ಪಡೆದಪುದು: 
ಪಂಪಭಾ, ೮. ೬೨) ಕೆಡಿಸು (ಕುಲಮ೦ ಮಾಸಿಸಿ 
ಮೀಹಮಂ ತೊಟ್‌ದು ಕಂಡರ್‌ ಪೇಸೆ ಮೆಯ್ಕೊಳ್‌ 
ಮಹಾಮಲಮಂ ತಾಳ್ಗಿದ ಕಷ್ಟರಂ ಸವಣರಂ: ಧರ್ಮಾಮ, 
೧. ೯೧) 

ಮಾಸು — ಕಾಂತಿಹೀನವಾಗು (ಭೂವಲಯಮಂ 
ಅಯ್ಯನಿತ್ತುದುಮಂ ಆಂ ನಿನಗಿತ್ತೆಂ ಇದೇವುದಣ್ಣ ನೀನೊಲಿದ 
ಲತಾಂಗಿಗಂ ಧರೆಗ೦ ಆಟಿಸಿದಂದು ನೆಗಟ್‌ ಮಾಸದೇ: 
ಆದಿಹು, ೧೪. ೧೩೦) ಕೊಳೆಯಾಗು (ಸುಯೋಧನಂ 
ಎನಗೆ ಒಳ್ಳಿಕೆಯ್ದ ಕೃತಮಂ ಪೆಣಗಿಕ್ಕಿ ನೆಗಟೌ್‌ ಮಾಸೆ ನಣ್ಣಿನ 
ನೆವದಿಂದೆ ಪಾಂಡವರಂ ಆಂ ಒಳವೊಕ್ಕಡೆ ನೀಮೆ ಪೇಸಿರೇ: 
ಪಂಪಭಾ, ೯. ೬೮) 

ಮಾಸೋಪವಾಸ - ಒಂದು ತಿಂಗಳ ಕಾಲ ಮಾಡುವ ಉಪವಾಸ 
ವ್ರತ (ಭುವನನುತಮಾಗೆ ಪಕ್ಷೋಪವಾಸ 
ಮಾಸೋಪವಾಸಮಂ ನಿಯಮದೆ ಮಾಡುವ ಜಿನಮುನಿ: 
ಸಮಯಪ, ೭. ೭) 

ಮಾಹತ್ತರ - ಮುಖಂಡ (ಎಂದು ಬಂದ ಮಾಹತ್ತರಂಗೆ 
ಉತ್ತರಂಗೊಟ್ಟು ದಾನಸನ್ಮಾನಂಗಳಿ೦ ಸಂತೋಷಂಬಡಿಸಿ: 
ವರ್ಧಮಾಷು, ೩. ೬೮ ವ) 

ಮಾಹೇಂದ್ರಕಲ್ಪ - [ಜೈನ] ಹದಿನಾರು ಕಲ್ಪಗಳಲ್ಲಿ ನಾಲ್ಕನೆಯದು 
(ಸೌಧರ್ಮ ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ 
ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ 
ಸಹಸ್ರಾರ ಆನತ ಪ್ರಾಣತ ಅರಣ್ಯ ಅಚ್ಯುತಮೆಂಬ 


ಸ 
ಪದಿನಾಣುಂ ಕಲ್ಪಂಗಳೊಳಂ: ವಡ್ಡಾರಾ, ಪು ೯೭, ಸಾ ೨೬) 


ಮಾಹೇಶ್ವರ - ವೀರಶೈವ (ಮಾಹೇಶ್ವರನು೦ ಲಿಂಗಿಯುಮಂ 
ಶಿವಭಕ್ತನುಮಂ ಗಹನಂಗೆಯ್ಯರ್‌ ಸಮಯಿಗಳೆನ್ನಂ: 
ಸಮಯಪ, ೪. ೭೮) 

ಮಾಳ - ಬಯಲು (ಮರುಸ್ಥಳದ ಮಾಳದೊಳ್‌ ನಡುಪಗಲ್ವರಂ 
ಗ್ರೀಷ್ಠದೊಳ್‌ ಸುರುಳಿವಿನೆಗಂ ಬೇವವರ್ಗೆ ಜೊಂಪಮಿಮ್ಕಾವು 
ನಿರ್ದುರಾಂಬು ದೊರೆಕೊಳ್ಳವೊಲ್‌: ಆದಿಪು, ೧೩. ೮೬) 


೮೯೨ 


ಮಾಳಂಗೊಳ್‌ - ದಿಕ್ಕಾಪಾಲಾಗಿ ಓಡು (ಭಯಂಗೊಂಡು ಆಡು 
ಶ್ಲಾನಮೆಂದು ಈಡಾಡಿ ಮಾಳಂಗೊಂಡು ಓಡಿದಂ: 
ಪಂಚತಂತ್ರ, ೨೧೩ ವ) 


ಮಾಳಚಿ - ಒಬ್ಬ ಕ್ಷುದ್ರ ದೇವತೆ (ಮನೆವೆರ್ಗಡೆ ಚಟ್ಟಪನಿಂ ನಿನ್ನೆ 


ತಾನಾದ ಮೈಲನುಂ ಮಾಳಚಿಯು೦ ಜನಕಾಪ್ತರಾದರ್‌: 
ಸಮಯಪ, ೮. ೨೩೦) 
ಮಾಳಜಿಗೆ - ಒಂದು ಆಯುಧ (ಅಗುರ್ವಿಸುವ ಆವುತಿ 


ಪೂಸಿದಂತಿರಿಟ್ಟಳ೦ ಅಮರ್ದಿರ್ದ ಮಾಳಜಿಗೆ ಪಕ್ಕರೆಯಿಕ್ಕಿದ 
ಜಾಯಿಲಂ ಭಯಂಗೊಳಿಸೆ: ಪಂಪಭಾ, ೧೦. ೭೬) 

ಮಾಳತಿ - ಜಾಜಿ ಹೂ (ಅಭಿನವವಿಳಸಿತ ಮಾಳತೀಮಾಳಾಪರಿಷ 
ತಮಕುಟನುಂ: ಆದಿಪು, ೧೧. ೧೦ ವ) 

ಮಾಳಿಕಾಕುಸುಮ - ಜಾಜಿಯ ಹೂ (ಆ ನವಮಾಳಿಕಾಕುಸುಮ 
ಕೋಮಳೆ ರಾಗರಸಪ್ರಪೂರ್ಣ೦ಂ ಚಂದ್ರನ ಆನನಲಕ್ಷ್ಮಿಯಿಂ 
ನಭದೊಳಿರ್ದಮೃತಾಂಶುವಿಂ ಉದಕಾಂತಿಸಂತಾನಮಂ 
ಆವಗಂ ತನಗೆ ಮಾಡಿದಳ್‌: ಪಂಪಭಾ, ೪. ೭೧) 

ಮಾಳಿಗೆ - ಉಪ್ಪರಿಗೆ ಮನೆ (ಮಳಿಗೆಯ ಮಾಳಗೆಯ 
ಮನಂಗೊಳಿಸುವ ನಾನಾಪ್ರಕಾರದಂಗಡಿಯು೦ 
ಬೆಡಂಗೊಳಕೊಂಡ ಸೂಳೆಗೇರಿಯ ಎಳಾಸದಿಂದೆಂತು 
ನೋಟ ಲಸ್ಬೊಡಂ ರಮಣೀಯಂ: ಸುಕುಮಾಚ, ೯. ೬೪) 

ಮಾಳ್ಯೆ - ರೀತಿ (ತದ್ದನಿತೆ ಮಂಗಳಲಕ್ಷ್ಮಿಯ ಮಾಳ್ಕೆಯಿಂದೆ .. .. 
ನಿಟ್ಟಿಸಿದಳ್‌: ತ್ರಿಷಷ್ಟಿಪು, ೨. ೧೩೨) 

ಮಾಳ್ಕುಕಿ - ಗಂಡನನ್ನು ಬಿಡದವಳು (ಮಾಳ್ಕಿಕಿಯೆಂದು ಗಂಡನಂ 
ಪತ್ತಿ ಬಿಡದಾಕೆ: ಶಬ್ದಮದ, ಪ್ರಸಾ ೧೯೬) 

ಮಾಜಿಂಕ - ಮತ್ತೊಂದು ಯುದ್ಧ (ಕಾದಲೆಂದು ಕಳದೊಳಂ 
ಮಾಅಂಕಮಂ ಬೇಡಿ ಬಂದುಲಿವರ್‌: ಆಚವರ್ಧ, ೭. ೫೪); 
ಪೈಪೋಟಿ (ಮದನನ ಮಾಣಂಕದ ಛಂದದ ಗಂಡನಂ..... 
ಇವಳೋವದೆ ಕೊಂಬಳ್‌: ಯಶೋಧಚ, ೩. ೭೩); 
ಪ್ರತಿಸ್ಪರ್ಧಿ (ಮಧು ತೆತ್ತಿಗಂ ವಿರಹಿ ಮಾಅಂಕಂ ನೃಪಂ 
ಚಿತ್ತಸಂಭವನಾಗಲ್‌ ಕಡುಕೆಯ್ದು ಕಾಯ್ದು ಕಳನಂ 
ಬಂದೇರಷುವಂತೆ: ಸೂಕ್ತಿಸುಧಾ, ೮. ೨೦೯) 

ಮಾಜಂಬು - ಗುರಿಯಿಟ್ಟು ಬಿಟ್ಟ ಬಾಣ (ಭೋಂಕನೆ ಕಂಡು 
ಮಾಜಂಬಿಗೆ ಪಕ್ಕಾದ ಬೆಳ್ಳಿಗದಂತೆ: ಕರ್ಣನೇಮಿ, ೧೦. ೮೦ 
ವ) 

ಮಾಣಣಿ - ಶತ್ರು ಸೈನ್ಯ (ಕಟ್ಟಿದಿರೊಳಾಂತರಂ ನೆಜ* ನಿಟ್ಟಿಸಿ 
ನನೆವಿಲ್ಲ ಬಲ್ಲಹಂ ಮಾಜಣಿಯಂ ನೆಟ್ಟನೆ 
ತೋಳ್ವಲದಿಂದೆಟ್ಟಟ್ಟಿದಂ ಅವನಿದೊರೊಳಾವನುಂ ನಿಂದಪನೇ: 
ಕಬ್ಬಿಗಕಾ, ೨೨೪) 

ಮಾಜಇನ್‌ - ಪ್ರತಿಭಟಿಸು, ಎದುರಿಸು (ಭರತಂ ನಿನ್ನಗ್ರಜ೦ 
ಸಾಹಸಂ ಮುಗಿಲಂ ಮುಟ್ಟೆ ನಿಜಪ್ರತಾಪದಳವ೦ ತೋಜಲ್ಕೆ 
ಮಾಆಾಂಪ ಜೆಟ್ಟಿಗರಾರಪ್ಪೊಡಮಿಲ್ಲದಂದು: ಆದಿಪು, ೧೪. 
೫೨) 

ಮಾಜಿ - ವಿಕ್ರಯಿಸು (ಮಾಜು-ವಿಕಯೇ: ಶಬ್ದಮದ ಧಾ 
೮೯೯); ಸ್ವಾಧೀನಪಡಿಸಿಕೋ (ಚೇಟಿಕೆ ಬೀಸುವ ಕುಂಚಂ 
ಎಯ್ದೆ ಮೆಯ್ಬೋಜುವ ಗಾಡಿ ಕಾಂಚನದ ದಂಡದ ಸೀಗುರಿ 
ನೋಟಾಡೆ ಆರುಮ೦ ಮಾಜ್‌ ಮನೋಜನ ಒಡ್ಡು 
ಎನಿಸಿದರ್‌: ಪಂಪಭಾ, ೯. ೧೦೦); 


ಮಾಲುಗುಡು ದಾ ವಿನಿಮಯ ಮಾಡಿಕೊ, ಒಪ್ಪಿಸು 
(ಶಿವಸುಖಮನಣಿಯದೀ ಮಾನವಸುಖದ ನಿಮಿತ್ತದಿಂ 


ತಪಂಗೆಯ್ದವರ್‌ ಮಾಣಿಕಮಂ ತೌಡಿಂಗೆ ಅವಯವದೆ 
ಮಾಜುಗುಡುವ ಮರುಳಂ ಪೋಲ್ಲಂ: ಶಾಂತಿಪು, ೧೧. 
೯೨) 

ಮಾಜುಗೆಯ್‌ - ಬದಲಾಯಿಸು (ಅಂತು ಮಾಜುಗೆಯ್ದು 
ಯತುಗಳಂಪಡೆದ ಪೃಥ್ವಿಯಂತೆ ಯತುಮತಿಯಾಗಿ ದೇವಕಿ 
ಪೆತ್ತ ಮಕ್ಕಳನತ್ತ ನೈಗಮದೇವನೆತ್ತಿಕೊಂಡುಯ್ದಂ: 
ನೇಮಿನಾಪು, ೭. ೩೪ ವ) 

ಮಾಜುಗೊಳ್‌ - ಬೆಲೆಗೆ ಕೊಳ್ಳುವ (ಚಿತ್ರಕಥೆಗಳಂ ಪಟದೊಳ್‌ 
ತೋಣಜೆ ಪೇಟ್ದು ಲೋಗರಂ ಡಂಬಿಸಿ ಮಾಜುಗೊಳ್ಳ ಬತ್ತಮಂ 
ಕಳ್ಳೊಂ: ವಡ್ಡಾರಾ, ಪು ೧೪, ಸಾ ೧೯) 

ಮಾಜುಲಿ - ಪ್ರತಿಧ್ವನಿಸು (ನಾನಾಪ್ರಕಾರದಿ೦ದ೦ ಮಾಖುಲಿವ 
ದನಿಗಳಿಂದಂ ಅತಿರಮಣೀಯಮಪ್ಪ ಕೊಳನಂ ಕಂಡು: 
ವಡ್ಡಾರಾ, ಪು. ೫೪, ಸಾ. ೨೨) 

ಮಾಜುವಡೆ - ಮಾರಾಟಗೊಳ್ಳು (ಏರ್ವಡೆದ ಪಂದೆಯಂತೆ 
ತಲ್ಲಣಿಸಿ ಮಾಜುವಡೆಯದ ಪರದನಂತೆ ಕಂದಿ: ಧರ್ಮಾಮೃ. 
೧. ೧೨೯ ವ) 


ಮಾಜುವೋಗು - ಮಾರಾಟಗೊಳ್ಳು (ಕೆಡುವ ಭಂಡದಂತೆ 
ಮಾಜುವೋಗದು: ಧರ್ಮಾಮೃ, ೪. ೧೦೬ ವ) 
ಆಕರ್ಷಣೆಗೊಳ್ಳು (ಈ ಮನವಪ್ಪೂಡೆ ತನಗೆ 


ಮಾಳುವೋದತ್ತೀಗಳ್‌: ಕಾದಂಸಂ, ೫. ೧೦೪); ವಶವಾಗು 
(ಶ್ರೋತ್ರಂಗಳ್‌ ಪರಮಾಗಮಕ್ಕೆ ಮತಿ ಸಮೃಗ್ನರ್ಶನ ಜ್ಞಾನ 
ಚಾರಿತ್ರಂಗಳ್ಗ್ಳೆ ದಯಾವಲೋಕನಕೆ ಕಣ್ಣಳ್‌ ಮಾಜುವೋದಂತೆ: 
ನೇಮಿನಾಪು, ೧. ೬) 

ಮಾಲುರಿ - ಪ್ರತಿಯಾಗಿ ಉರಿ (ಸೂರ್ಯಕಾಂತಮೆನ್ನೀ 
ತೇಜಸ್ಸುರಿತಕ್ಕೆ ಸೆಣಸಿನೊಳ್‌ ಮಾಹುರಿಗು೦ ಸೈರಿಸದು 
ತೇಜಮಾ ಭುಜಬಲಿಯಾ: ಆದಿಪು, ೧೪. ೪೨) 

ಮಾಜ್‌ಸು - ಗುರಿಯಿಟ್ಟು ಬಾಣ ಬಿಡು (ಏಜೆಸುವುದುಂ 
ಕೋದಂಡಮಂ ರಾಮನಶ್ರಮದಿ೦ ಮನ್ನಥನಾಗಳ್‌ ಏಜಿಸದೆ 
ಮಾಜ್‌"ಚ್ಛ್ಚಂ ಪುರಸ್ತ್ರೀಯರಂ: ಪಂಪರಾ, ೫. ೯೦) 

ಮಾಜಕೊಡ್ಡು - ಶತ್ರು ಸೈನ್ಯ (ಶೋಣಾಶ್ಚಂಗಳ್‌ ರಜತರಥಮಂ 
ಪೂಡೆ ಕುಂಭದ್ವಜಂ ಗೀರ್ವಾಣಾವಾಸಂಬರಂ ಅಡರೆ 
ಮಾಳಸಾಡ್ಡು ದಲ್‌ ಸಾಲದು ಎನ್ನೀ ಬಾಣಾವಾಸಕ್ಕೆ 
ಎನುತುಂ: ಪಂಪಭಾ, ೧೧. ೫೬) 

ಮಾಜಕೋಲೆ - ಪ್ರತಿಯಾಗಿ ಬರೆದ ಓಲೆ (ಅಟ್ಟಿದ ವಿಭುಗೆ 
ಸಂತಸಂ ಮಾಡಿ ಬರೆದ ಮಯೋಲೆಯನೆಯ್ದಿಸಿದೊಡೆ: 
ಶಾಂತಿಪು, ೫. ೩೫) 

ಮಾಲಿ - ರೀತಿ (ಈ ಮಾಲಸ್ಥಿಯೊಳೆಸಗದರಂ ಹಾ ಮಾ 
ಧಿಕ್ಕಾರದಂಡದಿ೦ ದಂಡಿಪುದು: ಆದಿಷು, ೮. ೭೪) 

ಮಿಂಚುಂಬುಟು - ಮಿಣುಕು ಹುಳು (ಕಿಚ್ಚಲ್ಲ ಮಿಂಚುಂಬುಟು 
ನೀನಿದನೂದಿ ದೆಸೆಗೆಡವೇಡೆಂದು ಪಿರಿದುಂ ಪಲ್ಲು 
ಬಾರಿಸುತಿರ್ಮದುಂ: ಪಂಚತಂತ್ರ, ೩೪೦ ವ) 

ಮಿಂಚುವಡೆ - ಹೊಳಪನ್ನು ಹೊಂದು (ತನಿವಣ್ಣ ಗೊಂಚಲಿಂ 
ಮಿಂಚುವಡೆದ ಮೇಲರನನಡರ್ವ ಕೋಡಗಂಗಳ 
ನೋಡುತ್ತುಂ: ಕಬ್ಬಿಗಕಾ, ೧೮೧ ವ) 


ಮಿಂಚುವೋಗು - ಹೊಳೆದು ಕಣ್ಮರೆಯಾಗು (ಪೊದಳ್ಬ 
ಸಿರಿಯೆಂಬುದು ಇಂತೊಗೆದ ಮಿಂಚುವೋದಂಚೆಯೊಳ್‌ 
ಸದ್ಯಕ್ಷಮೆನಲೊಲ್ವರೀ ಭವದೊಳುಂಡೊಡಂ ಕಂಡೊಡಂ: 


ಅನಂತಪು, ೯. ೧೯) 


೮೯೩ 


ಮಿಂಟೆ - ಹೆಂಟೆ (ಭೃಂಗಾವಳಿಯೆಂಬ ಮಿಂಟೆವಿಡಿದಂಟಿಸಿ 
ಗೆಂಟಿನೊಳಿಟ್ಟು ಪಾಜೆಪರ್‌ ತೀವಿದ ಕೀರಮಂಡಳಿಯಂ 
ಅಲ್ಲಿಯ ಪಾಮರಿಯರ್‌ ನಿರಂತರಂ: ರಾಜಶೇವಿ, ೨. ೧೭); 
ಗೋಲಿ, ಕಲ್ಲ ಹರಳು (ಮಿಡಿವಿಲ್ಲಿಡಿದು ಪುಳಿ೦ದಿಯರ್‌ ಇಡೆ 
ಗಜಮೌಕ್ತಿಕದ ಮಿಂಟೆಯಂಬರದೆಡೆಯೊಳ್‌ ನಡೆದು 
ಪಗಲುಳ್ಳು ಬೀಳ್ದವೊಲ್‌: ರಾಜಶೇವಿ, ೫. ೮೦) 

ಮಿಂಡ - ಪರಾಕ್ರಮಿ (ಕೋಟೆಕ ನಾಮಧೇಯಶಿಲೆ ಮುಂದಿರೆ 
ಭೋಂಕೆನೆ ಕಂಡು ಮಿಂಡರುತ್ಬಾಟಿಪೆಮೆಂದು 
ಪರ್ಣದಖಿಳಶಕ್ತಿಯಿನೆತ್ತುತು೦ ಅಳ್ಳೆವೊಯ್ಯೆ ನೀಪಾಟವರಾಗಿ 
ಪಿಂಗೆ: ಆಚವರ್ಧ, ೩. ೪೬); ಉಪಪತತಿ (ನಿನ್ನ ಬೇಟದ 


ಮಿಂಡನಾವನವನ೦ ಪೇಖೆಂದು ಬೆಸಗೊಳ: ಪಂಚತಂತ್ರ, 
೧೩೦ ವ) 

ಮಿಂಡಾಟ - ಹಾದರಿಕೆ (ಮಿಂಡಾಟಮಾಗಿ ಮೆಚ್ಚಿ ಜಂಡೆಯೊಳ್‌ 
ನೆರೆದು ಜ್ಞಾನಿಯೆಂ ಎಂಬನಂ 
ಉಂಡಿಂಗೊಳಗಾಗದಿಪ್ಪವಂ ಸತ್ತುರುಷಂ: ಸಮಯಪ, ೧೪. 
೬೮) 


ಮಿಂಡಿ - ನವಯುವತಿ (ಶೃಂಗಾರಸುಯೋಗಿಯೆಂದು ಉಟಿದ 
ಮಿಂಡಿಯರ್‌ ಆವಗಮೊಲ್ಲು ನೋಡಲ್‌: ಉದ್ಭಟಕಾ, ೧೨, 
೩೮); ಉಪಪತ್ನಿ (ವಿನುತ೦ ರತಿಯಿಲ್ಲ ಮಿಂಡಿಯೊಳ್‌: 
ಸೂಕ್ತಿಸುಧಾ, ೮. ೩೯೯) 

ಮಿಂಡು - ಕಲಿತನ, ಪುಂಡತನ (ತಕ್ಕಿನ ಕರ್ಕ್ಯಡೆಗೊಂಡು ಮಿಂಡು 
ಮಾರ್ಮಲೆದಿದಿರಾಂತು ನಿಂದಡಸಿ ಸುತ್ತುವ ಬಾರಿಗೆ 
ಮೆಯ್ಯನೊಡ್ಡಿ ಕೋಟಲೆಗೊಳಗಾಗಿ ಪಂದಿ ನಮೆವಂದಂ 
ಅದಾರ್ಗಂ ಅಸೇವ್ಯವರ್ಣನಂ: ಸುಕುಮಾಚ, ೫. ೧೮) 

ಮಿಂಡುವಡೆ - [ಮಿಂಡು"ಪಡೆ] ತುಂಟರ ಗುಂಪು (ದೇವ 
ಭವತ್ಸುತಂ ಕರಮೋವದೆ ಸಂಕಿಸದೆ ಮಿಂಡುವಡೆವೆರಸು 
ಅದಟಿಂದೋವೋವೆಂದೆಳಳ್‌ ಜನಂ ದಾವಾನಲನಂತೆ 
ಸುಡುವನಿರುಳುಂ ಪಗಲುಂ: ಧರ್ಮಾಮೃ, ೨. ೩೯) 

ಮಿಂದು - - [ಮೀ] ಸ್ನಾನ ಮಾಡಿ (ಸುರನದಿಯ ನೀರೊಳ್‌ 
ಮಿಂದು ಇನನಂ ನೋಡಿ ನಿನ್ನ ದೊರೆಯನೆ ಮಗನಕ್ಕೆ 
ಎಂದಾಹ್ಹಾನಂಗೆಯ್ಯಲೊಡಂ ದಲ್‌ ಧರೆಗಿಟೆದನಂದು 
ದಶಶತಕಿರಣಂ: ಪಂಪಭಾ, ೧. ೯೧) 

ಮಿಕ್ಕಜೆವು - ಸಮ್ಯಕ್‌ಜ್ಞಾನ (ಮಿಕ್ಕಜೆವಿನ ಮಿಕ್ಕ ನಂಬುಗೆಯ ಮಿಕ್ಕ 
ನೆಗಟ್‌ಯ ಕೂಟದಿ೦ದ೦ ಆದ ಅಜೆವನಿತರ್ಕ೦ ಆನೆಣಗಿ 
ಪೊರ್ದುವೆನಕ್ಕ ಅಪವರ್ಗಮಾರ್ಗಮಂ: ಅಜಿತಹು, ೧.೯ 

ಮಿಕ್ಕ ನಂಬುಗೆ - ಸಮ್ಯಗ್ಗರ್ಶನ (ಮಿಕ್ಕಣಿವಿನ ಮಿಕ್ಕ ನಂಬುಗೆಯ 
ಮಿಕ್ಕ ನೆಗಟೌಿಯ ಕೂಟದಿಂದಂ ಆದ ಅಜೆವನಿತರ್ಕಂ 
ಆನೆಅಗಿ ಪೊರ್ದುವೆನಕ್ಕ ಅಪವರ್ಗಮಾರ್ಗಮಂ: ಅಜಿತಪು, 
೧.೯ 

ಮಿಕ್ಕ ನೆಗಟಿ - ಸಮ್ಯಕ್‌ ಚಾರಿತ್ರ (ಮಿಕ್ಕಚಿವಿನ ಮಿಕ್ಕ ನಂಬುಗೆಯ 
ಮಿಕ್ಕ ನೆಗಟಯ ಕೂಟದಿಂದಂ ಆದ ಅಜೆವನಿತರ್ಕಂ 
ಆನೆಅಗಿ ಪೊರ್ದುವೆನಕ್ಕ ಅಪವರ್ಗಮಾರ್ಗಮಂ: ಅಜಿತಪು, 
೧.೯) 

ಮಿಕ್ಕುಬರ್‌ - ಮೀರಿ ಬರು, ಉಕ್ಕು (ತನ್ನೊಡವುಟ್ಟಿದರ್ಗಾದ 
ಪ್ರವಾಸಾಯಸಂ೦ಗಳ್ಳಂ ದೆಸೆಗಂ ಮನ್ಯು ಮಿಕ್ಕುಬರೆ ಕಣ್ಣ 
ನೀರಂ ತುಂಬಿ: ಪಂಪಭಾ, ೩. ೧೦ ವ) 

ಮಿಗ - ಕಾಡುಮೃಗ, ಜಿಂಕೆ (ಕಾಡೊಡೆಯರಂತೆ ಬಿರಯಿಗಳೆಂಬ 
ಮಿಗಂಗಳ ಬೇಂಟೆಯನಾಡಿಯುಂ: ಕಬ್ಬಿಗಕಾ, ೯೮ ವ) 


ಮಿಗವಕ್ಕೆಗ - ಚಂದ್ರ (ಕಡುಗೊರ್ಬಿ ಪರ್ಬಿದ ಮರ್ಬು 
ಮಿಗವಕ್ಕೆಗನೊಳಾದ ಪಗೆತನಮಂ೦ ಬಗೆಗೊಂಡು: ರಾಜಶೇವಿ, 
೧. ೧೦೨ ವ) 

ಮಿಗದೇರ - ವಾಯು (ಮಿಗದೇರನ ಮಿಗಮಲ್ಲಿಯ ಮಿಗವಗೆಯ 
ರವಕ್ಕೆ ಪೆಳರ್ದು ನೋಟ್ಲಂದಮದೇಂ ಸೊಗಯಿಸಿದುದೊ: 


ಶಬರಶಂ, ೧. ೩೯) 
ಮಿಗಬೇರ — [ಮೃಗವೈರ] ಹುಲಿ; ವ್ಯಾಫ್ರಾಸುರ 
(ತುಟೇಲಳವಾಂತು ನಿಂದ ಮಿಗಬೇರನನಿಕ್ಕಿ 


ಪೊಣರ್ಕೆಗಾರ್ಪು ಸಂಗಳಿಸಿ ಇದಿರಾಂತ ಪಲ್ಲಮಜೆರಕ್ಕಸನಂ 
ಸದೆದಣ್ಣಿ; ಶಬರಶಂ, ೫. ೯) 

ಮಿಗು - ಮೀರು, ಒತ್ತರಿಸು (ನೋಡಿರೆ ಮತ್ತಂ ಒಂದಂ 
ಇಸಲುಂ ಕೈಯೇಟದು ಏಕೆಂದು೦ ಆನಜೆಯೆಂ ಕೂರ್ಮೆಯೆ 
ಮಿಕ್ಕು ಬಂದಪುದು: ಪಂಪಭಾ, ೧೨. ೨೦೭) 

ಮಿಟ್ಟಿ - ಒಂದು ಆಯುಧವಿಶೇಷ (ಪದವಿಲ್‌ ಮಿಡಿವಿಲ್‌ 
ಎಲೆಯಂಬು ಮಿಟ್ಟಿ ಪೇರಡಿ ಬಡಿಗೋಲ್‌ .. .. ಪಿಡಿದು 
ಬೇಂಟೆಗೆ ಸಂದ ಪುಳಿ೦ದರೆಯ್ದಿದರ್‌: ರಾಜಶೇವಿ, ೫. ೫೨) 

ಮಿಟ್ಟು - ಮಿಟ್‌ ಎಂಬ ಅನುಕರಣ ಪದ (ಆಗಳಾ ಧ್ವನಿಯಂ 
ಕೇಳ್ದು ದೇವೇಂದಂ ಇಂದಲೋಕದೊಳ್‌ ಮಿಟ್ಟಿಂದು 
ಮಿಡುಕಲಪ್ಪೊಡಂ ದೇವರಿಲ್ಲದಂತು: ಪಂಪಭಾ, ೧೨. ೧೩೭ 
ವ) 

ಮಿಟ್ಟೆ - ಮಣ್ಣಿನ ಹೆಂಟೆ (ಕಲ್ಲಂ ತಾಗಿದ ಮಿಟ್ಟೆಯಂತೆ ಬೆಟ್ಟಮಂ 
ಪಳಂಚಿದ ಭೈತ್ರದಂತೆ ಪೆಐಣಸಾರ್ದು: ಧರ್ಮಪ, ೧. ೮೫ 
ವ); ಕವಣೆಕಲ್ಲು (ಪ್ರಮಾಧಿಕುಮಾರ ರಥಮಂ ಮೂವಳಸಾಗೆ 
ಸುತ್ತಿಕೊಂಡು ಪೋಗದಡ್ಡಂಬಿನ ಕೂರಂಬಿನ ಕವಲಂಬಿನ 
ಪಾಯುಂಬಳೆಯ ಕಕ್ಕಡೆಯ ಮಿಟ್ಟೆಯ ಮೊಟ್ಟೆ ಸರಲ 
ಬಲ್ಲರಿಯಂ ಸುರಿಯೆ: ಧರ್ಮಾಮೃ, ೧೩. ೭೭ ವ) 

ಮಿಟ್ಟೆಕೊಂಡ ಚಿಟ್ಟೆ - ಮಣ್ಣಿನ ಹೊಡೆತಕ್ಕೆ ಸಿಕ್ಕಿದ ಮಿಡತೆ 
(ತದ್ವಲಲಂ ನಿರ್ಭರಕೋಪಂ ಬಿದಿರ್ದೊದೆಯಲ್‌ 
ಧರೆಯೊಳವಂ ಮಿಟ್ಟಿ ಕೊಂಡ ಚಿಟ್ಟೆವೊಲಿರ್ದಂ: ಕರ್ಣನೇಮಿ, 
೧೮.೧೦೪ 

ಮಿಟ್ಟೆಗೊಳ್‌ - ಮಣ್ಣು ಹೆಂಟೆ ತಾಕು (ಕೊಳ್‌ ಕೊಳ್ಳೆಂದು 
ಎಚ್ಚೊಡೆ ವಿಳಯೋಳ್ಕದ ತೆಅದಿಂದೆ ಮುಸುಜ್‌ 
ದಿವ್ಯಾಸ್ತಚಯಂಗಳ್‌ ಕೊಳೆ ಗಾಂಧರ್ವಬಲಂಗಳ್‌ ಕೆಡೆದುವು 
ಮಿಟ್ಟೆಗೊಂಡ ಚಿಟ್ಟೆಯ ತೆಜದಿಂ: ಪಂಪಭಾ, ೭. ೩೮) 

ಮಿಡಿ - ಬೆರಳಿನಿಂದ ಹೊಡೆ, ಮೀಟು (ಮಿಡಿದನಿತು ಬೇಗದಿಂ 


ಅಟಿವ ಒಡಲನಿದಂ ಪೋಗೆ ನೂಂಕಿ ಚೆಲ್ವಪ್ಪೊಡಲಂ 
ಪಡೆದಪೆಯೀಗಲೆ ಬಲ್ಜಿಡಿವಿಡಿದು ಶರಣ್ಣುಗು 
ಜಿನೇಂದಪದಮಂ: ಆದಿಷು, ೨. ೫೮) ಹಿಮ್ಮಡ 


(ಜಾಯಿಲಂಗಳಂ ಲೆಕ್ಕಿಸದೆ ಮಿಡಿಯಿ೦ ಸಿರಂಬರಮೆತ್ತಿ ಸೀಳ್ಬು 
ಸದೆವ ಸಮದ ಸೂಕರಂ: ಶಬರಶಂ, ೪. ೧೭ ವ); ಹೀಚು 
ಮಿಡಿವಟ್ಟು - ಕವಣೆ ಕಲ್ಲು (ಮುಡಿ ಬಿಟ್ಟು ಕಾರ ಸೋಗೆಯ 
ಬೆಡಂಗನಭಿನಯಿಸೆ. ಮುಡಿಯ ಸೊವಡಿಂಗಲರಂ ಬಿಡೆ 
ಮಧುಪಮಾಳೆ ಮಾವಿನ ಮಿಡಿಯಂ ಮಿಡಿವಟ್ಟಂ ಅತನುಗೆ 
ಆಯ್ದವೊಲಾಯ್ಬಳ್‌: ಮಲ್ಲಿನಾಪು, ೬. ೪೬); ಹಿಮ್ಮಡಿ 
(ಮಿಡಿಯಿಂ ಬೆಂಬರಮೆಯ್ದೆ ಸೀಟ್ಬ ಶಬಸಂಘಾತಂಗಳ್‌ .. .. 
ಮೃತಕವ್ಯೂಹ೦ ಕರಂ ಭೀಕರಂ: ಲೀಲಾವತಿ, ೬. ೭) 
ಮಿಡಿವಿಲ್‌ - ಮಿಡಿಯುವ ಬಿಲ್ಲು ಕವಣೆ (ತಜಗೆಲೆಯ 
ತುಜುಗಲಂ ಕಿಯುವಕ್ಕಿವಿ೦ಡೆಂದು ಕೊಣಂಡುಗಳಂ ಮಡು 
ಮಿಡಿವಿಲ್ಲೊಳ್‌ ಇಸಲೆಸಗಿ ಮಜುಗುವ ಇ ತುಖುಗಾವ 


೮೯೪ 


ಕಿಜುಕುಳದ ಕೆಳೆಯರುಮಂ ನೋಡುತ್ತುಂ: ಕಬ್ಬಿಗಕಾ, ೧೮೧ 
ವ) 

ಮಿಡುಕಲ್‌ ವೇಡ - ಹೆದರಬೇಡ (ನಿಮ್ಮೀ ನಾಲ್ವರೊಳ್‌ 
ಒರ್ವರು೦ ಇಂ ಮಿಡುಕಲ್‌ ವೇಡ ಮಕ್ಕಳೊಳರ್‌ ಎನಗೆ 
ಅಯ್ದರ್‌: ಪಂಪಭಾ, ೩. ೨೬) 

ಮಿಡುಕಾಡು - ಕಂಪಿಸು (ಎಟಲ್ವ ಪತತ್ರಂ ಎತ್ತಿ ನಸು ನೀಡಿದ 
ಗೋಣ್‌ ತೆಜ್‌ದ ಉದ್ಭ ಚಂಚುಮಂಡಳಂ ಅರೆಮುಚ್ಚಿದ ಅಚ್ಚಿ 
ಮಿಡುಕಾಡುವ ತಾಳುಗೆ: ಶಾಂತೀಶ್ವಪು, ೧೨. ೪೬) 

ಮಿಡುಕಿಸು - ತಳಮಳಗೊಳಿಸು (ನಲ್ಲರಂತೆ ಮಿಡುಕಿಸಲುಂ 
ಪಣಮುಡಿದರಂತೆ ಅಡ್ಡಂ ಮಾಡಲುಂ ಎಸೆದ 
ದೆಸಗಳ್ಗೋಡಿಸಲುಂ ಕುಮಾರಸ್ವಾಮಿಯ ನಿಮ್ಮಡಿಯ 
ಕೆಲದೊಳಾನೆ ಬ೦ದಪೆಂ; ಪಂಪಭಾ, ೫. ೪೩ ವ) 

ಮಿಡುಕು - ವ್ಯಥೆಪಡು (ಸುಡುವುದರಾಗ್ನಿಯು೦ ಒಡಲಂ 
ಮಿಡುಕುವಿನಂ ಕಡಿವ ಕಟ್ಟಿಜು೦ಪೆಗಳುಂ: ಆದಿಪು, ೫. ೧೩); 
ಸ್ಪಂದನ (ಬಾಧೆಯೊಳ್‌ ಮೆಯ್ಯನೊಡ್ಡಿಸಿ ಮೆಯ್ಕೊಳ್‌ 
ಮುಡುಕುಳ್ಳ ತಾಣಮಿಲ್ಲೆಂಬ೦ತು ನಿಷ್ಪಂದನಾಗಿ: ಆದಿಷು, ೬. 
೩೪); [ಶಿಸ್ತು ಮೀರು (ಎಡೆಗೋದಿರದಿರಿಂ ಉದ್ದಂ 
ನುಡಿಯದಿರಿ೦ ನೃಪತಿ ನುಡಿಯೆ ನುಡಿಯಿಂ 
ನೀಮಿರ್ಪೆಡೆಯೊಳಿರಿ೦ ನೀಮಜೆವಿರ್‌ ಮಿಡುಕಿದೊಡೆ ಎನೆ: 
ಆದಿಪು, ೯. ೬); [ಕಣ್ಣು] ಮಿಟುಕಿಸು (ಇದಂ ಮಾರ್ಕೊಳ್ಳ 
ಬಲ್ದಾಳ್ಗಸುಂಗೊಳೆ ಬಾಳೆತ್ತಿದೆಂ ಏಕೆ ಕಣ್ಣ ಮಿಡುಕಯ್‌ 
ಹಿ೦ಗಾಕ್ಷ: ಪಂಪಭಾ, ೧೨. ೧೫೦); ಅಸಮಾಧಾನಗೊಳ್ಳು 
(ನುಡಿ ನಿನಗಂ ದಿನೇಶತನಯಂಗಂ ಅದೆನ್ನಯ ಪಕ್ಕದೆ 
ಆದೊಡಂ ಮಿಡುಕದೆ ಕೇಳ್ವೆಂ ಅಲ್ಲಿ ಸಮಂ ಇರ್ವರುಂ: 
ಪಂಪಭಾ, ೧೩. ೨೮) ; ಅಲ್ಲಾಡು (ಅಹರ್ನಿಶಂ ಮಿಡುಕದೆ 
ಓಲಗಿಸುತ್ತಿರೆ ವಿಷ್ಠಗುಪ್ತಂ ಈಶನ ಬರವೀವುದ೦ ತಡೆದುದು: 
ಸಮಯಪ, ೯. ೭) ಧಾವಿಸು (ಕಾರ್ಮುಕಮಂ ಪಿಡಿದು 
ನಿಂದು ಪೇಟಿಂ ಕದನ್ನಕ್ಕೆ ಆರ್‌ ಮಿಡುಕುವರ್‌: ಕರ್ಣನೇಮಿ, 
೧೨. ೪೮) 

ಮಿಡುಮಿಡುಕು - ತುಂಬ ಚಡಪಡಿಸು 
ತಿದಿಯುಗಿವರುಂ ಮಿಡುಮಿಡುಕೆ 
ಆದಿಪು, ೫. ೮೫ ವ) 

ಮಿತವಚನ - ಮಿತವಾಗಿ ಮಾತಾಡುವವನು (ಕ್ಷಿತಿಪತಿಯಂ 
ಬರಿಸಿ ಜಗನ್ನುತನಂ ಸಂತೈಸಿ ಕುಶಲವಾರ್ತಾಂತರಮಂ 
ಮಿತವಚನ೦ ಬೆಸೆಗೊಂಡತಿವಿತೀರ್ಣಮುದನಾದ೦ ಆತಂ: 
ಕವಿರಾಮಾ, ೨. ೮) 

ಮಿತವಾಕ್ಯ - ಮಿತವಚನ (ಪರಹಿತಚರಿತೋದಾತ್ತಕೀರ್ತಿಪ್ರಭಾವಂ 
ಮಿತವಾಕ್ಕಂ ಸದ್ಗುಣೈಕ್ಯಂ ಪ್ರಕಟಿತ ವಿಜಯ ಶ್ರೀನಿವಾಸ೦ .. 
.. ಮಂತ್ರಿಪ್ರಧಾನಂ: ಸುಕುಮಾಚ, ೨. ೫೧) 

ಮಿತ್ತು - ಮೃತ್ಯು (ತನಗೆ ಕಡಂಗಿ ಮಿತ್ತು ಬರೆ... .. ಬಳಾರಿಗೆ 
ಆರ್ಪನಿತನೆ ಕೊಟ್ಟು ಜೀವಿಸುವೆಂ ಎಂಬ ಅಟೆಮೋಹ: 
ಸಮಯಪ, ೫. ೨೦) 

ಮಿತ್ರ - ಸೂರ್ಯ (ಕುಶಲಮೆ ನಿಮಗೆಂಬಂತಿರೆ ಕುಶೇಶಯಂಗಳ್ಗೆ 
ನೀಡೆ ಕರಮಮಂ ಮಿತ್ರಂ: ಅಜಿತಹು, ೬. ೬೭); ಗೆಳೆಯ 
(ಈ ಜಗದೊಳ್‌ ಮಿತ್ರವಿಪತ್ತಿಗೆ ಆರ ಬಗೆಯುಂ ದುಃಖಕ್ಕೆ 
ಪಕ್ಕಾಗದೇ: ಪುಷ್ಪದಂಪು, ೬. ೪೦); ರಾಜನ 
"ಸಪ್ತಾಂಗ'ಗಳಲ್ಲಿ ಒಂದು 

ಮಿತ್ರಕಾರ್ಯ - ಪಂಚತಂತ್ರಗಳಲ್ಲಿ ಒಂದು: ರಾಜನು ಮಿಕ್ಕ 
ರಾಜರನ್ನು ಗೆಳೆಯರನ್ನಾಗಿಸಿಕೊಳ್ಳುವ ತಂತ್ರ (ಅನ್ಕರೆಲ್ಲರುಮಂ 


(ಬಾಟ್‌ವಾಟ್‌ೌ 
ಬಡಿತಂಗಾಸುವರುಂ: 


ಅತಿಸ್ನೇಹದಿಂ ತನ್ನವರಂ ಮಾಡಿಕೊಳ್ಳುದು ಮಿತ್ರಕಾರ್ಯಂ 
ಎಂಬುದು: ಪಂಚತಂತ್ರ, ೭೧ ವ) 

ಮಿತ್ರಗುಣ - ಗೆಳೆಯನಲ್ಲಿರಬೇಕಾದ ಗುಣ (ಸ್ವಚ್ಛತನ೦, ತ್ಯಾಗಂ, 
ಶೌರ್ಯಂ, ಸಮಾನವಹ ಸುಖದುಃಖಂ, ಸ್ನೇಹಂ, ದಾಕ್ಷಿಣ್ಯಂ, 
ಸತ್ಯಂ, ಶೌಚಮೆಂಬಿವು ಮಿತ್ರಗುಣ೦ಗಳ್‌: ಪಂಚತಂತ್ರ, ೪೨೬ 
ಶ್ಲೋಕ ೧೯೯ ಟೀಕೆ) 

ಮಿತ್ರದ್ರೋಹ - ಗೆಳೆಯನಿಗೆ ಮಾಡುವ ಮೋಸ (ಅದನಾಂ 
ಕೇಳ್ಬುಸಿರದಿರ್ದೆನಪ್ಪೊಡೆ ವಿಶ್ವಾಸಘಾತುಕತ್ವಮುಂ 
ಮಿತ್ರದ್ರೋಹಮುಂ ಅಪುದೆಂದಳೆಪಲ್ಲಂದೆನೆಂಬುದುಂ: 
ಪಂಚತಂತ್ರ, ೨೦೫ ವ) 

ಮಿತ್ರಬಲ - ಸ್ನೇಹಿತರಾದ ರಾಜರ ಬಲ (ಮಿತ್ರಗುಣ ಸಂಪನ್ನರಪ್ಪ 
ಪತತ್ರಿಸ್ತೋಮಂಗಳಿಲ್ಲವಪ್ಪುದಜೆಂ ಮಿತ್ರಬಲಮಿಲ್ಲ: 
ಪಂಚತಂತ್ರ, ೨೯೭ ವ) 

ಮಿತ್ರಭಾವ - ಗೆಳೆತನ (ಮಿತ್ರಭಾವದೊಳ್‌ ನೆಗಟ್ಟ 
ಸಂಗತಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 


ಸಂಧಿ 


ಮಿತ್ರಮಂಡಳ - ಸೂರ್ಯಮಂಡಲ, ಸ್ನೇಹಿತರ ಗುಂಪು 
(ಹಿಮಕರಮಂಡಳಮಿದು ಶತ್ರುಮಂಡಳಾಭಂ ನೃಪೇಂದ್ರ 
ಮಸುಲ್ಬುದು ಬೇಗಂ ನಿಮಿರಲ್‌ ಬಗೆದಪುದೀ 


ಮಿತ್ರಮಂಡಲಂ ಮಿತ್ರಮಂಡಳಾಭಂ ನಿನ್ನಾ: ಆದಿಹು, ೧೨. 
೫೨) 

ಮಿತ್ರಮಂಡಳಿಕ ಎ ಗೆಳೆಯರ ಗುಂಪು (ಮಲೆ 
ತಲೆದೋಣದೆಂದುದನೆ ಕೊಟ್ಟುದು ಡಂಗಮಡಂಗಿ ಬದುದು 
ಒಕ್ಕಲಿಗವೆಸರ್ಗೆ ಪೂಣ್ಣುದು ಕುಜುಂಬು ತುಂಬದೆ ಮಿಕ್ಕ 


ಶತ್ರುಮ೦ಡಳಿಕರೆ ಮಿತ್ರಮ೦ಡಳಿಕರಾದರ್‌: ಪಂಪಭಾ, ೨. 
೯೦) 

ಮಿತ್ರಲಕ್ಷಣ - ಸ್ನೇಹಿತನಲ್ಲಿರಬೇಕಾದ ಗುಣ (ಶೀಲಂ 
ಮಹಾಸ್ನೇಹಂ ಇವು ಮೊದಲಾದ 


ಮಿತ್ರಲಕ್ಷಣ೦ಗಳಾವನಲ್ಲಿಯು೦ಟು ಆ ಮಿತ್ರನಲ್ಲಿ ತಾನಿಹುದು: 
ಪಂಚತಂತ್ರ, ೪೨೬ ಶ್ಲೋಕ ೨೦೦ ಟೀಕೆ) 

ಮಿತ್ರವಿಯೋಗ - ಸೂರ್ಯನ ಅಗಲಿಕೆ (ಮಿತ್ರವಿಯೋಗದೊಳೀ 
ಶತಪತ್ರಂ ಕಡಗ೦ದು ಕು೦ದುಗೊ೦ಂಡಿರ್ಪುದುಂ: ಮಲ್ಲಿನಾಪು, 
ಕಿ; ೬); ಗೆಳೆಯನ ವಿಯೋಗ (ಚಿತ್ರಾಂಗನುಂ 
ಲಘುಪತನಕನುಂ ಹಿರಣ್ಯರೋಮನುಂ ಒಂದೆಡೆಗೆ ಬಂದು 
ಮಂಧರನಂ ವ್ಯಾಧನುಯ್ದುನೆಂದು ಮಿತ್ರವಿಯೋಗದಿಂ 
ಕಿಚೆದುಂ ಬೇಗಂ ದುಃಖಿತರಾಗಿರ್ದು: ಪಂಚತಂತ್ರ, ೪೩೮ 
ವ) 

ಮಿಥಸ್ಪರ್ಧೆ - ಪರಸ್ಪರ ಪೈಪೋಟಿ (ಬಿಸಿಲುಂ ಬೆಳ್ಳಿಂಗಳುಂ 
ಕಟ್ಟಲೆಯುಂ ಇವು ಮಿಥಸ್ಪರ್ಧೆಯಂ ಮಾಣು ಪೂಣ್ಣು 
ಒ೦ದು ಸಖಿತ್ವಂ ಪೆರ್ಜಿ ನಿಚ್ಚಂ ನೆಲಸಿದುವು: ಚಂದ್ರಪ್ರಷು, 
೧೦. ೪೦) 

ಮಿಥುನ - ಗಂಡು ಹೆಣ್ಣು ಜೋಡಿ (ವಿವಿಧಸೌಧಂಗಳ 
ಕೊಂಡಾಟಮನೆ  ಮೆಜ್‌ದು  ಮೆಚ್ಚಂ ಪಾಟಿಸುವುವು 
ಮಿಥುನತತಿಗೆ ಗೃಹಮಹೀಜಾತಂ: ಆದಿಪು, ೫. ೩೭) 

ಮಿಥ್ಯಾಕಂದರ - ಸುಳ್ಳು ಎಂಬ ಗುಹೆ (ವಿಮೋಹಮೃಗಮಂ 
ಮಿಥ್ಕಾಕಂದರದೊಳ್‌ ಬೆದಜಟ್ಟುವ ದುಂದುಭಿರವದಂತಿರೆ 
ಒಗೆಯೆ ಗೀ೦ಂಭೀರರವಂ: ಯಶೋಧಚ, ೪. ೨೨) 
ಥ್ಯಾಚತುಷ್ಠಯ - ಇದು ಸುಳ್ಳು, ಇದರ ಪರಿಚಯ ಇಲ್ಲ, ಆಗ 
ಅಲ್ಲಿ ನಾನಿರಲಿಲ್ಲ, ಆ ಕಾಲಕ್ಕೆ ನಾನು ಹುಟ್ಟರಲಿಲ್ಲ 
ಎ೦ಬ ನಾಲ್ಕು ಬಗೆಯ ಸುಳ್ಳುಗಳು (ತದ್ದಾರಾವಸಾನದೊಳ್‌ 


೮೯೫ 


ನಿಂದು ಮಿಥ್ಕಾಚತುಷ್ಟಯ ಅಲಂಕಾರಮಾಗಿರ್ದ 
ಚತುಃಪಥಸಭಾಮಂಟಪದೊಳಿರ್ದ ವಿಟಕೋಟಿಯಂ೦ ೦ಡು: 
ಶಾಂತಿಪು, ೮. ೯೦ ವ) 

ಮಿಥ್ಯಾಚರಣ -. ಕಪಟಾಚರಣೆ ಮಿಥ್ಯಾಜ್ಞಾನತೆಯಿಂ ಅಸತ್‌ 
ಮಿಥ್ಯಾಚರಣಕ್ಕೆ ಸಂದು ಕಿಡುವರ್‌ ಪಲರುಂ: 
ಚಂದ್ರಪ್ರಪು, ೧೦. ೧೨೩) 

ಮಿಥ್ಯಾಜ್ಜಾನಿ - ಅಜ್ಞಾನಿ, ಜೈನತತ್ವದಲ್ಲಿ ನಂಬಿಕೆಯಿಲ್ಲದವನು 
(ಇರ್ವರುಂ ಮಿಥ್ಯಾಜ್ಞಾನಿಗಳ್‌ ಶೂನ್ಯವಾದಿಗಳ್‌: ಚಾವುಂಹು, 
ಪು. ೧೭೬, ಸಾ. ೧೦) 

ಮಿಥ್ಯಾತ್ವ — [ಜೈನ] ನಿಜವಾದ ತತ್ವಜ್ಞಾನವನ್ನು ನಂಬದಿರುವುದು; 
ಇದರಲ್ಲಿ ವಿಪರೀತ, ಏಕಾಂತ, ವಿನಯ, ಸಂಶಯ, ಅಜ್ಜಾ 
ಎಂಬ ಐದು ಬಗೆ (ಭವ ಭವದೊಳ್‌ ಪೆರ್ಚಿದ ಕೆರ್ಚುವಿರ್ದ 
ಮಿಥ್ಯಾತ್ತದವರ್ಗೆ ಜಿನಧರ್ಮಕಥಾಶ್ರವಣಂ 
ಪೈತ್ರಿಕಮಾಗಿರ್ದವರ್ಗೆ ಪಾಲ್‌ ಕೈಪೆಯಪ್ಪವೊಲ್‌ ಕೈಪೆವಲಂ: 
ಅಜಿತಪು, ೨. ೯೨) 

ಮಿಥ್ಯಾದೃಷ್ಟಿ — [ಜೈನ] ಅಭವ್ಯನ ದೃಷ್ಟಿ (ಜನಾಪವಾದ 
ಭಯದಿಂದೆನ್ನ೦ ಬಿಸುಟ್ಟಂತೆ ಮಿಥ್ಯಾದೃಷ್ಟಿಗಳಳ ನುಡಿಯಂ 
ಕೇಳ್ದು ಅರ್ಹತ್ತರಮೇಶ್ವರ ಶ್ರೀಧರಮಂ ಬಿಸುಡದಿರ್ಪುದು: 
ಪಂಪರಾ, ೧೫. ೭೫ ವ) 

ಮಿಥ್ಯಾವಾದಿ - ಒಂದು ಬೌದ್ಧ ಪಂಗಡ (ಈ ಸ್ಪಸಂವಿತ್ತರಂಪರೆ 
ಪೋಕುಂ ಪ್ರಳಯಕ್ಕೆ ತತ್‌ ಕ್ಷಣಿಕ ಮಿಥ್ಯಾವಾದಿ 
ವಾದೀಂದರಿಂ: ಶಾಂತಿಷು, ೮. ೧೩೫) 

ಮಿಥ್ಯಾವಿನಯ - ಕಪಟ ವಿನಯ (ಚಾಟುವಚನ೦ಗಳ೦ ಮೆಖ್‌ದು 
ಮಿಥ್ಯಾವಿನಯವಿನೋದಪಗೂಹಿತಸ್ವಾಂತಚಿಂತಿತಚಿತ್ತನಾಗಿದ೦: 
ಜಗನ್ನಾವಿ, ೩. ೨೨ ವ) 

ಮಿಥ್ಯಾಶಲ್ಯ — [ಜೈನ] ವ್ರತಸ್ಥನನ್ನು ಬಾಧಿಸುವ ಮೂರು 
ಬಾಧೆಗಳಲ್ಲಿ ಒಂದು; ಸರಿಯಲ್ಲದ ದೃಷ್ಟಿಯನ್ನು ಹೊಂದಿ 
ರುವುದು (ಪೊಲ್ಲಮೆಯಂ ಮಾಡುವ ್ಹಮಿಥ್ಯಾಶಲ್ಯಂ 
ಮಾಯಾಶಲ್ಕಂ ನಿಧಾನಶಲ್ಯಮೆ೦ಂಬ ಮೂಖುಂ೦ ಶಲ್ಯಂಗಳಂ 
ಪಿಂಗಿದಂ: ಧರ್ಮಾಮೃ, ೫. ೮೮ ವ), ನೋಡಿ, “ಶಲ್ಯತ್ರಯ' 

ಮಿದಿ - ನಾದು (ಸೆಲೆಗಳ ಸಂದನೆತ್ತಿ ಮಿದಿದು ಆರ್ದು 
ಇರಿದುಣ್ಣುವ ನೆತಿಂದೆ: ತ್ರಿಷಷ್ಟಿಷು, ೪೭, ೧೨) ತುಳಿ 


(ಬಿರಯಿಯ ಮಿಟ್ಟುವಂ ಮಿದಿದೊಡಲ್ಲದಲ್ಲಣಂ 
ಮುಳಿಸಾಅದೆ೦ದು ಪಲ್ಗೊರೆದನಲ್ಲಿ ಮನ್ನಥಂ: ಪಂಪಭಾ, 
೨. ೧೩) 

ಮಿದಿಹ - ತುಳಿತ (ಕುಸುಜಿೆಯಂತೆ ಕಟ್ಟಿಂಗೆವಂದು ಪುಲ್ಲಂತೆ 


ಸೂಡಿಂಗೆವಂದು ಕುಂಬಾರಾನ ಮಣ್ಣಂತೆ ಮಿದಿಹಕ್ಕೆವಂದು: 
ಧರ್ಮಾಮೃ, ೩. ೪೬ ವ) 

ಮಿದುಳ್‌ - ಮಸ್ತಿಷ್ಠ (ಮಿದುಳುಣ್ಣಿ ಪುಷ್ಪಕೃತಶೇಖರದಂತಿರೆ 
ಕೊಂಡುಪೋದರಚ್ಚರಸಿಯರ್‌ ಅಣ್ಮಿಸತ್ತ ಭಟರಂ 
ಕೊನೆಮೀಸೆಯ ಚೆನ್ನ ಗಂಡರಂ: ಗದಾಯು, ೪. ೨೨) 

ಮಿನು ಕು - ಪಿಸುಗುಡು ಹಾಗೂ ಪ್ರಕಾಶಿಸು (ಮಿನುಕು- 
ಅಂತರ್ಗತಸ್ಪನೇ ಕಾಂತೌಚ: ಶಬ್ದಮದ, ಧಾ ೬೪); ಮಿನಕ್‌ 
ಮಿಣಕ್‌ ಎಂದು ಹೊಳೆ (ಎಸೆದುವು ಮಣಿಗಳ್‌ ಬೆಳ್ಳಿಂಗಳ 
ಪೊರೆಪೊರೆಯೊಳ್‌ ದಳ್ಳಳಿಸದೆ ಮಿನುಕುತಿರ್ಪ 
ತಾರಾಳಿಯವೊಲ್‌: ಅನಂತಪು, ೫. ೭೩); ಹೊಳಪು 
(ಮುಸುಚೆದ ಮಿನುಕಿಂದೊಪ್ಪುವ ನಭೋಂಗಣ ಧೃತಭಗಣಂ: 
ಕುಸುಮಾಕಾ, ೧೦. ೧೫); ತಾಳಿ (ಕಟಸೂತ್ರಂ ಬ್ರಹ್ಮಸೂತ್ರಂ 
ಸರಿಗೆ ಮಿನುಕು ಉಂಗುರಂ ಕರ್ಣಪೂರಂ ಕಟಕಂ 


ಮಂಜೀರಕಂ ಮೂಕುತಿ ಚಳಕಿಗೆಪೂ ಪೊಂದಳಿರ್‌ 
ಪಾಯವಟ್ಟಂ ನಿಟಿಲಾ೦ತಂ ಲಂಬಳಂ ಪೊಂಬಳೆ ಬಳೆ ಪೆಜ್‌ 
ಕೇಯೂರಮೆಂಬನ್ನವಂ ಪ್ರಸ್ಫುಟ ರತ್ನೀಪಾಶ್ರಯಂ 
ರಂಜಿಸುವಮಲರಿ೦ ಕಾಂತೆಯರ ಮಾಡಿ ತೊಟ್ಟರ್‌: 
ಸೂಕ್ತಿಸುಧಾ, ೧೧. ೪೯) 
ಮಿಶ್ರ - ಬೆರೆತ (ಆ ಗಂಧಸ್ನಪನೋದಕಂ 

ಕಾಳಾಗರುಮಿಶ್ರಪಯಸ್ರೋತಸ್ಸಮುದಿತ೦ಂ ಸೌಮನಸಮನೆಯ್ದೆ: 
ಶಾಂತಿಪು, ೧೦. ೫೨ ವ); ನಾಲ್ಕು ಧ್ವನಿಭೇದಗಲಲ್ಲಿ ಒಂದು; 


ಮಿಕ್ಕ ಮೂರು: ಖಾವುಳ, ಬೊಂಬಳ, ತ್ರಿಶ್ರ 
(ದಿವಿಜನಾಯಕಗಾಯಕಂ ಖಾವುಳ ಬೊಂಬಳ 


ನಾರಾಟಮಿಶ್ರಮೆ೦ಬ ನಾಲ್ಕುಂ ಧ್ವನಿಯ ಭೆದಮನಣಿದು...... 
ಪಾಡುತ್ತಿರೆಯುಂ: ಶಾಂತೀಶ್ವಪು, ೧೬. ೬೭ ವ) 

ಮಿಷ - ನೆವ (ಮೊರೆವಳಿನಿಯ ರಮವಿಷದಿ೦ದ ಅರವಿಂದಿನಿ 
ಪಾಡೆ ಮಚ್ಚಿ .. . ಈವಂತಿರೆ ಜಲಕಣಮಾಲೆ ಮೇಲದೇಂ 
ರಂಜಿಸತೋ: ರಾಜಶೇವಿ, ೨. ೬೭) 


ಮಿಷ್ಟಾನ್ನ - ಮೃಷ್ಟಾನ್ನ (ಉಂಡು ದಾನಿಯಂ ಬಣ್ಣಿಸುವರ್‌ 


ಜು 

ಮಿಷ್ಟಾನ್ನದಾತನೆನುತುಂ ಗೊರವರ್‌: ಸಮಯಪ, ೧೪. ೭) 
ಮಿಸಿಸು — [ಮೀಯಿಸು] ಸ್ನಾನಮಾಡಿಸು (ಜಳನಿಧಿ 

ಪಯಃಪ್ಲವಂಗಳನೊಳಕೊಂಡಂ ಸುರರ ಮಿಸಿಸುವ 


ಅವಸರದಾಗಳ್‌: ಆದಿಪು, ೭. ೯೦) 

ಮಿಸು - ಮಿನುಗು, ಹೊಳೆ (ಬಳಸಿದ ಬಳ್ಳಿಯ ಜೊಂಪಂಗಳ 
ಮಿಸುವೆಳೆದಳಿರ ಕಾವಣ೦ಗಳ ಪೊಸವೂಗಳನಾಂತ 
ಮಲ್ಲಿಗೆಯ ಮನೆಗಳ ಚೆಲ್ಲಿಂ ಚೆಲ್ವನಾ೦ತುದಾ ಪೊಟಲ 
ಬನಂ: ಕಬ್ಬಿಗಕಾ, ೨೭) 

ಮಿಸುಕು - ಅಲುಗಾಡು, ಕಂಪಿಸು (ಮಿಸುಕು-ಸ್ಪಂದನೇ ಶಬ್ದಮದ, 
ಧಾ ೬೫); ಚಲಿಸು (ಅಂತು ಮಾರುತಿಯ ರಥಮಂ 
ಮಿಸುಕಲೀಯದೆ ಇಸುವುದುಂ: ಪಂಪರಾ, ೧೩. ೧೨೩ ವ); 
ಪ್ರತಿಭಟಿಸು (ಮಿಸಕದೆ ನಿಮ್ಮ ನಿಮ್ಮ 
ನಿಜರಾಜಿತರಾಜ್ಯವಿಲಾಸದಲ್ಲಿ ಸಂತಸದೋಳೆಯಿರ್ಪುದು: 
ಕುಸುಮಾಕಾ, ೬. ೧೨೨); ಚಲಾವಣೆಯಲ್ಲಿರು 
(ಸಸಿಯಿರ್ದಪನಮವಾಸೆಯ ಬಸದಿಂ ಕಾಣಲ್ವ ಬಾರದಂತಿರೆ 
ಜಿನರುಂ ವಸುಧೆಯಾಳಿರ್ದಪರರಿರ್ದು೦ ಮಿಸುಕವ 
ಕಲಿಗಾಲದೆಸಕಂ ತಲೆದೋಅರ್‌: ಧರ್ಮಾಮೃ, ೫. ೧೨೭) 

ಮಿಸುಗು - ಹೊಳೆ, ಕಂಗೊಳಿಸು (ಪಲ್ಲವಪ್ರಸರದೊಳ್‌ ಎಯ್ದೆ 
ಕಣ್ಣೆ. ಪಸರಂಬಡೆದೊಪ್ಪುವ ಕೆಂಪು ತುಂಬಿಯೊಳ್‌ 
ಮಿಸುಗುವ ಕರ್ಪು: ಆದಿಪು, ೧. ೬೬) 

ಮಿಸುನಿ - ಚಿನ್ನ (ಮಿಸುನಿಗೆ ಕಂಪು ರತ್ನತತಿಗೆ ಇಂಪು... 
ಜೀವನಕ್ಕೆ ಅಸಿಯಳ ಬೇಟವೊಂದು ದೊರೆಕೊಂಡೊಡೆ 
ಸಂಪದಮಾಗಿ ತೋಲುಗುಂ: ಅನುಭವ, ೬) 

ಮಿಸುಪು - ಹೊಳಪು (ಪುಸಿಯ ಮಿಸುಪಂ ಕಂಡು ಕೆಟ್ಟದಣೆಂ 
ಕೆಟ್ಟು ಕೆಳೆಯಂಗಿಡಲಾಅದಿವರಜೆಯರರೆಂದು ಪಳೆಯೆ 
ನುಡಿವುದು ಪುರುಷಾರ್ಥಮಲ್ಲ: ಸುಕುಮಾಚ, ೩. ೭ ವ); 
ಮನೋಹರತೆ 


ಮಿಸುಪ್ಪ - ಹೊಳೆಯುತ್ತಿರುವ (ಪ್ರಯತ್ನದೆ ಬಿಗಿದಿರ್ದ 
ಎರಟ್ಸಾಣೆ ಮಿಸುಪ್ಪ್ತ ಅಸಿ ಖೇಟಕಂ ಇಂತಿವು 
ಒಂದುಗುಂದದೆ ನಿಲೆ ನೋಟ್ಟ ನೋಟಕರ್ಗೆ 


ಸೌಮ್ಯಭಯಂಕರನಾದಂ ಅರ್ಜುನಂ: ಪಂಪಭಾ, ೭. ೭೯) 
ಹೊಳೆ, ಪ್ರಕಾಶಿಸು (ಪ್ರಯತ್ನದೆ ಬಿಗಿದಿರ್ದ 
ಮಿಸುಪ್ಪ ಅಸಿ ಖೇಟಕಂ ಇಂತಿವು 


೮೯೬ 


ಒಂದುಗುಂದದೆ ನಿಲೆ ನೋಲ್ಪ ನೋಟಕರ್ಗೆ 
ಸೌಮ್ಯಭಯಂಕರನಾದಂ ಅರ್ಜುನಂ: ಪಂಪಭಾ, ೭. ೭೯) 
ಮಿಸುರ್‌ - ಮಿರುಗು, ತಳತಳಿಸು (ಅಳಿವೃತಮಪ್ಪ ಕೊಂಬಿಳಿಯೆ 
ಸೆಂಬುಳಿಗೋಲ್‌ ವಸನ೦ ಮಿಸುರ್ಪ ಕೆಂದಳಿರ್‌ ಅತಿಪಕ್ವ 
ಬಂಧುರ ಫಲಂ: ಶಾಂತಿಪು, ೭. ೧೩೬) 
ಮಿಹಿರ - ಸೂರ್ಯ (ಮಿಹಿರಪ್ರದ್ಯೋತಿ ಸಂಧ್ಯಾಸಮಯದೊಳ್‌ 
ಪದ್ಮಿನೀ ಷಂಡದೊಳ್‌ ಪೊದಳ್ಳು: ಸುಕುಮಾಚ, ೩. ೧೫) 
ಮಿಹಿರಾಧ್ವ - ಸೂರ್ಯನ ದಾರಿ, ಆಕಾಶ (ಬಹುಧೂಮ ಲೇಖೆ 


ನಿಮಿರ್ದುವು ಮಿಹಿರಾಧ್ವದೊಳ್‌ ಆಂಜನೇಯನೊಡರಿಸೆ 

ಲಂಕಾದಹನಮಂ ಅಸುರೇಂದ್ರ ವಿನಾಶ ಹೇತುಗಳ್‌ 

ಧೂಮಕೇತುಗಳ್‌ ನೆಗೆದುವೆನಲ್‌: ಪಂಪರಾ, ೧೧. ೧೪೫) 
ಮಿಳಮಿಳ - [ಅಚ್ಚರಿಯಿಂದ] ಪಿಳಿಪಿಳಿ [ನೋಡು] 


(ಬಳಮೆರಡುಂ ತನ್ನನೆ ಮಿಳಮಿಳ ನೋಡೆ ನರೇಂದ್ರನೊಂದೆ 
ರಥದಿಂದ ಅಸುಹೃದ್ಧಳಮನಿರದೆಯ್ದಿ: ಪಂಪಭಾ, ೧೦. ೬೦) 

ಮಿಳಿ - ಹಗ್ಗ (ಕೌಸಂಬಿಯೆಂಬ ಪೊಟಲೊಳ್‌ ಮಿಳಿಯ ಬಿದಿರ 
ಮೇಗೇಜೆ ಆಕಾಶದೊಳಾಡುವ ವಿದ್ಯಾಧರಲಂಗಿಗರ 
ಮನೆಯೊಳ್‌ ಪೆಣ್ಣತ್ತೆಯಾಗಿ ಪುಟ್ಟಿ; ವಡ್ಡಾರಾ, ಪು ೮, ೨೬); 
ತೊಗಲಿನ ಪಟ್ಟಿ (ಮಿಳಿಲತೆ ಗುಳಮೇ ಪತ್ರಂ ಘಳಿರಸಮೇ 
ಮದಾಂಬು: ಗಿರಿಜಾಕ, ೭. ೪೪) 

ಮಿಳಿಂದ — ದುಂಬಿ (ಪುಳಿಂದಂ ಮಿಳಿಂದನಂತೆ 
ಪವನಾತೀತಕುಸುಮಗ೦ಧಮನಾರಯ್ದು ಎಡೆಮಾಡಿ ಬಂದು: 
ಪುಷ್ಪದಂಪು, ೫. ೧೦೪ ವ) 

ಮಿಳಿತ - - (ಜಳರುಹನಾಭನ ನಾಭಿಯ ಜಳಬುದ್ದುದದೊಳಗೆ 
ಸುರಭಿ ಪರಿಮಳ ಮಿಳಿತೋಲ್ಲುಳಿತಾಳಿ ಜಲಮಾಯ್ತಾ 
ಜಳಜದೊಳೊಗೆದ೦ ಹಿರಣ್ಯಗರ್ಭ ಬ್ರಹ್ಮಂ: ಪಂಪಭಾ, ೧. 
೫೯) 

ಮಿಳಿಮಿಳಿಗಣ್‌ - ಪಿಳಿಪಿಳಿಸುವ ಕಣ್ಣು (ಗಿಡಗಿಡಿಜಂತ್ರಂ 
ಮಿಳಿಮಿಳಿಗಣ್ಗಳೆನಲ್‌ ನೋಂತಳಿಂತು ನೋನದೆ ಸುಖಕ್ಕೆ 
ಬಯಸಿದೊಡುಂಟೇ: ಸುಕುಮಾಚ, ೯. ೮) 

ಮಿಳಿಮಿಳಿನೇತ್ರ  -  ಮಿಳಿಮಿಳಿಗಣ್‌ '(ಗಿಡಿಗಿಡಿಜಂತ್ರಂ 
ಮಿಳಿಮಿಳಿನೇತ್ರಮಾಗಿ ಘೋರವೀರತಪಶ್ನರಣದೊಳ್‌ 
ನೆಗಟುತ್ತಿರ್ದರ್‌: ವಡ್ಡಾರಾ, ಪು. ೧೩೪, ಸಾ. ೩) 

ಮಿಳಿಯಿಕ್ಕು - ಹಗ್ಗದಿಂದ ಕಟ್ಟು (ಪೋರಿಗಳಾಗಿ ರಾಜಮಂದಿರದ 
ಸೀಯಬಾರದೊಳ್‌ ಪೊಣರ್ದುಮಿಳಿಯಿಕ್ಕಿ ತೆಗೆಯೆಯುಂ 


ಕರಮೊಳಸೋರದೆ .. . ಪೋರ್ದು ಕೊಂದು: ಶಾಂತಿಷು, 
೯. ೪೮) 
ಮಿಳಿರ್‌ - ಚಲಿಸು (ನನೆಯೆಸಳಂದಮಾದ ಗುಟಮುಂ 


ಪೊಳೆಯುತ್ತಿರೆ ನೀಳ್ಬುವೆತ್ತ ಪೂವಿನ ಪೊಸ ಟೆಕ್ಕೆಯಂ 
ಮಿಳಿರೆ ಪಕ್ಕದ ಕೋಗಿಲೆಯಿಂಬ ಗ೦ಟೆಗಳ್‌ ದನಿಗುಡೆ: 
ಕಬ್ಬಿಗಕಾ, ೧೬೫); ತೂಗಾಡು (ಮಿಳಿರ್ದು ಇಸದೆ ಮಸಕದೆ 
ತೋಜದೆ ಮಾಣ್ಣಪನೆ ತನ್ನ ಸೊಗನನ೦ಗಂ: ಲೀಲಾವತಿ, ೪. 
೪೬); ನಿಮಿರು (ಮಿಳಿರ್ವನ್ನ೦ ಕುಡಿವಾಲ೦ ಅವ್ವಳಿಸುವನ್ನಂ 
ದಿಟ್ಟಿ... ತಿಳಿನೀರೂಡಿ ಮುರಾರಿ ವತ್ಸಸಂಕುಲಮಂ ಕಾದಂ: 
ಜಗನ್ನಾವಿ, ೩. ೭೦); ಸಮೃದ್ಧಿ ಹೊಂದು ಹಾಗೂ 
ಹೊರಳಾಡು (ಮಿಳಿರ್‌-ಸಮೃದ್ಧಾ ಲುಠನೇ: ಶಬ್ದಮದ, ಧಾ 
೫೯೮); ಕಂಗೊಳಿಸು (ದಿವಮ೦ ಏಳಿಪಂತು ಮಿಳಿರ್ವ 
ವಿವಿಧಕೇತನಂಗಳಿಂ ಸದಾನಿಕೇತನ೦ಗಳಿಂ: ಪಂಪಭಾ, ೧. 
೫೮); ಅಲುಗಾಡುವ (ಅವಳ್ಲಿರ ಮಿಳಿರ್ವೊಳ್ಗುರುಳ್ಗಳನೆ 
ಲೀಲೆಯಿನಾಡಿಸಿ ಪುಷ್ಪಕೇಸರಂ ತೆರಳೆ ತೆರಳ್ಳಿ ಬೀಸಿದುದು 


ತಂಬೆಲರೆಂಬೆಲರಪ್ಪಿಕೊಳ್ಳವೋಲ್‌: ಆದಿಷು, ೨. ೬೫): 


ಕಂಗೊಳಿಸು (ನಳನಳಿಸುವ ಕೆಂದಳಿರ ಕಾವಣಂಗಳುಮಂ 
ಮಿಳಿರ್ವ ಮಲ್ಲಿಕಾಮಂಟಪಂಗಳುಮಂ: ನೇಮಿನಾಹು, ೩. 
೧೦ ವ) 

ಮಿಳಿರ್ದಾಡು - ಅಲುಗಾಡು (ಗುಡಿಯ ದಾಂಗುಡಿಗಳ್‌ 


ಮಿಳಿರ್ದಾಡುವಂತೆ ಕಣ್ಣೆಸೆದುವು ತತ್ಸುರೋತ್ತಮನ 
ಪುಣ್ಯಮನೊಯ್ಯನೆ ಸೂಚಿಪಂತೆವೋಲ್‌: ಸುಕುಮಾಚ, ೯. 
೨೦): ಹೊಯ್ದಾಡು (ಕನರ್ಗೊನರೆಲ್ಲಿಯಲ್ಲಿ ಮಿಳಿರ್ದಾಡುವ 
ನುಣ್ಣಳಿರೆಲ್ಲ ಬಲ್ಲನೆಗಳವೆಲ್ಲಿಯಲ್ಲಿ ಪೊರೆದೋಲುವ 
ಬನ೦ : ಕಬ್ಬಿಗಕಾ, ೨೯); ಹಾರಾಡು (ಎಳಗಿಳಿವಿಂಡಿನಂತೆ 
ಮಿಳಿರ್ದಾಡುವ ತುಂಬಿಯ ಬಂಬಲಂತೆ ಕೆಂದಳಿರ್ಗಳ 
ತೊಂಗಲಂತೆ ಸೋಲಿಸದೆ ಕಾವನ 
ಕಬ್ಬಮದಾರನಾದೊಡಂ: ಕಬ್ಬಿಗಕಾ, ೧೪) 

ಮಿಳ್ಕಿಳಿಸು - ಕಣ್ಣು ಮಿಟುಕಿಸು (ಮೆಲ್ಲನೀಕ್ಷಿಸಲು೦ ಮಿಳ್ಳಿಳಿಸಿ 
ಕಣ್ಣೆಜ್‌ವ ತೆಅದೆ ಸಂಪಗೆಯ ಮಲ್ಲಿಗೆಯ 
ಮುಗುಳ್ಗಳುಳ್ಳಲರೆಯುಂ; ಆಚವರ್ಧ, ೭. ೨೩ ವ) 

ಮಿಳ್ಳಿಸು -. ಚಲಿಸು, ಅಲುಗಾಡಿಸು (ಸರಿ ಸುರಿಯೆ ಮಿಂಚು 
ಮಿಳ್ಳಿಸೆ ಸುರಚಾಪಂ ನೆಗೆಯೆ ಬೆಗಡುಗೊ೦ಡವರಂ ಸಂವರಿಸಿ 

ಕಳೆದನವರುಮ್ಮಳಮಂ: ಪಂಪರಾ, ೧. ೮೧); 

ನಿಮಿರಿಸು (ಪಸರಿಸೆ ಪೂವಲಿಗಳ್‌ ಬಾಜಿಸೆ ಬದ್ದವಣ೦ಗಳ್‌ 
ಒಡನೆ ಮಿಳ್ಳಿಸೆ ಗುಡಿಗಳ್‌: ಪಂಪರಾ, ೩. ೧೩೪); ಆವರಿಸು 


(ದಳ್ಳುರಿಗಳ್‌ ಕಣ್ಣೊನೆಯೊಳ್‌ ಮಿಳ್ಳಿಸೆ ಬಿಲ್ಮೊಡವುತ 
ಅಸುರನಂದು  ಇದಿರಾದಂ: ಉದ್ಭಟಕಾ, ೪, ೭೩) 
ಕಂಗೊಳಿಸು (ಮಿಳಿದು ಮಿಳ್ಳಿಸೆ ವಾನರಕೇತನಂ 

ಮಾರುತಿಯೇಚೆದೆ ತೇರದೆಂ ತಳರ್ದುದೊ ಧರೆ 


1 


ಕಂಪಿಸುವನ್ನೆಗಂ: ಪಂಪರಾ, ೧೩. ೧೦೯) 

ಮಿಳ್ಳಿಣಿ - ಅಲುಗಾಡು (ಕುಡಿವಾಲಂ ನೆತ್ತಿಯೊಳ್‌ ಮಿಳ್ಳಿಚೆಯೆ 
ಪೊಳೆಯೆ ಕೂರ್ದಾಡೆ ಕೆಂಗಣ್ಗಳಿಂ ಕೆಂಗಿಡಿ ಸುತ್ತಂ ಸೂಸೆ: 
ಶಬರಶಂ, ೩. ೬೨) 

ಮಿಳ್ಳೆಗಾಲ್‌ - ಸಣಕಲು ಕಾಲು (ತೆರಳ್ಳ ಮೊಗಂ ಕರ್ಗಿದ 
"ಬಾಯ್‌ ಪುರುಳಿಲ್ಲದ ಮಿಳ್ಳೆಗಾಲ್‌ ಬೆಡಂಗಿಲ್ಲದ ಮೈ ಕೆರಕಿಂ 
ತುಣೆಯಿಂ ತೀವಿದ ಕರಜರಣಂ ಬೋಟಮಂಡೆ ಕುಗ್ಗಿದ 
ದೇಹಂ: ಧರ್ಮಾಮೃ. ೭. ೧೫೦) 

ಮಿಜುಗು - ಥಳಥಳಿಸು (ಮಿಜುಗು- ಚಕಚಕಾಯಮಾನೇ: 
ಶಬ್ದಮದ, ಧಾ ೧೪೬); ಕಂಗೊಳಿಸು (ಮಿಉುಗುವ 
ರತ್ನಭಿತ್ತಿಗಳ ದೀಪ್ರಿಗಳಂ ನಿಜದೇಹದೀಪ್ತಿಗಳ್‌ ಮಖಸೆ: 
ಆದಿಹು, ೨. ೬೨) 

ಮಿಅಪಿಗ - ವಿಲಾಸಿಗ (ಈ ತೆಜ್‌ ಮೆಖ್‌ವ ಮಿಅಪಿಗರ 
ಮುಖುಕಂ ಆ ದೊರೆಯ ಭರದ ಜವ್ಹನಿಗೆಯಂ: ಆಚವರ್ಧ, 
೯. ೪೩ ವ) 

ಮಿಜುಪು 
ಮೆಯ್ಕೊಳ್‌ ಪರಮಾತ್ಮಧ್ಕಾನಂ ಉಜ್ವಳಿತತಚಳಿತರ್‌ 
ಜೈನಯೋಗೀಶ್ವರರ್‌: ಲೀಲಾವತಿ, ೯. ೨೬) 

ಮಿಖುಮಿಜುಗು - ಮಿರಮಿರನೆ ಹೊಳೆ 
(ಚಿನ್ನಪೂಗಳೆಡೆಯೆಡೆಯೊಳ್‌ ನಿಮಿರು ಮಿಜುಮಿಖುಗುವ 
ತಲೆದುಡುಗೆಯುಂ: ಆದಿಷು, ೪. ೪೧ ವ) 


- ಕಾಂತಿ (ಮುತ್ತಿನ ಮಿಜುಪನಣಂ೦ ಮೆತ್ತಿದಂತೊಪ್ಪೆ 


೮೯೭ 


ಮಿಲಿ ಮಿಜು ಮಿಜುಪು - ಮಿರಮಿರನೆ (ಪೆಅವುಟೆದ ಮೂಜು 
ಮಿಣು ಮಿಣು ಮಿಜುಪ ಶಿತಾಸ್ತಂಗಳಿಂ ದ್ವಿಜನ್ಮನ ನೊಸಲಂ 
ನೆಣಗೊಳ್ಳಿನಂ: ಪಂಪಭಾ, ೧೨. ತ್ಯ 

ಮಿಟ್ತು - ಸಾವ (ಮಿಟ್ತುವನೊತ್ತಿ ಸಿರ್ಕಿನಿಂಪಿಡಿವ ಕಡಂಗಿ ನಿಂದ 
ಜವನಂ ಮುಖೆದಿಕ್ಕುವ .. .. ತುಟೆಲಾಳ್ಗಳ: ಕಬ್ಬಿಗಕಾ, ೧೬೧) 

ಮಿಟ್ರುಗರೆ - ಮೃತ್ಯುವನ್ನು ಬರಮಾಡಿಕೊ (ಆ ಪರವಶೆ 
ತನ್ನೊಲ್ಲದನ೦ ಕರೆದಳ್‌ ಬೆಟ್ಟೇಜೆ ಮಿಟ್ಟುಗರೆವ೦ತೀಗಳ್‌: 
ಶಾಂತಿಪು, ೮. ೮೨) 

ಮಿಟ್ಟುಗಳ್‌ - ಮೃತ್ಕುಗಳು, ಸಾವುಗಳು 
ಪನ್ನೆರಟ್ಟರಿಸಂ ಉಗ್ರವಿರೋಧಿಜನಕ್ಕೆ 
ನೆ೫%ವವೊಲ್‌: ಪಂಪಭಾ, ೮. ೪೮ ವ) 

ಮಿಟ್ರುಗೊಡ್ಡ - ಸಾವಿನ ಹೆದರಿಕೆಯ ಮಾತು (ಆ ಪಾಣ್ಣರಂಕುಸಂ 
ಆ ಪಾಣ್ಟೆಯರ ಗೆಯ್ದ ಗೆಯ್ತಂಗಳುಮಂ ತೋರ್ಪ 
ಸನ್ನೆಗಳುಮಂ ಆಡುವ ಮಿಖ್ತುಗೊಡ್ಡಂಗಳುಮ೦ ಕಂಡು 
ಜೋದ್ಯಂಬಟ್ಟು: ಪಂಪಭಾ, ೪. ೮೩ ವ) 

ಮಿಲ್ತು ಹೊಟ್ಟು - [ಮೃತ್ಯು] ಸಾವಿನ ಸಮಯ (ವನಿತೆ ಪರಸ್ತ್ರೀ 
ಪೆಣರ್ಗೆ ಇತ್ತನಿತಯೋಚೆದಚೆದುಂ  ಅಳುಪಂ ಆದಂ 
ಅಶ್ವಗ್ರೀವನ ಮಿಟ್ತು: ಪೊಟ್ತುವು ಆರ್ದಪುದು ಶಾಂತಿಷು, ೫. 
೫೦) 


(ನೆಜ್‌ದುವು 
ಮಿಟ್ನುಗಳ್‌ 


ಮಿ್ದುವೆಂ -  ಮೃತ್ಯುವಾಗಿದ್ದೇನೆ (ಬಿರಯಿಯ ಮಿಟ್ಟುವೆಂ 
ಮಿದಿದೊಡಲ್ಲದಲ್ಲಣ೦ ಮುಳಿಸಾಜದೆಂದು ಪಲ್ಕೊರೆದನಲ್ಲಿ 
ಮನ್ನಥಂ: ಪಂಪಭಾ, ೨. ೧೩) 

ಮೀ - ಸ್ನಾನಮಾಡು (ಈತಂಗೆ ಮೀಯಲ್‌ 
ಬೇಡಿದೊಡಮೆಆ*ಯದಿರೆಂದು  ಕಲ್ಪಿಸಿದೊಡೆ: ವಡ್ಡಾರಾ, 
ಪು.೭೭. ಸಾ. ೬) 

ಮೀಂಗುಡಿ - ಮೀನಿನ ಚಿಹ್ನೆಯುಳ್ಳ ಮನ್ನಥನ ಬಾವುಟ 
(ಪೂಗಣೆ ಕರ್ವುವಿಲ್‌ ಮಿಳಿರ್ವ ಮೀಂಗುಡಿ 


ಸುಗ್ಗಿಯೆನಿಪ್ಪವೆಲ್ಲಮೊ೦ದಾಗಿಯೆ ದರ್ಪಕಂಗೆ: ಚಂದ್ರಪ್ರಪು, ೬. 
೬೩) 

ಮೀಂಗುಲಿ - ಬೆಸ್ತ (ಕುಲಿಯೆಂಬಾದೇಶಕ್ಕೆ: ಮೀಂಗುಲಿ, ಅಜಿಗುಲಿ: 
ಶಬ್ದಮದ, ೧೯೭ ಪ್ರ 


ಮೀಂಗುಲಿಗ - ಬೆಸ್ತ (ಮೀಂಗುಲಿಗರ್‌ ಬಲೆಯಂ ತೆಗೆದು ನೋಡಿ 


ಮುನ್ನಮೆ ಸತ್ತಂತಿರ್ದ ಉತ್ಪನ್ನಮತಿಯಂ ಕಂಡು: 
ಪಂಚತಂತ್ರ, ೨೨೪ ವ) 
ಮೀಂಗುಲಿಗವಕ್ಕಿ - ಕೊಕ್ಕರೆ, ಬಕಪಕ್ಷಿ (ಮೀಂಗುಲಿಗವಕ್ಕಿ 
ಕಕೊಳನೊಳ್‌ ಮೀಂಗೆಅಗುವ  ತೆಅದಿನೆಜಗಿ ನೋಡು 
ಇಲ್ಲಿರ್ದಂ ಪಿಂಗಾಕ್ಟನೆಂದು ಪವನಸುತಂತಜೆಪುವ 
ತೆಐದಿನಂದೇಂ ಸೊಗಯಿಸಿತೋ: ಗದಾಯು, ೬. ೪೬) 
ಮೀಂಗುಲಿಗೆ - ಬೆಸ್ತ ಹೆಂಗಸು (ವ್ಯಾಸನ ತಂದೆ 


ಮೀಂಗುಲೆಗೆಯೊಳ್‌ ತದ್ವಾಸ೦ ಆ ಅಂಡೆಯೊಳ್‌ ನೆರೆದರ್‌: 
ಸಮಯಪ, ೧೦. ೧೭೩) 

ಮೀಂಟು - ಎಬ್ಬು, ಕೀಳು (ಮಿಡುಮಿಡುಕೆ ಬಡಿತಂಗಾಸುವರುಂ 
ನೋಡೆ ನೋಡೆ ಕಣ್ಗಳ೦ ಮೀಂಟುವರುಂ: ಆದಿಷು, ೫. 
೮೫ ವ); ಕಿತ್ತು ಹಾಕು, ಮೀಟುವ ಆಯುಧ (ಮೀಂಟು- 


ಉತ್ಪಾಟನೇ ಉತ್ಕರ್ಷದ್ರವ್ಯೇಚ: ಶಬ್ದಮದ, ಧಾ ೨೫೬); 
ಮೇಲಕ್ಕೆತ್ತು (ಮುಳಿಸಿಂದೆ ಮಂದಸಿನ 
ಮುಚ್ಚುಳಮನುಂಗುಟದಿಂದೆ ಮೀಂಟಿ ಪೋಗೊದೆದು: 


ಜಗನ್ನಾವಿ, ೬. ೩೧) 


ಮೀಂಟುಜವ್ವನ - ಉಕ್ಕುವ ಪ್ರಾಯ (ನಿಜಕಾಂತನಾಟಮಂ 
ಕೂಟಮಂ ಮೀ೦ಟುಜವ್ಹನದ ಬೇಟಗಾರ್ತಿ ಕೂರ್ತು ಬಗೆದು 
ಬಯಸಿ ಬಗೆಯೊಳ್ಳವಿಸುತಿರ್ದಳ್‌: ರಾಜಶೇವಿ, ೭. ೯೨ ವ) 

ಮೀಂಟೆ - ಮಣ್ಣ ಹೆಂಟೆ (ಕಲ್ಲಂ ತಾಗಿದ ಮೀಂಟೆಯಂತೆ 
ಮುಟ್ಟುಗೆಟ್ಟು ಪೆಂಡಿರ ಪೊಲ್ಲಮೆಯಂ ಕಂಡ ಗಂಡನಂತೆ 
ಮನಂ ಮುಣಿದು: ಧರ್ಮಾಮೃ, ೧೦. ೯೬ ವ) 

ಮೀಂಬುಲಿಗ - ಮೀನುಗಾರ, ಬೆಸ್ತ (ಆ ಶಿರಿಷ್ಠಗ್ರಾಮದೊಳ್‌ 
ಮೃಗಸೇನನೆಂಬ ಮೀಂಬುಲಿಗನಿರ್ಪಂ: ಧರ್ಮಾಮೃ, ೧೦. 
೧೬೭ ವ) 

ಮೀಂಬುಯಿ - ಮಿಣುಕು ಹುಳು (ಎಮ್ಮನ್ನರಪ್ಪ ನರಕೀಟಕಂಗಳ 
ತೇಜಂ ಆದಿತ್ಯನ ತೇಜದ ಪೊರೆಯ ಮೀಂಬುಟುವಿನ 
ತೇಜದಂತಕ್ಕುಂ: ನೇಮಿನಾಪು, ೬ ೨೨ ವ) 

ಮೀಂಬೊಣರ್‌ ದ ಮೀನಿನ ಜೋಡಿ (ಅಂಗಜ 
ಮಂತ್ರಸಿದ್ದವಡೆದಂತಿರೆ ಮೀಂಬೊಣರಾಗಿ ಜಾಳ್ವ ಜಾಳಂಗಳ 
ಸಿಲ್ಕುಗಂಡು ಕುಮಾರಿಯ ಕಣ್‌: ನೇಮಿನಾಷು, ೨. ೩೬) 

ಮೀಂಬೊಲಸು - ಮೀನಿನ ಮಾಂಸ (ಮೀಂಬೊಲಸು ನಾರ್ಪ 


ಮೆಯ್ಸಂ .. .. ಬಿಡದೆ ಕಾಗೆಯು೦ ಪರ್ದು೦ ಬಳಸುವವು: 
ಸುಕುಮಾಚ, ೪. ೫೯) 
ಮೀಟು - ಶ್ರೇಷ್ಠ (ಮೀಟೆನಿಸುವ ಇರವಂತಿಗೆಯ 


ಲತಾಂತರದೊಳ್‌ ಉರುಳ್ಸು: ಉದ್ಭಟಕಾ, ೧೦.೧೨೧) 

ಮೀನ್‌ - ನಕ್ಷತ್ರ, ಮೀನು ಬಾನಂತೆ ಮೀನ್ಗಳ೦ ತಳೆದು 
ಮುನ್ನಿರೆನಿಸಂ ಮಾವಿನಂತೆ ಕೋಡುಗೈಯೊಂದಿಯುಂ 
ಸೊರ್ಕಾನೆಯಿನಿಸಂ: ಕಬ್ಬಿಗಕಾ, ೪೩ ವ) ಪ್ರಕಾಶ 
(ಜಿಮತಮಿಲ್ಲದ ಪದದೊಳ್‌ ಜನಿಯಿಪ ಕುಮತದೊಳೆ ಯುಕ್ತಿ 
ವಲಮೇನಾನುಂ ಮನಕೆಸೆವಂತೆಸೆದುವು ಪಲವಿನನಿಲ್ಲದ 
ಪದದೊಳೊಗೆದ ತಮದೊಳ್‌ ಮೀಂಗಳ್‌: ಪುಷ್ಪದಂಪು, 
೧೩. ೨೩) 

ಮೀನ - ಮೀನು, ನಕ್ಷತ್ರ (ಮರ್ಬುವೆಳಗ೦ ತಳೆದೊಪ್ಪುವ 
ಬಾಂಗೆಬ್‌ೌಯೊಳ್‌ ಮೀಂಗಳ್‌ ತವಕದೊಳೆ ಮುಳುಂಗುವಂತೆ 
ಅಡಂಗಿದವಾಗಳ್‌: ರಾಜಶೇವಿ, ೧೨. ೧೨) 

ವೀನಂಬುಯು - ಮಿಂಚುಹುಳು (ಮುಂಬಿಟ್ಟು ಪರೆವ ಕಟ್ತಲೆಯಂ 
ಜೆದಳ್‌ ತೆರಳ್ಳಿ ಬೆಳಪ ಬೆಳೆಗಿಂದೆಸೆದಿರ್ಪಂಬುಜ ಸಖನಂತಿರೆ 
ಮೀನಂಬುಟು ಬೆಳಗಿಪುದಖಳ ಗಗನಾಂತರಮಂ: 
ಕಾವ್ಯಾವಲೋ, ೬೮೨) 

ಮೀನಕೇತನ - ಮೀನಿನ ಚಹ್ನೆಯ ಧ್ಧಜ[ವುಳ್ಳವನು], ಮನ್ನಥ 
(ಕಂಡಂ  ಅಂದುಮಂಡಳಮುಖಿಯಂ ಮನೋರಮೆಯಂ 
ನೃಪರಪಿನ ಮೀನಕೇತನಂ: ರಾಜಶೇವಿ, ೧೦. ೬) 

ಮೀನಕೇತು ದ ಮೀನಕೇತನ (ಮೀನಕೇತುವೆತ್ತಿಸಿದ 
ಸಮುಲ್ಲಸರುಷಪತಾಕೆಯಿನಿಪುವೊಲಾಂತಳಾಕೆಯ ಆ 
ಪಸದನದೊಳ್‌ ಜಗತ್ತಿತಯಚಿತ್ತವಿಮೋಹನಶಕ್ತಿಯೇಟ್ಸ್‌ಯಂ: 
ಚಂದ್ರಪ್ರಹು, ೬. ೬೬) 

ಮೀನದ್ದಜ - ಕಾಮನ ಧ್ವಜ (ನನೆವಿಲ್‌ ನಿಸ್ನಾರಮಾದತ್ತು 
ಸೀಕರಿವೋದತ್ತು ಮೃಣಾಳತಂತುರಚಿತಜ್ಯಾಲೇಖೆ ಮೀನದಧ್ವಜಂ 
ಕೊರಗಿತ್ತು ಕಂತು ಸೀದ ಗಜೆಯಂತಾದಂ: ಮಲ್ಲಿನಾಹು, ೧. 
೧೯) 

ಮೀನಧ್ಧಜಪಿತ - ವಿಷ್ಣು (ಮೀನದ್ದಜಪಿತನತಿ ಸುಮ್ಮಾನದಿ 
ಪೊಗಳಲ್ಕೆ ಮೆಚ್ಚಿ ಗಣಪದಮಂ ಕೊಟ್ಟ ಏಣಾಧಿನಾಥನಂ: 
ತ್ರಿಷಷ್ಟಿಪು, ೨೩. ೩೫): 


೮೯೮ 


ಮೀನಾಂಕ - ಮನ್ನಥ (ಮೀನಾಂಕ ಮತ್ತೇಭ ಚಾಮರಮೋ . 


ಎಂಬಿನಂ ಪುಷ್ಪ್ತಮಂಜರಿಯಂ ಅತ್ಯಾಶ್ಚರ್ಯದಿಂ 
ನೋಡಿದೆಂ: ಕಾದಂಬ, ೫. ೨೯) 

ಮೀಲನ - ಮುಚ್ಚುವುದು  (ಪಕ್ಷದ್ಯಂ ಜೋಲೆ ಕಣ್‌ 
ಮೀಲನದೊಳ್‌ ಸಮ್ಮೇಳನಂಬೆತ್ತಿರೆ ಗಟಪಿದತ್ತು 


ಆಮ್ರದೊಳ್‌ ಆ ತಾಮ್ರತು೦ಡಂ: ಚಂದ್ರಪ್ರಪು, ೭. ೯೭) 

ಮೀಸಲ್‌ - ಹರಕೆ (ಮೀಸಲ್ಗೆ ಸಲುಗೆಗೆಯ್ವರ್‌ ಭಕ್ತರ್‌: 
ಸಮಯಪ, ೧೪. ೧೦೧) 

ಮೀಸಲ್ಗಳ್‌ - ತೆಗೆದಿಟ್ಟ ಕಳ್ಳು (ಕಿಜೆಯರ್‌ ಪಿಜೆಯರಣಿದು 
ಪೊಡೆವಟ್ಟು ಧರ್ಮಗಳ್ಳುಡಿವರ್ಗೆಲ್ಲಂ ಮೀಸಲ್ಗಳ್ಳನೆಆೌದು: 
ಪಂಪಭಾ, ೪. ೮೭ ವ) 

ಮೀಸಿಸು - ಸ್ನಾನಮಾಡಿಸು (ನೆಯ್ಯೇಜೆಸಿ ಸೇಸೆಯಿಟ್ಟು ಮೀಸಿಸಿ 
ದುಕೂಲಮನುಡಿಸಿ ಕಯ್ಗೆಯ್ಸಿದಾಗಳ್‌: ಹರಿವಂಶ, ೧೧. ೧೩ 
ವ) 

ಮೀಸೆವೊಜು - ಮೀಸೆಯನ್ನು ಬಿಟ್ಟಿರು (ನಿನ್ನಂ ಅನಾಕುಳಂ ಎನ್ನ 
ಚಟ್ಟರಿಂ ತಳವೆಳಗಾಗೆ ಕಟ್ಟಿಸದೆ ಮಾಣ್ಟೊಡೆ ಕೆಮ್ಮನೆ 
ಮೀಸೆವೊತ್ತೆನೇ ಪಂಪಭಾ, ೨. ೫೦) 

ಮೀಹ - ಸ್ನಾನ (ಕುಲಮಂ ಮಾಸಿಸಿ ಮೀಹಮಂ ತೊಜ್‌ದು 
ಕಡರ್‌ ಪೇಸೆ ಪೆಯ್ಕೊಳ್‌ ಮಹಾಮಲಮಂ ತಾಳ್ವಿದ ಕಷ್ಟರಂ 
ಸವಣರಂ: ಧರ್ಮಾಮೃ, ೧. ೯೧) 

ಮೀಜು - ಉಲ್ಲಂಘಿಸು (ಮೀಜು-ಅತಿಕ್ರಮಣೇ: ಶಬ್ದಮದ, ಧಾ 
೯೦೦); ವಿರೋಧಿಸು (ಪರಮಂಡಲವ್ಯಸನಮನಾರಯ್ವ 
ಮಪ್ಪೊಡಿತ್ತುಂ ತೆತ್ತುಂ ಬಾಟ್ವಿ ಮಂಡಲಮಲ್ಲದೆ ಕೀಜೆಯುಂ 
ಮೀಜೆಯುಂ ನೆಗಟ್ಟ ಮಂಡಲಮಿಲ್ಲ: ಪಂಪಭಾ, ೬. ೬೭ ವ) 

ಮುಂ - ಮೊದಲೇ (ಮಸಿಯಿಂದಂ ಜಗಮೆಲ್ಲಮಂ ದಿತಿಸುತಂ 
ಮುಂ ಪೂಟ್ಲಿನೋ ಕಾಲಮೇಘಸಮೂಹಂ ದೆಸೆಯೆಲ್ಲಮಂ 
ಕವಿದುದೋ: ಪಂಪಭಾ, ೪. ೪೯) 

ಮುಂಕಣಿಸು - ಮುಂದುವರಿ, ಮುನ್ನುಗ್ಗು (ಹಿ೦ಗಟ್ಟನೊಳ್‌ 
ಮುಂಕಣಿಸಿ ನೆಗಪಿದ ಸಬಳಂಗಳ ಮೊನೆಯ ಮೊತ್ತಂ: 
ಗಿರಿಜಾಕ, ೬. ೫೫ ವ) 

ಮುಂಕೊಳ್‌ - ಮೀರು, ದಾಟು (ತಾನೆ ಮುಂಕೊಂಡು ಅನಿತುಂ 
ಮುನ್ನೀರ ನೀರೊರ್ವಟೆಗೆ ತೆಗೆದೊಡಂ: ಸಮಯಪ, ೧೫. 
೮೨) 

ಮುಂಗಯ್ವಲ — ಮುಂಗೈ ಬಲ, ತೋಳ್ಳಲ 
(ದೆಯ್ದಮಿದೆಂದಜೆಯದೆ  ಮುಂಗಯ್ದಲದಿಂ ಜೈನರಲ್ಲದರ್‌ 
ಪಿಡಿದುದೆ ಪೇಟ್‌ ದೆಯ್ದಂ: ಸಮಯಪ, ೮. ೨೨೯) 

ಮುಂಗಾರ್‌ - ಮಳೆಗಾಲದ ಆರಂಭ (ಸೋರ್ದುವು 
ಭೋರನೊಂದಿ ಪನಿಗಳ್‌ ಮುಂಗಾರ ಮೇಘಂಗಳಿಂ: 
ಕುಸುಮಾಕಾ, ೬ ೧೯) 

ಮುಂಗಾರೆ - ಒಂದು ಮರ (ಮತ್ತಿ ಮಧುಕಂ ಮುಂಗಾರೆ 
ಪಚ್ಚಾರಿದಿಂಡಲಂ ಆಲಂ ಬಕುಳಂ ಬೇವತ್ತಕಂ 
ಕಿಂಶುಕಂ: ರಾಜಶೇವಿ, ೫. ೫೬) 

ಮುಂಗುಡಿ - ಮುಂದಿನ ಭಾಗ (ನಾಲ್ಕುಂ ತೆಣದ ಪುಸಿವಡೆಯಂ 
ಬಿಜ್ಜೆಯಿಂ ಪುಟ್ಟಿಸಿ ಮುಂಗುಡಿಯೊಳ್‌ ನಡೆವಂತೆ ಬೆಸಸಿ: 
ಕಬ್ಬಿಗಕಾ, ೧೫೩ ವ); ಬಳ್ಳಿಯ ಮುಂಭಾಗದ ಚಿಗುರು 
(ಒಸಗೆಯ ಮುಂಗುಡಿ ಚೆಲ್ಲಿನ ಪಸರಂ ಸಿರಿಯ 
ಮೆಯ್ಲಿರಿ ಪಸುರ್ವಂದರ್‌ ನೃಪನ ಕಣ್ಣದೇಂ ರಂಜಿಸಿತೋ: 
ಆಚವರ್ಧ, ೭. ೪) 


ಮುಂಗುರಿ - ಮುಂಗುಸಿ (ಈ ಪುಲಿ ಪಂದಿ ಕೋಡಗಂ 
ಮುಗುರಿಯೆಂಬ ನಾಲ್ಮಜಿ ಭವಾವಳಿಯಂ ಬೆಸಸಿ೦ 
ಮುನೀಶ್ವರಾ: ಆದಿಷು, ೫. ೧೪) 

ಮುಂಗುಲಿ — ಮೊಲ (ಕೋಡಗಂಗಳ 
ಬಳ್ಳಿವಾಲಮನೆಳನಾಗರೆಂದು ಸೆಳೆದು ಕೆಡಪಿ ಕಡದೀಡಾಡುವ 
ಮುದಿ ಮುಂಗುಲಿಗಳುಮಂ: ಕಬ್ಬಿಗಕಾ, ೧೮೧ ವ) 

ಮುಂಗೂಳೆಯ -.. ಮುಂಭಾಗದ [ವಲಸೆ] ಗುಂಪು 
(ಆರ್ತರೌದ್ರಧ್ಯಾನಮೆಂಬ ಮುಂಗೂಳೇಯದ 
ನಾಯಕರ್ವೆರಸು ದುರ್ಜನರ ಕೂಟಮೆಂಬ ಪಿಂಗೂಳೆಯದ 
ವೀರರ್ವೆರಸು: ಧರ್ಮಾಮ್ಯ: ೧೦. ೬೫ ವ) 


ಮುಂಗೋಲ್‌ - ಮುಂಭಾಗ (ಜನಕ ಕನಕರಿರ್ವರ್‌ ವಿಜಯ 
ಗಜಮನೇಜೆ ಮುಂಗೋಲೊಳ್‌ ನಡೆಯೆ ನಾಡ 
ಗಡಿಯನೆಯ್ದಿ ಬರ್ಪ ಸಮಯದೊಳ್‌: ಪಂಪರಾ, ೪. ೫೩ 
ವ) 


ಮುಂಗೋಳ್‌ - [ಸೈನ್ಯದ] ಮುಂಭಾಗ (ವಿರಾಟಂ ಶ್ರೇತನುತ್ತರಂ 


ಶಂಖನೆಂಬ ಮೂವರ್‌ ಮಕ್ಕಳುಂ ಶತಾನೀಕ ಶತದ್ಯುಮ್ನ 


ಶತಚ೦ದ್ರಂ ಮೊದಲಾಗಿ ಪನ್ನೊರ್ವರ್‌ ತಮ್ಮಂದಿರುಂ ಬೆರಸು 
ನೆಲನದಿರೆ ಮು೦ಗೋಳೊಳ್‌ ನಡೆಯೆ: ಪಂಪಭಾ, ೯. ೯೫ 
ವ) 

ಮುಂಚದೆ ಪಿಂಚದೆ - ಮುಂದಾಗದೆ ಹಿಂದಾಗದೆ, ಅಂದರೆ 
ಸಕಾಲದಲ್ಲಿ (ಇಂಚೆಯ ಪಸವಿನ ಬಜದ ಕಳಂಚಿನ ಡಾವರದ 
ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ ಬಳೆದು 
ಏರಿಂಚಿಯ ಕೆಯ್ದಿಡಿವೊಲಾದುವಾ ನಾಡೂರ್ಗಳ್‌: ಪಂಪಭಾ, 
೮. ೫೧) 

ಮುಂಚು - ಮುಂದುವರಿ (ಮುಂಚುವುದೆರೆವವಂ ಈವಂ 
ಕಿಂಚಾನರ್ಫ್ಯಂ ಯದವಸರೇ ದತ್ತಂ ಎನುತ್ತುಂ ಚದಿಂ 
ಈವುದು: ಲೀಲಾವತಿ, ೬. ೫೮); ಮುಂದಾಗಿ ಹೋಗು 
(ಇಂಚೆಯ ಪಸವಿನ ಬಣದ ಕಳಂಚಿನ ಡಾವರದ 
ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ ಬಳೆದು 
ಏರಿಂಚಿಯ ಕೆಯ್ದಿಡಿವೊಲಾದುವಾ ನಾಡೂರ್ಗಳ್‌: ಪಂಪಭಾ, 


೮. ೫೧); ಮೇಲುಗೈಯಾಗು (ಮುಂಚದೆ ಪಿಂಚದೆ ಬಳೆದು 


ವಿರಿಂಚಿಯ ಕಯ್ವಿಡಿದವೊಲಾದುವಾ ನಾಡೂರ್ಗಳ್‌: 
ಪಂಪಭಾ, ೮. ೫೧) 
ಮುಂಜಕೇಶಿ - ವಿಷ್ಣು, ಕೃಷ್ಣ (ನೆಗಬ್‌ವಡೆದ ಗರ್ತಮುಮಂ 


ಮುಂಜಕೇಶಿ ಕಿಶೋರನ ಬಾಯಂ ಸೀಟಿ ಸುರಿದ ರುಧಿರಂ: 
ನೇಮಿನಾಪು, ೮. ೨೨ ವ) 

ಮುಂಜಮೇಖಲೆ — ನೊದೆಹುಲ್ಲಿನ ಉಡಿದಾರ 
(ಮುಂಜಮೇಖಲೆಗಳಂ ಒಪ್ಪಮಾಡುವ ಸಮಿತ್ಕುಶಮಂ .. .. 
ಸಮೆವ ವ್ಯವಸಾಯಮೆತ್ತಲುಂ: ಕಾದಂಬ, ೧. ೧೮೭) 

ಮುಂಜಿ - [ಮೌಂಜಿ] ನೊದೆಹುಲ್ಲಿನ ಉಡಿದಾರ (ಸರಿಗೆಯೊಳ್‌ 
ಸಮೆದ ಅಕ್ಷಮಾಲಿಕೆ ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ 
ಭಸ [ರಜಃ 'ಶಿಪುಂಡಕಂ ಒಪ್ಪ ಪಿಂಗಜಟಾಳಿ `ತಾವರೆಯ 
ಸೂತ್ರದೊಳಾದ ಜನ್ನವಿರಂ ದುಕೂಲದ ಕೋವಣ೦ ಕರಂ 
ಒಡಂಬಡೆ ನೋಟಕರ್ಕಳಂ ಆ ತಪಸ್ವಿ ಮರುಳ್ಳಿದಂ: 
ಪಂಪಭಾ, ೬. ೮) 

ಮುಂಜಿಗಟ್ಟು - ಹುಲ್ಲಿನ ಉಡಿದಾರ ಕಟ್ಟು, ಉಪನಯನ ಮಾಡು 
(ಆತನು೦ ಬಿದಿಗೆಯ ಚಂದ್ರನಂತೆ ಕ್ರಮಕ್ರಮದಿ೦ ಸುಖದಿಂ 
ಬೆಳೆದು ಮುಂಜಿಗಟ್ಟುವ ಪ್ರಾಯಮಾದೊಡೆ: ವಡ್ಡಾರಾ, ಪು 
೭೩, ಸಾ ೨೦) 


೮೯೯ 


ಮುಂಜಿಬಂಧನಕ್ರಿಯೆ - ಉಪನಯನ (ಪ್ರಶಸ್ತ ದಿವಸ ವಾರ ನಕ್ಷತ್ರ 
ಮುಹೂರ್ತದೊಳ್‌ ಮುಂಜಿಬಂಧನಕ್ರಿಯೆಯಂ ಮಾಡಿದ 
ಬಟೆಕ್ಕೆ: ವಡ್ಡಾರಾ, ಪು ೭೩, ಸಾ ೨೧) 

ಮುಂಜೂರ್‌ - ಸೂರಿನ ಮುಂಭಾಗ (ಜತ್ವಕ್ಕೆ; ಮುಂಜೆಅ೦ಗು 
ಮುಂಜೂರ್‌ ತಣ್ಣೊಡರ್‌: ಶಬ್ದಮದ, ೭೮ ಪು 


ಮುಂಡ - ತಲೆಯಿಲ್ಲದ ದೇಹ (ಒಂದೆರಡು 
ಮುಂಡದಂತರದಿಂದಂ ಪೊಣ್ಣಿದ ಕಲ್ಲಂ 
ಮಂದಮತಿಗಳ್‌ ಸ್ವಯಂಭುವೆಂದು ಊಳ್ಳರ್‌: ಸಮಯಪ, 
೮. ೨೭) 

ಮುಂಡಾಡು — ಮುದ್ದಾಡು, ತಲೆ ನೇವರಿಸು 


(ನಿಜಪ್ರತಿಬಿಂಬದೊಳ್‌ ಮುಂಡಾಡುವಂತೆ ಮಣಿಪೀಠದೊಳ್‌ 
ಪೆಜ್‌ನೊಸಲನಿಟ್ಟು ಪೊಡೆವಟ್ಟು: ಲೀಲಾವತಿ, ೧೦. ೨ ವ) 
ಮುಂಡಿ - ನಾಪಿತ, ಕೌರಿಕ (ಕ್ಷುರಿ ಮುಂಡಿ ನಾಪಿತಂ: ಅಭಿಧಾವ, 

೧. ೧೧. ೮೪) 
ಮುಂಡಿಗೆ - ಮರದ ಗೂಟ (ಮುಂಡಿಗೆಯಂ ಮುಜೆದಾಗಳೇಂ 


ಬಿಸಿಲ್ಲದುರೆಗಳಂದದಿಂ ಕುದುರೆಗಳ್‌ ಪಲವುಂ 
ದೆಸೆಬಿದ್ದಮಾದುವೋ: ಪಂಪರಾ, ೧೧. ೧೫೪) 

ಮುಂಡು — ಹಟಮಾರಿತನ (ಜ್ಞಾನಿಯೆಂ ಎಂಬನ 
ಮುಂಡಿಂಗೊಳಗಾಗದಿಪ್ಪವ೦ ಸತ್ತುರುಷಂ: ಸಮಯಪ, ೧೪. 
೬೮) 

ಮುಂಡುವೋಗು - ಕತ್ತರಿಸಿ ಹೋಗು (ಕಡಿಕಂಡಮಾದ 
ಮೆಯ್ಯ್ಕುಂ ಕುಣಿಲ್ವಾಜುವ ಮುಂಡಮು೦ ಮುಂಡುವೋದ 
ಕಯ್ಯುಂ ಕಂಡುವೋದ ತೊಡೆಯುಂ ಪಿಸುಟ್ಟ 
ಕಿಬ್ಳಾಡೆಯುಂ ಕಣೆವೋದ ಕಣಕಾಲು೦ ದೊಣೆವೋದ 


ಮೇಗಾಲುಂ: ಪಂಪರಾ, ೧೩. ೫೪ ವ) 

ಮುಂತಣ್ಣೆ - ಎದುರಿಗೆ (ಮತ್ತೊರ್ವಂ ತನಗೆರಡಟೆಯದೆ ಒಲ್ಬ 
ನಲ್ಲಳನೇತಲೊಳಪ್ಪೊಡಂ ಏವಮಂ ಮಾಡದೆ ಬೇಟಮಂ 
ಸಲಿಸುವುದರ್ಕೆ ಸಂತಸ ಸಂಬಟ್ಟು ಮುಂತಣ್ಣೆ ಕಾಪನಿಟ್ಟು: 
ಪಂಪಭಾ, ೪. ೯೨ ವ) 

ಮುಂತಪ್ಪ - ಮುಂದಾಗುವ, ಮುಂದಿನ (ಎಂದು ಮುಂತಪ್ಪ 
ಕಜ್ಜಮಂ ತನ್ನೊಳೆ. ಬಗೆದು ಅವಾರ್ಯವೀರ್ಯಂ 
ಸೂರ್ಯದಿನದಂದು ಮಂದಾಕಿನಿಯಂ  ಮೀಯಲೆಂದು 
ಬಂದು: ಪಂಪಭಾ, ೯. ೭೧ ವ) 

ಮುಂತಾಗು - ಮಿಗಿಲಾಗು (ಆಚಾರ೦ ಬಸದಾಗಿ ಸದ್ದುಣಗಣಂ 
ಮುಂತಾಗಿ .. . ಆಚಾರ್ಯರ್‌ ನಮಗೀವರಕ್ಕೆ ನಯನಿಕ್ಷೇಪ 
ಪ್ರಮಾಣಂಗಳಂ: ನೇಮಿನಾಹು, ೧. ೪) 

ಮುಂತಿಕ್ಕು - ಎದುರಿಗಿಡು, ಸಲಹೆ ಮಾಡು (ಸಾಮಮಂ ಮುಂ 
ಪ್ರಯೋಗಿಸದೆ ಏ  ಕೆಟ್ಟಪುದು ಎಂದು ದಂಡಮನೆ 
ಮುಂತಿಕ್ಕುವಂ ಮಂತ್ರಿಯೇ: ಪಂಪಭಾ, ೯. ೧೯) 

ಮುಂತಿಡು - ಮುಂದೆ ಇಟ್ಟುಕೊಳ್ಳು (ಸುನಂದೆಯೆಂಬೊಳ್‌ 
ಮಿತ್ರಸಂಬಂಧಿಗಳಪ್ಪ ಜನಂಗಳ್‌ ಮುಂತಿಟ್ಟು ಕುಡೆ ಕೊಳಲ್‌ 
ತಕ್ಕುದೆಂದು ನುಡಿದೊಡಂಬಡಿಸಿ: ವಡ್ಡಾರಾ.' ಹು ೬೦, ಸಾ 
೨೬ ಪ್ರಧಾನವನ್ನಾಗಿ ಇರಿಸಿಕೊ (ಅ೦ತವರ್ಗೆ ಜಾತಕರ್ಮ 
ನಾಮಕರಣಾನ್ನಪಾಶನಚೌಲೋಪನಯನಾದಿ 
ಷೋಡಶಕ್ರಿಯೆಗಳಂ ಗಾಂಗೇಯಂ ತಾಂ ಮುಂತಿಟ್ಟು ಮಾಡಿ: 
ಪಂಪಭಾ, ೧, ೮೭ ವ) ಸಲಹೆಮಾಡು 
(ಹಿಮಕೃದ್ವಂಶಜರಪ್ಪ ಪಾ೦ಡುಸುತರಂ ಕೆಯ್ಕೊಂಡು ನಿನ್ನಯ್ದು 


ಬಾಡಮನಿತ್ತುಂ ನಡಪೆಂದು ಸಾಮಮನೆ ಮುಂ 
ಮುಂತಿಟ್ಟೊಡೆ: ಪಂಪಭಾ, ೯. ೮೮) 
ಮುಂತಿರಿಸು - ಮುಂದೆ ಕುಳ್ಳಿರಿಸು (ನೂರ್ವರ್‌ 


ತಮ್ಮಂದಿರುಮಂ ಪಿಂತಿರಿಸಿ ಲಕ್ಕಣ೦ ಮೊದಲಾಗೆ ನೂರ್ವರ್‌ 
ಮಕ್ಕಳುಮಂ ಮುಂತಿರಿಸಿ: ಪಂಪಭಾ, ೯. ೨೮ ವ) 

ಮುಂತು - ಮುಂಭಾಗ (ದುಷ್ಟಾಶ್ಚದ ಮುಂತುಂ ಪಿಂತು೦ .. .. 
ಬೆಸನಿಯ ನುಡಿಯುಂ ನಡೆಯುಂ ಹೊಲ್ಲ: ಧರ್ಮಾಮೃ ೯ 
೯೦ ವ); ಆರಂಬದಲ್ಲಿ (ಧರ್ಮೋಪದೇಶಜ್ಞರಂ ಮುಂತಾ 
ಗೌತಮರಂ೦ .. .. ಶ್ರೇಣಿಮ೦ ಸಂತೋಷಂ ಮಿಗೆ ಕೂರ್ತು 
ಕೇಳ್ಪನರ್ಧಿಶ್ರೀಗಾರ್ಮಮಂ೦ಂ ಧರ್ಮಮಂ: ಧರ್ಮಾಮೃ, ೧. 
೬೧) 

ಮುಂದಣ - ಮುಂದುಂಟಾಗುವ (ಆಕೆಯ ದೋಹಳಂ ಕರಂ 
ಪೆರ್ಚಿೆದುದು ಗುಣಾರ್ಣವನ ಮುಂದಣ ಬೀರಮಂ೦ ಅಂದೆ 
ತೋರ್ಪವೋಲ್‌: ಪಂಪಭಾ, ೧. ೧೪೨) 

ಮುಂದನೆ - ಮುಂದೆಯೇ, ಉದುರುಗಡೆಯೇ (ಕೊಂತಿಯಂ 
ಬೀಯ್ಲೊಂಡು ಪರಕೆಯಂ ಕೈಕೊಂಡು ರಥಾಂಗಧರಂ 
ರಥಮನೇಜಿ ಕರ್ಣನ ಮನೆಯ ಮುಂದನೆ ಬಂದು ಮೇಲೆ 
ಬಿಟ್ಟು: ಪಂಪಭಾ, ೯. ೬೩ ವ) 


ಮುಂದಲೆ - ತಲೆಯ ಮುಂಭಾಗ (ಶಾಂಕರಿಗೆಸೆದುದು 
ಮುಂದಲೆಯೊಳಗರಳೆಲೆ ಬಹುರತ್ನನೂತ್ನಕಾಂತಿಪ್ರಸರಂ: 
ಗಿರಿಜಾ ೩. ೮೧); ಮುಂಗೂದಲು (ಕೃಷಣೆಯ 


ಮುಂದಲೆಯಂ ಪಿಡಿದು ಎಟ್‌ವಲ್ಲಿಯೆ ತಲೆವಿಡಿದರ್‌ ನಮ್ಮ 


ಬೀರಮಂ ಕೌರವರುಂ: ಪಂಪಭಾ, ೭. ೫೬) 

ಮುಂದಣೆ - ಮುಂದಾಗುವುದನ್ನು ತಿಳಿ (ಅಂತೊಗೆದ 
ಅನೇಕೋತಾತಂಗಳಂ ಕಂಡು ಮುಂದಳೆವ ವಿದುರನಿಂತೆಂಂ: 
ಪಂಪಭಾ, ೧. ೧೩೨ ವ); ದೂರದೃಷ್ಟಿಯನ್ನು ಹೊಂದು 
(ಮುಂದಜೆಯದ ಮುಗ್ಗೆಯೆಂದುದಕ್ಕೆ ನಗುತ್ತುಂ ನಡೆದು: 
ಅನಂತಪು, ೮. ೨೩ ವ) 

ಮುಂದಜೆವ ಚದುರ - ಮುಂದಾಗುವುದನ್ನು ತಿಳಿಯುವುದರಲ್ಲಿ 
ತಜ್ಞ ನಿಷುಣ ಭವಿಷ್ಯಜ್ಞಾ (ಅಂತೊಗೆದ 
ಅನೇಕೋತ್ಪಾತಂಗಳಂ ಕೆಂಡು ಮುಂದಜಿವ ವಿದುರನಿಂತೆಂಂ: 
ಪಂಪಭಾ, ೧. ೧೩೨ ವ) 

ಮುಂದಿಕ್ಕು - ಎದುರಿಗೆ ಇರಿಸು (ಸೂಲ್ಪಟ್ಟನಾಗಳ್‌ ಜವಂ 
ಪಿಡಿದೀಡಾಡುವ  ಮಾಲ್ಕ್‌ಯಂತೆ ಪಲರಂ 
ಮೆಯ್ಮುಟ್ಟವಂದೆಡೆಯೊಳ್‌ ಮಾಣದುರುಳ್ಳಿ ಕಟ್ಟಿ ರಿಪುವಂ 
ಮುಂದಿಕ್ಕಿದಂ: ಪಂಪಭಾ, ೨. ೬೨) [ಪರಿಷತ್‌ ಆವೃತ್ತಿ] 

ಮುಂದಿಡು - ಮುಂದುಗಡೆ ಇರಿಸು (ಇತ್ತಲ್‌ ಸೌಮಿತ್ರಿಯುಂ 
ತನ್ನ ಮನೆಗೆ ಬಂದು ಪೊನ್ನಪುಡಿಯನತ್ತೆವಿರ ಮುಂದಿಟ್ಟು 
ಪೊಡಮಟ್ಟೊಡತ್ತೆವಿರ್‌  ಸಂತೋಷಂಬಟ್ಟು: ಪಂಚತಂತ್ರ, 
೨೨೧ ವ); ಮುಂದುವರಿ (ಕೊಂದು ಜಟಾಯುವಂ ಆತಂ 
ಮುಂದಿಟ್ಟಾ ಜನಕಸುತೆಯನೊಯ್ದಂ: ಕವಿರಾಮಾ, ೩. 
೧೯೪); ಅರ್ಪಿಸು ಬೆಸನಾವುದೆಮಗೆ ಬೆಸನಂ 
ಸಸೆನೆಯೇಬಾಟೌಯೆಂದು ಮುಂದಿಟ್ಟರ್‌ ಸ್ಪಗ್ರಸನವಿಲೇಪನ 
ಭೂಷಾಪ್ರಸರ೦ಗಳನಲ್ಲಿ ಕೆಲರತಿ ಜಡಮತಿಗಳ್‌: ಆದಿಪು, ೯. 
೧೨೫) 

ಮುಂದು — ಮುಂಭಾಗದಲ್ಲಿ (ಸಿ೦ಹಾಸನದಿಂದಿಟೆದು 
ಮುಂದನೇಟಡಿಯಂ ನಡೆದು ಅವರಿದ್‌ ದೆಸೆಗೆ ಪೊಡೆವಟ್ಟು: 
ಸುಕುಮಾಚ, ೮. ೪೬ ವ) 


ಕೊಂದಿಕ್ಕಿ 


೯೦೦ 


ಮುಂದುಜುವರಿ - ಮುಂದೆ ಸಾಗು (ಅತಿರಭಸದಿಂ 
ಮುಂದುಖುವರಿದಂತೆ ನಖಮಯೂಖಂಗಳ್‌ ನಿಮಿರೆ: 
ಕಾದಂಬ, ೬. ೭೯ ವ) 

ಮುಂದುಜುವಾಯ್ತರ್‌ — ಮುಂದುವರಿದು ಬಾ 
(ಮುಂದುಜುವಾಯ್ತರ್ಪ ಎಳದಿಂಗಳ್‌ ತೊರೆದು 
ತೋರಂಬೆತ್ತ ಬಲ್ಗೆಚ್ಚರೊಳ್ಳೊಜೌಯಂ 


ಪೆರ್ದೊಡೆಯಿಂದಿಉಖು೦ಕಿ ಮೊಲೆಯಿ೦ ಪಾಯ್ದರ್ಪ ಪಾಲಿಂದ 
ಪಾಲ್ಗೊಜ್‌*ಯಂತಾ ತೊಳ” ಯಪುುದು: ಲೀಲಾವತಿ, ೫. ೮೨) 


ಮುಂಬಗಲ್‌ - ಬೆಳಿಗ್ಗೆ (ಅಂತು `ಮುಂಬಗಲ್ಲರಂ ತುಮುಲ 
ಕಾದುವ ಸಮರಭರಂ ಮನೋರಾಗಮಂ" ಮಾಡೆಯುಂ 
ಮಮ್ಮಟೆಸಿ ಪಾಂಡವಕೌರವಬಲದ ಕಲಿಕೆಯ 


ಪ್ರಧಾನನಾಯಕರ್ಕಳ್‌: ಪಂಪಭಾ, ೧೩. ೩೭ ವ) 

ಮುಂಬಟ್ಟೆ - ಮುಂದಿನ ಹಾದಿ(ತಂತಮ್ಮ ಮೇರೆಯಂ ತಪ್ಪಿದೊಡೆ 
ದಂಡಮಂ ಕೊಳ್ಳ ಭೂಪಾಲರ ನಾಡವರಮಾಟದಿಂದೆ 
ಮುಂಬಟ್ಟೆಗಳೂರಂ ಪೊರ್ದಿ ಪೋದಂತೆ: ಧರ್ಮಾಮೃ. ೯. 
೪೧ ವ) 

ಮುಂಬದ - ಸುರತದ್ರವ (ಬೆಂಡೇಟ್ವ ಕಣ್‌ 
ಪಾಸಿಗೆ ನಾಂಬ  ಮುಂಬದಮಳುಂಬಂ 
ನಲ್ಲರಾ: ಚಂದ್ರಪ್ರಪು, ೮. ೬೮) 

ಮುಂಬನಿ — ಮೊದಲ ಹನಿ, ಮೊದಲ ಮಳೆ 
(ಚಂದನನಂಭೋನಿಧಿ ಬಂದ ದೂವೆ ಮಲೆಯಂ 
ಕಾರ್ಗಾಲಮ೦ ಸೋಗೆ ಮುಂಬನಿಯಂ ಚಾದಗೆವಕ್ಕಿ 
ನೆನವಂತೆ ನೆನೆವೆಂ ಸರೋಜಮುಖಿಯಂ: ಆದಿಷು, ೧೨. 
೩೧) 

ಮುಂಬಯಣ - ಮುಂಚಿತವಾದ ಪ್ರಯಾಣ [ನಂಬಿ ನೃಪನೆನಗೆ 
ಸೈಂಧವನಂ ಬ೦ಂದಪ್ಪೈಸೆ ಪೂಣ್ಣೆಂ ಆದುದಂ ಆಗಲ್ಕೆ ಇಂಬು 
ಅಟಿದನುವರದೊಳ್‌ ಅವ೦ ಮುಂಬಯಣಂಬೋದಂ ಎನಗೆ 
ಮಾಣ್ಣುದು ದೊರೆಯೇ: ಪಂಪಭಾ, ೧೨. ೨) 

ಮುಂಬರೆಯ - ಹೊಸ ಯೌವನ (ಮಿಗೆ ಜೆಲ್ವಂ ರೂಪಿನೊಳ್‌ 
ಮತ್ತೆ ಮುಂಬರೆಯಂ ಚೆಲ್ವನಿತ್ತುಮೆಯ್ದೆ ಕಡುಜೆಲ್ವಂ ಬೇಟದಿಂ 
ಬೇಟಮೆಂಬರಸಂ ಮನ್ನಿಸ ಸದಂನಾಯಕಮುಂ: ಆನಂತಪು, ೮ 
೫೭) 

ಮುಂಬಲ — ಸೈನ್ಯದ ಮುಂಭಾಗ, ಮುಂಚೂಣಿ 
(ಮಲಯಮಾರುತನ ಬೆಂಬಲಮುಮಂ ಚೈತ್ರಮಿತ್ರನ 
ಮುಂಬಲಮುಮಂ ಮಕರಕೇತನನ ಪೆಂಪುಮಂ ರತಿಯ 
ಸೋಂಕಿನ ಸೊಂಪುಮಂ ದರ್ಪಕನ ದರ್ಪಂಬೆರಸು 
ಎಟಕುಳಿಗೊಂಡು : ಅನಂತಪು, ೬. ೨೨ ವ) 

ಮುಂಬಾಯ್‌ -  [ಮುನ್‌*ಪಾಯ್‌] ಮುಂದಕ್ಕೆ ಹಬ್ಬು 
(ಚ೦ದ್ರಧ್ವಜಾವನಿಪಂ ಉದ್ಯೋಗಿಸಿದಂ 
ದ್ವಿಜದ್ಯುತಿನಿಕಾಯಂ ನೀಟ್ಟು ಮುಂಬಾಯ್ದಿನಂ: ಕುಸುಮಾಕಾ, 
೧೫. ೭೩); ಮುಂದೆ ಹರಿ (ಸೋರ್ವಾ 
ವಾರಿಧಾರಾವಳಿಯನಿರದೆ ಮು೦ಬಾಯ್ವ ವಾರಿಪ್ರವಾಹಾವಳಿ: 
ಕುಸುಮಾಕಾ, ೬ ೩೦) 

ಮುಂಬಿಡು -. ಎದ್ದು ತೋರು (ಆರ ಮತದೊಳ್‌ 
ಮುಂಬಿಟ್ಟಾರಯ್ಯೆ ಧರ್ಮಮುಂಟು ಅದೆ ಸಾರಂ ತಾನಲ್ತೆ 
ಭುವನದೊಳ್‌: ಸಮಯಪ, ೩. ೩೧) ಮುಂದಕ್ಕೆ ಬಿಡು 
(ಮುಂಬಿಟ್ಟು ಅವನಿಪರ೦ ಕೂಡೆ ಆಡಬಾರದ ತೆಅದಿಂ .. .. 
ಎನಿಪವರಂ ಜೈನಕ್ಕೆ ತರಲೆಬಾರದು: ಸಮಯಪ, ೧೫. ೭೧) 


ಬೀಯದಟ್ಕಜಳಂ 
ಕೂಟದೊಳ್‌ 


ಮುಂಬು - ಮೊದಲು, ಆರಂಭ (ಸುರತದ ಸುಗ್ಗಿ ಕಾಮನ 
ಸರಲ್ಲಳ ಪೂವಿನ ಪೊಲ್ತು . ಸುರಾಗರಸ೦ಗಳ ಕಾರ 
ಮುಂಬು ತತ್ಪುರವರದಲ್ಲಿ ಸಾತ್ವಿಕದ ಮಥನಡುಕಂಗಳ 
ಮಾಗಿಯಾಗಳುಂ: ನೇಮಿನಾಪು, ೧. ೬೮); ಮುನ್ಸೂಚನೆ 
(ತಾಗಿದಂ ದಾನವ ರಾಜನ೦ ಜವನ ಮುಂಬಿವನೆಂಬಿನೆಗಂ 
ಬಿಭೀಷಣಂ: ಪಂಪರಾ, ೧೪. ೧೦); ಮುಂದಾಳು 
(ಪ೦ಂಚಾನನದಂತೆ ಗರ್ಜಿಸಿ ದಶಾನನೆಯರೆ .. .. ತಾಗಿದಂ 
ದಾನವರಾಜನ೦ ಜವನ ಮುಂಬಿವನೆಂಬಿನೆಗಂ ವಿಭೀಷಣಂ: 
ಪಂಪರಾ, ೧೪. ೧೦) 

ಮುಂಬುಗಳೆ - [ಮುಂಬುಕಳೆ] ಮುಂದಾಗುವುದನ್ನು ಅಲಕ್ಷಿಸು 
(ಮುಂಬುಗಳೆದು ಕಾದಿವರರಿ ಬಿರುದರ್‌ ಕಾದುವಂತೆ 
ಕುರುಪಾಂಡುಸುತರ್‌: ಗದಾಯು, ೮. ೧೪) 

ಮುಂಬುಗೊಳ್‌ - [ಮುಂಬು*ಕೊಳ್‌] ಮುಂದೆ ಹಬ್ಬು (ಅದೆ 
ಫೂತ್ಕಾರೋಚ್ಚಳಚ್ಛೀಕರ ತಿಮಿತ ಚಮೂರೇಣು ದಿಗಿತಿಯ 


ಮೆತ್ತಿದುದೆತ್ತಂ. ನಂಗು ಅಂಬರಮನಿತುಮಂ: 
ಆಚವರ್ಧ, ೮. ೯) 
ಮುಂ ಬೇಡು - ಮೊದಲು ಕೇಳು (ಮುಂ ಬೇಡಿದ ವರಮಂ 


ಕುಡದೆ ಅಂಬುಜಮುಖಿ ಪುತ್ರನೆನ್ನ ದೊರೆಯಂ ನಿನಗಕ್ಕೆ 
ಎಂಬುದುಂ ಒದವಿದ ಗರ್ಭದೊಳಂಬುಜಮಿತ್ರನನೆ ಪೋಲ್ವ 


ಮಗನೊಗೆತಂದಂ: ಪಂಪಭಾ, ೧. ೯೪) 

ಮುಂಮೊನೆ - ಒಂದು ಬಗೆಯ ಬಾಣ (ನೆಜ್‌ದು ನಿರ್ವಾಯಂ 
ನರುವಾಯಂ ಮುಂಮೊನೆ ನೆರಕೆ ನಾರಾಚ೦ ತಗರ್ತಲೆಯಂ: 
ಪಂಪಭಾ, ೧೩. ೩೯) 

ಮುಕುಂದ - ಕೃಷ್ಣ (ಕಾವ್ಯಸಮಾಧಿಯಿಂ ಪರಂಜ್ಯೋತಿ 
ಮುಕುಂದನೆನ್ನ ಬಗೆಯೊಳ್‌ ನಿಲೆ: ಜಗನ್ನಾವಿ, ೧. ೧೭); 
ಮದ್ದಳೆ (ನಿಗಟ್ಟುದು ರಾಜ್ಯಸಮರ್ಪಣಯುಗಪತ್ವತಿಹತ 
ಮುಕುಂದರವಂ ಒಂದೆಡೆಯೊಳ್‌: ಆದಿಪು ನರಸಿಂ, €. 
೬೬) 

ಮುಕುಂದರವ - ತಮಟೆಯ ಸದ್ದು (ತಳಿರ್ಗಳಸ೦ ಮುಕುಂದ 
ರವಂ ಎತ್ತಿದ ಮುತ್ತಿನ ಮಂಟಪ೦ ಮನಂಗೊಳಿಪ 
ವಿತಾನಪಜ್ಜೆ ಪಸುರ್ವಂದಲೊಳ್‌ ಒಲ್ಲು ಎಡೆಯಾಡುವ 
ಎಯ್ದೆಯರ್‌: ಪಂಪಭಾ, ೧. ೧೦೭) 


ಮುಕುರ - ಕನ್ನಡಿ (ಜಿನವಚನವಿನಿರ್ಗತ ವಾಗ್ನನಿತೆಗೆ 


ಮಾಂಗಲ್ಯಕಾರಣ೦ ಮಂಡನಮೀತನ ವಾಗ್ದಿಲಾಸಂ ಆದತ್ತು 


ಎನಿಸಿದೀತನೆ ಸರಸ್ಪತೀಮುಖಮುಕುರಂ; ಸುಕುಮಾಚ, ೧. 
೫೦) 
ಮುಕುಳ - ಮೊಗ್ಗು (ನಸು ಬಿರಿದ ಕಮಲಮುಕುಳದ 


ನಸುಬಿರಿವುತ್ತಲದ ಮುಗ್ಗಪರಿಮಳಗಂಧಂ ಹೊಸವೇಟದ 
ಪಟವೇಟದ ಸುಸಿಲಿನಿದಂ ಪಡೆದುದಳಿಗೆ ಬೆಳಗಪ್ಪಾಗಳ್‌: 
ಅಜಿತಪು, ೬. ೬೫) 

ಮುಕುಳಿತ — ಮೊಗ್ಗಾಗಿರುವ, ಮೊಗ್ಗು 
(ಚಾರುವಿಟಪಾವಳೀವೃತ ಕೋರಕಿತ ಅಂಕುರಿತ ಪಲ್ಲವಿತ 
ಮುಕುಳಿತ ವಿಸ್ತಾರಿತ ರಮ್ಯಾಶೋಕಮಹೀರುಹ: ಆದಿಷು, 
೧೦. ೪೧); ಬಾಡು, ಚಿಕ್ಕದಾಗು (ರತಿ ಮುಕುಳಿತಾನನೆ 
ನಿಂದು ಉಮ್ಮಳದಿಂದೆ ಮುಂದೆ ಮೆಯ್ಯಿಕ್ಕಿದಳ್‌: ಗಿರಿಜಾಕ, 
೧೦. ೬) 

ಮುಕುಳಿತಕರ — ಮುಗಿದ ಹಸ್ತ 
ವಿಶ್ವಸೇನಾವನೀನಾಥನುಂ ಐರಾ 


(ಅನಂ೦ತರ೦ 
ಮಹಾದೇವಿಯುಂ 


ಬಿಟ 
ಬ 


೯೦೧ 


ಕುರುಕುಳಾಗಗಣ್ಯರಪ್ಪ ಬ೦ಧುಗಳು೦ ಮುಕುಳಿತಕರಕಮಳರ್‌ 
ಬಳಸಿಯುಮಿರೆ: ಶಾಂತಿಪು, ೧೦. ೭೮ ವ) 

ಮುಕುಳಿತಾಂಜಲಿ - ಮುಕುಳಿತಕರ (ಅಂತು ಬೆಸಗೊಳ್ಳುದುಂ 
ಮುಕುಳಿತಾಂಜಲಿಪುಟನಾಗಿ ವಿಪುಲಮತಿ: ಪಂಪರಾ, ೧೦. 
೬೫ ವ) 

ಮುಕುಳಿತಾಕ್ಷ - ಮುಚ್ಚಿದ ಕಣ್ಣುಗಳವನು (ನೀನಿರ್ಪಿರವಿನ 
ಪರಿಯೇನೆಂದು ಆ೦ ಸರೋಜಮುಖಿ ಮುಕುಳಿತಾಕ್ಷನಂ 
ಬೆಸಗೊಂಡೆಂ: ಕಾದಂಸಂ. ೪. ೬೦) 

ಮುಕುಳೀಕೃತಂ - - ಮೊಗ್ಗಿನ ಆಕಾರವುಳ್ಳುದು (ಮುಕುಳೀಕೃತಂ 
ಬಹ ಲಜ್ಞಾಳೋಳಂ ಸ್ಮರಾಕುಳಿತಂ ಮನಂದಳಿತಂ 

ಪಸನ್ನುಗ್ಗಂ ಸ್ಲಿಗ್ಧಂ ವಿಳೋಕನಷೋಪಳಾ: ಪಂಪಭಾ, ೪. 

is 

ಮುಕ್ಕಡಿ - ಮೂರು ಭಾಗ (ದ್ವಿರದೇ೦ದ್ರಂ ಭರದಿಂ ಖಂಡಿಸೆ 
ಮುಕ್ಕಡಿನಿರತಂ ತಾನಾಯ್ತು ದುಸ್ತರಂ ಮಿಥ್ಯಾತ್ವಂ: 
ಪಾರ್ಶ್ವನಾಪು, ೫. ೪೨) 

ಮುಕ್ಕು - ಗಬಗಬ ತಿನ್ನು (ಅ೦ಫ್ರಿಯುಗ್ನ್ಧದಿಂದೊರಸುವ ಕೈಗಳಿಂ 
ಪೊಸೆದು ಮುಕ್ಕುವ ಅಗುರ್ವಿನ ಕುಂಭಕರ್ಣಂ: ಜಗನ್ನಾವಿ, 
೧. ೭೦); ನಾಶಮಾಡು 
(ಆನೆದಿಂಬಂಗಾಡುವರಿದೆಂಬವೋಲ್‌ ಪೊಸೆದು ಮುಕ್ಕಲ್‌ 
ಸಾಲನೇ ಶಾರ್ಜಿ: ಜಗನ್ನಾವಿ, ೮. ೯೫) 

ಮುಕ್ಕುಪ್ಪೆ - ಮೂರು ಕುಪ್ಪೆ, ರಾಶಿ (ಹ್ರಸ್ವದಿವತ್ಚಂಗಳ್ಳೆ: ಮುಪ್ಪುರಿ 
ಮುಕ್ಕುಪ್ಪೆ ಮುಗ್ಗುಡ್ಡೆ: ಶಬ್ದಮದ, ೧೯೯ ಪ್ರ 

ಮುಕ್ಕುವೋಗು - ಮುರಿದು ಹೋಗು, ಊನವಾಗು 
(ಭಿಕ್ಷಾನ್ನಿಕ್ಕುವಲ್ಲಿ ಸತಿಯಂ ಬೇಡೆಂದು ಕಣ್ಯೆತ್ತುವಂದಿನ 
ಸೊರ್ಕಕ್ಕಟಿ ಮುಕ್ಕುವೋಗಿ ಕಡೆಯೊಳ್‌ ಭೈಕ್ಸಕ್ಕೆ ಪಕ್ಕಾದಿರೇ: 
ಸುಕುಮಾಚ, ೪, ೨೬) 

ಮುಕ್ಕುಳ್‌ - ಬಾಯಲ್ಲಿ ತುಂಬಿಕೊಂಡ ದವ (ತತ್ಲಿಂಧುಬಂಧದ 


ನೀರೆಲ್ಲಮನೊಂದೆ ಮುಕ್ಕುಳೊಳೆ ತಂದಾ ವಹ್ನಿಯಂ 
ತೂಳ್ಡಿದಂ:  ಜಗನ್ನಾವಿ, ೧೮... ೫); ಮುಕ್ಕುಳಿಸು 
(ತುಳುಕುವೊಡೆಯ್ದದೊರ್ಕುಡಿತೆಗಂ 


ತೆಗೆದೀಂಟುವೊಡಾಗದೊಂದು ಮುಳ್ಕುಳಿಗೆನೆ ಸಾಲ್ವುದಿಲ್ಲ: 
ಜಗನ್ನಾವಿ, ೭ ೧೭) 

ಮುಕ್ಕುಳಿಸು — ಬಾಯಲ್ಲಿ ತುಂಬಿಕೊಂಡು ಉಗುಳು 
(ಮುಕ್ಕಳಿಸಿಯುಗುಟ್ಟಿ ಮಧುವಿ೦ ಮಿಕ್ಕೆಸೆವಾಮೋದಮಿದಳ 
ತಣ್ಣಂಪಿನೊಳ್ಳೊಕ್ಕುದೆನೆ: ಆದಿಪು, ೧೧. ೧೨೪); ಗುಟುಕು 
ಕೊಡು (ದೀಹದ ಚಕೋರಿಳ್‌ ಅಟ್ಕಜೆಂ ಮುಕ್ಕುಳಿಪ 
ಮುಂಡಾಡುವ ಕರ್ದುಂಕುವೊದೆವ ಚೆಲ್ಲಕೆ ಮೈಸಾರ್ಜಿಯುಂ: 
ಚಂದ್ರಪ್ರಪು, ೮. ೪೪ ವ) 


ಮುಕ್ಕುಜು - ಮುತ್ತಿಗೆ ಹಾಕು (ಮುಕ್ಕುಜ್‌೦ದು ಮುಸುರುಹಂ: 
ಶಬ್ದಮದ, ಪ್ರಸಾ ೨೦೦) 

ಮುಕ್ಕೊಡೆ - [ಜೈನ] ಚಕ್ರವರ್ತಿ ಲಾಂಛನದ ಮೂರು ಕೊಡೆಗಳ 
ಹ (ಪರದೆತಿದ ಠಕ್ಕೆಯ ರುಲ್ಲರಿ ಮುಕ್ಕೊಡೆ 


ಕನಕಮಯದ ದಂಡಿಗೆ ವರ ಚಾಮರಮೆಸೆಯೆ ಪಲವು 
ಸವಣರ್ವೆರಸು ಪುತ್ತನಂದಿಗಳ್‌ ಪೊಣಮಟ್ಟರ್‌: ತ್ರಿಷಷ್ಟಿಪು, 
೩೨. 2) 
ಮುಕ್ತ - ಪ್ರಯೋಗಿಸಿದ (ತಾಗಿದ 
ಗಂಡೋಡುವಿನಂ ಕೊಂದುವು 
ಬಾಣಗಣ೦ಗಳ್‌: ಪಂಪಭಾ, ೫. ೮೮) 


ನೆಗಟಸ್ಲಾಳ್ಳಂಡರ 
ಗಾಂಡೀವ ಮುಕ್ತ 


ಮುಕ್ತಕ - ಮುತ್ತುಗ (ಆ ವನಂ ಘನ ಕದಂಬ 
ಮುಕ್ತಕವಿಲಸಿತಮು೦ ವಸುದೇವಭವನದಂತೆ ಅನಿರುದ್ಧ 
ಬಲಕೃಷ್ಣಸಾರಸಮಂಚಿತಮಮುಂ: ರಾಜಶೇವಿ, ೫. ೭೪ ವ); 
ಪೂರ್ಣಾರ್ಥದ ಬಿಡಿಪದ್ಯ (ಆದರದಿ೦ ಕಬ್ಬಿಗನಪ್ಪಂ 
ಪರಮನಂ ಓಲಗಿಪುದೊಂದು ಮುಕ್ತಕದಿಂದಂ: ಸಮಯಪ, 
೬. ೫೬) 

ಮುಕ್ತಕ ಪದ - ಬಿಡಿ ಮಾತು (ಕಾರಕಮಂ ಕ್ರಿಯೆಯುಮಂ 
ಅಣೆದು ಓರಂತಿರೆ ಮುಂ ತಗುಳ್ಳಿ ಮುಕ್ತಕ ಪದದೊಳ್‌: 
ಕವಿರಾಮಾ, ೨. ೮೭) 

ಮುಕ್ತಕೇಶಿ - ಕೂದಲು ಬಿರಿ ಹುಯ್ದುಕೊಂಡ ವ್ಯಕ್ತಿ (ಎನಿತುಂ 
ಕುಕ್ತಕೇಶಿ ನಮೆವಳ್‌ ತದ್ದುಃಖಮಂ ಕಂಡು ಕಂಡನಿತುಂ 
ಸೈರಿಪೆನಾನುಮೆನ್ನನುಜರು೦: ಗದಾಯು, ೬. ೨೪) 

ಮುಕ್ತಜೀವ - [ಜೈನ] ಜೀವತತ್ವಮುಕ್ತ ಹಾಗೂ ಸಂಸಾರಿ ಮುಕ್ತ 
ಎಂಬ ಎರಡು ಬಗೆಗಳಲ್ಲಿ ಒಂದು (ಆ ಜೀವತತ್ತ್ವಮುಂ 
ಸಂಸಾರಿಮುಕ್ತಭೇದದಿಂ ದ್ವಿವಿಧಮಕ್ಕುಂ ಅಲ್ಲಿ 
ಮುಕ್ತಿಜೀವಮೇಕಪ್ರಕಾರಮೆ: ಆದಿಷು. ೧೦. ೬೩ ವ) 

ಮುಕ್ತಾ - ಮತ್ತು (ಮುಕ್ತಾನಾಮಂ ಮೌಕ್ತಿಕಂ: ಅಭಿಧಾವ, ೧. ೪. 
€) 

ಮುಕ್ತಾಗಣ - ಮುತ್ತುಗಳ ಸಮೂಹ (ಜಳರಾಶಿ ನಿನಗೆ 
ಸೇಸಿಕ್ಕುವವೋಲ್‌ ಸೊಗಯಿಸಿದುದು ಮುಕ್ತಾಗಣಮಿಶ್ರಿತ 
ತರಂಗ ಹಸ್ತೋತ್ಕರದಿಂ: ಆದಿಷು, ೧೨. ೧೨೧) 

ಮುಕ್ತಾತತಿ - ಮುತ್ತುಗಳ ಹಾರ (ಅಧರಸದ್ವಿದ್ರುಮ೦ ದಂತ 
ಮುಕ್ತಾತತಿಯೊಳ್‌ .. . ಇಂಬಾಗೆ . . ತಳ್ಳಿರ್ದನ್‌ .. .. 
ಲೀಲಾವತೀದೇವಿಯ ಹೃದಯದೊಳ್‌: ಲೀಲಾವತಿ, ೧೪. 
೯೮) 

ಮುಕ್ತಾತ್ಮ - ಮುತ್ತುಗಳಿಂದ ರಚಿಸಿರುವ, ಜೀವನ್ಮುಕ್ತನಾದ 
(ಸ್ಮರಪರವಶ೦ಗಳಾದಂತಿರೆ ಮುಕ್ತಾತ್ಮಂಗಳೆನಿಸಿಯು೦ 
ಹಾರಂಗಳ್‌ ಸರಸಿಜಲೋಚನೆಯಂ 
ಆದಮಪ್ಪಿದುವಾಗಳ್‌: ಕಾದಂಬ, ೭. ೩೨) 

ಮುಕ್ತಾದಾಮ - ಮುತ್ತಿನ ಹಾರ (ಎಲಲಿಕ್ಕಿದ 
ಮುಕ್ತಾದಾಮಶೋಭೆ ಲಕ್ಷ್ಮೀಲಲನಾದರಹಾಸಶೋಭೆ: ಆದಿಪು, 
೪. ೩೦ ರಗಳೆ) 


ಮುಕ್ತಾಪುಟೋದರ - ಮುತ್ತಿನ ಜಿಪ್ಪಿನ ಒಳಭಾಗ 
(ಕರಿಮಕರಂಗಳ ಕಯ್ಕೇಜೆನೊಳ್‌ ಬಿಬ್ಬಿರಿಬಿಡಿದೊಡೆದ 
ಮುಕ್ತಾಪುಟೋದರಂಗಳ ಒಳಗಣಿಂದಮುಚ್ಚಳಿಸಿದ 
ತಾರಾತರಳಮುಕ್ತಾಫಲಂಗಳುಮಂ: ಆದಿಷು, ೧೨. ೭೯ ವ) 

ಮುಕ್ತಾಫಲ — ಮುತ್ತು (ಚಳವಂಭೋಬಿಂದು 
ಮುಕ್ತಾಫಲಮೆನಿಸುವವೊಲ್‌ ಶುಕ್ತಿಕಾಸಂಗದಿಂ 


ನಿಶ್ಚಳಧೈರ್ಯಾಲಂಬಮಾಗಿರ್ದ ಅವನಿಪತಿಯ ಹೃತ್ಸಂಗದಿಂದಂ 
ಲಕ್ಷ್ಮೀಕಾಂತೆ ಅತಿಸ್ಸೈರ್ಯಮಂ೦ ತಾಳ್ಲಿದಳ್‌: 
ಐಂ ಥಿಲ a) 
ಮಲ್ಲಿನಾಪು, ೩. ೧೯) 
ಮುಕ್ತಾಫಲೋದ - ಮುತ್ತಾಗುವ ನೀರಿನ ಹನಿ (ಕೊಂತಿಯ 
ದಿವ್ಯಗರ್ಭೋದರಮೆಂಬ ಶುಕ್ತಿಷುಟೋದರದೊಳ್‌ ತನ್ನ 
ದಿವ್ಯಾಂಶಮೆಂಬ ಮುಕ್ತಾಫಲೋದ ಬಿಂದುವಂ ಇಂದ್ರಂ 
ಸಂಕ್ರಮಿಸಿ ನಿಜನಿವಾಸಕ್ಕೆ ಪೋದಂ: ಪಂಪಭಾ, ೧. ೧೩೯ 
ವ) 


೯೦೨ 


ಮುಕ್ತಾಫಳ - ಮುತ್ತು (ಕಳಧೌತಘಟಂ ಮುಕ್ತಾಫಳಾಂಚಿತ 
ಗೀವಂ ಎಟ್‌ದುಕೊಂಡುದು ತಾರಾವಳಿಪರಿವೃತ 
ನವಸಂಧ್ಯಾಜಳದದ ಗಾಡಿಯಂ: ಆದಿಷು, ೭. ೮೪) 

ಮುಕ್ತಾಭರಣ - ಆಭರಣ ಕಳಚಿದ, ನಿರಾಭರಣ (ವಿರಹಿಯಂತೆ 
ಮುಕ್ತಾಭರಣನುಂ ಶಿಶಿರಸಮಯದಂತೆ 
ಆರೋಢತಪನುಮಾಗಲೊಡಂ: ಚಂದಪ್ರಹು, ೯. ೪೧ ವ); 
ಮುತ್ತಿನ ಒಡವೆ (ಧೃತ ಮುಕ್ತಾಭರಣ೦ ಪಯಃಕಣಗಣ೦ .. 
. ಮಲ್ಲಿಕಾಸ್ಥಿತಾದಾಮಂ ತೆರೆಮಾಲೆಯಾಗೆ : ಪುಷ್ಪದಂಪು, 
೯. ೯೪) 

ಮುಕ್ತಾಮಾಳಿಕೆ ದ ಮುತ್ತಿನ ಸರ (ತೋರಣಗಹಥನ 
ಮುಕ್ತಾಮಾಳಿಕಾಳಂಬನ ವ್ಯಸನವ್ಯಗ್ರಕರಂ ಕರಂ 
ಸೊಗಯಿಸಿತ್ತಂತಲ್ಲಿ ಕಾ೦ತಾಜನಂ: ಚಂದ್ರಪ್ರಪು, ೬. ೫೫) 


ಮುಕ್ತಾಮುಕ್ತ - ಕೈಯಲ್ಲಿ ಹಿಡಿದು ರಭಸದಿಂದ ಎಸೆದು 
ಪ್ರಯೋಗಿಸುವ ಈಟಿಯಂ೦ತಹ ಆಯುಧ (ನಿಜವಿಜಯಕರ 
ಉನ್ಮುಕ್ತಂಗಳಪ್ಪ ಮುಕ್ತಾಮುಕ್ತ ವಿನಿರ್ದಳಿತವೀರಯೋಧ 
ರುಧಿರವಾರಾಶಿ ಶೀಕರಂಗಳಿಂ  ಉದಗ್ರಕೋಪಾನಳನಂ 


ಆಣೆಸಲ್ಲಡದೆಯುಂ: ಆದಿಪು, ೧೪. ೧೦೩ ವ) 


ಮುಕ್ತಾವತಂಸ - ಮುತ್ತಿನ ಆಭರಣ (ದಿಕ್ಕಾಂತೆಯರ್ಗೆ ಕುಡುವ 
ಮುಕ್ತಾವತ೦ಸ೦ಗಳೆಂಬನ್ನೆಗಂ ಅಂಭಃ ಶೀಕರ೦ಗಳ್‌ ಪಸರಿಸೆ: 
ಮಲ್ಲಿನಾಹು, ೨. ೭) 

ಮುಕ್ತಾವಳಿ - ಮುತ್ತಿನ ಸರ (ಸದಮಳ ಮುಕ್ತಾವಳಿಯಿಂ 
ಪೊದೆಯಿಸಿದನೊ ಚೈತ್ರನೆನೆ ತದೀಯಲತಾವಾಸದ 
ವಿಚಕಿಲಕುಟ್ಮಲ ವಿಸರದ ಪದಪು ಅದಂ ದೇವಿ ನಾಡೆ 
ನೋಡುತ್ತಿರ್ದಳ್‌: ಶಾಂತೀಶ್ವಪು, ೫. ೧೨೫) 

ಮುಕ್ತಾವಳಿತಪ - [ಜೈನ] ಒಂದು ಉಪವಾಸ ಒಂದು ಪಾರಣೆ, 
ಎರಡು ಉಪವಾಸ ಒಂದು ಪಾರಣೆ, ಮೂರು ಉಪವಾಸ 
ಒಂದು ಪಾರಣೆ, ನಾಲ್ಕು ಉಪವಾಸ ಒಂದು ಪಾರಣೆ, ಐದು 
ಉಪವಾಸ ಒಂದು ಪಾರಣೆ, ನಾಲ್ಕು ಉಪವಾಸ ಒಂದು 
ಪಾರಣೆ, ಮೂರು ಉಪವಾಸ ಒಂದು ಪಾರಣೆ, ಎರಡು 
ಉಪವಾಸ ಒಂದು ಪಾರಣೆ, ಒಂದು ಉಪವಾಸ ಒಂದು 
ಪಾರಣೆ - ಹೀಗೆ ೨೫ ಉಪವಾಸ ಹಾಗೂ ೯ ಪಾರಣೆ 
ಮಾಡುವ ವತ (ವಿಜಯಾಖ್ಯಮುಖ್ಯಮುನಿನಿಕಟದೊಳ್‌ 
ಮುಕ್ತಾವಳೀತಪಮಂ ಕೈಕೊಂಡು ಗೆಲ್ಲಂಗೊಂಡಂ: ಆದಿಪು, 
೩ ೫೮ ವು) 

ಮುಕ್ತಾಸಾರ - ಶ್ರೆಷ್ಠ ಮುತ್ತು (ಸಾರತರ ತಾಮ್ರಪರ್ಣಿಯ 
ವಾರಿಯೊಳಲೆಳದಳಸಿ ಬಳೆದ ಶುಕ್ತಿಯ ಮುಕ್ತಾಸಾರಮನೀವ 
ಪಯೋನಿಧಿ: ಶಾಂತಿಪು, ೧೧. ೧೩) 


ಮುಕ್ತಾಸ್ಫೋಟ - ಮುತ್ತಿನ ಚಿಪ್ಪು (ಮುಕ್ತಾಸ್ಲೋಟಂ ಶುಕ; 
ಅಭಿಧಾವ, ೧. ೪. ೯) 
ಮುಕ್ತಿ - ಬಿಡುಗಡೆ. ಮೋಕ್ಷ (ಅನಾದಿಬಂಧನಬಂಧ 


ವ್ಯಭಾವಕರ್ಮವಿಗಮದಿಂ ಅನಂತಜ್ಞಾನಾದಿ ನಿಜರೂಪಮಂ 
ಪಡೆವುದು ಮುಕ್ತಿ: ಆದಿಷು, ೧೦. ೬೩ ವ) 
ಮುಕ್ತಿಪದ - ಪರಿಹಾರ (ಉಸಿರ್ದೌ ನೀಂ ನಿನ್ನ ನಿರ್ಬೇಗಮಂ 
ಅಣಿದೆನಿದಂ ಶಕ್ತಿಯೊಳ್‌ ಮುಕ್ತಿಯಂ ಸಾಧಿಸಲಕ್ಕುಂ: ಆದಿಷು, 
೩. ೪೪) ಬಿಡುಗಡೆ, ಮೋಕ್ಷ (ಅನಾದಿಬಂಧನಬಂಧ 
ವ್ಯಭಾವಕರ್ಮವಿಗಮದಿಂ ಅನಂತಜ್ಞಾವಾದಿ ನಿಜರೂಪಮಂ 
ಪಡೆವುದು ಮುಕ್ತಿ: ಆದಿಪು, ೧೦. ೬೩ ವ); ಮೋಕ್ಷ 
(ಅಪವರ್ಗ೦ ನಿಶ್ರೇಯಸ೦ ಅಪುನರ್ಭವಂ ಅಮೃತಂ 


ಅಕ್ಷರಂ ಮೋಕ್ಷಂ ಮುಕ್ತಿಪದಂ ಬ್ರಹ್ಮಂ ಕೈವಲ್ಯಪದವಿ ಶಿವಗತಿ 
ನಿರಾಮಯಂ ನಿರ್ವಾಣಂ: ಅಭಿಧಾವ, ೧. ೩. ೧೯) 
ಮುಕ್ತಿಶ್ರೀ - ಮೋಕ್ಪಲಕ್ಷ್ಮಿ (ಎಯ್ದುದಜಳಾಳ್‌ ಅಳವಡದುದುಂ 


ww ME 
ಎಯ್ದುದುದನೆ ಬಯಸುತಿರ್ಮದುಂ ಜೀವಕ್ಕೇಗೆಯ್ದುಂ ಇದು 
ಸಹಜಂ ಅನ್ನೆಗಂ ಎಯ್ದುಗು೦ ಎನ್ನೆಗಂ ಉದಾತ್ತ 
ಮುಕ್ತಿಶ್ರೀಯಂ: ಆದಿಷು, ೯. ೫೨) 

ಮುಕ್ತಿಸ್ಥಾನ - ಮೋಕ್ಷ (ಕಷ್ಟಂ ದುಃಖಾನಳಸಂಪ್ಲುಷ್ಪಂ ಚಿಃ 
ಗತಿಚತುಷ್ಟಯಂ ಪ್ರಾಣಿಗೆ ಸಂತುಷ್ಠತೆಯನೆಯ್ದೆ 
ಪಡೆದುಮಭೀಷ್ಟಸುಖಪ್ರದಮದೊಂದೆ ಮುಕ್ತಿಸ್ಥಾನಂ: ಆದಿಪು, 
೯. ೫೧) 

ಮುಕ್ತೋಷ್ಠ - ಬಾಯಿತುಂಬ (ಎಂದು ನುಡಿದ ಚಿರಂಜೀವಿಯ 
ಮಾತಂ ರಕ್ತಾಕ್ಷಂ ಕೇಳ್ದು ಮುಕ್ತೋಷ್ಠನಾಗಿ ಮತ್ತಮಿಂತೆಂದಂ: 
ಪಂಚತಂತ್ರ, ೩೫೫ ವ) 

ಮುಕ್ತ್ಯಂಗನಾ - [ಮುಕ್ತಿ-ಅ೦ಗನಾ] 
(ಏನದಚ್ಚರಿಯೋ ಚಿತ್ರದ ರೂಪು 
ಮುಕ್ತ್ಯ೦ಗನಾಕಾ೦ತನಾ: ಆದಿಷು, ೮. ೫) 

ಮುಖ — ಬಾಯಿ (ತಂಬುಲದಿಂ ವಿಭು 
ಪೋಲ್ತನೋಲಗಂಗುಡುವೆಡೆಯೊಳ್‌ ಮುಖಾರ್ಷಿತಮದು .. 
. ಕಳಂಬೆರಸಿದ ಅಮರೇ೦ದ್ರದಂತಿಯಂ: ಶಾಂತಿಷು, ೧೦. 
೯೫); ಆರಂಭ (ಆದಿ ಮುಖಂ ಕಡೆ ಚರಮಂ: ಅಭಿಧಾವ, 
೨. ೧. ೭೦); ವದನ (ವದನಂ ಆನನ೦ ಆಸ್ಕಮ ಮುಖಂ 
ತುಂಡಂ ಲಪನಂ ವಕ್ತಂ ಮೊಗಕ್ಕೆ ನಾಮಂ: ಅಭಿಧಾವ, ೧. 
೧೨. ೧೫) 


ಮೋಕಲಕಿ 


ಉ Ww 


ರೂಪವಿಭವಂ 


ಮುಖಮುದ್ರೆ - ಮುಖಭಾವ (ತನ್ನ ಮುನ್ನಿನ ಜನಗಳಂ 
ಇಂತೆಂದು ಬರೆದು ತೋರ್ಪಂತೆ ನೆಲನಂ 
ಬರೆಯುತ್ತಮಪಗತ ಮುಖಮುದ್ರೆಯಾಗಿ: ಆದಿಪು, ೩. ೩೨ 
ವ) 

ಮುಖರ - ಸದ್ದು (ಮತ್ತ ಮಧುಕರ ರುಂಕಾರ 
ಮುಖರಮುಮಪ್ಪ ಪುರಮನರಮನೆಯುಮಂ ಅತಿ 


ವಿಭುತಿಯಿಂ ಪುಗಿಸಿ .. .. ಪರಿಚರ್ಯಚಾತುರ್ಕಮಂ ಮೆಜ್‌ದು: 
ಪಂಪರಾ, ೮. ೪೫ ವ); ಮಾತಾಡು ಧ್ಧನಿಮಾಡುವ 
(ನಿಷ್ಣುರಚೀರೀರವಮುಖರ ಪರುಷಕಾನನ ಪವಮಾನನ 
ಸೋಂಕನಾಸೆಗೆಯ್ಕಲ್‌ ಬಗೆದೈ: ಪಂಪರಾ, ೭. ೧೧); 
ವಾಚಾಳಿ (ಮುನಿಪತಿ ನಾರದ೦ ಅಭಿನುತಮತಿ ಮುಖರನಾಗಿ 
ಹರಿಗಿಂತೆಂದಂ: ಜಗನ್ನಾವಿ, ೫. ೪೮); ಕೆಟ್ಟ 
ಮಾತನ್ನಾಡುವವನು (ದುರ್ಮುಖಂ ಮುಖರನವಂ: 
ಅಭಿಧಾವ, ೨. ೧. ೧೭) 

ಮುಖರತ - ಚುಂಬನ, ಮುಖಮೈಥುನ (ರತದೊಳಗಗ್ಗಳಂ 
ಮುಖರತಂ ಸುರತೋತ್ಸವಕೆಂದು ಕಾಮಿನೀಪ್ರತತಿಗೆ 
ತೋರ್ಪಂತೆವೋಲ್‌: ಆದಿಪು, ೧೧. ೯೯) 

ಮುಖರತೆ - ನಿಂದೆ (ದಶಮುಖನ ಮುಖರತೆಯುಮಂ 
ಉದ್ದತ್ತತೆಯುವುಂ ನೆಜ್‌ಯೆ ಬಿನ್ನವಿಸಿ ಮಾಣ್ಟುದುಂ: 
ಪಂಪರಾ, ೧೨. ೭೭ ವ) 

ಮುಖರಿಗಾಣ - ದೇಶೀ ತಾಳಗಳನ್ನಳವಡಿಸಿ ಹಾಡುವವನು (ಆ 
ಸಮಯದೊಳ್‌ ಸಮಯಂಬಡೆದು ಮುಖರಿಗಾಣ೦ 
ಆಸ್ಥಾನಮಧ್ಯರಂಗಮಂ ಸಂಗೀತ ಪ್ರಸ೦ಗಮಂ ಪುಟ್ಟಿಸಲೆಂದು 
ಅಳಂಕರಿಸೆ: ಪಾರ್ಶ್ವನಾಷು, ೧೨. ೧೬ ವ) 


೯೦೩ 


ಮುಖರಿತ — ಸದ್ದಿನಿಂದ ಕೂಡಿದ 
ಮದಸಾರಾಸವಾಸಕ್ತ ಭೃ೦ಗೀನಿನದ 
ಗಂಧೇಭಚಕ್ರಂ: ಆದಿಷು, ೧೧. ೩೦) 

ಮುಖರೀಕೃತ -  - ಗಜಬಜಿಸುವ (ಕಲ್ಪಲತಿಕಾವನಮುನ್ನದ 
ಭೃಂಗಮಾಳಿಕಾರವ ಮುಖರೀಕೃತ  ಆಮವನಶೋಭಿತಂ: 
ಆದಿಹು, ೧೩. ೭೦) 

ಮುಖರೋಮ - ಮೀಸೆ (ಆಬಾಳಸಾರ್ಧೂಲ ಮುಖರೋಮ 


(ವನಸುರಭಿ 
ಮುಖರಿತಾಶಾಚಕ್ರ 


ಕರಾಲಸೃಕ್ವೋಪಾಂತಪ್ರರೂಢಶ್ಶಶ್ರುಜಾಲಂ: ಆದಿಷು, ೧೩. 
೪೫ ವ) 

ಮುಖವಾರ್ತೆ - ಸಮಾಚಾರ (ಓಲೆಯಾತಂ ಬಂದು 
ಏಕಾಂತದೊಳ್‌ ಓಲೆಯನಿಕ್ಕಿದೊಡೆ ಮುಖವಾರ್ತೆ 
ಏನೆಂದೊಡೆ: ಹರಿವಂಶ, ೧೦. ೩೮ ವ) 

ಮುಖಾಂಬುಜ -  ಮುಖಕಮಲ [ನಿಡುಸುಯ್ದ ನಲ್ಲಳ 
ಮುಖಾಂಬುಜಸೌರಭದೊಳ್‌ ಪೊದಳ್ಳು ಅದೇಂ 
ಮಗಮಗಿಸಿತ್ತೊ ಕತ್ತುರಿಯ ಕಪ್ಪುರದೊಂದು 
ಕದಂಬದಂಬುಲಂ: ಪಂಪಭಾ, ೪. ೧೦೭) 

ಮುಖಾಂಭೋಜ - ಮುಖಕಮಲ (ಉತ್ತುಂಗಮಂ 
ಮುನಿಮುಖ್ಯ ಮುಖಾಂಭೋಜೋದರ ನಿರ್ಗತ 


ಮಂತ್ರಪೂತಾಂಗಮಂ ನೃಪನೆಯ್ದಿದಂ ಉದ್ಯತ್‌ ಶೃಂಗಮಂ 
ಶತಶ್ಶಂಗಮಂ: ಪಂಪಭಾ, ೧. ೧೧೫) 
ಮುಖಾಬ್ದಾಸವಸಂಬಂಧಿ -.. ಮುಖಕಮಲದ ಮಧುವಿನ 
ಸಂಪರ್ಕವುಳ್ಳ (ಅಂತು ನೋಡಿ ಕಡೆಗಣ್ಣ ಚೆಲ್ಲಂಬೆರಸು 
ಸೂಸುವ ವಾಸವಸ್ತ್ರೀಯರ ಮುಖಾಬ್ದಾಸವ ಸಂಬಂಧಿಗಳಪ್ಪ 
ಶೇಷಾಕ್ಷತಂಗಳ೦ ಈಶ್ವರನ೦ ಗೆಲ್ಲ ಗೆಲ್ಲಕ್ಕೆ ಸೇಸೆಗೊಳ್ಳಂತೆ 
ಸೇಸೆಗೊಳ್ಳುತ್ತುಂ: ಪಂಪಭಾ, ೮. ೨೭ ವ) 


ಮುಖೇಂದು - ಮುಖ ಎಂಬ ಚಂದ್ರ (ಹಿಮಧವಳ 
ಆತಪತ್ರಮನೆ ಪೋಲೆ ಮುಖೇಂದುವ ಬೆಳ್ಳು 
ಪೂರ್ಣಕುಂಭಮನೆ ನಿರಂತರಂ ಗೆಲೆ: ಪಂಪಭಾ, ೧. 
೧೨೦) 

ಮುಖೋದ್ಧತ - - [ಮುಖ ಉದ್ಗತ] ಬಾಯಲ್ಲಿರು, 


ಬಾಯಿಪಾಠವಾಗು (ಕನವರಿಸೆ ನಾಲ್ಕು ವೇದಮುಂ ಎನಗೆ 
ಮುಖೋದ್ಗತ೦ ಅದಲ್ಲದೆ ಆಜಂಗದ ಮಾತನಿತೆ ಗಡ: 
ಪಂಪಭಾ, ೮. ೫೩) 

ಮುಖ್ಯ ಕಾಲ - [ಜೈನ] ಮಧ್ಯಮಖಂಡದಲ್ಲಿನ ಎರಡು ಕಾಲಗಳ 
ಪೈಕಿ ಒಂದು: ಆದಿಮಧ್ಯಾಂತಗಳಿಲ್ಲದ, ಒಂದು ಅವಸ್ಥೆಯಿಂದ 
ಮತ್ತೊಂದಕ್ಕೆ ಹೊಂದಿಕೆಯಾಗಬಲ್ಲ ವರ್ತನಾಸ್ಟ್ಪರೂಪವುಳ್ಳ 
ಹಾಗೂ ತನ್ನ ಯೋಗ್ಯತಾನುಗುಣವಾಗಿ 
ಗುಣಪರ್ಯಾಯಗಳಿಂದ ಪರಿವರ್ತನೆಯನ್ನು ಹೊಂದುವ 
ಪದಾರ್ಥಗಳನ್ನು ಪರಿವರ್ತನಗೊಳಿಸಲು ಸಹಾಯಕವೂ 
ಲೋಕಾಕಾರಪ್ರದೇಶ ಪರಿಮಾಣವೂ ಆದ ನಮ್ಮಂಥವರಿಗೆ 
ಕಲ್ಪನಾಮಾತ್ರವಾದರೂ ಸರ್ವಜ್ಞರಿಗೆ ಪ್ರತ್ಯಕ್ಷಗೋಚರವಾದುದು 
ಮುಖ್ಯಕಾಲ (ಆದಿಮಧ್ಯಾವಸಾನವಿರಹಿತಮುಂ 
ವರ್ತನಾಲಕ್ಷಣಮುಂ ಪರಿಣಾಮದ್ರವ್ಯಪರಿವರ್ತನಕಾರಣಮುಂ 
ಲೋಕಾಕಾರಪ್ರದೇಶಪ್ರಮಾಣಪರಿಣಾಮಮುಂ 
ಅಸ್ಥದಾದ್ಧನುಮೇಯಮುಂ ಸರ್ವಜ್ಞಗೋಚರಮುಂ ಅಪ್ಪುದು 
ಮುಖ್ಯಕಾಲ: ಆದಿಷು, ೬. ೪೮ ವ) 

ಮುಗಿ - ಮುಚ್ಚಿಕೊ (ಕೆಂದಾವರೆಗಳ್‌ ಮಧುಕರವೃಂದಮಂ 
ಒಳಕೊಂಡು ಮುಗಿಯೆ: ಕಾದಂಸಂ, ೪. ೪೫); ಹೂವು 


ಸಂಕೋಚಗೊಳ್ಳು (ಮುಗಿದುವು ನಯನಸರೋಜಂ 
ಮಿಗೆಯಲರ್ದುದು ಚಿತ್ರಕೈರವಂ: ಗಿರಿಜಾಕ, ೩. ೧೨); [ಕೈ] 
ಜೋಡಿಸು (ಬಂದು ಮುಂದೆ ನಿಂದು ಕೈಗಳಂ 


ಮುಗಿದಿಂತೆಂದೆಂ: ವಡ್ಡಾರಾ, ಪು.ಸಾ. ೬) 

ಮುಗಿಯಿಸು - [ಕೈ] ಜೋಡಿಸುವಂತೆ ಮಾಡು, ನಮಸ್ಕರಿಸುವ 
ಹಾಗೆ ಮಾಡು (ಮರ್ತ್ಯ ವಿದ್ಯಾಧರ ವ್ಯಂತರಾಧೀಶ್ವರ 
ಕರಸರಸಿಜ೦ಗಳ೦ ವಕ್ತಚಂದ್ರ ಸ್ಫುರಿತೋದ್ಯತ್ಕಾಂ೦ತಿ ನಿಚ್ಚಂ 
ಮುಗಿಯಿಸೆ: ಆದಿಹು, ೩. ೪೬) 

ಮುಗಿಲ್‌ - ಮೋಡ (ಇರ್ವರುಂ... . ಸಹಸ್ರಕೂಟಾಕಾರಮಪ್ಪ 
ಅದೊಂದು ಮುಗಿಲಂ ಕಂಡು: ವಡ್ಡಾರಾ, ಪು. ೧೦೯, ಸಾ. 
೫); ಆಕಾಶ (ಆ ಬನ೦ ಮುಗಿಲೆಡೆಯೊಳ್‌ ಎಡೆವಿಡದೆ 
ಎಡೆಯಾಡಿ ಬಟಿಲ್ಪ ಬಿಜ್ಜೋದರಿಯರ್ಕಳ 
ಅಅವಟ್ಟಿಗೆದಾಣಮೆಂಬಂತೆ ಎಳನೀರ್ಗಳಂ 
ಪೊತ್ತಾಗಸದೆಡೆಗಡರ್ವ ಮರಂಗಳೊಳಂ: 
ಕಬ್ಬಿಗಕಾ, ೨೭ ವ) 

ಮುಗಿಲಂ ಮುಟ್ಟು - ಎತ್ತರಕ್ಕೆ ಬೆಳೆ ಏಳಿಗೆ ಹೊಂದು 
(ನೆಗಟ್ಲೆಕ್ಷಾಕು ಕುಲಾಂಬರೇಂದು ಭರತಂ  ನಿನ್ನಗ್ರಜಂ 
ಸಾಹಸಂ ಮುಗಿಲಂ ಮುಟ್ಟೆ ನ ದಗ್ವಿಜಯಕ್ಕೆ ಪೊಅಮಟ್ಟಾ 
ಪೆಂಪು ಸಾಮಾನ್ಯಮೇ: ಆದಿಷು, ೧೪. ೫೨) 

ಮುಗಿಲ ದನಿ - ಗುಡುಗು (ಮೂರರ್ಥಕ್ಕೆ: ಮೊಟಗೆಂದು 
ಮುಗಿಲದನಿಯುಂ ಒಂದು ಮರದ ಪೆಸರುಂ 
ವಾದನವಿಧಿಯುಮಕ್ಕುಂ: ಶಬ್ದಮದ, ೩೩ ವೃತ್ತಿ ೧೭೫) 

ಮುಗಿಲ ನೀರು - ಮಳೆಯ ನೀರು (ಮುಗಿಲ ನೀರಂ ನಚ್ಚಿ 
ಡೊಣೆಯ ನೀರಂ ತುಳುಂಕಿದ ಕೋಡಗದಂದಂ ನಿನಗಕ್ಕುಂ: 
ಪಂಚತಂತ್ರ, ೧೨೦ ವ) 

ಮುಗಿಲ್ಪಟ್ಟೆ - ಮೋಡದ ದಾರಿ. ಆಕಾಶ (ವಿಭೀಷಣಂ 
ಮುಗಿಲ್ವಟ್ಟೆಯಿನಟಿ ತಿಂಬ ಜವನಂತಿರದಯೋಧ್ಯೆಗೆ ಬಂದು 
ಪೊಕ್ಕು: ಪಂಪರಾ, ೩. ೨೮) 

ಮುಗುಳ್‌ - ಮೊಗ್ಗು (ಮುತ್ತಿನ ಮುಗುಳ್ಗಳುಮನಿಟ್ಟು ಆ 
ಮುಗುಳನೆ ಬಿರಿಮುಗುಳ್ಗೆತ್ತೆಆಗಿದ.. ಮಜೆದುಂಬಿಯಂತೆ: 
ಆದಿಪು, ೪. ೪೧ ವ); ಮೂಡು ; ಕಣ್ಣು ಮುಚ್ಚಿಕೊ 
(ಸೊಗಯಿಸುವ ಮುನ್ನಿನಿರ್ದ ಪರಿಜಿ೦ ಕಡುಚೆಲ್ವು ಗಡಂ 
ಜಿನೇಂದನಂ ಬಗೆವ ಮನಂ ಗಡ೦ ಮುಗುಳ್ಬು ಜಾನಿಪ 
ಕಣ್‌: ಆದಿಪು, ೨. ೬೦), ಹರಳು (ಮುಖಚಂದನಂ 
ಚಂದ್ರಕವಳದಿಂ ತೊಡೆದು ಓರೊಂದೆ ವಜ್ರದ 
ಪಂಚಲೋಹಮುಮಂ ಅವರ್ಕೆ ಅಮರ್ಕೆವೆತ್ತ ಮುತ್ತಿನ 
ಮುಗುಳ್ಗಳುಮನಿಟ್ಟು: ಆದಿಪು, ೪. ೪೧ ವ) 

ಮುಗುಳ್ಹು - ಸಂಕುಚಿಸು, ಮೊಗ್ಗಾಗಿಸು (ವಿಧುಬಿಂಬಂ 
ಇಂಬುಮಾಟ್ರಂತೆ  ಮುಗುಳ್ಳುಗುಂ  ಕುಮುದಕಾನನಮಂ: 
ಲೀಲಾವತಿ, ೬. ೬೪); ಮೊಗ್ಗು[ಹೂ]ಬಿಡು (ಚಿತ್ತಜನೃಪಂಗೆ 
ಚೈತ್ರಂ ಮುತ್ತಿನ ಮಂಡವಿಗೆಯಂ ವಿಚಿತ್ರದೆ 
ಸಮೆದಂತೆತ್ತಿದನೆನೆ ಮಿಗೆ ತಳ್ತದಿರ್ಮುತ್ತೆ 
ಮುಗುಳ್ತೆಸೆಯುತ್ತಿರ್ದುದು ಅತ್ತೊಂದೆಡೆಯೊಳ್‌: ಶಾಂತೀಶ್ವಷು, 
೧೦. ೯೭) 

ಮುಗುಳ್ಳದ - ([ಮುಗುಳ್‌-ಪದ] ಮೊಗ್ಗಿನ ಹದ ಅಥವಾ 
ಹದವಾದ ಮೊಗ್ಗು (ಮುಗುಳ್ಳದನಾದ ಸಂಪಗೆ ಮಡಲ್ತ 
ಅದಿರ್ಮುತ್ತೆ ಪರಲ್ಲರಲ್ಪ ಮಲ್ಲಿಗೆ ನನೆಗರ್ಚಿ 
ಕಾಕಳಿಯೊಳಾಣತಿಗೆಯ್ವ ಮದಾಳಿ: ಪಂಪಭಾ, ೫. ೩೫) 


ಎಸೆವ 
ಚೆಂದೆಂಗಿನ 


೯೦೪ 


ಮುಗುಳ್ಳರಿಗೆ - ಮೊಗ್ಗಿನ 
ಆಳವಾಳತಳದೊಳ್‌ ಸುರಿದ ಅಂಬುಜಸೂತ್ತದಿಂದೆ 
ಮತ್ತನಿತಣೊಳಂ ಮುಗುಳ್ಗರಿಗೆ ತೋಳ್ವಲೆ ಕಂಕಣ 
ವಾರಮೆಂದು ಬೇಟ್ಟನಿತನೆ ಮಾಡಿ: ಪಂಪಭಾ, ೨. ೧೬) 

ಮುಗ್ಗು - ಬಾಗು, ನಮಸ್ಕರಿಸು (ಭವ್ಯವೃಂದೋತ್ಸವ 
ಪಂಕೇಜಾತದೊಳ್‌ ದೇವನ ಪದಯುಗದೊಳ್‌ ಮುಗ್ಗಿ .. .. 
ಸುರಪರಿಗಳ್‌ ತಮ್ಮ ತಾಣಕ್ಕೆ ಪೋದರ್‌: ಅಜಿತಪು, ೬. 
೧೩೧) 

ಮುಗ್ಗ - ಮೋಹಕ (ರಾಮಚಂದಂ ದಿವಸಕ್ರಮದಿಂ 
ಅಭಿವೃದ್ಧಿವೆತ್ತು ಆ ಕ್ರಮದಿಂ ಅತಿ ಮುಗ್ಗಭಾವಮಂ 
ಶೈಶವಮಂ: ಪಂಪರಾ, ೩. ೧೩೧) 

ಮುಗ್ಗಜಲ್ಲಿತ - ಮುದ್ದು ಮಾತಾಡುವುದು (ಲಲಿತೋತ್ತಾನಶಯಿತ 
ದರಹಸಿತ ತರಂಗಿತ ಗತಿಸ್ಟಲಿತ ಮುಗ್ಗಜಲ್ಲಿತಾದಿ 
ಬಾಲ್ಕವಿಳಾಸಂಗಳಿಂದಂ: ಆದಿಷು, ೫೦ ವ) 

ಮುಚುಕುಂದ - ಒಬ್ಬ ಯಷಿಯ ಹೆಸರು (ವರದಿಂ ನೆಜ್‌ದಂ 
ಕೃತಯುಗದೊಳ್‌ ಸುರರೊಳಿಜಿದಪರಿಶ್ರಮದಿಂದೆ ರಾಜಮುನಿ 
ಮುಚುಕುಂದಂ: ಜಗನ್ನಾವಿ, ೯. ೪೫); ಸದಾಪುಷ್ಟ, 
ನಿಚ್ಚಮಲ್ಲಿಗೆ (ಕುಂದ ಮುಚುಕುಂದ ಮಂದಾರ ಇಂದೀವರ 
ನಂದ್ಯಾವರ್ತ ತ್ರಿಸಂಧ್ಯಾ ಬಂಧೂಕ ಕದಂಬ ಕನಕ ಕರವೀರ 
ಕರ್ಣಿಕಾರ ಕುಮುದವನವಕುಳ ಕುರವಕ ಕಮಲ ತಿಲಕ 
ಚಂಪಕ ಪಾಟಲಿ ಪಾರಿಜಾತ ಜಾತಿ ಪುನ್ನಾಗ ಮಲ್ಲಿಕಾದಿ 
ಅನೇಕ ಸುರಭಿಕುಸುಮಂಗಳಂ: ಪಂಚತಂತ್ರ, ೧೯೦ ವ) 

ಮುಚ್ಚಂಡಿ - ಹಟಮಾರಿ (ಮುಚ್ಚಂಡಿಗಳಪ್ಪ ಭಂಡ ಸವಣರ್‌ 
ಅಗ್ನಿಸ್ತಂಭಮೆ೦ದು ಮುಳಿದು ಮತ್ತಮಿಂತೆಂದರ್‌: ತ್ರಿಷಷ್ಟಿಪು, 
೩೩. ೫೯ ವ) 

ಮುಚ್ಚು - ಹೊದೆಸು (ಮುಚ್ಚು-ಆಚ್ಚಾದನೇ: ಶಬ್ದಮದ, ಧಾ 
೨೧೫); ಅಡಗಿಸು (ಲೀಲಾವತೀದೇವಿ ಕೊಲ್ವನಿತು೦ ಕಾಯ್ದು 
ಕನಲ್ಲಳ್‌ ಓಪರೆಡೆಯೊಳ್‌ ಮುಚ್ಚು ಅಚ್ಚಿಗಂ ಮಾಡದೇ: 
ಲೀಲಾವತಿ, ೧೪. ೨೩) 

ಮುಚ್ಚುಮಅಕಿ - ರಹಸ್ಯ 
ಚಪ್ಪರಿಸಿದೊಡಾನಿರೆನೆ 
ನೇಮಿನಾಪು, ೫. ೯) 

ಮುಚ್ಚುಳ್‌ - ಮುಚ್ಚಳ (ಮಹಾತ್ಮರ ಬಾಯ್ಲೆ ಮುಚ್ಚುಳಪ್ಪರೆ 
ಚದುರರ್‌: ಸಮಯಪ, ೮. ೧೧೦) 

ಮುಚ್ಚೆ - [ಮೂರ್ಛೆ] ಎಚ್ಚರ ತಪ್ಪುವುದು (ನನೆಯಂಬಿಂದ ಇಸೆ 
ನಿರ್ದಯಂ ಮನಸಿಜಂ ಕರ್ಣಾಂತ ವಿಶ್ರಾಂತ 
ಲೋಚನಯುಗ್ಗಂ ನಸುಮುಚ್ಛಿ  ಮುಚ್ಚೆಗೊಳಗಾಗಿರ್ದಂ೦ 
ಪ್ರಭಾಮಂಡಲಂ: ಪಂಪರಾ, ೪. ೯೨) 

ಮುಚ್ಚೆಪಡು - ಮುಚ್ಚಲ್ಪಡು  (ದೇವರ್ಕಳ್‌ ಸುರಿದ 
ಪುಷ್ಪವೃಷ್ಟಿಯಿಂದಂ ಮುಚ್ಚಿಪಟ್ಟನಾಗಿ ಕಂಪಿಂಗೆಅಗಿದ 
ತುಂಬಿಯ ಸಮೂಹಮಂ೦ ಮೇಗೆ ಸುಚಿವುದಂ ಕಂಡು: 
ವಡ್ಡಾರಾ, ಪು ೩೦, ಸಾ ೫) 

ಮುಜ್ಜಟ - ಕುಸ್ತಿಯ ಒಂದು ವರಸೆ (ಭುರವ ಭಟಂ ನಿಮಿರ್ದು 
ಕುತ್ತಿದೊಡೆ ಉರ್ಚಿದ ಚಂಡಶಾಸನಂ ಚಾರಣದಾಸೆಯಿಂ 
ಮುಸುಳ್ಳು ಮುಜ್ಜಟದೊಳ್‌ ಮಗುಲ್ಬುಕ್ಕಿವಟ್ಟಿ ಸೈಪಾರಿಸೆ: 
ಅನಂತಪು, ೧೧. ೬೧) 


ಹಾರ (ಮೆಲ್ಲನೆ ವಕುಲ 


(ಇದು ಮಟ್ಟಮೆಂದು ತಾಂ 
ಮುಚ್ಚುಮಆ್‌ಯೇಕೆಯೋ: 


ಮುಟ್ಟಲರ್‌ - ಮುಟ್ಟಾಗು, ಬಹಿಷ್ಠೆಯಾಗು (ಮುಟ್ಟಲರ್ದ 
ಎಳೆಯಳಂ ಏನರಣ್ಯ ಸಹಕಾರಲತಾಂಗನೆ ಪೊಲ್ಲು 
ನಿಂತಳೋ: ಶಾಂತಿಪು, ೭. ೧೩೬) 

ಮುಟ್ಟಿ - (ಮುಷ್ಟಿ! ಹಿಡಿ (ಪಸುಗೆ ನೆಲಂ ಜಲಂ 
ಹಯದೊಡಂಬಡು ವಂಚನೆ ಕೇಣ೦ ಆಸನಂ ಕೊಸೆ ದೆಸೆ 
ದಿಟ್ಟಿ ಮುಟ್ಟ ಕೆಲಜಂಕೆ ನಿವರ್ತನೆ ಕಾಣ್ಕೆ ಪರ್ವಿದ 


ಏರ್ವೆಸನದೊಳಾದ ಬಲೈೆಯೊಳ್‌ ಒಡಂಬಡೆ ತಳ್ಲಿಜೆವಲ್ಲಿ 
ಮಿಂಚಿನೊಳ್‌ ಮುಸುಕಿದ ಮಾಲ್‌ಯಾಯ್ತು ಸಮರಾಂಗಣಂ 
ಉಳ್ಳುವ ಬಾಳ್ಗಳ ಉಳ್ಳದಿಂ: ಪಂಪಭಾ, ೧೦. ೭೮); 


ಮುಟ್ಟಿ ನುಡಿ - ಮನವರಿಕೆಯಾಗುವಂತೆ ಮಾತಾಡು 
(ಪರಿಮಿತಹಿತವಚನ೦ಗಳಿ೦ ಮುಟ್ಟಿ ನುಡಿದು ತನ್ನ ಕಂಡ 
ಕನಸುಗಳ೦ಂ  ಅನುಕ್ರಮಂದಪ್ಪದಣಿಪಿದ  ಮಂತ್ರಿಮುಖ್ಯನ 


ನುಡಿಯೊಳ್‌ ಅಪಗತಕಲುಷ ಹೃದಯನಾಗಿ: ಆದಿಷು, ೨. 
೪೮ ವ); ಇಂಗಿತವರಿತು ಮಾತಾಡು (ಎಂದು ಮುನ್ನಮೆ 
ಮುಟ್ಟ ನುಡಿಯದೆ ಪೊಳಪೊಣಗನೆ ಬಳಸಿ ಕನ್ನೆಯ 
ಸಂಕೆಯಂ ಕಡಿಸಿ: ಪಂಪಭಾ, ೪. ೬೩ ವ) 

ಮುಟ್ಟಿಗೆ - [ಮುಷ್ಟಿಕಾ] ಇಕ್ಕುಳ (ಮುಟ್ಟಿಗೆಯೊಳಿಟ್ಟು ತೆಗೆವುದುಂ 
ಕೊಂತಂಗಳಿಂದಂ ಇಟ್ಟಿಗಳಿಂದಂ ಕರುಳ್ಳಳಂ ಸೋರೆ 
ಕುತ್ತುವುದುಂ ಚಕ್ರಂಗಳಿಂ ತೆಗಲೆಯಂ 
ಮೊಕ್ಕನೆವೋಗಿಡುವುದುಂ: ವಡ್ಡಾರಾ, ಪು ೯೬, ಸಾ ೨೮) 

ಮುಟ್ಟು - ಸ್ಪರ್ಶಿಸು (ಮುಟ್ಟು-ಸ್ಪರ್ಶನೇ: ಶಬ್ದಮದ ಧಾ ೨೫೭); 
ತಲುಪು (ಇಳೆಯಂ ಸಾಸಿರಯೋಜನಂಬರೆಗಂ 
ಆನುರ್ಚಿರ್ದೆನಿರ್ದುಂ ಮಹೀತಳಮಧ್ಯಸ್ಥನೆಂ ಅಲ್ಲದೆ 
ಇಂದ್ರಾವಾಸಮಂ ಮುಟ್ಟಿದೆಂ: ಸುಕುಮಾಚ, ೧. ೬೫); 
ಉಪಕರಣ (ಕುಡುಗೋಲಂ ಕೂಳೆಗೆಯಂ ಕೊಡಲಿ 
ಕುರುಂಜಿಗೆಯಂ ಉಟವ ಪರಗುವ ಕಣುಪಿ೦ 
ಬಿಡದೆಯಗುಲ್ಲಾ ಮುಟ್ಟಂ ಕುಡರ್‌ ಎರವಂ ಪೆಣರ್ಗೆ: 
ಸಮಯಪ, ೫. ೧೭); ತಿನ್ನು (ಆಡು ಮುಟ್ಟದ ಗಿಡುವಿಲ್ಲ: 
ಧರ್ಮಾಮೃ, ೩. ೨೨ ವ); ಯೋಗ್ಯವಾದುದು (ತನ್ನಗಪುತ್ತಂ 
ಕ್ರಮಂಬಿಡಿದಿರ್ದ೦ ಜಯವರ್ಮನಿರ್ದೊಡಮವಂ ಮುಟ್ಟಲ್ಲಂ 
ಎಂದು ಒಳ್ಳಡುವನ್ನಂ ಕಿಚೆಯಾತನಂ ನಿಜಿಸಿದಂ 
ಶ್ರೀವರ್ಮನಂ ರಾಜ್ಯದೊಳ್‌: ಅದಿಷು, ೨. ೩೮) 

ಮುಟ್ಟುಗಿಡಿಸು - ಅಸಹಾಯಕನಾಗಿ ಮಾಡು (ಕರ್ಮಕ್ಷಯಾರ್ಥಂ 
ತಪಂಬಟ್ಟಾತನಂ ಇಳಿಸಿ ಪರಿಭವಿಸಿ ಮುಟ್ಟುಗಿಡಿಸಿ 
ನುಡಿಯಲ್ವೇಡ: ವಡ್ಡಾರಾ, ಪು. ೪೬, ಸಾ. ೧೩) 

ಮುಟ್ಟುಗಿಡು - ಅಸಹಾಯಕನನ್ನಾಗಿಸು, ದಿಗ್ಗಮೆಗೊಳಿಸು (ಜವಂ 
ಜವಜವಾಗಿ ಮುಟ್ಟುಗಿಡುವನ್ನಂ ಇನ್ನಾ ಜವಂ 
ಜವವ್ಯಸನಪು೦ಜಮಂ ಕಿಡಿಪುದಾದಿತೀರ್ಥೇಶ್ವರಾ: ಆದಿಪು, 
೧೩. ೮೮); ನಿಷ್ಠುರವಾಗು (ನೀಂ ಮಟ್ಟಮಿರೆಂದಾ ಭಟ್ಟನಂ 
ಮುಟ್ಟುಗಿಡೆ ನುಡಿದುಂ: ಪಂಚತಂತ್ರ, ೬೯ ವ) 

ಮುಟ್ಟುಗೆಡು - ಅಸಹಾಯಕನಾಗು (ತಿರಿದು೦ಡು ಕಚ್ಚುಟಮನುಟ್ಟು 
ರಚ್ಚೆಯೊಳ್ಳಟ್ಟು ಮುಟ್ಟುಗೆಟ್ಟು ಉಬ್ಬೆಗಮುಬ್ಬರಿಸಿ 
ನಮೆದುದನದಂ ಮಜ್‌ದಿರೆ ಮಾವ೦ಂ ದೇವನಾದೊನೇ 
ನಮಗೀಗಳ್‌: ಸುಕುಮಾಚ, ೪. ೩೦); ಅಸಹಾಯಕನಾಗು 
(ಮುಟ್ಟುಗೆಡೆ ತಾನೆ ತನ್ನ೦ ಕಟ್ಟಿದುದಂ ಕಳೆಯಲಾರ್ಗಮೇಂ 
ಬಂದಪುದೇ: ಪಂಚತಂತ್ರ, ೧೩೦) 

ಮುಟ್ಟುಪಡ -  ಮುಟ್ಟಬಾರದ, ಸ್ವೀಕಾರಾರ್ಹವಲ್ಲದ 
(ಕಿಜುವೇ೦ಟೆಯ ನಾಯ್ಗಳಿ೦ಂದ ಮುಟ್ಟುಪಟ್ಟ ಪೆಣ್ಗೊಲನಂತೆ 


೯೦೫ 


ಭಯಮಂ ಎಡೆಗಲಿಸಿ: ಶಾಂತಿಪು, ೭. ೯೧ ವ); ಏನೂ 

ಸಿಕ್ಕಿರರ,, ಅಲಾಭವಾದ (ಪಡೆದುಣ್ಣ ಪೆಣ್ಣೊಳಿದಾಧಗಡಿನ 

ಒಪ್ಪಮೆ ಸಾಲ್ವುದು ಉಟಿದೊಳ್ಳನಜಸುವಂ ಏಂ 

ಕಡುಗಾಂಪನೊ ತಣ್ಣೂಟಂ ಪಡೆವಿನಿಳೆಲೆವಗಟ್ಟಿ 
ಮುಟ್ಟುಪಡೆದಅಸುವುದೇ: ಲೀಲಾವತಿ, ೨. ೧೧೫) 

ಮುಟ್ಟುಪಡಾಗು -  ಮುಟ್ಟಬಾರದ್ದಾಗು (ಭಕ್ತರಟ್ಟೆಯೊಳ್‌ 
ಉಣುತಿರ್ಪಾಗಳ್‌ ಕೇಳ್ಲೊಡೆ ಮುಟ್ಟುಪಡಾಗದೊಡೆ ಅದೆ 
ಸಾಲ್ಗುಂ ಈಶ್ವರಸ್ತವನ೦ಗಳ್‌: ಸಮಯಪ, ೧೪. ೧೧೧) 

ಮುಟ್ಟೆವರ್‌ - ಸಮೀಪಿಸು (ಬೇಖೊಂದು ಮೊನೆಯೊಳ್‌ 
ಕಾದುತ್ತಿರ್ದ ಅಶ್ಚತ್ಥಾಮ೦ ಕಂಡು ಮುಟ್ಟಿವರ್ಪನ್ನೆಗಂ 
ಶೋಣಾಶ್ವೋಪಲಕ್ಷಿತ ನಿಜಪಿತೃಸೂತಕೇತನ ಕಥಿತಮಾಗಿರ್ದ 
ರಥಮಂ ಉಪಲಕ್ಷಿಸಿ: ಪಂಪಭಾ, ೧೨. ೩೦ ವ) 

ಮುಟ್ಟೈಸು - ನಿಲ್ಲಿಸು, ನಿರ್ಬಂಧಿಸು (ಮನಮಂ ಮುಟ್ಟೈಸಿ 
ಮಧ್ಯಂದಿನದ ಬಿಸಿಲೆ ಬೆಳ್ಳಿಂಗಳಂತಾಗೆ ತನ್ನಿಂ ತನುವಂ 
ಬೇರ್ಕೆಯ್ದು ..ಅಂತರ್ಮುಖಂ ಅಭಿಮುಖಂ 
ಆದಿತ್ಯಬಿ೦ಬಕ್ಕೆ: ಪಂಪರಾ, ೨. ೧೪) 

ಮುಡಿ - ತಲೆಯಲ್ಲಿಟ್ಟುಕೊ (ಪುಟ್ಟಿಗೆಯನುಟ್ಟು ಮೆಯ್ಯಂ ಪೂಸಿ 
ಪೂವಂ ಮುಡಿದು: ವಡ್ಡಾರಾ, ಪು. ೧೨೩, ಸಾ. ೧); 
ತಲೆಗೂದಲ ಗ೦ಟು (ಮುಡಿಯಂ ಸೋಗೆಯೆ ಗೆತ್ತು ಸೋಗೆ 
ನಡೆಯಂ ಪೆಣ್ಣಂಚೆಗೆತ್ತು .. .. ಅಳಕಾನೀಕ೦ಗಳ೦ ಸೊರ್ಕಿದ 
ಆಜಡಿಗೆತ್ತು ಆಅಡಿ ಸುತ್ತುತುಂ ಬರೆ: ಪಂಪಭಾ, ೭. ೮೬); 
ದೇವರ ಕಿರೀಟ (ಗುಡಿಯಿ೦ ತೋರಣದಿಂ ಕನ್ನಡಿಯಿಂ 
ಕಳಶದಿ೦ ಅನೇಕ ಚಾಮರದಿ೦ ಬೆಳ್ಗೊಡಯಿ೦ ಮುಡಿಯಿಂ 
ಮುತ್ತಿನ ಕಡೆಯಿ೦ದರ್ಜೆಸಿದಳ್‌ ಅರಸಿ ಚಂದ್ರಪ್ರಭನಂ: 
ನೇಮಿನಾಪು, ೨. ೬); ಧಾನ್ಯದ ಮೂಟೆ (ಇಂದುಧರಂ 
ಪರಮ ಕರುಣದಿಂದ ಅನೇಕ ಸಹಸ್ರ ನೆಲ್ಲ ಮುಡಿಗಳಂ 
ಕುಡಲ್‌: ತ್ರಿಷಷ್ಟಿಪು, ೩. ೩೦ ವ); ಇಲ್ಲವಾಗು (ಅಂತುಂ 
ತನ್ನ ಪಗೆಯು೦ ಬಗೆಯು೦ ಒಡನೊಡನೆ ಮುಡಿಯೆ: 
ಪಂಪಭಾ, ೧೨. ೧೫೫ ವ) 

ಮುಡಿಗ - ಜಟಾಧಾರಿ, ಶಿವ (ಆಅಡಿಗಳ್‌ ಬೆ೦ಬತ್ತಿರ್ಪ 
ಮುಡಿಗನೊಳಂ ಕೆಳದಿ ಲೇಸನಜಸಿದರುಂಟೇ: ತ್ರಿಷಪ್ಟಿಪು, ೩. 
೧೦೮) 

ಮುಡಿಗಟ್ಟು - ತಲೆಯ ವಸ್ತ್ರ (ಬೆನ್ನ ಬತ್ತಳಿಕೆಯ ಸುತ್ತಿದ ಕೀಲಯ 
ಮುಡಿಗಟ್ಟಿನ ಪಟ್ಟೆಯ .. .. ಸಿಂಗರಂಬೆರಸಿ: ಗಿರಿಜಾಕ, ೬. 
೫೫ ವ) 

ಮುಡಿಗವಿ - ಕಿರೀಟವಿಡು (ಚೆಲ್ಪಿಂಗೆ ಮುಡಿಗವಿದಂತೆ ತೋಜುವ 
ತೋರಮಲ್ಲಿಗೆಯ ಮುಡಿಯುಮೆಸೆಯ ಕೈಗೆಯ್ದಾಗಳ್‌: 
ಆದಿಷು, ೪. ೪೧ ವ) 

ಮುಡಿಗಿಕ್ಕು - ಬಲಿ ನೀಡು (ವಿಜಯಂ ಅಶ್ವಗ್ರೀವನ ಮಗನಪ್ಪ 
ವಿಪುಳಕಂಠನ೦ ತನ್ನವಾರ್ಯವೀರ್ಯಕ್ಕೆ ಮುಡಿಗಿಕ್ಕುವಂತಿಕ್ಕಿ 
ಕೆಯ್ಕಿಕ್ಕು ಅಅಲೊಳ್‌ ಅನಿಬರು೦ ಒಂದಾಗಿ ಬಂದು ತಾಗೆ: 
ಶಾಂತಿಪು, ೫. ೫೫ ವ) 

ಮುಡಿಗೆಯಿಕ್ಕು - ಸವಾಲು ಒಡ್ಡು (ಕಾಮನೊಡ್ಡೋಲಗದೊಳ್‌ 
ಮುಡಿಗೆಯಿಕ್ಕಿಯು೦  ಕೈಯನೆತ್ತಿ ಪೊಗಟ್ಟುಂ ತಣಿಯನೆ 
ಮದನನುಂ ಮಲ್ಲಿಗೆಯಂ: ಆದಿಷು, ೧೧. ೧೦೯); ಕಾಣಿಕೆ 
ನೀಡು (ಪಮದ ಪುರೋಹಿತ ವಚನಪಮಾಣದಿಂದ 
ಅಗ್ನಿಕುಂಡದೊಳ್‌ ಲಾಜೆಯುಮಂ ಕ್ರಮದಿಂದ೦ ಇಕ್ಕಿದಳ್‌ 
ಪೆಣೆದ ಮನಃಪ್ರಣಯಕ್ಕೆ ಮುಡಿಗೆಯಿಕ್ಕುವ ತೆಜದಿಂ: 
ಶಾಂತಿಪು, ೬. ೧೭) 


ಮುಡಿಪು - [ಜೈನ] ವತದ ಮೂಲಕ ಮರಣಿಸು 
(ಘೋರವೀರತಪದೊಳ್‌ ತನುವಂ ಬಡಮಾಡಿ 
ನೋಂಪಿಯೊಳ್‌ ಮುಡಿಪಿ ನಿರಾಕುಳಂ: ಆದಿಪು, ೫. ೪೮); 
ಮೂಟೆ (ರತ್ನಾಭರಣರಾಶಿಗಳ ಚಿಂತಾಮಣಿಯ ಮುಡಿಪುಗಳ 
ಪರುಷದ ಕಣಿಯ ತನತನಗೆ ಪಿಡಿದು: ಗಿರಿಜಾಕ, ೧೦. ೭೭) 

ಮುಡಿಬಿಡು — ತಲೆಗೂದಲನ್ನು ಕಟ್ಟದೆ ಬಿಡು 
(ಕರಮೆಸೆದರಬಲೆಯರ್‌ ನೋಟಕರ ಮನಮೊಸೆಯೆ 
ಮುಡಿಬಿಟ್ಟು ಸೋಗೆ ನವಲಂತೆ ಸೊಗಯಿಸಿ ತೋ 
ಅಜಿಷು, ೪. ೭) 

ಮುಡಿಯಿಕ್ಕು - ತಲೆಗೂದಲನ್ನು ಅಲಂಕರಿಸು (ಮುಡಿಯಿಕ್ಕುವ 
ತಿಲಕವಿಡುವ ತೊಡಂದುಡಿಸುವ ತ 
ನಿರಂತಮೋಲಗಿಸುತೊಪ್ಪುತಿರೆಯಿರೆ ಕುಸುಮಾಕಾ, ೬. ೬ ವ) 

ಮುಡಿಯಿಸು - ಮುಡಿಸು, ತೊಡಿಸು ಮತ್ತು ಕಟ್ಟು (ಮುಡಿಯಂ 
ಪಿಡಿದೆಚದವನ೦ ಮಡಿಯಿಸಿ ಮತ್ತವನ ಕರುಳ ಪಿಣಿಲಿಂದ 
ಎನ್ನಂ ಮುಡಿಯಿಸುವಿನೆಗಂ ಮುಡಿಯಂ ಮುಡಿಯೆಂ ಗಡ 
ಕೇಳಿ೦ ಈಗಳ್‌ ಆನ್‌ ನುಡಿನುಡಿದೆಂ: ಪಂಪಭಾ, ೭. ೧೦) 

ಮುಡಿವಾಳ - ಬಾಳದ ಬೇರು (ಒಲವಿನೊಳಿಕ್ಕುತಿರ್ಪ 
ಮುಡಿವಾಳದ ಚಾಮರಜಾಳವೆತ್ತಿ ತೋರ್ಪಲರ್ಗೊಡೆಯೊಳ್‌ 
ಎರಾಜಿಪಂತೆ: ತ್ರಿಷಷ್ಟಿಪು, ೨೪. ೧೦೫) 

ಮುಡುಪು - ಹೆಗಲು (ಕೊಡಕೆಗೆ ಸಾರ್ಜಿ ಕೆನ್ನೆಯಳಕಂಗಳನೆತ್ತಿ 
ಕುಚೋರುಹಾರಮ೦ ಮುಡುಪಿನ ಪಿ೦ದಣಕ್ಕಿಟೆಪಿ 
ತೊಡರಿಸಿದರ್‌ ತದೀಯ ಸವನಕ್ರಿಯೆಯಂ ಸಲೆ 
ದೇವಕಾಂತೆಯರ್‌: ಶಾಂತೀಶ್ವಪು, ೧೪. ೬); ಮುಡಿಪು, 
ಮರಣಿಸು (ಆ ಚಾಂಡಾಳಿ ನಿದಾನದಿ೦ ಮುಡುಪಿ .. . ಆ 
ಧನವತೀ: ಧರ್ಮಪ, ೧೦. ೭೨); ತಲೆಗಟ್ಟು (ಕಡಿವಡೆದ 
ತೋಳ್ಗಳಿಂದ ಉಡಿದ ನಡುಗಳಿಂ ಜರಿವ ಮುಡುಪಿಂ 
ಪಾಸಿಪಸರಿಸಿದಂತೆ ಬಿಳ್ಳ  ಪೆರ್ವೇಣಂಗಳಿಂದ ಅತಿ 
ಭಯಾವಹಮಾದ ಬಟ್ಟೆಯಿಂ: ರಾಜಶೇವಿ, ೫. ೧೨೦ ವ) 

ಮುತ್ತ - ಮುದುಕ (ಕಿಚೆಯಂ ಮುತ್ತಂ ಧನದಂ ಬಳುವಂ 
ತೊಜ್‌ದಂ ಗೃಹಸ್ಥನೆನ್ನದೆ ಮುಂಬಿಟ್ಟಜಸಿ ಕೊಲುತಿರ್ಪ 
ಜವನೆಂಬಳಿಕೆಯ ಪಗೆವಂಗೆ ಅದೆಂತು ಪಂಗಿಗನಪ್ಪೆಂ: 
ಆದಿಪು, ೪. ೭೭); ಮುತ್ತುಗದ ಗಿಡ (ಪುಲುಗಿಲುಂ 
ಉತ್ತರಣೆಯುಮಂ ಅಂತೆ ಲೊಕ್ಕಿಯುಂ ಮತ್ತೆ ಮುತ್ತಂ .. . 
ಕುಲದೆಯ್ದಮಿದೆಂದು ಕೊಂಡುಕೊನೆವರ್‌ ಮೂಡರ್‌: 
ಸಮಯಪ, ೯. ೫೭) 

ಮುತ್ತಂಚೆ - ಮುದಿ ಹಂಸ (ಎಯ್ದೆವರ್ಪ ಮುತ್ತಂಜೆಯಿದೆಂಬಿನಂ 
ಗಿಳಿಯ ಬೆನ್ನನೆ ಮೆಲ್ಲನೆ ಬಂದು ಕಂಡ೦ 
ಮನಿಜೇಂದಚಂದ್ರನಂ: ಕಾದಂಬ, ೧. ೭೧) 

ಮುತ್ತಬ್ಬೆ - ಮುತ್ತಜ್ಜಿ (ಪಡುವಳ್‌ ಕೀಟಿಲೊಳೆಮ್ಮ ತೊಟ್ಟು 
ಪಡುವಳ್‌ ಮುತ್ತಬ್ಬೆಯಾ ಕೋಣೆಯೊಳ್‌: ಕಾವ್ಯಾವಲೋ, 
೬೦೬) 

ಮುತ್ತಾಣ್ಮ - ಮುದುಕ ಗಂಡ ನಿಷ್ಕರುಣಿಯೊ 
ಪಸುಮಗನೆನ್ನದೆ ಮುತ್ತಾಣನೆನ್ನದೆ ಮುಂಬಿಟ್ಟು 
ಕೊಂದಪಂ ಯಮರಾಜಂ: ಅಜಿತಪು, ೧೦. ೨೫) 

ಮುತ್ತಿಕೊಳ್‌ - ಆವರಿಸು, ದಾಳಿ ಮಾಡು (ಕರ್ಣನಂ ಸುತ್ತಿ 
ಮುತ್ತಿಕೊಂಡು: ಪಂಪಭಾ, ೧೨. ೧೦೮ ವ) 

ಮುತ್ತು - ಆವರಿಸು (ಒಂದೆ ದೆಸೆಯೊಳ್‌ ಕುಂದದೆ ದಹನಾರ್ಚಿ 
ಸುತ್ತಿ ಮುತ್ತುವ ಪದದೊಳ್‌: ಪಂಪಭಾ, ೫. ೯೮) 
ದಾಳಿಮಾಡು (ಅನಿತು೦ ಬಲಮಂ ಮುತ್ತಿ ಬಳಾಆವರ್ತರ್‌ 


(ಏಂ 


೯೦೬ 


ಸುತ್ತಲುಮೇಸಾಡಿ ಪಿರಿದ ತಿಣಿಕ೦ ತ೦ದರ್‌: ಆದಿಷು, ೧೪. 
೭೦); ನವರತ್ನಗಳಲ್ಲಿ ಒಂದು (ಬೆರಲೊಳ್‌ ಬೀಣೆಯ 
ತಂತಿಗಳ್‌ ಒರಸಿದ  ಕೆಂಗಲೆಗಳ್‌ ಅಕ್ಷಮಾಲೆಯೊಳ್‌ 
ಎಸೆದಂತಿರೆ ಪೊಸೆಯೆ ಮುತ್ತು ಪವಳಂ ಬೆರಸಿದವೊಲಾಯ್ತು 
ಚೆನ್ನ ತಪಸಿಯ ಕೆಯ್ಯೊಳ್‌: ಪಂಪಭಾ, ೬. ೧೦); ಆನೆಯ 
ಗ೦ಡಸ್ಥಳದ ರತ್ನ (ಮತ್ತಗಜ೦ಗಳ ಮಸ್ತಕಕ್ಕೆ ಪಾಯ್ಬುಗಿಬಗಿ 
ಮಾಡುವಲ್ಲಿ .. .. ಕೂರುಗುರ್ಗಳೊಲೆಯ್ದೆ ತೆತ್ತಿಸಿದ ಮುತ್ತಿನ 
ಲೋಭದೆ ಕೊಲ್ಲರ್‌: ಕಾದಂಬ, ೧. ೮೫) 

ಮುತ್ತುಂ ಮೆಟಿಸುಂ ಕೋ - ಹೊಂದಾಣಿಕೆಯಾಗದುದನ್ನು ಕೇಳು 
(ಪಟಗಾಂಪರ ನುಡಿ ಮುತ್ತುಂ ಮೆಲಸುಂಗೋದುದಕ್ಕೆ 
ಭಾಷ್ಕಮಂ ಒರ್ವಂ ಕಟೆಯೋದಿದಾತನಲ್ಲದೆ ಬಟಿವಟಿಯಿಂ 
ಬಂದು ಬರೆಯಲಾಗದು ಅಗಣ್ಯಂ: ಶಾಂತಿಷು, ೧೦. ೧೮೧) 


ಮುತ್ತೆಮ್ಮೆ - ಮುದಿ ಎಮ್ಮೆ (ಎತ್ತೀದುದು ಕೋಣನ೦ ಆ 
ಮುತ್ತೆಮ್ಮೆಯೆ ಹೋರಿಯೀದುದು ಎಂಬೋದುಗಳಂ 
ಪುರಾಣಮೆನುತುಂ ಕೇಳ್ಬರ್‌: ಸಮಯಪ, ೧೦. ೧೮೬) 

ಮುದ - ಸಂತೋಷ (ಮನಕ್ಕಂತಿಲ್ಲದ ಮುದನು೦ಟುಮಾಡಿದುದು 
ಬನಂ: ಆದಿಷು, ೧೧. ೮೩) 

ಮುದಶ್ರು - ಆನಂದಬಾಷ್ಪ (ಸುರಿದ ಮುದಶುವೆ ಚಳೆಯಂ 
ಶರೀರದೊಳ್‌ ಮೊಳೆವ ಪುಳಕಮೇ ಗುಡಿ... .. ಗದ್ದದರುತಿ 
ವಾದ್ಯಮದಾಗೆ ಶಿವನಂ ಇದಿರ್ಗೊಂಡಂ: ರಾಜಶೇವಿ, ೧೩. 
೫೦) 

ಮುದಿತ - - ನಲವುಗೊಂಡ (ಎತ್ತಿದ ಪರಾಗರಾಗ ಮುದಿತ 
ಆಶಾ ಭಾಸಂ ಉದ್ಯತ್‌ ಮಧು ಉನ್ನದಭೃಂಗದ್ದನಿ 
ಮಂಗಳದಧ್ದನಿಯೆನಲ್‌: ಪಂಪಭಾ, ೫. ೬) 

ಮುದಿರ್‌ - ಸೊರಗು (ಎಳೆವಿಸಿಲೀಗಲೀಗಲೆ ಮುದಿರ್ದುದು 
ಚೂತಕುಜಾತಮೀಗಳೀಗಳೆ ನನೆದೋಣಿತು ಇಂದೊಳದಿಂ 
ಉನ್ನದಷಟ್ಟದವೃಂದಮೀಗಳೀಗಳ ಮೊರೆದತ್ತು: ಆದಿಪು, ೧೩. 
೫) 

ಮುದಿವರ್ಮ - (ಮುದಿ-ಪರ್ದು। (ದುಶ್ಶಾಸನನಂ ಕಂಡು 
ಆತನಂ ಸುತ್ತಿಜೆದ ಮುದುವರ್ದುಗಳುಮಂ ಅಗಲೆ ಮೆಟ್ಟಿ: 
ಪಂಪಭಾ, ೧೩. ೫೬ ವ) 

ಮುದುಗಣ್‌ - ಪಟುತ್ವ ಕಳೆದುಕೊಂಡ ಕಣ್ಣು (ತಮ್ಮತ್ತೆಯರ 
ಮುದುಗಣ್ಣಳ ಗಂಡರ ಮಾತುಗಳ೦ ಅವಕರ್ಣಿಸೆ ನಗರ 
ಜನ೦ಗಳ್‌ ವಿಷಣ್ಣರಾಗಿ: ಚಾವುಂಪು, ಪು. ೪೦೩. ಸಾ. 
೨೮); ಹಿರಿಯ, ಮುದುಕ  (ಓಲಗಿಪ ನಿಗ್ಗಳುಂ 
ಮುದುಗಣ್ಗಳು೦ ಮೊದಲ್‌ ಪಡಿಯಣರುಂ೦ ಮಹಾಮರದೇಂ 
ಜಿನಚಂದಂ ಅಗಣ್ಯಪುಣ್ಯನೋ: ಶಾಂತಿಷು, ೭. ೭೪) 

ಮುದುಗಣ್ಣಗಳ್‌ - ಮುದುಕರು (ಮುದುಗಣ್ಣಳುಚಿತಮಂ 
ನುಡಿವುದು: ಶಾಂತಿಷು, ೧೦. ೧೨೦) 

ಮುದುಗಣ್ತನ - ಮುದಿತನ, ಹಿರಿತನ (ಪ್ರಸನ್ನಗಂಭೀರ 
ಚಿತ್ತದಿಂದಿದನವಧಾರಿಸುವುದು ಯುವರಾಜ 
ಮನಂಬಸದೊರ್ಮೆಗೆ ಸಲಿಪುದೆಮ್ಮ ಮುದುಗಣ್ಣನಮಂ: 
ಆದಿಪು, ೧೪. ೧೦೪); ಯಜಮಾನಿಕೆ (ವಿನಯದಿನಾಮೀ 
ಭುವನೈಕನಾಥನ೦ ಸಲ್ಗೆವೆರಸು ಬೇಡುತ್ತಿರೆ ಬಂದನುವಿಸುವ 
ನಿಮ್ಮ ಮುದುಗಣ್ತನದೊಳಿದೇನುಂತೆ ಬಟ್ಟೆವೋಪಡೆ ಪೋಗಿಂ: 
ಆದಿಪು, ೯. ೧೦೬) 

ಮುದುಗಲ್ಲೆ - ಮುದುಕಿ (ಮುದ್ದುಗೆಯ್ದದಿಂ ಮುನಿವುದು 
ಮೇಗುದೋಜಿ ಧನಮಂ ನೆಜ್‌ ಕೊಳ್ಳುದು ಕೆಯಮೆಂದು 


ನೆಟ್ಟನೆ. ಮುದುಗಲ್ಲೆಗೂ೦ಟಿಣಿ ಮಗಳ್ಗುಪದೇಶಮನಿಂತು 
ಮಾಡಿದರ್ಳ: ಶಾಂತೀಶ್ವಪು, ೧೧. ೭೪) 

ಮುದುಪ - ಮುದುಕ (ಪುರುಡಿಂ ಕೊಂಡವರಾರೊ ನಿನ್ನಣಲ 
ಪಲ್ಲಂ .. . ಎಂದು ಅದೇ೦ ಮುದುಪನಂ ವಕ್ರೋಕ್ತಿಯಿ೦ 
ಮಾಣ್ನ್ಣಳೋ: ಲೀಲಾವತಿ, ೨. ೬೧) 

ಮುದುಪಾಜೆ - ಮುದಿ ಸೂಳೆ (ತನ್ನೊಳ್‌ ತಾನೇ ಜಿನುಂಗಿ 
ನುಡಿವ ಮುದುಪಾಜಿಯಂ ನೋಡುತುಂ ನಗುತುಂ ಬರೆ: 
ಗಿರಿಜಾಕ, ೪. ೧೫೬ ವ) 

ಮುದ್ದ - ಹೆಸರುಕಾಳು (ಕುಲತ್ಥ ಮುದ್ದ ಮಾಷ ರಾಜಮಾಷ 
ಜೀರಕಾಧಾನ್ಯಕಾದಿ ವಿವಿಧಧಾನ್ಯಭೇದಂಗಳುಂ: ಆದಿಷು, ೬ 
ಕಿ) 

ಮುದ್ಧಚ್ಛವಿ - ಹೆಸರುಕಾಳಿನ ಬಣ್ಣ, ಹಸಿರು (ಗೋಮೂತ್ರ 
ಚ್ಛವಿಯಂ ಮುದ್ಧಚ್ಛವಿಯಂ ಕಪೋತಚ್ಛವಿಯುಮಪ್ಪ 
ಘನೋದಧಿಯಂ ಘನಾನಿಳನುಂ: ಅಜಿತಹು, ೧೧. ೫ ವ) 

ಮುದ್ಧರ - ಒಂದು ಆಯುಧ (ಕಣೆಯ ಕಂಪಣ ಮುಸಲ 
ಮುಸುಂಡಿ ಭಿಂಡಿವಾಳ ತೋಮರ ಮುದ್ಧರ ಮಹಾ 
ವಿವಿಧಾಯುಧಂಗಳೊಳಿಟ್ಟುಂ ಇಣೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ) 

ಮುದ್ದಿಗೆ - [ಮೃದ್ಧೀಕಾ] ದ್ರಾಕ್ಷಿ (ಯತ್ವಕ್ಕುತ್ವಂ: ಮೃದ್ವೀಕೆ-ಮುದ್ದಿಗೆ: 
ಶಬ್ದಮದ, ೨೮೨ ಪು 


ಮುದ್ದುಗೆಯ್ದ - ಸರಸ (ಮುದ್ದುಗೆಯ್ದದಿಂ ಮುನಿವುದು 
ಮೇಗುದೋಜಿ ಧನಮಂ ನೆಜ್‌ ಕೊಳ್ಳುದು ಕೆಯಮೆಂದು 
ನೆಬ್ಸನೆ  ಮುದುಗಲ್ಲೆಗೂಂಟಣಿ  ಮಗಳ್ಳುಪದೇಶಮನಿಂತು 
ಮಾಡಿದರ್ಳ: ಶಾಂತೀಶ್ವಪು, ೧೧. ೭೪) 

ಮುದ್ರಾಂಕಿತ - ಮೊಹರು ಮಾಡಿದ (ಅರಸಂಗೆ 
ಮುದ್ರಾಂಕಿತಮಪ್ಪ ಉಪಾಯನದ ಮುದ್ರೆಯಂ ಕಳೆದು 
ಸುತ್ತನಟ್‌ದು ತೋಜುವುದುಂ: ಶಾಂತಿಷು, ೨. ೨೨ ವ) 
ಗುರುತುಳ್ಳದ್ದು (ಅರಸಂಗೆ ಮನೆವೆರ್ಗಡೆ 
ಮುದ್ರಾಂಕಿತಮಪ್ಪುಪಾಯನದ ಮುದ್ರೆಯಂ ಕಳೆದು: 


ಶಾಂತಿಪು, ೨. ೨೨ ವ) 

ಮುದ್ರಿಕೆ. - ಉಂಗುರ (ಕೇವಣದೊಳ್‌ ತೊಡರ್ದ ಅಳಿನೀಲದ 
ಪರಲ್‌ ಎನೆ ಮೃಡರಿಪು ಮುದ್ರಿಕೆವೊಲಾಯ್ತು 
ಕನಕಾಂಬುರುಹಂ: ಗದಾಯು, ೬. ೪೩) 

ಮುದ್ರಿತ — ಮೇರೆಯಾಗುಳ್ಳ (ಸಮಸ್ತಸಮುದಮುದಿತ 
ಮೇದಿನಿಯನಡಿಗೊಬುಗಿನೊಳ್‌ ಮಡಂಗಿರಿಸಲ್ಲಗೆದು: 
ಪಂಚತಂತ್ರ, ೯೮ ವ) 

ಮುದ್ರಿಸು - ಮುದ್ರೆಯೊತ್ತು. ಮುದ್ರೆ ಹಾಕು (ಚತುರಂತಕ್ಷಿತಿ 
ಗರ್ಭಸ್ಸಿತನದು ಗಡಿಮೆಂದು ಮುದಿಪಂತಾಯ್ತು ಯಶಸ್ವತಿಯ 
ಪದನ್ಯಾಸಂ: ಆದಿಪು, ೮. ೩೨); ಮುದ್ರೆಯನ್ನು ಪಡೆದು 
(ವಾಗ್ಧಧೂಮುದ್ರೆಯೊಳ್‌ ಮುದ್ರಿಸಿ ನಿಂದತ್ತು 
ಆದಿತೀರ್ಥೇಶ್ವರನ ಚರಿತದೊಳ್‌ ವಾಕ್ಕಮಾಣಿಕ್ಕಕೋಶಂ: 
ಆದಿಪು, ೧೬. ೮೦); ಮುಚ್ಚು (ಮದನಂ ಮುದಿಸಿದಂಬಿನ 
ಲಾಕ್ಲಾಮುದೆಯಿದೆಂಬಂತೆ ತೀವಿದಳಿನಿಕುರುಂಬಂ: ಗಿರಿಜಾಕ, 
೨. ೬೫) ಒಪ್ಪಿಗೆ ನೀಡು (ಮುದಿಸು-ಅಂಗೀಕರಣೇ: 
ಶಬ್ದಮದ, ಧಾ ೭೪); ಹೊದಿಸು (ನೃಪತಿ ಪ್ರಭುಲೋಕಮಂ 
ನಿಜೋಜ್ಜಳತರಕೀರ್ತಿಯಿಂ ನೆಜ್‌ಯೆ ಮುದ್ರಿಸಿ: ಕಾದಂಬ, ೧. 
೮) 


೯೦೭ 


ಮುದ್ರೆ ದ ಮೊಹರು (ವಾಗ್ದೇವಿಯ 
ಮುದ್ರೆಯನೊಡೆದಂ ಸಾರಸ್ವತಮೆನಿಪ 
ಕವಿರತ್ನಂ: ಗದಾಯು, ೧. ೩೮) 

ಮುಧಾ - ವ್ಯರ್ಥವಾಗಿ (ಅದನಜೆಯದೆ. ಅಬೋಧಬೋಧಿತ 
ತಪೋದಾನವಿಧಾನದಿಂ ಮುಧಾಕ್ಷೇಶಾಯಾಸನಿರತರಾಗಿ 
ನಮೆವರ್‌ ಆದಿಷು, ೨. ೯ ವ) 

ಮುನ್‌ - ಹಿಂದೆ, ಪೂರ್ವಕಾಲದಲ್ಲಿ (ತನ್ನೊಳಗಣ ಪನ್ನಗನಂ 
ಮುಂ ನೀಂ ಪಿಡಿದು ಒಗೆಯೆ ಕಾಯಲಾಣಅದೆ ಪಿರಿದುಂ 
ಬನ್ನದ ಕರ್ಪೆಸೆದುದು ತೊಜ್‌ಗೆ ಇನ್ನುಂ ಹರಗಳ ತಮಾಳ 


ಭಂಡಾರದ 
ಕವಿತೆಯೊಳ್‌ 


ನೀಳಚ್ಛವಿಯಿಂ: ಪಂಪಭಾ, ೫. ೫೪) ಆನಂತರದಲ್ಲಿ 
(ಪರಮಕವೀಶ್ವರ ಚೇತೋಹರಮೆಂಬಿನಮೆಸೆವ 
ಮಾಳವೀಮಾಧವಮಂ ವಿರಚಿಸಿದ ಕನ್ನಮಯ್ಯಂ: 


ಪಂಚತಂತ್ರ, ೨೧) 
ಮುನಿ - ಕೋಪಿಸಿಕೊ (ಮುನಿ-ಕ್ರೋಧೇ ತಪಸ್ಥಿನಿ ಚ: ಶಬ್ದಮದ, 


ಧಾ ೪೪೫); ತಪಸ್ಸಿ (ಮುನಿಗಣೇಶ್ವರರೊಡನೆ 
ದಾಳಿವೂಗೊಯ್ದೊಡನೆ ವರ್ಪ ಗೋಳಾಂಗೂಳಂಗಳುಮಂ 
ನೋಡಿ ತಪೋವನದ ತಪೋಧನರ ತಪಃಪ್ರಭಾವಕ್ಕೆ 


ಜೋದ್ಯಂಬಟ್ಟು: ಪಂಪಭಾ, ೧. ೧೧೫ ವ); ಸವಣ (ಬೆಟ್ಟದ 
ಮುನಿಯಂ ನೆನೆದೊಡೆ. ಮುಟ್ಟವು ರಾಕ್ಷಸ ಪಿಶಾಚಿ 
ವಿಷಮಾಹಿಗಳುಂ: ಕರ್ಣನೇಮಿ, ೧. ೧೭): ಹೊಟ್ಟೆಕಿಚ್ಚುಪಡು 
(ಒಡೆಯರ ಸಿರಿಯಂ ಕಂಡೊಡೆ ಬಡವರ್‌ ಮುನಿವಂತೆ: 
ಧರ್ಮಾಮೃ, ೩೩) 

ಮುನಿಗಣೇಶ್ವರ - ಮುನಿಶ್ರೇಷ್ಠ (ಮುನಿಗಣೇಶ್ವರರೊಡನೆ 
ದಾಳಿವೂಗೊಯ್ದೊಡನೆ ವರ್ಪ ಗೋಳಾ೦ಂಗೂಳಂಗಳುಮಂ 
ನೋಡಿ ತಪೋವನದ ತಪೋಧನರ ತಪಃಪ್ರಭಾವಕ್ಕೆ 
ಜೋದ್ಯಂಬಟ್ಟು: ಪಂಪಭಾ, ೧. ೧೧೫ ವ) 

ಮುನಿಜನ - ಮುನಿಗಳ ಸಮೂಹ (ಭೀಮಂ ಭಯಂಕರಂ 
ಪೆಅತೇ ಮಾತು ಈ ಕೂಸಿನಂದಂ ಈತನ ಪೆಸರುಂ ಭೀಮನೆ 
ಪೋಗೆನೆ ಮುನಿಜನಮೀ ಮಾಲ್ಕ್‌ಯಿಂ ಆಯ್ತು ಶಿಶುಗೆ 
ಪೆಸರನ್ವರ್ಥಂ: ಪಂಪಭಾ, ೧. ೧೨೮) 

ಮುನಿನಿವೇದಕ - ತಾಪಸಿಯ ಬರವನ್ನು ತಿಳಿಸುವವನು 
(ನಡೆದೇಟಡಿಯಂ ಜಿನನಿರ್ದೆಡೆಗೆಜಗಿ ಬಟೆಕ್ಕಂ ಮಚ್ಚುಗೊಟ್ಟಂ 

. ಆ ಮುನಿನಿವೇದಕಂಗೆ ನೃಪೇ೦ದ್ರಂ: ಶಾಂತಿಷು, ೧. 

೮೩) 

ಮುನಿಷುಂಗವ - ಮುನಿಶ್ರೇಷ್ಠ (ಅಂಬಿಕೆಯ ಸೂಳೆಯಪ್ಪಾಕೆ 
ದರಹಸಿತ ವದನಾರವಿಂದೆಯಾಗಿ ಬರವಂ 
ಕೈಕೊಂಡಳಪುುದಣಿಂದಾಕೆಯ ಮಗಂ ವಿದುರನೆಂಬಂ 
ಅನಂಗಾಕಾರನುಮಾಚಾರವಂತನುಂ ಬುದ್ದಿವಂತನುಮಕ್ಕುಂ: 
ಪಂಪಭಾ, ೧. ೮೫ ವ) 

ಮುನಿಯ - ಭಾರಧ್ವಾಜ ಪಕ್ಷಿ (ಪಾವಕನ ಮುನಿಯಧರ್ಮಜನ 


ಪಸತ್ತುರಗದ ಪೆಸರ ಖಗಕುಳ೦ ಕರಮೆಸೆಗುಂ: 
ರಾಜಶೇವಿ, ೫. ೬೦) 
ಮುನಿಯಲ್‌ [ಎನಗೆ] - [ನನ್ನ ಮೇಲೆ] ಕೋಪಿಸಿಕೊಳ್ಳಬೇಡ 


(ಮುನಿಯಲ್‌ ಎನಗೆ ಆಗ ಗಾಂಗೇಯನಿರ್ದಂ ಇರ್ದಂ 
ಘಟೋದ್ಧವಂ ನೆಗಟ್ಟ ಪೃಥಾತನಯರುಮಿರ್ದರ್‌ 
ದುರ್ಯೋಧನನಿರ್ದಂ: ಪಂಪಭಾ, ೬. ೬೨) 

ಮುನಿಯಿಸು - ಕೋಪಗೊಳ್ಳುವಂತೆ ಮಾಡು (ಮುನಿಯಿಸಿದ 
ಅರಾತಿಯಂ ಕೊಲ್ಲೆನೆಂದು ಪೂಣ್ಣಂತೆ: ಗದಾಯು, ೧೦. ೮) 


ಮುನಿವನ -  ಯಷಿಗಳ ಕಾಡು (ಮುನಿವನಮನೆ ಬಿಸುಟುವು 
ಮುಂ ಮುನಿಯರ ಸೋಂಕಿಲೊಳೆ ಸಿ೦ಗ೦ಗಳ್‌: ಪಂಪಭಾ, 
೨. ೬) 

ಮುನಿಸಂ ಮಾಡು - ಕೋಪಿಸುವಂತೆ ಮಾಡು (ಆ ಮುನಿಗೆ 
ಮನಿಸಂ ಮಾಡಲೆಂದು ಇಂದಂ ಉಪಾಯದೊಳಟ್ಟದ 
ವಜಕೀಟಂಗಳ್‌ ಕರ್ಣನೆರಡು೦ ತೊಡೆಯುಮಂ 
ಉರ್ಜಿ ಪೋಗೆಯುಂ: ಪಂಪಭಾ, ೧. ೧೦೪ ವ) 

ಮುನಿಸಮಿತಿ ದ ಯಷಿಸಮಾಜ (ಪುಟ್ಟುವುದುಂ 
ಧರ್ಮಮೊಡವುಟ್ಟದುದು ಈತನೊಳೆ ಧರ್ಮನಂಶದೊಳ್‌ 
ಈತಂ ಪುಟ್ಟಿದನೆಂದಾ ಶಿಶುಗೊಸೆದಿಟ್ಟುದು ಮುನಿಸಮಿತಿ 
ಧರ್ಮಸುತನೆನೆ ಪೆಸರಂ: ಪಂಪಭಾ, ೧. ೧೨೨) 

ಮುನಿಸು - ಸಿಟ್ಟು ಬರಿಸು (ಮುನಿಯದ ಕೂರದ ಮುನಿಸದ 
ಮುನಿಪತಿ ಭಾವಿಪೊಡೆ ತಾನೆ ಜಿನಪತಿಯಲ್ವೆ: ಸುಕುಮಾಚ, 
೪ ೩ರ), ಸಿಟ್ಟು (ಕಡೆಗಣ್ಗಳ್‌ ಮುನಿಸನಂ 
ಅಭನಯಿಸಲೈಮ್ಮನೆ ರಕ್ತಾಂಭೋಜರುಚಿಯಂ 
ಇಚ್ಕುಳಿಗೊಳ್ಗುಂ: ಕವಿರಾಮಾ, ೧. ೯೩); ವೈರ (ನೀನಿಂತಿರೆ 
ಆಂ ಅನ್ನೆಗಂ ಮುನಿಸಂ ತೀರ್ಜಿ ನರೇಂದವೈರಿತರುವಂ 
ನಿರ್ಮುಲನ೦ ಮಾಡುವೆಂ: ಗದಾಯು, ೬. ೨೫) 

ಮುನೀಂದ್ರ -ಇ ಮುನಿಶ್ರೇಷ್ಠ (ಪುತ್ರವರಾರ್ಥಿಗಳಾಗಿ ತನ್ನ 
ಕಟ್ಟದಿರೊಳೆ ನಿಂದರಂ ನಯದೆ ನೋಡೆ ಮುನೀಂದನ 
ದಿವ್ಯದೃಷ್ಟಿಮಂತ್ರದೊಳೆ ಪೊದಳ್ಳುದಾ ಸತಿಯರಿರ್ವರೊಳಂ 


0) 
ನವಗರ್ಭವಿಭ್ರಮಂ: ಪಂಪಭಾ, ೧. ೮೫) 


ಮುನೀಶ್ವರ - ಮುನಿ ಶ್ರೇಷ್ಠ (ಬರಿಸಿದ ಕಾರಣಮಾವುದೊ 
ತರುಣಿ ಮುನೀಶ್ಚರನ ಮಂತ್ರಮೇದೊರೆಯೆಂದಾಂ 
ಮರುಳಿಯಿನೆ ಅಜೆದುಮಣಿಯದೆ ಬರಿಸಿದೆನಿನ್ನೇಟೆಂ 


ಎಂದೊಡಾಗದು ಪೋಗಲ್‌: ಪಂಪಭಾ, ೧. ೯೩) 

ಮುನ್ನಂ - ಮುಂಚೆಯೇ (ಸಂತತಿಗೆ ಪಿರಿಯ ಮಕ್ಕಳನಾಂ 
ತಡೆಯದೆ ಪಡೆವೆನೆಂದೊಡೆ ಮುನ್ನಂ ಕೊಂತಿಯೆ ಪಡೆದಳ್‌: 
ಪಂಪಭಾ, ೧. ೧೨೯); ಮೊದಲು 
(ಮಹಾಪುಳಯೋಲ್ಕೋಪಮ ಮದ್ಗದಾಹತಿಯಿಂ 
ಅತ್ಯುಗ್ರಾಜಿಯೊಳ್‌ ಮುನ್ನ೦ ಈ ಖಳ ದುಶ್ವಾಸನನಂ ಪೊರಳ್ಳಿ 
ಬಸಿಜ೦ ಪೋಟ್ಟಿಕ್ಕಿ ಪಂಪಭಾ, ೭. ೧೨) 

ಮುನ್ನಿನಂತೆವೊಲ್‌  - ಮೊದಲಿನಂತೆಯೇ (ಸಂತಸದಿನಿರ್ದು 
ಮಕ್ಕಳಸಂತತಿಗೀ ದೊರೆಯರ್‌ ಇನ್ನುಮಾಗದೊಡೆ ಎಂತುಂ 


ಸಂತಸಮೆನಗಿಲ್ಲ ಎಂದಾ ಕಾಂತೆ ಸುತಭಾಂತೆ 
ಮುನ್ನಿನಂತೆವೊಲಿರ್ದಳ್‌: ಪಂಪಭಾ, ೧. ೧೨೩) 
ಮುನ್ನೀರ್‌ - [ಮೂರು ನೀರು: ಧ್ರುವಜಲ, ನದೀಜಲ 


ಆಕಾಶಜಲ] ಸಮುದ್ರ (ಕೈ ನೀಡಿ ಮುನ್ನೀರ್ಗಳಂ ಕೆಲಬರ್‌ 
ಈರ್ದರೆ ಮಾಡುತುಂ ನಡೆದರೆತ್ತಂ ಬೀರರಾ ಪಾಡಿಯೊಳ್‌: 
ಕಬ್ಬಿಗಕಾ, ೧೯೫) 


ಮುನ್ನು - ಮುಂಚೆ (ಮಕರಂದಂ ಅರಸನ ಕರುಣಕ್ಕೆ ಮುನ್ನು 
ಮಿಕ್ಕು ಮುಳಿದು .. . ಅರಸನ ಸಂತೈಸಿ: ಲೀಲಾವತಿ, ೧೪. 
ಕ್‌ ಘಿ 


ಮುನ್ನುಟೆವು - ಮುಂದಿನ ಬದುಕು (ತನ್ನ ಮುನ್ನುಚಿವು ಬೇಟದ 
ಲಲ್ಲೆಯ ಬಲ್ಮೆ ಪತ್ತಿ ಸುತ್ತಿಸೆ : ಆದಿಪು, ೧೨. ೧೭) 


೯೦೮ 


ಮುನ್ನೆ - ಮೊದಲು, ಮುಂಚೆ (ಆನನೇಂದುವ ಕಡುವೆಳ್ಳು 
ಕೂಸಿನ ನೆಗಟೌಯ ಬೆಳುವೊಲಾಯ್ತು ಮುನ್ನೆ ಬಳ್ಳುವ ನಡು 
ತೋರ್ಪ ಮೆಯ್ಯನೊಳಕೊಂಡುದು: ಪಂಪಭಾ, ೧. ೧೨೫) 

ಮುನ್ನೇಸಜಿಕ್‌ - ಸೂರ್ಯ ಉದಯಿಸುವ ಮುಂಚಿನ ಕಾಲ, 
ಅರುಣೋದಯ (ಬಾಡಿದ ದೇವಿಯ ತನುಲತೆ 
ಬಾಡಿಸಿದುದು ಎನ್ನಯ ಮೊಗಮಂ ಬಾಡಿಸಿದ 
ಉತ್ತಳಿನಿಯಂತೆ  ಮುನ್ನೇಸಜಿನೊಳ್‌: ನೇಮಿನಾಹು, ೧. 
೧೧೫) 

ಮುನ್ನೊತ್ತು - ಈ ಮುಂಚೆ ಒತ್ತರಿಸಿಕೊ (ಎರಡುಂ ಪಡೆಗಳ್‌ 
ಅಪಹಾರತೂರ್ಯಂಗಳಂ ಬಾಜಿಸಿ ಮುನ್ನೊತ್ತಿದ ವೇಳೆಗಳ್‌ 
ಸಮುದಂಗಳಂ ಪುಗುವಂತೆ ತಂತಮ್ಮ ಬೀಡುಗಳ೦ ಪೊಕ್ಕರ್‌: 
ಪಂಪಭಾ, ೧೧. ೨೪ ವ) 

ಮುಪ್ಪು - ವೃದ್ಧಾಪ್ಯ (ಸಿಂಗದ ಮುಪ್ಪುಂ ನೆಗಟ್ಟೇಗಾಮಗೇಯರ 
ಮುಪ್ಪುಂ೦ ಇಟಿಎವಡೆಗುಮೇ: ಪಂಪಭಾ, ೧೦. ೧೯) 

ಮುಪ್ಪುರಿ - ಮೂರು ಎಳೆಗಳು, ಮೂರರ ಕೂಟ (ಪಿತೃ 
ವೃದ್ಧರಾಜ್ಯಸ೦ಪದದೊಳಮೊಪ್ಪಿದಂ ಸಿರಿಯ ಮುಪ್ಪುರಿವೊಲ್‌ 
ಭುವನೈಕಭೂಷಣಂ: ಅನಂತಪು, ೯. ೩) 

ಮುಪ್ಪುರಿಗೂಡು - ಒಗ್ಗೂಡು (ಮೇಖಲೆಯ ಪಾರಿಹಾರ್ಯದ 
ಮಣಿನೂಪುರದ ಮಧುರಸ್ಪನಂ ಮುಪ್ಪುರಿಗೂಡಿದ 
ಮದನಪಾಶಮೆನೆ ನಡೆತಂದಳ್‌: ಪಂಪರಾ, ೩. ೬೪) 

ಮುಪ್ಪುರಿಗೊಳ್‌ - ಹೊಸೆ,  ಒಂದಾಗು (ತಿರುವಂ 
ಮುಪ್ಪುರಿಗೊ೦ಡು ಮಿಳ್ಳಿಸುವ ಮಿ೦ಚ೦ ಮಾಡಿ: ಕಾದಂಬ, 
೯. ೧೪) 

ಮುಮುಕ್ಷು - ಮೋಕ್ತಾಪೇಕ್ಷಿ (ಆ ಕ್ಷಣದೊಳ್‌ ಅಗ್ಗಿಭೂತಿ 
ಮುಮುಕ್ಟುಗೆ ಮೂಜನೆಯ ದಿವ್ಯಸರ್ವಾವಧಿ ಪುಣ್ಯಕ್ಷೇತ್ರ 
ಶುಭಸ್ಥಾನ ಸಮಕ್ಷದೊಳಾದುದು: ಸುಕುಮಾಚ, ೮. ೪೬) 

ಮುಮುಕ್ಚುವೃತ್ತಿ - ತಾಪಸ ಕ್ರಮ (ಕಾಮಸುಖೋಚಿತಮತಿಗಳ್‌ 
ನಾಮೆತ್ತ ಮುಮುಕ್ಷುವೃತ್ತಿಯ೦ ತಾಳ್ವಿದವರ್‌ ತಾಮೆತ್ತ: 
ಆದಿಪು ೫. ೬೮) 

ಮುಮೂರ್ಷು - ಸಾಯಲಿರುವವನು (ಅಜ್ಞಾನಿ ನಯಾನಯ 
ಚಿಂತೆಯನೇನುಮನಜಿಯದೆ ಮುಮೂರ್ಷು 
ತೆಜನನಜೆದಪನೇ: ಚಂದ್ರಪ್ರಷು, ೧೦. ೫೭) 

ಮುಮ್ಮಡ - ಕಾಲ ಹರಡಿನ ಮುಂಭಾಗ (ಬಸಿಜ್‌ ತೊಳಕು 
ಕರ್ಜಜೌ ಮುಯ್ವು ಮುಸುಂಬು ಮೂಗು ಪೆರ್ದೊಡೆ ಕಟಿ 
ಮುಮ್ಮಡಂ ಪರಡು ಸಂದಿ ನೊಸಲ್‌ ಪಣೆ ಕದಂಪು 
ಎಂಬೆಡೆಯನೆ ನಟ್ಟುರ್ಚಿದುವು: ಪಂಪಭಾ, ೧೧. ೧೩೬) 

ಮುಮ್ಮಟೆ - ಮಣ್ಮಚೆ, ಭಯಂಕರ ಸಾವು (ಎರಡುಂ ಬಲದ 
ಚಾತುರ್ದಂತಂ ಕ್ರಮಕ್ರಮದೊಳ್‌ ತಾಗಿ ಕಿಡಿಗುಟ್ಟಿದಂತೆ 
ಮುಮ್ಮಟೆಯಾದಿಂಬಟೆಯಂ: ಹರಿವಂಶ, ೭. ೮೦ ವ) 

ಮುಮ್ಮಾಡು - ಮೊದಲು ಮಾಡು (ದೇಹಂಗಳೊಳ್‌ ಸಂತತಂ 
ನೆಲಸಿರ್ದೂಡುವನೆಯ್ದ ಕರ್ಮಮಹಿಪಂ 
ಮುಮ್ಮಾಡಿದೊಂದಂದದಿಂ: ಸಮಯಪ, ೧೩. ೧) 

ಮುಮ್ಮುರಿ — ಕಾದ ಮರಳು 
ಮುಮ್ಮುರಿಯೊಳುಮಿಡೆಯುಂ 
ಬಿಡದರೆಯುತ್ತಿರೆಯುಂ: ಹರಿವಂಶ, ೧೦. ೧೦) 

ಮುಯ್‌ - ಉಡುಗೊರೆ (ಮುಯ್ಕೊರೆವ ವಿಟಭೋಗಿಗಳ 
ವಿಸ್ತರದಿಂ ಸೊಗಯಿಸುವುವು ಘಟ್ಟಿವಳರಂಗಡಿಗಳ್‌: 


(ಸೆರಗಿಲ್ಲದೆ 
ಕರಗಸದೊಳ್‌ 


ಪುಷ್ಪದಂಪು, ತ ೯೩); ಪ್ರತೀಕಾರ 
(ಪೊಸದೇಸೆಯೊಳೊಂದಿದ ಮಾಗರ್ಹದೊಳ್ಳುವೆತ್ತೆಸೆದಿರೆ 
ಪೇಟ್ಜು ಅಂಜಿಸದೆ ಕೆಮ್ಮನೆ ಬಲೈಗೆ ಮುಯ್ಯನಾಂಪದೇ: 
ಸುಕುಮಾಚ, ೧. ೪೪) 

ಮುಯ್ಬು — ಹೆಗಲು (ನೀಮುಂ ಎಡದ 
ಕೈಯನೆಟಲಿಕ್ಕಿಯರ್ಧಗಪ್ಪಡಮಂ ಎಡದ ಮುಯ್ತಿನ ಮೇಗಿಕ್ಕಿ 

ಬಲದ ಕೈಯೊಳ್‌ ಭೈಕ್ಷದ ಭಜನಮಂ ಪಿಡಿದು: 

ವಡ್ಡಾರಾ, ಪು. ೯೨, ಸಾ. ೧೭); ಹಕ್ಕಿಗಳ ರೆಕ್ಕೆಗಳ ಬುಡ 
(ಜೋಳ್ಪಿಟೆಯಲ್‌ ಮುಯ್ದುಗಳಾವಗೆವಟೆಯಲ್‌ 
ಬಲವಾಅದಂ೦ತು ಮುಪ್ಲಿಂ ಪಾಜಲ್‌: ಕಾದಂಬ, ೧. ೧೧೨) 

ಮುಯ್ಬಂ ನೋಡು - ಸಾಮರ್ಥ್ಯ ಅರಿತುಕೊ (ಎನ್ನಂತು ಸಂದ 
ಕಳ್ಳರಿಲ್ಲೆಂದು ಮುಯ್ದಂ ನೋಡಿ ಮತ್ತಂ 
ತನ್ನೊಳಿಂತೆಂದಾಳೋಚಿಸಿದಂ: ಧರ್ಮಾಮ್ಮ, ೮. ೮೩ ವ); 
ಹೆಮ್ಮೆಪಡು (ಮಣಿಮಾಲೆ ಮಹಾದೇವಿ ಕಂಡು ಮುಯ್ತಂ 
ನೋಡಿ ರಾಗದಿ೦ ವಿಳಾಸಿನಿಯರ್ಗಿಂತೆಂದಳ್‌: ಧರ್ಮಾಮ, 
೮೩. ವ) 

ಮುಯ್ಯಡಿ ದ ಮೂರು ಅಡಿ (ಮುಯ್ಯಿಂಬುದರ್ಕೆ: 
ಮುಯ್ಯೇಟುಸೂಟ್‌ ಮುಯ್ಯಡಿ ಮುಯ್ಯೀರಡಿ: ಶಬ್ದಮದ, 
೧೯೯ ಪ್ರ ೬) 

ಮುಯ್ಯಾನ್‌ - ಪ್ರತೀಕಾರ ಮಾಡು (ಅನುಜನ ನೆತ್ತರನೀಂಟಿದವನ 
ನೆತ್ತರ ಜೀವಸಹಿತಂ ಈ೦ಟದೆ ದುರ್ಯೋಧನನೆಂಬ ಪೆಸರ್ಗೆ 
ಮುಯ್ಯಾಂಪೆನೇ: ಗದಾಯು, ೫. ೮); ಸ್ಪರ್ಧಿಸು 
(ಲಾವಣ್ಯಮೆನ್ನದೆ ಬೇಜಳೊಂದು ಪಲಾಲಮಂ ಗಟಲಪಿ 
ಚಾತುರ್ಯಕ್ಕೆ ಮುಯ್ಯಾಂಪುದೇ: ಸುಕುಮಾಚ, ೧೦. ೧೧೪) 

ಮುಯ್ಯೀರಡಿ - ಮೂರೆರಡು ಅಂದರೆ ಆರು ಕಾಲುಗಳುಳ್ಳದ್ದು. 
ದುಂಬಿ (ಮುಯ್ಯೀರಡಿಯೆಂದು ತುಂಬಿ: ಶಬ್ದಮದ, ಪ್ರಸಾ 
೨೦೩) 

ಮುಯ್ಯೇಟು - ಮೂರು ಬಾರಿ ಏಳು, ಏಳು ಮೂರಲ, 
ಇಪ್ಪತ್ತೊಂದು (ಧರಾತಳಮ೦ ಒಲ್ಲಣಿಗೆಯಂ ಪಿಟೆವಂತೆ 
ತಳಂ ಎಯ್ದೆ ಸುರುಳ್ದಿನಂ ಮುಯ್ಕೇಟು ಸೂಟ್‌ ಪಿಟೆದ 
ಸಾಹಸಮುಂ: ಪಂಪಭಾ, ೧೨. ೪೮ ವ) 

ಮುಯ್ವಂ ನೋಡು - ಹೆಮ್ಮೆಪಡು (ಸುಂದರಿಯೆರಡುಂ ಮುತ್ತಂ 


ಪಡೆದಗ್ಗಳಿಕೆಗೆ ಮೆಯ್ವೆರ್ಚಿ ವಿಧಾತ್ರನಿರದೆ.. ಮುಯ್ವಂ 
ನೋಟ್ಪಂ: ಕಾವ್ಯಾವಲೋ, ೧೮೦) 

ಮುಯ್ದಂ ನೋಡಿಸು ಡ್‌ ಸಂತಸಪಡಿಸು (ಅಯ್ದರ 
ಬಾಲಕ್ರಿಯೆಯು೦ ಮುಯ್ದಂ ನೋಡಿಸಿತು ತಾಯುಮಂ 


ತಂದೆಯುಮಂ: ಪಂಪಭಾ, ೨. ೧೧) 

ಮುಯ್ದಾನ್‌ - ಹೆಗಲನ್ನು ಚಪ್ಪರಿಸಿಕೊ, ಬೆನ್ನು ತಟ್ಟಕೊ 
(ಮುಗುಳ್ನಗೆ ನಗುತ್ತುಂ ಬರ್ಪ೦ ಒಂದೆಡೆಯೊಳ್‌ ಒಂದು 
ಕಂದದ ಮೊದಲುಮಂ ವೃತ್ತದ ತುದಿಯುಮಂ ಒಂದುಮಾಡಿ 
ಪದಮಿಕ್ಕಿ ಓದಿ ಪಂಡಿತಿಕ್ಕೆಗೆ ಮುಯ್ವಾಂತುಂ: ಪಂಪಭಾ, ೪. 
೯೪ ವ) 

ಮುಯ್ದ್ವು - ಹೆಗಲು (ಅಡಿ ತೊಡೆ ಪೊರ್ಕುಟುಂ ತೆಗಲೆ ಕೈ 
ಕಣೆಕಾಲ್‌ ಕೊರಲ್‌ ಎಂಬಿವುಂ ಬೆರಲ್‌ ನಡುವುರ ಬೆಂ 


ಬಸಿಆ್‌ ತೊಳಕು ಕರ್ಜಆೌ ಮುಯ್ವು . « ಎ೦ಬೆಡೆಯನೆ 
ನಟ್ಟುರ್ಚಿದುವು .. . ಪಾರ್ಥನಂಬುಗಳ್‌: ಪಂಪಭಾ, ೧೧. 
೧೩೬); ಮುಯ್ಯಿ ಪ್ರತಿನಿರ್ಯಾತ  (ಕ್ಷಿತಿತಳದೊಳ್‌ 


ನೆಗಟ್ಟೆರ್ದಪ್ರತಿಮಲ್ಲನನಿಕ್ಕಿ ಮುಯ್ವಂ ಅಣ೦ ಆನದೆ: ಆದಿಪು, 
೧೪. ೧೩೪) 


೯೦೯ 


ಮುರಜ - ಮದ್ದಳೆ (ಮುರಜದ್ದನಿಯಿಂದಮಾ ವಧೂವರರಂ 
ಹೋ ಬರವೇಟ್‌ಂಬತಿರ್ದುದು ಸುರವಾರಸ್ತೀ 
ವಿಳಾಸಪರಿಣಯನಗೃಹಂ: ಆದಿಷು, ೮. ೧೯) 

ಮುರಜಕೇತನ - ಮದ್ದಳೆಯ ಗುರುತಿನ ಬಾವುಟ 
(ತ್ರಿಭುವನಂಗಳ್‌ ಆಕಂಪಂಗೊಳೆ ಮುರಜಕೇತನ 
ವಿರಾಜಿತಮಪ್ಪ ತನ್ನ ರಥಮಂ ಅದಿರದೆ ಇದಿರಂ ಪರಿಯಿಸಿ: 
ಪಂಪಭಾ, ೧೩. ೪೪ ವ) 

ಮುರವು - ಕಲಗಚ್ಚು 
ಧರ್ಮಮಧು, ೧ ೧೧೪) 

ಮುರಾಂತಕ - ಕೃಷ್ಣ (ಒಡ್ಡಿಸೆ ಕಾದಂ ಆಗಳ್‌ ಅರ್ವಿಸೆ ತೆಗೆದೆಚ್ಚ 
ವೈಷ್ಣವಮಂ ಒಡ್ಡಿಸಿ ವೈಷ್ಣವದಿಂ ಮುರಾಂತಕಂ; ಪಂಪಭಾ, 
೧೨. ೩೨) 

ಮುರಾಸುರಾರಿ - ([ಮುರ-ಅಸುರಾರಿ] ಮುರ ಎಂಬ ರಾಕ್ಷಸನ 
ಶತ್ರು, ಶ್ರೀಕೃಷ್ಣ (ಸೌಳನೆ ಬಾರಿಸಿದಂ ದಲೆಂದೊಡೆ ಇಂ 
ಕೂರ್ಮೆಯ ಮಾತು ಮೆಚ್ಚುವನಿತರ್ಕೆ ಬಳಾರಿ 
ಮುರಾಸುರಾರಿಯೇಂ: ಪಂಪಭಾ, ೫. ೮೨) 

ಮುರಿ - ಬಾಗು, ಹೊರಳು (ಪರಿದ ತಲೆ ಬಿಟ್ಟ ಬಾಯ್‌ ನಸು 
ಮುರಿದ ಕೊರಲ್‌ ಮುಗುಳ್ಬ ಕಣ್‌: ಗದಾಯು, ೪. ೨೪); 
ಹೊಸೆ; ಹಿಂದಿರುಗು 


ಮುರಿಗೇಶ -  [ಮುರಿ೬ಕೇಶ] ಗುಂಗುರು 
(ಮುರಿಗೇಶದಿನೆಸೆವ ಶಬರರ ತಲೆಗಳೋಳಿಯಂತೆ 
ಕರ್ಬೊನ್ನ ಕನ್ನಡಿಯ ತೋರಣಂಗಳೂಳಂ: ಕಾದಂಬ, ೮. ೨ 
ವ) 

ಮುರಿಷು - ತಿರಿಚು (ಮುರಿಪು-ಮುಷ್ಟಿ ಭ್ರಮಣೇ: ಶಬ್ದಮದ, ಧಾ 
೪೬೯); ಬಗ್ಗಿಸು  (ಮುರಿಪದ ಕಂಬಬಾಸಿಗದೆರಡುಂ 
ಕಡೆಯಂ ವಿಳಾಸವತಿ ಪಿಡಿದು ಎರಡುಂ ಕರದಿಂ 
ಅನುಕರಿಸಿದಳ್‌ ಸುರಕರಾಸನಶ್ರೀಯನಾಳ್ಸ ಗಗನಶ್ರೀಯಂ: 
ಚಂದ್ರಪ್ರಪು, ೧೬. ೬೮); ಹಿಂಜರಿತ (ಮುರಿಪೆನೆ ಮರಳಿದ 
ಭವಂ: ರನ್ನ ನಿಘಂಟು, ೨) 

ಮುರಿವು - ಕಿವಿಯ ಒಂದು ಆಭರಣ (ಕೆರಕುಂ ತುಣಿಯುಂ 
ತೊನ್ನುಂ ನಾಗರ ಮಾಟಮರಂದು ಕಿವಿಯೊಳ್‌ 
ಮುರಿವಿಟ್ಟುಂ ಪಲರರ್ಚಿಪರ್‌: ಸಮಯಪ, ೯. ೭೬) 

ಮುರುಂಟು - ಮುರುಟಿಹೋಗು (ಮೇಗಣ ನಾಲ್ಕಜಳ್ಳೆದಣ 
ಮೇಗಣ ಭಾಗದೊಳಗುರ್ವು ಘರ್ಮಂ ಹಿಮದಿಂದಾಗಳೆ 
ಮುರುಂಟುವರ್‌ ಮಹಿಭಾಗದೊಳುಟೆದವಖೌೊಳಿನ್ನವೇಟುಂ 
ನರಕಂ: ಆದಿಪು, ೫. ೮೨); ಡೊಂಕಾಗು (ತಾಂ ತೊನ್ನನಾಇ 
ಮುರುಂಟಿದ ಕೈಯುಂ ಕಾಲುಂಬೆರಸು ಲೋಗರ 
ಮನೆಗಳೊಳ್‌ ಭೈಕ್ಷಮಂ ಬೇಡಿ: ವಡ್ಡಾರಾ, ಪು. ೧೨೨, ಸಾ. 
೨೨); ಉರಿಯಿಸು (ಮುರುಂಟು-ದಹನಕರಣೇ: ಶಬ್ದಮದ, 
ಧಾ ೨೫೮), ಬಾಡಿಹೋಗು (ಕುಡಿ ಮುಣಿದಿರ್ದೊಡಂ 
ಕೊನೆ ಮುರುಂಟಿದೊಡ೦ ನಜಹುಕಿರ್ದೊಡ೦ ಬೆಳರ್ತೊಡಂ 
ಒಣಗಿರ್ದೊಡಂ ಸರುಜಮೀ ದ್ರುಮಮೆಂದಜೆದು 
ಕರಿಯ ಮಣ್ಣುಮನೊಟ್ಟಗೆ ಬಾಟ್ಗುಮಾ ಮರಂ: 
ಲೋಕೋಪಕಾ, ೬. ೧೩); ಸೀದು ಹೋಗು (ದೇಹದ 
ದಾಹದೇಳ್ಗೆಗೆ ಭೃಂಗೀಪಟಂಗಳ್‌ ಆ 
ಕ್ಷಣಮರಲ್ಲುವೆಜಂಕೆ ಮುರುಂಟೆ ಧಾತ್ರಿಯೊಳ್‌: ಕುಸುಮಾಕಾ, 
೧೩. ೪೯) 


(ಪಾಲ್ಲೆ ಮುರವೇಂ ಬೆಲೆಯೇ: 


ಕೂದಲು 


ಮುರುಟು - ಮುದುರಿಕೊ (ಸಿರಿ ಪೋಗೆ ತನ್ನ ರೂಪಂ 
ಕರಗಿಸಿದೊಡೆ ಮುಳಿಯದೇಕೆಯೋ ಮುರುಟರ್ಕುಂ: 
ಸಮಯಪ, ೯. ೧೦೨) 


ಮುರುಡ - ಒರಟ (ಮುದುಗರಡಿಯ ಮುರುದೊವಲಂದದ 
ಕರಿಯಂ ತಾಳ ಕಾಯ ಮೋಳಿಗೆಯೊಂದಂದದ ಮುರುಡಂ 
ಅಷ್ಟವಂಕಂ: ಯಶೋಧಚ, ೨. ೪೦) 


ಮುರುಡು -  ಡೊಂಕಾಗು (ಕರಿದಾದೊಡೆ ಕತ್ತುರಿಯಂ 
ಮುರುಡಾದೊಡೆ ಮಲಯಜಂಗಳಂ ಕೊಂಕಿದೊಡೇಂ 
ಸ್ಮರಚಾಮಂ೦ ಇಳಿಕೆಯ್ದರೆ; ಯಶೋಧಚ, ೨. ೪೨) 

ಮುರುದೊವಲ್‌ - ಸುಕ್ಕುಗಟ್ಟಿದ ಚರ್ಮ (ಮುದುಗರಡಿಯ 
ಮುರುದೊವಲಂದದ ಕರಿಯಂ ತಾಳ ಕಾಯ 
ಮೋಳಿಗೆಯೊಂದಂದದ ಮುರುಡಂ ಅಷ್ಟವಂಕಂ: 
ಯಶೋಧಚ, ೨. ೪೦) 

ಮುರುವು - ದನಗಳಿಗಿಡುವ ಮುಸುರೆ, ಕಲಗಚ್ಚು (ಆವಂ 
ತುಜೆಸು ತಳೆಯಿಕ್ಕು ತಡೆಯದೆ ಮುರುವಂ ಸುರಿ ಎಂಬ 
ಸರಮೆ ತುರುಗಾರ್ತಿಯರಾ: ಲೀಲಾವತಿ, ೫. ೧೦೪) 

ಮುಷಿತ - ಬಿಟ್ಟುಹೋದ (ಇಷುಪ್ರಾಯ೦ಂ ಗೇಯಂ 
ಮುಷಿಶಕಿರಣ೦ ಶಿತಕಿರಣ೦ .. .. ವನಿಗವನಿ೦ ಚಿತ್ತಭವನಿಂ: 
ಲೀಲಾವತಿ, ೭. ೮೪) 

ಮುಷ್ಟಿ - ಹಿಡಿ (ಅದೇಂ ತಿರವೋ 
ಭೂರಿಶ್ರವನಾ: ಪಂಪಭಾ, ೧೧. ೧೪೧) 

ಮುಸಲ - ಒನಕೆ (ಮದದಂತಿದಂತ ಮುಸಲಪ್ರವಿಭಗ್ನ 
ಮಹಾಮಹೀರುಹಾಸ್ಪದಂ: ಪಂಪಭಾ, ೩. ೧೦); ಒಂದು 
ಆಯುಧ, ಗದೆ (ಕಣೆಯ ಕಂಪಣ ಮುಸಲ ಮುಸುಂಡಿ 
ಭಿಂಡಿವಾಳ ತೋಮರ ಮುದ್ಗರ ಮಹಾ 
ವಿವಿಧಾಯುಧಂಗಳೊಳಿಟ್ಟುಂ ಇಟೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ); 
ಹಿಡಿದು ಹೊಡೆಯುವ ಮಂತ್ರಾಯುಧ? (ದೇವೇಂದನಿತ್ತ 
ಐಂದಮೆಂಬ ದಿವ್ಯಾಸ್ತಮುಮಂ ನೈಷ್ಠಿಕಮೆಂಬ 
ಮುಷ್ಟಿಯುಮಂ ಕೆಯ್ಕೊಂಡು: ಪಂಪಭಾ, ೮. ೩೬ ವ); 
ಮಂತ್ರಪ್ರಯೋಗ ಕ್ರಮ 7? (ಅಂತು ಅದಂ ಹರಂ ಒಸೆದಿತ್ತುಂ 
ಏನದಣ ಮುಷ್ಟಿಯನೀಯನೆ ಬೇಡವೇಟ್ಟುದು ಆದರದಿಂ 
ಅದಂ: ಪಂಪಭಾ, ೧೧. ೧೩೦); ಹಿಡಿ (ಅದೇಂ ತಿರವೋ 
ಪೂಣಿಸಿದ ಮುಷ್ಟಿ ಭೂರಿಶ್ರವನಾ: ಪಂಪಭಾ, ೧೧. ೧೪೧) 

ಮುಸಲ - ನಕೆ (ಮದದಂತಿದಂತ ಮುಸಲಪ್ರವಿಭಗ್ನ 
ಮಹಾಮಹೀರುಹಾಸ್ಪದಂ: ಪಂಪಭಾ, ೩. ೧೦); ಒಂದು 
ಆಯುಧ, ಗದೆ (ಕೆಯ ಕಂಪಣ ಮುಸಲ ಮುಸುಂಡಿ 
ಭಿಂಡಿವಾಳ ತೋಮರ ಮುದ್ಗರ ಮಹಾ 
ವಿವಿಧಾಯುಧಂಗಳೊಳಿಟ್ಟುಂ ಇಣೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ) 

ಮುಸಲಪಾಣಿ - ಬಲರಾಮ (ಕೌರವೇಂದ್ರನ೦ ಮುಸಲಪಾಣಿ 
ಮನದೊಳ್‌ ಪೊಗಟ್ಬಂ: ಗದಾಯು, ೭. ೬೦) 

ಮುಸಲಾಯುಧ - ಬಲರಾಮ (ಹಲ ಮುಸಲಾಯುಧಂ ನಡೆವ 
ತಾರನಗೇಂದಮನೊಂದು  ಕರ್ಮುಗಿಲ್‌ ಬಳಸಿದವೊಲ್‌ 
ಎರಾಜಿಸೆ ವಿನೀಲಪಟಂ: ಪಂಪರಾ, ೬. ೭೬); ಒಬ್ಬ ರಾಕ್ಷಸ 
(ಹಳಂಭೂತ ಮುಸಲಾಯುಧ ಕಾಳನೀಳ ವಿದ್ಯುನ್ಮಾಲಿಗಳುಂ 
ಬಂದು ಕೂಡೆ: ಪಂಪಭಾ, ೧೦. ೨೭ ವ) 


ಪೂಣಿಸಿದ ಮುಷ್ಟಿ 


೯೧೦ 


ಮುಸಳ - ಒರಳು (ಮುಸಳ೦ ಅಯೋಗ್ರಂ ಒರಲ್ಲಂ ಪೆಸರಕ್ಕುಂ: 
ಅಭಿಧಾವ, ೧. ೧೦. ೩೨) 

ಮುಸಳಿ - ಬಲರಾಮ (ಹಲಿ ಬಲಭದಂ ಮುಸಳಿ ಕಾಮಪಾಳಂ 
ರಾಮಂ: ಅಭಿಧಾವ, ೧. . ೨೫) 

ಮುಸು - ಕಪ್ಪುಮುಖದ ಕೋತಿ, ಗೋಲಾಂಗೂಲ (ಮುಸು 
ಮುತ್ತಂತೆ ತೆರಳ್ಳ ತನ್ನ ಮೊಗಮಂ ಕಂಡಳ್ಳನೋ: ಆದಿಷು, 
೨. ೪೫); 

ಮುಸುಂಕು - ಹೊದೆಸು (ದೆಸೆ ಪಸುರೇಣೆ ಪಚ್ಚೆಯೊಳೆ ಮುಚ್ಚಿ 
ಮುದುಂಕಿದ ಮಾಲ್ಥಿಯಾದುದು . .« ಮೇಘಕಾಲದೊಳ್‌: 
ಪಂಪಭಾ, ೭. ೨೨); ಆವರಿಸು (ನೊಟಗಳ್ಳುಸುಂಕಿ 
ಮುನಿಪತಿಯನಗಲದೆ ಸುಟಿವುವು: ಧರ್ಮಾಮೃ, ೪. ೪೮) 
ಹೊದಿಕೆ (ಪದೆದಾನೀಕ್ಷಿಸೆ ಪೋಪನೊಯ್ಯನೆ ಮುಸುಂಕಂ 
ಪೊಕ್ಕು ಮೆಯ್ವತ್ತುವಂ: ಕುಸುಮಾಕಾ, ೧೨. ೧೫೧) 

ಮುಸುಂಡಿ - ಒಂದು ಬಗೆಯ ಆಯುಧ (ಕಣೆಯ ಕಂಪಣ 
ಮುಸಲ ಮುಸುಂಡಿ ಭಿಂಡಿವಾಳ ತೋಮರ ಮುದ್ಗರ 
ಮಹಾ ವಿವಿಧಾಯುಧಂಗಳೊಳಿಟ್ಟುಂ ಇಜೆದುಂ ಅಗುರ್ವು 
ಅದ್ಭುತಮಾಗೆ ಕಾದುವಾಗಳ್‌: ಪಂಪಭಾ, ೧೨. ೧೧೮ ವ) 

ಮುಸುಂಡು - ಮುಸುಡು, ಮೂತಿ (ಬಿಸರುಪದೆಸಳ್ಳೊರೆಯ 
ನಸುದೆಅಪಿನೊಳ್‌ ಮುಸುಂಡನಿಟ್ಟು ಬೀಸರವಾಗದ 
ಒಸಗೆಗಂಪನುಣ್ಣ: ಲೀಲಾವತಿ, ೩. ೨೦ ವ) 

ಮುಸುಂಬು - ಮುಸುಡು, ಮೂತಿ (ಪೊಸತು ಅಲರ್ದ 
ಅಂಭೋರುಹದೊಳ್‌ ಮುಸುಂಬು ಮುಟಯಖುಗುವಿನ೦ ಎಬ್‌ಗೆ 


ಗಂಧಮಂ ಆಘ್ರಾಣಿಸುತು೦ಿ. ಅಳವಳಿಸುವ ಅಳಿಗಳ 
ಪಸವೋಡಿದುದಿಲ್ಲ ರಜನಿಸಮಯ ಅತ್ಯಯದೊಳ್‌: 
ಅಜಿತಪು, ೬. ೬೬) 

ಮುಸುಮೊಗ - ಕೋತಿಯ ಮುಖ, ವಿಕಾರ ಮುಖ 


(ಮುಸುಮೊಗಮಾಯ್ತು ಮೊಗಂ ಕಾಲ ಸತ್ತುಗಂ ಪೋಯ್ತು 
ಪಲ್ಲಳಳ್ಳಾಡಿದುವೇಡೀಸುವಂತಿರ್ದಪಿರಿನ್ನುಮಂ ಇನ್ನುಂ 
ಬಿಸುಡಿರೆ ನೀವಜ್ಜ್ಞ ನಿಮ್ಮ ನಿರ್ಲಜ್ಜಿಕೆಯಂ: ಅಜಿತಪು, ೨. 
೧೦೦) 


ಮುಸುಚಜಿಕೊಳ್‌. - ಮುತ್ತಿಕೊ, ಆವರಿಸಿಕೊ (ಮೊಟಗುವ 
ಸುರದುಂದುಭಿಗಳುಂ ಪರಸುವ ಜಯಜಯದ್ದನಿಗಳುಂ 
ಬೆರಸು ದೇವೇಂದಂ ಬರೆ ದೇವವಿಮಾನಂಗಳೆಲ್ಲಂ 


ಶತಶ್ಯೃಂಗಪರ್ವತಮಂ ಮುಸುಳಿಕೊಂಡು: ಪಂಪಭಾ, ೧, 
೧೪೬ ವ) 

ಮುಸುಜು - ಮುಸುಕು, ಆವರಿಸು (ಅಂತು ಪೊಅಮಡುವ 
ಅರಾತಿ ಕಾಲಾನಲನಂ ಕಂಡು ಕಡ್ಡುವಂದ ದೊಡ್ಡರೆಲ್ಲಂ 
ಮುಸು೫% ಪಂಪಭಾ, ೩. ೬೧ ವ); ಗುಂಪಾಗು 
(ಮುಸುಳು-ಸಂಛನ್ನೇ: ಶಬ್ದಮದ, ಧಾ ೦೦೨); ಗುಂಪಾಗು 
(ಬಡಿ ಕೋಲ್‌ ಕಟ್ಟಿಚೆ .. .. ಎ೦ದು ಮುಸುಜೆ ನಾರಕರಾಗಳ್‌ 
ಮತ್ತಂ ಕೊಂತಂಗಳಿಂದಂ .. .. ಕುತ್ತುವುದುಂ: ವಡ್ಡಾರಾ, ಪು 


೧೨೭, ಸಾ. ೧೨) 

ಮುಸ್ತಾ -  ಕೊನ್ನಾರಿ ಗಡ್ಡೆ. (ಪೋಗುತಿರ್ದತ್ತು 
ದೌಂಷ್ಣಾಂಕುರಘಾತವ್ಯಸ್ತ ಮುಸ್ತಾಕ್ಷತಿ ಸುರಭಿತರೋತ್ರ 
ಅವರೋಹಂ ವರಾಹಂ: ನೇಮಿನಾಪು, ೩. ೬೪) 

ಮುಸ್ತಾಕಂದ -  ಕೊನ್ನಾರಿ ಗಡ್ಡೆ (ಪೆರ್ಬುಲಿಗಳ 
ಸುರ್ಬುವಜ್ಜೆಗಳುಮಂ ದಾಡೆಗಳಿಂದೀಡಿಜಿದಗುಟ್ಟು 
ತೋಡಿಕೊಂಡು ಮೆಲ್ವ ಮುಸ್ತಾಕಂದ೦ಗಳ ತಿರುಳ್‌ 


ಪಣೆದೊಕ್ಕು ಕಂಪಿಡುತ್ತಿರೆ: ಕುಸುಮಾಕಾ, ೧೪. ೨೯ ವ) 


ಮುಹುಃ — ಪುನಃ (ಮುಹುವಾಕ್ಕಇಡೆಯನುಟೆದು 
ಕುಮಾರಚೂಡಾಮಣಿ ತಂದೆಯೆಂದುದರ್ಕ ಎರ್ದೆಗೊಂಡಂ: 
ಚಂದ್ರಪ್ರಪು, ೨. ೫೫) 

ಮುಹುಡ - ಕುಸ್ತಿಯ ಒಂದು ಪಟ್ಟು (ಆಂ ಹಿಡಿದುದೆ .. .. ಹತ್ತೆ 
ಡೊಕ್ಕರಂ ಚಡಿಕೆ ತುಳಾಡಿ ಪೊಟ್ಟಮುಡುಹ೦ ದಣುವಟ್ಟಿ 
ಪಟ್ಟಿಸೆ: ಅನಂತಪು, ೨. ೨೭) 

ಮುಹುರ್ಮಹುರ್‌ - ಮತ್ತೆ ಮತ್ತೆ («ಅತ್ಯಂತವಿಸ್ಮಯ 
ಸ್ಮೇರಮುಖನುಂ ಅತಿರುಚಿರನ್ಯ ಸ್ವಹಸ್ತಪಲ್ಲವನುಂ 
ಮುಹುರ್ಮುಹುರ್‌ ಆಂದೋಳಿತ ಮಸ್ತಕನುಂ: ಆದಿಪು, 
೧೦. ೫೨ ವ) 

ಮುಹೂರ್ತ - ಶುಭಗಳಿಗೆ (ಒಳ್ಳಿತಪ್ತ ಮುಹೂರ್ತದೊಳ್‌ 
ದೀಕ್ಷೆಯಂ ಕೊಟ್ಟು: ವಡ್ಡಾರಾ, ಪು. ೬. ಸಾ. ೨); ಎರಡು 
ಗಳಿಗೆಯ ಅವಧಿ (ಅದು ಸಮಯ ಆವಳಿಕಾ ಉಚ್ಛ್ವಾಸ 
ಸ್ತೋಕ ನಿಮೇಷ ನಾಳಿಕಾ ಮುಹೂರ್ತ ದಿವಸ ಪಕ್ಷ ಮಾಸ 
ಯತು ಅಯನ ಸಂವತ್ನರಾದಿ ಗಣನಾಕ್ರಮದಿಂದಂ: ಆದಿಷು, 
೬. ೪೮ ವ) ಹನ್ನೆರಡು ಗಲಿಗೆಗಳ ಅವಧಿ ದಿನದ 
ಮೂವತ್ತನೆಯ ಒಂದು ಭಾಗ (ಕ್ಷಣಮದಾಜು 
ಘಳಿಗೆಯೆನಿಕ್ಕುಂ ಅವಣ್‌ರಡೆರಡಂ ಕೊಂಡೊಡೆ ಬವಜಿಸುವ 
ಮುಹೂರ್ರಮಂತದೊಂದಕ್ಕುಂ: ಅಭಿಧಾವ, ೨. ೨ ಮತ್ತು ೩) 

ಮುಹ್ಯತ್‌ -.- ಮೂರ್ಛೆಹೋಗುವ (ವಿಚಳತ್‌ ಅಸ್ಥಿ ನಿರ್ಯತ್‌ 
ಮಜ್ಜಾ ಶುಷ್ಕತ್‌ ಕಂಠ ಸ್ಟಿದ್ಯತ್‌ ವದನ ನಿಮೀಳತ್‌ ನೇತ್ರ 
ಸೀದತ್‌ ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ಪರ 
ಪರಿಗತರ್‌: ಆದಿಪು, ೫. ೮೭ ವ) 

ಮುಳ್‌ - ಕಂಟಕ (ಪಾಟಿಸುವೆನೊಯ್ಯನೆ ಮುಳ್ಳೊಳೆ ಮುಳ್ಳಂ: 
ಪಂಪಭಾ, ೯. ೭೭) 

ಮುಳಿ - ಕೋಪಗೊಳ್ಳು (ಮುಳಿ-ಕೋಪೇ: ಶಬ್ದಮದ, ೯೮೦); 
ವಿರೋಧವಾಗು (ಇನಿಯವು ಮೊದಲೊಳ್‌ ನಂಜಿನ 
ಪನಿವೊಲ್‌ ಬಟೆಕೆಯ್ದೆ ಮುಳಿದ ಕೊಂದಿಕ್ಕುವುವು: ಆದಿಪು, 
೧೪. ೧೨೫) 

ಮುಳಿಕೆಯ್‌ - ಮುಳಿ (ಎನ್ನ ಮನಕ್ಕೊಡಂಬಡನೊಡಂಬಡುವೈ 
ಪಟೆಗೆಯ್ದದೇವಮಂ ನೀನ್ಸೆಗಟ್ಟೆದಳೆಂದು 
ಮುಳಿಕೆಯ್ದಗಿದೊಪ್ಪದು ಸಮ್ಮತಾವಸಾನನ್ನಳಿನಾನನೇ 
ಮುಳಿದದಂ ಬಿಸುಡೈ: ಶಾಂತಿಷು, ೮. ೮೪) 

ಮುಳಿದರ್‌ - ಶತ್ರುಗಳು (ಮುಳಿದರ೦ ಜಂಕಿಸಿದವು ಬಿಡದಾರ್ದು 
ಕಾವನೆಚ್ಚ ಅಲರ್ಗಣೆಗಳ್‌: ಕಬ್ಬಿಗಕಾ, ೨೩೫) 

ಮುಳಿಯಿಸು - ಕೋಪಗೊಳಿಸು (ನಿಮ್ಮಂ ಮುಳಿಯಿಸಿದ 
ಸುರಾಸುರರುಮ೦ ಒಳರೆನಿಸೆ೦ ಕರ್ಣನೆಂಬನೆನಗೇವಿರಿಯಂ: 
ಪಂಪಭಾ, ೧೨. ೧೩೧) 


ಮುಳಿಸಾಲು ದ ಕೋಪವಿಳಿ (ಬಿರಯಿಯ ಮಿಲ್ತುವೆಂ 
ಮಿದಿದೊಡಲ್ಲದಣ೦ ಮುಳಿಸಾಅದೆಂದು ಪಲ್ಕೊರೆದನಲ್ಲಿ 
ಮನ್ನಥಂ: ಪಂಪಭಾ, ೨. ೧೩) 

ಮುಳಿಸು — ಕೋಪ (ಭರತನ ಮುಳಿಸು 
ಒಸಗೆಯನನುಕರಿಸಿದುದೇಂ ಚಕ್ರವರ್ತಿವೃತ್ತಮೊ ಶರದಂ: 
ಆದಿಷು, ೧೧. ೭) 

ಮುಳುಂಕು - ಮುಳುಗು (ಪೊಳೆವ ಶರಚ್ಚಂದ್ರಿಕೆಯೊಳ್‌ 


ಮುಳುಂಕಿ ನಸುದೋರ್ಪ ತಾರೆಗಳ ತೆಐದಿಂ ಕಣೊಳಿಸಿ 
ಮಗಮಗಿಪ ಮಣಿಸರವಳಿಗೆಯ ಪಾಯಸಮಂ ಅಸದಳಂ 
ಬಡ್ಡಿಸಿದರ್‌: ಶಾಂತೀಶ್ವಪು, ೧೫. ೫೭) 


೯೧೧ 


ಮುಳ್ಳಿಡು - ಮುಳ್ಳುಗಿಡ (ಮುಳ್ಳಿಡುಗಳೊಳ್‌ ತೊಡರ್ದ 
ಮೆಯ್ದವಿರ್‌ ಪಜೆಗುಮೆಂದು ಮಿಡುಕಲೊಲ್ಲದೆ ಅಲ್ಲಿಯೆ 
ನಿಂದು: ಚಂದ್ರಪ್ರಪು, ೫. ೬೫ ವ) 

ಮುಳ್ಳು - ಕೆಂಪು ಬಣ್ಣ (ಕೊಸಗಿನ ತುಖುಂಬು ಮುಳ್ಳಿನ ವಸನಂ 
ಕುಂಕುಮನವಾಂಗರಾಗಂ ಪರಿರಂಜಿಸೆ: ಶಾಂತಿಪು, ೭. 
೧೪೫) ಕೆಂಪು ಬಣ್ಣದ ಬಟ್ಟೆ (ಸಂಜೆಗೆಂಪಿನ ತಳ್ಳಮರ್ದಿರೆ 
ಪೊರೆಯನೆತ್ತಿ ಪೊಲಿಸಿದ ತೆಅದಿ೦ ಮುಳ್ಳಿನ ಪೊಸಟೊಪ್ಪರಂ 
ಇನಕಳ್ಲಂಗಾ ಜೋಗಿಗಗೆಸೆದುದು ಅಸದಳಮಾಗಲ್‌: 
ಲೀಲಾವತಿ, ೪. ೭೩) 

ಮುಳ್ಳುಯ್ತುಗ - ಮುಳ್ಳುಗಳಿರುವ ಮುತ್ತುಗ (ನಿನ್ನ ಮುಲೀಸಿನ 
ಬೆಂಕಿಯಿಂ ಪೊತ್ತಿ ಪೊಗೆದುರಿವ ಪಗೆವರ ಬೀಡಿನಂತೆ 
ಸುತ್ತಲು೦ ಪುತ ಮುಳ್ಳುಖ್ಯುಗದ ಮರಂಗಳೊಳಂ 
ನೋಡಲ್ವೇಟ್ಟುದು: ಕಬ್ಬಿಗಕಾ, ೭೦ ವ) 

ಮುಚಿ - ಕತ್ತರಿಸು (ಪಗೆವರ ನಿಟ್ಟಿಲ್ವಂ  ಮುಚಿವೊಡೆನಗೆ 
ಪಟ್ಟಂಗಟ್ಟಾ: ಪಂಪಭಾ, ೧೦. ೧೭); ತುಂಡಾಗು (ಮೂಗುಂ 
ಮುಜವನ್ನ೦ ಮುಂದೆ ಮುಗ್ಗುತ್ತೆಡಬಲದೊಳಗಂ ಬೀಟುತುಂ 
ಪಕ್ಕಗೂಡಾಗೊಣಗುತ್ತುಂ ಪೋಗಿ: ಕಾದಂಬ, ೧. ೧೫೯); 
ತುಂಡು (ಎಳವಿಸಲ ಮುಚೆಗಳಿಂ ಕಣ್ಣೊಳಿಸುವ ಕೈಲಾಸದಂತೆ 
.. . ಕರಮೆಸೆದಂ: ಕಾದಂಬ, ೧ ೨೬) 

ಮುಚಿಗಂ - ಒಂದು ಬಗೆಯ ಬಾಣ (ಪೆಜ್‌ಯ ಮುಚೆಿಗಂ 
ಕಣಕೆನೆ ವೋಪಂಬು ಕವಲಂಬುವೆಂಬ ಅಂಕದ ಅಂಬು 
ಎತ್ತಲು೦ ತುಖುಗಿ: ಪಂಪಭಾ, ೧೩. ೩೯) 

ಮುಣಿಗಣ್‌ - ಗಿಡದ ಗೆಣ್ಣು (ಅಡವಿಯಾನೆಗಳಡಿಗೊಂಬುಗೊಂಡ 
ತದುಕಿನ ಮುಚೆಗಣ್‌ಣೊಳೊಗೆದ ್ಛಪಗಿನೊಳಗ್ಗಿವೆಗಡಿಂ 
ಕಾಲ್ಲೊಡರ್ದು ಮಿಡುಮಿಡುಕಿ ಕಳವಳಿಪ 
ಕಳಮಿಕಸಂಕುಳಂಗಳುಂ: ಚಂದ್ರಪ್ರಪು, ೫. ೬೫ ವ) 

ಮುಣಿವಡು - ಬಾಗು (ನೀಡದೊಳಿಂಬುಗೊಂಡ ಮುಜೆವಟ್ಟ 
ವಿಹಂಗಮ ಮಾಲೆಗೆ ಎಟ್ಟಜಂ ಮಾಡುತುಂ: ಕುಸುಮಾಕಾ, 
೧೪. ೨೦) 

ಮುಜುಕ - ಒಯ್ಯಾರ (ಕಡುನೀಜ”ಯರಂ .. . ಮುಜುಕದಿ೦ಂದಂ 
ಮುಡಿ ಮೆಯ್‌ ಕಣ್‌ ಪುರ್ಬುಗೊಳ್ಳೆನೆಂಬಂ ಪಾಣ್ಣಂ: 
ಸಮಯಪ, ೫. ೫೩); ಚೆಲುವು (ಕೆಮ್ಮುಗಿಲ ತೆಳ್ಳೊರೆಯ 
ಮಖಲ್‌ಯೊಳ್‌ ಮಿಉುಪ ಸಂಜೆವೆಔಯ ಮುಖುಕಮಂ 
ವರ್ಧಮಾಪು, ೧೦. ೫ ವ) 

ಮುಜುಕು - ಮುಖ ವಿಕಾರಮಾಡು, ಅಣಕಿಸು 
ಮುಖವಿಕಾರೇ: ಶಬ್ದಮದ, ಧಾ ೬೮) 

ಮುಜುವಿಡು - [ಬೇಯಿಸಿದ ವಿವಿಧ ಸೊಪ್ಪುಗಳ ಮುದ್ದೆಯೇ 
ಮುಲು - ಮುಖು-ಬಿಡು] ಮೇವು ಬಿಡು (ಮುಖುವಿಟ್ಟೀ 
ಹೇಷಾಸ್ಟರಮಂ ತೋಜಣೆದಪುವಲ್ಲಿ ನೃಪತುರಗ೦ಗಳ್‌: 
ಪಂಪಭಾ, ೧೨. ೧೦೭) 

ಮುಲುಂಕು - ಮುಳುಗು (ರಜನೀಸತಿ ಚಂದಮಯೂಖ 
ಮಹಾಹ್ರದದೊಳಗೆ ಮುಟುಂಕಿದಳ್‌: ಚಿಂದಪ್ರಹು, ೮. ೩೧) 

ಮುಲುಂಕಾಡಿಸು - ಮುಳುಗಿಸು (ಸುಮನಶ್ಚೈಳವಂ ಆ 
ಜಿನಾಭಿಷವಣಕ್ಷೀರಾ೦ಬು ಧಾರಾಳಿಯಿಂದೆ 
ಮುಟುಂಕಾಡಿಸಿದಂದದಿಂ ಸಕಳ ಮರ್ತ್ಯಮರ್ತ್ಯರಂ ನೋಡೆ 
ನಾಡೆ ಮುಟುಂಕಾಡಿಸಿದಂ: ಶಾಂತೀಶ್ಚಪು, ೧೪. ೧೭೫) 


(ಮುಖುಕು- 


ಮುಲುಂಗು - ದ್ರವದಲ್ಲಿ ಅಡಗು (ನೆತ್ತರ ಕಡಲ್ಗಳೊಳ್‌ ಮಿಳಿರ್ವ 
ಪಟವಿಗೆಗಳ್‌ ತಲೆದೋಆ*್‌ ಮುಖುಂಗಿದ ರಥಂಗಳುಂ: 
ಪಂಪಭಾ, ೧೦. ೧೧೬ ವ) 

ಮುಲುಗಲೀ ದ ಮುಳುಗಲು ಅವಕಾಶ ಕೊಡು 


ತೆರೆಗಳೆಂಬ ನಳಿತೋಳ್ಗಳಿನೊಯ್ಯನೊಯ್ಯನೆ ತಬ್ಕ್‌ಸಿ ತರೆ 
ಗಂಗಾತೀರದೊಳಿರ್ಪ ಸೂತನೆಂಬವಂ ಕಂಡು: ಪಂಪಭಾ, 
೧. ೯೫ ವ) 

ಮುಲುಗು - ದ್ರವದಲ್ಲಿ ಅಡಗು (ನಿಜತೇಜದಿ೦ ಆಂತ ದೈತ್ಯರಂ 
ತಳವೆಳಗಾಗೆ ಕಾದಿ ಚಳಿತು ಎಯ್ದಿ 
ಅಪರಾಂಬುರಾಶಿಯೊಳ್‌ ಮುಖುಗುವ ತೀವದೀಧಿತಿವೊಲ್‌ ಆ 
ಕೊಳದೊಳ್‌ ಫಣಿರಾಜಕೇತನ೦ ಮುಲುಗಿದಂ: ಪಂಪಭಾ. 
೧೩. ೭೪); ತಲ್ಲೀನಗೊಳ್ಳು (ಮುಖುಗು-ನಿಮಗ್ನೇ: ಶಬ್ದಮದ, 
೧೫೦) 

ಮುಲುಗಿ ನೆಗೆ - ಮುಳುಗಿ ಮೇಲೇಳು (ಪಾವುಗಳಂ ಕೊಳಿಸಿ 
ಮಹಾಗ್ರಾವಮ೦ ಉಜದೆ ಅಡಸಿ ಕಟ್ಟಿ ಕೊರಲೊಳ್‌ 
ಗಂಗಾದೇವಿಯ ಮಡುವಿನೊಳ್‌ ಅಟ್ಟೆದರ್‌ ಏವಯಿಸದೆ 
ತಮ್ಮ ಕುಲಮ೦ ಅಡಿಗಟ್ಟುವವೋಲ್‌: ಪಂಪಭಾ, ೨. ೩೨) 

ಮುಖಪು ಮುಳುಗು (ಜಳಪ್ರವೇಶ೦ ಇಲ್ಲಿಗೆ ಪದನೆಂದು 
ನಿಶ್ಚಯಿಸಿ ವಾರಿಜನಾಥಂ ಅನಾಥವಾಗಿ ತೊಟ್ಟನೆ 
ಮುಖುಪಂತೆವೊಲ್‌ ಮುಯುಗಿದಂ: ಪಂಪಭಾ, ೧೩. ೧೦೬) 

ಮುಲಿಳ್ಕಾಡು - ಮುಳುಗು (ವಿಷಯಸುಖಾರ್ಣವದೊಳ್‌ ಮೂಡಿ 
ಮುಲ್ಕಾಡುತ್ತುಂ ಇರ್ದು: ಕಾದಂಸಂ, ೨. ೬ ವ) 

ಮುಲ್ಲು - ಬೀಳು (ಮುಲ್ಗು-ಪತನೇ: ಶಬ್ದಮದ, ಧಾ ೧೫೧); 
ನಮಸ ್ಫರಿಸು (ವಿನಯದಿಂ ತನ್ನ ಪದಾಬ್ದದ ಮೇಲೆ ಮುಲ್ಲಲ್‌ 
ಒದವಿದ ಪದಪಿಂ ತೆಗೆದೆ ನೃಪಸುತಂ ಮನ್ನಿಸಿದಂ: 
ಕಾದಂಬ, ೬. ೧೨೦) 

ಮುಬ್ತುಗ - ಮುತ್ತುಗದ ಮರ (ಒಂದರ್ಥಕ್ಕೆ: ಮುಟ್ರುಗಮೆಂದು 
ಒಂದು ಮರಂ: ಶಬ್ದಮದ, ೩೩ ವೃತ್ತಿ ೧೧೬) 

ಮೂಂಕಿಟೆ - ವಾಸನೆ ನೋಡು (ದೆಸೆಗಳ್ಗೆ ಬೆರ್ಚಿ ಮೂಂಕಿಟಿವೆ 
ವನಮಹಿಷಿಗಳಿ೦ ಮದಹಸ್ತಿಯಂತೆ ಮರವಾಯ್ವ ಪುಲಿಗಳಂ 
ಅತಿಭಯಂಕರಾಕಾರಮಪ್ಪ ದ್ವೈತವನಕ್ಕೆ ಬಂದು: ಪಂಪಭಾ, 
೭ ೨೯ ವ) 

ಮೂಂಕು 
ಕಿಜುಗೊಂಬಿನ ತಳ್ತರಗೀಲ್‌ ಕವಲ್ತ ಕೊಂಬಿನ ಮಡವಡ್ಡವಂದ 
ನಳಿಗೊಂಬಿನ ಪತ್ತುಗೆ ಜೋಲ್ವ ಬಳ್ಳಿಗೊಂಬಿನ ಬಲೆ 


ತೋರಗೊಂಬಿನ ನೊಗಂ ನಿಡುಗೊಂಬಿನ ಮೂಂಕು ಕಣ್ಣೆ 


ಚೆಲ್ಲೆನೆ ನಡೆತಂದುವಂದು ಅಸುಗೆಯೆಂಬ 
ತೇರ್ಗಳೆತ್ತಲುಂ: ಕಬ್ಬಿಗಕಾ, ೧೬೭) 

ಮೂಕ - ಮಾತು ಬಾರದವನು (ಜಡಮತಿ ಕಿವುಡಂ ಪಂಗು 
ಮೂಕಂ: ವಡ್ಡಾರಾ, ಪು. ೧೦, ಸಾ. ೩೦) 

ಮೂಕದಾನವ - ಮೂಕ ಎಂಬ ಹೆಸರಿನ ರಾಕ್ಷಸ 
(ಮೂಕದಾನವ೦ ಆದಿವರಾಹರೂಪದೊಳಿರ್ದುದಂ ಅಳೆದು: 
ಪಂಪಭಾ, ೭. ೧೩ ವ) 

ಮೂಕೊಳಿಕಿಯ - ಮೂಗು ಊನವಾದವನು (ಮೂಗಿಲ್ಲದ 
ಮೂಕೊ*ಯನೆಂತು ಕಣ್ಣಿಲ್ಲದ ಕುರುಡನೆಂತು ಕಿವಿ ಕೆಟ್ಟ 
ಕಿವಿಡನೆಂತು ಕೈಯಿಲ್ಲದ ಮೋಟನೆಂತು: ಧರ್ಮಾಮೃ. ೯. 5 
ವ) 


ನೆಗಟಸ ಯ 


(ಇತ್ತ 
ಗಂಗಾದೇವಿಯುಂ ಆ ಕೂಸ೦ ಮುಖುಗಲೀಯದೆ ತನ್ನ 


ಬಲ೦ಲ್ಲು 
ಬ 


- ಗಾಡಿಯ ಮೂಕಿ (ಮಿನುಗುವ ಕೊಂಬಿನಚ್ಚು 


೯೧೨ 


ಮೂಗಯ್‌ - ಮೂರು ಕ್ರೈ [ಮೊಳ] ಅಳತೆ (ತೀವಿರ್ದತ್ತು 
ಮೊದಲ್ಕೊದಲ್ಲೆ ಪಣೆಯುಂ ಮೂಗಯ್ಯ 
ಮೂಗೆಯ್ಯೆನಿತ್ತಾವರ್ಕೆಯ್ದೆ ಕವಲ್ಲುವು ಅಲ್ತು ಕೊಂಬಾದುದು: 
ಆದಿಹು, ೧೧. ೯೭) 

ಮೂಗರಿ - ಮೂಗು ಕತ್ತರಿಸು (ಪೆಅರ್ಗೆ ತಾನೆಳಗೆ ಪೋಗಿ 
ಪೋಗಿ ಮೂಗರಿವಡೆದರತೆಅನಪ್ಪದು: ಲೀಲಾವತಿ, ೨. ೩೬) 

ಮೂಗಲಕ್ಕಿ _ ಮೂಕ ರೋದನ (ಬಾಸುಲ್ಲ್ಗಳ್‌ ತಗಡಂ 
ಪತ್ತಸಿದಂತಾಗೆ ಮಾಣದೆ ಒಳಗೊಳಗೆ ಮೂಗಲ್‌(ಸಿಯಟ್ರು 
ಮುಸುಡು ಮಡಕೆಯನಿಟ್ಟಂತಾಗೆ: ನೇಮಿನಾಪು, ೭. ೩೫ ವ) 

ಮೂಗಟಕ್ತಿ - ಮೂಗಲ್ಫೆ್‌ (ಕಣ್ಣಿಂಗಿಟ್ಟೊಡೆ ಕಾಯ್‌ ಬಿರ್ದುದೆಂಬ 
ನಾಣ್ಣುಡಿ ನುಡಿವರ ಮಾತೆನಗಾದುದೆಂದು ಮೂಗಟೌಯಟ್ರು 
ಧನಕೀರ್ತಿಯ ಮೇಲೆ ತೀವ್ರಮಪ್ಪ ಮುನಿಸಾಗಿ: ಧರ್ಮಾಮ್ಯ 
೧೦. ೧೩೦ ವ) 

ಮೂಗಿಟ್ಟೇಜು - ಅಂಕೆಯಲ್ಲಿರಿಸು (ಏಜೆದನೆ ಮರನಂ ಎನ್ನಂ 


ಮೀಣಿದನೆ ಮೂಗಿಟ್ಟೇಜೆದಂ ಎಂದಳ್ಳಿ 
ಬಾಳನಹಿಪತಿಯಿತ್ತಂ: ಹರಿವಂಶ, ೮. ೩೬) 
ಮೂಗಿಚೆ - ಮೂಗು ಮುರಿ, ಜಿಗುಪ್ಲೆಪಡು (ರಿಪುಜನದ 


ಪೆರ್ಜಿಗಂ ಪರಾಂಗನಾಜನದ ಮೆಚ್ಚಿಂಗಂ ಮೂಗಿಚಿವಂತೆ 
ಸೊಗಯಿಸುವ ಗಂದೇಭವಿದ್ಯಾಧರನ ಮೂಗು: ಪಂಪಭಾ, ೨. 
೩೯ ವ) 

ಮೂಗುತಿ - ಮೂಗುಬೊಟ್ಟು (ಇಕ್ಕಿದ ರನ್ನದೋಲೆ ಪೊಸಮುತ್ತಿನ 
ಮೂಗುತಿ ತೋಳಬಂದಿ ನೀಳ್ಬೆಕ್ಕಸರಂ.. . ಇಂಚರಮೀವ 
ನೇವುರಂ ಜೊಕ್ಕಳವಪ್ಪ ಚೆಲ್ವನೊಳಕೊಂಡಿರೆ: ಕಬ್ಬಿಗಕಾ, 
೨೬೫) 

ಮೂಗುದುಟಿಸು -  [ಮೂಗು*ತುಣಿಸು] ಮೂಗನ್ನು 
(ಒರ್ವರೊರ್ವರೊಳ್‌ ಮೂಗುದುಜಿಸಲಾಗದ 
ಅವಗೆರ೯೦ತುಂ ಒಡಂಬಡಾಗದು: 
ವ) 

ಮೂಗುರ್ಚು - ಮೂಗುದಾರ ತೆಗೆದುಬಿಡು, ಸ್ವಚ್ಛಂದವಾಗಿ ಇಡು 
(ಮೂಗುರ್ಚಿದೆಮ್ಮವೋರಿಯುಂ ಪೆಅಮೆಟ್ಟಿದ ತಗರುಂ 
ತಾಗುವಂತೆ ತಂತಮ್ಮೇಜೆದಾನೆಗಳಂ ನೂಂಕಿ: ಶಾಂತಿಪು, ೬. 
೮೨ ವು) 


ಕೆರೆ 
ಕಡ್ಡಂ 
ಪಂಪಭಾ, ೧೨. ೧೦೩ 


ಮೂಗುವಡು — ಮೂಕವಾಗು, ಮಾತಿಲ್ಲದಾಗು 
(ಅಂಬುದಾಗಮದ ಕೋಗಿಲೆಯಂತಿರೆ ಮೂಗುವಟ್ಟು 
ನೀಮೆಂಬುದುದನೆನ್ನಿಂ ಎಂದುಸಿರದಿರ್ದ ತನೂಜೆಯ 


ಭಾವಂ ಮಹೀಶಂ೦ ಬಗೆದು: ಆದಿಪು, ೩. ೨೬) 
ಮೂಡಗಡಲ್‌ - ಪೂರ್ವ ಸಮುದ್ರ (ಅಣಿಯರವಾಡಿ 
ಮೂಡಗಡಲೊಳ್‌ ತೆರೆಮಾಲೆಯನೆತ್ತಿ . ಬಂದೆಸೆಗಿತ್ತು 


ಅತಿಶೈತ್ಯಕಾರಣ೦ .. .. ಇಂದದಿಶಾಸಮೀರಣಂ: ಜಗನ್ನಾವಿ, 
೧೪. ೪) 

ಮೂಡಣ್‌ - ಪೂರ್ವದಿಕ್ಕು (ಐರಾವತ ಕರಲೂನ ಸಲ್ಲಕೀ 
ಶಬಳಮುಂ ಅಪ್ಪ ಉದಯಗಿರಿಯಿ೦  ಸೊಗಯಿಸುವ 


ಮೂಡಣ ದೆಸೆಗೆ ವಂದು: ಪಂಪಭಾ, ೪. ೧೮ ವ) 
ಮೂಡಮೊಗ - ಪೂರ್ವದಿಕ್ಕು (ತಮ್ಮಯ್ತರುಂ ಪಾಂಚಾಳಿವೆರಸು 
ಪೋದ ದೆಸೆಯಂ ಆರು೦ ಅಜೆಯದಂತು ದ್ವೈತವನಮಂ 
ಪೊಳಮಟ್ಟು ಜಗುನೆಯಂ ಪಾಯ್ದು ಮೂಡಮೊಗದ 
ಪಯಣಂಬೋಗಿ: ಪಂಪಭಾ, ೮. ೫೦ ವ) 


ಮೂಡಿ - ಉದಯ (ಮೂಡಿಯೆಂದುದಯಂ: ಶಬ್ದಮದ, ಪ್ರಸಾ 
೨೦೫) 

ಮೂಡಿಗೆ - ಬತ್ತಳಿಕೆ (ಮೂಡಿಗೆ ಕುಕ್ಕಂಬ೦ ಸುಟೆಸಿ ಜೊಂಪಂ 
ಬೀಡುಬಿಡುವ ಇಂಬು ಕದಳಿ ತೆಂಗಿನ ತಾಣ೦ ಜಾಣಿಂ 
ನೀರ್ದಾಣಮೆಂದು ಎಡೆಯಣೆದುಂ: ಪಂಪಭಾ, ೫. ೪೧) 

ಮೂಡಿ ಮುಲುಂಗಾಡು - ಮಗ್ಗವಾಗು (ಸೀಯನಪ್ಪ 
ಗೇಯರಸಾಬ್ದಿಪೂರದೊಳ್‌ ಮೂಡಿ ಮುಲುಂಗಾಡುತ್ತುಂ: 
ಶಾಂತಿಷು, ೨. ೨೨ ವ) 

ಮೂಡಿ ಮುಲಿಳ್ಳಾಡು ದ 
(ವಿಷಯಸುಖಾರ್ಣವದೊಳ್‌ ಮೂಡಿ 
ಇರ್ದು: ಕಾದಂಸಂ, ೨. ೬ ವ) 

ಮೂಡು - ಹುಟ್ಟು (ನೇಸಣ್‌ ಮೂಡಿದುದು ಬಕಂಗೆ ಮಿಟ್ತು 
ಮೂಡುವ ತೆಣದಿಂ: ಪಂಪಭಾ, ೩. ೨೭); ಕಾಣಿಸಿಕೊ 
(ಜತುಗೃಹಕವಾಟಪುಟಂಸಂಧಿಗಳೊಳ್‌ ಸುರಂಗಮಂ 
ಗಗಂಗೆಯೊಳ್‌ ಮೂಡುವಂತಾಗೆ ಸಮೆದು: ಪಂಪಭಾ, ೩. 
೪ ವ) 

ಮೂಡೆ - ಮೂಟೆ (ತಳಿರ ಮೂಡೆಯೊಳೆ ಮಲ್ಲಿಗೆಯ 
ಮುಗುಳ್ಗಳನೊಟ್ಟಿ ಮಿಕ್ಕ ಮುಗುಳ೦ ಮೇಲುದಿ೦ ಮೊಟ್ಟೆಯಂ 
ಕಟ್ಟಿ; ಲೀಲಾವತಿ, ೧೧. ೧೧) 

ಮೂಢತ್ರಯ - [ಜೈನ] ಲೋಕಮೂಢ, ದೇವತಾಮೂಢ, 
ಪಾಷಂಡಿ ಎಂಬ ಮೂಢಭಾವನೆಗಳು (ಮತಿವಂತಂ ಸಲೆ 


ಮಗ್ಗವಾಗು 
ಮುಲಸ್ಕಾಡುತ್ತುಂ 


ದೇವಮೂಢತೆಯುಮಂ ಪಾಷಂಡಿಮೂಢತ್ವಮ೦ ಸತತಂ 
ಲೌಕಿಕಮಪ್ಪ  ಮೂಢತೆಯುಮಂ ನಿರ್ವಾಜದಿಂ ಬಿಟ್ಟು: 
ಸಮಯಪ, ೯. ೨) 


ಮೂದಲಿಸು - ಹೀಯಾಳಿಸು (ಮೂರನೆಯ ದಿವಂ ನೆಲೆಯಾಗೆ 
ಮರಿದತ್ತಂ ಕಲಿಯಂ ಮೂದಲಿಸಿದಂತೆ ದೇವನೆಯಾದಂ: 
ಯಶೋಧಚ, ೪. ೭೭) 

ಮೂದಲೆ - ಮೂರು ತಲೆ (ತಲೆ ಪಗೆವರ ಕೆಯ್ಕೊಳ್‌ 
ಸುರಲಲನೆಯ  ತೋಳೊಳಗೆ ಪತಿಯ ಭಂಡಾರದೊಳು 
ನೆಲಸೆ ಸುಭಟರ್ಕಳೊಳ್‌ ಮೂದಲೆ ನೆಗಟ್ಟುದು ಪೊನ್ನನ್ನಂ 
ಆವನೊ ಮೊನೆಯೊಳ್‌: ಅಜಿತಪು, ೧. ೩ಬ); ಮೂದಲಿಕೆ 


(ಕೋಕಿಲದ್ದನಿ ಮೂದಲೆಯುಲಿಯಾಗೆ ಬಂದುದಂದು 
ವಸಂತಂ: ಯಶೋಧಚ, ೧. ೩೬) 

ಮೂದಲೆಯುಲಿ - ಚುಚ್ಚು ಮಾತು (ಕೋಕಿಲದ್ದನಿ 
ಮೂದಲೆಯುಲಿಯಾಗೆ ಬಂದುದಂದು ಬಸಂತಂ: 


ಯಶೋಧಚ, ೧. ೩೬) 

ಮೂದಲ್ಕೆ - ಮೂದಲೆ (ತಂತಮ್ಮ ಮನದ ಮಚ್ಚರದ ಮರ್ಚಿನ 
ಕಾದಲ್ಲೆ  ಮೂದಲ್ಮೆಯಾಗಿ ಕೈಗೆಯ್ದು ಮೈಗೆಯ್ಯದೆ 
ಪರಿಚ್ಛೇದಿಸಿ: ಅನಂತಪು, ೧೨. ೧೨ ವ) 

ಮೂದೇವರ್‌ - ತ್ರಿಮೂರ್ತಿಗಳು, ಬ್ರಹ್ಮ ವಿಷ್ಣು ಮಹೇಶ್ವರ 
(ಮೂದೇವರು೦ ಪರಸಿ ನಿಜನಿವಾಸಂಗಳ್ಲೆ ಪೋದರ್‌: 
ಪಂಪಭಾ, ೫. ೧೦೩ ವ) 

ಮೂನೆಲೆ - ಮೂರಂತಸ್ತು (ಮೂಜುಲೋಕಮನೆ ಪೋಲ್ತುದು 
ಮೂನೆಲೆಯಿ೦ ಸಯಂಬರಂ: ಪಂಪಭಾ, ೩. ೫೩) 

ಮೂಮೆ - ಮೂರು ಬಾರಿ (ಶ್ರೀಮಜ್ಜಿನಭವನಮಂ 
ಅಖಿಳಾಮರನರಖಚರಚಕ್ರವರ್ತಿಸ್ತುತಮಂ ಮೂಮೆ 
ಬಲಗೊಂಡು: ಆದಿಪು, ೪. ೧) 


೯೧೩ 


ಮೂರಿ - ಮೂತಿ, ಬಾಯಿ (ಪ್ರಳಯದ ಮೂರಿಯುಂ ಆಕಾಶದ 
ಕವಿಯುಂ ನೆಲದ ಕಲ್ಲೆಯುಂ ಮುನ್ನಮೆ 
ಮೇರೆದಪ್ಪುವುದುಮಂ: ಪಂಪಭಾ, ೧೨. ೧೯ ವ) 

ಮೂರಿಗೊಳ್‌ - ಮೂತಿಯನ್ನು ಹಿಡಿದುಕೊ (ಬೋಟದಲೆಯಂ 
ಮುಂಗೆಯ್ಗಂ ಮೂರಿಗೊಂಡಿಡುವಂ ಕೂಂಕಿ ಕೊಡಂಕೆಯಂ 
ಮುಗ್ಗುವಂ: ನೇಮಿನಾಷು, ೭. ೮೪) 

ಮೂರಿವಿಡು - ಬಿರಿ, ಬಾಯಿಬಿಡು (ಅಸದಳಮಾಗಿರೆ ಪೆರ್ವಡೆ 
ಮಸಗಿ ನೆಲಂ ಮೂರಿವಿಟ್ಟ ತೆಅದಿಂ: ಹರಿವಂಶ, ೧೧. ೪೧); 
ಗುಂಪಾಗು, ಒಟ್ಟಾಗು (ಪೂರ್ವದಿಗ್ಳಾಗದೊಳ್‌ ಪ್ರಳಯಂ 
ಮೂರಿವಿಟ್ಟಂತೆ ಬೀಡಂಬಿಟ್ಟು; ಪಂಪಭಾ, ೧೦. ೩೧ ವ) 

ಮೂರ್ಚ್ಛನಾ[ನೆ? - ಸಪ್ತಸ್ವರಗಳ ಆರೋಹಣ-ಅವರೋಹಣ 
(ಮಧುಕರತಂತ್ರೀಸಮಂಚಿತ ವಿಪಂಚೀ ಮಂದ್ರ ತಾರ 
ಮಧುರ ಮೂರ್ಚ್ಛನಾಸನಾಥಪ್ರಯೋಗಂಗಳುಮಂ: ಆದಿಪು, 
೧೧: ೬೪ ವ) 

ಮೂರ್ಛಾಗತ - ಮೂರ್ಛೆಗೊಳಗಾಗು (ಮೂರ್ಛಾಗತನಾಗಿರ್ದ 
ಕುರುಕುಳಚೂಡಾಮಣಿಯಂ ಏನುಂ ಮಾಣದೆ ಕಿಮ್ಮೀರವೈರಿ 
ಮುಟ್ಟೆವಂದಾಗಳ್‌: ಪಂಪಭಾ, ೧೩. ೯೭ ವ) 

ಮೂರ್ಛಿಸು - ಮೂರ್ಛೆ ಹೋಗು (ಖೇದಾನಳನುರಿದೆರ್ದು .. .. 
ಹಾ ದೇವೀ ಎನುತು೦ ಅವನಿಪತಿ ಮೂರ್ಛಿಸಿದಂ: 
ಶಾಂತೀಶ್ವಪು, ೫. ೧೮೨) 

ಮೂರ್ಛೆ - ಎಚ್ಚರ ತಪ್ಪಿದ ಸ್ಥಿತಿ (ಆ ಪಂಡಿತಂ 
ಮೂಭಛೆಯಿಂದೆರ್ಚತ್ತಂತೆ ಬೆಚ್ಚನೆ ಸುಯ್ದು: ಸುಕುಮಾಚ, ೩. 
೬ ವ) 

ಮೂರ್ಛೆದಿಳಿ - ಮೂರ್ಛೆಯಿಂದ ಎಚ್ಚರಗೊಳ್ಳು (ಮುಗಿಯೆ 
ಕಣ್ಮಲರ್ಗಳ್‌ ನಸುಮುಚ್ಛೆವೋಗಿ ತಣ್ಣೆಲರಲೆಪಿಂದೆ 
ಮೂರ್ಛೆದಿಳಿದಳ್‌ ಮಗುಳುಂ ಪೊಣಪೊಣ್ಣೆ ಹಾರವಂ: 
ಪಂಪರಾ, ೯. ೧೧೧) 


ಮೂರ್ಛೆವೋಗು - ಮೈಮರೆ (ನೀನ್ನಿನ್ನ ನೃಪನ 
ದಿಗ್ವಿಜಯೋನ್ನತಿಯಂ ಪೊಗಟ್ಟು ಮೂರ್ಛೆವೋಪೈ 
ಪೊಗಟ್ಟುಂ ನೀನ್ನಿನ್ನ ಮನದೊಳಿಂತಿದು ಬನ್ನಮಂ 


ಎತ್ತುವವೊಲಾಯ್ತು ನಿನ್ನವನಿಪನಾ: ಆದಿಷು, ೧೪. ೬೬) 

ಮೂರ್ತಿ - ಆಕಾರ (ಕರ್ಣನೊಡಲಿಂದಾಗಳ್‌ ನಡೆ ನೋಡೆ 
ನೋಡೆ ದಿನಪನೊಳಗೂಡಿದುದು ಒಂದು ಮೂರ್ತಿ 
ತೇಜೋರೂಪಂ: ಪಂಪಭಾ, ೧೨. ೨೧೫) 

ಮೂರ್ತಿಗೊಳ್‌ - ಆಕಾರವನ್ನು ಹೊಂದು (ತಾಯಿ ತಂದೆಯ 
ಚಿತಕ್ಕಮರ್ದಿನ  ಮಟ್‌ಯಂ ಕಜ್‌ದರೆ ಕುಮಾರಕರ್‌ 
ಮೂರ್ತಿಗೊಂಡ ಪುರುಷಾರ್ಥದವೋರ್ಲ,; ಪಂಪರಾ, ೩. 
೧೪೪) 

ಮೂರ್ತಿಬಲ - ದೇಹದ ಶಕ್ತಿ (ದಮಿತಾರಿಯ ಬಲಂ 
ಚ೦ದ್ರಬಲಮಿಲ್ಲದ ಅಂಕಕಾಅನಂತೆ ಸೋಲ್ತು 
ಮೂರ್ತಿಬಲಮಿಲ್ಲದ ಮಲ್ಲನಂತಿಕ್ಕು ಶಾಂತಿಷು, ೪. ೩೦ ವ) 


ಮೂರ್ತಿಮಂತ - - ಸಾಕಾರವಾಗು, ಆಕೃತಿಯನ್ನು ಪಡೆ 
(ಮಖದೆವಸಂ೦ಂ ಅಳುವರುಂ ಆಜುಂ ಗುಣಂಗಳೆ 
ಮೂರ್ತಿಮಂತಂಗಳಾದಂತೆ ಮಂತ್ರಶಾಲೆಯಂ 


ಪೊಕ್ಕಿರ್ದಾಗಳ್‌: ಪಂಪಭಾ, ೯. ೧೨ ವ) 

ಮೂರ್ತಿಮತಿ - ಆಕಾರವನ್ನು ತಳೆದ (ಆತನ ಕೀರ್ತಿಲಕ್ಷ್ಮಿಯೆ 
ಮೂರ್ತಿಮತಿಯಾದಂತೆ ಆತ್ಮೀಯ ಪ್ರಾಣೇಶ್ವರನ ಮನಕ್ಕೆ 
ವರೆ: ಸುಕುಮಾಚ, ೯. ೧೦೪ ವ) 


ಮೂರ್ಧ - ತಲೆ, ನೆತ್ತಿ (ಬಿಡದಾಲಿಂಗಿಸಿ ಪುತ್ತನಂ ಪದೆದು 
ಮೂರ್ಧಘಫ್ರಾಣಮಂ ಮಾಡೆ: ಕಾದಂಸಂ, ೭. ೬೪) 

ಮುರ್ಧಾಭಿಷಿಕ್ತ - ನೆತ್ತಿಯ ಮೇಲೆ ವಿಧಿವತ್ತಾಗಿ ಅಭಿಷೇಕಗೊಂಡ 
ರಾಜ (ವಿದಿತಂ ಮೂರ್ಧಾಭಿಷಿಕ್ಷರ್‌ ಪಬರರಸುಗಳ್‌ 
ಪ್ರಾಜ್ಯಸಾಮ್ರಾಜ್ಯಲಕ್ಷ್ಮೀಪದಮಂ ಕೈಕೊ೦ಡುತಮ್ಮಂ ಮಖ್‌ದು: 
ಆದಿಪು, ೯. ೫೮) 

ಮೂರ್ಧಾಧಿರೂಢ - - ಶಿಖರದವರೆಗೂ ವ್ಯಾಪಿಸಿದ (ಉದ್ದಂಶ 
ವಿಂಧ್ಯಾವನಿ ಭೃನ್ನೂರ್ಧಾಧಿರೂಢ ದ್ವಿಪಭಯದ ರವಂ 
ರಾಜಕ೦ಠೀರವಂ ತಾನೆನೆ: ಆದಿಪು, ೧೪. ೯೮) 

ಮುರ್ಧಾಭಿಷಿಕ್ತ - ನೆತ್ತಿಯ ಮೇಲೆ ವಿಧಿವತ್ತಾಗಿ 
ಅಭಿಷೇಕಗೊಂಡ ರಾಜ (ವಿದಿತಂ ಮೂರ್ಥಾಭಿಷಿಕ್ತರ್‌ 
ಪಲಬರರಸುಗಳ್‌ ಪ್ರಾಜ್ಯಸಾಮ್ರಾಜ್ಯಲಕ್ಷ್ಮೀಪದಮಂ ಕೈಕೊಂಡು 
ತಮ್ಮಂ ಮಜ್‌ದು: ಆದಿಷು, ೯. ೫೮) 


ಮೂರ್ಧಾಭಿಷೇಕ - ಪಟ್ಟಾಭಿಷೇಕ (ನಿಜಕೂಟಾಗ್ರದೊಳ್‌ ಪಾಯ್ವ 


ಗಂಗಾಜಲದಿಂ  ಮೂರ್ಧಾಭಿಷೇಕೋನ್ನತಿ ನಿಲೆ 
ಚಕ್ರೇಶತ್ವಮ೦ ತಾಳ್ವಿದ೦ ಅಖಿಳಧರಾರಮ್ಯ ಹೈಮಾಚಳೇ೦ದ್ರಂ: 
ಪಂಪಭಾ, ೪. ೧೪) 

ಮೂಲ - ಬೇರು (ಮೂಲ ಸಟಾಳಿಯಿಂದ ಮುರಗಾಲಯಂ 
ಬಹುಶಾಖೆಯಿಂದಮಿಂದ್ರಾಲಯಮಂ ಪಳಂಚಿ: ಪಂಪರಾ, 
೭. ೧೨೭), ಮರದ ಬುಡ (ಪುದಿದೊಂದಿದ ಮೂಲಂ 
ತಾನದು ಪದಂ: ಅಭಿಧಾವ, ೧. ೭. ೫) 

ಮೂಲಂಬರಂ - ಬೇರಿನವರೆಗೆ (ಅಂತು ಪಾತಾಳಮೂಲಂಬರ೦ 


ಮುಲುಗಿ ದಿವಿಜದೀರ್ಪಿಕೆಯೊಳ್‌ ಮುಲುಗಿ ನೆಗೆದ 
ಅಭ್ರಮೂಪತಿಯಂತೆ ನೆಗೆಯಲೊಡಂ: ಚಂದ್ರಪ್ರಪು, ೫. ೪೩ 
ವ) 

ಮೂಲಗುಣ - [ಜೈ ನ] ಮುನಿಗಳಿಗೆ ಬೇಕಾದ ಆವಶ್ಯಕ 
ಗುಣಗಳು: ಫಿ ಮಹಾವತ, ಪಂಚ ಸಮಿತಿ, 


ಪಂಚೇ೦ದ್ರಿಯನಿಗ್ರಹ, ದಿಗಂಬರತ್ವ, ಕೇಶಲುಂಚನ ಪ್ರತಿಜ್ಞೆ, 
ಷಡಾವಶ್ಯಕಗಳಲ್ಲಿ ನಿರ್ಬಾಧಕತ್ವ. ಸ್ನಾನರಾಹಿತ್ಯ, 
ದಂತಧಾವನರಾಹಿತ್ಯ, ನಿಂತು ಮಾಡುವ ಊಟ, ಒಂದೇ 
ಹೊತ್ತಿನ ಊಟ (ಮತ್ತಮಿವು ಮೊದಲಾಗಿ ಇರ್ಪತ್ತೆಂಟು 
ಮೂಲಗುಣಂಗಳೊಳಂ ಉತ್ತರಗುಣ೦ಗಳೊಳಂ 
ಉತ್ತರೋತ್ತರಂ ನೆಗಟ್ಟು: ಆದಿಷು, ೬. ೨೮ ವ) 

ಮೂಲಬಲ — ಸೈನ್ಯದ ಮುಖ್ಯ ಭಾಗ (ಈ 
ಸಂಜೀವಕನನಾಪ್ಪನೆಂದು  ಮಂತ್ರಿಯ೦ ಮಾಡಿಕೊಂಡಾಡಿ 
ತೇಜವನಿತ್ತು ಮೂಲಬಲಮನೆಲ್ಲಮನವಜ್ಜೆಗೈದು 
ವಿರಕ್ತಪ್ರಕೃತಿಯುಮೇಕಾಕಿಯುಮಾದೆ: ಪಂಚತಂತ್ರ, ೧೬೫ ವ) 

ಮೂಲವ್ಯಸನ - ರಾಜನ ಐದು ವ್ಯಸನಗಳು: ಸ್ವಭಾವ ಪ್ರದೋಷ 
ಪ್ರಸಂಗಗುಣ ಪ್ರತಿಲೋಮ ಪೀಡನ (ಸ್ವಾಮಿ ಅಮಾತ್ಯ 
ಜನಪದ ಸುಹೃತ್‌ ಕೋಶ ದಂಡಮೆಂಬ 
ಏಟಂಗದೊಳೇಕಾಗ೦ ವಿಕಳಮಾದೊಡಂ ಸ್ವಭಾವಂ 
ಎಂಬುದಕ್ಕುಂ, ಬಾಹ್ಯಾಂತಃಪ್ರಕೃತಿಗಳೆರಡು೦ಂ.. ಒರ್ಮೆಯೆ 
ಪ್ರಕೋಪಂಗೆಯ್ದುದು ಪ್ರದೋಷಂ ಎಂಬುದಕ್ಕುಂ, ಅಂಗನಾ 
ದ್ಯೂತ ಮೃಗಯಾ ಪಾನ ವಾಗ್ದಂಡ ಹರ್ಷಾರ್ಥ 
ದೂಷಣಗಳೆಂಬ ಏಲಂ ಪ್ರಸಂಗಗುಣಂ ಎಂಬುದಕ್ಕುಂ, 
ಕಾಂತಾ ದ್ಯೂತ ಮೃಗಯಾ ಪಾನಂಗಳ್‌ ನಾಲ್ಕುಂ 
ಕಾಮಜಂ೦ಗಳ್‌, ಉಟಿದ ವಾಗ್ದಂಡ ಹರ್ಷಾರ್ಥ 
ದೂಷಣಂಗಳ್‌ ಮೂಜುಂ ಕ್ರೋಧಜ೦ಗಳಕ್ಕುಂ, 
ಸಂಧಿವಿಗಹಯಾನಾಸನ ದ್ವೈಧೀಭಾವಸಮಾಶ್ರಯಂಗಳೆಂಬ 


೯೧೪ 


ಆಂ ಗುಣಂಗಳೊಳಂ ಸಂಧಿಕಾರ್ಯದೆಡೆಯೊಳ್‌ 
ವಿಗ್ರಹಮನೆತ್ತಿಕೊಳ್ಳುದುಂ, ವಿಗ್ರಹಮಪ್ಪೆಡೆಯೊಳ್‌ ಸಂಧಿಯಂ 
ಒಡರ್ಚುವುದುಂ ಉಲಿದ ಗುಣ೦ಗಳುಮಂ ಈಯಂದದೊಳ್‌ 
ಪ್ರತಿರೋಮಂಗೆಯ್ವುದುಂ ಪ್ರತಿಲೋಮಮೆಂಬ ವ್ಯಸನಂ 
ಅಕ್ಕುಂ, ವೈರಾಗ್ಯ ಅಗ್ನಿ ಉದಕ ವ್ಯಾತಂಕ ಮಾರಿಗುತ್ತ 
ದುರ್ಭಿಕ್ಷ ಅತಿವೃಷ್ಟಿ ಅನಾವೃಷ್ಟಿಗಳೆಂಬ ಎಂಟು೦ ಪೀಡನಂ 
ಎಂಬುದಕ್ಕುಂ: ಪಂಚತಂತ್ರ, ೧೩೭ ವ) 

ಮೂಲವ್ಯಾಧಿ - ಗುದದ ಒಂದು ರೋಗ (ಪೆಡತಲೆ ಮಿಗೆ 
ತಿ ಮೂಲವ್ಯಾಧಿಯುಂ೦ ಅಡಸುಂ ಇಂತಿನಿತೆ 
ಜೂದಿನಿಂದಪ್ಪ ಫಲಂ: ಸಮಯಪ , ೬. ೫೦) 

ಮೂಲಸ್ತಂಭ — ಅಧಾರಭೂತವಾದುದು (ಬಲದೇವ 
ವಾಸುದೇವರ್‌.. ಶೌರ್ಯಮೂಲಸ್ತಂಭದಂತೆಯುಂ 
ಸಾಹಸದವೀಣಸಾಧನದಂತೆಯುಂ ಸುಖಮಿರ್ಪನ್ನೆಗಂ: 
ಶಾಂತಿಪು, ೧. ೮೦ ವ) 

ಮೂಲಿಗ - ಕಾರಣಭೂತನಾದ ವ್ಯಕ್ತಿ (ಅಲ್ಲಿಯ ಮೂಲಿಗನಪ್ಪ 
ಪಟ್ಟಸಾಲಿಗಂ ಕಂಡು ತನ್ನ ಮನೆಗೊಡಗೊಂಡು ಪೋಗಿ 


ಪರಮಭಕ್ತಿಯಿಂದಂ ಪಥಶ್ರಮಮಂ ಆಜೆಸಿ: ಪಂಚತಂತ್ರ. 
೧೨೭ ವ) 

ಮೂಲೋಕ - ಮೂರು ಲೋಕಗಳು, ಸ್ಪರ್ಗ ಮರ್ತ್ಯ 
ಪಾತಾಳಗಳು (ಅಜೆವಿನೊಳ್‌ ಮೂಲೋಕಮಂ ಕಾಣ್ಣ 


ಪುಟ್ಟಿದವೊಲ್‌ ಕಣ್ಣಮರ್ದೊಪ್ಪಿ ತೋಜುವ ಅರುಹಂತಂ 
ನಲ್ಮೆಯಂ ಮಾಲ್ಟ್‌: 'ಕ್ಬಿಗಕಾ, ೨೭೧) 

ಮೂಲೋತ್ತರಗುಣ — [ಜೈನ] ಆಚಾರ್ಯರಿಗೆ ಇರಬೇಕಾದ 
ಮೂವತ್ತಾರು ಗುಣಗಳು: ದ್ವಾದಶ ತಪಸ್ಸು, ಷಡಾವಶ್ಯಗಳು, 
ಪಂಚಾಚಾರಗಳು, ದಶಧರ್ಮಗಳು, ತ್ರಿಗುಪ್ತಿಗಳು (ಮತ್ತಂ 
ಒಳಗಣ  ಆಜು೦ಂ ತಪದೊಳಗಂ.. ನಿಟ್ಟಿವಡಿಸಿ 
ಮೂಲೋತ್ತರಗುಣಂ೦ಗಳಂ ಉತ್ತರೋತ್ತರಂ ಪೆರ್ಚಿಸಿ: 
ಶಾಂತಿಷು, ೯. ೧೦೮ ವ) 

ಮೂಲ್ಯ - ಬೆಲೆಬಾಳುವ; 
ಪೊಂದಾವರೆಯ 
೧೫೭ ವ) 

ಮೂವಡಿ - 
ತತ್ಸೂತ್ರಾವಳಿಯಂ 


(ಮುಚುಕುಂದದ ಮೂಲ್ಯಂಗಳಿಂ 
ಪಲಗೆಗಟ್ಟುಗಳಿಂ: ಕುಸುಮಾಕಾ, ೧೨. 


ಮೂರು ಎಳೆ (ಮೂವಡಿ ಮಾಡಿದ 
ಕೊರಲೊಳಿಕ್ಕಿ ಕೊಟ್ಟಂ ಬ್ರತಮಂ: 
ಸಮಯಪ, ೨. ೩೦); ಮೂರರಷ್ಟು ಮೂರು ಪಟ್ಟು 
(ಆನಂದಾಶುವೊಗೆಯೆ ಬಗೆವೆರ್ಚುತ್ತರ್ಮಡಿ ಮೂವಡಿ 
ನಾಲ್ವಡಿ ಅಯ್ದಡಿ ಸಂತಸದಿಂದೆ ತಂದೆ ಮಗಳಂ ಕರೆದಂ: 
ಗಿರಿಜಾಕ, ೩. ೧೦೪) 

ಮೂವಣ್ಣಂಬರ್‌ - ಬಾಲ್ಯ, ಯೌವನ, ಮುಪ್ಪುಗಳನ್ನು ಹಾದು 
ಬರು (ಆವರಿಸೆ ಕೂಸುತನಮುಪ್ಪಾವಳಿಯುಂ 
ತನುಮನಧನಂಗಳಿಂದಿನ್ನೆವರಂ ಮೂವಣ್ಣಂಬರೆ 
ರೂಪಪರಾವರ್ತನ ವಿಧಿಯಿನವರ್ಗೆ ವಿಧಿ ವಿಧಿಯಿಸುಗುಂ; 
ಅಜಿತಪು, ೨. ೯೩); ಬ್ರಹ್ಮ ವಿಷ್ಣು. ಮಹೇಶ್ವರರೆಂಬ 
ಮೂರು ರೂಪಗಳನ್ನು ಪಡೆ (ಏಕರೂಪರಾಗಿರ್ಪವರಂ 
ದೇವರಿವರೆಂದು ನಂಬದೆ ಮೂವಣ್ಣಂ ಬಂದ ದೇವರಂ 
ನಂಬುವುದೇ: ಸಮಯಪ, ೧. ೧೨೫) 


ಮೂವಣ್ಣಂಬರಿಸು - ಮೂರು ಅವಸ್ಥೆಗಳನ್ನುಂಟುಮಾಡು 
(ಸಾವನ್ನೆವರಂ ಸೈತಿರದಾವನೊಳಂ ಶೈಶವ೦ ಯುವತ್ವಂ 
ಮುಪ್ಪೆಂಬೀ ವಿಧಿವಡೆದಿರ್ದಲ್ಲಿಯೆ ಮೂವಣ್ಣಂಬರಿಪ 


ದೇಹದೊಳ್‌ ಮೋಹಿಪುದೇ: ಧರ್ಮಮಧು, ೫. ೯೬) 


ಮೂವತ್ತಮೂದೇವರ್‌ - ಮೂವತ್ತಮೂರು ಮಂದಿ 
ದೇವತೆಗಳು: ಹನ್ನೊಂದು ಮಂದಿ ರುದ್ರರು, ಹನ್ನೆರಡು 
ಮಂದಿ ಆದಿತ್ಯರು, ಎಂಟು ಮಂದಿ ವಸುಗಳು, ಹಾಗೂ 
ಇಬ್ಬರು ಅಶ್ವಿನೀದೇವತೆಗಳು (ಏಕಾದಶರುದರುಂ 
ದ್ವಾದಶಾದಿತ್ಯರುಂ ಅಷ್ಟವಸುಗಳುಂ ಅಶ್ವಿನೀದೇವರುಂ 
ಮೊದಲಾಗೆ ಮೂವತ್ತಮೂದೇವರುಂ ಇಂದ್ರಂಬೆರಸು 
ವೈಮಾನಿಕದೇವರುಂ ನೆರೆದು: ಪಂಪಭಾ, ೧. ೧೪೭ ವ) 

ಮೂವತ್ತಾರುಂ ಗುಣ -  ಆಚಾರ್ಯನಿಗೆ ಅಗತ್ಯವಾದ 
ಮೂಲೋತ್ತರಗುಣ (ಮೂವತ್ತಾಜುಗುಣ೦ಗಳ್‌ 
ತಮಗಮರ್ದಿರೆ ಸಂದೈದುಮಾಚಾರದೊಳ್‌ ಸದ್ದಾವಂ 
ಕಯಗಣ್ಮೆ . ಓಸರಿಸೆ ಕಳೆಗೆ ಸಂಸಾರಕಾಂತಾರದಿಂದಂ: 
ಆದಿಷು, ೧. ೩) 

ಮೂವತ್ತಿರ್ಭಾಸಿರ್ವರ್‌ 
ಕೋಟಿ ವೀರಭಟನಿಕರಮುಂ ಮೂವತ್ತಿರ್ಭಾಸಿರ 
ಮಕುಟಬದ್ದರುಂ  ಮೂವತ್ತಿರ್ಭಾಸಿರ್ವರ್‌ ಮೆಯ್ಲಾಪಿನ 
ಗಣಬದ್ಧದೇವರುಂ: ಆದಿಹು, ೧೫. ೩ ವ) 

ಮೂವತ್ತಿರ್ವರ್‌ - ಮೂವತ್ತೆರಡು ಮಂದಿ (ಆ ಇರ್ವರ್ಗಂ 
ಮಕ್ಕಳ್‌ ಶ್ರೀವರ್ಧನಂ ವಿಜಯಂಧರಂ ವೀರಬಾಹು 
ಮೊದಲಾಗಿ ಮೂವತ್ತಿರ್ವರ್‌ ಕುಮಾರರುಂ: ವಡ್ಡಾರಾ, ಪು. 
೯೫, ಸಾ. ೧೪) 

ಮೂವತ್ತು ಮೂದೇವರ್‌ ದ ಮೂವತ್ತಮೂರು ಮಂದಿ 
ದೇವತೆಗಳು (ಏಕಾದಶರುದರುಂ ದ್ವಾದಶಾದಿತ್ಕರುಂ 
ಅಷ್ಟವಸುಗಳುಂ ಅಶ್ವಿನೀ ದೇವರುಂ ಮೊದಲಾಗೆ 
ಮೂವತ್ತುಮೂದೇವರುಂ: ಪಂಪಭಾ, ೧. ೧೪೭ ವ) 

ಮೂವತ್ತೆಣ್ಸಾಸಿರ - ಮೂವತ್ತೆಂಟು ಸಾವಿರ (ನಿಜಾನ್ಹಯ 
ರಾಜಧಾನಿಯ ಪೊಕ್ಕು ಮೂವತ್ತಣ್ಣಾಸಿರ ಮಕುಟಬದ್ಧರಿಂ 
ಮೂರ್ಧಾಭಿಷಿಕ್ತನಾಗಿ: ಅದಿಷು, ೩ ೪ ವ) 

ಮೂವತ್ತೆರಡಾಯುಧ - ಬತ್ತೀಸಾಯುಧ; ಬಗೆಯ ವಿವಿಧ 
ಮೂವತ್ತೆರಡು ಅಸ್ತ ಸ್ವಗಳು (ಪರಶು ಬಿಲು ಕೊಂತಂ ಅಸಿ 
ತೋಮರ ಮುದ್ಗಕ ಭಿಂಡಿವಾಳ ಚಕಂ ಶೂಲಂ ಸುರಗಿ 
ಮೊದಲಾಗೆ ಮೂವತ್ತೆರಡಾಯುಧಮಂ 
ಮಹೋತ್ಸವಂಬೆರಸಿನಿತಂ: . ಧರ್ಮಾಮ್ಯ, ೨. ೮೨) 
["ವಿವೇಕಚಿಂತಾಮಣಿ'ಯ ಪಟ್ಟಿ: ಖಡ್ಗ, ಕರಾಚುರಿ, ಕಕ್ಕಡ, 
ಕಡುಗತ್ತಿ, ಸಣೆಗತ್ತಿ, ಸಬಳ, ಈಟಿ, ಇದುರುಗತ್ತಿ, ಉಬ್ಬಣ, 
ಕಬ್ಬಿಣಕೋಲು, ಚಕ್ರ, ಚಂಡು, ವೋತಿ, ಚಲ್ಲೆಹ, ಬಲ್ಲೆಹ, 
ಬಂಕು, ಬಾಣ, ನೆದೆ, ನರಾದಿ, ಶೂಲ, ಶಿರಾದಿ, ಚೂರಿ, 
ಚಿಕ್ಕಠಾರಿ, ಕಿರಸೆ, ಪರಶು, ಪಾಶ, ಪಟ್ಟೆಯ, ಮಟ್ಟ, ಅಂಕುಶ, 
ವಂಕಿ, ಲೌಡಿ ಮತ್ತು ಜವದಾಡೆ] 

ಮೂವತ್ತೆರಡು ನಾಡು - [ಜೈನ] 
(ಪದನಂ  ಕಾಣಿಸಿಕೊಳ್ಳುವಲ್ಲಿ ಮಟ್‌ಗಳ್‌ ಷಡ್ಬಾಗಮಂ 
ಕೊಂಡು ತಪ್ಪದೆ ಭೂಪರ್‌ ಪ್ರಶಿಪಾಳಿಪರ್‌ ಪ್ರಜೆಗಳಂ 
ಶ್ರೀಜೈನಧರ್ಮಂ ಪೊದಳ್ಹೊದವುತ್ತಿರ್ಪುದು ಮತ್ತಿನ 
ಅನ್ನಸ ಮಯಗಕ್ಕುತ್ತತ್ತಿಯಿಲ್ಲ ಒಂದಳಸೊಳ್‌ ಪದಿನಾರಾಗಿ 
ನಿರಂತರಂ ಸೊಗಯಿಕುಂ ಮೂವತ್ತರೆಬ್ಸಾಡುಗಳ್‌: ಆದಿಪು, 
೧. ೫೧) 

ಮೂವಳಸು - ಮೂರು ಬಳಸು (ಮೂವಳಸುವಳಸಿ 
ಸುತ್ತಿರ್ಮದು ಅಂಬೋಧಿಯೆಂಬಂತೆ  ಗಭೀರಾರಾವದಿಂ 
ಪಲ್‌ಮೊರೆವವೊಲ್‌ ಎಸೆಗು೦ ಸುತ್ತಿ ಪಾನೀಯಖೇಯಂ: 


ವಿದೇಹಕ್ಷೇತ್ರದ ನಾಡುಗಳು 


- ಮೂವತ್ತೆರಡು ಸಾವಿರ ಜನ (ನಾಲ್ಕು 


೯೧೫ 


ಸುಕುಮಾಚ, ೯. ೫೭); ಮೂರು ಸುತ್ತು ಹಾಕು ಆವರಿಸು 
(ಮೂಳುಲೋಕಮಂ ಮೂವಳಸೆ ನಿಜಯಶಂ: ಮಲ್ಲಿನಾಪು, 
೪. ೧೦೩) 
ಮೂವಿಟ್ಟಿ - 
ಸೋತರಾಜನು] 


[ವಿಷ್ಟಿ! ಯುದ್ಧಕಾಲದಲ್ಲಿ [ಅಥವಾ 

ಮಾಡಬೇಕಾಗಿದ್ದ ಶೋಧನ ಶಿಬಿರ, 
ಮಾರ್ಗ, ಸೇತು, ಕೂಪ, ನೀರು - ಇವುಗಳನ್ನು ಶೋಧನೆ 
ಮಾಡಿ ನೇರ್ಪಡಿಸುವುದು], ವಹನ (ಆಯುಧಗಳು. 
ಯಂತ್ರಗಳು, ಆವರಣಗಳು ಉಪಕರಣಗಳು, ಆಹಾರ - 
ಇವನ್ನು ಸಾಗಿಸಿ ಕೊಡುವುದು] ಹಾಗೂ ಅಪನಯನ 
[ಯುದ್ಧದಲ್ಲಿ ಗಾಯಗೊಂಡವರು ಹಾಗೂ ಸತ್ತವರನ್ನು ಅವರ 
ಆಯುದ ಕವಚಗಳ ಸಮೇತ ತರುವುದು] ಎಂಬ ಮೂರು 
ಬಗೆಯ  ಬಿಟ್ಟಿಕೆಲಸಗಳು  (ಮಲೆಪರ್‌ ಮಂಡಳಿಕರ್‌ 
ಕಣುಂಬರ್‌ ಅದಟರ್‌ ವೀರರ್ಕಳು೦ ತಮ್ಮ ಬಾಟ್ಬಲೆಯಂ 
ಬೇಡಿದ ವಸ್ತುವಾಹನಮುಮ೦ ಮುಂದಿಟ್ಟು ಮೂವಿಟ್ಟಯ 
ಒಕ್ಕಲವೋಲ್‌ ಇಂ ಬೆಸಕಯ್ಯೆ ಸಂತಮಿರುತುಂ: ಪಂಪಭಾ, 
೯. ೧೦), ನೋಡಿ, ಬಿಟ್ಟಿ' 

ಮೂವರ್‌ - ಮೂರು ಮಂದಿ (ತನ್ನ ತಮ್ಮಂ ವಿಚಿತ್ರವೀರ್ಯಂ 
ಮೂವರ್‌ ಕನ್ನೆಯರಂ ಪಾಣಿಗಹಣಂಗೆಯ್ದಾಗಳ್‌: ಪಂಪಭಾ, 
ಬಸಲು 

ಮೂಷಕ - ಇಲಿ (ವನಮೂಷಕ ಮಾರ್ಜಾರಂ ವನಾಶ್ವ ಮಹಿಷಂ 
ಸೂಕರಮನಿತು೦ ಮುನಿಸಂ ಪರಿಹರಿಸಿರ್ದುವು 
ಮುನಿನಾಥಾಂತಿಕದೊಳುದಿತ ಶಾ೦ತರಸ೦ಗಳ್‌; ಅಜಿತಪು, ೭. 
೭) 

ಮೂಷಿಕೆ - ಹೆಣ್ಣು (ಸ್ನಾನಜಪಹೋಮನಿಯಮ 
ಧ್ಯಾನಾದಿಕ್ರಿಯೆಗಳೆಲ್ಲಮಂ ತೀರ್ಚಿ ನಿಜಸ್ಥಾನಕ್ಕುಯ್ದಂ 
ಯೋಗನಿಧಾನಂ ಪಿರಿದು೦ ಪ್ರಯತ್ನದಿ೦ ಮೂಷಿಕೆಯಂ: 
ಪಂಚತಂತ್ರ, ೩೫೮) 

ಮೂಷೆ - ಮೂಸೆ, ಲೋಹ ಕರಗಿಸುವ ಬಟ್ಟಲು (ವಾಸವದಿಕ್ಷಟಂ 
ಸಮೆದ ಮೂಷೆ ತಮಂ ಸುರಿದಿರ್ದಲಬ್ಧಸಂವಾಸಿ ಸಮೀರಂ 
ಏರಣಿಗನಾಗೆ: ಅಜಿತಪು, ೬. ೭೦) 

ಮೂಸೆ - ಮೂಷೆ (ಬಳವೈರಿಯೆಂಬ ಸಾಧಕನಿಳೆಯಂ 
ಹೊಸಮೂಸೆ ಮಾಡೆ ಶಶಿಮಂಡಲಮಂ ಗೌುಳಿಗೆಯಿಡೆ 
ತಿಮಿರಕಾಳಿಕೆ ತಿಳಿದಂತೆ ಜಲಕ್ಕನಾಯ್ತು ಪೊಸವೆಳ್ಳಿಂಗಳ್‌: 
ಅನಂತಹು, ೭. ೮೫) 

ಮೂಳೆ -  ಎಲುವು (ಮೂಳೆಯಂ ದಬ್ಬುಕದಿಂದೆ 
ನುಗ್ಗುನುಜಿಯಪ್ಪಿನೆಗಂ ಬಿಡೆ ಬೀಸಿ ಪೊಯ್ದು: ಸುಕುಮಾಚ, 
೭೬) 

ಮೂಣಡಿ ಮಾಡು - ಮೂರು ಹೆಜ್ಜೆಗಳಿಗೆ ಸರಿಹೊಂದಿಸು 
(ಮೂಅಡಿ ಮಾಡಿದಂದು ನೆಲನೆಲ್ಲನಂ ಆ ಬಲಿಗಾದ 
ರೂಪಮಂ ತೋಣಿದಂ: ಪಂಪಭಾ, ೯. ೬೦) 


ಇಲಿ 


ಮೂಜೆರವು ಪ್ರಾಣಿಗಳ ನೀರು ಕುಡಿಯುವ, ಶತ್ರುಗಳಿರುವ, 
ಮರಿ ಇರುವ ಜಾಗಗಳು (ಮೃಗದ 
ಮೂಚೆರವುಮನಾಜಾಯ್ಕೆಯುಂ ಗಾಳಿಯುಮಂ 


ಎಳಿಂಕೆಯುಮಂ ಬಲ್ಲನಾಗಿ: ಪಂಪಭಾ, ೫. ೪೩ ವ) 
ಮೂಜು - ಶತ್ರು ಮಿತ್ರ ಬಾಂಧವ (ಪರಿಕಿಪುದು ಒಂದಣೆಂದೆ 

ಎರಡಂ ಓತುಕೊಳ್ಳುದು ಮೂಡ್ಟೆಂದೆ ನಾಲ್ಕರಿದಜೆದು 

ಅಯ್ದಣಿಂದೆ ನೆಜ್‌ ಕಲ್ವುದು ನಿರ್ಣಯಂ 'ಆಲ್ಚೊಳ್‌ 


ಪರಿಣತನಪ್ಪುದು ಏಟ ಳಂ ಒಂದದೆ ನಿಲ್ದುದು: ಪಂಪಭಾ, 
೧೩. ೬೬) 
ಮೂಯುಜಾವ - ಮೂರನೆಯ ಜಾವ (ದುರ್ಧರ ಜಿನದೀಕ್ಷೆಯಂ 


ಅಘಕುಳಕರಚಂಡಂ ಮೂಖಲುಜಾವದಾಗಳ್‌ ಕೊಂಡಂ: 
ಆದಿಪು, ೯. ೭೯) 

ಮೂಲುಮೂಢಗಳು - [ಜೈನ] ಲೋಕಮೂಢ, ದೇವತಾಮೂಢ, 
ಪಾಷಂಡಿ ಎಂಬ ಮೂಢಭಾವನೆಗಳು (ಶಂಕಾದಿ 
ಅಷ್ಟಮಲಂಗಳುಂ ಎಂಟುಮದಂಗಳುಂ ಮೂಖು 


ಮೂಢಮುಂ ಆಜು ಅನಾಯತನ ಸೇವೆಗಳುಂ ಎಂದಿಂತು 
ಇಪ್ಪತ್ತೈದು ದೋಷಂಗಳಿದಗಲ್ಪ ಸಮ್ಯಕ್ರ್ಯಮನೊಡೆಯನಾಗಿ: 
ವಡ್ಡಾರಾ, ಪು ೬, ಸಾ ೨೨) 

ಮೂಖಯುರತ್ನಂಗಳ್‌ - [ಜೈನ] ಸಮ್ಯಗ್ಗರ್ಶನ, ಸಮ್ಯಗ್ಹಾನ, 
ಸಮೃಕ್ಸಾರಿತ್ರಗಳೆಂಬ ರತ್ನತ್ರಯಗಳು (ಆ ಮುನಿಚಕ್ರವರ್ತಿಯ 
ಮನದೊಳ್‌ ಮೂಖುರತ್ನಂಗಳ್‌ ಬೆಳಗಿದುವು ಈ 
ಸಕಳಚಕ್ರವರ್ತಿಯ ಮನೆಯೊಳ್‌ ಪದಿನಾಲ್ಕು ರತ್ನಂಗಳ್‌ 
ಬೆಳಗಿದುವು: ಆದಿಪು, ೬. ೨೪ ವ) 

ಮೂಯುಲಕ್ಕೆಯುಮಯ್ಸತ್ತುಸಾಸಿರ - ಮೂರು ಲಕ್ಷ ಐವತ್ತು 
ಸಾವಿರ (ಮೂಜುಲಕ್ಕೆಯುಮಯ್ವತ್ತುಸಾಸಿರ ಬಹ್ಮಿಮುಖ್ಯ 
ಆರ್ಯಯಾಯಿಕಾಗಣಮುಂ: ಆದಿಪು, ೧೬. ೪೦ ವ) 

ಮೂಣಕಿಡೆ - ಮೂರು ಅಂಗಗಳು [ದೇಹ ಮೂರು 
ಭಾಗವಾಗುವಂತೆ ಬಾಗುವುದು] (ಮೊಕ್ಕಳಮದಾರ್‌ ನಡೆ 
ನೋಟಸ್ಲೂಡಮಿಂತು೦ ಮೂಜಸಿಯವು ಮೂಜು ದೊಡ್ಡಿದುವು 
ಮೂಣ್‌ಡೆ ತೆಳ್ಳಿದುವಂಬುಜಾಕ್ಷಿಯಾ: ಪಂಪಭಾ, ೪. ೭೨) 


ಮೂಟೆ - ಕಿವಿಯಿಲ್ಲದವಳು, ಕರಗದ ಸೊಂಡಿಲಾಕಾರದ 
ಗಿಂಡಿಯ ನಳಿಕೆ ಅಥವಾ ಜೂಳಿ (ಎರಡರ್ಥಕ್ಕೆ: 
ಮೂಟೆಯೆಂದು ಕಿವಿಯಿಲ್ಲದವಳುಂ ಕರಗದ 


ಜೂಳಿಯುಮಕ್ಕುಂ: ಶಬ್ದಮದ, ೩೩ ವೃತ್ತಿ ೧೬೧) 

ಮೃಗ - ಕಾಡುಪ್ರಾಣಿ (ಸುಟೆಯದು ಗಾಳಿ ಮೃಗಂ ಕೆಯ್ದಟಿಗಳ 
ಮೇತದೊಳೆ ತಣಿದಪುವು ಪಂದಿಗಳುಂ ಪಟನವಿರ್‌ 
ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮); ಜಿಂಕೆ (ಮೃಗಮಂ 
ಪವನಂ ವೃಷಭನಂ ಹರನೇಜೆ ನಭಕ್ಕೆ ಸಲ್ವುದುಂ: 
ಜಗನ್ನಾವಿ, ೧. ೩೬); ಕಸ್ತೂರಿ (ಮಗಮಗಿಸುವ ಸುಗಂಧ 
ವರತೈಲತೃಣದ ಮೇಪಿನ ಸೊಡರ್ವೆಕ್ಕುಗಳಿಂದೆ ಬೊಟ್ಟನಿಟ್ಟಳ್‌ 
ಮೊಗದೊಳ್ಳತ್ತುರಿಯ ತಿಲಕದಂತಿರೆ ಹರಿಯಾ: ನೇಮಿನಾಪು, 
೭. ೫೬) 


ಮೃಗಚಾರಿ - ಜಿಂಕೆಯಾಗಿ ಸಂಚರಿಸುತ್ತಿದ್ದ ಮುನಿ (ಮೆಲ್ಲನೆ 
ಮೃಗಮೆಂದು ಸಾರ್ದು ನೆಅನ೦ ನಡೆ ನೋಡಿ ನರೇಂದನೆಚ್ಚು 
ಭೋಂಕನೆ ಮೃಗಚಾರಿಯಂ ತನಗೆ ಮಾಣದೆ 
ತಂದನದೊಂದು ಮಾರಿಯಂ: ಪಂಪಭಾ. ೧. ೧೧೧) 

ಮೃಗತೃಷ್ಟಿಕೆ -  ಬಿಸಿಲುಗುದುರೆ (ಮೃಗಕುಲಂ ಆಸೆಗೆಯ್ವ 


ಮೃಗತೃಷ್ಟಿಕೆಯಂ ಜಲಮೆಂದು ತೃಷ್ಣೆಯಿಂ ಪಗಲಿಟಿವನ್ನೆಗಂ 
ಪರಿದು ಗಂಟಲುರಂಬರಮಾ** ಪಂಪರಾ, ೭. ೯೩) 
ಮೃಗತೃಷ್ಟೆ - ಮೃಗತೃಷ್ಟಿಕೆ (ಮೃಗತತಿ ಪೊದಳ್ಳ ಮೃಗತೃಷ್ಟಿಕೆಗಳಂ 
ಜಲಮೆಂದು ಪಟೆದುಮೋರಂತೋಡಲ್‌ ನೆಗೆದ 
ಕಡುತಾಪದಿಂ ಪೊಗೆಮೊಗದಿ೦ ಸೂಸಿರ್ದುದಾ 
ನಿದಾಘದೊಳೆತ್ತಂ: ಕುಸುಮಾಕಾ, ೮. ೧೨೫) 


೯೧೬ 


ಮೃಗಧರ — ಜಿಂಕೆಯ 
(ಮೃಗಧರಮಯೂಖಮಾಲೆಯಂ 
ನೋಡಲಂಜಿ: ಲೀಲಾವತಿ, ೬. ೯೨ ವ) 

ಮೃಗಧೂರ್ತ - "ಪಂಚತಂತ'ದಲ್ಲಿನ ಆ ಹೆಸರಿನ ನರಿಯ ಪಾತ್ರ 
(ಕೆಲವಾನೊಂದು ದಿವಸಕ್ಕೆ ಕರ್ವ ನೆಜ್‌ದು ಗಿಣ್ಣೇಜುವುದುಂ 
ಮೃಗಧೂರ್ತನೆಂಬುದೊಂದು ನರಿಯದಂ ಕಂಡು: 
ಪಂಚತಂತ್ರ, ೭೧ ವ) 

ಮೃಗನಯನೆ - ಜಿಂಕೆಯಂತೆ ಚಂಚಲ ಕಣ್ಣುಗಳುಳ್ಳವಳು (ಕೋಟಿ 
ದೀನಾರಮನಾ ಮೃಗನಯನೆ ಕೊಟ್ಟು ಕೊಂಡಳ್‌ 
ನೆಗಟ್‌ವೆತ್ತಿರ್ದ ರತ್ನಮಯಕಂಬಳಮಂ: ಸುಕುಮಾಚ, ೧೦. 
೧೧೮) 

ಮೃಗನಾಭಿ - ಕಸ್ತೂರಿ (ಮೃಗನಾಭಿಯಂ ಆನೆಯ ಕೊಂಬುಗಳಂ 
ಪೆರ್ವಿದಿರ ತೋರಮುತ್ತಂ ಕಣ್ಬೀಲಿಗಳಂ ಮುಂದಿಟ್ಟು ಒರ್ವಂ 
ಪುಗುತಂದ೦ ರಾಜಭವನದೊಳಗಂ ಶಬರಂ: ಪಂಪರಾ, ೪. 
೧೧೬) 

ಮೃಗಪತಿಪ್ರಧ್ದಾನ - ಸಿಂಹದ ಗರ್ಜನೆ (ಮೃಗಪತಿಪ್ರಧ್ವಾನ 
ಗರ್ಜದ್ಗುಹಂ ಮದಿರೋನತ್ತ ನಿಳಿಂಪ ಕಿಂಪುರುಷ 
ಕಾಂತಾರಬ್ಧಸಂಗೀತಂ ಒಪ್ಪಿದುದು: ಪಂಪಭಾ, ೭. ೭೨) 


ಗುರುತುಳ್ಳ ಚಂದ್ರ 
ಮದನಾಗ್ನಿಜ್ಜಾಲೆಗೆತ್ತು 


ಮೃಗಪತಿಶಿಶು — ಸಿಂಹದ ಮರಿ (ಪ್ರಕುಪಿತಮೃಗಪತಿಶಿಶು 
ಸನ್ನಿಕಾಶರ್‌ ಅತಿ ವಿಕಟಭ್ರೂಭಂಗರ್‌ ನಕುಲಸಹದೇವರ್‌ 
ಇರ್ವರುಂ ಅಕಾಲಕಾಲಾಗ್ನಿರೂಪಮಂ ಕೆಯ್ಯೊಂಡರ್‌: 
ಪಂಪಭಾ, ೭. ೮) 

ಮೃಗಪದಪತ್ರರೇಖೆ - ಕಸ್ತೂರಿಯಿಂದ ಬರೆದ ಪತ್ರಭಂಗ 
(ಮೃಗಪದಪತ್ರಲೇಖೆಗಳಂ ಏಕೆಗೆ ತಾಳ್ಗಿರದಾದುವು ಈ 
ಕದಂಪುಗಳ್‌ ಉರಮೇಕೆ ಹಾರಮಣಿಮಂಜರಿಯಿಲ್ಲದೆ 


ಬಿನ್ನಗಿರ್ದುದು: ಪಂಪಭಾ, ೪. ೬೨) 

ಮೃಗಪೋತಕ - ಜಿಂಕೆಮರಿ (ಬಿಡಿ೦ ಈ ಮೃಗಪೋತಕಂಗಳಂ 
ಇವಂ ಕೊಂಡೊಯ್ದು ಕಾಂತಾರ್‌ದೊಳ್‌ ಬಿಡಿಂ: ಅಜಿತಪು, 
೬. ೧೦೮) 

ಮೃಗಭೂಖದ್ದ -  ಕಸ್ತೂರಿಯಿಂದ ವೃದ್ಧಿಹೊಂದಿದ ಚೌರಿ 
(ಮೃಗಭೂ ಯದ್ಧ ವಿಳಾಸಿನೀ ಕಬರಿಕಾಬ೦ಧಗಳಂ೦ ಪೊತ್ತು 
ಮಲ್ಲಿಗೆಯೊಳ್‌ ಭಾವಿಸಿ ಧೂಪದೊಳ್‌ ಪೊರೆದು ತತ್ಕಾಂತಾ 
ರತಿಸ್ಟೇದಬಿ೦ದುಗಳೊಳ್‌ ನಾಂದು ಕುರುಳ್ಗಳೊಳ್‌ ಸುಟಿದು 
ಮುಂದೊಂದಿರ್ದ ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ 
ಪಳಂಚಿ ಸುಟಿದತ್ತು ಅಂದೊಂದು ಮಂದಾನಿಳಂ: ಪಂಪಭಾ, 
೪. ೮೦) 

ಮೃಗಮದ — ಕಸ್ತೂರಿ (ವಿಜಯಾಂಗನಾರ್ಚನೋಚಿತ 
ಮೃಗಮದಮುಂ ನಿಜಭುಜವಿಜಯಲಕ್ಷ್ಮೀಪರಿರಂಭಣ ಪ್ರಕಟನ 
ದಕ್ಷದಕ್ಷಿಣವಿಷಾಣವಿನ್ಯಸ್ತಹಸ್ತನುಂ: ಆದಿಷು, ೧೪. ೯೦ ವ) 

ಮೃಗಮದದಣ್ಣು - ಕಸ್ತೂರಿ ಲೇಪನ (ಮೃಗಮದದಣ್ಪು ಜಾದಿಯ 
ಬಟಲ್ಲುಡಿ ನೆಯ್ದಿಲ ಕರ್ಣಪೂರ೦ ಅತ್ತಲಗದ ಕಟ್ಟಿದೈಸರಂ: 
ಆದಿಹು, ೧೨. ೧೨) 

ಮೃಗಮದಸಲಿಲ - ಕಸ್ತೂರಿ ಸೇರಿಸಿದ ನೀರು (ಪದನಣಿದು 
ತಳಿದ ಮೃಗಮದಸಲಿಲದೊಳ್‌ ಮೆಲ್ಲಮೆಲ್ಲನುಳ್ಳಲರ್ದ 
ಜೆಲ್ವಿಂಗೆ ಮುಡಿಗವಿದಂತೆ: ಆದಿಷು, ೪. ೪೧ ವ) 

ಮೃಗಮದಾಮೋದ — ಕಸ್ತೂರಿಯ ಪರಿಮಳ 
(ಕಳಹಂಸಾಲಸಯಾನೆಯಂ ಮೃಗಮದಾಮೋದಾಸ್ಯ 


ನಿಶ್ವಾಸೆಯಂ ತಳಿರೇ ತಾವರೆಯೇ .. .. ಕಂಡಿರೇ: ಪಂಪರಾ, 


೯. ೧೧೮) 
ಮೃಗಯಾನರ್ಮಮನಂ - ಬೇಟಿಯ ಒಲವುಳ್ಳವನು (ಒರ್ಮೆ 
ಯಶೋಮತಿ ಮೃಗಯಾನರ್ಮಮನಂ ಎರ್ಮೆಯ 
ಪೋರಿಯನಿಕ್ಕಿದಂ ಊರ್ಮಾರಿಗೆ ಮತ್ತಮದನೆ 


ಮಹಳಕಕಿತ್ತಂ: ಯಶೋಧಚ, ೩. ೫೭) 

ಮೃಗಯಾ - ಬೇಟೆ (ಬಿಡದೀಗಳ್‌ ಮೃಗಯಾನಿಮಿತ್ತಂ ಎಸೆವ ಈ 
ಕಾಂತಾರದೊಳ್‌ ವ್ಯಾಧರಾಗಡೆ ಅತ್ಯಾಗಹದಿಂ ತೊಲಲ್ವರ್‌: 
ಪಂಚತಂತ್ರ, ೧೬೩) 

ಮೃಗಯಾಕ್ರೀಡೆ - ಬೇಟೆಯ ಆಟ (ಮೃಗಯಾಕ್ರೀಡೆಗೆ 
ಪಾಂಡುರಾಜತನಯರ್‌ ಪೋಪನ್ನೆಗಂ ಬಂದು ತೊಟ್ಟಗೆ 
ಪಾಂಚಾಳಿಯನೆತ್ತಿ ತನ್ನ ರಥದೊಳ್‌ ತಂದಿಟ್ಟುಕೊಂಡುಯ್ದಂ: 
ಪಂಪಭಾ, ೭. ೩೧) 

ಮೃಗರಾಜಕಿಶೋರ — ಸಿಂಹದ ಮರಿ (ಕರಿಕಳಭಪ್ರಚಂಡ 
ಮೃಗರಾಜಕಿಶೋರ ಕಠೋರಘೋರ ಹೂಂಕರಣಭಯಂಕರ 
ಅಟವಿ: ಪಂಪಭಾ, ೯. ೪೨) ಮೃಗಯಾನಿಧಾನ - ಬೇಟೆಗೆ 
ಆಕರ, ನಿಧಿ [ಹಾಗಿದ್ದ ಕಾಡು] (ಯುಗಾಂತಪಯೋಧರಾಳಿ 
ಭೋಂಕೆನೆ ಕವಿವಂದದಿಂ ಕವಿದಂ ಆ  ಬನಮಂ 
ಮೃಗಯಾನಿಧಾನಮಂ: ಪಂಪಭಾ, ೮. ೧೪) 

ಮೃಗಯಾನಿಧಾನ - ಬೇಟೆಗೆ ಆಕರ, ನಿಧಿ [ಹಾಗಿದ್ದ ಕಾಡು] 
(ಯುಗಾಂತಪಯೋಧರಾಳಿ  ಭೋಂಕೆನೆ ಕವಿವಂದದಿಂ 
ಕವಿದಂ ಆ ಬನಮಂ ಮೃಗಯಾನಿಧಾನಮಂ: ಪಂಪಭಾ, ೮. 
೧೪) 

ಮೃಗಯಾವ್ಯಸನ - ಬೇಟೆಯ 


ಗೀಳು (ಎತ್ತಾನು೦ ನಿಮಗೆ 


ಮೃಗಯಾವ್ಯಸನ ವ್ಯಾಪಾರಮಾದುದಕ್ಕುಮಲ್ಲದಾಗಳಿದು ನಿಮ್ಮ 


ದುಷ್ಕರ್ಮದ ಫಲಮೆಂದು ನುಡಿದು: ಪಂಚತಂತ್ರ, ೨೧೨ ವ) 

ಮೃಗಯು ದ ಬೇಟೆಗಾರ (ಹಕ್ಕಿಗಳುಪಗಳೊಳಂ೦ 
ಭೂಮಿಕಂಪಮಾಗೆ ಪರಿವ ಮೃಗಯುಗಳ ಚರಣಾಘಾತ 
ಶಬ್ದಂಗಳೊಳಂ: ಕಾದಂಬ, ೧. ೧೩೫ ವ) 

ಮೃಗರಾಜ - ಸಿಂಹ (ಮೃಗರಾಜನ ಶಕ್ತಿತ್ರಯದ ಗುಣ್ಣುಮಂ 
ಬಾಹುಬಲದ ತಿಣ್ಣುಮನಣೆದೆಂ: ಪಂಚತಂತ್ರ, ೧೫೮) 

ಮೃಗರಾಜಕಿಶೋರ - ಸಿಂಹದ ಮರಿ (ಕರಿಕಳಭಪ್ರಚಂಡ 
ಮೃಗರಾಜಕಿಶೋರ ಕಠೋರಘೋರ ಹೂಂಕರಣಭಯಂಕರ 
ಅಟವಿ: ಪಂಪಭಾ, ೯. ೪೨) 


ಮೃಗರಾಜವಿಷ್ಟರ ದ ಸಿಂಹಾಸನ (ಚತುರ್ನಿಕಾಯ 
ಅಮರೇಂದವೃಂದಸಂಕೀರ್ಣಮುಮಪ್ಪ ಶ್ರೀಮಂಟಪಮಂ 
ವಿರಚಿಸಿ ಮೃಗರಾಜವಿಷ್ಠರದೊಳ್‌ ಬಾಳಕನಂ 


ಪೂರ್ವಾಭಿಮುಖನಿವಿಷ್ಣನಂ ಮಾಡುವುದುಂ: ಆದಿಷು, ೭. 
೭೬ ವ) 

ಮೃಗರಿಪು - ಜಿಂಕೆಯ ಶತ್ರು. 
ಮೃಗಾವತಿಯ ನಂದನನೊರ್ವನೆ 
ಆಚವರ್ಧ, ೩. ೪೬) 

ಮೃಗಲಕ್ಷ್ಮ - ಚಂದ್ರ (ಸೂಕ್ಷ್ಮತರ ಮಧ್ಯದಿ೦ ಮೃಗಲಕ್ಷಾಸ್ಯದಿ೦ ಆ 
ಜತಗ ಕುಸುಮಾಸ್ತನ ದೋಲಲ್ಲಿ ಯವೋಲ್‌: 'ಶ್ರಷಪ್ಪಿಷು. 
೨. ೧೩೬) 

ಮೃಗಲಾಂಛನ - ಮೃಗಲಕ್ಷ್ಮ (ಮೃಗಲಾಂಛನಮಂಡಳದೊಳ್‌ 
ಮೃಗತನು ಮಿಸುಪಂತೆ: ಕಾದಂಬ, ೨. ೩೯) 


ಸಿಂಹ (ಮೃಗರಿಪುವಂ 
ನಿಂದು ಕೊಂದು: 


೯೧೭ 


ಮೃಗಲೋಚನೆ - ಜಿಂಕೆಯಂತೆ ಚಂಚಲವಾದ ಕಣ್ಣುಗಳುಳ್ಳವಳು 


(ಮೃಗಲೋಚನೆಯೊರ್ವಳ್‌ ಸಂಪಗೆಯ ಒಳ್ಳುಗುಳಯ್ದು 
ಮಗುಟ ಲೀಲಾವತಿ, ೧೩. ೭೮) 
ಮೃಗವಿರೋಧಿ — ಸಿಂಹ (ಎರಲೆಗೆ ಪಾಡುವ 


ಗೋರಿಯನರಣ್ಯದೊಳ್‌ ಮೃಗವಿರೋಧಿಗ೦ ಪಾಡುವುದೇ: 
ಆದಿಷು, ೧೪. ೮೦) 

ಮೃಗವ್ರಜ - ಪ್ರಾಣಿಸಮೂಹ (ಪಾಸಜ್‌ ಸಿ೦ಹಪೀಠ೦ ಅಳಿನಿರುತಿ 
ಮಂಗಳಗೀತಿ ಭೂತಳ೦ ಪಾಸು ಮೃಗವುಜಂ ಪರಿಜನಂ 
ಹೊದಣ್‌ ಓಲಗಸಾಲೆ: ಪಂಪಭಾ, ೭. ೨೯) 

ಮೃಗವ್ಯ - ಬೇಟಿ (ಎಟ್ಟಂದಂ ಪುಳಿಂದಾಗ್ರಣಿ ವಿವಿಧ 
ಮೃಗವ್ಯಕ್ಷಮಂ ಪಿಂಗಳಾಕ್ಷಂ: ಕುಸುಮಾಕಾ, ೧೪. ೩೩) 

ಮೃಗವ್ಯಾಯಾಮಕಾರ್ತಿಕೇಯ - ಮೃಗಗಳಿಗೆ: ಕಸರತ್ತು 
ಮಾಡಿಸುವುದರಲ್ಲಿ ಕಾರ್ತಿಕೇಯನಂತಿರುವವನು, ಅರಿಕೇಸರಿ 
(ಎಂದು ಬಿನ್ನಪಂಗೆಯ್ದ ಬೇಂಟೆಯಾತಂಗೆ ಮೃಗವ್ಯಾಯಾಮ 
ಕಾರ್ತಿಕೇಯಂ ಮೆಚ್ಚಿ ಮೆಚ್ಚುಗೊಟ್ಟು ತೊವಲನಿಕ್ಕೆಂದು 


ಮುಂದೆ ಪೇಟ್ಟಟ್ಟಿ ನಾರಾಯಣನುಂ ತಾನುಂ .. .. ಬೇ೦ಟೆಗೆ 
ಪೊಳಮಟ್ಟು; ಪಂಪಭಾ, ೫. ೪೭ ವ) 

ಮೃಗಶಾಬಾಕ್ಷಿ — ಜಿಂಕೆಯ ಮರಿಯಂತೆ ಚಟುಲ 
ಕಣ್ಣುಗಳುಳ್ಳವಳು (ಹಸ್ತತಳಮಂ ಸತ್ತಲ್ಲವಂಗಿತ್ತು ತತ್‌ 


ಮಂರಶಾಬಾಕ್ಷಿಯನಿಂತು ಮನ್ನಥವನಶ್ರೀಗೆತ್ತು ಸುಕುಮಾಚ, 
೯. ೯೦) 

ಮೃಗಶಾಬೇಕ್ಷಣೆ - [ಮೃಗಶಾಬ-+ಈಕ್ಷಣೆ] ಜಿಂಕೆಯ ಮರಿಯಂತೆ 
ಚಂಚಲವಾದ ಕಣ್ಣಳ್ಳವಳು (ಒಗುಮಿಗೆಯಿ೦ ಮುದ್ದಿಸಿ ಮಿಗೆ 
ಮೃಗಶಾಬೇಕ್ಷಣೆ ಕುಮಾರನ೦ ಬೆಸಗೊಮಡಳ್‌: ರಾಜಶೇವಿ, 
೧೪. ೩೬) 

ಮೃಗಶಾಬೇಕ್ಷಾಕ್ಷಿ - ಜಿಂಕೆಯ ಮರಿಯ ಕಣ್ಣಿನಂತೆ ಕಣ್ಣುಳ್ಳವಳು 
(ಎಮ್ಮಂ ನೆನೆದೆರ್ದೆಗಿಡದಂತಾಗೆ ಪಾಲಿಪ್ಪುದಿ೦ತೀ 
ಮೃಗಶಾಬೇಕ್ಬಾಕ್ಟಿಯಂ.. .. ವಜ್ರಜ೦ಘಾ: ಆದಿಪು, ೪. ೫೫) 

ಮೃಗಶಿಶುನೇತ್ರೆ - ಜಿಂಕೆಯ ಮರಿಯಂತಹ [ಚಂಚಲ] 
ಕಣ್ಣುಗಳುಳ್ಳವಳು (ಮೃಗಶಿಶುನೇತ್ರೆಯ ನಡುವು ಎರ್ದೆ 
ಉಗುರ್ಗಳ್‌ ಕರಂ ಅಸಿದು: ಪಂಪಭಾ, ೪. ೭೩) 

ಮೃಗಾಂಕ — ಜಿಂಕೆಯ ಗುರುತುಳ್ಳುದು, ಚಂದ್ರ 
(ಶಾಂತಿನಾಥವಿನುತ ಪ್ರತಾಪಮುಂ ತದ್ವಸುಧೇಶನ 
ಕಾಂತಿಯುಮೆಂದು ಮೃಗಾಂಕನ ಕಾಂತಿಯುಮೇಂ 
ದಿಗಂತಮಂ ಪರ್ವಿದುದೋ: ಶಾಂತಿಷು, ೧೦. ೧೩೪) 

ಮೃಗಾಂಕಕರ - ಬೆಳುದಿಂಗಳು (ಕೂಡಿದ ಕೂಟದಿಂದ ಒಲಿಸಿದ 
ಇರ್ವರುಮಂ ಸಮಪಾತವಾರಿಯಿ೦ ಕೋಡೆ ಸರಾಗದೊಳ್‌ 
ಮುಲುಗಿ ಮೂಡೆ ಮೃಗಾಂಕಕರಂ ಪಯೋರಸಂ ತೀಡುವ 
ತಂಬೆಲರ್‌ ಮನದೊಳ್‌ ಉರ್ಕೆಗಳ೦ ಸುರತಾವಸಾನದೊಳ್‌ 


ಮಾಡೆ ರತಕ್ಕೆ ಮತ್ತೆ. ಬಗೆದಂದುದು ದಂಪತಿ 
ಸೌಧಕೂಟದೊಳ್‌: ಶಾಂತಿಪು, ೮. ೧೦೦) 

ಮೃಗಾಂಕಬಿಂಬ - ಚಂದ್ರಮಂಡಲ (ನಯನಾನಂದ 
ಮೃಗಾಂಕಬಿಂಬ೦ ಉದಯಂಗೆಯ್ತ್ವ ಅರ್ಕಬಿಂಬ೦ 
ಮನಃಪ್ರಿಯ ಲಕ್ಷ್ಮೀವದನೇಂದುಬಿಂಬಂ: ಪಂಪಭಾ, ೧೪. 
೩೫) 

ಮೃಗಾಂಕವಕ್ಕೆ - ಚಂದ್ರಮುಖಿ ಚಂದ್ರಕಾಂತಶಿಲೆಯ ಹಾಸುಗಲ್ಲು 


(ತಚ್ಛಕಕಾಂತಶಿಶಿಳಾತಳಂ ಸಿಡಿಲು ಅಂದೊಡೆದತ್ತು ಇದೇಂ 


ಬಿಸಿದೊ ಬೇಟದ ಬೆಂಕೆ ಮೃಗಾಂಕವಕ್ತೆಯಾ: ಪಂಪಭಾ, ೫. 
೭) 

ಮೃಗಾಜಿನ - ಜಿಂಕೆಯ ಚರ್ಮ (ಮೃಗಾಜಿನಮಂ ಪೋಲುತಿರ್ಪ 
ಮುಂಜಮೇಖಲೆಗಳ ಒಪಮಾಡುವ 
ವ್ಯವಸಾಯಮೆತ್ತಲುಂ: ಕಾದಂಬ, ೧. ೧೮೭) 

ಮೃಗಾರಿ — [ಮೃಗ--ಅರಿ] ಜಿಂಕೆಯ ವೈರಿ, ಸಿಂಹ (ಕ್ರಮದೊಳ್‌ 
ಅಸ೦ಜ್ಜಿಯುಂ ಸರಿಸೃಪಾಳಿಯುಂ ವಿಹಗಾಳಿಯುಂ 
ಭುಜಂಗಮತತಿಯು೦ ಮೃಗಾರಿಗಣಮು೦ ಲಲನಾಜನಮುಂ: 
ಆದಿಹು, ೫. ೯೩) 

ಮೃಗಿ - ಹೆಣ್ಣು ಜಿಂಕೆ  (ಬಾಣತೃಣಂಗಳೆಂದೆಳಸುಗುಂ 
ಪಸುರ್ಗಲ್ಲಳ ಕಾಂತಿಯಂ ಮೃಗೀಜಾಳಕಂ: ಪಂಪರಾ, 
೧೨೭) 

ಮೃಗೀವ್ರಾತ -  ಹೆಣ್ಣುಜಿಂಕೆಗಳ ಸಮೂಹ (ಕಿನ್ನರಯುವತೀ 
ಮೃಗೀವ್ರಾತಮ೦ ತನ್ನ ನಲ್ಲಂಬುಗಳಿಂದೆಚ್ಚೆಚ್ಚು ಮೆಚ್ಚಂ 

ಸಲಿಸುವನದಟಿಂ ರಮ್ಯಮಿಂತೀ ನಗೇಂದಂ; ಪಂಪಭಾ, ೪. 

೨೩) 


ಮೃಗೇಂದ್ರ ದ ಸಿ೦ಹ (ಮೃಗೇಂದ್ರಂಗಮೆನಗಂ 
ವೈರಕಾರಣಮಾವುದದಂ ನೀನಜೆವೆಯಪ್ಪೊಡೆ ಪೇಟ್‌: 
ಪಂಚತಂತ್ರ, ೨೦೬ ವ) 

ಮೃಗೇಂದ್ರವಿಷ್ಣರ — ಸಿಂಹಾಸನ (ಪುರುದೇವಂ 


ಮೃಗವಿಷ್ಠರದೊಳಿರೆ ನಾಭಿರಾಜ೦ ಬೆರಸು ಬಂಸು: ಆದಿಪು, 
೮. ೭೧ ಮು 

ಮೃಗೋತ್ಸ - ಮೃಗಮದ (ಪಂಚರತ್ನದ ಘನಸಾರವಾರಿಯ 
ಮೃಗೋತ್ಸ ಕುಳುತ್ಕದ ಬಾಯಿನಂಗಳಂ 
ಮುದದೊದವಿಂದಮಿತ್ತು ಮೆರೆದರ್‌: ಚಂದ್ರಪ್ರಪು, ೬. ೮೧) 

ಮೃಗೋದ್ಭವ - ಮೃಗಮದ, ಕಸ್ತೂರಿ  (ಪೊಸತಲ್ತು ನಿನಗೆ 
ಪೂವಿನ ಪೊಸಗಂಪು ಈ ಬನದೊಳ್‌ ಈ 
ಮೃಗೋದ್ಧವಗಂಧಂ ಪೊಸತು: ಆದಿಪು, ೧೧. ೧೩೭) 

ಮೃಚ್ಚಕ್ರದಂಡ - ಕುಂಬಾರನ ತಿಗುರಿ ಮತ್ತು ಕೋಲು (ಮೃಚ್ಛಕ್ರ 
ದಂಡ ತೋಯದಿಂ ಅಚ್ಚಿಚೆಗುಂ ಕುಂಭಕಾರ೦ ಮಡಕೆಗಳಂ: 
ಸಮಯಪ, ೧೦. ೨೨) 

ಮೃಡ - ಈಶ್ವರ (ಮೃಡನ ತನೂಜನಪ್ಪ ವಿಫ್ಲೇಶ್ವರಂಗೆ 
ವಾಹನಮಂ ಮಾಡಿ ಕುಡೆ. ಮಹಾಮಹಿಮೆಯಿಂದ 
ಅಹಿಭೂಷಣ೦ಗಗ್ರಗಣ್ಯನಾಗಿರ್ಪೆಂ: ಪಂಚತಂತ್ರ, ೩೬೫ ವ) 

ಮೃಡರಿಹು - ಶಿವನ ಶತ್ರು, ಕಾಮ (ಕೇವಣದೊಳ್‌ ತೊಡರ್ದ 
ಅಳಿನೀಲದ ಪರಲ್‌ ಎನೆ ಮೃಡರಿಪು ಮುದ್ರಿಕೆವೊಲಾಯ್ತು 
ಕನಕಾಂಬುರುಹಂ: ಗದಾಯು, ೬. ೪೩) 

ಮೃಡಾಣಿ - ಪಾರ್ವತಿ (ವರಗಂಗಾಧರನಂ ಮೃಡಾಣಿವರನಂ 


ವ್ಯಾಲೋಲಬಾಲೇಂದುಶೇಖರನಂ ತಾಳ್ಗಿದಂ ಆತ್ಮ 
ಹೃತ್ಯಮಲದೊಳ್‌: ಪಂಚತಂತ್ರ, ೧೨೬) 
ಮೃಡಾದ್ರಿ - ಕೈಲಾಸಪರ್ವತ (ದನುಸುತಂ ಕಿಟ್‌ ತನ್ನನಾ 


ಮುಳಿಸಿಂ  ಮೃಡಾದ್ರಿಯೆ ಸಿಂಹವಾಹಿನಿಯ ರೂಪಿನೊಳ್‌ 
ಆಗವಕ್ಕೆ ಸಹಾಯಮಾಯ್ತು ರಘೂದ್ಧಹಂಗೆನಿಸಿ: ಪಂಪರಾ, 
೧೪. ೫) 

ಮೃಣಾಣ - ತಾವರೆಯ ದಂಟು (ಪೊಸವೆಳ್ಳಿಂಗಳ್‌ ಚಂದನ 


ರಸದಣ್ಬು ಮೃಣಾಣನಾಳವಳಯಂ ಸುಮನಸಃ 
ಪ್ರಸವಾಸರಣಂ: ವರ್ಧಮಾಷು, ೮. ೯೦) 
ಮೃಣಾಳ — ತಾವರೆಯ ದೇಟು (ಅವತಂಸ 


ಮೌಕ್ಟಿಕದ್ಯುತಿನಿವಹಲಸತ್ಪರಿಧಿಯೆನಿಸಿ ಮೃಣಾಳ ವಿಳಾಸವಂ 


೯೧೮ 


ಅಪ್ಪುಕೆಯ್ದು ಪಿರಿದುಂ ಯುವತಿಯ 
ಯುಗಮೆಸೆಗುಂ: ಶಾಂತೀಶ್ವಪು, ೧೩. ೨೦೦) 

ಮೃಣಾಳತಂತು -  ತಾವರೆದಂಟಿನ ನಾರು (ನನೆವಿಲ್‌ 
ನಿಸ್ಲಾರಮಾದತ್ತು ಸೀಕರಿವೋದತ್ತು ಮೃಣಾಳತಂತುರಚಿತ 
ಜ್ಯಾಲೇಖೆ ಮೀನಧ್ದಜಂ ಕೊರಗಿತ್ತು ಕಂತು ಸೀದ 
ಗಣೆಯಂತಾದಂ: ಮಲ್ಲಿನಾಹು, ೧. ೧೯) 

ಮೃಣಾಳನಾಳ - ಮೃಣಾಳ (ಬಳವತ್ಕಾಮಾಗ್ನಿ ಹೋಮಾಗ್ನ್ಗಿ 
ಚಂದನ ಕರ್ಪೂರ ಮೃಣಾಳನಾಳಮೆ ಪೊದಳ್ಳ ಇಧ್ನಂಗಳ್‌ 
ಇಂತಾಗೆ ತಾನಿನಿತುಂ ಕಾಮನ ಬೇಳ್ವೆಯೆಂದು ಸುಗಿದಳ್‌ 
ತನ್ನಂಗಿ ಬೆಳ್ಳಿಂಗಳೊಳ್‌; ಪಂಪಭಾ, ೪. ೫೯) 

ಮೃತಕ - ಹೆಣ (ಮುನಿವಚನ೦ ಅಸತ್ಯಮೆಂದು ಆ ಮೃತಕಂಗಳಂ 


ತಶ್ರವಣಪಾಳಿಕಾ 


ಶಿಳಾತಳದೊಳ್‌ ತಾಟಿಸಿ ಪೋಗೆ; ಚಾವುಂಪು, ಪು. ೪೦೮. 
ಸಾ. ೧) 

ಮೃತಕತೂರ್ಯ - ದುಃಖಸೂಚಕ ವಾದ್ಯ (ಇತ್ತ ನಿಷೇಕಮಾಗೆ 
ಗುರುಗೆ ಅತ್ತ ಅಭಿಷೇಕವಿಭೂತಿಗೊಂದುಗುಂ 
ತತ್ತನಯರ್ಕಳೊಳ್‌ ಮೃತಕತೂರ್ಯಮೆ 
ಮಂಗಳತೂರ್ಯಮಕ್ಕುಂ: ಅಜಿತಪು, ೨. ೧೦೫) 

ಮೃತಕಸೆಜ್ಜೆ - [ಜೈನ] ಒಂದು ಬಗೆಯ ತಪಸ್ಸು 
(ಮೃತಕಸೆಜ್ಞೆಯೊಳಿರ್ದ ಸಂನ್ಯಸನಂಗೆಯ್ದು ಧರ್ಮಧ್ಯಾನ 
ಶುಕ್ಷಧ್ಯಾನಂಗಳ೦ ಧ್ಯಾನಿಸುತ್ತಿರ್ಪನ್ನೆಗಂ: ವಡ್ಡಾರಾ, ಪು. ೨೯. 
ಸಾ. ೧) 


ಮೃತಪಟಹ - ವ್ಯಕ್ತಿ ಸತ್ತಾಗ ಬಾರಿಸುವ ತಮಟೆ (ಮೃತಪಟಹಂ 
ಜಯಪಟಹಂ ಚಿತಾಗ್ನಿಭೂಮಿ ಜಯಧ್ಜಜ೦ ಜನಕರುಣಾರುತಿ 
ಜಯಮಂಗಳರುತಿಕೆಯೆನೆ ಕೃತಾಂತರಾಜಂಗೆ 


ರಾಜ್ಯಚಿಷ್ನಮಿದಲ್ಲೇ: ಅಜಿತಪು, ೧೦. ೨೯) 


ಮೃತಿ - ಸಾವು (ಮೃತಿ ಮೃತ್ಯು ಮರಣವೆನೆ ಪಂಚತ್ವಂ: 
ಅಭಿಧಾವ, ೧. ೧೧. ೪೫) 

ಮೃತ್ತಿಕಾ[ಕೆ] — ಮಣ್ಣು (ಮೃತ್ತಿಕಾವಿರಚಿತಮಪ್ಪ 
ಚತುರಾಂತರದೊಳ್‌ ಗುಣಾರ್ಣವನನಾ 


ದ್ರುಪಜೆಯನೊಡನೆ ಕುಳ್ಳಿರಿಸಿ: ಪಂಪಭಾ, ೩. ೭೪ ವ) 
ಮೃತ್ಪಾತ್ರ - ಮಣ್ಣಿನ ಗಡಿಗೆ (ತಪೋವನಕ್ಕೆ ಪೋಪ ಭಾರ್ಗವಂ 
ದವ್ಯಾರ್ಥಿಯಾಗಿ ಬಂದ ಕುಂಭಸಂಭವನಂ ಕಂಡು 
ಕನಕಪಾತ್ರಕ್ಕುಪಾಯಮಿಲ್ಲಪ್ಪುದಜೆಂ ಮೃತ್ಹಾತ್ರದೊಳ್‌ 
ಅರ್ಥ್ಯಮೆತ್ತಿ ಪೂಜಿಸಿ: ಪಂಪಭಾ, ೨. ೪೫ ವ) 
ಮೃತ್ಯು - ಸಾವು (ಮೃತಿ ಮೃತ್ಯು ಮರಣವೆನೆ ಪಂಚತ್ವಂ: 
ಅಭಿಧಾವ, ೧. ೧೧. ೪೫) 


ಮೃತ್ಯುಂಜಯಮಂತ್ರ- ಸಾವನ್ನು ಗೆಲ್ಲುವ ಮಂತ್ರ 
(ತಾನುಮರಸಿಯುಂ ತನ್ನುನೀಶ್ವರ ದಿವ್ಯವಚನ 
ಮೃತ್ಯುಂಜಯಮಂತ್ರ ಸಾಮರ್ಥ್ಯಸಂಧಾರ್ಯಮಾಣ 


ಜೀವಿತರಾಗಿರ್ದರ್‌: ಚಂದ್ರಪ್ರಷು, ೫. ೩೬ ವ) 

ಮೃತ್ಯುಗರೆ - ಸಾವನ್ನು ಆಹ್ವಾನಿಸು (ಬೇಂಟೆಗೆ ಪೊಳಮಡಿಂ 
ಎಂದು... .. ಪಜ್‌ಯಂ ಪೊಯ್ಲುತ್ತಿರ್ಪಂ ಪೆಣತೇಂ ಬೆಟ್ಟೇಣಿ 
ಮೃತ್ಯುಗರೆವಂತಕ್ಕುಂ: ಸಮಯಪ, ೧೪. ೮೦) 

ಮೃತ್ಸ್ನಾಘಟ - ಮಣ್ಣಿನ ಮಡಕೆ (ಮುಕುಂದನಿಡೆ ಎದ್ಯುದ್ಧೀಕರಂ 
ವೈರಿಕಂಧರಮಂ ಕೊಂಡು ತದುತ್ತಮಾಂಗದೊಡನುದ್ದಂ 
ಪಾಟಿ ಮೃತ್ಸ್ನಾಘಟಂಬೆರಸು ಉದ್ಯತ್‌ ಭುಜದಂಡವರ್ತನದೀ: 
ಶಾಂತಿಪು, ೪. ೫೪) 


ಮೃತ್ಸಾವಿಲಸಿತ — ಮಣ್ಣಿನಿಂದ ಒಪುವ 
(ಮಹಾನದ್ಯುಭಯತಟ ಮೃದುಮೃತ್ಸ್ನಾವಿಲಸಿತ 
ವೇದಿಕಾವಿರಾಜಮಾನದೊಳ್‌: ಆದಿಪು, ೮. ೬೭) 

ಮೃದುಕೂಜಿತ - ಮೆಲುವಾಗಿ ಕೂಗುವುದು (ಪರಿಪಠನ ನಟನ 
ಮೃದುಕೂಜಿತ ರಸಿತ ದರಹಸಿತ ಕ್ರೇಂಕಾರ ಆರೋಹಣಾದಿ 
ಯೋಧನಾದಿ ನಾನಾ ವಿನೋದಂಗಳೊಳ್‌: ಆದಿಪು, ೮. ೩ 
ವ) 

ಮೃದುಬಂಧ -.. ಮೃದುವಾದ ಶಬ್ದಗಳ ಜೋಡಣೆ (ಬಗೆ 
ಪೊಸತಪುದಾಗೆ ಮೃದು  ಬಂಧದೊಳೊಂದುವುದೊಂದಿ 
ದೇಸಿಯೊಳ್‌ ಪುಗುವುದು: ಪಂಪಭಾ, ೧.೮) 

ಮೃದ್ಧಾಜನ - ಮಣ್ಣಿನ ಮಡಕೆ (ಒಲೆಯ ಕಿಚ್ಚಿನ 
ಮೃದ್ಧಾಜನದೆಸಜ ನೀರಬಾಣಸಿಗರ ಉರಿಪುವ ಗಾಳಿಯ 
ಸಂಯೋಗದೊಳ್‌ ಚೈತ್ಸ್ಯಮದೇಕೆ ಉಟ್ಟದು: ಶಾಂತಿಷು, ೮. 
೧೩೭ ವ) 

ಮೃದ್ಧೀಕಾಣೆ] - ದಾಕ್ಷಿ 
ಅಭಿಧಾವ, ೧. ೮. ೨೨) 

ಮೃದ್ವೀಕಾಲತೆ - ದ್ರಾಕ್ಷಿಯ ಬಳ್ಳಿ (ಮಲ್ಲಿಕಾಲತೆಯ 
ಮುಗುಳ್ಗುಡಿಗಳೊಳಂ ಚಂಪಕಲತೆಯಲರ್ಗುಡಿಗಳೊಳ೦ 
ಪಿಣಿಲಿಜಿದು ಪೆಣೆದು .. .. ಬಳ್ಳಳ ಬಳೆದ ಮೃದ್ವೀಕಾಲತೆಯ 
ಕಾಯಮಾನಂ: ಅನಂತಪು, ೭. ೧೧ ವ) 

ಮೃಷತತ್ತ್ವ - ಮಿಥ್ಯಾತತ್ವ (ಕಿಲ್ಲಿಷವಿಷಂ ಪುದಿದಿರ್ಪ ಕುದ್ಧಷ್ಟಿಗೆ 
ಆತ್ಮತತ್ತ್ವಮೆ ಮೃಷತ್ತತ್ವಮಾಗಿ . . ತೋರ್ಕುಂ: ಸಮಯಪ, 
೧೧. ೧೫೪) 

ಮೃಷಾನಂದ ದ [ಜೈನ] ಒಂದು ಬಗೆಯ ರೌದ್ರಧ್ಯಾನ; ಸುಳ್ಳಾಡುವ 
ಆನಂದ (ಬಂಜಿಸಲೆಂದು ನುಡಿವ ಮೃಷಾನಂದ 
ವಚನದೊಳಪ್ಪ ಸಂಕಲ್ಪಾಧ್ಯವಸಾನಂ ಮೃಷಾನಂದಂ 
ಎಂಬುದಕ್ಕುಂ: ಅಜಿತಹು, ೮. ೨೮ ವ) 

ಮೃಷಾಪಾತಕ - ಅಸತ್ಯದ ದೋಷ 
ಪರಮೆಂಬೀ ನುಡಿಯಂ ನುಡಿಯಿಂ 
ಪಾಪಕ್ಕೆ ಪಕ್ಕಾಗನೇ: ಗದಾಯು, ೩. ೨೩) 

ಮೃಷಾವಾದ - ಸುಳ್ಳು (ವಿತಥ೦ ಅಳಿಕಂ ಮಿಥ್ಯೋಕ್ತಿ ತಾಂ 
ಮೃಷಾವಾದಂ: ಅಭಿಧಾವ, ೧. ೧೩. ೩೩) 

ಮೆಚ್ಚವಣಿಗೆ - ಮೆಚ್ಚಿಕೆಯನ್ನು ಹೊಂದಿರುವುದು (ಓಲಗವುರುಡಿಲ್ಲ 
ಮೆಚ್ಚವಣಿಗಿಲ್ಲ ಕರಂ ಮುಳಿಸಿಲ್ಲ ಕೆಮ್ಮಗೆ ಬಟೆಸಂದು 
ಕೊಂದಪನಕಾರಣದಿಂ ಮೊಟ್‌ಯೋ ಮನೋಭವಾ: 
ಆದಿಷು, ೧೨. ೩೩) 

ಮೆಚ್ಚು - ಬಹುಮಾನ (ಮುಂದಟ್ಟಿದ ದೂತಂಗೆ ಪ್ರೀತನಾಗಿ ಮೆಚ್ಚಿ 
ಮೆಚ್ಚಿತ್ತು ಆದಿಪು, ೪. ೨೩ ವ); ಇಷ್ಟಪಡು 
(ಸ್ತಯಂಬರದೊಳ್‌ ಸುಮತಿಯೆಲ್ಲರಂ ನೋಡಿ ಯಾರುಮಂ 
ಮೆಚ್ಚದೆ ಸಿರಿದಿಣ್ಣಂಗೆ ಮಾಲೆ ಸೂಡಿದೊಡೆ: ವಡ್ಡಾರಾ, ಪು. 
೧೦೮, ಸಾ. ೨೧) ಸಮ್ಮತಿಸು (ಮೆಚ್ಚು-ಅಭ್ಯುಪಗಮೇ: 
ಶಬ್ದಮದ, ಧಾ ೨೧೭) 

ಮೆಚ್ಚುಗೊಡು - ಬಹುಮಾನ ನೀಡು (ಎಂದು ಬಿನ್ನಪಂಗೆಯ್ದ 
ಬೇಂಟೆಯಾತಂಗೆ ಮೃಗವ್ಯಾಯಾಮ ಕಾರ್ತಿಕೇಯಂ ಮೆಚ್ಚಿ 
ಮೆಚ್ಚುಗೊಟ್ಟು ತೊವಲನಿಕ್ಕೆಂದು ಮುಂದೆ ಪೇಟ್ಟಟ್ಟಿ 
ನಾರಾಯಣನುಂ ತಾನುಂ ಬೇಂಟೆಗೆ ಪೊಅಮಟ್ಟು: 
ಪಂಪಭಾ, ೫. ೪೭ ವ) 


[ಒಳ್ಳೆಯ] 


(ಮೃದ್ವೀಕಾಭಿಧಾನೆ ತಾಂ ದ್ರಾಕ್ಷಿ: 


(ಆ ಮೃಷಾಪಾತಕಂ 


ವ ಡ್‌ 
ಪೃಥಾಪ್ರಿಯಸುತಂ 


೯೧೯ 


ಮೆಚ್ಚುಗೊಳ್‌ - ಬಹುಮಾನ ಸ್ವೀಕರಿಸು (ಗಣಿಕಾತಿಳಕಮಿವಳ್‌ 
ನರ್ತನರಸದೊಳೆ ನಿಚ್ಚಂ ಮೆಚ್ಚುಗೊಳ್ಳಳಿಂದನ ಕೈಯೊಳ್‌: 
ಆದಿಪು, ೯. ೧೮) 

ಮೆಟ್ಟಿಗೆ - ಮೆಟ್ಟಲು. ಸೋಪಾನ 
ಇಂದನೀಳಮಣಿಜಾಳದ ಮೆಟ್ಟಿಗೆ 
ನಳಿನಸಮೂಹಂ: ತ್ರಿಷಷ್ಟಿಷು, ೭. ೧೧) 

ಮೆಟ್ಟು - ತುಳಿ (ಸಾವದ್ಯಭೀರುಗಳ್‌ ಕೆಲರ್‌ ಆ ವಿವಿಧ ಫಲ 
ಪ್ರಸೂನ ಪಲ್ಲವತತಿಯಿ೦ಂ ತೀವಿದ ರಾಜಾಂಗಣಮಂ 
ಇಳಾವಂದ್ಕರ್‌ ಮೆಟ್ಟಲೊಲ್ಲದಲ್ಲಿಯೆ ನಿಂದರ್‌: ಆದಿಷು, ೧೫. 
೯) ಹೆಜ್ಜೆಯಿಡು (ಲಸನ್ನೇತ್ರಂಗಳಂ ಕೂಡೆ ಬಂಚಿಸುತುಂ 
ಮೆಟ್ಟುವ ಮೆಟ್ಟಿನೊಳ್ಳು ಜನತಾನೇತ್ರಂಗಳಂ ನಾಡೆ 
ಚೆಲ್ಲೆಸೆದತ್ತಿಂದನ ನೀಳ್ಬ ತೋಳ್ಪುಜುಗಲೊಳ್‌ 
ದೇವಾಂಗನಾನರ್ತನಂ: ಆದಿಷು, ೭. ೧೨೩); ಹೆಜ್ಜೆ ಹಾಕು, 
ನರ್ತಿಸು  (ಮಹೋತ್ಸವದಿ೦ ತಾಳಲಯಕ್ರಮಕೆ ವಿಚಿತ್ರಂ 
ಮೆಟ್ಟಸುತ್ತುಂ ಅಮರಗಜೇಂದಂ: ಅಜಿತಪು, ೫. ೩೬), 
ಪಾದರಕ್ಷೆ ಧರಿಸು (ದುಕೂಲಾಂಬರಮನುಟ್ಟು 
ಪೊಸವಾವುಗೆಯಂ ಮೆಟ್ಟಿ: ಪಂಪಭಾ, ೧೨. ೧೦೮ ವ); 
ಕುಟ್ಟು (ಶಕುನಿ ಮುನ್ನೆ ತನ್ನ ಮಾಡಿದ ನಾಟವಾಸಗೆಗಳಂ೦ 
ಅರಸಾಳಂತೆ ಕಣ್ಣಜಿದು ಮೆಟ್ಟಿ  ಮಟ್ಟಮಣಿದಿಕ್ಕುವಾಗಳ್‌: 
ಪಂಪಭಾ, ೬ ೭೧ ವ) 

ಮೆಟ್ಟುವ ತಾಣ - ಓಡಾಡುವ ಜಾಗ (ಬೊಂಗದ ನಾರಂಗದ 
ದೇವಾಂಗದ ಪಲತೆಅದ ಸಕಲ ವಟ್ಟಿಗಳಂ 
ಗೇಹಾಂಗಣದೊಳ್‌ ಮೆಟ್ಟುವ ತಾಣಂಗಳೊಳ್‌ ಓರಂತೆ 
ಪಾಸಿ: ಸುಕುಮಾಚ, ೧೦. ೯೦) 

ಮೆಡಳು - ಹೆಣೆ (ಗಂಗಾಸುತನ ವಾಮಭಾಗದೊಳ್‌ 
ಅಂಬರಭಾಗಂ ಆ ತಟ್ಟಿ ಮೆಡಣಿದಂತಾಗಿ ತನ್ನ 
ರಥದೊಳೊಟ್ಟಿದ ಕೆಯ್ದುಗಳ ಬೆಳಗೆ ಬೆಳಗಾಗೆ: ಪಂಪಭಾ, 
೧೦. ೫೬) 

ಮೆಣಸುಗಡಲೆ - [ಮೆಣಸು ಕಡಲೆ] ಕಾರ ಹಚ್ಚಿದ ಕಡಲೆ 
(ಕುಡಿಬಿದಿರ ಕುಡಿಯ ಮಾವಿನ ಮಿಡಿಯ ಮಾರುಡಿನ 
ಮೆಣಸುಗಡಲೆಯ ಪುಡಿಯೊಳಡಸಿದದಲ್ಲದ ಅಲಲ್ಲಣಿಗೆಯ 
ಚಕ್ಕಣಮಂ ಸವಿಸವಿದು: ಪಂಪಭಾ, ೪. ೮೭ ವ) 

ಮೆದೆಗೆಡೆ -  ಗುಂಪಾಗು, ಒಟ್ಟಾಗು (ಮುಂದೆಯ್ತಂದು 
ಒಟ್ಟಿಯೊಅಲಿ ಮೆದೆಗೆಡೆಯುತ್ತುಂ ಸಂದಣಿಸುತ್ತ 
ಉರವಣಿಸುತ್ತುಂ: ಗಿರಿಜಾಕ, ೬. ೮) 

ಮೆಯ್‌ - ಭಾಗ, ಕಡೆ (ಒಂದು ಮೆಯ್ಕೊಳ್‌ ಅಮರರ್‌ 
ಮತ್ತೊಂದು ಮೆಯ್ಯೊಳ್‌ ನರರ್‌ ನೆರೆದಿಂಬಾಗಿರೆ: ಆದಿಷು, 
೮. ೨೦); ಶರೀರ (ಓಡುಗೆ ನಿಮ್ಮ ಮೆಯ್ಯ ಪಸಿವು ಆಂತ 
ವಿರೋಧಿಗಳೆನ್ನ ಕೆಯ್ಕೊಳಟ್ಸಾಡುಗೆ: ಪಂಪಭಾ, ೫. ೮೫); 
ಕಥಾವಸ್ತು (ಸಮಸ್ತಭಾರತಮುಂ ಆದಿಪುರಾಣಮುಂ ಎಂದು 
ಮೆಯ್‌ ಅಸುಂಗೊಳುತಿರೆ: ಪಂಪಭಾ, ೧೪. ೬೦) 

ಮೆಯ್‌ ಮೆಯ್ಸೆ - ಪ್ರತಿಯೊಬ್ಬರಿಗೂ, ಪ್ರತ್ಯೇಕವಾಗಿ (ಎಮ್ಮ 
ಗಂಡವಾತು೦ ಅಳುಂಬ೦ ಭೃತಮಕ್ಕುಮೆಂದು ಮೆಯೆ ಮೆಯ್ಲಿ 
ಬೆಸಸೆಂಬುದುಂ: ಪಂಪಭಾ, ೬. ೨೬ ವ) 

ಮೆಯ್ಯೊಳಿಸು - ಧರಿಸು (ಪೊಳೆವೆಳೆವಾಟ್‌ ಚುಂಬಿಸೆ 
ಮುಟುಂಕಿರಲಂಜಿದಳೆಟ್ಟಮೆಯ್ದೆ ಮೆಯ್ಕೊಳಿಸಿದ ನಾಗವಟ್ಟಳಿಗೆ 
ನಾಂದು ಪಗಿಲ್ವಿರೆ: ಅನಂತಪು, ೭. ೩೭) 


(ಕೋಮಲತರದ 
ನಿರ್ಮಳೋದಕಂ 


ಮೆಯ್ಗಂಡ - ದೇಹದ ಮಾಂಸ (ತತ್ತಳಗುದಿದು ಕೋಟ್ಲುದಿಗೊಳ್ಳ 


ಮೆಯ್ಗಂಡಮಂ ತಾಳಿಸೆ ಸುರುಂಟಿ ಬಗಿದಾ ಮೆಯ್ಯಂ ಸುಡೆ 
ಬಿಸಿಲ ಬೆಣ್ಣೆಯಂತೆ ಕರಗಿ: ಶಾಂತಿಷು, ೭. ೯೫ ವ) 

ಮೆಯ್ಸಣ್ಣ - ಇಂದ್ರ (ಸಸಿಯ ಮೆಯ್ವೆಳಗಿಂದೆ ಪೊನ್ನೊಡೆಯನಂ 
ಪೆಂಪಿಂದೆ ಮಾದೇವನ೦ ಪೆಸರ್ವೆತ್ತಿಂಚರದಿಂದೆ ಸಂದ 
ಬಿದಿಯಂ ಜಾಣಿಂದೆ ಮೆಯ್ಗಣ್ಣನಂ ಪೊಸತಪ್ಪಗ್ಗದ 
ಗಾಡಿಯಿಂದೆ ಪಿರಿದುಂ ಬೆಳ್ಳಾಡಿ ಬೇಟ್ಟಂತುಟುಬ್ಬಸಮಂ 
ಮಾಡುವ ಬರ್ದೆಯರ್‌ ಪಲರುಂ ಕಣ್ಣೇಂ ಬೆಡಂಗಾದರೋ: 
ಕಬ್ಬಿಗಕಾ, ೧೦೬) 

ಮೆಯ್ದರೆ - ತಪ್ಪಿಸಿಕೊ (ಕರೆದೊಡೆ ಜೂದಿಂಗಂ ಧುರಭರಕೆ 
ಆಖೇಟಕ್ಕೆ ಭೂಭುಜಂಗೆ ಆಗದು ಮೆಯ್ಸರೆದಿರಲ್‌ ಆಗದು 
ಎಂಬ ಪುರಾತನ ಗುರುವಚನಂ ತನಗೆ ನಿಟ್ಟಿಪಟ್ಟುದಣೆಂ: 
ಪಂಪಭಾ, ೬. ೭೧); ಮರೆಮಾಚು, ಮೈಮರೆಸು (ಒಂದು 
ದಿವಸಂ ದುರ್ಯೋಧನನ ಮಯ್ದುನಂ 
ಸಿಂಧುದೇಶಾಧೀಶ್ವರಂ ಸೈಂಧವಂ ಅವರಂ ಛಿದಿಸಲೆಂದು 
ಮೆಯ್ಸರೆದು ಬಂದು: ಪಂಪಭಾ, ೭. ೩೦ ವ) ; ಕಣ್ಣಿಗೆ 
ಕಾಣದಾಗು, ಅಂತರ್ಧಾನವಾಗು 
ನೊಚ್ಚಿದನಾಗಿ ಮೆಯ್ಸರೆವೆಸಕದಿಂ ನಿಚ್ಚಂ ಬೆ೦ಬಿರ್ದು ಚಿಂತಿಸಿ 
ದುಃಖದೊಳ್‌ ಪಿರಿದುಮವರಿ೦ ಕಣ್ಣೆಟ್ಟಂ ಭಟ್ಟಂ ನಿಕೃಷ್ಟರ 
ದೂಸಟೆಂ: ಸುಕುಮಾಚ, ೨. ೯) 

ಮೆಯ್ಗರ್ಚು -  ಮೈತೊಳ, ಸ್ನಾನಮಾಡು 
ದಿಜ್ನಾಗರಾಜಿಗೆ ಮೆಯ್ಗರ್ಜಿಕೊಳಲ್ಕಜಂ 
ತೋಯೋದ್ದೇಶಮೋ: ಗದಾಯು, ೬. ೧೧) 

ಮೆಯ್ಗಲಿ - ಪರಾಕ್ರಮಿ (ದೂರದೊಳ್‌ ಅಂಜದೆ ಕಕ್ಷಿಸುವ 
ಕಣ್ಗಲಿಗಳ್‌ ನೃಪರಾರುಮಿಲ್ಲೆನಲ್‌ ಸಾರೆವರಲ್‌ ಮನಂಗಿಡದ 
ಮೆಯ್ಗಲಿಯಾವನೊ: ಪಂಪರಾ, ೫. ೮೨) 

ಮೆಯ್ದಾಪು - ಮೈಗಾವಲು [ಕಳಭಾಷಿಣಿಗಮರಿಯರೆ ಬಳಸಿ 
ಮೆಯ್ಲಾಪಾದರ್‌: ಆದಿಹು, ೭. ೧೩) 


(ಮೇಣಿಲ್ಲಿ 
ಸಮೆದ 


ಮೆಯ್ಲಿಡು -  ವಸ್ತುವಿನ್ಯಾಸವು ಕೆಡು (ಕತೆ ಪಿರಿದಾದೊಡಂ 
ಕತೆಯ ಮೆಯ್ಗಿಡಲೀಯದೆ ಮುಂ ಸಮಸ್ತ 
ಭಾರತಮನಪೂರ್ವಮಾಗೆ ಸಲೆ ಪೇಟಬ್ಬ ಕವೀಶ್ವರರಿಲ್ಲ: 


ಪಂಪಭಾ, ೧. ೧೧) 

ಮೆಯ್ದರ್‌ - [ಮೆಯ್‌ತರ್‌] ಇಷ್ಟಪಡು (ಜೈನದೀಕ್ಷೆಗೆ ಮೆಯ್ಯಂ 
ತರುಣಜನಂಗಳೆ ತರ್ಪರ್‌ ಪರಿಣತವಯಸರ್ಕಳಪ್ಪವರ್‌ 
ಮೆಯ್ದಾರರ್‌: ಆದಿಷು, ೧೫. ೪೪) 

ಮೆಯ್ಥುಂದು - ಹೆದರಿಕೊ (ಪಡಿಮೊಗಮಾಗಲೊಡಂ ಕನ್ನಡಿಯಂ 
ನೋಡುವರ ತೆಅದೆ ಮುಯ್ಲುಂದುವರುಗ್ಗಡದ 
ಅರಸುಮಕ್ಕಳೆನೆ  ಬಾಳ್ವಿಡಿದರಾರ್‌ ಬಾಟ್ಬಪ್ಪರಾತನಿದಿರೊಳ್‌ 
ಪಗೆವರ್‌: ಕಬ್ಬಿಗಕಾ, ೪೨) 

ಮೆಯ್ಕೆಡು - ಚರ್ಮರೋಗದಿಂದ ವಿಕಾರಗೊಳ್ಳು (ಈ ತೊನ್ನಂಗೆ 
ಈ ಕಷ್ಟಂಗೆ ಈ ತೊಡವಿದೇಕೆ ಬಗೆವೊಡೆ ಬಗೆವೊಡೆ 
ಮೆಯ್ದೆಟ್ಟಾತಂಗೆ ಕೂಟನಾವಂ ಪ್ರೀತಿಯೊಳಿಕ್ಕಿದಂ: 
ಧರ್ಮಾಮೃ, ೪. ೪೯), ತಲ್ಲೀನಗೊಳ್ಳು (ಸಗ್ಗದ ಪೆಂಡಿರ 
ನುಣ್ಣರಕ್ಕೆ ಮೆಯ್ಗೆಟ್ಟ ಎಳವುಲ್ಲೆಗಳ್‌ ಪಲವುಮಾಲಿಸೆ: ಕಬ್ಬಿಗಕಾ, 
೧೨) 

ಮೆಯ್ಗೊಳ್‌ - ಕಾಣಿಸಿಕೊ (ಮೆಯ್ಗೊಂಡೊಲವಿಂದಗಲೈಗೆ ಅಣ೦ 
ಆಅದೆ ಪಕ್ಕಿಗಳೆಲ್ಲಂ ಮರುಳ್ಗೊಂಡವೊಲ್‌ ಊಳ್ಳು ಕೂಡೆ 
ಬೆಸಗೊ೦ಡು ಬಟಲ್ಲುವು ಜಕ್ಕವಕ್ಕಿಗಳ್‌: ಪಂಪಭಾ, ೪. ೪೮) 


(ಈ ದೇವಾಮ್ನಾಯಕ್ಕೆ 


೯೨೦ 


ಮೆಯ್ದೆಗೆ - ಹಿಂಜರಿ (ವಲ್ಲಭೆಯ ವಚನಮಂ ಮನವಲ್ಲದ 
ಮನದೊಳ್‌ .. . ಸಯರಿಸೆ ಮೆಲ್ಲೆ ಮೆಯ್ದೆಗೆದು: ಶಾಂತಿಪು, 
೯. ೫೧) 


ಮೆಯ್ದೆಆಕ - ಸುಕ್ಕು (ಪಾಮರಿಯರ ಜೋಲ್ವ ಮೆಯ್ಸೆಜ್‌ಗಳಂ 
ನೆಹೆಭಾವಿಸಿ ಬೀಡುವೆತ್ತು ಬಿತ್ತರಿಸುವ ದಾಡಿಮವಜಮಿದೆಂಬ 
ಅಭಿಶಂಕೆಯಂ ಅಪ್ಪುಕೆಯ್ದು: ಕುಸುಮಾಕಾ, ೨. ೪೩) 

ಮೆಯ್ದೊಡವು - ಒಡವೆ "(ಎಳೆವೆಂಡಿರುಟ್ಟ ದುಗುಲಮೆ ತಳೆವುದು 


ಕಡೆಗಣ್ಣ ಬೆಳಗು ಪೊಸ ಮೆಯ್ಲೊಡವುಜ್ಜಳಿಪ ಮೊಗಂ 
ಕನ್ನಡಿಯೆನೆ ಬಳೆದನಿದೇನೆಂಬ ಸೊಬಗಿನೇಟ್ತರವವನಾ: 
ಕಬ್ಬಿಗಕಾ, ೧೨) 

ಮೆಯ್ದೋಜು - ಕಾಣಿಸಿಕೊ (ಪೊಳೆವ ಅಂಗಚ್ಚಾಯೆಯುಂ ಬೇಜ್‌ 
ತೊಟ್ಟನೆ ಮೆಯ್ಬೋಆ* ವಿಶುದ್ಧಮಪ್ಪ ಪಳಿಕಿ೦ 
ಪೆಣ್ಮಾಡಿದಂತೊಪ್ಪಿದಳ್‌: ಆದಿಪು, ೭. ಇಬ; ಎದುರಿಸು 
(ವಯಲ್ಗೆ ಮೆಯ್ದೋಜುವೆವೆಂಬ ಪೂಣಿಗರ್‌ ಅಡಂಗಿ 


ಕುನುಂಗಿ ಸಿಡಿಲ್ಲು ಜೋಲ್ದು ಕಾಯ್ದಾಹ್‌ ನಭಕ್ಕೆ ಪಾಜೆದುದು: 
ಪಂಪಭಾ, ೧. ೧೦೯); ಪ್ರಕಟಪಡಿಸು (ಚೇಟಿಕೆ ಬೀಸುವ 
ಕುಂಚಮೆಯ್ದೆ ಮೆಯ್ದೋಜುವ ಗಾಡಿ ಕಾಂಚನದ ದಂಡದ 


ಸೀಗುರಿ ನೋಟಾೌಡೆ ಆರುಮಂ ಮಾಜ” ಪಂಪಭಾ, ೯. 
೧೦೦) 

ಮೆಯ್ಸವಿರ್‌ - ಮೈಮೇಲಿನ ಕೂದಲು (ಬಾಷ್ಟಾಂಬು ಕೈಗಣ್ಕೆ 
ಕಣ್ಮಲರಿಂ ಮೆಯ್ನ್ಸವಿರ್ಗಳ್‌ ಪೊದಳ್ಳೊಗೆಯಿ: ಪಂಪರಾ, ೬. 


೫೦) 
ಮೆಯ್ಮಜುಗು - ದೇಹದ ತಾಪ (ನಿಷ್ಣುರರ್‌ ಮೆಯ್ಮಖುಗುವಿನಂ 
ಪಿಡಿದು ಬಡಿದು ಕಿಚ್ಚಿನೊಳಿಡುವರ್‌: ಧರ್ಮಾಮೃ, ೩. ೪೦) 


ಮೆಯ್ಮಜಕ - ಪರವಶವಾಗು, ದೇಹದ  ಅರಿವಿಲ್ಲದಾಗು 
(ಮೆಯ್ಗಜ”"ದು ಕರ್ಣನೊಳಾದ ಶೋಕಾನಲದೊಳ್‌ 
ಬಾಯಣಿದು ಧೃತರಾಷ್ಟ್ರನುಂ ಗಾಂಧರಿಯುಂ ಬರೆವರ: 


ಪಂಪಭಾ, ೧೩. ೬ ವ) ಮೂರ್ಚೆ ಹೋಗು (ಗದೆಯ 


ಗಾಳಿಯ ಕೋಲ್‌ ಎಲ್ಲಿಣೆಸಿದುದು ಭೀಮನಂ 
ಮೆಯ್ಗಜ್‌ದವನಂ ತಂದೆ ಸುತರ್ಗೆ ಕೂರದರೊಳರೇ: 
ಗದಾಯು, ೮. ೩೨) 

ಮೆಯ್ದಿಂಗಿಸು - ಹಿಮ್ಮೆಟ್ಟಿಸು (ಯುಷ್ಕದೀಯ ವಿಲೋಕಂ 


ಯಮಲೋಕಮಂ ವೃಜಿನಮಂ ಮೆಯ್ಬಿಂಗಿಸಿತ್ತು: ಜಗನ್ನಾವಿ, 
೧೦. ೧೫) 

ಮೆಯ್ದಿಸುಪು — ಮೈಯ ಕಾವು (ಓರೊರ್ಮೆ 
ಮೇಯ್ದಿಸುಪಿನೆಸಕದಿಂ ಪೊಕ್ಕ ನೀರ್ಕದಡಿ  ಕುದಿವಿನಂ 
ಕರತ್ರಿಮ ತರ೦ಂಗಿಣಿಯ ಪೊನಲೊಳ್‌ ಪೊರಳ್ಳು: ಆಚವರ್ಧ, 
೪. ೫೮ ವ) 

ಮೆಯ್ನೆಜ* - ಹುಡುಗಿ ಪ್ರಾಯಕ್ಕೆ ಬರು 
ಮೆಯ್ನೆಹೌದಳ್‌: ನೇಮಿನಾಪು, ೭. ೬) 

ಮೆಯ್ಕೆ - ಮಹಿಮೆ (ಶೃಂಗಾರಮಂ ಕಾವ್ಯಬಂಧನದೊಳ್‌ ತಾಂ 
ಸೆಜ್‌ಗೆಯ್ದ ಮೆಯ್ಕೆಯೊಳಿವಂ ಶೃಂಗಾರಕಾರಾಗೃಹಂ: 
ಲೀಲಾವತಿ, ೧. ೮೧) 

ಮೆಯ್ಮೆಯ್ಯೊಳೆ -  ಅಕ್ಕಪಕ್ಕದಲ್ಲಿಯೇ (ಸಕಳಚಮೂಪತಿಯುಮಂ 
ಅಶ್ವರತ್ನಮುಮಂ ದಂಡರತ್ನಮುಮಂ ಮೆಯ್ಮೆಯ್ಯೊಳೆ ಕಾವ 
ದೇವತೆಗಳ್‌: ಆದಿಹು, ೧೩. ೩೯ ವ) 


(ನಿಮ್ಮಡಿ ದೇವಕಿ 


ಮೆಯ್ಯನಾಣಿಸು - ಮೈಯನ್ನು [ಕಾಮದ ತಾಪದಿಂದ] ನಂದಿಸು 
(ಎಲ್ಲಿಯುಂ ಮೆಯ್ಯನಾಜೆಸಲಾಣದೆ ಪೂತ 
ಚೂತಲತೆಗಳೊಳ್‌ ತಳ್ಳೊಯ್ದು ಪೊಸಮುತ್ತಿನ 


ಬಾಸಣಿಗೆಯೊಳ್‌ ಬಾಸಣಿಸಿದ ಬಿರಿಮಗುಳ್ಗಳೊಳ್‌ ತುಜುಗಿದ: 
ಪಂಪಭಾ, ೫. ೫ ವ) 

ಮೆಯ್ಯನಿಕ್ಕು - ನಮಸ್ಕರಿಸು (ಮಹಾಕಾಳದೊಳ್‌ ಸುಪ್ರಾಸುಕ 
ಪ್ರದೇಶಮಂ ಕಂಡು ಯೋಗಯೋಗ್ಯ ಪ್ರದೇಶಮಪುದದೆಂದು 
ಏಕಾಗಚಿತ್ತದೊಳ್‌ ಏಕ ಪಾರ್ಶ್ವದೊಳ್‌ ಮೆಯ್ಯನಿಕ್ಕಿ: 
ಸುಕುಮಾಚ, ೧೨. ೧೮ ವ) 

ಮೆಯ್ಯಲಸು - ದೈಹಿಕವಾಗಿ ದಣಿ (ಅಂಬುಜೋದರನಂ ಮೆಲ್ಲನೆ 
ನೋಡಿ  ಮೆಯ್ಯಲಸಿದಂತೆ ಎಂತಾನುಂ ಎಟ್ಟ್‌ರ್ದು 
ಕೇಸರಿಪೀಠಾಗದಿನಪ್ಪಿಕೊಂಡು: ಪಂಪಭಾ, ೯. ೩೧) 

ಮೆಯ್ಯಜೆ - ಎಚ್ಚರವಾಗಿರು (ಈಗಳ್‌ ಸಿವನೆಂಬ ದುಟ್ಟಗೊರವಂ 
ಮಂಜುವೆಟ್ಟಮಂ ಗೊಟ್ಟಂ ಮಾಡಿ ಕಿತ್ತಡಿಗಳಂ 
ಮರುಳ್ವಡೆಗಳಂ ಕೂಡಿಕೊಂಡು... .. ಮೆಯ್ಯಜೆಯದಿರ್ಪಂ: 
ಕಬ್ಬಿಗಕಾ, ೧೧೪ ವ) 

ಮೆಯ್ಯಾನ್‌ - ಶರೀರವನ್ನು ಮುಂದೆ ಒಡ್ಡು (ವಿನತಾಪುತ್ರನ ವಜ್ರ 
ತುಂಡಹತಿಗ೦ ಮೆಯ್ಯಾಂತು ಕ೦ಡ೦ಗಳುಳ್ಳಿನಂ ಅಂಗಂಗಳಂ 
ಒಡ್ಡಿ ಒಡ್ಡಿ ತನುವಂ ಕೊಟ್ಟಂತು: ಪಂಪಭಾ, ೪. ೨೬) 

ಮೆಯ್ಯಾಜಕ - ಮೈ ತಣಿವಾಗು (ಕೆಯ್ಯಾರಲೆತ್ತಿ ಆಂ ಈ 
ಮೆಯ್ಯಾರ್ವಿನಂ ಅಪ್ಪಿಕೊಂಡು: ಧರ್ಮಮಧು, ೧. ೧೨೧) 

ಮೆಯ್ಯಿಕ್ಕು - ನಮಸ್ಕರಿಸು (ಅಂತು ಬಂದು ಮೊಗಸಾಲೆಯೊಳ್‌ 
ಮೆಯ್ಯಿಕ್ಕಿ ಮೊಗಸುತ್ತಿರೆ ದುಗುಲದ ಬಿನ್ನಪದ 
ಸೆಜಗಧರಪಲ್ಲವಕ್ಕೆ ತೆಗೆದು: ಪಂಪರಾ, ೨. ೨ ವ) 

ಮೆಯ್ಯೇಡು - ದೇಹದ ಕೊಳೆ (ನಾಡಯುಂ ಅರ್ಚಿಸುವರ 
ಮೇಯ್ಯೇಡಂ ಅಣ೦ ಕಾಯಲಾಜದೆಂತುಂ: ಸಮಯಪ, ೯. 
೭೫) 

ಮೆಯ್ಯೇಜು - ದೇಹದ ಮೇಲಾದ ಗಾಯ ಛ(ಜಾಅದೆ 
ತನ್ನಾನೆಯಿಂ ಆ ಮಾಜಾನೆಯ ಕುಂಬತಳಕೆ ಪಾಯ್ದಳವಿಂ 
ಕೈದೋಜೆ ಮಜುವಾನಿಸಂ ಮೆಯ್ಯೇಣಂ ಕಂಡಗಿದು ಜೋಲೆ 
ಕೊಂದನದೊರ್ವಂ: ಕಬ್ಬಿಗಕಾ, ೨೨೧) 

ಮೆಯ್ಯೊಡ್ಡು — ದೇಹವನ್ನು ಒಪ್ಪಿಸು (ಕೌರವರ್‌ 
ದುಪದನಂಬೇಣಿಂಗೆ ಮೆಯ್ಯೊಡ್ಡದೆ ಒಡ್ಡು ಒಡೆದು ಓಡುತ್ತಿರೆ: 
ಪಂಪಭಾ, ೨. ೬೨) 

ಮೆಯ್ಯೊಳ್‌ - - ಏಕಾಂಗಿಯಾಗಿ (ಕಲಿ ಮಾರ್ಕೊಳ್ಳದೆ ಕೊಟ್ಟು 
ಮೆಯ್ಯೊಳೆ ಸಿಡಿಲ್‌ ತಾಪಂತೆವೋಲ್‌ ತಾಗೆ: ಪಂಪಭಾ, ೬. 
೨೭) 

ಮೆಯ್ವಚ್ಚ -. ಮೈಯ ಅಲಂಕರಣ, ಒಡವೆ (ಪದಿನೆಂಟುಂ 

ಸ್ಥವಣ್ನಮಿದರ್ಕೆ ಮೆಯ್ವಚ್ಛಮೆನಿಸಿ ಪೇಟ್ಸ್‌ಂ: ಶಬ್ದಮದ, ೨೦೩ 


ಪ್ರ ೩) 
ಮೆಯ್ದಡೆ - ದೇಹವನ್ನು ಧರಿಸು (ಆಜುಂ ದವ್ಯದಿಂ 
ಮೆಯ್ವಡೆದಖಿಲ ಜಗ೦ ರಜ್ಜುವೀರೇಟಖುದ್ದ೦ಬಡೆದತ್ತು: 


ಪಂಪರಾ, ೧. ೪೨) 

ಮೆಯ್ದಣ್ಣ - ದೇಹದ ಬಣ್ಣ ಕಾಂತಿ (ಇಂತುಟಪ ಮೆಯ್ದಕ್ಕಿ೦ತೀ 
ಣ ಣ ಬ ಬಣ 
ಪೂವಿನೊಳೀ ತುಡುಗೆಯೊಳೀ ಪುಟ್ಟಿಗೆಯೊ 
ಬೆಡಂಗುವಡೆದೆಸೆದಿರ್ಕುಂ: ಪಂಪಭಾ, ೩. ೪೫) 

ಮೆಯ್ದಸ - ಆಸೆ, ಇಷ್ಟ (ಕುಜೆವಿಂಡನೆಯ್ದಿ ಮೆಯ್ವಸಂ 
ಒಳಸೋರ್ವಿನಂ ಪಿಡಿದು ಗುಕ್ಕಿಸಲಾಜಳೆ: ಸಮಯಪ, ೯. 
೧೧೩) 

ಮೆಯ್ವಚೆ - ಮೈಯ ಬಳಿ (ತರಳಿಕೆ ಮೆಯ್ವಚೆಯಿಂ ಪಿಡಿದು 
ಒಯ್ಯನೆತ್ತಿ ಮೆಲ್ಲನೆ ತಡಿಗಾಗಿಟೆತಂದು ಈ ಕೊಳದೊಳ್‌ 


೯೨೧ 


ನೀರಿಟೆಯಿಸೆ: ಕಾದಂಸಂ, ೪. ೧೧೨); ಅನುನಯ (ಮಗನಂ 
ಮೆಯ್ವಚೆಯಿಂದಮೆ ನುಡಿದನಂದು ತಾರಾಪೀಡಂ: ಕಾದಂಬ, 
೮. ೧೩೪) 

ಮೆಯ್ದಿಡಿ — ಸಾಕಾರಗೊಳ್ಳು, ರೂಪ ಪಡೆ 
(ಬಾಯಚಿೆದೆನಿತೆರೆರೊಡಮಾಹಾಯೆನ್ನಯ ಕರಮೆ ಮಜುಗಿ 
ಮೆಯ್ವಿಡಿದುರಿವೆಂ ಈ ಎರ್ದೆಯನಾಜೆಸಲ್‌ ನೀಂ 
ಬಾಯೊಳ್ಳಂಬುಲಮನಪ್ಪೊಡಂ ದಯೆಗೆಯ್ವೋ: ಪಂಪಭಾ, ೮. 
೬೯) 

ಮೆಯ್ದಿಡು - ಕವಲೊಡೆ (ಮೆಯ್ವಿಟ್ಟು ಮೆಯ್ವಿಟ್ಟಶೋಕೆ ಕರಂ 
ಪೋಲ್ತುದು ಮಿಂದು ನಿಂದ ಮುಡಿಯಂ ಬಿಟ್ಟಾಜೆಸುತ್ತಿರ್ದ 
ಕಾಮುಕಿಯಂ: ಶಾಂತಿಪು, ೭. ೧೩೪); ತಂಗು, ನೆಲಸು 
(ಉಷ್ಣಾಂಶುವಿನ ಊರ್ಧ್ವಗಾಂಶುನಿವಹಂ ಮೆಯ್ಕಿಟ್ಟು 
ಅಲರ್ಜುತ್ತುಂ  ಇರ್ಪುದು: ಪಂಪಭಾ, ೪. ೨೨); 
ಸಲುಗೆಯಿಂದಿರು (ಮೆಯ್ಸೆಸದಿಂ ಕೆಯ್ವೆಸದಿ೦ ಬಾಯ್ದೆಸದಿಂ 
ಮಂತ್ರತಂತ್ರದಿಂದೆ ಸುಉಖಮಂ ಮೆಯ್ದಿಡೆ ವನಿತೆಗೆ ಪಡೆದಾ 


ಮೆಯ್ವೋಗಕ್ಕೆಳಸಿ  ಸೋಲ್ವನೇಟ್ತುವೊಜಗಂ: ಕಾವ್ಯಾವಲೋ, 
೬೭); 

ಮೆಯ್ಸೆಂಕೆ - [ಮೆಯ್‌-ಬೆಂಕೆ] ದೇಹದ ತಾಪ (ಮತ್ತಂ ಒರ್ವ 
ಗಾಡಿಕಾರ್ತಿ ಸಂದಣಿಸಿ ಜೆಂದಂಬಡೆದ ಕೆಂದಳಿರ 
ಪಂದರಮಂ ಮೆಯ್ವೆಂಕೆಗಂಜಿ ಪತ್ತೆ ಸಾರ್ದಿಂತೆಮದಳ್‌: 
ಕಬ್ಬಿಗಕಾ, ೫೭ ವ) 

ಮೆಯ್ದೆರಸು - ಜೊತೆಗೂಡು (ಮೆಯ್ವೆರಸುವ 
ಕೊಂತಗಾಅರಣಿಯಾಗಿರೆ ಬಂದು ಬಸಂತನೊಲ್ಬು 
ಸಂವರಣೆಯನೆಯ್ದ ತೋಟಿ ತಲೆದೂಗಿಸಿದಂ 


ನನೆವಿಲ್ಲಬೀರನಾ: ಕಬ್ಬಿಗಕಾ, ೧೫೭) 

ಮೆಯ್ದೆಜು -. [ಮೆಯ್‌-ಪೆಜು] ಸಾಕಾರಗೊಳ್ಳು (ಗಾಲಿಗಳೆತ್ತಂ 
ತಳರದೆ ಜಿಗಿಲ್ವು ನಿಲೆ ಧರೆಗಿಚಿದಾ ಆರ್ದು ತ್ತಿ 
ಪರಿಯಿಸಿದರ್‌ ಏಂ ಮೆಯ್ದೆತ್ತುದೊ ರಥಕಲ್ಪಂ ಅಲ್ಲಿ ಸೂತರ್‌ 
ಕೆಲಬರ್‌: ಪಂಪಭಾ, ೧೦. ೯೦) 

ಮೆಯ್ದೆರ್ಚಿಸು — ಸಂತಸಪಡಿಸು (ಪ್ರಿಯಕುಬ್ಬವಾಮನ 
ಗಣಾಲಾಪಂಗಳತ್ಕಂತಸೌಂದರಶುದ್ದಾಂತವಧೂಕದಂಬಕಮನೇ 
೦ ಮೆಯ್ದೆರ್ಚಿಸಲ್ಕಾರ್ತುದೋ: ಆದಿಷು, ೧೧. ೪೨) 

ಮೆಯ್ದೆರ್ಚು - ಕೆಮ್ಮೆಯಿಂದ ಬೀಗು (ಪಲವುಂ ಶಾಸ್ತ್ರಮನೋದಿದ 
ಬಲದಿಂ ಮೆಯ್ಸೆರ್ಚಿ ಗರ್ವದಿಂ: ಧರ್ಮಾಮೃ, ೫. ೫೪) 
ಅಧಿಕವಾಗು (ನನೆಯಂಬನೆ ಕರ್ಚಿ ಪಾಣೆದಪುದೋ 
ಶೃಂಗಾರವಾರಾಶಿ ಭೋಂಕನೆ ಬೆಳ್ಳಂಗೆಡೆದತ್ತೊ ಕಾಮನ ಎಜ್‌ೌ 
ಮೆಯ್ದೆರ್ಚಿತ್ತೊ ಪೇಟ್‌ ಈಕೆಗೆ ಎಂಬಿನಂ: ಪಂಪಭಾ, ೪. 
೪೨); ಹಿಗ್ಗು (ಇಂದುಶಿಲೆಯ ಡೊಕ್ಕರಿಗಳಂ ಆಗಳೆ ಕೊಂಡು 
ತಾನುಮಾ ಮಾನಿನಿಯುಂ ಧರಣೇವಲ್ಲಭ ಚಕಿಗಿಂದು 
ಜಳಕೇಳೀಸ್ಲಾನಂ  ಆನಾದೆನೆಂ ಬ ಉರು... ಸ೦ಂತೋಷದೆ 
ತತ್ತರೋವರಮದುಂ ಮೈವೆರ್ಚುತಿರ್ದತ್ತು; ಶಾಂತೀಶ್ವಪು, 
೧೦. ೧೬೦ ಮತ್ತು ೧೬೧) 

ಮೆಯ್ದೆಸ - ದೇಹದ ಚಟುವಟಿಕೆ (ತೆಅ೦ದಿರಿದಾ೦ಂತ ಮೆಯೆಸಂ 


ಸುತ್ತುವ ಬಲ್ಬು .. ತಮೊಳೆಯ್ದೆ ಮೆಯ್ವೆತ್ತಿರೆ ಬಿಚ್ಚತಂ 
ಪೋರ್ದುವಂದೆರಡು೦ ಬಲದಂಕದಾನೆಗಳ್‌: ಚಂದ್ರಪ್ರಪು, 
೧೦. ೮೪) 


ಮೆಯ್ದೆಜು - ಮೈದಾಳು, ಕಾಣಿಸಿಕೊ (ಸುರಸ್ತೀಜನೋದಾತ್ತ 
ಪ್ರಾರ್ಥಿತ ಯೌವನಂ ದಿವಿಜರಾಜತ್ವಂ ತರಾಸ್ಥ ತಿ ಮೆಯ್ದೆತ್ತತ್ತೀ: 
ಶಾಂತಿಪು, ೫. ೧೧೩); ಶೋಭಿಸು 

ಮೆಯ್ಚೊಣರ್‌ - 
ರಾಹುವಿನೊಳ್‌ ಪಡುಪಿನಿಂ 
ಮೆಯ್ದೊಣರ್ದಪುದು: ಚಂದ್ರಪ್ರಷು, ೮. ೪೩ ವ) 

ಮೆಯ್ದೊರೆ - ಸೇರಿಕೊ (ಅಂಭಃಕ್ರೀಡೆಯಿಂ ಮೆಯ್ವೊರೆವ ಮನದ 
ತೀನೋಡ ನೀಡುಂ. ಮನಂ ಮೆಚ್ಚುವಿನಂ' ಪೊಕ್ಕಾಡಿ 
ಕಾಡಾನೆಗಳಿರೆ: ಆಚವರ್ಧ, ೧೦ ೧೫) 

ಮೆಯ್ದೊಳೆಪು - ದೇಹಕಾಂತಿ (ಸುಲಿಪಲ್ಲ ಮಿಂಚಿನಿಂ 
ಪೊಳೆವಲರ್ಗಣ್ಣ ನುಣ್ಣದಿರ್ಗಳಿಂ ನೀಲಳ್ಬ ಡಾಳದಿಂ 
ಬಳೆದೆಸೆದಿರ್ದ ಸೆಳ್ಳುಗುರ ಮೆಯ್ವೊಳಪಿಂಮಿಗೆ ಪೆರ್ಮೆವೆತ್ತು 
ಕಣ್ಣೊಳಿಸಿದಳಾಕೆ: ಕಬ್ಬಿಗಕಾ, ೬೪) 

ಮೆಯ್ವೋಗ - ಶರೀರಸುಖ ಯ(ಮೆಯ್ವೆಸದಿಂ ಕೆಯ್ವೆಸದಿಂ 
ಮೆಯ್ವೆಸದಿಂ ವನಿತೆಗೆ ಪಡೆದಾ ಮೆಯ್ವೋಗಕ್ಕೆಳಸಿ 
ಸೋಲ್ವನೆಟ್ತುವೊಜ೦ಗಂ: ಕಾವ್ಯಾವಲೋ, ೬೭) 

ಮೆಯ್ದುಕ - ದೇಹದ ಸುಖ («ಅಕ್ಕರಗೊಟ್ಟಿಯು೦ ಚದುರರ 


ತೊಡರ್ದು 


ಒಳ್ಳಾತು೦ ಕುಳಿರ್‌ ಕೋಟ್ಟ ಜೊಂಪಮುಂ ಏವೇಟ್ಟುದನುಳ್ಳ 


ಮೆಯ್ದ್ಸುಕಮುಂ: ಪಂಪಭಾ, ೪. ೩೧) 

ಮೆಯ್ದೊಕ - ದೇಹಸುಖ (ಬಗೆಯದೆ ಮೆಯ್ಲೊಕಮಂ ಬಗೆ 
ಪಗೆವರ ಕಡುವೆರ್ಚ೦ ಎನ್ನ ಪೂಣ್ಕೆಯಂ ಎರ್ದೆಯೊಳ್‌ ಬಗೆ 
ಮುನಿಯ ಮಂತ್ರಪದಮಂ: ಪಂಪಭಾ, ೭. ೬೭) 

ಮೆಯ್ಬ್ಸೊಗ. - ದೇಹಸುಖ (ಅಲಸದೆ ಮಾಡಿ ಬೇಸಣದೆ 
ಸಾಲ್ಲುಮಿದೆನ್ನದೆ.. ಮೆಯ್ದೊಗಕ್ಕೆ ಪಂಬಲಿಸದೆ 
ನೋಂಪಿಗಳೊಳ್‌ ನಿಯಮಕ್ರಮಂಗಳ೦ ಸಲಿಸಿದರಿಂತು 
ನೋನದೆ ಗುಣಾರ್ಣವನಂ ಪಡೆಯಲೈ ತೀರ್ಗುಮೇ: 
ಪಂಪಭಾ, ೧. ೧೩೬) 

ಮೆಯ್ದೊಣರ್ಚು -  [ಮೆಯ್‌*ಪೊಣರ್ಚು] ಮೈಗೆ ಮೈಸೇರಿಸು 
(ಜಾಣೊಳ್‌ ಅಳ್ಳಾಟಮೆಲ್ಲಮಂ ಕಿಡಿಸಿ ಸೋಂಕಿನೊಳ್‌ 
ಒಯ್ಯನೆ ಮೆಯ್ವೊಣರ್ಚಿ: ಪಂಪಭಾ, ೩. ೮೨) 

ಮೆಲ್‌ - ತಿನ್ನು ಮೃದುವಾದ (ವನಕರಿ ಮೆಲ್ಲದೆ 
ಲಲಿತವಲ್ಲಕೀಪಲ್ಲವಮಂ ಸ್ಥರವಶದಿಂದಿರ್ದುದು: ಕವಿರಾಮಾ, 
ನ) 

ಮೆಲ್ಕಾಡು - ಮೆಲುಕು ಹಾಕು 
ಆತ್ಮೇಚ್ಛೆಯಿಂ ನಲಿನಲಿದು 
ದೂರ್ವಾಂಕುರಗ್ರಾಸದೊಳಂ ಸ್ಪಚ್ಛಸ್ಟಾ 
ಸಲಿಲಪಾನದೊಳಂ ಮೆಲ್ಕಾಡಿ ಪಥಪರಿಶ್ರಮಮಂ 
ಆಣೆಸಿಕೊಂಡು: ಪಂಚತಂತ್ರ, ೭೭ ವ) 

ಮೆಲ್ಕಿಜೆ - ಮೆಲ್ಕಾಡು (ನಡೆಗೊಳ್ಳ ಘಾತದಿಂದಂ ಕದಡಾಗಿ 
ಮೆಲ್ಫಿಜಿವ ಮೆಲ್ನೊರೆಯಿ೦ ನೊರೆಯೇಜೆ: ಲೀಲಾವತಿ, ೫. 
೮೪) 

ಮೆಲ್ಕೊತ್ತು - ಮೆಲ್ಕಾಡು (ಪೊಸ ಕಾರೊಳ್‌ ತಾಜರೊಳ್‌ ಕಣ್ಣರೆ 
ಮುಗಿದಿರೆ ಸೃಕ್ವಂಗಳಿ೦ ಸೂಸೆ ಫೇನಪ್ರಸರ೦ ಮೆಲ್ಕೊತ್ತುತುಂ 
ನಿಂದುದು ವನಮಹಿಷೀವೃಂದ೦ ಆನಂದದಿಂದಂ: ಪಂಪರಾ, 
೭. ೧೫೭) 

ಮೆಲ್ಲುಡಿ - ಮೃದು ಮಾತು (ಸೂಳೆಯರ ತುಜುಂಬು 
ಸೂಳೆಯರ ಮೆಲ್ಲುಡಿ ಸೂಳೆಯರಿರ್ಪ ಪಾಂಗು ಸೂಳೆಯರ 


(ಕಾಳಿ೦ದೀನದೀಕಚ್ಛ ದೊಳ್‌ 
ರುಚಿರಮರಕತಶ್ಯಾಮ 
ಅತಿಸ್ಪಚ್ಛ ಸನದು 


ಆವೇಶದಿಂದ ಕಾದು (ವಿಧುವ ಪಗೆಯಪ್ಪ 


೨೨ 


ನೆಗಟ್‌ ನಾಡೆ ತನಗಟ್ಟೆ ದಲ್‌ ಅಕ್ಕನೆ ಸೂಳೆಯಾಗಳೇ: 
ಪಂಪಭಾ, ೪. ೯೪) 

ಮೆಲ್ಬಂ - ಮೃದುವಾಗಿ (ನವವಧುವ ಶಂಕೆಯಂ ಕಳೆವ 
ವಿದಗ್ಗವಿಟಂಬೊಲಲೆವ ತೆರೆಗಳ್‌ ಮೆಲ್ಲಂ ಬವರಿಸಿ 
ಸೋಂಕುತ್ತುಂ ಕಳೆದುವು ಘನಕುಚಕಳಶಕುಂಕುಮಸ್ಥಾಸ ಕಮಂ: 
ಆದಿಷು, ೧೧. ೧೪೫) 

ಮೆಲ್ಬು - ಮೃದುತೆ (ಮೆಲ್ಟಿಂಗೆ ಮೆಚ್ಚಿತ್ತು ತನ್ನ ಸ್ರ 
ಪರಿವಾರಮೆಂಬ ಗುಣಸಂಘಾತಂಗಳಂ ತಾಳ್ವಿ: ಆದಿಪು, ೧. 
೭೮); ಇಂಪು (ಮೆಲ್ಲಿಂಗೆ ಮೆಚ್ಚಿತ್ತು ತನ್ನ ಸಮಸ್ತಂ 
ಪರಿವಾರಂ ಎಂಬ ಗುಣಸಂಘಾತಂಗಳಂ ತಾಳ್ಗಿ: ಆದಿಪು, ೧. 
೭೮) 

ಮೆಲ್ಲಡಿ - ಕೋಮಲ ಪಾದ (ಕಡಕುಂ ಪೆಟ್ಟೆಯುಂ ಒತ್ತೆ 
ಮೆಲ್ಲಡಿಗಳ೦ ಬಳ್ಳುತ್ತುಂ ಅಳ್ಳುತ್ತುಂ ಓರಡಿಗೆ ಒರ್ಮೊರ್ಮೆ 
ಕುಳುತ್ತುಂ ಏಟುತಿರೆ: ಪಂಪಭಾ, ೩. ೯) 

ಮೆಲ್ಲಿದಳ್‌ - ಕೋಮಲ ಹೆಂಗಸು (ರಿಸಿಯರ್‌ ತಿಳಿಯೆ 
ಧರ್ಮಮಂ ಪೇಲ್ಲೊಡೆ ಎರ್ದೆಯೊಳ್‌ ಮೆಲ್ಲಿದಳಾಗಿ ತನ್ನ 
ಭವಾ೦ಂತರಂಗಳಂ ಧರ್ಮಮುಮಂ ಕೇಟ್ಟಜೆದು: ವಡ್ಡಾರಾ, 
ಪು ೧೧, ಸಾ ೨೮) 

ಮೆಲ್ಲು - ತಿನ್ನು (ಪುಗಲಿಲ್ಲ ಈ ಬನ೦ ಆರ್ಗಂ ಇಂಬು 
ನೆಲಸಲ್‌ ನಾರುಂಟು ಉಡಲ್‌ ಮೆಲ್ಲೆ ಕೊಂಬುಗಳೊಳ್‌ 
ಪಣ್ಣಲಮುಂಟು: ಪಂಪಭಾ, ೭. ೩೦ ವ) 

ಮೆಲ್ಲುಲಿ” - ಇನಿದನಿ (ಸೊಡರ್ಗುಡಿ ಒಯ್ಯನಾಗೆ ಪೊಸಮಲ್ಲಿಗೆ 
'ಕಂಪುನಾಆ್‌ ತಣ್ಣಿಡಿದ ಎಲರ್‌ ಊದೆ ಗಾವರದ ಮೆಲ್ಲುಲಿ 
ತುಂಬಿಯ ಗಾವರಂ೦ಗಳ ಗೆಡೆಗೊಳೆ: ಪಂಪಭಾ, ೪. ೧೧೦) 

ಮೆಲ್ಲರ್ದೆ - ಮಿದುವೆದೆ. ಮೃದು ಹೃದಯ (ಮಲ್ಲಿಗೆಗಳ್‌ 
ವಸಂತದೊಳ್‌ ಬಿರಿದೊಡೆ ನಲ್ಲರಂ ನೆನೆದ ನಲ್ಲರ 
ಮೆಲ್ಲೆರ್ದೆಗಳ್‌ ನಿರಂತರಂ ಬಿರಿದುವು: ಆದಿಷು, ೧೧. 
೧೧೦) 

ಮೆಳೆ - ಪೊದರು (ವಿಸಟಂಬರಿದುವು ಹೊಳೆ ನಾಂದುವು ಶಿಳೆ 
ಧರಣಿಗೆ ಮೆಳೆ ಪಿಡಿದ ತಳೆಗಾದುವು ಮಳೆಯೊಳ್‌: ಗಿರಿಜಾಕ, 
೯. ೫೬) 

ಮೆಳ್ಳು - ಬೆದರು, ಗಾಬರಿಗೊಳ್ಳು (ಅತ್ಯಂತ ಪ್ರಣಯಸಂಬಂಧ 
ಸಂಬಂಧಿ ಬಾಂಧವಜನಮುಂ ಪ್ರಿಯಾನುಜಾತ್ಮಜಪ್ರಕರಮುಂ 
ಅಳ್ಳಿ ಮೆಳ್ಳಿದಂತಾಗೆ: ವರ್ಧಮಾಪು, ೪. ೯೦ ವ) 

ಮೆಳ್ಳಡು - ಮೋಸಹೋಗು, ಭ್ರಾಂತಿಗೊಳ್ಳು (ಅದಣಿಂದಂ 
ನೃಪನೀತಿಶಾಸ್ತನಿಪುಣಂ ತಾನಾರುಮಂ ನಂಬದಿರ್ಷುದು 
ಮತ್ತಂ ಮಿಗೆ ನಂಬಿ ಮೈಮಜ್‌ದು ಮೆಳ್ಳಟ್ಟುಂ ಭಯಂಬಿಟ್ಟು 

ವಂಚಿಸಲ್‌ ಬ್ಲನಷುದು: ಪಂಚತಂತ್ರ ೪೧೧): 
ಸರು (ವೀರಾಂಗನೆ "ಕಡ್ಡ ತೋಳ್ಪಿಸುಗೆಯೊಳ್‌ ಮೆಳ್ಳಟ್ಟು 
ಲ್ಪನ್ನಳೇ: ಪಂಪರಾ, ೧೨. ೬೦) 

Ka — ಒಪ್ಪು (ತಮ್ಮಯ್ವರುಮೊಡನೆ ಮೆಣೌದು 
ಪರಮಾನುರಾಗದಿ೦ ಬಂದು ಪೊಕ್ಕರಂದು ಅರಮನೆಯಂ: 
ಪಂಪಭಾ, ೫. ೨೩); ಪ್ರಖ್ಯಾತಿಗೊಳ್ಳು (ತಾನಿಜೆವಂ 
ಪೆಐರ್ಗಿಟಿವಂ ತನಗಿಲೆವಂ ಮೇಣ್‌ ಮೆಜ್‌ವನೀವನಿಜಿವ 
ಬೆಡಂಗಂ: ಗದಾಯು, ೧. ೨೯); ಪ್ರಕಟಿಸು (ಅರಸ೦ ತನ್ನ 
ಬಿನ್ನಣಮಂ ನೆರೆದ ನೆರವಿಗೆ ಮೆಜ*್‌ಯಲ್ಲೇಡಿ ಗೆಂಟಜೆಂ 


ಚಕ್ರದಿಂ  ನಾಲ್ಕುಕಾಲುಮನೊರ್ಮೊದಲೆ ಪಜೆಯಿಟ್ಟೊಡೆ: 
ವಡ್ಡಾರಾ, ಪು. ೧೨೦, ಸಾ. ೧೮) ಬೀಗು (ಪೆಜರಂ 
ನುಡಿವುದೆ ತನಗೊಂದಣಟಿತಮೆನಲ್‌ ತನ್ನ 


ಸ 


ಮೊಗದೊಳೊಂದಕ್ಕರಮಂ  ಪೊಳಮಡಿಸಲ್‌ ಅಜೆತಮಂ 
ಅಜೆಕೆಯೊಳ್‌ ಮೆಜ್‌ವ ಸಾಸಿಗಂಗೆ ಇದಿರುಂಟೆ: ಮಲ್ಲಿನಾಹು, 
೧. ೩೩); ಎದ್ದು ತೋರು (ಕುಣಿತಂತೆ ಪೇಟ್ಬ ಪದದೊಳ್‌ 
ಮೆ೫ೌಯದೊಡೆಲ್ಲಂ ವಿವಕ್ಷಿತಾರ್ಥಮಶೇಷಂ: ಕವಿರಾಮಾ, ೧. 
೧೦೧) 

ಮೆಟಿಸು - ಮೆಣಸು (ಮುತ್ತುಂ ಮೆಟಸು೦ ಕೋದಂತುಟೆ ನಿನ್ನ 
ತಪದ ಪಾಂಗೆಂತು ಗಡಾ: ಪಂಪಭಾ, ೭. ೯೨) 

ಮೆಯ್ಕು - ಲೇಪಿಸು, ಬಳಿ (ಮಲಮಂ ಧರಿಯಿಸಿ ನಾಣ೦ 
ತೊಲಗಿಸಿ ನಿರ್ಗಂಥಮಿರ್ದು ಸೊಂಬಿಂ ಪಲ್ಲಂ ಸುಲಿಯದೆ 
ಮೀಯದೆ ಮೆಟ್ಬದೆ ಕುಲದಿ೦  ಕೆಟ್ಟವರನಣ್ಣ ನೀಂ 
ಮನ್ನಿಪುದೇ: ಧರ್ಮಾಮೃ, ೧. ೯೫) 

ಮೆಲ್ಬಿಡಿತು - ಮೋಸ (ಭೀಮಸೇನಂ ಧರ್ಮಪುತ್ರಂಗೆಂದಂ 


ಉಪ್ಪಿಕ್ಕಿದೊಡೆ ತುಪ್ಪದ ಮೆಬ್ರಡಿತೆಂಬಂತೆ ನಮ್ಮ 
ಕೆಮ್ಮನಿರ್ಪಿರಿದೇ ಕಾರಣಂ: ಪಂಪಭಾ, ೭. ೧೬ ವ) 
ಮೆಟ್ಬಡಿಸು - ವಂಚಿಸು, ಮರುಳುಗೊಳಿಸು (ಒಡಮೆಯಂ 


ಈಯದೆ ಇತ್ತೆಂ ಎನಿಸಲ್‌ ಕಿಚಿದು ಪಿರಿದಾಗೆ ಕೊಟ್ಟು 
ಮೆಟ್ಟಡಿಸಲ್‌.. ಒಡಂಬಡ೦ ಬಿಸುಟು ಒಡಂಬಡಿಸಲ್‌ 
ಬಗೆದಪ್ಪುದು: ಶಾಂತಿಷು, ೮. ೮೦) 

ಮೆಟ್ಟಿಡು - ಮೋಸಹೋಗು (ನೀನು೦ ಮೆಟ್ಟಟ್ಟು ವಿದುರನೆಂಬೀ 
ತೊಬ್ಬುಟ್ಟಿಯ ಮನೆಯ ಕೂಲ್‌ ನುಡಿಯಿಸೆ ನುಡಿದ: 
ಪಂಪಭಾ, ೯. ೫೮); ಅಪೇಕ್ಷೆ ಪಡು (ಮೆಬ್‌ಡದುದುಂ 
ಎಂತು೦ ಇಲ್ಲ ರಿಷಿಯರ ಮನದೊಳ್‌: ಸಮಯಪ, ೭. 
೧೭); ಭ್ರಮೆ (ಪುತ್ರಕಳತ್ರಮೋಹದೆಳ್‌ ಇದೇಕಟ್ಟೆರ್ದಷಪೈ ನಿನ್ನ 


ಮೆಟ್ಟಡು ಇದೇಕಾರಣ೦ ಅಂತಕಂ ಕಡುಪಿನಿಂ 
ಕಂಠಗ್ರಹ೦ಗೆಯ್ಯದಿ೦ ತಡೆಯಂ: ಆದಿಷು, ೧. ೭೯) 
ಮೆಲ್ಪಡೆ - ಮರುಳುತನ, ಹುಚ್ಚು ಯಮೆಟ್ಟಡೆಯೆಂದು 


ಮರುಳುತನಂ: ಶಬ್ದಮದ, ಪ್ರಸಾ ೨೦೭) 

ಮೇಕು -  ಲೇಪಿಸು, ಬಳಿ (ತಲೆವಜೆದುಟ್ಟುದ೦ ಬಿಸುಟು 
ಮೀಯದೆ ಮೇಕದೆ ದಂತಪಂಕ್ತಿಯಂ ಸುಲಿಯದೆ 
ಸಂಯಮೋಪಕರಣಂಗಳನಿಂಬೆನೆ ತಾಳ್ಸಿ ದೇಹದೊಳ್‌: 
ಸುಕುಮಾಚ, ೩. ೨೯) 

ಮೇಕುದೋಜು - ಹೊರಗೆ ಸವಿಮಾತನ್ನಾಡುತ್ತ ವಂಚಿಸುವುದು 
(ಮೇಕುದೋಜೆ ಓರೊರ್ವರ ಗುಣಕ್ಕೆ ಮಚ್ಚರಿಸಿ 
ತೋಳುತ್ತಿರ್ಪರ್‌ ಈ ಕಾಲದ ಅರಸುಗಳ್‌: ಪಂಚತಂತ್ರ. 
೧೦೪ ವ) 

ಮೇಖಲೆ - ಡಾಬು (ವಿಸ್ತತಾವನಿಗೆ ನೀಲಮೇಖಲೆಯಂತೊಪ್ಪುವ 
ಉದಾತ್ತ ಲೋಲಕಲ್ಲೋಲ ವಿವಿಧ ಸಲಿಲಚರಪೂರ 
ಪಾರಾವಾರಂ: ಗಿರಿಜಾಕ, ೧. ೪೫) 

ಮೇಖಳಾಭಿತ್ತಿ - ಪರ್ವತಾಗ್ರದ ಗೋಡೆ [ಆ ವೃಷಭಾದ್ರಿಯ 
ಮೇಖಳಾಭಿತ್ತಿಯೊಳ್‌ ಆತ್ಮೀಯವಿಶ್ವವಿಶ್ವಂಭರಾ 
ವಿಜಯಪ್ರಶಸ್ತಿಯನಟ್ಟೆಯೊಳ್‌ ಬರೆಯಿಸುವೆನೆಂದು ಪೋಗಿ 
ನೋಡುವನ್ನೆಗಂ: ಆದಿಷು, ೧೩. ೭೦ ವ) 

ಮೇಖಳೆ - ಡಾಬು (ಸರಿಗೆಗಿವು ಲಂಬಣಕ್ಕಿವು ಬರಗಲೆಗಿವು 
ಮುಗುಳ್ಗಳೆಮ್ಮ ಮೇಖಳೆಗಿವು ನೂಪುರರಚನೆಗಿಂತಿವೆಂದು: 
ಆದಿಪು, ೭. ೬೯) ಬೆಟ್ಟದ ತಪ್ಪಲು (ಕಳಧೌತೋಜ್ಜ್ವಳ 
ಕುಂಭನಿರ್ಗತಪಯಃಪೂರ೦ ಪೊದಳ್ಳೆಯ್ದೆ ಮೇಖಳೆಗಳ್‌ 
ನಾಲ್ಕುವನೀ ಈ ನಗ೦ ಸುರನಗ೦ ಮುನ್ನೀಗಳೆಂತೋ 
ಹಿಮಾಳಯಮಾಯ್ತು: ಆದಿಪು, ೭. ೧೦೦) 


೯೨೩ 


ಮೇಗಿಲ್ಲದೆ - -  ಕೀಳ್ತನದಿಂದ (ಅಂತು ಕೃಷ್ಣೆಯ 
ಕೃಷ್ಣಕಬರಿಭಾರಮಂ ಮೇಗಿಲ್ಲದೆ ಪಿಡಿದು ತೆಗೆದು 
ಕೃಷ್ಣೋರಗಮಂ ಪಿಡಿದ ಬೆಳ್ಳಾಳಂತೆ ಉಮ್ಮನೆ ಬೆಮರುತ್ತುಂ 
ಇರ್ದ ದುಶ್ಕಾಸನನುಮಂ: ಪಂಪಭಾ, ೭. ೫ ವ) 

ಮೇಗು - ಹೆಚ್ಚಿನ[ವನು] (ಸೆಣಸುವ ಅಹಿತರ್‌ ಮೇಲೇಟ್ವ 
ಉದ್ಯೋಗಮಂ ಬಗೆದಿರ್ದರ್‌ ಎನ್ನಣುಗಿನ ಅಳಿಯಂಗೆ 
ಎನ್ನಿ೦ ಮೇಗಿಲ್ಲ ಕೂರ್ಪವರ್‌: ಆದಿಷು, ೪. ೯೦); 
ಮಿಗಿಲು (ಆ ನರಸಿಂಹನಿಂ ಅತ್ತ ನಾಲ್ವೆರಲ್‌ ಮೇಗು 
ಪೊದಳ್ಜ ಚಾಗದೊಳಂ ಒಂದಿದ ಬೀರದೊಳಂ 
ಗುಣಾರ್ಣವಂ: ಪಂಪಭಾ, ೧. ೫೦); ಘನತೆ (ದುಪದಂ 
ರಾಜ್ಯಮದಿರಾಮದೋನತ್ತನುಂ ಗರ್ವಗ್ರಹ 
ವ್ಯಗಚಿತ್ತನುಮಾಗಿ ಮೇಗಿಲ್ಲದೆ: ಪಂಪಭಾ, ೨. ೪೬ ವ); 
ಮುಂದೆ ಸಂಭವಿಸುವುದು (ದೀವದ ಬೇಂಟೆಯಂ 
ಬಿನ್ನಪಂಗೆಯ್ವೊಡೆ ಗಾಳಿಯುಂ ಕಟೆವುಮು೦ ಉಟಿವುಂ 
ಕಾಪುಂ ಮೇಪುಂ ತೋಡುಂ ಬೀಡುಂ ದೆಸೆಯುಂ 
ಕೊಸೆಯುಂ ಮೆಚ್ಚುಂ ಬೆಚ್ಚುಂ ಹೋಗುಂ ಮೇಗುಂ 
ಬೆದಳು ಕೆದಳುಂ ಪೆರ್ಚು೦ ಕುಂದುಮನಣಿೆದು: ಪಂಪಭಾ, 
೫, ೪೩ ವ) 


ಮೇಗುಗಾಣ್‌ - ಮುಂದಾಲೋಚನೆ (ಆ ದಯೆಗೆ 
ನಯಂಬಡೆದೆನೆಂದು ತಲೆಕೆಳಗಾಗಿ ಮೇಗುಗಾಣದೆ ಮತ್ತಂ 
ಪೆಣರ ಪಲವುಂ ಜೀವಧನಂಗಳಂ ಅರಸರ ಕಾಪಿನ 
ಹೊಲನಂ ಪೊಕ್ಕುವೆಂದು ಉಂಡಿಗೆಯೊತ್ತಿಕೊಳುತ್ತ: 
ಸುಕುಮಾಚ, ೭. ೩೫ ವ) 

ಮೇಗುದೋಅಕ್‌. - ಪೈಪೋಟಿ ಮಾಡು (ಮುದ್ದುಗೆಯದಿಂ 
ಮುನಿವುದು ಮೇಗುದೋಜೆ ಧನಮಂ ನೆಜ್‌ ಕೊಳ್ಳುದು 
ಕೆಯ್ದಮೆಂದು ನೆಟ್ಟನೆ ಮುದುಗಲ್ಲೆಗೂಂಟಣಿ 
ಮಗಳ್ಳುಪದೇಶಮನಿಂತು ಮಾಡಿದಳ್‌: ಶಾಂತೀಶ್ವಪು, ೧೧. 
೭೪); ಮೋಸಮಾಡು (ಡಾಳನಂ ನೆಗಪು ಟಕ್ಕಿಪನಂ ತುಟೆ 
ಮೇಗುದೋರ್ಪನಂ೦ ಮಾಲಬೆಗಿಕ್ಕು ಪೂಟ್‌ ಪುಸಿವನಂ: 
ಲೀಲಾವತಿ, ೨. ೧೦೭) 

ಮೇಗುವೇಟ್‌ ಮೋಸದ ನುಡಿಯನ್ನಾಡು (ಎನಗಂ 
ಮೇಗುವೇಟ್ಟಪ್ಪೆಯಿಲ್ಲಾರ್ಪೊಡೆ ನಿನ್ನಂ ಕಾವ ಗಂಧರ್ವರ 
ಬಿಡಿಸುಗೆ ಪೋಗು: ಪಂಪಭಾ, ೮. ೭೦) 

ಮೇಗುಸಿರ್ಗೊಳ್‌ - ಏದುಸಿರು ಬಿಡು (ಬೇಗಮುಸಿರ್‌ 
ಮುಟ್ಟಿಗೆವರೆ ಮೇಗುಸಿರ್ಗೊಂಡು ಒರ್ಮೆಗೊರ್ಮೆಗಗಿ 
ಮೊಲ್ಲದೆ ಬಂದಾಗಳೆಜಗಿರ್ದನಂದು ನಭೋಗತಿಯೊರ್ವಂ 
ನೃಪೇಂದ್ರಪದಸರಸಿಯೊಳ್‌: ಶಾಂತಿಷು, ೯. ೮೩) 

ಮೇಗುಸಿರ್ವಿಡು ದ ಮೇಗುಸಿರ್ಗೊಳ್‌ (ಪಂದೆಯಂ 
ಪಾವಡರ್ದಂತೆ ಮೇಗುಸಿರ್ವಿಟ್ಟು ಹಮ್ಮದ೦ಬೋಗಿ ಮುಮ್ಮನೆ 
ಬೆಮರ್ತು ತನ್ನಿಂ ತಾಂ ಚೇತರಿಸಿ ಕಾತರತೆಯಂ ಮಾಣ್ದು 
ದವನಕಂಗೆ ಪಿಂಗಳಕನಿಂತೆಂದಂ: ಪಂಚತಂತ್ರ, ೯೮ ವ) 

ಮೇಗೆ - ಮೇಲುಭಾಗದಲ್ಲಿ (ಯುಗಂಗಳಂ ನೆಗಪಿ ಕೇಡೆರಡುಂ 
ಮೇಗೆ ಪಾಲೆ ಪೋಪ ಭೇರುಂಡ: ಲೀಲಾವತಿ, ೮. ೨೭); 
ಆನಂತರ (ಮದುವೆ ಮಾಡಿದಾ ಮೇಗಾ ಸಂಡಗೆಯ 
ನೀಡಲಾಗದೆಂಬರರ್ಮೂಢರ್‌: ಸಮಯಪ, ೧೨. ೭೯) 

ಮೇಘಕಾಲ - ಮೋಡದ ಕಾಲ, ಮಳೆಗಾಲ (ಉದಾರ ಕದಂಬ 
ಕೇತಕೀಪ್ರಸರ  ರಜಸ್ತರ ಪ್ರಕಟ ಪ್ರಾಂಸುಳಮಾದುದು 
ಮೇಘಕಾಲದೊಳ್‌: ಪಂಪಭಾ, ೭. ೨೨) 


ಮೇಘಗರ್ಜನೆ - ಗುಡುಗು (ಮೊಬಗುವ ಮೇಘಗರ್ಜನೆಗೆ 
ಪೊಯ್ವ ಸಿಡಿಲ್ಲೆ ಜೈನಯೋಗಿಯವೊಲೇಂ 
ನಿಲಲಾರ್ಪರೆ: ಸಮಯಪ, ೭. ೪) 

ಮೇಘಡಂಬರ - ಛತ್ರಿ (ತಳಿರೆ ಮೇಘಡಂಬರಂ ಲಲನೆಯರಿಕ್ಕೆ 


ಚಾಮರಮಂ ಅರ್ಕೆಲದಾನೆಯ ಪುಷಕ೦ಗಳೊಳ್‌ ನೆಲಸಿ... 
. ದಶರಥಂ: ಪಂಪರಾ, ೫. ೧೦೮) ” 

ಮೇಘನಾದ - ಮೊಳಗೀ ವೃಕ್ಷ (ಮೇಘನಾದದಿಂದಿರೆಯ 
ಪಟೀರದೇಳ್ಗೆಯ ಕಪೋತದ' ಬೊಟ್ಟಿನ 
ಭೂರುಹಮೊಪ್ಪುಗುಂ ಆ ವನಾಂತದೊಳ್‌: ರಾಜಶೇವಿ, ೫. 
೫೭) 

ಮೇಘಮಾಲಿಕಾ[ೆ] - ಮೋಡಗಳ ಮಾಲೆ (ಮಾರುತಬಾಣದೆ 
ಮೇಘಮಾಲಿಕಾನಿವಹಮಂ ಎಚ್ಚು ಕೂಡೆ ಶರಪಂಜರಮಂ 
ಪಡೆದಂ ಗುಣಾರ್ಣವಂ: ಪಂಪಭಾ, ೫. ೯೬) 

ಮೇಘಶಿಖಾವಹ - ಸಿಡಿಲು (ಫಾಲಶಿಖಿ ಮೇಘಶಿಖಾವಹನಾಗೆ 
ನರ್ತಿಪಂ ಗಜರಿಪುವೊಲ್‌ ಘನಾಗಮಮದೇಂ 
ಬಗೆಗೊಂಡುದೋ ನೋಟರ್ಕಳಾ: ರಾಜಶೇವಿ, ೮. ೧೦೭) 

ಮೇಘಸ್ವರ - ಒಂದು ಬಿರುದು (ಮೇಘನಾದಸಮಾನಮಾದ 
ಸಿಂಹನಾದಕ್ಕೆ ಚಕ್ರವರ್ತಿ ಮೆಚ್ಚಿ ಮೇಘಸ್ಟರನಾಮಮಂ 
ವೀರಾಗ್ರಗಣ್ಯಪದವಿಯಂ ದಯೆಗೆಯ್ದು: ಆದಿಷು, ೧೩. ೬೭ 
ವ) 

ಮೇಘಾದ್ವ - ಆಕಾಶ (ಮೇಘಾಧ್ದದೆ ಪರಬಲಶಬಲೌಘದ 
ಭಟಕೋಟಿ ಕಣಲ್‌ೌವ ಶಸ್ತ್ರಾಸ್ತ್ವಚಯಂ ಪವನವ್ಯಾಘಾತದೆ 
ಮಸುಳಲಸುರಹರನಿಸುತಿರ್ದರೆ. ನಜಗನ್ನಾವಿ, ೧೮. ೮೯) 

ಮೇಚಕ - ಕಪ್ಪು ಶ್ಯಾಮಲ (ಪಂಚರತ್ನಕೂಟಂಗಳ ತಳ್ಳ 
ಮೇಚಕಮರೀಚಿಲತಾಳಿಯ ಪರ್ವಿನಿಂ ನಭೋರಂಗಮದೊಪಿ 
ತೋಟೆದುದು: ಲೀಲಾವತಿ, ೮. ೬ರದಿ); ಮರಕತ 
(ವಿಚಾರಿಸಲಿಂತಿದು ನಡೆಗಲ್ತು ಸಂಚರಿಪಿ ಮೇಚಕಶೈಲಮೋ 

. ಪೇಟ್‌ನೆ ತೋರಿದುದಾ ವರಾಹಕಂ: ಶಬರಶಂ, ೪. ೩) 

ಮೇಚಕತೆ - ಕಪ್ಪು ಬಣ್ಣ (ತದ್ವನಿತೆಯ ಹೃದಯದ ಕಾಳಿಕೆಯೆನೆ 

ಸೊಗಯಿಸಿದತ್ತು ಮೇಚಕತೆ ಚೂಚುಕದೊಳ್‌: ಚಂದ್ರಪ್ರಪು, 


೩ ೮೬) 
ಮೇಚಕರುಚಿ - ಶ್ಯಾಮಲ ವರ್ಣ (ತೊಳಗುವ ನಭದೊಳ್‌ 
ಪಿತ್ತಾವಿಳದೃಷ್ಟಿಗೆ ಅವಿದ್ಯಮಾನ ಮೇಚಕರುಚಿಯೊಂದೆಳಸಿ 


ಮಿಗೆ ತೋರ್ಪ ತೆಅದಿಂ: ಪುಷ್ಪದಂಪು, ೧. ೪೮) 


ಮೇಚಕಾಚಳ - ನೀಲಪರ್ವತ (ಸಂಚಾರಿತಮೇಚಕಾಚಳ 
ಚಕ್ರವಾಳರುಚಿ  ಹರಿಕರಟಿಘಟಾಪುಪಂಚ  ರಾಗಕೇತನ 
ಚಂಚಳಾಂಚಳನಿಚಯದಿಂ: ಆದಿಪು, ೧೩. ೭೭ ವ) 

ಮೇಚಕಿತ -  ಆವರಿತವಾದ (ಉತ್ತುಂಗಮಣಿಭೂಷಣ 


ಮರೀಚಿಮೇಚಕಿತ ದೇವಾಂಗನಾನಿಕಾಯಸಮೇತಂ: ಆದಿಪು, 
೨.೬೯ ವ) 

ಮೇಡು - ದಿಣ್ಣೆ (ಅಗ್ಗದ ನಿಡುಗೋಡು ಮೇಡುವಂ ಅಮರುತ್ತುಂ 
ಇಯುಂಕಿದ ಕೆಚ್ಚಲ್‌ ಎತ್ತಮೆತ್ತಿದ ಕುಡಿವಾಲಮಂದೆಸೆಯೆ 
ಕರ್ಬಸುಗಳ್‌ ಪರಿಗೊಂಡುವಾಜಿಯೊಳ್‌: ಪಂಪಭಾ, ೮. 
೧೦೪) 

ಮೇಣ್‌ - ಅಥವಾ (ಬಾಳದಿನೇಶಬಿಂಬದ ನೆಟಲ್‌ ಜಲದೊಳ್‌ 
ನೆಲಸಿತ್ತೊ ಮೇಣ್‌ ಫಣೀಂದ್ರಾಳಯದಿಂದಂ ಉರ್ಚಿದ 
ಫಣಾಮಣಿಮಂಗಳರಶ್ಮಿಯೋ: ಪಂಪಭಾ, ೧. ೯೬) 


೯೨೪ 


ಮೇತ - ಮೇವು (ಹದನಂ ಹಸ್ತಾಗ್ರದಿ೦ ಪ್ರಾಣಿಸಿ ವೆದೆವಿಡಿಯಂ 
ಮೆಚ್ಚಿ ಮೇತಕ್ಕೆ ಮೆಯ್ದಾಜದೆ .. ಇಭೇಂದಂ: ಲೀಲಾವತಿ, 
೮. ೫); ಮೇಯುವಿಕೆ (ಸುಟಿಯದು ಗಾಳಿ ಮೃಗಂ 
ಕೆಯ್ದಚಿಗಳ  ಮೇತದೊಳೆ ತಣಿದಪುವು ಪಂದಿಗಳುಂ 
ಪಟನವಿರ್‌ ಇಕ್ಕಿದುವು ಆದಂ ಪಟು ಪರಿದಾಡಲ್‌ ಕರಂ 
ಬೆಡಂಗವನಿಪತೀ: ಪಂಪಭಾ, ೫. ೩೮) 

ಮೇದ - ಬಿದಿರ ಕೆಲಸದವನು (ಮೇದರೊಳ್ತದೆ ವಂಶಚ್ಛೇಂ 
ಗಾರುಡರೊಳಲ್ಲ: ಸೂಕ್ತಿಸುಧಾ, ೪. ೧೯) 

ಮೇದಿನಿ - ಭೂಮಿ (ಜೂದಾಡಿ ಸೋಲ್ತು ನನ್ನಿಗೆ ಮೇದಿನಿಯಂ 
ಕೊಟ್ಟು ಪಾಂಡುನಂದನರ್‌ ಈಗಳ್‌ ಪೋದೊಡಮೇಂ 
ತಿಣುಕಾಗದೆ ಪೋದಪುದೇ ನಮ್ಮ ನೃಪತಿಗವು 
ತವುದಲೆಯೊಳ್‌: ಪಂಪಭಾ, ೭. ೧೮) 


ಮೇದಿಸು - ಲೇಪಿಸು (ಜಾದಿಯರಲ್ಲೆ ಜವಾದಿಯನೊಲವಿಂ 
ಮೇದಿಪರಲ್ಲದೆ ಕಾಲ್‌ ತುಖುಚೆಗದಂ ಮೇದಿಪರೇ: 
ಅನುಭವ, ೩೯) 


ಮೇದುರ - ತೋರವಾದ (ನೆಲಸಿರೆ ಮೇದುರೋದುರದೊಳಂದು 
ಜಿನಾರ್ಭಕಂ ಅಂತರಂಗದೊಳ್‌ ನೆಲಸಿದುದೆಯ್ದೆ ಸಂತಸದ 
ಸಂತತಿ: ಚಂದಪ್ರಸುು ೧೨. ೨೨); ಅತಿಶಯವಾದ 
(ಮೇದುರ ನೀಲಾಶ್ಮಮಂ ಅಭೋದಬ್ರಾಂತಿಯೊಳೆ ನೋಡಿ 
ಕುಣಿದುವು ಶಿಖಿಗಳ್‌: ಜಗನ್ನಾವಿ, ೧೬. ೩೩) 

ಮೇನಾತ್ಮಚೆ - ಪಾರ್ವತಿ (ಉಮೆ ಪಾರ್ವತಿ .... 
ಗೌರಿ ಮೃಡಾಣಿ: ಅಭಿಧಾವ, ೧. ೧. ೧೬) 

ಮೇಷು - ಮೇವು (ಕಟೆವು೦ ಉಟಿವುಂ ಕಾಪು೦ ಮೇಪುಂ 
ತೋಡುಂ ಬೀಡುಂ ದೆಸೆಯುಂ ಕೊಸೆಯುಂ: ಪಂಪಭಾ, ೫. 
ಭಜ ದು 

ಮೇಪುಗಾಡು - ಮೇಯುವ ಸ್ಥಳ (ಹುಲ್ಲೆಯ ಹಿಂಡು ಮಲ್ಲಣಿಸಿ 
ತಲ್ಲಣಗೊಂಡುವು ಬೊಬ್ಬಯುಬ್ಬರಕ್ಕೊಲ್ಲದೆ ಮೇಪುಗಾಡೊಳ್‌ 
ಇರದೋಡಿತು ಪೆರ್ಮರೆ: ಸೂಕ್ತಿಸುಧಾ, ೩. ೧೧೭) 

ಮೇಪುಗೊಳ್‌ - ಮೇಯು (ನಿಶ್ಲೇಷ್ಟೆಯಿಂ ಮೇಷುಗೊಳ್ಳದೆ 
ಕಣ್ಮುಚ್ಚಿ ಹಿಮಾನಿಯಿಂ ನಡುಗುತಿರ್ಪಾ ಪುಲ್ಲೆಯಂ 
ಕಂಡಿಸಲ್‌ ಪದನೆಂದೇಟಲೊಡರ್ಚಿಯುಂ .. .. ಪಟ್ಟರ್ದುದು 
ಕೂಡೆ ಬೇಡವಡೆ: ಜಗನ್ನಾವಿ, ೧೪. ೧೪) 

ಮೇರು - ಚಿನ್ನದ ಪರ್ವತ (ಮೇರುವ ಪೊಂ ಕಲ್ಪಾಂಘ್ರಿಪದಾರವೆ 
ರಸದೊಳವು ಪರುಸವೇದಿಯ ಕಣಿ ಭಂಡಾರದೊಳುಂಟೆನೆ 
ಕುಡುವ ಅನಿವಾರಿತದಾನಕ್ಕೆ ಪೋಲ್ಡರಾರ್‌ ಬದ್ದೆಗನಂ: 
ಪಂಪಭಾ, ೧. ೨೮) 

ಮೇರುವ ಹೊನ್‌ - ಮೇರುಪರ್ವತದ ಚಿನ್ನ (ಮೇರುವ ಪೊನ್‌ 
ಕಲ್ಲಾಂಫಿಪದಾರವೆ ರಸದೊಳವು ಪರುಸವೇದಿಯ ಕಣಿ 
ಭಂಡಾರದೊಳುಂಟಿನೆ: ಪಂಪಭಾ, ೧. ೨೮) 

ಮೇರೆ - ಎಲ್ಲೆ (ಎಮ್ಮಾರ್ಳವ ಷಟ್ಟಂಡಕಿಂತಿದಣೆಂದಿತ್ತೆಯೆ ಮೇರೆ 
ನೋಡಿಂ ಎಮಗೀ ಶೈಳೇಂದಮೆಂದೆಂದು ತೋಜಿದಂ .. .. 
ಹೈಮಾದ್ರಿಯಂ: ಆದಿಪು, ೧೩. ೬೯) 

ಮೇರೆದಪ್ಪು - ಎಲ್ಲೆ ಮೀರು (ಈ ಟಿಟ್ಟಿಭನ ತತ್ತಿಗಳಂ ವಾರಿಧಿ 
ಮೇರೆದಪ್ಪಿ ಕೊಂಡೊಯ್ದೊಡೆ ಪುಯ್ಕಲಿಡಲ್ಬಂದೆವೆಂಬುದುಂ: 
ಪಂಚತಂತ್ರ, ೨೨೯ ವ) 

ಮೇರೆಯಂ ದಾಂಟು - ಎಲ್ಲೆಯನ್ನು ಮೀರು (ರಂಗತ್ತರಂಗ 
ವಾರ್ಧಿಚಯಂಗಳ್‌ ತಂತಮ್ಮ ಮೇರೆಯಂ ದಾಂಟುವೊಡಂ 


ಮೇನಾತ್ಮಜೆ 


ಗಾಂಗೇಯನುಂ ಪ್ರತಿಜ್ಞಾಗಾಂಗೇಯನುಮೊರ್ಮೆ ನುಡಿದುದಂ 
ತಪ್ಪುವರೇ: ಪಂಪಭಾ, ೧. ೮೪) 

ಮೇಲ್‌ - ಮೇಲ್ಭಾಗ (ಕಾಲ್ಗಳ೦ ನೀಡಿ ಬರಿಯಂ ಬೆರಂಟಿ 
ಬಿಸಿಲ್ಲಾಯ್ದು ಪಸಿವೆತ್ತಿ ಮೇಲ೦ ನೋಡಿ: ಗಿರಿಜಾಕ, ೧. 
೧೨೮ ವ); ಶ್ರೇಷ್ಠ (ಸೊಗಯಿಪ ಭೋಗಾವತಿಗಂ ಮಿಗಿಲ್‌ 
ಅಮರಾವತಿಗ೦ ಮಿಗಿಲ್‌ ಇದುವೆ ಮೇಲೆನಿಸುವುದೀ 
ಜಗದೊಳ್‌ .... ಉಜ್ಜೀನಿಪುರಂ: ಸುಕುಮಾಚ, ೯. ೬೬); 
ದೇಹದ ಹೊರಭಾಗ (ಪಂದೆಯ ಮೇಲಾವಡರ್ದಂತೆ 
ದೇಹಂ ಮರವಡೆ: ಧರ್ಮಾಮೃ, ೧. ೧೧೫) 

ಮೇಲಪ್ಪ - - ಶ್ರೇಷ್ಠವಾದ (ದಿವದೊಳ್‌ ಮೇಲಪ್ಪ 
ರತ್ನಂಗಳೆಂದನಿತಂ ಮುಂ ಮಣಿಮಾಳೆಗಿತ್ತಂ: ಆದಿಷು, ೨. 
೧೮) 

ಮೇಲಪ್ಪುದು - ಮುಂದೆ ಸಂಭವಿಸುವುವು, ಮುಂದಾಗುವುವು 
(ನಷ್ಟಂ ನಷ್ಟಂ ಮೃತಂ ಮೃತಂ ಎಂಬುದು ಇನ್ನಟಲದಿರ್‌ 
ಮೇಲಪ್ಪುದಂ ಬಗೆ ಭೂಪತೀ: ಪಂಪಭಾ, ೧೩. ೨೨) 


ಮೇಲಪ್ಟೊಡಂ - ಅತಿಶಯವಾದರೂ (ಮೇಲೆಟ್ಟ ಬಲಂ 
ಕೋಟಿಗೆ ಮೇಲಪ್ಪೊಡ೦ ಅನ್ಯ ವನಿತೆ ನೆಗಟ್ಟೂರ್ವಶಿಗಂ 
ಮೇಲಪ್ಲೊಡಂ ಅಕ್ಕೆ ಎಂದುಂ ಸೋಲವು ಕಣ್‌ 
ಪರಬಲಾಬ್ಧಿಗಂ ಪರವಧುಗಂ: ಪಂಪಭಾ, ೧. ೪೭) 

ಮೇಲುದು -  ಮೇಲುಹೊದಿಕೆ, ಸೆರಗು (ನೊಸಲಂ 
ತೊಂಗಲ್ಲುರುಳ್‌  ಮೇಲುದನೊಗೆವ ಕುಚಂ ಬೆನ್ನನಾ 
ನೀಳಕೇಶಪ್ರಸರಂ: ಆದಿಷು, ೧೧. ೧೬); ಉತ್ತರೀಯ 
(ರಿಪುಕುರಂಗಕ೦ಠೀರವನ ಕೆಯ್ಕೊಳ್‌ ವೈಕರ್ತನಂ 
ಸಾಯಲೊಡಂ ಮೇಲುದ೦ ಬೀಸಿ ಬೊಬ್ಬಿಜೆದಾರ್ವ 


ಪಾಂಡವಪತಾಕಿನಿಯೊಳ್‌: ಪಂಪಭಾ, ೧೨. ೨೧೮) 

ಮೇಲೂರ್‌ - ಮೇಲಿನ ಊರು, ಸ್ಪರ್ಗ (ಗರಗರಿಕೆವಡೆದ 
ಎಳವೆಂಡಿರ ತಂಡದಿ೦ ನೆಗಬ್‌ವಡೆದು ಮೇಲೂರ್ಗಳ 
ಮುಂಡಾಡುವಂತೆ ಆಗಸಕೆ ನೆಗೆದ ನೆಲವಾಡಂಗಳ: ಕಬ್ಬಿಗಕಾ, 
೧೭ ವ) 

ಮೇಲೆತ್ತಿ ಬರ್‌ — ದಾಳಿಯಿಡು (ಇಂತು 
ಸಪ್ತಾಂಗದೊಳೇಕಾಂಗಮುಟಿಯೆ  ಕಚದುಮುನ ರಾಜ್ಯಂ 
ಕಳಕುಳಮಾಗಿರ್ದುದನಾತನ ದಾಯಾದಂ ಸಿಂಹಬಳನಣಜಿದು 
ಮೇಲೆತ್ತಿ ಬರೆ: ಪಂಚತಂತ್ರ, ೮೧ ವ) 


ಮೇಲೆ ಬೀಲ್‌ - ಮೇಲೆ ಬೀಳು, [ಲೈಂಗಿಕಾಸಕ್ತಿಯಿಂದ] 
ಮುಂದುವರಿ (ಪರಾಕಮಧವಳನ ಪರಾಕ್ರಮಕ್ಕಂ 
ಗಂಡಗಾಡಿಗಂ ರಂಭೆ ಸೋಲ್ತು ಸೈರಿಸಲಾಣದೆ 


ಏಕಾಂತದೊಳ್‌ ಮೇಲೆ ಬಿಲ್ಚೊಡೆ: ಪಂಪಭಾ, ೮. ೨೮ ವ) 

ಮೇಲೇಟಕ್‌ - ಆಕ್ರಮಣ ಮಾಡು (ಸೆಣಸುವ ಅಹಿತರ್‌ 
ಮೇಲೇಟ್ವ ಉದ್ಯೋಗಮಂ ಬಗೆದಿರ್ದರ್‌ ಎನ್ನಣುಗಿನ 
ಅಳಿಯಂಗೆ ಎನ್ನಿಂ ಮೇಗಿಲ್ಲ ಕೂರ್ಪವರ್‌: ಆದಿಷು, ೪. 
೯೦) 

ಮೇಲ್ಕೊಳ್‌ - ಧರಿಸು (ಮುಡಿವ ನೆಪದಿಂದೆ ತನ್ನಯ 
ಮುಡಿಯಂ ಮೇಲ್ಕೊಳ್ಳ ನೆವದೆ ಮೊಲೆಯಂ ಪೆಣರೊಳ್‌ 
ನುಡಿವ ನೆವದಿಂದೆ ಪಲ್ಲಳ ಬೆಡಂಗಂ ಒರ್ವಳ್‌ 
ಎಲಾಸದಿಂದೆ ಮೆೇೌದಳ್‌: ಸುಕುಮಾಚ, ೧೧. ೮) 

ಮೇಲ್ಮೆಲೆ - ಮಹಡಿ (ಮೆಲ್ಲನೆ ನಡೆತಂದು ಪೊನ್ನ ಕರುಮಾಡದ 
ಮೇಲ್ಲೆಲೆಯಲ್ಲಿ ಗಾಡಿಯಿಂಬೆನೆ ನೆರೆದೋಲಂಗ೦ ನಲವು 
ಕೈಮಿಗೆ ತನ್ನನೆ ನೋಡುತಿರ್ಪಿನಂ: ಕಬ್ಬಿಗಕಾ, ೬೬) 


೯೨೫ 


ಮೇಲ್ಲೊಟ್ಟು - ಒಳ್ಳೆಯ ಮುಹೂರ್ತ (ಓಹೋ ಹರಿ ಗೆಲ್ಲಂ 
ಗಜಮನೆಂದು ಇಂದ್ರಾದಿಗಳ್‌ ಕೀರ್ತಿಸುತ್ತಿರೆ 
ಮೇಳ್ಪೊಟ್ಟೆನೊಳಂದು ತೋಳೆ ಮೆಜ್‌ದಂ ಕೃಷ್ಣಂ 
ಬಲಾಟೋಪಮಂ: ಜಗನ್ನಾವಿ, ೬ ೫೪) 

ಮೇಲ್ಮಲೆಗೆಯ್‌ - ತೋರಿಕೆ ಮಾಡು (ಮೇಲ್ಮಲೆಗೆಯ್ಯದೆ 
ಬಲೊಗಂ ಮಾಡಿ ತನ್ನಳಿಯಂದಿರ ಮೊಗಮಂ ನೋಡಿ: 
ಸುಕುಮಾಚ, ೨. ೫೨ ವ) 

ಮೇಲ್ವಾಯ್‌ - ಮುನ್ನುಗ್ಗು (ಲಜ್ಜೆಗೆಟ್ಟ ಪೆಣ್ಣಳಂತೆ ಮೇಲ್ವಾಯ್ವ 
ಪೆರ್ಬುಲಿವಿಂಡಿಂ: ಧರ್ಮಾಮೃ. ೩, ೨೭ ವ); ಮೇಲೆ ಬೀಳು 
(ಅಡವಿಯೊಳ್‌ ಕಳ್ಳರ್‌ ಬಟ್ಟೆಗಟ್ಟಿ ಮೇಲ್ವಾಯ್ದಿಜೆದೊಡೆ: 
ವಡ್ಡಾರಾ, ಪು. ೭೬, ಸಾ. ೧೩) 

ಮೇವಳಿ - ಮೇಯುವ ಸ್ಥಳ (ನೆಲನ೦ ನಿಜುಗೆಯಂ ನಡೆವೊಂದು 
ಪದಮುಮಂ ಸೋವಳಿ ಮೇವಳಿ ಬಿಸುವಳಿಯಂ 
ನಿಣಿಸುವೆಂ ಪಂದಿಯಂ: ಪಂಪಭಾ, ೫. ೪೬) 

ಮೇಷ - ಹೋತ (ಕರಿ ಮಹಿಷ ಮೇಷ ಮಲ್ಲಸ್ಟರೂಪದಿಂ 
ತಮಗೆ ತಾವೆ ಪೋಜ್‌ ಸುರರ್ಕಳ್‌ ಪರಮನ ಮನಕ್ಕೆ 


ಅವೊಂದುಂ ಬರಲಾಅವೆ ವೀತರಾಗನಪ್ಪುದಣಿಂದಂ: 
ಅಜಿತಪು, ೫. ೮೧) 
ಮೇಹನ ದ ಆನೆಯ ಜನನಾಂಗದ ಅಂಗಭಾಗ 


(ಪೀನಾಯತಾಮ್ರಪಲ್ಲವ ಕೋಶ ಸ೦ಕೋಶ ಮೇಹನನುಂ: 
ಆದಿಪು, ೧೫. ೫೬ ವ) 


ಮೇಳ -. ಸಲುಗೆ (ಇನಿವಿರಿದೊಂದು ಮೇಳಮುಂ 
ಒಡ೦ಬಡುವಟ್ಕಜು೦ ಎನ್ನ ನಿನ್ನ ಮುನ್ನಿನ ಭವದೊಂದು 
ಕೂರ್ಮೆಯೊಳೆ ಕೂಡಿದುದು: ಆದಿಷು, ೪. ೫೨); ಜೊತೆ 
(ಚಾಮರದಡಪದ ಡವಕೆಯ ಕನ್ನಡಿಯ ಪರಿಚಾರಿಕೆಯರುಂ 
ಒಡನಾಡಿ ಬಳೆದ ಮೇಳದ ಕೆಳದಿಯರುಂ: ಆದಿಪು, ೩. ೨೩ 
ವ); ಕೂಟ (ತವದ ಮೇಳಮ್‌ ಅಮರಿಯರೊಳ್‌ ಅಲಂಪು 
ಅಮರಿಯರೊಳ್‌ ನಗೆ ಸಬ್ಬವ೦ ಅಮರಿಯರೊಳ್‌ ನಡೆವುದು 
ಅಮರನೇಂ ಸುಖಮಯನೋ: ಶಾಂತಿಪು, ೭. ೭೬) 

ಮೇಳಂಬ - ದುಂಬಿ (ಮೇಳಂಬಮೆಂದು ತುಂಬಿ: ಶಬ್ದಮದ, 
ಪ್ರಸಾ ೨೦೮) 

ಮೇಳಗಾಳೆಗ - ಆಟಕ್ಕಾಗಿ ಆಡುವ ಯುದ್ಧ (ಕಾದುವ 
ಮಾಲ್ಕ್‌ಯಲ್ಲಮಿದು ಕೆಮ್ಮನೆ ನಣ್ಣಿನ ಮೇಳಗಾಳೆಗಂಗಾದುವ 
ಮಾಲ್ಯ: ಪಂಪಭಾ, ೧೩. ೪೩) 

ಮೇಳಗಾಅ - ಜೊತೆಗಾರ (ಗುರುವರ ಗೊಟ್ಟಿಗಾಅರ ನೆಗಟ್‌ಯ 


ಮಿಂಡರ ಮೇಳಗಾಜರ ಅಕ್ಕರಿಗರ ಪೆಂಪು 
ಸೊಂಪನೊಳಕೊಂಡು ಎಸೆದಿರ್ಷವು ಸೂಳೆಗೇಜೆಗಳ್‌: 
ಕಬ್ಬಿಗಕಾ, ೩೬) 

ಮೇಳದಂಕ - ಸ್ನೇಹದ ಯುದ್ಧ (ಮೇಳದಂಕದಂತೆ 


ಸುಟೆಯಚೆದುಂ ಡೊಂಬರ ಕೋಡಗದಂತಾಡಿ ಗೆಲ್ದಾಗಳ್‌ 
ತಮ್ಮಣ್ಣನ ಸೋಲಮಂ ಕಂಡಾಗಳ್‌ ಭೀಮಸೇನನಿಂತೆಂದಂ: 
ಪಂಪಭಾ, ೬. ೭೨ ವ) 

ಮೇಳದಾಕೆ - ಸಖಿ, ಪರಿಚಾರಿಕೆ (ಪೊಸದಳಿಂಬದ ಮೇಗೆ 
ಕಿಚೆದು ಬೇಗಂ ವಿಶ್ರಮಿಸಿ ಮೇಳದಾಕೆಗಳ್‌ವೆರಸು ಬಂದು 
ಕಾವಣಮಂ ಪುಗಲೊಡನೆ: ಆದಿಪು, ೧೧. ೭೩ ವ) 

ಮೇಳಾಪ — ಹೊಂದಾಣಿಕೆ (ಆಗಳದಳ 
ಚಾಷಚ್ಛದಚ್ಛಯಾನುಕಾರಿಯಪ್ಪ ಮಸ್ಕಣವರ್ಣಪ್ರಸರ 
ಮೇಳಾಪ ವೈಚಿತ್ಯಮಂ ಚಿತ್ರಕಕಳಾವಿಶಾರದಂ 
ಪರಿಭಾವಿಸುತ್ತುಮಿರ್ಪನ್ನೆಗಂ: ಚಂದ್ರಪ್ರಪು, ೪. ೫೦ ವ) 


ನು 


ಮೇಳಾಪಕ - ಸಮಾಲೋಚನೆ (ನಾಲ್ವರ್‌ ಮಂತಿಗಳ್ಳೆರಸು ಮಂತ್ರ 
ಮೇಳಾಪಕದೊಳಿರ್ದು ತತ್ಕಾರ್ಯಾಳೋಚನ 
ತಾತ್ಪರ್ಯರ್ಯಾವಸಾನದೊಳ್‌: ಸುಕುಮಾಚ, ೨ ವ); ಜೊತೆ 
(ವಹ್ನಿ ಮೇಳಾಪಕವಾದವೋಲ್‌ ಪ್ರತಿಭಯಂ ಪ್ರತಿವಾಸರಂ 
ಆ ಶಬಾಲಯಂ: ನೇಮಿನಾಪು, ೫. ೨೪) 


ಮೇಳಿಸಿದಪ್ಪುದು - ಮೋದಗೊಳಿಸುತ್ತಿದೆ (ಬಾಳದಿನೇಶಬಿಂಬದ 
ನೆಟಲ್‌ ಜಲದೊಳ್‌ ನೆಲಸಿತ್ತೊ ಮೇಣ್‌ 
ಫಣೇಂದ್ರಾಳಯದಿಂದಮುರ್ಚಿದ ಫಣಾಮಣಿಮಂಗಳ 


ರಶ್ಲಿಯೋ ಕರಂ ಮೇಳಿಸಿದಪ್ಪುದೆನ್ನೆರ್ದೆಯಂ: ಪಂಪಭಾ, ೧. 
೯೬) 

ಮೇಳಿಸು - ಸೇರು, ಗುಂಪಾಗು (ಮಾಣಿಕದ ಕೆಂಬೊಳಪಂ 
ಬಿಸಿಲೆಂದು ನಟ್ಟಿರುಳ್‌ ಮೇಳಿಸುಗುಂ ಕಲಹಂಸ 
ಪೋತಕಂ: ಪಂಪರಾ, ೧. ೧೨೭); ಉಂಟಾಗು (ಎರೆವ 
ಮರಲ್ವ ಲಲ್ಲಯಿಪ ಕಾಲ್ವಿಡಿವೆಂಬುದನಿಂಬುಕೆಯ್ವ 
ಅಳಂಕರಣವಿಳಾಸದಿಂ ಮೆಜ್‌ವ ಮೇಳವಿಸುವಂದಿನ ರೂಪು 
ಶಾಸನಂ ಬರೆದುದು: ಆದಿಪು, ೩. ೪೩); ಜೊತೆಯಾಗು 


(ನೆನೆಯಸಿದಳಬಳೆ ಮಧುಲಕ್ಷ್ಮಿ ಮೇಸಿರ್ದೆಳಲತೆಯಂ: 
ಆಚವರ್ಧ, ೫. ೪೫). ಸಮೀಪಿಸು (ತನ್ನ 
ಮನದನ್ನಳಪ್ಪುದಚೆ೦ ಮೇಳಿಸಿ ಮನದೆಗೊಂಡು: ಲೀಲಾವತಿ, 
RE) 

ಮೇಳಿಸಿಕೊಳ್‌ - ಪುಸಲಾಯಿಸು (ಅರಸನ ಮೂದಲೆ 


ಮನದೊಳಗಿರೆ ಮೇಳಿಸಕೊಂಡು ಬಂದು ಪಾತಕಿ ಕೊಂದಳ್‌ 
ಬೆರಗಿ೦ ಗಂಡನಂ: ಯಶೋಧಚ, ೩. ೩೩) 

ಮೇಳೆಯ - ಕೂಟ (ಜಳಖಾತಿಕಾವಳಯಮನಳುಂಬಮಾಗೆ 
ತಿಂಬಿಸಿಯು೦ ಅತಿಸ್ಲೂಳತರ ಜಾಳಂಗಳಿಂ 
ಮೇಳೆಯಮನೋಳಿಗೊಳಿಸಿಯುಂ : ಪುಷ್ಪದಂಪು, ೭. ೬೯ 
ವ) 

ಮೈಂದವಾಟ್‌ - ಒಂದು ಬಗೆಯ ಬಾಳೆ, ಮಹೇಂದ್ರ ಬಾಳೆ 
(ಗೊಲೆಯೊಳ್ಳಣ್ತುದು. ಮೈಂದವಾಟ್‌ ಪಧಿಕರ್ಬರ್ಕೆಂದು 
ಭೃಂಗಂಗಳಿಂದುಲಿವಂತಿರ್ದುದು ಪಣ್ತ ಬಕ್ಕೆ 
ತನಿವಣ್ಣಾಗಿರ್ದುದು: ಆದಿಷು, ೧೧. ೬೮) 

ಮೈಗುಂದು -  ಬಡವಾಗು, ಕೃಶವಾಗು (ಎರಡರ್ಥಕ್ಕೆ: 
ಇಟೆದನೆಂದು ಮೈಗುಂದಿದನುಂ ಕೆಟಗಣ್ಣೆ ವ೦ದನುಮಕ್ಕುಂ: 
ಶಬ್ದಮದ, ೩೩ ವೃತ್ತಿ ೧೩೩) 

ಮೈತ್ರ - ಮಿತ್ರತ್ವ ಗೆಳೆತನ (ಪಟವೆಗಂ ಪಾಗುಡಕ್ಕಂ ಪಳಬದ್ಧಕ್ಕಂ 
ಭಾ ವೈವಾಹಿಕಸಂಬಂಧಕ್ಕಂ ಮೈತ್ರಕ್ಕಂ . « ಮಹಾನದಿಗಳ್‌ 
ಕೂಡುವಂತೆ: ಪಂಪಭಾ, ೯. ೯೫ ವ) 

ಮೈತ್ರಾವರುಣ - ಯಜ್ಞದಲ್ಲಿ ಭಾಗವಹಿಸುವ ಒಬ್ಬ ಪುರೋಹಿತ 
(ವ್ಯಾಸ ಕಶ್ಯಪ ವಿಶ್ವಾಮಿತ್ರ ಭರದ್ವಾಜ ಬ್ರಹ್ಮ ಅಧ್ವರ್ಯು 
ಅಗ್ನೀಧ್ರ ಮೈತ್ರಾವರುಣ ಅಗ್ನಿಪರಿಚಾರಕ: ಪಂಪಭಾ, ೬. ೩೩ 
ವ) 

ಮೈತ್ರಾಸನವೃತ್ತಿ - ಸ್ನೇಹಿತರಾಗಿ ಉದಾಸೀನರಾಗಿರುವ ರೀತಿ 
(ಮತ್ತಮಲ್ಲಿ ಕೆಲರ೦ ಮೈತ್ರಾಸನವೃತ್ತಿಯೊಳ್‌ ನಿಜೆಸಿ ಕೆಲರಂ 
ಉತ್ಪಾತಪ್ರತಿರೋಪಿತರ್ಮಾಡಿ ಕೆಲರಂ ಉಚ್ಚಾಟಸಿ 
ಸರ್ವಹರಣಂಗೆಯ್ದು: ಪಂಪಭಾ, ೬. ೩೦ ವ) 

ಮೈತ್ರಿ - ಸ್ನೇಹ (ಸ್ನೇಹಮಜರ್ಯಂ ಸಖ್ಯಂ ಸೌಹಾರ್ದಂ ಪ್ರೀತಿ 
ಮೈತ್ರಿ: ಅಭಿಧಾವ, ೨. ೨. ೪) 


೯೨೬ 


ಮೈಥುನ ಎ... ಸಂಭೋಗ (ನಿಧುವನ ರತ ಯಾಭ 
ಗ್ರಾಮ್ಯಧರ್ಮನಾಮ೦ ವ್ಯವಾಯಮದು ಮೈಥುನಮುಂ: 
ಅಭಿಧಾವ, ೧. ೧೧. ೧೨) 

ಮೈಮಅಕಪ: - ಮೈಮರವೆ, ಪರವಶತೆ (ಮೈಮಜ್‌ಪಂ ಪುಟ್ಟುವ 
ಸೊರ್ಕು ಸೂಟ್ವಡದ ಕೂಟ೦ .. .. ಅಳುಂಬಂ ಕೂಟದೊಳ್‌ 
ನಲ್ಲರಾ: ಚಂದ್ರಪ್ರಪು, ೮. ೬೮) 

ಮೈಮೆ - [ಮಹಿಮೆ] ಮಯ್ಕೆ (ಸತಿ ಯಶಸ್ವತಿ ವಿಶ್ವಮಹೀತಳಂ 
ಗುಣಂಗೊಳೆ ಪಡೆದಳ್‌ ತದಗ್ರಮಹಿಷೀಪದದೊಳ್‌ 
ಪಿರಿದೊಂದು ಮೈಮೆಯಂ: ಆದಿಷು, ೮. ೪೫) 

ಮೈಮೈಯೊಡಂಬಡು - ದೇಹಕ್ಕೆ ದೇಹವನ್ನು ಸೇರಿಸು (ನೆಲನಂ 
ಪರ್ವುವ ಬಳ್ಳಿಗಂ ಚದುರನೊಳ್‌ ಮೈಮೈಯೊಡಂಬಟ್ಟು ತಳ್ಳ 
ಲತಾಕೋಮಳೆಗಂ: ಆದಿಪು, ೧೨. ೧೮) 


ಮೈಯನಿಕ್ಕು - ಹಾಸಿಗೆಯ ಮೇಲೆ] ದೇಹವನ್ನು ಚಾಚು, 
ಮಲಗಿಕೊ (ಮೆಯ್ಯನಿಕ್ಕುತ್ತಿರೆ ಪತ್ತಿ 
ಕೆಂದಳಿರ್ಗಳಚ್ಚುಗಳಚ್ಚಿಜೆದಂತೆ ಕಾಮನ ಬೇಟದಚ್ಚುಗಳ 


ಮಾಟಸಿಯೊಳ್‌ ಇರ್ದುದು ಮೆಯ್‌ ಸುಭದ್ರೆಯಾ: ಪಂಪಭಾ, 
೫ ೧೭) 


ಮೈಯಿಕ್ಕು - ನಮಸ್ಕರಿಸು  (ಮಕುಟಬದ್ಧಾಧೀಶರಾಗಳ್‌ 
ವಸುಂಧರೆಯಂ ಪರ್ವಿರೆ ಮೈಯನಿಕ್ಕೆಯುಂ 
ಉದಾತ್ತೋತ್ಸಾಹದಿಂ ರಾಜಮಂದಿರಮಂ 
ಪೊಕ್ಕನುದಾರಸಾರವಿಭವಂ ಸಂಸಾರಸಾರೋದಯಂ: 
ಆದಿಪು, ೧೨. ೧೨೯) 

ಮೈಯೆಅಗು -. ಮೈ ಬಾಗು (ಅಜಿಮರುಳಂತುಟೆ ಸೊರ್ಕಿನ 
ತೆಅನಂತುಟೆ ಮನಮೊಅಲ್ಟು ಎರ್ದೆಯುರಿವುದು 


ಮೆಯ್ಯೆಜಗುವುದು ಪದೆವುದು ಆನಿದನಜೆಯನಿದೇಕೆಂದು ಕನ್ನೆ 
ತಳವೆಳಗಾದಳ್‌; ಪಂಪಭಾ, ೪. ೭) 

ಮೆಯ್ಮಜಕಿ -.. ಮೂರ್ಚೆ ಹೋಗು (ಎಂದು ಕರ್ಣನೊಳಾದ 
ಶೋಕಾನಲದೊಳ್‌ ಬಾಯಟೆದು ಮೆಯ್ಶಆ್‌ದು ಪಳಯಿಸುವ 
ನಿಜತನೂಜನ ಶೋಕಮನಾಣಿಸಲೆಂದು: ಪಂಪಭಾ, ೧೩. ೬ 
ವ) 

ಮೈಲ - ಮೈಲಾರ ಎಂಬ ದೇವತೆ (ಮನೆವೆರ್ಗಡೆ ಚಟ್ಟಪನಿಂದೆ 
ತಾನಾದ ಮೈಲನುಂ ಮಾಳಚಿಯು೦ ಜನಕಾಪ್ತರಾದರ್‌: 
ಸಮಯಪ, ೮. ೨೩೦) 

ಮೈಲಾರ - ಓಬ್ಬ ದೇವತೆ (ಎಕ್ಕಲದೇವಿಗಂ ಆ ಮಾಲಕ್ಕನಿಗಂ 
ಬನದ ಬಳರಿಗ೦ ಮೈಲಾರಂಗೆ ಅಳ್ಳದೆ ಜಾತ್ರೆಯ ಮಾಟ್ಪಂ .. 
. ಆತಂ ಕೌಳಂ: ಸಮಯಪ, ೪. ೧೨೩) 

ಮೈಲಗೆ - ಮಲಿನವಾದ, ಕೊಳೆಬಟ್ಟೆ (ಆಗಲೊಳಗಿಕ್ಕಿದ 
ಉಳ್ಳುಣಿಸಮೇಧ್ಯಮುಂ ಎ೦ಜಲು೦. ಅಪ್ಪುದು. ಉಟ್ಟ 
ಪುಟ್ಟಿಗೆಗಳುಮಂತೆ ಮೈಲಗೆಗಳಪುವು: ಅಜಿತಪು, ೨. ೫೧) 

ಮೈಲೆ - ನವಿಲು (ಮಚ್ಚರದಾಯಮಂ ಮಜ್‌ದು ಕೈದುಗಳಂ 
ತೊಜ್‌ದುಟ್ಟು ತೊಟ್ಟ ಪೆಣ್ವಚ್ಚಮೊಡಂಬಡಂ ನಡೆಯೆ 
ಮೈಲೆಯ ನಚ್ಚನೆಯಂತೆ ಸೂಲಮಂ ಬಚ್ಚಿಸಿ 
ಪೊತ್ತುಗೂಡಿಡುವ ಗುಬ್ಬಿಗಳಂತಿರೆ: ಅನಂತಪು, ೧೩. ೪೮) 

ಮೈವಿಡಿ -  [ಮೈಃಪಿಡಿ] ಸಾಕಾರವಾಗು (ಕರಮೆ ಮಜುಗಿ 
ಮೆಯ್ವಿಡಿದು ಉರಿವ ಎನ್ನೀ ಎರ್ದೆಯನಾಜೆಸಲ್‌ ನೀಂ 
ಬಾಯೊಳ್‌ ತಂಬುಲಮನಪ್ಪೊಡಂ ದೆಗೆಯ್ವೋ: ಪಂಪಭಾ, ೮. 
೬೯) 


ಮೈಹಿರ - ಸೂರ್ಯ ; ಬಿಸಿಲು (ತಾಳ್ಗತ್ತು ಮೈಹಿರವಂ 
ಕೇಳಿರಸಾರ್ಥವಿಶ್ರಮಿತ ನಾನಾದೈವತಣ ರೈವತಂ: ಜಗನ್ನಾವಿ, 
೧೬. ೩೫) 

ಮೊಕ್ಕನೆ ಹೋಗಿಸು - ತಟಕ್ಕನೆ ಕತ್ತರಿಸು (ಇನಬಿಂಬಕ್ಕೆ 
ಮಳಿಯಪ್ಪ ಮುಗಿಲಂ ಮೊಕ್ಕನೆ ಪೋಗಿಸದೆ ಪವನನೆನಗೇಂ 
ನಿನಗೇಂ: ಲೀಲಾವತಿ, ೧. ೨೯) 

ಮೊಕ್ಕನೆ ಹೋಗು - ಮೊಕ್ಕೆಂದು ಕತ್ತರಿಸು (ಯಷಿಯೆರಡು 
ಕಯ್ಯುಂ ಕಾಲ್ಗಳುಮ೦ ಮೊಕ್ಕನೆ ಪೋಗೆ ಕೋಮಡೊಡೆ: 
ವಡ್ಡಾರಾ, ಪು ೧೨೧, ಸಾ ೯) 

ಮೊಕ್ಕನೆವೋಗು - ಮೊಕ್ಕೆಂದು ಕತ್ತರಿಸು (ಚಕ್ರ೦ಗಳಿ೦ ತೆಗಲೆಯಂ 
ಮೊಕ್ಕನೆವೋಗೆ ಇಡುವುದುಂ: ವಡ್ಡಾರಾ, ಪು ೯೬, ಸಾ ೨೮) 

ಮೊಕ್ಕಳಂ - ವಿಶೇಷವಾಗಿ (ತೆರಳ್ಲು ಸುರಭೂರುಹಪ್ರಸವ 
ಧೂಳಿಯಂ ಮೊಕ್ಕಳಂ ಸುರುಳ್ಳು ಸರಸೀಸರೋರುಹ 
ದಳಂಗಳಂ: ಆದಿಪು, ೭. ೬೭); ಯಥೇಚ್ಛವಾಗಿ (ಮೊಕ್ಕಳಂ 
ಒಡಮೆವಡೆದು ಪೊಟಲಂ ಪುಗುವಲ್ಲಿ ಸುಂಕಿಗಳ್ಗಲ್ಳಿ ಮಗುಟ್ಟು 
ಬಂದು: ಚಾವುಂಪು, ಪು. ೪೦೦. ಸಾ. ೨೨) 

ಮೊಕ್ಕಳಿಗ - ಸಾಮಾನ್ಯ ಮನುಷ್ಯ (ಜಾತ್ರೆಯ ಮಾಲ್ದಂ 
ಮೊಕ್ಕಳಿಗಂ ಜೈನಲ್ಲಂ ಆತಂ ಕೌಳಂ: ಸಮಯಪ, ೪. ೧೨೩) 

ಮೊಕ್ಕುಮೊಕ್ಳೆನೆ - ಮೊಕ್‌ ಮೊಕ್‌ ಅಥವಾ ಪುಳುಕ್‌ ಪುಳುಕ್‌ 
ಎಂದು (ನಿಶಾತಶರಾಳಿಗಳ್‌ ಎಯ್ದೆ ಚಕ್ಕುಚಕ್ಕನೆ ಕೊಳೆ 
ಮೊಕ್ಕುಮೊಕ್ಕೆನೆ ಶಿರಂಗಳುಯಉಳ್ಳುವು. ವೈರಿಭೂಪರಾ: 
ಪಂಪಭಾ, ೧೨. ೧೧೯) 

ಮೊಖರಿಗಾಣ - ಹಾಡುಗಾರ (ಆ  ಸಮಯದೊಳ್‌ 
ಮಿಖರಿಗಾಣನ ಎಡಬಲದ ತಾಳವಣಿದು ಪಿಡಿದು 
ಪೊಡವಟ್ಟು ಬಾಜಿಸುವುದುಂ: ಧರ್ಮಪ, ೨. ೧೮ ವ) 

ಮೊಗ - ಮುಖ (ವದನಂ ಆನನ೦ ಆಸ್ಕಂ ಮುಖಂ ತುಂಡಂ 
ಲಪನಂ ವಕ್ತಂ ಮೊಗಕ್ಕೆ ನಾಮಂ: ಅಭಿಧಾವ, ೧. ೧೨. 
೧೫); ಎದುರು (ಆಗಳವರ್‌ ತಾಯ ಮೊಗಮಂ ಆವ 
ಮೊಗದೊಳು ನೋಡುವಮೆಂದು ನಾಣಿ; ಸುಕುಮಾಚ, ೨. 
೩೨ ವ); ಬಾಯಿ (ಮೊಗದೊಳ್‌ ವಾಗ್ದಧು ಸಂತತಮಗಲದೆ 
ನಿಲೆ ಕೀರ್ತಿವಧುಗೆ ಕೂರ್ತು೦ ಮತ್ತರ್ಥಿಗಳಮೃತವಧುಗೆ 
ತಪದುಜ್ಜುಗಮೆ೦ತುಟೊ ಮೇಘಚಂದ್ರ ಮುನಿಪುಂಗವರಾ: 
ಸಮಯಪ, ೧. ೨೦) 

ಮೊಗಂಗಿಡು - [ಮೊಗಂ*ಕಿಡು] ಮುಖ  ಕೆಡಿಸಿಕೊ, 
ಅಸಹ್ಯಪಡು (ಮಿಡಿದೊಡೆ ತನಿಗರ್ವ ರಸಂ ಬಿಡುವುವು 
ಬಿರಿದೊಂದು ಮುಗುಳ ಕಂಪಿನೊಳೆ ಮೊಗಂಗಿಡುವುವು: 
ಪಂಪಭಾ, ೧. ೫೫) 

ಮೊಗಂದಿರಿ. - ಮುಖ ತಿರುಗಿಸು; ವಿಮುಖವಾಗು 
(ಅಂಬುಧಾರೆಗಳ್‌ ಕವಿದು ಆಸ್ಕಪಂಕೇಜದೊಳ್‌ 
ಮೊಗಂದಿಜೆದು ಬೀಟ್‌ ಬಾಳಕಿ: ಲೀಲಾವತಿ, ೧೩. ೧೩೯) 

ಮೊಗಂನೋಡು - ಮುಖ ನೋಡು, [ಬೆಲೆಯ] 
ಪರಿಗಣನೆಯಿಲ್ಲದೆ (ಪರಿವೆಡೆಯ ತುಳಿವೆಡೆಯ 
ನೆಳಲಪಾಣಿಯ ಬಣ್ಣದ ಕಣದ ಬಣ್ಣವಣ್ಣಿಗೆಯ ಜವಳಿಗಳನೆ 
ಮೊಗಂನೋಡದೆ ಸೂಸಿದಾಗಳ್‌: ಆದಿಪು, ೪. ೩೪ ವ) 


ಮೊಗಂಬುಗಿಸು ಎ ಮುಖಕ್ಕೆ ಮುಖ ಸೇರಿಸು, 
ಮುಖಾಮುಖಿಯಾಗಿಸು (ಅಂತಾ ದಂತಿಘಟೆಗಳಂ 
ಆರೋಹಕರ್‌ ತೋಜೆಕೊಟ್ಟು ಒಂದೊಂದರ್ಕೆ 


ಮೊಗಂಬುಗಿಸಿದಾಗಳ್‌ ಪಂಪಭಾ, ೧೦. ೯೩ ವ) 


೨೩೬ 


ಮೊಗಂಮುರಿ - ಮುಖ ಕಿವಿಚು (ಇಂತಪ್ಪವಮಾನಮಾದುದೆಂದು 
ಮೊಗಂ ಮುರಿಯೆಯುಂ: ಜಗನ್ನಾವಿ, ೧೩. ೭೭ ವ); 
ಮುಖ ತಿರುಗಿಸು (ಮದ್ರರಾಜನಳಿಯನ ಪರಾಕ್ರಮಕ್ಕೊಸೆದು 
ಮೊಗಂಮುರಿಯದೆ ಪೆಳತುಂ ರಥಮಂ ತರಿಸಿ ಕನಲ್ಪಡರ್ದು 
ಕದನಕಾಗಳೆ ನೆಜ್‌ದೆಂ: ಪಂಪಭಾ, ೧೦. ೧೦೭) 


ಮೊಗಂ ಮುಣಿ - ಮುಖ ಗಂಟಿಕ್ಕು (ಮೊಗ೦ ಮುಜಿಯದೆ 
ಎಲ್ಲಮ೦ಂ ತೊಜ್‌ದು ವಿಶ್ವವಿಶ್ವಂಭರಾದಿಗಂಬರತಟಂ೦ಬರಂ 
ಬಳಸೆ ಕೀರ್ತಿವಲ್ಲೀಚಯಂ: ಆದಿಪು, ೩. ೫೭) 

ಮೊಗಂ ಸೋಲ್‌ - ಮುಖ ಭಗ್ನಗೊಳ್ಳು (ಬಾಹುಬಲಿಯ 
ಸುರಕರಿಕರಾನುಕಾರಿಯಪ್ಪ ಬಾಹುಗಳಿಂದ೦ ತುಳ್ಳಿದ ನೀರ್ಗೆ 
ಮೊಗಮನೊಡ್ಡಿ ಮೊಗ೦ ಸೋಲ್ವುದುಂ: ಆದಿಷು, ೧೪. 
೧೦೮ ವ) 

ಮೊಗದಿರ್‌ - ಮುಖ ತಿರುಗಿಸು, ಮುಖಮಾಡು ಗುಣಪಾಲ 
ಭಟ್ಟಾರಕರ್ಗೆ ಕೇವಲಜ್ಜಾನೋತ್ಪತ್ತಿಯಾದುದೆಂದು 
ಬಿನ್ನಪಂಗೆಯ್ದೊಡೆ ಏಟಡಿಯಂ ನಡೆದತ್ತ ಮೊಗದಿರ್ದು 
ಬಂದಿಸಿ : ಚಾವುಂಡಪುಚಂದ್ರ, ಪು. ೭೫ ಸಾ. ೨೦) 

ಮೊಗಪೆ — ನೀರು ತುಂಬುವ ಪಾತ್ರೆ 
(ಖಳಸಂಸ್ಕತಿಯೆಂಬುದೊಂದು ಜಟಣದೊಳಗಮ್ಮ ನೀಂ 
ಮೊಗಪೆಯಾಗದೆ ತಾಳ್ಪಪವರ್ಗಮಾರ್ಗಮಂ: ಆದಿಷು, ೩. 
೭೧) 

ಮೊಗಮಿಕ್ಕು - ಪ್ರತಿಭಟಿಸು (ಮುಂತೆ ಲುಲಾಯಸಂತತಿಗಳಾಗಿ 
ಕರಂ ಪುಗೆ ಕೋಡುಗುಟ್ಟಿಯು೦ ದಂತಿಗಳಾಗಿ ಬಂದು 
ಮೊಗಮಿಕ್ಕಿಯುಂ ಅಂಕದ ಮಲ್ಲರಾಗಿ ಪೋರ್ದುಂ ತಗರಾಗಿ 
ತಾಗಿಯು೦ ಲಾವಗೆಯಾಗಿ ಕಾದಿಯು೦ ತಮತಮಗಿಂತು 
ಚಿತ್ತಮಣಿದು ಓಲಗಿಪರ್‌ ದಿವಿಜರ್‌ ಕುಮಾರನಂ: 
ಮಲ್ಲಿನಾಷು, ೧೩. ೫೦) 

ಮೊಗರಂಬ - ಆನೆಕುದುರೆಗಳ ಮುಖಾಲಂಕಾರ ಸಾಧನ (ಒನ್ನ 
ಕಡಿವಾಣದ ರನ್‌ ಮೊಗರಂಬದ ಕಿವಿಯ ಚಾಮರದ ಸುತ್ತು 
ರುಲ್ಲರಿಯ .. .. ತುರಂಗಸಂಘಾತದಿಂ: ರಾಜಶೇವಿ, ೬ ೧೧ 


ವ) 
ಮೊಗರಾಗ — ಮುಖಕಾಂತಿ (ಬರವಿನೊಳಾದೊಂದು 
ಮೊಗರಾಗಮೆ ಸಂತಸವಾತನಂತನಕ್ಷರಂ 


ಅಜೆಪುತ್ತುಮಿರ್ಷಿನೆಗಂ: ಆದಿಪು, ೩. ೮೫) 

ಮೊಗವಡ - ಮುಖವಾಡ (ಅಯ್ನೂರ್ವರ್‌ ಸುಭಟರಂ 
ಆಯ್ದುಕೊಂಡು ಪೊಲಲ್ಗೆ ವಂದು ಮೊಗವಡಂಗವಿದಿರ್ದ 
ಕೂಸಂ ಭಟ್ಟ ಮಿತ್ರಂಗೆ ಕುಡಿಂ ಎಂದು ಪೋದೊಡೆ: 
ವಡ್ಡಾರಾ, ಪು ೧೬೭, ಸಾ ಪಿ); ಆನೆಗೆ ಹಾಕುವ 
ಪೆಟ್ಟುಗಳಿಂದ ರಕ್ಷಿಸುವ ಮುಖವಾಡ (ಮೊಗವಡಮಂ 
ನಿಷಾದಿ ಕಳೆದಂಕುಶದಿಂದಣೆದು ಆರ್ದು ನೂಂಕೆ: ಪಂಪರಾ, 
೧೩. ೭೪) 

ಮೊಗಸಾಲೆ - [ಮುಖಶಾಲಾ] ಮುಖಮಂಟಪ (ಮೊಗಸಾಲೆ 
ಚಂಪೆಯಂ ಚೌಕಿಗೆ ಮೆಜ್‌ದಿರೆ ಹರಿಸದಿಂದೆ ಬೀಡಂ ಬಿಟ್ಟಾ 
ಪಗಲಂ ಕಳೆದಂದಿನ ಮಣುವಗಲಂ ನಡೆದೆತ್ತಿ 
ಬರಿತುಮಿರ್ದ೦ಂ ಕಾವಂ: ಕಬ್ಬಿಗಕಾ. ೧೫೬) 

ಮೊಗಸು - ಆವರಿಸು (ಸುಯ್ಯ ಪರಿಮಳದ ಪೊದಳ್ಳೆಗೆ ಸೋಲ್ತು 
ಸೂಟಸೂಟದೆ ಮೊಗಸಿದುವೆರಡೆಡೆಗ೦ ಅಲಸದೆ ಅಳಿಗಳ 
ಬಳಗಂ: ಆದಿಪು, ೧೦. ೩೧); ಹಿ೦ದಿರುಗು (ಅಟ್ಕಜೆನೊಳ್‌ 
ಅಯೋಧ್ಯೆಗೆ ಮೊಗಸಿದನಜೆಕೆಯ ಪಣೆ ಪಲವುಮೆಸೆಯೆ 
ಭರತಮಹೀಶಂ: ಆದಿಷು, ೧೪. ೨); ತೊಡಗು, 


ಉಪಕ್ರಮಿಸು (ಮನೆಗೆಲಸಕ್ಕೆ ಸಯ್ತು ಮೊಗಸಲ್‌ ಅಣಂ 
ಆಣದೆ ನೋಡಿ ಪೂಂಕ್ಕತದಧ್ದನಿ ಮಿಗಲ್‌ ದೇವಿ 
ಕಾವುದೆಂದು ಇನಿತು ಭಯಂ ಮಿಗಲ್ಕೆ: ಸಮಯಪ, ೯. 
೧೧೮) ಆಸೆಪಡು (ಮಗಮಗಿಸುವ ತನ್ನ ಬಾಯ ಕಂಪಿಂಗೆ 
ಅಳಿಗಳ್‌ ಮೊಗಸುತಿರೆ: ಲೀಲಾವತಿ, ೧೧. ೧೦) 

ಮೊಗಸೇಡುಗೊಳ್‌ - ಜರ್ಜರಿತಗೊಳ್ಳು (ಅಂತು ಸೇನೆ 
ನಾಡೆಯು೦ ಮೊಗಸೇಡುಗೊಳ್ಳಂತೆ ಕೊಳ್ಳ ಮಟಯುಮಂ 
ಪೊಡೆ ಸಿಡಿಲುಮ೦ ದಂಡಿಡಾದಿಪಂ ಕಂಡು: ಪಾರ್ಶ್ವನಾಪು, 
೧೧. ೮೩ ವ) 

ಮೊಗೆ - ನೀರು ತುಂಬು (ನೀನೀ ರಸಮಂ ಮೊಗೆದು ಕೊಟ್ಟೊಡೆ 
ಅದಜಳೊಳ್‌ ಮಾಡಿದ ಪೊನ್ನುಂ ನಿನಗಂ ಎನಗಂ 
ಸಮಭಾಗಮಕ್ಕುಂ: ವಡ್ಡಾರಾ, ಪು ೧೮೭, ಸಾ ೧೧) 

ಮೊಗ್ಗರ - ಸಮೂಹ (ಕಟ್ಟಲೆಯ ಮೊಗ್ಗರಂ ಮಗುಟ್ಟು 
ಮೂದಲಸಿ ಕವಿವಂತೆ ಮುಸುಳೆ ಮುತ್ತುವ 
ಮತ್ತಮಧುಕರನಿಕರಮಂ: ನೇಮಿನಾಪು, ೪. ೫೦ ವ); ಸೈನ್ಯ 
(ಪೊಡವಿಯಂತಿರೆ ಕೈದುಗಳಿಂದೆ ಬಂದುವಂದು 
ಆನೆಗಳೊಡ್ಡು ತೇರ್ಗಳಣಿ ತೇಜಿಯ ತಟ್ಟು ಉಲಿವ ಆಳ 
ಮೊಗ್ಗರಂ: ಕಬ್ಬಿಗಕಾ, ೧೯೩) 

ಮೊಗ್ಗರಿಸು - ಗುಂಪುಗೂಡು (ಬೊಬ್ಬರಿವ ಆರ್ವ ಪೋರ್ವ 
ಮೊಗ್ಗರಿಪ ತೊಡಂಕುವ ಅಗ್ಗಲಿಪ ಬಿನ್ನಣಮೊಪ್ಪೆ ಕಡಂಗಿ 
ಕಾದಿದರ್‌: ರಾಜಶೇವಿ, ೬. ೫೩) 

ಮೊಗ್ಗು - ಸಾಧ್ಯ (ಗುಪ್ತಿಯೆ ತನಗಿಲ್ಲದೆ 
ಮುನಿವುದು ಮೊಗ್ಗೇ: ಆದಿಪು, ೬. ೨೯) 

ಮೊಗ್ಗೆ - ಅರಳದ ಹೂ (ಜಳಜದ ಮೊಗ್ಗೆಯಂತೆ ಮುಗುಳಂತೆ 
ಎಳೆಯೆಕ್ಕೆಯ ಕಾಯ್ಗಳಂತೆ ಶಾಲ್ಮಲಿಕುಸುಮಂಗಳಂತೆ 
ಗೃಷಿವೊಯ್ವ ಕಂದೆರೆವ ಕೋಮಳ 
ಶಿಶುಶಾಬಕಪ್ರಕರಮ೦ ತೆಗೆದ೦ ದಯೆಗೆಟ್ಟು ಲುಬ್ಬಕಂ: 
ಕಾದಂಬ, ೧. ೧೪೮) 

ಮೊಗ್ಗೇ - ಸಾಧ್ಯವೇ? (ಗಾಳು ಗೊರವಂ ತಗುಳ್ಳಿ ಪಳಾಳಮಂ 
ಏನೊಂದನಪ್ಪೊಡ೦ ಗಟಪಿದೊಡೆ ಆ ಬೇಳುನುಡಿ ಕೇಳ್ದು 
ಕೆಮ್ಮನೆ ಬೇಳಲ್‌ ನಿಮಗ೦ತು ರಾಜಸೂಯಂ ಮೊಗ್ಗೇ: 
ಪಂಪಭಾ, ೬. ೨೪) 

ಮೊಗ್ಗೆಗ - ಶೂರ (ಮೂಜಗಕೆ ಕೇಡ೦ ಮಾಡುವಾ 
ನೆತ್ತಿಗಣ್ಣವನೊಳ್‌ ಕಾದುವ ಬಲ್ಲ ಮೊಗ್ಗೆಗರನಿಂದಾಯ್ತು 
ಮೇಲೆತ್ತುವೆಂ: ಕಬ್ಬಿಗಕಾ, ೧೨೩) 

ಮೊಫೆ - ಮಣ್ಣಿನ ಗಡಿಗೆ (ಮೊಫೆಗೆ ಚಂದಬಲಮುಳ್ಳೊಡಮೇಂ 
ಸಿಲೆಗಾನದವೋಲ್‌: ಪಾರ್ಶ್ವನಾಷು, ೧೧. ೯೦) 

ಮೊಚ್ಚೆ - ಪಾದರಕ್ಷೆ (ಸಡಹುಡನಪ್ಪ ಕಟ್‌ ಕೊಡೆ ಸಂತಸದಿಂ 
ಪೆಣಗೇಜಿ ಬರ್ಪ ಕನ್ನಡಿವಿಡಿದಾಕೆ ಚಿನ್ನದ ಸವಂಗಂ 
ಅಪೂರ್ವದ ಮೊಚ್ಚೆಯಂ ಪವಣ್ಣೆಡದ ಸುವರ್ಣಪಾರಿವದ 
ಕುಪ್ಪಸಮೊಪ್ಪೆ: ಪಂಪಭಾ, ೯. ೧೦೩) 

ಮೊಟ್ಟನಪ್ಪಿನಂ - ಮಟ್ಟಸವಾಗುತ್ತಿರಲು, ನೆಲಸಮವಾಗುತ್ತಿರಲು 
(ದೇವಕಿನ್ನರಪನ್ನಗಾವಳಿ ಮೊಟ್ಟನಪ್ಪಿನಂ ಎಚ್ಚು ಕೊಂದು 
ಏವರ್‌ ಎಂದು ಉಅದಿರ್ದಂ ಒರ್ವಂ: ಪಂಪಭಾ, ೫. ೯೪) 

ಮೊಟ್ಟನಾಗು -  ಕಿರಿದಾಗು (ದೆಸೆಗಳ್‌ ಪೆರ್ಚದೆ 
ಮೊಟ್ಟನಾದುವಗಲಕ್ಕೆಂಬನ್ನೆಗಂ .. .. ಅದ್ರೀ೦ಂದ್ರ೦ಗಳಂ ತಂದು 
ಕೀಲಿಸಿದ೦ ನಿಶ್ಚಳಮಪ್ಪಿನಂ: ಆದಿಷು, ೧೫. ೫೦) 


ಕರ್ಮರಿಪುಗೆ 


೯೨೮ 


ಮೊಟ್ಟನೆ - ಹಾಳು (ಒಟ್ಟೆಯಂ ಮೊಟ್ಟನೆ ಮಾಟ್ಟ ಕಜ್ಜಮಂ 
ಪೇಟಸ್ಬೊಡ೦ಬಡಿಸಿ: ಪಂಚತಂತ್ರ, ೨೧೦ ವ) 

ಮೊಟ್ಟಯಿಸು - ಸ್ವಾಧೀನಕ್ಕೆ ತರು (ಕಪ್ಪಂಗೊಡದ ಮಂಡಳರ್ಕಳ 
ಮೇಗೆತ್ತಿ ಮೊಟ್ಟಿಯಿಸಿ ಇಜೆದು ಮಂಡಲಂಗಳುಂ ದುರ್ಗ 
ವಸ್ತುವಾಹನಂಗಳ೦ ಸಮಸ್ತ ಕಪ್ಪಂಗೊಂಡು: ವಡ್ಡಾರಾ, ಪು 
೧೪೬, ಆ ೪) 

ಮೊಟ್ಟೆ - ಮೂಟೆ, ಗಂಟು (ತಳಿರ ಮೂಡೆಯೊಳೆ ಮಲ್ಲಿಗೆಯ 
ಮುಗುಳ್ಗಳನೊಟ್ಟಿ ಮಿಕ್ಕ ಮುಗುಳ೦ ಮೇಲುದಿ೦ ಮೊಟ್ಟೆಯಂ 
ಕಟ್ಟಿ; ಲೀಲಾವತಿ, ೧೧. ೧೧) 

ಮೊಟ್ಟೈಸು - ಮೊಟ್ಟಯಿಸು (ಮೊಟ್ಟೈಸವು ಅನ್ಯಸಮಯಿಗಳ್‌ 
ಒಟ್ಟಜೆಯಿ೦ ಮಾಡಿದ ಆಗಮಂಗಳ್‌: ಸಮಯಪ, ೩. ೬೭) 

ಮೊಡವಿ - ಮೊಡವೆ, ಮುಖದ ಗುಳ್ಳೆ (ಮುಖಪದ್ಮದೊಳ್‌ 
ಮೊಡವಿ ಮೂಡಿದವೋಲಿರೆ .. .. ಮೂಡಿದುದು ಮೂಡಣ 
ದಿಕ್ಕಿನೊಳ್‌ ಇಂದುಮಂಡಲಂ: ಲೀಲಾವತಿ, ೨. ೨) 

ಮೊಡೆನಾರು - ಕೆಟ್ಟ ವಾಸನೆ ಸೂಸು (ಆದಮಾನುಂ ಗುಂಡಿತಪ್ಪ 
ರಸದ ಬಾವಿಯಂ ಮೊಡೆನಾರ್ಪುದ೦ ಕಂಡು ಮುಚ್ಚಿದ 
ಶಿಲೆಯಂ ಕಳೆದು: ವಡ್ಡಾರಾ, ಪು ೧೮೭, ಸಾಲಿ) 

ಮೊತ್ತ - ಸಮೂಹ (ತಂತಮ್ಮ ಬೇರ್ಗಳ ಮೊತ್ತಕ್ಕಮೃತಾ೦ಬು 
ಪೂರಮನೊಡರ್ಚುತಿರ್ಪುವೆಂಬಂತೆ ಪಳ್ಗಳ ಸಾಲಿಂದೆನಸುಂ 
ಮೊದಲ್‌ ಗುಟೆಗಳೆಲ್ಲಂ ತೀವಿ: ಕುಸುಮಾಕಾ, ೧. ೯೫) 


ಮೊತ್ತಮೊದಲ್‌ - ಎಲ್ಲಕ್ಕಿಂತ ಮೊದಲು (ನಿರಂತರಂ 
ಸುಖವ್ಯಾಪಿಗೆ ನೀನೆ ಮೊತ್ತಮೊದಲಾಗರಿಕೇಸರಿ 


ಲೋಕಮುಳ್ಳಿನಂ: ಪಂಪಭಾ, ೧. ೧೪೯) 

ಮೊದಲ್‌ - ಆರಂಭ (ಬಲಸ್ಥನೊಳ್‌ ಬಲಮನೆ ಪೂಣ್ಣುದುಂ 
ಪರಿಭವಕ್ಕೆ ಮೊದಲ್‌ ಸುರಸೈನ್ಯನಾಯಕಾ: ಆದಿಷು, ೧೨. 
೧೦೩); ನೆಲೆ (ಚದುರ ಪುಟ್ಟಿದನೆಲ್ಲಿದನೆಲ್ಲಿದಂ ವಿನೋದದ 
ಮೊದಲೆಲ್ಲಿದ೦ ಸೊಬಗಿನಾಗರಮೆಲ್ಲಿದಂ: ಆದಿಹು, ೩. ೧೫); 
ಅಗ್ರಭಾಗ (ಅಂತು ಒರ್ವರೊರ್ವರ ಕಿಜುಕುಣಿಕೆಗಳಂ ಪಿಡಿದು 
ರತಿಯು೦ ಕಾಮದೇವನುಂ ಬರ್ಪಂತೆ ಬೇಳ್ವೆಯ ಕೊಂಡದ 
ಮೊದಲ್ಲೆ ವಂದು: ಪಂಪಭಾ, ೩. ೭೫ ವ); ಬಂಡವಾಳ 
(ಮೊದಲಿಂದೆ ಲಾಭಮಂ ಬಯಸುವವಂ ಪಡೆವುದು 
ರತ್ನತ್ರಯಮಂ: ಸಮಯಪ, ೬. ೬೫) 

ಮೊದಲಾಗು - ಆರಂಭಗೊಳ್ಳು (ಪೆಂಡಿರೆಂಬರೊಳ್‌ ಕೂಡುವ 
ನಲ್ಲಿನಿಂದು ಮೊದಲಾಗಿರೆ ನಿಕ್ಕುವಂ: ಪಂಪಭಾ, ೧. ೭೩) 

ಮೊದಲಿಕ್ಕು - ಆರಂಭಿಸು (ಬಿದಿ ಮತ್ತೇನನಿದಂ ತೋಟೆದಪನೊ 
ಪಾತಕಿಗೆನುತ್ತೆ ಭಯಂಂ ಚಿತ್ತಕ್ಕೊದವಿಸಿ ಬಲಗಣ್‌ ಕೆತ್ತಲ್‌ 
ಮೊದಲಿಕ್ಕಿತು ದುರ್ನಿಮಿತ್ತಸೂಚಕಮಾಗಳ್‌: ಕಾದಂಬ, ೫. 
೧೪೩) 

ಮೊದಲಿಗೆ - ಆರಂಭಿಸಿದವಳು (ದೇವಲೋಕದೊಳಿನಿತಾನುಂ 
ಕಾಲಮನನುಭವಿಸಿದನುಭವಕ್ಕೆ ಮೊದಲಿಗೆಯೆನಿಸಿದಾ 
ಸ್ವಯಂಪ್ರಭೆಯಂ ನೆನೆನೆನೆದು: ಆದಿಷು, ೩. ೧೧ ವ) 

ಮೊದಲಿಡು - ಮೊದಲಿಕ್ಕು (ಮೊದಲಿಟ್ಟಂ ಕೊಲಲೆಂದು 
ಕೌರವರಂ . .. ಪರಿತಂದು ತಾಗಿ ತಗರ್ದ೦ ಗಂಗಾಸುತಂ 
ಭೀಮನಂ: ಪಂಪಭಾ, ೧೦. ೧೦) 

ಮೊದಲುರ - ಎದೆಯ ಕೆಳಭಾಗ (ಪುಗಿಲ ಪುಲ್ಲೆಯ ಮೊದಲ 
ರವಮುಮಂ ಪೆಐಗಣ ಪುಲ್ಲೆಯ ನಡುವುಮಂ 
ಅಯ್ದಜಳಳ್‌ ಮೂಜುಮ೦ ಮೂಲ್ಟೊಳ್‌ ಎರಡುಮಂ 
ಎರಡಉೌಳ್‌ ಒಂದುಮಂ ಎಚ್ಚು; ಪಂಪಭಾ, ೫. ೪೭ ವ) 


ಮೊದಲ್ಲಿಡು - ಮೂಲದಲ್ಲಿ ನಿಂತುಹೋಗು (ಘನಾಗಮಂ 
ಮೊದಲ್ಲಿಡೆ ಶರದಾಗಮಂ ನೆ ಪರ್ಜೆ 
ಸಮಸ್ತಮಹೀವಿಭಾಗಮಂ: ಪಂಪಭಾ, ೭. ೬೯) 

ಮೊನಸು -  ಮೊಳಕೆಯೊಡೆ, ಮೂಡು (ಮೊನಸಿದ 
ಮೆಯ್ನವಿರಿಂದ ಅದು ನಿಜನಾಥನ ಕೊರಲ 
ಮಾಲೆಯೆಂಬುದಂ ಅನಿಬರ್ಗಂ ಪೇಟ್ಬಳ್‌: ಲೀಲಾವತಿ, ೧೦. 
೮೧) 

ಮೊನೆ - ತುದಿ (ಬೇಖೊಂದು ಮೊನೆಯೊಳ್‌ ಕಾದುತ್ತಿರ್ದ 
ಅಶ್ವತ್ಥಾಮಂ ಕಂಡು ಮುಟ್ಟಿವರ್ಪನ್ನೆಗಂ 
ಶೋಣಾಶ್ವೋಪಲಕ್ಷಿತ ನಿಜಪಿತೃಸೂತಕೇತನ ಕಥಿತಮಾಗಿರ್ದ 
ರಥಮಂ ಉಪಲಸ್ಚಿಸಿ: ಪಂಪಭಾ, ೧೨. ೩೦ ವ); ಕಾಳಗ 
(ನೆಲದಜಿಕೆಯ ಬಿದಿಯಂ ಪೊಡೆಯಲರ೦ ಇಂದಿರನಂ 
ಅದಟರಂ ತವಸಿಗಳಂ ನೆಲೆನಟ್ಟು ನೋಯಿಸಿದುದು 
ಇನ್ನಲರಂಬಿನ ಮೊನೆಗೆ ನಿಲ್ವನೇ ಬಡಗೊರವಂ: ಕಬ್ಬಿಗಕಾ, 
೧೨೨); ಸೈನ್ಯ (ಸಮಗಸೇನೆವೆರಸು ಉಗ್ರಸೇನನ 
ಮೊನೆಯೊಳ್‌ ಆಂತು: ಕರ್ಣನೇಮಿ, ೧೨, ೬ ವ) 

ಮೊನೆಗಾಜ - ಯುದ್ಧಪ್ರವೀಣ (ಅರಸಿಯರಂ ಅಣುಗರಂ 
ಬೇಟ್ಲರುಮಂ ಮೊನೆಗಾಅರಂ ಪ್ರಗೀತರಂ ಇಂಬಾಗಿರೆ 
ಚೌಪಳಿಗೆಗಳೊಳ್‌  ಕುಳ್ಳಿರಿಸಿದರ್‌ ಪಡನೆಸೆಯೆ ನೆರೆದ 
ಪುರಜನಸಹಿತಂ: ಪಂಪಭಾ, ೨. ೬೭) 

ಮೊನೆಯಂಬು - ಒಂದು ಬಗೆಯ ಬಾಣ, ಮೊನಚಾದ ಬಾಣ 
9 (ಗೆಲೆಯಂಬು ಕಕ್ಕಂಬು ಕೆಲ್ಲಂಬು ಮೊನೆಯಂಬು ತೀವೆ 
ಕಣ್ಣಂ: ಪಂಪಭಾ, ೧೩. ೩೯) 


ಮೊಮ್ಮ - ಮೊಮ್ಮಗ (ನವನಿಧಿವಲ್ಲಭಂ ಆನತದಿವಿಜಗಣಂ 
ನೆಗಟ್ಟ ನಾಭಿರಾಜನ ಮೊಮ್ಮಂ: ಆದಿಪು, ೧೩. ೭೩) 

ಮೊರಡಿ - ಕಲ್ಲುತುಂಬಿದ ಗುಡ್ಡ (ಭಾವಿಸಲೇನುಂಟೆ 
ಮೊರಡಿಯೊಳ್‌ ಮಾದುಫಲಂ: ಸಮಯಪ, ೧. ೧೨೩) 

ಮೊರಡು - ದಿನ್ನೆ (ರರಿಯುಮಂ ಕುಮ್ಮರಿಯುಮಂ 
ಮೊರಡುಮಂ ಕೊರಡುಮಂ ಕಳೆದು ಪೋಗಿ: 
ಲೀಲಾವತಿ, ೬. ೧೬ ವ) 

ಮೊರೆ - ಅಬ್ದರಿಸು (ಮೊರೆದೆಣಗಿ ಕೊಳ್ಳ ಮಳ್‌ 
ಭೋರ್ಗರೆದೂದುವ ಗಾಳಿ ಸಿಡಿದು ಪೊಯ್ವ ಸಿಡಿಲ್‌: 
ಆದಿಪು, ೬. ೩೨); ರೇಂಕರಿಸು (ತೊಳಪೆಳವೆಜ್‌ಯುಂ 
ಮೊರೆವಳಿಕುಳಂಗಳುಂ ಮೆಲ್ಲನೆಸೆವ  ಮಳಯಾನಿಳನುಂ 


ಮುಳಿಸು ಕಟಲ್ಪಿ ಕಳೆದುವು: ಕವಿರಾಮಾ, ೨. ೭೦); 
ಸದ್ದುಮಾಡು (ಒಣಗಿದುದೊಂದು ಪೆರ್ವಿದಿರ ಪೆರ್ಮೊದಣೆಂ 
ಮೊರೆದು ಉರ್ವಿದ ಆಶುಶುಕ್ಷಿಣಿಯವೊಲ್‌: ಪಂಪಭಾ 
ಪರಿಷತ್ತು ೧೧. ೯೪) 

ಮೊರ್ಮರ - ಚಟಪಟ, ಗರಿಗರಿ (ಮೊರ್ಮರಾಗಿ ಕರಿವುದುಂ 
ಚಿಮಿಚಿಮಿಸೆ ತಾಳಿಸುವುದು೦ ಇಕ್ಷುಯಂತ್ರಗಳಿಂ ಪಿಟೆವುದುಂ: 
ಸುಕುಮಾಚ, ೧೧. ೪೭ ವ) 

ಮೊಲಗಟ್ಟಲೆ - ಭ್ರಮೆ, ಭ್ರಾಂತಿ (ನಿನ್ನ ಮೊಲಗಟ್ಟಲೆಗಾಂ 
ಬೆಅಗಾದೆನಿಂದು ಪೇಟ್‌ ಈಗಳೊ ಬಯ್ಗೆಯೊ ಪೊಗಸೊ 
ನಾಳೆಯೊ ನಾಡಿದೊ ನಿನ್ನ ಜೀವಿತಂ: ಆದಿಪು, ೩. ೬೩) 

ಮೊಲೆನಾಗ - ಒಳ್ಳೆ (ಪೇಟಕ್ಕುಮೆ ಮೊಲೆನಾಗಂ 
ಕಿವಿಗಿವುಡುವೀಟ್ಟೆನಂ ಗಟಪದುದೇ: ಲೀಲಾವತಿ, ೧. ೨೧) 

ಮೊಲೆವಾಲ್‌ - ತಾಯಿಯ ಎದೆಹಾಲು (ಮದಮನಾಳ್ಬ 
ಅವಿವೇಕತೆಯಿ೦ದಮಲ್ತೆ ತೊಟ್ಟಿನ ಮೊಲೆವಾಲನುಂಡ ಗುಣಂ 


೯೨೯ 


ಇಂತಿವನಾರ್‌ ಕಿಡಿಪರ್‌ ನರೇಂದ್ರರೊಳ್‌: ಪಂಪಭಾ, ೧೨. 
೯೩) 

ಮೊಲೆವೆಳು - ಹೆಣ್ತನವನ್ನು ಹೊಂದು (ನಿನ್ನಂ ಪೆತ್ತಳ್‌ 
ಮೊಲೆವೆತ್ಸೆ ವೀರಜನನಿವೆಸರಂ ಪೆತ್ತಳ್‌: ಗದಾಯು, ೪. ೫೫) 

ಮೊಲ್ಲೆ - ಕು೦ದಪುಷ್ಪ (ಬಿರಿಮುಗುಳಾದ ಜಾದಿಯೊಳ್‌ ಅಲುಂಬಿ 
ಮುಸುಂಬನರಲ್ಪ ಮೊಲ್ಲೆಯಂ .. . ಬ೦ಡನುಮಡು .. 
ಮದಭೃ೦ಗಮಾಳೆಗಳ್‌: ಅನಂತಪು, ೯. ೧೬) 

ಮೊಸರಣ್ಯೆ - ಕಳಶಕ್ಕೆ ಮಾಡುವ ಮೊಸರ ಲೇಪನ (ರನ್ನ 
ಕನ್ನಡಿವೆರಸು ಸರ್ವಧಾನ್ಯದ ನಡುವಿರೆ ಮೊಸರಣ್ಯೆವೆರಸಿದ 
ಎಳದಳಿರ್ಗಳಸಂ: ಆದಿಪು, ೪. ೩೩) 

ಮೊಳೆ - ಮೊಳಕೆಯೊಡೆ (ತಳತಳಿಸಿ ಬೆಳಗೆ ಬೆಳಗನೆ ಮೊಳೆತಂತೆ 
ಒಪಿದುವು ತೊಳಪ ರನ್ನದ ಕೇರ್ಗಳ್‌: ಆದಿಷು, ೪. ೩೪); 
ಮೊಳಕೆ (ತೇಜೋನಿಳಯಂ ಬೆಳಗಿದ೦ ಅಣಿವಿನ ಬೆಳಗಿನ 
ಮೊಳೆ ಮೊಳೆತು ಬೆಳೆವುದೊಂದಚ್ಚರಿಯೇ: ಆದಿಪು, ೭. 


೩೩); ಹದಕ್ಕೆ ಬರು (ಬಳಸುವ ಬೇಟದೊಳ್‌ ಮೊಳೆತ 
ಗೊಟ್ಟಯೊಳ್‌. ಈರೆಲೆವೋದ ಲುಂದಿನೊಳ್‌ ಬಳೆದ 
ವಿಯೋಗದೊಳ್‌: ಆದಿಪು, ೧೨. ೧೯) 

ಮೊಳೆನುಡಿ - ಸಲಿಗೆ ಮಾತು (ಸ್ಮೇರಾಸ್ಕಂ ಮೊಳೆನುಡಿ 
ಗತಸೌರಂಭಂ ಸುರತಸಂಭಮಂ ಜಾರೆಯರಾ: ಗಿರಿಜಾಕ, ೪. 
೮೪) 

ಮೊಳೆವುಲ್‌ - ಎಳೆ ಹುಲ್ಲು ೯ಕರಿಯ ಮುಗಿಲ್ಲಳಿಂ 


ಗಗನಮಂಡಳಮೊಪ್ಪಿರೆ ಸೋಗೆಯಿ೦ ವನಾಂತರಂ ಎಸೆದು 
ಒಪ್ಪೆ ತೋರ್ಪ ಮೊಳೆವುಲ್ಲಳಿನೀ ಧರಣೀವಿಭಾಗಂ ಒಪ್ಪಿರೆ: 
ಪಂಪಭಾ, ೭. ೨೩) 

ಮೊಳೆವೋಗು - ಮೊಳಕೆಯೊಡೆ (ಆ ದೇವಿಯ ಜಾತ್ರೆಗೆ 
ಮೊಳೆವೋದ ಎಳೆವೆೇ್‌ ಸಿರದ ಗಾಳಂ ಉರಿಯುಯ್ಯಲೆ 
ಕೈವೋದ ಅಸುಕೆ: ಯಶೋಧಚ, ೧. ೩೬) 

ಮೊಳ್ಳು - ಮೊಕ್ಕು ನಮಸ್ಕರಿಸು (ಸತ್ಯೇಂದ್ರಚೋಳೇಂದ್ರ 
ಸತ್ತ್ರದಪದ್ಕೆ ಮರಂದಮ೦ ಪಡೆದು ಮೌಲಿದ್ಯೋತಿಯಿಂ 
ಮೊಳ್ಗಿದಂ: ರಾಜಶೇವಿ, ೪. ೧೧೩) 

ಮೊಣ - ನೀರ ತಾಣ (ಬಾವಿ ಹೊಕ್ಕರಣೆ ದೀರ್ಫಿಕೆ ಪೆರ್ಗೆಜ್‌ 
ದೊಣ್ಣೆ ಪೂಗೊಳಂ ಬಗರಗೆ ಬೆಂಚೆ ಪಳ್ಳ ಮೊಣವೆಂಬ 
ಜಲಾಶಯಮಿಂತು ಸುತ್ತಲುಂ: ಪುಷ್ಪದಂಪು, ೨. ೫೪) 
ಮೊರ, ಬಿದಿರ ದಬ್ಬೆಯನ್ನು ಹೆಣೆದು ಮಾಡಿದ ಕೇಡುವ 


ಸಾಧನ (ಧರ್ಮಾಧಿಕರಣರ್‌ ಪೇಟ್ವಂದದಿಂ . . ಮೂಲು 
ಮೊಳ ತೀವಿದಮೇಧ್ಯಮಂ ಭಕ್ಷಣ೦ಗೆಯ್ಸಿ 


(ಚಾವುಂಡಹುಚಂದ, ಪು. ೧೩೧, ಸಾ. ೭) 
ಮೊಣಡು - ದಿಣ್ಣೆ (ಮಲ್‌ ಕದಡಿ ಬರ್ಪ ತೊ ಬೆಟ್ಟು ತೆವರ್‌ 


ಮೊಅಡುಪಜಲಧಿಗಳೆನೆ ಜನಮಜೆಯಜೆಯೆ ದಲ್‌ 
ಉದ್ದಬಿದ್ದಮಾಯ್ತವನಿತಳಂ: ಆದಿಪು, ೬. ೬೨) 
ಮೊಳ್‌ - ಕ್ರಮ (ತಾಂ ಜಾತಿಯೊಳ್‌ ಪಶುವಪ್ಪುದಜೆಂ 


ಮೊಜ್‌ಯಂ ಧರ್ಮಮುಮಂ ಅಜೆಯದೆ ಆ ಮೂಢಂ ನಿನ್ನ 
ರಾಜ್ಯಕ್ಕಾಸೆವಟ್ಟು ನಿನ್ನಂ ಕೊ೦ದಪೆನೆ೦ದು ಸಮಕಟ್ಟುತಿರ್ದಪಂ: 
ಪಂಚತಂತ್ರ ೧೫೧ ವ) ಭೋರ್ಗರೆತ, ಗರ್ಜನೆ; 
ರೋಂಕಾರ (ಸರಸಿಜದರಲ ಸರಸ ಪರಿಮಳಕೆ ಮೊಜ್‌ದು 
ಎಅಗುವ ಪರಮೆವಳೆದುಖುಗಲಿಂ: ರಾಜಶೇವಿ, ೨. ೮ ವ); 
ಬಂಧು (ದುರ್ವ್ಯಸನಿಯ ಮಾಡಿದೋದೆ 
ನಿಮಗಾಗಮಮಾಗಿರೆ ಸತ್ಯಮ೦ ಪೊಸಯಿಸಿ ಜೀವನಿಲ್ಲ 
ಮೊಉ್‌ಯಿಲ್ಲ ಅಜನಿಲ್ಲ ಪರತ್ರೆಯಿಲ್ಲ: ಆದಿಷು, ೨. ೧೧); 


ರಕ್ತಸಂಬಂಧ, ವಾವೆ (ಮೊಜ್‌ಗಿಡಿಸಿ ಕೂಡುವುದು 
ಕುಲದಜೆತಮಂ ಎಲ್ಲಟ್ಟಿ ನೆರಪುವುದು ಗುರುಜನಮಂ 
ಮಜ್‌್‌ಯಿಸುವುದು ಸೋದರರಂ ಪಣಿಪಡೆ ಕಾದಿಸುವುದಲ್ಲಿ 
ಕಾಮನ ಕೆಯ್ದಂ: ಶಾಂತೀಶ್ವಪು, ೬. ೭೧); ಗೋಳಾಟ 
(ಕಾಯ್ದು ಕೆಮ್ಮಗೆ ಬಟಿಸಂದು ಕೊಂದನಪಕಾರಣದಿಂ 
ಮೊಟ್‌ಯೋ ಮನೋಭವಾ: ಆದಿಪು, ೧೨. ೩೩); ಒಳ್ಳೆಯ 
ನಡತೆ, ಶೀಲ (ಮೊ್‌ಯಣೆಯಂ ಆಗಳುಂ ಕಥಮಜೆಯಂ 
ಕಳ್ಗುಡಿದ ಪಾತಕಂ ತನ್ನಂ ತಾನಜೆಯಂ: ಸಮಯಪ, ೧೪. 
೫೯) 

ಮೊಅ*ಿಗೊಳ್‌ - ನಂಟಸ್ತಿಕೆ ಹೇಳಿಕೊ (ತಮ್ಮಣ್ಣನ ತಮ್ಮನ 
ಅಳಿಯನ ತಮ್ಮನ ಮೊಜ್‌ಗೊಳ್ಳರಾಗಿ ಮೊಜ"ವಾದರಿಯರ್‌: 
ಸಮಯಪ, ೫. ೫೧) 

ಮೊಳ್‌ಯವನ್‌ - ನಂಟ, ಬಂಧು (ಮೊಜ್‌ಯವನಾಗೆ 
ಜಾಜ್‌ಯರ್‌ ವಂಚಿಸುವರ್‌: ಸಮಯಪ, ೫. ೫೦) 

ಮೊಜಿಕಿಯಟೆ - ನೀತಿಯನ್ನು ತೊರೆ, ಕ್ರಮತಪ್ಪು (ಅಗ್ನಿರಾಜನೆಂ 
ಅರಸಂ ತನ್ನ ಮಗಳಂ ತಾನೆ ಕೊಂಡು 
ಮೊೌಯಟೆದನಪ್ಪುದಚೆಂ: ವಡ್ಡಾರಾ, ಪು ೧೧೮, ಸಾ ೨೫) 

ಮೊಣಅಳಿಯಿಡು - ಆಕ್ರಂದನ ಮಾಡು (ರೌದಶರದ ದೊಣೆಗೆ 
ಕೆಯ್ಯಂ ನೀಡಿದಾಗಳ್‌ ಸುರರ್‌ ಮೊಉೆಯಿಟ್ಟರ್‌: 
ಪಂಪಭಾ, ೧೩. ೧೯೨); ಬಿನ್ನವಿಸು (ಕಚ್ಚದಿರಿಮೆಂದು 
ಭಯದಿಂ ನಿಚ್ಚಂ ಮೊಉೌಯಿಟ್ಟು ಪುತ್ತನರ್ಜಿಸುತಿರೆಯುಂ 
ನಚ್ಚಿನ ನಾಗರದೆ೦ತು೦ ಕಚ್ಚದೆ ಮಾಣ್ಣಪುವೆ: ಸಮಯಪ, ೭. 
೭೯) 

ಮೊಟ್‌ವಾದರಿ - ಬಂಧುತ್ವದ ಜಾರೆ (ತಮ್ಮಣ್ಣನ ತಮ್ಮನ 
ಅಳಿಯನ ತಮ್ಮನ ಮೊಣ್‌ೆಗೊಳ್ಳರಾಗಿ ಮೊಲ್‌ವಾದರಿಯರ್‌: 
ಸಮಯಪ, ೫. ೫೧) 

ಮೊಟ - ಒಂದು ಅಳತೆ, ಬೆರಳತುದಿಯಿಂದ ಮೊಳಕೈವರೆಗೆ 
(ಪದಿನೆಂಟು ಸಾಗರೋಪಮಾಯುಷ್ಯನು೦ ನಾಲು ಮೊಳಛ 


ನಿಡಿಯನುಂ .. .. ಆಗಿ: ಚಾವುಂಪು, ೨೬೩, ೧೧) 
ಮೊಲಕಲಿಸು - ಒಂದರೊಳಗೊಂದು ಸೇರು (ಅಂಬಂ 
ಅಂಬಟ್ಟುವವೊಲ್‌ ಪುಂಖಾನುಪುಂಖಂ ಮೊಲಕಲಿಸೆ 


ಮನೋಬೇಗದಿಂ ಬೇಗಮೆಚ್ಚಂ: ನೇಮಿನಾಪು, ೬. ೪೩) 


ಮೊಟಕಾಲ್‌ - ಮೊಣಕಾಲು (ಸಿರಿ ಬರೆ ಮೊಲಕಾಲನಾಂಪ 
ಗಾಂಪರುಮೊಳರೇ: ಸಮಯಪ, ೩. ೫೯) 

ಮೊಲುಗು - ಗರ್ಜಿಸು (ಕಾಳಾಂತ ಪವನಹತಿ ಕಲ್ಲೋಳವಿಳ 
ಜಳಧಿನಿನದಮೋ ನಿರ್ಧಾತಾಭೀಳತರರಭಸಮೋ 
ಲಯಕಾಳಾಂಬುದಘೋಷಮೋ ನೆಲಂ ಮೊಲಗಿದುದೋ: 
ಆದಿಷು, ೧೨. ೯೧); ಶಬ್ದಮಾಡು (ಆಗಳ್‌ 
ಕುಂಭಸಂಭವನುಲಿದ ಜನರ ಕಳಕಳರವಮುಮಂ 
ಮೊಬಗುವ ಪಜ್‌ಗಳುಮಂ ಬಾರಿಸಿ: ಪಂಪಭಾ, ೨. ೭೪ 
ವ); ಗುಡುಗು (ಸಿಡಿಲಿಂ ಮಿಂಚಿ ಮೊಟಗಿಂ ಪಡೆಗುಳ್ಳಂ 
ಪಡೆವಹೀಂದರೆರ್ದೆಗಿಡುವಿನೆಗಂ: ಆದಿಹು, ೧೩. ೬೨); 
ವಾದ್ಯಥೋಷ (ಬದ್ದವಣದ ಪಣಿಗಳ್‌ ಕಿವಿ ಸದ್ದಂಗಿಡೆ 
ಮೊಟಗೆ ದೇವದುಂದುಭಿರವ೦ ಒಂದು ಉದ್ದಾನಿ ನೆಗಟ್‌ 
ಮುಗುಳ ಅಲರ ಒದ್ದೆ ಕರಂ ಸಿದ್ದಮಾದುದು 
ಅಂಬರತಲದೊಳ್‌: ಪಂಪಭಾ, ೧೨. ೨೧೮); ವಾದ್ಯಧೋಷ 
(ಬದ್ದವಣದ ಪಣಿಗಳ್‌ ಕಿವಿ ಸದ್ದಂಗಿಡೆ ಮೊಬಗೆ 
ದೇವದುಂದುಭಿರವ೦ ಒಂದು ಉದ್ದಾನಿ ನೆಗಟ* ಮುಗುಳ 


೯೩೦ 


ಅಲರ ಒದ್ದೆ ಕರಂ ಸಿದ್ಧಮಾದುದು ಅ೦ಬರತಲದೊಳ್‌: 
ಪಂಪಭಾ, ೧೨. ೨೧೮) 

ಮೊಲಿಕಿಯಲ್ಲ - ಹಸಿ ಶುಂಠಿ (ಮಲ್‌ಗಾಲದೊಳ್‌ 
ಮೊಟ ಯಲ್ಲಮಂ ಉಪ್ಪುಂಗಾಯ್ಲ್ಗಳನಾಗಲ್‌ 
ಭೀತಂ ಜೈನಂ: ಸಮಯಪ, ೬. ೯) 

ಮೊಲ್ಲು - ಬಾಗು, ನಮಸ್ಕರಿಸು (ಸುರಕಾಯಸ್ಥಿತಿ ಸಮನಿಸುತಿರೆ 
ಪರಕಾಯಪ್ರವೇಶಂ ಏವುದು ಎಂಬಂತಿರೆ ಪಕ್ಷಿ 
ಶರೀರದಿನವತರಿಸಿ ಸುರಂ ತನಗೆ ಮೊಲ್‌ ಪೊಡೆವಡೆ: 
ಶಾಂತಿಪು, ೯. ೯೨) 

ಮೋಕ್ಷ -. ಮುಕ್ತಿ (ಕ್ರಮದಿ೦ ಪೂಜಿಸುವ ಶತಕ್ರತುವೆ 
ಪೂಜಾಲರ್ಭಯಮಕ್ಷೂಣಮೋಕ್ಷಮೆ: ಪುಷ್ಪದಂಪು, ೧೧. 
೫೬); ಪುರುಷಾರ್ಥಗಳಲ್ಲಿ ನಾಲ್ಕನೆಯದು (ಅಪವರ್ಗಂ 
ನಿಶ್ರೇಯಸಂ ಅಪುನರ್ಭವಂ ಅಮೃತಂ ಅಕ್ಷರಂ ಮೋಕ್ಷಂ 
ಮುಕ್ತಿಪದ೦ ಬ್ರಹ್ಮಂ ಕೈವಲ್ಯಪದವಿ ಶಿವಗತಿ ನಿರಾಮಯಂ 
ನಿರ್ವಾಣಂ: ಅಭಿಧಾವ, ೧. ೩. ೧೯) [ಜೈನ] 
“ಸಪ್ಪತತ್ವ'ಗಳಲ್ಲಿ ಒಂದು; ಎಲ್ಲದರಿಂದ ಬಿಡುಗಡೆ ಹೊಂದಿ 
ಆತ್ಮ ಪರಿಶುದ್ಧಗೊಳ್ಳುವುದು (ಜೀವಾಜೀವಾಸವ ಬಂಧ 
ಸಂವರನಿರ್ಜರಾಮೋಕ್ಷ ಭೇದದಿಂ ಸಪ್ತವಿಧಂ 
ಮೂಲೋತ್ತರಾದಿ ಭೇದಭಿನ್ನ ಕರ್ಮಪ್ರಕೃತಿಗಳ 
ನಿರ್ಮೂಳೋಚ್ಛಿತ್ತಿ ಮೋಕ್ಷಮುಂಬುದುಂ: ಆದಿಪು, ೧೦. 
೬೩ ವ) 

ಮೋಕ್ಷಗತಿ - ಮುಕ್ತಿ (ವೀತರಾಗತ್ಸಂ ಅಂಬುರುಹಶ್ರೇಣಿಗುದಾತ್ತ 
ಮೋಕ್ಷಗತಿ ಪೌಷ್ಠಕ್ಕಾದುದು ಆವಂ ದಿಗಂಬರಸಾಂಗತ್ಯ 
ತಮಪ್ರಭಾವಮೆನಸುಂ ಮೆಯ್ವೆತ್ತೊಡೇನಾಗದೋ: 
ಪುಷ್ಪದಂಪು, ೬. ೫೫) 

ಮೋಕ್ಷಗಾಮಿ - ಮುಕ್ತಿಯೆಡೆ ಸಾಗುವವನು (ಸಗರಸುತರೆಲ್ಲರುಂ 
ಮೋಕ್ಷಗಾಮಿಗಳ್‌: ಅಜಿತಹು, ೧೨. ೨೯) 


ಸೇವಿಸಲ್ಕೆ 


ಮೋಕ್ಷಪ್ರಾಸಾದ ಎ [ಜೈನ] . ಮುಕ್ತಿಯ ಸ್ಥಿತಿ 
(ಮೋಕ್ಷಪ್ರಾಸಾದಾರೋಹಣ ನಿಶ್ರೇಣೀಭೂತ ಕ್ಷಪಕ 


ಶ್ರೇಣಿಪ್ರಾಯೋಗ್ಯಾಧಃಪ್ರವೃತ್ತಿಕರಣಪರಿಣತಂ ಅಪೂರ್ವಕರಣ 
ಕ್ಷಪಕ೦ ಪ್ರಥಮಶುಕ್ಷಧ್ಯಾನಪರಿಣತನಾಗಿರ್ದ: ಆದಿಷು, ೧೦. 
೧೪ ವ) 


ಮೋಕ್ಷಮಾರ್ಗ - ತಪಸ್ಸಿನ ದೀಕ್ಷೆ (ವಿಂಶತಿಸಹಸ್ತ 
ಸಮಾಜಂಬೆರಸು ಮಂದರಸ್ವ್ಥವಿರರೆಂಬ ಮುಮುಕ್ತುಗಳ 


ಸಮಕ್ಷದೊಳ್‌ ಮೋಕ್ಷಮಾರ್ಗಮಂ ಕೈಕೊಂಡು: ಆದಿಪು, ೩. 
೬೨ ವ) 

ಮೋಘ - ವ್ಯರ್ಥ (ಪಿರಿದು೦ ಕಾಯ್ದಿನೊಳ್‌ ಎಯ್ದೆ ಕಾಯ್ವ 
ಸಮಕಟ್ಟಿಂ ದೋಷಮಲ್ತು ಅಕ್ಕ ಮಚ್ಚರಮುಂ ಮೋಘಂ 
ಎಡಂಬಡು೦ ಕಲುಷಮು೦ ಮುನ್ನುಳ್ಳುದು.. ..ನಿಷ್ಕಾರಣಂ 
ಕಾಯ್ದರೇಂ: ಪಂಪಭಾ, ೭. ೩೫) 

ಮೋಚ - ಬಾಳೆ (ತೊಂಡೆ ಪಡಲ೦ ಮೋಚಂ ಕೂಗರಿ ಬದನೆ 
ಎನಿಪ ಮೇಲೋಗರಮಂ ಪಲವನಿಕ್ಕಿದರ್‌ ಶಶಿಮುಖಿಯರ್‌: 
ತ್ರಿಷಷ್ಟಿಪು, ೧೦. ೩೨) 

ಮೋಚು -  {ವೈಧವ್ಯಸೂಚಕವಾಗಿ] ಕೂದಲು ಬೋಳಿಸು 
(ಮೋಚು-ವೈಧವ್ಯೇ: ಶಬ್ದಮದ, ಧಾ ೨೧೮) 

ಮೋಡಿ - ಮದ್ದಳೆಯನ್ನು ಬಾರಿಸಿ ಶಬ್ದ ಹೊರಡಿಸುವ ಒಂದು 
ಪರಿ (ಲಾಗು ಮೋಡಿ ಚಮತ್ಕಾರ ತುಡಿಕು ರಿಗೃವಣೆ 


ಪಹರಣೆಗಳೆಂಬ ನಾನಾ ಶಬ್ದಂಗಳಂ ಬಾರಿಸಿ: ಧರ್ಮಪ, ೨. 
೨೩ ವ) 

ಮೋದ - ಪ್ರಸನ್ನನಾದ (ಶೀ ದರಹಾಸ೦ ವದನದೀಧಿಯುಂ 
ಕರುಣವಲೋಕನಂ ಮೋದ ಸಮಂತು 
ಕೃತಿಸೌಖ್ಯಿಮನೆಯ್ದಿಸು: ಅನುಭವ, ೧); [ಜೈನ] ಐವತ್ತಮೂರು 
ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು (ಆದಾನ ಪ್ರೀತಿ ಸುಪ್ರೀತಿ 
ಧೃತಿ ಮೋದ ಎಂಬ ಅಯ್ವತ್ಮೂಖು 
ಗರ್ಭಾನ್ವಯಕ್ರಿಯೆಗಳುಂ: ಅದಿಷು, ೧೫. ೧೫ ವ) 

ಮೋದಕ — ಸಂತೋಷವುಂಟುಮಾಡುವ; ಕಡುಬು 
(ಅತ್ಯಂತಕೋಮಳತಾಳುತಳಸಂಘಟ್ಟಮಾತಕ್ಷೋದನೀಯ 
ಮೋದಕಮುಮಂ: ಆದಿಪು, ೧೧. ೨೬ ವ); ಕಡುಬು 
(ಶಾಕಾದಿಪಾಕದಿಂ ಎನ್ನ ಪಸಿವು ಪೋಗದೆನೆ ರುಕ್ಮಿಣಿ 
ಮೋದಕಂಗಳನಿಕ್ಕೆ ಸಂತುಷ್ಟನಾಗಿರ್ಪಿನಂ: ಚಾವುಂಪು, ಪು. 
೪೨೦. ಸಾ. ೧೧) 

ಮೋದಗೆ - ಕಡುಬು (ಆಕೆಗೆ ಗರ್ಭಮಾಗಿ ಮೋದಗೆಂದ ಮೇಗೆ 
ಬಯಕೆಯಾದೊಡೆ ತಾಯ್‌ ಪಲವುಂ ತೆಅದ ಲಡ್ಡುಗೆಗಳ್‌ .. 

ಮೊದಲಾಗೊಡೆಯ ಪಲವುಂ ಭಕ್ಷ್ಯ ರೂಪಂಗಳುಮಂ 

ಕೊಂಡು: ವಡ್ಡಾರಾ, ಪು. ೧೮. ಸಾ. ೧೯) 

ಮೋದು - ಆಪ್ಪಳಿಸು, ತುಳಿ (ಫಲವ್ರಾತದಿ೦ ನೆಲನಂ ಮೋದುವ 
ಮಾತುಳುಂಗಮೆಸೆಗುಂ ವಿದ್ಯಾಧರೋದ್ಯಾನದೊಳ್‌: ಆದಿಪು, 
೧. ೬೭); ಒದೆ (ಆದಿತ್ಯನನಿಳಿಪ ತೇಜರಿರ್‌ ಪಾರ್ದನ ಕಾಲ್‌ 
ಮೋದೆ  ನಡುತಲೆಯಲಿರ್ಪುದು೦ ಆದುದು ನಿಮಗೆಂದು 
ನುಡಿದು ಕಾಯ್ದಿನೊಳೊದೆದಂ: ಪಂಪಭಾ, ೨. ೬೪) 
ಹೊಡೆ (ಗೆಡೆವೆಚ್ಚಿರ್ವರ್‌ ಮನಗೊಂಡು 
ಒಡನೊಡನೋರಂತು ಮೋದಲೆಂದಿರ್ದೆಡೆಯೊಳ್‌ ಗುರು 
ತನ್ನ ಮಗನಂ ಎಡೆವುಗವೇಟ್ಟಂ: ಪಂಪಭಾ, ೨. ೭೩) 

ಮೋದುವೆಳು - ಪೆಟ್ಟು ತಿನ್ನು (ನೂಪುರರವವಿಳಸತ್‌ 
ವಾಮಪಾದಪುಹಾರಕ್ಕಿದಜಳ್‌ ಪಕ್ಕಾಗಿ ಗೋತ್ರಸ್ಟಲನೆ ನೆಗಟ* 
ಪೂಮಾಲೆಯಿ೦ ಮೋದುವೆತ್ತೆಂ: ಆದಿಪು, ೪. ೯) 

ಮೋನ - [ಮೌನ] ಮಾತಾಡದಿರುವುದು (ನಿಮ್ಮಡಿ ನೀಮೀ 


ಚಾತುರ್ಮಾಸಂ ಇಲ್ಲಿರ್ಪನ್ನೆಗಂ ಸ್ವಾಧ್ಯಾಯ ಅನುಷ್ಠಾನ 
ನಿಯಮದಿ೦ ಮೋನಗೊಂಡಿರ್ಪುದು ಇದಂ ನಿಮ್ಮನಾಂ 
ಕಯ್ಯನೊಡ್ಡಿ ಬೇಡಿದೆನೆಂಬುದು೦ ಮುನೀಶ್ಚರರ್‌ 


ಏಗೊಂಬುದುಂ: ಸುಕುಮಾಚ, ೧೧. ೩೮ ವ) 
ಮೋನಂಗೆಡು - ಮೌನಭಂಗವಾಗು (ಮಡದಿಯ ಹಚ್ಚಡುಮಂ 
ಸುಲಿವೆಡೆಯೊಳ್‌ ಕೇಳಣ್ಣ ಕಿವಿಯ ಕೊಪ್ಪಂ ನೀಂ ಕೊಳ್ಳೊಡೆ 
ನೋಯದಂತೆ ತೆಗೆಯೆಂದೊಡೆ ಮೋನಂಗೆಟ್ಟವಳಿವಳೆ 
ಸೋತವಳೆಂದು: ಧರ್ಮಪ, ೯. ೨೧) 
ಮೋನಂಗೊಳ್‌ - ಸುಮ್ಮಗಿರು (ಭಟ್ಟಾರರುಂ ಮೋನಂಗೊಂಡು 


ನುಡಿಯದೆ ಕೆಮಗಿರ್ದೊಡೆ: ವಡ್ಡಾರಾ, ಪು. ೩೯, ಸಾ. 
೧೦) ಮೌನವ್ರತ ತಾಳು (ನೀಮೀ 
ಚಾತುರ್ಮಾಸಮಿಲ್ಲಿರ್ಪನ್ನೆಗಂ ಸ್ವಾಧ್ಯಾಯಾಧ್ಯಯನ 
ಅನುಷ್ಠಾನನಿಯಮದಿಂ ಮೋನಂಗೊಂಡಿರ್ಪುದು: 


ಸುಕುಮಾಚ, ೧೧. ೩೮ ವ) 

ಮೋನವ್ರತ - ಮೌನವ್ರತ, ಮಾತನಾಡದ ವ್ರತ (ನಮಗಿಂದು 
ಮಹೋಪಸರ್ಗಮಾದಪುದುದಅನ್ನಾಮಾರೊಳಂ 
ನುಡಿಯದಿರ್ಪಮೆನೆ ಮೋನವ್ರತದೊಳೆಲ್ಲಮಿರ್ಪಿನಂ: 
ಚಾವುಂಡಪುಚಂದ್ರ, ಪು. ೩೦೮ ಸಾ. ೧೧) 


೯೩೧ 


ಮೋನಿ - ಮೌನಿ (ಆಂ ಪೇಟದಿರ್ದೊಡೆ ಮಹಾಕಷ್ಟಮಕ್ಕುಂ 
ಸೆಟ್ಟಿಯ ಭಕ್ತಿಯು೦ ಕಿಡುಗುಂ ಎಂಬ ನೆವದಿಂ 
ಮೋನಿಯಾಗಿ: ಧರ್ಮಾಮೃ, ೬. ೩೫ ವ) 

ಮೋಪಿನಾಕೆ - ಬಯಕೆಯ ಹೆಂಗಸು, ಪ್ರಣಯಿನಿ (ಮತ್ತೊರ್ವ 
ಬೇಟಕಾರ್ತಿ ತಾಯ ಕಣ್ಣ ಬಂಚಿಸಿ ತನ್ನ ಮೋಪಿನಾಕೆಯ 
ಮನೆಗೆ ಪೋಪಬೇಟದಾಣ್ಮನಂ ಪಿಡಿದು: ಪಂಪಭಾ, ೪. ೯೮ 
ವ) 

ಮೋಹು - ಈರ್ಷ್ಯೆ (ಅಂತು ಮುಳಿಸಿನ ಮೋಪಿನ ಗಂಡಮಚ್ಚರದ 
ಮೆಚ್ಚವಣಿಗೆಯ ಅಂಕಕಾಣರ್‌ ಎಕ್ಕತುಳಕ್ಕೆ ಎಕ್ಕೆಯಿಂ 
ಸೂಲ್‌ಟಿಟಿವಂತೆ ಒರ್ವರ್‌ ಒರ್ವರೊಳ್‌ ಕಾದೆ: ಪಂಪಭಾ, 


೧೨. ೭೬ ವ); ಪ್ರೀತಿ (ಮತ್ತೊರ್ವ ಬೇಟಕಾತಿ ತಾಯ ಕಣ್ಣಂ 
ಬಂಚಿಸಿ ತನ್ನ ಮೋಪಿನಾಕೆಯ ಮನೆಗೆ ಪೋಪ 
ಬೇಟದಾಣ್ಮನಂ ಪಿಡಿದು: ಪಂಪಭಾ, ೪. ೯೮ ವ) 

ಮೋಹ - ಆಕರ್ಷಣೆ (ಭವದೀಯ ರೂಪಲಂಪಟ ವಿಟರಂ 
ಮರುಳ್ಗೊಳಿಇಸಿತು ಉತ್ಕಟ ಮೋಹತಮಃಪಟ೦ ಪಟಂ: 
ಆದಿಪು, ೩. ೯೦); ಭ್ರಮೆ (ವೈದೇಹಿ ವೈದೇಹಿಯೆಂದು 
ಪುದಿದಿರೆ ಮನದಿಂ ಮೋಹತಮಂ ದೀಪಂ ವಾತಾಹತಿಯಿ೦ 
ನಂದುವಂತೆ ಮೂರ್ಛೆಗೆ ಸಂದಂ: ಪಂಪರಾ, ೯. ೧೧೬); 


ಅರಿಷಡ್ಬರ್ಗದಲ್ಲಿ ಒಂದು (ಮೋಹಾಂಧಕಾರೌಘ 
ಭಾಸ್ಕರಬಿಂಬಂ ಸುಖೋದಯಕರಂ ತಾನಿರ್ಕೆ 
ಮಚ್ಚಿತ್ತದೊಳ್‌: ರಾಜಶೇವಿ, ೧. ೩) 

ಮೋಹತಮಃಪಟ - ಮೋಹವೆಂಬ ಕತ್ತಲಿಂದ ಕಟ್ಟಿಹಾಕುವ 


(ಭವದೀಯ ರೂಪಲಂಪಟವಿಟರಂ ಮರುಳ್ಗೊಳಿಸಿತು 
ಉತ್ಕಟ ಮೋಹತಮಃಪಟಂ ಪಟಂ: ಆದಿಷು, ೩. ೯೦) 
ಮೋಹಧ್ವಾಂತ -  ಮೋಹವೆಂಬ ಕತ್ತಲೆ (ಭವವಿಷಾವೇಶ 
ವಿಧ್ವಂಸನ೦ಗೆಯ್ದುವೆ ಮೋಹಧ್ವಾಂತಮಂ ತೂಳ್ಬಿದುವೆ 
ಬಗೆವೊಡೆ ಏ ಬಾರ್ತೆ ಪಾಷಾಣರೂಪಂ: ಮಲ್ಲಿನಾಹು, ೧. 
೬) 

ಮೋಹನ - ಆಕರ್ಷಿಸುವ (ತಿಭುವನಮೋಹನ ದೀಪಪ।! 
ಪುಟ್ಟಿದಳೆಸೆವ ಶಶಿಪ್ರಭೆ: ಚಂದ್ರಪ್ರಪು, ೬. ೧೨); ಆಕಕರ್ಷಣೆ 
(ವಿಳಾಸವತಿಯಂ ಅಗಭಾಗದೊಳ್‌ ಸಂಗಳಿಸಿತ್ತೊ 
ಮೋಹನಮಂ ಅಗ್ಗಳ ನಿನ್ನಯ ವಾಕೃಗುಂಭನಂ: ಚಂದ್ರಪ್ರಹು, 
೧. ೫೯) 

ಮೋಹನಯಂತ್ರ - ಸಮ್ಮೋಹನಗೊಳಿಸುವ ತಾಯಿತ 
(ಮನಸಿಜನ ಅಂಗನಾಜನವಶೀಕರಣ ಔಷಧಂ 
ಅ೦ಗಜನ್ಮನಂಬಿನ ಮದಶಕ್ತಿ ಮೋಹನಯಂತ್ರಂ ಇದಪುದು: 
ಆದಿಷು, ೪. ೪೧) 

ಮೋಹನೀಯ - [ಜೈನ] ಆತ್ಮನ ಬಂಧನಕ್ಕೆ ಕಾರಣವಾಗುವ 


"ಮೂಲಕರ್ಮ'ಗಳಲ್ಲಿ ಒಂದು (ಮತ್ತರ್ಪತ್ತೆಂಟು ತೆಅದ 
ಮೋಹನೀಯವೆಂಬ ಕರ್ಮದ ಕೇಡಿನಿಂ 
ಅನಂತಸುಖಿಗಳಾದರ್‌: ವಡ್ಡಾರಾ, ಪು. ೧೫೪, ಸಾ. ೨೩) 

ಮೋಹರ - ಸೈನ್ಯ (ಸಗರ್ವ ಗಂಧರ್ವ ವಾಹಕಸಮೂಹದ 
ಸಾಹಸದ ಆಹವದ ಮೋಹರಮಂ ಕಾಹುರದ ಮೋಡಿಯಿಂ 
ನೋಡಿ: ರಾಜಶೇವಿ, ೬ ೬೫ ವ); ಗುಂಪು 
(ಅರಗಿಳಿವಿಂಡು ವಾರುವದ ಮೋಹರ ಆಣಡಿವಿಂಡು ಬೀರರ 
ಪಡೆ ಕೊಂಚೆವಿಂಡು ಪಲವಡ್ಡಣದೊಡ್ಡು ಅಮಳ್ವಕ್ಕಿವಿಂಡು 
ಮೆಯ್ದೆರಸುವ ಕೊಂತಗಾಜರ್‌: ಕಬ್ಬಿಗಕಾ, ೧೫೭) 

ಮೋಹರಸ - ಪ್ರೀತಿ (ಪೆಂಡಿರೊಳಂ ಭೀತಿರಸಂ ಮೋಹರಸಮಂ 
ಒತ್ತರಿಸುಗುಮೇ: ಜಗನ್ನಾವಿ, ೩. ೨೫) 


ಮೋಹರಿಸು - ಅಧಿಕವಾಗು (ಲೀಲೆ ಮೋಹರಿಸೆ ಗಳಂ 
ಚಮತ್ಕರಿಸೆ ಗದ್ದದಮಾಂತಿರೆ  ಕಂಪನಂ  ಕೊನರ್ತಿರೆ 
ಪುಳಕಂಗಳ್‌: ಗಿರಿಜಾಕ, ೩. ೨೮) 

ಮೋಹಿಡು - ವ್ಯವಸ್ಥೆಗೆ ತರು, ಸುಸ್ಥಿತಿಯಲ್ಲಿರಿಸು (ಅದಾರೊ 
ತಮ್ಮ ತನುವಿಂ ಮೋಹಿಟ್ಟರ್‌ ಆ ಲೋಕಮಂ: ಸಮಯಪ, 
೧೦. ೧೦೨) 


ಮೋಹಿಸು - ಆಕರ್ಷಣೆಯುಂಟುಮಾಡು (ನೀಲಾಂಜನೆ 
ತನ್ನಾಟಮನೊಅಲ್ಬು ನೋಡುವ ನೋಟಕರಂ ತವದ 
ಮಾಟ್ಕ್‌ಯಿಂ ಮೋಹಿಸಿದಳ್‌: ಆದಿಪು, ೯. ೩೮) ಪ್ರಜ್ಞೆ 


ತಪ್ಪಿಸು (ಒರ್ಮೆಯೆ ವಿಶ್ವರೂಪಮಂ ತೋಜೆದಂ ಇರ್ದರಂ 
ನೆಜ್‌ಯೆ ಮೋಹಿಸಿ ವೈಷ್ಣವದಿ೦ ಮುರಾಂತಕಂ: ಪಂಪಭಾ, 
೯. ೬೦) 

ಮೌಂಜಿ - ಹುಲ್ಲಿನ ಹುರಿ, ಬ್ರಹ್ಮಚಾರಿಯು ಧರಿಸುವ ಮೌಂಜಿ 
ಹುಲ್ಲಿನ ಉಡಿದಾರ (ಜಿನರೂಪಮಂ ಬಿಸುಟ್ಟು 
ಮಂಜಿವಲ್ಕಲ ಕೌಪೀನದಂಡಧರನಾಗಿ ಪರಿವ್ರಾಜಕವೇಷಮಂ 
ಕೆಯ್ಕೊಂಡು: ವರ್ಧಮಾಷು, ೬. ೧೦ ವ) 

ಮೌಕುಳಿ - ಕಾಗೆ (ಮೌಕುಳಿ ಕೃಷ್ಣದ್ದಾಂಕ್ಷಂ ಕಾಕೋಳಂ೦ ದ್ರೋಣಂ 
ಇನತನೂಜನೆನಿಕ್ಕುಂ: ಅಭಿಧಾವ, ೧. ೯. ೧೫) 

ಮೌಕ್ತಿಕ - ನವರತ್ನಗಳಲ್ಲಿ ಒಂದು, ಮುತ್ತು (ಕನತ್‌ ಖಚಿತಮುಂ 
ಮೌಕ್ತಿಕಸ್ತಂಭಮುಮಪ್ಪ ಸರ್ವತೋಭದಂ ಎಂಬ 
ಸಿವಿಗೆಯನೇಜೆಸಿ: ಪಂಪಭಾ, ೩. ೪೮ ವ) 

ಮೌಕ್ಟಿಕದಾಮ - ಮುತ್ತಿನ ಹಾರ (ಪರಸ್ಪರಸ್ಪರ್ಧಮಾನ ಪರಿಕ್ಷಿಪ್ತ 
ಮಲ್ಲಿಕಾಮುಕುಳ ಮುಕ್ತಾಫಳೋಪಶೋಭಿತದೊಳ್‌ 
ಇಂದ್ರನೀಲಮಣಿ ಕುಟ್ಟಿಮಸಂಕ್ರಾಂತ ಮೌಕ್ತಿಕದಾಮ 
ಅಭಿರಾಮದೊಳ್‌: ಆದಿಪು, ೮. ೬೭ ವ) 

ಮೌಖರ್ಯ - [ಜೈನ] ಅನವಶ್ಯಕ ಮಾತನ್ನಾಡಿ ಹಿಂಸಿಸುವುದು 
(ಪುದಿದ ಸಮೀಕ್ಷಾದಿ ಕರಣಮ ಉದಯಿಪ ಕಂದರ್ಪಂ 
ಅಂತೆ ಕೌತ್ಯುಚ್ಚಂ ಪೆರ್ಜಿದ ಮೌಖಯ ಅನರ್ಥಕ್ಕದೊಳ್‌ 
ವ್ಯತಿಕ್ರ್ತಮಮತಿಪ್ರಸಾಧನಸಹಿತಂ: ಸುಕುಮಾಚ, ೬. ೨೦); 
ಒಂದು “ಅನರ್ಥದಂಡ ವಿರತಿ' 

ಮೌನವ್ರತ - ವ್ರತದಂತಹ [ಕಟ್ಟುನಿಟ್ಟಾದ] ಮೌನ (ಅನಿಬರುಂ 
ಇರ್ದರ್‌ ಮೌನವ್ರತದೆ ಗುಣಾರ್ಣವ೦ ಆನೀವೆಂ ನಿಮ್ಮ 
ಬಯಸಿ ಬೇಟ್ಟುದನೆಂದಂ: ಪಂಪಭಾ, ೨. ೫೪) 

ಮೌನಾಧ್ಯಯನವೃತ್ತಿ - [ಜೈನ] ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು; 


ಮೌನ ಶಾಸ್ತಾಭ್ಯಾಸ (ಮೌನಾಧ್ಯನವೃತ್ತತ್ವ .. .. ಇ೦ದ್ರಾಭಿಷೇಕ 
ಗುರುಪೂಜೋಪಲಂಭನ ಯೌವರಾಜ್ಯ ಎಂಬ 
ಅಯ್ವತ್ತಮೂಜು ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ 


ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 

ಮೌರವಪಾಶ - ಕಬ್ಬಿಣದ ಸರಪಳಿ (ದೇವಾಸುರರ್ಗಮ ಅರಿದೆನಿಸಿ 
ನರಕನ ಪುರಮ೦ ಬಳಸಿರ್ದುದೊಂದು ಮೌರವಪಾಶಂ: 
ಜಗನ್ನಾವಿ, ೧೨. ೫) 

ಮೌರ್ವಿೀ - ಬಿಲ್ಲಿನ ಹೆದೆ (ಸಮುದ್ಯತ್‌ ರಜತಗಿರಿ ತಟ ಸ್ಪಷ್ಟ 
ಸಂಶ್ಲಿಷ್ಠ್ಣ ಮೌರ್ವೀನಿನದಂ ಪರ್ವಿತ್ತು ಅಕಾಂಡಪ್ರಳಯ 
ಘನಘಟಾಟೋಪ ಗಂಭೀರನಾದಂ: ಪಂಪಭಾ, ೧೨. ೧೩೭) 

ಮೌಲ - ರಾಜನ ಸೇವೆಯಲ್ಲಿರುವವನು (ಮೌಲ ಭೃತ್ಯ ಸುಹೃತ್‌ 
ಶ್ರೇಣಿ ಮಿತ್ರ ಅಟವಿಕ ತಂತ್ರಂಗಳ್‌ ಪಣ್ಣಿದಜಂತ್ರಂಗಳಂತೆ 
ಕಟಕುಟಮಾದುವು: ಪಂಪಭಾ, ೧೩. ೨೦ ವ) 


೯೩೨ 


ಮೌಲಿ - ತುದಿ; ತಲೆ (ಸತ್ಕೇಂದ್ರಜೋಳೇಂದ್ರ ಸತ್ತದಪದಕ್ಕೆ 
ಮರಂದಮಂ ಪಡೆದು ಮೌಲಿದ್ಯೋತಿಯಿಂ ಮೊಳ್ಳಿದಂ: 
ರಾಜಶೇವಿ, ೪. ೧೧೩) 

ಮೌವರಿ - ಮೌರಿ, ಒಂದು ಊದುವಾದ್ಯ (ಕೊಂಬು ಮೌವರಿ 
ಕೊಳಲಿಂ ಬಿಡದೂದುವ ಸಿಳ್ಳಿಕ್ಕುವ ಕಡುರಭಸದ ಪೆರ್ಚಿಗೆ: 
ತ್ರಿಷಷ್ಟಿಪು, ೧೫. ೬) 

ಮೌಹೂರ್ತಿಕ - ಜೋಯಿಸ («ಆತ್ಮೀಯ ಪುತ್ರೀ ವಿವಾಹೋತ್ಸವಕ್ಕೆ 


ಮೌಹೂರ್ತಿಕರಂ ಕರೆದು ದಿವಸಮಂ ಬೆಸಗೊಳ್ಳುದುಂ: 
ಆದಿಪು, ೪. ೩೦ ವ) 

ಮೌಳಿ - ಕಿರೀಟ (ಮಕುಟ೦ ಕೋಟೀರ೦ ಮೌಳಿ ಕಿರೀಟಂ 
ತಾನೆನಿಕ್ಕುಂ: ಅಭಿಧಾವ, ೧. ೧೩. ೨೦ 

ಮ್ಹಾನ -  ಕಳೆಗುಂದಿದುದು (ವಿರಹಪರವಶಾಂಗಂ ತ್ಯಕ್ತ 
ಜಾಯಾನುಷಂಗಂ .. . ದರಚಳಿದಪಾ೦ಗ೦ ಮ್ಲಾನಮಾಯ್ತಾ 


ರಥಾಂಗಂ: ಚಂದ್ರಪ್ರಷು, ೮. ೫) 

ಮ್ಹಾನತೆ - ಕಳಾಹೀನತೆ (ಮಾನವಕನ್ಯೆಯಂ ಬಯಸಿ ನಂದನ 
ನಿನ್‌ ಮನಕ್ಕೆ ಚಿಂತೆಯಂ ಮ್ಹ್ಞಾನತೆಯಂ ಮುಖಕ್ಕೆ 
ತರವೇಟ್ದುದೆ: ಪಂಪರಾ. ೪. ೯೮); ದುಃಖ (ಪಿರಿದುಂ ಬಿದಿ 
ನಿಜನ್ಮಾಕರಮೆನಿಸಿದ ಪದ್ಮಜಾತಿಗಂ ಮ್ಲಾನತೆಯಂ 
ದೊರಕಿಸಿಕೊಳಿಸಿದನೆನೆ ಮತ್ತಿತರೊಳಾದಂ ಮಾಟ್ಬ ಕೃಪೆ 
ಖಪುಷ್ಠಮದಲ್ಲೇ: ಚಂದ್ರಪ್ರಪು, ೮. ೧೪) 

ಮ್ಲೇಚ್ಛಖಂಡ - ಅನಾರ್ಯರ ನಾಡು, ಐವತ್ತಾರು ದೇಶಗಳಲ್ಲಿ 
ಒಂದು (ಮುನ್ನಿನಂದದಿಂ ಪೃತನಾಪತಿ ತದೀಯ 
ಗುಹಾದ್ವಾರಮಂ ತೆಜ್‌ದು ಮ್ಲೇಚ್ಛಖಂಡಮಂ 
ಉಂಡಿಗೆಸಾಧ್ಯಂ ಮಾಡಿ: ಶಾಂತೀಶ್ವಪು, ೧೨. ೮೮ ವ) 

ಮ್ಲೇಚ್ಛರಾಜ - ಅನಾರ್ಯರ ದೊರೆ (ವಸ್ತುವಾಹನಪುರಸ್ಸರಂ 
ಮ್ಲೇಚ್ಛರಾಜರಂ ಲಲಾಟಫೃಷ್ಣಭೂತಳರ೦ ಮಾಡಿ: ಆದಿಪು, 
೧೩. ೪೦ ವ) 


ಯಂತ್ರ - ಉಪಕರಣ (ನಾರೀರೂಪದ ಯಂತ್ರಂ ಚಾರುತರಂ 
ನೋಡೆ ನೋಡೆ ಕರಗಿದುದು ಈ ಸಂಸಾರದನಿತ್ಯತೆ 


ಮನದೊಳ್‌ ಬೇರೂಣಿದುದು: ಆದಿಪು, ೯. ೪೪) 
ಯಂತ್ರಮುಕ್ತ  - ಯಂತ್ರದ ಮೂಲಕ ಪ್ರಯೋಗಿಸಬೇಕಾದ 
ಆಯುಧ (ಅಸಿ ಮುಸಲ ಕಣಯ ಕಂಪಣ ಗದಾದಂಡ 
ತೋಮರ ಆದಿ ಆಮುಕ್ತಾಮುಕ್ತ ಪಾಣಿಮುಕ್ತ 
ಯಂತ್ರಮುಕ್ತಂಗಳಪ್ಪ  ನಿಜನಿಶಿತ ನಿಖಿಳಾಯುಧಂಗಳಂ: 
ಪುಷ್ಪದಂಪು, ೮. ೨೮ ವ) 

ಪಲಾಯಃ ಸ ಜೀವತಿ - ಯಾವನು ಪಲಾಯನ 
ಮಾಡುತ್ತಾನೋ ಅವನು ಬದುಕುತ್ತಾನೆ (ಯಃ ಪಲಾಯಃ ಸ 
ಜೀವತಿ ಎಂದೋಡುವ ತನ್ನ ಮೆಯ್ದುನೆನಿಪ್ಪಾ ರುಕ್ಮಿಗಂ .. .. 
ಶ್ರುತಿಪೂರಮಾಯ್ತು ಜಯಭೆರಿನಾದವಾ ಕೃಷ್ಣನಾ: ಜಗನ್ನಾವಿ, 
೧೭. ೫೭) 
ಯಕ್ಷ - ಒಂದು ದೇವಯೋನಿ (ಖೇಚಿರ ಕಿನ್ನರ ಯಕ್ಷ ಪಿಶಾಚರ್‌ 
ಗಂಧರ್ವರ್‌ ಅಪ್ಪರಪ್ಪಕರಂ ದೊಷಾಚರರ್‌ ಎಂದು 
ಅದ್ಭುತಗುಣಗೋಚರರವರ್‌ ಎಯ್ದಿ ದೇವಯೋನಿಗಳೆನಿಪರ್‌: 
ಅಭಿಧಾವ, ೧. ೧. ೫೪) ಯಕ್ಷಮುಖ್ಯ ಕುಬೇರ (ಧನಪತಿ ಯಕ್ಷಂ 


ಯಃ 


ಶ್ರೀದಂ . . ಧನದಂ ಕುಬೀರಂ ಅಳಕಾಧಿನಾಯಕಂ: ಅಭಿಧಾವ, ೧. 
೧. ೪೬) [ಜೈನ] ವ್ಯಂತರ ದೇವತೆಗಳ ಒಂದು ವರ್ಗ (ಆನೀ 
ವಟವೃಕ್ಷ ನಿವಾಸಿಯೆಂ ಮನೋಹರನೆಂಬ ಯಕ್ಷನೆಂ: ವಡ್ಡಾರಾ, ಪು. 
೫೬ ಸಾ ೧೪) 

ಯಕ್ಷಕರ್ದಮ - ಪರಿಮಳ, ಲೇಪನ ದವ್ಯ (ಕಾಳಾಗರುಕಾಶ್ಮೀರ 
ಕಸ್ತೂರಿ ಕರ್ಪೂರ ಯಕ್ಷಕರ್ದಮಕ್ಷೋದದೊಳಂ 
ನದೀತರಂಗಘಗಳಂ ವಿಚಿತ್ರವರ್ಣ೦ ಮಾಡಿ: ಆದಿಷು, ೧೧. 
೧೩೯ ವ) 

ಯಕ್ಷಿ — [ಜೈನ] ಪ್ರತಿಯೊಬ್ಬ ತೀರ್ಥಂಕರನ ಬಳಿ ಇರುವ ಶಾಸನ 
ದೇವತೆ (ಯಕ್ಷಿ ಬರೆ ಕಂಡು ತಾಂ ಪ್ರತ್ಯಕ್ಷಂ ಕರೆದೆನ್ನಂ 
ಇತ್ತಳೀ ಪುತ್ರನಂ: ಕರ್ಣನೇಮಿ, ೬ ೪೦) 

ಯಕ್ಷೆಂದ್ರ - ಯಕ್ಷರ ಒಡೆಯ, ಕುಬೇರ (ಕುಂದದ ಶರನಿಧಿ 
ಯಕ್ಷೇಂದನಿಧಿಯಿದೆನೆ ಸೊಗಯಿಸುಗುಂ: ರಾಜಶೇವಿ, ೬. 
೧೧೩) 

ಯಜನ - ಯಾಗ ಮಾಡುವಿಕೆ (ಅಂತು ಭವಿಷ್ಯದ್‌ ದ್ವಿಜವರ್ಣಕೆ 
ಅಧ್ಯಯನ ಅಧ್ಯಾಪನ ದಾನ ಪ್ರತಿಗಹ ಯಜನ 
ಯಾಜನವಿಶಿಷ್ಟವೃತ್ತಿಯುಮಂ: ಆದಿಷು, ೮. ೭೩ ವ) 

ಯಜಮಾನ - ಎಂಟು ಮೂರ್ತಿಗಳ ಶಿವನ ಒಂದು ಮೂರ್ತಿ 
(ಗೋಕರ್ಣನಾಥನಂ ಗೌರೀನಾಥನ೦ ಅವನಿ ಪವನ ಗಗನ 
ದಹನ ತರಣಿ ಸಲಿಲ ತುಹಿನಕರ ಯಜಮಾನ 
ಮೂರ್ತಿಯಂ ತ್ರೈಲೋಕ್ಕಸಂಗೀತಕೀರ್ತಿಯಂ ಕಂಡು 
ಕೆಯ್ಗಳಂ ಮುಗಿದು: ಪಂಪಭಾ, ೪. ೨೬ ವ); ಯಾಗಕರ್ತ 
(ಧರ್ಮಪುತ್ರಂ ಸಪತ್ನಿ ಯಜಮಾನನಾಗಿರ್ದಾಗಳ್‌: 
ಪಂಪಭಾ, ೬. ೩೩ ವ) 

ಯಜ್ಞ - ಯಾಗ ಕ್ರತು ಯಾಗಂ ಅಧ್ಜರಮ ಸಪ್ಪತಂತು ಸತ್ರಂ 
ಮಖಂ ಸವಂ ಯಜ್ಞಂ: ಅಭಿಧಾವ, ೧. ೧೧. ೪೧) 

ಯಜ್ಞದ್ರವ್ಯ - ಯಜ್ಞ ಮಾಡಲು ಬೇಕಾದ ಸಾಮಗ್ರಿ 
(ಬ್ರಹ್ಮಷಿಯರುಮ೦ ಅರಸುಮಕ್ಕಳಂ ಎಡೆಯೆಚೆದಿರಿಸಿ 
ಯಜ್ಞದ್ರವ್ಯಂಗಳೆಲ್ಲಮಂ ನೆರಪಿ: ಪಂಪಭಾ, ೬. ೩೩ ವ) 

ಯಜ್ಞವಿದ್ಯಾ[ದೈ) ಎ ಯಜ್ಞದ ಬಗೆಗಿನ ತಿಳಿವಳಿಕೆ (ಚಾರುತರ 
ಯಜ್ಞವಿದ್ಯಾಪಾರಗರ ರವಂಗಳಿಂ ನೆಗಟ್ಟುದು 
ಆಹುತಿಧೂಮಂ: ಪಂಪಭಾ, ೬. ೩೪) 

ಯಜ್ಞವೇದೀಸಂಭವೆ — ಯಜ್ಞದ ವೇದಿಕೆಯಲ್ಲಿ ಹುಟ್ಟಿದವಳು, 
ದ್ರೌಪದಿ (ಯಜ್ಞವೇದೀಸಂಭವೆಯುಂ ಯಾಜ್ಯ್ಞಸೇನಿಯುಂ 
ಪಾಂಚಾಲರಾಜತನೂಜೆ ಪವಮಾನತನೂಜನಲ್ಲಿಗೆ ಬಂದು: 
ಗದಾಯು, ೧. ೫೫ ವ) 

ಯಜ್ಞಸದ್ಮ - ಯಾಗಮಂಟಪ (ವಿಸ್ತೀರ್ಣ ವಿತಾನೋಪೇತದಿದ 
ಒಪ್ಪಿದುದು ಉಚಿತ ಯೋಗ್ಯೇಧ್ಧಂ ಆ ಯಜ್ಞಸದ್ಮಂ: 
ಕುಸುಮಾಕಾ, ೪. ೧೧೭) 

ಯಜ್ಞಸ್ಷೇನ - ದ್ರುಪದರಾಜ (ತನ್ನ ಬಲಮೆಲ್ಲವುಂ ಜವನಂತೆ 
ಒಕ್ಕಲಿಕ್ಕಿ ಕೊಲ್ವ ಕಳಶಕೇತನನಂ ಯಜ್ಞಸೇನಂ ಏನುಂ 
ಮಾಣದೆ: ಪಂಪಭಾ. ೧೨. ೨೧ ವ) 

ಯಜ್ಞಸ್ಷೇನತನೂಜೆ - ದ್ರೌಪದಿ (ಆ ಮಾತೆಲ್ಲಮಂ ಕೇಳ್ದು 
ಯಜ್ಞಸೇನತನೂಜೆ ಯಮತನೂಜಂಗಿಂತೆಂದಳ್‌: ಪಂಪಭಾ, 
೭. ೪೪ ವ) 

ಯಜ್ಞೋಪವೀತ - ದ್ವಿಜರು ಧರಿಸುವ ಜನಿವಾರ (ಅವರವರ 
ನೆಲೆಗಳೊಳ್‌ ಬ್ರಹ್ಮಸೂತ್ರಾಭಿಧಾನ ಯಜ್ಞೋಪವೀತದಿಂ 
ಪವಿತ್ರಗಾತ್ರರ್ಮಾಡಿ: ಆದಿಷು, ೧೫. ೧೧ ವ) 


೯೩೩ 


ಯತಯಾತಪ್ರೌಢಿ - ಅಂಕುಶದಿಂದ ಆನೆಯನ್ನು ನಿಯಂತ್ರಿಸುವ 
ಕೌಶಲ (ಯತಯಾತಪೌಢಿಯಿಂ ಮಿಂಚಿನ ಮೊಗವಡಮಂ 
ಬೀಸೆ: ಅನಂತಪು, ೩. ೩೫) 

- ಮುನಿ (ಅನ೦ತಚತುಷ್ಟಯವಿಳಾಸಿ ಕೈವಲ್ಯಲಕ್ಷ್ಮಿಯಂ 
ಯತಿ ಪಡೆದಂ: ಆದಿಷು, ೧೦. ೧೫) ಪದ್ಯವನ್ನು 
ಓದುವಾಗ ನಿಲ್ಲಿಸುವ ವಿಶ್ರಾಮಸ್ಥಾನ (ಯತಿ ಎಂಬುದು 
ಉಸಿರ್ವ ತಾಣಂ: ಕವಿರಾಮಾ, ೧. ೭೧) 
ಯತಿಗಣ - ಮುನಿಸಂದೋಹ (ಛಂದೋನಿಬಂಧನದಂತೆ 

ಯತಿಗಣಮಂ ಯಾಮೃದಿಶೆಯಂತೆ 

ಧರ್ಮಪ್ರಭವವಿಭಾವಮು೦ ಎ೦ಬ ಮಹನೀಯಮಹಿಮೆಯಂ 

ತಳೆದು... .. ಇರ್ಪುದಾ ಪುರಂ: ಪುಷ್ಪದಂಪು, ೯. ೩೦ ವ) 
ಯತಿರಾಜ ದ ಮುನಿಶ್ರೇಷ್ಠ (ಯತಿರಾಜ 

ಆಸ್ಕಪಯೋಜದಿಂದೊಗೆದ ಭಾಸ್ತದಿವ್ಯ ಮಂತ್ರಾವಳೀರುತಿಗಂ 

ದಕ್ಷಿಣದಿಂದೆ ಮಾರುತಸಖಂ ಪ್ರತ್ಯಕ್ಷಮಾಕಾರಮಾಂತು .. .. 

ಸರ್ಪಿಮ್ಯಾಹುತಿಯಂ ಕೈಕೊಳುತಿರ್ದಂ: ಕುಸುಮಾಕಾ, ೪. 

೧೩೩) 
ಯತಿಸಮಿತಿ - ಮುನಿಸಮುದಾಯ (ಪರಮತಪಶ್ನರಣನಿರತ 

ಯತಿಸಮಿತಿಗೆಲ್ಲಂ ಪ್ರತಿಗ್ರಹಾದಿಪುರಸ್ಸರಂ ನಿರವದ್ಕಾಹಾರಾದಿ 

ವಿತರಣರೂಪ ಪಾತ್ರದತ್ತಿಯುಂ: ಆದಿಪು, ೧೫. ೧೩ ವ) 
ಯತ್ಪರಾರ್ಥಂ ಶರೀರಂ - ಈ ಶರೀರವು ಇತರರ ಉಪಕಾರಕ್ಕೇ 

ಇರುವುದು  (ಎ೦ಂತು೦ ಯತ್ತರಾರ್ಥಂ೦ ಶರೀರಂ ಎಂಬ 

ಸುಭಾಷಿತ೦ ಪೇಟಿದಂತೆ ಈ ಪುರುಷನಂ ತೆಗೆಯದಂದು 

ಕಾಪುರುಷನಪ್ಪೆಂ: ಪಂಚತಂತ್ರ, ೧೮೦ ವ) 
ಯತ್ಯಾಶ್ರಮ -.. (ಯತಿ--ಆಶ್ರಮ] ಯತಿಯ ಸ್ಥಿತಿ (ಅಂತಾ 

ತ್ರಿರೋಕಗುರು ಧರಾತಳ೦ ಪೊಗಟ್ಟೆನಂ ಯತ್ಯಾಶ್ರಮದೊಳ್‌ 

ನಿಂದಂ: ಆದಿಪು, ೬. ೨೪ ವ) 
ಯಥಾಕ್ರಮ - ಸಮರ್ಪಕವಾದ ರೀತಿ (ದಮಿತಾರಿಯ ಭುಜಬಲ 

ವಿಕ್ರಮದ ಅಳವಿಗೆ ಮಚ್ಚಿ ಮಚ್ಚುಗುಡಿಸುವವೊಲ್‌ 

ಅನುಕ್ರಮದಿ೦ ನೀರ್ಗುಡಿಸಿ ಯಥಾಕ್ರಮದಿ೦ ಪದವಡಿಸಿ 

ಪಾರಲೌಕಿಕವಿಧಿಯಂ: ಶಾಂತಿಪು, ೪. ೫೮) 
ಯಥಾಖ್ಯಾತಚಾರಿತ್ರ — [ಜೈನ] ಮೋಹನೀಯ ಕರ್ಮಗಳನ್ನೆಲ್ಲ 

ಕಳೆದುಕೊಂಡ ಆತ್ಮನ ಸ್ಥಿತಿ, ಸಪ್ತಸಂ೦ಯಮಗಳಲ್ಲಿ ಒಂದು 

(ವೀತರಾಗದ್ವೇಷ ಭಾವನಾಭಾವಿತ ಯಥಾಖ್ಯಾತಚಾರಿತ್ರಕ್ಷೀಣ 

ಕಷಾಯ ವೀತರಾಗಛದಸ್ಥ: ಆದಿಷು, ೧೦. ೧೪ ವ) 
ಯಥಾಗಮ - ಆಗಮಕ್ಕನುಗುಣವಾಗಿ (ಅಂತಾ ಯತಿತಿಲಕಂ 

ಭೀತಿಯೊಳ್‌ ಪ್ರಾಯೋಪಗಮನಂಗೆಯ್ದುದುಂ ಯಥಾಗಮ 

ಅರ್ಥದ್ರವ್ಯಂಗಳಂ ಅನುಕ್ರಮದಿಂದಜೆವ 
ಆಜ್ಞಾನಿಚಯನಿಮುಮಂ « « ಬೇಜ್‌್‌ವೇಜ್‌ ಹೃದ್ಧತಂಮಾಡಿ 

ಧರ್ಮಧ್ಯಾನಮಯನಾದಂ: ಶಾಂತಿಷು, ೯. ೧೧೮ ವ) 
ಯಥಾಯಥಂ - ಯದ್ವಾತದ್ವ (ಕಳ್ಳರ್‌ ಈ ಅಡವಿಯೊಳ್‌ 

ಆಅಡಿಗೊಂಡೊಡೆ ಎಮ್ಮವರೆಲ್ಲಂ ಸತ್ತು ಕೆಟ್ಟು ಯಥಾಯಥಂ 

ಆದೊಡಂ: ಜೀವಸಂ, ೧೦. ೩೦ ವ) 


ಯಥಾಯೋಗ್ಯ - ತಕ್ಕುದಾದ ಬಗೆ, ಆದಿದೇವನು ವಿಭಾಗಿಸಿದ 
ಮೂರುವರ್ಣಗಳಲ್ಲಿ ಕೊನೆಯದಾದ ಶೂದ್ರರಲ್ಲಿ ಒಂದು 
ವರ್ಗ (ಸ್ನಶ್ಯಾಸ್ತಶ್ಯಕಾರುಗಳುಮೆಂದಿರ್ತೆೇಣದ ಶೂದ್ರಸಂತತಿಗೆ 
ಶುಶ್ರೂಷಾ ನಿಯೋಗಂಗಳುಮಂ ಯಥಾಯೋಗ್ಯಂ 
ಉಪದೇಶಂಗೆಯ್ದು: ಆದಿಷು, ೮. ೬೪ ವ) 


ಯತಿ 


ಯಥಾ ರಾಜಾ ತಥಾ ಪ್ರಜಾ - ರಾಜನಂತೆ ಪ್ರಜೆ (ಶ್ರೀಜಿನದೀಕ್ಷೆಗೆ 
ತನುವ೦ ಯೊಜಿಸೆ ಕಲ್ಯಾಣಮಿತ್ರನೆಮಬರಸು ಯಥಾ ರಾಜಾ 
ತಥಾ ಪ್ರಜಾ ಎಂಬೋಜೆಯಿನಂದರಸುಗಳ್‌ ಪಲರ್‌ 
ತಣೆಸಂದರ್‌: ಯಶೋಧಚ, ೪. ೬೫) 

ಯಥೇಷ್ಟಚರಿತ್ರ - ಇಷ್ಟ ಬಂದ ನಡವಳಿಕೆ (ದಯೆಯಿಲ್ಲದ 
ಅನ್ಯಸಮಯಿಗಳ ಯಥೇಷ್ಟಚರಿತ್ರದಿಂದೆ ಜೈನಚರಿತ್ರಂ 
ಪ್ರಿಯಮಾದುದು: ಸಮಯಪ, ೫. ೨೬) 

ಯಥೋಕ್ತವಿಧಿ - [ಯಥಾ-ಉಕ್ತವಿಧಿ] ಶಾಸ್ತ್ರಗಳಲ್ಲಿ ಹೇಳಿರುವ 
ಕಮ (ಹರಿಚಂದನಕರ್ಪೂರ ಕಾಳಾಗರು ಕಾಷ್ಠಂಗಳಿಂದಂ 
ಯಥೋಕ್ತವಿಧಿಯಿಂ ಸಂಸ್ಕಾರಿಸಿ ಕರ್ಣ೦ಗೆ ಕರ್ಣಸ್ಥ ಕ್ಳಳಿಯೆಂಬ 
ತೀರ್ಥಮಂ ಮಾಡಿ: ಪರಸ ೧೪. ೧೦ ವ) 


ಯಥೋಚಿತ - - (ಯಥಾ- ಉಚಿತ] ಹೇಗೆ ತಕ್ಕುದೋ ಹಾಗೆ 
(ಪಾ೦ಡವರಯ್ವರುಂ ಇದಿರ್ವೋಗಿ ಯಥೋಚಿತ 
ಪ್ರತಿಪತ್ತಿಗಳಿಂ ಕಂಡು ಪೊಲಲ್ಗೊಡಗೊಂಡು ಬಂದು: 


ಪಂಪಭಾ, ೫. ೨೪ ವ) 

ಯದುವಂಶ - ಯದುವಿನ ವಂಶ (ಯದುವಂಶಶ್ರೀಲಲಾಮಂ 
ರಿಪುಗಿರಿಕುಳಿಶಂ ಅರಮನೆಯಂ ತೋರಣದ್ಕುದ್ಧ 
ಶೋಭಾಸ ಸದಮಂ ಪೊಕ್ಕಂ ನೃಪೇ೦ದ್ರಂ: ಕರ್ಣನೇಮಿ, Py 
೨೦೫); ರ (ಪಗೆಗೆ ವಧಮಂ 
ಯದುವಂಶಂ ಪೆಅತುಪಾಯದಿ೦ ಚಿಂತಿಸಿದಂ: ಜಗನ್ನಾವಿ, 
೯. ೪೦) 

ಯದುವಂಶೋತ್ತಮೆ - 
ನೆಗಟ್‌ಿಯ ಪುರುಷೋತ್ತಮನ ಪಿತಾಮಹಂಗೆ ಶೂರಂಗೆ 
ಮಗಳ್‌ ಮತ್ತಗಜಗಮನೆ ಯದುವಂಶೋತ್ತಮೆಯೆನೆ ಕುಂತಿ 
ಕುಂತಿಭೋಜನ ಮನೆಯೊಳ್‌: ಪಂಪಭಾ, ೧. ೮೮) 

ಯದೃಚ್ಛೆ - ಆಕಸ್ಮಿಕ ಘಟನೆ (ನಿರ್ಹೇತುಕಮಕ್ಕುಂ ಯದೃಚ್ಛೆ: 
ಅಭಿಧಾವ, ೨. ೨. ೨೭) 


ಯಮ - ಇಂದ್ರಿಯನಿಗಹ (ಇದು ಧರ್ಮಶಾಸ್ತ್ರಸಂಜನಿತ 
ರಹಸ್ಯಮೋ ಯಮಮೊ ಪೇಟ್‌." ಪೆರತೇಂ 
ಅಪವರ್ಗಮಾರ್ಗಮೋ: ಕಾದಂಬ, ೫. ೧೧೩). 


ಯೋಗಮಾರ್ಗ (ಇದು ಧರ್ಮಶಾಸ್ತ್ರಸ೦ಜನಿತ ರಹಸ್ಯಮೊ 
ಯಮಮೊ ಪೇಟ್‌: ಕಾದಂಬ, ೫. ನೆಂಬ; ಮೃತುದೇವತೆ 
(ಯಮಂ ಅರ್ಕಸುತಂ ಧರ್ಮಂ ಯಮುನಾಸಹಜಂ 
ಪರೇತವಿಭು ದಂಡಧರಂ ಶಮನಂ ಪಿತೃಪತಿ ಕಾಲಂ 
ಸಮವರ್ತಿ ಕೃತಾಂತಂ ಅ೦ತಕ೦ ಕೀನಾಶಂ: ಅಭಿಧಾವ, ೧. 
೧. ೪೧) ನಿತ್ಯ ಮಾಡಬೇಕಾದ ಧಾರ್ಮಿಕವಿಧಿ 
(ನಿತ್ಯಕರ್ಮಮದು ಯಮಮಕ್ಕುಂ: ಅಭಿಧಾವ, ೧. ೧೧. 
೩೬); 

ಯಮಜ - ಯಮನ ಮಗ, ಯುಧಿಷ್ಠಿರ (ಸೊಕಮಿರ್ಕೆ ಅಕ್ಕಟ 
ದರ್ಭಪಾಣಿ ಯಮಜಂ ದರ್ಮೀಕರಂ ವಾಯುಪುತ್ರಕನುಂ 


ಜರ್ಜರಹಸ್ತಂ ಇಂದ್ರತನಯಂ ದಸ್ರಾತ್ಮಜರ್‌ 
ದಂಡಮುಷ್ಟಿಕರರ್‌ ಶಸ್ತವಿಡಂಬಂ ಏವುದವರ್ಗಂ 
ಪಾಂಚಾಲಿಯುಂ  ಗಂಧದಾಯಕಿಯಾಗಿರ್ಷಿನ೦ಂ ಅಂದು 
ಮತ್ಸ್ಯಗೃಹದಿ೦ದ ಈ ನಿಗ್ರಹ೦ ಪೊಲ್ಲದೇ: ಗದಾಯು, ೩. 
೩೪) 

ಯಮನಂದನ - ಯಮನ ಮಗ, ಯುಧಿಷ್ಠಿರ (ಎಂದು ತನ್ನ 


ಮನದೊಳಚ್ಚೊತ್ತಿದಂತೆ ನುಡಿದ ಗಾಂಗೇಯನ ಮಾತಂ 


ಯದುವಂಶದ ಶ್ರೇಷ್ಠ ಪುತ್ರಿ (ಮತ್ತಿತ್ತ 


೯೩೪ 


ಮನದೆಗೊಂಡು ಯಮನಂದನಂ ಆನಂದಂಬೆರಸಂತೆ 


ಗೆಯ್ದೆನೆಂದು: ಪಂಪಭಾ, ೬. ೪೧ ವ) 

ಯಮಸುತ - ಯಮಧರ್ಮನ ಮಗ, ಯುಧಿಷ್ಠಿರ 
(ಯಮಸುತನುಂ ಸುರೇಂದಸುತನುಂ ಪೊಸೆದೀಗಳೆ 
ಮುಕ್ಕಿತೋಜರೇ: ಪಂಪಭಾ, ೪. ೭) 

ಯಮಸಮಾಧಿ ಈ ಇಂದ್ರಿಯನಿಗಹದಿಂದ ಸಾಧಿಸಿದ 


ಸಮಾಧಿಯೋಗ (ಯಮಸಮಭಿಕರಂ ಯಮಸಮಾಧಿಯಿಂ 
ಈಶ್ವರನಿಂ ವರಂ ವರಂ ಸಮನಿಪ ಬಾಣನೀ ಸುರರ್ಗೆ 
ಹೃದ್ಧತಬಾಣನೆ ಬಲ್ಲೆಂ: ಜಗನ್ನಾವಿ, ೧. ೭೨) 

ಯಮಸ್ಥಾನ -.. ಯಮನ ಜಾಗ, ಸಾವು (ಪತಿ ಪರಸಿ 
ಯಮಸ್ಕಾನಮನೆಂತೆಯ್ದಿಸಿದಿರೊ ಕಾನೀನನ ದೊರೆಯ 
ಕಲಿಯಂ ಉಗ್ರ ಆಹವದೊಳ್‌: ಪಂಪಭಾ, ೧೨. ೧೨೨) 

ಯಮಳ - ಅವಳಿ ಜವಳಿ, ನಕುಲ, ಸಹದೇವರು (ಅಡವಿಯ 
ಕಾಯಂ ಪಣ್ಣುಮಂ ಉದಿರ್ಪಿ ತಿಂದಗಲದೆ ನಿಂದೀ 
ಯಮಳರಾದ ತೆಣದಿಂ ನೋಯಿಸರಯ್‌ ನಿನ್ನ ನನ್ನಿಕಾಜನ 
ಮನಮಂ: ಪಂಪಭಾ, ೭. ೪೮) 

ಯಮಿ - ಸಂಯಮಿ, ಸನ್ಯಾಸಿ (ಯಮಿವೃಷಭ ನಿಮ್ಮ ಬೆಸಸಿದ 


ಕಮಲಾಕರದೊಳ್‌. ಸರೋಜಕುಟ್ಮಲದೊಳ್‌ ಸಂಕಮಿಸಿ 
ವಿರಾಜಿಸಿ ಬೆಳಗುತ್ತುಮಿರ್ದುದು ನೋಡಿ 
ಕಂಡೆಣಾನುಂಗುರಮಂ: ಸುಕುಮಾಚ, ೩. ೨೪), ತಪಸ್ವಿ 


(ಅಪಾಯಚಯದಿಂ ಸೊಪ್ಪಾಗೆಯುಂ ದೇಹಂ ಆ ಯಮಿ 
ನಿಷ್ಠಂಪದಿಂ: ಕರ್ಣನೇಮಿ, ೨. ೬೫) 

ಯವ - ಗೋಧಿ (ಮಲ್ಲಿಗೆಯಲರ್ಗಳ೦ ಪೂವಾಸಿ 
ಮೃಣಾಳನಾಳದೊಳ್‌ ಸಮೆದ ಸರಿಗೆಗಂಕಣಗಳುಮಂ ಯವ 
ಕಲಿಕೆಗಳೊಳ್‌ ಸಮೆದ ಕಟಿಸೂತ್ರಮಂ: ಪಂಪಭಾ, ೫. ೬ ವ) 

ಯವನಾಳ - ಜೋಳ (ಕಟಮ ಷಷ್ಟಿಕಾ ವ್ರೀಹಿ ಯವನಾಳ 
ಗೋಧೂಮ ಕಂಗು ಶ್ಯಾಮಕ ಕೋದ್ರವ ನೀವಾರ ತಿಲಾತಸಿ 
ಮಸೂರಿಕಾ ಕುಳತ್ವ: ಆದಿಪು, ೬. ೭೨ ವ) [ಎಲ್‌. 
ಬಸವರಾಜು ಆವೃತ್ತಿ] 

ಯವನಿಕಾ - ತೆರೆ, ಪರದೆ (ನವಮೇಘದ್ದನಿ ಪುಷ್ಕರದ್ದನಿ 
ತರತ್ತರಾಳಿ ಪುಷ್ಲೋಪಹಾರವಿಳಾಸಂ ರುಚಿರಾಂಬುದಂ 
ಯವನಿಕಾವಿನ್ಯಾಸಮಾದಲ್ಲಿ: ಆದಿಷು, ೬. ೭೨) 

ಯವಸ - ಹುಲ್ಲು (ಅಭಿರಾಮ ಜಲಾಶಂಗಳುಮಂ ಪ್ರಭೂತ 
ಯವಸ ಉದಕಂಗಳುಮಂ ಸಮಸ್ತಸಸ್ಯಸ೦ಪತ್ಸಂಪನ್ನ 
ಸುಕ್ಷೇತ್ರಂಗಳುಮಂ: ಆದಿಷು, ೮. ೬೩ ವ) 

ಯವೆ - ಒಂದು ಜಾತಿಯ ಗೋಧಿ (ಯವೆ ಗೋರೋಚನ 
ಮುದ್ದದೀಪನಿವಹಂ ದೂರ್ವಾಂಕುರ೦ ಎಸೆದತ್ತು 
ಉದ್ದಾಹಗೇಹಾಂತದೊಳ್‌: ತ್ರಿಷಷ್ಠಿಷು. ೧೮. ೩೯) 

ಯಶಃಪಟಹ - ಜಯಭೇರಿ (ಮದನ ಯಶಃಪಟಹದ್ದನಿ ಪುದಿಯೆ 


ವಿಯಚ್ಚರನ ಕರ್ಣಮಂ ಹೃದಯಕ್ಕೆಯ್ದಿದುದಿಲ್ಲ 
ದಿವ್ಯವಚನಂ: ಪಂಪರಾ, ೯. ೯೪) 

ಯಶಃಪತಿ — (ತತ್ಲುರಪತಿ ವರವಿಭವ ಮರುತ್ತತಿ 
ತೇಜೋವಿರಾಜಿತ ಅಹಃಪತಿ ಚಂಚತ್ತರಮಯ ಯಶಃಪತಿ 
ವಿದ್ವತ್ಪೂಜ್ಯಂ ಜ್ವಲನಜಟಿಮಹಾಖಚರೇಜ್ಯಂ: ಶಾಂತೀಶ್ವಪು, 
೧. ೧೪೬) 

ಯಶಃಪಿಂಡ - ಜಯಗಳ ಸಾಲು (ವಿಪುಯಶಃಪಿಂಡಂ 


ಪುಣ್ಯಪು೦ಜ೦ ಆ ಕ್ಷತ್ರಧಾಮಂ ತಾನಾ ನೃಪಸುತಂ: ಆದಿಷು, 
೮. ೪೪) 


ಯಶಃಪ್ರಕಾಶ — ಕೀರ್ತಿಕಾಂತಿ (ಅಟಿಪದೆ ಪದಗಟೆಪದೆ 
ಹೊಂಪುಟಿವೋಗೆ  ಯಶಃಪಕಾಶಂ ಠಈಗಳೆ ಧರೆಯಂ 
ಪಟಿಕೆಯ್ದು: ಆದಿಷು, ೪. ೮೭) 

ಯಶಸ್ಕೀರ್ತಿ - [ಜೈನ] ನಾಮಪ್ರಕೃತಿಗಳಲ್ಲಿ ಒಂದು, ಜೀವನಿಗೆ 


ಕೀರ್ತಿ. ಬರುವಂತೆ. ಮಾಡುವಂಥದು ಯ(ಯಶಸ್ಕೀರ್ತಿ 
ಅಯಶಸ್ಕೀರ್ತಿ ನಿರ್ಮಾಣ ನೀಚೈರ್ಗೋತ್ರಂಗಳೆಂಬ 


ಎಟ್ಟತ್ತೆರಡು೦ ಪ್ರಕೃತಿಗಳಂ ದೂರೀಕೃತಂ ಮಾಡಿ: ಪಂಪರಾ, 
೧೬ ೮೦ ವ) 

ಯಶಃಸ್ತಂಭ - ಗೆಲುವಿನ ಸ್ಮಾರಕವಾದ ಕಂಬ (ಇಲ್ಲಿಯೆ 
ಬೀಡುವಿಟ್ಟು ನಿಜೆಸಲ್ಪೇಟ್ಕುಂ ಯಶಸ್ತಂಭಮಂ: ಪುಷ್ಪದಂಪು, 
೬. ೧೬) 

ಯಶೋದುಂದುಭಿ - ಗೆಲವನ್ನು ಸಾರುವ ದುಂದುಭಿದ್ದನಿ (ಪ್ರಕಟ 
ಯಶೋದುಂದುಭಿ ಸಿ೦ಹಾಸನ ಸುರದುಂದುಭಿ 
ಪತಿಚರಣಕ್ಕಮಳಭೃ೦ಗ೦ ಪ೦ಪಂ: ಆದಿಷು, ೧. ೩೩) 

ಯಶೋಧನಿ - ಕೀರ್ತಿಯನ್ನೇ ಧನವಾಗುಳ್ಳವನು (ದಿವ್ಯಚಾಪಮಂ 
ನೀವಿ ಯಶೋಧನಿ ಜೇವೊಡೆಯಲ್‌: ಕರ್ಣನೇಮಿ, ೧೨. 
೨೩೬) 

ಯಶೋಭಾಗಿ - ಕೀರ್ತಿಭಾಜನ (ತಾಂ ತಂದನಂದು 
ಅಂಬೆಯಂಬಿಕೆಯಂಬಾಲೆಯರೆಂಬ ಬಾಲೆಯರನೇಂ ಭೀಷ್ಮಂ 
ಯಶೋಭಾಗಿಯೋ: ಪಂಪಭಾ, ೧. ೭೪) 

ಯಶೋಲತಿಕೆ - ಕೀರ್ತಿಯೆಂಬ ಬಳ್ಳಿ (ವಿಶದಯಶೋಲತಿಕಾವೃತ 


ದಶದಿಗ್ವಲಯಂ ಬುಧಾಶ್ರಯಂ.. ಅಮರಶಕ್ತಿಯೆಂಬಂ 
ಪೆಸರಿಂ: ಪಂಚತಂತ್ರ, ೬೫) 
ಯಶೋವಿತಾನ - ಕೀರ್ತಿರಾಶಿ (ವಿಪುಲ ಯಶೋವಿತಾನ 


ಗುಣಮಿಲ್ಲದನಂ ಪ್ರಭು ಮಾಡಿ ಪೂರ್ವ ಭೂಮಿಪರ 
ಪದಂಗಳಂ ಪುಗಿಸಿ ಪೋಲಿಪೊಡೆ ಈತನುದಾತ್ತ ಪಂಪಭಾ, 
೧. ೧೪) 

ಯಷ್ಠಿ - ಕೋಲು (ಶರೀರಯಷ್ಟಿ ತೊಟ್ಟಗೆ ಕಡುಗಂದಿ ಕುಂದೆ 
ಬಡವಾದುದು ಯೋಗನಿಯೋಗಭಾವದೊಳ್‌ ಬಗೆ 
ಬಡವಾದುದಿಲ್ಲ ನೆಗಲ್ಲಾ ಸುಕುಮಾರಮಹಾಮುನೀಂದನಾ: 
ಸುಕುಮಾಚ, ೧೨. ೪೦); ಗದೆ (ಕುಮಾರನ೦ ಯಷ್ಟಿ ಮುಷ್ಟಿ 
ಪ್ರಹಾರಾದಿಗಳಿಂ ಗೆಲ್ಲಿರ್ದೊನನೆತ್ತಿಕೊಂಡು: ವಡ್ಡಾರಾ, ಪು. 
೫೬, ಸಾ. ೨೬); ಹಾರ (ಚಾತಕ೦ ಜಲಕಣಯಷ್ಟಿಯೊಳ್‌ 
ಕಳಿಕೆಗರ್ಚಿ ಕರಂ ಸೊನೆ ಸೋರ್ವ ಭಂಗಿಯಿ೦ ಬಲವರೆ: 
ನೇಮಿನಾಪು, ೭. ೪೨) 

ಯಸ್ಯ -.- ಯಾರ (ಪ್ರಚಂಡಲಯತಾಂಡವಕ್ಸುಭಿತಯಾ 
ಯಸ್ಕಾನಯಾ: ಪಂಪಭಾ, ೪. ೨೭) 

ಯಾಗ - ಯಜ್ಞ (ಕರಂಗಳಡಂಗಿ ಕಿಲುಂಬುಗೊಂಡ 
ಕನ್ನಡಿಗೆಣೆಯಾಯ್ತು ಭಾನುವಳಯಂ ದಿವಿಜಾಪಗೆ ನೋಡೆ 
ನೋಡೆ ಕರ್ಪಡರ್ದೆಣೆಯಾದುದು ಆ ಯಮುನೆಗೆ ಅಗ್ಗದ 
ಯಾಗದ ಧೂಮದ ಏಟ್‌ಯೊಳ್‌: ಪಂಪಭಾ, ೬. ೩೬) 

ಯಾಗಹಸ್ತಿ - ಸವಾರಿಮಾಡುವ ಆನೆ, ಪಟ್ಟದ ಆನೆ ? 
(ವಿಜಯಪರ್ವತಮೆಂಬ ಯಾಗಹಸ್ಮಿಯು೦ ಪವನಂಜಯಂ 
ಎಂಬ ತುರಗರತ್ನಮುಂ: ಆದಿಷು, ೧೫. ೩ ವ) 

ಯಾಚಕ - ಬೇಡುವವನು, ತಿರುಪೆಗಾರ (ಕೀಚಕಂ ಕಾಮದೇವಂ 
ಮಾಡಿದ ಯಾಚಕನಂತೆ ಕರಮೆ ನಾಣ್ಗೆಟ್ಟು ಮನಂಗಾಪು 
ಅಟೆದು ಅಳಿಪಿ ನೋಡಿ: ಪಂಪಭಾ, ೮. ೫೯ ವ) 


೯೩೫ 


ಯಾಜನ - ಯಜ್ಞ ಮಾಡಿಸುವುದು, ಬ್ರಾಹ್ಮಣನ ಷಟ್ಕರ್ಮಗಳಲ್ಲಿ 
ಒಂದು (ಅಂತು ಭವಿಷ್ಯದ್‌ ದ್ವಿಜವರ್ಣಕೆ ಅಧ್ಯಯನ 
ಅಧ್ಯಾಪನ ದಾನ ಪ್ರತಿಗ್ರಹ ಯಜನ 
ಯಾಜನವಿಶಿಷ್ಠವೃತ್ತಿಯುಮಂ: ಆದಿಪು, ೮. ೭೩ ವ) 

ಯಾಜಿ - ಯಾಗ ಮಾಡಿದವನು (ಅಗುರ್ವ ಪರ್ವೆ 
ಸರ್ವಕ್ರತುಯಾಜಿಯಾದಂ ಅಳವು ಇಂತುಟು 
ಮಾಧವಸೋಮಯಾಜಿಯಾ: ಪಂಪಭಾ, ೧೪. ೪೩) 

ಯಾಜಿಸು - ಯಜ್ಞಮಾಡು (ಅಲಸದೆ ಯಾಜಿಪುದರ್ಕ೦ .. .. 
ಪಲಬರ ಪಾಪಮನೆಂತು೦ ಬೆಲೆಯಿಟ್ಟುಂ ಕೊಳ್ಳುದರ್ಕಂ 
ಅರ್ಹರ್‌ ಪಾರ್ವರ್‌: ಸಮಯಪ, ೧೧. ೮೩) 

ಯಾಜ್ಞಸೇನಿ — ಯಾಜ್ಞಸೇನ[ದ್ರುಪದ]ನ ಮಗಳು, ದೌಪದಿ 
(ಯಜ್ಞವೇದೀಸಂಭವೆಯುಂ ಯಾಜ್ಞಸೇನಿಯುಂ 
ಪಾಂಚಾಲರಾಜತನೂಜೆ ಪವಮಾನತನೂಜನಲ್ಲಿಗೆ ಬಂದು: 
ಗದಾಯು, ೧. ೫೫ ವ) 

ಯಾತವ್ಯ - ಶತ್ರು (ಆತ೦ ಇನ್ನೆವರೆಗ೦ ವ್ಯಾನರು ಯಾತವ್ಯರುಂ 
ಆಜ್ಞಾವಿಧಾನರುಂ ಅಪ್ಪ ನಮ್ಮೊಳಾದುದು ನಯೋಪಾಯಂ: 
ಶಾಂತಿಷು, ೨. ೩೫ ವ) 

ಯಾತುಧಾನ - ರಾಕ್ಷಸ (ಆ ಬಾಳನ೦ ವಿಶಾಳಪುಣ್ಕಾದಾನನಂ 


ಯಾತುಧಾನಪ್ರಧಾನಂ ಕೊಂಡೊಯ್ಯೆ: ಕರ್ಣನೇಮಿ, ೭. 
೧೧೨ ವ) 
ಯಾತ್ರೋತ್ಸವ - ಪ್ರವಾಸದ ಸಂಭ್ರಮ (ಮಂಗಳಾಕಾರಂ 


ಯಾತ್ರೋತ್ಸವಪ್ರಸ್ತುತಮೆನೆ ತಳರ್ದಂ ರಾಗದಿ೦ ರಾಜರಾಜಂ: 
ಆದಿಹು, ೧೩. ೪೩) 

ಯಾಥಾತ್ಯ್ಯ — ಸ್ವಭಾವ (ಸಂಶಯವಿಪರ್ಯಯ 
ಸಾವದ್ಯಾನವವ್ಯವಸಾಯ ಸ್ವಭಾವರಹಿತಮಾಗಿ ಜೀವಾದಿ 
ಪದಾರ್ಥಯಾಥಾತ್ಮ್ಯಾವಗಂ ಸಮ್ಯಗ್‌ಜ್ಞಾನಂ: ಆದಿಪು, ೧೦. 
೬೩ ವ) 

ಯಾದಃಪತಿ - ವರುಣ, ಪಶ್ಚಿಮ ದಿಕ್ಕಿನ ಅಧಿಪತಿ (ದ೦ತವಕ೦ .. 

ವನಮಾಲಾಸ್ಪದನೆಂದು ಯಾದಃಪತಿಯನದಿರ್ಷಿಯುಂ 

ಅದ್ರಿಧರನೆಂದು ಪವಮಾನನಂ ಅವಮಾನಿಸಿಯುಂ: 
ಜಗನ್ನಾವಿ, ೯. ೫೩ ವ) 

ಯಾದವೋದ - ಮೊಸಳೆ (ಕರಿಯಂ ಸಂಕ್ರಂದನಂ 
ಕೋಣನಂ ಕಾಳ೦ . . ಯಾದವೋದಂ ವರುಣಂ... 
ಏಟೆಯುಂ ಒದವಿದಪರ್‌: ನೇಮಿನಾಪು, ೬. ೫೭) 

ಯಾದೋಯುಗಳ - ಜೋಡಿ ಮೀನು 
(ಯಾದೋಯುಗಳದಂತಿರೆ ರಸಕ್ರೀಡಾಚಕೋರಂಗಳಂತಿರೆ 
ಭೂಕಾಂತನ ಕಣ್ಗಳೇಂ ನಲಿವುವೋ 
ನಂದಮಹಾದೇವಿಯೊಳ್‌: ಅನಂತಹು, ೧೧. ೧೯) 

ಯಾನ - ಚಲನೆ (ಭೃಂಗಂ ಕುಂತಲಕ್ಕೆ ಅಂಚೆಗಳ್‌ 
ಮೃದುಯಾನಕ್ಕೆ ಪಿಕಂ ರವಕ್ಕೆ ಎಳಸೆ ತಂತಮ್ಮ ಸಜಾತೀಯ 
ಸಂಮದದಿಂ ಪಾಮರಿಯರ್‌ ಜಿತಾಮರಿಯರ್‌ ಇರ್ಪರ್‌: 


ಮಲ್ಲಿನಾಪು, ಹ ೧೫); ಪ್ರಯಾಣ 
(ಯಾನಶ್ರಮಮಾಗೆನಿತಾನುಂ ವಿಜಯಾರ್ಧಶೈಲ 
ಸುಮಸ್ಥಳದೊಳ್‌ ತಾನಿರ್ದಂ ವಜ್ರಾಯುಧಭೂನಾಥಂ 


ಸೇನೆವೆರಸು ಕೆಲವಾನುಂ ದಿನಂ: ಶಾಂತೀಶ್ವಪು, ೧೨. ೧೬); 
ನಡಿಗೆ (ಕಳರವಮಂ ಪಿಕಾಂಗನೆಗೆ .. . ನವೀನ ಯಾನಮಂ 
ಅನೂನ ಮರಾಳಿಗೆ ಶಿಕ್ಷೆಗೆಯ್ಯಲ್‌ ನಡೆ ನಂದನಕ್ಕೆ: 
ರಾಜಶೇವಿ, ೧೦. ೧೦); ರಾಜನ ಷಡ್ಗುಣಗಳಲ್ಲಿ ಒಂದು 
(ಶಕ್ತಿತ್ತಯಸಂಪನ್ನರಪ್ಪ ವಿಜಿಗೀಷುಗಳಿರ್ಬರು೦ ಮೇಲೆತ್ತಿ 


ಬರ್ಪುದು ಯಾನಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ); 
ಯುದ್ಧಕ್ಕೆ ಹೊರಡುವುದು (ಸಮದಂ ಯಾನಮೆ 
ಮಂದಮಂದಗಮನಂ ಕಸ್ತೂರಿಕಾ ಪಂಕಪಟ್ಟಮೆ 
ಧಾರಾಮದವಟ್ಟಮಾಯ್ತೆನಿಪಿನಂ: ಆದಿಷು, ೧೧. ೨೧) 

ಯಾನನಾಗ ದ ಸವಾರಿಯ ಆನೆ (ದಿಗ್ವಿಜಯಕ್ಕೆ 
ಜಿನೇಂದಚಂದದೇವಂ ಪೊಳಮಟ್ಟಂ ಏಜಿ ಜಯಮಂ 
ಜಯಪರ್ವತಯಾನನಾಗಮಂ: ಶಾಂತಿಪು, ೧೦. ೧೪೪) 

ಯಾನಪಾತ್ರ - ಹಡಗು (ದ್ರೋಣಿಯಾನಪಾತ್ರಾದಿಗಳೊಳ್‌ 
ಜಲದುರ್ಗೋತ್ತರನಮನುಪದೇಶಂಗೆಯ್ದು; ಆದಿಪು, ೬. ೬೨ 
ವ] 

ಯಾನಹಸ್ತಿ - ಯಾನನಾಗ (ವಿಜಯಾರ್ಧಪರ್ವತಮೆಂಬ 
ಯಾನಹಸ್ತಿಯುಂ ಪವನಂಜಯಮೆಂಬ ತುರಗರತ್ನಮುಂ: 
ಆದಿಷು, ೧೫. ೩ ವ) 

ಯಾನೆ - ಹೋಗುವವಳು (ವರಪುತ್ರೀಸ್ಥಿರಭವಕಾಮ್ಯ ವಿಲಸತ್‌ 
ಸನ್ಮಾನ್ಕೆಯಂ ಯಾನೆಯಂ: ಗಿರಿಜಾಕ, ೩. ೧೦) 

ಯಾಷ್ಯಯಾನ - ಮೇನೆ, ಪಲ್ಲಕ್ಕಿ (ರತ್ನಪ್ರಭಾಸಮಾನ 
ಮಾನಾನೂನಮಂ ಚೆಂದಪ್ರಭಾಭಿಧಾನನುಂ 
ಯಾಪ್ಯಯಾನಮಂ ಅಟವಟಿಯಿಸಿದಾಗಳ್‌: ವರ್ಧಮಾಷು, 
೧೩. ೯ ವ) 

ಯಾ ಮತಿಸ್ಪಾಗತಿಃ - ಎಂತಹ ಬುದ್ಧಿಯೋ 
ಗತಿ[ಯುಂಟಾಗುತ್ತದೆ] (ಯಾ ಮತಿಃ ಸಾಗತಿಃ 
ಪುರಾಣವಾಕ್ಯಮೇ೦ ತಪ್ಪುಗುಮೇ: ಪಂಚತಂತ್ರ, ೩೬೯) 

ಯಾಮತೂರ್ಯ - ಜಾವಕ್ಕೊಮ್ಮೆ ಮಾಡುವ ವಾದ್ಯದ್ವನಿ 
(ರವಜಿತ.. ಯಾಮತೂರ್ಯರವಂ ಈಶನ೦ಂ ಅಬ್ಬಿಯೆ 
ನಿದ್ರೆಯತ್ತಲುಪ್ಪವಡಿಸುವಂತು ಮಾಟ್ದುದು: ಶಾಂತಿಷು, ೫. 
೧೩೫) 

ಯಾಮತ್ರಯ - ಮೂರು ಜಾವಗಳು (ಒಂದು ದಿವಸಂ 
ಯಾಮತ್ರಯ ವಿರಾಮಸಮಯದೊಳ್‌ ತಾಂಬೂಲಕರಂಕ 
ವಾಹಿಕಾದ್ವಿತೀಯಂ ಉತ್ತುಂಗಸೌಧ ಶಿಖರನಿರ್ಯೂಹ 
ಪರ್ಯಂಕದೊಳ್‌ ಕುಳ್ಳಿರ್ದು: ಚಂದ್ರಪ್ರಷು, ೨. ೨೬ ವ) 

ಯಾಮಿಕ - ಜಾವದ ಪಹರೆಯವನು (ಯಾಮಿಕನಂತೆ 
ಆರೋಪಿತಚಾಪನಾಗಿ .. . ಸಮಯೋಚಿತ ನಿಯಮಮಂ 
ನಿರ್ವರ್ಶಿಸಿ: ಕಾದಂಬ, ೩. ೫೧ ವ) 

ಯಾಮಿಕವೃತ್ತಿ - ಪಹರೆಯ ಕೆಲಸ (ಸುರಭಿದ್ಯೋತಕನೊಳ್‌ 


ಅಂತಹ 
ಎಂಬ 


ಪ್ರದೀಪಕರಣ೦ ತಾನೇವುದುದ್ದೋದತಾಸ್ಪದನೊಳ್‌ 
ಯಾಮಿಕವೃತ್ತಿಯೇವುದು ವಿಶುದ್ಧಾಕಾರನೊಳ್‌ 
ಸ್ನಾನಮೇವುದು: ಚಂದ್ರಪ್ರಪು, ೧೨. ೦೫) 

ಯಾಮಿನಿ — ರಾತ್ರಿ (ವಸುಧಾಂತರ್ವರ್ತಿಯಾಗಿರ್ದ 
ಅರಾತಿನಿಕಾಯಕ್ಕಿದು ಯಾಮಿನೀಸಮುದಿತಂ 
ದೇವೇಂದ್ರಚಾಪ೦ ದಲೆಂಬಿನೆಗಂ.. ಬಾಹುಬಲೀಶಂ 
ಏಣಜೆಸಿದನಾ .. . ಚಾಪಮಂ: ಆದಿಹು, ೧೪. ೯೯) 

ಯಾಮಿನೀವಿರಾಮ - ರಾತ್ರಿಯ ಕೊನೆ, ಬೆಳಗು (ಅಂದಿನ 
ಪಯಣಮಂ ಮಾಣ್ಣು ಮಜುದೆವಸಂ 


೦ 
ಯಾಮಿನೀವಿರಾಮವಪ್ಪುದುಂ ಪ್ರಯಾಣಭೇರಿಯಂ ಪೊಯ್ಲಿ 
ದಾಗಳ್‌ ಅದಂ ವಿಹಗೇಂದ್ರಂ ಕೇಳ್ದು: ಪಂಚತಂತ್ರ ೧೯೭ 
ವ) 

ಯಾಮನೀವಿರಾಮಸಮಯ - ರಾತ್ರಿಯ ಕೊನೆ, ಬೆಳಗಿನ ಜಾವ 
(ಸುಧಾರಮ್ಯಹರ್ಮ್ಯತಳದೊಳ್‌ ಏಟನೆಯ ನೆಲೆಯೊಳ್‌ 


೯೩೬ 


ಪುರುಪರಮೇಶ್ವರನೊಡನೆ ಪವಡಿಸಿ 
ಸಮಯದೊಳ್‌: ಆದಿಷು, ೮. ೨೫ ವ) 
ಯಾಮ್ಯದಿಶೆ - ಯಮನ ದಿಕ್ಕು, ದಕ್ಷಿಣ (ತಳರ್ದು ಬಂದೀ 
ದ್ವಿತೀಯದ್ವೀಪದ ಯಾಮ್ಯದಿಶೆಯೊಳ್‌ ಎಸೆವ 
ಇಷುಕಾಧಾರಿಣೀಧರದ ಮೂಡಣಭರತದೊಳ್‌: ಚಂದ್ರಪ್ರಪು, 
ಆ ಕ ಪು 
ಯಾವಕ - ಅರಗು, ಅಲತಿಗೆ (ಅಲತಗೆ ಜತು ಲಾಕ್ಷಾದವಂ 
ಅಲಕ್ವಕಂ ಯಾವಂ ಇವು ಸಮಾನಾರ್ಥಂ: ಅಭಿಧಾವ, ೧. 
೧೩. ೧೩) 
ಯಾವಕರಸ ದ 
ಸಮರ್ಪಿಸಿದಪಳೆನಿಸಿದಳ್‌ 
ಯಾವಕರಸದಿಂ: ಪುಷ್ಪದಂಪು, ೯. ೭೪) 
ಯಾವನಾಳ ದ ಜೋಳ (ತಿಳ 
ಕುಸುಂಭಾದಿದೀಪೌಷಧಿಗಳುಂ ಯಾವನಾಳ 
ಕೋದ್ರವಾದಿಸರ್ವೌಷಧಿಗಳುಂ: ಆದಿಹು, ೮. ೬೧) 
ಯುಕ್ತಾಯುಕ್ತ - ಸರಿತಪ್ಪು (ಅತಿಸುರಭಿಕುಸುವು ಫಲ 
ಪವಿತ್ರಜಲಂಗಳಿಂದಂ ಆದಿಪುರುಷನ ಪದಪಯೋಜಂಗಳಂ 
ಅರ್ಚಿಸಿ ಯುಕ್ತಾಯುಕ್ತವಿಚಾರದೂರಮತಿಗಳಾಗಿ: ಆದಿಷು, 
೯. ೯೭ ವ) 


ಯುಗ - ಜೋಡಿ (ಮನೆಯಿಂದಂ ಮನೆಗೆಂದು ಪೋಪ ತೆಅದಿ೦ 
ಯುಗಂ ತಳರ್ದು ಇಂತು ಬಂದು 

ನೆಲೆಸಿತ್ತೀಶಾನಕಲ್ಲಾಗದೊಳ್‌: ಆದಿಷು, ೫. ೭೦) ನೊಗ 
(ನೊಗನೆಂಬುದು ಯುಗ: ಅಭಿಧಾವ, ೧. ೧೪. ೨೯); 
ಒಂದು ಮಾರು  (ಯುಗಮಾತಕ್ಷೇತ್ರಮ೦ ಕಣ್ಣರಿಕಿಸೆ 
ನೆಡೆದೀರ್ಯಾವಿಶುದ್ಧಿಕ್ರಮಂ ಕೈಮಿಗೆ .. .. ಗೃಹದ್ವಾರದೇಶಕ್ಕೆ 
ವಂದಂ: ಮಲ್ಲಿನಾಪು, ೧೩. ೧೪೮); ಚತುರ್ಯುಗಗಳಲ್ಲಿ 
(ಒಂದು ಕೃತ . ತ್ರೇತೆ ದ್ವಾಪರಂ ಕಲಿ 
ಯುಗಕ್ಕಮಿವೆ ನಾಮಂ: ಅಭಿಧಾವ, ೩. ೧. ೧೨೬) 

ಯುಗಂಧರ - [ಜೈನ] ತೀರ್ಥಂಕರರ ಸಮವಸರಣ ಎಂಬ 
ತೀರ್ಥ (ಮಹಾಕಚ್ಛವಿಷಯದ ಅರಿಷ್ಟಪುರದಿಂದಂ 
ಯುಗಂಧರ ತೀರಸ್ಥ ಸರಸೀಹಂಸನಾಯಕರೆನಿಸಿದ 
ಗಗನಚಾರಣರ್‌: ಆದಿಷು, ೨. ೩೩ ವ); ಒಬ್ಬ ದೇವನ 
ಹೆಸರು (ಯುಗನಾಯಕನೆನೆ ಜಿನಪದಯುಗನಮಿತ 
ಸುರೇಂದ್ರನೆನೆ ಯುಗಂಧರದೇವಂ ನೆಗಟ್ಟಪಂ: ಆದಿಪು, ೩. 
೮೧) 

ಯುಗನಾಯಕ - ಒಂದು ಕಾಲಮಾನದ ಮುಂದಾಳು 
(ಯುಗನಾಯಕರೆನೆ ನಿಜಪದಯುಗ೦ ಅಮಿತಸುರೇಂದನೆನೆ 
ಯುಗಭರಣದೇವಂ ನೆಗಟ್ಟನೀಗಳ್‌: ಆದಿಷು, ೩. ೮೦) 

ಯುಗಪತ್‌ - ಏಕಕಾಲದಲ್ಲಿ (ಭಗವತ್‌ ಪರಿನಿಷ್ಠಮಣ 
ಪ್ರಗುಣೀಕೃತ ಸುರಮೃದ೦ಗರವಮೊಂದೆಡೆಯೊಳ್‌ ನೆಗಟ್ಟುದು 
ರಾಜ್ಯಸಮರ್ಪಣ ಯುಗಪತ್‌ ಪ್ರತಿಹತ ಮುಕುಂದರವಂ 
ಒಂದೆಡೆಯೊಳ್‌: ಆದಿಪು ನರಸಿಂ, ೯. ೬೬) 

ಯುಗಪ್ರಮಾಣ - ಒಂದು ನೊಗದಷ್ಟು ಉದ್ದವಾದ 
(ಯುಗಪ್ರಮಾಣ ಕ್ಷೋಣೀನಿರೀಕ್ಷಣನಿರುತನುಂ 
ಅತಿದ್ರುತವಿಲಂಬಿತ ಗತಿವ್ಯಪೇತನು೦ ಆಗಿ: ಆದಿಷು, ೯. 
೧೨೯ ವ) 


ಯಾಮಿನೀವಿರಾಮ 


ಅರಗಿನ ರಸ (ದಿನಲಕ್ಷ್ಮಿ 


ಅಡಿಯೂಡುವಮರಿ 


ಅತಸೀ 
ಕಂಗು 


ಯುಗಳ - ಜೋಡಿ (ಸುರುಚಿರ ಮಧುಕರಕಿಶೋರ 
ಯುಗ್ಗಮದೆಂಬಂತಿರೆ ಕರ್ಣಂ೦ಗಳೊಳ್‌ ಎಸೆದುವು 
ಕುಂಡಲಯುಗಳಂ: ತ್ರಿಷಷ್ಠಿಪು, ೧೮. ೪೪) 

ಯುಗಾಂತ - ಯುಗದ ಕೊನೆ, ಪ್ರಯ (ಲಯಸಮಯಮ 
ಸಮಸಂಸಪ್ತಿ ಯುಗಾಂತಂ ವಿಳಯಂ ಅಂತಕಾಲಂ 
ಕಲ್ಪಕ್ಷಯಂ ಉಪಸಂಸ್ಕೃತಿ ಸಗಾತ್ಯಯಂ ಮಹಾಪ್ರಳಯಂ 
ಎಂಬುದದು ಸ೦ವರ್ತಂ: ಅಭಿಧಾವ, ೧. ೨. ೧೭) 

ಯುಗಾಂತವಾತ - ಪ್ರಳಯಕಾಲದ ಗಾಳಿ (ಅಂತು ಯುಗಾಂತ 
ವಾತಾಹತಿಕುಲಗಿರಿಯೆ ನೆಲೆಯಿ೦ ತಳರ್ವಂತೆ ತಳರ್ದು 
ಧ್ವಾಂಕ್ಷಧ್ವಜಂ: ಪಂಪಭಾ, ೧೨. ೧೩೬ ವ) 

ಯುಗಾದಿ - [ಯುಗ--ಆದಿ] ಕಾಲಘಟ್ಟದ ಆರಂಭ (ಈ 
ಯುಗಾದಿಯೊಳ್‌ ಆದಿದಾನತೀರ್ಥ ಪ್ರವರ್ತನೈಕಪುಣ್ಯ 
ಭಾಜನನೈ ನೀಂ: ಆದಿಪು, ೦. ೧೩ ವ) 

ಯುಗಾವಸಾನ - ಯುಗಾಂತ (ಯುಗಾವಸಾನ ಮಹಾಂಭೋಧಿ 
ವೇಲಾಕಲ್ಲೋಲವಿಲಾಸಮುಲ್ಲಾಸಪ್ರತಿಭಾಸಮುಮಂ ಕಿಲ್ಲಡಿಸಿದ 
ವಿದ್ಯಾಧರರಾಜನ: ಶಾಂತಿಷು, ೪. ೬೬ ವ) 

ಯುಗ್ಮ - ಜೋಡಿ, ದಂಪತಿ (ಸುರುಚಿರ 
ಮಧುಕರಕಿಶೋರಯುಗ್ಗಮದೆಂಬಂತಿರೆ ಕರ್ಣ ೦ಗಳೊಳ್‌ 
ಎಸೆದುವು .. .. ಕುಂಡಲಯುಗಳಂ: ತ್ರಿಷಷ್ಠಿಪು, ೧೮. ೪೪) 

ಯುದ್ಧಮಲ್ಲ - ಪಂಪನು ಹೇಳುವ ಚಾಳುಕ್ಕವಂಶದ ಮೊದಲ 
ರಾಜ  (ಶ್ರೀಮಚ್ಚಳುಕ್ಕವಂಶ ವ್ಯೋಮಾಮೃತಕಿರಣನೆನಿಪ 
ಕಾಂತಿಯನೊಳಕೊಂಡೀ ಮಹಿಯೊಳಾತ್ಮ ವಂಶಶಿಖಾಮಣಿ 
ಜಸಮೆಸೆಯೆ ಯುದ್ಧಮಲ್ಲಂ ನೆಗಟ್ಟಂ: ಪಂಪಭಾ, ೧. ೧೫) 

ಯುದ್ಧಸನ್ನದ್ಧ — ಯುದ್ಧಮಾಡಲು ಸಿದ್ಧನಾದವನು (ಚಕ್ರವರ್ತಿ 
ಯುದ್ಧಸನ್ನದ್ದನಾಗಿ  ಸಮಸ್ತಸಾಮಗೀಸಹಿತಂ ಶಿಬಿರದಿಂ 
ಪೊಳಿಮಟ್ಟು; ಶಾಂತಿಪು, ೫. ೫೦ ವ) 

ಯುಯು - ಕುದುರೆ, ಅಶ್ವಮೇಧದ ಕುದುರೆ (ಯುಯುವೆಂಬುದು 
ಅಶ್ವಮೇಧದ ಹಯಮುಂ ಸಾಮಾನ್ಯ ಹಯಮುಂ ಅಕ್ಕುಂ: 
ಅಭಿಧಾವ, ೩. ೧. ೧೩೧) 

ಯುವ - ಕಿರುವರೆಯದ (ರಾಜಹಂಸಂ ಪೊಅಗಾದ ಯುವ 
ರಾಜಹಂಸಪ್ರಕಾರದಿಂದಂ ಬಂದು: ಶಾಂತಿಷು, ೧. ೯೩ ವ); 
ತರುಣ (ನವವಯಸಂ ಯುವಂ: ಆಭಿಧಾವ, ೧. ೧೧ ೨೭) 

ಯುವತಿ - ತರುಣಿ (ಒಪ್ಪುವ ಪತಿಯ ಹಾನಿವೃದ್ಧಿಯೆ 
ಯುವತಿಯರೊಳಮಕ್ಕುಮೆಂಬುದದು ತಕ್ಕುದೆ ದಲ್‌: 
ಪಾರ್ಶ್ವನಾಷು, ೮. ೧೦೮) 

ಯುವರಾಜ - ರಾಜನ ಬಳಿಕ ಪಟ್ಟಕ್ಕೆ 
(ಯುವರಾಜಕಂಠಿಕೆವೊಲಾಯ್ತು ಎಡೆಗೊಟ್ಟು 
ಷಟ್ಟದಗುಣಮುಂ ಪ್ರಸೂನಭರಮುಂ 
ಗುಣಾಭಿಶೋಭಿತಂ: ಅಜಿತಪು, ೬. ೩೫) 

ಯುವಾಧಿಪ - ಯುವರಾಜ (ಬಿಲ್ಲ ಬಿನ್ನಣಮನಾ ರಣದೊಳ್‌ 
ಮೆಜ್‌ದಂ ಯುವಾಧಿಪಂ: ಚಂದ್ರಪ್ರಷು, ೬. ೩೬) 

ಯುವಾನ - ಯುವಕ (ಬಂದಂ ಅದೊರ್ವಂ ಒಂದು ಬಿಲ್ಲಿಡಿದು 
ಯುವಾನಂ ಅಲ್ಲಿಗೆ: ನೇಮಿನಾಹು, ೬. ೫೦) 

ಯುಷ್ಮತ್‌ - ನಿಮ್ಮ (ಚಟ್ಟನಾಗಲ್‌ ನಿನಗೆ ಬಗೆದೆ ಯುಷ್ಕ್ಮತ್‌ 
ವಿಷ್ಟದ್ಧೃಂಸನೆಂ ಕಂಸನೆಂ: ನೇಮಿನಾಹು, ೬. ೫೧) 

ಯೂಥ - ಗುಂಪು, ಹಿಂಡು (ತನ್ನಳಿಯನನೆಯ್ದೆ ಪಾಲಿಸುಗೆ 
ಬಂದಿದನೀಗಳನಾಥಯೂಥಮಂ: ಆದಿಪು, ೪. ೮೪) 


ಬರುವವನು 
ನಿಂದ 
ಮಕರಂದ 


೯೩೭ 


ಯೂಥಪತಿ - ಗುಂಪಿನ ನಾಯಕ (ಪಿಜೆದು ಪೊಟ್ಟಂ 
ವನಪ್ರಚಾರದೊಳ್‌ ಅಲಸಿದ ನದೀಚರನಪ್ಪ 
ಯೂಥಪತಿಯಂತೆ ವನವಿಹಾರದೊಳ್‌ ಅಲಸಿ ಬಂದು 
ಕಾವಣಂ ಪುಗೆ: ಶಾಂತಿಪು, ೮. ೨೩ ವ) 

ಯೂಧಿಕಾ[ಕೆ] - ಕಾಡಮಲ್ಲಿಗೆ (ಮತ್ತಂ ಜತಿ ಯೂಢಿಕಾ 
ಮಲ್ಲಿಕಾ ಮಾಲತೀ ಲತಾಮಂಟಪ೦ಗಳೊಳ್‌ ನೆರೆದು: 
ರಾಜಶೇವಿ, ೨. ೭೬ ವ) 

ಯೂಧ - ಯೂಥ (ಆತಪತ್ರಪಾಂಡುರಮಯಂ ಅಂತರಿಕ್ಷಂ 
ಇಭಯೂಧಮಯಂ ದೆಸೆ: ಕಾದಂಸಂ, ೨, ೫೯) 

ಯೂಧಪತಿ - ಸಲಗ (ಕಳಭಂ ವನಪಥಮಂ ಯೂಧಥಪತಿಗೆ 
ತೋರ್ಪಂತಕ್ಕುಂ: ಆದಿಪು, ೮. ೧೨ 

ಯೂಪ - ಬಲಿಗಂಬ, ಯಜ್ಞಪಶುವನ್ನು ಕಟ್ಟುವ ಕಂಬ (ಮನಂ 
ಆರಾಧಿತ ಹೋಮಭೂಮಿ ಪಶುಗಳ್‌ ಕಾಮಾತುರರ್‌ ಬಂದ 
ಮಾವನಿತುಂ ಸ್ಥಾಪಿತ ಯೂಪಕೋಟ ಬಳವತ್ಕಾಮಾಗ್ನಿ 
ಹೋಮಾಗ್ನಿ ಚಂದನ ಕರ್ಪೂರ ಮೃಣಾಳನಾಳಮೆ ಪೊದಳ್ಳ 
ಇದ್ದ೦ಗಳ್‌ ಇಂತಾಗೆ ತಾನಿನಿತು೦ ಕಾಮನ ಬೇಕ್ವೆಯೆಂದು 
ಸುಗಿದಳ್‌ ತನ್ನಂಗಿ ಬೆಳ್ಳಿಂಗಳೊಳ್‌; ಪಂಪಭಾ, ೪. ೫೯) 

ಯೂಪಸ್ತಂಭ - ಯೂಪ (ಬೇಳ್ವುದಂ ಕಂಡು ಶಾಲೆಗಳಂ ಕೆಡಪಿ 
ಯೂಪಸ್ತಂಭಗಳಂ ಕಡಿದು: ಪಂಪರಾ, ೧೦. ೧೮೩ ವ) 

ಯೋಗ - ಧ್ಯಾನ, ಜೊತೆ (ಯೋಗಂ ಧ್ಯಾನೋಪಯೋಗಮುಂ 
ಸಂಗತಿಯುಂ: ಅಭಿಧಾವ, ೩. ೧. ೫೧) 

ಯೋಗಂಗೊಳ್‌ ಡ್‌ ಧ್ಯಾನದಲ್ಲಿ 
(ಯಶೋಧರಸ್ವಾಮಿಗಳೆಂಬ ಪರಮಾವಧಿಜ್ಞಾನಿಗಳ್‌ 
ಯೋಗಗೊಂಡಿರ್ಪುದುಂ: ಸುಕುಮಾಚ, ೧೧. ೩೭ ವ) 

ಯೋಗಕ್ಷೇಮ - ಸಂಪಾದನೆ ಮತ್ತು ಅದರ 
(ಯೋಗಕ್ಷೇಮಾಧೀನಮಪ್ಪ ನೀತಿಶಾಸ್ತಮುಮಂ 
ಪೆಅವುಂ ವಿದ್ಯಾಕಳಾಫಮಮುಂ ತ್ರಿದಶವರ್ಗ 
ನೀತಿಶಾಸ್ತಮುಮಂ ಉಪದೇಂಶಂಗೆಯ್ಕುತುಂ: 
ಶಾಂತಿಪು, ೧೦. ೯೦ ವ) 

ಯೋಗತ್ಯಾಗಾಗನಿವೃತ್ತಿ - [ಜೈನ] ಒಂದು ಗರ್ಭಾನ್ವಯ ಕ್ರಿಯೆ, 
ಸಮವಸರಣವನ್ನು ವಿಸರ್ಜಿಸಿ ವಿಹಾರಾದಿಗಳನ್ನು 
ಮಾಡುವುದು (ಪೀತಿ ಸುಪ್ರೀತಿ ಧೃತಿ ಮೋದ 
ಅರ್ಹಂತ್ಯವಿಹಾರಯೋಗತ್ಕಾಗಾಗನಿವೃತ್ತಿಯೆಂಬ ಸ ಸ 
ಅಯ್ಸತ್ತುಮೂಯು ಗರ್ಭಾನ್ವಯಕ್ರಿಯೆಗಳಂ: ಆದಿಪು 
೧೫. ೧೫ ವ) 

ಯೋಗತ್ರಯ - [ಜೈನ] ಮನ, ವಚನ, ಕಾಯ ಎ೦ಬ ಮೂರು 
ಪ್ರವೃತ್ತಿಗಳು (ಗತಗೌರವತ್ರಯಂ ನಿರ್ಜಿತದಂಡತ್ರಯಂ 
ಅಪೇತಶಲ್ಯತ್ರಯಂ ಅಪ್ರತಿಹತಯೋಗತ್ರಯಂ: ಪುಷ್ಪದಂಪು, 
೧೪. ೧೫) 

ಯೋಗದ ಬಲ - ಯೋಗಶಕ್ತಿ (ತ್ರಿದಶನರಾಸುರೋರಗಗಣಪ್ರಭು 
ನಿಶ್ಚಿತತತ್ತ್ವಯೋಗಿ. ಯೋಗದ ಬಲಮುಣ್ಮಿ ಪೊಣ್ಮೆ ನಿಲೆ: 
ಪಂಪಭಾ, ೧. ೮೫) 

ಯೋಗನಿಯೋಗ - ಯೋಗದಲ್ಲಿ ತೊಡಗುವುದು (ಶರೀರಯಷ್ಟಿ 
ತೊಟ್ಟಗೆ ಕಡುಗಂದಿ ಕುಂದೆ ಬಡವಾದುದು 
ಯೋಗನಿಯೋಗಭಾವದೊಳ್‌ ಬಗೆ ಬಡವಾದುದಿಲ್ಲ ನೆಗಲ್ಬಾ 
ಸುಕುಮಾರಮಹಾಮುನೀಂದನಾ: ಸುಕುಮಾಚ, ೧೨. ೪೦) 

ಯೋಗನಿರೋಧ — [ಜೈನ] ಮನೋವಾಕ್ಕಾಯಗಳ 
ಚಂಚಲತೆಯನ್ನು ನಿಗ್ರಹಿಸುವುದು (ವೃಷಭನಾಥಂ 


ತೊಡಗು 


ರಕಣೆ 
) 


ಯೋಗಪಲ್ಯಂಕಾಸನದಿಂದಂ ಯೋಗನಿರೋಧದೊಳ್‌ 
ಪೂರ್ವಾಭಿಮುಖನಾಗಿರ್ದಂ: ಆದಿಪು, ೧೬. ೪೦ ವ) 

ಯೋಗನಿರ್ವಾಣಸಂಪ್ರಾಪ್ತಿ - (ಜೈ ಕೈನ] ಒಂದು ಗರ್ಭಾನ್ವಯ ಕ್ರಿಯೆ 
(ಯೋಗನಿರ್ವಾಣಸಂಪಾಪ್ತ ಯೋಗ ನಿರ್ವಾಣಸಾಧನ ನ 
ಅರ್ಹಂತ್ಯವಿಹಾರಯೋಗತ್ಯಾಗಾಗವಿವೃತ್ತಿಯೆಂಬ 
ಅಯ್ವತ್ತುಮೂಲು ಗರ್ಭಾನ್ಹಯಕ್ರಿಯೆಗಳಂ: ಆದಿಷು, 
೧೫. ೧೫ ವ) 

ಯೋಗನಿರ್ವಾಣಸಾಧನ - [ಜೈನ] ಒಂದು ಗರ್ಭಾನ್ವಯ ಕ್ರಿಯೆ 
(ಯೋಗನಿರ್ವಾಣಸಂಪ್ರಾಪ್ತಿ ಯೋಗ ನಿರ್ವಾಣಸಾಧನ ... .. 
ಅರ್ಹಂತ್ಯವಿಹಾರಯೋಗತ್ಕಾಗಾಗನಿವೃತ್ತಿಯೆಂಬ 


ಅಯ್ಸತ್ತುಮೂಯು ಗರ್ಭಾನ್ಹಯಕ್ರಿಯೆಗಳಂ: ಆದಿಷು, 
೧೫. ೧೫ ವ) 

ಯೋಗಪ ಲ್ಯಂಕಾಸ ಸನ - [ಜೈನ] ಯೋಗದಲ್ಲಿನ ಅರ್ಧಪದ್ಮಾಸನ 
(ಪೌಷ್ಟಮಾಸದ ಪೌರ್ಣಮೀ ದಿನದಂದು 
ಯೋಗಪಲ್ಯಂಕಾಸನದಿಂದಂ ಯೋಗನಿರೋಧದೊಳ್‌ 
ಪೂರ್ವಾಭಿಮುಖನಾಗಿರ್ದಂ: ಆದಿಪು, ೧೬. ೪೦ ವ) 

ಯೋಗಪ್ರಯೋಗ - ಯೋಗನಿರತತೆ (ಸಿಮಿತೇಕ್ಷಣವಭ್ರೂಭಂಗಂ 
ಅನಾಪಾಂಗಾವಳೋಕನಂ ಸುಶ್ಲಿಷ್ಟೋತ್ತಮದಶನಚ್ಛದ 
ಮಾನಸಮಮರ್ದುದು ಯೋಗಪ್ರಯೋಗದೊಳ್‌ 
ಮುನಿಪತಿಯಾ: ಆದಿಹು, ೯. ೮೭) 

ಯೋಗಯೋಗ್ಯ - ಯೋಗಸಾಧನೆಗೆ ಸೂಕ್ತ 
(ಅಂಬರತಿಳಕಮೆಂಬ ಗಿರಿವರದ ನಡುವೆ 


ಯೋಗಯೋಗ್ಯಮೆಂದು ಅದ೦ ಅಳಂಕರಿಸಿ ನೆಲಸಿದಂದು: 
ಆದಿಪು, ೩. ೭೨ ವ) 
ಯೋಗವಟ್ಟಿಗೆ - [ಯೋಗಪಟ್ಟಿಕಾ] ಯಷಿಯ ಯೋಗದಂಡ 
(ಕರದೊಳ್‌ ತಾಳಿದ ಲಾಕುಳಂ ಉರುತರದಿಂದಾಂತ 
ಯೋಗವಟ್ಟಿಗೆ ಕಾಶಾಂಬರಮೆಸೆಯಲ್‌: ತ್ರಿಷಷ್ಟಿಷು, ೨೧. ೩) 
ಯೋಗವರ್ತನ - [ಜೈನ] ತಪಸ್ಸಿನಲ್ಲಿ ತೊಡಗುವುದು; [ಜೈನ] 


ಮನೋವಾಕ್ಕಾಯಗಳ ಸಂಬಂಧ (ನಿರಂಜನರಾಗಿರ್ದುಂ 
ಅಶೇಷಲೋಕನಿಹಿತಾರ್ಥಗ್ರಾಹಿಗಳ್‌ 
ಯೋಗವರ್ತನಮೊಂದು೦ ತಮಗೆಂದು೦ ಇಲ್ಲೆನಿಸಿಯುಂ 


ಸಿದ್ಧರ್ಕಳ್‌: ಪುಷ್ಪದಂಪು, ೧. ೨) 
ಯೋಗವಿಡಿಸು - [ಜೈನ] ಕರ್ಮಗಳ ಆಸವ 
ನಿಲ್ಲಿಸು (ಉಜಮಾರನ ಮೋಹಬಂಧದ ಬಳ್ಳವಳ್ಳಿಯ 
ತೊಡರ್ಪಂ೦ ಪಣೆಪಡೆ ಬಿಡಿಸುವಂತೆ ಯೋಗವಿಡಿಸಿ 
ತ್ರಿಲೋಕಪ್ರಜ್ಞಪ್ತಿಯಿಂ ಪರಿವಡಿಗೆಯ್ವಾಗಳ್‌: ಸುಕುಮಾಚ, ೧೧. 
೩೮ ವ) 
ಯೋಗಶಾಸ್ತ್ರ -.. ಪಾತಂಜಲ ಯೋಗ 
ಮರೀಚೆಪರಿಗ್ಯ ಹೀತ ಪರಿವ್ರಾಜಕವೇಷಂ 
SR ಫಹ ಯೋಗಶಾಸ್ತ್ರಮುಮಂತೋಜಿ 
ಲೋಕಮಂ ಸ ಸಮ್ಯಗ್‌ಜ್ಞಾನಪರಾಜ್ಮುಖಂ ಮಾಡಿದಂ: ಆದಿಷು, 
೯. ೯೩ ವ) 
ಯೋಗಸಮ್ಮಹ ದ 
ಕೇವಲಜ್ಞಾ 
(ಯೋಗಸಮ್ಮಹಾ 
ಎಂಬ ಆಯ್ವತ್ತುಮೂಜು 
ಆದಿಹು, ೧೫. ೧೫ ವ) 
ಯೋಗಾಕ್ಷಿ - ಯೌಗಿಕತೆಯಿಂದ ದೊರೆಯುವ ದೃಷ್ಟಿ ಒಳನೋಟ 
(ಯೋಗಾಕ್ಷಿಯಿಂದೆ ಕಂಡು ಮನೋಗ್ಯಹದೊಳ್‌ ನಿಲಿಸಿ 


(ಭರತಸುತಂ 


[ಜೈನ] 
ಪಡೆದನಂತರ 


ಒಂದು ಗರ್ಭಾನ್ವಯ ಕ್ರಿಯೆ; 
ಹೊಂದುವ ಪೂಜೆ 


ಗರ್ಭಾನ್ವಯಕ್ರಿಯೆಗಳಂ: 


ಸಂಬಂಧವನ್ನು 


ಆರ್ಹಂತ್ಯವಿಹಾರಯೋಗತ್ಕಾಗಾಗನಿವೃತ್ತಿ 


೯೩೮ 


ಭಾವಕುಸುಮೋತ್ಕರದಿ೦ ಯೋಗಿಗಳರ್ಚಿಪ ನಿನ್ನನದೇಗಾಣ್ಣೆವು 
ಅಬಲೆಯರಾವು ಅದೆಂತರ್ಚಿಪೆವೋ: ಜಗನ್ನಾವಿ, ೩. ೧೦೯) 


ಯೋಗಾಚಾರ - ಬೌದ್ಧಮತ (ಮಹಾಮತಿ ಸಂಭಿನ್ನಮತಿ 
ಶತಮತಿಗಳ್‌ ಲೋಕಾಯತಿಕ ಯೋಗಾಚಾರ 
ಮಾಧ್ಯ ಮಿಕಮತ ನಿತಥಾಭಿಧಾಯಿಗಳ್‌ 


ಆತ್ಮನಿರಾಕರಣಮನೆ ನುಡಿದು ಮಾಣೆ: ಆದಿಪು, ೨. ೭ ವ) 

ಯೋಗಿ - (ಯತಿ ಸಂಯಮಿ ಖಷಿ ಮುನಿ 
ಸುಶುತನಾಥಂ ಸಾದು ಯೋಗಿ ತಾಪಸನಾತಂ: ಅಭಿಧಾವ, 
೧. ೧೧. ೩೩) 

ಯೋಗಿನಿ ದ ಜೌಷಷ್ಠಿ ಉಗ್ರ 
(ರಕ್ತಜಳಾಸವಮತ್ತಯೋಗಿನೀವ್ರಾತಪರೀತ 
ಕದನಂ ಕದನತ್ರಿಣೆತ್ರನಾ: ಪಂಪಭಾ, ೧೪. ೩) 

ಯೋಗಿನೀತಂತ್ರ - ಜೋಗಿಣಿ ಎಂಬ ಮರುಳುಗಳ ಸಮೂಹ, 
ಅಥವಾ ಪ್ರಾಯಶಃ ಕೌಲವೆಂಬ ಶಾಕ್ಟೇಯ ಪಂಥದ ಮಾರ್ಗ 
(ಆಮಂತ್ರಿತ ಡಾಕಿನೀ ದಶನಘಟ್ಟನಜಾತವಿಭೀಷಣ೦ ಮದೇಭ 
ಅಂತ್ರನಿಯಂತ್ರಿತ ಅಶ್ವಶವಮಾ೦ಸರಸ ಆಸವಮತ್ತ 
ಯೋಗಿನೀತಂತ್ರಂ: ಪಂಪಭಾ, ೧೨. ೧೨೦) 

ಯೋಜಕ - ಹೊಂದಿಸುವಂತಹುದು 
ಖೇಚರನಿಕಾಯ ಸೇವ್ಯತೆಗೆ 
ಯೋಜಕವಾದುದು: ಶಾಂತಿಪು, ೨. ೩೯) 

ಯೋಜನ - ಎರಡು ಗಾವುದ ದೂರ (ಸದೀಯ ಭೂಷಣದ 
ಬೆಳಗಿನೊಳ್‌ ಅಂದು ಯೋಜನಮಂ೦ ಬಂದಿರ್ದೆಸೆಯಂ 
ನೋಳ್ಪಾಗಳ್‌: ತ್ರಿಷಷ್ಟಿಪು, ೨೬. ೧೩ ವ) 

ಯೋಜನಗಂಧಿ - ಮತ್ಸ್ಯಗಂಧಿಯ ದುರ್ಗಂಧತ್ವವನ್ನು 
ಪರಾಶರಮುನಿಯು ನಿವಾರಿಸಿದ ಬಳಿಕ ಅವಳಿಗೆ ಬಂದ 
ಹೆಸರು, ಮುಂದೆ ಇವಳು ಶಂತನು ಚಕ್ರವರ್ತಿಯ 
ರಾಣಿಯಾಗಿ ಸತ್ಯವತಿಯೆಂಬ ಮತ್ತೊಂದು ಹೆಸರು 
ಪಡೆಯುತ್ತಾಳೆ (ಪರಲೋಕಪ್ರಾಪ್ತನಾದೊಡೆ ಗಾಂಗೇಯನುಂ 
ಸತ್ಯವತಿಯುಮತ್ಕಂತಶೋಕಾನಲದಹ್ಯಮಾನ ಮಾನಸರ್ಕಳಾಗಿ 
ಆತಂಗೆ ಪರಲೋಕಕ್ರಿಯೆಗಳಂ ಮಾಡಿ ರಾಜ್ಯಂ 
ನಷ್ಟರಾಜಮಾದುದರ್ಕೆ ಮಮ್ಮಲ ಮಜುಗಿ ಯೋಜನಗಂಧಿ 
ಸಿಂಧುರಾಜನನಿಂತೆಂದಳ್‌: ಪಂಪಭಾ, ೧. ೮೦ ವ) 

ಯೋಜನಗಂಧಿತ್ಚ್ವ - ಒಂದು ಯೋಜನ ದೂರ ದೇಹದ 
ಪರಮಳವನ್ನು ಸೂಸುವುದು (ಮುನೀಂದಂ ಆಕೆಯೊಡಲ ಈ 
ದುರ್ಗಂ೦ಧವೋಪಂತೆ  ಯೋಜನಗಂಧಿತ್ವಮನಿತ್ತು 
ಕೂಡುವೆಡೆಯೊಳ್‌ ಜ್ಞಾನಸ್ತರೂಪಂ ಮಹಾಮುನಿಪಂ 
ಪುಟ್ಟಿದಂ: ಪಂಪಭಾ, ೧. ೬೯) 

ಯೋಜಿಸು - ತೊಡಗಿಸು (ಶ್ರೀಜಿನದೀಕ್ಷೆಗೆ ತನುವ೦ ಯೋಜಿಸೆ 
ಕಲ್ಯಾಣಮಿತ್ರನಂಬೆರಸು ಪಲರ್‌ ತಜೆಸಂದರ್‌: 
ಯಶೋಧಚ, ೪. ೬೫), ಅಳವಡಿಸು (ಲೋಕಮಂ 
ಧರ್ಮಪಥಪ್ರಸ್ಥಾನದೊಳ್‌ ಯೋಜಿಸಿ: ಪಂಪರಾ, ೧. ೨೮): 


ತಪಸ್ವಿ 


ದೇವತೆಗಳು 
ಭೂತಸದನಂ 


(ಸಕಲಮಹೀಚರ 
ವೃ ದೃಸೆ ೇವಿತ್ವಮೆ 


ಧರಣಮಾಡಿಸು (ಜನನಾಥಂ ರಾಜ್ನಮಂ 

ನಂದನನೊಳ್‌ ಶ್ರೀಕಾಂತನೊಳ್‌ ಯೋಜಿಸಿ ತಳರ್ದು 

ತಪೋಲಕಿ ಯಂ ತಾಳಿದಂ: ಚಂದ್ರಪ್ರಪು, ೪. ೬೦); 
೬ ೦ ಪಾಡು 

ಉಪಯೋಗಿಸು (ಮುನೀಂದ್ರೋತ್ತಮರ್‌ ಪೇಟ್ದ 

ನೀತಿಕಮದಿಂ ಷಾಡ್ಗುಣ್ಯಮ೦ ಯೋಜಿಸುವುದೆ ಸುನಯಂ 

ಪ್ರಾಪ್ತಕಾಲಾನುರೂಪಂ: ಪಂಚತಂತ್ರ, ೩೦೭); ಒಪ್ಪಿಗೆ 


ನೀಡು (ಯೋಜಿಸು -ಅನುಮತೇ: ಶಬ್ದಮದ, ಧಾ ೭೪೨) 


ಯೋಧನ - ಯುದ್ಧಮಾಡುವುದು (ಪರಿಪಠನ ನಟನ 
ಮೃದುಕೂಜಿತ ರಸಿತ ದರಹಸಿತ ಕ್ರೇಂಕಾರ ಆರೋಹಣಾದಿ 
ಯೋಧನಾದಿ ನಾನಾ ವಿನೋದಂಗಳೊಳ್‌: ಆದಿಪು, ೮. ೩ 
ವ) 

ಯೋನ ಹನ್ಯಾತ್ಷ ಹನ್ಯತೇ - [ಯಃ ನಹನ್ಯಾತ್‌ ಸಃ ಹನ್ಯತೇ] 
ಯಾರು ಕೊಲ್ಲುವುದಿಲ್ಲವೋ ಅವನು ಕೊಲ್ಲಲ್ಪಡುತ್ತಾನೆ 
(ಸ್ಪಾಮ್ಯಾರ್ಥಂ ಸ್ವಾಮ್ಯವಿಕ್ರಾಂತಂ ಮರ್ಮಜ್ಯಂ 
ವ್ಯವಸಾಯಿನಂ  ಅರ್ಥರಾಜ್ಯಹರಂ ಭೃತ್ಯಂ ಯೋನ 
ಹನ್ಯಾನ್ನಹನ್ಯತೇ: ಪಂಪಭಾ, ೨. ೯೦ ಶ್ಲೋಕ) 

ಯೋನಿ - ಜನ್ಮಸ್ಥಾನ (ನಾನಾಯೋನಿಗಳೊಳ್‌ ಸುಟಿದೇನಾನುಂ 
ದುಷ್ಕೃತಂ ಸಡಿಲ್ದೊಡೆ ಪಡೆಗು೦ ಮಾನುಷ್ಯಮಂ: ಆದಿಪು, ೯. 
೪೮) ಸ್ತೀಯ ಜನನಾಂಗ (ಸ್ಮರಸದನಂ ಉಪಸ್ಥಂ ಭಗಂ 
ಯೋನಿ ಫಾಮಂ: ಅಭಿಧಾವ, ೧. ೧೨. ೪) 

ಯೋಷಾ!ಷೆ] - ಹೆಂಗಸು (ಎನಗಾತ್ಮೇಶ್ವರಂ ಈ ದಿನೇಶ್ವರಂ .. .. 
ತಾಂ ಹೋಗಿ . . ಇದಂ ವರುಣದಿಕ್‌ ಯೋಷಾಂಗಮಂ 
ನೋಡಲಾ: ರಾಜಶೇವಿ, ೧೩. ೩೪) 

id - ಯೋಷಾ, ಹೆಂಗಸು (ತ್ರಿಜಗತ್‌ ಸಾಶ್ನರೃದಂಡ 

ಪತಿ ಗೃಹಪತಿ ಛತ್ರ ಯೋಷಿತ್‌ ಪುರೋಧ ಗಜ. ನ್ತಿಂತ 

ಆತ ಕಾಕಣಿ ಅಜಿನ ಮಣಿ ಚಮೂನಾಥ ಚಕ್ರಾಧಿನಾಥೆರಿಗೆ: 
ಆದಿಷು, ೧೨. ೮) 

ಯೋಷಿಜ್ಜನ ಎ 
(ಜಗಜ್ಜನೈಕವಿಭುವಂ 
ಜಗನ್ನಾವಿ, ೧೦. ೧೦೦) 

ಯೌವತವರ್ಗ - ಯುವತಿಯರ 
ನಿರ್ಮಳವಾಃಕಂವ್ಯೂಹಂ 
ಯೌವತವರ್ಗದಾ: ಲೀಲಾವತಿ, ೧೪. ೮) 

ಯೌವನ - ತಾರುಣ್ಯ (ಆ ಕನ್ನೆಗೆ ಯೌನಂ ನೆಜ್‌ದಂದು 
ಮದುವೆಯಾದೊಡೆ: ವಡ್ಡಾರಾ, ಪು. ೧೫, ಸಾ. ೨೭) 

ಯೌವನೋದಯ - ತಾರುಣ್ಯದ ಆರಂಭ (ಆ ವಧು 
ಯೌನೋದಯ ರಸಾಯನಸಿದ್ಧಿ ಮನೋವಿಮೋಹ 
ಸಂಭಾವನವಿದೆ ಎನಿಪ್ಪಳೇ೦  ಸುರೂಪೆಯೋ: 
ಚಂದ್ರಪ್ರಷು, ೩. ೨೬) 

ಯೌವರಾಜ್ಯ — ಯುವರಾಜ ಪದವಿ 
(ಅನಂತವೀರ್ಯನಪಾರಬಲಂ ಯೌವರಾಜ್ಯಪದದೊಳ್‌ 
ನಿಂದಂ: ಶಾಂತಿಷು, ೨. ೧); [ಜೆ ೈನ] ಒಂದು ಗರ್ಭಾನ್ವಯ 
ಕ್ರಿಯೆ (ಗುರುಪೂಜೋಪಲಂಭನ 'ಯೌವರಜ್ಯ ಸ್ವರಾಜ್ಯ .. .. 
ಅರ್ಹಂತ್ಯವಿಹಾರಯೋಗತ್ಯಾಗಾಗನಿವೃತ್ತಿಯೆಂಬ 


[ಯೋಷಿತ್‌+ಜನ] 
ಯೋಷಿಜ್ಜನಂ 


ಸೀಸಮುದಾಯ 
ಮೆ 
ಮಜ್ಜನಂಬಿಗಿಸಿತ್ತು: 


ಸಮೂಹ (ಅಲ್ಲೊಕ್ಕುವು 
ಮುಖೇಂದುಭ್ರಾಜಿತ 


ಅಯ್ಸತ್ತುಮೂಯು ಗರ್ಭಾನ್ವಯಕ್ರಿಯೆಗಳಂ: ಆದಿಷು, 
೧೫. ೧೫ ವ) 
ಯೌವರಾಜ್ಯಾಭಿಷೇಕ - ಯುವರಾಜನಾಗಿ ಪಟ್ಟಗಟ್ಟುವ ವಿಧಿ 


(ಶುಭದಿನದೊಳ್‌ ಇಳಾಧೀಶ್ವರಂ ಮಾಡೆ ತುರ್ಯಾಸ್ವರದೊಳ್‌ 
ತಳ್ಳೊಯ್ದದೇಂ ಶೋಭಿಸಿದುದೊ ಪಿರಿದು೦ 
ಯೌವರಾಜ್ಯಾಭಿಷೇಕಂ: ಚಂದ್ರಪ್ರಷು, ೨. ೬೮) 


ರ 


೯೩೯ 


ರಂಕು - ಮಚ್ಚೆಗಳಿರುವ ಜಿಂಕೆ (ಪರಿಣತ ರಂಕು ರೋಮತತಿ 
ಪಾಂಡುರಂ ಅಂದು ಶಶಾಂಕಮಂಡಲಂ: ಕಾದಂಬ, ೧. 
೧೧೪) 

ರಂಗ - ಬಣ್ಣದ ಹಸೆ ರಂಗವಲ್ಲಿ (ನಡುಬೀದಿಯೊಳ್‌ 
ಪಶುಗಳ್ಳಡುವೆಡೆಯೊಳಂ ಊರ ಪಿರಿಯ ಚೌವಟ್ಟದೊಳಂ 
ತೊಡೆದು ಬರೆದಲ್ಲಿ ರಂಗಮನುಡಿಗೆಗಳಂ ಸುರಿದು ಸೂಸಿ 
ಕೆಡುವರ್ಮೂಢರ್‌: ಸಮಯಪ, ೯. ೧೨೯); ನರ್ತನರಂಗ 
(ಧರೆ ರಂಗಂ ಗಗನಂ ಮನೋಹರತರಂ ನಾಟ್ಯಾಲಯಂ 
ನರ್ತಕಂ ಸುರರಾಜಂ: ಆದಿಪು, ೭. ೧೨೭); ವೇದಿಕೆ 
(ಸಂಗತದಿ೦ ಈಗಳ್‌ ಇಂತೀ ರಂಗಮೆ ರಣರಂಗಮಾಗೆ 
ಕಾದುವ೦ ಅಳವ೦ ಪೊಂಗದಿರ್‌ ಇದಿರ್ಚು ಅದೇಂ ಗಳ 
ರಂಗಂಬೊಕ್ಕಾಡುವಂತೆ ಪೆಂಡಿರ್‌ ಗಂಡರ್‌: ಪಂಪಭಾ, ೨. 
೮೦) 

ರಂಗಂಬೊಗು - ಪ್ರದರ್ಶನ ನೀಡಲು ವೇದಿಕೆಯನ್ನು ಪ್ರವೇಶಿಸು 
(ನಾಟ್ಯವಿದಯಾಚಾರ್ಯನಂ ಪೋಲ್ತು ರಂಗಂಬೊಕ್ಕು 
ಲೋಕಾಕಾರಮಂ ಅಭಿನಯಿಪಾಕಾರಂ ನೆಗಟೌ ಆದಿಪು, ೭. 
೧೧೫ ವ) 

ರಂಗಕಾಜ - ಅಗಸ (ಬಿಡು ಬಿಡೆಂದು ರಣ ರಂಗಾರ್ಥಿಯಾಗಿ 
ರಂಗಕಾಅನ ಕೆಯ್ಯ ಸೀರೆಯಂ ಸೆಳೆಯಲನುಗೆಯ್ಯಲೊಡನೆ: 
ನೇಮಿನಾಪು, ೮. ೭೭ ವ) 

ರಂಗತ್‌ - - ನರ್ತಿಸುವ, ಕುಣಿಯುವ (ರಂಗತ್ತರಂಗ 
ವಾರ್ಧಿಚಯಂಗಳ್‌ ತಂತಮ್ಮ ಮೇರೆಯಂ ದಾಂಟುವೊಡಂ 
ಗಾಂಗೇಯನುಂ ಪ್ರತಿಜ್ಞಾಗಾಂಗೇಯನುಮೊರ್ಮೆ ನುಡಿದುದಂ 
ತಪ್ಪುವರೇ: ಪಂಪಭಾ, ೧. ೮೪) 

ರಂಗಬಲಿ - ರಂಗೋಲಿ (ಅ೦ಗಣರಚಿತಮೌಕ್ತಿಕ ರಂಗಬಲಿಯುಂ 
ಬಲಿಕುಸುಮ ನಿಪತದಳಿಕುಳಾಬ್ಬ ಗೀತಮುಂ: ಆದಿಷು, ೪. 
೫೮ ವ) 

ರಂಗಭೂಮಿ — ರಂಗಸ್ಥಳ (ಪಾಂಡುಕಶಿಳಾತಳಮೆ 
ರಂಗಭೂಮಿಯಾಗೆ .. .. ನಿಳಿಂಪಭಾರತಿಕರೆ ನಟ್ಟುವರಾಗೆ: 
ಶಾಂತಿಪು, ೧೦. ೬೦ ವ); ವೇದಿಕೆ (ರತನದಿ೦ ಬೆರಸಿದ 
ಬಣ್ಣದೊಳ್‌ ಮೆ೫ೌಯೆ ಕಟ್ಟಿಸಿ ಘಟ್ಟಿಸಿ ರಂಗಭೂಮಿಯಂ: 
ಪಂಪಭಾ, ೩. ೪೦) 


ರಂಗವಲಿ - ರಂಗೋಲಿ (ಕತ್ತುರಿಯ ಸಗಣನೀರ್‌ ಬಿಡುಮುತ್ತಿನ 


ರಂಗವಲಿಮಿಳಿರ್ವ ದೇಗುಲದ ಗುಡಿ... .. ಮನೆಗಳೊಳೆಲ್ಲಂ: 
ಪಂಪಭಾ, ೩. ೨) 
ರಂಗವಲ್ಲಿ - ರಂಗೋಲಿ (ಅರಸರಾ ಬರ್ಪ ಬಟ್ಟಿಯೊಳೆಲ್ಲಂ 


ಪಂಚರತ್ನಂಗಳಿಂ ರಂಗವಲ್ಲಿಯನಿಕ್ಕಿ ನೇತ್ರವಟ್ಟು ದುಕೂಲ 
ಚೀನಾದಿ ದಿವ್ಯವಸ್ತಂಗಳಂ ಪಾಸಿ: ವಡ್ಡಾರಾ, ಪು. ೨೬. ಸಾ. 
೨) 


ರಂಗಿತ - [ಮಗುವಿನ] ಹರಿದಾಟ, ಚಲನೆ (ದರಹಸಿತಂ ಹಸಿತಂ 
ಸು೦ದರಮನ್ಮನಲಪಿತರುಚಿತರಂಗಿತಮೆಂಬೀ ಪರಿವಿಡಿಯ 
ಬಾಲಕೇಳಿಯೆ ಕರಮೆ ಮರುಳ್ಳಿದುದು ತಾಯುಮಂ 


ತಂದೆಯುಮಂ: ಆದಿಪು, ೮. ೩೮) 

ರಂಜಣಿಗೆ - (ಚಂದನವಾರಿಪೂರಮಪ್ಪ ರಜತದ ರಂಜಣಿಗೆಗಳಿಂ 
ಮುತ್ತಿನ ಮಾಣಿಕದ ಪಳುಕಿನ ಜಲಯಂತ್ರದ 
ಜಾಲದಿಂ: ಕುಸುಮಾಕಾ, ೫. ೧೨೭ ವ) 

ರಂಜಿಸು - ಪ್ರಕಾಶಿಸು (ಚಿಂತಾಮಣಿಯಂ ನಿರುತಂ 
ರಂಜಿಸಿದಂತಿರೆಕರಮೆಸೆದಂ ಯೌವನೋದಯಂ 
ತನಮೆಸೆಯಲ್‌: ಕರ್ಣನೇಮಿ, ೯. ೬); ಶೋಭಿಸು, ಬಣ್ಣ 


ಹಾಕು (ಯಂಜಿಸು-ಶೋಭಾಯಾಂ ರಾಗೇ ಚ: ಶಬ್ದಮದ, 
ಧಾ ೭೪೫); ಉದ್ರೇಕಗೊಳಿಸು (ಒಸಗೆಗ೦ಂ ಉತ್ಸಾಹಕ್ಕಂ 
ಸಸಿಯುದಯಂ ರಂಜಿಪಂತೆ ಕಳ್ಳಂಗ೦ .. . ಆ ತೆಅದಿ೦ 
ರಂಜಿಸಲಕ್ಕುಮೆ: ಧರ್ಮಾಮ್ಯ, ೪. ೧೮); ಸಂತಸಪಡಿಸು 
(ಸಕಲಸುಖಕ್ಕಂ ನೆಲೆಯಾದ ಸದ್ದೃಷ್ಟಿಗೆ ರಂಜಿಸುವ 
ಸದ್ಧರ್ಮಂ ಬಹುವಿಧಮಾಗಿರ್ಪ ನರಕದುಃಖಂಗಳಂ 
ಅನುಭವಿಸಲ್ಪೇಡಿರ್ಪ ಕುದೃಷ್ಟಿಗೆಂತಾನುಂ ರಂಜಿಸಲಾಣದು: 
ಧರ್ಮಾಮೃ, ೪. ೧೮ ವ) 

ರಂಡೆ - ವಿಧವೆ (ಜೋಯಿಸನ ಮಗಳ್‌ ಪಸೆಯೊಳ್‌ 
ರಂಡೆಯಾದಳ್‌ ಎಂಬ: ಧರ್ಮಾಮೃ, ೧೨. ೨೭ ವ) 

ರಂಡೆತನ - ವೈಧವ್ಯ (ಬಾಯಟಿದಲ್ಪ ಮೆಲ್ಲಡಿಪ ಡಂಬಿಪ 
ರಂಡೆತನಕ್ಕೆ ಪೂಣ್ಣಭಿಪ್ರಾಯಮೆ ಸಿಂಹನಂದೆಗಂನಿಂದಿತೆಗಂ: 
ಶಾಂತಿಪು, ೬. ೪೪) 

ರಂಭಾ - ಬಾಳೆಯ ಗಿಡ (ಜಳಮಂ ರಂಭಾದಿಗಳ್‌ ಸೇವಿಸುತ್ತಿರೆ 

ನಿರ್ಜರಗಂಗಾನದಿ ತಾನಿದೆಂಬ ತೆಐದಿಂ ಕಾವೇರಿ 

ಕಣ್ಣೊಪ್ಪುಗುಂ: ರಾಜಶೇವಿ, ೨. ೪) 

ರಂಭಾಮೃ) ದುಸ್ತಂಭ - ಬಾಳೆಗಿಡದ ಮೃದುವಾದ ಕಾಂಡ (ಮೊಗಂ 
ಉತುಲ್ಲಸ ರೋಜಹಾಸಿ ನಯನಂ ನೀಲಾಂಬುಜಸ್ಪರ್ಧಿ 
ಬಾಹುಗಳಾಜಾನುವಿಳಂಬಿಗಳ್‌ ತೊಡೆಗಳುಂ ರಂಭಾ 
ಮೃದುಸ್ತಂಭಶೋಭೆಗಳಂ ಗೆಲ್ಲುವು: ಆದಿಷು, ೧. ೭೪) 

ರಂಭಾವನ - ಬಾಳೆಯ ತೋಟ  (ಕೃತಕಗಿರಿಪರೀತ 
ನೂತಚೂತಲತಾಲಿಂಗಿತ ಶಾತಕುಂಭ ರಂಭಾವನಾಂತರ್ಗತ 
ಮಣಿಭವನಂಗಳೊಳಂ: ಆದಿಪು, ೬ ೧೦೧ ವ) 

ರಂಭಾಸ್ತಂಭ - ಬಾಳೆಗಿಡದ ಕಾಂಡ (ರಂಭಾಸ್ತಂಭೋಪಮಾನ 
ಊರು ಯುಗಳೆಯರ್‌ ಶಾತಕುಂಭರಂಭಾವನಂಗಳುಮಂ: 
೧೧. ೯೫ ವ) 

ರಂಭೆ - ಬಾಳೆ ಗಿಡ (ರಾಜಕೀರಂ ರಾಜಜಂಬೂ ರಂಭಾಸ್ಟಾದಿ 


ಸ್ವಾದುಫಲಂಗಳಂ ತಂದೀಯೆ: ಪಂಚತಂತ್ರ, ೧೯೧ ವ); ಒಬ್ಬ 


ಅಪ್ಸರೆ (ಶಶಿಲೇಖೆ ಮಯೂಖನಿಕರಮಂ ಕೆದಜುವವೋಲ್‌ 
ಕೆದಚೆ. ನವರಸಭಾವಮಂ ಕೆದಣಿದಳೆನೆ. ಕುಣಿದು ರಂಭೆ 
ರಂಗಂಬೊಕ್ಕಳ್‌: ಲೀಲಾವತಿ, ೪. ೧೦೭) 

ರಂಭೋರು - ಬಾಳೆಯ ದಿಂಡಿನಂತಹ ತೊಡೆ[ಯುಳ್ಳವಳು] 
(ರಂಭೋರು ಜಗದ್ವಿಜಯಾರಂಭಿ ಮನೋಭವಕರೇಣುವಂತೆ 
ಒರ್ವಳ್‌ ಕಿಟಂಭೋಜದಲರ್ಗಳ೦ ಕುಚಕುಂಭ೦ಗಳೊಳ್‌ 
ಒಟ್ಟಿಕೊಳ್ಳಳೇನೊಪ್ಪಿದಳೋ: ಲೀಲಾವತಿ, ೧೩. ೧೨೭) 

ರಂಹ - ವೇಗ (ದ್ವಾದಶಯೋಜನೋಲ್ಲಂಘನ ರಂಹೋನಿವಾಸ 
ಭೂಮಿಯುಮಪ್ಪ  ಪವನಂಜಯಮೆಂಬ ತುರಗರತ್ನಮಂ: 
ಆದಿಪು, ೧೧. ೩ ವ) 

ರಕ್ಕಸಿಯರ ಕಂಡ ಕುಂಬಳ - ರಾಕ್ಷಸಿಯರ ದೃಷ್ಟಿ ಬಿದ್ದ ಕುಂಬಳ, 

ಹೊರಗೆ ಸರಿಯಾಗಿ ಕಾಣಿಸಿದರೂ ರಾಕ್ಷಸಿಯ ದೃಷ್ಟಿ ಬಿದ್ದು 
ತಿರುಳು ಕೊಳೆತಿರುವ ಹಾಗೆ (ಪೊಣಗಣ್ಣೆ "ಸಯ್ದರೆತೆ 
ತಾವೊಳಗಂ ತವೆ ತೋಡಿ ತಿಂದು ರಕ್ಕಸಿಯರ ಕಂಡ 
ಕುಂಬಳದವೊಲಾಗಿರೆ: ಪಂಪಭಾ, ೯. ೪೮) 

ರಕ್ಕಸಪಾರ್ವ - ಬ್ರಹ್ಮರಾಕ್ಷಸ (ಪಿಶಾಚಾನಿವಹಮನಡಗುಣಿಮೆಂದು 
ನವವೇದಮಂ ಪೇಟ್ವರಲ್ಲಿರಕ್ಕಸಪಾರ್ವರ್‌: ಗದಾಯು, ೪. 
೪೦) 

ರಕ್ಕಸವಡೆ - [ರಕ್ಕಸ + ಪಡೆ] ರಾಕ್ಷಸ ಸೈನ್ಯ (ಮೂಜುಂ 
ಯೋಜನದಳವಿಯ ಸಭಾಮಂಟಪಮನೊಂದು 
ರಕ್ಕಸವಡೆಯಿಂ ಪೊತ್ತು ತರಿ: ಪಂಪಭಾ, ೬. ೨ ವ) 


ತ 


ಲಕ್ಕ 


೯೪೦ 


ರಕ್ಕಸಿ - ರಾಕ್ಷಸಿ (ರಕ್ಕಸಿಯರ ಕಂಡು ಕುಂಬಳದ 
ಮಾರ್ಟಕೆವೊಲಾಗಿರೆ ಮಾಡದಿರ್ಪಿರೇ: ಪಂಪಭಾ, ೯. ೪೮) 

ರಕ್ಕೆ - [ರಕ್ಷೆ] ಭಯನಿವಾರಣೆಯ ಯಂತ್ರ (ವಿಭೂತಿಗೊಂಡು .. 
. ರಾಜ್ಯದ ವಿಭೂತಿಗೆ ನೆಟ್ಟನೆ ರಕ್ಕೆಗಟ್ಟುವಂತಿರೆ ಫಣೆಯಲ್ಲಿ 
ಪೂಸಿ: ತ್ರಿಷಷ್ಟಿಪು, ೧೭. ೧೭೯) 

ರಕ್ಕೆವಣಿ - [ರಕ್ಷಾಮಣಿ] ಕ್ಷೇಮಕ್ಕಾಗಿ ಕಟ್ಟುವ ಮಣಿ (ರಂಜಿಪ 
ನೂಲ ರಕ್ಕೆವಣಿಗಳ್‌ ಚೆಲ್ಪಾಗೆ ವಕ್ತೆಂದುವಂ 
ಅಂಜನಾಂಕಿತಮಂ ನಾನಿನ್ನೆಂದು ಕಾಣ್ಣೆನೋ: 
ಕಾದಂಬ. ೨. ೫೬) 

ರಕ್ಕೆವೊಟ್ಟು - ದೃಷ್ಟಿಬೊಟ್ಟು (ಲೋಕಲೋಚನಪರಿಪಾತದೋಷ 
ಕಾರಣದಿಂದ ಅವಳಿಟ್ಟ ರಕ್ಕೆವೊಟ್ಟೆನೆ ನಸುಗರ್ಪು 
ಕಣೊಳಿಸಿದತ್ತು ಕುಚಚೂಚುಕ೦ಗಳೊಳ್‌: ಶಾಂತೀಶ್ವಪು, ೪. 
೨೬) 

ಕ್ರ - ಕೆಂಪು ಬಣ್ಣ (ಅರುಣ೦ ಶೋಣ೦ ಕೋಕನದ ರುಚಿ ರಕ್ತಂ 
ದು ಲೋಹಿತಂ ಸಂಧ್ಯಾಭಂ: ಅಭಿಧಾವ, ೨. ೧. ೬೪); 
ನೆತ್ತರು (ಕ್ಷತಜ೦ ರುದಿರಂ ಅಸ್ಕಕ್‌ ಲೋಹಿತಂ ಅಸ್ರಂ 
ಶೋಣಿತಾಖ್ಯಮೆಂಬುದು ರಕ್ತಂ: ಅಭಿಧಾವ, ೧. ೧೨. ೨೭); 
ಅನುರಾಗವುಳ್ಳವನು (ಕೆಂಪೇಜ” ನೈಜಾಂಶುರಕ್ಷಂ ಣಗಣಂ 
ತತ್ಲೀಕರಂಬೊಲ್‌ ಮೆಜ್‌ಯೆ: ರಾಜಶೇವಿ, ೬. ೨೮) 

ರಕ್ತಕಂಠೀಜನ - ಇನಿದನಿಯ ಸ್ತ್ರೀಯರು (ಗೀತಾರಾವದಿಂದಂ 
ನೆ೫್‌ಯೆ ನೆಣಗೊಳಲ್‌ "`` ರಕಕಂಠೀಜನಂ ಬಂದಿರೆ 
ವ೦ದಿವ್ರಾತಮೆತ್ತಂ ಬಗೆಗೊಳಲಿರೆ ಜೆಲ್ಪಾದುದಾಸ್ಥಾನರಂಗಂ: 
ಆದಿಹು, ೨. ೩) 

ರಕ್ತಕಂಠೀಜನ - ಇನಿದನಿಯ ಸ್ತ್ರೀಯರು (ಗೀತಾರಾವದಿಂದಂ 
ನೆ೫್‌ಯೆ ನೆಜಗೊಳಲ್‌ "'ರಕ್ತಕ೦ಠೀಜನಂ ಬಂದಿರೆ 
ವ೦ದಿವ್ರಾತಮೆತ್ತಂ ಬಗೆಗೊಳಲಿರೆ ಜೆಲ್ಪಾದುದಾಸ್ಥಾನರಂಗಂ: 
ಆದಿಪು, ೨. ೩) 

ರಕ್ತತುಳುಂಕು - ಕೋಪದಿಂದ ಕೆಂಪಾಗು (ಉಮ್ಮನೆ 
ಬೆಮರುತ್ತುಂ ಇರ್ದ ದುಶ್ವಾಸನನುಮಂ ಕಣ್ಕೆತ್ತಿ ಕಿಜುನಗುವ 
ಕೂರದರ ಮೊಗಮುಮಂ ತಮ್ಮಣ್ಣನ ಬಿನ್ನನಾದ 
ಮೊಗಮುಮಂ ಕಂಡು: ಪಂಪಭಾ, ೭. ೫ ವ) 

ರಕ್ತತೆ - ಕೆಂಬಣ್ಣ (ತುಂಬಿದ ರಕ್ತತೆಯಿ೦ ನಿಜಬಿಂಬಂ 
ವಾರುಣಿಯನೊಸೆದು ಸೇವಿಸೆ ನಾಣ್ಗೆಟ್ಟಂಬೋಲ್‌ ತೇಜಂ 
ಮಸುಳ್ಳಿನಂ ಅಂಬರಮಂ ಬಿಸುಟ೦ ಆಗಳಂಬುಜಮಿತ್ರಂ: 
ಪಂಪಭಾ, ೩. ೨೩) 

ರಕ್ತಪಂಕರುಹ - ಕೆಂದಾವರೆಯ ಕೊಳ (ರಕ್ತಪಂಕರುಹದೊಳಿರ್ಪ 
ಸದ್ದರಟೆಯಂತೆ ತತ್‌ ಕಮಲಾಕ್ಷಿಯೊಪ್ಪಿದಳ್‌: 
ಉದ್ಭಟಕಾ, ೫. ೫೬) 

ರಕ್ತಮೋಕ್ಷ - ರಕ್ತದ ಬಿಡುತೆ (ವೃಕೋದರನಿಂ ಆ 
ರಣರಂಗದೊಳಾದ ದುಷ್ಟದುಶ್ಶಾಸನ ರಕ್ತಮೋಕ್ಷದೊಳೆ 
ದೋಷವಿಮೋಕ್ಷಂ ಅದೇಕೆ ಕೊಂಡಪೈ: ಪಂಪಭಾ, ೧೩. 
೬೮) 

ರಕ್ತರುಚಿ - ಕೆಂಪು ಕಾಂತಿ (ಇತ್ತ ವಂದ ಸಂಧ್ಯಾಸಮಯಾತ್ತ 
ರಕ್ತರುಚಿ ಪಿಂಗೆ: ಪಂಪಭಾ, ೩. ೮೧) 

ರಕ್ತಾಂಭೋಜ ದ [ರಕ್ತಅಂಭೋಜ] ಕೆಂದಾವರೆ 
(ಯೋಗಾಭ್ಯಾಸದೊಳ್‌ ಅರೆಮುಗುಳ್ಳ ರಕ್ತಾಂಭೋಜದಳ 


ಪೇಟ್‌ 


ವಿಳಾಸ ಉಪಹಾಸಿಗಳಪ್ಪ 
ಪಂಪಭಾ, ೧೩. ೬೩ ವ) 
ರಕ್ತಶೋಕ - ಕೆಂಪು ಅಶೋಕವೃಕ್ಷ (ಆ ಕಾಂತೆಯ 
ಮೃದುಪದತಳ ಕೋಕನದಂ ತನ್ನ ರುಚಿಯಿಂ ಒದವಿಸೆ 
ರಾಗೋದ್ರೇಕಂ ಅದೆಂತು ರಕ್ತಾ ಶೋಕದ ತಳಿರೊಳ್‌ 
ವಿರಾಗಮಂ ಪುಟ್ಟಿಸುಗುಂ: ಮಲ್ಲಿನಾಷು, ೩. ೪೨); 
ರಕ್ಷಾಮಣಿ - ಕಾಪಾಡುವ ವ್ಯಕ್ತಿ (ಶ್ರೀಜೈನಧರ್ಮೋನ್ನತಿಯ 
ಮಹಿಮೆಯಂ ಭಕ್ತಿಯಂ ಕಾವ ರಕ್ಷಾಮಣಿಯುಂ .. .. ಶ್ರೀ 
ದಾನಚಿಂತಾಮಣಿಯೆ: ಅಜಿತಪು, ೧೨. ೧೪) 
ರಕ್ಷಾಮರಿ - [ರಕ್ಷಾ+ಅಮರಿ] ರಕ್ಷಿಸುವ ದೇವತೆ (ಎಳೆಮಿಂಚುಂ 
ಸಿಡಿಲು೦ ಬಂದೆಳಸಿದ ಘನಮಾಳೆ ರಂಜಿಪಂಜಿಪ 
ತೆಳಣನಂಲಳಿತಮಂ ರಕ್ಷಾಮರಿಯರಂ ತಳೆದರ್‌ ಭುಷಣದ 
ಬಾಳ ಪೊಳೆಪುಗಳಿಂದಂ: ಪುಷ್ಪದಂಪು, ೯. ೬೯) 
ರಕ್ಷಿತವಿವರ್ಧನ - ಕಾಪಾಡಿಕೊ೦ಡದ್ದನ್ನು ವೃದ್ಧಿಪಡಿಸಿಕೊಳ್ಳುವುದು 
(ಅಲಬಲಾಭಂ ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ 
ವರ್ಧಿತತೀರ್ಥಪ್ರತಿಪಾದನಂ ಎಂಬ ಚತುರ್ವಿಧ 
ಪುರುಷಾರ್ಥವೃತ್ತಿಯಾಗಿರ್ಪ್ಮದು: ಪಂಚತಂತ್ರ, ೭೫ ವ) 
ರಗಣ - ಎರಡು ಗುರುಗಳ ನಡುವಣ ಲಘುವಿನಂತೆ ನಡು 
ಸಣ್ಣಗಿರುವ (ರಗಣಮನೆ ಪೋಲ್ತು ಪಿರಿದುಂ ಸೊಗಯಿಪ 
ದೇವಿಯ ತದೀಯ ತನ್ಮದ್ಯಂ: ಕುಸುಮಾಕಾ, ೬. ೬) 
ರಚನೆ — (ಪೊಸಮಕರಂದದ ಮಾಂದದ 
ವಂದಲರೊಳೆಅಗಿದರಗಿಳಿ ರಚನೆಯ ಕರ್ಪೆಸೆವಂತೆ ಎಸೆವಿನಂ 
ಏಂ ಸೊಯಿಸಿದುದೊ ವನಯುವತಿ ವದನತಿಲಕಂ ತಿಲಕಂ: 
ಶಾಂತಿಪು, ೭. ೧೩೩) 

- ರಂಪಾಟ (ಈಕೆ ತನ್ನ ಮರುಳ೦ ಮುಚ್ಚಿ ನುಡಿದೊಡಂ 
ರಜ್ಜೆಗೆ ಬಿರ್ದದು ಎಂದು ಅರಸ೦ ಅನುಕೂಳದಿಗಳೊಳ್‌ 
ನುಡಿಯುತ್ತುಂ: ಅನಂತಪು, ೮. ೧೧ ವ) 
ರಚ್ಚೆಯ - ಏಳು ಬಗೆಯ ತಾಳಕ್ರಮಗಳಲ್ಲಿ ಒಂದು (ಧ್ರವ 

ಮಟ್ಟೆಯಂ ಪಡಿಮಟ್ಟೆಯಂ ಅಟ್ಟತಾಳ ಎಕ್ಕತಾಳ ರೂಪಕಂ 
ರಚ್ಚೆಯ ಎಂಬ ಏಂ ತೆಳಣದ ತಾಳಕಮದಿಂದ: ಧರ್ಮಪ, 
5. ೨ರ ಪು 


ಕಣ್ಗಳಂ ಒತ್ತಂಬದಿಂ ತೆಣೌದು: 


ರಚ್ಚೆ 
ಚ 


ರಚ್ಚಿಯೊಳ್ಳಡು - ಕಷ್ಟದಲ್ಲಿ ಸಿಲುಕು (ತಿರಿದುಂಡು ಕಚ್ಚುಟಮನುಟ್ಟು 


ರಚ್ಜಿಯೊಳ್ಳಟ್ಟು ಮುಟ್ಟುಗೆಟ್ಟು 
ನಮದುದನದಂ ಮದಿರೆ. ಮಾವಂ 
ನಮಗೀಗಳ್‌: ಸುಕುಮಾಚ, ೪. ೩೦) 

- ಧೂಳು (ರಸರಸದ ಬಾವಿ ಮನೆಮನೆಗೆ ಬೇಜ” ಕಿಸುಗಲ್ಲಳ 
ರಜದ ಕಣಿವೆರಸು ತೋ*೫* ಪಂಪಭಾ, ೪. ೧೦); ಹೂವಿನ 
ಪರಾಗ (ನೀರಜದ ರಜದ ಪೊರೆಪು ಆ ನೀರೇಜದ ನೀರ 
ಪೊರೆಪು ಪೊರೆವೊರೆ ನೀಂ ಸಂಸಾರಕ್ಕೆ ನಿನಗಂ ಈ 
ಸಂಸಾರಂ ಪೊರೆಪೊರೆ ಪರಾತ್ಮಹತಿನುತಚರಿತಾ: ಶಾತಿಪು, 
೧೧. ೯೬); ರಜೋ ಗುಣ (ಘನಸತ್ವ್ವನಲ್ತೆ ಸಂಭವಿಪ 
ನೃಪಾತ್ಮಜಂ ಆತನೀ ಧರಿತ್ರಿಗೆ ಪತಿಯಪ್ಪನೆನುತುಂ ಅಡಗಿತು 
ಕ ಎಂದೆನಲ್‌: ಕುಸುಮಾಕಾ, ೬. ೫೮; ಹೆಣ್ಣಿನ ರಜಸ್ಸು 
(ಆರ್ತವಮದು ರಜಮೆಂದುಂ ಪುಷ್ಪವೆಂದು೦ 
ಅವಿಭೇದದಿಂದೆ ಪೇಟಲ್ಪಡೆಗುಂ: ಅಭಿಧಾವ, ೧. ೧೧. 
೧೩೦ 


ರಜಂಬೊರೆ - ಧೂಳಿನಿಂದ ಕೂಡಿರು (ಪರಿಜನಮನಿತುಂ 
ತುರಿಪದೆ ಪರಿತಂದಿನ್ನೇವೆವೆಂದು ಕಪ್ಪುರದ ರಜಂಬೊರೆದ 


ಉಬ್ಬೆಗಮುಬ್ಬರಿಸಿ 
ದೇವನಾದೊನೇ 


ರಜ 


ರಸಕ್ಕೆ 


೯೪೧ 


ಕರಕಾಂಬುವಂ ತಳಿದು: ಆದಿಷು, ೪. ೧೩೭); ಪರಾಗವನ್ನು 
ಹೊಂದಿರು (ಪರಮಜಿನಜನನಿಗೊರ್ವಳ್‌ ಸುರವಧು 
ಕೊಡೆವಿಡಿದು ನಳಿನಿಯೊಡವೆಳೆದು ರಜಂಬೊರೆಯಿ 
ಕೊಡೆಯೆಲೆಯ  ಕೆಬಗಿರ್ದ ರಾಜಹ೦ಸಿಯ ವಿಳಾಸಮಂ 
ನೆನೆಯಿಸಿದಳ್‌: ಶಾಂತಿಪು, ೯. ೧೭೮); ರಜೋಗುಣವನ್ನು 
ಉಂಟುಮಾಡು (ಇರದೊಯ್ದುದು ತನ್ನಿಚ್ಛೆಗೆ 
ವರಯವ್ಹನದಂದು ಪುರುಷನ೦ ಪ್ರಕೃತಿ ರಜಂಬೊರೆದು 
ತಿರುಪುತ್ತೆ ತಣಗೆಲೆಯನುಯ್ತ ತೆಜೆದಿಂದೆತ್ತಂ: ಕಾದಂಬ, ೩. 
೬೯) 

ರಜಃಕಷಾಯ - ದೂಳಿನ ಒಗರು (ಅಂತೆ ಗೆಯ್ದೆನೆಂದು 
ಕೂಜಜ್ಜಳಚರಕುಳ ಕಳರವದೊಳಂ ಕಮಳಕುವಳಯ 
ರಜಃಕಷಾಯಪರಿಮಳದ ಅಳಿಪಟಳಜಟಳಮಾಗಿ: ಪಂಪಭಾ, 
೮.೩೭ ವ) 

ರಜಃಪಟಲ - ದೂಳಿನ ಸಮೂಹ (ಎರಡು ರಥದ ಗಾಲಿಯ 
ಕೋಳಿಂದಾದ ರಜಃಪಟಲ೦ ಕವಿದು ಆದಮೆ ತೀವಿದುದು 
ದಿವಿಜವಧುವಿರ ಕಣ್ಣೊಳ್‌: ಪಂಪಭಾ, ೫. ೭೯) 

ರಜಃಪಟಾವೃತ ದಡ [ರಜಃಪಟ--ಆವೃತ] ದೂಳೆಂಬ ವಸ್ತದಿಂದ 
ಮುಚ್ಚಲ್ಪಟ್ಟ  (ಅಂಭೋರುಹರಜಃಪಟಾವೃತವಾರಿಯಂ ಆ 
ನೃಪತಿ ಕುಡಿಯಲೊಡರಿಸಿದಾಗಳ್‌: ಪಂಪಭಾ, ೮. ೪೬) 

ರಜಕ - ಅಗಸ (ನೀನೊಲ್ಲದೊಡೆ ಒಂದು ದೊಡ್ಡ ಪೊಆ್‌ೌ 
ಪುಳ್ಳುನೀವೆ೦ ಅದರ್ಕೆ ನೀನಿದಂ .. . ಈವುದು ಎನೆ ಆ 
ರಜಕಂ ಕುಡೆ: ಧರ್ಮಪ, ೯. ೯) 

ರಜತ - ಬೆಳ್ಳಿ (ಲಕ್ಷ್ಮೀಮತಿ ಮೊದಲಾಗಿರೆ ತನ್ನಿರ್ಕೆಲದೊಳ್‌ 
ಅಬ್ದದ ಎಳೆಯೆಲೆಗಳ ಬಿತ್ತರಿಗೆಗಳೊಳ್‌ ಅರಸಿಯರ್‌ ನೆಮ್ಮಿ 
ರಾಗದಿ೦ ಕನಕ ರಜತ ಸಿಕತಿಳತಳದೊಳ್‌: ಶಾಂತಿಪು, ೮. ೫) 

ರಜತಗಿರಿ - ಬೆಳ್ಳಿಯ ಬೆಟ್ಟ (ಸಮುದ್ಯತ್‌ ರಜತಗಿರಿ ತಟ ಸ್ಪಷ್ಟ 

ಸಂಶ್ಲಿಷ್ಠ್ಣ ಮೌರ್ವೀನಿನದಂ ಪರ್ವಿತ್ತು ಅಕಾಂಡಪ್ರಳಯ 

ಘನಘಟಾಟೋಪ ಗಂಭೀರನಾದಂ: ಪಂಪಭಾ, ೧೨. ೧೩೭) 

ರಜತಾದ್ರಿ - ಬೆಳ್ಳಿಯ ಬೆಟ್ಟ (ರಜತಾದ್ರಿಯೆನೆ ನೃಪನಂದನ 
ಧವಳಾತಪತ್ರಂ ಎಸೆದತ್ತಾಗಳ್‌: ಕಾದಂಬ, ೩. ೧೧೪) 

ರಜನಿ - ರಾತ್ರಿ (ತನಗಿದಿರ್ವಂದು ನಿಂದ ರಜನೀವಧುವಂ 
ನಸುಸೋಂಕಿದಾಕ್ಷಣಂ ಘನತಿಮಿರಾಸಿತ ಅಂಬರಂ 
ಅದೊಯ್ಯನೆ ಜಾಜೌ ರಾಜಶೇವಿ, ೪. ೧೫); ಅರಿಸಿನ 
(ಪೊಂಬರದನ ಅಲರ್ಪೊನ್ನಂ ಪರ್ಣಕರ್ಷೋಪಲದೊಳ್‌ 
ಒರೆಯೆ ಸುರಿದು ಪರಿದ ಪೊಂಬುಡಿ ಎಂಬಂತಿರೆ 
ಇಂಬುವೆತ್ತ ರಜನೀರಜಃ ಪಿಂಜರರಜೋಗುಣದಿಂ: ಶಬರಶಂ, 
ಶ್ರ ಲ ಪು 

ರಜನೀಕರ -. ಚ೦ದ್ರ (ರಜನೀಕರಕುಲತಿಲಕ೦ ತ್ರಿಜಗತ್ತತಿ 
ಪೂರ್ಣಕೀರ್ತಿ ಉದ್ಭಟದೇವಂ: ಉದ್ದಟಕಾ, ೧. ೮೫) 

ರಜನೀರಜ - ಅರಿಸಿನ ಪುಡಿ (ಪೆರ್ದೊಜ್‌ಗಳೊಳ್‌ 
ನೀರಾಟಮನಾಡಿ ಪೋದ ವಾರನಾರಿಯರ 
ಪೊಂಜೆಳೆಮೆಯ್ಯೊಳ್‌ ರಂಜಿಸಿರ್ದ ರಜನೀಕರಜಂಗಳಿಂ 
ಕದಡಳ್ಳು ಪರಿದಪುದು: ರಾಜಶೇವಿ, ೧೨. ೩೯ ವ) 

ರಜನೀಸಮಯ - ರಾತ್ರಿಯ ಹೊತ್ತು (ಒಂದು ದಿವಸಂ 
ರಜನೀಸಮಯದೊಳ್‌ ಅನರ್ಫ್ಯ ಮರಕತಮಣಿಶಿಲಾ 
ಸಂಪಾದಿತ ಮೇದಿನೀವಿಭಾಗದೊಳ್‌: ಆದಿಹು, ೫. ೨೨ ವ) 


1 


& 


ರಜಸ್ವರ - ಪರಾಗ (ಸಮೀರನುದಾರಕನೆಂಬ ಕೇತಕೀಪ್ರಸರ 
ರಜಸ್ವರಪ್ರಕಟಪಾಂಸುಳಮಾದುದು ಮೇಘಕಾಲದೊಳ್‌: 
ಪಂಪಭಾ, ೭. ೨೨) 

ಜಸ್ಟಲೆ - ಮುಟ್ಟಾದ ಹೆಂಗಸು 
ಮುಟ್ಟಲಾಗದು ಎನೆಯುಂ 
ಪಂಪಭಾ, ೭. ೪ ವ) 

ರಜಸ್ಪಂಸಕ್ತ - - ಪರಾಗದಲ್ಲಿ ಆಸಕ್ತವಾದ (ಪುಷ್ಟಿತ 
ಹೇಮಪಂಕಜ ರಜಸ್ಸಂಸಕ್ತ ಭೃ೦ಗಾ೦ಗನಾನಿಕರಂ ಸಾರಸ 
ಹಂಸ ಕೋಕಿಳಕುಳಧ್ವಾನೋತ್ಕರಂ ಚೆಲ್ತನಾಯ್ತು: ಪಂಪಭಾ, 
೫. ೮೦) 


(ರಜಸ್ವಲೆಯಾಗಿರ್ದೆಂ 
ಮುಡಿಯಂ ಪಿಡಿದು: 


ರಜೋಗಂಧ - ಪರಾಗದ ಸುವಾಸನೆ (ಮಂದಾರವರ್ಷ 
ನವಮಕರಂದ ರಜೋಗಂಧಬಂಧು ವಿವಿಧಪತಾಕಾ 
ಸಂದೋಹಾಂದೋಳನಪಟು: ಆದಿಪು, ೧೪. ೧೩೪) 

ರಜೋಮಯ - -  ಳಿನಿಂದ ತುಂಬಿದ (ಅಂತು 


ಮಹೀಭಾಗಮೆಲ್ಲಂ ಚತುರಂಗಮಯಮುಂ ದಿಗ್ವಿಭಾಗಮೆಲ್ಲಂ 
ರಜೋಮಯಮುಂ: ಆದಿಪು, ೧೧. ೩೫ ವ) 

ರಜ್ಜು - ಹಗ್ಗ (ಇಂದ್ರಿಯತತಿಯಂ ತೆಗೆದೊಳಗೆ ಪಿಡಿದು ಕಟ್ಟದ 
ರಜ್ಜುಪ್ರತತಿಯೆಂಬಿನೆಗಂ ಯತಿಪತಿಗೆಸೆದುವು ಸೆರೆಗಳ 
ತುಜುಗಲ್‌: ಕಾದಂಬ, ೧. ೧೯೮); [ಜೈನ] ಒಂದು 
ಉದ್ದಳತೆ, ಎಂಟು ಹಸ್ತಗಳು (ಏಕತಜ್ಞುಪ್ರಮಾಣಂ 
ತಿರ್ಯಗಲೋಕಂ: ಆದಿಪು, ೧. ೪೮) 

ರಟತ್‌ - ಧ್ವನಿ ಮಾಡುವ (ಘಟೆಯ ದಟದ ಉಲಿವು 
ಲಯಘಫನಘಟೆಗಳ ಮೊಟಗೆನಿಸೆ ಪೊಟ್ಟಗೆ ಒಡೆದತ್ತು ರಟತ್‌ 
ಪಟು ಪಟಹ ಶಂಖ ಭೇರಿಯ ಚಟುಳಿತದಿ೦ದ ಅತಳಪಟ೦ 
ಅಂಬರಪಟಳಂ: ಪಂಪಭಾ, ೧೦. ೬೭) 

ರಟನ - ಧ್ವನಿ, ಅಬ್ಬರ (ಗಿಜ್ಯ್‌೦ಬ ಗಿಜುಗಟೆಯ ನಿಬಿಡತರ ಪಟು 
ರಟನದೊಡನೆ ಘುಡುಘುಡಿಪ ಸುಭಟಪಟಕಳಕಳಂ: 
ರಾಜಶೇವಿ, ೬. ೧೧ ವ); ಧ್ವನಿಮಾಡುವ (ಸಿ೦ಜಿನಿಯಂ 
ಸೆಳೆದಾರ್ದು ಸಾರ್ದು . .. ಎಚ್ಚೊಡೆ ಅರಿಸಿಂಹಳನೈದುವ 
ಲೋಕಭೀಕರ ರಟನಾಸ್ತಮಂ ತಣಿದು: ರಾಜಶೇವಿ, ೬. ೮೭) 

ರಣ - ಯುದ್ಧ (ಸಮರಂ ಸಂಗ್ರಾಮಂ ಯುದ್ಧಂ ಆಜಿ 
ಆಯೋಜನಂ ಸಮೀಕಂ ಕದನಂ ಸಮಿತಿ ರಣಂ ಜನ್ಯಂ 


ಆಹವಂ ಸಂತುಗಂ ಪ್ರಫಾತಂ ಕಲಹಂ: ಅಭಿಧಾವ, ೧. 
೧೪. ೧) 
ರಣಕಬಳ - ರಣಗೂಳು (ಮೇಘಾಡಂಬರದ ರಣಕಬಳರಕ್ಕೆ 


ಮರ್ದುಗಳ್ಳುದಿದ ಭರಣಿಗಳ ಪೊಸಸವಗ ಸೀಸಕ೦ಗಳ 
ಚಕ್ರಚೀತ್ಕ ತಿಗ ಜತಿಗುಡುವ: ರಾಜಶೇವಿ, ೬. ೧೧ ವ) 
ರಣಗಟ್ಟಲೆ - [ರಣ--ಕಟ್ಟಲೆ] ಯುದ್ಧದ 
(ದೆಸೆಗಾಣಲಾಗದು ದಲ್‌ ಆ 
ಮಂದಮಾದುದೋ: ಪಂಪಭಾ, ೧೦. ೧೧೬) 
ರಣಧೌತ - ಯುದ್ಧದಲ್ಲಿ ಪಾವನವಾದುದು (ಅಸಿಲತೆ ರಣಧೌತಂ 
ಈ ಮಸಿಮುಸುಡನ ಜೀವಕಪಿನಿ೦ ಕಂದಿದೊಡೆ 
ಕಯ್ದೆಸೊರೆಯ ಕುಡಿಯವೊಲಕ್ಕುಂ: ಯಶೋಧಚ, ೨. ೫೫) 
ರಣಮಾರ -  ರಣಭಯಂಕರ (ಗುಣಮಂ ಕೆಯ್ಯೊಂಡು 
ತಳ್ಳಿರ್ದೇಡೆ ಆತನೆ ವೀರಂ ರಣಮಾರಂ ಅತನೆ 
ಜಯೋದಾರಂ ಮನುಷ್ಯರ್ಕಳೊಳ್‌; ಹರಿವಂಶ, ೧೧. ೯೪) 


ಕತ್ತಲೆ 
ರಣಗಟ್ಟಲೆ 


೯೪೨ 


ರಣರಣಕ - ಉದ್ವೇಗ, ವಿರಹವ್ಯಥೆ (ಕಾದಂಬರಿಯಂ ರಣರಣಕ 
ವಿಕಲಹೃದಯದಿಂ ಓರಂತೆ ಚಿಂತಿಸುತ್ತಿರ್ದು: ಕಾದಂಸಂ, ೫. 
೭೫) 

ರಣಸ್ಥಾನ - ಯುದ್ಧರಂಗ (ಹರಿಯೆಂದಂದಮದಂತೆ 
ಪಾಂಡುತನಯರ್‌ ನಿರ್ದೋಷಿಗಳ್‌ ತಥ್ಯಂ ಇಂತು 
ರಣಸ್ಥಾನದೊಳ್‌ ಇನ್ನೆರಟ್ದುಡಿವೆನೇ: ಪಂಪಭಾ, ೧೩. ೯೦) 

ರಣಾಂಗಣ - ರಣಸ್ಥಾನ (ನಾಳೆಯ ರಣಾಂಗಣದೊಳ್‌ ನಡೆ 
ನೋವಎಉವಿರ್‌ ಮರುಳೃಡೆಯೊಡಗೂಡೆ ತಾಂಡವಮಾಡುವ 
ರಾವಣನ ಅಟಟ್ಟೆಯಾಟಮಂ: ಪಂಪರಾ, ೧೦. ೨೩೩) 

ರಣಾಗ್ರ - ಮುಂಚೂಣಿ (ಸೌಮಿತ್ರಿಯಂ ರಾಮನಂ 
ವಿರಥರ್ಮಾಡಿ ರಣಾಗ್ನೊಳ್‌ ಪಿಡಿದು ತಂದಾಂ ಕೊಟ್ಟಪೆಂ 
ಸೀತೆಯಂ: ಪಂಪರಾ, ೧೪. ೧೦೯) 

ರಣಾಗ್ರಹಪ್ರಣಯ -  ಯುದ್ಧಾಪೇಕ್ಷೆಯ ಪ್ರೀತಿ (ಕೆಳರ್ದು 
ಅಂದುಗ್ರರಣಾಗ್ರಹಪ್ರಣಯದಿಂದಾಗಳ್‌ ಕುರುಕ್ಷೇತ್ರಮಂ 
ಕಳವೇಟ್ಟು ಇರ್ವರು೦ ಐಂದ್ರ ವಾರುಣದೆ ವಾಯವ್ಯಾದಿ 
ದಿವ್ಯಾಸ್ತಸಂಕುಳದಿಂದ ಒರ್ವರಂ ಒರ್ವರ್‌ ಎಚ್ಚು: ಪಂಪಭಾ, 
೧. 

ರಣಾಜಿರ - ರಣಸ್ಥಾನ (ಗುರು ಪಣ್ಣಿದ ಚಕ್ರವ್ಯೂಹರಚನೆ 
ಪೆಜರ್ಗರಿದು ಪುಗಲ್‌ ಇದಂ ಪೊಕ್ಕು ರಣಾಜಿರದೊಳ್‌ 
ಅರಿನೃಪರಂ ಇಕ್ಕಿದ ನರಸುತ ನಿನ್ನೊರೆಗೆ ದೊರೆಗೆ 
ಗಂಡರುಮೊಳರೇ: ಗದಾಯು, ೪. ೫೫) 

ರಣಾನಂದ - ಯುದ್ಧೋತ್ಸಾಹ (ಕದನೈಕದುರ್ಜಯ ಮದಸ್ಕಂಧ 
ಪ್ರಯಾಣಕ್ಷಮ ಅಪನಿಪಾಳವುಜಂ ಈಗಳ್‌ ಎಮ್ಮೊಡನೆ 
ಬರ್ಕೆ೦ದು ರಣಾನಂದದಿಂ: ಆದಿಪು, ೪. ೯೧) 

ರಣಾನಕ - ಯುದ್ಧಭೇರಿ (ರಣಾನಕರಾವಂ ಅಳುಂಬಎಮಾದುದು 
ಆರ್‌ ಮಿಕ್ಕು ಬದುಂಕುವರ್‌: ಪಂಪಭಾ, ೩. ೬೮) 


ರಣಿತ - ಸದ್ದು (ಮಣೆಪಾದುಕಾಪದವಿನ್ಯಾಸ ರಣಿತ 
ಮಣಿಕುಟ್ಟಿಮಮಂ: ಲೀಲಾವತಿ, ೩. ೭೮ ವ); 
ಸದ್ದುಮಾಡುವ (ಮೃದುಪದ೦ಗಳೊಳ್‌ ಕಳರವರನಿತ 


ಮಣಿನೂಪುರಂಗಳಿಂ ತುಡಿಸಿ: ಆದಿಪು, ೭. ೧೦೬ ವ) 


ರಣೋದ್ಯತ - ಯುದ್ಧಸಿದ್ಧ (ನಿನ್ನ ಒರ೦ಟುತನ೦ ಕೈಗಟೆವಾಯ್ತು 
ಅದಪ್ಪೊಡೆ ಮಹಾಭಾರಾವತಾರ೦ ರಣೋದ್ಯತನಾಗು 
ಎಂಬುದ೦ ಎಮ್ಮಂ ಅನ್ಯರವೊಲೇಂ ನೀಂ 


ಪ್ರಾರ್ಥಿಸಲ್ವೇಟ್ಟುದೇ: ಪಂಪಭಾ, ೧೦. ೧೦) 
ರತ - ಮಗ್ಗ ತತ್ತರ (ದ್ವಿಟ್ಟುರದ್ವಂಸರತಕ್ರೋಧಂ ... .. ರಕ್ಷಿಸುಗೆ 
ಎಸುದಮಂಿ ಯುದ್ಧರಂಗತ್ತಿಣೇತ್ರಂ: ಜಗನ್ನಾವಿ, ೧. ೩) 
ರತಕೇಳಿ - ಸಂಭೋಗ (ರತಕೇಳಿರಾಗವನಿಶಂ ಸ್ತೀಪು ೦ವುಜಕ್ಕೆಲ್ಲಂ: 


ಜಗನ್ನಾವಿ, ೨. ೩) 
ರತಕ್ರಿಡಡೆ - ಸಂಭೋಗ (ತವದುತ್ಕಂಠತೆ 
ಮೆಯ್ದಾರದೊಳ್ಳೆಂಬಿವಂ ದಿವಿಜಂ ಶ್ರೀಪ್ರಭೆಗಿತ್ತಂ ಆಕೆ 
ದಿವಿಜಂಗಿತ್ತಳ್‌ ರತಕ್ರೀಡೆಯೊಳ್‌: ಶಾಂತಿಪು, ೭. ೩೭) 
ರತಖಿನ್ನ - ಸಂಭೋಗದಿಂದಾಗಿ ಆಯಾಸಗೊಂಡ (ರತಖಿನ್ನ 
ಕನ್ನ ರೀಸನ್ನತೆಯಂ ತಣ್ಮಲೆದು ಕಳೆದು ಸುಯ್ಕಿಂ 


ಸುರಭೀಕೃತಮಾಗುತ್ತುಂ ಪ್ರತ್ಯುಪಕೃತಿವಡೆವುದು ತದುಪವನದ 
ಪಾವನವದನಂ: ಚಂದ್ರಪ್ರಷು, ೧೦. ೪೨) 

ರತದೀಪಿಕೆ - ರತಿಕಾಲದ ದೀಪ (ಒಗೆದುವು ನೋಡಿ ನಾಣ್ಣಿ 
ತಲೆಯಂ ತೆಗೆವಂತಿರೆ ಪಾತ್ರಮಧ್ಯದೊಳ್‌ 


ತೆಗೆದುಡುಗಿರ್ದುವೊಳ್ಗುಡಿಗಳಂ 
ನಿತಾಂತದೊಳ್‌: ಲೀಲಾವತಿ, ೩. ೧೮) 
ರತಾಂತ - ಸಂಭೋಗದ ಕೊನೆ (ಅಂತು ಬೆಳರ್ತ ಅಧರಂ 
ಕಣ್ಣಿಂ ತುಳ್ಳುವ ಕೆಂಪು ಸರದ ನಡುಕಂ ಮಿಗೆ 
ತನ್ನಂತಃಪುರಲಲನೆಯರ್ಗೆ ರತಾಂತದ ವಿಭವಮನೆ ಮಾಡಿ 
ತಾಂ ಪೊಳಿಮಟ್ಟಂ: ಆದಿಪು, ೧೧. ೧೫೧) 
ರತಿ - ಆಸಕ್ತಿ (ಸದಾಚರಿತದೊಳ್‌ ರತಿ ಧರ್ಮದೊಳ್‌ ಅಟ್ಟಿ... ... 


ರತದೀಪಕೆಗಳ್‌ 


ನಿಜಮಾಗಿ ವರ್ತಿಸುವ ಭವ್ಯರೆ ಭಾವಿಸೆ ದೇವರಲ್ಲರೇ: 
ಸಮಯಪ, ೬. ೧೧೯) 
ರತಿಕ್ರೀಡೆ ದ ಸಂಭೋಗ (ತದ್ದನಮಾಲೆ ರತಿಕ್ರೀಡೆಗೆ 


ಮನೋಜ್ಯಮನುಕೂಲಮುಚಿತಂ: ಪುಷ್ಪದಂಪು, ೩. ೫೯) 

ರತಿತಂತ್ರ - ಕಾಮಶಾಸ್ತ್ರ (ಸರಭೇದ ರತಿತಂತ್ರ ಇಂದ್ರಜಾಲ 
ವಿವಿಧವಿದ್ಯೆಗಳೊಳಂ: ಪಂಪಭಾ, ೨. ೩೪ ವ) 

ರತಿಶ್ರಮ - ರತಶಿಕ್ರೀಡೆಯಿ೦ದಾದ ಆಯಾಸ (ನಲ್ಲಳ ರತಿಶ್ರಮ 
ವಿಶ್ಷಥ ಕೇಶಪಾಶದೊಳ್‌ ಸವಸವನಾಗಿ ತೋಣಿದಪುದು: 
ಪಂಪಭಾ, ೫. ೫೧) 

ರತಿಶ್ರೀರಮ್ಯ - - ರತಿಕ್ರೀಡೆಯ ಸಿರಿಯಿಂದ ರಮ್ಯವಾದ 
(ಮದಿರೋನತ್ತ ನಿಳಿಂಪ ಕಿ೦ಪುರುಷಕಾ೦ತಾರಬ್ಧಸಂಗೀತಂ 
ಒಪ್ಪಿದುದಲ್ತೆ ಸುರಸಿದ್ಧದಂಪತಿರತಿಶ್ರೀರಮ್ಯಹೈಮಾಚಳಂ: 
ಪಂಪಭಾ, ೭. ೭೨) 

ರತಿಸ್ಟೇದ - ಸಂಭೋಗದಿಂದ ಉಂಟಾಗುವ ಆಯಾಸದ ಬೆವರು 
[ಮೃಗಭೂ ಯದ್ಧ ವಿಳಾಸಿನೀ ಕಬರಿಕಾಬಂಧಗಳಂ ಪೊತ್ತು 
ಮಲ್ಲಿಗೆಯೊಳ್‌ ಭಾವಿಸಿ ಧೂಪದೊಳ್‌ ಪೊರೆದು ತತ್ಕಾಂತಾ 
ರತಿಸ್ವೇದಬಿ೦ದುಗಳೊಳ್‌ ನಾಂದು ಕುರುಳ್ಗಳೊಳ್‌ ಸುಟಿದು 
ಮುಂದೊಂದಿರ್ದ ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ 
ಪಳಂಚಿ ಸುಟಿದತ್ತು ಅಂದೊಂದು ಮಂದಾನಿಳಂ: ಪಂಪಭಾ, 
೪. ೮೦) 

ರತೀಶ - ಮನ್ಮಥ (ಭಾಳವಿಲೋಚನಪ್ರಭವಭಸ್ವತ್‌ 
ಜಾತವೇದಶ್ಶಿಖಾನಿವಹಪ್ಪುಷ್ಟ ರತೀಶಂ ಇಷ್ಟಸುಖಮಂ 
ದುರ್ಗಂಗೆ ದೀಘರ್ಫಾಯುಮಂ: ಪಂಚತಂತ್ರ, ೨) 

ರತುನ - [ರತ್ನ] ಬೆಲೆಬಾಳುವ ಹರಳು (ಪಂಚರತುನದೊಳೆ 
ನೆಜ್‌ದ ಪಸರದಿಂ ತೋರಣಂಗಳೊಳ್‌ ತೊಡರ್ದ ತಿಸರದಿಂ: 
ಪಂಪಭಾ, ೩. ೨೨) 

ರತೋತ್ಸಂಠೆ ದ ಸಂಭೋಗಾತುರೆ 
ಕೋಟಚಟೂಕ್ತಿಯಿಂದೊಸೆಯಿಸುತ್ತಿರ್ದಂ 
ಚಂದ್ರಪ್ರಪು, ೮. ೫೩) 

ರತೋತ್ಸವ - [ರತ.ಉತ್ಸವ] ಸಂಭೋಗದ ಸಂಭ್ರಮ 
(ಮಿಕ್ಕಮಂಡನಂ ಯುವತಿಜನಕ್ಕದೇವುದೊ 
ರತೋತ್ಸವಚಿಹ್ನಮೆ ದಿವ್ಯಮಂಡನಂ: ಜಗನ್ನಾವಿ, ೧೪. 
೧೧೦) 

ರತ್ನಕಂಬಲ — 


(ಕೋಮಲೆಯಂ 
ರತೋತ್ಸಂಠೆಯಂ: 


ಅಮೂಲ್ಕವಾದ ಕಂಬಳಿ (ತನ್ನ ಬೆಳಗೆ 
ಬೆಳಗಾಗಿರ್ದ ರತ್ನಕಂಬಲಮನಾ ಧರಿತ್ರೀವಲ್ಲಭಂ 
ಮುಹುರ್ಮುಹುರ್‌ ಆಲೋಕನಂಕುತೂಹಳಚಿತ್ತನಾಗಿ 
ವಿಸ್ಮಯಂಬಟ್ಟು: ಸುಕುಮಾಚ, ೧೦. ೧೦೫ ವ) 

ರತ್ನಕರಂಡಕ - ರತ್ನದ ಬುಟ್ಟಿ (ಭರತನಾಥದೂತಂ 
ಆತ್ಮಪಾರ್ಶ್ವಚರ ಕರತಳದಿಂ ಉಪಾಯನರತ್ನಕರಂಡಕಮಂ 
ಕೊಂಡು: ಆದಿಷು, ೧೪. ೪೫ ವ) 


೯೪೩ 


ರತ್ನಕುಂಡಲ - ರತ್ನಗಳಿಂದ ಮಾಡಿದ ಕಿವಿಯ ಆಭರಣ (ಇವು 
ರತ್ನಕುಂಡಲಂ ಜಿತರವಿಮಂಡಲಂ ಇವು ತುಡಲ್ಕೆ ಯೋಗ್ಯಮೆ 
ನಿನಗೆ: ಆದಿಷು, ೧೨. ೧೦೭) 

ರತ್ನಗರ್ಭೆ — ಭೂಮಿ (ರತ್ನಗರ್ಭೆಯಂ ಕಾದು 
ಸುವರ್ಣಯುಕ್ತೆಯೆನೆ ತನ್ನ ಕರಕ್ಕೆ . . ಮಣಿಮುದ್ರಿಕೆಯಾಗೆ 
ಮಾಡಿದಂ: ನೇಮಿನಾಪು, ೪. ೧೩೦) 

ರತ್ನತರು - ರತ್ನಗಳನ್ನು ಬಿಡುವ ಮರ (ಉನ್ಮಿಷತ್‌ ರತ್ನ 
ಹಟಚ್ಛಾಯೆಯೊಳೆ ಮುಸುಕಿ ದೇಹಚ್ಛಾಯೆಯುಮಂ 
ಪುದಿಯೆ ರತ್ನತರುವನೆ ಪೋಲ್ತಂ: ಆದಿಷು, ೪. ೪೦) 

ರತ್ನತ್ರಯ - [ಜೈನ] ಮೋಕ್ಷಸಾಧನಗಳಾದ ಸಮ್ಯಕ್‌ದರ್ಶನ. 


ಸಮೃಕ್‌ಜ್ಞಾನ, ಸಮ್ಯಕ್‌ಚಾರಿತ್ರಗಳು (ಇವಟೆಂ 
ಸಮೃಗ್ಗರ್ಶನಮುಜ್ಞಳಿಕಂ ಅದುವೆ ಸಮ್ಯಜ್ಜಾನಕ್ಕೆ 
ಅವಕಾಶಮಕ್ಕುಂ  ಅಂತದು ಕವಲು ಸಮ್ಯಕ್ಷರಿತ್ರಮಂ 


ಪ್ರಕಟಿಸುಗುಂ: ಆದಿಷು, ೫. ೫೯); ಪಂಪ ಪೊನ್ನ ರನ್ನ 
ಎಂಬ ಮೂವರು ಜೈನ ಕನ್ನಡ ಕವಿಗಳು (ಕವಿಜನದೊಳ್‌ 
ರತ್ನತ್ರಯಪವಿತ್ರಮೆನೆ ನೆಗಟ್ಬ ಪಂಪನುಂ ಪೊನ್ನಿಗನುಂ 
ಕವಿರತ್ನನು೦ ಈ ಮೂವರ್‌ ಕವಿಗಳ್‌ ಜಿನಸಮಯದೀಪಕರ್‌ 
ಪೆಅರೊಳರೇ: ಅಜಿತಪು, ೧೨. ೩೮) 


ರತ್ನತ್ರಿತಯ - [ಜೈನ] ರತ್ನತ್ರಯ, ಸಮ್ಯಕ್‌ಜ್ಞಾ ನ, 
ಸಮ್ಯಕ್‌ದರ್ಶನ ಮತ್ತು ಸಮ್ಯಕ ಚಾರಿತ್ರಗಳು (ಕಣಿ 
ರತ್ನತ್ರಿತಯಕ್ಕೆ ಇದೇಂ ಪಿರಿದೆನಲ್‌ ರತ್ನಾಕರಂ 


ರತ್ನತೋರಣರತ್ನಾಸನ ರತ್ನವಿಭ್ರಮಣ: ಆದಿಷು, ೧೬. ೪) 


ರತ್ನದೀಪ್ರಿ - ರತ್ನಗಳ ಕಾಂತಿ (ನೆನೆವ ಮನಂ ಪೆಣಗುಟೆದತ್ತೆನೆ 
ಬೆಳಗುವ ರತ್ನದೀಪ್ತಿ ಸುರಧನು ನೆಗೆದತ್ತೆನೆ 


ನೆಯ್ದಿಲ್ಲೊಳನಲರ್ದತ್ತೆನೆ ಕಣ್ಗಳ ಬಳಗ೦ ಆಗಳ್‌ ಇಂದ್ರಂ 
ಬಂದಂ: ಪಂಪಭಾ, ೧೩೮) 

ರತ್ನಪರೀಕ್ಷಕ - ರತ್ನಗಳ ಮೌಲ್ಯನಿರ್ಧಾರಕ (ರತ್ಸಪರೀಕ್ಷಕ ನಾಂ 
ಕೃತಿರತ್ನಪರೀಕ್ಷಕನೆಂದು ಫಣಿಪತಿಯ ಫಣಾರತ್ನಮ೦ ರನ್ನನ 
ಕೃತಿರತ್ನಮುಮಂ ಪೇಟ್‌ ಪರೀಕ್ಷಿಪಂಗೆಂಟೆರ್ದೆಯೇ: 
ಗದಾಯು, ೧. ೪೪) 

ರತ್ನಪರೀಕ್ಷೆ - ರತ್ನಗಳ ಮೌಲ್ಯಮಾಪನ, ಚೌಷಷ್ಠಿಕಲೆಗಳಲ್ಲಿ 
ಒಂದು (ಬಾಹುಬಲಿಗೆ ಕಾಮತಂತ್ರ ಸಾಮುದ್ರಿಕ 
ಅಯುರ್ವೇದ ರತ್ನಪರೀಕ್ಷೆಗಳುಮಂ 
ಉಪದೇಶಂಗೆಯ್ದಂ: ಆದಿಷು, ೮. ೬೦ ವ) 

ರತ್ನಪ್ರಭೆ — [ಜೈನ] ಒಂದು ನರಕ (ನೀಂ 
ನಿಜಾಯುರವಸಾನದೊಳ್‌ ರತ್ನಪ್ರಭೆಯೆಂಬ ಮೊದಲ ನರಕದ 
ಪದಿಮೂಖುಮಿಂದಕಂಗಳೊಳಗೆ .. .. ಪುಟ್ಟಿದೈ: ಶಾಂತಿಷು, 
೬ ೮೩ ವು 

ರತ್ನಮುದಿಕೆ -  ರತ್ನಖಚಿತವಾದ ಉಂಗುರ (ಬೆರಲ್ಲಳ 
ರತ್ನಮುದ್ರಿಕೆಯೊಳ್‌ ಊರ್ಜಿತಕಾಂತಿ ನಿಜಾನನೇಂದುವಿಂಗೆ 
ಉರು ಪರಿವೇಷಮಾಗಿ: ತ್ರಿಷಷ್ಟಿಷು, ೨೪. ೩೫೨) 

ರತ್ನರಶ್ಲಿಪ್ರಕಟಿಮಕುಟ - ರತ್ನಕಾಂತಿಯಿಂದ ಪ್ರಕಾಶಿಸುವ ಕಿರೀಟ 
(ಪೊಕ್ಕು ಉಡಿವೆಂ ಪಿಂಗಾಕ್ಷನ ಊರುದ್ದಯಮಂ ಉರು 
ಗದಾಘಾತದಿಂ ನುಚ್ಚು ನೂಣಣಗೆ ಒಡೆವೆಂ 
ತದತ್ನರಶ್ಲಿಪಕಟಮಕುಟಮಂ: ಪಂಪಭಾ, ೭. ೧೩) 

ರತ್ನವಿಭ್ರಮಣ - ರತ್ನದ ಬೀಸಣಿಗೆ (ಕಣಿ ರತ್ನತ್ರಯಕ್ಕಿದೇಂ 
ಪಿರಿದೆನಲ್‌ ರತ್ನಾಕರಂ ರತ್ನತೋರಣ ರತ್ನಾಸನ 


ರತ್ನವಿಭ್ರಮಣ ರತ್ನಾಶೋಕ ರತ್ನಪ್ರಭಾಮಣಿ: ಆದಿಷು, ೧೬. 
೪) 


ರತ್ನವಿಸ್ಸುರಿತ -  ರತ್ನದಿಂದ ಹೊಳೆಯುತ್ತಿರುವ (ತನ್ನ 
ರತ್ನವಿಸುರಿತ ಕಿರೀಟಮಂ ಕವಿದು ತಾನೆ ನರಂಗೆ 
ಕಿರೀಟಿನಾಮಮ೦ ಸರಸದಿಂ ಆಗಳುಚ್ಚರಿಸಿ ಸಾಹಸಮಂ 


ಪೊಗಟ್ಟಂ ಸುರಾಧಿಪಂ: ಪಂಪಭಾ, ೫. ೧೦೩) 

ರತ್ನಶುಕ್ತಿ - ಮುತ್ತಿನ ಚಿಪ್ಪು (ಮದನನ ಮಣಿದರ್ಪಣಕಂ 
ಮದನನದೀರತ್ನಶುಕ್ತಿಗಂ ಸೆಣಸುವುದಂ: ಆದಿಷು, ೪. ೪೫ 

ರತ್ನಾಂಗುಳೀಯ - ರತ್ನಮುದ್ರಿಕೆ (ಸುಬಳಮಹೀನಾಥನ ಕಯ್ಯ 
ಬೆರಲ ರತ್ನಾಂಗುಳಿಯಮಂ ಮಣಅವೆಯೊಳಿತ್ತ ಬಿಸುಟ್ಟು: 
ಸುಕುಮಾಚ, ೩. ೧೨) 

ರತ್ನಾಂಶು - ರತ್ನದ ಕಾಂತಿ (ಏಂ ಬಗೆಗೆ ವಂದುದೋ 
ರವಿಬಿಂಬಮನೊಳಕೊಂಡು ಹೊಳೆವ ಪರಿವೇಷದವೊಲ್‌ 
ಜಂಬೂದ್ವೀಪಮನ್‌ ಒಳಕೊಂಡಂಬುಧಿ ರತ್ನಾಂಶುಲೋಲ 
ಲಹರೀಜಾಲಂ: ಮಲ್ಲಿನಾಹು, ೧. ೬೦) 

ರತ್ನಾಕರ - ಸಮುದ್ರ (ಸಮಸ್ತ ರತ್ನರಾಶಿಗಳಿಂದಂ ನೀರೋಡಿದ 


ರತ್ನಾಕರದೋರನ್ನಮದಾಯ್ತು ರನ್ನವಸರಂ ಪುರದೊಳ್‌: 
ಗಿರಿಜಾಕ, ೨. ೯೩) 
ರತ್ನಾಭೋಗ — ರತ್ನದ ಆಭರಣ (ರತ್ನಾಭೋಗ 


ರೋಚಿರ್ಜಟಿಲತತನು ಬಂದತ್ತು ಅನಂತ ಅಶ್ವಜಾಲಂ: 
ಕಾದಂಬ, ೮. ೧೦೧) 

ರತ್ನಾವಳಿ — [ಜೈನ] ಒಂದು ವತ (ಅವರ ಪಕ್ಕದೆ ಮಿಕ್ಕಿ 
ರತ್ನಾವಳಿಯೆಂಬ ನೋಂಪಿಯಂ ನೋಂತು: ಕರ್ಣನೇಮಿ, 
೧೪. ೧೯ ವು) 

ರತ್ನಾವಳಿತಪ — [ಜೈನ] ಒಂದು ಉಪವಾಸ ಎರಡು ಪಾರಣೆ, 
ಒಂದು ಉಪವಾಸ ಮೂರು ಪಾರಣೆ, ಒಂದು ಉಪವಾಸ 
ನಾಲ್ಕು ಪಾರಣೆ, ಒಂದು ಉಪವಾಸ ಐದು ಪಾರಣೆ, ಐದು 
ಉಪವಾಸ ಒಂದು ಪಾರಣೆ, ನಾಲ್ಕು ಉಪವಾಸ ಒಂದು 
ಪಾರಣೆ, ಮೂರು ಉಪವಾಸ ಒಂದು ಪಾರಣೆ, ಎರಡು 
ಉಪವಾಸ ಒಂದು ಪಾರಣೆ, ಒಂದು ಉಪವಾಸ ಒಂದು 
ಪಾರಣೆ - ಹೀಗೆ ೩೦ ಉಪವಾಸ ಹಾಗೂ ೩೦ ಪಾರಣೆ 
ಮಾಡುವ ವ್ರತ (ಪ್ರಭಾವತಿಯು೦ ಪದ್ಮಾವತಿ ಆರ್ಯಿಕಾ 
ಪಾದಮೂಲದೊಳ್‌ ಉಪಾರ್ಜಿತ ರತ್ನಾವಳಿತಪದೊಳ್‌ 
ಅಚ್ಯುತಕಲ್ಪದೊಳ್‌ ಪ್ರಶೀಂದಪದವಿಯಂ ಪಡೆದಳ್‌: ಆದಿಷು, 
೩ ೫೮ ವ) 


ರತ್ನಿ — ಒಂದು ಅಳತೆ (ಅಲ್ಲಿಯ ದಿವಿಜರೆಲ್ಲಂ 
ಪಂಚರತ್ನಿಪ್ರಮಾಣರು೦ .. .. ಅಪ್ಪರ್‌: ಸುಕುಮಾಚ, ೧೧. 
೬೩ ವ) 

ರಥ - ತೇರು (ರಥ ವರದಂ ಸ್ಕಂದನ೦ ವರೂಥಕ್ಕೆ ಪೆಸರ್‌: 


ಅಭಿಧಾವ, ೧. ೧೪. ೨೬); ಚತುರಂಗಸೈನ್ಯದಲ್ಲಿ ಒಂದು 
(ರಥಮಿಲ್ಲದೆಯು೦ ಜಂಘಾರಥದಿಂದೆ ಪೃಥಿವೀಪತಿ 
ತಾನೆ ಕಾದಲುದ್ಯತನಾದಂ: ಗದಾಯು, ೭. ೬೬) 

ರಥಂತರ - ವೇದದಲ್ಲಿನ ಶಿವಸ್ತವನ ಮಂತ್ರ (ರುದ್ರಸೂಕ್ತ 
ರಥಂತರಾದಿ ಮಂತ್ರಮನಂ ಓದುವ ಅಬ್ಬಭವನಿಂ: ಶಬರಶಂ, 
ದ ರು 

ರಥಕಲ್ಪ - ರಥಚಾಲನಾ ಕೌಶಲ; ರಥದ ಬಗೆಗಿನ ಶಾಸ್ತ್ರ 
(ಅನುಕೂಲ ಶೂರ ರಥಕಲಪರಿಣತ ರಥಜೋದಕ 
ಪರಿಭ್ರಾಜಿತಮುಂ ಆಗಿ: ಆದಿಷು, ೧೧. ೧೨ ವ) 


೯೪೪ 


ರಥಚರಣ - ಚಕ್ರವಾಕ (ಸುರಪತಿಯ ಬೆಳ್ಳಡಿಯ ರಥಚರಣದ 
ಪಾವಕನ .. .. ಪೆಸರ ಖಗಕುಳಂ ಕರಮೆಸೆಗುಂ: ರಾಜಶೇವಿ, 
೫. ೬೦) 

ರಥಚರಣಪಾಣಿ - ಚಕ್ರ ಹಿಡಿದವನು, ಕೃಷ್ಣ (ರಥಚರಣಪಾಣಿ 
ಬಲಮಂ೦ ಮಧಿಯಿಸೆ ಜಂಭಾರಿಗಾಯ್ತು ಗೀರ್ವಾಣಹತಿವ್ಯಥೆ: 
ಜಗನ್ನಾವಿ, ೧೩. ೮೧) 

ರಥಚೋದಕ - ಸಾರಥಿ (ಕುದುರೆಯ ಬಣ್ಣದಿಂ ರಥದ 
ತೋರ್ಕೆಯಿಂ ಎತ್ತಿದ ಚಿತ್ರಕೇತುವೃಂದದ ಕುಖುಪಿಂದ ಉದಗ್ರ 
ರಥಜೋದಕಚಿಹ್ನದಿ೦ ಈತನೆಂಬುದ೦ ಅಜೆದು: ಪಂಪಭಾ, 
೧೦. ೮೭) 

ರಥದ - ರಥದವನು (ಹರಿಕೇತು ನಭದೊಳ್‌ ಮಿಜುಗುವ 
ಚೆಂಬೊನ್ನ ರಥಧಶ್ವತ್ಕಾಮಂ: ಪಂಪಭಾ, ೧೦. ೫೭) 

ರಥದ್ರುಮ - ನೇಮಿ ಎಂಬ ಮರ (ನೇಮಿ ತಾಂ 
ರಥದ್ರುಮಮಕ್ಕುಂ: ಅಭಿಧಾವ, ೧. ೮. ೧೫) 

ರಥವಾಜಿ — ರಥಕ್ಕೆ ಕಟ್ಟುವ ಕುದುರೆ 
(ರಥವಾಜಿಗಳೊಂದೆಸೆಯೊಳ್‌ ರಥಂಗಳೊಂದೆಸೆಯೊಳ್‌ 
ಉರುಳ್ಬು ಕೆಡೆದುವು: ಗದಾಯು, ೩. ೬) 

ರಥಹಯ - ರಥವಾಜಿ (ರಥಹಯಮಂ ನಾಲ್ಕಂಬಿಂ ರಥಮಂ 


ಮೂಚಸ್ತದಿಂದೆರಟ್ಕಣೆಯಿಂ ಸಾರಥಿಯಂ ಕೆಡೆಯಲೈಚ್ಚಂ: 
ಜಗನ್ನಾವಿ, ೭. ೯೦) 

ರಥಾಂಗ ದ ಚಕ್ರವಾಕ (ಕಾಶ್ಮೀರರಾಗಾರುಣಿತಕುಚ 
ರಥಾಂಗಾಭಿಧನೋಜ್ಞಳಂ ನೀಹಾರಪಸ್ಪರ್ಧಿ 
ಚಂಚಚ್ಚಮರಜಕಳಹಂಸಾಸ್ಪದಂ: ಆದಿಹು, ೧೦. ೧೯); 


ಬಂಡಿಯ ಗಾಲಿ (ರಥಾಂಗಂ ಚಕ್ರಂ: ಅಭಿಧಾವ, ೧. ೧೪. 
೨೮) 


ರಥಾಂಗಧರ - ಚಕ್ರವನ್ನು ಧರಿಸಿದವನು, ವಿಷ್ಣು ಕೃಷ್ಣ 
(ನಿಜರಥಮಂ ರಥಾಂಗಧರ೦ ಮುನ್ನಮೇಜಲ್ಟೇಟ್ಟು; [ಜೈನ] 


ಮೂುಸೂಟ್‌ ಬಲವಂದು ಪೊಡಮಟ್ಟು ರಥಮನೇಜೆ: 
ಪಂಪಭಾ, ೧೦. ೧೩೨ ವ); ವಾಸುದೇವ (ಅಜಿತಸೇನ 
ರಥಾಂಗಧರಂ ಸಮಸ್ತಭೂಜನದ ಮನಕ್ಕೆ 
ತನ್ನೊಳನುರಾಗಮನಾವಗಮುಂಟುಮಾಡುವಂ: ಚಂದ್ರಪ್ರಪು, 
೭.೩೬) 

ರಥಾಂಗಯುಗ - ಚಕ್ರವಾಕ ದಂಪತಿ (ವಿಯೋಗದಿ೦ ಆದೊಂದು 
ಕಿಚ್ಚಿಂದ ಅಳುರಲಕೆ ಅಗಲ್ಲುವು ರಥಾಂಗಯುಗಂಗಳ್‌ 
ಅನಂಗತಾಪದಿಂ: ಕಾದಂಬ, ೫. ೮೬) 

ರಥಾಂಗಾಹತಿ - ರಥಚಕ್ರದ ಹೊಡೆತ (ಇನ್ನಪ್ಪ ಚಕ್ರವರ್ತಿಗೇನ್ನೀ 
ಮಾರ್ಗದೊಳೆ ನಡೆಯಿಮೆಂದಜಿಪವೋಲ್‌ ತನ್ನ 
ರಥಾಂಗಾಹತಿಯಿ೦ ಮುನ್ನಮೆ ನೀರ್‌ ತಳರೆ ಚೆಲ್ಲುವರಿದಿತ್ತು 
ರಥಂ: ಆದಿಹು, ೧೨. ೮೪) 


ರಥಾರೋಹಣ - ರಥಕಲ್ಪ (ಚೌಪ್ಟಿಕಲೆಗಳಲ್ಲಿ ಒಂದು] 
ಶಕುನಜ್ಜಾನಂ  ರಥಾರೋಹಣಂ ಸ್ಮರಮಂತ್ರ೦ .. . 
ಎಂಬಿನಿತಖೂಳಂ ಬಲ್ಲರೆಲ್ಲರುಂ ಮೆಚ್ಚಿ 


ಪಡೆದನತಿಕೌಶಲಮಂ: ಪುಷ್ಪದಂಪು, ೪. ೫೯) 

ರಥಾವರ್ತ - [ಜೈನ] ವಿದ್ಯಾಧರರ ಜಿನಪೂಜೆ (ವಿದ್ಯಾಧರರ್‌ 
ಮಾಲ್ಲರಥವರ್ತಮೆಂಬ ಪೂಜೆಯುಂ ಮಹಾಮಂಡಳೇಶ್ವರರ್‌ 
ಮಾಲ್ಟ ಇಂದಕೇತುವೆಂಬ ಪೂಜೆಯುಂ: ಸುಕುಮಾಚ, ೬. 
೨ ವು 


ರಥಿ - ರಥವನ್ನೇರಿದವನು, ರಥದಲ್ಲಿದ್ದು ಯುದ್ಧಮಾಡುವವನು 
(ಪರಶುಶರನಿಕರದಿ೦ ಕುಮ್ಮರಿಗಡಿದವೊಲ್‌ ಒಡನೆ ಕಡಿಯೆ 
ರಥಿಗಳ್‌ ರಥದಿಂ ಧರೆಗಿಟೆದು: ಪಂಪಭಾ, ೧೦. ೮೮) 

ರಥಿನೀ ದ ರಥಸಮೂಹ (ಬಂದುದು ರಥ್ಯಂ 
ಆತ್ಮರಧಿನೀನೈಪಥ್ಯಶೋಭಾವಹಂ: ಚಂದ್ರಪ್ರಷು, ೧೦. ೨೧) 

ರಥಿನೀಪತಿ - ಸೇನಾಪತಿ (ಎನೆ ರಥಿನೀಪತಿ ಚಕ್ರೇಶನ ಬೆಸನಂ 
ಪೂಣ್ಬು ರಾಗದಿಂದೇಜ”: ಆದಿಷು, ೧೩. ೩೪) 

ರಥ್ಯಾ - ರಾಜಬೀದಿ (ಮಣಿಪ್ರಭಾಪ್ರೇಂಖಿತ ರಥ್ಯಾಮಂಡನಮಂ 
ಕಂಡಂ ಶ್ರೀಮಂಟಪಮಂ: ಕಾದಂಬ, ೬. ೩೦) 

ರದ - ದಂತ, ಹಲ್ಲು (ಫಣಿಯ ಫಣಾಮಣಿಯುಂ 
ವಾರಣರದಮುಂ ವ್ಯಾಘ್ರಚರ್ಮಮುಂ: ಲೀಲಾವತಿ, ೧. ೪೯) 


ರದಚ್ಛದ - ತುಟಿ (ದಡದಡಿಸಿತ್ತು ನುಣ್ಣೊಡೆ ರದಚ್ಛದಂ 
ಇರ್ಪುಡುಗಿತ್ತು ಮೆಲ್ಲನಡಿಯಿಟ್ಟಿದು ಮೂರ್ಛೆ 
ಮರಗಾಯತಾಕ್ಷಿಯಾ: ರಾಜಶೇವಿ, ೭. ೭೨) 

ರದನ - ಹಲ್ಲು (ನಯನಂ ನೀಳಸರೋಜಭಾಸಿ ರದನಂ 


ಮುಕ್ತಾಫಳಸ್ಪರ್ಧಿ ಬಾಹುಯುಗ೦ ಮನ್ಮಥಪಾಶಹಾಸಿ 
ಸುರೂಪ೦ ಆಶ್ಚರ್ಯಮಾ ಕನ್ನೆಯಾ: ಸುಕುಮಾಚ, ೫. 
೫೩); ಆನೆಯ ದಂತ (ರದನದ ಕಾಂತಿ . .. ನೀರದಮೆನೆ 
ಮಂದರಂಬೊಲೆಸೆವ ಆನೆಮೊಗಂ ಮಿಗೆ ಮಾಳ್ಕವಿಫ್ನಮಂ: 
ರಾಜಶೇವಿ, ೧. ೭) 

ರದನಿ - ದಂತಗಳುಳ್ಳುದು, ಆನೆ (ಪ್ರತಿ ರದನಿ ರದನಹತಿವಿಗಳಿತ 
ತಕ್ಷತಜಜಳಮನುಗುತರ್ಪ ಮದೋಧ್ಭತಹಸ್ತಿರುಧಿರವೃಷ್ಟಿಯಂ: 
ರಾಜಶೇವಿ, ೬. ೭೩) 

ರದನೀಂದ್ರ - ಸಲಗ (ಮಾದ್ಯತ್‌ ರದನೀ೦ದ್ರಸ್ಥೂಳದಂತಾಹತಿ 
ವಿದಳಿತ.. ಗೋಶೀರ್ಷ ಸಾರದ್ರವಾಮೋದದಿ೦ ಎತ್ತಂ 
ಗಂಧವಾಹ೦ ಮಗಮಗಿಸೆ: ಆದಿಪು, ೧೩. ೬೮) 

ರನ್ನವಚ್ಚ - ರತ್ನಾಭರಣ (ಪಜ್ಜಳಿಸುವ ರನ್ನವಚ್ಚಂ ಅಳಿಕಾಗ್ರದ 
ಕತ್ತುರಿಬೊಟ್ಟು ತನಗೊಪ್ಪಿರೆ ಬಂದಳದೊಂದು 
ಲೀಲೆಯಿಂ: ರಾಜಶೇವಿ, ೧೨. ೬೨) 

ರನ್ನವಟ್ಟೆ - ರನ್ನವಟ್ಟಿಗೆ (ವೀರಘಂಟೆಯ ಹೊನ್ನ ಗುಬ್ಬಿಯ 
ರನ್ನವಟ್ಟೆಯ ಬೆನ್ನ ಚಮ್ಮಟಿಗೆಯ ಬೆಳಿಯ ಚವರದ .. .. 
ಪರಿವೀಥಿಯೊಳಂ: ಗಿರಿಜಾಕ್ಕ ೬. ೫೫ ವ) 


ರನ್ನವಸರ — ರತ್ನಗಳ ಅಂಗಡಿ (ಪುದಿದ 
ತನಿವಣ್ಣಬಿರಿಕಿಂದುದಿರ್ದೆತ್ತಂ ರಾಸಿಯಾದ ಬಿಟ್ಟುಗಳಿ೦ 
ಪೆಂಪೊದವಿದ ಪಲವುಂ ದಾಳಿಂಬದ ಮರಗಳ್‌ 


ರನ್ನವಸರದಂತೆಸೆದಿರ್ಕುಂ: ಕಬ್ಬಿಗಕಾ, ೮೩) 

ರಪಣ - [ರೈ*ಪಣ=ರೈಪಣ>ರವಣ] ಆಸ್ತಿ (ಕೆಜೆಯಂ ಕಂಡು 
ಕಳವೆಯಂ ಬಿತ್ತುವಂತೆ ರಪಣಮಂ ಕಂಡು 
ಕಡಂಗುಡಡುವಂತೆ ಮದವಣಿಗೆಯಂ ಕಂಡು 
ಮದುವೆಗೊಡರ್ಚುವಂತೆ: ಧರ್ಮಾಮೃ, ೧೪. ೧೧೦ ವ); 
ಜೂಜಿನ ಒತ್ತೆಯ ಹಣ (ರಪಣಮಂ ತೋಜೆಯುಂ 
ಒತ್ತೆಯಂ ಉಗ್ಗಡಿಸಿಯುಂ ಆಡಿಂ ಎನೆ 
ಪೆಅತೇನುಪಾಯಮಿಲ್ಲದೆ ಎಮ್ಮಾಳ್ವ ನೆಲನೊತ್ತೆಯೆಂದೊಡೆ: 
ಪಂಪಭಾ, ೭. ೩ ವ) 

ರಭಸ - ಜೋರು, ತೀವ್ರತೆ (ಪ್ರತಿಮೆಗಳು 
ಮೊಬಗಿದುದತಿರಭಸದೆ ಧಾತ್ರಿ ದೆಸೆಗಳುರಿದುವು 
ಭೂತಪ್ರತತಿಗಳಾಡಿದುವು ಒಳಣಿದವು ಆತಿ ರಮ್ಯಸ್ಥಾನದೊಳ್‌ 
ಶಿವಾನಿವಹಂಗಳ್‌: ಪಂಪಭಾ, ೧. ೧೩೩); ಬೊಬ್ಬಾಟ 


೯೪೫ 


ತೀವ್ರತೆ (ಉಭಯಬಲದ ಅರಸುಗಳ್‌ ರಣರಭಸಂಗಳ್ಲೆರಸು 
ಮುಳಿದು ಕೆಯ್ವೀಸೆ: ಪಂಪಭಾ, ೧೧. ೩೪) 

ರಭಸೋದ್ಯೋಗ - ಆತುರದ ಕೆಲಸ (ಮಹಿಪತಿ 
ರಭಸೋದ್ಯೋಗಮಂ ಉಟೆದು ಪರೀಕ್ಷಕನಾಗಲ್ವೇಟ್ಟುದು 
ಸಮಸ್ತಕಾರ್ಯಂ೦ಗಳೊಳಂ: ಪಂಚತಂತ್ರ, ೨೪೯) 

ರಮ - ಪ್ರಿಯಕರ (ಅಜಾಂಡಮಂ ಪುದಿದು ಬರ್ಪ ದಶಾಸ್ಯನ 
ವಹ್ನಿಬಾಣಮಂ ಜಯರಮಣೀರಮಂ ತವಿಸಿದಂ 
ಗರಿವಾರುಣದಿವ್ಯಬಾಣದಿಂ: ಪಂಪರಾ, ೧೪. ೧೬೦) 

ರಮಣೀಜನ - ಸುಂದರಿಯರು (ರಮಣೀಯ ರಮಣೀಜನಂ 
ಬೆರಸು ಪಂಚರತ್ನಂಗಳಿ೦ ಕೆದಜೆಸಿ ಸಾಂದಿನ ಸೌಸವದ 
ಕುಂಕುಮದ ಕತ್ತುರಿಯ ಕದಡಂ ಕದಡಿ: ಪಂಪಭಾ, ೫. ೬೦ 
ವ) 

ರಮಣೀಜಾತಿ - ಸ್ಲೀವರ್ಗ (ರಮಣೀಜಾತಿಯೊಳಲ್ತೆ 
ನಂಬಿದವರ್ಗಳ್‌ ಸಮ್ಯಕ್ಷ_ಮಂ ಪುಟ್ಟರಾಜುಂ: ಆದಿಪು, ೫. 
೬೩) 

ರಮಣೀಯ - ಸಂತಸವುಂಟುಮಾಡುವ (ರಮಣೀಯ 
ರಮಣೀಜನಂ೦ ಬೆರಸು ಪ೦ಚರತ್ನಂಗಳಿ೦ ಕೆದಚೆಸಿ ಸಾಂದಿನ 
ಸೌಸವದ ಕುಂಕುಮದ ಕತ್ತುರಿಯ ಕದಡಂ ಕದಡಿ: ಪಂಪಭಾ, 
೫. ೬೦ವ) 

ರಮಿಯಿಸು -  ಕ್ರೀಡಿಸು (ಸಮುದಿತ ಸಮಸ್ತಲೋಕಂ 
ರಮಿಯಿಸುವ ವನಾಂತ್ರಂತದು ಉದ್ಯಾನವನಂ: ಅಭಿಧಾವ, 
೧.೭ ೧೩) 

ರಯ - ವೇಗ (ಪವನಂಜಯಾಶ್ವಂ ಅಂತಿರದೆ ಬಿಗುರ್ತು 
ತನ್ನಯ ರಯೋತ್ಕಟದಿಂದಮೆ ಬಂದು ಪೊಕ್ಕುದು .. .. ಈ 
ವನಮಂ: ಕುಸುಮಾಕಾ, ೧೪. ೯೯); ಪ್ರವಾಹ (ರಯಂ 
ಪ್ರವಾಹಂ ಸ್ರೋತಂ: ಅಭಿಧಾವ, ೧. ೪. ೧೨) 

ರಯಪತಿ - ಗಾಳಿಯ ಅಧಿದೇವತೆ, ವಾಯು (ರಯಪತಿಯುಂ 
ಧನಪತಿಯುಂ ಪಶುಪತಿಯುಂ ಎನಿಸಿದಾಶಾಪತಿಗಳ್‌ .. .. 
ಇರ್ದರ್‌: ಪುಷ್ಪದಂಪು, ೧೦. ೮೧) 

ರಯ್ಯ - [ರಮ್ಯ] ಮನೋಹರ (ಚೆಲ್ಲಾವೆಡೆಯುಮೆಸೆವಿನಂ 
ರಯ್ಯಮಾಯ್ತಿಂದಸೈನ್ಕಂ: ಆದಿಷು, ೭. ೫೮) 

ರಯ್ಯನೆ - ರಭಸದಿಂದ (ಕಾನನಕರಿಯಂತೆ ಬಂದುದೆಲರೊಯ್ಯನೆ 
ರಯ್ಯನೆವಾರಿದೇಶದಿಂ: ನೇಮಿನಾಷು, ೫. ೯೮) 

ರಯ್ಯಮಾಗು - [ರಯ್ಯನರಮ್ಯ]  ಮನೋಹರವಾಗು 
(ಜೆಲ್ವಾವೆಡೆಯುಮೆಸೆವಿನಂ ರಯ್ಯಮಾಯ್ತಿಂದಸೈನ್ಯಂ: ಆದಿಷು, 
೭. ೫೮) 

ರಲ್ಲಕೆ - ಕಂಬಳಿ ರಲ್ಲಕಾಭಂ ಅಂತೊದೆಡೆ 
ಊರ್ಣತಂತು ಒಗೆದತ್ತು ಅನೇಕವಿಧವಣ್‌ 
ಧರಾತಲರೇಣುಸಂಚಯಂ: ಕಾದಂಬ, ೩. ೧೨೧) 

ರವ - ಶಬ್ದ (ಭೃಂಗಂ ಕುಂತಲಕ್ಕೆ ಅಂಚೆಗಳ್‌ ಮೃದುಯಾನಕ್ಕೆ 
ಪಿಕಂ ರವಕ್ಕೆ ಎಳಸೆತಂತಮ್ಮ ಸ್ವಜಾತೀಯ ಸಂಮದದಿಂ 
ಪಾಮರಿಯರ್‌ ಜಿತಾಮರಿಯರ್‌ ಇರ್ಪರ್‌: ಮಲ್ಲಿನಾಹು, ೨. 
೧೫) 

ರವಣ - ಐಶ್ವರ್ಯ (ಕವಡಿಕೆ ಬಂದುದೋಪಳುಟೆದಟ್ಟಿದಳಾಳ್ಬನ 
ನಂಟರತ್ತಣಿಂದವಳದಮಾಯ್ತು ಪೋಯ್ತು ರವಣಂ 
ಹೊಲೆವಾವುಗೆನಂಬನಾದಂ ಇನ್ನವಧರಿಸಲ್ಕಮಾಜ"ಂ: 
ಕಾವ್ಯಾವಲೋ, ೧೧೮); ಸೂಳೆಗೆ ಕೊಡುವ ಒತ್ತೆಯ ಹಣ 
(ನವರೇಖೆಗಳ್‌ ಬರೆದ ಗೆಲ್ಲದ ರೇಖೆಗಳಂತೆ ತೋಜ್‌ 
ಮೂಡುವ ಮೊಲೆಯಾಡುವಳ್ಳೆರ್ದೆಗಳೊಳ್‌ 


(ಒಂದೆಡೆ 


ಸೆಜ್‌ಸಾರಿದವೊಲಾಗೆ ನಾಡೆ ನೋಡುವ ಕಡೆಗಣ್ಣ ಡಾಳದೊಳೆ 
ಹಾಸಗೆವಾಯಿ ಮನಂ ವಿಟರ್ಗೆ ಹೋದುವು ರವಣಂ 


ಗುಣಕ್ಕವಳ ಜವ್ವನವೆರತ್ತದೊಳರೊ ಸೋಲದರ್‌: 
ಸೂಕ್ತುಸುಧಾ, ೮. ೪೪೧) 
ರವನ - ಘೋಷಣೆ (ನಿಜನಾಮಾಂಕಮಾಳಿಕಾಪ್ರಪಂಚ 


ರವನಾಪುರಸ್ಸರಂ ಷಟ್ಟಂಡ ಪೃಥ್ವೀಮ೦ಡಳ ವಿಜಯೋಪಲಬ್ಧ 
ಯಶಃಪ್ರಶಸ್ತಿಯಂ ಬರೆಯಿಸಿ: ವರ್ಧಮಾಪು, ೯. ೬೬ ವ) 

ರವಳಿ - ವಾದ್ಯವಿಶೇಷ (ಬಾರಿಪ ಜಿಂಕರದ ಜಿಂಕರಮುಂ 
ರವಳಿಯಂ ನೆರಪೆ: ನೇಮಿನಾಪು, ೮. ೭೫ ವ); ಕೂಗು 
(ಸುಭಟಾಲಾಪಮನಾಲಿಸುವ ರವಳಿ ಘೋಷಿಸುವ 
ದಂದುಗದಿ೦ ಅಂದಿನಿರುಳಂ ಕಳೆಯಿ: ಪಂಪರಾ, ೧೩. ೧೧ 
ವ) 

ರವಳಿಘೋಷಿಸು - ವಾದ್ಯದ ಧ್ವನಿಮಾಡಿ ಯುದ್ಧಾರಂಭಕ್ಕೆ 
ಸೂಚಿಸು (ಆಗಳ್‌ ಎರಡುಂ ಬೀಡುಂಗಳೊಳಂ 
ಭೋರೆಂದಾರ್ದು ರವಳಿಘೋಷಿಸಿ ಕೊಳ್ಳಿವೀಸಲ್‌: ಪಂಪಭಾ, 
೧೦. ೩೫ ವ) 

ರವಿಕಾಂತ - ಸೂರ್ಯಕಾಂತಶಿಲೆ, ಬಿಸಿಲಿಗೆ ಕಿಡಿಸೂಸುವ ಶಿಲೆ 
(ಸೂರ್ಯಾಂಶುಸ್ಪರ್ಶ ತೀವ್ರಾನಳಕರ ರವಿಕಾಂತ ಆತಪೋದ್ಯತ್‌ 
ನಿದಾಘಂ: ಗಿರಿಜಾಕ, ೧. ೪೯) 

ರವಿತನಯ - ಸೂರ್ಯನ ಮಗ, ಕರ್ಣ (ಎಂದುಂ 
ಪೋಗೆಂದನೆ ಮಾಣೆಂದನೆ ಪೆಅತೊಂದನೀವೆನೆಂದನೆ 
ನೊಂದಃ ಎಂದನೆ ಸೆರಗಿಲ್ಲದೆ ಪಿಡಿಯೆಂದನಿದೇಂ ಕಲಿಯೊ 
ಚಾಗಿಯೋ ರವಿತನಯಂ: ಪಂಪಭಾ, ೧. ೧೦೨) 

ರವಿಸುತ - ಕರ್ಣ (ಮುಳಿದಿರ್ಪೆಯೊ ಮೇಣ್‌ 
ಮಟುವಾತುಗುಡದೆ ರವಿಸುತ ಮಅಸುಂದಿರ್ದಪೆಯೊ: 
ಗದಾಯು, ೫. ೧೫) 

ರವಿಸುತಾ[ತೆ] - ಯಮುನೆ (ವರದಾ ಸಿಂಧು ಸರಸ್ವತೀ ರವಿಸುತಾ 
ಗೋದಾವರೀ .. . ವರಗಂಗಾಸಲಿಲಂಗಳಂ .. .. ತಂದರ್‌ 
ಆದರದಿಂ: ಪಂಚತಂತ್ರ, ೩೧೬) 


ರವಿಸೂನು - ಕಾಗೆ (ನೀಂ ಎನ್ನಾಳ್ಬನನೀ ರವಿಸೂನುವ ಕಾರಣದೆ 
ಕೊಂದೆಯದಜೆಂ ನೋಡು ಆನುಂ ಇದಂ ಕೊಂದಪೆಂ: 
ಪಂಚತಂತ್ರ, ೪೨೯) 
ರಶನಾ - ಡಾಬು (ವಿದ್ಯಾಧರೀರಮ್ಯನರ್ತನ ರಾಗೋತ್ಸಿತ 
ಪಾರಿಹಾರ್ಯ ರಶನಾ ಮಂಜೀರಕೋದ್ದಾಮ ನಿಸ್ಸನದೊಳ್‌: 
ಆದಿಪು, ೧. ೭೦) 
ರಶ್ಮಿ - ಕಾಂತಿ, ಕಿರಣ (ಚ೦ಚತ್‌ ರಶ್ಲಿವಿಸ್ನೇರದೃಷ್ಟಿಕಲಾಪೇಕ್ಷಣಂ 
ಅಬ್ಬಮಂ೦ ಪಳಿಯೆ ಸೌಂದರ್ಯಾಂಗಂ: ರಾಜಶೇವಿ, ೩. ೩) 
ರಶ್ಮಿಕಳಾಪ -  ಐವತ್ತನಾಲ್ಕು ಎಳೆಗಳ ಮುತ್ತಿನ ಹಾರ 
(ವಿಜಯಚ್ಛಂದಹಾರ ದೇವಚ್ಚಂದಾರ್ಧಹಾರ  ರಶ್ಲಿಕಳಾಪ 
ಗುಚ್ಛನಕ್ಷತ್ರಮಾಳಾ ಅರ್ಧಗುಚ್ಛ ಮಾಣವಕ 
ಅರ್ಥಮಾಣವಕಂಗಳೆಂಬ ಪನ್ನೊಂದು ನಾನಾರತ್ನದ 
ಸುವರ್ಣಪದಕವಿರಚನಾಭೇದದಿಂ: ಆದಿಪು, ೮. ೫೪ ವ) 
- ಪ್ರೀತಿ (ರಸ೦ ರಾಗಂ: ಅಭಿಧಾವ, ೩. ೧. ೨೫); ದ್ರವ 
(ರಸಂ ರಾಗಂ ತಾಂ ದ್ರವಂ: ಅಭಿಧಾವ, ೩. ೧. ೨೫); 
ಪಾದರಸ (ಅನ್ನೆಗಂ ಇತ್ತ ಸಂಸಪ್ತಕ ನಿಕುರುಂಬದೊಳಗೆ 
ಒರ್ವರುಮಂ ಕಿಜುವೀಟಲೀಯದೆ. ರಸಮಂ ಕೊಲ್ವಂತೆ 
ಎಂತಾನುಂ ಕೊಂದು: ಪಂಪಭಾ, ೧೨. ೧೨೦ ವ) 
ಷಡ್ರಸಗಳು, ಆರು ಬಗೆಯ ರುಚಿ (ತುವರಂ ತಿಕ್ಷಂ ಮಧುರಂ 


೯೪೬ 


ಲವಣಂ ಕಟು ಕಾರಮೆಂದು ರಸಮಾು ಶೆಅ೦; ಅಭಿಧಾವ, 
೧. ೧೬. ೧೫) 

ರಸಯದ್ಧಿ — [ಜೈನ] ತಪಸ್ಸಿನಿಂದ ಪಡೆಯುವ ಒಂದು ಬಗೆಯ 
ಸಿದ್ಧಿ (ಅನೇಕಪ್ರಕಾರಷಟ್ಟಕಾರಮಾದ ರಸೃದ್ಧಿಯೊಳಂ 
ನೆ೫*ದು: ಚಂದ್ರಪ್ರಪು, ೧೪. ೩೦ ವ) 

ರಸಂಬೋಗು - ಒಣಗಿಹೋಗು (ರಸಂಬೋದ ಕಬ್ಬಿನಂತೆ 
ಪೇಡಿಯಪ್ಪ ಅರಸಿನ ಮಾತಿನಂತೆ: ಧರ್ಮಾಮ್ಯ, ೯. ೧೩ 
ವ) 

ರಸಗೇಯ - ರಸಗೀತ (ರಸಗೇಯಂ ಭಾವನೃತ್ಯಂ ಪಡೆಯಲೆಸೆವ 
ವಾದ್ಯಂ: ಪಾರ್ಶ್ವನಾಪು, ೫. ೧೧೨) 

ರಸಚಿತ್ರ - ಸಸ್ಯಗಳ ರಸದಿಂದ ಬಣ್ಣ ಹಾಕಿದ ಚಿತ್ರ (ರಸಚಿತ್ರ 


ಧೂಳೀಚಿತ್ರದ ಓಜೆಯುಮಂ ಪರಿಭಾವಿಸಿ ನೋಡಿ: 
ಮಲ್ಲಿನಾಪು, ೫. ೩೬ ವ) 

ರಸಜ್ಞ — ರಸಿಕ (ಭೋಗಂಗಳ್‌ | ಸ 
ಮನೋರಾಗಮನೊದವಿಸದವು ಹೃದ್ರೋಗಮನೊದವಿಸೆ 
ರಸಜ್ಜನನುಭವಿಸುಗುಮೇ: ಆದಿಪು, ೩. ೭೦) 

ರಸಜ್ಜಾನಿ -  ಕೀಳುಲೋಹಗಳನ್ನು ಚಿನ್ನ ಮಾಡಬಲ್ಲವನು 
(ಇನನುತ್ತರಾಯಣದೊಳನುದಿನಂ ರಸಜ್ಞಾನಿ 


ನೀರನೊಸೆದಂತೆಸೆದಂ: ಶಾಂತಿಪು, ೧೦. ೨೫) 

ರಸಜ್ಜೆ - ನಾಲಗೆ (ನಾಲಗೆ ರಸನೆ ರಸಜ್ಜೆ ಜಿಹ್ವೆ: ಅಭಿಧಾವ, ೧. 
೧೨. ೧೫) 

ರಸತ್ತಾರುಗ - ಗಜಯೋಧ, ಮಾವತಿಗರಲ್ಲದೆ ಆನೆಯ ಮೇಲೆ 
ಕುಳಿತ ಯೋಧ (ಪೊರಜೆವಿಡಿದು ಕೊರಲ ಬಳೆಗಳೊಳೆ 
ಕಾಲ್ಗೋದು ಪರಿಯಿಸುವ ರಸತ್ತಾರುಗರುಮಂ: ಪಂಪಭಾ, 
೧೨. ೬೦ ವ) 

ರಸದ ಬಾವಿ - ಮುಟ್ಟಿದ್ದನ್ನೆಲ್ಲ ಚಿನ್ನವಾಗಿಸುವ ಸಿದ್ಧರಸವುಳ್ಳ ಬಾವಿ 
(ಪರ್ವತದ ತಟ್ಟಲೊಳ್‌ ಆದಮಾನುಂ ಗುಂಡಿತಪ್ಪ ರಸದ 
ಬಾವಿಯಂ ಮೊಡೆನಾರ್ಪುದ೦ಂ ಕಂಡು: ವಡ್ಡಾರಾ, ಪು 
೧೮೭, ಸಾಲ) 

ರಸದಾನ - ವಿಷ ಪ್ರಯೋಗ (ರಸದಾನಾದಿಗಳೊಳ್‌ 
ಛಿದ್ರಿಸುವಮಪ್ಪೊಡೆ ಅವರ್‌ ಆಪ್ತವ೦ತರು೦ ಬುದ್ಧಿವಂತರುಂ 
ಆಗಿ ನೆಗಟ್ಟರ್‌ ಇನ್ನಾವ ಮಾಟ್ಕ್‌ಯೊಳ್‌ ಪಗೆಯಂ ಕೆಯ್ಗೆ 
ಮಾಡುವುದು ಪೇಟಿಂ: ಪಂಪಭಾ, ೬. ೬೭ ವ) 

ರಸನಾಲಂಪಟ - ನಾಲಗೆಯ ಚಾಪಲ್ಯವಿರುವವನು (ರಸನಾ 
ಲಂಪಟ೦ ಆಜ್ಕವಾಂಛಿತಂ ಅಸಂತುಷ್ಟಂ ಸದಾಸರ್ವಭಕ್ಷ 
ಸಮಸ್ತಾಟವಿಭು೦ಜಿತೋಗನೆನಿಪೀ ದಾವಾಗ್ನಿಯಂ ಕಾಲ್ಗಳಿಂ 
ಪೆಸೆವೆಂ: ಸೂಕ್ತಿಸುಧಾ, ೧೦. ೧೬೫) 

ರಸನೆ - ನಾಲಗೆ (ಅಸಮಾಕ್ಷ ನಾಮವಿಲ್ಲದ ರಸನೆ ವಿರಾಜಿಪುದೆ: 
ತ್ರಿಷಷ್ಟಿಪು, ೧. ೨೬) 

ರಸನೇಂದ್ರ - ಸರ್ಪರಾಜ (ಉರಗಿನೀನಿಕರಪರಿವೃತನಾಗಿ ರಸೆಯಿಂ 
ರಸನೇಂದಂ ಎಟ್ಟರ್ಪನೆನಿಸಿ: ಕರ್ಣನೇಮಿ, ೧೩. ೩೪ ವ) 

ರಸಪಂಚಕ - [ಜೈನ] ಸಿಹಿ, ಹುಳಿ, ಕಟು, ಕಷಾಯ, ತಶಿಕ್ತ ಎಂಬ 
ಐದು ರುಚಿಗಳು (ಪೂರ್ವಶರೀರಬಂಧನಸಂಘಾತವರ್ಣ 
ರಸಪಂಚಕ ಸಂಸ್ಥಾನ ಸಂಹನನ 
ಪಂಚಷಟ್ಕಾಂಗೋಪಾಂ೦ಗದ್ವಿಕಂ: ಆದಿಷು, ೧೬. ೪೯ ವ) 

ರಸಪರಿತ್ಯಾಗ - [ಜೈನ] ಬಾಹ್ಯತಪಗಳಲ್ಲಿ ಒಂದು, 
ರುಚಿಕರವಾದುದನ್ನು ಸೇವಿಸದಿರುವುದು (ಕರಮೆ ಮುನಿ 
ದುಗ್ಗದಧ್ಯಾದಿ ರಸಂಗಳನೆಯ್ದೆ ತೊಲ್‌ದು .. .. ನಾಲ್ಕನೆಯ 


ರಸಪರಿತ್ಯಾಗವೆಂಬ ತಪಮಂ ತಳಿದಂ: ಚಂದ್ರಪ್ರಪು, 
೧೧) 

ರಸಪಿಶುನ -  ಸಂತಸಾಭಿವ್ಯಕ್ತಿ (ಶ್ರೀಮಜ್ಜಿನಪತಿಯಂ 
ಸಕಳಾಮರಪತಿ ಪರಮಭಕ್ತಿಯಿಂ ಸ್ತುತಿಯಿಸಿದ೦ ಪ್ರೇಮೋತ್ಕಟ 
ರಸಪಿಶುನಂ ರೋಮಾಂಚಂ ಪುದಿಯೆ 
ತನುವನಭಿನವಪ೦ಪಂ: ಮಲ್ಲಿನಾಹು, ೧೩. ೧) 

ರಸಭಸ್ಮ - ಪಾದರಸದ ಭಸ್ಮ (ದೇವನೇಂ ನರುಷ್ಠರ ಗುಡಮೋ 
ವಿಶುದ್ಧ ರಸಭಸ್ಮಮೊ ವರ್ಮ ಕಟುತ್ರಿಕಾದಿಯೋ: ಸಮಯಪ, 
೯. ೪೮ 

ರಸಭಾವ - ತೇವವಾಗಿರುವುದು 


೧೧. 


ಸಂತಸದಾಯಕ ಚಿತ್ತವೃತ್ತಿ 


(ರಸಭಾವವಿಳಾಸದಿ೦ .. .. ಒ೦ಂದಿ .. .. ಸರಸ್ವತಿದಯೆಗೆಯ್ಗೆ: 
ಕಾದಂಸಂ, ೧. ೨) 
ರಸಭಾವಾಭಿನಯ - ರಸಾನುಭವವನ್ನುಂಟುಮಾಡುವಂತಹ 


ಭಾವಾಭಿನಯ (ರಸಭವಾಭಿನಯಂಗಳ್‌ ಪೊಸವೆ ಪುಗಿಲ್‌ 
ಪೊಸವೆ ಚಲ್ಲಿಗಳ್‌ ಪೊಸವೆ ನಯಂ ಪೊಸವೆ ಕರಣ೦ಗಳುಂ 
ನಿಷಪ್ಲೊಸವೆ ಎನೆ ಪೊಸಯಿಸಿದಳಾಕೆ  ನಾಟ್ಯಾಗಮಮಂ: 
ಆದಿಪು, ೯. ೨೫) 

ರಸಮಾರ್ಗ - ನವರಸಗಳನ್ನು ನಿರೂಪಿಸುವ ಕ್ರಮ (ವೀರಾದ್ಭುತ 

ಕರುಣಾ ಶೃಂಗಾರ ಭಯಾನಕ ಸರೌದ್ರ ಬೀಭತ್ಸ 

ಮಹಾಸಾರತರ ಹಾಸ್ಕಶಾಂತಾಧಾರ ನವವಿಧವಿಕಲ್ಪಮಾ 

ರಸಮಾರ್ಗಂ: ಕವಿರಾಮಾ, ೩. ೧೮೮) 

ರಸಾಯನ - ರುಚಿಕರವಾದ ಆಹಾರ (ನಾಗಕನ್ನೆಯರುಂ 

ತಾನುಂ ಮನಂಬುಗಿಸುವಂತೆ ಮಜ್ಞನಂಬುಗಿಸಿ 

ರಸರಸಾಯನಂಗಳಂ  ಊಡುವಂತೆ ದಿವ್ಯಾಹಾರಂಗಳಂ 

ಮಾಡಿ: ಪಂಪಭಾ, ೪. ೧೬ ವ) 

ರಸವದ್ಗೇಯ — ಸಂತಸದಾಯಕವಾದ ಸಂಗೀತ 
(ಲಲಿತಾಲಂಕಾರಣಪ್ರಸನ್ನ ರಸವದ್ಲೇಯಂ೦ಗಳೊಳ್‌ 
ಮೂಡುತುಂ ಮುಟುಗುತ್ತುಂ: ಆದಿಷು, ೧. ೮೪) 

ರಸವರ್ಗ - ದ್ರವಪದಾರ್ಥ (ಚಮ್ಮಗಾಅವೆಸದೊಳ್‌ 
ತೀವಿದಾ ರಸವರ್ಗಂಗಳಂ ಉಣ್ಣೆವೆಂಬ ಜಡರಂ ಕೈಗೊಳ್ಳರೇ 
ಶ್ರಾವಕರ್‌: ಸಮಯಪ, ೬. ೧೭) 

ರಸವಾದ - ಕೀಳು ಲೋಹವನ್ನು ಚಿನ್ನವನ್ನಾಗಿಸುವ ವಿದ್ಯೆ 
(ವಿಪಿನೋಲ್ಲಂಘನ ಸಿಂಧುಯಾನ ನಗಕೂಟಾರೋಹಣಕ್ಷೇಶ 
ಮಂತ್ರಪದಧ್ಯಾ ಬಿಳಪ್ರವೇಶ ರಸವಾದ ಆಯಾಸದೊಳ್‌: 
ಆದಿಪು, ೧೬. ೭) 

ರಸವಾದಕ - ರಸಜ್ಞಾನಿ (ಒರ್ವ ರಸವಾದಕನೆಂಬ ಬಿಚ್ಚುವಂ ಈ 
ಬಾವಿಯೊಳಗಿಟೆದು ನೀನೀ ರಸಮಂ ಮೊಗೆದು ಕೊಟ್ಟೊಡೆ 
ಅದಜಳೊಳ್‌ ಮಾಡಿದ ಪೊನ್ನುಂ ನಿನಗಂ ಎನಗಂ 
ಸಮಭಾಗಮಕ್ಕುಂ: ವಡ್ಡಾರಾ, ಪು ೧೮೭, ಸಾ ೧೧) 

ರಸವಾದಿ - ರಸಜ್ಜಾನಿ (ದುರ್ಯೋಧನ೦ ಬಂದಿಕಾಜನಂತೆ 
ಸೆಜ್‌ಗೆಯ್ದುಂ ವಣವೈದ್ಧನಂತೆ ಕೊಡಸಾರಿಯಂ ಪಿಡಿದುಂ 
ಸೂಳೆಯಂತೆ ಕಟಿವು ಉಚೆವನಜಿದು೦ಂ ರಸವಾದಿಯಂತೆ 
ಕಟ್ಟಯುಂ ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ಟು: ಪಂಪಭಾ, 
ಓಕ ಮ) 

ರಸವೃತ್ತಿ - ನವರಸಗಳಿಂದ ಕೂಡಿದುದು (ನೆಜ್‌ದೆಂಟುಂ 
ಅರ್ಚನೆಗಳಿಂ ರಸವೃತ್ತಿಯ ನೃತ್ತಮಂ ಪ್ರವರ್ಶಿಸಿ: ಚಂದ್ರಪ್ರಷು, 
೪, ೬೯) 


೯೪೭ 


ರಸಸಿದ್ದ - ಕೀಳು ಲೋಹವನ್ನು ಚಿನ್ನವನ್ನಾಗಿಸುವ 
ರಸವಿದ್ಯೆಯಿಂದ ಸಿದ್ಧವಾಗಿರುವ (ರಸಸಿದ್ಧಮಪ್ಪ 
ಪೊನ್ನಲತೆಯ ಮೆಯ್ಯ್ಕುಮಂ ನೀಲದ ತಲೆನವಿರುಮಂ 
ಪವಳದ ಬಾಯ್ದೆಜ್‌ಯುಮಂ ಮುತ್ತಿನ ಪಲ್ಲಳುಮಂ: 


ಪಂಪಭಾ, ೪. ೭೫ ವ) 


ರಸ್ನದಿ - ಕೀಳು ಲೋಹವನ್ನು ಚಿನ್ನವನ್ನಾಗಿಸುವ ವಿದ್ಯೆ 
ಕರಗತವಾಗು (ರಸಸಿದ್ಧಿಯುಮಾಯ್ತೆನೆ ತನ್ನನಾಸೆವಟ್ಟು 
ಎರೆದರ್ಗೆ ಇತ್ತು ಪೊನ್ನಯದೆ ಮಾಡಿದನೀ ನೆಲನಂ 


ಗುಣಾರ್ಣವಂ: ಪಂಪಭಾ, ೧೪. ೨೧) 
ರಸಾತಳ - ಪಾತಾಳ (ನೀ೦ ಇನಿಸು ಕಾಲ ಇರ್ದೆಯಪ್ಪೊಡೆ ಏಂ 


ತೊದಳೊ ಸರೋವರಾಂಬುವನಿತಂ ತವೆ ತುಳ್ಳಿ 

ರಸಾತಳಂಬರಂ ಬೆದಕಿಯುಂ ಎಂತುಂ ಅಪಳಿಸಿ 

ಕೊಂದಪೆಂ: ಪಂಪಭಾ, ೧೩. ೮೦) 
ರಸಾಯ — ಸಿಹಿನೀರನ್ನುಳ್ಳ (ಮಣಿಯಿಲ್ಲದ ಕಲ್‌ 


ಜ್ಯೋತಿಸ್ತಣಿಮಲ್ಲದ ಪುಲ್‌ ರಸಾಯಮಲ್ಲದ ಮಡು... 

ಇಲ್ಲ ತತ್ನರಿಸರದೊಳ್‌: ಚಂದ್ರಪ್ರಪು, ೧೦. ೪೧) 
ರಸಾರುಹ - ಮರ (ಸಾಕ್ಷಾತ್‌ ಕೃಷ್ಣನಂತೆ ಕಣ್ಣೆವಂದ ರಸಾಲ 

ರಸಾರುಹಮುಂ: ಶಬರಶಂ, ೨. ೪೨ ವ) 
ರಸಾಲ - ಮಾವು (ಸಾಕ್ಷಾತ್‌ ಕೃಷ್ಣನಂತೆ 

ರಸಾಲರಸಾರುಹಮುಂ: ಶಬರಶಂ, ೨. ೪೨ ವ) 
ರಸಾಶ್ರಯ - ನೀರಿನ ಆಶ್ರಯತಾಣ, ರಸಜ್ಞ (ಕ್ಷಿತಿತಳದಂತೆ 

ರಸಾಶ್ರಯಂ ಅತರ್ಕ್ಯಸುಕವೀಂದ್ರಬೃಂದದಂತೆ ವಿಶೇಷಾನ್ವಿತಂ 

ಅಂಬರದಂತೆ  ಸದಾವತಂ ಅಂಬುಧಿಯಂತೆ ಪರಮ 

ಗಂಭೀರಗುಣಂ: ಸುಕುಮಾಚ, ೯. ೮೨) 
ರಸಾಳ - ಮಾವಿನ ಮರ (ಚೈತ್ರದ ರಸಾಳದ ಗಾಳಿಯ 

ಕೋಕಿಲಪ್ರಣಾದದ ನೆಜ್‌ದಿಂಗಳಿಂಗದಿರ 

ಸೊಂಪತಿನೂತನಮಿಂಪುವೀಣದೇ: ಪುಷ್ಪದಂಪು, ೧. ೪೦); 

ರಸಿಕ (ಪರಿದುಂ ರಸಾಳನೆನಿಸುವ ಪುರಾಣಿಕಂ 

ಭರದಿನಮೃತಮಥನದ ಕಥೆಯಂ... .. ಪೇಳಲುದ್ಯತನಾದಂ: 

ತ್ರಿಷಷ್ಟಿಪು, ೧೬. ೧೩) 
ರಸಿಕ - ರಸಾನುಭವ ಹೊಂದಬಲ್ಲವನು (ರಸಿಕರ್‌ ಬಣ್ಣಿಸೆ 

ಭಾವಕರ್‌ ಪೊಗಟ್‌ .. .. ನಾಟ್ಯಮಂ: ಪುಷ್ಪದಂಷು, ೧೨. 

೫೧) 
ರಸಿಕತೆ - ರಸಾನುಭವ ಹೊಂದಬಲ್ಲ ಸ್ವಭಾವ (ಪೊಸಬಗೆ ಬಗೆ 
ರಂಜಿಪ ರಸಿಕತೆ ರಸಿಕತೆ ಕುಸಿವ ಪಸರಿಸುವ ರೀತಿ ರೀತಿ 
ಎನೆ ಮೆಚ್ಚದರಾರ್‌: ಸುಕುಮಾಚ, ೧. ೪೩) 

- ಗಾಯದ ದ್ರವ (ಬಸಿದಪುದು ಮೆಯ್ಯ ಕೀವುಂ 
ರಸಿಗೆಯು೦ .. .. ಈ ಕಿಸುಗುಳಿಯ೦ ಜವನುಮುಯ್ಯಲೇಂ 
ಪೇಸಿದನೋ: ಯಶೋಧಚ, ೩. ೭೨) 
ರಸಿತ - ಧ್ವನಿ (ಪರಿಪಠಣ ನಟನ ಮೃದುಕೂಜಿತ ರಸಿತ 
ದರಹಸಿತ ಕ್ರೇಂಕಾರಾರೋಹಣಾಯೋಧನಾದಿ ನಾನಾ 
ವಿನೋದಂಗಳೊಳ್‌: ಆದಿಪು, ೮. ೩ ವ) 

- ಭೂಮಿ (ರಸೆಯೊಳ್‌ ಕಾಲಾಗ್ನಿರುದ್ರ ಜಲಶಯನದೊಳ್‌ 
ಅಂಭೋಜನಾಭಂ ಪೊದಳ್ಳು ಆಗಸದಿಂ ಸುತ್ತಿರ್ದ 
ಅಜಾಂಡೋದರದೊಳ್‌ ಅಜಂ ಅಡಂಗಿರ್ಪ ವೋಲ್‌; 
ಪಂಪಭಾ, ೮. ೮೬); ಪಾತಾಳ (ರಸೆ ಪತ್ರಿತ್ರೆತ್ತಂ 
ಆಕಾಶದೊಳ್‌ ಅನಿಲಪಥಂ ಧಾರಿಣೀಚಕ್ರದೊಳ್‌ 
ಕಾಳಸೆಗೊಂಡಿತ್ತೆಂಬಿನಂ ಮಂದಯಿಸಿ: ಆದಿಷು, ೧೪. ೯೫) 


ಕಣ್ಣೆವಂದ 
[a 


ರಸಿಗೆ 


ರಸೆ 


ರಹಟ - ನೀರೆತ್ತುವ ರಾಟಿ (ಐದನೆಯದು ದುಷ್ಪಮಮೆನೆನಪ್ಪ 


ಕಾಲಂ ಬಟಿಕ ಆಅನೆಯದು ಅತಿದುಷ್ಟಮಂ ವರ್ತನಮಿಂತೀ 
ತೆಜನೆ ರಹಟಘಟಿಕಾನ್ಯಾಯಂ: ಪಂಪರಾ, ೧. ೫೭) 
ರಹಟಘಟಿಕಾನ್ಯಾಯ - ಒಂದು ಲೌಕಿಕನ್ಯಾಯ, ರಾಟೆ ಗಡಿಗೆಗಳು 


ಒಂದನ್ನೊಂದು ಹಿಂಬಾಲಿಸುವ ಕ್ರಮ (ಐದನೆಯದು 
ದುಷ್ಪಮಮೆನೆನಪ್ಪ ಕಾಲಂ ಬಲಿಕ ಆಜನೆಯದು 
ಅತಿದುಷ್ಟಮಂ ವರ್ತನಮಿಂತೀ ತೆಐನೆ 
ರಹಟಘಟಿಕಾನ್ಯಾಯಂ: ಪಂಪರಾ, ೧. ೫೭ 
ರಹಟಘಟೀಯಂತ್ರ -  ರಹಟ (ರಹಟಘಟೀಯಂತ್ರಂಗಳ್‌ 
ಬಹುವಿಧವಿಭ್ರಮದಿಂ ಎಸೆವುವು ಉಪಶಲ್ಯಕದೊಳ್‌: 


ಪುಷ್ಪದಂಪು, ೨. ೫೧) 

ರಹರಹ - ಏಕಾಂತ (ಚತುರ್ಜ್ಜಾನನೇತ್ರರಂ ಭೋಂಕೆನೆ ಕಂಡು 
ರಹರಹಪರಿಣಾಮಪರಿಣತನಾಗಿ ಸಮುದಾಯಮಂ ಬಂದಿಸಿ 
ಸಮುಚಿತೋದ್ದೇಶದಾಸನದೊಳ್‌ ಕುಳ್ಳಿರ್ದು: ಸುಕುಮಾಚ, ೮. 
೪೮ ವ) 


ರಹೋವ್ಯಾಖ್ಯಾನ - [ಜೈನ] ಸತ್ಯಾಣುವತದ ಒಂದು ಅತಿಚಾರ, 
ಗಂಡಹೆಂಡಿರ ಗುಟ್ಟು ಬಲವ (ನಾನಾ 
ಮಿಥ್ಯೋಪದೇಶಂ ಪುದಿದೊದವಿದ ಸಾಕಾರಮಂತ್ರಂ 


ರಹೋವ್ಯಾವ್ಯಾಖ್ಯಾನ ನ್ಯಾಸಾಪಹಾರಕ್ರಮ೦ ಅನುಗತಿಯಿಂ: 
ಸುಕುಮಾಚ, ೬. ೧೪) 

ರಾಕಾ - ಪೂರ್ಣ (ಪೂರ್ಣರಾಕ ಅಬ್ದವಕ್ತೇ ನೀನಲ್ಲದನ್ಯತ್ರದೊಳ್‌ 
ಸೌಖ್ಯಮುಂಟೇ: ಅನುಭವ, ೩೭) 

ರಾಕಾಸುಧಾಕರ - 
ರಾಕಾಸುಧಾಕರಂ ವಡಕ್ಷರಿದೇವಂ ಸರಸಪ್ರಬಂಧ 
ಸುಭಗಾ೦ಭೋಜಪ್ರಭಾವಲ್ಲಭಂ: ರಾಜಶೇವಿ, ೧. ೬೮) 

ರಾಕೆ - ಪೂರ್ಣವಾದ (ಉರುತರ ರಾಕೆಯ ಸುಧಾಂಶುವಂ ಶಿಶು 
ಪೋಲ್ತಂ: ಕುಸುಮಾಕಾ, ೬. ೯೫) 


ರಾಕೇಂದು - ಪೂರ್ಣಚಂದ್ರ ಹುಣ್ಣಿಮೆಯ ಚಂದ್ರ (ಆ 
ಜಿನಾರ್ಭಕನಂ ಓಲಗಿಸಲ್‌ ಸಾರ್ದಿರ್ದ 
ರಾಕೇಂದುವೆಂಬಂತೆ ರಾಜಿಸುವ ಧವಳಾತಪತ್ರಂಬಿಡಿದು 


ಈಶಾನೇಂದಂ: ಶಾಂತೀಶ್ವಹು, ೧೪. ೬೭ ವ) 

ರಾಗ - ಅನುರಾಗ ಹಾಗೂ ಸ್ವರಗಳ ಮೇಳೈಕೆ (ಎಸೆದೆರ್ದೆಯೊಳ್‌ 
ಪಳಂಚುವ ಕಲದ್ವನಿಯಿಂ ಪೊಸತೊಂದು ರಾಗಮಂ 
ಪೊಸಯಿಸಿ: ಆದಿಷು, ೨. ೭೭); ಕೆಂಪುಬಣ್ಣ (ಆ ಕಾಂತೆಯ 
ಮೃದುಪದತಳ ಕೋಕನದ೦ ತನ್ನ ರುಚಿಯಿ೦ ಒದವಿಸೆ 
ರಾಗೋದ್ರೇಕಂ ಅದೆಂತು ರಕ್ತಾಶೋಕದ ತಳಿರೊಳ್‌ 
ವಿರಾಗಮಂ ಪುಟ್ಟಿಸುಗುಂ: ಮಲ್ಲಿನಾಹು, ೩. ೪೨); ಪ್ರೀತಿ 
(ಭರತ೦ ಷಟ್ಟಂಡಭೂವಲ್ಲಭನೆನೆ ಸಿರಿಯಂ ಗೆಂಟಜಸಾಳ್‌ 
ಕೇಳ್ದು ರಾಗಂ” ಬೆರೆಸಿರ್ಪೀ ನಣ್ಟೆ ಸಾಲ್ಗುಂ: ಆದಿಷು, ೧೪. 
೭೭) ಸಂತೋಷ (ಮದನಾಸ್ತಂ ಖರಸಾಣೆಗಾಣಿಸಿದುದು 
ಎಂಬಂತಾಗೆ ನಿನ್ನೊಂದು ಕರಿದಿದ ಮೆಯ್‌ ಎನ್ನಯ 
ತೋಳೊಳೊಂದೆ ಸಿರಿಯಂ ನೀನುಯ್ದು ತೊಟಾಳ್ಲು 
ರಾಗದಿ೦ ಎನ್ನೊಳ್‌ ಸುಕಮಿರ್ಪುದು: ಪಂಪಭಾ, ೮. ೬೬) 

ರಾಗಂಗಿಡು - ಪ್ರೀತಿಯನ್ನು ಕಳೆದುಕೊ (ಕೊಡುವ ಬಾಡಕ್ಕಂ 
ಜೀವಧನ೦ಗಳ್ಳ೦ಂ ಬಿಡುವೆಣ್ಣಂ ಲೆಕ್ಕಮಿಲ್ಲೆನಿಸಿ ರಾಗಂಗಿಡದೆ 
ಕೊಂಡಾಡಿದಂ ಬಲ್ಲಹನಜೆಯೆ ಗುಣಾರ್ಣವಂ 
ಕವಿತಾಗುಣಾರ್ಣವನಂ: ಪಂಪಭಾ, ೧೪. ೫೫) 


ಪೂರ್ಣಚಂದ್ರ (ಉತ್ತಮ ಜನಾನಂದಾಬ್ಬಿ 


೯೪೮ 


ರಾಗಂಬೊರೆ - ಬಣ್ಣದಿಂದ ಕೂಡು (ರಾಜಕಂ ಬೇಗಮೆಜಗೆ 
ತನ್ನಣಿಮಕುಟಸ್ತುರಣೆಗಳಿಂ ಧರೆ ರಾಗಂಬೊರೆದಂತೆಸೆದತ್ತು ಆ 
ರಾಜಭವನಾಂಗಣದೊಳ್‌: ಶಾಂತಿಪು, ೩. ೧೧೩) 

ರಾಗದ್ದನಿ ದ ರಾಗಚ್ಛಾಯೆ (ದ್ದನಿಯೆನಿಸಿದ 
ಅಳಂಕಾರಧ್ದನಿಯೆಸೆವುದಲ್ಲಿ ಮಧುರವಿಪಂಚದ್ವನಿಯೊಡನೆ 
ಅನೇಕರಾಗದ್ದನಿಯೆನೆ ಸೊಗಯಿಪುದು: ಆದಿಷು, ೯. ೧೧೯) 

ರಾಗಪ್ರವಾಹ - "ಪ್ರೀತಿಯ ಪೂರ (ಕೆಲಂಬರ್‌ ಅರುಣಮಣಿಕುಲ 
ಪಭಾಜಾಳ ಜಟಿಳಿತಪಿ೦ಜರ೦ಗಳಾಗಿ 
ನಿಜರಾಗಪ್ರವಾಹಶಂಕೆಯ೦ಂ.. ಮಾಡುವ ಜಳಂ೦ಗಳಿ೦ದಂ: 
ಆದಿಪು, ೮. ೬೯ ವ) 

ರಾಗರಸ - ಪ್ರೀತಿರಸ 
ಕುಸುಮಕೋಮಳೆ ರಾಗರಸಹೆಪೂರ್ಣಂ 
ಆನನಲಕ್ಷ್ಮಿಯಿಂ: ಪಂಪಭಾ, ೪. ೭೧); 
(ಚಾರುವೀರಭಟಕೋಟಿಗೆ ರಾಗರಸ೦ ಪೊದಳ್ಟು 
ಬಂದು ಮೊಗೆದ೦ ವಿಭು ಗೋಕುಲಮಂ ವಿರಾಟನಾ: 
ಪಂಪಭಾ, ೮. ೯೨); ಪ್ರಣಯ (ಸುರತಸುಖಕಾಂಕ್ಟೆಯಿಂ 
ರಾಗರಸಾಂಧಂ ರಾಸಭಂ ಮಹಾದ್ರಿಗುಹ್ಯಾಭ್ಯಂತರಮಂ 
ಪೊಕ್ಕುದು: ಪಂಚತಂತ್ರ, ೪೦೯) 

ರಾಗಾಂಧತೆ — ಮೋಹದಿಂದ 
(ಸಾಮಸಾರಿಕವಿಳಾಸಂ 
ರಾಗಾಂಧತೆಯಿ೦ ಗತಿಗಿಡುವರೇಂ 
ಚಂದ್ರಪ್ರಪು, ೪. ೫೨) 

ರಾಗಾಧರೆ - ಕೆಂಪಾದ ತುಟಿಯುಳ್ಳವಳು 
ರಾಗಾಧರೆಯರ ರಾಗರಸಪೂರಂ ಮೇರೆದಪ್ಪಿ 
ರಾಜಶೇವಿ, ೧೩. ೪೫ ವ) 

ರಾಗಾವಿಳ - ಮೋಹಕ್ಕೊಳಗಾದವನು (ಸತತಂ ರಾಗಾವಿಳಂ 
ಪೀಡಿತಕುವಲಯಂ೦ ಉನ್ಮಾರ್ಗಸಂಸಕ್ತ೦ ಉನ್ನೀಲಿತಾರ್ಧತ್ವಂ 
ಸದುರ್ದರ್ಶನರುಚಿ ಖರದಂಡಪ್ರಿಯಂ ತಾನೆನಿಪಾ ಕ್ಷಿತಿಪಂಗೆ: 
ಚಂದ್ರಪ್ರಷು, ೨. ೪೫) 

ರಾಗಿ - ಅನುರಾಗವುಳ್ಳ ವ್ಯಕ್ತಿ (ನೋಟ್ಟುದು ಮುದದಿಂ 
ಅಂಗನೆಯರ್‌ ಪಾಡೆ ಗುಣೋತ್ತುಂಗನಂ ಓಲಗಿಸಿ 
ರಾಗದೆ ಮೆಯ್ಕೊಳ್‌: ಸಮಯಪ, ೬. ೬೧) 

ರಾಗಿಸು - ಪ್ರೀತಿಸು, ಸಂತೋಷಿಸು [ಇದಉೌಳ್‌ ನೀಂ ರಾಗಿಸಲ್‌ 


ನವಮಾಳಿಕಾ 
ಚಂದ್ರನ 
ಸಂತೋಷರಸ 
ತುಳ್ಳುತ್ತಿರೆ 


[ಕೆಂಬಣ್ಣ] (ಆ 


ಕುರುಡಾಗುವುದು 
ಶಾಶ್ವತಮೆಂದೆ ಬಗೆದು 
ವಿಚಿತಮೊ ಕರ್ಮಂ: 


(ಪಾಡುವ 
ಮೇಲ್ವರಿಯೆ: 


ರಾಗಿ 


ತಕ್ಕುದೇ ಕೊಳ ಕೊಳ್ಳ ಜಡರಂತೆ  ಶೋಕರಸಮಂ 
ಷಟ್ಟಂಡಧಾತ್ರೀಶ್ವರಾ: ಆದಿಷು, ೧೬. ೫೫) 

ರಾಗೋತ್ಸವ - [ರಾಗ-ಉತ್ಸವ] ಸಂತೋಷದ ಉತ್ಸವ 
(ಕೂಡಿದುದು ಶ್ರೀಮತಿಗಂ ಮನೋರಥಫಲಂ 


ಶ್ರೀವಜದಂತಂಗಂ ಆದುದು ರಾಗೋತ್ಸವಂ: ಆದಿಹು, ೪. 
೧೮) 
ರಾಫೌ - ಕುದುರೆಯ ಮೇಲೆ ಹತ್ತಲು ಹಾಕಿರುವ ರಿಕಾಪು 
(ರಾಘೆಯಂ ಪರಿಕಿಸಿ ವಾಫೆಯಂ ಹೊಳಸುತಂ ನಡೆದರ್‌ 
ಬಲವಂತ ರಾವುತರ್‌: ತ್ರಿಷಷ್ಠಿಪು, ೨೪. ೨೬೪) 

- ದೊರೆ, ಚ೦ದ್ರ (ಪ್ರಶಿಪಕ್ಟೋದ್ಧತ ರಾಜತೇಜಮುಡುಗಲ್ಕೆ 
ಆಶಾಕುಳೇಳತಳಾನ್ವಿತ: ಕರ್ಣನೇಮಿ, ೧. ೨೬) 
ರಾಜಕಂಠೀರವ - ರಾಜಸಿಂಹ (ಆ ಕಾಮಕಾರ್ಮುಕ 

ಯಷ್ಟಿಮುಷ್ಟಿಸಮಾಯತಮಧ್ಯೆಯರೊಳ್‌ ಆ ರಾಜಕಂಠೀರವ 
ಮಧ್ಯಂ: ಆದಿಷು, ೮. ೨೩ ವ) 


ರಾಜ 


ರಾಜಕಂಠೀರವಮಧ್ಯ -  ರಾಜಸಿಂಹದ ಹಾಗೆ ಸಣ್ಣ 
ನಡುವಿರುವವನು (ಆ ಕಾಮಕಾರ್ಮುಕಯಷ್ಟಿಮುಷ್ಟಿ 
ಸಮಾಯುತಮಧ್ಯೆಯರೊಳ್‌ ಆ ರಾಜಕಂಠೀರವಮಧ್ಯಂ: 


ಆದಿಪು, ೮. ೨೩ ವ) 

ರಾಜಕ - ರಾಜರ ಗುಂಪು (ಕರಕಳಿತಾರ್ಫಪಾದ್ಯನನವದ್ಯಗುಣಂಗೆ 
ಸಮಸ್ತ ರಾಜಕಂ ಬೆರಸಿದಿರೆಬ್ಬು ರಾಜಗೃಹದಿಂ ಪೊಳಮಟ್ಟು; 
ಆದಿಪು, ೯. ೧೩೧) 

ರಾಜಕಹೋತ ದ ಶ್ರೇಷ್ಠ ಜಾತಿಯ ಪಾರಿವಾಳ 
(ಮೇಘರಥಧರಾಧೀಶ್ವರನ ಮುಂದೆ ಬಂದು ಬಿಟ್ಟೆರ್ದ 
ರಾಜಕಪೋತ: ಶಾಂತಿಪು, ೯. ೮೮ ವ) 


ರಾಜಕರ - ರಾಜನಿಗೆ ಕೊಡಬೇಕಾದ ತೆರಿಗೆ, ಚಂದ್ರಕಿರಣ 
(ರಾಜಕರಪಾತಭೀತಿ ಸರೋಜದೊಳ್‌ .. . ಸಮನಿಕುಂ ಆ 
ಜನಪದಜನದೊಳೆಂತುಮೇಂ ಸಮನಿಕುಮೇ: ಚಂದ್ರಪ್ರಪು, 
೧೦. ೪೫) 


ರಾಜಕೀರ - ಅರಗಿಳಿ (ಉರಿಯಿ೦ ಕರಿಮುರಿಕನಾದುವು ಉನ್ಮದ 
ಪರಭೃತ ಷಟ್ಟರಣ ರಾಜಕೀರಕುಲಂಗಳ್‌: ಪಂಪಭಾ, ೫. 


೯೦) 
ರಾಜಕುಮಾರಕ - ರಾಜನ ಮಗ, ರಾಜಕುಮಾರಸಮೂಹ 
(ರಾಜಕುಮಾರಕಮುಂ ಗಣಿಕಾಜನಮುಂ ಚತುರಬುಧ 


ಕದಂಬಕಮುಂ ರಾರಾಜಿಸೆ ಸಭೆಯೊಳ್‌ ರಾಜಮನೋಜಂ 
ಬಿಜ್ಜೋದರರ ಓಲಂಗಂಗೊಟ್ಟಿರ್ದಂ: ಮಲ್ಲಿನಾಹು, ೮. ೧೩) 

ರಾಜಕೇತನ ದ ಅರಮನೆ (ನಿಜನಾಥಪುರಮನೆಯ್ದಿ 
ರಾಜಕೇತನನಿವಿಷ್ಣನೊಡ್ಡೋಲಗಂಗೊಟ್ಟಿರ್ದ 
ಗಗನಚರೇಂದನಂ .. .. ಕಂಡು (ಶಾಂತಿಷು, ೫. ೩೬ ವ) 

ರಾಜಗಿರಿ - ದಂಟಿನ ಸೊಪ್ಪು (ಸುರುಚಿರ ಚಕ್ಕವತಂ ಚಿರಿಕೆ 
ರಾಜಗಿರಿ ಕೆಸು ಕೀರೆ ದೊಗ್ಗಳೆಯೆಲೆ ವಾದುರವಂ 
ಬಡಿಸಿದರ್‌: ಧರ್ಮಪ, ೨. ೫೮) 

ರಾಜಗೇಹ - ರಾಜಕೇತನ (ಗೊಟ್ಟಿಗಾಣರಂತಿರೆ ಮಜೆದುಂಬಿ 
ಮೇಳದವರಂತಿರೆ ಸಾರಿಕೆ ರಾಜಗೇಹದಂತಿರೆ ಕೊಳ೦ ಅಲ್ಲಿ 
ತಾಂ ಅರಸರಂತಿರೆ ತಾಮರಸಂಗಳೊಪುಗುಂ: ಪಂಪಭಾ, ೫. 
೫೮) p 

ರಾಜಚಕ್ರ - ರಾಜರ ಸಮೂಹ (ತುಡುವ ಬಿಡುವ ಸೂಟ್ಲಿಯ್ಯ 
ಬೇಗಂಗಳಂ ನಿಟ್ಟಿಸಲಾರ್ಗ೦ ಬಾರದಂತಾಗೆ ಅಸದಳಂ ಇಸೆ 
ತದ್ರಾಜಚಕ್ರಂ ಪೊದಳ್ಬರ್ಬಿಸಿದತ್ತು: ಪಂಪಭಾ, ೧೨. ೨೦) 

ರಾಜಚಿಹ್ನ - ಅರಸನ ಅಧಿಕಾರಲಾ೦ಛನ (ನಿಜರಾಜಚಿಷ್ನನಿವಹಂ 
ಪರಿರಾಜಿಸೆ: ಜಗನ್ನಾವಿ, ೧. ೪೧) 

ರಾಜಜಂಬೂ - ಶ್ರೇಷ್ಠವಾದ 
ಸುರಭಿಸಮೀರಂ ಪರಿಪಕ್ವ 
ಆದಿಹು, ೧೧. ೮೮) 

ರಾಜತ್‌ - ಪ್ರಕಾಶಿಸುವ (ರಾಜ ರಾಜತ್‌ ಗೃಹಾ೦ಗಣಸ್ಥಿತಜನಕ್ಕೆ 
ವಿಸ್ಮಯಮನಾಗಿಸುತ್ತುಂ: ಕಾದಂಸಂ, ೮. ೪೬) 

ರಾಜತ - ಬೆಳ್ಳಿಯಿಂದ ಮಾಡಿದ (ಆ ರಾಜತಶೈಲೇಂದದೊಳ 
ಮಹಾಜಿನೇಂದ್ರಂ ಪ್ರಶಸ್ತಿಯ೦ ಬರೆಯಿಸಿದಂ; ಶಾಂತಿಷು, ೪. 
೫೯) 

ರಾಜತಾಚಳ ದ ಬೆಳ್ಳಿ ಬೆಟ್ಟ (ರಮ್ಕರಾಜತಾಚಳ 
ತಿಳಕೋಪಮಾನಮೆನೆ ಸಂದಳಕಾಪುರಂ ಒಪ್ಪಿ ತೋಹುಗುಂ: 
ಆದಿಹು, ೧. ೭೧) 


ನೇರಿಳೆ (ವಾರಾಕದಂಬ 
ರಾಜಜ೦ಬೂದ್ರುಮವಿಸ್ತಾರಂ: 


೯೪೯ 


ರಾಜತಾದ್ರಿ - ಬೆಳ್ಳಿ ಬೆಟ್ಟ (ರಾಜತಾದ್ರೀಂದಶೋಭಾವಿಭವಕ್ಕೆ 
ಅಟ್ಕರ್ತು ತತ್ಪರ್ವತನಿಕಟವನೋಪಾಂತದೊಳ್‌ ಬೀಡುವಿಟ್ಟಂ: 
ಆದಿಪು, ೧೩. ೭೮) 

ರಾಜದಾರಕ - ರಾಜಪುತ್ರ (ಸಹಪಾಂಸುಕ್ರೀಡಾನೇಕ ವಿಭ್ರಮ 
ಕ್ರೀಡಾರಸೋದಾರ ರಾಜದಾರಕಪರಿವೃತನಾಗಿ: ಆದಿಷು, ೮. 
೪೧ ವ) 

ರಾಜಧರ್ಮ — ಅರಸನ ಕರ್ತವ್ಯ (ವಸುಧೆಯಂ 
ಏಕಾಯತಮಾನನಣಿವಿಂ ನೆಜ್‌ದು ರಾಜಧರ್ಮದಿಂ 
ಅಭಿರಕ್ಷಿಸೆ ಪೋಯ್ತು ಕಾಲಂ: ಶಾಂತಿಷು, ೬ ೬೯) 

ರಾಜಧಾನಿ - ದೇಶದ ಆಡಳಿತಕೇಂದ್ರ (ರಾಜಧಾನಿಯಪ್ಪ 
ಅಂಜನಗಿರಿಯ ತಟ್ಟಲ ರಾಜಜಂಬೂವಟ ವಿಟಪಿ 
ಪ್ರದೇಶಂಗಳೊಳ್‌: ಪಂಚತಂತ್ರ, ೩೭೦ ವ) 


ರಾಜನಾಮ - ರಾಜನೆಂಬ ಹೆಸರು (ಧರೆಯಂ ಕುಡುವಂದು 
ಎನಗಂ ಗುರು ತನಗಂ ರಾಜನಾಮಮಂ ಕೊಟ್ಟೊಡೆ 
ನೋಡಿರೆ  ತನಗೀಗಳ್‌ ರಾಜಾಧಿರಾಜನೆಂದಿಟ್ಟುಕೊಂಡಂ 


ಅಡಕಿಲ್ವೆಸರಂ: ಆದಿಪು, ೧೪. ೭೮) 
ರಾಜನ್ಯಕ ಎ ಕ್ಷತ್ರಿಯ (ಪುಳಕ೦ ಕೈಗಣ್ಮೆ ಹಷಾಸ್ರು ಮೆಯ್ಗಜ್‌ದಳ್‌ 
ಜಾನಕಿ ಕೇಳ್ದು ಕೇಳ್ದು ತಲೆಯಂ ತೂಗಿತ್ತು ರಾಜನ್ಯಕಂ: 


ಪಂಪರಾ, ೬. ೩೮), ರಾಜಸಮೂಹ (ದೂತನ 
ಪೋಗಲ್ವೇಟಸ್ಸಾಗಳ್‌ ಅನೇಕ ರಾಜನ್ಯಕಮಕುಟಸ೦ಘಟ್ಟ 
ಉಚ್ಚಳತ್‌ ಮಣಿಮರೀಚಿಗಳ್‌ ವಿಳಯಾನಿಳ 


ವಿಸುಲಿಂಗಂಗಳಂತೆ ದೆಸೆದೆಸೆಗೆ ಕೆದಜ”: ಆದಿಷು, ೧೪. ೮೨ 
ವ). 

ರಾಜನ್ಯವೃತ್ತಿ - ರಾಜಕಾರ್ಯ (ಶ್ರೀಯಂ ವಿತರಣದೊಳ್‌ 
ವಾಕ್‌ಶ್ರೀಯ೦ ರಾಜನ್ಯವೃತ್ತಿಯೊಳ್‌ ವಿಮಲ ಯಶಶ್ವೀಯಂ 
ಜಿನಪ್ರವಚನಶ್ರೇಯದೊಳ್‌ ಅತಿಶಯಿಸಿ ನೆಗಟ್ಟಂ 
ಅಭಿನವಪಂಪಂ: ಪಂಪರಾ, ೨. ೧) 

ರಾಜನ್ನತಿ ದ ಒಳ್ಳೆಯ ರಾಜನಿರುವ ನಾಡು 
(ರಾಜವತಿಯಕ್ಕುಮಲ್ಲದೆ ರಾಜನ್ವತಿಯಾಗದಲ್ತೆ ಧರೆ 
ಮತ್ತೊರ್ವಂ ತೇಜಸ್ವಿ ಪೊಡರ್ವೊಡೆ ಅದಲೆಂ ರಾಜನ್ವತಿ 
ಮಾಡು ಧರಣಿಯಂ ಧರಣಿಪತಿ: ಆದಿಪು, ೧೪. ೨೦) 

ರಾಜಪ್ರಕೃತಿಗಳು - ರಾಜನ ಏಳು ಮೂಲಭೂತ ಆಧಾರಗಳು 
(ಸ್ವಾಮಿ ಅಮಾತ್ಯ ಜನಪದ ದುರ್ಗ ದಂಡ ಕೋಶ 
ಮಿತ್ರರೆಂಬ ರಾಜಪ್ರಕೃತಿಗಳೇಟುಮಂ: ಹರಿವಂಶ, ೭. ೧) 

ರಾಜಪ್ರಸೂತ - - ಕ್ಷತ್ರಿಯನು ಹುಟ್ಟಿನಿಂದ ಪಡೆದ 
(ರಾಜಪ್ರಸೂತವಿಜಯಯಶಶ್ವರೀರಮಂ ಮೆಜ್‌ವ ರಿಪುಗಳ 
ರೇಖೆಯೊಳಂ: ಆದಿಪು, ೧೪. ೮೪ ವ) 

ರಾಜಬೀಜ - ರಾಜರ ವೀರ್ಯ, ಅರಸು ಕುಲ (ಅತ್ತ ಮದಾನ್ವಿತ 
ರಾಜಬೀಜಸ೦ಜನಿತಗುಣ೦ ಮದಂ: ಪಂಪಭಾ, ೧೨. ೯೩) 

ರಾಜಮಂಡಳ - ಚಂದ್ರಮಂಡಲ, ರಾಜರ ಸಮೂಹ 
(ರಿಪುರಾಜಮಂಡಳಂ ಕುಂದಿ ಪದ್ಮತೇಜದಿನದೊರ್ಮೆಯುಂ 
ಪೆರ್ಚದು ಭಾವಿಪೊಡೆಯ್ಬಿಮಿತ್ರಮ೦ಂಡಳಮುಪಚಯಮಂ 
ತಾಳ್ಗುದಂತದುಚಿತಂ ಚಿತ್ರಂ: ಪುಷ್ಪದಂಪು, ೩. ೮) 

ರಾಜಮಂದಿರ - ಅರಮನೆ (ಅಂತು ರಾಜಮಂದಿರಮಂ ಪೊಕ್ಕು 


ಧರ್ಮಪುತ್ರನ೦ ಅಗಲ್ಲ ಪನ್ನೆರಡು ಮಾಸದೊಳಾದ 
ದಿಗ್ದಿಜಯಪು್ರಪಂಚಮುಮಂ . ಅಣೆದು: ಪಂಪಭಾ, ೫. 
೨೩ ವ) 


ರಾಜಮಹಿಷೀ - ಪಟ್ಟದ ರಾಣಿ 
ಕಡುಜಾಣೆಯುಂ ಪ್ರವೀಣೆಯುಂ 
ಮಿಡಿದಳ್‌: ಶಾಂತಿಹು, ೯. ೧೮೭) 

ರಾಜಮಾರ್ಗ - ರಜೋಮಾರ್ಗ, ರಾಜರ ಹಾದಿ, ಹಿರಿಯ 
ಹಾದಿ (ಮನುಮಾರ್ಗನಿಪುಣನೆನಿಸಿದ ನಿನಗಾಂ ಈ 
ರಾಜಮಾರ್ಗಮಂ ತೋಣ್‌ ಜಗಜ್ಜನಕೆ ನಗೆಯಲ್ಲೆ: ಆದಿಷು, 
ಬುಸು 

ರಾಜಮಾಷ - ಅಲಸಂದೆ (ಅಲಸಂದೆ ರಾಜಮಾಷಂ: ಅಭಿಧಾವ, 
೧. ೧೬. ೧೮) 

ರಾಜಯಕ್ಷ್ಮ - ಕ್ಷಯರೋಗ (ಅಳಿಯಂ ಪೂಗಣ್ಣಂ ಎನ್ನೀ 
ಮಗಳೆ ಚಪಳೆ ಪುತ್ರಂ ಕರಂ ರಾಜಯಕ್ಷಾಕುಳಂ 
ಎನ್ನೈಶ್ವರ್ಯಮಂ ನಿರ್ಜರರೆ ಕವರ್ದರ್‌: ರಾಜಶೇವಿ, ೧. 
೧೦೨) 

ರಾಜರಾಜ - ಚಕ್ರವರ್ತಿ (ಮನುಕುಳತಿಳಕಂ ವೃಷಭಾಗನಂದನಂ 
ರಾಜರಾಜ೦ ಅಧಿರಾಜ೦ ಚಕ್ರನಿಧೀಶ೦ ಆದಿಭೂಭುಜ೦ ಎನೆ 
ನೆಗಟ್ಟಿಂ ಭರತಚಕ್ರಿ ವಿಶ್ವಂಭರಯೊಳ್‌: ಆದಿಪು, ೧೫. ೩) 

ರಾಜಲೋಕ - ರಾಜತಂಡ (ಬಾಹುಬಲಿಕುಮಾರನ ಭರತೇಶ್ವರನ 
ಪಕ್ಷದ ರಾಜಲೋಕಮನೆರಡುಂ ದೆಸೆಯೊಳಂ ಮಧ್ಯಸ್ಥರಾಗಿ 
ಮಿಡುಕದೆ ನೋಡುತ್ತಿರ್ಪಂತು ನಿಯಮಿಸಿದಾಗಳ್‌: ಆದಿಷು, 


(ರಾಜಮಹಿಷೀಸಭೆಯೊಳ್‌ 
ಎನೆ ವೀಣೆಯಂ 


೧೪. ೧೦೪ ವ) 
ರಾಜವತಿ ಇ ನಾಮಮಾತ್ರ ರಾಜನಿರುವ ನಾಡು 
(ರಾಜವತಿಯಕ್ಕುಮಲ್ಲದೆ ರಾಜನ್ವತಿಯಾಗದಲ್ತೆ ಧರೆ 


ಮತ್ತೊರ್ವಂ ತೇಜಸ್ವಿ ಪೊಡರ್ವೊಡೆ ಅದಲೆಂ ರಾಜನ್ವತಿ 
ಮಾಡು ಧರಣಿಯಂ ಧರಣಿಪತಿ: ಆದಿಷು, ೧೪. ೨೦) 

ರಾಜವಿದ್ಯೆ - ರಾಜರಿಗೆ ಬೇಕಾದ ವಿದ್ಯೆ, 
ಸಮಯಾನುಸಾರಿಯಾಗಿ ಸಾಮ ದಾನ ಭೇದ ದಂಡಗಳನ್ನು 
ಬಳಸುವ ತಿಳಿವಳಿಕೆ (ನೀನಾದಿರಾಜನೈ ನಿನಗಾ ನಾಲ್ಕುಂ 
ರಾಜವಿದ್ಯ  ಪುಟ್ಟಿದುವು ಅದಟೆಂ ನೀನೆ ಬೆಸಸುವುದು 
ನಯಮಂ: ಆದಿಪು, ೧೪. ೧೦) 

ರಾಜವೃತ್ತ - ರಾಜನ ನಡವಳಿಕೆ (ನ್ಯಾಯಾರ್ಜಿತವಿತ್ತಂ 
ಧರ್ಮಾಯತ್ತಮೆನಿಪ್ಪ ರಾಜವೃತ್ತಂ ತನಗೇಕಾಯತ್ತಮಾಗೆ 
ಧರೆಯಂ ಜೀಯೆನಿಸಿದ೦ ಇಂತುದಾತ್ತಚರಿತರುಮೊಳರೇ: 
ಪಂಪರಾ, ೨. ೭೦) 

ರಾಜವೇಶ್ಮ -. ಅರಮನೆ 
ಸಮುದ್ರವಿಜಯಮಹಾಮಹೀಶ 
ಕರ್ಣನೇಮಿ, ೮. ೯೨ ವ) 

ರಾಜಶೇಖರ -  ಚೆಂದನನ್ನು ಧರಿಸಿದವನು, ಶಿವ (ಆ 
ಸಮಯದೊಳಾ ರಾಜಶೇಖರಂ ರಾಜಶೇಖರಪೂಜೆಗೆಯ್ದು: 
ರಾಜಶೇವಿ, ೬. ೩೦ ವ) 

ರಾಜಶ್ರೇಷ್ಠಿ - ವರ್ತಕಶ್ರೇಣಿಯ ಮುಖಂಡ (ವಿಷಯ 
ಗೃಹಾಮಾತ್ಯ ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ ಕೋಶಾಧಿಪ 
ತಳವರ ಹಾಸ್ಕಾದಿ ತಂತಾಳಿಪಾಳಾವಳಿ  ರಾಜಶ್ರೇಷ್ಠಿ 
ಸೇನಾಪರಿಕರಣ ಪುರೋಧೋಧಿಕಾರ ಅಂಗರಕ್ಷಾವಳಿ 
ಮುಖ್ಯಂಬೆತ್ತ ಬಾಹತ್ತರದೆಸಕದ ನಾನಾ ನಿಯೋಗಿಪ್ರತಾನಂ: 
ಶಾಂತೀಶ್ವಪು, ೧೫. ೯೦) 

ರಾಜಸುತೆ - ರಾಜಕುಮಾರಿ (ರಾಜಾಂತರದಿಂದೆ ರಾಜಸುತೆಯಂ 
ನಯದಿಂದವಳುಯ್ಬಳ್‌: ಪಂಪಭಾ, ೩. ೫೭) 


(ಆಗಳ್‌ ಸುರೇಂದ್ರಾದೇಶದಿಂ 
ರಾಜವೇಶ್ಮಾಂಗಣದೊಳ್‌: 


೯೫೦ 


ರಾಜಸೂಯ - ಚಕ್ರಚರ್ತಿ ಮಾಡುವ ಒಂದು ಯಾಗ (ಗಾಳು 
ಗೊರವ೦ ತಗುಳ್ಳಿ ಪಳಾಳಮಂ ಏನೊಂದನಪ್ಪೊಡಂ 
ಗಟಪಿದೊಡೆ ಆ ಬೇಳುನುಡಿ ಕೇಳ್ತು ಕೆಮ್ಮನೆ ಬೇಳಲ್‌ 
ನಿಮಗಂತು ರಾಜಸೂಯಂ ಮೊಗ್ಗೇ: ಪಂಪಭಾ, ೬. ೨೪) 

ರಾಜಸ್ವ - ರಾಜನ ಆಸ್ತಿ (ವಿಶ್ವಜನಾಳಿಗೆ ಭವದೀಯಸ್ವಂ 
ಕರತಳಿತಗತಸ್ವಂ ಅನ್ಯಸ್ವಂ ಬ್ರಹ್ಮಸ್ತಂ ರಾಜಸ್ವಂ ದೇವಸ್ವಂ 
ಕೀರ್ತಿಸ್ವ ದುರ್ಗ ವಿಶ್ವಾವನಿಯೊಳ್‌: ಪಂಚತಂತ್ರ, ೪೪೫) 

ರಾಜಹಂಸ - ಶ್ರೇಷ್ಠ ಹಂಸ (ರಾಜಹಂಸ ಪಾರಾವತ 
ಮಿಥುನಂಗಳ್‌ ಉತ್ತುಂಗ ಪ್ರಾಸಾದಶಿಖರ ಮಣಿಗವಾಕ್ಷ 
ಅಂತರಾಳ ವಿವಿಧ ಗೃಹಾಂತರಗತಂಗಳಾದುವು: ಪಂಪಭಾ 
ಪರಿಷತ್ತು, ೪. ೪೯ ವ); ರಾಜಶ್ರೇಷ್ಠ (ಹಂಸನನಿಳಿಪದನಾ 
ರಾಜಹ೦ಸ೦ ಅಬಳಾಳಿಯುತಂ: ಚಂದ್ರಪ್ರಪು, ೭. ೧೪೭) 

ರಾಜಾಂಗಣ - ಅರಮನೆಯ ಅಂಗಳ (ವಿವಿಧಫಲಪ್ರಸೂನ 
ಪಲ್ಲವತತಿಯಿಂ ತೀವಿದ ರಾಜಾಂಗಣಮ೦ ಇಳಾವಂದ್ಯರ್‌ 
ಮೆಟ್ಟಲೊಲ್ಲದೆ ಅಲ್ಲಿಯೆ ನಿಂದರ್‌: ಆದಿಷು, ೧೫. ೯) 

ರಾಜಾಧಿರಾಜ - ಚಕ್ರವರ್ತಿ (ರಾಜಾಧಿರಾಜ ಅಳಿಯನ 
ಮೊಗಮಂ ನೋಡಿ: ಆದಿಪು, ೪. ೫೪ ವ) 


ರಾಜಾನ್ನ - ಶ್ರೇಷ್ಠವಾದ ಬತ್ತ (ಮುಂದೆ ಮಂದೈಸಿ ತಲೆಯುದ್ಕಾಗಿ 
ತುಖುಗಿ ಬೆಳೆದೊಳಗಿ ರಂಜಿಸುವ ರಾಜಾನ್ನದ 
ಕುಸುಂಕಖೊಳಗೆ: ಲೀಲಾವತಿ, ೫. ೭೨ ವ) 

ರಾಜಾಲಯ - ಅರಮನೆ (ಜನನಿಯುಮ೦ ಜನ್ಮಭೂಮಿಯುಮಂ 
ಕಂಡಾಗಿನಿವಿರಿದು  ರಾಗೋದಯಂ ಅದೇವಿರಿದೆನುತುಂ 
ಬಂದು ರಾಜಾಲಯಮಂ ನೋಡಿ: ಶಾಂತಿಪು, ೩. ೧೧ ವ) 

ರಾಜಾವರ್ತ - ನೀಲ ರತ್ನ (ದ್ರುಪದ೦ ಪಚ್ಚೆಯ ನೆಲಗಟ್ಟಿನೊಳಂ 
ರಾಜಾವರ್ತದ ಕಂಬದೊಳಂ ವಿವಾಹಗೇಹಮಂ 
ಸಮೆಯಿಸಿ: ಪಂಪಭಾ, ೩. ೭೪ ವ) 

ರಾಜಿ - ಗುಂಪು, ಸಾಲು (ಎಸೆವ ದಾಡಿಮೀ ಬೀಜರಾಜಿಯಂ 
ತೆಗೆದು ರಸವನಾಸ್ಟಾದಿಸಿದೆಂ: ಕಾದಂಸಂ, ೧. ೩೨) 


ರಾಜಿಕೆ - ಸಾಸಿವೆ (ಸಾಸಿವೆ ರಾಜಿಕೆ ಸರ್ಷಪ: ಅಭಿಧಾವ, ೧. 
೧೬. ೧೯) 
ರಾಜೀವ - ತಾವರೆ (ಅರವಿಂದಂ ರಾಜೀವಂ ಸರಸಿರುಹ೦ 


ಸಾರಸಂ ಮಹಹೋತ್ಪಳಂ ಅಬ್ಬಂ ಖರದಂಡಂ ಕಮಳಮ 
ತಾಮರಸಂ ನಳಿನಂ ಕುಶೇಶಯಂ ಶತಪತ್ರಂ: ಆಭಿಧಾವ, ೧. 
೪. ೧೯) 

ರಾಜೋತ್ತರ - ([ರಾಜಉತ್ತರ] ಚಂದನ ಹಾಗೆ ಹೆಚ್ಚುವಿಕೆ, 
ಅಭಿವೃದ್ಧಿ (ಅ೦ತುತ್ತರಂ ತನಗೆ ಅಳವುಂ ಅದಟುಂ 
ರಾಜೋತ್ತರಮಾಗೆ ಕಾದಿದೊಡೆ ಶಲ್ಯಂ ವಿರಥನಾಗಿ ಸಿಗ್ಗಾಗಿ: 
ಪಂಪಭಾ, ೧. ೧೧೧ ವ) 

ರಾಜ್ಞಿ - ರಾಣಿ (ರಾಜ್ನೀಗರ್ಭದೊಳಿರ್ದುಂ ತ್ರಿಜ್ಞಾನಸಮೇತನೆಂದು 
ಪೇಖ್ಟ್‌ಡೆಗಿವೆ ದಲ್‌ ಅಭಿಜ್ಞಾನರೇಖೆಗಳೆನಿಸಿ ಮನೋಜ್ಯತೆಯಂ 
ತ್ರಿವಳಿರೇಖೆ ತಳೆದೆಸೆದಿರ್ಕುಂ: ಚ೦ದ್ರಪ್ರಪು, ೧೨. ೨೫) 

ರಾಜ್ಞೇನಿವಾಸ - ಅಂತಃಪುರ (ಅ೦ತಃಪುರಮೆನಿಕುಂ ಶುದ್ಧಾಂತಂ 
ರಾಜ್ಞೀನಿವಾಸಂ: ಅಭಿಧಾವ, ೧. ೧೦. ೧೮) 

ರಾಜ್ಯ - ಒಂದು ಆಡಳಿತಕ್ಕೆ ಒಳಪಟ್ಟ ಭೂಪ್ರದೇಶ (ತಾಮಿಲ್ಲದೆ 
ರಾಜ್ಯಮಂ ಪರಿಪಾಲಿಸುವುವೊರಾರುಮಿಲ್ಲ: ವಡ್ಡಾರಾ, 
ಪು.೧೩೦, ಸಾ. ೨೫); ರಾಜನ ಸಪ್ತಾಂಗಗಳಲ್ಲಿ ಒಂದು 
(ಸಮಸವಸ್ತುವಾಹನಂಗಳಂ ತನ್ನೊಡನಾಡಿಗಳಪ್ಪ 


ಭಂಡಮಂಡಲಿಗೆ ಸೂಖೆಗೊಟ್ಟು, ಇಂತು 
ಸಪ್ಮಾಂಗದೊಳೇಕಾ೦ಗಮುಟೆಯೆ; ಕಚದ್ರುಮನ ರಾಜ್ಯಂ 
ಕಳಕುಳಮಾಗಿರ್ದುದನಾತನ ದಾಯಾದಂ ಸಿಂಹ-ಬಳ- 


ನಚೆದು ಮೇಲೆತ್ತಿ ಬರೆ: ಪಂಚತಂತ್ರ, ೮೧ ವ) 

ರಾಜ್ಯಂಗೆಯ್‌ - ಆಳ್ವಿಕೆ ಮಾಡು (ದೇವರ್‌ ಮುನ್ನಿನ ಭವದೊಳ್‌ 
ಮಾಯಾಪುರಮೆಂಬ ಪಟ್ಟಣದೊಳ್‌ ಸಿಂಹವರ್ಮನೆಂಬ 
ಅರಸಾಗಿ ರಾಜ್ಯಂಗೈಯ್ಯುತ್ತುಂ ಪಲವು ಕಾಲದಿ೦ ಮೇಲೆ 
ಸಂಸಾರ ಸುಖಕ್ಕಲಿಸಿ ತಪೋವನದೊಳ್‌ ನೆಲಸಿ: ಪಂಚತಂತ್ರ, 
೧೧೬ ವ) 

ರಾಜ್ಯಕಾಲ - ಆಳ್ವಿಕೆಯ ಅವಧಿ (ಸಾರವಸ್ತುಗಳೊಳ್‌ 
ನಿಸರ್ಗದಿಂದೆ ತಾಂ ನಿರಾದರನಾಗಿ ಶುಭಭಾವನೆಯೊಳ್‌ 
ರಾಜ್ಯಕಾಲಮಂ ಸಲಿಸುತ್ತುಮಿರೆ: ಶಾಂತಿಷು, ೭. ೧೧೬ ವ) 

ರಾಜ್ಯನೀತಿ - ಆಡಳಿತ ನೀತಿ (ರಾಜ್ಯಪಟ್ಟಂಗಟ್ಟಿ ಸಂಕ್ಷೇಪದಿಂ 
ರಾಜ್ಯನೀತಿಯಯಮಿಂತೆಂದು ಕಲ್ಲಿಸಿದಂ: ವಡ್ಡಾರಾ, ೧೪೪, 
ಸಾ. ೨೩) 

ರಾಜ್ಯಪಟ್ಟ - ಅಧಿಕಾರಸೂಚಕ ಹಣೆಪಟ್ಟಿ (ರಾಜ್ಯಪಟ್ಟಂಗಟ್ಟಿ 
ಸಂಕ್ಷೇಪದಿಂ ರಾಜ್ಯನೀತಿಯಯಮಿಂತೆಂದು  ಕಲ್ಲಿಸಿದಂ: 
ವಡ್ಡಾರಾ, ೧೪೪, ಸಾ. ೨೩) 

ರಾಜ್ಯಭಾರ - ಆಳ್ವಿಕೆ (ಅರಸ೦ ತನ್ನ ಮಗನಲ್ಲಿಯಾದೊಡಂ ತನ್ನ 
ಕುಲದಲ್ಲಿಯಾದೊಡಂ ಅವನೊರ್ವನ ಮೇಲೆ 
ರಾಜ್ಯಭಾರಮಂ ಹೊಟ್‌ಸಿಯಿಹಂ, ತಾನವನೈಶ್ವರ್ಯವಂ 
ಅಪಹರಿಸಬೇಕಾಗಿ ಮಾಡಿದವಂ: ಪಂಚತಂತ್ರ, ೧೬೫, ಶ್ಲೋಕ 
೬೨ ಟೀಕೆ) 

ರಾಜ್ಯವಿಳಾಸ - ಆಳ್ವಿಕೆಯ ಸೊಗಸು (ಉಳ್ಳುಡೆಯಂ 
ಆಕೆಯೋಸರಿಸುವ ಸೂಸುವ ಹಾರಲತೆಯನಳವಡಿಸುವ 
ಭಂಗಿಯೆ ಮದನರಾಜರಾಜ್ಯವಿಳಾಸಂ: ಆದಿಷು, ೯. ೩೬) 

ರಾಜ್ಯಶ್ರೀಕ - ರಾಜ್ಯವೆಂಬ ಸಂಪತ್ತು ಇರುವವನು (ಅತುಳ 
ತಪಶ್ವೀಕರನಂ ಉನ್ನತರಾಜ್ಯಶ್ರೀಕಂ ಅವಧಿದರ್ಶನನಂ ... .. 
ನೃಪತಿ ಭಕ್ತಿಯಿಂ ವಂದಿಸಿದಂ: ಚಂದ್ರಪ್ರಪು, ೩. ೭೦) 

ರಾಜ್ಯಾಂಗ - ಆಳ್ವಿಕೆಯ ಏಳು ವಿಭಾಗಗಳು (ಗಟಗಟ ಸುರಿದುವು 


ಕಣ್ಣನಿ ಪಟಲೆಪ್ಪದ ರೂಪುಗಳ್ಗೆ ರಾಜ್ಯಾಂಗಂಗಳ್‌ 
ಕಟಕುಟಮಾಗಿರ್ದುವು ತತ್ತಟಗುದಿವ ಭವನ 
ದೀರ್ಫಿಕಾಚ್ಚಜಲಂಗಳ್‌: ಶಾಂತಿಷು, ೩. ೧೦೬), ನೋಡಿ 
"ಸಪ್ತಾಂಗ' 

ರಾಜ್ಯಾನುಷ್ಠಾನ - ಆಳ್ವಿಕೆ (ಅಂತು ವಿಷಾದವಿಮುಖನುಂ 


ರಾಜ್ಯಾನುಷ್ಠಾನಾಭಿಮುಖನು೦ ಆಗಿ: ಚಂದ್ರಪ್ರಹು, ೨. ೬೦) 

ರಾಜ್ಯಾಭಿಷವಣ - ರಾಜ್ಯಾಭಿಷೇಕ (ರಾಜ್ಯಾಭಿಷವಣಭವನದಂತೆ 
ಪೂರ್ಣಕುಂಭೋಫಶೋಬಭಿತಮುಂ ಟ್ಟ 
ಭದ್ರಲಕ್ಷಣಲಕ್ಷಿತಮುಮಪ್ಪ ಪಟ್ಟವರ್ಧನಮನೇಶಜೆ: 
೫. ೫೦ ವ) 

ರಾಜ್ಯಾಶಮ - ರಾಜ್ಯದ ನೆಲೆ (ತಿಲೋಕಗುರು ಧರಾತಳಂ 
ಪೊಗಟ್ಟೆನಂ ಯತ್ಕಾಶ್ರಮದೊಳ್‌ ನಿಂದಂ ಈ ಧರಾಧಿಪಂ 
ಗುರುರಾಜ್ಯಾಶ್ರಮದೊಳ್‌ ನಿಂದಂ: ಆದಿಷು, ೬. ೨೪ ವ) 

ರಾಜ್ಯೋನ್ನತಿ - ಒಡೆತನದ ಆಧಿಕ್ಕ (ನಿನ್ನಿಂದಂ ತ್ರಿಭುವನ 
ರಾಜ್ಕೋನ್ನತಿ ಬಂದೆನಗೆ ಸಾರ್ಗುಮಪ್ಪೊಡ೦ ಒಲ್ಲೆಂ: 
ಪಂಪಭಾ, ೧೩. ೨೭) 


ಮಲ್ಲಿನಾಹು, 


೯೫೧ 


ರಾಣಿಯವಾಸ - ಅಂತೂಪುರ (ಭೂಷಣಾಡಂ೦ಬರ 
ಉದ್ಯೋತಿಯಿ೦ ಒಪ್ಪಿರ್ದುದ್ದಿಳಾಸ೦ ವಿಳಸಿತಕಮಳಾವಾಸಮೀ 
ಬರ್ಪುದೇಂ ರಾಣಿಯವಾಸಂ: ಆದಿಪು, ೧೧. ೪೬) 
ರಾಣಿವಾಸ - ಪೆಂಡವಾಸ, ಅಂತಃಪುರ (ಬಾಣಸಿನ ಮಜ್ಜನದ 
ರಾಣಿವಾಸಮಂ ಮನೆಗಳುಮಂ: ಪಂಪಭಾ, ೫. ೪೭ ವ) 
ರಾತ್ರಿಂಚರ - ರಾಕ್ಷಸ (ರಾಮಲಕ್ಷ್ಮಣರ್‌ ರಾತ್ರಿಂಚರ 
ರಾಜನಂ ರಣದೊಳ್‌ ಆಂತಿಣಿದಿಕ್ಕಿದರ್‌: ಧರ್ಮಪ, ೮. 
೨೪); ಪಿಶಾಚಿ 
ರಾತ್ರಿಂಚರಪತಿ ಈ 
(ಅಮರೇಭೇಂದಪಕಾಶಂ 
ಸಿತದ೦ಷ್ಟಾಂಕುರಂ 
ರಾಜಶೇವಿ, ೧೩. ೪೨) 
ರಾತ್ರಿಭುಕ್ತಿವ್ರತಿಕ - [ಜೈನ] ರಾತ್ರಿ ಊಟ ಮಾಡದ ವತ 
ತೊಟ್ಟವನು (ದಿವದೊಳ್‌ ಸುರತವ್ಯಾಪಾರವಿನೋದಮಂ 
ಅನ್ನಪಾನಮಂ ರಾತ್ರಿಯೊಳಾಸೆವಡುವುದುನುಟೆದು ಎಸಗುವ 
ವಿವೇಕಿಯಾಅನೆಯ  ರಾತ್ರಿಭುಕ್ತಿವತಿಕಂ: ಸುಕುಮಾಚ, ೬. 
೩೧) 
ರಾತ್ಯಂಧ ಎ 


ರಾಕಸ ಮುಖಂಡ, 


ಕಃ ನೈಯತಿ 
ರಾತ್ರಿಂಚರಪತಿ 


ಕ ಬಳಸಿದ೦ತಾಯ್ತು ಬೆಳ್ಳಿಂಗಳೆತ್ತಂ: 


[ರಾತ್ರಿ*ಅಂಧ] ರಾತ್ರಿ ಕುರುಡ (ಅದಜೆಂ 
ಕೌಶಿಕಂಗಳ್ಲಂ ನಮಗಂ ದುರ್ಧರಮಪ್ಪ 
ವೈರಮುಂಟಾಗಿಯುಂ ನಾವೆಲ್ಲರುಂ ರಾತ್ರ೦ಧರುಂ 
ಅವರೆಲ್ಲರುಂ ದಿವಾಂಧರುಂ ಅಪುುದಟಿಂ ಸಂಧಾನಮೆಂತುಂ 
ಆಗಲಟೆಯದು: ಪಂಚತಂತ್ರ, ೨೧೦ ವ) 

ರಾಧೆ -ಬೆಸ್ತನ ಹೆಂಡತಿ, ಕರ್ಣನ ಸಾಕು ತಾಯಿ (ಅಂತು ಕಂಡು 
ಮನಂಗೊಂಡೆತ್ತಿಕೊಂಡು ಮನೆಗೆ ತಂದು ರಾಧೆಯೆಂಬ ತನ್ನ 
ನಲ್ಲಳ ಸೋಂಕಿಲೊಳ್‌ ಕೂಸನಿಟ್ಟೊಡೆ ರಾಗಿಸಿ ಸುತನ 
ಸೂತಕಮಂ ಕೊಂಡಾಡೆ ಅಗುಟ್ಟಿರಲ್‌: ಪಂಪಭಾ, ೧. ೯೬ 
ವ ಮತ್ತು ೧. ೯೭); ಅನೂರಾಧಾ ನಕ್ಷತ್ರ (ರಾಧೆಯಂತೆ 
ಸಂದಿಸಿ ಮುಡಿ ಮೇಲೆ ಕೊಂಕಿದುದು ಚಂದ್ರನಂತೆ 
ಸುಪಕ್ಷದಿಂದ ರಂಜಿಸಿದುದು: ಯಶೋಧಚ, ೩. ೭೮) 

ರಾಧೇಯ - ಕರ್ಣ (ಕೊಳ್‌ ಎಂದು ಅರಿದು ಈಡಾಡಿದಂ 
ಇಂದಂಗೆ ಕವಚಮಂ ರಾಧೇಯಂ: ಪಂಪಭಾ, ೧. ೧೦೧) 

ರಾದ್ದಾಂತ - ಜೈನಸಿದ್ದಾಂತ (ಸಿದ್ಧಾಂತಂ ಆಗಮಂ ಶ್ರುತಿ 
ರಾದ್ಧಾಂತಂ ಪ್ರವಚನಂ ಜಿನೋದಿತಮಕ್ಕುಂ: ಅಭಿಧಾವ, ೧. 
೧.೯) 


ರಾಭಸಿಕ - ದುಡುಕಿನ ಸ್ವಭಾವದವನು (ಕಾಲೋಚಿತ 
ಸಂಧಿವಿಗಹದೊಳೊಂದು ಕಾರ್ಯಮಂ 
ಪ್ರಾಪ್ತಮಪ್ಪುದನಾಪ್ರೋಕ್ತಮನುಂತೆ ರಾಭಸಿಕವಾಕ್ತಾತಕ್ಕೆ 


ಮೆಯ್ದರ್ಪುದೇ: ಶಾಂತಿಷು, ೩. ೭೩) 

ರಾಮಮುನಿ - ಪರಶುರಾಮ (ಭುಜ ವೀರ್ಯ ವಿಕ್ರಮಯುತಂ 
ಗಂಗಾತ್ಮಜನ್ಮಂ ಜಯಶ್ರೀಲೋಲಂ ಜಮದಗ್ನಿ 
ರಾಮಮುನಿಯೊಳ್‌ ಕಲಂ ಧನುರ್ವಿದ್ಯೆಯಂ: ಪಂಪಭಾ, ೧. 
೬೮) 

ರಾಮಾಂಗೆ - ಆಕರ್ಷಕ ದೇಹದವಳು (ವಿಕಚೇಂದೀವರವಕ್ಕೆ 
ಸನ್ಮರಕತಚ್ಛಾಯಾಂಗಿ ರಾಮಾಂಗೆ: ಸುಕುಮಾಚ, ೧. ೮) ". 

ರಾಮಾ[ಮೆ] ಎ ಹೆಂಗಸು, ಸುಂದರಿ 
(ಮುಕ್ತಿರಾಮಾರಮಣನೆನಿಸಿದಂ ಚರಸ್ವರೂಪನೆಸೆದಂ 
ನಿಗಮಾಗಮಶಾಸ್ತಪಾರಗಂ: ರಾಜಶೇವಿ, ೧. ೫೭) 


ರಾಮೋತ್ಸಂತೆ - ರಾಮನ ಬಗ್ಗೆ ಉತ್ಕಂಠಿತಳಾದವಳು, 
ವರುಣನಲ್ಲಿ ಉತ್ಕಂಠಿತಳಾದವಳು (ಕುಲಭೂಭೃದ್ಧವೆ 
ಲಕ್ಷ್ಮಣಾಭೀನುತೆ ರಾಮೋತ್ಸಂಠೆ ವೈದೇಹಿ ರಮಣಿಯಿ ..... 
ಕಣ್ಣೊಳಿಕುಂ ವಾಹಿನಿ ಸೀತೆ ಪೋಲ್ತು ಭುವನಪ್ರಖ್ಯಾತೆಯಂ 
ಸೀತೆಯಂ: ಪುಷ್ಪದಂಪು, ೨. ೮) 

ರಾಯ - ರಾಜ (ಕಡುಗಲಿ ನನೆಯಂಬನ ಬೆಳ್ಳೊಡೆಯೆತ್ತಿದ 
ಬಟೆಯಂ ಉಟೆದ ರಾಯರ ಕೊಡೆಗಳ್‌ ಗಡಣದೊಳೆ 
ತಲೆದಣಂಬೆಯ ಕೊಡೆವೋಲ್‌ ಬೆಳ್ಗೊಡೆಗಳಾದುವು 
ಅದನೇವೊಗಲ್ಟ್‌ಂ: ಕಬ್ಬಿಗಕಾ, ೪೩) 

ರಾಯಂಚೆ - ರಾಜಹಂಸ (ಕಯ್ಯ ಗಿಳಿಗೆ ಒಲ್ಬೈತಂದ 
ರಾಯಂಚೆಗೆ ಒಳ್ಳೆಯಂ ಮೆಲ್ಲಡಿ ಬೀಟ್‌ ಬಂದು 
ಪೆಣಳಿರ್ವಳ್‌ ಭೂಪನಂ ನೋಡಿದಳ್‌: ರಾಜಶೇವಿ, ೭. ೧೨) 


ರಾಯದಟಸೂಅಹಾರ -  ರಾಜಪಡೆಯನ್ನು ಚೆಲ್ಲಾಪಿಲ್ಲಿ 
ಮಾಡುವವನು (ತಲ್ಲಣದಿ೦ ಪೆಜದೆಗೆವ ಬಿದಿವೆಡಂಗನೆಂಬ 
ಬಿಂಜಮಾಣಿಕನೆಂಬ ಹರಿರಾಯನೆಂಬ ತೋರಹತ್ತನೆಂಬ 
ಚೌವಟಮಲ್ಲನೆಂಬ ಮುಜಿವ ರಕ್ಕಸನೆಂಬ 
ರಾಯದಲಸೂಜಗಸಕಾರನೆಂಬ ತನ್ನೊಡ್ಡಿನ ಪೇರಾನೆಗಳಂ 
ಕಂಡು: ಕಬ್ಬಿಗಕಾ, ೨೨೩ ವ) 

ರಾಯಭಾರಿ — ರಾಜನ ಪ್ರತಿನಿಧಿ (ಜಯವರ್ಮಂ 
ಆದರದಿಂದಟ್ಟಿದ ರಾಯಭಾರಿ ದಮನಂ ಬಂದಿರ್ದಪಂ: 


ಪುಷ್ಪದಂಪು, ೭. ೩೭) 

ರಾಯಸ - ರಾಜಾಜ್ಞೆ, ನಿರೂಪ (ಬಲಾರಿಗೆ ದಿವಿಜಾರಿ ರಾಯಸಂ 
ಬರೆಯಿಸುವಂ: ಅನಂತಪು, ೧೩. ೮) 

ರಾರಟತ್‌ - ಶಬ್ದಮಾಡುವ (ಚ೦ಚತ್‌ ಕ್ರೌಂಚದೊಳಂ ರಾರಟತ್‌ 
ಕಾರಂಡದೊಳಂ ಅಕ್ರೂರ೦ ವರೂಥಮಂ ನಿಲಿಸಿ: 
ಜಗನ್ನಾವಿ, ೫. ೧೦೨ ವ) 

ರಾವ - ಶಬ್ದ (ಆ ವಿವಿಧ ಕಳಕಳಿಕ್ಕೆ ವನಾವಳಿಯಿಂ ಪಾಣಿ 
ಮೊಜ್‌ವ ಮಧುಪಶ್ರೇಣೀರಾವದ ಘೋಷಣೆ ಕಳೆದುದು 
ಇಳಾವಲ್ಲಭಸುತನ ಪಡೆಯ ಮಹನಶ್ರೀಯಂ: ಶಾಂತಿಪು, ೮. 
೬) 

ರಾವಣಹಸ್ತ - ಒಂದು ವಾದ್ಯವಿಶೇಷ, ತೆಂಗಿನ ಚಿಪ್ಪನ್ನುಳ್ಳ ಚಿಕ್ಕ 
ವೀಣೆ (ಬಾಜಿಸಿದಂ ಲಯತ್ರಯಂ ಸುಲಲಿತಮಾಗೆ ವಸ್ತು 
ಗುಣ ಜಿನಸ್ಪವನಾಂಕ ಮಾಲೆಯಂ ಪಲತೆಅದಿ೦ 
ರಸಂಬಡೆಯೆ ರಾವಣ ಹಸ್ತದಿನಂದು ರಾವಣಂ: ಪಂಪರಾ, 
೧೦,೧೬೮) 

ರಾವಾಕುಳ — ಶಬ್ದದ ಮೊರೆತ (ಕಾಚಮೇಚಕ 
ಚಯಚ್ಛಾಯಾಂಬುವಿಂ ಗುಣ್ಣಿನಿಂ ಪುದಿದಿರ್ದತ್ತು 
ಸರೋವರ೦ ಬಕಬಲಾಕಾನೀಕ ರಾವಾಕುಳಂ: ಪಂಪಭಾ, 
೧೩. ೭೨) 

ರಾಸಭ - ಕತ್ತೆ (ಸುರತಸುಖಕಾಂಕ್ಷೆಯಿಂ ರಾಗರಸಾಂಧಂ ರಾಸಭಂ 
ಮಹಾದಿಗುಹ್ಯಾಭ್ಯಂತರಮಂ ಪೊಕ್ಕುದು: ಪಂಚತಂತ್ರ, ೪೦೯) 

ರಾಸಭಿ - ಹೆಣ್ಣು ಕತ್ತೆ (ನಿಶ್ಚಿಂತರಾಗಿರ್ದ ರಾಸಭೀವಿಲಾಸಿನಿಯರ್‌ 
ತಮಗೊರ್ವ ಪುರುಷನ೦ ತರವೇಟ್ಕುಂ ಎಂದು ಎನ್ನಂ 
ತುತಿಸುತ್ತಿರ್ಪರ್‌: ಪಂಚತಂತ್ರ, ೪೦೭ ವ) 

ರಾಹು - ಗ್ರಹಣದಂದು ಸೂರ್ಯಚಂದ್ರರನ್ನು ನುಂಗುವುದೆಂದು 
ನಂಬಲಾದ ಒಂದು ಗ್ರಹ (ಶಾಳಿಹರಿನೀಲಮಣಿಕಿರಣಾಳಿ 
ಪೊದಳ್ಳೆಸೆಯೆ ರಾಹುಗೆತ್ತು ಅಗಿದಿರ್ದ ಅಟ್ಟಾಳಿಕೆಗಳಲ್ಲಿ 


೯೫೨ 


ನಾಡೆಯು೦ ಆಳೋಚಂಬೆರಸು ತಡೆದು ನಡೆವಂ ದಿನಪಂ: 

ಆದಿಹು, ೬. ೧೦೫) 
ರಾಷ್ಟ್ರವ್ಯಸನ - ರಾಜ್ಯದ ಆಸೆ ಎಂಬ ಪೀಡೆ (ಸಪ್ತವ್ಯಸನ೦ಗಳ್‌ 

ಅಯ್ವರುಮನೊಂದುಂ ಗೆಲ್ವುವಲ್ಲವು ರಾಷ್ಟ್ರವ್ಯಸನಮಂ 

ಬಳವ್ಯಸನಮಂ ಪಾರ್ವೆಮಪ್ಪೊಡೆ ಅವು ಮುನ್ನಮಿಲ್ಲ: 

ಪಂಪಭಾ, ೬. ೬೭ ವ) 
ರಿಂಗಣ - ನೃತ್ಯ (ಪೊಂಗುವ ಸುತ್ತಿ ಬರ್ಪ ರಿಂಗಣಗುಣಿವ 

ಆರ್ದು ಸಾರ್ದು ನಲವೆರ್ಚುವ: ಶಬರಶಂ, ೫. ೩೭) 
ರಿಂಗಣಗುಣಿ - ನರ್ತನಮಾಡು (ಪೂಗೊಳಂಗಳೊಳ್‌ ಎಯ್ದಿ 

ರಿಂಗಣಗುಣಿದು ಉರ್ಕಿ: ಉದ್ಭಟಕಾ, ೧೦. ೧೨೫) 
ರಿಕ್ಕಟ - ಮೌನ (ರಿಕ್ಕಟದ ಶಕ್ತಿಯಂ ಮುಂದಿಕ್ಕಿಯುಂ 

ಆತ್ಮಾಂತರಂಗದೊಳ್‌ ಮುಳಿಸಂ ಪಿಂದಿಕ್ಕಿಯುಂ 

ಇಕ್ಕೆಮಗೆ ಪುರುಷಭಿಕ್ಷಮನರಸಾ: ಜಗನ್ನಾವಿ, ೩. ೧೧೨) 
ರಿಗ್ಗವಣೆ - ಮೃದಂಗವಾದನದ ಒಂದು ಪರಿ (ಲಾಗು ಮೋಡಿ 
ಚಮತ್ಕಾರ ತುಡಿಕು ರಿಗ್ಗವಣೆ ಪಹರಣೆಗಳೆಂಬ ನಾನಾ 
ಶಬ್ದ೦ಗಳ೦ ಬಾರಿಸಿ: ಧರ್ಮಪ, ೨. ೨೩ ವ) 

- ಆಶೀರ್ವಾದ ಮಂತ್ರ (ಮುದದೆಸೆದಿರ್ಪ ಬದ್ದವಣಂ 
ಉದ್ದವಣಂ ರಿಚೆ ಪಾಟವಟವು ಎತ್ತಿದ ಗುಡಿ ತೋರಣಂ: 
ನೇಮಿನಾಪು, ೨. ೩೯) 
ರಿಚೆವೇಟಕ - ಆಶೀರ್ವಾದ ಮಂತ್ರ ಹೇಳು ಅಂತು ಹೊಕ್ಕಾ 
ನೃಪಂಗೆ ರಿಜೆವೇಟ್ಟುಅಕ್ಷತ೦ಗಳ್‌ ಕೊಟ್ಟು: ಕರ್ಣನೇಮಿ, ೧೦. 
೧೨೨ ವ) 

- ಯಣ (ಮನೆಯೊಳ್‌ ನೀನಿರ್ದೆಯೆಂಬಾಸೆ ಉಳ್ಳೊಡೆ 
ಸಾಲ್ಗುಂ ಬಟೆಕ ಅಪ್ಪುದಕ್ಕೆ ರಿಣದಿಂದ ಅಂಭೋಜಪತ್ರೇಕ್ಷಣೇ: 
ಅನಂತಪು, ೧೧. ೯೫) 
ರಿತು ವಿಮಾನ - ಯತು ವಿಮಾನ, ಸೌಧರ್ಮೇಂದನ ವಿಮಾನ 

(ಇದು ರಿತುವಿಮಾನಮಂ ತನ್ನುದಗಚೂಳಿಕೆಯೊಳ್‌ 

ಆಂತುಕೊಂಡಿರೆ ಸಗ್ಗಕ್ಕಿದು ನಿಚ್ಚಣಿಗಿಪವೊಲಿರ್ದುದಲ್ಲೆ: 

ಆದಿಹು, ೨. ೩೧) 
ರಿಪು - ಶತ್ರು (ಇದಅ ಪೆಸರ್‌ ದೇವದತ್ತಮೆಂಬುದು ನಿನಗೆ 

ಅಭ್ಯುದಯಕರಂ ಶಂಖಂ ರಿಪುಹೃದಯ ಕವಾಟಪುಟ 

ವಿಘಟನಂ ನೋಡರಿಗಾ: ಪಂಪಭಾ, ೬. ೪) 
ರಿಪುಕುರಂಗಕಂಠೀರವ - ಶತ್ತುಗಳೆಂಬ ಜಿಂಕೆಗಳಿಗೆ 

ಸಿ೦ಹಪ್ರಾಯನಾದವನು (ರಿಪುಕುರಂಗಕಂಠೀರವನುಂ 

ಸಾಹಸಾಭರಣನು೦ ಎಮ್ಮನ ಗಂಧವಾರಣನುಂ ಪಡೆಮೆಜ್ಜೆ 
ಗಂಡನುಂ ಪರಸೈನ್ಯಭೈರವನುಂ ಎಂಬ ಪೆಸರ್ಗಳನನ್ವರ್ಥಂ 

ಮಾಡಿ: ಪಂಪಭಾ, ೧೦. ೧೨೪ ವ) 
ರಿಷುಗಳಗ್ರಹ - ಶತ್ರುಗಳ ಕೊರಳು ಹಿಡಿಯುವುದು (ಪೊದಳ್ಳ 

ಲಯಾಂತಕ ತ್ರಿಶೂಲೋಪಮ ಭೀಷಣಭ್ರುಕುಟಿ ಮುನ್ನಮೆ 

ರೌದ್ರ ಗದಾಯುಧಂಬರಂ ಪೋಪ ಭುಜಾರ್ಗಳಂ ರಿಪುಗಳ 

ಗ್ರಹಮಾದುದು ಭೀಮಸೇನನಾ: ಪಂಪಭಾ, ೭. ೬) 
ರಿಷುನೃಪಶಲಭ - ಶತ್ರು ರಾಜರೆಂಬ ಪತಂಗ (ಆ ಜಾಕವ್ವೆಗಂ 

ವಸುಧಾಜಯ ಸದ್ದಲ್ಲಭಂಗಂ ವಿಶದ ಯಶೋರಾಜಿತನೆನಿಪ 

ಅರಿಕೇಸರಿ ರಾಜಂ ತೇಜೋಗ್ನಿಮಗ್ನ ರಿಪುನೃಪಶಲಭಂ: 

ಪಂಪಭಾ, ೧. ೪೧) 
ರಿಷುತಂತ್ರಕ್ಷಯಕರ - ವೈರಿ ಸೈನ್ಯವನ್ನು ನಾಶಮಾಡುವವನು 
(ಮಂತಾಕ್ಷರ ನಿಯಮದಿ೦ ಅಭಿಮಂತ್ರಿಸಿ ಬರಿಸಿದೊಡೆ 
ವಾಯುದೇವಂ ಬಂದು ಏಂ ಮಂತ್ರಂ ಪೇಟ್‌ನೆ ಕುಡು 


ರಿಚಿ 


ರಿಣ 


ರಿಪುತಂತಕ್ಷಯಕರನ೦ ಎನಗೆ ಹಿತನ೦ ಸುತನಂ: ಪಂಪಭಾ, 
೧. ೧೨೪) 

ರಿಷಿಪಳ್ಳಿ - ಖಷಿಗಳ ಹಳ್ಳಿ (ಶಿವನಾ ರಿಷಿಪಳ್ಳಿಗೆ ಬಂದೊಡೆ ಆ 
ಮುನೀಶ್ವರರ ವಧೂಜನ೦ ಮುದದೆ ನೋಡಿ ಮರುಳ್ಗೊಳೆ: 
ಸಮಯಪ, ೮. ೮) 


ಬೆಳ್ಳತ್ತೆಯುಂ ಪೇಪಂದಿಯುಂ ನಾಯುಂ ಹೊಲೆಯರ 
ಕೂಸುಂ ಆಗಿ ರಿಸಿಯರ ಪ್ರಬೋಧನೆಯಿಂದ೦ ಬ್ರತಂಗಳಂ 
ಕೈಕೊಂಡು: ವಡ್ಡಾರಾ, ಪು ೨೪, ಸಾ ೫) 

ರುಂಜೆ - ಒಂದು ರಣವಾದ್ಯ (ರುಂಜೆಯ ದನಿ ದಿಕ್ಲಾಲರನಂಜಿಸೆ 
ತಳ್ತೊಗೆವ ಕೋಡ ಕಾಳೆಯ ದನಿ ದಿಕ್ಕುಂಜರಮಂ ಬೆದಣೆಸೆ 
ನಭಮಂ ಜೇವೊಡೆಯುಲಿಪು ಸುತ್ತುಮುತ್ತಿತ್ತಾಗಳ್‌: ಪಂಪರಾ, 
೪. ೫೬) 

ರುಂದ್ರ - ಭಾರಿ (ಅದೊಂದು ಮಂದಾರದ ಸರಿ 
ವಿರುವದ್ಧೃಂಗಸಂಗೀತಿ ಚೆಲ್ಲಂ ನೀಡಿತ್ತು ಆ 
ರುಂದ್ರದೇವಾನಕದೊಡನೆ: ಆದಿಷು, ೭. ೨೫), - ವಿಪುಲ 
(ಸುರಾಸುರೇಂದಮುನೀಂದ್ರ ರುಂದಸಭೆಯ ನಡುವೆ 
ಸಿ೦ಹಾಸನಮಸ್ತಕದೊಳಿರ್ದ ಜಗತ್ತಿತಯತಿಲಕನ 
ಪಾದಪದ್ಮಂಗಳ್ಗೆ: ಆದಿಷು, ೧೩. ೮೨ ವ); " ವಿಸ್ತಾರವಾದ 
(ಸಕಳ ಸುರಾಸುರೇಂದಮುನೀಂದ್ರ ರುಂದ್ರಸಭೆಯ “ನಡುವೆ 
ಸಿಂಹಾಸನಮಸ್ತಕದೊಳಿರ್ದ: ಆದಿಷು, ೧೩. ೮೨ ವ); 
ದಟ್ಟವಾದ (ದಶದಿಜ್ಮುಖಂಗಳುಂ ಭರಿತಮೆನಿಪ್ಲಿನಂ ನೆರೆದುದಾ 
ಧ್ವನಿಗೆ ಇಂದ್ರನ ರುಂದ ಸೈನಿಕಂ: ಪಂಪರಾ, ೧೦. ೧೯೯) 

ರುಕ್‌ - [ರುಚ್‌] ಕಾಂತಿ (ರಂಜಿಸುವಂ ಸುರಚಾಪ 
ರುಜ್ಮನೋಹಾರಿ ಕುಬೇರಯಕ್ಷನೊಸೆದೀ ಕೃತಿಗೀಗೆ ಗುಣ 
ಪ್ರತಿಷ್ಠೆಯಂ: ಮಲ್ಲಿನಾಷು, ೧. ೮) 

ರುಕ್ಕು - ವೇದಮಂತ್ರ (ವೇದರುಕ್ಕಂ ಪೇಟ್ಬಕ್ಷತೆಯಂ ಈವುದುಂ: 
ಧರ್ಮಾಮೃ, ೧. ೮೨ ವ) 


ರುಕಕ — ಕಿರಣಸಮೂಹ 


ಕ್ರ (ಈತನೆ ಶಕ್ರನೆನಲ್‌ 
ರುಕ್ಷಕ್ರಂ 


ದಳ್ಳಿಸೆ 
ಪಂಪರಾ, ೧೪. 


ಪಿಂಗದಂಗದಂವಜದ ದೆಸೆಯಂ 
ಚಕ್ರಮನಾಕಮಿಸಲೆಂದು ತಜೆಸಂದಿರ್ದಂ: 
೧೮೧) 

ರುಕ್ಮ - ಚಿನ್ನ (ತನ್ನಂಗಪುಭೆ ತಪ್ಪರುಕ್ಕರುಚಿಯಂ ಕೀಟಸ್ಮಾಡೆ .. .. 
ಧರಾಮರಂ ನೃಪತಿಗಾಶೀರ್ವಾದಮಂ ಮಾಡಿದಂ: 
ಶಾಂತೀಶ್ವಪು, ೨. ೪೯) 

ರುಕ್ಷ - ಕರಡಿ (ಅರಣ್ಯದಲ್ಲಿ ಸಂಗಡಿಸಿದ ರುಕ್ಷರೋಮತತಿ 
ಬೆಂದುದು ಬೇಸಗೆಯುಗಮೆಂತುಟೋ: ರಾಜಶೇವಿ, ೫. 
೪೬), ನಕ್ಷತ್ರ (ಮರುನ್ಸಾರ್ಗದಂತಿರೆ ಚಂಚತ್‌ ಖಗರಾಜ 
ರುಕ್ಷಯುತಂ ಗಹನಮಂದೊಪ್ಪಿತ್ತದೇಂ ಬಣ್ಣಿಪೆಂ: 
ರಾಜಶೇವಿ, ೫. ೫೨) 

ರುಚಕ - ಒಂದು ಪರ್ವತ (ಮತ್ತು ರುಚಕದ 
ದಕ್ಷಿಣಭಿತ್ತಿಯಧಿಕರಿಸಿ ಎಣ್ಣರುಂ ಇರ್ಪರ್‌ ಎಂಟು 
ಕೂಟಂಗಳೊಳಂ: ಅನಂತಪು, ೪. ೭೬) 

ರುಚಿ 
ಕಾರಣವೀ ನಿರ್ಮಳ ತಾರಹಾರಂ: ಕಾದಂಸಂ, ೫. ೪೫); 
ಸ್ವಾದ 

ರುಚಿಗೆಡು - 
ಆತ್ಮವಿಲಾಸಮಂ 


ಕಾಂತಿಗುಂದು (ಭವದಾನನಕ್ಕೆ 
ಉಟೆದ ತೆಅದೆ ರುಚಿಗೆಟ್ಟು ದಿಗಂತ 


- [ಯಷಿ] ತಪಸ್ವಿ (ಮಾನಕಷಾಯಂ ಕಾರಣಮಾಗಿ ಸತ್ತು 


- ಕಾಂತಿ (ಚಂದ್ರಾತಪರುಚಿಯಂ ಗೆಲೆವಂದೀ ಧವಳಿಮಕ್ಕೆ 


ಸೋಲು 
ಒರಿ: 


೯೫೩ 


ವಿಲಂಬಿಬಿಂಬಂ ಅಂಬುರುಹವೈರದಿಂದ ಉಡುಪಂ 
ಉಡುಪನಾದಂತಾದಂ: ಶಾಂತಿಪು, ೫. ೮೮) 

ರುಚಿರ - ಹೊಳೆಯುವ ಯಯತಿತತಿಚಕ್ರವರ್ತಿ ರುಚಿರ 
ಅಮಳಮೂರ್ತಿ ವಿಶಾಲಕೀರ್ತಿ ಸ 
ಚಿಕವೀರದೇಶಿಕಶಿಖಾಮಣೀ: ರಾಜಶೇವಿ, ೧. ೬); 


ಸವಿಯಾದ (ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ 
ಹರಿದಳಿತ ನಿಜಹರಿಣ ರುಚಿರನಿಚಯ ನಿಚಿತಮಾದಂತೆ 


ಲೋಹಿತಾಂಗನಾಗೆ: ಪಂಪಭಾ, ೪. ೪೯ ವ) 

ರುಚಿರುಳಿತಾಧರಪಲ್ಲವೆ - ಸುಂದರವಾಗಿ ಬಾಗಿದ ಚಿಗುರಿನಂತಹ 
ತುಟಿಯವಳು (ಮತ್ತೊರ್ವಳ್‌ ಅತಿಸಂಭ್ರಮತ್ವರಿತದಿಂ 
ಮೇಖಳಾಕಳಿತ ರುಚಿರಲುಳಿತಾಧರಪಲ್ಲವೆ ನೋಟ್ಟ 
ದಂಡುಗಳೊಳಂಡುಗೊಂಡು ಸೊರ್ಕಿದಾನೆ ಬರ್ಪಂತೆ 
ಬಂದು: ಪಂಪಭಾ, ೪. ೩೬ ವ) 


ರುಜು - ಯಜು, ನಿರ್ಮಲ (ತನು ಮೃದು ಕುಚಂ ಸ್ತಬ್ಧ೦ ಶೀಲಂ 

ಕರಂ ರುಜು ಪುಷಕೇತನನಿಭಕಚೋದ್ದಂಧಂ . ಎ೦ಬ 

ಪೆಂಪಿನ ತನೂಜೆಯಂ ಕೊಟ್ಟಂ ಶಾಂತೀಶ್ವರಂಗೆ ನಭಶ್ಚರಂ: 

ಶಾಂತಿಪು, ೧೧. ೬೯) 

- ರೋಗ (ಇದು ದುಃಖವೊ ರುಜೆಯ ಕಳವಳಮೊ .. .. 

ಎಂಬುದ೦ ಬಗೆಯಲಾರ್ತೆನಿಲ್ಲ: ಕಾದಂಸಂ, ೪. ೨೮) 

ರುಟ್‌ -.. ರೋಗ 
ರುಟ್‌ಪಟಲಪ್ರಣಾಶದಹನಂ 
ಮನೋರಥಂಗಳಂ: ಪಂಚತಂತ್ರ, ೩೯೨) 

ರುತಿ - ಶಬ್ದ (ಕಲಕಲಿಸಿ ನಗುವವೋಲ್‌ ಅಳಿಗಳ 
ರುತಿವೆರಸಿರ್ದುವು ಅಲರ್ದ ಪೊಸಮಲ್ಲಿಗೆಗಳ್‌: ಲೀಲಾವತಿ, 
೯. ೧೦೭) 

ರುತು - ಯತು (ಈ ಪೊಟ್ಟೆಂಗೆ ಈ ರುತುವಿಂಗೆ ಈ ಪಸದನಂ 
ಇಂತುಟಪ್ಪ ಮೆಯ್ದ್ವಣ್ಣಕ್ಕೆ ಇಂತೀ ಪೂವಿನೊಳ್‌ ಈ 
ತುಡುಗೆಯೊಳ್‌ ಪುಟ್ಟಿಗೆಯೊಳ್‌ 
ಬೆಡಂಗುವಡೆದೆಸೆದಿರ್ಕುಂ: ಪಂಪಭಾ, ೩. ೪೫) 

ರುತುವಿಮಾನ -.. ಅರುವತ್ತುಮೂರು ಇಂದ್ರಕಗಳಲ್ಲಿ 
ಮೊದಲನೆಯದು (ತುತ್ತತುದಿ ರುತುವಿಮಾನಮನೊತ್ತಿದುದು 
ನಗದ ಪೆಂಪನದೇನೇವೊಗಲ್ಟ್‌ಂ: ಅಜಿತಪು, ೧೧. ೭) 

ರುದಿತ - ರೋದನ ಆ(ಅರಣ್ಯರುದಿತಂ ವೃತ್ತಾರತಮಂ 
ವಲವೆನ್ನೊಲವಿಂದುವಕ್ತೆಯಾ: ಪಂಪಭಾ, ೪. ೮೯) 

ರುದ್ರಾಟ್ಟಹಾಸ - ರುದ್ರನ ನಗು (ಎಲೆ ತಾರಾಗಂ ಹರಂ ಕಣ್ಣಿಡೆ 


ರುಜೆ 


(ಗಣನಾಥಂ.. ಅಫೌಘವೇದನಾ 


ನಮಗೀಗೆ 


ಕರಗಿದುದು ಅ೦ತಲ್ತು ರುದ್ರಾಟ್ಟಹಾಸಂ ಜಲಮಾದತ್ತು: 
ಕಾದಂಸಂ, ೩. ೧೨) 
ರುದ್ರಾಣಿ - ಪಾರ್ವತಿ (ಉಮೆ ಪಾರ್ವತಿ ಕಾತ್ಕಾಯನಿ 


ಹಿಮವತ್ತುತೆ ಚಂಡಿ ದುರ್ಗೆ ಮೇನಾತ್ಮಜೆ ಗೌರಿ ಮೃಡಾಣಿ 
ಗಿರಿಜೆ ರುದ್ರಾಣಿ ಮಹೇಶ್ವರಿ ಕಾಳಯೆಂಬಿವು ಅಂಬಿಕೆಯ 
ಪೆಸರ್‌: ಅಭಿಧಾವ, ೧. ೧. ೧೬) 

ರುದ್ರಾವತಾರ - ರುದ್ರನ ಅಂಶಸಂಭೂತ (ಆ ರುದ್ರಾವತಾರನ 
ಕೆಲದೊಳ್‌ ಕಿಕ್ಕಿಟೆಗಿಜೆದ ತಟ್‌ದುಖುಗಲ ನಡುವೆ ಪೊನ್ನ 
ರಥಮನೇಣಜೆ ನಿಂದಂ: ಪಂಪಭಾ, ೧೦. ೫೭ ವ) 

ರುಧಿರ - ರಕ್ತ (ಇಭಶೈಲಂಗಳನೇಜೆಯೇಜೆ ರುಧಿರ ಸ್ರೋತಂಗಳಂ 
ದಾಂಟಿ ದಾಂಟಿ . . ಭರ೦ಗೆಯ್ದುಣದೆಯ್ದಿ: ಗದಾಯು, ೪. 
೪೮) 


ರುಧಿರಚ್ಛಟ - [ರುಧಿರತ್‌*ಛಟ] ರಕ್ಷರಾಶಿ (ಭಯಂಕರ 
ಶಿಂಶುಮಾರ ಎಕಟದಂಷ್ಟ್ರಾ ಕ್ರಕಚಪಾಟ್ಯಮಾನ ನಾರಕನಿಕರ 
ರುಧಿರಚ್ಛಟ ಅಚ್ಛಾರುಣಿಸಲಿಲ ಹರಿಕಾನಿಕರಕರಾಳೆಯುಂ: 
ಆದಿಷು, ೫. ೮೭ ವ) 

ರುಧಿರಮುಖಿ - ಇಂದ್ರನು ಭೀಮನಿಗೆ ಕೊಟ್ಟ ಗದೆಯ ಹೆಸರು 
(ಗದೆ ಪೆಸರಿ೦ ರುಧಿರಮುಖಿಯೆಂಬುದು ಅಂದು ಅದಂ 
ಅಧಿಕಬಳಸ್ಥಂಗೆ ಭೀಮಸೇನಂಗಿತ್ತಂ: ಪಂಪಭಾ, ೬. ೫) 

ರುರು - ಮಚ್ಚೆಗಳಿರುವ ಜಿಂಕೆ (ವೃಕ ಭಲ್ಲೂಕ ಸುಗಂಡ 
ಚಂಡಹರಿಣಶ್ರೇಕೀ ರುರು ಉರು ಉಗ್ರ ಶಲ್ಯಕ ಸಾರಂಗ 
ಶಶಾವಳೀ ಶರಭ ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ 
ಸೃಗಾಳಜಾಳ೦ಂ ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ 
ವ್ಯಾಳ ಕರಾಳ ವಿಸ್ತುರತ್‌ ಅರಣ್ಯಾನೀ ಮಹೀದೇಶದೊಳ್‌: 
ಪಂಚತಂತ್ರ, ೧೪೨); ಒಬ್ಬ ಯಷಿಯ ಹೆಸರು (ಶುಕ 
ಭಾರದ್ವಾಜ ಶಾಂಡಿಲ್ಯ ರುರು ಕಪಿಲ ಸತ್ಯೌಶಿಕ 
ಅಗಸ್ತ್ಯಯುಕ್ತಂ: ಶಬರಶಂ, ೩. ೨೯) 

ರುವತ್‌ - ಧ್ವನಿಮಾಡುವ (ಅಟಲೆ ಫಣಿ ಕಳಲೆ ಕೇಸರವೆಟಲೆ 
ರುವತ್‌ ಮಧುಪಾಳಿ ಹರಿ ಸೊಗಯಿಸುವ 
ಕಮಳದಲರಂ ಕೊಯ್ದಂ: ನೇಮಿನಾಷು, ೮. ೪೫) 

ರುಸಿವಳ್ಳಿ - ಯಷಿಗಳು ವಾಸಿಸುವ ಹಳ್ಳಿ (ರುಸಿವಳ್ಳಿಯೊಳ್‌ ಆಂ 
ಅವಿಚಾರದೆ ಯಷಿಸುತನೊರ್ವನಂ ಕೊಂದೊಡೆ: ಪಂಚತಂತ್ರ, 
೩೮೪) 


ರೂಕ್ಷ - ಕ್ರೂರ (ಎಂತತಿರೂಕ್ಷರಾದೊಡಂ ಸ್ನೇಹಿತರಂ ಕಾಯಲ್ಕೆ 
ಬರ್ಪುದೇ ಧಾರಿಣಿಯೊಳ್‌: ಗಿರಿಜಾಕ, ೨. ೬೪) 

ರೂಕ್ಲಾನಿಲ - ಬಿರುಗಾಳಿ (ರೂಕ್ಲಾನಿಲಪಾತದಿಂ ತಪನತಾಪದಿಂ 
ಅಂಬಿಕೆಗಗ್ಗಳಂ ಪರಿಮ್ಲಾನತೆಯಕ್ಕುಂ: ಪಂಪರಾ, ೧೧. 
೧೨೮) 

ರೂಢಿವಡೆ - ಪ್ರಸಿದ್ಧನಾಗು (ವೀರದೊಳುಕ್ಕಿ ಮಚ್ಚರಿಸಿ ಕೋಪದೆ 
ಜೈನನೆ ಕಾದಿ ಸತ್ತು ಮೈಲಾರನೆನಲ್ಕೆ ರೂಢಿವಡೆದಂ: 
ಸಮಯಪ, ೨. ೭೧) 

ರೂಢಿವೆಖ - ಪ್ರಸಿದ್ಧಿಯನ್ನು ಪಡೆ (ಆ ದೇವಿ ಅಣ್ಣಿಗೇಣೆಯೊಳ್‌ 
ಶ್ರಾವಕಿಯೆನೆ ರೂಢಿವೆತ್ತು ದೇವತೆಯಾದಳ್‌: ಸಮಯಪ, ೨. 
೭೦) 

ರೂಪ - ಕಣ್ಣಿಗೆ ಕಾಣುವ ಆಕಾರ (ಅಂತು ಪರಮಾತಿಶಯ 
ರೂಪ ರಸ ಗಂಧ ಸ್ಪರ್ಶ ಗುಣವತ್‌ ಪರಮಾಣು 
ಪರಿನಿರ್ವತಮೂರ್ತಿಯಪ್ಪ ಪರಮನ: ಆದಿಷು, ೮. ೬ ವ); 
ಚೆಲುವು (ತನು ರೂಪ ವಿಭವ ಯೌವನ ಧನ ಸೌಭಾಗ್ಯ 
ಆಯುರಾದಿಗಳ್ಳೆಣೆ ಕುಡುಮಿ೦ಂಚಿನ ಪೊಳೆಪು ಮುಗಿಲ 
ನೆಟಲ್‌ ಇಂದ್ರನ ಬಿಲ್‌ ಬೊಬ್ಬುಳಿಕೆಯುರ್ಬು ಪರ್ಬಿದ 
ಭೋಗಂ: ಆದಿಪು, ೯. ೪೬) 

ರೂಪಕ - ಹೋಲಿಕೆ (ಗಿಳಿ ಪಾಯಿಸದತ್ತು ಅ೦ಗನೆಯ ರೂಪಕಕ್ಕೆ 
ಬೆಡಂಗಂ ಗಿಳಿಯೋದಿಪಂಗನಾ ರೂಪಕದಾ: ಲೀಲಾವತಿ, 
೧೧. ೬೭); ಒಂದು ಅಲಂಕಾರ (ರೂಪಕಮೆಂಬುದು 
ಪೆಅವರ ರೂಪಾದಿಗುಣ೦ಗಳ೦ ಅಭೇದೋಕ್ತಿಗಳಿಂ 
ರೂಪಿಸುವುದು: ಕವಿರಾಮಾ, ೩. ೧೨); ಏಳು ಬಗೆಯ 
ತಾಳಕ್ರಮಗಳಲ್ಲಿ ಒ೦ದು (ಧ್ರವ ಮಟ್ಟೆಯಂ ಪಡಿಮಟ್ಟೆಯಂ 
ಅಟ್ಟತಾಳ ಎಕ್ಕತಾಳ ರೂಪಕಂ ರಚ್ಚೆಯ ಎಂಬ ಏಟುಂ 
ತೆಣದ ತಾಳಕ್ರದಿ೦ದ: ಧರ್ಮಪ, ೨. ೨೦ ವ) 


೯೫೪ 


ರೂಪಗರ್ಭ - ಸ್ವರೂಪವನ್ನೊಳಗೊ೦ಡ (ಭಗವಜ್ಜನ್ಮಾಭಿಷೇಕ 
ಸಂಬಂಧಿಯಾಗೆ ತನ್ನ ಹೊಸತೆ ಸಮೆದ ಸಮವಕಾರ 
ರೂಪಕಮು೦ಂ ದಶಾವತಾರರೂಪಗರ್ಭ ಸಂದರ್ಭಂಗಳಪ್ಪ 
ಶೇಷಾಶೇಷರೂಪಕ೦ಗಳುಮಂ: ಆದಿಪು, ೭. ೧೧೫ ವ) 

ರೂಪಧಾರಿ - ರೂಪವನ್ನು ಧರಿಸಿದವನು (ಲಾವುಕ ಸಿಂಹ 
ವಾನರ ರೂಪಧಾರಿ ಸುರಕೋಟಿ ವಿನೋದದ ತೋಟಿಯೊಳ್‌ 
ಚರಾಚರಗುರುವಿಗೆ ಪೊಲ್ಲುಗಳೆಯುತ್ತಿರೆ: ಶಾಂತಿಪು, ೧೦. 
೯೦) 

ರೂಪನಿದಾನ - ಚೆಲುವಿನ ನಿಧಿ (ನೀರೊಳಗಳ್ಳಿದ ನೆವದಿಂದಾ 
ರೂಪನಿದಾನನ೦ ಮೃಗಾಕ್ಷಿಯರಪ್ಪರ್‌ ಸಾರೆ ಬಿಡುತಂದು 
ಕೂಡಲ್‌: ಶಾಂತಿಪು, ೮. ೪೭) 

ರೂಪಪರಾವರ್ತನ - ರೂಪ ಬದಲಾಯಿಸುವಿಕೆ, ಹಾಗೆ 
ಮಾಡುವ ವಿದ್ಯೆ (ರೂಪಪರಾವರ್ತನ೦ ಎಂಬ ವಿದ್ಯೆಯಿಂ 
ಅಭಿಪ್ರಾಯಂ ವಿಯದ್ಗಾಮಿ ಭೂಮಿಪನೊಳ್‌ ತೊಟ್ಟುದಂ: 
ಶಾಂತಿಪು, ೨. ೬೬) 


ರೂಪಮದ - ತನ್ನ ಚೆಲುವಿನ ಬಗೆಗಿನ ಅಹಂಕಾರ, 
ಅಷ್ಟಮದಗಳಲ್ಲಿ ಒಂದು (ಬಲಮದಮದೊಂದು 
ರೂಪಮದಮದೊಂದು ಅಲ್ಲದೆ ಬೇಟ್‌ 


ರಾಗಮಗ್ಗಲಿಸಿದ ದೋಷದೃಷ್ಟಿ ವಿಷಯಾತುರರೇಂ ಗಡ 
ಮುಂದುಗಾಣ್ಣರೇ: ಪಂಪರಾ, ೬. ೧೪) 


ರೂಪಲಂಪಟವಿಟ - ರೂಪದಲ್ಲಿ ತೀವ್ರಾಸಕ್ತಿ ಹೊಂದಿದ ರಸಿಕ 
(ಸೋಲ್ತೊಅಲ್ಬು ನಡೆ ನೋಟ್‌ಡೆಯೊಳ್‌ ಭವದೀಯ 
ರೂಪಲಂಟವಿಟರಂ ಮರುಳ್ಗೊಳಿಸಿತು ಉತ್ಕಟ 
ಮೋಹತಮಃಪಟ೦ ಪಟಂ: ಆದಿಪು, ೩. ೯೦) 

ರೂಪಟಿ -  ವಿರೂಪಗೊಳ್ಳು (ಇನರಥಹತಿಯಿ೦ ನೆಗೆದ 
ಗಗನಧಾತುಸ್ಥಳಿರಜ೦ಗಳಿಂ ರೂಪಟಿದತ್ತೆನೆ ಸಂಜೆ 


ಕೆಂಪನುಟೆದಿರೆ: ಆದಿಪು, ೧೬. ೯೬) 

ರೂಪಾಂತರ - ಆಕಾರ ಬದಲಾವಣೆ (ರೂಪಾಂತರಕ್ಕೊಯ್ದು 
ಭಸುರದಿಂ ತತ್ತುರರಾಜನಂದು ಪಿರಿದೊಂದುತ್ಸಾಹಮಂ 
ಮಾಡಿದಂ: ಆದಿಹು, ೧೬. ೫೨) 

ರೂಪಾನುಪಾತ - [ಜೈನ] ದೇಶವ್ರತಾತಿಚಾರಗಳಲ್ಲಿ ಒಂದು, ತನ್ನ 
ರೂಪವನ್ನು ಬೇರೆಯವರಿಗೆ ತೋರಿಸುವುದು (ಕಪಟದೊಳೇಂ 
ಪ್ರೇಷಣ ಶಬ್ದ ಪುದ್ಗಲ ಕ್ಷೇಪಸಮುದಿತನಯನಂ 
ತಾವಪಚಾರಂಗಳ್‌ ರೂಪಾನುಪಾತಮಂ ಪ್ರಮಿತದೇಶನಿ 
ಯಮವುತದೊಳ್‌: ಸುಕುಮಾಚ, ೬. ೧೯) 

ರೂಪಿಡು ದ ಕೋಪವನ್ನು ತೋರಿಸು 
ಕ್ರೋಧನಿರ್ದೇಶೇ: ಶಬ್ದಮದ, ಧಾ ೩೫೩) 

ರೂಪು. - ಆಕಾರ (ಒಲಿಸುವ ರೂಪು ಗಾಡಿಯೊಳೊಡಂಬಡೆ 
ಗಾಡಿ ವಿಳಾಸದೇಟ್ಸ್‌ಯೊಳ್‌ ನೆಲಸೆ ವಿಳಾಸಂ: ಆದಿಷು, ೧. 
೭೨) 

ರೂಪುಗರೆ - ರೂಪನ್ನು ಮರೆಮಾಚು, ಬೇರೆ ವೇಷ ಹಾಕಿಕೊ 
(ನುಡಿದು ತಪ್ಪಿದೊಡೆ ನುಂಗಲಚೆಯದೊನಲ್ಲೆನೆಂದು 
ರೂಪುಗರೆದು ಪೆಅಪೆಅಗನೆ ಬರುತಿರ್ದಂ: ಸುಕುಮಾಚ, ೭. 
೧೭.) 


(ರೂಪಿಡು- 


ರೂಪುವೋಗು - ಆಕಾರವನ್ನು ಕಳೆದುಕೊ (ಪೊದಳ್ಳಾಜ್ಞೆಗಂ 
ಪೆಸರ್ಗಂ ಮುನ್ನಮೆ ರೂಪುವೋದುದು ವಿಯಚ್ಚಕ್ರಂ 
ಸಮಂತೆಂಬಿನಂ ಜಸಮಾಪಾಂಡುರಮಾದುದು 


ನೃಪರೊಳಾರಾ ಪಾಂಡುರಾಜಂಬರಂ: ಪಂಪಭಾ, ೧. ೧೧೦) 


ರೂಪೋಪಜೀವಿ - ಸೂಳೆ (ರೂಪೋಪಜೀವಿಗೆಅಗಿಪ್ಪಾ 
ಪುರುಷಂ ಗ್ರಾಮಸಿಂಹಮಂ ನೆನೆಯಿಸುಗುಂ: ಸಮಯಪ, ೬. 
೪೨) 

ರೂಪ್ಯ - ಬೆಳ್ಳಿ (ಕಾಂಚನ ರೂಪ್ಯಂಗಳಂ ಕುಂಭದಿ೦ ಮೊಗೆದು 
ಜೈಜೈ ಎಂಬಿನಂ ಪಾಕಶಾಸನ ಹಸ್ತಾಗ್ರದೊಳೆತ್ತಿ ತಂದು ಕುಡೆ: 
ಸುಕುಮಾಚ, ೧. ೬೬) 

ರೂಪ್ಯಮಹೀಧರೇಂದ್ರ - ಬೆಳ್ಳಿಯ ಬೆಟ್ಟ (ಐಶ್ವರ್ಯಾವಸಥಂ 
ರೂಪ್ಯಮಹೀಧರೇಂದಂ ಎನೆ ಪೂಣ್ಣ ಆವಂಗಂ ಅಂತೆಯ್ದೆ 
ಬಣ್ಣಿಸಲ್ಫೇಂ ಬರ್ಕುಮೇ: ಆದಿಷು, ೧. ೬೯) 

ರೂಪ್ಯಾಚಲ - ಬೆಳ್ಳಿ ಬೆಟ್ಟ ಯಇನ್ನಿಲ್ಲಿ ರೂಪ್ಕಾಚಲಮಂ 
ಪಾಯ್ವುತ್ತರಾರ್ಧಕ್ಕೆಮಗೆ ನಡೆವ ಸಾಮಗ್ರಿಯಂ ಮಾಡಲೀಗಳ್‌ 
ನೆಲೆ: ಆದಿಷು, ೧೩. ೨೦) 

ರೂಪ್ಯಾಚಳ - ರೂಪ್ಯಾಚಲ (ವಿಚಾರಿಸದೆ ಈ ದಿಗ್ವಿಜಯ 
ಪ್ರಘಟ್ಟಕದೊಳ್‌ ಉರ್ವೀಭೃತ್ನಮಾಜಕ್ಕೆ ನೋಯಿಸಿದಂ 
ನಿರ್ನೆರಮೆನ್ನೆಂದು ಮೊರೆಯಿಟ್ಟಂತಾಯ್ತು ರೂಪ್ಯಾಚಳಂ: 
ಶಾಂತಿಷು, ೧೧. ೪೦) 


ರೂವಾರ - ಶಿಲ್ಪ (ತಳದಿಂ ಕಳಶಂಬರಂ ಒಂದಳವಿಯ 
ರೂವಾರಮೆನಿಸಿ ಬಹುರೂಪಿಣಿಯೊಲ್ಲೊಳಗೆಗಳಿಂ 
ಜ್ಯೋತಿರ್ಮಂಡಳದವೊಲ್‌ ಒಪ್ಪುವುವು ನಾಡೆಯುಂ 


ಕರುಮಾಡಂ: ಅಜಿತಪು, ೨. ೨೦) 

ರೂವು - ಆಕಾರ (ಧರೆಯಂ ಪೊತ್ತಾನೆಯ ಕೈಗೊರೆಯೆನೆ 
ಕಡುವೆಟ್ಟಿತಾದ ನಾಲ್ಕುಂ ತೋಳುಂ ಕರಮೆಸೆದಿರೆ ಕುಳ್ಳಿರ್ದಂ 
ಸಿರಿಯರಸಂ ಕಾರ ಮುಗಿಲ ರೂವೆಂಬಿನೆಗಂ: ಕಬ್ಬಿಗಕಾ, 
೧೨೯) 


ರೆಂಚೆಯ - ಆನೆಕುದುರೆಗಳ ಜೂಲು (ಇಂದುಶಿಲಾ ವಿನಿರ್ಮಿತದ 
ರೆಂಚೆಯಂ ಅಂಚಿತಮಾಗೆ ಚೀನದಿಂದಂ ದೊರೆವೆತ್ತು 
ತೋರ್ಪಗುಲಂ ಇಂತಭಿರಾಜಿಸೆ: ಕುಸುಮಾಕಾ, ೫. ೭೧) 

ರೇಖಕೆ - ರೇಖೆ, ಗೆರೆ (ಮಳಯರೇಣುಜಾಳ 
ಪರಿಪಾ೦ಡುರಮಾಯ್ತು ಕುಚದ್ವಯಂ ವಿಕಜ್ಜಳಕೃತರೇಖಿಕಾ 
ರಚನಮಾದಂದು ಲೋಚನ ಯುಗ್ಗಂ: ಚಂದ್ರಪ್ರಪು, ೮. ೭೬) 

ರೇಖೆ - ಗತ್ತು ಠೀವಿ (ರಾಜಪ್ರಸೂತವಿಜಯಯಶಶ್ವರೀರಮಂ 
ಮೆಖ್‌ವ ರಿಪುಗಳ ರೇಖೆಯೊಳಂ ಬಗೆಯದೆ 
ಕಾರ್ಯಮಂ ಬಗೆಯಿಂ: ಆದಿಷು, ೧೪. ೮೪ ವ) 


ರೇಚಕೋತ್ಥಾನನಿಳ - [ರೇಚಕ + ಉತ್ಸ + ಅನಿಳ] ಉಸಿರು 
ಬಿಡುವ ಒಂದು ವಿಧಾನ (ತಾರಕಾಸಂಕುಳಂ 
ತೋಳ್ಗಳದೊಂದಳ್ಳೇಜೆನೊಳ್‌ ಪೂವಲಿವೊಲುದುರ್ವಿನಂ 
ವಾರ್ಧಿಗಳ್‌ ರೇಚಕೋತ್ಥಾನಳತೀವ್ರಾಘಾತದಿಂದುಚ್ಚಲಿನಂ: 
ಆದಿಪು, ೧೩. ೧೨೧); ನೃತ್ಯದಲ್ಲಿ ಕೈಚಾಚುವುದು (ಕರಣಂ 
ರೇಚಕಂ  ಅಗಹಾರಂ ಇನಿತೆಂದೋದುತ್ತುಮಿರ್ಪದದು 
ಅತ್ತಿರಲಿ: ಆದಿಷು, ೭. ೧೨೦) 

ರೇಚಿಸು - ಹೊರಚೆಲ್ಲು ಹೊರಚಾಚು (ಕರಮಿವು ಸಾಸೊರಮೆನೆ 
ರೇಚಿಸಿದಳ್‌ ಆಕೆ ಎಡಕಂ ಬಲಕಂ: ಲೀಲಾವತಿ, ೪. ೧೨೮) 

ರೇಣು - ಧೂಳು (ಕಂಗೊಳಿಸಿತು ಸುಟ್ಟುರೆ ಸರೇಣು ಪಸರಿಸೆ 
ನಭದೊಳ್‌: ರಾಜಶೇವಿ, ೫. ೪೫); ಹೂವಿನ ಪರಾಗ 
(ಪುದಿದಿರೆ ಪುಷ್ಪಪಾಂಸುಪಟಲಂ ಕಡುಮೆಲ್ವಳವಟ್ಟು 
ಲ್ನುಣ್ಮಟಲ್‌ ಕೆದಣಿದ ಕೇತಕೀಕುಸುಮರೇಣುವಿನಂತಿರೆ .. .. 
ನಿತಂಬಿನಿ ನೆಲಂ ತವದಂತಿರೆ ಗುಜ್ಜುಮೆಟ್ಟಿದಳ್‌: ಮಲ್ಲಿನಾಹು, 
೫. ೭೮) 


ನಿಮ್ಮ 


೯೫೫ 


ರೇಣುಕಾನಂದನ - ಪರಶುರಾಮ (ನಿಜಭುಜಶಕ್ತಿಯಂ ಪ್ರಕಟಂ 
ಮಾಡಲೆಂದು ರೇಣುಕಾನಂದನನಲ್ಲಿಗೆ ಪೋಗಿ: ಪಂಪಭಾ, 
ಡರು 

ರೇಣುಸ್ಥಲಿ - ಧೂಳು ತುಂಬಿದ ಜಾಗ (ಗ್ರಾವಸ್ಥಲಂ 
ಲೋಹವಾದುವು ರೇಣುಸ್ಪಲಿ ಕಾಜುವಿಟ್ಟುವು 
ನಿಧಾನದ್ರಾಘಿಮೋದ್ರೇಕದೊಳ್‌: ಪಂಪರಾ, ೭. ೯೭) 

ರೇತ - ವೀರ್ಯ (ನಾಚಿಕೆಯಿ೦ ಪೋಗೆ ಗಿರಿಜಾತೆ ಮುನಿಸಿಂದಾ 
ರೇತಮನಿಟ್ಟಂ ಅಗ್ನಿಮುಖದೊಳ್‌ ರುದ್ರಂ: ಸಮಯಪ, ೧೦. 
೭೫) 

ರೇವಂತ - ಪ್ರಕಾಶಿಸುವ (ತಲೆಚವರಂ ನೇವಳ೦ ಉಜ್ವಳಿಸುವ 
ರೇವಂತಮಾಲೆ ಪೊಂಗಂಟಿ ಪೊದಲಳ್ಳುಲಿವ ಕಿಹುಗೆಜ್ಜೆ: 
ತ್ರಿಷಪ್ಟಿಪು, ೨೪. ೨೯೫) 

ರೇವತಿ - ಬಲರಾಮನ ಹೆಂಡತಿ (ಆ ರೇವತಿಯೊಳ್‌ ಬಲದೇವಂ 
ವೈವಾಹೋತ್ಸವದೆ ನೆರೆದು ದುಖದಿಂದಿರ್ದಂ: ಜಗನ್ನಾವಿ, 
೧೦. ೨); ಒಂದು ನಕ್ಷತ್ರ 

ರೇಶ - ಕುಬೇರ (ಧರ್ಮಪರಿಪಾಲ ಕಪಾಲಕರೇಶ ರೇಶಸಂಗತ 
ಗತಕಾಮ ಕಾಮಕಲಾಪ: ಶಬರಶಂ, ೫. ೨೭) 

ರೈ - ಸಿರಿ, ಚಿನ್ನ (ಧನಕನಕವಾಚಕಂ ರೈ ಶಬ್ದಂ: ಅಭಿಧಾವ, ೩. 
೧. ೪೨) 

ರೈಧಾರೆ - ಚಿನ್ನದ ಮಳೆ (ಸುರತೂರ್ಯಧ್ವಾನಮೆಯ್ರರ್ಪಲರ ಸರಿ 
ಪೊದಳ್ಳಿರ್ದ  ರೈಧಾರೆ ದೇವೇಂದಹೋದಾನಪಸಿದ್ದದ್ದನಿ: 


ಆದಿಪು, ೪. ೯೮) 

ರೈವೃಷ್ಟಿ -  ಕನಕವೃಷ್ಟಿ ಚಿನ್ನದ ಮಳೆ (ಧನದಂ 
ಕಾಂಚನಪಂಚರತ್ನಮಯಮಂ ರೈವೃಷ್ಟಿಯಂ ಮಾಡುವಲ್ಲಿ: 
ಆದಿಪು, ೭. ೨೪) 

ರೊಂಕಿಡು - ಗರ್ಜಿಸು (ಅದಿರದೆ ಇದಿರಾಂತು ರೊಂಕಿಟ್ಟು 


ಒದಳುತ್ತುಂ ಬರ್ಪ ಕಾಡ ಕೋಣ: ಶಬರಶಂ, ೩. ೫೬) 

ರೋಚನಾ - ಗೋರೋಚನ (ತಳವೆಳಗಾದಂ ವನಿತಾತಿಳಕದ 
ನೊಸಲ ರೋಚನಾ ತಿಲಕದ ಚೆಲ್ಲು ಎಟಿ'ಕುಳಿಗೊಳೆ 
ಸಮ್ಮೋಹನತಿಳಕದವೋಲ್‌ ಮನಮನವನಿಪಾಲಕ ತಿಲಕಂ: 
ಪಂಪರಾ, ೫. ೬೧) 

ರೋಚರ್ಜಳ -  ಕಾಂಶಿಯೆಂಬ ನೀರು (ಕನಕಪ್ರಾಕಾರ 
ರೋಚರ್ಜಳದ ಪರಪಿನೊಳ್‌ .. .. ಜೆಲ್ವನಾಯ್ತಿಂದ್ರ ಕೂಟಂ: 
ಲೀಲಾವತಿ, ೮. ೬೬) 

ರೋಚಿ - ಕಾಂತಿ, ಕಿರಣ 
ಪದ್ಮಿನೀಮುಕುಲಾಲಂಕೃತಮಾಗಿ 
ಸ್ಪರ್ಧಿಯಾಗಿರ್ಕುಂ: ಸುಕುಮಾಚ, ೩. ೧೪) 

ರೋಚಿರ್ಮಾಳೆ - ಕಿರಣಗಳ ಹಾರ (ರೋಚಿರ್ಮಾಳೆಗಳಂತೆ 
ತಳ್ಳೆಸೆಯೆ ಷಟ್ವಿಂಶದ್ಗುಣಂ: ಅನಂತಪು, ೧. ೩) 

ರೋಚಿಷ್ಟು - ಕಾಂತಿ (ಕಾಂಚನರೋಚಿಷ್ಟುಗಳ 
ಕುಲಧರರೆಲ್ಲಂ: ಪಂಪರಾ, ೧. ೮೭) 

ರೋದನ ದ ಗೋಳಾಟ (ರೋದನದಿಂ ಸುತನ 
ಶಿರಚ್ಛೇದನದಟಲಾಅದು ಆಜುಗುಂ ರಿಪುರುಧಿರದಾಸ್ಟಾದದಿಂ: 
ಪಂಪರಾ, ೯. ೩೩) 

ರೋದಸ್‌ - ಭೂಮಿ-ಆಕಾಶಗಳು (ಭೇರೀನಿನಾದಂ ರೋದಸ್‌ 
ಅಂತರ್ಭಾಗಮಂ ಜಕ್ಕುಲಿಸೆ ನೃಪತಿ ಸಾಕೇತಮಂ ಬಂದು 
ಪೊಕ್ಕಂ: ಪಂಪರಾ, ೬. ೪೨) 


(ಸಲಿಲಾಂತರ್ಭಾಗದೊಳಿರ್ದು 
ಬಾಳರವಿರೋಚಿ 


ಮಿಕ್ಕ 


ರೋದೋಂಗಣ - ಆಕಾಶಪ್ರದೇಶ (ಪಾಜುವ ಕೀರಮಾಲೆ 
ರೋದೋಂಗಣಮೆಂಬ ಪಟ್ಟಣದೊಳೊಪ್ಪುವ ಬೆಳ್ಳುಗಿಲೆಂಬ 
ಬಳ್ಳಿಮಾಡಂಗಳ ಪೊನ್ನ ಮಾಣಿಕದ ಪಚ್ಚೆಯ ತೋರಣದಂತೆ 
ರಂಜಿಕುಂ: ಜಗನ್ನಾವಿ, ೪ ೬೬) 

ರೋದೋಂತ - ದಿಗಂತ (ರೋದೋಂತಂ ಕೂಡೆ 
ರತ್ನೋಜ್ಞಳಗಿರಿಕುಳದಿಂ ತೂಂತನಿಟ್ಟಂತೆ 
ನೀಲಾಂಭೋದಂಗಳ್‌ ಕೂಡೆ: ಆದಿಪು, ೧೪. ೯೭) 

ರೋದೋಭಾಗ - ಕ್ಷಿತಿಜ (ದೆಸೆಯಂ ನುಂಗಿ ದಿನೇಶನಂ 
ನೊಣೆದು ರೋದೋಭಾಗಮಂ ಪೀರ್ದು ಸಂದಿಸಿ ಮಂದೈಸಿ 
ಧನುರ್ಬಲಂಗಳಿಸೆ: ಪಂಪರಾ, ೧೩. ೪೫) 

ರೋದೋವಿವರ - ಆಕಾಶದ ಬಿಲ, ಭೂಮಿ ಆಕಾಶಗಳ 
ನಡುವಣ ಪ್ರದೇಶ (ಪ್ರಚಂಡಪ್ರಳಯ ಘನಘಟಾ 
ರಾವದಿಂದಾರ್ದು ಬಾಣಾವಲಿಯಿಂದಂ ಪೂಲ್‌ 
ರೋದೋವಿವರಮನೊದವಿತ್ತೊಂದು ಘೋರಾಂಧಕಾರಂ: 
ಪಂಪಭಾ, ೧೧. ೧೪೮) 

ರೋಧ - ದಂಡೆ, ತೀರ (ತೀರಂ ರೋಧ೦ ತಟ೦ ಪ್ರಪಾತಂ 
ಕೂಲಂ ಪಾರಂ: ಅಭಿಧಾವ, ೧. ೪. ೧೩) 

ರೋಧಸ್ವಿನಿ - ನದಿ, ಹೊಳೆ (ದುರಿತವ್ರಾತಲತಾಕೃಪಾಣಿ 
ವಿಸರುದ್ದುರ್ಬೋಧರೋಧಸ್ಸಿನೀತರಣದ್ರೋಣಿ ವಾಣಿ: 
ಚಂದ್ರಪ್ರಷು, ೧. ೧೨) 

ರೋಧಿ - ನದಿ (ಸರಸಿ ಕರಂ ತೀವಿ ರೋಧಿವಣಿದುದು 
ಬನದೊಳ್‌: ಕುಸುಮಾಕಾ, ೯. ೪೨) 

ರೋಪ - ಬಾಣ (ನಿಜಧನು ದನುಜಾರಾತಿಜಾತಾಧಿವಾಸಂ 
ನಿಜರೋಪಂ ವಿಶ್ವರೂಪಂ: ರಾಜಶೇವಿ, ೧. ೨) 

ರೋಪಿತ - ಲೇಪಿಸಿಕೊಂಡ (ವಾರನಾರೀ ತನೂ ರೋಪಿತ 
ದಿವ್ಯಾಮೋದ ದಿವ್ಯಾಗರುಪರಿಮಿಳಿತಂ 
ಪಣವನಿತಾಗಾರಚಾರಂ ಸಮಿರಂ: ಶಾಂತೀಶ್ವಷು, ೧೧. ೫೩). 

ರೋಮಂಥ - ಮೆಲುಕು ಹಾಕುವುದು (ಹರಿಣೀ ರೋಮಂಥ 
ಬಂಧುರಂ ಲವಲೀ ಮರ್ಮರ ಮುಖರಂ ಕರಿ ಕರ ಶೀಕರ 
ಶೀತಳಮೆಸಗಿದತ್ತರಣ್ಯ ಸಮೀರಂ: ಪಂಪರಾ, ೭. ೧೧೩) 


ರೋಮಕೂಪ -  ಮೈಕೂದಲ ಕುಳಿ (ಇಡಿದಿರೆ 
ರೋಮಕೂಪದೊಳಗೆ ಉರ್ಜಿದ ಸಾಲ ಸರಲ್ಲಳುಂ 
ತೆಜಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ ನೆಜಲ್ಲಿರೆ .. .. ಬಿಲ್ಬಂ 
ಏನೆಸೆದನೋ ಶರಶಯ್ಕೆಯೊಳ್‌ ಅಂದು ಸಿಂಧುಜಂ: 
ಪಂಪಭಾ, ೧೩, ೬೨) 

ರೋಮಶ - ಬಹಳ ಕೂದಲುಳ್ಳ (ರೋಮಶಗಣಾವೃತನಲ್ಲಿ 
ವಿರಾಜಿಪಂ ವಧೂವಿಳಸಿತವೀರಭದ್ರವಿಭು ಖಡ್ಗ ಧನುಃ 


ಶರಖೇಟಕಾನ್ವಿತಂ: ಶಬರಶಂ, ೧. ೬೬) 

ರೋಮಹರ್ಷ - ಸಂತಸದಿಂದ ಮೈಕೂದಲು ನಿಮಿರುವುದು 
(ವಿಸ್ಮಯಂಬಡನೆ ಮಯಂ ಬೆರಲ್ಲಿಡಿಯನೇ ಸುರವರ್ಧಕಿ 
ರೋಮಹರ್ಷದೊಳ್‌ ತೊಡರನೆ ಚೀರಘಟ್ಟಿ: ಚಂದ್ರಪ್ರಷು, ೧ 
೧೪೪) 

ರೋಮಾಂಕುರ - ರೋಮಾಂಚನ, ಪುಲಕ (ಆತನ ಮೇಲ್ವಾಯೆ 
ರಾಗಿಸಿ ರೋಮಾಂಕುರಂ ಒಗೆದಂತೆ ಒಗೆದ 
ಕಳಿಕಾಂಕುರಂಗಳುಂ: ಪಂಪಭಾ, ೨. ೧೨ ವ) 

ರೋಮಾಂಚಕ -  ರೋಮಾಂಚನಗೊಳ್ಳುವುದು (ಕಾಮಗ್ರಹ 
ಗ್ರಹೀತೆಯಾಗಿರೆ ಮನೋವೈಕಲ್ಯ ರೋಮಾಂಚಕ 
ಸ್ತಂಭಕಂಪಸ್ವೇದವೈವರ್ಣ್ಯಸಂತಾಪನ ಅನಾಹಾರ ವ್ಯಾಮೋಹ 


೯೫೬ 


ಗದ್ಗದಾಶ್ರುಮೋಕ್ಷಮೂರ್ಛಾದಿ ನಾನಾ ವಿಕಾರಂಗಳಂ 
ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ) 
ರೋಮಾಂಚತೆ - ಪುಳಕ (ಅಲರ್ದು ಕಡವಿನ ಮರಗಳ್‌ 
ಪರಿಗತರೋಮಾಂಚತೆಯಿಂ ದೊರೆಮಾಡಿದುದೆನ್ನ 
ತನುವುಮಂ ನೆಜ್‌ ತನ್ನೊಳ್‌: ಚಂದ್ರಪ್ರಷು, ೨. ೯೯) 


ರೋಮೋದ್ಗಮ - ರೋಮಾಂಚ (ರೋಮೋದ್ಗಮಂ ಕೂಡೆ 
ಪೊಣುತ್ತಿರೆ... .. ಬರತೆಗೆದು ತರ್ಟಕೈಸೆ: ಕಾದಂಸಂ, ೨. 
೪೩) 

ರೋಲಂಬ - ದುಂಬಿ (ರೋಲಂಬ ್ಹಸಿತಾಂಬುದಪ್ರಭ 


ಗರಾಂಕಿತಕಂಧರ ಶಾಂಭವೀಧವಾ: ಶಬರಶಂ, ೨. ೫) 


ರೋಲಂಬಕ - ದುಂಬಿ (ಅಂಬುಜಪತ್ರನೇತ್ರದ ಸುಧಾಕರವಕ್ತದ 
ಚಾರುಬಾಲ ರೋಲಂಬಕಕುಂತಳದ ತುಂಗಕುಚಗಳ ತ್ವ 
ಉದ್ಭಟಕಾ, ೫. ೧೦೨) 

ರೋಷಿ - ಕೋಪಗೊಂಡ[ವನು] (ಸೋದರನ ಧನುರ್ಗುಣಮಂ 
ಛೇದಿಸಿದಂ ರೋಷಿ ರಾವಣಂ: ಪಂಪರಾ, ೧೪. ೧೫) 

ರೋಸ - [ರೋಷ] ಕೋಪ (ಚಕ್ಕಚಿದ ಮೊಲೆಗಳುಂ 
ಇನಿಯನ ರೋಸಕ್ಕೆಡೆಯಾಯ್ತು; ಲೀಲಾವತಿ, ೧೩. ೯೨) 

ರೋಹಣಾಚಲ - ಒಂದು ಪರ್ವತ (ದೇವಿಯರ 
ವಂಶಮೆಂಬುದು ಯೌವನರತ್ನಕ್ಕೆ ರೋಹಣಾಚಲಂ: 
ಅನಂತಪು, ೬. ೩೧) 

ರೋಹಿಣಿ - ಬಲರಾಮನ ತಾಯಿ (ಮಾಯಾದೇವಿ 
ದೇವಿಯ ಗರ್ಭದರ್ಭಕನನತ್ತಲ್‌ ಗೋಕುಲ್ಲುಯ್ದು ಬ 
ಯೋಜಿಸಿದಳಿಂತ ರೋಹಿಣೀಗರ್ಭದೊಳ್‌: ಜಗನ್ನಾವಿ, ೨.. 
೬೧); ಒಂದು ನಕ್ಷತ್ರ (ಅನಿಮಿಷಗುರು ಮೂಜುತ್ತರೆ ಧನಿಷ್ಠೆ 
ಹಸ್ತಾದಿಪಂಚಕ೦ ರೇವತಿಯಶ್ಚಿನಿ ರೋಹಿಣಿಯದಿತಿಯೆನಿಸಿಪ್ಪ 
ಇನಿತು೦ ನಕ್ಷತ್ರಮುತ್ತಮಂ ಪೊಸತನುಡಲ್‌: ಲೋಕೋಪಕಾ, 
೧. ೧೨) 

ರೋಹಿತ - ರಕ್ತ (ಅಸ್ಥಿಯಿಂ ಸುರಿವ ರೋಹಿತದಿ೦ ಕಡಿವೋದ 
ಕಾಲ್ಗಳಿಂ ವಿಲಯದ ಮೃತ್ಯುವಂತೆ ಕೊಂದುದು: 
ರಾಜಶೇವಿ, ೫. ೧೧೯) ; ಕೆಂಪಾದ 

ರೌದ್ರ - ಭಯಂಕರನಾದವನು (ಏಕಾದಶರುದ್ರರೊಳಗೆ 
ತುತ್ತತುದಿಯ ರುದ್ರನು೦ ರೌದ್ರನುಂ ಅಪ್ಪ ಅಶ್ವತ್ಥಾಮಂ 
ಏವದೊಳ್‌ ಕಣ್ಗಾಣದೆ ಮಾರ್ಕೊಂಡು ವಿಕ್ರಮಾರ್ಜುನನಂ: 
ಪಂಪಭಾ, ೧೩. ೩೯ ವ) 

ರೌದ್ರಧ್ಯಾನ - [ಜೈನ] ಕೆಟ್ಟುದರಲ್ಲಿ ಕಾಣುವ ಸಂತೋಷ; 
ಹಿಂಸಾನಂದ, ಮೃಜಾನಂದ, ಸ್ನೇಯಾನಂದ, ಪರಿಗ್ರಹಾನಂದ 
ಎಂಬ ನಾಲ್ಕು ಬಗೆ (ಬಹ್ವಾರಂಭ ಸುರಂಭ 
ರೌದಧ್ಯಾನಪರಿಣತಂ: ಆದಿಷು, ೨. ೧೧ ವ) 

ರೌದ್ರಶರ - ಭಯಂಕರ ಅಸ್ತ್ರ (ಕೊಂತಿಗೆ ತನ್ನ ನುಡಿದ 
ನುಡಿವಳಿಯಂ ನೆನೆದು ಪುಶಿಗಣೆಯ ದೊಣೆಗೆ. ಕೆಯ್ಯಂ 
ನೀಡದೆ ರೌದ್ರಶರದ ದೊಣೆಗೆ ಕೆಯ್ಯಂ ನೀಡಿದಾಗಳ್‌: 
ಪಂಪಭಾ, ೧೨. ೧೯೦ ವ) 

ರೌದ್ರಶಾಪ - ಭಯಂಕರವಾದ ಶಾಪ (ಒಳಲ್ಲು ನಲ್ಲಳೊಳ್‌ 
ನೀನ್ನಡೆ ನೋಡಿಯುಂ ಬಯಸಿ ಕೂಡಿಯುಮಾಗಡೆ 
ಸಾವೆಯಾಗಿ ಪೋಗಿನ್ನೆನೆ ರೌದ್ರಶಾಪಪರಿತಾಪವಿಳಾಪದೊಳಾ 
ಮಹೀಶ್ವರಂ: ಪಂಪಭಾ, ೧. ೧೧೨) 

ರೌದ್ರಸಾಧನ - ಭಯಂಕರವಾದ ಸೈನ್ಯ 
ಕನಕಾಚಳಂಗಳ್‌ ಎನಿತುಂಟು 


(ತದ್ಗಿರೀಂದ್ರಕಂದರ 
ಅನಿತಂ ತವೆ 


ಹೇಮರೇಣುಗಳ್ವೆರಸು ಕಡಂಗಿ ಪೊತ್ತು ನಡೆದಿತ್ತು ಘಟೋತ್ಕಚ 
ರೌದ್ರಸಾಧನಂ: ಪಂಪಭಾ, ೬. ೩೨) 

ರೌದ್ರಾವಹ — ಭಯವನ್ನುಂಟುಮಾಡುವ (ದೇವ 
ಮದೇಭಕೃತಿಯನಾಂತು ಕೃತಾಂತನೆ ಬಂದನೆಂಬ 
ರೌದ್ರಾವಹಮಪ್ಪುದೊ೦ದು ಗಜಮೆತ್ತಣಿನಕ್ಕೆ ಪುರಕ್ಕೆ ಬಂದು: 
ಚಂದ್ರಪ್ರಷು, ೯. ೮೬) 

ರೌದ್ರಾಹವ - ಭಯಂಕರ ಯುದ್ಧ  (ಗದಾಯುದ್ದಂ 
ಪರಿಚ್ಚನ್ನಮಿ೦ತು ದಿನಂಗಳ್‌ ಪದಿನೆಂಟಜಿೆಂ ಸಮೆದುದು ಆ 
ರೌದ್ರಾವಹಂ ಭರತಂ: ಗದಾಯು, ೯. ೩೬) 

ರೌಷ್ಯ. - ಬೆಳ್ಳಿ (ಶೀಚಂದಬಿಂಬಮೆಂದೆಂಬ ಆಚಾರ್ವ 
ಮೃತಪರಿಪೂರ್ಣ ರೌಪ್ಯಕಳಶಮಂ: ಉದ್ಭಟಕಾ, ೧೦. ೩೨) 

ರೌಪ್ಯಾಚಳ - ಹಿಮತ್ತರ್ವತ (ಇಳಾಚಕ್ರವಿಖ್ಯಾತ ಭೂಭೃತ್ವಭು 
ಚಕ್ರಾಧೀಶನೊಳ್‌ ಮಚ್ಚರಿಪವೊಲೆಸೆದಿರ್ದತ್ತು 
ರೌಪ್ಯಾಚಳೇಂದ್ರಂ: ಆದಿಷು, ೧೩. ೪೬) 

ರೌಪ್ಯಾದ್ರಿ - ಬೆಳ್ಳಿಯ ಬೆಟ್ಟ 
ಚಂದರೋಚಿರ್ಧವಳಮೆನಿಸಿ 
ಅಜಿತಪು, ೪. ೬೮) 

ರೌರವ - ಒಂದು ನರಕ (ಬಹುವಿಧ ದೇಹಗಳ್ಳೆರಸು ರೌರವಮಂ 
ಪೊಕ್ಕಂ: ಚಾವುಂಪು, ಪು. ೩೭೦. ಸಾ. ೧೧) 

ರೌಹಿಣೇಯ - ಬಲರಾಮ (ಪುಂಡರೀಕಾಕ್ಷಂ ರೌಹಿಣೇಯಂ 
ಬೆರಸು ವಿಜಯವರೂಥಾರೂಢನಾಗಿ ಅಗುಟೆಯನುರ್ಚಿ 
ಪೊಜಮಡುವಾಗಳ್‌: ಜಗನ್ನಾವಿ, ೭. ೪೬ ವ) 


(ನಗಂ ಚಂಚತ್‌ 
ರೌಪ್ಯಾದ್ರಿಯಂತಿರ್ದುದು: 


ಲ 
ಲಂಕಾಧಿಪತಿ - ಲಂಕೆಯ ಒಡೆಯ, ರಾವಣ (ತನ್ನ 
ದೋರ್ಗರ್ವದ ಅಗುರ್ವಂ ಪ್ರಾಕಟಂ ಮಾಡುವ 


ಬಗೆಯೊಳಿದಂ ಪತ್ತಿ ಕಿಚ್ಕೊತ್ತಿ ಪೊತ್ತು ಎತ್ತಿದೊಡೆ ಇತ್ತಂ 
ಮೆಚ್ಚಿ ಲಂಕಾಧಿಪತಿಗೆ ಬರವ೦ ರಾಗದಿ೦ ನೀಳಕಂಠಂ: 
ಪಂಪಭಾ, ೭. ೭೪) 

ಲಂಗಿಗ - [ಲಂಖಿಕ] ದೊಂಬರವನು (ಲಂಗಿಗರ ಮನೆಯೊಳ್‌ 
ಪೆಣ್ಗತ್ತೆಯಾಗಿ ಪಿರಿಯ ಪೊಳ್‌ಗಳ೦ ಪೊತ್ತು ಪೋಗಿ 
ಬೆನ್ನೊಳ್‌ ಕಣಜುಮೆಯಾಗಿ ನಾಳಿ ಬಿರ್ದು: ವಡ್ಡಾರಾ, ಪು 
೧೩, ಸಾ ೪) 

ಲಂಗಿಸು - [ಲಂಘಸು] ಹಾರು, ನೆಗೆ (ಹೊಗೆ ಪುಗೆ ಕಣ್ಣಂ 
ಸಿ೦ಂಗ೦ಗಳ್‌ ಅಳುರೆ ಗರ್ಜಿಸಿ ಲಂಗಿಸಿ ಪುಡಪುಡನೆ ಪುಲ್ಲಿ 
ಸತ್ತುವು ಪಲವುಂ: ಪಂಪಭಾ, ೫. ೯೨) 

ಲಂಘನ - ಉಪವಾಸ ಹಾಗೂ ನೆಗೆಯುವಿಕೆ (ಗಜಮಸ್ತಕ 
ಮಸ್ತಿಷ್ಠದಿ೦ ಅಜೀರ್ಣಮಾಯ್ತೆಂದು ಲಂಘನಂಗೆಯ್ವವೊಲೇಂ 
ಗಜರಿಪು ಲಂಫಿಸಿದುದೊ ಪವನಜವದೆ ಶಿಖರಕ್ಕೆ ಶಿಖರದಿಂ 
ಖಗನಗದಾ: ಅಜಿತಪು, ೯. ೨೭) 


ಲಂಘನೀಯ - ತಿರಸ್ಕಾರಾರ್ಹ (ಉಚಿತಮಂ ಬಗೆಯದೆ 
ನುಡಿದೊಡಮೆಮಗೆ ಲಂಘನೀಯಮುಪೇಯಂ: ಶಾಂತಿಪು, 
೧೦. ೧೨೦) 

ಲಂಘಿಸು — ಹಾರು (ಗಜಮಸ್ತಕಮಸ್ತಿಷ್ಠದಿ೦ 


ಅಜೀರ್ಣಮಾಯ್ತಿಂದು ಲಂಘನಂಗೆಯ್ದವೊಲೇಂ ಗಜರಿಪು 


೯೫೭ 


ಲಂಫಿಸಿದುದೊ ಪವನಜವದೆ ಶಿಖರಕ್ಕೆ ಶಿಖರದಿಂ 
ಖಗನಗದಾ: ಅಜಿತಪು, ೯. ೨೭) 

ಲಂಚಂಗುಳಿ - ಲಂಚಕ್ಕೆ ಆಸೆಪಡುವವನು (ಗುಳಿ ಪ್ರತ್ಯಯಕ್ಕೆ: 
ಆಡುಂಗುಳಿ ಸಾಲಂಗುಳಿ ಲಂಚಂಗುಳಿ ಕತ್ತಂಗುಳಿ: ಶಬ್ದಮದ, 
೩೧೩, ಪು 

ಲಂಚಗಾಜ - ಲಂಚಗುಳಿ (ಲಂಚಗಾಅನಂತೆ ನುಡಿಗೆಡಿಸದೆ 


ಏಕಚಿತ್ತದಿ೦ದ ಕೇಳ್ವಿರಪ್ಪೊಡೆ ಪೇಟ್ಟಪೆಂ: ಧರ್ಮಾಮೃ, ೧. 
೧೩೮ ವ) 


ಲಂಚವಣಿಗ - ಲಂಚಗುಳಿ (ಮತ್ತೆ ಕೆಲವಜೌೊಳುಂಟು: 
ಲಂಚವಣಿಗಂ ಸಾಲವಣಿಗಂ ಗ೦ಧವಣಿಗಂ: ಶಬ್ದಮದ, 
೨೧೭, ಪು 


ಲಂಚವೊಗು - ಲಂಚಕ್ಕೊಳಗಾಗು (ಲಂಚವೊಕ್ಕಿರ್ದ ಪ್ರಧಾನನಂತೆ 
ಪಗೆ ನಿರ್ಮೂಲಮಾದ ಪಂದೆಯಂತೆ: ಧರ್ಮಾಮೃ. ೯, ೨ 
ವ) 

ಲಂಜಿಕೆ - ಸೂಳೆ (ರಂಜಿಸುವ ಹಂಸರವಮುಂ ರಂಜಿಸದಿನ್ನಿದಳ 
ಕೆಲದೊಳೆಂಬಿನೆಗಂ ಅದೇ೦ ಲಂಜಿಕೆಯರ ಗುಂಜನ್ಮಣಿ 
ಮಂಜೀರಕ ಮಂಜುಸಿ೦ಜಿತ೦ ರಂಜಿಸಿತೋ: ಅಜಿತಪು, ೫. 
೪೨) 

ಲಂದಣಿಗ - ಅಡುಗೆಯವನು, ಬಾಣಸಿಗ (ತತ್ಪುರದೊಳಿರ್ದ 
ವಿಶಾಖನಂದಿ ಪಸಿವ೦ಂ ನಂದಿಸಲೆಂದು ಪಂದಣಿಗರ 
ಮಂದಿರಕ್ಕೆ ಪೋಪವಂ ಮುಂದೆ ಸಂದಣಿಸಿ ನಿಂದ 
ನೆರವಿಯಂ ಭೋಂಕೆನೆ ಕಂಡು: ಆಚವರ್ಧ, ೩. ೧೨ ವ) 

ಲಂಪಟ - ಆಸಕ್ತ, ಕಾಮುಕ (ವಿಷಯಸುಖಾಸ್ವಾದನದೊಳ್‌ 
ಲಂಪಟರಿದೇಕೆಯೋ ನರಪಶುಗಳ್‌: ಆದಿಷು, ೧೪. ೧೨೫); 
[ಲಂಪಳರಪ್ಪೆಮ್ಮಂದಿಗರಂ ಬಗೆವಂದದೆ ಕೊಂದಿಕ್ಕವೆ 
ಸಕಳವಿಯವಿಷಮವಿಷಂಗಳ್‌: ಆದಿಪು, ೪. ೭೩) 

ಲಂಪಟತೆ — ಕಾಮುಕತನ (ದಿಟದಿಂದೊಲ್ಲವರಂ 
ಲಂಪಟತೆಯಿನಮರ್ದಪ್ಪಿ ನೆರೆವ ನೆರೆವನಿತು ಸುಖಂ 
ಘಟಿಯಿಸದು ತಮ್ಮೊಳ್‌: ಚಂದ್ರಪ್ರಪು, ೪. ೭೩) 

ಲಂಪಣ - ಲಂಪಟ, ಕಾಮುಕ (ಲಂಪಣನವೊಲ್‌ ಏನಾನುಂ 
ಅಲಂಪಿನ ನಗೆನುಡಿಯ ನೆವದೆ ನೆಯ್ದಿಲ ಪೂವಿಂದಂ 
ಪೊಯ್ಯೆ: ಯಶೋಧಚ, ೨. ೬೭) 

ಲಂಪಳ - ಲಂಪಟ (ಲಂಪಳನೆ ವಸ್ತುಗಳಂ ನೆಜ್‌ ನೀನೆ 
ಭೋಗಿಪಾ: ಸಮಯಪ, ೫. ೭೯) 

ಲಂಪಳತೆ - ಅತ್ಯಾಸೆ, ಲಾಂಪಟ್ಯ (ವಸಂತತಿಳಕೆ ನಿಜಾಂಬಿಕೆಯ 
ಮನದ ಧನದ ಲಂಪಳತೆಯನಳುಂಬಮ೦ ಕಂಡು: 
ಕರ್ಣನೇಮಿ, ೪. ೬೧ ವ) 

ಲಂಪಳಿ - ಲಂಪಟತೆ (ಆ೦ ಎನ್ನ ಸಾಹಸದ ಲಂಪಳಿಯೊಳ್‌ 
ಇಂತಪ್ಪದನರಯ್ಯದೆ ನೆಗಟ್ಟೌಂ ಇದೆಲ್ಲಂ ಎನ್ನ ದೋಷಂ: 
ಹರಿವಂಶ, ೪. ೩೬ ವ) 

ಲಂಪಳಿಕೆ - ಲಂಪಟತೆ (ಬಿಸುಡ೦ ಮುನ್ನಿನ ತನ್ನ ಲಂಪಳಿಕೆಯಂ 
ಮತ್ತಂ ಜರಾಜರ್ಜರಂ: ಆದಿಷು, ೨. ೪೫) 

ಲಂಬ - ಜೋಲುಬಿದ್ದಿರುವ (ಉತ್ತುಂಗ ಪೀನನಿಜಾಂಸಾರ್ಪಿತ 
ಲಂಬಹಾರನವನಾ ಪಾಂಡ್ಕಂ: ಪಂಪಭಾ, ೩. ೫೪) 

ಲಂಬಣ - ಕುಚ್ಚು (ಸರಿಗೆಗಿವು ಲಂಬಣಕ್ಕಿವು ಬರಗಲೆಗಿವು 
ಮುಗುಳ್ಗಳೆಮ್ಮ ಮೇಖಳೆಗಿವು ನೂಪುರರಚನೆಗಿಂತೆವೆಂದು 
ಅದರದಿಂದಂ ಕೊಯ್ದರಾಯ್ದು ದಿವಿಜಾಂಗನೆಯರ್‌: ಆದಿಷು, 
೭ ೬೧) ಹಾರ (ಬಳಸಿ ತೊನೆವ ಪಸುರ್ದರಲ 


ಲಂಬಣಮಾಲೆಯ .. 
೧೩. ೪೫ ವ) 

ಲಂಬಣಿಗೆ - ಲಂಬಣ (ಮಣಿಮುಕುಟಂ ಶಿಖರಂ ಲಂಬಣಿಗೆಯ 
ಪೊಸಮುತ್ತು ನಿರ್ನುರಂ ಮಣಿಕಟಕ೦ ಮಣಿಕಟಕಮಾಗೆ 
ತದ್ದಿರಿಗೆಣೆಯಾದಂ ತನ್ನ ಪೆಸರೊಳಂ ವಿಜಯಾರ್ಧಂ: 
ಆದಿಷು, ೧೩. ೧೩) 

ಲಂಬಮಾನ - - ಜೋತುಬಿದ್ದಿರುವ (ಅದು ಅಭ್ಯುದಯಸುಖ 
ನಿಳಯಂ ಅದು ಮೋಕ್ಷದ ನೆರೆಮನೆ ಲಂಬಮಾನ 
ಮುಕ್ತಾದಾಮಂ: ಆದಿಷು, ೬. ೩೬) 

ಲಂಬಸ್ತನ - ದೊಡ್ಡಮೊಲೆ (ನಾಭಿವಿಲಂಬಮಾನ 
ಲಂಬಸ್ತನವಿಸಸ್ತ ಅ೦ತರೀಯ ಉತ್ತರೀಯ 
ವೃದ್ಧಧಾತ್ರೀನರ್ತನ ನಿರೀಕ್ಷಣ ಜನತಾಜನಿತಹಾಸನಿವಾಸಮುಂ: 
ಆದಿಪು, ೮. ೩೫ ವ) 

ಲಂಬಳಿಗೆ - ಮುತ್ತಿನ ಸರ (ಆಳ೦ಬಮಾನ ಮುಕ್ತಾಜಾಳದ 
ಲಂಬಳಿಗೆಯಿಂ ಬೆಡಂಗಾಗಿಕ್ಕುಂ: ವರ್ಧಮಾಪು, ೩. ೮೯) 

ಲಂಬಾಳಕ - ನೀಳ ಕೂದಲು (ಬಂದು ಕಾಲ್ಗೆಅಗೆ ಲೀಲಾಲಂಬಿ 
ಲಂಬಾಳಕಾಳಿ ನಿಲುಂಬಿರ್ದುವು ಚಕ್ರವರ್ತಿಯ 
ಪದಾಂಭೋಜಂಗಳೊಳ್‌ ಕನ್ನೆಯಾ: ಆದಿಷು ೩. ೪೭) 

ಲಂಬಿಸು - ಜೋತಾಡು (ಸೋರ್ಮುಡಿ ಲಂಬಿಸೆ ಕರ್ಣಪೂರಿತ 
ಉತ್ಪಳಂ ಒಲೆದಾಡೆ ಗಟ್ಟಿಗಳನಂದು ಮುಗುಳ್ಳಿದರ್‌ 
ಇಂದುವಕ್ತೆಯರ್‌: ಗಿರಿಜಾಕ, ೨. ೯೦) 

ಲಂಬೂಷ - `ಏಳು ಎಳೆಗಳ ಹಾರ (ಮುಕ್ತಾಫಳಲಂಬೂಷಂಗಳಂ 
ಬಿತ್ತರಿಸನವರತ೦ ರಂಗದೊಳ್‌ .. ... ರಯ್ಯಮಾಯ್ತತ್ತಮಿತ್ತಂ: 
ಆದಿಷು, ೧೦. ೪೭) 

ಲಂಬೋದರ -  ಡೊಳ್ಳುಹೊಟ್ಟೆಯವನು )ಲಂಬೋದರಂ 
ಲಂಬಕೂರ್ಚಕಲಾಪ೦ ಸಿತಕಂಚುಕಂ ತ್ವರಿತದಿ೦ ಬಂದಂ 
ಪ್ರತೀಹಾರಕಂ: ಪಂಪರಾ, ೨. ೨) 

ಲಂಭೂಷ - ಲಂಬೂಷ, ಒಂದು ಆಭರಣ. ಸರ (ಮಣಿಕಿಂಕೀಕೀ 
ಮಣಿವಿತಾನ ಲಂಭೂಷ ಭೂಷಣಮಂ ರತ್ನವಿಮಾನಮಂ 
ಭರತನುಂ ಶತ್ರುಘ್ನನುಂ ರಾಮಲಕ್ಷ್ಮಣರು೦ ತನ್ನೊಡನೇಜಿ 
ಬರೆ: ಪಂಪರಾ, ೬. ೪೩) 

ಲಕುಚ - ಕಂಚಿ ಗಿಡ (ಲಕುಚ ಅಶೋಕ ತಮಾಳ ಶಾಲ ಕದಳೀ 
ಸಪ್ತಚ್ಛದ ಆಕ್ಷೋಟ ಚಂಪಕ .. .. ಪಾದಪಂ ಕಣ್ಗೊಪ್ಪುಗುಂ 
ಸುತ್ತಲುಂ: ವರ್ಧಮಾಷು, ೧. ೫೧) 

ಲಕುಟ - ದೊಣ್ಣೆ (ಅವರ ಶಿರಂಗಳಂ ಕಿರಾಟ೦ ಲಕುಟದಿಂ 
ಬಿರಿಯೆ ಪೊಯ್ಕ್ಯಲ್‌: ಪಂಚತಂತ್ರ, ೨೬೧ ವ) 

ಲಕುಟಯಷ್ಟಿ - ದೊಣ್ಣೆಕೋಲು (ಪಾಪಸತ್ವಂಗಳ್‌ ಕಾಡೆ 
ಲಕುಟಯಷ್ಟ್ಯಾದಿವಿಧಿಯನುಪದೇಶ೦ಗೆಯ್ದಾತಂ 
ಕ್ಷೇಮಂಧರನೆಂಬ ಪೆಸರಂ ಪಡೆದಂ: ಆದಿಷು, ೬. ೫೬ ವ) 

ಲಕ್ಕ - ಲಕ್ಷ ಎಂಬ ಸಂಖ್ಯೆ (ಪಟ್ಟಂಗಟ್ಟದ ಇಳಾಧಿನಾಥರೆ 
ಪಯಿಂಛಾಸಿರ್ವರ್‌ ಒಳ್ಳಾನೆಗಳ್‌ ಪಟ್ಟಂಗಟ್ಟಿದುವು ಒಂದು 
ಲಕ್ಕ ತುರಗಂ ಪತ್ತೆಂಟು ಲಕ್ಕಂ: ಪಂಪಭಾ, ೧೦. ೧೧೭) 

ಲಕ್ಕಂಬಡೆ - ನೂರು ಸಾವಿರ [ಒಂದು ಲಕ್ಷ] ಬೆಲೆಬಾಳು 
(ತೊಡವೆನಗಪ್ಪೊಡೆ ಲಕ್ಕಂಬಡೆದುವು ಪಲವೊಳವು 
ನಂಬೆಯಪ್ಪೊಡೆ ನೋಡೀಗಡೆ: ಧರ್ಮಾಮೃ, ೨. ೭೭) 

ಲಕ್ಕಚಣ - ಒಂದು ಆಯುಧ (ಸುಲಿಪಲ್ಲಂ ಮೆಜ್‌ವೈ 
ಪರಲಲನೆಯರ್ಗೆಂದಿಕ್ಕುಚ್ಛಿಂದೆ ಕೀಟ್ವರ್‌ ಪಲ್ಲಂ ಸಲೆ ಕಣ್ಣಂ 


ಕುಸುಮಮಾಲಿಕೆಯ: ರಾಜಶೇವಿ, 


ಕೆತ್ತುವೆಯೆ೦ದು ಲಕ್ಕಚಣದಿಂದೆ ಮೀಂಟಿ ಕಳವರ್‌ ಕಣ್ಣಂ: 
ಪಾರ್ಶ್ವನಾಪು, ೬. ೯೦) 

ಲಕ್ಕಣ - ಲಕ್ಷಣ (ಬೂದಿ ಜೆಡೆ ಲಕ್ಕಣಂ ತಪಕೆ ಆದುವು 
ಎರಲ್ಟೂಣೆ ಶರಾಸನಂ ಕವಚಂ ಇದೆಂತಾದುವೋ ಮುತ್ತುಂ 
ಮೆಟಸು೦ ಕೋದಂತುಟೆ ನಿನ್ನ ತಪದ ಪಾಂಗೆಂತು ಗಡಾ: 
ಪಂಪಭಾ, ೭. ೯೨); ದುರ್ಯೋಧನನ ಮಗನ ಹೆಸರು 
(ಲಕ್ಕಣ೦ ಮೊದಲಾಗೆ ನೂರ್ವರ್‌ ಮಕ್ಕಳುಂ ಸಿತ್ತಿಜಿದು 
ಬಳಸಿ ಬರೆ: ಪಂಪಭಾ, ೧೦. ೨೭ ವ) 

ಲಕ್ಕೆ - ಲಕ್ಷ ಸಂಖ್ಯೆ (ತುಜುಗಿದ ನಾಲ್ಕುಂ ಲಕ್ಕೆಯು೦ ಅಜುವತ್ತು 
ಸಾಸಿರಂಗಳಿಂ ಮೇಲಯ್ನೂರಜುವತ್ತುಪದ್ವಜ೦  ಕೈನಿಚಿದವು 
ಭಾರತಿಕನಾಗೆ ಮಂದಸಮೀರಂ: ಮಲ್ಲಿನಾಹು, ೧೪. ೧೧೬) 

ಲಕ್ಷ - ನೂರು ಸಾವಿರ (ಪೆಣ್ಣೆ ಗಂಡರೇಂ ಪಸನೆ ಸುಡಾತನಂ 
ನುಡಿಯವೇಡ ಅವನೇವನೊ ಲಕ್ಕವೀವೊಡಂ: ಲೀಲಾವತಿ, 
೨. ೭೪) 

ಲಕ್ಷಣ - ಗುರುತು (ಅಂಕಂ ಲಕ್ಷನಂ ಅದುವೆ ಕಳಂಕ ಅಭಿಜ್ಞಾನ 
ಚಿಪ್ಪ ಲಾಂಛನ: ಅಭಿಧಾವ, ೧. ೧. ೬೯); ಸೂತ್ರ, ವ್ಯಾಖ್ಯೆ 
(ನೆಲಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣ೦ ಸತತಂ: ಕವಿರಾಮಾ, ೧. 
೪೮); ದುರ್ಯೋಧನನ ಮಗ ತನ ಮಗನಪ್ಪ 


ವಿ 
ಲಕ್ಷಣಕುಮಾರನಂ ಕಂಡು: ಗದಾಯು, ೪. ೫೯ ವ) 


ಲಕ್ಷ್ಮ ದ ಕಲಂಕ, ಗುರುತು (ಧವಳಾಪಾಂಗ 
ವಿಲೋಕನಾಮೃತಮಯಂ ಭ್ರೂಲಕ್ಷ್ಮರಮ್ಯಂ ಮನೋಭವ 
ರಾಜ್ಯೋದಯಹೇತು: ಆದಿಷು, ೬. ೮೮) 

ಲಕ್ಷ್ಮಿ - ಕಾಂತಿ, ಸೊಗಸು (ಜಿನಸವನಾಂಬುವಿನೊಳ್‌ 
ಭೋಂಕೆನೆ ಚಂದಂ ತೇಂಕಿ ಹಂಸವೃದ್ಧನಂ ಇನಿಸಂ 
ನೆನೆಯಿಸಿ. ಕೊಳದೊಳಗಣ ್ಹಸಿತವನರುಹಲಕ್ಷ್ಮಿಯುಮಂ 
ಇನಿಸು ತನಗೊಳಕೊಂಡಂ: ಆದಿಹು, ೭. ೯೯) 

ಲಕ್ಷ್ಮೀದಯಿತಂ — ಸಿರಿಯೊಡೆಯ (ಜಳಧಿಯುಮಂ 
ಲಕ್ಷ್ಮೀದಯಿತಂ ನೀರ್ವರಿಯಿಂದಾದಮೆ ಕಿಜಿದೆಂದು ಬಗೆದು 
ನೋಡಿದನಾಗಳ್‌: ಆದಿಪು, ೧೨. ೭೫) 


ಲಕ್ಷ್ಯ - ಗುರಿಯ ವಸ್ತು (ಭರತಕುಲತಿಳಕರಿರ್‌ ವರಶರಾಸನ 
ವ್ಯಗ್ರಹಸ್ತರಿರ್‌ ಬಳಯುತರಿರ್‌ ನೆರೆದಿನಿಬರು೦ ಇರದೆ ಈ 
ಲಕ್ಷ್ಮ್ಯಮಂ ಇರದಕ್ಕಟ ಸರದೆ ತೆಗೆಯಲಾರ್ತರುಮಿಲ್ದಾ: 
ಪಂಪಭಾ, ೨. ೫೨) 

ಲಗ್ಗೆ - ಮುತಿಗೆ, ದಾಳಿ (ಮೆಯ್ದತ್ತಿ ಲಗ್ಗೆಯಂ ಮುಟ್ಟಾಳ್ಗಳಂ 
ದುರ್ಗದವರ್ಗಳ್‌ ನುರ್ಗುಮಾಡೆ ನಾಡೆಯುಂ ಸಿಗ್ಗಾಗಿ: 
ಪಾರ್ಶ್ವನಾಷು, ೩. ೧೪೧ ವ) 

ಲಗ್ನ - ಮದುವೆ (ವಸುಂಧರಾಸೌಂದರಿಯುಂ ತಾನುಂ 
ಪ್ರಿಯತನಯನ ವಿವಾಹೋತ್ಸವಲಗ್ಗಚಿತ್ತರಾಗಿ ಲಗ್ನಮನೆ 
ಪಾರುತ್ತುಮಿರ್ದರ್‌: ಆದಿಪು, ೪. ೩೦ ವ); ಅಂಟಿಕೊಂಡ 
(ನರಕನಗರಲಗ್ನ ಆಕಸ್ಮಿಕಾಗ್ನಿ ಸ್ಫುಲಿ೦ಗಸ್ಫುರತ್‌ ಅವಿರಳ 


ಲಾಕ್ಷಾಗೇಹ ಪೂರೈಕಭಾವ ತ್ವರಿತವಿಚಳತ್‌ 
ಅಸ್ಥಿಗಂಥಿಸಂಸ್ಥಾನಬ೦ಧರ್‌: ಆದಿಪು, ೫. ೮೯); ಕೂಡಿದ, 
ಸೆರಿದ (ತತ್ಯಮಳಕಾನನಕಂಟಕಲಗ್ನಪಾದಮಾದವೊಲ್‌ 


ಉಡುಗುತ್ತುಂ ಆತ್ಮಕರಮಂ ರವಿ ಪೊರ್ದಿದಂ ಅಸ್ಪಶೈಲಮಂ: 
ಪಂಪಭಾ, ೪. ೪೬) 

ಲಘು - ಅಲ್ಲವಾದ (ಅತೀವ ಜಫನ್ಯಶರೀರಮಂ ಕೈಕೊಂಡು 
ಪುಟ್ಟ ಮತ್ತಮಾಯೆಡೆಯೊಳ್‌ ಪಲವುಂ ಸೂಟ್‌ 
ಲಘುಜನ್ಮಾವಗಾಹದಿಂ ಪಟ್ಟಿ ಸತ್ತು: ಸುಕುಮಾಚ, ೬. ೬ 


ವ); ಕ್ಷುಲ್ಲಕವಾದ (ಅಧಿಕ ಸತ್ಪಗುಣೈಕಾಗಣಿಗೆ ನೃಪಂಗೆ 
ಮನದೊಳ್‌ ತೃಣವತ್‌ ಲಘುವಾದುದಾವಗಂ ಸ್ರೈಣಸುಖಂ: 
ಕಾದಂಬ, ೧. ೧೭) 

ಲಜ್ಜಾಶೀಲ - ನಾಚಿಕೆಯ ಸ್ವಭಾವದ (ಲಜ್ಜಾಶೀಲಂ ಲಜ್ಜಾಲು: 
ಅಭಿಧಾವ, ೧. ೧೧. ೭೬) 

ಲಜ್ಜಾಳೋಳಂ -  ಲಜ್ಞೆಯಲ್ಲಿ ಆಸಕ್ತವಾದ (ಮುಕುಳೀಕೃತಂ 
ಲಳಿತಮಧುರಂ ಲಜ್ಞಾಳೋಳಂ ಸ್ಮರಾಕುಳಿತಂ ಮನಂದಳಿತಂ 
ಅಪಸನ್ನುಗ್ಗಂ ಸ್ಲಿಗ್ದಂ ವಿಳೋಕನಮೋಪಳಾ: ಪಂಪಭಾ, ೪. 
೭೭) 

ಲಟಹ - ಲಾವಣ್ಯ (ಸ್ಫುಟವೈೆ ೈಶಾಖಸ್ಥಾನಂ ಕಟಿತಟವಿನ್ಯಸ್ತ 
ಹಸ್ತಯುಗನಾಗಿ ಮಹಾಲಟಹಂದೆರಸಿರ್ದೊಪ್ಪುವ ನಟನಾಕೃತಿ 
ತಾನೆ ಲೋಕದೊಂದಾಕಾರಂ: ಆದಿಪು, ೧. ೪೫) 

ಲಟಹನರ್ತನ - ರಮಣೀಯ ನೃತ್ಯ (ವಾರವಿಲಾಸಿನೀ 
ಲಟಹನರ್ತನ ಚಂಚಳಕಾಂಚಿದಾಮಮಂ ಜೀರಕಕಿಂಕಿಣೀ 
ರಣಿತದಿಂ . ಏಂ ಸೊಗಯಿಸಿರ್ದುದೊ: ಆದಿಪು, ೮. 
೫೦) 

ಲಟ್ಟೆ ಎಳೆಯ ಬಿದಿರು (ಎಳೆಮಾವಿನ ಮಿಡಿ ಮಾಗುಳಿ 
ಮೆಟಸಿನ ಕರೆ ಬೆತ್ತ ಲಟ್ಟೆಯ ಈಳೆಯ ಗೊಲೆಯಿಂದಳವಟ್ಟಿರೆ 
ಲಾವಣಕಂಗಳನಿಕ್ಕಿದರಾಗಳ್‌ ಅಟ್ಟೆಯಿಂದಂಗನೆಯರ್‌: 
ಸುಕುಮಾಚ, ೧೦. ೩೦) 

ಲಡ್ಡುಕಾ - ಲಾಡು (ಮುನಿಗೆ ತಮಗೆಂದು ತಂದ ಲಡ್ಡುಕಾ 
ರೂಪಾದಿಗಳ೦ ಚರಿಗೆ ಮಾಡಿಸಿ: ಚಾವುಂಪು, ಪು. ೪೫೪. 
ಸಾ. ೧೫) 


ಲಡ್ಗುಗೆ - ಒಂದು ಸಿಹಿ ಭಕ್ಷ್ಯ (ಪೂರಿಗೆ ಇಡ್ಡಲಿಗೆ ಸೋದಿಗೆ 
ಲಾವಣಿಗೆ ಫೃತಪೂರಂ ಲಡ್ಡುಗೆ ಮಂಡಗೆ 
ಮೊದಲಾಗೊಡೆಯ ಪದಿನೆಂಟುಂ ತೆಅದ 


ಭಕ್ಷ್ಯರೂಪ೦ಗಳುಮಂ: ವಡ್ಡಾರಾ, ಪು ೭೮ ಸಾ ೧೬) 

ಲತಾಂಗ - ತೆಳುವಾದ ಶರೀರ (ಸ್ಮರಶರಕಾಂತೆ ಕತ್ತಲೆಯ 
ಜೊನ್ನದ ಪೊರ್ಕುಳಿಯಂ ನಿವಾರಿಸಲ್ಕಿರದೆ ಎಡೆವೊಕ್ಕಳೆಂದೆನೆ 
ಲತಾಂಗದ ಸೌರಭದೊಂದಲಂಪು ಮಿಕ್ಕಿರೆ: ಶಾಂತೀಶ್ನಷು, ೨. 
೧೭) 


ಲತಾಂಗಿ - ಬಳ್ಳಿಯಂತೆ ಸಪೂರಳಾದವಳು, ಸುಂದರ ಹೆಣ್ಣು 
(ಮನ್ಮಥಮಹೀಭುಜನೋವದೆ ತೋಣಿಕೊಟ್ಟುದೊಂದಾನೆಯೆ 
ತನ್ನನಾನೆಗೊಲೆಗೊಂದಪುದೆಂದು ಲತಾಂಗಿ ಬೆರ್ಚಿದಳ್‌: 
ಪಂಪಭಾ, ೪. ೫೮) 

ಲತಾಂತ - ಹೂ (ಅಮರಗಣಿಕೆಯರ ಮನಂ ವಿರುವತ್‌ 
ಅಳಿನಿಕರದೊಡನಿರದೆ ಎಳಿಗಿದುವು ಅಮರತರು 
ಲತಾಂತಾವಳಿಯೊಳ್‌: ಆದಿಪು, ೭. ೬೮) 

ಲತಾಂತಶರ -  ಮನ್ನಥ (ವಿಳಾಸವಿಭ್ರಮಂ ಮನಮಂ 
ನಿರ್ಬಂಧದಿನಲೆಯೆ ಲತಾಂತಶರಂ ಧೃತಿಯಂ 


ತೂಳ್ಳೆತಾಳ್ದಿದಂ ವಿಕಳತೆಯಂ: ಪಾರ್ಶ್ವನಾಪು, ೩. ೭೮) 
ಲತಾಗೃಹ - ಬಳ್ಳಿಮಾಡ (ವನಲತಾಗೃಹ೦ಗಳೊಳ್‌ ವಿಶ್ರಮಿಸುತ್ತೆ: 
ಪುಷ್ಪದಂಪು, ೮. ೮೮ ವ) 
ಲತಾಗೃಹೋದರ — - ಬಳ್ಳಿಮಾಡದ ಒಳಗಣ ಭಾಗ 
(ವೇಳಾವನ ಲತಾಗೃಹೋದರ ಪುಳಿನಸ್ಥಳಪ್ರದೇಶದೊಳ್‌ 
ತೊಟಲಲುಂ ಅಟ್ಟೆಯಾಗೆ: ಪಂಪಭಾ, ೧. ೧೪೨ ವ) 


೯೫೯ 


ಲತಾಪ್ರತಾನ - ಬಳ್ಳಿಗಳ ಗುಂಪು (ಚಳತ್‌ ಅನಿಳ ಆಹತ ಕ್ಷುಭಿತ 
ಭಂಗುರತುಂಗತರಂಗಮಾಳಿಕಾವಳನ ಸಮುಚ್ಚಳತ್‌ ಮಣಿಗಣ 
ಆತ್ತ ಮರೀಚಿಲತಾಪ್ರತಾನಸ೦ವಳಿಯಿತ: ಪಂಪಭಾ, ೪. ೨೫) 

ಲತಾಭವನ - ಬಳ್ಳಿಮಾಡ (ಸುರಪನ್ನಗಕಿನ್ನರಸೈನ್ಯಮೆಲ್ಲಂ 
ಅಂಬಿನ ಮೊನೆಯೊಳ್‌ ಪಡಲ್ಪದೆ' ಸ 
ಕೃತಕಾಚಳ೦ಗಳ್‌ ಎಂಬಿನಿತು೦ ಅವು ಅಲ್ಲಿ ತಟ್‌; ಪಂಪಭಾ, 
೫. ೧೦೪) 

ಲತಾಲಲಿತೆ - ಬಳ್ಳಿಯಂತೆ ಕೋಮಲೆ (ಆಗಳೆ ಮಗನಂ 
ಪೆತ್ತವೊಲಾಗಿ ಲತಾಲಲಿತೆ ನೊಸಲ ಕಣ್ಣೆತ್ತವೊಲ್‌: ಪಂಪಭಾ, 
೯. ೭೫) 

ಲತಾವಾಸ - ಲತಾಗೃಹ (ಸದಮಳ ಮುಕ್ತಾವಳಿಯಿಂ 
ಪೊದೆಯಿಸಿದನೊ ಚೈತ್ರನೆನೆ ತದೀಯಲತಾವಾಸದ 
ವಿಚಕಿಲಕುಟ್ಮಲ ವಿಸರದ ಪದಪು ಅದಂ ದೇವಿ ನಾಡೆ 
ನೋಡುತ್ತಿರ್ದಳ್‌: ಶಾಂತೀಶ್ವಪು, ೫. ೧೨೫) 

ಲತಿಕಾಂಗ - ಬಳ್ಳಿಮೈ (ಪದೆವೆರ್ದೆ ಬತ್ತೆ ಕೆತ್ತುವಧರಂ ದೆಸೆಗೆಟ್ಟು 
ಅಲರ್ಗಣ್ಣ  ನೋಟಂ ಉಣ್ಮಿದ ಬೆಮರ್‌ ಓಳಿವಟ್ಟ 
ನಿಡುಸುಯ್‌ ತೊದಳಿಂಗೆಡೆಗೊಂಡ ಮಾತು ಕುಂದಿದ 
ಲತಿಕಾಂಗಂ: ಪಂಪಭಾ, ೪. ೬೦) 

ಲತಿಕಾಗೃಹ - ಲತಾಗೃಹ (ಓರೊರ್ಮೆ ಸುರಭಿಪರಿಮಳೋದ್ಗಾರಿ 
ಸ್ನೇರಕುಸುಮಮಂಜರೀನಿಕರಭರವಿನ ಲತಿಕಾಗೃಹ೦ಗಳೊಳ್‌ 
ಭ್ರಮರಮಿಥುನದಂತೆ ಪುಷ್ಣಾಪಚಯದಿಂ ಭ್ರಮಿಸಿಯುಂ; 
ಚಂದ್ರಪ್ರಪು, ೩. ೨೮ ವ) 

ಲತಿಗ - ಒಂದು ಬಗೆಯ ಮೀನು (ಗಜೆಮೀನ್‌ ಸೀಗುಡಿ . .. 
ಕುಚ್ಚ ಲತಿಗಂ ಕಾಗೆಂಡೆ ಬಣ್ಣಿಮೀನ್‌ ಎನಿಪೆಲ್ಲಂ 
ಬೀಳ್ದುವಾ ತಾಣದೊಳ್‌: ರಾಜಶೇವಿ, ೫. ೧೧೫) 


ಲತೆ - ಬಳ್ಳಿ (ಲತೆಗಳ್‌ ಜಂಗಮರೂಪದಿಂದೆ ನೆರದುವೋ 
ದಿವ್ಯಾಪರೋವ್ಯೃಂದಂ ಈ ಕ್ಷಿತಿಗೇಂ ಇಂದನ ಶಾಪದಿಂದ 
ಇಟಿದುವೋ ಪೇಟೌಂಬ ಶಂಕಾಂತರಂ ಮತಿಗಂ 
ಪುಟ್ಟುವಿನೆಗಂ: ಪಂಪಭಾ, ೪. ೩೯) 

ಲತೆವನೆ - ಲತಾಗೃಹ (ಲತೆವನೆಯೊಳಗಣ ತಣ್ಣುಚಿಲ 
ತಾಣದೊಳ್‌ ಕುಸುಮದೆಸಲ ಪಸೆಯಂ ಸೀತಾಪತಿಗೆ 
ಸಮೆದಂ ಸುಮಿತಾಸುತಂ: ಪಂಪರಾ, ೮. ೩) 

ಲಪನ - ಮುಖಸೌಂದರ್ಯ (ನಗರಲಲನೆಯ ಲಪನಕ್ಕೆ 


ಕೇಳೀಲೀಲಾಲಲಾಮಲಕ್ಷ್ಮಿಯಂ ತಾಳಿ: ಆದಿಪು, ೬. ೧೦೬ 
ವ) 

ಲಪನಗಂಧ — ಬಾಯವಾಸನೆ (ಲಪನಗಂಧಮನಳಿಗೆ 
ಚಪಲತೆಯನರಗಿಳಿಗೆ ಸೋಗೆಗಾಟಮನಿತ್ತು: ಲೀಲಾವತಿ, ೬. 
೧೧೫) 

ಲಬ್ಧ - ಸಿಕ್ಕಿದ (ಸ್ವಪಕ್ಷ ಸ್ಥಾಪನಂಗೆಯ್ದು ಸನ್ಮಾರ್ಗ ಪ್ರಕಾಶದಿಂ 
ಮಾರ್ಗಪ್ರಭಾವನೆಯಂ ಮಾಡಿ ಸಭಾಸದರಿಂ 
ಲಬ್ಧಪ್ರಶ೦ಸನಾಗಿ: ಆದಿಷು, ೨. ೨೨ ವ) 

ಲಬ್ಧಪರಿರಕ್ಷಣ — ಪಡೆದುದನ್ನು 
(ಅಲಬಲಾಭಂ ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ 
ವರ್ಧಿತತೀರ್ಥಪ್ರತಿಪಾದನಂ ಎಂಬ ಚತುರ್ವಿಧ 
ಪುರುಷಾರ್ಥವೃತ್ತಿಯಾಗಿರ್ಪ್ಷದು: ಪಂಚತಂತ್ರ, ೭೫ ವ) 

ಲಬ್ಧಿ — [ಜೈನ] ಮೋಕ್ಷಪೂರ್ವಜ್ಞಾನ (ಲಬ್ಬಿ ಕೂಡೆ ಸನ್ಮಾರ್ಗಮಂ 
ಆದಂ ಸೂಕ್ತದತ್ತಣಜೆವಿಂದಂ ಸಮ್ಯಕ್‌ ದೃಷ್ಟಿಯಾಗಿ ತಪಮಂ 
ಕೊಂಡಂ: ಸಮಯಪ, ೮. ೧೯೪) 


ಕಾಪಾಡಿಕೊಳ್ಳುವುದು 


ಲಬ್ಧಿಗ್ರಹಣ - ಸಮ್ಯಕ್ವ ಪಡೆಯುವುದು (ಜಿನದೀಕ್ಷಾಗಹಮಂ 
ಪಡೆದಳ್‌ ಲಬ್ಬಿಗ್ರಹಣದಿನೊಳ್ಳುವಡೆವುದೊ೦ದಚ್ಚರಿಯೇ: 
ಪಂಪರಾ, ೨. ೨೫) 

ಲಬ್ಧಿತ್ರಯ — [ಜೈನ] ಕಾಯ, ಕರಣ, ಉಪಶಮ ಎಂಬ ಮೂರು 


ಲಬ್ಬಿಗಳು (ಅಂತು ತನಗೆ ಕಾಲಲಬ್ಬಿಯುಂ೦ ಕರಣಲಬ್ಧಿಯುಂ 


ಉಪಶಮಲಬ್ಧಿಯುಂ ಎಂಬ ಲಬ್ಧಿತ್ರಯಂ ದೊರೆಕೊಳೆ: 
ಆದಿಪು, ೩. ೧ ವ) 

ಲಬ್ಧಿಬುದ್ಧ — [ಜೈನ] ಸಮ್ಯಕ್‌ಜ್ಞಾನಿ (ಅನುಕೂಲಕನುವಂ 
ಆಲಸ್ಯನುಂ ಅವಕಾರ್ಯನುಂ ಲಬ್ಬಿಬುದ್ಧಸದೃಶನುಂ: 
ಅಜಿತಪು, ೧೧. ೩ ವ) 

ಲಬ್ಬಿವಿಹೀನ - ಕಾಲಲಬ್ಬಿ ಇಲ್ಲದವನು (ಕುದೃಷ್ಟಿಯಂ 
ಕಂಡಿನಿಸುಂ ಮುಟೆಯಂ ಲಬ್ಬಿವಿಹೀನಂ ಖು 


ದರ್ಶನಶುದ್ಧಂ: ಸಮಯಪ, ೧೩. ೫೬) 

ಲಬ್ಲೋಪದೇಶ -. ಉಪದೇಶ ಪಡೆದವನು (ನೀಂ ಪೋಗಿ 
ಕಾಲ್ಲೆಜಗಲೊಡಂ ಕೇವಲಜ್ಞಾನಮಕ್ಕುಂ ಎಂದು ಬೆಸಸಿದೊಡೆ 
ಲಬ್ಭೋಪದೇಸನಾಗಿ .. . ಬ೦ದೆಅಗಿ: ಆದಿಪು, ೧೪. ೧೪೩ 
ವ) 

ಲಯ — ನಾಶ (ಆದಿತ್ಯಂ ಮಸುಳ್ಹನ್ನೆಗಂ 
ಧ್ವಜಘಟಾಟೋಪಂಗಳಿಂದಂ ಲಯ  ಅಂಭೋದಂಗಳ್‌ 
ಕವಿವಂತೆವೋಲ್‌ ಕವಿವುದುಂ: ಪಂಪಭಾ, ೧೦. ೯೩); ಕೇಡು 
(ಯುಧಿಷ್ಠಿರಂ ಕೊಟ್ಟ ನನ್ನಿಯ ಬಲದೊಳ್‌ ತನಗೆ 
ಲಯಮಿಲ್ಲದುದನಜೆದು. ಮೇಗಿಲ್ಲದ ಗೊಡ್ಡಾಟಮಾಡಲ್‌: 
ಪಂಪಭಾ, ೭. ೪ ವ); ಸಾವು (ಹರಿ ನಿಜಯೋಗದಿಂದಣಿದು 
ತನ್ನಳಿಯಂ ಲಯಮಾದುದಂ: ಪಂಪಭಾ, ೧೧. ೧೧೦) ; 
ತಾಳಗತಿ (ವಾದಿತದೊಳ್‌ ತಾಳದ ಸಮನಾದುದು 
ಲಯಮೆಂಬುದೊಂದು ಪೆರ್ವಡೆಗು: ಅಭಿಧಾವ, ೧. ೧೩. 
೨೪) 

ಲಯಕಾಲ - ವಿನಾಶಕಾಲ, ಪ್ರಳಯ (ನಿನ್ನಂ ಹಡಿಂಬಾಂತಕಂ 
ಲಯಕಾಲ ಅಂತಕನಂತೆ ಕೊಲ್ಲದಿರಂ: ಗದಾಯು, ೪. ೬೬) 

ಲಯಕ್ರೀಡೆ - ವಿನಾಶದ ಆಟ (ಅನಲಂ ಪರಸುತ್ತುಂ ಆ 
ಲಯಕ್ರೀಡೆಯೊಳೀ. ಚರಾಚರಮುಮಂ ಸುಡುವಂದಿನ 
ಮೆಯ್ಸಂ ಅಗ್ಗಳ೦ ಮಾಡಿ: ಪಂಪಭಾ, ೫. ೮೫) 

ಲಯಫಘನಫಟೆ - ಪ್ರಳಯಕಾಲದ ಮೋಡಸಮೂಹ [ಘಟೆಯ 
ದಟದ ಉಲಿವು ಲಯಘನಘಟೆಗಳ ಮೊಲಗೆನಿಸೆ ಪೊಟ್ಟಗೆ 


ಒಡೆದತ್ತು ರಟತ್‌ ಪಟು ಪಟಹ ಶಂಖ ಭೇರಿಯ 
ಚಟುಳಿತದಿಂದ ಅತಳಪಟಂ ಅಂಬರಪಟಳಂ: ಪಂಪಭಾ, 
೧೦. ೬೭) 

ಲಯತ್ರಯ - ದ್ರುತ, ಮಧ್ಯಮ, ವಿಲಂಬಿತ ಎಂಬ ಮೂರು 
ಲಯಗಳು (ಹೃದ್ಯವಾದ್ಯವಿಶೇಷಂಗಳೊಳ್‌ 


ದುತವಿಲಂಬಿತಮಧ್ಯಮಮೆಂಬ ಲಯತ್ರಯದೊಳಂ 
ನೆಜೌದು: ಅಜಿತಪು, ೫. ೩೨ ವ) 

ಲಯಸಮಯ - ಲಯಕಾಲ (ಲಯಸಮಯಂ ಸಮಸಂಸುಪ್ತಿ 
ಯುಗಾಂತಂ ವಿಳಯಂ ಅಂತಕಾಲಂ: ಅಭಿಧಾವ, ೧. ೨. 


೧೭) 
ಲಯಾಂತಕ - ಪುಳಯಕಾಲದಂತೆ ವಿನಾಶಕಾರಕವಾದ 
(ಲಯಾಂತಕಘೋಷಭೀಷಣ೦ ಪುರದೊಳಗುಣ್ಣಿದತ್ತು 
ಭಯವಿಹ್ವಲಪೌರಕೃತಂ ಮಹಾರುತಂ: ಚಂದ್ರಪ್ರಪು, ೯. 
೯೫); ಪ್ರಳಯಕಾಲದ ಯಮ (ಪೊದಳ್ಳ ಲಯಾಂತಕ 
ತ್ರಿಶೂಲೋಪಮ ಭೀಷಣಭ್ರುಕುಟಿ ಮುನ್ನಮೆ ರೌದ್ರ 


೯೬೦ 


ಗದಾಯುಧಂಬರಂ  ಪೋಪ ಭುಜಾರ್ಗಳ೦ ರಿಪುಗಳ 
ಗ್ರಹಮಾದುದು ಭೀಮಸೇನನಾ: ಪಂಪಭಾ, ೭. ೬) 

ಲಯಾಂತೋಗ್ರಾಗ್ನಿ -  [ಲಯಾಂತಃಉಗಾಗ್ನಿ] ಪ್ರಳಯಕಾಲದ 
ಭಯಂಕರವಾದ ಬೆಂಕಿ (ಆತನಂ ಕೊಳ್ಳಿಯೊಳಿಟ್ಟೊಡೆ 
ಅಂತದು ಲಯಾಂತೋಗ್ರಾಗ್ನಿಯಂತೆ ಅಟ್ಟ ಬಂದು: 
ಪಂಪಭಾ, ೩. ೩೪) 

ಲಯಾಂಭೋದ - 
ಮಸುಳ್ಳನ್ನೆಗಂ 
ಲಯಾಂಭೋದಂಗಳ್‌ 
ಪಂಪಭಾ, ೧೦. ೯೩) 

ಲಯಾಗ್ನಿ - ಪ್ರಳಯಕಾಲದ ಬೆಂಕಿ (ಕಾನನದುರ್ಗಕ್ಕೆ 
ಮಹಾದವಾಗಿ ಜಲದುರ್ಗಕ್ಕೆ ಉರ್ವಿದೌರ್ವಾಗಿ 
ಧಾನ್ವದುರ್ಗಕ್ಕೆ ಬೃಹತ್‌ ಲಯಾಗ್ನಿ ಎನೆ .. .. ನೃಪಸುತಂ 
ವಿಕ್ರಾಂತಮಂ ತೋಟೆದಂ: ಪುಷ್ಪದಂಪು, ೫. ೫೧) 

ಲಲನಾಗನೆ] - ಹೆಂಗಸು (ಪ್ರಮದೆ ನಿತಂಬಿನಿ ಭಾಮಿನಿ ರಮಣಿ 
ವರಾರೋಹೆ ರಾಮೆ ವಾಮಾಕ್ಷಿ ಮನೋರಮೆ ಲಲನೆ ಕಾಂತೆ 
ಎಂದಿಂತು ಮತ್ತಂ ಅಬಲಾವಿಶೇಷಮು೦ ತಾಮಕ್ಕುಂ: 
ಅಭಿಧಾವ, ೧. ೧೧. ೨) 

ಲಲಾಟ - ಹಣೆ (ವಿಲಾಸದಿಂದ ಎಡದ ಉಂಗುಟಮಂ 
ಲಲಾಟದಿಂ ಮುಟ್ಟೆ ಪೊಡೆಮಟ್ಟು ನಿಂದು: ಗಿರಿಜಾಕ, ೫. 
೪೨ ವ) 

ಲಲಾಟಂತಪ ತಪನಾಂಶು - 


ಪ್ರಳಯಕಾಲದ ಮೋಡ (ಆದಿತ್ಯಂ 
ಧ್ವಜಘಟಾಟೋಪಂಗಳಿಂದಂ 
ಕವಿವಂತೆವೋಲ್‌ ಕವಿವುದುಂ: 


ಹಣೆ ಸುಡುತ್ತಿರುವ ಸೂರ್ಯ 
(ನೃಪಂ ನಡೆಯೆ ಲಲಾಟಂತಪ ತಪನಾಂಶುವಿಂ 
ಸರೋವರಜಲಮೋರಂತಿರೆ ದಂಡರತ್ನಂ ಕಾಯ್ಗೊಂಡದ 
ನೀರಂತಿರೆ ಕುದಿದತ್ತು: ಆದಿಷು, ೧೧. ೪೮) 

ಲಲಾಟತ್ರಿಪತಾಕೆ - ಹಣೆಯ ಮೂರು ಗೆರೆಗಳು (ವಿಪಕ್ಷಕ್ಷತ್ರಿಯ 
ಪರಾಕ್ರಮಾಕೀರ್ಣನೋದೀರ್ಣ ಕ್ರೋಧದೊಳ್‌ 
ಅಳೀಕಭ್ರುಕುಟಿಯು೦ ಅನರ್ಥಕಲಲಾಟತ್ರಿಪತಾಕೆಯುಂ: 
ಆದಿಹು, ೧೪. ೮೧ ವ) 

ಲಲಾಟದ ಕಣ್‌ - ಶಿಶುಪಾಲ ಹುಟ್ಟಿದಾಗ ಇದ್ದ ಹಣೆಯ 
ಮೇಲಿನ ಕಣ್ಣು (ನಿನ್ನಯ ತಾಯ್‌ ಸಾತ್ವತಿಯುಂ ನಿನ್ನಂ 
ತಂದೆನ್ನ ತೊಡೆಯ ಮೇಲಿಟಿಪುವುದುಂ ನಿನ್ನ ಲಲಾಟದ 
ಕಣ್ಣದು ಮುನ್ನಮೆ ಕಿಡೆ: ಪಂಪಭಾ, ೬. ೬೦) 

ಲಲಾಟನೇತ್ರ - ಹಣೆಯ ಕಣ್ಣು (ಮುಳಿಸು ಲಲಾಟನೇತ್ರಶಿಖಿ 
ಮೆಚ್ಚಿ ವಿನೂತ ರಸಪ್ರಸಾದ೦ ಉಜ್ಜಳಜಸಂ: ಪಂಪಭಾ, ೧. 
೨); ಶಿವ (ಸ್ಮರರಿಪುಲಲಾಟನೇತ್ರಸ್ಫುರದುರುಹುತವಹನಿನೆಯ್ದೆ 


ಬೇವುತಿರ್ದಾ ಸ್ಮರನ ಪೊಗೆಯಿಂದ ಪುದಿದಿರ್ದ 
ರತಿಯವೋಲ್‌: ಕಾದಂಬರಿ, ) 

ಲಲಾಟನೇತ್ರಾನಳ - [ಲಲಾಟನೇತ್ರ--ಅನಳ] ಹಣೆಗಣ್ಣಿನ ಬೆಂಕಿ 
(ಪ್ರಳಯದುರಿ ಕಾಳಕೂಟದ ಗುಳಿಗೆ ಪುರಾಂತಕ 


ಲಲಾಟನೇತ್ರಾನಳನೊಂದು ಅಳವಿಗ೦ ಅಗ್ಗಳಂ ಅವರ್ಗಳ 
ಮುಳಿಸುಗಳುಂ: ಪಂಪಭಾ, ೭. ೬೬) 

ಲಲಾಟಪಟ್ಟ — ಹಣೆ (ಜ್ವಲನಜಟಿ ಮಹಾರಾಜಂ 
ಮಹೀತಲಾಲಿಂಗಿತಲಲಾಟಪಟ್ಟನಾಗಿ ವಿನಯದಿಂ 
ಕಾರ್ಯಮಂ ಬಿನ್ನವಿಕ್ಕಿ: ಶಾಂತೀಶ್ವಪು, ೨. ೧೦೧ ವ) 

ಲಲಾಟಸ್ಸಷ್ಹಭೂತಳ — ನೆಲಕ್ಕೆ ಹಣೆಯನ್ನು ತಾಕಿಸಿದವನು 
(ದೂರಾವನತಮಣಿಮಕುಟನಾಗಿ ಕಂಡು ವಸ್ತುವಾಹನ 
ಪುರಸ್ಸರಂ ಮೇಚ್ಛರಾಜಂ ಲಲಾಟಸ್ಪಷ್ಟಭೂತಳರಂ ಮಾಡಿ 
ಕಾಣಿಸಿ: ಆದಿಪು, ೧೩. ೪೦ ವ) 


ಲಲಾಟಿಕಾ[] - ಹಣೆಯ ಬೊಟ್ಟು, ತಿಲಕ (ತಿಳಕಂ 
ತಮಾಲಪತ್ರಂ ಲಲಾಟಿಕಾಖ್ಯಂ: ಅಭಿಧಾವ, ೧. ೧೩. ೯) 

ಲಲಾಮ - ತಿಲಕ, ಬೈತಲೆ ಮಣಿ (ಆ ವತ್ಸವಿಷಯಂ 
ಭೂಲಲನಾವದನ ಲಲಾಮಮೆಂಬಿನ೦ ಸೊಗಯಿಸುಗುಂ: 
ಸುಕುಮಾಚ, ೧. ೭೦); ಶ್ರೇಷ್ಠ (ಲಲಾಮದೊಳ್‌ ಕುರುಳ್‌ 
ಸಲೆ ನಿಮಿರ್ದಾಡೆ ಬೆನ್ನ ದೆಸೆಯೊಳ್‌ ಕಬರ೦ ತೊನೆದಾಡೆ: 
ತ್ರಿಷಷ್ಟಿಪು, ೨೪. ೧೮೩) 

ಲಲಿತ - ಸುಂದರವಾದ, ಕೋಮಲವಾದ (ಅತಿಸುಭಗೆಗೆ ಸಂದ 
ಸರಸ್ವತಿಗೀತನ ಲಲಿತ ವಾಗ್ವಿಳಾಸಮೆ ದಲ್‌ 
ಅಲಂಕೃತಿಯವೊಲೆಸೆದಪುದು: ಆದಿಷು, ೧. ೨೮), ಒಂದು 
ಅಕ್ಷರವೃತ್ತ ಹೆಸರು (ಹರಿಣೀ ಮತ್ತೇಭವಿಕ್ರೀಡಿತಂ ಲಲಿತ 


ಮಯೂರಾನ್ವಿತಂ ನಭಮಂ ಪೋಲ್ತು 
ಜೆಲವಾಯ್ತರಣ್ಯಂ: ರಾಜಶೇವಿ, ೫. ೭೫) 
ಲಲಿತಪದ - ಸುಂದರ ಶಬ್ದ (ಲಲಿತಪದಂ ಪ್ರಸನ್ನ 


ಕವಿತಾಗುಣಮಿಲ್ಲದೆ ಪೂಣ್ಟು ಪೇಟ್ಪ ಬೆಳ್ಗಳ ಕೃತಿಬಂಧಮುಂ 
ಬರೆಪಕಾಅರ ಕೇಡು: ಪಂಪಭಾ, ೧. ೧೨) 

ಲಲಿತಾಂಗತೆ - ಚೆಲುವಾದ ದೇಹದಿಂದ ಕೂಡಿರುವುದು (ದೇವ 
ರಾಗದೊಳಿರು ನೀನುಂ ಇಲ್ಲಿ ಲಲಿತಾಂಗತೆಯಿಂ 
ಲಲಿತಾಂಗದೇವನೈ: ಆದಿಷು, ೨. ೬೮) 

ಲಲಿತಾಂಗಿ - ಕೋಮಲ ದೇಹದವಳು, ಸುಂದರಿ (ಸಾರಂ 
ಅನ೦ಗಜ೦ಗಮಲತಾ ಲಲಿತಾಂಗಿಯರಿಂದಮಲ್ಲೆ ಸಂಸಾರಂ: 
ಪಂಪಭಾ, ೧೧೪) 

ಲಲಿತಾಕಾರ - ಸುಂದರ ದೇಹ (ಮಾರಿದತ್ತಂ ಲಲಿತಾಕಾರರ 
ಧೀರರ ಬಂದ ಕುಮಾರರ ರೂಪಿಂಗೆ ತಕ್ಕುಗೊಂಡಂತಿರ್ದಂ: 
ಯಶೋಧಚ, ೧. ೫೮) 

ಲಲ್ಲಯಿಸು - ರಮಿಸು (ನುಡಿದದು ಕಾತರಿಂದೆ ಕೂಡೆ 
ಲಲ್ಲೆಯಿಸದೆ .. .. ಬದ್ದೆಯನೊಲಿಪನಾವಂ: ಸುಕುಮಾಚ, ೭. 
೧೩) 

ಲಲ್ಲೆ - ಓಲೈಕೆ ಪೂಸಿ (ನುಡಿದೊಡೆ 
ಎರ್ದೆವೇಖ್ಛ್ಬೊಡೆ ಕೈತವಮೆಂಗುಂ ಆಸೆಯಿಂ ಪಿಡಿದೊಡೆ 
ಸೇದೆಯೆಂಗುಂ: ಆದಿಷು, ೧೨. ೩೨),ಪ್ರೇಮ, ಸರಸ 
(ಎಂದು ಎನಿತಾನು೦ ತೆಳದೊಳ್‌ ಅಳಿಪಿನ ಲಲ್ಲೆಯ ಚೆಲ್ಲದ 
ಪುರುಡಿನ ಮುಳಿಸಿನ ನೆವದ ಪಡೆಮಾತುಗಳಂ ನುಡಿದುಂ 
ಕಾಲ್ವಿಡಿದುಂ ಅಚಳಿತಧೈರ್ಯನ ಮನಮಂ ಚಲಿಯಿಸಲಾಣದೆ: 
ಪಂಪಭಾ, ೭. ೯೪ ವ) 

ಲಲ್ಲೆಗೆಯ್‌ - ಲಲ್ಲಯಿಸು (ಪಕ್ಕಮಂ ಬಿರ್ಚ ಲಲ್ಲೆಗೆಯ್ದತ್ತು 
ಪಾರಿವಂ ಪಾರಿವದೊಳ್‌: ಗಿರಿಜಾಕ, ೨. ೫೨) 

ಲಲ್ಲೈಸು - ಮೆಚ್ಚಿಕೆಯ ಮಾತಾಡು (ಕುಡದಿರ್‌ ಪುರಿಗಣೆಯಂ 
ಎನಿತು ಲಲ್ಲೈಸಿದೊಡಂ: ಪಂಪಭಾ, ೯. ೭೮) 

ಲವ - ಸ್ಪಲ್ಪ (ಲವಧೃತಿಯಿಲ್ಲದೆ ಒರ್ಮೆಯುಂ ಅರಾತಿಭಯಕ್ಕೆ 
ಬಿಗುರ್ತು ಡಕ್ಕೆವಾಜುವ ನೃಪಯೂಧವಕ್ಷದೊಳಿರಲ್ಕೆ ಅಣ೦ 
ಒಲ್ಲದೆ ಅತುಳಲಕ್ಷ್ಮಿ: ಶಾಂತೀಶ್ಚಪು, ೪, ೭೯); 
ತುಂತುರು, ಹನಿ (ನೇಸಜೆಂದೊಳಗೆ ಆಂ ದಿನಕರಸುತನಂ 
ಇಕ್ಕಿ ಬ೦ದಲ್ಲದೆ ಕಾಣಿಂ ದಲ್‌ ಭವತ್‌ ಪದಾಬ್ದಮಂ ಎಂದು 
ಎಟ್ಟಿಂ ಉದಶ್ರುಜಳ ಲವ ಆರ್ದ್ರ ಕಪೋಳಂ: ಪಂಪಭಾ, 
೧೨. ೧೩೪) 

ಲವಣ - ಉಪ್ಪು, ಒಂದು ರುಚಿ (ತುವರಂ ತಿಕ್ಷಂ ಮಧುರಂ 
ಲವಣಂ ಕಟು ಕಾರಮೆಂದು ರಸಮಾಲು ತೆಅ೦; ಅಭಿಧಾವ, 
೧. ೧೬. ೧೫) 


ಲಲ್ಲೆಯೆಂಗುಂ 


೯೬೧ 


ಲವಣಜಳಧಿ - ಉಪ್ಪುನೀರಿನ 
ಬಳಸಿದಂತೆ ಬಳಸಿದ ಅಗಲ 
ಕನಕಶಾಳದಿಂ: ಪಂಪಭಾ, ೧. ೫೮) 

ಲವಣಾಂಬುರಾಶಿ - ಉಪ್ಪುನೀರಿನ ಸಮುದ್ರ (ಸುಟೆಯೊಳಗಿರ್ದು 
ಬೆಟ್ಟು ಪೊಜಪೊಣ್ಮುವಿನಂ ಲವಣಾಂಬುರಾಶಿ 
ಕುಕ್ಕುಚಗುದಿವಲ್ಲಿ ಕೂಟ್ಗುದಿಯೆ ಮೇಗೆ ಸಿಡಿಲ್ಬಗುಳಂತೆ ಕೂಡೆ: 
ಪಂಪಭಾ, ೧೧. ೧೫೩) 

ಲವಣಿ - ತಾಳ (ನೇರು ಲಾಗು ಲವಣಿ ಅಡಪು ತಿರುಪು 
ಕೈಮಜ” ಕಳಾಸ ಕೂಟಮಾನ೦ಗಳ೦ ಸಂಗಳಿಸಿ 
ತೋರ್ಪ ನರ್ತಕಿಯಿಂ: ರಾಜಶೇವಿ, ೫. ೧೯ ವ) 

ಲವಣೋದಧಿ — ಉಪ್ಪುನೀರಿನ ಸಮುದ್ರ 
(ದ್ವಾದಶರಾಜಕಮೆ೦ಬುದ೦ ಓದುಗಳೊಳ್‌ ಕೇಳಲಾದುದಲ್ಲದೆ 
ಕಾಣಲ್ವಾದುದೆ ಲವಣೋದಧಿವೃತೆ ಮೇದಿನಿಯೊಳ್‌ ದೇವ 
ನಿನ್ನ ಪೆಸರೆಸೆವೆಡೆಯೊಳ್‌: ಆದಿಷು, ೧೪. ೧೪) 

ಲವಲಿಕೆ - ಲವಲವಿಕೆ (ಪುಲಿ ನೀರುಣುತಿರೆ ಪಾತ್ಚೆಕ್ಕಲವಂದಿ 
ತದೀಯ ವಿಪುಳಗಲವಿಗಳದಸ್ಕಗ್ಬಲದಿ೦ ಬಗರಗೆ ತೀವಿದೊಡೆ 
ಲವಲಿಕೆಯಿನೂಡಿ ಪೋದುದೆಂದಜೆದರಸಂ: ಲೀಲಾವತಿ, ೬. 
೪೬) 

ಲವಲೀ - ಅರನೆಲ್ಲಿ (ಸರಳ ಲತಾ ಲಾಸ್ಯ ನಟಂ ಹರಿಣೀ 
ರೋಮಂಥ ಬಂಧುರಂ ಲವಲೀ ಮರ್ಮರ ಮುಖರಂ ಕರಿ 
ಕರ ಶೀಕರ ಶೀತಳಮೆಸಗಿದತ್ತರಣ್ಯ ಸಮೀರಂ: ಪಂಪರಾ, ೭. 
೧೧೩) 

ಲವಹಾರಿ - ಹನಿಗಳನ್ನು ಹೋಗಲಾಡಿಸುವ (ಅಂತು 
ಕಾಳಿಂದೀಜಲಶಿಶಿರಶೀಕರ ವಾರಿಚಾರಿಯುಂ 
ಮೃಗಯಾಪರಿಭ್ರಮಶ್ರಮ ಉತ್ಲಿತ ಸ್ವೇದಜಲಲವಹಾರಿಯುಂ 
ಆಗಿ ಬ೦ದ ಮಂದಾನಿಲಕ್ಕೆ: ಪಂಪಭಾ, ೫. ೫೩ ವ) 

ಲವಳೀ - ಅರನೆಲ್ಲಿ ಮರ (ತೀರಸ್ಥ ಲವಂಗ ಚೂತ ಲವಳೀ 
ಪುಷ್ಪಾಸವಾಸ್ವಾದಿತ ಉದಯುತೋನ್ಮಾದೆಯ: ಆದಿಷು, ೧. 
೫೪) 

ಲವೋದ್ಧಮ - ತುಂತುರುಹನಿ (ಸುಖಾ೦ಬು ಲವೋದ್ಗಮದೊಳ್‌ 
ವಿಚಾರಿಸಲ್‌ ಗಣಿದಮಿದೊಂದುಮಿಲ್ಲ: ಆದಿಷು, ೩. ೭೧) 

ಲಸತ್‌ - ಹೊಳೆಯುವ (ಮುಳಿಸು ಲಲಾಟನೇಶ್ರಶಿಖಿ ಮೆಚ್ಚೆ 
ವಿನೂತ ರಸಪ್ರಸಾದಂ ಉಜ್ಜಳಜಸ೦ ಅಗಸಂಗತ ಲಸತ್‌ 
ಭಸಿತಂ ಪ್ರಭುಶಕ್ತಿ ಶಕ್ತಿ ನಿರ್ಮಳಮಣಿಭೂಷಣ೦ 
ಫಣೆಭೂಷಣ೦ ಆಗೆ ನೆಗಟೌಯಂ ಪುದುಂಗೊಳಿಸಿದಂ 
ಈಶ್ವರಂ ನೆಗಬ್ಬ ಉದಾರಮಹೇಶ್ವ್ಚರಂ ಈಗೆ ಭೋಗಮಂ: 
ಪಂಪಭಾ, ೧. ೨) 

ಲಸಿತ - ಹೊಳೆಯುವ (ಸುಮನಸ್ಪಮೂಹ ಲಸಿತ೦ ಕಲ್ಪದ್ರುಮಂ 
ಎಂಬಂತೆ ಎಸೆದಂ ಸ್ಕಾದ್ವಾದವಿದ್ಯಾಧಿಪಂ: 
ಧರ್ಮಪ, ೧. ೨೦) 

ಲಹರಿ - ಅಲೆ (ಪೀಯೂಷಪಯೋಧಿ ಪೂರಲಹರೀಸಂತಾನದಿಂ 
ಚೆಲ್ಲುವೆತ್ತುದೊ: ಕಾದಂಸಂ, ೪. ೨೯) 

ಲಹರಿಕಾ - ಅಲೆ, ತರಂಗ (ಜಯದ್ರೋಷಣಂ ಮಂದಮಂದಂ 
ತೀಡಿತ್ತು ಆಲೋಲ ಗಂಗಾಲಲಿತಲಹರಿಕಾ ಸಾರಸಾರಂ 
ಸಮೀರಂ: ಆದಿಪು, ೭. ೨೫) 

ಲಹರಿಕೆ - ಲಹರಿ (ಕುಪಿತ ಮರುತ್ಸುತರವಕೆ ಅಳ್ಳಿ ಪಯಶ್ಚರ 
ನಿಕರಸಂಭ್ರಮೋಲ್ಲಹರಿಕೆ ಭಾವಿಷೊಡೆ ಪಾಜುವಂತಾಯ್ತು 
ಕಮಲಜಾಂಡಂಬರಂ: ಗದಾಯು, ೭. ೨೦) 


ಸಮುದ್ರ (ಲವಣಜಳಧಿ 
ನೀಳದಿಂದ ಉದಗ್ರ 


ಲಹರೀಜಾಲ - ಅಲೆಗಳ ಸಾಲು (ಏಂ ಬಗೆವಂದುದೋ 
ರವಿಬಿಂಬಮನೊಳಕೊಂಡು ಪೊಳೆವ ಪರಿವೇಷದವೋಲ್‌ 
ಜಂಬೂದ್ವೀಪಮನೊಳಕೊಂಡ ಅಂಬುಧಿ ರತ್ನಾಂಶುಲೋಲ 
ಲಹರೀಜಾಲಂ: ಮಲ್ಲಿನಾಹು, ೧. ೬೦) 


ಲಳಿ - ಕೌಶಲ (ಲಳಿ ಲುಳಿ ಧಾತು ರೀತಿ ಗತಿಯೋಜೆ ಬಜಾವಣೆ 
ಠಾಯ ಸುಟ್ಟಿ ಕೋಮಳ ವಳಿ ಲಾಗು ಸಂಗಳಿಸೆ 
ಸುಕಂಠೆ ಪಾಡಿ ಪುದಿದಳ್‌ ಮುದಮಂ ನರನಾಥ 


ಚಿತ್ತದೊಳ್‌: ಕುಸುಮಾಕಾ, ೧. ೩೭);ಅಲೆ (ಭಂಗಂ ಲಹರಿಕೆ 
ವೀಚಿ ತರಂಗಂ ಲಳಿಯೆಂಬಿವು ಊರ್ಮಿ ಪರ್ಯಾಯಂಗಳ್‌: 
ಅಭಿಧಾವ, ೧. ೪. ೩) 


ಲಳಿತ - ಲಾಸ್ಯ ಒಂದು ಬಗೆಯ ನೃತ್ಯ (ಅಳಿನಿನದದ 
ಮದಕೋಲಿಳ ಕಳನಿನದದ ಜತಿಯೊಳಬೀನಯಮಂ 
ನೆಗಟ್ಟಿನೆಗಂ ಲಳಿತಮನೇಡಾಡಿಸಿದನೊ ಮಳಯಾನಿಳ 


ನರ್ತಕ೦ ಲತಾನರ್ತಕಿಯಾ: ಆದಿಪು, ೧೧. ೯೩) 

ಲಾಂಗಲ - ನೇಗಿಲು (ಇರೆ ವಾಮಹಸ್ತದೊಳ್‌ ಬಿಲ್‌ ತಿರುವಂ 
ಗೊಲೆಗೊತ್ತಿ ಚಕ್ರಮಂ ಚೆಲ್ಲಿಸುವೆ೦ಂ ಬರಲೀಯೆಂದು ಲಾಂಗಲ 
ಶರಂಗಳಂ ಪಿಡಿದು ಪವನನಂದನನಿರ್ದಂ: ಪಂಪರಾ, ೧೪. 


೧೮೦) 

ಲಾಂಗಲಪಾಣಿ — ಬಲರಾಮ (ಲಾಂಗಲಪಾಣಿಯೊ 
ದಂಡಪಾಣಿಯೊ ತಾಳಪತಾಕನೋ ಪ್ರಳಯಧೂಮ 
ಪತಾಕನೋ ತಾನೆನಲ್‌ .. . ತೋಜೆದಂ: ಜಗನ್ನಾವಿ, ೮. 
೩೮) 

ಲಾಂಗಲಿ - ಲಾಂಗಲಹಸ್ತ ಬಲರಾಮ (ಅರುಣಾಧರ 


ಪಾಂಡುರದಶನರುಚಿರಗಳಂ ಆನನದಿನೊಗೆಯೆ ಲಾಮಗಲಿ 
ನುಡಿದಂ: ಜಗನ್ನಾವಿ, ೧೫. ೫೦) 

ಲಾಂಗೂಲ - ಬಾಲ (ಚಮರೀ ಲೋಲ ಲಾಂಗೂಲ ಮಾಲಾವಲಿ 
ವಿಕ್ಷೇಪಂಗಳಿಂ ತತ್‌ ಚಮರರುಹ ಮಹಾಶೋಭೆ ಕೈಗಣ್ಣೆ 
ಪಂಪಭಾ, ೪. ೧೪) 

ಲಾಂಛನ - ಚಿಹ್ನೆ (ಅಂಕಂ ಲಕ್ಷಣಂ ಅದುವೆ ಕಳಂಕಾಭಿಜ್ಞಾನ 
ಚಿಹ್ನ ಲಾ೦ಂಛನಲಕ್ಷ್ಟಾಖ್ಯಂ ಕುಜೆಪದೆನಿಸುಗುಂ: ಅಭಿಧಾವ, ೧. 
೧. ೬೯೧); ಗುರುತು (ಅನ್ನೆಗಮಿತ್ತ ಲಾಂಛನಚ್ಛಲದಿಂ 
ಶೋಕಾನಲದಗ್ಗಮಪ್ಪ ಮಹಾಶ್ವೇತಾಹೃದಯಮಂ 
ವಿಡಂಬಿಸುವಂತೆ: ಕಾದಂಸಂ, ೫. ೭ ವ) 

ಲಾಂಛಿತ - - ಗುರುತಿರುವ (ಕೊಳದ ತಡಿಯೊಳ್‌ 
ಹಳಿಕುಳಿಶಶಂಖಚಕ್ರ ಲಾಂಛಿತಮಪ್ಪ ಅಡಿವಜ್ಜೆಯಂ ಕಂಡು: 
ಪಂಪಭಾ, ೧೩. ೭೬ ವ) 

ಲಾಂತ - ಸ್ಪರ್ಗ (ಚಿಲಾವರ್ತರಂ ಲಾಂತಮಂ ಪಿಡಿದರ್ಪಂತಿರೆ 
ಮಾಲ್‌ಂ: ಪಾರ್ಶ್ವನಾಪು, ೧೧. ೮೪) 

ಲಾಂತವ - [ಜೈನ] ಒಂದು ಕಲ್ಪ (ಸೌಧರ್ಮ ಈಶಾನ 
ಸನತ್ಕುಮಾರ ಮಾಹೇಂದ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ 
ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ ಪ್ರಾಣತ 
ಅರಣ್ಯ ಅಚ್ಛುತಮೆಂಬ ಪದಿನಾಖು೦ ಕಲ್ಪಂಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 

ಲಾಕುಳ  - ಯೋಗದಂಡ (ವಲ್ಕಲಮನಾಂತು ಕಮಂಡಲಮಂ 
ಕರಾಗ್ರದೊಳ್‌ ಧರಿಯಿಸಿ ಬಲ್ಲಿನಿಂ ಪಿಡಿದು ಲಾಕುಳಮಂ: 
ತ್ರಿಷಷ್ಟಿಪು, ೫. ೧೫) 

ಲಾಕ್ಸಾ - ಅರಗು 
ಅವಧರಿಪುದುಂ 


(ನವ ಲಾಕ್ಷಾಮುದ್ರೆಯನೊಡೆದು 
ಆಗಳ್‌ ಅರ್ಕನುದಯಂಗೆಯ್ದಂತೆವೊಲ್‌ 


₹೬೨ 


ಆಯ್ತು ತನ್ನಪೇಶ್ವರಭವನದೊಳ್‌ ಆಶ್ಚರ್ಯಂ 
ಅಪ್ಪನ್ನೆವರಂ: ಸುಕುಮಾಚ, ೧೦. ೧೧೫) 

ಲಾಕ್ಲಾಗೃಹ - ಅರಗಿನ ಮನೆ (ಆ ಲಾಕ್ಷಾಗೃಹದಾಹಮೊಂದೆ 
ವಿಷಸಂಯುಕ್ತಾನ್ನ೦ ಅಂತೊಂದೆ ಪಾಂಚಾಲೀನಿಗ್ರಹಂ ಒಂದೆ 
ಟಕ್ಕುವಗೆಯಿ೦ ಗೆಲ್ಲಿರ್ದ ಜೂದೊಂದೆ: ಪಂಪಭಾ, ೯. ೨೨) 

ಲಾಕ್ಲಾಗೇಹ - ಅರಗಿನ ಮನೆ (ನರಕನಗರಲಗ್ನ ಆಕಸ್ಮಿಕಾಗ್ನಿ 
ಸ್ಫುಲಿ೦ಗಸ್ಫುರತ್‌ ಅವಿರಳ ಲಾಕ್ಷಾಗೇಹಪೂರೈಕಭಾವ 
ತ್ವರಿತವಿಚಳತ್‌ ಅಸ್ಥಿಗಂಥಿಸಂಸ್ಥಾನಬಂಧರ್‌: ಆದಿಷು, ೫. 
೮೯) 

ಲಾಕ್ಲಾರಸ - ಅರಗಿನ ರಸ (ಚತುರಂತ ಕ್ಷಿತಿ ಗರ್ಭಸ್ಥಿತನದು 
ಗಡಿಮೆಂದು ಮುದ್ರಿಪಂತಾಯ್ತು ಯಶಸ್ವತಿಯ ಪದನ್ಯಾಸಂ 
ವಿಳಸಿತ ಲಾಕ್ಷಾರಸಪೂರ್ವ ಮಣಿಕುಟ್ಟಿಮದೊಳ್‌: ಆದಿಪು, 
೮. ೩೨) 

ಲಾಗ - ಜಿಗಿತ (ಲಾಗದಿಂ ನಡೆದನದ್ಳುತ 
ಮಹೀಶ್ವರಂ: ತ್ರಿಷಷ್ಟಿಷು, ೨೪. ೨೬೮) 

ಲಾಗು - ಮದ್ದಳೆಯನ್ನು ಬಾರಿಸಿ ಶಬ್ದ ಹೊರಡಿಸುವ ಒಂದು 
ಪರಿ (ಲಾಗು ಮೋಡಿ ಚಮತ್ಕಾರ ತುಡಿಕು ರಿಗೃವಣೆ 
ಪಹರಣೆಗಳೆಂಬ ನಾನಾ ಶಬ್ದಂಗಳಂ ಬಾರಿಸಿ: ಧರ್ಮಪ, ೨. 
೨೩ ವ) 

ಲಾಗುಳ - ಯೋಗದಂಡ (ಉಡುವ ಪುಲಿದೊವಲೊ ಕೈಯೊಳ್‌ 
ಪಿಡಿದಾ ಲಾಗುಳದ ಕೋಲೊ ಬಗರಿಗೆಯೊ ಕೆಂಜೆಡೆಯೊ 
ಪೂಸುವ ಬೂದಿಯೊ ಬಡಗೊರವಂಗೇಕೆ ತನಗೆ ಕಾದುವ 
ಬೆಸನಂ: ಕಬ್ಬಿಗಕಾ, ೧೪೮) 

ಲಾಘವ - ಕ್ಷುಲ್ಲಕ (ಕೈಕೆ ಬೇಡೆ ಧರೆಯಂ ತೃಣದಿ೦ ಲಾಘವಮೆನೆ 
ಬಗೆದೀಗುಂ ರಾಘವನೌದಾರ್ಯತುಂಗನೀಯದುದುಂಟೇ: 
ಪಂಪರಾ, ೬. ೧೦೯); ಹಗುರವಾದ (ಲಾಘವಮದು 
ಲಘುತೆ: ಅಭಿಧಾವ, ೨. ೨. ೨೯) 

ಲಾಜ - ಬತ್ತದ ಅರಳು (ದಿಗ್ದಿಜಯದೊಳ್‌ ಸೂಸುವ ಮಂಗಳ 
ಲಾಜವರ್ಷದಂತೆ .. .. ಒಗುವ ಮೌಕ್ತಿಕನಿಕಾಯದ ನಡುವೆ: 
ಕಾದಂಬ, ೩. ೧೧೨ ವ) 

ಲಾಜಕ - ಬತ್ತದ ಅರಳು (ಸೂಸುವ ಸಿತಸರ್ಷಪಂ ತಳೆವ 
ಲಾಜಕಂ ಎತ್ತುವ ಪುಷ್ಪಮಾಲೆ ನೀಡುವ 
ನವಮಾತುಳಂಗಫಲಂ ಎಂಬಿವ೦ ಅಚ್ಛುತನೊಲ್ಲು ತಾಳ್ಗಿದಂ: 
ಜಗನ್ನಾವಿ, ೮. ೨) 

ಲಾಜಾಂಜಲಿ - ಅರಳು ತುಂಬಿದ ಬೊಗಸೆ (ಶೀಕರನಿಕರಂಗಳಂತೆ 
ಸೊಗಯಿಸುವ ಧವಳಾಕ್ಷತ ಸಿತಕುಸುಮ ಮಂಗಳ 
ಲಾಜಾಂಜಲಿಗಳುಮನುರಾಗದಿಂ: ಆದಿಪು, ೧೧. ೨೩ ವ) 

ಲಾಜೆ - ಲಾಜ (ಪ್ರಮದ ಪುರೋಹಿತ ವಚನಪ್ರಮಾಣದಿಂದ 
ಅಗ್ನಿಕುಂಡದೊಳ್‌ ಲಾಜೆಯುಮಂ ಕ್ರಮದಿಂದಂ ಇಕ್ಕಿದಳ್‌ 
ಪೆಣೆದ ಮನಃಪ್ರಣಯಕ್ಕೆ ಮುಡಿಗೆಯಿಕ್ಕುವ ತೆಜದಿಂ: 
ಶಾಂತಿಪು, ೬. ೧೭) 

ಲಾಭ - ಗಳಿಕೆ (ಅಲಬ್ಧಲಾಭಂ ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ 
ವರ್ಧಿತತೀರ್ಥಪ್ರತಿಪಾದನಂ ಎಂಬ ಚತುರ್ವಿಧ 
ಪುರುಷಾರ್ಥವೃತ್ತಿಯಾಗಿರ್ಪದು: ಪಂಚತಂತ್ರ, ೭೫ ವ) 


ಆದಂ 


ಸಂಭ್ರಮದಿಂ 


ಲಾಭಂಬೆಳು - ಲಾಭವನ್ನು ಪಡೆ (ಮಂದರದಂತೆ 
ಧೈರ್ಯಂಬೆರಸು ಲಾಭಂಬೆತ್ತ ಪರದನಂತೆ ಉತ್ಸಾಹಂಬೆರಸು: 
ಧರ್ಮಾಮೃ, ೧. ೧೦೮ ವ) 


ಲಾಮಂಚ - ಲಾಳದ ಬೇರು (ಲಾಮಂಚದ ಮುಚ್ಚುಳಮಂ ನೆಮ್ಮಿ 
ನಿಂದಿರ್ದ ಪಡಿಯಅಗೋಗಿಲೆಗಳಿಂ: ಗಿರಿಜಾಕ, ೭. ೧೧ ವ) 

ಲಾಲಂಗಿ - ಆಲಾಪನೆಯ ಒಂದು ವಿಧ (ತಿರುಪು 
ತೊಮ್ಮೆವಡೆಯೆ ಗತಿ ಸಂಗತಿವಡೆಯೆ ಗಮಕಂ 
ಗಾರವಂಬಡೆಯೆ ಗಹಗಹಿಕೆಗೊಡಂಗೂಡಿ ಚಡಂಬಾಹಟಂ 
ಲಾಲಂಗಿ ತನ್ನೆವಣೆ ನಿಸ್ಪರಡೆ ರಂಗಕ್ತಿಬೇಗವಣಿತು ತರಹರಂ : 
ಶಾಂತೀಶ್ವಪು, ೧೬. ೬೭ ವ) 

ಲಾಲಸ - ಬಯಕೆ (ಬಾಹುಗಳ್‌ ಆಲಿಂಗನಲಾಲಸಂಗಳೆನೆ 
ಧೈರ್ಯಂಗೆಟ್ಟು ಮೇಲ್ವಾಯ್ವ ಚೇಷ್ಟೆಗೆ: ಪಂಪರಾ, ೯. ೧೪೮) 

ಲಾಲಸಕ - ಲಂಪಟ  (ಲೋಲುಪಂ ಅಭಿಲಾಷುಕಂ 
ಅತಿಲಾಲಸಕಂ ಗೃಧ್ನು ಲಂಪಟಂ ಲುಬ್ಬನವಂ; ಅಭಿಧಾವ, 
೨.೧.೭ 

ಲಾಲಾಂಬು - ಜೊಲ್ಲಿನ ರಸ (ಕರಿಶೀಕರಕರಮದಜಳ 
ತುರಂಗಲಾಲಾಂಬುಸೇಕದಿಂದಟೆದುಟೆದಿರ್ದ ರಜಂ 
ನರೇಂದಚಾಮರಮರುದಭಿಹತಿಯಿಂ ತೆರಳು ತೂಳ್ಗತ್ತಾಗಳ್‌: 
ಆದಿಹು, ೧೧. ೩೮) 

ಲಾಲಾಜಲ - ಲಾಲಾಂಬು (ಜಾತೃಶ್ವ ರಥ ಆಶ್ವಸಂಕುಳಖಲೀನ 
ಉದ್ಭೂತ ಲಾಲಾಜಲಂ ಕದಡೆಟ್ಟು; ಪಂಪಭಾ, ೧೦. ೩೧) 

ಲಾಲಾಟ — ಲಲಾಟ, ಹಣೆ (ಭವಲಾಲಾಟ 
ವಿಲೋಚನಾಗ್ಲಿಶಿಖೆಯಿಂ ಬೆಂದಳ್ಳಿ ಮತ್ತಂ ಮನೋಭವಂ 
ಎಟ್ಟತ್ತೊಡೆ: ಪಂಪಭಾ, ೭. ೨೪) 

ಲಾಲಿತ - - ಪ್ರೀತಿಯಿಂದ ಕೂಡಿದ (ಗುರುಗಂ 
ಗುರುವೆಂದೊದವಿದ ಪೆಂಪಿದು ನಿನ್ನೊಂದುದಯದಿನಾಯ್ತು 
ಅಮರಮೌಳಿ ಲಾಲಿತಚರಣಾ: ಆದಿಪು, ೮. ೯) 

ಲಾವಕ - ಒಂದು ಹಕ್ಕಿ, ಲಾವಗೆ (ಕ್ರಕರ ಕಪಿ೦ಜಳ ತಿತ್ತಿರಿ 
ಚಕೋರ ಹಾರೀತ ಕುರವ ಕಾರಂಡವ ಲಾವಕ 
ಜೀವ೦ಜೀವಕ ಶಾರಿಕಾದಿಗಳ್‌ ವಿಹಗಜಾತಿಯಕ್ಕುಂ ಪಲವುಂ: 
ಅಭಿಧಾವ, ೧. ೯. ೨೧) 

ಲಾವಗೆ - ಒಂದು ಹಕ್ಕಿ ಪತಂಜಲ (ತಗರಾಗಿ ತಾಗಿಯುಂ 
ಲಾವಗೆಯಾಗಿ ಕಾದಿಯು೦ ತಮತಮಗಿಂತು ಚಿತ್ತಮಣಿದು 
ಓಲಗಿಪರ್‌ ದಿವಿಜರ್‌ ಕುಮಾರನಂ: ಮಲ್ಲಿನಾಹು, ೧೩. ೫೦) 

ಲಾವಣಕ - ಉಪ್ಪಿನಕಾಯಿ (ಎಳೆಮಾವಿನ ಮಿಡಿ ಮಾಗುಳಿ 
ಮೆಟಸಿನ ಕರೆ ಬೆತ್ತ ಲಟ್ಟೆಯ ಈಳೆಯ ಗೊಲೆಯಿಂದಳವಟ್ಟಿರೆ 
ಲಾವಣಕಂಗಳನಿಕ್ಕಿದರಾಗಳ್‌ ಅಟ್ಟೆಯಿಂದಂಗನೆಯರ್‌: 
ಸುಕುಮಾಚ, ೧೦. ೩೦) 


ಲಾವಣಿಗೆ - ಉಪ್ಪಿನಕಾಯಿ (ಪೂರಿಗೆ ಇಡ್ಡಲಿಗೆ ಸೋದಿಗೆ 
ಲಾವಣಿಗೆ ಘೃತಪೂರಂ ಲಡ್ಡುಗೆ ಮಂಡಗೆ 
ಮೊದಲಾಗೊಡೆಯ ಪದಿನೆಂಟುಂ ತೆಅದ 


ಭಕ್ಷ್ಯರೂಪ೦ಗಳುಮಂ: ವಡ್ಡಾರಾ, ಪು ೭೮ ಸಾ ೧೬) 
ಲಾವುಕ - ಲಾವಗೆ ಹಕ್ಕಿ (ಇದೆ ಚಕಿತ ಲಾವುಕಸ್ತನಂ ಇದೆ 

ಹರಿನಖಭಿನ್ನಕುಂಬ ಕುಂಜರರವಂ ಇಂತಿರೆ ಕುರರಕುಲಸ್ವನಂ 

ಇಂತಿದೆ ಕುಕ್ಕುಟರಭಸ೦ ಇದೆ ಕಪಿ೦ಜಲನಿನದಂ; ಕಾದಂಬ, 


೧. ೧೩೨) 
ಲಾಸಕಿ - ನರ್ತಕಿ (ಅಂಗಜಲಾಸ್ಯಲೀಲೆಯಂ ಕ್ಷಿತಿಪನ 
ಚಿತ್ತವೃತ್ತಿಗುಪದೇಶಿಪ ಲಾಸಕಿಯಂತೆ ತೋಣಿದಳ್‌: 


ಚಂದ್ರಪ್ರಷು, ೩. ೮೩) 

ಲಾಸಿಕಾ - ಲಾಸಕಿ (ಮದಮಯೂರೀಲಾಸಿಕಾರಂಗಮಂ 
ಶೀತಕೋಶ ಗುಹೆಯಂ ಪೊಕ್ಕಂ ಮಹೀವಲ್ಲಭಂ: ಲೀಲಾವತಿ, 
೪. ೧೬) 


೯೬೩ 


ಲಾಸಿಕೆ - ಲಾಸಕಿ (ಕಣ್ಣೊಳಿಸಿದಳ್‌ ಇಂದುಕಾಂತೆ ಮಣಿಮಂಗಳ 
ರಂಗದೊಳ್‌ ಅಬ್ದನಾಳಮಂ  ಸೆಳೆವಿಡಿದ ಅಂಗಜನ್ಮ 
ಜಯಲಕ್ಷ್ಮಿಯ ಲಾಸಿಕೆಯೀಕೆಯೆಂಬಿನಂ: ಮಲ್ಲಿನಾಹು, ೪. 
೩೯) 

ಲಾಸ್ಯ - ಲಲಿತನರ್ತನ (ಕವಿತಾರಸವ೦ ಮೂಢಂ ತವೆ ಲಾಸ್ಕದ 
ಚೆಲ್ಪಂ ಎಸೆವನಂಧಂ .. .. ಬಲ್ಲನೆ: ತ್ರಿಷಷ್ಟಿಷು, ೧. ೨೭) 

ಲಾಳವಿಂಡಿಗೆ - ಅಗುಳಿ (ದಿಶಾಧಿಪರ್‌ ದಿಗಿಭಸಂಹತಿಯಂ 
ಮನಮೊಲ್ಲು ಪಾಜೆಸಲ್ಪಿಕ್ಕಿದ ಲಾಲವಿಂಡಿಗೆಯ 
ಮಾಟ್ಕ್‌ಯೊಳಿರ್ದುದು ವಿಂಧ್ಯಪರ್ವತಂ: ವರ್ಧಮಾಷು, ೧೬. 
೫) 

ಲಾಳಾಜಳ - ಜೊಲ್ಲು (ತುರಂಗಮ ಲಾಳಾಜಳದ ಪೊನಲ್‌ 
ತೆಮಳ್ಳಿ  ತೊಳೆವುದು ತದೀಯ ಗೇಹಾಂಗಣದೊಳ್‌: 
ನೇಮಿನಾಪು, ೩. ೮೭) 

ಲಾಳೆ - ಲಾಲಾಂಬು (ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವು ಉಣ್ಮುವ 
ಲಾಳೆಯ ಲೋಳೆಗಳ್‌ ಪೊನಲ್ವರಿವುವು ಕೆಮ್ಮಿ ಕುಮ್ಮಿದೊಡೆ 
ತೋಳೊಳೆ ಜೀವವಿಯೋಗಮಪುದು: ಪಂಪಭಾ, ೪. ೧೦೦) 

ಲಾಟಿ - ಲಾಟದೇಶ (ತಣಿಸಂದು ಲಾಟದೊಳ್‌ ತಳ್ಲಿಜೆದೇಳಂ 
ಪೇಟ್‌ ಕೇಳ್ದು ಮಂಡಲಮಿನ್ನುಂ ತಿಜುನೀರಿಕ್ಕುವುದೆನಿಸಿದ 
ತಣೆಸಲವಿನ ಚಲದ ಬಲದ ಕಲಿ ನರಸಿಂಹಂ: ಪಂಪಭಾ, ೧. 
೩೩) 

ಲಿಂಗಜ - ಇಂದ್ರಿಯಜನ್ಯಜ್ಞಾನ (ಶ್ರುತಭೇದಂ ತದ್ದೇದ್ಧಿತಯಂ 
ಲಿಂಗಜಮುಮಾವಗಂ ಶಬ್ದಜಮುಂ ಅಲ್ಲಿ 
ಲಿಂಗಮನೇಕಭೇದಮನಂಗೀಕರಿಸಿರ್ಕುಮಾವಗಂ: ಚಂದ್ರಪ್ರಪು, 
೧೪. ೪೩) 

ಲಿಂಗವಿಚ್ಛಿತ್ತಿ -.. ಮರ್ಮಾಂಗವನ್ನು ಕತ್ತರಿಸುವುದು 
(ಗುರುತಳ್ಳಗತಂಗೆ ಆಯುಧದಿಂದಕಟ ಲಿಂಗವಿಚ್ಛಿತ್ತಿ ಗಡ: 
ಸಮಯಪ, ೧೧. ೭೩) 

ಲಿಕುಚ - ಗಜನಿಂಬೆ, ಹೇರಿಳೆ (ವಕುಳ ಪಾಟಳ ಅಶ್ವತ್ಥಬ್ರಾತಂ 
ಲಿಕುಚ ನಾಳಿಕೇರದುಮಜಾತಂ: ಸುಕುಮಾಚ, ೧೦. ೫೬) 

ಲಿಪಿ - ಬರೆಯುವ ಅಕ್ಷರ (ಲಿಪಿಯುಂ ಲಿಖಿತಾಕ್ಷರಾಳಿನ್ಯಾಸಂ: 
ಅಭಿಧಾವ, ೧. ೧೧. ೫೯) 

ಲಿಪಿವಿಧಾನ - ಬರೆಯುವ ಕಮ (ಸೇವಾಧರ್ಮೋಚಿತಮೆನಿಸುವ 


ಕರ್ಮಮುಮಂ ಅನೇಕ ಲಿಪಿವಿಧಾನಾಧೀನಮಪ್ಪ 
ಮಷಿಯುಮಂ .. .. ಪಡೆದು: ಆದಿಹು, ೮. ೬೪ ವ) 

ಲಿಪಿಸಂಖ್ಯಾನಸಂಗಹ - [ಜೈನ] ಒಂದು ಗರ್ಭಾನ್ಯ ಕ್ರಿಯೆ 
(ಲಿಪಿಸಂಖ್ಯಾನಸಂಗಹ  ಉಪನಯವನಬ್ರತಚರ್ಯ 
ಯೋಗತ್ಕಾಗಾಗನಿರ್ವ್ಯತಿಯೆಂಬ ಅಯ್ಸತ್ತುಮೂಯು 
ಗರ್ಭಾದಿರ್ವಾಣಪರ್ಯಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 
ಆದಿಹು, ೧೫. ೧೫ ವ) 

ಲೀಲಾಂದೋಳ - ಉಯ್ಯಾಲೆ (ಲೀಲಾಂದೋಳ೦ ಪ್ರಖ್ಯಾತಂ 


ಚಾಂಡಾಳ ವಲ್ಲಕೀಪಯಾಯಂ: ಅಭಿಧಾವ, ೧. ೧೦. ೩೮) 
ಲೀಲಾಕಿಳಕಿಂಚಿತ ಲಲಿತ ವಿಷ್ಠದ್‌ ವಿಳಾಸ ವಿಚ್ಛಿತ್ತಿ ವಿಭ್ರಮಾದಿ 
ಗುಣಂಗಳ್‌ - ಸ್ತೀಯರ ಹತ್ತು ಶೃಂಗಾರಭಾವಗಳು 
(ಜಳಕೇಳಿಯೊಳ್‌ ಅಧಿಪನೆರ್ದೆಗೊಳಿಸಿದುವು ಅಂತಃಪುರೀ 
ಜನ೦ಗಳ ಲೀಲಾಕಿಳಕಿಂಚಿತ ಲಲಿತ ವಿಹ್ವದ್‌ ವಿಳಾಸ ವಚ್ಛಿತ್ತಿ 
ವಿಭ್ರಮಾದಿ ಗುಣ೦ಗಳ್‌: ಆದಿಷು, ೧೧. ೧೪೨) 
ಲೀಲಾಕಿಳಕಿಂಚಿತ ಲಲಿತ ವಿಷ್ಠದ್‌ ವಿಳಾಸ ವಿಚ್ಛಿತ್ತಿ ವಿಭ್ರಮಾದಿ 


ಗುಣಂಗಳ್‌ - ಸ್ತೀಯರ ಹತ್ತು ಶೃಂಗಾರಭಾವಗಳು: 


ಮೆ 


ಲೀಲಾ, ವಿಲಾಸ, ವಿಚ್ಛಿತ್ರಿ ವಿಭ್ರಮ, ಕಿಲಕಿಂಚಿತ, 
ಮೋಟ್ಟಾಯಿತ, ಕುಟ್ಟಮಿತ, ಬಿಬ್ಬೋಕ, ಲಲಿತ, ವಿಹೃತ 
(ಜಳಕೇಳಿಯೊಳ್‌ ಅಧಿಪನೆರ್ದೆಗೊಳಿಸಿದುವು ಅಂತಃಪುರೀ 
ಜನ೦ಗಳ ಲೀಲಾಕಿಳಕಿಂಚಿತ ಲಲಿತ ವಿಹ್ವದ್‌ ವಿಳಾಸ ವಿಚ್ಛಿತ್ತಿ 
ವಿಭ್ರಮಾದಿ ಗುಣಂಗಳ್‌: ಆದಿಷು, ೧೧. ೧೪೨) 

ಲೀಲಾಜಲಾಶಯ — ಆಟಕ್ಕಾಗಿ ನಿರ್ಮಿಸಿದ ಕೊಳ 
(ನಾನಾಭವನವಿನ್ಯಾಸ ಉದ್ಯಾನ ಲೀಲಾಜಲಾಶಯಂಗಳುಮಂ 
.. . ಮಾಡಿ: ಆದಿಪು, ೮. ೬೩ ವ) 

ಲೀಲಾಯಿತ - ಲೀಲೆಯುಂಟಾಯಿತೋ (ಕುಲಾಲ ಕರನಿರ್ಭರ 
ಭ್ರಮಿತ ಚಕ್ರ ಲೀಲಾಯಿತಂ: ಪಂಪಭಾ, ೪. ೨೭) 

ಲೀಲಾಸರ - ಲೀಲಾಜಲಾಶಯ (ಇನ್ನದಲ್ಲೆ ನೆರೆದಿರ್ಬರಿರ್ದ 
ಕೃತಕಾಚಳಂ ಚೆಲ್ವನಪ್ಪಿದೇ ಕನಕಪದ್ಮಿನೀನಿಳಯಮೆನ್ನ 
ಲೀಲಾಸರಂ: ಆದಿಪು, ೪. ೮) 

ಲೀಲೆ - ಸಂತೋಷ (ಲೀಲೆಯಿಂದುಡಿಸಿ ದಿವ್ಯವಸ್ತಮಂ ಸೋಲೆ 
ಕತ್ತುರಿಯ ಬೊಟ್ಟನಿಟ್ಟು ಧರ್ಮಾಮೃ, ೩. ೫); ಆಟ 
(ಲೀಳೆಯೊಳೆ ಮಳಲ ಜಗಲಿಯ ಮೇಲೆ ಸರೋಜಾತಸಖಗೆ 
ಮಿಗಿಲೆನಿಸುವ ಬಾಲಕನಂ ನಲಿಯುತಿರ್ದನಂ 
ಕಂಡಾಗಳ್‌: ಧರ್ಮಾಮೃ, ೧೦. ೧೦೪) 

ಲೀಲೋತ್ತಾರಿತ - ಸುಲಭವಾಗಿ ಗೆದ್ದ 
ರಿಪುನೃಪಾಲ ಸಾಮಂತ ಸೀಮಂತಿನೀ 
ಮಹಾಸಾಮಂತರಿಂದಮವಧಾರಿತ.. 
ಆದಿಷು, ೧೪. ೪೩ ವ) 

ಲೀಳೆ - ಸಂತಸ (ಲೀಳೆಯನಪುಕೆಯ್ದು ನಯನೋತ್ಸವಮಂ 
ದಯೆಗೆಯ್ವ ಗಾಡಿಯಿಂದೇಳಿಸಿ ಕಾಮಕಲ್ಪಲತೆಯಂ 
ಪರಿಪೂರ್ಣಕಳಾವಿಳಾಸದಿಂದೇಳಿಸಿ ಚಾರುಚಂದಕಲೆಯಂ 
ನೆರಲೆವೆರ್ಚಿಸಿದಳ್‌: ಪಂಪರಾ, ೪. ೩೨) 

ಲುಂಗ - ಮಾದಲ (ಕಕುಭ ಅಶೋಕ ಕದಂಬ ಲುಂಗ ಲವಲೀ 
ಭೂರ್ಜ ಆರ್ಜುನ ಅನೋಕಹ ಪ್ರಕರಂ: ಪಂಪಭಾ, ೫. 
೮೦); 

ಲುಂಟಾಕ - [ಲುಂಠಾಕ] ಕಳ್ಳ (ಘನಬಾಹಾಬಲವರ್ಗಮುರ್ವಿದ 
ಜಗತ್‌ ಲುಂಠಾಕನಪ್ರ ಅಶ್ನಕಂಠನ ಶೀರ್ಷಾ೦ಬುಜಮಂ.. 
.ಮೆರ್ಜೆ ಜಯಮಂ ಕೈಕೊಂಡೆ: ಶಾಂತೀಶ್ವಪು, ೫. ೩೦) 

ಲುಂಟಿತ -. ಅಪಹರಿಸಿದ (ಪಭಾಲುಂಟಿತ ಶೂರ 
ಸಾರಗುಣನಾರ್ಳವಂ ಅದಂ ಕಲಿ ಶೂರಸೇನಂ: ನೇಮಿನಾಪು, 
೪. ೬೯) 

ಲುಂಠನ - ಅಪಹರಣ, ದರೋಡೆ (ಭಾರ್ಗವಂಗೆ ತಾನೆ 
ಭಾರ್ಗವನಾಗಿ ಯುವರಾಜಕಂಠಿಕಾಪರಿಕಲಿತ 
ಕಂಠಲುಂಠನುಂ ಆಗಿ: ಪಂಪಭಾ, ೧. ೬೮ ವ) 

ಲುಂದು - ಮಲಗು, ನಿದ್ರಿಸು (ಇರುಳ್‌ ಕಳ್ಳರ್‌ ವಂದು ಆಕೆಯ 
ಲುಂದಿದ ಮನೆಯೊಳ್‌ ಕನ್ನಮಿಕ್ಕೊದೊಡೆ: ವಡ್ಡಾರಾ, ಪು 
೧೯, ಸಾ ೨): ಸಂಭೋಗಿಸು (ಬಳಸುವ ಬೇಟದೊಳ್‌ 
ಮೊಳೆತ ಗೊಟ್ಟಿಯೊಳ್‌ ಇರದೆಲೆವೋದ ಲುಂದಿನೊಳ್‌ 
ಬಳೆದ ವಿಯೋಗದೊಳ್‌: ಆದಿಪು, ೧೨. ೨೦); ಸಂಭೋಗ 


(ಲೀಲೋತ್ತಾರಿತ 
ಸೀಮಂತರಪ್ಪ 
ವಾರಣಂಗಳಿಂದಂ: 


(ಅಮರ್ದಿನ ಧಾರೆಯಂತೆ ನುಡಿಯಿ೦ಪು  ಅಮರ್ದಂ 
ತಳಿದಂತೆ  ಸೋಂಕಿನಿಂಪು ಅಮರ್ದಿನ ಪೂರದಂತೆ 
ಪದದಿಂಪು ಅಮರ್ದಂ ಕುಡಿದಂತೆ ಲುಂದಿನಿಂಪು: ಆದಿಷು, 
ರಿ. 

ಲುಂದುವೋವರಿಗೆ - ಮಲಗುವ ಮನೆ (ವಾಮರಥಂ 
ಕರುಮಾಡದೇಟನೆಯ ನೆಲೆಯೊಳ್‌ ತನ 


ಸ 


೯೬೪ 


ಲುಂದುವೋವರಿಗೆಯ ಪುಡಿಕೆಯೊಳ್‌ ಇಟ್ಟು ಎಲ್ಲಾ 
ಕಾಲಮು೦ .. . ಅರ್ಜೆಸುತ್ತಂ ಪೊಡೆಮಡುತ್ತಂ ಇರ್ಕ್ಯುಂ: 
ವಡ್ಡಾರಾ, ಪು ೧೨೩, ಸಾ ೮); 

ಲುಬ್ಬ - ಲೋಭಗೊಂಡ[ವನು], ಲೋಭಿ (ನೃಪರತ್ನಂ ದಾನದಿಂ 


ಲುಬ್ಬರಂ  ಅನುನಯದಿಂ೦  ಕ್ರುದ್ಧರಂ ಯುದ್ಧದೊಳ್‌ 
ಮುನ್ನಪಮಾನಬೆತ್ತರಂ ತನಗೆ ವಶಂಮಾಡಿ: 
ಮಲ್ಲಿನಾಹು, ೩. ೧೦) 

ಲುಬ್ಬಕ - ಆರ್ದ್ರಾ ನಕ್ಷತ್ರ (ನೆಗಟ್ಬಾರ್ದೆಗೆ ಲುಬ್ಬಕಾಹ್ವಯಂ 


ವರ್ತಿಸುಗುಂ: ಅಭಿಧಾವ, ೧. ೧. ೮೦), ಬೇಡ 
(ವಿಷಯವಿಷದ್ರುಮಕಂದಳಿಯುಂ ಇಂದ್ರಿಯಲುಬ್ಧಕ ಸ್ವಚ್ಛಂದ 
ವಿಹಾರಗಹನಭೂಮಿಯುಂ: ಆದಿಪು, ೧೪. ೧೨೨ ವ) 
ಲುಬ್ಬಕಿ - ಬೇಡಿತಿ  (ಸನ್ನುತತರ ಮುಗ್ಧ ಲುಬ್ಬಕಿನಿಜೇಕ್ಷಣದಿಂ 
ಬೆಳಗಾಗಿ ತೋಟ”: ತ್ರಿಷಷ್ಠಿಪು, ೨೭. ೪೦) 
ಲುಲಾಯ - ಕೋಣ, ಮಹಿಷ (ವಿವಾದಿಸಿ ಕರಂ ಸೋಲ್ತಲ್ಲಿ 


ತದ್ಧಂಗಚಿತ್ತನವಂ ಮಲ್ಲೆ ಲುಲಾಯಮಾಗಿ ಜನಿಸಿರ್ದು: 
ಶಾಂತೀಶ್ವಪು, ೫. ೬೫) 

ಲುಲಾಯಚ್ಛವಿಕ ದ ಕೋಣದ ಬಣ್ಣವುಳ್ಳ, ಕಪ್ಪು 
(ಯಮೋಜ್ಚೈರ್ಲುಲಾಯಚ್ಛವಿಕಂ ದೆಸೆದಸೆಯಂ 


ಮರ್ಬು ಪರ್ಬಿತ್ತಗುರ್ಬಿಂ: ಲೀಲಾವತಿ, ೧೦. ೨೭) 

ಲುಲಿತ -- ಅಲುಗಾಟ (ತಳಿರ್ಗಳ ಚಾಳೆಯಂ ಎಳಲತೆಗಳ ಲುಳಿ 
ತಿಳಿಗೊಳದ ತೆರೆಯ ತಾಳ೦ ಪೊಸ ಪೂಗಳ ನೋಟಮಾಗೆ: 
ಯಶೋಧಚ, ೪. ೩) 

ಲುಳಿತ - ಲುಲಿತ (ನೋಡಿ ನಾಡೆ ಮನಂಗೊಂಡನಿಳೇಶ್ವರಂ 
ಲುಳಿತಮತ್ಸ್ಯಾಪಾಮಗೆಯ೦ ಗಂಗೆಯಂ: ಆದಿಷು, ೧೧. 
೫೬); ಸಿಂಪಡಿಸು (ಮಲಯಜ ರಸಲುಳಿತ ಕದಳೀದಳವ್ಯಜನ 


ಮಂದಮಾರುತಾಂದೋಳನದಿಂ ಎಂತಾನುಂ 
ಮೂರ್ಛೆಯಿಂದೆಟ್ಟಜೆಸಿ: ಆದಿಪು, ೩. ೨೩ ವ); ಕೊಂಕಾದ 
(ಬಳಸಿರ್ದ ಮದಾಳಿಸಂಕುಲಂ ವಿಷಯಾಂಗನಾಲುಳಿತ 


ಕುಂತಳದಂತೆವೊಲ್‌ ಒಪ್ಪಿ ತೋಣುಗುಂ: ಪಂಪಭಾ, ೧. 
೫೩); ಮೇಲೆದ್ದ, ಕೆದರಿದ (ಆಗಳ್‌ ಚಿತ್ರರಥನಂದನೆ 
ತುರಗಖುರಲುಳಿತ ಲುಳಿತಧೂಳೀ ಧೂಸರಮಪ್ಪ 
ಭವದ್ದಮನಮಾರ್ಗಮಂ ನೋಡುತ್ತುಮಿರ್ದು; ಕಾದಂಸಂ, 
೫. ೮೪ ವ) 

ಲುಳಿತಾಳಕ - ಅಲುಗಾಡುವ [ಕೆದರಿದ] ಮುಂಗುರುಳು, 
(ಪಲವುಮಂದದ ಚೆಂದದ ಚಿನ್ನಪೂಗಳಿಲ್ಲದೆ ಲುಳಿತಾಳಕಂ 
ಕೃಣಿತ ನೂಪುರಮಿಲ್ಲದೆ ಪಾದಪದ್ಮಮೊಪ್ಪಿದುದು: ಆದಿಪು, ೩. 
೪೮) 


ಲುಳಿತಾಳಕಿ - ಕೆದರಿದ ಕೂದಲುಳ್ಳವಳು (ತಾಳದ ಲಯಮಂ 
ನಿಜೆ ನೀಳಾಳಕಮಾರದ ಪೊದಳ್ಳ ಮುತ್ತೆಂಬಿವು 
ಮುಂಮೇಳಿಸಿ ಕೈಕೊಂಡುವು ಲುಳಿತಾಳಕಿ 


ಕೈಕೊಂಡಳೆಂಬುದೇನಚ್ಚರಿಯೇ: ಆದಿಷು, ೯. ೨೪) 


ಲುಳಿತಾಳಕೆ - ಕೆದರಿದ {ಅಲುಗಾಡುವ] ಕೂದಲಿನವಳು 
(ಅದಳ ಪೊದಳ್ಬು ನೀಳ್ಬ ಲುಳಿತಾಳಕೆ ತನ್ನ 
ವಕ್ತಪದ್ಮದಿನೊಸೆದಾಂತೊಡೆ: ಪಂಪಭಾ, ೩. ೭೬) 

ಲೂನ - ಮುರಿಯಲ್ಪಟ್ಟ (ತದೇಕತ್ವಗ್ರಾಹಕಪ್ರತ್ಯಭಿಜಾನಮುಂ 
ಲೂನ ಪುನರ್ಜಾತ ನಖ ಕೇಶಾದಿಗಳೊಳ್‌ 
ಪೂರ್ವಾಪರೈಕತ್ವಮಿಲ್ಲದಲ್ಲಿಯುಂ ಕಾಣಲಕ್ಕುಂ: ಆದಿಷು, ೨. 
೯ವ) 


ಲೆಂಕ - ನಿಷ್ಠಾವಂತ ಸೇವಕ, ಭೃತ್ಯ (ನಿಂದ ತುಚೆಲಾಳ್ಗಳನಾ೦ 
ತಣೆದು ಒಕ್ಕಲಿಕ್ಕದಿರ್ದೊಡೆ ನಚ್ಚಿನ ನಿನ್ನ ಲೆಂಕನೇ: 
ಕಬ್ಬಿಗಕಾ, ೧೮೭) 

ಲೆಂಕಿ - ಸೇವಕಿ (ಪಧಾನರುಂ ಪರಿಚಾರಕರುಂ ಪೆರ್ಗಡೆಗಳುಂ 


ಲೆಂಕದಂಡರುಂ ಸಾಮಂತರುಂ ಪೆರ್ಚಿ 
ಮೇಗುಮೆಯ್ಯಜೆಯದಂತೆ ರಾಗಿಸಿ ತಮ್ಮೊಳಿಂತೆಮದರ್‌: 
ಧರ್ಮಾಮೃ, ೮. ೧೨೪ ವ) 


ಲೆಕ್ಕ - ಎಣಿಕೆ (ನುಡಿಯಲಕ್ಕುಮೆ ಪೂಗಳ ಲೆಕ್ಕಮಂ: ಆದಿಷು, 
೧೦. ೧೦೫); ಪರಿಗಣನೆ (ತಾಮೆ ತಮ್ಮ ಮನದೊಳ್‌ 
ಸರ್ವಜ್ಞರೆಂದಿರ್ಪ ಕಬ್ಬಿಗರುಂ ಕಬ್ಬಿಗರೆಂಬ ಲೆಕ್ಕದೊಳಗೇಂ 
ಭೂಭೃತ್ತಭಾಭೂಷಣಂ: ನೇಮಿನಾಪು, ೧. ೩೫) 

ಲೆಕ್ಕಂಗೊಳ್‌ - ಎಣಿಕೆಮಾಡು (ಶಾರ್ದೂಲಾಭೀಲವನ೦ಗಳೊಳ್‌ 
ತಿರಿಪಿದೀಯುರ್ಕೊಂದೆ ಲೆಕ್ಕಂಗೊಳಲ್‌ ಕಾಲಂ ಸಾಲವೆ: 
ಪಂಪಭಾ, ೯. ೨೨) 

ಲೆಕ್ಕಣಿಕೆ —- (ಲೇಖನೀ, ಲೇಖನಿಕಾ] ಬರೆಯುವ ಸಾಧನ 
(ತರಳಾಪಾ೦ಗವಿಳಾಸಸ್ಪುರಿತಮೆ  ಲೆಕ್ಕಣಿಕೆಯಾಗೆ ನಲ್ಲಳ್‌ 
ಮುನ್ನಂ ಬರೆದತನುಚರಿತಮೀಗಳ್‌ ಬರೆದಂತಿರ್ಪದು 
ಮನ್ಮನಃಪುಸ್ತಕದೊಳ್‌: ಆದಿಷು, ೪. ೧೪) 

ಲೆಕ್ಕಮುಮಂ ಪೊಕ್ಕಮುಮಂ - ಇವು ಪ್ರತಿಧ್ವನಿಪದಗಳು, 
ಲೆಕ್ಕಪೊಕ್ಕಗಳನ್ನು (ಉಳ್ಳ ಓದುಗಳೊಳಗೆ ಎನಿತಣಿವುಳ್ಳರ್ಗಂ೦ 
ತಿಳಿಪಲರಿಯದೆನಿಪ ಎಡೆಗಳುಮ೦ ತೆಳ್ಳಿಗಿರೆ ತಿಳಿಪುಗುಂ 
ಬೆಸಗೊಳ್ಳ ಗುಣಾರ್ಣವನ ಲೆಕ್ಕಮಂ ಪೊಕ್ಕಮುಮಂ: 
ಪಂಪಭಾ, ೨. ೩೫) 

ಲೆಕ್ಕಮೇ - ಗಣನೀಯನೇ, ಅಲ್ಲ ಎಂಬರ್ಥ (ಬೀಗಿ ಪೊಟ್ಟಳಿಸಿ 
ನೆಗಟ್‌ಗಾಟಿಸುವ ದುಷ್ಕವಿಯು೦ ಕವಿಯೆಂಬ ಲೆಕ್ಕಮೇ: 
ಪಂಪಭಾ, ೧. ೧೨) 

ಲೆಕ್ಕವಣಿಗೆ - ಲೆಕ್ಕದ. ವಿವರ (ನವಕಳಿಕಾಂಕುರಪ್ರಕರಮಂ 
ನವಕೋಕಿಲಕುಟ್ಕಲಂಗಳಂ .ಅಂಗಜಂಗೆ 
ಲೆಕ್ಕವಣಿಗೆದೋಜುವಂತೆಸೆದು ತೋಣಿದುವಂದಿನ ಬಂದ 
ಮಾವುಗಳ್‌: ಅಜಿತಪು, ೬. ೨೪) 

ಲೆಕ್ಕವಲಗೆ - ಲೆಕ್ಕ ಬರೆಯುವ ಹಲಗೆ (ಬರೆಯಲ್ಯಾರ್ಪರೆ 
ಜೀವವನೆಲ್ಲಂ ಲೆಕ್ಕವಲಗೆ ತಾನನಿತುಂಟೇ: ಸಮಯಪ, ೧೦. 
೧೨೭) 


ಲೆಕ್ಕಿಗ - ಕರಣಿಕ (ಅಜಿತದಲ್ಲಿ: ಜೋಯಿಸಿಗಂ ಲೆಕ್ಕಿಗಂ 
ಪೊಲಂಬಿಗಂ: ಶಬ್ದಮದ, ೨೦೮ ಪು; ವಿದ್ವಾಂಸ 
(ಎಅಗುವನರುಹಂಗೆ ಉಟಛೆದರ್ಗೆಅಗಂ ಕನಸಿನೊಳಂ 


ಓದನಲ್ಲದೆ ಮೆಚ್ಚಂ ಮಣಿದುಂ ಪೆಅವೆಣ್ಣೊಳ್‌ ನೆರೆದಜೆಯಂ 
ಲೆಕ್ಕಿಗರ ಪಿರಿಯನೆನಿಪ ಆಂಡಯ್ಯಂ: ಕಬ್ಬಿಗಕಾ, ೯) 

ಲೆಕ್ಕಿಗರ ಪಿರಿಯ - ಕರಣಿಕರ ಮುಖ್ಯಸ್ಥ (ಪೆಅವೆಣ್ಣೊಳ್‌ 
ನೆರೆದಣಿೆಯಂ ಲೆಕ್ಕಿಗರ ಪಿರಿಯಂ ಎನಿಪ ಆಂಡಯ್ಯಂ: 
ಕಬ್ಬಿಗಕಾ, ೯) 

ಲೆಕ್ಕಿಗರರಸ ದ... ಲೆಕ್ಕಿಗರ. ಪಿರಿಯ (ಗರುವಿಕೆಯನಾಂತ 
ಸಾವಂತಂಗ೦ ಚೆಲ್ಲುವರಿವ ಬಲ್ಲವ್ವೆಗಂ ಒಪ್ಪುವ 
ಲೆಕ್ಕಿಗರರಸನೊಗೆದಂ ಆಂಡಯ್ಯಂ: ಕಬ್ಬಿಗಕಾ, ೧೧) 

ಲೆಪ್ಪ - [ಲೇಪ್ಕ] ಎರಕದ ಬೊಂಬೆ (ಹರಿನೀಳಭೂಮಿಯೊಳ್‌ 
ಕಪ್ಪುರವಳುಕಿನ ಲೆಪ್ಪದಂತೆ .. .. ಜಗುನೆಯೊಳ್‌ ಸಂಚರಿಸುವ 
ಹಂಸಂಬೊಲೆಸೆದಂ ಅಮರೋತ್ತಂಸಂ: ಮಲ್ಲಿನಾಷು, ೧೧. 
೪೩) 


೯೬೫ 


ಲೇಖ - ಬರೆಹ, 
ತದಂತಸ್ಸ್ಮಿತಂಗಳಪ್ಪ 
ಕೋಶಾಧ್ಯಕ್ಷಹಸ್ತವಿನ್ಯಸ್ತಂಗಳ್ನಾಡಿ 
ಆದಿಪು, ೧೪. ೪೫ ವ) 

ಲೇಖಪತ್ರ - ಬರೆದ ಓಲೆ (ಕರಂಡಕದೊಳಿರ್ದ ಲೇಖಪತ್ರಮಂ 


ಪತ್ರ (ಅಪನೀತಮುದ್ರೆಯಂ ಮಾಡಿ 
ರತ್ನಾಭರಣಂಗಳಂ ತೋಟಿ 


ದೇವ ಲೇಖಮಿದೆಂದು: 


ತೋಜ” ತಲೆಯೊಳಿಟ್ಟುಕೊಂಡು ಓಲೆಯಂ೦ ಬಾಜಿಸಿ: 
ಚಾವುಂಪು, ಪು. ೩೮೨. ಸಾ. ೪) 
ಲೇಖಪ್ರತಾನ - ದೇವತಾ ಸಮೂಹ (ವಿದ್ಯಾಧರ 


ಉವೀಶ್ವರಚಯ೦ ಅವರಿ೦ ಮೇಲೆ ಲೇಖಪುತಾನಂ ಬರೆ: 
ಕರ್ಣನೇಮಿ, ೧೨. ೨೮೫) 

ಲೇಖವಾರ್ತೆ - ಪತ್ರದಲ್ಲಿ 
(ಲೇಖವಾರ್ತಾಕರ್ಣನದೊಳ್‌ 
ಸಮರಸನ್ನದ್ಧನುಮಾಗಿ ಬಂದು 
ಭರತೇಶ್ವರಂ ಮುಳಿದು: ಚಾವುಂಪು, ಪು. ೧೯೯. ಸಾ. ೧೭) 

ಲೇಖವಾಹಕ - ಓಲೆ ಒಯ್ಯುವವನು (ತದ್ಗಾಂಗೇಯಾಮಾತ್ಕಂ 
ಔತ್ತುಕ್ಕದಿಂ ಲೇಖವಾಹಕಪುರಸ್ಸರ೦ .. .. ಪೋಗಿ: ತ್ರಿಷಷ್ಟಿಪು, 
ಗ೮. ೨೩ ವು 

ಲೇಖವಾಹಕವೃತ್ತಿ -  ದೌತ್ಯ ಸಂದೇಶವಾಹನ (ನಾಡುಂ 
ಬೀಡುಮಂ ಸೋಲ್ತು ಸೆಜ್‌ಗೆವಂದು ಲೇಖವಾಹಕವೃತ್ತಿಯಂ 
ಪೂಣ್ಬು ಬಿಡಿಸಿಕೊಂಡು ನಡೆಯುತ್ತಂ: ವರ್ಧಮಾಷು, ೨. 
೪೪ ವ) 


ಬರೆದಿರುವ ವಿಷಯ 
ಅತಿಕುಪಿತನುಂ 
ದೂತರಂ ಕಳಿಪೆ 


ಲೇಖಿ - ಗೆರೆ. (ಬಹುಧೂಮಲೇಖೆ ನಿಮಿರ್ದುವು 
ಮಿಹಿರಾಧ್ವದೊಳಾ೦ಜನೇಯನೊಡರಿಸೆ ಲಂಕಾದಹನಂ: 
ಪಂಪರಾ ೧೦. ೧೪೫) 

ಲೇಲಿಹಾನ - ಹಾವು (ತಂದುದೊ ಕೋಪಾಟೋಪದಿಂ 


ವಾಸುಗಿಗೆ ವಿಷಶಃಶೊಪಮಂ ಲೇಲಿಹಾನಂ: ನೇಮಿನಾಪು, ೮. 
೩೩) 

ಲೇವಣ - ಪದಕ, ಸರ (ಪದೆದಳವಟ್ಟ ಚಿನ್ನದುಡಿಯಂ ಪೊಸ 
ಲೇವಣದಿಂ ಪೊದಳ್ಪು: ತ್ರಿಷಷ್ಟಿಪು, ೨೪. ೨೫೨) 

ಲೇಶ್ಯಾ - [ಜೈನ] ಕರ್ಮಸಂಬಂಧವಾದ ಬಣ್ಣಗಳು ಆರು: ಕೃಷ್ಣ, 
ನೀಲ, ಕಪೋತ, ಪೀತ, ಪದ್ಯ ಶುಕ್ಲ; ಇವು ಕ್ರಮವಾಗಿ 
ಆಲಸ್ಯ, ಬುದ್ಧಿಹೀನತೆ, ಅವಿವೇಕ,  ವಿಷಯಲಂಪಟತೆ, 
ಅಭಿಮಾನ, ಕಾಪಟ್ಯ ಅತಿನಿದ್ರೆ ಇವುಗಳಿಗೆ ಕಾರಣ 
(ಅ೦ತವಿಶ್ರಾಂತ ಚತುಃಪ್ರಕಾರಧರ್ಮಚಿಂತಾಪರಂ ವಿಶುದ್ಧ 
ಲೇಶ್ಕಾಪರಿಣಾಮಪರಿಪೂರ್ಣ೦  ಅಪ್ರಮತ್ತಗುಣಸ್ಥಾನದೊಳ್‌ 
ನಿಂದು... .. ನಾಲ್ಕುಂ ದರ್ಶನಘಾತಿಗಳುಮಂ ಪರಿವಿಡಿಯಿಂ 
ಕಿಡಿಸಿ: ಮಲ್ಲಿನಾಪು, ೧೪. ೫೭ ವ) 

ಲೇಶ್ಯಾಶುದ್ಧಿ - [ಜೈನ] ಕರ್ಮಸಂಬಂಧೀ ಬಣ್ಣಗಳ ನಾಶ (ಅಂತು 
ಹೊಳಗಣ ಒಳಗಣ ಎರಡುಂ ಲೇಶ್ಯಾಶುದ್ದಿಯಂ ತಾಳ್ವಿ 
ತಟತಟೆಸಿ ಶೀತಳತಳದೊಳಗೆ ಬಳ್ಳಳ ಬಳೆದು: ಶಾಂತಿಪು, ೯. 
೩೩ ವ) 

ಲೇಶ್ಯಾವಿಶುದ್ಧಿ - [ಜೈನ] ಲೇಶೈೆಯು ಮಂದವಾಗುತ್ತ ನಡೆದು 
ಇಲ್ಲವಾಗುವುದು (ಜ್ಞಾನಾದಿಪರಿಣಾಮ೦ಗಳೊಳ್‌ ನಿರತಿಶಯ 
ಲೇಶ್ಯಾವಿಶುದ್ಧಿಯಂ ತಾಳಿ: ಆದಿಷು, ೧೦. ೧೪ ವ) 

ಲೇಸು - ಶ್ರೇಯಸ್ಕರ ನಿಮ್ಮಡಿ ಕೊಲೆ ಸಾವುದು ಲೇಸಕೆ: 
ಪಂಪಭಾ, ೧೧. ೩೧) 

ಲೇಸುಗೆಯ್‌ - ಒಳ್ಳೆಯದನ್ನು ಮಾಡು (ಆ ಸುರೋತ್ತಮಂ 
ಸಂತಸದಿಂದೆ ಭಕ್ತಿವೆರಸಾಗಳೆ ಪೂಜಿಸಿ 


ಲೇಸುಗೆಯ್ದನಿನ್ನಂತುಟಿ ತನ್ನಿನೀ೦ದ್ರಕೃತಮಂ 
ಕೃತಘ್ನನಾಗೆನೇ: ಸುಕುಮಾಚ, ೯. ೩೧) 

ಲೊಕ್ಕಿ - ಒಂದು ಗಿಡ (ಪುಲುಗಿಲು೦ ಉತ್ತರಣೆಯುಮಂ ಅಂತೆ 
ಲೊಕ್ಕಿಯುಂ ಮತ್ತೆ ಮುತ್ತಂ ಆ ಎಕ್ಕೆಯುಮಂ ಕೊಲೆಯುಂ 
ಬನ್ನಿಯ ಮರನಂ ಕುಲದೆಯ್ದಮಿದೆಂದು ಕೊಂಡುಕೊನೆವರ್‌ 
ಮೂಢರ್‌: ಸಮಯಪ, ೯. ೫೭) 

ಲೊವೆ - ಲೋವೆ, ಇಳಿಜಾರಾದ ಸೂರು (ತಳಿರ ನೆಲಗಟ್ಟು 
ಪೊಸದಳಿರರ್ಗಳ ಕಂಬಂ ತಳಿರ ಭಿತ್ತಿ ತಳಿರ್ಗಳ ಲೊವೆ: 
ಪಾರ್ಶ್ವನಾಪು, ೯. ೨೯) 

ಲೋಕ - ಜನ, ಜಗ (ಲೋಕಂ ಜನಮುಂ ಜಗಮುಂ: 
ಅಭಿಧಾವ, ೩. ೧. ೨೦) 

ಲೋಕಜ್ಜ್ಞ- ಲೋಕದ ರೀತಿನೀತಿಗಳನ್ನು ಬಲ್ಲವನು (ನಿಮ್ಮಡಿಯಂ 
ಕಾಣಲ್‌ ಬಂದು ಲೋಕಜ್ಞರುಂ ಸೇವಾವಿಚಿಕ್ಷಣರುಂ 
ಅಪ್ಪುದಟೆಂದಂ ಅದೃಶ್ಯರಾಗಿ ನೋಡುತ್ತುಮಿರ್ದರ್‌: 
ಶಾಂತಿಪು, ೯. ೫೫ ವ) 

ಲೋಕನೇತ್ರ - ಸೂರ್ಯ, ಚಂದ್ರ (ನಿಜನೇತ್ರಂ ಲೋಕನೇತ್ರಂ 
ನಿಜಭರಣ೦ ಇಳಾಚಕ್ರಭರಾವಹಂ೦ ಸುಪಮೋದಂ 
ಕುಡುಗೆ ಎಮಗೆ ಅತುಳಶ್ರೇಯಮಂ ಶೈಲಜೇಶಂ: ರಾಜಶೇವಿ, 


ಮಅ್‌ದಂದು 


೧. ೨) 
ಲೋಕಪಾಲ - [ಜೈನ] ಪ್ರತಿಯೊಬ್ಬ ಇಂದನಿಗೂ ಪೂರ್ವಾದಿ 
ದಿಕ್ಕುಗಳ ರಕ್ಷಕರಾಗಿರುವ ದಿಕ್ಬಾಲರು (ಸೋಮ ಯಮ 
ವರುಣ ಕುಬೇರಪ್ರಮುಖ ಲೋಕಪಾಲಾಭಿಯೋಗ್ಯ 


ದಿಗ್ಗಜೇಂದ್ರ ದೇವವಿಹಾರಪ್ರಾಸಾದಾಭಿರಾಮಮುಂ: ಆದಿಷು, 
೧. ೪೯ ವ); [ಜೈನ] ಒಂದು ದೇವತಾವರ್ಗ (ಸಾಮಾನಿಕ 
ತ್ರಾಯಸ್ತಿಂಶತ್ದಾರಿಷದ ಆತ್ಮರಕ್ಷ ಲೋಕಪಾಳ ಅಭಿಯೋಗ್ಯ 
ಕಿಲ್ಲಿಷರೊಡನೆ: ಆದಿಷು, ೭. ೪೨ ವ) 'ತ್ರಾಯಸ್ವಿಂಶ' 
ನರಸಿ೦ಹಶಾಸ್ಕಿಗಳು ಅನುಮೋದಿಸಿರುವ ಪಾಠ] 

ಲೋಕಪೂಜ್ಯ -  ಲೌಕಕತೆಯ ದೃಷ್ಟಿಯಿಂದ ಹಿರಿದು 
(ಇವರ್ಗಳಿಂ ಈ ಭಾರತಂ ಲೋಕಪೂಜ್ಯಂ: ಪಂಪಭಾ, ೧೪. 
೬೪) 


ಲೋಕಪೂರಣಕ್ರಿಯಾ - [ಜೈನ] ಕೇವಲಿಗಳ ಆತ್ಮವು 
ಭೂಮಂಡಲದ ವಾಯುತ್ರಯದೊಡನೆ ಬೆರೆಯುವುದು 
(ವ್ಯಾಪ್ತಸಪ್ತಘನರಜ್ಜುಪ್ರಮಾಣಾಶೇಷ ಜಗತ್ತದೇಶ 


ಲೋಕಪೂರಣ ಕ್ರಿಯಾಪರಿಸಮಾಪ್ತಿಯ೦ ಮಾಡಿ: ಆದಿಪು, 
೧೬. ೪೯ ವು 

ಲೋಕಪ್ರತೀತ ದ ಜಗತ್ತಸಿದ್ದ (ಲೋಕಪ್ರತೀತ 
ಸುಭಗವಿವೇಕಾಳಾಪ೦ ಪ್ರಸನ್ನಮದುಮಿಂತಕ್ಕುಂ: ಕವಿರಾಮಾ, 
೨. ೭೫) 

ಲೋಕಮೂಢತ್ವ - ಮೂಢತ್ರಯಗಳಲ್ಲಿ ಒಂದು, ಅಕೃತ್ತಿಮ 
ಲೋಕಸ್ವರೂಪವನ್ನು ತಿಳಿಯದಿರುವುದು (ಮತಿವಂತಂ ಸಲೆ 


ದೇವಮೂಡಢತೆಯುಮಂ ಪಾಷಂಡಿಮೂಢತ್ವಮ೦ ಸತತಂ 
ಲೌಕಿಕಮಪ್ಪ ಮೂಢತೆಯುಮಂ ನಿರ್ವ್ವಾಜದಿ೦ ಬಿಟ್ಟು: 
ಸಮಯಪ, ೯. ೨) 

ಲೋಕಲುಂಟಾಕ - ಲೋಕಕ್ಕೆ ಪೀಡೆಯಾದವನು (ರಣಮೇರು 
ಲೋಕಲುಂಟಾಕ ನಿದಾಘತಾಪಹರವರ್ಷಣ ಮೇಘಂ 
ಉದಾತ್ತರಾಘವಂ: ಪಂಪರಾ, ೫. ೭೨) 

ಲೋಕವಾರ್ತೆ - ಲೋಕರೂಢಿ (ಮದದ ನೀರೊಳೆ 


ಲೋಕವಾರ್ತೆಗೆ ಬೆಚ್ಚು ನೀರ್ದಳಿದಾಗಳ್‌: ಪಂಪಭಾ, ೧. 
೪೩) 


೯೬೬ 


ಲೋಕಾಂತಂಬರಂ - - ಲೋಕದ ಕೊನೆಯವರೆಗೂ (ಅಂತು 
ವಸುಷೇಣನಾ ಲೋಕಾಂತಂಬರಮಳವಿ ಬಳೆಯೆ 
ಬಳೆದೆಸಕಮನೋರಂತೆ ಜನ೦ಗಳ ಕರ್ಣೋಪಾಂತದೊಳ್‌ 
ಒಗೆದೆಸೆಯೆ ಕರ್ಣನೆಂಬನುಮಾದಂ: ಪಂಪಭಾ, ೧. ೯೮) 


ಲೋಕಾಂತರ - ಬೇರೆ ಲೋಕ (ತಲೆಯ ನೆಲೆಗೆ ಲೋಕಾಂತರಕೆ 
ಎಡೆಯಿಲ್ಲ ಎನಿಸೆ ಪೆರ್ಜಿದಂ ದನುತನಯಂ: ಪಂಪಭಾ, 
೧೨. ೧೧) 


ಲೋಕಾಂತರಿತ - ಬೇರೆ ಲೋಕಕ್ಕೆ ಹೋದವನು, ಸತ್ತವನು (ಎನ್ನ 
ಮಗನ ಮೇಲೆ ದೋಷಂ ಆವುದುಂ ಇಲ್ಲ ಎಂದು 
ಲೋಕಾಂತರಿತನಾದಂ: ಪಂಚತಂತ್ರ, ೨೪೨ ವ) 

ಲೋಕಾಂತಿಕದೇವ - [ಜೈನ] ಬ್ರಹ್ಮಸ್ವರ್ಗದ ಅಂತ್ಯಪಟಲದಲ್ಲಿನ 
ಅಷ್ಟವಿಧ ದೇವತೆಗಳು; ಇವರು ವಿಷಯವಿರಕ್ತರು, ಇವರು 
ಚತುರ್ದಶಪೂರ್ವಧರರು, ತೀರ್ಥಂಕರರಿಗೆ 
ವೈರಾಗ್ಯವುಂಟಾದಾಗ ಅವರ ಪ್ರಶಂಸೆಗಾಗಿ ಭೂಲೋಕಕ್ಕೆ 
ಬರುವರು (ಸಾರಸ್ವತ ಆದಿತ್ಯ ವಹ್ನಿ ಅರುಣ ಗರ್ದತೋಯ 
ತುಷಿತ ಅವ್ಯಾಬಾಧ ಅರಿಷ್ಟರೆಂಬೆಣ್ಣರುಂ ಲೋಕಾಂತಿಕದೇವರ್‌ 
ಬಂದು: ಆದಿಪು, ೯. ೬೦ ವ) 

ಲೋಕಾಕಾರ - [ಜೈನ] ಅಧೋ, ಮಧ್ಯ, ಊರ್ಧ್ವ ವಿಭಾಗಗಳುಳ್ಳ 
ಲೋಕದ ಆಕಾರವು ಸೊಂಟದ ಮೇಲೆ ಎರಡೂ ಕೈಗಳನ್ನಿಟ್ಟು 
ಕಿಸುಗಾಲಿನಲ್ಲಿ ನಿಂತ ವ್ಯಕ್ತಿಯನ್ನು ಹೋಲುವಂಥದು 
(ಲೋಕಾಕಾರಮ೦ ಅಭಿನಯಿಪಾಕಾರಂ ನೆಗಬ್‌ ನಿಂದು 
ವೈಶಾಖಸ್ಥಾನಾಕಾರದೊಳ್‌ ಮರುದ್‌ ವೃತನಾ 
ಕುಳಿಶಾಯುಧನದೊಂದು ಚೆಲ್ವಂ ಪಡದಂ: ಆದಿಪು, ೭. 
೧೧೬) 

ಲೋಕಾಕಾಶ - [ಜೈನ] 'ಷಡ್ಡವ್ಯ'ಗಳನ್ನು ಹೊಂದಿರುವ 
ಆಕಾಶಪ್ರದೇಶ (ಲೋಕಾಕಾಶಪ್ರದೇಶಪ್ರಮಾಣಪರಿಮಾಣಮುಂ 
ಅಸ್ಮದಾದ್ಯನುಮೇಯಮುಂ ಸರ್ವಜ್ಞಪ್ರತ್ಯಕ್ಷಗೋಚರಮಪ್ಪುದು 
ಮುಖ್ಯಕಾಲಂ: ಆದಿಷು, ೬. ೪೮) 

ಲೋಕಾಯತ - ನಾಸ್ತಿಕ (ಎಂದು ತಥಾಗತಮತಮಂ ತಿರಸ್ಕರಿಸಿ 
ತನ್ನೊಳ್‌ ಅಶಕ್ಕಾನುಷ್ಠಾನಕ್ಕೆ ಪೊಣರ್ದ ಲೋಕಾಯತ 
ಶಾಕ್ಕಮತಾವಲಂಬಿಯ೦ ಅನವಲಂಬಿತಂ ಗೆಲ್ಲು; ಶಾಂತಿಷು, 
೮. ೧೪೭ ವ) 

ಲೋಕಾಯತಿಕ - ನಾಸ್ತಿಕತೆ (ಮಹಾಮತಿ ಸಂಭಿನ್ನಮತಿ 
ಶತಮತಿಗಳ್‌ ಲೋಕಾಯತಿಕ ಯೋಗಾಚಾರ ಮಾಧ್ಯಮಿಕ 
ಮತವಿತಥಾಭಿಧಾಯಿಗಳ್‌ ಜೀವಾಭಾವಮನೆ 
ಪಿಡಿಯಲಚ್ಚುವಿಡಿದು: ಆದಿಷು, ೨. ೭ ವ) 

ಲೋಕೈಕಚಕ್ಷು - ಜಗತ್ತಿನ ಒಂದೇ ಕಣ್ಣಾಗಿರುವ (ಲೋಕೈಕಚಕ್ಷು 
ನವಕಮಲಾಕರಬಾಂಧವಂ ಅನೇಕ ದಿತಿಸುತ 
ಸಮರಾನೀಕಭಯಂಕರ೦ ಎರಡುಂ ಅನೀಕ೦ಗಳಡರೆ 
ನೋಡುವಂತುದಯಿಸಿದಂ: ಪಂಪಭಾ, ೧೦. ೫೧) 

ಲೋಕೈಕಮಿತ್ರ - ಸೂರ್ಯ (ಲೋಕ್ಕೆಕಮಿತ್ರನಿರೆ ಪೆಜರ್ಗೇಕೆಯೊ 
ಪೃಥುತೇಜಂ ಎಂದು ಸೈರಿಸದವೊಲ್‌: ಪುಷ್ಪದಂಪು, ೫. 
೪೧) 

ಲೋಕೋತ್ತರ - ಅಸಾಧಾರಣ[ವಾದ] 
ಬೆಸವೇಟ್ಪಗುರ್ವ ಲೋಕೋತ್ತರಮಾಗೆ 
ಪೂಣ್ಣನೋ: ಶಾಂತಿಪು, ೩. ೬೮) 

ಲೋಗರ್‌್‌ - ಸಾಮಾನ್ಯ ವ್ಯಕ್ತಿಗಳು (ಚಿತ್ರಕಥೆಗಳಂ ಪಟದೊಳ್‌ 
ತೋಣೆ ಪೇಟ್ಟು ಲೋಗರಂ ಡಂಬಿಸಿ ಮಾಜುಗೊಳ್ಳ ಬತ್ತಮಂ 
ಕಳ್ಳೊಂ: ವಡ್ಡಾರಾ, ಪು ೧೪, ಸಾ ೧೯) 


(ಭೂಪತಿಯಂ 
ವೀರಭಟರನೇಂ 


ಲೋಗೇಶ್ವರ - ಲೋಳಿಸರ (ಎರಡುಂ ದೆಸೆಗೆ ಎಸುತುಂ ಅಂತೆ 
ಪರಿಯಿಸಿ ಲೋಗೇಶ್ನರದೊಳಗೆ ಬಂಡಿವರಿಂತಿರೆ 
ಚಕ್ರವ್ಯೂಹದೊಳಗೆ ಪರಿದತ್ತು ರಥಂ: ಹರಿವಂಶ, ೧. ೧೨) 

ಲೋಚನ - ಕಣ್ಣು (ಕಳಕಂಠಲೋಚನಚ್ಛವಿವಿಳಾಸಮಂ ತಳೆದ 
ನೀಲ ಪಾಟಳ ಜಂಬೂಫಳ ಮಧುರರಸಮನೀಂಟಿದೆಂ 
ಇಳೇಸ ಪಿರಿದಟ್ಟೆಯಿಂ ಮನಂ ತಣಿವಿನೆಗಗಂ: ಕಾದಂಬ, ೧. 
೭೩) 

ಲೋಚನಗೋಚರಂಬರೆಗಂ: - ಕಣ್ಣಿಗೆ ಕಾಣುವವರೆಗೂ 
(ಸೋಲಮನುಂಟುಮಾಡೆ ಹರಿಗಂ ಆಕರ್ಣಾಂತವಿಶ್ರಾಂತ 
ಲೋಚನಂ ಆ ಲೋಚನಗೋಚರಂಬರೆಗಂ ಒಲ್ಲು ಆ 
ಕನ್ನೆಯಂ ನೋಡಿದಂ: ಪಂಪಭಾ, ೪. ೪೨) 

ಲೋಚನಾಂಶು - ಕಣ್ಣಿನ ಹೊಳಪು (ನಡು ನಡೆಪಿತ್ತು ತನ್ನನೆನೆ 
ಮೆಯ್‌ ಬಡವಾದುದು ಲೋಚನಾಂಶುಗಳ್‌ ಬಿಡೆ 
ತೊಡರ್ದಂತೆ ಗಂಡಯುಗಳಂ ಬಿಳಿದಾದುದು: ಚಂದ್ರಪ್ರಪು, 
೫. ೧೨೪) 

ಲೋಚು - [ಜೈನ] ಮುನಿಗಳು ತಮ್ಮ ತಲೆಗೂದಲನ್ನು ತಾವೇ 


ಕಿತ್ತುಕೊಳ್ಳುವುದು. (ಉನ್ಮೀಲಿತ ಲೋಚನೆ ಲೋಚಂ 
ಮಾಡಲೆಂದು .. . ಕೋಮಲಾಂಗುಲಿಗಳ್‌ .. . ಕುಂತಳ 
ಕಮಳವನದೊಳಗೆ ಪುಗುವಾಗಳ್‌: ನೇಮಿನಾಹು, ೩. ೨೮ 
ವ) 

ಲೋಚುಗೆಯ್‌ - [ಜೈನ] ಜಿನದೀಕ್ಷೆ ಪಡೆದವರ ಕೂದಲು ಕೀಳು 
(ಲೋಚುಗೆಯ್ದ ಅಂಕಕಾಣಂಗೆ ಪಂಚರಾಯಿತದ 
ತೊಗಲನೇಜೆಸುವಂತೆ ಪಂಚಮಹಾವ್ರತ೦ಗಳನೇಜೇಸಿ: 


ಹರಿವಂಶ, ೧೦. ೩೦ ವ) 

ಲೋಧ್ರ - ಲೊಡದ್ದಗೆ ಗಿಡ, ಸಾಂಬ್ರಾಣಿ ಗಿಡ 
ಲೋಧ್ರಂಗಳಿಂ ರಾಗಮಂ ಬೀಳುವಂತೆ 
ನಗುವಂತೆ: ಆದಿಪು, ೭. ೩೬ ವ) 

ಲೋಧ್ರಿ -  ಲೋದ್ರ (ಮೂದಲಿಸಿ ಲೋಧ್ರಿಗೆ ಮೊಲ್ದೆಗೆ 
ಸಿಂಧುವಾರ ಮಲ್ಲಿಗೆ ಕುಸಿಗಣ್ಣಿ ಮೆಟ್ಟಿ ಜಡಿದು ಊಳ್ಳುವು 
ಕೋಗಿಲೆ: ಅನಂತಪು, ೬. ೮೩) 

ಲೋಭ - ದುರಾಸೆ (ಅನೃತಂ ಲೋಭಂ ಭಯಮೆಂಬಿನಿತುಂ 
ನೀನಿಧ್‌ ನಡೊಳಿರ್ಕುಮೇ: ಗದಾಯು, ೫. ೧೭) 

ಲೋಭಕ — ಜಿಪುಣತನದಿಂದ ಕೂಡಿದ 
(ಮಮ್ಮಲಮಜುಗುತ್ತಮೀವ ಕಡುಲೋಭಕದಾನಗುಣ೦ಗಳಂ 
ಪಳಂಚಿ: ಅಜಿತಪು, ೧೨. ೧೭) 

ಲೋಮ - [ಯಾವುದೇ ಬಗೆಯ] ರೋಮ, ಕೂದಲು 
(ಧಾತುಮಳದೋಷರಹಿತಂ ವೀತನಖ ಶೃಶ್ರು ಕೇಶ ಲೋಮಂ 
ಶೋಭಾನ್ವೀತಪರಿಪೂರ್ಣಯೌವನಂ: ಆದಿಷು, ೬. ೩೮) 

ಲೋಮಂಥ -  ರೋಮಂಥ, ಮೆಲುಕು ಹಾಕುವುದು 
(ಲೋಮಂಥಫೇನದಿಂ ಮೆಲ್ನಡೆಯಿಂ ಬಿಗಿವ ಫಟೋಧ್ನಿಗಳಿಂ 
ಮಹಿಷಿಗಳ್‌ ಅಗ್ರಭಾಗದೊಳ್‌ ಎಸೆದುವಾ ಕಾನನದೊಳ್‌: 
ತ್ರಿಷಷ್ಟಿಪು, ೮. ೩೮) 

ಲೋಯಿಸರ - ಲೋಳಿಸರ (ಆ ಪ್ರಾಯದೊಳ್‌ ಮತ್ತಮೊರ್ವ 
ದೇವತೆ ಲೋಯಿಸರದ ಮೇಲೆ ಭಂಡಿ ಪರಿದಂತು ಮಾಲ್‌ಂ 
ಎಂದು: ನೇಮಿನಾಪು, ೭. ೭೬ ವ) ತ 


(ಪ್ರಬುದ್ಧ 
ಮುಗುಳ್ನಗೆ 


ಲೋಲ - ಚಪಲ (ಚಲ ಲೋಲಂ ಚಪಲಂ ಚಂಚಲ: 
ಅಭಿಧಾವ, ೨. ೧. ೬೦) ಚಲಿಸುತ್ತಿರುವ (ಏಂ 
ಬಗೆವಂದುದೋ ರವಿಬಿಂಬಮನೊಳಕೊಂಡು ಹೊಳೆವ 


೯೬೭ 


ಪರಿವೇಷದವೋಲ್‌ ಜಂಬೂದ್ವೀಪಮನೊಳಕೊ೦ಡ ಅಂಬುಧಿ 
ರತ್ನಾಂಶುಲೋಲಲಹರೀಜಾಲಂ: ಮಲ್ಲಿನಾಹು, ೧. ೬೦); 
ಚಂಚಲ (ಸಾಲಪ್ರಾಂಶು ವಿಶಾಲ ಲೋಲನಯನಂ 
ಪ್ರೋದ್ಯತ್‌ ವೃಷಸ್ಕಂಧ೦ ಉನ್ಮೀಲತ್‌ ಪಂಕಜವಕ್ತಂ ಆಯತ 
ಸಮಗ್ರ ಉರಸ್ಸೃಳಂ: ಪಂಪಭಾ, ೧. ೬೮) 
ಲೋಲಂಬಕದಂಬ - ದುಂಬಿಗಳ ಹಿಂಡು (ವಿಲಿಪ್ತ 
ಯಕ್ಷಕರ್ದಮಾಮೋದಕೃಷ್ಣ ವನಕುಸುಮಾಲೋಲ 
ಲೋಲಂಬಕದಂಬಮುಂ: ಚಂದ್ರಪ್ರಪು, ೭. ೮೪ ವ) 
ಲೋಲತೆ - ಆಸೆ (ಲೋಲತೆಯಿಂದೀಕ್ಷಿಪ ಗಣಿಕಾಲಿಯಪಾಂಗ 
ತ್ರಿವರ್ಣರುಚಿಗಳ್‌ ನೀಳ್ಬೇ೦ ಲೀಲೆಯನಾಂತುವೋ: ಮುತ್ತಿನ 
ನೀಲದ ಮಾಣಿಕದ ತೋರಣಂಗಳ ತೆಜದಿಂ: ಚಂದ್ರಪ್ರಪು, 


೧೦. ೪) 
ಲೋಲನಯನ - ಚಂಚಲವಾದ ಕಣ್ಣು (ಸಾಲಪ್ರಾಂಶು ವಿಶಾಲ 
ಲೋಲನಯನಂ ಪ್ರೋದ್ಯತ್‌ ವೃಷಸ್ಥಂಧಂ ಉನ್ಮೀಲತ್‌ 


ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸೃಳಂ: ಪಂಪಭಾ, ೧. 
೬೮) 

ಲೋಲಲಾಂಗೂಲ - ಅಲ್ಲಾಡುವ ಬಾಲ (ಚಮರೀ 
ಲೋಲಲಾಂಗೂಲಮಾಲಾವಲಿ ವಿಕ್ಷೇಪಗಳಿಂ ತತ್‌ 
ಚಮರರುಹ ಮಹಾಶೋಭೆ ಕೈಗಣ್ಕೆ: ಪಂಪಭಾ, ೪. ೧೪) 

ಲೋಲವಿಲೋಚನ - ಚಂಚಲವಾದ ಕಣ್ಣು (ಪಾಟಲ 
ಲೋಲವಿಲೋಚನ೦ ಮನಂಬುಗೆ ನಳಿತೋಳ ಕೋಳೆಸೆಯೆ: 
ಪಂಪಭಾ, ೮. ೫೯) 

ಲೋಲಾಪಾಂಗೆ - ಚಂಚಲವಾದ ನೋಟವುಳ್ಳವಳು (ಯಜ್ಞನ 


ಯ್ಬಿದನುತ್ತುಂಗತರಂಗೆಯಂ ಶಫರಲೋಲಾಪಾಂಗೆಯಂ 
ಗಂಗೆಯಂ: ಪಂಚತಂತ್ರ, ೩೫೭) 
ಲೋಲುಪ - ಲಂಪಟ, ಆಸೆಬುರುಕ (ವಿಹಗಾಮಿಷ 


ಲಾಭಲೋಲುಪಂ ನೀಡಿದನಾ .. .. 
ಕಾದಂಬ, ೧. ೧೪೭) 

ಲೋಲುಪಷ್ತಿ - ಲಾಂಪಟ್ಯ (ಪರಸ್ಪರಸ್ಪರ್ಶನಲೋಲುಪ್ತಿಯಿಂ 
ಮನಮೆ ತನುವಾದುದನಣಜೆಪುವಂತೆ: ಲೀಲಾವತಿ, ೧೦. ೪೫ 
ವ); ತೀವ್ರ ಆಸೆ (ಪರಸ್ಪರ ಸ್ಪರ್ಶನ ಲೋಲುಪ್ತಿಯಿ೦ ಮನಮೆ 
ತನುವಾದುದಂ ಅಜೆಪವಂತೆ: ಲೀಲಾವತಿ, ೧೦. ೪೫ ವ) 

ಲೋಲೇಕ್ಷಣ - ಚಂಚಲನೇತ್ರ (ಲೋಲೇಕ್ಷಣ೦ ಸಂಚಲತ್‌ 
ಕು೦ಂತಳಂ ಭ್ರೂವಿಭ್ರಮ೦ ಶೋಭಿಸೆ ತಿಳಿಗೊಳನ೦ ಫುಲ 
ಪಂಕೇಜಮ೦ ನಿರ್ಮಳ ತಾರಾಧೀಶನ೦ ಪೋಲ್ತೆಸೆಯೆ: 
ಅಜಿತಪು, ೨. ೪೦) 

ಲೋವಿಸರ - ಲೋಳಿಸರ (ಪರಿಯೆ ರಥಂ 
ಮುಮ್ಮಟೆಯಾದುದು  ಲೋವಿಸರದ ಮೇಲೆ 
ಪರಿದಂತಾಗಳ್‌: ಪಾರ್ಶ್ವನಾಪು, ೩. ೧೨೨) 

ಲೋವೆ - ಸೂರಿನ ಮುಂಭಾಗ, ಇಳಿ ಸೂರು (ಮಣಿಮಾಡದ 
ಮುಂದಣ ಪಚ್ಚೆಯ ಮೊಗಸಾಲೆಯ ಲೋವೆಯೊಳ್‌ 
ಪಂಚರತ್ನದಿಂದಿಕ್ಕಿದ ರಂಗವಲ್ಲಿಯ ನಡುವಣ ಮಣಿಮಯ 
ಸಿಂಹಾಸನದ ಮೇಲೆ: ಸುಕುಮಾಚ, ೧೦. ೧೨೨ ವ) 

ಲೋಹಕಂಟಕ - ಲೋಹ[ಕಬ್ಬಿಣ]ದ ಮುಳ್ಳು (ಜಾನುಭಂಜನಿ 
ಶೂಲಪ್ರಕರಪರಿವೃತಂಗಳುಂ ಕೂಪ ಕೂಟ ಅವಪಾತ 
ಲೋಹಕಂಟಕ ಸಂಕಟಂಗಳುಂ: ಆದಿಪು, ೧೩. ೫೭ ವ) 

ಲೋಹಖುರವಾಹ - ಲಾಳ ಕಟ್ಟಿದ ಕುದುರೆ (ಚಾಮರಮಂ 
ಚನ್ನೆಯರಿಕ್ಕೆ ಲೋಹಖುರವಾಹಂ ಸುತ್ತಿ ಕಾಲ್ಗಾಪಿನೊಳ್‌ ಬರೆ 


ಮರನಂ ಮಹೀಪತೀ: 


ನೀರಾವಳಿ 
ಭಂಡಿ 


ಬಂದಂ 
ಪಂಪರಾ, ೨. ೧೧) 
ಲೋಹಜಬಂಧ - ಕಬ್ಬಣದ ಸರಪಳಿ (ತ್ರಿಜಗದ್ಭೂಷಣವಾರಣ೦ 
ಮುಳಿಯೆ ಪಾಯ್ದಾಲಾನಮಂ ತ್ವಗಜಲೋಹಜಬಂಧಂಗಳಂ 
ಎಲ್ಲಮಂ ಪಣೆವಿನಂ .. .. ಬಂದು: ಪಂಪರಾ, ೧೫. ೩೦) 
ಲೋಹಪಿಂಡ - ಕಬ್ಬಿಣದ ಗುಂಡು (ಕಾಯ್ದು ಪಜ್ಜಳಿಸುವ 
ಲೋಹಪಿಂಡಮನೆ ಭೋಂಕೆನೆ ನೀರೊಳಗರ್ದಿದಂತೆವೊಲ್‌: 
ಆದಿಷು, ೭. ೯೮) 
ಲೋಹಪುತ್ರಿಕಾ - ಲೋಹದ [ಕಬ್ಬಿಣದ] ಬೊಂಬೆ (ಸದ್ಯಃ 
ಸಂತಾಪಿತ ಲೋಹಪುತ್ರಿಕಾಪರಿರಂಭಸಂಭೃತ 
ಪ್ಲೋಷಚಲಜ್ಞಾಂಗಳಗಳತ್‌ ರುಧಿರ: ಆದಿಷು, ೫. ೮೭ ವ) 
ಲೋಹಬಂಧ - ಸಂಕೋಲೆ (ಮದದಿಂದಗುರ್ವುವೆತ್ತ ಮುಳಿಸಿಂ 
ಕೊಲೆಯಿಂದಘಲೋಹಬಂಧಮಾದುದು: ಸಮಯಪ, ೧೫. 
೯೯) 
ಲೋಹರಸ - ಕರಗಿಸಿದ ಲೋಹ (ಕುಡಿ ಕಳ್ಳಂ ಎಂದು ಕರಗಿಸಿ 


ವಜಬಾಹುಮಹಿಪಂ ವಜ್ರಾಯುಧಂ: 


ಕುಡಿಯಿಸುವರ್‌ ಲೋಹರಸಮಂ ಎರ್ದೆ ಕರಗುವಿನಂ: 
ಆದಿಷು, ೫. ೮೬) 
ಲೋಹವಕ್ಕರಿಕೆ - ಯುದ್ಧ ಪ್ರಾಣಿಗಳಿಗೆ ಹಾಕುವ ಲೋಹದ 


ಕವಚ (ಇಕ್ಕಿದ ಲೋಹವಕ್ಕರಿಕೆಯು೦ ಎತ್ತಿದ ಕರಂ ಬೆರಸು 
ಗಾಳಿಯನೆಡಗಲಿಸಿ: ಕರ್ಣನೇಮಿ, ೧೧. ೧೭೨ ವ) 

ಲೋಹವಕ್ಕರೆ — ಯುದ್ಧದ ಆನೆಕುದುರೆಗಳಿಗೆ ಹಾಕಿರುವ ಕಬ್ಬಿಣದ 
ಪಕ್ಷರಕ್ಷೆ (ಒದವಿದ  ಲೋಹವಕ್ಕರೆಯ ವಾಹಕರಿಕ್ಕಿದ 
ಸೀಸಂಕಂಗಳ್‌ ಎತ್ತಿದ ಕರವಾಳವಜ್ರಕವಚಂಗಳ ಕಾಂತಿ 
ದಿಗಂತರಾಳಮಂ ಪುದಿವಿನೆಗಂ: ಪಂಪರಾ, ೧೩. ೬೦) 

ಲೋಹಾಸನ - ಐದು, ಏಳು ಅಥವಾ ಒಂಬತ್ತು ಕಾಲುಗಳಿರುವ, 
ಲೋಹದ ಹಲಗೆಯಿರುವ, ಹತ್ತಿ ಅಥವಾ ರೇಷ್ಮೆಯಿಂದ 
ತುಂಬಿದ ಮೆತ್ತೆಯುಳ್ಳ ಹಾಗೂ ಹೊದಿಕೆಯುಳ್ಳ ಪೀಠ 
(ಒಡ್ಡೋಲಗಂಗೊಟ್ಟು ಎಡೆವಜೆಯದೆ ಅವರವರ ಪಡೆದ 
ಪ್ರತಿಪತ್ತಿಗಳ೦ ಅಜೆದಿಕ್ಕಿದ ಲೋಹಾಸನ೦ಗಳೊಳಂ: ಪಂಪಭಾ, 
೯. ೨೮ ವ) 

ಲೋಹಿತ - ರಕ್ತ (ವೈರಿಬಲಲೋಹಿತ ಬಂಧುರದಂಡಮೀ 
ಭುಜಾದಂಡಂ: ಗದಾಯು, ೧. ೭೩); ಕೆಂಪು ಬಣ್ಣದ 
(ಅರುಣ೦ ಶೋಣ೦ ಕೋಕನದರೋಚಿ ರಕ್ತಂ ಅದು 
ಲೋಹಿತಂ: ಅಭಿಧಾವ, ೨. ೧. ೬೪) 

ಲೋಹಿತಮತ್ಹ್ಯ - ಕೆಂಪು ಮೀನು (ಶ್ರಾದ್ಧಕ್ಕೆ ಅತ್ಯುತ್ತಮ 
ಲೋಹಿತಮತ್ಸ್ಯಮಂ ಉತ್ತಮಮೆಂದೊಂದು ಕಡಿಯನಡಿಸಿದಂ 
ಅರಸಂ: ಯಶೋಧಚ, ೩. ೫೦) 

ಲೋಹಿತಲೋಚನ — ಕೆ೦ಗಣ್ಣು!ಗಳುಳ್ಳವನು] 
(ಅಕಾಲಸಂಧ್ಯಾಪ್ರದಾನ ಪ್ರವೀಣ ಲೋಹಿತಲೋಚನನುಂ 
ಚ೦ಡಿಕಾರುಧಿರಧಾರಾವಿನಿಹಿತಶಸ್ತೋಲ್ಲೇಖನ ವಿಷಮಿತ 
ಭುಜಯುಗಳನುಂ: ಕಾದಂಬ, ೧.೧೩೯ ವ) 

ಲೊಹಿತಾಂಗ - ಕೆಂಪೇರಿದ ದೇಹವುಳ್ಳವನು (ಉದಯಗಿರಿ ಕಟಕ 
ಕುಹರ ಪರಿಕರ ನಿಶಾಕರಂ ಹರಿದಳಿತ ನಿಜಹರಿಣ 
ರುಧಿರನಿಚಯ ನಿಜಿತಮಾದಂತೆ ಲೋಹಿತಾಂಗನಾಗೆ: 
ಪಂಪಭಾ, ೪. ೪೯ ವ); ಅಂಗಾರಕ (ಕ್ಷಿತಿತನಯಂ ವಕ್ರಂ 
ಲೋಹಿತಾ೦ಗ೦ ಅಂಗಾರಕಂ ಕುಜಂ: ಅಭಿಧಾವ, ೧. ೧. 
೭೨) 


೯೬೮ 


ಲೋಹಿತಾಂಬುಧಿ - ರಕ್ತದ ಕಡಲು (ಸಂದ ಜೆನ್ನಪೊಂಗರ ತಲೆ 
ತಾಟಪಣ್‌ ಕೆದಣಿದಂತೆ ನಿರಂತರಂ ಆಜಿರಂಗದೊಳ್‌ 
ಪರೆದಿರೆ ಲೋಹಿತಾಂಬುಧಿಯೊಳ್‌ ಆನೆಗಳ ಅಟ್ಟೆಗಳಾಡೆ: 
ಪಂಪಭಾ, ೮. ೧೦೬) 

ಲೋಹಿತಾಶ್ವ - ಅಗ್ನಿ (ಮಸಗಿರ್ದ ಲೋಶಿತಾಶ್ವರಪ್ರಸರಂ 
ಕಾಳ್ಗರಡಮೆಲ್ಲಮ೦ ಮೇಯೆ: ಜಗನ್ನಾವಿ, ೧೭. ೬೫) 

ಲೋಳೆ - ಜೊಲ್ಲು (ಕೊರೆವೊಡೆ ಬೆಟ್ಟುಗಳ್‌ ಬಿರಿವುವು ಉಣ್ಮುವ 
ಲಾಳೆಯ ಲೋಳೆಗಳ್‌ ಪೊನಲ್ವರಿವುವು ಕೆಮ್ಮಿ ಕುಮ್ಮಿದೊಡೆ 
ತೋಳೊಳೆ ಜೀವವಿಯೋಗಮಪುುದು: ಪಂಪಭಾ, ೪. ೧೦೦) 

ಲೋಳೆವಾಯ್‌ — ಜೊಲ್ಲು ಸುರಿಯುವ ಬಾಯಿ 
(ಕಲಮಣಿನೂಪುರಂ ತನಗೊಡಂಬಡೆ ಗುಡಿಗೆ 
ಲೋಳೆವಾಯ್‌ ಮನಂಗೊಳೆ: ಅಜಿತಪು, ೫. ೬೨) 

ಲೌಕಿಕ - ಲೋಕ ವ್ಯವಹಾರ, ಲೋಕ ರೂಢಿ (ಕೊಟ್ಟೈ ಕಿರ್ಚಂ 
ಉದಗ್ರ ಶೋಕಶಿಖಿಯಿಂ ಕಣ್ಣೀರ್ಗಳಿಂದೆಯ್ದೆ ನೀರ್ಗೊಟ್ಟೈ 
ಲೌಕಿಕಮನೇಂ ಇಂ ದಾಂಟಿದೈ: ಪಂಪಭಾ, ೧೩. ೬೧) - 
ಲೋಕಕ್ಕೆ ಸಂಬಂಧಿಸಿದ (ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ 
ಜಿನಾಗಮಮಂ: ಪಂಪಭಾ, ೧೪. ೬೦) 

ಲೌಡಿ - ಒಂದು ಆಯುಧ (ಪಾಶದ ಅಂಕುಶದ ವಂಕಿಯ 
ಲೌಡಿಯ ಜವದಾಡೆಯ ಮೆಜ್‌ದು ನೆರೆದ 
ಪದಾತಿವ್ಯೂಹದಿಂ: ರಾಜಶೇವಿ, ೬. ೧೧ ವ) 


ಲೌಡಿಗೆ - ಒಂದು ಆಯುಧ (ಆರ್ಪಿನಿಂದಿಡುವ ಮಹೋಗ್ರ 
ಚಕಕುಆ್‌ ಮಾಡುವ ಲೌಡಿಗೆ ಬಿಡದಾಂತು 
ತಳ್ತಣೆವುತಿರ್ದುದು: ತ್ರಿಷಷ್ಟಿಪು, ೨೪. ೩೨೫) 

ಲೌಲ್ಯ -.. ಚಂಚಲತೆ (ಪಲರೇಂ ಲೌಲ್ಕರೊ ಭಾವಿಸಲ್‌ 


ಅದಮಾಂಗಲ್ಕಂ ಪೆಸರ್ಗೊ೦ಡ ಬಟೆಯುಂ ಉಣ್ಣರೆ ಜೈನರ್‌: 
ಸಮಯಪ, ೬. ೧೧) 

ಲೌಹಿತ್ಯ - ಬ್ರಹ್ಮಪುತ್ರಾ ನದಿ (ಲೌಹಿತ್ಯಮಂ ಅಂಬುಧಿ ಪರಿವಾಹಂ 
ಅವನೀಶನೇಆ* ತತ್ತಟನೃಒಸಂದೋಹಮೆಣಗಿದುದು 
ಅಧೀಶಗಜಾಹತ ಕಾಲಾಗರುದುಮಂಬೆರಸಾಗಳ್‌: ಶಾಂತಿಹು, 
೧೦. ೭೮) 


ವ 


ವಂಕ - ವಕ್ರ (ಕಲಿಗಳ ಕಾಪಿನ ವಂಕದ ಪುಲಿಮೊಗದತಿ ಲಸಿತ 

ವಾಕವಾಟಂಗಳ: ತ್ರಿಷಷ್ಟಿಷು, ೧೭. ೨೧) 

ವಂಕದರ - ಕೋಟೆಯ ಪಕ್ಕದ ಚಿಕ್ಕ ಬಾಗಿಲು, ವಕ್ರದ್ವಾರ 
(ಕೋಟೆಗಾವಗ೦ ಕೆಡಪುವ ಗಗ್ಗೆ ವಂಕದರದಿಂ 
ಪೊಳಮಟ್ಲುಟಿವ ಆಳ್ಗಂ: ಚಂದ್ರಪ್ರಪು, ೫. ೧೦೬) 

ವಂಕದಾರ - ಕೋಟೆಯ ಪಕ್ಕದ ಚಿಕ್ಕ ಬಾಗಿಲು (ಆ ಕುಮಾರನ 
ಲಕ್ಷ್ಮೀಮಂದಿರಕ್ಕೆ ವಂದು ವಂಕದಾರದೊಳ್‌ ನಿಂದು: 
ಸುಕುಮಾಚ, ೧೦. ೧೧೭ ವ) 

ವಂಕಿ - ಚಂದ್ರಾಯುಧ (ಪಾಶದ ಅಂಕುಶದ ವಂಕಿಯ ಲೌಡಿಯ 
ಜವದಾಡೆಯ ಮೆಣೌದು ನೆರೆದ ಪದಾತಿವ್ಯೂಹದಿಂ: 
ರಾಜಶೇವಿ, ೬. ೧೧ ವ) 


ವಂಗಡ - ಗುಂಪು, ಸಾಲು (ಜಕ್ಕವಕ್ಕಿಗಳ ವಂಗಡಂ 
ಇಂಬಜೆದಿರ್ಪ ಗಂಡುಗೋಗಿಲೆಗಳ ತಂಡಮೊಪ್ಪೆ 
ಬಗೆಗೋಲಗಮೊಪ್ಪಿದುದ೦ದು ಕಾವನಾ: ಕಬ್ಬಿಗಕಾ, ೧೦೧) 

ವಂಚನೆ - ಮೋಸ (ಪಸುಗೆ ನೆಲಂ ಜಲಂ ಹಯದೊಡಂಬಡು 
ವಂಚನೆ ಕೇಣ೦ ಆಸನಂ ಕೊಸೆ ದೆಸೆ ದಿಟ್ಟಿ ಮುಟ್ಟಿ ಕೆಲಜಂಕೆ 
ನಿವರ್ತನೆ ಕಾಣ್ಕೆ ಪರ್ವಿದ ಏರ್ವೆಸನದೊಳಾದ ಬಲ್ಮೆಯೊಳ್‌ 
ಒಡ೦ಬಡೆ ತಳ್ಲಿಜೆವಲ್ಲಿ ಮಿಂಚಿನೊಳ್‌ ಮುಸುಕಿದ 
ಮಾಟ್ಕ್‌ಯಾಯ್ತು ಸಮರಾಂಗಣ೦ ಉಳ್ಳುವ ಬಾಳ್ಗಳ 
ಉಳ್ಳದಿಂ: ಪಂಪಭಾ, ೧೦. ೭೮); ಪಂಚತಂತ್ರಗಳಲ್ಲಿ ಒಂದು: 
ಇತರರ ಮನಸ್ಸನ್ನರಿತು ಸಂಧಾನ ಮಾಡಿ ವಂಚಿಸುವುದು 
(ಪೆಆರ ಬಗೆಯಜೆದು ಸಂಧಾನಂಗೆಯ್ದು ವಂಚಿಸುವುದು 
ವಂಚನೆ ಎಂಬುದು: ಪಂಚತಂತ್ರ, ೭೧ ವ) 

ವಂಚಿಸು - ಮೋಸಮಾಡು; ಮುಚ್ಚಿಡು, ತಪ್ಪಿಸು (ಎನ್ನಂ ವಂಚಿಸಿ 


ಬಂದುದಟೆಂ  ನಿನಗಿನಿತಾಯ್ತು ಅವಸ್ಥೆ ಕುರುರಾಜಾ: 
ಗದಾಯು, ೯. ೨೪) 
ವಂದನಮಾಳಾ - ತೋರಣ (ಸಂಛನ್ನ ವಂದನಮಾಳಾ 


ಲಲಿತಾಂಸುಕದ್ದಜವಿಳಾಸಾಕೀರ್ಣಮಂ ಮೆಚ್ಚಿ 
ಅಯೋಧ್ಯಾಪುರಮಂ: ಆದಿಷು, ೧೪. ೧೪೯) 

ವಂದನಮಾಳೆ -.. ತೋರಣ (ವಂದನಮಾಳೆಗಳಿಂದ 
ಸಂದಿತಕೇತುಗಳಿನೆಸೆವ ನಿಜಮಂದಿರದೊಳ್‌ ತಂದು 
ಕುಮಾರನಂ ಇರಿಸಿದನಂದು: ಕರ್ಣನೇಮಿ, ೫, ೩೮) 

ವಂದನಾಭಕ್ತಿ - [ಜೈನ] ೧.  ಪ್ರಕೀರ್ಣಕಗಳಲ್ಲೊಂದು 
ಅರ್ಹದಾದಿಗಳ ವಂದನೆಯ ಲಕ್ಷಣ, ೨. ಭಾವಪೂಜಾಭೇದ 
(ಶೀ ಜಿನಚಂದಂ ವಿಬುಧಸಮಾಜಂಬೆರಸು ಅಂದು 
ವಂದನಾಭಕ್ತಿಯೊಳೇಂ ರಾಜಿಸಿದನೊ: ಶಾಂತಿಪು, ೫.೧) 

ವಂದಾರು - ಸ್ತುತಿಕಾರ, ಹೊಗಳುವವನು (ವಂದಾರು ಮುನೀಂದ್ರ 
ವೃಂದಾರಕವೃಂದಸೌಂದರಮುಂ ಆಸನ್ನಭವ್ಯ ವ್ಯೋಮಚರ 
ಭೂಚರನಿಚಯನಿಚಿತಮುಂ ಆಗಿ: ಆದಿಷು, ೩. ೪೫ ವ) 

ವಂದಾಲಿ - ಸೇವಕ (ಅಂತಾ ಸಮಯದೊಳ್‌ ವಂದಾಲಿಗಳ್‌ 
ಭರದಿ೦ ತಂದು ಮುಂದಿರಿಸಿದ ದಿವ್ಯವಸ್ತಂಗಳಂ: ತ್ರಿಷಷ್ಟಿಪು, 
೨೪. ೧೦೩ ವ) 

ವಂದಿ - ಹೊಗಳು ಭಟ್ಟ (ಸೂತ ನಟ ವಂದಿಮಾಗಧ ವೈತಾಳಿಕ 
ಕಥಕ ಪುಣ್ಯಪಾಠಕ ವಿಪ್ರ ಉದ್ಭೂತರವಂ ಎಸೆಯೆ: 
ಪಂಪಭಾ, ೧೨. ೧೦೬) 

ವಂದಿಜನ - ಹೊಗಳುಭಟ್ಟರ ಗುಂಪು (ನಿರಂತರಂ ಕಡಿಕಡಿದಿತ್ತ 
ಪೊನ್ನೆ ಬುಧ ಮಾಗಧ ವಂದಿಜನಕ್ಕೆ ಕೊಟ್ಟ ಕೋಡೆ 
ಎಡಣದೆ ಬೇಡಿ೦ ಓಡಿಂ ಇದು ಚಾಗದ ಬೀರದ ಮಾತು 
ಕರ್ಣನಾ: ಪಂಪಭಾ, ೧. ೯೯) 

ವಂಧ್ಯಾಸ್ತನಂಧಯಸಮಾಗಮ - ಬಂಜೆ ಮತ್ತವಳ ಮಗು 
ಸೇರುವುದು, ಅಸಂಭವ (ಅದಜಿಂದಮೆನ್ನ ಬಯಸಿದ 
ಬಯಕೆಯಪ್ಪುದು ವಂಧ್ಯಾಸ್ತನಂಧಯ ಸಮಾಗಮಸಮಾನಂ: 
ಆದಿಷು, ೩. ೪೩ ವ) 

ವಂದಿಸು - ನಮಸ್ಕರಿಸು (ಕ್ರಿಯಾಪೂರ್ವಕಂ ವಂದಿಸಿ ಭಟ್ಟಾರರ್ಗೆ 
ಗುರುಭಕ್ತಿಗೆಯ್ದು: ವಡ್ಡಾರಾ, ಪು. ೭೯, ಸಾ.೧೫); ಸ್ತುತಿಸು 
(ತದ್ವಿಷ್ಟಪನಾಥನ೦ ನಮಿಸಿ ಪೂಜಿಸಿ ವಂದಿಸಿ ದೇವ 
ಮಾಟ್ವುದೆನ್ನಿಷ್ಟಮನೆಂದು ಬೇಟ್ಟಪದದೊಳ್‌: ಪುಷ್ಪದಂಪು, ೫. 
೧೦೩) 


ದ್‌ 
ಪೊಕ್ಕಂ 


೯೬೯ 


ವಂದ್ಯ - ಪೂಜ್ಯ (ಪಸವಿನೊಳ್‌ ಅನ್ನಮಂ ಸುಫಲದಲ್ಲಿ 
ಸುವರ್ಣಮಂ ಈವ ಯುದ್ಧದೊಳ್‌ ಕುಸಿಯದೆ 
ಸೂೌಗೊಳ್ಳದೆ ರಣಕ್ಕೆ ಶುಚಿತ್ವಮ೦ ಅಪ್ಪುಕೆಯ್ತ ಮಾನಸಿಕೆಯ 
ನಾಲ್ವರು೦ ನಮಗೆ ವಂದ್ಯರ್‌: ಗದಾಯು, ೪. ೬೦) 

ವಂಧ್ಯಾಂಗನೆ — ಬಂಜೆ ಹೆಂಗಸು (ಪರಿದುಂ 
ವಂಧ್ಯಾಂಗನೆಯಂತಿರೆ ತಾನಪ್ರಸವಮಾಗಿಯು೦ ಮೂಲಾಗಂ 
ಬರಮೆಯ್ದೆ ಕಾತು ಮಿಗೆ ಬಿತ್ತರಿಸಿರ್ದದು ಪನಸಕುಜ೦ 
ಅದೇನಚ್ಚರಿಯೋ: ಶಾಂತೀಶ್ವಪು, ೧೦. ೯೪) 

ವಂಧ್ಯಾಸತಿ - ಬಂಜೆ ಹೆಂಗಸು (ವಂಧ್ಯಾಸತಿಯಾಗಿ ಎಯ್ದೆ 
ಪಿರಿದುಂ ದುಃಖಕ್ಕಿದೇಂ ನೋಂತೆನೋ; ಸುಕುಮಾಚ, ೯. 
೧೦೩) 

ವಂಧ್ಯಾಸ್ತನಂಧಯ -.. ಬ೦ಂಜೆಯ ಮಗು, ಅಸಂಭವ 
(ಅದಣೆಂದಮೆನ್ನ ಬಯಸಿದ ಬಯಕೆಯಪ್ಪುದು 
ವಂಧ್ಯಾಸ್ತನಂಧಯ ಸಮಾಗಮಸಮಾನಂ: ಆದಿಪು, ೩. ೪೩ 
ವ) 

ವಂಶ - ಕುಲ (ಆತನಿಂದವ್ಯವಚ್ಛಿನ್ನಮಾಗಿ ಬಂದ ವಂಶಂ 
ಸೂರ್ಯವಂಶಮೆಂಬುದಾಯ್ತು: ಪಂಪಭಾ, ೧. ೬೦ ವ); 
ಬಿದಿರು. (ಸ್ರೋತಸ್ಸುರುಚಿರಪುಷ್ಕರಂ ಆತತ  ಯಕ್ಷಂ 
ಗುಹಾನ್ವಿತಂ ಪ್ರಿಯವಂಶ ಉಪೇತಂ ತುಂಗ ಉತ್ಸಂಗಮೇತಂ 
ಕರಿರಾಜನೆನಿಸುಗು೦ ಗಿರಿರಾಜಂ: ಅಜಿತಹು, ೯. ೨೯); 
ಕೊಳಲು (ಪಟುಪಟಹ ತುಣವ ಭಂಭಾ ಮರ್ದಳೆ ರುಲ್ಲರಿ 
ಮುಕುಂದ ತಾಳ ಕಾಹಳ ಶಂಖ ವಂಶ 
ವೀಣಾಸ್ವರಂಗಳೆಸೆಯೆ: ವಡ್ಡಾರಾ, ಹು ೮೫, ಸಾ ೧); 
ಆನೆಯ ಹೆಗಲಿನ ಬೆನ್ನುಮೂಳೆ (ಅನುಪೂರ್ವ 
ಧನುರಾಕಾರವಂಶನು೦ ಯಜುಪರಿಪೂರ್ಣ ಹಸ್ವಗ್ರೀವನುಂ .. 
. ಅಪ್ಪ ವಿಜಯಪರ್ವತ ಗಜೇ೦ದ್ರಂ: ಆದಿಪು, ೧೨ ೫೬ 
ವ) 


ವಂಶಚ್ಛೇದ - ವಂಶವನ್ನು ನಾಶಮಾಡುವುದು, ಬಿದಿರನ್ನು 
ಸೀಳುವುದು (ವಂಶಚ್ಛೇದಂ ಮೇದಲೊಳ್‌ ಸ 
ಪಂಕ್ತಿಭೇದಂ ಲಿಪಿಗಳೊಳ್‌ ಅಕ್ಕುಮಲ್ಲದೆ ಜನಪದದ 
ಜನ೦ಗಳೊಳಿಲ್ಲ: ಜಗನ್ನಾವಿ, ೨. ೧ ವ) 

ವಂಶಜರಾಜ್ಯ - -  ವಂಶಪಾರಂಪರ್ಯವಾದ ರಾಜ್ಯ 
(ಆತ್ಮಬಾಷ್ಟಜಳೌಘಂಗಳಿನಂದು ಬಾಹುಬಲಿ ತನ್ನಿಂದಂ 
ನಿಧೀಶಂಗೆ  ವಂಶಜರಾಜ್ಕಾಭಿಷವೋತ್ಸವಂ ್ಹನೆಗಟ್ಟುದೆಂಬ 


ಆಶಂಕೆಯಂ ಮಾಡಿದಂ: ಆದಿಪು, ೧೪. ೧೩೩) 

ವಂಶಸ್ಥಲ - ಬಿದಿರು ಮೆಳೆ (ಸ್ಥಲ ರಕ್ತ ಕಮಲಮ೦ ಕೋಮಲ 
ಪದತಳ ಪದ್ಮರಾಗರುಚಿಯಿಂ ವಂಶಸ್ಲಲ 
ತನುಪ್ರಭಾವಮಂಡಲದಿಂ ಎಂಟನೆಯ ಕೇಶವಂ 
ದ್ವಿಗುಣಿಸಿದಂ: ಪಂಪರಾ, ೯. ೨೦) 

ವಂಶಸ್ತನ - ಕೊಳಲ ದನಿ (ತನ್ನಂಗಿ ನಿನ್ನ ಸಭಾಸದ್ದದೊಳೇಕೆ 
ದಳ್ಳಿಸಿದುದಿಲ್ಲ ಉತ್ತಾನ ವಂಶಸ್ಟನ೦: ಮಲ್ಲಿನಾಪು, ೪. ೭) 

ವಂಶಾರಾಮ - - [(ವಂಶಆರಾಮ;] ಬಿದಿರ ಮೆಳೆ (ಕೂರಿಸೆ 
ಗುರುಶುಶ್ರೂಷೆಯೊಳ್‌ ಆ ರಾಮನಂ ಉಗ್ರ 
ಪರಶುಪಾಟಿತರಿಪುವಂಶಾರಾಮನಂ ಇಷುವಿದ್ಯಾಪಾರಗಂ 
ಎನಿಸಿದುದು ಬಲ್ಲೆ ವೈಕರ್ತನನಾ: ಪಂಪಭಾ, ೧. ೧೦೪) 

ವಂಶಾವತಾರ - ಕುಲದ ಆರಂಭ (ಸಮಸ್ತವಸ್ತುವಿಸ್ತಾರಮಾಗಿರ್ದ 


ಹಸ್ತಿನಪುರವೆ ನಿಜವಂಶಾವಳಂಬಮಾಗೆ ನೆಗಟ್ಟ 
ಭರತಕುಲತಿಲಕರ ವಂಶಾವತರಮೇಮತಾದುದೆಂದೊಡೆ: 


ಪಂಪಭಾ, ೧. ೫೮ ವ) 


ವಂಶಾವಳಿ - ಕುಲಾನುಕ್ರಮ (ಇಂತೀ ಮೂವರುಂ ಬಂದ 
ವಂಶಾವಳಿಯುಮಂ ನಿಜಾವಳಿಯು೦೦ ಒಳ್ಳಿತ್ತಾಗಿ ಪೇಟ್ಟೇ 
ನಿನ್ನ ಚೆನ್ನಭಾಷಿತಮದೊಳ್ಳಿತ್ತಾದುದು: ಗದಾಯು, ೨. ೮ ವ) 

ವಂಶಾವಳೀವನ - ಬಿದಿರು ಮೆಳೆ (ವಂಶಾವಳೀವನಮಧ್ಯಸ್ಥನಾಗಿ 

ಅನುಪ್ರೇಕ್ಷೆಯಂ  ಮನದೊಳ್‌ ಭಾವಿಸಿ ಪೇಟ್ಬ್‌ 

ಸೈರಣೆಯ ಮಾನುಷ್ಕರ್‌: ಸಮಯಪ, ೧. ೫) 

ವಕಾರತ್ರಯ - ವೈದಿಕರ ದೇವಕಾರ್ಯ, ಪಿತೃಕಾರ್ಯ ಮತ್ತು 
ಮಾನುಷಕಾರ್ಯಗಳಲ್ಲಿ ಕ್ರಮವಾಗಿ ಬಳಸುವ ಸ್ಥಾಹಾಕಾರ, 
ಸ್ಪಧಾಕಾರ ಮತ್ತು ವಷಟ್ಕಾರಗಳಲ್ಲಿನ ಮೂರು ವಕಾರಗಳು 
(ಕ್ರಿಯೆಯಿಂ ನೆಗಟ್ಟ ವಕಾರತ್ರಯಮಂ ನೆಜ” ಬಲ್ಲೆನೆಂಬ... 
ಮಾಯಾವಿಯ ಮಾತಂ ನಂಬಲಾಗದು: ಸಮಯಪ, ೧೨. 
೩೪) 

ವಕುಳ - ನಾಗಕೇಸರ, ಪಗಡೆ ಗಿಡ (ಮತ್ತೊರ್ವಳ್‌ ವಕುಳ 
ಲುಕುಳಾಸವವದನಪರಿಮಳೆ: ಆದಿಪು, ೧೧. ೧೨೩ ವ) 

ವಕ್ಸಾಣಿಸು - [ವ್ಯಾಖ್ಯಾನಿಸು] ವಿವರಿಸು (ಮಾಯಾಶಪಸ್ವಿ 
ಜೋಯಿಸಮಂ ವಕ್ಚಾಣಿಸಿ೦ ಎಂದು ಕಯ್ಗಳ೦ ಮುಗಿದು 
ಮುಂದೆ ಕುಳ್ಳಿರ್ಪುದುಂ: ಸುಕುಮಾಚ, ೩. ೩೫ ವ) 

ವಕ್ರ - ಬಾಯಿ. ಮುಖ (ಪವನಜನ ಆಸ್ಕಮಲ್ತಿದು ಅವನ 
ಆನನಮಪ್ಪೊಡೆ ಮಟ್ಟಮಿರ್ದು ನೋಡುವುದೆ 
ಮದೀಯವಕ್ತಮನೆ ಕೆಮ್ಮನೆ: ಗದಾಯು, ೯. ೩೩) 

ವಕ್ತಪದ್ಮ - ಮುಖಕಮಲ (ಅರಸಿಯ ವಕ್ತಪದ್ಮಮಿದೇಕೆಯೊ 
ಮಾಗಿಯ ಪದ್ಮದಂದದಿಂ ಕೊರಗಿದುದು: ನೇಮಿನಾಷು, ೧. 
೧೧೪) 

ವಕ್ತಮಂಡನ -  ಮುಖಾಲಂಕಾರ (ಜಲಲವಮಂಜರಿಯಂ 

`` ಉಟುಮಾಡಿದುವು  ದಿಶಾಲಲನೆಯರ ವಕ್ತಮಂಡನ 
ವಿಲಾಸದೊಳ್‌ ನೆಗಟ್ಟಿ ಕರ್ಣಪೂರಶ್ರೀಯಂ: ಆದಿಷು, ೭. 
೯೫) 

ವಕ್ರ - - ತಡೆ (ಜವನಾಣೆಗಂ ಆಜ್ಞೆಗಂ ಉಂಟೆ ವಕ್ತ್ರಂ ಆ 
ಖಳನ ತುಟಿವುಮಂ ಸೋಂಕುಮಂ ಆರವಧರಿಪರ್‌: ಆದಿಪು. 
೪. ೬ರ) - ಅಡ್ಡಿ ತೊಂದರೆ (ಚಕ್ರದೊಳೇಂ 
ಮತ್ತೇಜಶ್ನಕಮೆ ಮುಂದಕ್ಕೆ ದಂಡರತ್ನಂಬರಂ ಆರ್‌ 
ವಕಮೆನಗೆ ಅಖಿಳ ಧರಣೀಚಕ್ರದೊಳ್‌: ಆದಿಪು, ೧೨. ೭೨) 

ವಕ್ರಗತಿ - ಅಂಕುಡೊಂಕು ಚಲನೆ, ಕೆಟ್ಟ ನಡತೆ (ವಕ್ರಗತಿ 
ಫಣಿಯೊಳ್‌ ಪದವಿರ್ಪದಲ್ಲದಿಲ್ಲಾ ನಾಡೊಳ್‌: 
ಕುಉಸುಮಾಕಾ, ೨. ೩೮) 

ವಕಗೀವ - ಬಾಗಿದ ಕೊರಳುಳ್ಳವನು, ಒಂಟೆ 
(ಅಪಸ್ನಾರಗ್ರಹಗೃಹೀತರಂತೆ ವಕಗೀವರಾಗಿಯುಂ, ಉಗಗಹಂ 
ಸೋಂಕಿದಂತೆ ಮರುಳಾಗಿಯುಂ ನೆಖೆಗಿವುಡರಂತೆ 
ಕಿವುಂಡಗೇಳ್ಬುಂ: ಪಂಚತಂತ್ರ, ೭೦ ವ) 

ವಕ್ರಭಣಿತಿ - ವ್ಯಂಗ್ಯವಾದ ಮಾತು (ಮುಳಿವ ತಿಳಿವೆಡೆಯುಣ 
ಮೇಣೊಳಗಾಗಳ್‌ ವಕ್ರಭಣಿತಿಗಳ್ಗೆ ಅವನಿಪತೀ: ಕಾದಂಬ, ೬. 
೯೧) 

ವಕ್ತಾಕ್ಷ 
ಕಾಕಕುಲಪ್ರಸೂತನಾಗಿಯುಂ 
ನಡೆವನಲ್ಲಂ: ಪಂಚತಂತ್ರ, ೪೨೭ ವ) 

ವಕ್ರಿ - ಶತ್ರು (ವಕ್ರಿಗಳೆಲ್ಲಂ ಮಡಿದುದು ಇನ್ನಾವ ಭಯಮಿಲ್ಲಂ 
ಸಮಾಧಾನದಿ೦ ಬಿಜಯಂಗೆಯ್ದುದು: ತ್ರಿಷಷ್ಟಿಪು, ೧೧. ೪೮ 
ವ) 


- ಕಾಗೆ (ವಕ್ತಾಕ್ಷನಿಂತೆಂದಂ: ನೀನೆಂದಂತೆ ನಾಂ 
ಅಜ್ಞಾನಕರ್ಮದೊಳ್‌ 


೯೭೦ 


ವಕ್ರಿಮ - ಬಳಸು, ಸುತ್ತು (ವಕ್ರಿಮ೦ ಸುಚರಿತದೊಳ್‌ 
ವಿಚಾರಿಸುವೊಡಿಲ್ಲ ಅಳಕಾಳಿಯೊಳಲ್ಲದೆ ಎಲ್ಲಿಯುಂ: 
ಚಂದ್ರಪ್ರಪು, ೧೧. ೧೦೯); ಬಳಸಾದ, (ಆ ದಿವ್ಯವಚನ 
ವಕ್ರಿಮಕ್ರಮಮೆ ತಮಗನುಗ್ರಹಪಕ್ಷಮಾಗೆ ಕೃಷ್ಣನಂ 


ಪರಮಾತ್ಮಸ್ಪರೂಪನೆಂದರಿದು: ಜಗನ್ನಾವಿ, ೪. ೧೧೦ ವ) 


ವಕ್ರಿಸು - ವಕ್ರಿಸು - - ಅಡ್ಡಿಮಾಡು (ಅದಿನ್ನೆನಗೆ ತಪ್ಪುದು 
ತನ್ನುನಿಶಾಪದಿಂದಂ ಇನ್ನಾರುಮಿದರ್ಕೆ ವಕ್ರಿಸದಿರಿ೦ 
ವನವಾಸದೊಳಿರ್ಪೆಂ: ಪಂಪಭಾ, ೧. ೧೧೪); ಚ 


ವಕ್ರವಾಗು, ಬೇರೆಯಾಗು (ನಿಮ್ಮೀ ಕ್ರಮಕಮಲಕ್ಕೆ ಎಜಗದೆ 
ವಕ್ರಿಸಿ ಭೂಚಕ್ರದೊಳಗೆ ಬಾಟ್ವರು೦ ಒಳರೇ: ಪಂಪಭಾ, ೧೧. 
೩೦) ಪ್ರತಿಭಟಸು, ಎದುರಿಸು 
(ವೈರಿನರಾಧಿಪಸೈನ್ಯವಾರ್ಧಿಯಂ ಪೊಸೆದೊಡೆ ಪುಟ್ಟದೀ 
ನಿನಗೆ ವಕ್ತಿಸಲೆನ್ನಂ ಅದೆಂತು ತೀರ್ಗುಮೋ: ಪಂಪಭಾ, ೧೩. 
೧೦೧) 

ವಕ್ರೋಕ್ತಿ - - ಸುಂದರವಾದ ಮಾತು, ಆಲಂಕಾರಿಕ ಮಾತು 
(ಎಂದೆಂದು ಓರೊರ್ವರ್‌ ಆಕೆಯ ರೂಪಂ ವಕ್ರೋಕ್ತಿಯೊಳೆ 
ಪೊಗಟ್ಟು: ಪಂಪಭಾ, ೩. ೪೬ ವ) 

ವಕ್ರೋಕ್ತಿ ನಿಪುಣ - - ಚತುರತೆಯಿಂದ ಮಾತಾಡುವುದರಲ್ಲಿ 
ಬಲ್ಲಿದ (ಜನಪದಸಮಭಿಜಾತನುಂ ಅನ್ವಯಾಗತನುಂ 
ಅಭಿರೂಪನು೦ ಪ್ರತ್ಯುತ್ತನ್ನಪ್ರತಿಭನುಂ ವಕ್ರೋಕ್ತಿನಿಪುಣನು೦: 
ಆದಿಷು, ೧೪. ೪೩ ವ) 

ವಕ್ಷ - ಎದೆ (ತುಖುಗಿ ಕರಂಗಳಂ 
ವಕ್ಷದೊಳುಜ್ಜಳತಾರಹಾರಮೇಂಮೆಜ್‌ದನೋ 
ಪುಷ್ಪದಂಪು, ೪. ೬೪) 

ವಕ್ಷೋಜ - ಮೊಲೆ (ವಿಜಯಲಕ್ಷ್ಮೀಲಲನಾವಕ್ಷೋಜ ಸ್ಪರ್ಶನಮಂ 
ಅನಕ್ಷರಮಣಿಪಿದುದು ಪತಿಗಮಂದಸ್ಪಂದಂ; ಆದಿಪು, ೧೧. 
೧೧) 

ವಕ್ಷೋರುಹ - ಮೊಲೆ 
ವಕ್ಷೋರುಹವಾಯ್ತು .. 
ಲೀಲಾವತಿ, ೧೪. ೯೫) 

ವಖ್ಹಾಣಿಸು - ವ್ಯಾಖ್ಯಾನಿಸು 
ಮೊದಲಾಗೊಡೆಯವನೋದಿ ಅವಜರ್ಥಮಂ 
ಪೇಟ್ಟು: ವಡ್ಡಾರಾ, ಪು ೧೩೩, ಸಾ ೬) 

ವಚಃಪ್ರಸರ - - ಮಾತುಗಳ ಸಮೂಹ ಯ(ಉಚಿತಪೀಠನಿವಿಷ್ಟಂ 
ಭುವನೇಶಂ ಬೆಸಗೊಳೆ ವಿನಯವಚಃಪಸರ೦ಗಳ್‌ 
ಎಸೆದೊಡಂಬಡೆ ನುಡಿದಂ: ಆದಿಹು, ೧೩. ೨೪) 

ವಚನಪ್ರೌಢಿ ದ ನುಡಿನಿಪುಣತೆ (ವಚನಪ್ರೌಢಿಯಂ 
ಅರ್ಥಪ್ರಚುರತೆಯಂ ದೋಷದೃಷ್ಟಿಪರನಲ್ಲದವಂ ಶುಚಿಮತಿ 
ಪೊಗಟ್ಟುಂ: ಮಲ್ಲಿನಾಹು, ೧. ೨೭) 


ಕೆದಣಿ 
ಭೂಪಂ:: 


(ಬಿಣ್ಗೊಂಚಲ್‌ ಉನ್ನತ 
ತಲ್ಲತೆ ಲೀಲಾವತಿಯಾಯ್ತು: 


(ಎ೦ದಿವು 
ವಖ್ಹಾಣಿಸಿ 


ವಚನರಚನೆ - - ಮಾತಿನ ಜೋಡಣೆ (ನಿನ್ನ ಬಗೆಯಂ 
ಬಗೆದಂತೆ ತೀರ್ಚುವೆಂ ಎಂದು ಅನೇಕ ಪ್ರಕಾರ 
ವಚನರಚನೆಗಳಿಂದಾಕೆಯ ಮನಮಂ ಆಜ್‌ 
ನುಡಿಯುತ್ತಿರ್ಪಿನಂ: ಪಂಪಭಾ, ೪. ೬೯ ವ) 

ವಚನಾಮೃತವಾರ್ಧಿ - -  ಕಾವ್ಯವೆಂಬ ಹಾಲ್ಲಡಲು, 
ಅಮೃತಸಾಗರ (ವ್ಯಾಸಮುನೀಂದ್ರ ರುಂದ್ರ 
ವಚನಾಮೃತವಾರ್ಧಿಯನೀಸುವೆಂ ಕವಿವ್ಯಾಸನೆನೆಂಬ 


ಗರ್ವಮೆನಗಿಲ್ಲ: ಪಂಪಭಾ, ೧. ೧೩) 


ವಚಶ್ರೀವರ - ಸರಸ್ವತಿಯ ಪತಿ, ಬ್ರಹ್ಮ (ಆವನ 
ನಾಭಿಸರೋಜದೊಳ್‌ ವಚಶ್ರೀವರಂ ಉತ್ಸವಂಬೆರಸು 
ಪುಟ್ಟಿದಂ: ಪಂಚತಂತ್ರ, ೧) 
ಆ 

ವಚೋವಲ್ಲಭ ದ ಸರಸ್ವತಿಯ ಪತಿ, ಬ್ರಹ್ಮ 


(ಕಾಲನೇಮಿಯೆಕಂಸಾಸುರನಾಗಿ ಪುಟ್ಟಿರುದ ನಾಂ 
ವಚೋವಲ್ಲಭಾ: ಜಗನ್ನಾವಿ, ೧. ೬೮) 

ವಚೋವಿಸ್ತರ - ಮಾತಿನ ವಿವರಣೆ (ಸಂಬೋಧಿಸಿದ ಗುರುಗಳ 
ಮಚೋವಿಸ್ತರಮ೦ ಸುಕುಮಾರ ಮುನೀರ್ಶವರನವಧಾರಿಸಿ: 
ಸುಕುಮಾಚ, ೧೨. ೧೩ ವ) 

ವಜ್ಜರಿಗಬಕಿ - ಹೇಸರಗತ್ತೆ [ಕರಿಯ ಪಿರಿಯ ಮೆಯ್ಯ ನಿಡಿಯ 
ಕಿವಿಯ ಕುಣಿದು ಮೆಟ್ಟುವ ವಜ್ಜರಿಗಟೌಗಳುವಂ 
ವ್ಯೂಗದೊಳ್‌ ನಿಟ್ಟೆವಟ್ಟು ಆದಿಷು ೪. ೫೪ ವ); 
[ಪಾಠಾಂತರ: ಬಜ್ಜರಿಗತ್ತೆ - ಆದಿಪು, ನರಸಿಂ] 

ವಜ್ಜರಿಗೆ -  - ಹೇಸರಗತ್ತೆ (ಅವಯವದೆ ಕುಣಿದು ಮೆಟ್ಟಿವ 
ಸವಡಿಯ ವಜ್ಜರಿಗೆ ಪಿಡಿದ ಸತ್ತಿಗೆಯ ವಿಳಾಸವದು ಅಮರ್ದ 
ಲೀಲೆಯಿಂ: ಆದಿಷು, ೧೧. ೪೧) [ನರಸಿಂಹಶಾಸ್ತಿಗಳು 
“ಬಿಜ್ಜಣಿಗೆ' ಎಂಬ ಪಾಠವನ್ನೂ ಎಲ್‌. ಬಸವರಾಜು "ಬಜ್ಜರಿಗೆ 
ಎಂಬ ಪಾಠವನ್ನೂ ಸ್ವೀಕರಿಸುತ್ತಾರೆ] 

ವಜ್ರ - ಗಟ್ಟಿಯಾದ (ವಿನತಾಪುತ್ರನ ವಜ್ರ ತುಂಡ ಹತಿಗಂ 
ಮೆಯ್ಯಾಂತು ಕಂಡ೦ಗಳುಳ್ಳಿನಂ ಅ೦ಗ೦ಗಳ೦ ಒಡ್ಡಿ ಒಡ್ಡಿ 
ತನುವ೦ ಕೊಟ್ಟಂತು: ಪಂಪಭಾ, ೪. ೨೬); ನವರತ್ನಗಳಲ್ಲಿ 
ಒಂದು [ಮುತ್ತಿನ ಪಚ್ಚೆ ಮಾಣಿಕದ ವಜ್ರದ ಕೇಟೆಯೊಳ್‌ 
ಒಂದಿ ಸಾಂದಿನೊಳ್‌ ಕತ್ತುರಿಯೊಂದು ಕೋಲ್ಡ್‌ಸಜಳಾಳ್‌ 
ಓಕುಳಿ ಚಂದನ ಗ೦ಧವಾರಿಯೊಳ್‌ ಸುತ್ತಲುಂ ಅಟ್ಕ್‌ಅಂ 
ಪಡೆವ ಗೇಯದ ಪೆಂಪಿನ ಅಲಂಪ೦ ಆರ್ಗಂ೦ ಆರ್ತಿತ್ತುದು 
ಪಟ್ಟಬಂಧ ಮಹೋತ್ಸವಂ ಆ ಪಡೆಮೆಚ್ಚಿ ಗಂಡನಾ: 
ಪಂಪಭಾ, ೧೪. ೨೦); ಇಂದ್ರನ ಆಯುಧ, ಸಿಡಿಲು 
(ಇಳಾತಳದೊಳ್‌ ಕೆಡೆದತ್ತು ವಜದಿಂ ಸುರಪತಿ ಪೊಯ್ಯೆ 
ಬೆಟ್ಟು ಕೆಡೆದಂತೆ ಜಟಾಯು ನಭೋವಿಭಾಗದಿಂ: ಪಂಪರಾ, 
೯. ೧೦೪) 

ವಜಕವಾಟ - ತೆಗೆಯಲಾಗದ ಬಾಗಿಲು (ಒಡೆವುದೆ 
ವಜಕವಾಟಮಂ ಅಡರ್ವುದೆ ವಿಜಯಾರ್ಧಗಿರಿಯಂ 
ಎಮ್ಮನೆ ಬೆಸಸಾ: ಆದಿಷು, ೧೩. ೨೧) 

ವಜಕಾಂಡ - [ಜೈನ] ಚಕ್ರವರ್ತಿಗೆ 
(ವಜ್ರಕಾಂಡಮೆಂಬ ಚಾಪದಿಂದಂ 
ಕೊಂತದಿಂದಂ: ಶಾಂತಿಪು, ೧೧. ೮೪ ವ) 


ವಜ್ರಕೀಟ - ಅಲರ್ಕ ಎಂಬ ಹುಳು (ಪರಶುರಾಮಂ ಮಜ್‌ದು 
ಒರಗಿದಾ ಪ್ರಸ್ತಾವದೊಳ್‌ ಆ ಮುನಿಗೆ ಮುನಿಸಂ 
ಮಾಡಲೆಂದು ಇಂದಂ  ಉಪಾಯದೊಳ್‌ ಅಟ್ಟಿದ 
ವಜಕೀಟಂಗಳ್‌: ಪಂಪಭಾ, ೧. ೧೦೪ ವ) 

ವಜ್ರತುಂಡ -. ಗಟ್ಟಿಯಾದ ಕೊಕ್ಕು (ವಿನತಾಪುತ್ರನ 
ವಜತುಂಡಹತಿಗಂ ಮೇಯ್ಯಾಂತು ನಾಗಾನಂದಮಂ 
ಮಾಡಿದಂ; ಪಂಪಭಾ, ೪. ೨೬); [ಜೈನ] ಚಕ್ರವರ್ತಿಯ 
ಶಕ್ತ್ಯಾಯುಧ (ವಜ್ರತುಂಡವೆಂಬ ಶಕ್ತಿಯಿಂದಂ 
ಮನೋವೇಗವೆಂಬ ಕಣೆಯಿಂದಂ ನೆಜ್‌ದೈಶ್ವರ್ಯದ 
ಮೇಗೆ ವಜ್ರಿಬೆಸದಾಳಂತಾಗಿಯುಂ: ಶಾಂತಿಷು, ೧೧. ೮೪ 
ವ) 


ಬಲ್ಲ 


ಲಭಿಸುವ ಬಿಲ್ಲು 
ಸಿಂಹಾಟಕಮೆಂಬ 


೯೭೧ 


ವಜದಾಳಿ - [ವಜಃತಾಳಿ] ವಜ್ರಖಚಿತ ಮಾಂಗಲ್ಯ 
(ತಿಸರಮಿದಾವುದಕ್ಕೆ ಧರಣೀಂದನ ಕೊಟ್ಟುದು ವಜದಾಳಿ 
ಕಣ್ಣೆಸೆವುವುದಿದಾವುದು: ಪಂಪಭಾ, ೪. ೮೬) 

ವಜ್ರಧರ - ಇಂದ್ರ (ಗಾಂಡಿವಧರಂ ಗಂಗಾಧರಂ ತುಂಗಶಕ್ತಿಧರಂ 
ವಜಧರಂ ಧರಾಧರಧರಂ ಶ್ರೀಕೀರ್ತಿವಿದ್ಯಾಧರಂ: ಪಂಚತಂತ್ರ, 
೩೭) 

ವಜಪಾತ - ಸಿಡಿಲ ಹೊಡೆತ (ವಿಗತ ಪುರುಷಾಕಾರಂ 
ಭಾಗ್ಯಾನರ್ಥ ವಜ್ರಪಾತಸಂತಪ್ಕಮಾನಮಾನಸನುಂ... .. ಆಗಿ: 
ಚಂದ್ರಪ್ರಪು, ೫. ೯ ವ) 


ವಜ್ರಮಯ - - [ಜೈನ] ಭರತ ಚಕ್ರವರ್ತಿಯ ಏಳು 
ಅಜೀವರತ್ನಗಳಲ್ಲೊಂದಾದ ಚರ್ಮರತ್ನದ ಹೆಸರು 
(ಅಗಾಧಜಲದುರ್ಗಸಮುತ್ತರಣ ನಿರತ ಸಕಳ ಶಿಬಿರ 
ಸಂಧಾರಣಶಕ್ತಿಯುಕ್ತಮಪ್ಪ ವಜ್ರಮಯಮೆಂಬ 


ಚರ್ಮರತ್ನಮುಂ: ಆದಿಷು, ೧೧. ೩ ವ) 

ವಜ್ರಮುಷ್ಟಿ - - ಕೈಯಲ್ಲಿ ಹಿಡಿಯುವ ಒಂದು ಆಯುಧ 
(ವಜ್ರಮುಷ್ಟಿಯ  ಪೊಯ್ಲೊಳಂ ಬಾಳ  ಕೋಳೊಳಂ 
ಉಚ್ಚಳಿಸಿದ ಕಪಾಲದೋಡುಗಳ೦ ಗಂಗೆಗಟ್ಟುತ್ತುಂ: ಪಂಪಭಾ, 
೧೧. ೨ ವ) 

ವಜಲೇಪ - - ವಜದ ಲೇಪನ, ಗಟ್ಟಿಗೊಳಿಸುವುದು 
(ವಜಲೇಪದ ತಗುಳ್ಳಂ ಪೋಲ್ಡಿನಂ ವಜನಾಭಿಗೆ 
ಅತಿಪ್ರೀತಿಯಂ ಉ೦ಟುಮಾಡಿದರವರ್‌ ಜನ್ಮಾಂತರಸ್ನೇಹದಿಂ: 
ಆದಿಪು, ೬. ೨೨) 

ವಜಲೋಭಿ - ಮಹಾಜಿಪುಣ (ಪಾವಿಂಗ೦ ಬಲಿಯಿಕ್ಕದ 
ವಜಲೋಭಿಯುಂ ಶ್ರಾವಕನಾಗಲೊಡಂ ನಿಜಸಮಯಿಗೆ..... 
ವೆಚ್ಚಿಸುಗುಂ: ಸಮಯಪ, ೪. ೭೪) 

ವಜವೃಷಭನಾರಾಚಸಂಹನನ - - [ಜೈನ] ವಜಕ್ಕೆ ಸಮಾನವಾದ 
ಅಸಿಪಂಜರವು ನಿರ್ಮಾಣವಾದ ಹಾಗೂ ವಜ್ರಸಮಾನವಾದ 
ಕೀಲುಗಳಿಂದ ಕೀಲಿತವಾದ ದೇಹ (ಅಂತು ನಿಸ್ವೇದ ನಿರ್ಮಲ 
ಕ್ಷೇರಗೌರಕ್ತತಜ ಸಮಚತುರಸ್ಪಸಂಸ್ಥಾನ ವಜ್ರವೃಷಭನಾರಾಚ 
ಸಂಹನನುಂ: ಆದಿಪು, ೮. ೪ ವ) 

ವಜ್ರಶರ - - ಸಿಡಿಲಿನಂತಹ ಬಾಣ (ಎಚ್ಚೊಡೆ ಅಸುರನಿಟ್ಟ 
ಬೆಟ್ಟಂ ಒಂದು ವಜ್ರಶರದಿ೦ ಆರ್ದು ಎಚ್ಚು ದಿತಿಜನೆಚ್ಚ ಸಡಿಲ 
ಶರಮಂ ಉದಕಬಾಣದಿಂದೆಚ್ಚು: ಪಂಪಭಾ, ೧೨. ೧೩) 

ವಜಹತಿ - - ಸಿಡಿಲ ಹೊಡೆತ, ವಜ್ರಾಯುಧದ ಹೊಡೆತ 
(ಕುಲಿಶಾಯುಧನಿತ್ತ ಶಕ್ತಿಯಿಂದೆ ಆತನ ಉರಸ್ಥಲಮನಿಡೆ 
ವಜಹತಿಯಿಂ ಕುಲಗಿರಿ ಕೆಡೆವಂತೆ ಕೆಡೆದನಾ ದನುತನಯಂ: 
ಪಂಪಭಾ, ೧೨. ೧೪) 

ವಜಹಸ್ತ - ಇಂದ್ರ (ವಜ್ರಹಸ್ತಾದಿ ದೇವೋತ್ಕರಮೆಲ್ಲಂ ಕೂಡೆ 
ಕಾಯ್ದೆದ್ದು ಅರಿಬಲತತಿಯಂ ಪೊಯ್ಬು: ತ್ರಿಷಷ್ಟಿಪು, ೩೦. 
೩೨) 

ವಜ್ರಿ - ಇಂದ್ರ (ಇದಿರೊಳ್‌ ನಿಂದೊಡೆ ಮಜಿ ಸೈರಿಸಂ ಇರಲ್ಪೇಡ 


ಎಮ್ಮೊಳೊಳ್ಳೊಕ್ಕು ನಿಲ್ವುದು ನೀಂ ಎಂದು ಕಡಂಗಿ 
ಕಾಲ್ಪಿಡಿವವೋಲ್‌ ತನ್ನೂರ್ಮಿಗಳ್‌ ಬಂದುವು: ಪಂಪಭಾ, ೪. 
೨೪); [ಜೈನ] ಹದಿನಾರನೆಯ ತೀರ್ಥಂಕರನಾದ 
ಶಾಂತಿನಾಥ (ನೆಜ್‌ದೈಶ್ವರ್ಯದ ಮೇಗೆ ವಜ್ರಿ 


ಬೆಸದಾಳಂತಾಗಿಯು೦ ಕಲ್ಪಮಂ ನೆಆೌಯಭ್ಯಂತರಸಿದ್ಧಿಯಂ 
ಪಡೆಯಂ: ಶಾಂತಿಪು, ೧೧. ೮೫ ವ) 


ವಟವಿಟಪಿ - ಆಲದ ಮರ (ಪುರಿಮತಾಳಪುರ ಬಹಿರ್ಭಾಗನಿಕಟ 
ಶಕಟೋದ್ಯಾನವಟವಿಟಪಿಯ ಕೆಟಗೆ ವಿಶಾಳ ನಿರಾಳ 
ಕುಳನಿರ್ಜಂತುಕ ನಿರ್ಮಲ ಶಿಲಾಪಟ್ಟದ ಮೇಲೆ: ಆದಿಷು, 
೧೦. ೧೩ ವ) 

ವಟು - ಬ್ರಹ್ಮಚಾರಿ, ಹುಡುಗ (ವಟು ಮಾಣವಕ ಅರ್ಭಕ 
ಬಾಳಂ: ಅಭಿಧಾವ, ೧. ೧೧. ೧೫) 

ವಟ್ಟಂದೆಜು - ತೂಕ ಸಮನಿಲ್ಲದಾಗ ಸಮತೋಲನಕ್ಕಾಗಿ ಕೊಡು 
(ವಟ್ಟಂದೆತ್ತದು ಬೆಳ್ಳಿಯ ಬೆಟ್ಟಂ ಬಿಣ್ಣಿಂಗೆ ಎನಿಪ್ಪ 
ಕೋಟಿಕಶಿಲೆಯಂ ಬಟ್ಟಾಡಿದ ಬಾಹಾಬಲಂ ಇಟ್ಟಳವು 
ಎಂಟನೆಯ ಕೇಶವಂಗಿದಿರುಂಟೇ: ಪಂಪರಾ, ೧೨. ೬೮) 

ವಟ್ಟೆ - ವಸ್ತ (ಬೊಂಗದ ನಾರಂಗದ ದೇವಾಂಗದ ಪಲತೆಅದ 
ಸಕಲ". ವಟ್ಟಿಳಳಂ  ಗೇಹಾಂಗಣದೊಳ್‌ ಮೆಟ್ಟುವ 
ತಾಣ೦ಗಳೊಳ್‌ ಓರಂತೆ ಪಾಸಿ: ಸುಕುಮಾಚ, ೧೦. ೯೦) 

ವಡಬಶಿಖಿ - ಬಾಡಬಾಗ್ನಿ (ಅಳ್ಳಿಚೆವ ತೆರೆ ವಡಬಶಿಖಿಯಿನಿತುಆ*ೌ 
ತನ್ನೊಳ್‌ ಮೆ೫*ಯಲೊಪ್ಪಿದತ್ತು ಸಮುದಂ: ತ್ರಿಷಷ್ಟಿಪು, ೨. 
೧೮) 

ವಡ್ಡವಾರ - ಶನಿವಾರ (ಕಳಶಜನನಿಂತು ಕೊಲಿಸಿದ ಖಳನೆ ಗಡಂ 
ಧರ್ಮನಂದನಂ ಕ್ರೂರ ದಿನಂ ಗಳ ಪೆಸರಂ ಮಯಿಯಿಸಿ 
ಮಂಗಳವಾರಂ ವಡ್ಡವಾರಮೆಂಬಂತೆ ವಲಂ: ಗದಾಯು, ೩. 
೨೬) 

ವಡ್ಡಾಗರ - ನೆಲೆವೀಡು (ಕರಿಗಳ ಕಣಿ ಶಬರರ ನಿಧಿ ಮರಗಳ 
ವಡ್ಡಾಗರಂ ದವಾಗ್ನಿಯ ಸತ್ರಂ ಹರಿಣಂಗಳ ಹರವರಿ: 
ಚಂದ್ರಪ್ರಷು, ೫. ೪೭) 

ವಣಿಕ್ಕುಲ - ವ್ಯಾಪಾರಿಗಳ ಕುಲ, ಸೆಟ್ಟರ ಜಾತಿ (ಮೂಜನೆಯ 
ಭವದೊಳ್‌ ಮೃಣಾಳವತಿಯೊಳ್‌ ವಣಿಕ್ಕುಲದೊಳ್‌ ಪುಟ್ಟದ 
ರತಿವೇಗೆಯುಂ ; ಚಾವುಂಡಪುಚಂದ್ರ: ಪು. ೮೬, ಸಾ ೧೫) 

ವಣಿಕೃತಿ - ಪಮುಖ ವ್ಯಾಪಾರಿ (ಅಗಲದೆ 
ರೇಖಾತ್ರಯದಿಂದಗಲದೆ ಪೊಗರ್ವಟ್ಟ ಬಂಧುರಚ್ಛವಿಯಿಂ 
ಕಂಬುಗಳ೦ ನಗುವಂತಿರೆ ಕಂಬುಗಳಂ ಕರಮೆಸೆಗುಂ ಆ 
ವಣಿಕ್ಷತಿಸತಿಯಾ: ಸುಕುಮಾಚ, ೯. ೮೯) 

ವಣಿಗ್ವಂಶ - - ಆದಿದೇವನು ವಿಭಾಗಿಸಿದ ಮೂರು ವರ್ಣಗಳಲ್ಲಿ 
ಒಂದು, ವಣಿಕರು ಎಂಬ ವರ್ಣ (ತನ್ನ ಪಡೆದ 

ಕ್ಷತ್ತಿಯವಣಿಕ್ಟೂದರೆಂಬ  ಮೂಜುವರ್ಣಂ೦ಗಳೊಳಗೆ 

ವಣಿಗ್ವಂಶಕ್ಕೆ ಪಾಶುಪಾಲ್ಯ ಕೃಷಿ ಪಣ್ಯಕರ್ಮ೦ಗಳುಮಂ: 

ಆದಿಪು, ೮. ೬೪ ವ); - ವೈಶ್ಯವರ್ಣ (ವಣಿಗ್ವಂಶಕ್ಕೆ 
ಜಳಸ್ಥಳಯಾತ್ರಾಸಂವೃತಮರ್ಥ ಪ್ರವರ್ತನಮುಮಂ: ಆದಿಪು, 
೮ ೭೩ ವ) 

ವಣಿಗ್ವಂಶಾಗ್ರಣಿ - - ವ್ಯಾಪಾರಿವಂಶ ಶ್ರೇಷ್ಠ (ಆ ಪುರದೊಳ್‌ 
ವಣಿಗ್ವಂಶಾಗ್ರಣಿ ಕುಬೇರನಿಂದ ಅಧಿಕನೆನಿಸಿದ 
ಕುಬೇರದತ್ತಂಗಂ ಅನಂತಮತಿಗಂ ಧನದೇವನೆಂಬ 
ಪ್ರಿಯತನೂಭವನಾದಂ: ಆದಿಷು, ೬. ೨೧ ವ) 

ವಣಿಗಾಟ - ಅಂ೦ಗಡಿಸಾಲು (ಪುರವರದ ವಣಿಗ್ತಾಟ 
ಹರ್ಮ್ಯಂ೦ಗಳೊಳ್‌ ಮುನ್ನಿನ ಸಂಚಾರಸ್ವಭಾವಂ ಪಣಿಪಡೆ 
ಪದೆಪಿಂ ಲಕ್ಷ್ಮಿ ನಿಶ್ಚಿಂತಮಿರ್ಪಳ್‌: ಪಂಪರಾ, ೧. ೧೨೨) 

ವಣಿಗ್ವಿದ್ಯೆ - [ವಣಿಕ್‌--ವಿದ್ಯೆ] ವ್ಯಾಪಾರೀವಿದ್ಯೆ 
(ವಾರ್ತೆಯೆಂಬುದಸಿಮಷಿವಣಿಗ್ನಿದ್ಯಾದಿ ಕರ್ಮಂಗಳೊಳ್‌ 
ಎಶುದ್ಧಿವೃತ್ತಿಯನರ್ಥೋಪಾರ್ಜನಂಗೆಯ್ವುದಕ್ಕುಂ: ಅಜಿತಪು, 
೧೨: ೧ ಪು) 


೯೭೨ 


ವಣಿಗ್ವವಹಾರ ೨... 7. [ವಣಿಕ್‌*ವ್ಯವಹಾರ] ವ್ಯಾಪಾರಿಗಳ 
ಕಾರ್ಯ (ಸೇವಾಧರ್ಮೋಚಿತಮೆನಿಸುವ ಅಸಿಕರ್ಮಮುಮಂ 
ಅನೇಕ ಶಾಸ್ತ್ರಾನುಗತಮಪ್ಪ ವಿದ್ಯೆಯುಮಂ 
ವಣಿಗ್ವ್ಯವಹಾರಾನುಕಾರಿಯಪ್ಪ ವಾಣಿಜ್ಯಮುಮಂ: ಆದಿಷು, 
೮. ೬೪ ವ) 

ವಣಿಜ - ವ್ಯಾಪಾರಿ (ಒರ್ವಂನಡುವಿರುಳ್ಳೋಗಿ ವಣಿಜರನೊಟ್ಟಯ್ಸಿ 
ವಂಚಿಸಿ ಕುಣಿದಂದೆನೆಂದಂ: ಸುಕುಮಾಚ, ೭. ೧೫) 

ವಣ್ಣಂ - ಬಣ್ಣ (ಎನ್ನ ಸೂಳೆಗೆ ಬಿಯಮಾದುದುಟೆದುವೆಲ್ಲಂ 
ವಣ್ಣ೦ ಚಳಿಯದೆ ಇರ್ದುದು: ವಡ್ಡಾರಾ, ಪು ೧೨೫, ಸಾ 
೨೫) 

ವತಂಸ - ಕಿವಿಯ ಆಭರಣ (ಕನನ್ಮಣಿವತಂಸಾಸ್ಟಾಲಿತಾಂಸ೦ 
ಲಸದ್ದೋರಾಂದೋಳನ ಜಾತಕಂಕಣರುಣತ್ಕಾರಂ 
ಪುರಸ್ತ್ರೀಜನ೦: ಚಂದ್ರಪ್ರಹು, ೧೦. ೩) 

ವತ್ಸ - ಕರು (ಕರು ಎಳೆಗಳು ವತ್ಸ ಶಕೃತ್ಯರಿ ನಾಮಂ; ಅಭಿಧಾವ, 
೧. ೧೫. ೩); ಎದೆ (ಉರ೦ ವತ್ಸಂ ವಕ್ಷಂ ಹೃದಯಂ ಎದೆ: 
ಅಭಿಧಾವ, ೧. ೧೨. ೭) 

ವತ್ತರ - ವರ್ಷ (ಮೂವತ್ತು ದಿವಾರಾತ್ರಂ ತೀವಿದೊಡದು 
ಮಾಸಂ ಎರಡು ಮಾಸಂ ಖುತುವಂತಾವವು ವತ್ತಾರಾಗೆ 
ಕಳವೇದಿಗಳಂತದೊಂದು ವತ್ಸರಮೆಂಬರ್‌: ಅಭಿಧಾವ, ೧. 
೨. ೧೦) 

ವತ್ತಲತೆ ದ ಪ್ರೀತಿ, 
ವತ್ಸಲತೆಯನುಂಟುಮಾಡಿ 
ಕುತ್ಸಿತಯೋನಿಗಳೊಳ್‌ 
೧೫. ೪೧) 

ವದ -.. ಮಾತು 
ರೂಪುದೋಚೆದುವು 
ಅಜಿತಪು, ೫. ೬೪) 

ವದನ - ಮುಖ (ವದನಕ್ಕಂ ಕುಸುಮಕ್ಕಂ ಪದೆದೆಅಗುವ 
ಮಧುಕರ೦ಗಳ೦ ಸೋವುತ್ತುಂ: ಗಿರಿಜಾಕ, ೫. ೭೧) 

ವದನರಸ — ಜೊಲ್ಲು (ವದನರಸಂ ಮದನರಸಂ 
ಹೊದಲಳ್ಗುದೆನಿಸುವಿನಮರಿ ನರ್ತಿಸೆ: ಆದಿಷು, ೭. ೧೯) 

ವದನಾರವಿಂದೆ - - ಕಮಲಮುಖಿ, ಅರಳಿದ ಕಮಲದಂತಹ 
ಮುಖದವಳು (ಅಂಬಿಕೆಯ ಸೂಳೆಯಪ್ಪಾಕೆ ದರಹಸಿತ 
ವದನಾರವಿಂದೆಯಾಗಿ ಬರವಂ ಕೈಕೊಂಡಳಪುದಣಿಂದಾಕೆಯ 
ಮಗಂ ವಿದುರನೆಂಬಂ ಅನಂಗಾಕಾರನುಮಾಚಾರವಂತನುಂ 
ಬುದ್ಧಿವ೦ತನುಮಕ್ಕುಂ: ಪಂಪಭಾ, ೧. ೮೫ ವ) 

ವದಾನ್ಯ - ಉದಾರಿ (ತೆಗೆದು ಕೊಟ್ಟಪರಲ್ತೆ ವದಾನ್ಯವಲ್ಲಭರ್‌: 
ಲೀಲಾವತಿ, ೧. ೫೮); ನಯವಾಗಿ ಮಾತಾಡುವವನು 
(ಮಾನ್ಯಂ ಪ್ರಕೃಷ್ಣನಚೆಗೆ ವದಾನ್ಯ್ಕಂ ಪ್ರಿಯವಾದಿ: ಅಭಿಧಾವ, 
೨. ೧. ೧೪) 

ವದಾನ್ಯತಾ - ಔದಾರ್ಯ (ಅಂತು ನಿಜ ವದಾನ್ಯತಾ ಗುಣ 
ವಿಶುದ್ಧ ಸಿದ್ಧರಸ ಪ್ರವಾಹಕ್ಕೆ ಸೇತುಗಟ್ಟುವಂತೆ ಪಟ್ಟಮಂ ಕಟ್ಟ; 
ಪಂಪರಾ, ೭. ೨೨ ವ) 

ವಧಾರ್ಥ — - ಕೊಲ್ಲುವ ಉದ್ದೇಶ (ಅಂಬೆಯೆಂಬ 
ದುಂಡುರುಂಬೆ ನಿನಗೆ ವಧಾರ್ಥಮಾಗಿ ಪುಟ್ಟುವೆನಕ್ಕೆಂದು 
ಕೋಪಾಗ್ನಿಯಿಂದಂ ಅಗ್ನಿಶರೀರಿಯಾಗಿ ದ್ರುಪದನ 
ಮಹಾದೇವಿಗೆ ಮಗನಾಗಿ ಪುಟ್ಟಿ: ಪಂಪಭಾ, ೧. ೮೦ ವ) 


ವಾತ್ಸಲ್ಯ (ಜಿನಮತದೊಳ್‌ 
ಕುಮತದೊಳಂ ಅವರ್‌ 
ತಿರಿತರುತಿರ್ದರ್‌: ಪಂಪರಾ, 


(ವದನದೊಳ್‌ 
ಅವ್ಯಕ್ತ ವದ 


ದಂತಾಂಕುರಂ 
ಸ್ವಭಾವಮಧುರಂ: 


ವಧು - ಹೆಂಗಸು, ಸೊಸೆ (ವಧು ಸೊಸೆ ವಧು ಸೀಮಂತಿನಿ: 
ಅಭಿಧಾವ, ೩. ೧. ಲ) 

ವಧುವಿರ್‌ - - ಸ್ಲೀಯರು (ಎರಡು ರಥದ ಗಾಲಿಯ 
ಕೋಳಿಂದಾದ ರಜಃಪಟಲಂ ಕವಿದು ಆದಮೆ ತೀವಿದುದು 
ದಿವಿಜವಧುವಿರ ಕಣ್ಣೊಳ್‌: ಪಂಪಭಾ, ೫. ೭೯) 

ವಧೂಟಿ - ಯುವತಿ (ವಧೂಟೀಜನ ನೇತ್ರಾಕರ್ಷಣಾಲೇಪನಕ 
ಜಯಮಂ ಮಾನಿನೀಚಿತ್ತ ಸಂಮೋಹನರೂಪಕ್ಕೆ 
ಎಗ್ಗನುತ್ತಾದಿಸುವುದು ನೃಪರೂಪಂ ಜನಾಶ್ಚರ್ಯರೂಪಂ: 
ಮಲ್ಲಿನಾಪು, ೩. ೨೮) 

ವಧೂವರ - - ವಧುಶ್ರೇಷ್ಠಳು (ಎಣ್ಣರು೦ ಆಶಾವಧೂವರರಂ 
ಆದಿಪುರುಷಾಂಬಿಕೆಗೆ ಗಾಯಕೀನಾಯಕಿಯರಾಗಿ: ಆದಿಪು. 
೭.೩ ವ) 

ವಧೂವರತೆ - - ವಧುವಿಗೆ ವರನಾಗುವಿಕೆ (ಮಾಘಮಾಸಂ 
ಬರೆ ಕೃಷ್ಣಚತುರ್ದಶೀದಿನಂ ಸಮನಿಸೆ ತತ್ಪುರುದೇವಂ 
ಮುಕ್ತಿವಧೂವರತೆಯಂ ಅಭಿಜಿನ್ನುಹೂರ್ತದೊಳ್‌ 
ಕೈಕೊಂಡಂ: ಆದಿಷು, ೧೬. ೫೧) 

ವಧೂವಿಲೋಕನ — ಸೊಸೆಯನ್ನು ನೋಡುವುದು 
(ಪದೆಯುತ್ತಿರ್ದೆ ವಧೂವಿಲೋಕನಸುಖಕ್ಕೆಂದುಂ ವಿವಾಹಕ್ಕಿದೆ 
ನೋಡಾಗ್ರಹಮಂ .. .. ಮಾಡಿದಪ್ಪುದು: ಕಾದಂಬ, ೮. ೯೪) 

ವಧೆ - ಕೊಲೆ (ಹಿಡಿಂಬವಧೆ. ಬಕಾಸುರವಧೆ 
ಪೆಣವುಮುಪಾಖ್ಯಾನಕಥೆಗಳೂಳಮೊಂದುಂ ಕುಂದಲೀಯದೆ 
ಪೇಲ್ಸ್‌ಂ: ಪಂಪಭಾ, ೧೪. ೫೨ ವ) 

ವಧ್ಯಕಮ - -. ಕೊಲ್ಲುವ 
ಮೊಗಂಬುಗಿಸಿದಾಗಳ್‌ 
ವಧ್ಯಕ್ರಮ೦ಗಳೊಳ್‌ ಭಾರ್ಗವರ್‌ 
ಪಂಪಭಾ, ೧೦. ೯೩ ವ) 

ವಧ್ಯಶಿಲೆ - ಮರಣದಂಡನೆಗಾಗಿ ಕತ್ತು ಕತ್ತರಿಸಲು ಇರುವ ಕಲ್ಲು 
(ಅಸುರಂ ಕನ್ನೆಯನುಯ್ದ್ಚು ವಧ್ಯಶಿಲೆಯೊಳ್‌ ಪೊಯ್ದಲ್ಲಿ 
ಕೈಯಿಂ ಸಿಡಿಲ್ದು ಸಿಡಿಲ್‌ ಪೋಪವೊಲಂಬರಕ್ಕೆ ನೆಗೆದೆಂದಳ್‌: 
ಜಗನ್ನಾವಿ, ೩. ೧೪) 

ವನ - ಕಾಡು, ನೀರು (ವನಂ ಅರಣ್ಯಾಖ್ಯಂ ವನಂ ಜೀವನಂ: 
ಅಭಿಧಾವ, ೩. ೧. ೨೫) 

ವನಕೇಳಿ - ವನವಿಹಾರ (ಭೂವರಶಿಖಾಮಣಿ ನೆಟ್ಟನೆ 
ಪಟ್ಟವರ್ಧನ ದ್ವಿರದನಿಯಿಂದೆ ಮುಂದಿಚೆದು ತದ್ದನಕೇಳಿಗೆ... 
.. ಹುಗುತಂದಂ: ಶಾಂತೀಶ್ಸಷು, ೧೦. ೭೩) 

ವನಕ್ರೀಡೆ - ವನಕೇಳಿ (ಅಂತು ಬಂದ ಬಸಂತದೊಳ್‌ ಮದ್ರಿ 
ತಾಂ ಗರ್ವವ್ಯಾಲೆಯುಂ ಕ್ರೀಡಾನುಶೀಲೆಯು೦ ಅಪುುದಜೆಂ 
ವನಕ್ರೀಡಾನಿಮಿತ್ತದಿ೦ ಪೋಗಿ: ಪಂಪಭಾ, ೨. ೧೫ ವ) 

ವನಖಗ - - ಕಾಡುಹಕ್ಕಿ (ವನಖಗ ವನಮೃಗ ವನತರು 
ವನಚರ ವನವನಜನಿವಹಮುಳ್ಳನಿತು೦ ಸೀರನಿತು೦ ಅಣ೦ 
ಉಟಿದುದಿಲ್ಲ: ಪಂಪಭಾ, ೫. ೯೭) 

ವನಚರ - - ಕಾಡಿನಲ್ಲಿ ಓಡಾಡುವ ಪ್ರಾಣಿಗಳು (ವನಖಗ 
ವನಮೃಗ ವನತರು ವನಚರ ವನವನಜನಿವಹಮುಳ್ಳನಿತುಂ 
ಸೀರನಿತು೦ ಅಣ೦ ಉಟಿದುದಿಲ್ಲ: ಪಂಪಭಾ, ೫. ೯೭); - 
ಬೇಟೆಗಾರ (ವನಚರನಾಗಿ ಶಂಭು ಗಿರಿಜಾತೆಯಂ ಓತು 
ಪುಳಿಂದಿ ಮಾಡಿ ನಚ್ಚಿನ ಗುಹನಂ ಕಿರಾತಬಲನಾಯಕನಾಗಿರೆ 
ಮಾಡಿ: ಪಂಪಭಾ, ೮. ೧೪) 


ಬಗೆ (ಒಂದೊಂದರ್ಕೆ 
ಉಭಯವ್ಕಾಳದಂತಿ 


ಸುರಿಗಿಲೆವಂತಿಜೆಯೆ: 


೯೭೩ 


ವನಜಜ - ಬ್ರಹ್ಮ (ಅನಫಶಿವ೦ ಪೊಣಮಟ್ಟಂ ವನಜಜ 
ವನಜಾಕ್ಷರೋತು ಕೈಗುಡಲಾಗಳ್‌: ತ್ರಿಷಷ್ಟಿಪು, ೬. ೧೧) 

ವನಜವನ - ತಾವರೆಗಳ ಸಮೂಹ (ವಿನೇಯಜನ ವನಜವನ 
ದಿವಾಕರಂ ಅಣತು ಆ ಮುನಿಪನುಪವಾಸಮಂ ಪರ್ವ 
ನಿಮಿತ್ತಂ ತಳೆದು: ಯಶೋಧಚ, ೧. ೪೬) 

ವನಜಳಕೇಳಿ - - ಕಾಡಿನ ನೀರಾಟ (ಕಡುಪಗಲಾದುದು ಬೀಡ೦ 
ಬಿಡಿಸುವುದು ಈ ಪುಣ್ಯನದಿಯ ತಡಿಯೊಳ್‌ ದೇವರ್‌ 
ನಡೆವುದು ವನಜಳಕೇಳಿಗೆ: ಆದಿಪು, ೧೧. ೬೯) 

ವನಜಾತಪ್ರಿಯಬಂಧು -.. ಕಮಲಬಂಧು, ಸೂರ್ಯ 
(ವನಜಾತಪ್ರಿಯಬಂಧುಗೆ ಅಂಗಪತಿಯ೦ ಧರ್ಮಂಗೆ ನಿನ್ನಂ 
ಹುತಾಶನಮಿತ್ರಂಗೆ ಬಕಾರಿಯಂ ಕುಲಿಶಿಗಂ ಗಾಂಡೀವಿಯಂ 
ಪೆತ್ತೆಂ: ಗದಾಯು, ೧೦. ೨೧) 

ವನಜಾತಾನನೆ -  ಕಮಲವದನೆ (ವನಜಾತಾನನೆ 
ನಿಜೇಶನಗಲಲ್ವೆ ಎಂತಾತ್ಮನೇನಪ್ಪುದೇ: ಅನುಭವ, ೯೫) 

ವನಜಾರಾತಿ - ಕಮಲದ ಶತ್ರು, ಚಂದ್ರ (ವನಜಾರಾತಿತನೂಜ 
ವಾಸರದೊಳ್‌ ಆದತ್ತು ಅಲ್ಲಂಮಗರ್ಪಿತಂ: ಉದ್ಭಟಕಾ, ೧೨. 
೧೪೬) 

ವನತರು - - ಕಾಡುಮರ (ವನಖಗ ವನಮೃಗ ವನತರು 
ವನಚರ ವನವನಜನಿವಹಮುಳ್ಳನಿತು೦ ಸೀರನಿತು೦ ಅಣ೦ 
ಉಟಿದುದಿಲ್ಲ: ಪಂಪಭಾ, ೫. ೯೭) 

ವನದಂತಿ - - ಕಾಡಾನೆ (ಕಪಿದ್ದಜಂ ವನದಂತಿಯಂತೆ 


ಕೇಳ್‌ 


ಧ್ವಾಂಕ್ಷದ್ದಜಮನುಡಿದು ಕೆಡೆವಿನಂ ಎಚ್ಚಾಗಳ್‌: ಪಂಪಭಾ, 
೧೨, ೨೦೮ ವ) 

ವನದಹನ -  ಕಾಡುಗಿಚ್ಚು (ವನದಹನಂ ವನಾಂತರಮಂ 
ಒರ್ಬಳಸಾಗಿರೆ ಮುತ್ತಿ ಸುತ್ತಿ ನಡುವಿರ್ದುಂ ಆ 
ಮರನನಟ್ವೆದುದು: ಆದಿಷು, ೯. ೫೯) 

ವನದುರ್ಗ - ಕಾಡಿನ ಮಧ್ಯದಲ್ಲಿರುವ ಕೋಟೆ [ಆ 
ಮಾಧವೀಮಂಟಪಮಂ ಕಾಮನ ಡಾಮರಕ್ಕೆ ಅಳ್ಳಿ 


ವನದುರ್ಗ೦ಂಬುಗುವಂತೆ ಪೊಕ್ಕು: ಪಂಪಭಾ, ೫. ೬ ವ) 
ವನಧಿ - ಸಮುದ್ರ (ವನಧಿಪರೀತಭೂತಳದೊಳಿತನೆ ಸೋಲದ 
ಗಂಡಂ: ಪಂಪಭಾ, ೧. ೨೬) 
ವನಧಿಧ್ದಾನ - - ಸಮುದಘೋಷ (ವನಧಿಧ್ವಾನಮನೊಡ್ಡಿಸುತ್ತಿರೆ 
ನದದ್ದಂಭೀರಭೇರೀಬೃಹದ್ದನಿ: ಆದಿಷು, ೧೪. ೧೪೯) 
ವನಧಿಪರೀತ - - ಸಮುದದಿಂದ ಸುತ್ತುವರಿದ (ವನಧಿಪರೀತ 
ಭೂತಳದೊಳೀತನೆ ಸೋಲದ ಗಂಡಂ: ಪಂಪಭಾ, ೧. ೧೬) 
ವನಧಿಪ್ರಧ್ದಾನ - - ಸಮುದ್ರಘೋಷ (ವನಧಿಪ್ರಧ್ವಾನದಿಂ 
ಮಂಗಳಪಟಹರವಂ ಪೆರ್ಚೆ ಮಾಂಗಲ್ಯಗೇಯದ್ದನಿಯಿಂದೆ 
ಆಶಾಂತರಂ ಘೂರ್ಣಿಸಿ ಸೊಗಯಿಸೆ: ಪಂಪಭಾ, ೧೪. ೧೮) 


ವನನಾಗಾರಿ - [ವನನಾಗ--ಅರಿ] ಕಾಡಾನೆಯ ಶತ್ರು ಸಿಂಹ 
(ಅಶ್ವಗ್ರೀವಂ ಆ ತ್ರಿಪೃಷ್ಟಂಗಿದಿರ್ಜಿ ವನನಾಗಾರಿಯಂತೆ 
ದಂತಿಶಿಶುವೋಲ್‌ .. .. ನೀಡಿಲ್ಲಳ್ವಾಡುಗುಂ: ಶಾಂತಿಷು, ೫. 
೨೭) 


ವನನಿಧಿ - ಸಮುದ್ರ (ಎನಗೆ ಪೊಸಂತಿಲೀ ನೆಗಟ್ಟಿ ವಜ್ರದ ವೇದಿಕೆ 
ಗೋಷ್ಟದಂ ದಲೀ ವನನಿಧಿ: ಆದಿಪು, ೧೨. ೭೧) 

ವನಪಥ -  - ಕಾಡಿನ ಹಾದಿ (ಕಳಭಂ ವನಪಥಮಂ 
ಯೂಥಪತಿಗೆ ತೋರ್ಪಂತಕ್ಕುಂ: ಆದಿಷು, ೮. ೧೨) 

ವನಪಾಲಕ - ಉದ್ಯಾನದ ಮೇಲ್ವಿಚಾರಕ (ಕಾವ ನಾರಾಯಣನ 
ಸುದರ್ಶನಮೆಂಬ ಚಕ್ರದ ಕೋಳುಮಂ ವಿಕ್ರಮಾರ್ಜುನನ 


ದಿವ್ಯಾಸ್ತಂಗಳ ಕೋಳುಮಂ ಅಗ್ನಿದೇವನ ಶಿಖಾಕಳಾಪದ 
ಕೋಳುಮಂ ಎಂತಾನುಂ ಬಂಜಿಸಿ ಬಲೆಪಜೆದ ಕೋಕನಂತೆ 
ಒರ್ವ ವನಪಾಲಕಂ ಪೋಗಿ ದೇವೇಂದನಂ ಕಂಡು: 
ಪಂಪಭಾ, ೫. ೯೩ ವ) 

ವನಪ್ರಚಾರ -  ವನಸಂಚಾರ 4(ಪಿಜೆದು ಪೊಟ್ಟಂ 
ವನಪ್ರಚಾರದೊಳ್‌ ಅಲಸಿದ ನದೀಚರನಪ್ಪ 
ಯೂಥಪತಿಯಂತೆ ವನವಿಹಾರದೊಳ್‌ ಅಲಸಿ ಬಂದು 
ಕಾವಣಂ ಪುಗೆ: ಶಾಂತಿಪು, ೮. ೨೩ ವ) 

ವನಭೃತ್‌ -  - ಮೋಡ (ವನಭೃತ್ಕುಂತಳೆಯಾ ಶಿರೀಷ 
ಕುಸುಮಾಭಾಂಗಕ್ಕೆ ಕಂದ೦ ಕನತ್‌ಕನಕಾ೦ಭೋಜ ನಿಭಾನನಕ್ಕೆ 
ಪಿರಿದುಂ ದೀನತ್ವಮಂ: ಪಂಪಭಾ, ೪. ೬೪) 

ವನಮದಕರಿ - - ಮದಿಸಿದ ಕಾಡಾನೆ (ಉತ್ತಮ ವನಮದಕರಿ 
ಕರಟಭಿತ್ತಿಗಳಿಂ ಸಿರುವ ಮದದ ಬಂಧುರಗಂಧಂ 
ಕತ್ತುರಿಮೃಗಮದದೊಳ್‌ ಪುದಿದು: ಆದಿಷು, ೯. ೧೨೦) 

ವನಮಹತ್ತರ — ವನಪಾಲಕ (ಪಸದನಂಗೊಂಡು 
ಪರಮಹರುಷದಿಂದ ಇನಿಸಾನುಂ ಬೇಗಮಿರ್ದು 
ವನಮಹತ್ತರನಂ ಕರೆದು: ರಾಜಶೇವಿ, ೧೦. ೧೦೭ ವ) 

ವನಮಹಿಷ - ಕಾಡುಕೋಣ (ಸುಭದನೆಂಬುದೊಂದು 
ವನಮಹಿಷನ ಸಾರೆವಂದು: ಪಂಚತಂತ್ರ, ೮೫ ವ) 

ವನಮಾತಂಗ - - ಕಾಡಾನೆ (ಸಿಂಗದ ಮುಪ್ಪುಂ ನೆಗಟ್ಟೇ 
ಗಾಂಗೇಯರ ಮುಪ್ಪುಂ ಇಳಿಕೆವಡೆಗುಮೇ 
ವನಮಾತಂಗಂಗಳಿಂ ಅಸುಹೃತ್‌ ಚತುರಂಗಬಲಂಗಳಿಂ: 
ಪಂಪಭಾ, ೧೦. ೧೯) 

ವನಮಾಲಾಧರ - ವಿಷ್ಣು (ಶೀಧರನೆನೆ ಸಕಳ ಧರಿತ್ರೀಧರನೆನೆ 
ಸಂದದೊಂದು ಸೊಬಗಿಂ ವನಮಾಲಾಧರನಾದಂ: 
ಪುಷ್ಪದಂಪು, ೩. ೨೨) 

ವನಮಾಲಿ - ವನಮಾಲಾಧರ (ವನಮಾಲಿ ಪೊಗಳುತಿರಲ್‌ 
ಅಂದು ಅನುನಯದೆ ನಮಃಶಿವಾಯ ಮುರುಗರ್ಗಂ .. .. 
ಗಣಪದಮನಿತ್ತು: ತ್ರಿಷಷ್ಟಿಪು೧೩. ೨೬) 

ವನಮೃಗ - ಕಾಡುಪ್ರಾಕಿ (ಮುನಿ ತಳರದೆ ಮೇರುವೊಲಿರೆ 
ವನಮೃಗದವೊಲ್‌ ರ್ಕುನುಟಿದು ಸುಟಿದುವು ನಾಯ್ಗಳ್‌: 
ಯಶೋಧಚ, ೪. ೪೩) 


ವನಯಾತ್ರಾ -  ಜಲಪರ್ಯಟನ (ಸುಮುಖಂ ಕಾಲಂ 
ಸಲುತ್ತಿರ್ಪಿನಂ ವನಯಾತ್ರಾಪರನಾಗಿ ಪೋಗಿ ಧನಮಂ 
ಕೋಟ್ಟಟ್ಟು: ಕರ್ಣನೇಮಿ, ೨. ೭) 

ವನರಾಜಿಕ್ರೀಡೆ.. - ವನವಿಹಾರ (ವನರಾಜಿಕ್ರೀಡೆಯಮ 
ಯೌವನವನದೊಳೆ ತೋಣಲ್‌: ಆದಿಷು, ೧. ೮೩) 

ವನರುಹ - ತಾವರೆ (ವನರುಹ ನಾಳಂ ದಂಡಂ 


ವನರುಹವನಪತ್ರಂವೊ೦ದೆ ಪೊಸಸೊರೆ ಮತ್ತಾ ವನರುಹ 
ಸೂತ್ರಂ ತಂತ್ರಿಗಳ್‌: ಗಿರಿಜಾಕ, ೩. ೯೮) 

ವನರುಹಗರ್ಭ - - ತಾವರೆಯಲ್ಲಿ ಹುಟ್ಟಿದವನು, ಬ್ರಹ್ಮ 
(ವನರುಹಗರ್ಭನೆಂಬವನ ಮುನ್ನಿನ ಗೆಯ್ದ ತಪಂ 
ತಿಲೋತ್ತಮಾಂಗನೆಯಿನದೆಂತುಟಾದುದು ಎನೆ: ಪಂಪಭಾ, ೭. 
೮೧) 

ವನರುಹನಾಭ - ವನಜನಾಭ (ವನರುಹನಾಭಂಗೆ ಚಂದನೇಂ 
ಕಿಜುಕುಳನೇ: ಕಾದಂಬ, ೯. ೯೦) 

ವನಲತಾಂಗಿ - - ವನವೆಂಬ ಹೆಣ್ಣು, ವನದೇವತೆ (ಸರಳ 
ತಮಾಳ ತಾಳ ಹರಿಚಂದನ ನಂದನ ಭೂಜರಾಜಿಯಿಂ 


೯೭೪ 


ಸುರಿವ ಅಲರೋಳಿ ತತ್‌ ವನಲತಾಂಗಿಯ ಸೂಸುವ 
ಸೇಸೆಯಾಯ್ತು: ಪಂಪಭಾ, ೫. ೫೨) 

ವನವಧು - - [ಜೈನ] ವ್ಯಂತರ ದೇವತೆ (ವನವಧೂಬ್ರಾತಂ 
ಔತ್ಸುಕ್ಯವದ್ಭಾವನಭಾಮಾರಾಜಿ ತದ್ಭಾವನಸುರರ್‌ ಅಖಿಳ 
ವ್ಯಂತರ ಜ್ಯೋತಿರಿಂದರ್‌: ಆದಿಷು, ೧೦. ೩೬) 

ವನವೀಥಿ - - ಕಾಡಿನ ದಾರಿ (ಉತ್ತುಂಗ ತೋರಣದ್ದಾರದಿಂದಂ 
ನುಗುಳ್ಳು ವನವೀಥಿವಿಡಿದು ಬಂದು: ಆದಿಷು, ೧೩. ೧೧ 
ವ) 

ವನಶ್ರೀ - - ಕಾಡಿನ ಚೆಲುವು (ಕಾಯ್ತು ಕರೆವಂತಿರ್ದುದು 
ಚೆಂದೆಂಗು ಸಾರಲೆವಂತಿರ್ದುದು ಬಂದ ಕರ್ಬು ಎನೆ ವನಶ್ರೀ 
ಬಣ್ಣಿಸಲ್ಪರ್ಕುಮೇ: ಆದಿಷು, ೧೧. ೬೮) 

ವನಸಿಂಹನ್ಯಾಯ - ಒಂದು ಲೌಕಿಕನ್ಯಾಯ; ವನ-ಸಿ೦ಹಗಳ 
ಪರಸ್ಪರ ರಕ್ಷಣೆ (ಧರಣಿಗುಹಾಸಿಂಹರ್‌ ನೀಮುಮೀಗಳ್‌ 
ವನಸಿಂಹನ್ಕಾಯಮಂ ದುರ್ಗದೊಳೆ ಬಲಿದು ನಿಂದಲ್ಲಿ 
ಬಂದೊತ್ತಿ ಚಕ್ರೇಶನ ತಂತ್ರಂ ನಿಲ್ಕುಂ: ಆದಿಷು, ೧೩. ೫೮) 

ವನಸುಮ - - ಕಾಡು ಹೂ (ವನಸುಮಸ್ತಬಕದ 
ನೆಟಲಿನಿಸಚ್ಛಾಂಬುವಿನೊಳೆಸೆಯೆ ಮಧುಕರಮದು ಭೊಂಂಕೆನೆ 
ಪಾಯ್ದು ಎಂಕೆ ನಾಂದೊಡೆ ಜಿನುಂಗಿ ನೆಲಸಿದುದು 
ವಿಕಚಕನಕಾಬ್ದಿನಿಯೊಳ್‌: ಆದಿಷು, ೧೧. ೬೨) 

ವನಸ್ಪತಿ - ಮರಗಿಡ (ವನಸ್ಪತಿ ಮರಂ: ಅಭಿಧಾವ, ೧. ೭. ೧); 
ಹೂಗಳಿಲ್ಲದೆ ಹಣ್ಣಾಗುವಂಥ ಗಿಡಮರ 
(ಪುಷಚಯಮಿಲ್ಲದೆಯುಂ ಫಳಮಪ್ಪುದದು ವನಸ್ಪತಿ: 
ಅಭಿಧಾವ, ೧. ೭ ೨); ಮರಗಿ (ಅಂತು ನೇಸಜ್‌ 
ಮೂಡಲೊಡನೆ ಗೂಡುಗಳಿಂ ಗಿಳಿಗಳೆಲ್ಲಂ 
ಕುಟುಂಕುಗೊಳಲೆಂದು ಹೋಗೆ ಶಾಬಕನಿಕರ 
ಸನಾಥನಾಗಿಯುಂ ನಿಶ್ಶಬ್ಧತೆಯಿ೦ ಶೂನ್ಯದಂತಿರ್ದ ಶಾಲಮಲಿ 
ವನಸ್ಪತಿಯೊಳ್‌: ಕಾದಂಬ, ೧. ೧೨೬ ವ) 

ವನಾಂತರ - ಕಾಡಿನ ಒಳಭಾಗ (ಕರಿಯ ಮುಗಿಲ್ಲಳಿಂ 
ಗಗನಮಂಡಳಮೊಪ್ಪಿರೆ ಸೋಗೆಯಿ೦ ವನಾಂತರಂ ಎಸೆದು 
ಒಪ್ಪೆ ತೋರ್ಪ ಮೊಳೆವುಲ್ಲಳಿನೀ ಧರಣೀವಿಭಾಗಂ ಒಪ್ಪಿರೆ: 
ಪಂಪಭಾ, ೭. ೨೩) 

ವನಾಂತರಾಳ - ವನಾ೦ತರ (ಜಲಜಲನೆ ಒಟ್ಕ್ಯುತಿರ್ಪ ಪರಿಕಾಲ್‌ 
ಪರಿಕಾಲೊಳ್‌ ಅಳುರ್ಕೆಗೊಂಡ ನೈದಿಲ ಪೂ. .ಸಿರಿ 
ನೋಡುಗುಮಾ ವನಾಂತರಾಳದೊಳ್‌: ಪಂಪಭಾ, ೧. ೫೨) 

ವನಾಧೀಶ - - ಕಾಡಿನ ರಾಜ (ಕಸ್ತೂರಿಕಾಂಡಕಂ 
ವನಹಸ್ತಿರದ೦ ಹಸ್ತಿಮಸ್ತಕೋದ್ಧವ ಮುಕ್ತಾವಿಸ್ತಾರಮೆಂದು 
ತಂದು ಸಮಸ್ತ ವನಾಧೀಶರ್‌ ಅವನಿಪತಿಯಂ ಕಂಡರ್‌: 
ಆದಿಷು, ೧೨. ೬೭) 

ವನಾವಸಥ - ಕಾಡಿನಲ್ಲಿನ ಮನೆ (ನಿರುತಂ ಭಾವನರುಂ 
ವನಾವಸಥರುಂ ಜ್ಯೋತಿಷ್ಯರುಂ ಕಲ್ಲವಾಸರು೦ ಆಗಿರ್ದ 
ಚತುರ್ವಿಧಾಮರರ್‌ ಉದಾರರ್‌: ಪುಷ್ಪದಂಷು, ೧೦. ೧೩) 

ವನಿತಾಸಕ್ತಿ - [ವನಿತಾ*ಸಕ್ತ] [ವನಿತಾ ಅಸಕ್ತಿ] ಹೆಣ್ಣಿನ ಬಗೆಗಿನ 
ಆಸಕ್ತಿ ಅಥವಾ ಅನಾಸಕ್ತಿ (ಮುಕ್ತಿಶ್ರೀಯಾಳ್‌ 
ತನಗಾಸಕ್ತಿಯೊಒಳಿರದೊಸೆದು ನೆರೆದನಜರ೦ ವನಿತಾಸಕ್ತಿಯ 
ವರಂಗೆ ನೆರೆವನುರಕ್ತಿಯನೊದವಿಸುವ ಮೆಚ್ಚದೇನಚ್ಚರಿಯೋ: 
ಶಾಂತಿಷು, ೧೨. ೩೪) 

ವನಿಗ - ತೋಟಗಾರ, ವನಪಾಲಕ (ಜನಿತ ನೃಪಾನಂದಂ 
ನಂದನವನಿಗಂ ಬಂದು ಬಿನ್ನಪಂಗೆಯ್ಯೆ ಮನೋಜನೊಳ್‌ 


ಎಕ್ಕತುಳಕೆ ಬರ್ಪಂತೆ ಅನಂತರಂ ನಂದನಕ್ಕೆ 
ಜಿನಚಂದಂ ಬಂದು: ಶಾಂತಿಷು, ೮. ೨ ಮತ್ತು ೨ ವ) 

ವನೀಪಕ - ಯಾಚಕ (ಎಡಜು ಅಜೆದು ಈವ ಕಲ್ಪತರುವೆಂದು 
ವನೀಪಕಕೋಟಿ ಸಂತಸಂಬಡೆ ಪೊಡೆವ 
ಒಂದಕಾಳವಿಳಯಾಶನಿ ಎಂದು ವಿರೋಧಿಗಳ್‌ ಮನಂಗಿಡೆ: 
ಪಂಪಭಾ, ೨. ೯೮); ಭಿಕ್ಷುಕಿ ವೇಷದ ಗೂಢಚಾರ (ತನ್ನ 
ಪೊನ್ನ ರಥದೊಳ್‌ ನೆಲಸಿರ್ದು ವಿಳಾಸದಿಂದೆ ಭೀಮನ 
ಮೊನೆಯಂ ವನೀಪಕರಂ ಆರಯಲಟ್ಟಿ: ಪಂಪಭಾ, ೧೦. 
೫೮) 

ವನೇಚರ - ಬೇಡರವನು[ಳು] (ಇಳಾತನೂಜೆ ಎನುತ ಅಂತದಂ 
ಈಕ್ಷಿಸುವರ್‌ ವನೇಚರರ್‌: ಕಾದಂಬ, ೧. ೯೭) 

ವನೇಚರಾಧಿಪ - ಬೇಟೆಗಾರರ ಮುಖಂಡ (ಅಲ್ಲಿ ಕೋಳ್ಗಿಗದ 
ವನೇಚರಾಧಿಪರ ದಾಯಿಗರತ್ತಣಿಂ ಅಪ್ಪ ಅಪಾಯಕೋಟಗೆ 
ಪವಣಿಲ್ಲ: ಪಂಪಭಾ, ೭. ೨೧) 

ವನೇರುಹ - ತಾವರೆ (ಅವಧರಿಪುದು .. .. ನವರವಿರುಚಿರಾಂಘ್ರಿ 
ವನೇರುಹಯುಗಳ ದೇವ ದೇವಿಯರಿರವಂ: ರಾಜಶೇವಿ, ೩. 
೬೬) 

ವನೋತ್ಥ - 
ಎಂಬತಿರ್ದುದು 
ಚಂದ್ರಪ್ರಪು, ೫. ೬೨) 

ವನೋದ್ದೇಶ - ಕಾಡುಪ್ರದೇಶ (ಸುಧಮಾಚಾರ್ಯರಂ ಆ 
ವನೋದ್ದೇಶದೊಳ್‌ ಕಾಣದೆ: ಸುಕುಮಾಚ, ೩. ೨೩ ವ) 

ವನ್ಯ — ಕಾಡಿನ (ಕೇಸರಿಣೀಸ್ತನ್ಯಮಂ 
ವನ್ಯಗಜಪೋತಾನೀಕಮುಂಡಾಡೆ: ಆದಿಷು, ೯. ೯೭) 

ವನ್ಯಗಜ - - ಕಾಡಾನೆ (ಕೇಸರಿಣೀಸ್ತನ್ಯಮಂ 
ವನ್ಯಗಜಪೋತಾನೀಕಮುಂಡಾಡೆ: ಆದಿಷು, ೯. ೯೭) 

ವನ್ಯಮತಂಗಜ - - ಕಾಡಾನೆ (ತುಂಗವನ್ಯಮತಂಗಜದಂತೆ 
ಆಘಾತ ನಿಪಾತಿತ ಸಲ್ಲಕೀಭಂಗಮಂ: ಪಂಪಭಾ, ೧. ೧೧೫) 

ವನ್ಯಲುಲಾಯ - ಕಾಡು ನಾಯಿ (ತನ್ನಯ ನೆಟಲಂ 
ಕಡುಗಪ್ಪಲೆಂದು ಪೊರಳಲ್ಕೊಡರಿಸಿ ಮೆಯ್ಯಿಕ್ಕಲಿರ್ದ 
ವನ್ಯಲುಲಾಯಂ: ಪುಷ್ಪದಂಪು, ೮. ೭೭) 

ವಹು - ದೇಹ (ದೆವಸ ದೆವಸಂಗಳಿಂ 
ಬಳೆಮುಂ  ಆಯುವುಂ ವಪುವುಂ 
ಅಜಿತಪು, ೨. ೭೯) 

ವಹುಷ್ಮ -  ಜೆಲುವಾದುದು (ಕನತ್ಸನಕಮಂಡನಮಂಡಿತಮಂ 
ವಪುಷಮಂ ಸಂಪದುಪೇತಮಂ ತರಿಸಿ ದಿಗ್ವಿಜಯಕ್ಕೆ 
ಜಿನೇಂದಚಂದದೇವಂ ಪೊಅಮಟ್ಟಂ; ಶಾಂತಿಷು, ೧೦. 
೧೪೪ ವ) 

ವಪ್ರ - ಗೋಡೆ, ಪ್ರಾಕಾರ (ಸುರಶರಾಸನಭಸುರಮೊಪ್ಪಿ 
ತೋಖುಗು೦ ಪಂಚರತ್ನಪಾಂಶೂಚ್ಚದೀಪ್ತಿದೀಪ್ರಂ  ವಪುಂ: 
ಆದಿಪು, ೬. ೧೦೩) ಬೆಟ್ಟದ ತಪ್ಪಲು (ಕನಕಕ್ಷ್ಮಾಧರ 
ವಪ್ರದೊಳ್‌ ನೆಗಟ್ಟು ವಪಕ್ರೀಡೆಯಂ ನೀಳ್ಳಿ 
ನಾಕನದೀವಾರಿಯನೀಂಟಿ: ಶಬರಶಂ, ೧. ೭) 

ವಪ್ಪಕ್ರೀಡೆ - ಪ್ರಾಣಿಗಳು ತಲೆ ಗುದ್ದುವ ಆಟ (ಕನಕಕ್ಷ್ಯಾಧರ 
ವಪ್ರದೊಳ್‌ ನೆಗಟ್ಟು ವಪಕ್ರೀಡೆಯ೦ ನೀಳ್ಳಿ ನಾಕನದೀ 
ವಾರಿಯನೀಂಟಿ: ಶಬರಶಂ, ೧. ೭) 

ವಪ್ರಭೆ - ಚಿನ್ನದ ಕಾಂತಿ (ವಿದಿತಂ ವಪ್ರಭೆ ವಜವೇದಿಕೆ 
ವಧೂಲಾವಣ್ಯಪುಣ್ಕಾಂಬು: ಪಾರ್ಶ್ವನಾಪು, ೭. ೪೦) 


ವಿಭು 


ಕಾಡನಲ್ಲಿ ಜನಿಸಿದ 
ಹಸ್ತಿಯೂಧಂ 


(ನೀಳಮೇಘೋತ್ಕರಂ 
ವನೋತ್ಥಂ: 


ಅನ್ಯ 


ಅನ್ಯ 


ಕುಂದುವುದಲ್ಲದೆ 
ಪೆರ್ಚುವುವಲ್ಲವು: 


೯೭೫ 


ವಯಃಪರಿಣತಿ - 
ಏನುದಯಕಾಲದ ರಾಗಮಂ 
ಪರಿಹರಿಸಲ್ಮಣ೦  ನೆಜ್‌ದನಿಲ್ಲ 
ಮಲ್ಲಿನಾಹು, ೭. ೧೦) 

ವಯಲ್‌ - ಬಯಲು (ವಯಲ್ಲೆ ಮೆಯ್ದೋಜುವೆವೆಂಬ 
ಪೂಣಿಗರ್‌ ಅಡಂಗಿ ಕುನುಂಗಿ ಸಿಡಿಲ್ಲು ಜೋಲ್ಟು ಕಾಯ್ದಾಹ* 
ನಭಕ್ಕೆ ಪಾಚೆದುದು: ಪಂಪಭಾ, ೧. ೧೦೯) 

ವಯಸ - ಕುದುರೆಯ ನಡಿಗೆಯ ಒಂದು ಬಗೆ (ಮತ್ತಂ 
ಅಡಿಯಿಟ್ಟೋಡುವ ವಯಸದೊಳ್‌ ತಾಳವೃತ್ತಾಕಾರದಿಂ ತನ್ನ 
ಮೇಲೆ ಫಳ೦ಗಳ೦ ಸುರಿವ ದೇವತೆಯುಮಂ: ಚಾವುಂಪು, 
ಪು. ೪೦೯. ಸಾ. ೧); ಪ್ರಾಯ, ಹರೆಯ (ವಯಸಮನೀ 
ಶೀಲಮನೀ ವಿನಯಮನೆಯ್ದೆ ವಿದ್ಯೆಯಿಂ ಪುದಿದೊಡೆ 
ಮತ್ತೇವೇಟ್ಟುದೊ ನೀವೆ ಜಗತ್ಪಾವನರಯರಿರಕ್ಕ 
ನಿಮಗಮಗಗ್ಗಳರೊಳರೇ: ಆದಿಷು, ೮. ೫೮) 

ವಯಸ್ಕ - ಗೆಳೆಯ (ಮದೀಯ ವಯಸ್ಕನ೦ ಅಜಸುತ್ತುಂ 
ಮಗುಲ್‌ ಮನದೊಳಾಂ ಚಿಂತಿಸಿದೆಂ: ಕಾದಂಸಂ, ೪. ೫೪) 

ವಯಸ್ಯೆ - ಗೆಳತಿ (ಕಡೆಗಣ್ಣಂದೆ ನೋಡಿದಳ್‌ ವಯಸ್ಯೆಯ 
ಮೊಗಮಂ: ಪುಷ್ಪದಂಪು, ೩. ೭೩) 

ವಯೋಧಿಕ - ಹೆಚ್ಚು ವಯಸ್ಸಾದವನು, ಹಿರಿಯ (ವಯೋಧಿಕರ್‌ 
ಈಗಳುಂ ಆಗಳುಂ ಅಜೆ ವರಾದೊಡಂ ಇನಿಸು 
ಎಡೆಯಾಗಿರ್ದ ಸಂಬಂಧಮಂ ನೀನಿರ್ದು 
ಪೊಸಯಿಸುವುದು: ಶಾಂತಿಷು, ೨. ೭೭ ವ) 

ವರ್‌ - - ಬರು, ಆಗಮಿಸು (ಮಂಗಳಜಳಂಗಳಿಂದಂ ಮಿಸಿಸೆ 
ಮಿಂದು ಅಳಂಕಾರಮಂದಿರಕ್ಕೆ ವಂದು ನೆಜ್‌ಯೆ ಕೆಯ್ಗೆಯ್ಯೆ: 
ಆದಿಹು, ೪. ೩೫ ವ) 


ಮುಪ್ಪು, ಪ್ರೌಢತೆ (ವಯಃಪರಿಣತಿವೆತ್ತುಂ 
ಅಸ್ತಕಾಲದೊಳ್‌ 


ದಿನಾಧಿಪನಂತೆ ದಲ್‌: 


ವರ - ಪ್ರಮುಖನದವನು (ವರಂ ವರೇಣ್ಯಂ ಪ್ರಮುಖಂ 
ಪ್ರಬರ್ಹಂ: ಅಭಿಧಾವ, ೨. ೧. ೨); ಇಷ್ಟವಾಉದು, 
ಉತ್ತಮವಾದದು (ವರಂ ಇಷ್ಟಂ ವರಂ ಉತ್ತಮಂ: 


ಅಭಿಧಾವ, ೩. ೧. ೨೫); ಗಂಡ (ಸುರುಚಿರ ದರ್ವಿಯೊಳ್‌ 
ನವಶರಾವೆಯೊಳ್‌ ಉಗ್ರನ ಚಾರುಹಸ್ತದೊಳ್‌ ವರನಗಲೊಳ್‌: 
ತ್ರಿಷಷ್ಟಿಪು, ೧೦. ೭೬) 

ವರಂ - ವರೆವಿಗೂ (ಮನ್ಮಥನ ಮೋಹನಯಂತ್ರಮಿದಪುದಲ್ಲದೆ 
ಅ೦ದಿನಿತುವರಂ ಮನಂಗೊಳಿಸದು: ಆದಿಪು, ೪. ೪೧) 

ವರಟಾ - ಹೆಣ್ಣು ಹಂಸ (ಬಳಸಿ ವಿಳಾಸಿನಿಯರ್‌ ಬರೆ 
ಜಲಕೇಳಿಗೆ ನಡೆವ ನೃಪಸುರೇಂದ್ರಂ ವರಟಾವಲಿವೆರಸು 
ಕೊಳಕ್ಕೆಯ್ಬುವ ವಿಲಸತ್‌ ಹಂಸಮಿಥುನಮಂ ನೆನೆಯಿಸಿದಂ: 
ಶಾಂತೀಶ್ವಪು, ೧೦. ೧೫೧) 

ವರಣ - ಪೂಜ್ಯ (ಪೆತ್ತ ತಾಯ್‌ ವಿನಯಾಳಂಕೃತೆ ವೀರಕಬ್ಬೆ 
ವರಣ೦ ಶ್ರೀವೀರಭಟ್ಟಾರಕಂ ತನಯಂ: ವರ್ಧಮಾಷು, ೧. 
೨೩) 

ವರತೆ - ದ 
ಮುಕ್ತಿವಧೂವರತೆಯಂ 
ಕೈಕೊಂಡಂ: ಆದಿಷು, ೧೬. ೫೧) 

ವರತ್ರೆ - ಚರ್ಮದ ಪಟ್ಟಿ (ಅಂಗಜಗಜೇಂದ್ರಂ ಕಟ್ಟುವ 
ಕಲ್ಲಾರವರತ್ರೆಯಿದೆನೆ ಮಣಿಹಾರಂ ಸೊಗಯಿಸುಗುಂ: 
ಲೀಲಾವತಿ, ೧೨. ೭೨) 


ವರಣ, ಪಾತ್ರತೆ (ಪುರುದೇವಂ 


ಅಭಿಜಿನ್ನುಹೂರ್ತದೊಳ್‌ 


ವರದ - ವರವನ್ನೀಯುವ (ವರದ ಫಲಾಸಿ ಖೇಟಕ ಚತುರ್ಭುಜೆ 
ತನ್ನ ಶರೀರ ಕಾಂತಿಯಿಂ ಅಪರಾಜಿತೆ ಮಾಲ್ಟ್‌ 
ಮತಿಪ್ರಕಾಶಮಂ: ಮಲ್ಲಿನಾಪು, ೧. ೯) 


ವರಪ್ರಸಾದ - - ವರವನ್ನು ದಯಪಾಲಿಸುವುದು (ನಿಮ್ಮ ತಮ್ಮಂ 
ವಿಚಿತ್ರವೀರ್ಯನ ಕ್ಷೇತ್ರದೊಳಂಬಿಕೆಗಮಂಬಾಲಿಕೆಗಂ 
ಪುತ್ರರಪ್ಪಂತು ವರಪ್ರಸಾದಮಂ ದಯೆಗೆಯ್ದುದೆನೆ 


ಅಂತೆಗೆಯ್ವೆನೆಂದು: ಪಂಪಭಾ, ೧. ೮೪ ವ) 


ವರಪ್ರಸಾದಕಾಲ - - ವರವನ್ನು ದಯಪಾಲಿಸುವ ಸಮಯ 
(ವರಪ್ರಸಾದಕಾಲದೊಳೆನ್ನಂ ಕಂಡಂಬಿಕೆ ಕಣ್ಣಂ 
ಮುಚ್ಚಿದಳಪುುದಣಿಂದಾಕೆಗೆ ಧೃತರಾಷ್ಟನೆಂಬ ಮಗಂ 


ಅತ್ಯಂತಸುಂದರನಾಗಿಯುಂ ಜಾತ್ಯಂಧನಕ್ಕುಂ: ಪಂಪಭಾ, ೧. 
೮೫ ವ) 

ವರಯೋಗ್ಯೆ - ವಿವಾಹಯೋಗ್ಯೆ (ಅಂತು ವರಯೋಗ್ಯೆಯಾದ 
ಪತಿಂವರೆಯನಣಜಿದು ಅಪರಾಜಿತಂ ತದನುತೂಪ 
ವರನ್ವೇಷಣಪರಾಯಣನಾಗಿ: ಶಾಂತಿಷು, ೪. ೮೮ ವ) 

ವರಶಾಲಿ - ಶ್ರೇಷ್ಟ ಬತ್ತ (ಕೂಲಿಯಿಂದಂ ದೊರಕಿದ 
ವರಶಾಲಿಯಕ್ಕಿಯಂ ಕೊಂಡಾಗಳ್‌: ತ್ರಿಷಷ್ಟಿಷು, ೧೪. ೨೦) 

ವರಾಂಗಿ - ಸುಂದರ (ವರಾಂಗಿ ಬೆದರ್ದೀಕ್ಷಿಸೆ .. . ಒಡನದು 
ಗಚೆಗೆದರ್ದು ನಲಿದು ನರ್ತಿಸಿತಾಗಳ್‌: ರಾಜಶೇವಿ, ೧೦. 
೪೦) 

ವರಾಕ - ದೀನ (ಸರ ರಾಗಂ ಮನದೊಳ್‌ ಬೇರ್ವರಿವಿನೆಗಂ 
ಬ್ರಹ್ಮಚರ್ಯ ನಿಷ್ಠಾಗರಿಮ೦ ಕರಗುವಿನ೦ ಎಳಸೆ ಕಣ್ಣಳ್‌ ವರಾಕ 
ಭಿಕ್ಷಾಕಂ ಆಕೆಗಂದು ಇಂತೆಂದಂ: ಪಂಪರಾ, ೮. ೬೧) 

ವರಾಟಕ - ಕವಡೆ (ಉತ್ತಾನವಿನಿಹಿತ ವರಾಟಕಪ್ರಕರಂಗಳು೦ 


ವಿವಿಧ ವರ್ಣರಾಗ ರುಚಿರ ಕಾರ್ಪಾಸಕುಸುಮ 
ಲಾಂಛಿತಂಗಳುಂ: ಕಾದಂಬ, ೨. ೧೦೩ ವ) 
ವರಾರೋಹೆ - ಸುಂದರಿ (ಮಾಣಿಕ್ಕಕಾಂಚೀರುಚಿರುಚಿರ 


ವರಾರೋಹೆಯರ್‌: ಆದಿಪು, ೮. ೫೬) 

ವರಾಹ - ಹಂದಿ (ಹರಿಣನ ಬೇಂಟೆ ಪೆರ್ಬುಲಿಯ ಬೇಂಟೆ 
ವರಾಹನ ವೀರಬೇಂಟೆ: ಗಿರಿಜಾಕ, ೧. ೮೧) 

ವರಾಹಕ - ವರಾಹ (ವಿಚಾರಿಸಲಿಂತಿದು ನಡೆಗಲ್ತು ಸಂಚರಿಪಿ 
ಮೇಚಕಶೈಲಮೋ .. .. ಪೇಟ್‌ನೆ ತೋರಿದುದಾ ವರಾಹಕಂ: 
ಶಬರಶಂ, ೪. ೩) 

ವರಿಗೆ - ಗುರಾಣಿ (ಗೊಂದಣದಿಂದೊಪ್ಪುವ ಪೊಸ ನಂದಿಯ 
ವರಿಗೆಗಳ ವೀರವರ್ಗಂ: ತ್ರಿಷಷ್ಟಿಷು, ೫. ೮) 

ವರಿಸು - ಬರಮಾಡು (ಸೋಮಶರ್ಮನ ಮಕ್ಕಳಪ್ಪ 
ಅಗ್ನಿಭೂತಿಯ೦ ವಾಯುಭೂತಿಯುಮಂ ತನ್ನಲ್ಲಿಗೆ ವರಿಸಿ: 
ಸುಕುಮಾಚ, ೨. ೧೩ ವ) 

ವರುಡು - ಉಜ್ಜು (ಪಣೆ ವರುಡಲ್ಕೆ ಪರ್ವಿದೆರ್ದೆಯೊಳ್‌ 
ಪೊರೆವಳ್ಗೆಸರಂ ವೃಷಂಗಳೊಳ್‌ ಪೊಣೆದಿಳೆಯಲಕೆ: 
ನೇಮಿನಾಪು, ೪. ೧೨೨) 

ವರುಣನ ಕುಂತ - ಈಟೀಮರ (ವರುಣನಕುಂತದುತ್ಕರದ ಕೆತುವ 
ಕೇಕಿವಿಳಾಸದ ಅರ್ಭಕೋದರೆಯ ಅಭಿದಾನಮಂ 
ತಳೆದ ಭೂರುಹಮೊಪುಗುಂ ಆ ವನಾಂತರದೊಳ್‌: 
ರಾಜಶೇವಿ, ೫. ೫೭) 

ವರುಣವಾಹನ - ಮೊಸಳೆ (ಬಂದೊಳಪುಗಲಾಣದೆ ಆ 
ವರುಣವಾಹನಮೀಕ್ಷಿಸಲೇಜೆ ನಿಂದುದುದ್ದೊಳೆನೆ ರಂಜಿಕುಂ 


೯೭೬ 


ಮಕರತೋರಣಮೀಕ್ಷಣ 
೯೧) 

ವರುಣಾನಿ - ವರುಣನ 
ವರುಣಾನಿಯ ಕೈಯ 
ಅಳವಟ್ಟಿರೆ: ಪಂಪರಾ, ೮. ೨) 

ವರುಣಾಶಾ[ೆ] - ಪಶ್ಚಿಮ ದಿಕ್ಕು (ವರುಣಾಶಾ ಕುತ್ವೀಲ 
ಉದಾಸಿತ ವನನವಕುಂದೌಘಸದ್ದಂಧದೊಳ್‌: ತ್ರಿಷಷ್ಟಿಪು, ೮. 
೧೮) 

ವರೂಥ - ರಥ (ತೆರೆಯಿಲ್ಲದೆಡೆಯೊಳ್‌ ವರೂಥಮವಯವದೆ 
ತಡಿಯನೆಯ್ದಿದುದಾಗಳ್‌: ಆದಿಪು, ೧೨. ೧೨೭) 

ವರೂಥಿನಿ - ಸೈನ್ಯ (ಪುರನಿಧಿಶಯ್ಯಾಸನ ರಾಜ್ಯ ರತ್ನ ವಾಹನ 


ಸೌಖ್ಯಕಾರಣಂ: ಪುಷ್ಪದಂಪು, ೨. 


ಹೆಂಡತಿ, ಯದ್ಭಿ (ಚಂಡಕಿರಣಂ 
ಕೆಂಬರಲಗನ್ನಡಿಯಂತೆ ದಿಟ್ಟಿಗಳ್‌ 


ವರೂಧಿನೀ ನಾಟ್ಯ ಸಭಾಪರಿಕರಸಹಿತಂ ಭರತೇಶ್ವರಂಗೆ 
ಸಮಸಂದುದೀ ದಶಾ೦ಗ೦ ಭೋಗಂ: ಆದಿಪು, ೧೫. ೫) 
ವರೂಧಿನೀಪತಿ - ಸೇನಾಪತಿ (ಪಪಾತಗುಹಾಸಮೀಪದೊಳ್‌ 


ಬೀಡಂ ಬಿಟ್ಟು ಮುನ್ನಿನ ಮಾಟ್ಕ್‌ಯೊಳೆ ವರೂಧಿನೀಪತಿಯಂ 
ಬೆಸಸಿದೊಡೆ: ಆದಿಪು, ೧೩. ೭೮ ವ) 

ವರೇಣ್ಯ - ಪ್ರಮುಖ, ಶ್ರೇಷ್ಠ (ಅಖಿಳಕಳಾನೈಪುಣ್ಯಜನವರೇಣ್ಯನುಂ 
ಎನಿಸಿ ಪೊಗಳ್ಳೆವಡೆದು ರಂಜಿಪ ಅಮಿತವಚನನೊಡನೆ: 
ರಾಜಶೇವಿ, ೪. ೮೨ ವ) 

ವರ್ಜನ - ಹತ್ಯೆ (ಪ್ರಶ್ತಮನ ವರ್ಜನ ಬರ್ಹಣ ವಿಶರಣ 
ಹಿಂಸಾರ್ಥಕಂ ವಧಿರ ತಾನಕ್ಕುಂ: ಅಭಿಧಾವ, ೧. ೧೪. ೪) 

ವರ್ಜ್ಯ — ತೊರೆಯಬೇಕಾದ (ವನಿತಾಪಶುಷಂಡಕ 
ವರ್ಜ್ಯನಿವಾಸೋದ್ದೇಸದೆಡೆಗಳೊಳ್‌ ಚರಿಯಿಸುತುಂ 
ಮುನಿಪತಿ: ಸುಕುಮಾಚ, ೪. ೮) 

ವರ್ಣ - ಬಣ್ಣ (ವಿಕಚಕರ್ಣಿಕಾರ ವರ್ಣಮುಂ 
ದೀರ್ಫಾಯುಷ್ಯಮುಂ ತನಗನುಸ೦ಂಗತಮಾಗೆ: 
೧೦. ೯೪ ವ) ಸಾಮಾಜಿಕ ಪಂಗಡ 
ವರ್ತಿಸುಗು೦ ಕ್ರಮಗತಿಯಿ೦ದ೦ ಬ್ರಾಹ್ಮಣಣಾದಿ 
ಅಭಿಧಾವ, ೧. ೧೧. ೩೦); ಆನೆಯ ಮೇಲೆ 
ಚಿತ್ರದ ಕಂಬಳಿ (ವರ್ಣ೦ ಕುಥ೦ ಆಸ್ತರಣ೦ 
ಸಮಾನಂ: ಅಭಿಧಾವ, ೧. ೧೪. ೩೬) 

ವರ್ಣಕ - ವರ್ಣನಾಪ್ರಧಾನ ಕಾವ್ಯ, ದೇಸಿ ಛಂದಸ್ಸಿನ ಕಾವ್ಯ 
(ವರ್ಣಕಂ ಕತೆಯೊಳೊಡಂಬಡೆಯೆ ಪೆಬ್ಳೊಡೆ ಪಂಪನೆ 
ಪೇಟ್ಗುಂ: ಪಂಪಭಾ, ೧. ೧೧) 

ವರ್ಣಕವಿತ್ವ -  ದೇಸೀಶೈಲಿಯ ಕಾವ್ಯ (ಬೇಟಮನೆ 
ವಸ್ತುಮಾಡಿಯೆ ಕವಿತ್ವ ವಸ್ತುಕವಿತ್ವ ಕಾಮತತ್ವವಿದನೆನಿಸಿದ 
ಅತಿವಿದಗ್ನನೊರ್ವಂ ಇಂತೆಂದಂ: ಆದಿಪು, ೧೨. ೨೨ ವ) 

ವರ್ಣಕ್ರಮಂಗೆಯ್‌ - ಬಣ್ಣ ಹಾಕು (ಸೊಗಯಿಸುವ 
ಸಾಮಂತಚೂಡಾಮಣಿಯ ಮೆಯ್ಯ ಬಣ್ಣಂ ವಿಧಾತ್ರನೆಂಬ 
ಚಿತ್ತಾರಿಯ ವರ್ಣಕ್ರಮಂಗೆಯ್ದ ಕದಳೀಗರ್ಭಶ್ಯ್ಕಾಮಮೆಂಬ 
ಬಣ್ಣದಂತಾದುದು: ಪಂಪಭಾ, ೨. ೩೯ ವ) 

ವರ್ಣಚತುಷ್ಕ - ನಾಲ್ಕು ವರ್ಣಗಳು: ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, 
ಶೂದ್ರ (ವದನಂ ತೋಳ್‌ ತೊಟಡೆ ಪಾದಮೆಂಬಿವನಿವಂ 
ಶುಶ್ರೂಷೆಗೆಯ್ಯಲ್ಕೆ ಲಾಭದಲಂಪಿಂ ನಡೆಯಲ್ವೆ ಕೈದುವಿಡಿಯಲ್ಕೆ 
ಅಲ್ಕಜಂ ಬೇಳ”  ತೋಟಿದೊಡಾ ವರ್ಣಚತುಷ್ಠಮಂ 
ಕುಮತಿಗಳ್‌ ತತ್‌ಸ್ಥಾನದೊಳ್‌ ಮುನ್ನ ಪುಟ್ಟಿದುವೆಂಬರ್‌: 
ಆದಿಷು, ೮. ೭೩) 

ವರ್ಣತ್ರಯ - [ಜೈನ] ಆದಿದೇವನು ಸ್ಥಾಪಿಸಿದ ಕತ್ರಿ, ವೈಶ್ಯ ಮತ್ತು 
ಶೂದರೆಂಬ ಮೂರು ವರ್ಣಗಳು (ತನ್ನ ಮುನ್ನ ಪಡೆದ 


ಶಾಂತಿಪು, 
(ಕ್ಷಿತಿಯೊಳ್‌ 
ವರ್ಣಂ: 
ಹಾಸುವ 
ಪ್ರವೇಣಿ 


ವರ್ಣತ್ರಯಕ್ಕಂ ಭರತನಿಂದಮಿನ್ನಪ್ಪ ವಿಪ್ರವರ್ಣಕ್ಕಂ 
ಯಥೋಚಿತವೃತ್ತಿಗಳನಜೆಪಲೆಂದು: ಆದಿಷು, ೮. ೭೨ ವ); 
ವರ್ಣಚತುಷ್ಠದಲ್ಲಿ ಮೊದಲ ಮೂರು ದ್ವಿಜವರ್ಣಗಳು 
(ದುರ್ಗಾಧಿನಾಥನಿಯತ ನಿಸರ್ಗಪ್ರೀತಿಯಿಂ ಅಭೀಷ್ಟಮಂ 
ಸಕಲಸುಹೃದ್ವರ್ಗಂಬೆರಸು ಅನುಭವಿಸುಗೆ ದುರ್ಗಂ 
ವರ್ಗತ್ರಯಪ್ರಕೃಷ್ಣೋದಯಮಂ: ಪಂಚತಂತ್ರ, ೪೪೬) 

ವರ್ಣಪೂರ - ಬಣ್ಣದಿಂದ ತುಂಬಿದುದು (ಮಂಗಳಕರ 
ವರ್ಣಪೂರ ಪರಿಮಂಡಳಮಾಯ್ತು ಸುರಮ್ಯಮಂಡಳಂ: 
ಅನಂತಪು, ೧೧. ೬) 


ವರ್ಣಲಾಭ - ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು, ಬ್ರಾಹ್ಮಣತ್ಚವನ್ನು 


ಪಡೆಯುವುದು (ವಿವಾಹ ವರ್ಣಲಾಬ ಕುಲಚರ್ಯಾ 
ಗೃಹೀಶಿತ್ವ ವಿಹಾರಯೋಗ್ಯತಾನಿರ್ವೃತಿಯೆಂಬ 
ಅಯ್ವತ್ತುಮೂಜು ಗರ್ಭಾಧಿನಿರ್ವಾಣಪರ್ಯಂತಗಳಪ್ಪ 


ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 
ವರ್ಣಸಂಕರ - ಮದುವೆಯ ಮೂಲಕ 
ಬೆರಕೆಯಾಗುವುದು (ಪ್ರಜಾಪತಿಯುಂ೦ 

ಯಥಾಯೋಗ್ಯಮುಪದೇಶಂಗೆಯ್ದು ವಣ್ಣಂಕರಮಗಲೀಯದೆ 
ತಂತಮ್ಮ ಜಾತಿಗಳೊಳ್‌ ನಣ್ಣುಮಂ ತೋಳ್ಕೊಡೆಯುಮಂ 
ನಿಯೋಜಿಸಿ: ಆದಿಪು, ೮. "೬೪ ವ); ಡೇರೆ ಬೇರೆ 
ಬಣ್ಣಗಳನ್ನು ಬೆರೆಸುವುದು (ವರ್ಣಸಂಕರಂ ಚಿತ್ರದೊಳ್‌ .. 
ಅಕ್ಕುಮಲ್ಲದೆ ಜನಪದದ ಜನ೦ಗಳೊಳಿಲ್ಲ: ಜಗನ್ನಾವಿ, ೨. ೧ 
ವ); ಕ್ರಮಬದ್ಧವಲ್ಲದ ಅಕ್ಷರ ಅಥವಾ ಪದಸಂಯೋಜನೆ 
(ಗುರುಲಘುಗಣನಂ೦ ಕೆಟ್ಟುದು ಪಿರಿದಾದುದು ವರ್ಣಸಂಕರಂ 
ದನವನಿಂದೊರೆಯಾದುದು ಭೂವಲಯ ಪರಿಣತನಲ್ಲದನ 
ಕವಿತೆಗಂ ಚಿತ್ತಕ್ಕಂ: ಅನಂತಪು, ೧೩. ೩೧) 

ವರ್ಣಾಶ್ರಮ - - ವರ್ಣದಲ್ಲಿನ ಬ್ರಹ್ಮಚರ್ಯ, ಗಾರ್ಹಸ್ಕ್ಯ, 
ವಾನಪ್ರಸ್ಥ ಮತ್ತು ಸನ್ಯಾಸಗಳೆಂಬ ಬದುಕಿನ ನಾಲ್ಕು ಘಟ್ಟಗಳು 
(ಪೂರ್ವಾಪರ ವಿದೇಹಸ್ಥಿತಿ ಸಮಾನಮಾಗೆ 
ಷಟ್ಯರ್ಮ೦ಗಳುಮಂ ವರ್ಣಾಶ್ರಮವಿಭಾಗಂಗಳುಮಂ 
ಗ್ರಾಮಗೃಹಾದಿ ಭೇದಂಗಳುಮಂ: ಆದಿಪು, ೮. ೬೨ ವ) 

ವರ್ಣಿ - ಬ್ರಹ್ಮಚಾರಿ (ಮನೋಹರ ಪುಷ್ಕರಣಿಗಳಿಂ ವರ್ಣಿಗಳ 
ಪರ್ಣಶಾಲೆಗಳಿಂ ನವೀನೋದ್ಯಾನಂಗಳಿಂ: ಉದ್ಭಟಕಾ, ೩ 
೩೫ ವ) 

ವರ್ಣೋತ್ತಮ - ಬ್ರಾಹ್ಮಣ (ನಾಮಪ್ಪೊಡೆ ವರ್ಣೋತ್ತಮರ್‌ 
ನಮಗತ್ತಲಾರುಮಿಲ್ಲ: ಸುಕುಮಾಚ, ೮. ೧ ವ) 

ವರ್ತನ ದ ನಡತೆ (ಮುನ್ನಿಲ್ಲದ 
ವರ್ತನಮಿದೊಂದಾಶ್ಚರ್ಯಮಂ 'ತೋಚಿದಪ್ಪುದು: 
ಸುಕುಮಾಚ, ೨. ೫೩); ಪುನರಾವೃತ್ತಿ (ವರ್ತನಮಿಂತೀ 
ತೆಣನೆ ರಹಟಘಟಿಕಾನ್ಯಾಯಂ: ಪಂಪರಾ, ೧. ೫೭): 

ವರ್ತಿ - ದೀಪದ ಬತ್ತಿ (ಎಜಿಗಿದನಾತಂ ಗೌರವಮಜೆಯದೆಯುಂ 
ದೀಪವರ್ತಿ ನಿಧಿಗಾಣ್ಣುದುಂ ಒಲ್ಲೆಜಗುವ  ತೆಣದಿಂ: 
ಯಶೋಧಚ, ೪. ೧೪); ಬಟ್ಟೆಯ ಅಂಚು (ವಸನಾಂತಂ 
ಅಂಚಳಂ ವರ್ತಿ ಸಿಚಂ ದಶೆ ಅಂಚು ವಸ್ತಿಯಕ್ಕುಂ ಕರೆಗಳ್‌: 
ಅಭಿಧಾವ, ೧೧೩. ೧೬) 


ಜಾತಿಗಳು 


ವರ್ತಿಸು - ಇರು, ಬದುಕು (ಮುನಿಗಳ್‌ ನಿಜಜೀವನಕ್ಕೆ 
ಯೋಗಾಯತಸೌಖ್ಯಮೆಂಬ ಅಮೃತ ಸೇವೆಯೇ 
ಕಾರಣಮಾಗೆ ವರ್ತಿಪರ್‌: ಜಗನ್ನಾವಿ, ೧೬. ೫೮); 
ನಡೆದುಕೊ (ಕಾಪುರುಷರ್‌ ತಾವಾರ್ತಪರೆ ಶಾಂತರೂಪಿಂ 


ತನ್ನ 


NS 


ವರ್ತಿಸಿ ನಿನರಾಜನಂತು ಮುಕ್ತಿಯನೀಯಲ್‌; ಸಮಯಪ, 
೧. ೧೨೪) 

ವರ್ತ - ಹಾದಿ, ಕಣ್ಣುರೆಪೆ (ಮಾರ್ಗ ಅಕಿಪಕ್ಕ ಅಭಿಧಾನಕ್ನುಂ 
೬ ಣು ಯಯ ಸು 


ವರ್ತೃ್ಮಂ: ಅಭಿಧಾವ, ೩. ೧. ೪೨) 
ವರ್ಧಕಿ - ಬಡಗಿ (ಸಮಸ್ತ ಕುಶಲ ವರ್ಧಕಿಗಳಂ ಕರೆಯಿಸಿ ಬಟೆಕ 
ಅವರ್ಗಳ ಎಣಿಕೆಗಸದಳಮಾದ ಪಸದನಮನಿತ್ರು: ಉದ್ಭಟಕಾ, 


೪.೧೯ ವ) 

ವರ್ಧಮಾನ - ಔಡಲ (ಈ ವರ್ಧಮಾನಂ ನಯನಾನಂದ 
ವರ್ಧಮಾನಮಾದುದು: ಮಲ್ಲಿನಾಪು, ೫. ೩೬ ವ) 
ಹೆಚ್ಚುತ್ತಿರುವ (ಈ ವರ್ಧಮಾನಂ ನಯನಾನಂದ 


ವರ್ಧಮಾನಮಾದುದು: ಮಲ್ಲಿನಾಪು, ೫. ೩೬ ವ); ಒಗಟು 
(ಶುದ್ಧಪ್ರಸಿದ್ಧಪ್ರಬಂಧದ೦ತೆ ವರ್ಧಮಾನಮಾನಿತಮುಂ .. .. 
ಎನಿಪುದು: ಚಂದ್ರಪ್ರಪು, ೧೧. ೬೯ ವ) [ಜೈನ] 
ಇಪ್ಪತ್ತನಾಲ್ಕನೆಯ ತೀರ್ಥಂಕರ (ಮಾಟ್ಕ್‌ ಎಮಗಲ್ಟಳೆಂದೆ 
ಶುಭಮಂ ಶರ್ರಿವಧ್ಮಾನಂ ಜಿನಂ: ಆಚವರ್ಧ, ೧. ೧) 

ವರ್ಧಸ್ವ - ವರ್ಧಿಸಲಿ (ಅತಿಮಧುರಂ ಒರ್ಮೊದಲೊಗೆದುದು 
ಜಯ ಜೀಯ ನಂದ ವರ್ಧಸ್ವ ರವಂ: ಆದಿಷು, ೨. ೬೪) 

ವರ್ಧಿತತೀರ್ಥಪ್ರತಿಪಾದನ - ವೃದ್ಧಿಯಾದುದನ್ನು 
ಯೋಗ್ಯರೀತಿಯಲ್ಲಿ ವಿನಿಯೋಗಿಸುವುದು (ಅಲಬ್ದಲಾಭಂ 
ಲಬ್ಧಪರಿರಕ್ಷಣಂ ರಕ್ಷಿತವಿವರ್ಧನಂ ವರ್ಧಿತತೀರ್ಥ 
ಪ್ರತಿಪಾದನಂ ಎಂಬ ಚತುರ್ವಿಧ ಪುರುಷಾರ್ಥ 
ವೃತ್ತಿಯಾಗಿರ್ಪ್ಮದು: ಪಂಚತಂತ್ರ, ೭೫ ವ) 

ವರ್ಷಂ - - ಬರುವವನು (ಅಂತು ವರ್ಪನಂ ಕಂಡು 
ಸಾಮಂತಚೂಡಾಮಣಿ ತನ್ನೊಳಿಂತೆಂದು ಬಗೆದಂ: ಪಂಪಭಾ, 
೫. ೬೮ ವ) 

ವರ್ಮ - ಅಂಗರಕ್ಷಣೆಯ ಕವಚ (ಭೂತಳನಾಥಾನೀಕ 
ವರ್ಮೋತ್ಕರಖಚಿತ ಮಣಿಶ್ರೇಣಿರತ್ನಪ್ರದೀಪಾವಳಿದೀಪ್ತಿ 
ವಾತದಿಂದಂ: ಆದಿಷು, ೧೪. ೯೬); ತೊಗಟೆ (ದೇವನೇಂ 
ನರುಷ್ಠರ ಗುಡಮೋ ವಿಶುದ್ಧರಸಭಸ್ಮಮೊ ವರ್ಮ 
ಕಟುತ್ರಿಕಾದಿಯೋ: ಸಮಯಪ, ೯. ೪೮) 

ವರ್ಮಹರ - ಪ್ರಾಪ್ತವಯಸ್ಯ (ಜಯವರ್ಮ೦ ವರ್ಮಹರನಾದ 
ನಿಜತನೂಜನಜಿತಂಜಯಂಗೆ ಜಯಜಯನಿನಾದಪೂರ್ವಕಂ 
ಉರ್ವೀಭಾರಮಂ ಕೊಟ್ಟು; ಆದಿಷು, ೩. ೬೫ ವ) 

ವರ್ಯಜನ - ಉತ್ತಮ ಜನ (ಅವಶಿಕಂಗೆಳಣಗದ ವೀರವ್ರತಮಂ 
ಕೇಳ್ದು ಹರ್ಷಮಂ ತಾಳದ ನಿನ್ನಬ್ರಹ್ಮಣ್ಯಂ 
ವರ್ಯಜನವ್ರೀಡಾಕರಂ: ಪಂಪರಾ, ೭. ೫೧) 

ವರ್ಷ - ಮಳೆ (ಸರಿಗಳ ಘೂರ್ಣಿತದಿಂದಂ ಶರನಿಧಿ ಕವಿದಂತೆ 
ಕಜ್‌ದುದಿಳೆಯೊಳ್‌ ವರ್ಷಂ: ಗಿರಿಜಾಕ, ೯. ೫೧) 

ವರ್ಷಂಬರಂ - - ವರುಷದವರೆಗೂ, ವರುಷ ಕಾಲ (ಒಂದು 
ವರ್ಷಂಬರಂ ಭರಂಗೆಯ್ದು ನೋಂತು ಪೂರ್ವಕ್ರಮದೊಳ್‌: 
ಪಂಪಭಾ, ೧. ೧೩೬ ವ) 

ವರ್ಷಜಧನು - ಕಾಮನ ಬಿಲ್ಲು (ಹರಿ ವರ್ಷಜಧನುವಂ 
ಸಂಹರಿಸಲೊಡಂ ಚೈತ್ತ್ರಚಾಪಮಂ ಜಿನಚ೦ದ್ರಂ ಧರಿಯಿಸಿದಂ: 
ಶಾಂತಿಷು, ೧೦. ೧೩೫) 

ವರ್ಷಧರ - ನಪುಂಸಕ, ಅಂತಃಪುರದ ಸೇವಕ (ಅಂತಃಪುರ 
ಪರಿಜನ ನಿರ್ದಯಸಂಮರ್ದನಪತಿತ ಕುಬ್ಬ ವಾಮನ 
ವರ್ಷಧರನಿಕುರುಂಬಮಂ: ಆದಿಪು, ೮. ೩೫ ವ) 


ವರ್ಷಧರ ಮಹೀಧರ - ಮೋಡಗಳಿಂದ ಕೂಡಿದ ಬೆಟ್ಟಗಳು 


(ಆರು ಕುಲಶೈಲಗಳು ಹಿಮವನ್‌, ಮಹಾಹಿಮವನ್‌, ನಿಷಧ, 
ನೀಳ, ರುಗ್ಮಿ ಶಿಖರಿಗಳೆಂಬ ವರ್ಷಧರ 
ಮಹೀಧರಂಗಳಿಂದಂ: ಆದಿಪು, ೧. ೪೮ ವ) 

ವರ್ಷಲವ - ಮಳೆಯ ಹನಿ (ವರ್ಷಲವಂಗೂಡಿ ಪಳಂಚಿ ಪರ್ಚಿ 
ಸುಟಿದತ್ತು ಅಂದೊಂದು ಜಂರುಾನಿಲಂ: ಉದ್ಭಟಕಾ, ಶಿ 
೮೨) 

ವರ್ಷವರ - ಅಂತಃಪುರ ಕಾಯುವ ನಪುಂಸಕ (ವರ್ಷವರಂ 
ನಪುಂಸಕಂ ಪೇಡಿ ಷಂಡಂಕಂ ತಾಂ ಷಂಡಂ: ಅಭಿಧಾನ ೧. 


೧೧. ೨೬) 
ವರ್ಷವರ್ಧನದಿನ ದ ಹುಟ್ಟಿದ ಹಬ್ಬ (ತನ್ನ 
ವರ್ಷವರ್ಧನದಿನದೊಳ್‌ ಆಸ್ಥಾನಮಂ೦ಡಪದೊಳ್‌.. 


ಒಡ್ಡೋಲಗಂಗೊಟ್ಟರೆ: ಆದಿಷು, ೨. ೨ ಮತ್ತು ೨ ವ) 

ವರ್ಷವಾರಿದ - - ಮಳೆಯ [ಮಳೆಗಾಲದ] ಮೋಡ ಮಳೆಗಾಲ 
(ಕೌರವಕುಲ ಹಿಮಕರ ಆವಿಲಪ್ರಚಯ ವರ್ಷವಾರಿದನಪ್ಪ 
ಪವನತನಯಂ ಬದ್ಧವಪುವಾಗಿ: ಪಂಪಭಾ, ೧೨. ೧೪೪ 
ವ) 

ವರ್ಷಾವಾಸ - ಮಳೆಗಾಲದಲ್ಲಿ ವಾಸಿಸುವ ಮನೆ 
(ಮಹಾಘರ್ಮಾಂತಮೆಂಬ ಧಾರಾಗೃಹಮುಂ 
ಗೃಹಕೂಟಮೆಂಬ ವರ್ಷಾವಾಸಮುಂ: ಆದಿಷು, ೧೫. ೩ ವ) 

ವಲಂ - ನಿಜವಾಗಿ (ವಾಗ್ದಾತಚಾತುರ್ಯಗೀರ್ವಾಣ೦ ತಾನೆನೆ ಸಂದ 
ಬಾಣನೆ ವಲಂ ವಂದ್ಯಂ: ಕಾದಂಸಂ, ೧. ೩); ಅಲ್ಲವೇ 
(ಭವದಗಜದಿಗ್ನಿಜಯೋತ್ಸವಂ ಅಧಿಕಮಹೋತ್ಸವಂ ವಲಂ 
ನಿನಗಾದಂ ಶ್ರವಣಸುಖಮೆಂದೆ ದಿಜಾತ್ರವರ್ಣನಂಗೆಯ್ದಿಂ: 
ಆದಿಹು, ೧೪. ೫೧) 

ವಲಭಿ - ಚಂದಶಾಲೆ (ಪಸರಸುವ ದಂತವಲಭಿಪುಸರಂಗಳಿಂ 
ಎಸೆದು ನಗರಿ ಸೊಗಯಿಸಿ ತೋರ್ಕುಂ: ಕಾದಂಬ, ೨. ೧೦) 

ವಲಯ - ಕಾಲ್ಕಡಗ (ಸರೋರುಹ ಕರ್ಣಪೂರ೦ ಉತ್ಪಲ 
ಕಟಕಂ ಮೃಣಾಲ ವಲಯಂ ಸುರಹೊನ್ನೆಯ ಹಾರಂ: 
ರಾಜಶೇವಿ, ೪. ೪೩) 

ವಲಲ - ಬಾಣಸಿಗ, ಅಡುಗೆಯವನು (ಮತ್ಸ್ಯಕನಲ್ಲಿ ವಲಲನಯ್‌ 
ಸೂದಕರ್ಮಿ ನಿನಗಿಂತು ಗಂಡಗೌನುಮಾಯ್ತೇ: ಗದಾಯು, 
೭.೩೬) 

ವಲಿತ - ಕೊಂಕಿದ (ಸ್ಥಲಿತಗತಿ ಲುಲಿತಕುಂತಲೆ ವಲಿತ ನಿಜಗೀವೆ 
ಮಗಿಟ್ಟು ನೋಡಿದಳೊರ್ವಲ್‌: ಅಜಿತಪು, ೯. ೩೮) 


ವಲಿಮುಖ - ಕೋತಿ (ವಲಿಮುಖ ನೀತಿಬಹಿರ್ಮುಖ 
ಮಲಿನಾತ್ಮಂ ಎನ್ನ ಮಾತುಗೇಳದೆ ನೀನೀ ಖಲನಂ 
ಒಡಗೊಂಡೊಡೆ ಎಲೆ ಕಂಬಲಕಂ ಶಿವಭೂತಿಗಾದ 


ಕಥೆಯಂತಕ್ಕುಂ: ಪಂಚತಂತ್ರ, ೧೭೮) 

ವಲಿಮುಖಕೇತನ - ಶ್ರೇಷ್ಠ ಕಪಿ, ಸುಗ್ರೀವ (ವಲಿಮುಖಕೇತನನಂ 
ಚಕಿತ ಲೋಚನಂ ರತ್ನಜಟಿ ನಿಜಪ್ರಾಣ ಭಯಾಕುಲಚಿತ್ತಂ .. 
.. ಈಕ್ಷಿಸಿದಂ: ಪಂಪರಾ, ೧೦. ೫೧) 

ವಲೀಮುಖ - ಕೋತಿ (ಜಾಂಬವ ಅಂಗದ ಸುಷೇಣ ಪ್ರಮುಖ 
ನಿಖಿಲ ವಲೀಮುಖ ಧ್ವಜಪುಧಾನರ್‌ ರಣರಸಿಕರಾಗಿ 
ನಡೆದರ್‌: ಪಂಪರಾ, ೧೩. ೨೬ ವ) 

ವಲ್ಕ - ಲವಂಗ (ಲವಂಗಂ ವಲ್ಕಂ: ಅಭಿಧಾವ, ೧. ೮. ೭) 

ವಲ್ಕಲ - ಮರದ ತೊಗಟೆ (ಪರಿವೃತ ಪಲ್ಲವಾಂತರದೊಳ್‌ 
ಉದ್ದತ ವಲ್ಕಲಮಧ್ಯದೊಳ್‌ ಪಲವುಮಿರ್ಪವು 


೯೭೮ 


ನಿರಾಕುಳಂ: ಕಾದಂಬ, ೧. ೧೦೫); ನಾರು ಬಟ್ಟೆ (ಬಟಲೆ 


ಪೆಗಲಿಂ ಚಂಚತ್‌ ವಲ್ಕಲಾಂಚಲಂ . ೬. ಆಕಾಶಮಾರ್ಗದಿ೦ 
ಬಂದು: ಕಾದಂಸಂ, ೮. ೧೩) 
ವಲ್ಕಲವಸನ — ನಾರುಮಡಿ (ವಲ್ಕಲವಸನರುಂ 


ಕೌಪೀನಧಾರಿಗಳುಂ ಭಸ್ಕೋದ್ಧೂಳಿತಾಂಗರುಂ ಆಗಿ ತಮಗೆ 
ತಾವೇ ವನಪ್ರವೇಶಮಂ ಮಾಡಿ: ಆದಿಪು, ೯. ೯೩ ವ) 

ವಲ್ಯಾಂಚಲ - ವಲ್ಕಲವಸನ (ಪೆಗಲಿಂ ಚಂಚತ್‌ ವಲ್ಕಾಂಚಲಂ 
ಪೆಗಲಿಂಗೆ ಬಂದೆಟಲೆ: ಕಾದಂಬ, ೧೦. ೧೯) 

ವಲ್ಲತ್ತುರಗ ದ [ವಲ್ಗ್ಲತ್‌*ತುರಗ] ಬಿರುಗುದುರೆ 
(ಕುಂಕುಮಾಂಭಸ್ತುರಿತ ಅ೦ಗೋತ್ತುಂಗ 
ವಲ್ಲತ್ತುರಗಬಲಮದೋದ್ದಾಮಮಂ: ಆದಿಷು, ೧೧. ೨೪) 

ವಲ್ಲನ - ಕುದುರೆಯ ಓಟ (ಕರಿಕಳಭಕೇಳೀವಿಲೋಕನದೊಳಂ 
ವಿಷಮವಾಹನ ವಲ್ಲನಶಿಕ್ಷಾವಸರದೊಳಂ ತನಗೆ 
ನಿರಂತರೋತ್ಸವಮಂ ಒದವಿಸುತ್ತಿರೆ: ಮಲ್ಲಿನಾಪು, ೩. ೨೩ 
ವ) 

ವಲ್ಲೀಕ - ಹುತ್ತ (ಮಹೋಗನಾಗಮಯಮಾಗಿಯುಂ 
ವಲ್ಮೀಕಮಲ: ತ್ರಿಷಷ್ಟಿಪು, ೨. ೨೫ ವ) 

ವಲ್ಲಕಿ - ವೀಣೆ (ಶುತಿಸೌಖ್ಯಾವಹ ವಲ್ಲಕೀಕ್ವಣಿತದೊಳ್‌ 
ಕರ್ಪೂರಪಾಳೀವಿಮಿಶ್ರಿತ ತಾ೦ಂಬೂಲರಸೋತ್ಕಟ 
ಪ್ರಮದದೊಳ್‌: ಆದಿಪು, ೯. ೧೧೮) 

ವಲ್ಲಣ - ಥಡಿ (ಮಿಸುನಿಯ ಪಕ್ಕರಕ್ಕೆ ಪೊಸಮಾಣಿಕ ವಲ್ಲಣಂ 
ಅಚ್ಚಮುತ್ತುತಳ್ಳೆಸೆವ ಮುಖಪ್ರಸಾಧನ೦ ... .. ಒಪ್ಪೆ ಬಂದುವು 
ಅದು ಅಸದ್ಯಶವಾಜಿಗಳ್‌: ರಾಜಶೇವಿ, ೧೩. ೬೨) 

ವಲ್ಲಭ — ಪ್ರಿಯನಾದವನು (ಕರುಣಿಸಿ ಬಿಡು 
ವಲ್ಲಭಜನನಿರೀಕ್ಷಣೋತ್ಸುಕನೆಂ: ಕಾದಂಸಂ, ೮. ೩೦); ಗಂಡ 
(ವಲ್ಲಭಂ ಭರ್ತ ಪತಿ ಪ್ರಿಯನೆನಿಪುದು: ಅಭಿಧಾವ, ೧. 
೧೧. ೧೧) 

ವಲ್ಲಬಿಕಾ] - ಹೆಂಡತಿ (ತ್ರಿಷಷ್ಟಿಸಂಖ್ಯಾತ ವಲ್ಲಭಿಕಾ 
ವಿಭ್ರಮಭೂಲತಾತಿಭಾಗಭಜನನುಮಾಗಿ: ಆದಿಷು, ೬. ೧೩ 
ವ) 

ವಲ್ಲಭೆ - ಪ್ರೇಯಸಿ 
ಮನಃಪ್ರೀತೆ ರುಚಿರೆ 
ಅಭಿಧಾವ, ೧. ೧೧. ೫) 

ವಲ್ಲರಿ - ಬಳ್ಳಿ (ಧರೆ ತಾಳೆ ತನ್ನ ವಿಶದ ಯಶೋವಲ್ಲರಿಯಂ 
ವಿದ್ದದ್ಲೋಷ್ಟೀನಿರತಂ ಸುಖಸಂಕಥಾವಿನೋದದೊಳಿರ್ದಂ: 
ಮಲ್ಲಿನಾಪು, ೩. ೨೩); ಗೊಂಡೆ, ತುರುಗಲು (ತಲೆಯೊಳ್‌ 
ಸೀರೆಯನಿಕ್ಕಿ ಕೆಮ್ಮನಿತಂ ಪೂಣ್ಬಿರ್ಪಮುಗ್ರಾರಿ 
ವಂಸಲತಾವಲ್ಲರಿಗಳ್ಗೆ ದಾವಶಿಖಿವೊಲ್‌ ಮೆಯ್ಬೋಆ*ೌ 
ಪಂಪಭಾ, ೩. ೩೩೦ 

ವಲ್ಲವ - ಗೊಲ್ಲ ಹಾಗೂ ಅಡಿಗೆಯವನು (ಸಲೆ ವಲ್ಲಭ ನಾಮಂ 
ಗೋಕುಲಪಾಲನು೦ ಅಂತೆ ಸೂದನುಂ: ಅಭಿಧಾವ, ೩. ೧. 
೬೧) 

ವಲ್ಲೀ - ಬಳ್ಳಿ (ತಳಿರೊಳ್‌ 
ಕುಸುಮರಜೋರಾಜಿ ಪಿಷ್ಟಾತಕಂ: 

ವಲ್ಲೀಗೃಹ - ಬಳ್ಳಿವನೆ, ಬಳ್ಳಿಯ 
ವಲ್ಲೀಗೃಹಂ ಪುಷ್ಟಪೇಶಳಗಂಧಂ 
೯೪) 


೯ಪಿತಮೆ ಸುಭಗೆ ವಿಳಾಸಿನಿ ದಯಿತೆ 
ವಲ್ಲಭೆ ತಾಮಹೃತ್ತಿಯೆಯಕ್ಕುಂ: 


ವಲ್ಲೀಚಯಂ ಚೆಲ್ಲುವ 
ಲೀಲಾವತಿ, ೧೦. ೯೮) 

ಚಪ್ಪರ (ದಂಪತಿಯುತಂ 
ಪವನಂ: ಜಗನ್ನಾವಿ, ೧೭. 


ವಲ್ಲೀವನ - - ಬಳ್ಳಿಗಳ ವನ, ಬಳ್ಳಿಗಳ ಸಮೂಹ (ಭಂಗಿ 
ಭಂಗಿಯನೆ ಪೋಲೆ ದೇವೀವಿಳಾಸಮ೦ ನಿಜವಿಳಾಸದಿ೦ 
ನಗುವುವಲ್ಲಿ ವಲ್ಲೀವನಂ: ಆದಿಷು, ೧೦. ೨೭) 

ವಲ್ಲೂರ - ಉಪ್ಪುಹಾಕಿದ ಮಾಂಸ (ಕಬಳಿತ ವಲ್ಲೂರಂ ಗಿಳಿತ 
ಬುಕ್ಕಂ ಆ ಪೀತರಕ್ತಮೇ೦ ತಿಂದುದೊ: ನೇಮಿನಾಪು, ೫. 
೪೧) 

ವಶ - ಗಂಡಾನೆಗಳನ್ನು ಹೆಣ್ಣಾನೆಗಳ ಸಹಾಯದಿಂದ ಹಿಡಿಯುವ 
ಕ್ರಮ (ಕೆಲವು ದಿವಸಕ್ಕಾ ಗಜ೦ ವಶಕ್ಕೆ ಕಂಭಕ್ಕೊಳಗಾಗಿ 
ಕಟ್ಟುವಟ್ಟು: ಪಂಚತಂತ್ರ, ೪೨೮ ವ) 

ವಶಂಮಾಡು - ಸ್ವಾಧೀನಪಡಿಸಿಕೊ (ಎವಿಧಾಲಂಕಾರದಿ೦ ರಂಜಿಸೆ 
ತಮಗೆ ವಶಂಮಾಡಿ ಶಬ್ದಂಗಳ೦ಂ ತಮ್ಮ ಕರ್ಣಾಮೃತಮೆನೆ 
ರಸಭವ೦ಗಳ೦ ತೋ ಮಲ್ಲಿನಾಹು, ೧. ೨೩) 

ವಶಮಾಗು - - ಶಕ್ಕವಾಗು (ಗಂಧೇಭಚರ್ಮಂಗಳಂ 
ಪಸರಂಗೆಯ್ದನೊ ಶಂಭುವೆಂಬ ಬಗೆಯಿಂದೆ ತಳ್ಳೊಯ್ದು 
ಕಟಣಿ  ಸೂಚಿಸಲಾರ್ಗ೦ ವಶಮಾಗದಂತು ಕವಿದತ್ತು 
ಉದ್ದಾಮಭೀಮಂ ತಮಂ: ಪಂಪಭಾ, ೪. ೪೯) 

ವಶೀಕರಣ - - ಆಕರ್ಷಿಸುವುದು, ಮನಸ್ಸನ್ನು ಗೆಲ್ಲುವುದು 
(ಮನಸಿಜನ ಅಂಗನಾಜನವಶೀಕರಣ ಔಷಧಂ 
ಅಂಗಜನ್ನನಂಬಿನ ಮದಶಕ್ತಿ ಮೋಹನಯಂತ್ರಂ ಇದಪುದು: 
ಆದಿಪು, ೪. ೪೧) 


ವಶೀಕರಣಸಾಯಕ — ವಶಮಾಡಿಕೊಳ್ಳುವ ಅಸ್ತ 
(ವಶೀಕರಣಸಾಯಕದಿಂ ಭುವನತ್ರಯಂಗಳ೦ 
ಸೋಲಿಸಲಾರೊ ನೀಂ ಪುಗೆ ಯಮಾನನಮಂ 


ರತಿಜೀವಿತೇಶ್ವರಾ: ಮಲ್ಲಿನಾಹು, ೧೪. ೩೩) 


ವಶೀಕರಣಾಂಜನ - ವಶಮಾಡಿಕೊಳ್ಳಲು ಹಚ್ಚಿಕೊಳ್ಳುವ ಎಣ್ಣೆ. 
ಅಂಜನ (ಮನಸಿಜನ ವಶೀಕರಣಾಂಜನಪುಂಜದ 
ಹುತ್ತಿಕಾಳಿಯೆನೆ ಕಾಳಿಮಮಂ ತನಿಗೆದಜುವ ತನುರುಚಿ 
ಮೋಹನಮಯಮಾಗಿರ್ದರ್‌ ಎಸೆವ ಶಬರಾಂಗನೆಯರ್‌: 
ಶಾಂತಿಪು, ೩. ೭೯) 

ವಶ್ಯಮೂಳಿಕೆ — ವಶೀಕರಣ ಶಕ್ತಿಯುಳ್ಳ ಬೇರು 

(ಚಿತ್ತೋದ್ಧವವರ್ಶಯಮೂಳಿಕೆ ಜಿನೇಶೇಂದೂದಯಾದ್ರೀಂದ್ರ 

ಚೂಳಿಕೆಯಂಬೆಂ ಪೊಗಟಲ್ಕೆ  ಮತ್ತಣೆಯೆ ನಾನಾ 

ಲಕ್ಷ್ಮಣಾದೇವಿಯಂ: ಚಂದ್ರಪ್ರಪು, ೧೧. ೧೧೧) 

- -. ವಶಮಾಡಿಕೊಳ್ಳಬೇಕಾದುದು, ವಶೀಕರಣ (ಜಗತ್ತಿಳಕ 
ಭವತ್ತದಚಂದನತಿಳಕಂ ತ್ರೈಲೋಕ್ಕವಶ್ಯಮಕ್ಕುಂ ಅವಶ್ಯಂ: 
ಆದಿಪು, ೧೦. ೬೦) 
ವಶ್ಯಾಕ್ಷರ - ವಶೀಕರಿಸಿಕೊಳ್ಳುವ ಮಂತ್ರ (ಇಂಪುವೆತ್ತ ನುಡಿಯಂ 


ವಶ್ಯ 


ವಶ್ಯಾಕ್ಷರಂ ಸುಯ್ಕೊಳುಣ್ಣಿದ ಕಂಪಂ ಮೃಗನಾಭಿ 
ಸೋಂಕಿದನೊದವಂ ಮಂದಾನಿಳಂ ಕೊಟ್ಟವೊಲ್ವದೆದು 
ಓರೋರ್ವರೊಳೊರ್ವರಂದು ಪಡೆದರ್‌ ಪಂಚೇಂದ್ರಿಯ 


ಪ್ರೀತಿಯಂ: ಮಲ್ಲಿನಾಹು, ೩. ೭೪) 
ವಷಟ್ಕಾರ - ಹವಿಸ್ಸಿನ ಅರ್ಪಣೆಯ ಕಾಲದಲ್ಲಿ ಹೇಳುವ ಮಂತ್ರ 
(ಚಾರುತರಯಜ್ಜವಿದ್ಯಾಪಾರಗರ  ರವಂಗಳಿಂ ಸ್ವಧಾಕಾರ 
ವಷಟ್ಕಾರ ಸ್ಥಾಹಾಕಾರೋಂಕಾರದ್ದನಿ ನೆಗಟ್‌ೌ 
ನೆಗಟ್ಟುದಾಹುತಿಧೂಮಂ: ಪಂಪಭಾ, ೬. ೩೪) 

- ವಶ (ಬಸನದ ವಸದಿಂದಂ ಪುಟ್ಟಿಸಿದಂ ಜನಕನೆ 
ನರೇಂದ್ರ ದೇವೇಂದ್ರ ಜಿನೇಂದಸುಖಮಂ: ಸಮಯಪ, ೪. 
೯೨) 


ವಸ 


ಫಷ 


ವಸಂತ - ಷಡೃತುಗಳಲ್ಲಿ ಮೊದಲನೆಯದು, ಚೈತ್ರ-ವೈಶಾಖ 
ಮಾಸಗಳು (ಇಂತು ಸಮನಿಕ್ಕುಂ ವಸಂತಾದಿ ನಾಮಂಗಳ್‌: 
ಅಭಿಧಾವ, ೧. ೨. ೧೨); ಮನ್ಮಥನ ಗೆಳೆಯ (ಸ್ಮರನಂ 


ಪೂಜಿಪ ರತಿಯಂ ಪಿರಿದರ್ಚಿಸುವ ಪರಕೆಯಂ 
ವಸಂತಂಗೆತ್ತುವ ನೆರೆದಿಂದುವನೊಲಿಸುವ 
ವಾರಿರುಹದಳಾಕ್ಷಿಯರ ಕಳಕಳಂ ಮನೆಮನೆಯೊಳ್‌: 


ಜಗನ್ನಾವಿ, ೨. ೩೧); ಉಲ್ಲಾಸ (ಎಸೆವ ವಸಂತಮಾಸದ 
ಮಸಂತಮನಾಂತ ಕುಜಾತಪಲ್ಲವಪಲ್ಲವಪ್ರಸವದಿಂ ಆ 
ವಸಂತಸಮಯಂ ಕುಸುಮಮಾಳಿಯಿಂದೆ 
ವಿಜೃಂಭಿಸಿದುದು: ಕಾದಂಬ, ೫. ೧೦) 
ವಸಂತಕ — ಮನ್ನಥನ ಗೆಳೆಯ 
ಒತ್ತೆಗಿರ್ದೆಡೆಯೊಳಿಂದೆನಗಿತ್ತಪುದೋ 
ಮನಸಿಜಮಾರ್ಗಣಕ್ಕೆ 
ಮನಃಪುವೃತ್ತಿಯಂ: ಶಾಂತಿಷು, ೮. ೮೧) 


(ಓಪನನುಟೆದು 
ವಸಂತಕಂ 
ಗುಜೆಯೊಡ್ಡಿದನೆಂಬ 


ವಸಂತಕಾಂತೆ - - ವಸಂತನ ಹೆಣ್ಣು (ಎಂದು ಬಗೆಗೆ ವಂದ 
ಪೂಗಳೊಳ್‌ ಪೂದುಡುಗೆಯಂ ಮಾಡಿ 
ವಸಂತಕಾಂತೆಯರಂತೆ ನೆಜ್‌ಯೆ ಕಯ್ಗೆಯ್ದಾಗಳ್‌: ಆದಿಪು, 
೧೧. ೧೨೮ ವ) 

ವಸಂತದೂತಿ - ಇರುವಂತಿಗೆ, ಅದಿರ್ಮುತ್ತೆ (ನಿನಗೆ 
ವಸ೦ತದೂತಿವೆರ್‌ ಒಪ್ಪುವುದು ಮುಂತೆ ಬಂದು ನೀನೆನಗೆ 


ವಸಂತನಾಗಮನಮಂ ನೆಜ್‌ ಸೂಚಿಸಿ ಕೊಟ್ಟೆ: ಚಂದ್ರಪ್ರಪು, 
೭. ೪೧) 

ವಸನ - ಬಟ್ಟೆ (ನಿಜೋತ್ತರೀಯ ವಲ್ಕಲ ವಸನೈಕದೇಶಮನೆ 
ಸೀಳ್ಬು: ಕಾದಂಸಂ, ೪. ೩೫) 

ವಸನಾಂಗಕುಜ - [ಜೈನ] ಬೇಕಾದ ಬಟ್ಟೆ ನಿಡುವ ಕಲ್ಪಕುಜ (ಪಟೆ 


ಚಿತ್ರವಚೆ ಜೋಗಂ ಪಟೆಯಂ ದೇವಾಂಗಮೆಂಬ 
ಬಸನಂಗಳನೇಂ ಫಳಿಯಿಸುವುವೋ .. . ವಸನಾಂಗಕುಜಂ: 
ಆದಿಷು, ೫. ೩೪) 

ವಸನೋಪಾಂತ - - ಬಟ್ಟೆಯ ಚುಂಗು, ಕೊನೆ 
(ನಯನಜಲಂಗಳಂ ಉತ್ತರೀಯವಲ್ಕಲ 


ವಸನೋಪಾಂತದೊಳ್‌ ಒತ್ತುತ್ತುಂ: ಪಂಪಭಾ, ೮. ೩) 


ವಸಿಗ - ಇಂದ್ರಿಯಳಿಗೆ ವಶವಾದವನು (ವಸಿಗಳೊಳಗೆ ಅಗ್ಗಳ 
ವಸಿಗಂ ಪುಸಿವರ್ಗೆ ದಿಟ೦ ಪುಸಿದವನೆನಪವನ೦ 
ನಿಯಮಿಸಿ ಧರ್ಮಪಥಕ್ಕೆ ತಂದು ನಿಲಿಪರ್‌ ಜೈನರ್‌: 


ಸಮಯಪ, ೭. ೩೪) 

ವಸಿಯಿಸು - ವಾಸಮಾಡು (ಇದಳಸಳ್‌ ಮಧ್ಯಮಕೂಟದೊಳ್‌ 
ವಸಿಯಿಪೆಂ ನಿನ್ನಾಜ್ಞೆ ಪೂಮಾಲೆಯಂದದೆ ನಿಂದಿರ್ಮ್ಷ್ಮದು 
ಮತ್ಕಿರೀಟತಟದೊಳ್‌: ಆದಿಷು, ೧೩. ೧೬) 

ವಸು - ಸಿರಿ (ಬಿಸದಿ೦ ಸೊದಸೆ ಕರ್ಬುನದಿ೦ ವಸು ಬಲ್ಲಿಸಿಲಿಂ 
ನೆರಳ್‌ ಅಂತೆಸಕಂಬಡೆರದಂ ಜಡಜಜಭವನಂ 
ರಸವೃತ್ತಿಕರಂ ಕಮಲಾನನೆಯಿಂ: ಅನುಭವ, ೫); ರತ್ನ 
(ನಿನ್ನಂತು ಮಹಾತ್ಮಂ ಆವನುಮಿಲ್ಲ ಎಂದು ವಸುಧಾರೆಯಂ 
ಕಟ್‌ದು: ಕರ್ಣ್ಜನೇಮಿ, ೪. ೮೨ ವ), ಬೆಂಕಿ 
(ವಸುಧಾಧಿಪಂಗೆ ಮುಳಿದಾ ವಸುದೇವಕುಮಾರಂ ಇಂದು 
ಸತ್ತಂ ಪೊಕ್ಕು ಅರ್ವಿಸುವ ವಸುಮುಖದೊಳ್‌: ಕರ್ಣನೇಮಿ, 
೩. ೧೭೦); “ಅಷ್ಟವಸು'ಗಳಿಂದಾಗಿ ಎಂಟು ಎಂಬ ಸಂಖ್ಯೆ 
(ಮೂಡಣ ಮ್ಲೇಚ್ಛಖಂಡಮಂ ದಂಡಸಾಧ್ಯಂ ಮಾಡಿ 
ವಸುಮಿತಸಹಸ್ರ ವರ್ಷಂಗಳ್ಲೆ ಚಕ್ರಧರಂ ಸಿದ್ಧ ದಿಗ್ವಿಜಯನಾಗಿ 
ಮಗುಳ್ಳು: ಶಾಂತೀಶ್ವಪು, ೧೫. ೧೨೮ ವ) 


ವಸುಂಧರೆ - 
(ವಸುಂಧರೆಗೆ 
ರಶ್ಲಿವಾಗಾಭಿಧಾನಮಂ 
ಪಾರ್ಶ್ವನಾಪು, ೬. ೨೫ ವ) 

ವಸುಧಾಂಗನೆ - - ಭೂದೇವಿ (ಇದು ಪೆಅತಲ್ತು 
ಭೂತಲಮನಾಂ ತರಲ್‌ ಆದಿವರಾಹನಾದೆಂ ಅಂದು ಅದ 
ವಿಷಾಣಮಂ ಬಟಿಯಂ ಆ ವಸುಧಾಂಗನೆಗಿತ್ತೆಂ: ಪಂಪಭಾ, 
೧೧. ೭೮) 

ವಸುಧಾಚಕ್ರ — ಭೂಮಂಡಲ 
ಪದಾಕ್ರಾಂಯಿಯಿನದಿರೆ ಭುಜಾಖ್ರಾಂತಿಯಿ೦ ದಿಗ್ಗಜ೦ಗಳ್‌ 
ದೆಸೆಯಿಂ ಹಿಮ್ಮೆಟ್ಟಿ ಬ ಯುದ್ಧಂ 
ದಂತವಕ್ರಾಚ್ಯುತಜನಿತಮಗುರ್ವಾದುದು: ಜಗನ್ನಾವಿ, ೯. ೭೭) 

ವಸುಧಾಜಯ - - ಭೂಮಿಯನ್ನೆಲ್ಲ ಗೆದ್ದಿರುವ (ಆ ಜಾಕವ್ಹೆಗಂ 
ವಸುಧಾಜಯ ಸದ್ದಲ್ಲಭಂಗಂ ವಿಶದ ಯಶೋರಾಜಿತನೆನಿಪ 


ರತ್ನಕಾಂತಿಯನ್ನು ಪಡೆದವಳು 
ಅನ್ವರ್ಥಾಭಿಧಾನಮಂ 
ಪಡೆದು 


ಭೂಮಿ 
ಸಮರ್ಥಿಸಿ 
ಬಳೆಯುತ್ತುಮಿರೆ: 


(ವಸುಧಾಚಕ್ರಂ 


ಅರಿಕೇಸರಿ ರಾಜಂ ತೇಜೋಗ್ನಿಮಗ್ನ ರಿಪುನೃಪಶಲಭಂ: 
ಪಂಪಭಾ, ೧. ೪೧) 

ವಸುಧಾಧಿಪತಿ - ರಾಜ (ವಸುಧಾಧಿಪತಿಯ 
ಕಟಕದೊಳೊಸೆದೊಪ್ರೆ ಸುವರ್ಣರಚನೆ ಕೇವಣದೊಳ್‌ 


ಸೇರಿಸಿದುದಜೆ೦ದೀಗಳ್‌ ರಂಜಿಸಿದ ಮಹಾರತ್ನಮೆನಿಸಿದಂ 
ಕವಿರತನಂ: ಗದಾಯು, ೧. ೪೧) 

ವಸುಧಾಭೋಗ - - ಭೂವಿಸ್ತಾರ (ಕೂಡಿತ್ತುದ್ದಾಮ 
ರತ್ನಾಂಶುಗಳೊಳೆ ವಸುಧಾಭೋಗಮಾಗಳ್‌ ಬೆಡಂಗು 
ಮಾಡಿತ್ತದೊ೦ದು ಮಂದಾರದ ಸರಿ: ಆದಿಪು, ೭. ೨೫) 

ವಸುಧಾಮರ - ಬ್ರಾಹ್ಮಣ (ನೀನೀ ಬಾವಿಯೊಳ್‌ ಬಿಟ್ಸ್‌ 
ಕಾರಣಮಾವುದೆಂದು ವಸುಧಾಮರಂ ಬೆಸಗೊಳೆ: ಪಂಚತಂತ್ರ, 
೧೭೯ ವ) 

ವಸುಧಾರೆ - [ಜೈನ] ಪಂಚಾಶ್ಚರ್ಯಗಳಲ್ಲಿ ಒಂದು (ಬೆಸಸಿದೊಡೆ 


ಮೂಖುಪೊಟ್ಟುಂ ವಸುಧಾರೆಯನೊಸೆದು 
ಮೂಜುಕೋಟಿಯುಮರೆಯರಂ ವಸುಪತಿ ಕರೆದು 
ರಾಜಾವಸ್ನದೊಳೇಂ ಪಿರಿದೊ ಜಿನನ ಪುಣ್ಯಾತಿಶಯಂ: 


ಅಜಿತಪು, ೩. ೫); ಚಿನ್ನದ ಮಳೆ (ವಸುಧಾರೆ ನಾಡೆಯುಂ 


ಕಣ್ಣಸದಳಮಾಯ್ತು ಅಮರಕರಪರಿಚ್ಛುತಮೆತ್ತಂ: ಆದಿಪು, 
೧೦. ೨) 
ವಸುಧಾವಳಯ - ವಸುಧಾಚಕ್ರ (ನಾಡದಾ ಕನ್ನಡದೊಳ್‌ 
ಭಾವಿಸಿದ ಜನಪದಂ ವಸುಧಾವಳಯವಿಲೀನ 
ವಿಶದವಿಷಯವಿಶೇಷಂ: ಕವಿರಾಮಾ, ೧. ೩೬) 
ವಸುಧಾಸುದತಿ — ಭೂದೇವಿ (ಅದಜಿಂ ಸಮಸ್ತ 
ವಸುಧಾಸುದತೀಶ೦.  ಮಂತ್ರಮುಖ್ಯನಾದಂದು 


ನಿಜಪದಾ೦ಬುಜಕ್ಕೆಅಗಿಸುವಂ: ಪಂಚತಂತ್ರ, ೨೮೫) 

ವಸುಧೆ - ಭೂಮಿ [ಅಗುಟ್ಟೆರಲ್‌ ಆ ಕುಟೆಯೊಳ್‌ ತೊಟ್ಟಗೆ 
ನಿಧಿಗಂಡಂತೆ ವಸುಧೆಗೆ ಅಸದಳಮಾಯ್ತು ಆ ಮಗನ 
ಅಂದಂ: ಪಂಪಭಾ, ೧. ೯೭) 

ವಸುಧೈಕಕುಟುಂಬಕ - ಜಗತ್ತನ್ನೆಲ್ಲ ಒಂದೆ ಕುಟುಂಬವೆಂದು 
ಭಾವಿಸುವವನು(ಮುನಿಸಹಸ್ರಭೋಜನಕರಂ .. .. ಕವಿ ವಾದಿ 
ವಾಗ್ಮಿ ಗಮಕ೦ ವಸುಧೀಕಕುಟುಂಬಕಂ ಸಭಾಜನಸುಜನೈಕ 


ಭಾಜನಮುಖಂ ಜಿನಚಂದ್ರಮುನೀ೦ದ್ರನುರ್ವಿಯೊಳ್‌: 
ಶಾಂತಿಪು, ೧. ೨೬) 

ವಸುಪತಿ -. ಕುಬೇರ (ಬೆಸಸಿದೊಡೆ ಮೂಜುಪೊಬ್ನುಂ 
ವಸುಧಾರೆಯನೊಸೆದು ಮೂಜುಕೋಟಿಯುಮರೆಯಂ 


೯೮೦ 


ವಸುಪತಿ ಕರೆದು ರಾಜಾವಸ್ಥದೊಳೇಂ ಪಿರಿದೊ ಜಿನನ 
ಪುಣ್ಯಾತಿಶಯಂ: ಅಜಿತಪು, ೩. ೫) 

ವಸುಮತಿ - ವಸುಂಧರೆ (ರಸೆಗಿಟೆದನೊ ಮೇಣ್‌ ನಾಲ್ಕುಂ 
ದೆಸೆಗಳ ಕೋಣೆಗಳೊಳ್‌ ಉಟೆದನೋ ಖಳಂ ಇಲ್ಲಿ ಈ 
ವಸುಮತಿಯೊಳ್‌ ಗಾಂಧಾರಿಯ ಬಸಿಆ೦ ಮೇಣ್‌ ಮಗುಲ್‌ 
ಪೋಗಿ ಪೊಕ್ಕಿರ್ದಪನೋ: ಗದಾಯು, ೬. ೨೧) 

ವಸುಮದ - ಐಶ್ವರ್ಯದ ಸೊಕ್ಕು (ಮೃಗಗಣಮೆ ಸುಖಂ 
ಬಾಲ್ಗುಂ ಸೊಗಯಿಸುವ ವನಾಂತರಾಳದೊಳ್‌ 
ಬಹುತೃಣದೊಳ್‌ ಬಗೆದಳಿಪಿ ಸುಚೆದು ನೋಡದೆ ಮೊಗಮಂ 


ವಸುಮದವಿರಾಮ ಕಲುಷಾಯಿತರಾ: ಕವಿರಾಮಾ, ೩. 
೧೩೯) 

ವಸುವಿರಹಿತ ದ ಸಿರಿಯನ್ನು ತೊರೆದವನು, 
ಕಿರಣವಿರಹಿತನಾದವನು (ವಸುವಿರಹಿತನ೦ಂಬರವಂ 
ಬಿಸುಟೆಯ್ದಿದನಾತ್ಮ ಬಂಧುಚಕ್ರದೊಳ್‌ ಅಟಲರ್ವಿಸೆ 
ಅಸ್ತಸಮಯರವಿಯಂತೆ ಸಚಿವನಾ ನಗಮನಪರ 


ಶೋಭಾಪರಮಂ: ಪಾರ್ಶ್ವನಾಪು, ೪. ೪೯) 

ವಸುಷೇಣ - - ಕರ್ಣನಿಗೆ ಸಾಕು ತಂದೆತಾಯಿಯರು ಇಟ್ಟ 
ಹೆಸರು (ವಸುಧೆಗಸದಳಮಾಯ್ತು ಆ ಮಗನಂದಂ ಎಂದು 
ಲೋಗರ್‌ ಬಗೆದಿರೆ ವಸುಷೇಣನೆಂಬ ಪೆಸರಾಯ್ತಾಗಳ್‌: 
ಪಂಪಭಾ, ೧. ೯೭) 

ವಸುಹೀನ - ಹಣವಿಲ್ಲದವನು, ಬಡವ (ವಸುಹೀನಂ ದುಶ್ವಿಕ್ಷಂ .. 

ಅನ್ಯಾಯಿಯೆನಿಪ ನರಪನೊಳೆಂದುಂ ವಿಜಿಗೀಷುಗಳಪ್ಪ 

ಮಹೀಭುಜರ್‌ ಎ೦ದು೦ ಸಂಧಿಮಾಡರ್‌: ಪಂಚತಂತ್ರ, ೩೦೯ 
ಮತ್ತು ೩೧೦) 

ವಸ್ತಿ - ಕಿಬ್ಬೊಟ್ಟೆ (ಕಿಬ್ಬಸಿಕದು ವಸ್ತಿ: ಅಭಿಧಾವ, ೧. ೧೨. ೬); 
ಬಟ್ಟೆಯ ಅಂಚು (ವಸನಾಂತಂ ಅಂಚಳಂ ವರ್ತಿ ಸಿಚಂ ದಶೆ 
ಅಂಚು ವಸ್ತಿಯಕ್ಕುಂ ಕರೆಗಳ್‌: ಅಭಿಧಾವ, ೧೧೩. ೧೬) 

ವಸ್ತುಕ - ಚಂಪೂ (ಪದಿನಯ್ದನೆಯದೆನಿಸುವ ಮದನಾರಿಯ 
ಶಬರಲೀಲೆಯಂ ವಸ್ತುಕಮಾರ್ಗದೊಳ್‌ ಒರೆದೆ೦: ಶಬರಶಂ, 
೫. ೫೯) 

ವಸ್ತುಕವಿತ್ವ - ವಸ್ತುಕಕಾವ್ಯ, ಮಾರ್ಗಕಾವ್ಯ, ಚಂಪೂ (ಎಂದು 
ಬೇಟಮನೆ ವಸ್ತುಮಾಡಿಯೆ  ವಸ್ತುಕವಿತ್ವ ವರ್ಣಕವಿತ್ವ 
ಕಾಮತತ್ತ್ವವಿದನೆನಿಸಿದ ಅತಿವಿದಗ್ನಂ ಒರ್ವನಿಂತೆಂದಂ: 
ಆದಿಷು, ೧೨. ೨೨ ವ) 

ವಸ್ತುಕೃತಿ - ವಸ್ತುಕವಿತ್ವ (ಸ್ವರ್ಗಾಪವರ್ಗಕ್ಕಮಾಸ್ಪದಮಪ್ಪ 
ಆದಿಪುರಾಣವಸ್ತುಕೃತಿಯಂ ಪೇಟ್ದಂ ಬೆಡಂಗಪ್ಪ 
ಮಾರ್ಗದೊಳಂ ದೇಸಿಯೊಳಂ ಪೊದಲಳ್ಗೆಸೆವಿನಂ 
ಸಂಸಾರಸಾರೋದಯಂ: ಆದಿಪು, ೧೬. ೭೯) 

ವಸ್ತುತತ್ವಸ್ಥಿತಿ — ಸಹಜವಾದುದು (ವಾಸ್ತವಮೆಂದಣಿಗೆ 
ವಸ್ತುತತ್ವಸ್ಥಿತಿಯಂ: ಅಭಿಧಾವ, ೨. ೨. ೨೬) 

ವಸ್ತುಪುರುಷ - ನಿಪುಣ (ರತ್ನಕಂಬಲಮಂ ನಿಮಿರ್ಚಿ 
ತೋರ್ಪುದುಂ ಅಪೂರ್ವವಸ್ತುವಪ್ಪುದನಜಿದು 
ವಸ್ತುಪುರುಷರಿ೦ ಬೆಲೆಯಿಡಿಸಿ: ಸುಕುಮಾಚ, ೧೦. ೧೧೭ 
ವ) 

ವಸ್ತುಬಂಧ - ವಸ್ತುಕೃತಿ, ಕಥಾಪ್ರಧಾನ ಕಾವ್ಯ (ವಿದಿತಶ್ರೀಕವಿ 
ನಾಗವರ್ಮನ ವಚಸ್ಪ್ತಂದೋಹದಿಂ ದೋಷಮೊಂದದ 
ಅಲಂಕಾರದ ವಸ್ತುಬಂಧಮಿದು ತಾನೇಂ 
ಮಾಡದೇಂಗೆಯ್ವುದೋ: ಕಾದಂಬ, ೧೦. ೯೮) 


ವಸ್ತುಮಾಡು - ಕಾವ್ಯದ ವಿಷಯವಾಗಿಸಿಕೊ (ಬೇಟಮನೆ 
ವಸ್ತುಮಾಡಿಯೆ ಕವಿತ್ವ ವರ್ಣಕವಿತ್ವ ಕಾಯತತ್ತ್ವವಿದನೆನಿಸಿದ 
ಅತಿವಿದಗ್ನನೊರ್ವನಿಂತೆಂದಂ: ಆದಿಷು, ೧೨. ೨೨ ವ) 

ವಸ್ತುವಿದ - ತತ್ವವಿದ [ಮೋಹಿಸಿದಪೈ ನಿರ್ವಾಣಸಕ್ತಂಗೆ 
ವಸ್ತುವಿದರ್‌ ನಿನ್ನವೊಲಾರ್‌ ಪೆಜರ್ಭುವನದೊಳ್‌: ಆದಿಷು, 
೧೬. ೫೯) 

ವಸ್ತುವಿದ್ಯೆ - - ವಸ್ತುನಿಷ್ಠ ಕಲೆ (ಪುದಿದ ಜಸ೦ ಪೊದಳ್ಳ ಚಳಂ 
ಒಂದಿದ ಅಳಂಕೃತಿ ಕೈತ ದೇಸಿ ಎಂಬುದ೦ ಎನೆ 
ವಸ್ತುವಿದ್ಯೆಯೆನೆ: ಪಂಪಭಾ, ೧೪. ೫೯) 

ವಸ್ತುಸ್ತವ - ಮಹಾಪುರುಷನ ಗುಣಸ್ತವ (ಗುಣಸ್ತವಮುದಾತ್ತವೃತ್ತ 
ಭವದೀಯ ವಸ್ತುಸ್ತವಂ: ಆದಿಷು, ೧೩. ೯೦) 

ವಸ್ತುಸ್ಥಿತಿ - - ವಸ್ತುಗಳ ಸ್ವರೂಪ (ನೃಸುರ ಅಸುರಪರಿಷತ್‌ 

೦ಕುಳಂ ಜಿನವಚೋಮೃತಸಾರಂ ಅದು ಅಸದಳಮೆ 

ಸೆ ಭರತಂ ಬೆಸಗೊಂಡಂ ಜಿನನಂ 
ಅಖಿಳವಸ್ತುಸ್ಥಿತಿಯಂ: ಆದಿಷು, ೧೦. ೬೨) 

ವಸ್ತುಹೀನ -. ವಸ್ತುವೇ ಇಲ್ಲದಿರುವುದು  (ವಸ್ತುಹೀನಂ 
ಭಿಧಾವಮುಂಟಕ್ಕುಂ ಅಪ್ಪೊಡೆ ಶಬ್ದಾರ್ಥಸಂಬಂಧಂ 
ಪಾರಿಪ್ಲವ ಪರಿಫ್ಲವಮಕ್ಕು: ಶಾಂತಿಷು, ೮. ೧೩೮ ವ) 

ವಸ್ತಮೃಗ - ಕೂರೆ (ಡುಂಡುಕನೆಂಬ ತಿಗುಣೆ ಮಾಡಿದ 
ದೋಷದಿ೦ ಮಂದವಿಸರ್ಪಣೆಯೆಂಬ ವಸ್ತಮೃಗಂ ಕೆಟ್ಟುದು: 
ಪಂಚತಂತ್ರ, ೧೯೩, ಶ್ಲೋಕ ೭೩ ಟಿಕೆ) 

ವಸ್ತ್ರಾಂಗ — [ಜೈನ] ಕಲ್ಪಕುಜಗಳಲ್ಲಿ ಒಂದು, ಬೇಕಾದ ಬಟ್ಟೆಯನ್ನು 
ನೀಡುವಂಥದು (ವಸ್ತಾಂಗದ ಭೂಷಣಾಂಗದಳವಂ 
ಚಕ್ರಶ್ಶವರಂ ತಾಳ್ದಿದಂ: ಆದಿಷು, ೪. ೩೫) 

ವಹತ್‌ - - ಹೊತ್ತ (ತತ್ಕುಂಜಸಂಜಾತಭೂಜ ಗಳತ್ಪುಷ್ಟಪರಾಗ 
ಸೌರಭವಹತ್‌ ಮಂದಾನಿಲಂ: ಆದಿಪು, ೧೩. ೧೦) 

ವಹಣಿ - ಬೆಡಗು, ಒಯ್ಯಾರ (ನವಣಿ ಬಹುವಿಕೆವಡೆಯೆ 
ಬಹುವಿಧಧ ವಹಣಿಯ ಮಾರಚಿತ್ರದ ಗತಿಗಳೊಳ್‌ ಮೆಜ್‌ದು: 
ಅನಂತಪು, ೨. ೨೮ ವ) 

ವಹಿತ್ರ - ಬಹಿತ್ರ ಹಡಗು, ತೆಪ್ಪ (ಭವವಾರಾಶಿವಹಿತ್ರಮಲ್ತೆ 
ಭವದೀಯಂ ದಿವ್ಯನಾಮಂ: ಶಬರಶಂ, ೫. ೩೨) 

ವಹಿಲ - ತ್ವರೆ (ಕವಿವರಂ ವಹಿಲದೊಳ್‌ ನಿಲ್ತು ಉದ್ದಾಮ 

ವಿಕಲತೆಯನಾಂತು  ಮನೋಮುದವಲಣಿದಿರೆ: ಉದ್ಭಟಕಾ, 

೧೨. ೫೬) 

- ಬೆಂಕಿ (ಈ ವಧೂವರರ್‌ ಇಂದೀ ಮಖವಸ್ನಿಯಂ 
ಬಲದೆಗೊಳ್ಳ ಐಶ್ವರ್ಯಂ ಎಂದು ಒರ್ವರೊರ್ವರ 
ವಕ್ತಾಬ್ಲಮಂ ನೋಡಿದರ್‌: ಅನಂತಪು, ೬. ೬೧); 
[ಜೈನ] ಒಬ್ಬ ಲೋಕಾಂತಿಕದೇವ (ಎಣ್ಣರು೦ 
ಲೋಕಾಂತಿಕದೇವರ್‌ ಅಜಿತದೇವಾಂತಿಕಕ್ಕೆ ಬಂದು: 
ಅಜಿತಪು, ೬ ೭೦ ವ) 
ವಹ್ನಿಸಖ - ವಾಯು (ವಹ್ಲಿಸಖನಾನೆಂಬಂದಹಮಕಾರಮಂ 

ತಳೆದಾ ಮಾರುತಂ ಕರಂ ಪಿಡಿದು ತನ್ನಯಕಿಲ್ಲಳಂ ನಾಂದಿ 
. ಏಂ ಪರ್ವಿತ್ತೊ ಹೈಮಾಗಮಂ: ರಾಜಶೇವಿ, ೯. ೭) 
ವಳಕ್ಷ - ಬಿಳಿಯ, ಶುಭ್ರ (ಉಕ್ಷಪತಿ ಮುಂದೆ ಬಂದು ವಳಕ್ಷಂ 
ನಿಜತುಂಗಶೃಂಗಯುಗದಗ್ರಿಮದೊಳ್‌ .. . ಮುಂದೆ ನಡೆಯೆ: 
ಕರ್ಣನೇಮಿ, ೬. ೭೨) 


ವಹ್ಲಿ 


೯೮೧ 


ವಳಕ್ಷಕೇಶ - ನರೆತ ಕೂದಲು (ವಳಕ್ಷಕೇಶಮಂ ಪಜ್ಜಳಿಪ ಉದ್ದ 
ನೀಲಪಟದಿಂದಂ ಅಡಂಗಿಸಿ ವೃದ್ಧವಾರಯೋಷಿತ್‌ ಜನಂ: 
ಉದ್ಭಟಕಾ, ೧೦. ೭೧) 

ವಳಕ್ಷಾಂಗ - ಬಿಳಿಯ ಮೈಯವನು (ದಕ್ಷನಳಿಯಂ ಶಿಖಂಡಿ 
ವಳಕ್ಷಾಂಗಂ ಪಶುವನೇಜುವಂ 
ಲೋಕಕ್ಷಯಕಾರಣನೆಂದು ಅಂದು 
ಪೊಗಟಲಾಗದು: ಸಮಯಪ, ೮. ೫೭) 

ವಳನ - - ಹೊರಳುವಿಕೆ (ಚಳತ್‌ ಅನಿಳ ಆಹತ ಕ್ಷುಭಿತ 
ಭಂಗುರತುಂಗತರಂಗಮಾಳಿಕಾವಳನ: ಪಂಪಭಾ, ೪. ೨೫) 

ವಳಭಿಚ್ಛಂದ - ಇಳಿಜಾರು ಚಾವಣಿ, ಉಪ್ಪರಿಗೆಗಳುಳ್ಳ 
ವಾಸ್ತುವಿನ್ಯಾಸ. (ಛಂದೋವಿದ್ಯೆಯಂತೆ ನಾನಾಚ್ಛೆಂದಮಪ್ಪ 
ವಳಭಿಚ್ಛಂದಂಗಳೊಳಂ: ಅದಿಪು, ೬. ೧೦೬ ವ) 

ವಳಯ - ಮಂಡಲ (ವಳಯಾಕೃತಿಯಿಂದಿದನೇಂ ಬಳಸಿದುದೊ 
ಸುರೇಂದ್ರಚಾಪಮಂಡಳಮೆನೆ: ಆದಿಹು, ೧೦. ೨೩); ಕಡಗ, 
ಬಳೆ (ಕಂಕಣ೦ ಆವಾಪಂ ವಳಯಂ ಕಟಕೆಂ ಪಾರಿಹಾರ್ಯ 
ನಾಮಂ ಹಸ್ತಾಳಂಕ್ಕತಿ: ಅಭಿಧಾವ, ೧. ೧೩. ೬) 

ವಳಯಾಕೃತಿ - ಎ ಗುಂಡಗಿನ ಆಕಾರ 
(ವಳಯಾಕೃತಿಯಿಂದಿದನೇಂ ಬಳಸಿದುದೊ 
ಸುರೇಂದ್ರಚಾಪಮಂ೦ಡಳಮೆನೆ: ಆದಿಷು, ೧೦. ೨೩) 

ವಳಿ - ತೆರೆ, ತರಂಗ (ಕಳಕಳಮಂ ಮಾಣ್ಣು ನಿರಾಕುಳಚಿತ್ತದೆ 
ತನ್ನುಹೂರ್ತಿಕಾಶೀರ್ವಾದಂಗಳಂ ಆಲಿಸುತಿರ್ದುದು 
ವಳಿಗಳಡಂಗಿದ ಕಡಲ ತೆಅದಿನಾ ಜನಮನಿತುಂ: 
ಶಾಂತೀಶ್ಚಷು, ೨. ೧೪೧); ಹೊಕ್ಕಳ ಮೇಲಿನ ಗೆರೆ 
(ನಡುವಂ ಪಿಡಿದಾತನ ಬೆರಲ ಪಜ್ಞೆ ಪತ್ತಿದುವೆನೆ ವಳಿಗಳ್‌ 
ಕಣ್ಣೆವಂದುವಾ ಕೋಮಳೆಯಾ: ಲೀಲಾವತಿ, ೩. ೩೩) 

ವಳಿಗೆ - ತುತ್ತು (ಭ್ರಮೆಗೊಂಡು ಕಾಮುಕಂ ವಳಿಗೆಯನೆತ್ತಿ 
ಬೊಟ್ಟಿಡಲೊಡರ್ಜಿ ಬಟೆಕ್ಕೆ ಪೊಗಟ್‌ಗಿಕ್ಕಿದಂ: ಅನಂತಪು, 
೧೧. ೨೮ 

ವಳಿತ - ಸುತ್ತುವರಿಯುವ ಯಆಲುಳಿತವಳಿತ ಮುಗ್ಗಸ್ಸಿಗ್ದ 
ಲೋಲಾಕ್ಷಿನೀಲೋತ್ತಳದ ಪೊಳೆಪು: ಅಜಿತಪು, ೫. ೪೩) 

ವಳಿತ್ರಯ - ಹೊಟ್ಟೆಯ ಮೇಲಿನ ಚರ್ಮದ ಮಡಿಕೆ (ಆಕೆಯ 
ವಳಿತ್ರಯಂಗಳು೦ ಪಗೆವರ ಶಕ್ತಿತ್ರಯಂಗಳುಂ ಒಡನೊಡನೆ 
ಕೆಟ್ಟುವು: ಪಂಪಭಾ, ೧. ೧೪೧ ವ) 


ಅಕ್ಷಯನಂ 


ವಳಿಭಂಗ - ವಳಿರೇಖೆ ಕಾಣದಂತಾಗುವುದು (ಒದವಿದ 
ಕರ್ಪನೆಯ್ದೆ ಪರಿವೃತ್ತಪಯೋಧರಚೂಚುಕಕ್ಕೆ ಮಾಡದೆ 
ವಳಿಭಂಗಮಂ ಕಚಿಯೆ ತೋರ್ಷುದನಂತೆ ತನೂದರಕ್ಕೆ 


ಮಾಡದೆ: ಆದಿಹು, ೮. ೪೭) 

ವಳಿರೇಖೆ - ವಳಿತ್ರಯ (ತನು ವಳಿರೇಖೆಗಳ್‌ ಕಿಡೆಯು೦ ಎಬ್ಬಿ 
ಬೆಡಂಗಿನದೊಂದು ರೇಖೆಯಂ ತನಗೆಡೆಮಾಡಿ ಪೊಂಗೆ: 
ಆದಿಷು, ೮. ೪೬) 

ವಳಿವೀಚಿ - ವಳಿ ಎಂಬ ಅಲೆ (ಸುದತಿಯ ತನುರುಚಿರದೊಳ್‌ 
ವದನಾಂಬುಜರೇಣುವುದಿರ್ದು ವಳಿವೀಚಿವಿಘತದೆ 
ನೊರೆಗಟತ್ತೆನೆ ಪೊಳೆದುದು ಕಾಂಚನಕಾಂಚಿ: ಲೀಲಾವತಿ, ೩. 
೩೦) 

ವಟೆಯದೇಂ - [ವಟಿ4ಅದೇಂ] ಬೇರೆ ದಾರಿ ಎಲ್ಲಿದೆ (ಎಗ್ಗರೆಯ್ದೆ 
ಕಣ್ನೆಜೌವಿನಂ ಆರ್‌ ವಟಿಯದೇಂ ಎಳೆಯಂ ಕಿಡಿಸಲ್ಕೆ 
ಬಲ್ಲರೋ: ಪಂಪಭಾ, ೪. ೯೫) 


ವಾಂಛಾ — ಬಯಕೆ (ವನಿತೆಯರಿರೆ 
ವಾಂಛಾವಿಷಯಂ: ಅನುಭವ, ೮) 

ವಾಂಛಿತ - ಬಯಕೆ (ದುಷ್ಟತಾತೈೆಗಪ್ಪುದೆ ವಾಂಛಿತಮೆಂದು 
ಸುಯ್ದು ಶುಂಭಲ್ಲಲಿತಾಂಗಿ ಪಲುಂಬಿ: ಕುಸುಮಾಕಾ, ೧೩. 
೬೧) 

ವಾಂಶ - ಕೊಳಲು (ಒಪ್ಪುವ ವಾಂಶ ವೈಣ ಗೇಯಾದಿಗಳಿಮಪು 
ಪೊಂಪಟೆ ಸುರೇಶ್ವರಗಾಯಕವಾದನೋದಿತಂ: ಶಾಂತಿಷು, 
ದಪ ೨೫) 

ವಾಂಶಿಕ - ಕೊಳಲು ವಾದಕ (ಯೌವನಮದಮುದಿತ 
ಮಾರ್ದಂಗಿಕ ವಾಂಶಿಕ ಪ್ರಹನ್ಯಮಾನ ವಾದ್ಯಮಾನ ಮೃದಂಗ 
ವಂಶನಿನದ ಲಯಚ್ಛೆಂದ ಸುಂದರ ನಟತ್ಸುಂದರೀ 
ಸಂದೋಹಮುಂ: ಆದಿಪು, ೭.೩೭ ವ) 


ಬೇಣದುಂಟೆ 


ವಾಃಕಣ - ನೀರಿನ ಹನಿ (ವಾಚಣಜಾಲಮನಾಂತು 
ಮಾರುತಂ ಒಯ್ಯನೆ ಬಂದು ತೀಡಿದತ್ತು: ಕಾದಂಸಂ, ೩. 
೧೧) 

ವಾಃಕಣಿಕಾ[ಕೆ - ವಾಕಣ (ಅನಿಮಿಷ ಚಾಪದಂತೆ ಸಿರಿ 


ಶಾರದನೀರದಕಾಂತಿಯಂತೆ ಯೌವನದೆಸಕಂ ತೃಣಾಗಗತ 
ವಾಃಕಣಿಕಾಗಣದಂತೆ ಸಂದ ಜೀವನಂ: ಪಂಚತಂತ್ರ, ೧೧೬) 

ವಾಚೇಳಿ ದ ನೀರಾಟ, ಜಲಕ್ರೀಡೆ (ಮನೋಜಂ 
ಸ್ಪಚ್ಛೆವಾಃಕೇಳಿಸಮ್ಮದಕೆಂದೋವಿದ ಪದ್ಮಷ೦ಡಮೆಸೆಗುಂ 
ತೆನ್ನಂದನೋಪಾಂತದೊಳ್‌: ಚಂದ್ರಪ್ರಹು, ೧. ೧೦೪) 

ವಾಕವಾಟಿ - ಬಾಗಿಲ ಕದ (ಅತಿ ಲಸಿತ ವಾಕವಾಟಂಗಳ 
ಕೋಮಳ ಮಾಣಿಕ್ಯದ ಪೆರ್ಬಾಗಿಲ ಚೆಲ್ಪಿಂದೆಸೆದುದು 
ಇಂದುಕಾಂತದ ದುರ್ಗಂ: ತ್ರಿಷಷ್ಟಿಷು, ೧೭. ೨೧) 

ವಾಕ್‌ - ಮಾತು; ಸರಸ್ಪತಿ (ಶುತದೇವಿ ವಾಣಿ ವಾಕ್‌ ಭಾರತಿ 
ವಚನಂ ಭಾಷೆ ಗೀರ್‌ ಬ್ರಾಹ್ಮಿ ಸರಸ್ವತಿ ವರದೆಯಾಗಿ 
ಪದಪದ್ಧತಿಯನೊಡಂಬಡೆ ನಿಮಿರ್ಚಿ ತಿರ್ದುಗೆ ದಯೆಯಿಂ: 
ಅಭಿಧಾವ, ೧. ೧. ೭) 


ವಾಕ್ಷಂದಿಕಾ[ಕೆ] - - ಮಾತೆಂಬ ಬೆಳುದಿಂಗಳು (ಪರಮಜಿನೇಂದ್ರ 
ಮುಖಚಂದ್ರ ವಾಕ್ಚಂದ್ರಿಕಾ ಪ್ರಸರಪ್ರಸಾದೋದೀರ್ಣ 
ಸೂಕ್ತಿಕಲ್ಲೋಲ ಮಾಲಾಕೀರ್ಣ: ಆದಿಷು, ೧. ಆಶ್ವಾಸಾ೦ತ್ಯ 
ಗದ್ಯ) 

ವಾಕ್ಸೀ - ಸರಸ್ವ (ಶೀವಕ್ಷದೊಳ್‌ ವಾಕ್ಚೀವಕ್ತದೊಳ್‌ 


ಜಾ. ಊರ್ಜಿತವಿಜಯಶ್ರೀ ವಸ್ತಾರಿಸೆ ಔಗಟ್ಟಂ 


ಶ್ರೀವರ್ಮಂ: ಚಂದಪ್ರಹು. ೪. ೧೦) 

ವಾಕ್ಟೀಯುತ ದ ಪಂಡಿತ (ಶ್ರೀಯುತನೊಳುದಾರತೆ 
ವಾಕ್ಸಿ ಕ್ಛ್ರೀಯುತನೊಳ್‌ ಅಮತ್ಸರತ್ವಂ ಆಗದೆ ಉದಾರಂ 
ಶ್ರೀಯತಂ ಅಮತ್ನರಂ ವಾಕಿ €ಯುತಂ ಆದೊಡೆ 
ಕೃತಾರ್ಥರಾಗರೆ ಕವಿಗಳ್‌: ಗದಾಯು, ಸ್ರ ೪೯) 

ವಾಕ್ಫತಿ' - ಬೃಹಸ್ಪತಿ (ಅಂಗೀರಸಂ ವಾಕೃತಿ ಜೀವಂ 


ಗುರುವೆಂಬಿನಿತುಂ ಇವು ಬೃಹಸ್ಟತಿನಾಮಂ: ಅಭಿಧಾವ, ೧. 
೧. ೭೩); ಬ್ರಹ್ಮ (ನೆಜ್‌ಯೆ ಪೊಗಲಲೈ ವಾಕ್ಷತಿ ನೆಜಕ್‌ಯಂ 
ಸುರಪತಿಯ ನೃತ್ಯಮಂ: ಅಜಿತಪು, ೫. ೫೧) 


ವಾಕ್ಪರಿಣತ - ಮಾತಿನ ಚತುರ (ವಾಕ್ಷರಿಣತರಿಂ ಸಿದ್ಧಮಾಯ್ತು 


ಪೆಂಪೆಂಬ ಪದಂ; ಶಬ್ದಮದ, ೨೨೩) 

ವಾಕ್ಟಾಟವ - ಮಾತಿನ ಚಾತುರ್ಯ (ರಾಜಕೀರಕವಾಕ್ಟಾಟವಂ 
ಅಲ್ಲದಿಲ್ಲ ಪೆಜತುಂ ವಾಕ್ಲಾಟವಂ ಸುತ್ತಲುಂ: ಶಾಂತಿಪು, ೯. 
೨೪ 


ಸಾ 


೯೮೨ 


ವಾಕ್ಯಾರ್ಥ - ತಾತ್ಪರ್ಯ; ಚರ್ಚೆ (ಆಯು ತವೆ ಪಾರದರಿಗಂ 
ಅಪಾಯಮಂ ಎತ್ತಜೆವ೦ ಉಚಿತ ವಾಕ್ಕಾರ್ಥಂ ಕೊಳ್ಳೀಯೆ 
ಪರದಾರಗಮನಮಂ ಆಯುಷ್ಯಾಂತಮೆನಲ್‌ 
ಮನಂದಂದಪನೇ: ಶಾಂತಿಪು, ೫. ೫೧) 

ವಾಕ್ಷಾರ - ಹರಟೆಗಾರ (ಆರಯೆ ನೃಪರಾರು೦ ವಾಕ್ಸಾರರ್‌ 
ಕರ್ತವ್ಯಸಾರರಲ್ಲರ್‌ : ಗದಾಯು, ೨. ೭) 

ವಾಕೌಂದರ್ಯ - -. ಮಾತಿನ ಸೊಬಗು (ಇದು 
ಭರತಯಶೋದುಂದುಭಿರವಮೆನಿಸಿ ದೆಸೆಗೆ ಪೊಣುವ ನಿಜ 
ವಾಕೌಂದರ್ಯದೆ ಪೋಲ್ತಂ ಪುರುನಂದನನಂ ಪೊಗಟ್ಟ 
ಮಾಗಧ೦ ಮಾಗಧನಂ: ಆದಿಷು, ೧೨. ೧೧೫) 

ವಾಗಂಗನೆ - ಸರಸ್ಪತಿ (ನಾಗಾಬಲೆಯರ್‌ ಗೋಮಿನಿ 
ವಾಗಂಗನೆಯರ್‌ ವಿರಾಜಿಸಿದರ್‌ ಆ ಸಭೆಯೊಳ್‌: ಉದ್ಭಟಕಾ, 
೧೨. ೧೩೧) 

ವಾಗಧಿಪ - ಮಾತಿನ ಪ್ರಭುತ್ವವುಳ್ಳವನು (ವಿಧುರಗತಿ ವಿಲೋಢ್ಯಂ 

ತಳ್ತು ನಿಲ್ಲಪುದು ಆ ವಾಗಧಿಪ ವಚನಮಾಲಾ 
ಪಾವನೀಯಂ "ಗಭೀರಂ: ಕವಿರಾಮಾ, ೨. ೧೫೪) 

ವಾಗಮಳರ್‌ - ನಿರ್ಮಲವಾಕ್ಕುಳ್ಳವರು (ಕಮಲೋದ್ಧವನ 
ಅಮಳಿನ ಹೃತ್ಯಮಲದೊಳ್‌ ಒಗೆದರ್‌ ಸುರೇಂದಧಾರಕರ್‌ ಆ 
ವಾಗಮಳರ್‌ ನೆಗಟ್ಟಿರ್ದರ್‌ ಪುಲಹ ಮರೀಚಿ ಅತ್ರಿ 
ಅಂಗಿರಸ್‌ ಪುಳಸ್ತ್ಯ ಕ್ರತುಗಳ್‌: ಪಂಪಭಾ, ೧. ೬೦) 

ವಾಗಾಡಂಬರ - ಮಾತಿನ ಡೌಲು (ಕದನಕರ್ಕಶಕ್ಷತ್ರಿಯಂಗೆ .. .. 
ನಿಷ್ಕಾರಣ ಕಾಯಕಂನಮುಂ ನಿರಾಲಂಬನ 
ವಾಗಾಡಂಬರಮುಂ ತಕ್ಕುದಲ್ಲು: ಆದಿಷು, ೧೪. ೮೧ ವ) 

ವಾಗುರಿ - ಬಲೆ (ದೃಕ್‌ಶಫರೀ ವಾಗುರಿ ಪೆಸರೊಳಾಕೆ 
ವಾಗುರೆಯೆಂಬಳ್‌: ನೇಮಿನಾಪು, ೩. ೫೬) 

ವಾಗುರಿಕ - ಬೇಟೆಗಾರ, ಬೆಸ್ತ (ಬಟೆಕಾ ಮೀನನೆ ವಾಗುರಿಕರ್‌ 
ಪಿಡಿದು ಅಟೆಯುತ್ತ ಆ ಶರಮಂ ಕಂಡು: ಕರ್ಣನೇಮಿ, ೧೪. 
೯೧) 

ವಾಗ್ಗುಂಫ - ನುಡಿಜೋಡಣೆ (ನೃಪಸಭಾಮಧ್ಯದೊಳ್‌ ಪೆರ್ಜಿ 
ವಾಗ್ಗುಂಫದೊಳಾಗಳ್‌ ಬೆಟ್ಟಿನಲ್ಲಿಟ್ಟಿನಲ್‌ ಎಡೆಗುಡದೆ 
ಆಶ್ಚರ್ಯಮಂ ತಾಳಿ ನಿಂದಂ: ಸುಕುಮಾಚ, ೨. ೧೫) 

ವಾಗ್ಗೇಯಕಾರ - [ವಾಕ್‌ಗೇಯಕಾರ] ಗಮಕಿ (ಭಾರತಿಕವೃಂದ 
ಭರಿತಮು೦ ವಾಗ್ಗೇಯಕಾರ ವಿಳಸಿತಮುಂ ಅಪ್ಪ 
ಮಣಿಮಯ ನೃತ್ಯಮಂಟಪಕ್ಕೆ .. .. ಬರಿಸಿ: ನೇಮಿನಾಪು, ೩. 
೯೮ ವ) 

ವಾಗ್ಗೇವತೆ - ಸರಸ್ವತಿ (ವಾಗ್ದೇವತೆ ಮಾಲ್ಟ್‌ 
ಲೋಕಾಶ್ಚರ್ಯಚಾತುರ್ಯಮಂ: ಮಲ್ಲಿನಾಷು, ೧. ೭) 

ವಾಗ್ದೇವಿ - ಸರಸ್ವತಿ (ನವರಸವಿಭವಂ ಪುಣ್ಯಪು೦ಜ೦ ಶುಭಂ 
ವಾಗ್ದೇವಿ ಆವಾಸಂ ವಿವೇಕೋನ್ನತ ಜನನಿಧಿ: ಗಿರಿಜಾಕ, ೧. 
೧೬) 

ವಾಗ್ಮಿ - ಚಮತ್ಕಾರವಾಗಿ ಮಾತಾಡುವವನು (ಕವಿ ಗಮಕಿ ವಾದಿ 
ವಾಗ್ಮಿ ಪ್ರವರರ ಪಂಡಿತರ ನೆಗಟ್ಬ ಸಬ್ಬವದವರೊಡನೆ ಅಂತು 
ಒಸೆದ ಅನ್ನವಾಸದೊಳ್‌ ಇರ್ದನಾಗಳ್‌ ಹರಿಗಂ: ಪಂಪಭಾ, 
೩ ೮೦) 

ವಾಗ್ಠಿತ್ವ - ಮಾತುಗಾರಿಕೆ (ನಿನ್ನ ವಾಗಿತ್ಪಾದಿಗಳ್ಳಂ ಮೆಚ್ಚಿ ನಿನಗೆ 
ತನ್ನ ಮಗಳಂ ಕುಡುವುದುಂ: ಚಾವುಂಪು, ಪು. ೪೪೭. ಸಾ. 
೩೧) 


ಮತ್ಕತಿ ಗೆ 


ವಾಗ್ದಧೂ — ನುಡಿದೇವಿ, ಸರಸ್ವತಿ (ಶೀ 
ವಾಗ್ಧಧೂಸ೦ತತಸ್ತುತೆಯಂ ಪಾರ್ವತಿಯಂ 
ಕೃಪಾವತಿಯಂ ಆಗಳ್‌ ಬಣ್ಣಿಪೆಂ ಭಕ್ತಿಯಿಂ: ರಾಜಶೇವಿ, ೧. 
೪) 

ವಾಗ್ಗನಿತೆ - ವಾಗ್ದಧು (ಜಿನೇಂದ್ರ ವಾಗ್ಧನಿತೆ ನಿಲ್ಶೆ ಅಸ್ಕತ್‌ 
ಮುಖಾಂಭೋಜದೊಳ್‌: ಅನಂತಪು, ೧. ೮) 

ವಾಗ್ಧರ - ಬ್ರಹ್ಮ (ವಾಗ್ದರನಂ ಪರಿಭವಿಸಿದನೆನೆ ಧರೆಯೊಳ್‌ 
ದುರ್ಜನರ ದೆಸೆಯೊಳಾವಂ ಬಾಳ್ವಂ: ತ್ರಿಷಷ್ಟಿಪು, ೧. ೨೩) 

ವಾಗ್ವಿಲಾಸ - - [ವಾಕ್‌-ವಿಲಾಸ] ಮಾತಿನ ಚೆಲುವು 
(ಕವೀ೦ದ್ರರಾರ್‌ ಸರಸ್ವತಿಗೆ ವಿಳಾಸಮ೦ ಪೊಸತುಮಾಡುವ 
ಪಂಪನ ವಾಗ್ದಿಲಾಸಮಂ: ಪಂಪಭಾ, ೧೪. ೬೧) 

ವಾಫೆಯ - ಕಡಿವಾಣ (ಕಡುಪಿ೦ ಪೊಯ್ಯೆ ಶಿರೋಜ ಮೆಯ್ಯ 
ಹಯಣಂ ದುಪ್ಪೋಡಿಯಾಗಲ್‌ ಜವಂಗಿಡದೆ ಆ ವಾಘೆಯ 
ಗಾಢದಿಂ ಹಯಮಂ೦ ಅಂತ್ರಾನೀಕದಿಂ ಸುತ್ತಿ: ತಾಂತೀಶ್ವಪು, 


೮. ೮೨) 
ವಾಜಲ — ಮಾತಿನ ದೋಷ (ಕವಿಪರಮೇಷ್ಠಿಗಳ 
ಗುಣಸ್ತವನ೦ಗಳ್‌ ಪೂಜ್ಯಪಾದಯತಿಗಪತಿಯ 


ಗುಣಸ್ತನಂಗಳ್‌ ಒರ್ಕೆ ನಾಲಗೆಗೆ ವಂದ ಮಾನವನ ವಾಜ್ಕಲಂ 
ನಿಂದಪುದೇ: ಮಲ್ಲಿನಾಷು, ೧. ೧೪) 
ವಾಚಂಯಮ - ಮೌನ (ಆದುದೆನಗೀ 
ಸಂಯಮಂ: ಆದಿಹು, ೩. ೪೧) 
ವಾಚಂಯಮತೆ - ವಾಚಂಯಮ 
ವಾಚಂಯಮತೆಯೊಳ್‌ ಒಡಂಬಡಂ 
ನಿಂದನಾದಿಬ್ರಹ್ಮಂ: ಆದಿಷು, ೯. ೮೪) 
ವಾಚನಾಗಹಣ - - ಓದುವುದನ್ನು [ಹೇಳುವುದನ್ನು] 
ಅರ್ಥಮಾಡಿಕೊಳ್ಳುವ ಕಮ (ಸಿದ್ದಕೂಟಮಂ 
ತ್ರಿಃಪ್ರದಕ್ಷಿಣ೦ಗೈದು ಜಿನೇಂದ್ರಾರ್ಚನಾ ಪುರಸ್ಸರಂ 
ವಾಚನಾಗಹಣಸಮೇತಂ ಆರಾಧನೆಯಿ೦ ಅರ್ಚಿಸಿ: ಆದಿಷು, 
೨. ೫೦ ವ) 
ವಾಚನಾದೇಶ - 


ವಾಚಂಯಮಂ 


(ಎಡೆಗೊಳೆ 
ಪಡೆದು 


- ಪತ್ರವನ್ನು ಓದಲು ಕೊಡುವ ಅಪ್ಪಣೆ 
(ಭ್ರೂವಲ್ಲಸೋತ್ಸೇಪ ಭ್ರೂವಿಲಸಿತದತ್ತ  ವಾಚನಾದೇಶಂ 
ಇದಂ ಭಾವಿಸಿಂ ಎಂದತಿ ಮಧುರೋದ್ಭ್ಧಾವಿತ 
ಗಂಭೀರನಾದದಿಂ ಬಾಜಿಸಿದಂ: ಆದಿಪು, ೧೪. ೪೬) 

ವಾಚನೆ - ಓದು, ಅಧ್ಯಯನ (ಮುನಿಪತಿ ವಾಚನೆಯಿಂ 
ಪೃಚ್ಛನೆಯಿಂ ಅನುಪ್ರೇಕ್ಷೆಯಿಂ ತದಾಮ್ನಾಯದಿ೦ ಒಯ್ಯನೆ 
ಧರ್ಮಕಥನದಿಂದಂ ವಿನುತಸ್ವಾಧ್ಯಾಯಮೆಂಬ ತಪಮಮಂ 
ತಳೆದಂ: ಸುಕುಮಾಚ, ೪. ೧೮) 

ವಾಚಸ್ಪತಿ - ಬೃಹಸ್ಪತಿ (ವೈಮಾನಿಕನಾಯಕಂಗೆ ವಾಚಸ್ಪತಿಯೆನೆ .. 
.. ಮಂತ್ರಿಯೆನಿಸಿದಂ ಶುಕನಾಸಂ: ಕಾದಂಬ, ೨. ೨೪) 

ವಾಚಾಳ - ಮಾತುಗಾರ, ಹರಟೆಕೋರ (ವಾಚಾಳ೦ ಜಲ್ಪಾಕಂ: 


ಅಭಿಧಾವ, ೨. ೧. ೧೩); ಶಬ್ದಮಾಡುವ (ಮದ 
ಕು೦ಭೀರಕುಳಪ್ರಚಾರವಿಚಳತ್‌ ವಾಚಾಳವೀಚೀ 
ಚಯಾಸ್ಪದಮಂ .. .. ನಿಂದು ನೋಡಿದಂ: ಅಜಿತಪು, ೯. 


೧೯) 

ವಾಚಿಕ - ನಾಲ್ಕು ಬಗೆಯ ಅಭಿನಯಗಳಲ್ಲಿ ಒಂದು, ಮಾತಿನ 
ಮೂಲಕ ಭಾವನೆಯ ಪ್ರಕಟಣೆ (ಅಂಗೋಪಾಂಗಂಗಳೊಳ್‌ 
ಎಸೆವ ಆಂಗಿಕಮಂ ಗಾನಪಾಠ್ಯದೊಳ್‌ ವಾಚಿಕಮಂ; ಆದಿಪು, 
೯. ೨೮] 


೯೮೩ 


ವಾಜವಶ್ಯವಯಸ್ತಂಭ -. ವಾಜೀಕರಣ [ಕಾಮೋದ್ದಿ €ಪನ], 
ವಶೀಕರಣ [ವಶಮಾಡಿಕೊಳ್ಳುವುದು], ವಯಸ್ತಂಭನ 
[ತಾರುಣ್ಯ ಹೋಗದಂತೆ ತಡೆಯುವುದು] (ತಮತಮಗೆ 


ಡ೦ಬಕರ್‌ ಬಲ್ಲೆವೆಂದು ಛಿದ್ರಿಸಲೆ ವಾಜವಶ್ಯವಯಸ್ತಂಭಮಂ: 
ಸಮಯಪ, ೧೨. ೪೦) 


ವಾಜಿ - ಕುದುರೆ (ಮಚ್ಚರದಿ೦ ಒರ್ವರನೊರ್ವರ೦ ಉಜ್ಜಳಿಸಿ 
ತಗುಳ್ಬು ಗೋವರ್‌ ಆರ್ದು ಇಸೆ ಕೀಟಂ ಕರ್ಚಿ 
ಪುಡಿಯೊಳ್‌ ಪೊರಳ್ಳುವು ನಚ್ಚಿನ ಕಾಂಭೋಜ ವಾಜಿಗಳ್‌ 
ಕೆಲವಾಗಳ್‌: ಪಂಪಭಾ, ೮. ೯೪) 

ವಾಜ್ಮಯ — ದ ಶಾಸ್ತ್ರಸ೦ಪತ್ತು (ಜನ್ಮಾಂತರ ಅಭ್ಯಸ್ತ 
ಕಳಾಕುಶಳನು೦ ಪ್ರತ್ಯಕ್ಷೀಕೃತಸಕಲ ವಾಇ್ಮುಯನಪ್ಪುದಜೆಂದಂ: 
ಆದಿಪು, ೮. ೩ ವ); - ಸಾಹಿತ್ಯ (ತನನ್ನೊಸೆದು 
ಓಲಗಿಪ೦ಗರಿದಿಲ್ಲೆನಿಪ್ಪ ವಾಜ್ಜಯಮನಿತರ್ಕಮಂಬಿಕೆ ಸರಸ್ವತಿ 
ಎ ೬ ಈಗೆ ವಿಶುದ್ಧ ಬುದ್ಧಿಯಂ: ಪಂಪಭಾ, ೧.೫) 

ವಾಜ್ಕರೀಚಿ - - [ವಾಕ್‌.-ಮರೀಜಿ। ಮಾತೆಂಬ ಕಿರಣ (ಎಸೆವ 
ಪ್ರಚಂಡ ಮಾರ್ತಾಂಡನಲರ್ಚುಗೆನ್ನ ಹೃದಯಾಂಬುಜಮಂ 
ನಿಜ ವಾಮರೀಚಿಯಿಂ: ಪಂಪಭಾ, ೧. ೩) 

ವಾಟ - ದ ವಾಸಸ್ಥಾನ. ಕೇರಿ (ಆಗಳಾ ಸ್ತೀಸಮೂಹಂ 
ನೆರೆದಿರಲ್‌ ಅಲ್ಲಿ ವಿಳಾಸಿನೀವಾಟದೊಳ್‌ ಒಂದೆಡೆಯೊಳ್‌: 
ಆದಿಷು, ೧೨. ೧೨ ವ) 

ವಾಡವ - ಬಾಡಬಾಗ್ನಿ (ಪಡುವಣ ವಾರ್ಧಿ ವಾಡವದ 
ಕಾಂತಿಯೊ .. . ಎಯ್ದೆ ಪರ್ವಿತೆನೆ ಪರ್ವಿತು ಸಮಜೆಯ 
ಕೆಂಪು ಲೋಕಮಂ: ಧರ್ಮಪ, ೨. ೭) 

ವಾಡಿವ - ಪಾಡ್ಯ (ರುಚಿರವಜೋಮೃತದಿ೦ ವಿಶದ ಚಾರು ಸಿತ 
ಕೀರ್ತಿಮೂರ್ತಿಯಿಂ ಸಹಜ ಕಲಾಪ್ರಚುರತೆಯಿಂ ಎಏಲ್ಲ್‌ 
ವಾಡಿವದ ಚಂದ್ರನಂತೆ ಉತ್ತರೋತ್ತರ೦ ಶಿಶು ಬಳೆದಂ: 
ಸುಕುಮಾಚ, ೧೦. ೪೧) 

ವಾಣಿ - ನುಡಿ, ಸರಸ್ಪತಿ (ಶುತದೇವಿ ವಾಣಿ ವಾಕ್‌ ಭಾರತಿ 
ವಚನಂ ಭಾಷೆ ಗೀರ್‌ ಬ್ರಾಹ್ಮಿ ಸರಸ್ಪತಿ ವರದೆಯಾಗಿ 
ಪದಪದ್ಧತಿಯಿನೊಡಂಬಡೆ ನಿಮಿರ್ಚಿ ತಿರ್ದುಗೆ ದಯೆಯಿಂ: 
ಅಭಿಧಾವ, ೧. ೧. ೭) 

ವಾಣಿಜ್ಯ - - ವ್ಯಾಪಾರ (ಸೇವಾಧರ್ಮೋಚಿತಮೆನಿಸುವ .. 
ಶಾಸ್ತ್ರಾನುಗತಮಪ್ಪ ವಿದ್ಯೆಯುಮಂ 
ವಣಿಗ್ವ್ಯವಹಾರಾನುಕಾರಿಯಪ್ಪ ವಾಣಿಜ್ಯಮುಮಂ: ಆದಿಪು, 
೮. ೬೪ ವ) 

ವಾತ - ಗಾಳಿ (ಅಮರೇಂದ್ರಪುತ್ರನಂ ಕರೆವವೊಲಾದುದು ಪುರದ 
ವಾತವಿಧೂತವಿನೂತಕೇತುಗಳ್‌: ಪಂಪಭಾ, ೪. ೩೪) 

ವಾತಪೂರಣ - ಬಾವುಟ (ದೆಸೆಗೆ ಬೆಸೆದು ಬಿಜ್ಜನೆ ಬೀಗುವ 
ಪೊಸ ಸಿರಿವಂತನಂತೆ ವಾತಪೂರಣಂಗಳೊಳಂ 
ಪರಭಾಗಂಬಡೆದು: ಶಾಂತಿಪು, ೧೦. ೨೧ ವ) 

ವಾತವಲಯ - - [ಜೈನ] ಅನಂತವಾದ ಲೋಕವನ್ನು 
ಆವರಿಸಿರುವ ವಾಯುಸಮೂಹ (ಕವಾಟಕ್ತಿಯೆಯಂ ನೆಅಪಿ 
ತದನಂತರಸಮಯದೊಳ್‌ ವಾತವಳಯಮುಟಿಯಿ 
ಜೀವಪ್ರದೇಶ೦ಗಳಿ೦ ಲೋಕಪ್ರದೇಶಮಂ ಪರ್ವಿ: ಆದಿಪು, 
೧೬. ೪೯ ವ) 

ವಾತಾಯನ - ಗವಾಕ್ಷಿ (ಕನಕಕವಾಟ ವಾತಾಯನಂಗಳಪ್ಪ 
ಮಹಾಪ್ರಾಸಾದಂಗಳೊಳ್‌ ಸುಚಿದುಂ ಇರ್ದಂ: 
ಕಾದಂಬ, ೨. ೩೦ ವ) 


ವಾತಾಶನ - ಗಾಳಿಯನ್ನೇ ಆಹಾರವಾಗಿ ಉಳ್ಳದ್ದು, ಹಾವು 
(ಸ್ರೋಶಸ್ಟಿನೀ ಕೈರವಬಂಧು ಪಾವಕಂ ವಾತಾಶನ೦ ಭಸ್ಮಂ .. 
, ಭೂತೇಶನೊಪ್ಪಿರ್ದಂ: ತ್ರಿಷಷ್ಟಿಪು, ೪೬. ೯) 


ವಾತೂಲಿಕಾಗೆ] ೨ ಸುಂಟರಗಾಳಿ (ಭೂರಜಸ್ಥಲಮಂ ಕೂಡೆ 
ತೆರಳ್ಳಿಕೊಂಡು ಕೆಲವುರ್ಮೀಜಂಗಳಂ ಕಿಟ್ಟುಕೊಂಡು 
ಉಲಿಯುತ್ತೆಟ್ಟು ನಭಂಬರಂ ನಿಮಿರ್ದು ಆ 


ವಾತೂಲಿಕಾಡ೦ಬರಂ: ಶಾಂತೀಶ್ವಷು, ೪. ೧೬೮) 
ವಾತ್ಯಾ - - ಕಡುಗಾಳಿಯಿಂದ (ವಾತ್ಯಾದುರ್ಧರಗಂಧಸಿಂಧುರ 
ಕಟಸ್ರೋತಃ ಸಮುದ್ಯತ್‌ ಮದವ್ರಾತೇಂದಿಂದಿರ ಚಂಡ 
ತಾಂಡವ ಕಲ ಸ್ಥಾಭಾವಿಕಶ್ರೇಯಸಃ: ಪಂಪಭಾ, ೯. ೯೭) 
ವಾತ್ಯೆ - ಬಿರುಗಾಳಿ (ರುಂರಭಾವಾತ೦ ಸಮಷ್ಟಿವಾತಂ 
ವಾತೂಳಂ ವಾತ್ಯೆ: ಅಭಿಧಾವ, ೧. ೧. ೪೫) 


ವಾತ್ತಲ್ಯ - ಕಿರಿಯರ ಬಗೆಗಿನ ಪ್ರೀತಿ (ಅಳಿಯನಂ ಕಂಡ 
ಮಾವನಂತೆ ವಾತ್ಸಲ್ಯದೊಳಂ ನೆರೆದಿರ್ಮದುಂ: ಧರ್ಮಾಮ, 
೫. ೮೩ ವ) [ಜೆ ನ] ಸಮ್ಯಕ್‌ದರ್ಶನದ ಒಂದು ಅಂಗ 
(ನಿರ್ವೃತಿಶ್ರೀಯ ಭಂಡಾರದಮೂಲ್ಯ ವಸ್ತುವೆನಿಪ ವಾತ್ಸಲ್ಯದ 
ಕಥೆಯಂ ಇಂತೆಂದು ಪೇಟ್ಬರ್‌: ಧರ್ಮಾಮೃ, ೮. ೩ ವ) 

ವಾತ್ಸ್ಯಾಯನ - ವಾತ್ಸ್ಯಾಯನನ ಕಾಮಶಾಸ್ತ್ರ (ತರ್ಕ ವ್ಯಾಕರಣ 
ಮಾತ್ರಾ $ಯನನಾದಿ ಶೇಷ ವಿದ್ಯಾಪೌರಣನುಂ 
ದುರ್ಗಸಿಂಹ: ಪಂಚತಂತ್ರ, ೪೧ ವ) 

ವಾದಕ - - ವಾದ್ಯಗಾರ (ಅಮರವಾದಕವಾದ್ಯಮಾನ ದುಂದುಭಿ 
ಶಂಖ ಕಾಹಳಾ ಪ್ರಭಾತಪಟಹಧ್ವನಿಗಳ್‌ ದೆಸೆದೆಸೆಗೆಸೆಯುಂ: 
ಆದಿಪು, ೮. ೨೬ ವ) 

ವಾದಕಿ - - ವಾದ್ಯಗಾರ್ತಿ (ಕುಡುಪು೦ ಕಯ್ಯುಂ ಜತಿಯೊಳ್‌ 
ತಡತಡವರೆ ವಾದಕಂಗೆ ಪುರ್ವಿ೦ ಜತಿಯಂ ತೊಡರದೆ 
ನಡೆಯಿಸಿ ಪುರ್ವದೆ ಕುಡುಪೆನೆ ನರ್ತಕಿಯೆ ಸಭೆಗೆ 
ವಾದಕಿಯಾದಳ್‌: ಆದಿಪು, ೯. ೩೨) 

ವಾದಿ - ತಾರ್ಕಿಕ (ಕವಿ ಗಮಕಿ ವಾದಿ ವಾಗ್ಮಿ ಪ್ರವರರ ಪಂಡಿತರ 
ನೆಗಟ್ಟ ಸಬ್ಬವದವರೊಡನೆ ಅಂತು ಒಸೆದ ಅನ್ನವಾಸದೊಳ್‌ 
ಇರ್ದನಾಗಳ್‌ ಹರಿಗಂ: ಪಂಪಭಾ, ೩. ೮೦) 

ವಾದಿತ - ವಾದ್ಯವಾದನ (ಗೀತವಾದಿತರವಮೇಟ್ಟುದೊ ಸಭೆಯಂ 
ರಸದೊಳ್‌ ಪೂಟ್ವವೊಲೆಸೆದತ್ತು: ಆದಿಪು, ೯. ೧೪) 

ವಾದಿತ್ರ - ವಾದ್ಯ (ಕಣ್ಗೊಪ್ಪುವ ಜಯಗಜಮಂ ಲೀಲೆಯಿಂದೇಜೆ 
ವಾದಿತ್ರಾರಾವಂ ವಂದಿವೃಂದದ್ದನಿ ಜಯಜಯಕೋಲಾಹಲಂ 
ಮಂಗಲಾಲಂಕಾರಂ ಯಾತ್ರೋತ್ಸವಪ್ರಸ್ತುತಮೆನೆ ತಳರ್ದಂ 
ರಾಗದಿ೦ ರಾಜರಾಜಂ: ಆದಿಷು, ೧೩. ೪೩), ವಾದ್ಯವಾದನ 
(ದಿವಿಜವಾದಕಕರಹತಶತತವಿತತ ಫನಸಿಷಿರ ಅವನದ್ಧ 
ವಾದಿತ್ರಂ ಸಂಗೀತತೂರ್ಯಮಾಗೆ: ಶಾಂತಿಷು, ೦. ೬೦ ವ) 

ವಾದುಗೆಯ್‌ - ವಾದ ಮಾಡು (ಸ್ಮಂದಕುಮಾರಂ ಖುಷಿಯೊಡನೆ 
ವಾದುಗೆಯ್ದು ಸೋಲ್ತೊಡೆ: ವಡ್ಡಾರಾ, ೧೭೬, ಸಾ. ೧೨) 

ವಾದುರ - ಒಂದು ಸೊಪ್ಪು (ಸುರುಚಿರ ಚಕ್ಕವತಂ ಚಿರಿಕೆ 
ರಾಜಗಿರಿ ಕೆಸು ಕೀರೆ ದೊಗ್ಗಳೆಯೆಲೆ ವಾದುರವಂ 
ಬಡಿಸಿದರ್‌: ಧರ್ಮಪ, ೨. ೫೮) 

ವಾದ್ಯ - ಡಿಂಡಿಮ ಎಂಬ ಹಕ್ಕಿ (ಗಜಗಂಡದ ಭಾಸುರ ವಾದ್ಯದ 
ಪೆಸರ ಖಗಕುಳಂ ಕರಮೆಸೆಗುಂ: ರಾಜಶೇವಿ, ೫. ೬೦) 

ವಾದ್ಯಮಾನ - - ಬಾರಿಸಲ್ಪಟ್ಟ, ನುಡಿಸಲ್ಪಟ್ಟ (ಅಮರವಾದಕ 
ವಾದ್ಯಮಾನ ದುಂದುಭಿ ಶಂಖ ಕಾಹಳಾ ಪ್ರಭಾತಪಟಹ 
ಧ್ವನಿಗಳ್‌ ದೆಸೆದೆಸೆಗೆಸೆಯುಂ: ಆದಿಷು, ೮. ೨೬ ವ) 


೯೮೪ 


ವಾನರ - ಕೋತಿ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ಕುರ್ಕುರ 
ಕೀಟಕ ಭಲ್ಲನಿಕರ 'ನಿಷ್ಕರನಿನದರ್‌: ಶಾಂತೀತ್ರನು. ೯. ೧೦೬) 

ವಾನರಚಿಹ್ನ - [ಜೆ ಸೈನ] ಸುಗೀವ (ವಾನರಚಿಹ್ನಂ ತನ್ನಭಿಮಾನಂ 
ನಿಂದತ್ತು ಪೂಣ್ಕೆ ಸಂದತ್ತೆನಗೆಂದೇನೆಸೆದನೋ: ಪಂಪರಾ, 
೧೦. ೫೨) 

ವಾನವ್ಯಂತರ - [ಜೆ ಕೈನ] ನಾಲ್ಕು ಬಗೆಯ ದೇವತಾವರ್ಗಗಳಲ್ಲಿ 
ಜಿ (ಜೀವಣತಿ ನಾಲ್ಕಕ್ಕುಂ ಎಂತೆನೆ ಭವನವಾಸಿಗೆ 
ವಾನವ್ಯಂತರ ಜ್ಯೋತಿಷ್ಯ ಕಲ್ಪವಾಸಿ ಭೇದಭಿನ್ನತ್ತದಿಂ: 
ಶಾಂತಿಪು, ೧೨. ೬) 

ವಾನೇಯ - ಕಾಡಿನ (ವಾನೇಯ ಮತ್ತವಾರಣಪೀನ೦ಗಳ್‌ 
ಶೃಂಗಕುಲಿಶದಲಿತ ನಗ೦ಗಳ್‌: ನೇಮಿನಾಹು, ೪. ೧೬) 

ವಾನೇಯನಾಗ — ಕಾಡಾನೆ (ವಾನೇಯನಾಗಸ್ಫುಟಿತ 
ಕಟಮದಾಮೋದಭಾರಂ ಸಮೀರಂ: ನೇಮಿನಾಪು, ೫. ೯೬) 

ವಾಪಿ - ಬಾವಿ (ವಾಪಿ ತಟಾಕಂ ದೀರ್ಫಿಕೆ ಕೂಪಂ ನಿಮ್ಮಗೆ 
ಮಹಾಹ್ರದಂಗಳ್‌: ತ್ರಿಷಷ್ಟಿಪು, ೨. ೨೯) 

ವಾಮ - - ಎಡ (ವಾಮಂ ಕರತಳಮದು ಕೆಂದಾಮರೆಯ 
ಅರಲೆನಿಪುದು ಉಚಿತಪರ್ಯಂಕದೊಳುದ್ದಾಮಂ 
ಉಪದೇಶಹಸ್ತಮವಾಮಂ ಮಾರ್ದವಮನಭಿನಯಿಪ್ಪುದು 
ಮುನಿಯಾ: ಆದಿಪು, ೫. ೬೯) 

ವಾಮಕ್ರಮ - - ಎಡಪಾದ (ಪ್ರಮದಾಹಸ್ತವಿನ್ಯಸ್ತ ವಾಮಕ್ರಮ 
ಕಮಳನುಂ: ಪಂಪಭಾ, ೯. ೨೮ ವ) 

ವಾಮಜಾನು - ಎಡ ಮೊಳಕಾಲು (ನಿತಂಬಿನಿ ವಾಮಜಾನುವಂ 
ಕರತಳದಿಂದಂ ಊಹೆ .. .. ಏಲ್‌ ಕಾದಂಬ, ೨. ೯೧) 

ವಾಮನ - ಕುಳ್ಳಾದ (ಪ್ರವೃತ್ತ ಖಂಜ ಮೂಕ ಕುಬ್ಬ ವಾಮನ 
ಕಿರಾತಜನಪರಸ್ಪರಮುಂ ಬರೆವರೆ: ಕಾದಂಬ, ೨. 
೧೧೫ ವ); ವಿಷ್ಣುವಿನ ವಟುವಿನ ಅವತಾರ (ವಾಮನ 
ಪದಹತಿವಿದಳಿತ ಜೀಮೂತವಿಮುಕ್ತ ಬಹಳಧಾರೆಗಳಿಂದಂ 
ತಾ ಮುನಿಜನಾಪಕಾರಕ ಧೂಮದ್ವಜಂಗೆಯ್ದೆ 
ನಂದಿಪೋದತ್ತಾಗಳ್‌: ನೇಮಿನಾಪು, ೬. ೩೫) 

ವಾಮನಕ್ರಮ - ವಾಮನನ ಪಾದ (ವಾಮನಕ್ರಮಂ ಮುಟ್ಟುಗೆ 
ಮುಟ್ಟದಿರ್ಕೆ ಮುಗಿಲಂ ..... ಕವಿಗಳ್‌ ಕೃತಿಬ೦ಧದೊಳಲ್ತೆ .. 
.. ಮುಟ್ಟಿದರ್‌: ಲೀಲಾವತಿ, ೧. ೧೧) 

ವಾಮಭಾಗ - ಎಡಭಾಗ (ಗಂಗಾಸುತನ ವಾಮಭಾಗದೊಳ್‌ 
ಅಂಬರಭಾಗಂ ಆ ತಟ್ಟಿ ಮೆಡಣಿದಂತಾಗಿ ತನ್ನ 
ರಥದೊಳೊಟ್ಟಿದ ಕೆಯ್ದುಗಳ ಬೆಳಗೆ ಬೆಳಗಾಗೆ: ಪಂಪಭಾ, 
೧೦. ೫೬) 

ವಾಮಪಾದಪ್ರಹರಣ - - ಎಡಗಾಲಿನ ಒದೆತ (ಆಗಳಾಕೆಗಳ್‌ 
ಅಲಕ್ತಾರಕ್ತ ಮಣಿನೂಪುರಕ್ಕಣಿತ ಸುಭಗವಾಮಪಾದ 
ಪ್ರಹರಣದೊಳ್‌  ಅಶೋಕತರುಗಳ೦ಂ ಕುಸುಮಿಸಿಯುಂ: 
ಆದಿಹು, ೧೧. ೧೩೦ ವ) 

ವಾಮಪಾದಪ್ರಹಾರ - - ಎಡಗಾಲಿನ ಒದೆತ (ವಾಮಪಾದ 
ಪ್ರಹಾರಕ್ಕಿದಹಳಾಳ್‌ ಪಕ್ಕಾಗಿ ಗೋತ್ತಸ್ಥಲನೆ ನೆಗಲ್‌ 
ಪೂಮಾಲೆಯಿ೦ ಮೋದುವೆತ್ತೆಂ: ಆದಿಪು, ಭ್‌ ೯) 

ವಾಮಭಾಗ - - ಎಡಭಾಗ (ಗಂಗಾಸುತನ ವಾಮಭಾಗದೊಳ್‌ 
ಅಂಬರಭಾಗಂ ಆ ತಟ್ಟಿ ಮೆಡಳೆದಂತಾಗಿ ತನ್ನ 
ರಥದೊಳೊಟ್ಟಿದ ಕೆಯ್ದುಗಳ ಬೆಳಗೆ ಬೆಳಗಾಗೆ: ಪಂಪಭಾ, 
೧೦. ೫೬) 


ವಾಮಸುಖ - ಕೀಳು ಅಭಿರುಚಿಯ ಸುಖ (ಎಸಗುವ 
ವಾಮಸುಖಂಗಳ ದೆಸೆಗೆಸಗದೆ ಮಸಗದೆ 
ಎಸಗದಿರ್ದೆಡೆಯಿಂದಿರ್ದ ಸದೃಶದಿವಿಜಸುಖಾಮೃತ ರಸದಿಂ 
ತನ್ನಿಂದೆ ತಾನೆ ತಣ್ಣನೆ ತಣಿದಂ: ಸುಕುಮಾಚ, ೧೨. ೪೮) 

ವಾಮಿ - ಹೆಣ್ಣು ಕುದುರೆ (ತುರಂಗಮೆನೆ ಕುದಿರೆ ಬಡಬೆ 
ವಾಮಿಯೆನಿಕ್ಕುಂ:: ಅಭಿಧಾವ, ೧. ೧೪. ೨೨) 

ವಾಮೆ - ಸ್ತ್ರೀ (ಆನಜೆಯೆನೆ. ವಾಮೆಯರ್ಕಳ ಉಕ್ಕೆವಮಂ 
ನೀನೇನುಂ ಎನ್ನದಿರ್‌ ಎಂದು ಅಪಮಾನಿಸಿ: ಪಂಚತಂತ್ರ. 
೨೨೨) 

ವಾಮೇತರ - ಬಲಬದಿ (ಸಮೀಪಕ್ಕೆ ಬಂದು ವಾಮದೇವ 
ವಾಮೇತರಭಾಗದೊಳ್‌ ಪ್ರೇಮದಿ೦ ಪದ್ಮಾಸನಮನಳಂಕರಿಸಿ: 
ತ್ರಿಷಷ್ಟಿಪು, ೭. ೫೬ ವ) 

ವಾಯವ್ಯ - ವಾಯವ್ಯಾಸ್ತ್ರ (ಕೆಳರ್ದು ಅಂದುಗ್ರರಣಾಗ್ರಹ 
ಪ್ರಣಯದಿಂದಾಗಳ್‌ ಕುರುಕ್ಷೇತ್ರಮ೦ ಕಳವೇಟ್ಟು ಇರ್ವರುಂ 
ಐಂದ್ರ ವಾರುಣದೆ ವಾಯವ್ಯಾದಿ ದಿವ್ಯಾಸ್ತಸಂಕುಳದಿಂದ 
ಒರ್ವರಂ ಒರ್ವರ್‌ ಎಚ್ಚು: ಪಂಪಭಾ, ೧. ೭೯) 

ವಾಯಸ - ಕಾಗೆ (ತನಗೆ ಸಹಾಯಮಪುದೊಂದು 
ವಾಯಸನಿರ್ದಲ್ಲಿಗೆ ಬರ್ಪುದು೦ ಆ ವಾಯಸಂ 
ಇದಿರ್ವಂದು: ಪಂಚತಂತ್ರ ೯೩ ವ) 

ವಾಯಸದಂತೆ ನೋಡು -. ಜಾಣ್ಮೆಯನ್ನು ತೋರು 
೯(ವಾಯಸದಂತಿರೆ ನೋಡು ಬಕದಂತಿರೆ ಮೆಲ್ಲನೆ ಮೆಟ್ಟು 
ಕಚ್ಚಪೋಪಾಯವಡಂಗಿ ನಿಲ್‌: ಕಾವ್ಯಾವಲೋ, ೪೦೨) 


ವಾಯುತ್ರಯ - [ಜೈನ] ಭೂಲೋಕವನ್ನು ಆವರಿಸಿರುವ 
ಘನೋದಧಿ, ಘನವಾತ, ತನುವಾತಗಳೆಂಬ ಮೂರು 
ವಾಯುಗಳು (ಅದು ವಾಯುತ್ರಯವೇಷ್ಟಿತ೦  ನೆಗೆದುದು 


ಅಂತೀರೇಟು ರಜ್ಜುಪ್ರಮಾಣದಿಂ: ಕರ್ಣನೇಮಿ, ೧. ೪೪) 

ವಾಯುದೇವ - - ವಾಯುದೇವತೆ (ಮಂತ್ರಾಕ್ಷರ ನಿಯಮದಿಂ 
ಅಭಿಮಂತ್ರಿಸಿ ಬರಿಸಿದೊಡೆ ವಾಯುದೇವ೦ ಬಂದು ಏಂ 
ಮಂತ್ರಂ ಪೇಟ್‌ನೆ ಕುಡು ರಿಪುತಂತ್ರಕ್ಷಯಕರನ೦ ಎನಗೆ 
ಹಿತನಂ ಸುತನಂ: ಪಂಪಭಾ, ೧. ೧೨೪) 


ವಾಯುಪಥ - ಆಕಾಶ (ವಾಯುಪಥದೊಳ್‌ ಶಿತಾಸ್ತಂಗಳ್‌ 
ಪೊಂಕಂಗಿಡಿಸೆ ಸುಗಿದಂ ಭಾರ್ಗವೆನಿದೇಂ 
ಪ್ರತಿಜ್ಞಾಗಾಂಗೇಯಂಗೆ  ಅದಿರದೆ ಇದಿರ್ವಿಲ್ಲನ್ನರೊಳರೇ: 
ಪಂಪಭಾ, ೧. ೮೦) 

ವಾಯುಪುತ್ರ - - ಮರುತನ ಮಗ, ಭೀಮ (ಎಂದು ಮಸಗಿದ 
ಮದಾಂಧಗಂಧಸಿಂಧುರದಂತೆ ದೆಸೆಗೆ ಮಸಗಿದ 


ವಾಯುಪುತ್ರನ೦ ಧರ್ಮಪುತ್ರಂ ಸಂತೈಸಿ: ಪಂಪಭಾ, ೯. 
೨೪ ವ) 


ವಾಯುಪುತ್ರಕ - ವಾಯುವಿನ ಮಗ, ಭೀಮ (ಸೊಕಮಿರ್ಕೆ 
ಅಕ್ಕಟ ದರ್ಭಪಾಣಿ ಯಮಜಂ ದರ್ವೀಕರಂ 
ವಾಯುಪುತ್ರಕನುಂ ಜರ್ಜರಹಸ್ತಂ ಇಂದ್ರತನಯಂ 
ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ ಶಸ್ತ್ರವಿಡಂಬ೦ 
ಏವುದವರ್ಗಂ ಪಾಂಚಾಲಿಯುಂ 


ಗಂಧದಾಯಕಿಯಾಗಿರ್ಪಿನಂ ಅಂದು ಮತ್ತ್ಯಗೃಹದಿಂದ ಈ 
ನಿಗ್ರಹ೦ ಪೊಲ್ಲದೇ: ಗದಾಯು, ೩. ೩೪) 

ವಾಯುಪ್ರವೇಶ - - ಆನೆಯ ಗುದದ್ದಾರ ? (ಸಮಸಂಕ್ಷಿಪ್ತ 
ಪ್ರಚ್ಛನ್ನವಾಯುಪ್ರವೇಶನು೦ ಅಪಿ೦ಜೋತ್ಪನ್ನಾಂಡಕೋಶನುಂ: 


ವ್‌ ಭು 
ಆದಿಪು, ೧೨. ೫೬ ವ) 


೯೮೫ 


ವಾಯುವೇಗ - - ಗಾಳಿಯಷ್ಟು ವೇಗ (ಭೀಮಸೇನನಂ ನೀಂ 
ಹೋಗಿ  ಮೂವರನೊಡಗೊಂಡು ನೀರಂ ಕೊಂಡು 
ಬಾಯೆಂದೊಡೆ ಅಂತೆ ಗೆಯ್ವೆನೆಂದು ವಾಯುವೇಗದಿಂ 
ಬಂದು: ಪಂಪಭಾ, ೮. ೪೧ ವ) 

ವಾಯುಸ್ಸಹ - ಭೀಮ (ವಾಯುಸ್ತಹ ಭೀಮ ಉದ್ದಾಮ 
ಬಾಹಾಬಲದಳಿತ ಕುಭ್ಯದ್ದರ್ಗಶೂನ್ಯಂ ವಿಷಾದಾಹವಮಕ್ಕುಂ: 
ಗದಾಯು, ೩. ೭೨) 

ವಾರ - ಸಮೂಹ, ಸಮುದಾಯ  (ಸುರಾಹಿತಭೀಕರ 
ಧೀರವಾರಸಾಗರ ವಿಲಸತ್ಸುಧಾಕರ: ಶಬರಶಂ, ೫. ೨೦) 

ವಾರಕ - ಸಮನಾದವನು (ಆರ್‌ ಎಮಗಿಲ್ಲ ವಾರಕರ್‌ 
ಎನುತ್ತುಮೆಮಾರ್ಜಡಿವಂದದಿಂ ಪ್ರತೀಹಾರಿಯರಂ 
ಪೊದಳ್ಳುವು ಎಳವೆಂಡಿರ ನೂಪುರದಿಂಚರಂ: ಪುಷ್ಪದಂಪು, 
೭. ೩೫) 

ವಾರಣ — ಆನೆ (ಚಕ್ರಮೇವುದೊ ವಾರಣಘಟೆ 
ದಂಡರತ್ನಮೇಗೆಯ್ದಪುದೋ: ಆದಿಷು, ೧೪. ೨೬) 

ವಾರಣಮುಖ — ಗಣಪತಿ (ಸಮದವಾರಣಮುಖಂ 
ನವಮಯೂರಪತಿವಾಹಂ ಸೇರಿ ನೆರೆದೊಪಿರೆ .. . ಉಜ್ವಳ 
ಪುರಾರಿ ಮೆಜ್‌ದಿರ್ಕುಂ: ರಾಜಶೇವಿ, ೧೪. ೮೮) 


ವಾರಣವಾಹನ ದ ಕುಬೇರ (ವಾರಣವಾಹನಂ 
ಪ್ರಥುತರಾಷ್ಟಭುಜಂ ವಿಜಯಾಂಗನಾ ್ಹಗೃಹದ್ವಾರದನೇಕ 
ಶಾಖೆಯೆನೆ .. ಕುಬೇರ ಯಕ್ಷನೊಸೆದೀ ಕೃತಿಗೀಗೆ 


ಗುಣಪ್ರತಿಷ್ಠೆಯಂ: ಮಲ್ಲಿನಾಹು, ೧. ೮) 

ವಾರಣಸೈನ್ಯ - ಆನೆಯ ದಂಡು (ವಾರಣಸೈನ್ಯಶಿರಸ್ಸಿಂದೂರಂ 
ಪ್ರತಿಕೂಲಮಾರುತಾಹತಿಯಿದುತ್ತಾರಿತವಾಗಿರ್ದಪುದೆನೆ 
ದಾರುಣಮಾದತ್ತು ಸುತ್ತಲುಂ ದಿಗ್ದಾಹಂ: ಜಗನ್ನಾವಿ, ೧೯. 
೪೭) 


ವಾರಣಾವತ - ಹಸ್ತಿನಾವತಿ (ವಿದುರಂ ಧೃತರಾಷ್ಟ್ರನ 
ಬೆಸದೊಳ್‌ ವಾರಣಾವತಕ್ಕೆ ಪೋಗಿ ತದರ್ಧ ದಗ್ಧ 


ಕಳೇವರ೦ಗಳ೦ ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ 
ಮಗುಟ್‌ ವಂದಂ: ಪಂಪಭಾ, ೩. ೮ ವ) 


ವಾರನಾರಿ - ವೇಶ್ಯೆ (ವಾರನಾರೀ ಸಂಗೀತ ನೃತ್ಯ 
ಚಟುಳತರರವಭರಿತ ಪುರವಳಯ: ಗಿರಿಜಾಕ, ೪. ೭೦ ವ) 
ವಾರವನಿತೆ - ವಾರಕಾಂತೆ (ಚತುರ್ದಶ ಮಹಾನದಿಗಳ 


ನೀರುಮಂ ತಟತಟ ತೊಳಗುವ ಕಳಧೌತಕಳಶಂಗಳೊಳ್‌ 
ತೆಕ್ಕನೆ ತೀವಿ ತಂದ ವಾರವನಿತಾಜನಕ್ಕಂ: ಪಂಪಭಾ, ೧೪. 
೧೭ ವ) 

ವಾರವಾಣ - ಕಂಚುಕ (ಪ್ರಕಟಶ್ರೀ ಹಿಮವಾರವಾಣವಿಶದಂ 
ಗ೦ಗಾಂಶುಕನ್ಯಸ್ತಮಸ್ತಕಂ ಭರತಾವನೀಪತಿ.. 
“ಹೈಮಾದ್ರಿಯಂ ನೋಡಿದಂ: ಶಾಂತಿಷು, ೧೧. ೬೦) 


ವಾರವಿಲಾಸಿನಿ - ವಾರಕಾಂತೆ (ಮನಂಗೊಂಡಳ್‌ ಅನಂಗನಂ 
ರತಿಯೆನಲ್‌ ಚದುರೆತ್ತಣದಾಕೆಗೆ ಎಂದು ಕಣ್ಣೊಂಡ 
ವಿಲಾಸದಿಂ ನಗುವುದಲ್ಲಿಯ ವಾರವಿಲಾಸಿನೀಜನಂ: 
ಮಲ್ಲಿನಾಷು, ೨. ೪೩) 

ವಾರವಿಳಾಸಿನಿ - - ಸೂಳೆ (ಓಲಗಕ್ಕೆ ಪುಗುವ ಪೊಜಮಡುವ 
ವಾರವಿಳಾಸಿನಿಯರ ನೂಪುರಂಗಳ ರವಂಗಳೊಳ್‌ 
ನೃಪಭವನೋಪವನ ದೀರ್ಫಿಕಾಹಂಸಕುಳಂಗಳ್‌ 


ತಳವೆಳಗಾದುವು: ಪಂಪಭಾ, ೪. ೪೯ ವು 


ವಾರಸೌಂದರಿ - - ಗಣಿಕೆ (ರಾಜ್ಯಲಕ್ಷ್ಮೀದೇವತೆಯ 
ಪರಿವಾರದೇವತೆಯರೆನಿಸುವ ವಾರಸೌಂದರಿಯರ ಸೂಸುವ 
ಪರಮಾನಂದಸ್ಮಿತ: ಆದಿಷು, ೪. ೬೧ ವ) 

ವಾರಸ್ತ್ರೀ - ವೇಶ್ಯೆ (ಅಮರಾವತೀಪುರದ 
ವಾರಸ್ತೀಯರೇನೀತನೇ ನರನಾ ಖಾಂಡವವೆಲ್ಲಮಂ 
ಶಿಖಿಗಣಲ್‌ ಕೊಟ್ಟಾತಂ: ಪಂಪಭಾ, ೮. ೨೭) 

ವಾರಾಂಗನೆ - - ವಾರನಾರಿ, ವೇಶ್ಯೆ (ಭೋರೆಂದೆಸೆಯೆ 
ಜಯಜಯದಧ್ಧಾನಂ ಓರಂತೆ ವಾರಾಂಗನೆಯರ್‌ ವಂದಾಡೆ: 
ಪಂಪಭಾ, ೧೪. ೧೮) 

ವಾರಾಕದಂಬ - ಸಾಲಾದ ಈಚಲುಮರ (ವಾರಾಕದಂಬ 
ಸುರಭಿಸಮೀರ೦ ಪರಿಪಕ್ವ ರಾಜಜಂಬೂದ್ರುಮ ವಿಸ್ತಾರಂ: 
ಆದಿಷು, ೧೧. ೮೮) 

ವಾರಾನ್ನಿಧಿ - ಸಮುದ್ರ (ಸಿಂಧುನದಿಯ ವಾರಾನ್ನಿಧಿಯ 
ಸ೦ಗಮದೊಳ್ಳಿಂದು ಚಕ್ರಧರಂ ತತ್ವಮದಿಂ ಪ್ರಭಾಸಾಮರನಂ 
ಸಾಧಿಸಿ: ಶಾಂತೀಶ್ವಪು, ೧೫. ೧೧೯ ವ) 

ವಾರಾಶಿ - ಸಮುದ್ರ "(ನಲ್‌ ದಯೆಯ ನೇತ್ರೋನ್ಮೀಲನಂ ಗೆಯ್ದ 
ಸಚ್ಚರಿತರ್‌ ಸಾಧುಗಳ್‌ ಎಮ್ಮನುದ್ಧರಿಸುಗೆ ಈ 
ಸ೦ಸಾರವಾರಾಶಿಯಿಂ: ಮಲ್ಲಿನಾಪು, ೧. ೫) 

ವಾರಿ - ನೀರು ನೀರು (ಅಂಭೋರುಹರಜಃಪಟಾವೃತವಾರಿಯಂ 
ಆ ನೃಪತಿ ಕುಡಿಯಲೊಡರಿಸಿದಾಗಳ್‌: ಪಂಪಭಾ, ೮. ೪೬); 
ಚೂರಿ (ಅಸಿತ ಭುಜಶಿಶುತರಳತರವಾರಿ ಖಡ್ಗಖೇಟಕ 
ವ್ಯಗ್ರಕರದ್ವಯ ಉದ್ದಾಮಪದಾತಿಬಹಳಂ: ಆದಿಷು, ೧೩. ೪೫ 
ವ); ನಿಷ್ಠೆ (ವಾರಿಯ ನಿನ್ನ ಲೆಂಕರದೆ ಸತ್ತವರಕ್ಕಟ ಮಾಣಿಸೆಂ 
ಗಳಾ: ಆಚವರ್ಧ, ೯. ೬೬); [ಬಾರಿ] ಸರದಿ (ವಾರಿಯ 
ಬೀರರ್‌ ಪಾಟೆಯೊಳೆಸೆದರ್‌ ಪಾಪದ ಜೋಳದ ಬೆಳಸಿಂಗೆ 
ಬೆರ್ಚುಗಟ್ಟಿದ ತೆಣದಿಂ: ಯಶೋಧಚ, ೧. ೫೫) 

ವಾರಿಚಾರಿ - - ನೀರಿನ ಮೇಲೆ ಸಂಚರಿಸುವ (ಅಂತು 
ಕಾಳಿಂದೀಜಲಶಿಶಿರಶೀಕರ ವಾರಿಚಾರಿಯು೦ ಮೃಗಯಾ 
ಪರಿಭ್ರಮಶ್ರಮೋತ್ಠಿತ ಸ್ವೇದಜಲಲವಹಾರಿಯು೦ ಆಗಿ ಬಂದ 
ಮಂದಾನಿಲಕ್ಕೆ: ಪಂಪಭಾ, ೫. ೫೩ ವ) 

ವಾರಿಜ - ತಾವರೆ (ಈ ವಧು ವಾರಿಜದಂದದಿನೊಪ್ಪಿ 
ತೋಳುಗುಂ: ತ್ರಿಷಷ್ಟಿಪು, ೩. ೩೬) 


ವಾರಿಜನಾಥ - - ಸೂರ್ಯ (ಜಳಪ್ರವೇಶಂ ಇಲ್ಲಿಗೆ ಪದನೆಂದು 
ನಿಶ್ಚಯಿಸಿ ವಾರಿಜನಾಥಂ ಅನಾಥನಾಗಿ ತೊಟ್ಟನೆ 
ಮುಖುಪಂತೆವೊಲ್‌ ಮುಯುಗಿದಂ: ಪಂಪಭಾ, ೧೩. ೧೦೬) 
ವಾರಿಜನಾಭ -  ಕೆಮಲನಾಭ, ವಿಷ್ಣು ಶ್ರೀಕೃಷ್ಣ 


(ವಿಜಿಗೀಷುತ್ವದೊಳ್‌ ಒಂದಿ ಗೋವುಳಿಗನಪ್ಪಂ ಮತ್ತ್ಯನಾಳಾಗಿ 
ವಾರಿಜನಾಭ೦ ಹರಿಯೆಂಬ ದೊಡ್ಡಿವೆಸರಂ ಪೊತ್ತಿರ್ದ ನೀಂ 


ಮಂತ್ರಿಯಾಗೆ ರಣದೊಳ್‌ ಭೂಭಾಗಮಂ ನೆಟ್ಟನೆ 
ಒಟ್ಟಜೆಯಿಂದ ಅಂಜಿಸಿ ಕೊಳ್ಳದಿರ್ಪರೆ: ಪಂಪಭಾ ಪರಿಷತ್ತು, 
೯. ೪೭) 

ವಾರಿಜಭವ - ಬಹ್ಮ (ವಾರಿಜಭವನ೦ ್ಹನಿಷ್ಠಯಿನಾರಾಧಿಸಿ 


ಸಾಯದಂತು ವರಮಂ ಪಡೆದ ಆ ತಾರಕನಂ ಶಂಕರನ 


ಕುಮಾರನಟೆದಂ: ಸಮಯಪ, ೧೦. ೬೫) 

ವಾರಿಜಮಿತ್ರ — ಕಮಲದ ಗೆಳೆಯ, ಸೂರ್ಯ 
(ಸರೋಜವಕ್ತೆಯರ್‌ ವಾರಿಜಮಿತ್ರನೆಂದು ಕಿಸಲಾಧರೆಯರ್‌ 
ನವಚೈತ್ರನೆಂದು ... ಹಿಲ್ಲು ನೋಡಲ್‌ .. . ರಂಜಿಸುವಂ 


ಕವಿಮಲ್ಲಣಂ: ಉದ್ಭಟಕಾ, ೧೨. ೩೮) 


೯೮೬ 


ವಾರಿದ - - ಮೋಡ (ಕೌರವಕುಲ ಹಿಮಕರ ಆವಿಲಪ್ರಚಯ 


ವರ್ಷವಾರಿದನಪ್ಪ ಪವನತನಯಂ ಬದ್ಧವಪುವಾಗಿ: 
ಪಂಪಭಾ, ೧೨. ೧೪೪ ವ) 
ವಾರಿಧರ - ಮೋಡ (ಆ ವಾಹಿನೀವ್ಯೂಹಂ .. . ವರ್ಷಾಗಮ 


ಸಮಯದಂತೆ ಬಹಳತರವಾರಿಧರಪರೀತಮುಂ .. .. ದೆಸೆ 
ಬೆಸಲಾದಂತೆಯುಂ ಕತಿಪಯಪ್ರಯಾಣಂಗಳ ನಡೆಯೆ 
ನಡೆಯೆ: ಚಂದ್ರಪ್ರಪು, ೧೦. ೩೦ ವ) 

ವಾರಿಧರದ್ದನಿ - ಮೋಡದ ದ್ವನಿ, ಗುಡುಗು (ದುಂಬಿಯಿಂಚರಮ 
ವಾರಿಧರದ್ದನಿ ಮಿಂಚು ಚಂಪಕಪ್ರಸರದ ಗೊಂಚಿ: ಉದ್ದಟಕಾ, 
೯. ೩೦) 

ವಾರಿಧಿ - ಸಮುದ್ರ (ವೈರಿಗಳನೆ ಕೊಂದು ವಾರಿಧಿಪರೀತ 
ಮಹೀತಳಮಂ ನಿಮಿರ್ಚಿ ಜೆಟ್ಟಿಗರ೦ಂ ಅಯೋನಿಸಂಭವರಂ 
ಆಳ್ಬು ಅರಿವರ್ಗದೊಳಾಂತು ಕಾದೆಯುಂ: ಪಂಪಭಾ, ೧೩. 
೧೦೩) 

ವಾರಿಯಂತ್ರ - ಪಿಚಕಾರಿ (ನೃಪಕರ ವಾರಿಯಂತ್ರ ಮುಖಮುಕ್ತ 


ಮೃಗೋದ್ಭವ ಮಿಶ್ರಧಾರೆಗಳ್‌ ಮಳೆಯಂತಿರೆ: 
ರಾಜಶೇವಿ, ೧೦. ೭೫) 

ವಾರಿರಾಶಿ - - ಸಮುದ್ರ (ನಿನಗೀ ವಾರಿರಾಶಿತಟ೦ ಅತ್ಯಾಸನ್ನಂ 
ಆಸನ್ನಭವ್ಯನೆಯೆಂದೆಯ್ದೆ ಮುನೀ೦ದ್ರದಿವ್ಯಮತದಿಂ 


ನಿಶ್ಚೈಸಿದೆ೦: ಆದಿಷು, ೨. ೪೮) 

ವಾರಿವಾಹ - ಇಂದ್ರ (ನೀರದಂಗಳ ವಾರದಿನಾ ನೀರದಂಗಳೊಳ್‌ 
ವಾರಿವಾಹವಾಹನೊಳ್‌ ಒದವಿದ ವೈರದಿಂ ವಾರಿಧಿಯೊಳ್‌ 
ಪೊಕ್ಕ ಭೂರಿ ಭೂಧರಂಗಳ್‌: ರಾಜಶೇವಿ, ೧. ೧೦೨ ವ) 
ಸರಿನೋಡು 

ವಾರಿಸು - ನಿವಾರಿಸು, ತಡೆಗಟ್ಟು (ಕೈದುಗಳತ್ತ ಕೈಯಂ ನೀಡಲ್‌ 


ಬಗೆವನ್ನೆಗಂ ಭಟ್ಟಾರರ್‌ ವಾರಿಸಿದರ್‌: ವಡ್ಡಾರಾ, ಪು ೯೯, 
ಸಾ ೧೮) 
ವಾರುಣ ದ ವರುಣಾಸ್ತ್ರ (ಕಳರ್ದು ಅಂದುಗರಣಾಗ್ರಹ 


ಪ್ರಣಯದಿಂದಾಗಳ್‌ ಕುರುಕ್ಷೇತ್ರಮಂ ಕಳವೇಟ್ಟು ಇರ್ವರುಂ 
ಐಂದ್ರ ವಾರುಣದೆ ವಾಯವ್ಯಾದಿ ದಿವ್ಯಾಸ್ತಸಂಕುಳದಿಂದ 
ಒರ್ವರಂ ಒರ್ವರ್‌ ಎಚ್ಚು: ಪಂಪಭಾ, ೧. ವಿ 

ವಾರುಣದಿಕ್‌ - ಪಶ್ಚಿಮ ದಿಕ್ಕು ದಾ ಅರ್ಣವಮಂ 
ವಾರುಣದಿಕ್ತಾಲನುಳಿದು ದೇವೀಸಹಿ ಸ್ಫೈರದೆ ಬರ್ಪಂತೆ 
ಅರಸಂ ವಾರಸ್ಲೀವೆರಸು ಪೂಗೊಳಕ್ಕೆಚ್ಚಿಂದಂ: ಮಲ್ಲಿನಾಷು, 
೬೬೪) ರೌ 

ವಾರುಣಪತ್ರಿ - - ವಾರುಣಾಸ್ತ್ರ (ಜ್ವಳನಪತತ್ರಿಯ೦ ಕಡಿದು 
ವಾರುಣಪತ್ರಿಯಿಂ ಐಂದಬಾಣಮಂ ಕಳೆದು 
ಸಮೀರಣಾಸ್ತದಿಂ ಭೂಭುಜರೆಲ್ಲರಂ ಭಯಂಗೊಳಿಸಿ: 
ಪಂಪಭಾ, ನಂ. ೪೩) 

ವಾರುಣಿ - ಪಶ್ಚಿಮ ದಿಕ್ಕು (ದಿನಲಕ್ಷ್ಮೀಕಾಂತೆ ಮೆಯ್ದಿಟ್ಟಿಟೆದು 
ಗಗನರಂಗಾಗ್ರದಿ೦ ವಾರುಣೀ ಸೇವನೆಗೆಯ್ದರ್ಪಲ್ಲಿ: ಕಾದಂಸಂ, 
೨. ೪೯); ಮದ್ಯ (ಚಂಡಪ್ರಭಂ ವಾರುಣಿಯಂ ಅನುದಿನಂ 
ಸೇವಿಸುತ್ತಿರ್ದ ರಾಗಕ್ಕೆಡೆಗೊಟ್ಟು ಉನ್ಮಾರ್ಗದೊಳ್‌ ವರ್ತಿಸುವ 
ಕುವಲಯದ್ರೋಹಂ: ಪಂಪರಾ, ೭. ೯೦) 


ವಾರುವ - ಕುದುರೆ (ಅರಗಿಳಿವಿಂಡು ವಾರುವದ ಮೋಹರ 
ಆಉಡಿವಿಂಡು ಬೀರರ ಪಡೆ ಕೊಂಚೆವಿಂಡು 
ಪಲವಡ್ಡಣದೊಡ್ಡು ಅಮಳ್ವಕ್ಕಿವಿಂಡು ಮೆಯ್ದೆರಸುವ 


ಕೊಂತಗಾಅರ್‌: ಕಬ್ಬಿಗಕಾ, ೧೫೭) 


ವಾರುವಗುದುರೆ - - (ವಾರುವ- ಕುದುರೆ] ಬಾಡಬ ಜಾತಿಯ 
ಕುದುರೆ (ತೇರಂ ಪಾಯಿಸಿ ನೋಯಿಸಿ ವಾರುವಗುದುರೆಗಳಂ 
ಅರೆಬರ್‌ ಎರ್ದೆಯುರಿಯೆಚ್ಚರ್‌: ಪಂಪಭಾ, ೧೦. ೮೯) 

ವಾರ್ತಾಹರ ದ ಬೇಹುಗಾರ, ಸುದ್ದಿ ತರುವವನು 
(ಖಿನ್ನವದನರಾದ ವಾರ್ತಾಹರರಂ ನೀಡುಂ ನೋಡಿ 
ಕಾದಂಬರಿಯಿಂತೆಂದಳ್‌: ಕಾದಂಸಂ, ೭. ೫೪ ವ) 

ವಾರ್ತೆ ಎ - [ಜೈನ] ಅಸಿ ಮಷಿ ಕೃಷಿ ವಾಣಿಜ್ಯ 
ಶಿಲಕಾರ್ಯಗಳಿಂದ ಶುದ್ಧವೃತ್ತಿಗಳಿಂದ ಸಂಪಾದಿಸುವುದು 
(ಅಸಿ ಮಷಿ ಕೃಷಿ ವಣಿಗ್ವಿದ್ಯಾಶಿಲ್ಬಕರ್ನಂಗಳಿ೦ ಶುದ್ಧವೃತ್ತಿಯಿಂದೆ 
ಅರ್ಥೋಪಾರ್ಜನಂಗೆಯ್ವ ವಾರ್ತೆಯುಂ: ಆದಿಷಪು, ೧೫. 
೧೩ ವ) 


ವಾರ್ಧರ — ನೀರನ್ನು ಹೊಂದಿರುವುದು, ಮೋಡ 
(ವಾರ್ಧರೋತ್ಕರಂ ಅಳಿರಾಜಿಯಂತೆಸೆಯೆ 
ಪೂತಲರ್ದೊಪ್ಪುವ ಕರ್ಣಿಕಶರಭಾಸುರನಗಡಂತೆ 


ಕಣ್ಣಿನಿದನಾಳ್ಬುದು ಭೂರಿಸುವರ್ಣಭೂಧರಂ: ಶಬರಶಂ, ೧. 
೩೫) 
ವಾರ್ಧಿ - ಸಮುದ್ರ (ವ್ಯಾಸಮುನೀಂದ್ರ ರುಂದ್ರ ವಚನಾಮೃತ 


ವಾರ್ಧಿಯಂ ಈಸುವೆಂ ಕವಿವ್ಯಾಸನೆಂ ಎಂಬ 
ಗರ್ವಮೆನಗಿಲ್ಲ: ಪಂಪಭಾ, ೧. ೧೩) 
ವಾರ್ಧಿಚಯ - -  ಸಮುದ್ರಸಮೂಹ (ರಂಗತ್ತರಂಗ 


ವಾರ್ಧಿಚಯಂಗಳ್‌ ತಂತಮ್ಮ ಮೇರೆಯಂ ದಾಂಟುವೊಡಂ 
ಗಾಂಗೇಯನುಂ ಪ್ರತಿಜ್ಞಾಗಾಂಗೇಯನುಮೊರ್ಮೆ ನುಡಿದುದಂ 
ತಪುವರೇ: ಪಂಪಭಾ, ೧. ೮೪) 

ವಾರ್ಧಿಪರ್ಯಂತ - - ಸಮುದ್ರಗಳ ಕೊನೆಯವರೆಗಿನ (ಎಂತು 
ಬಿಗುರ್ತು ಧೀರರನೆ ಕೊಂದಪಿರಿ ಎಂತು 
ಸಮಸ್ತವಾರ್ಧಿಪರ್ಯಂತ ಧರಿತ್ರಿಯಂ ವಶಕೆ ತಂದಪಿರಿ: 
ಪಂಪಭಾ, ೬. ೨೩) 

ವಾರ್ಧಿಸುತ - ಚಂದ್ರ (ಸುತತ೦ ಅಪೂರ್ವ ವಾರ್ಧಿಸುತನಂ 
ವಿಳಸತ್ವಚರೇಂ೦ದ್ರನಂ ಈ ಮಹಾಸತಿ ಪಡೆದಳ್‌: ಶಾಂತೀಶ್ವಪು, 
೪. ೬೪) 

ವಾರ್ನಾಳ - ಕಮಲದ ದಂಟು (ಜಲಧಾರಾರೇಖೆಯಿಂ 
ಕೀರ್ತಿಶೇಖರರಾಜಂ ಪಡೆದ೦ ಜಿನೇಂದ್ರಪದಪಂಕೇಜಕ್ಕೆ 
ವಾರ್ನಾಳಮಂ: ಅನಂತಪು, ೬. ೫೭) 

ವಾರ್ಬಿಂದು - ನೀರಿನ ಹನಿ (ಶೈತ್ಯ ವಾರ್ಬಿಂದುಗಳನುಗುಳ್ಳ 


ಸಿಂಧೂದಕ೦ ಸೋಂಕಿ ಪೊಗುತ್ತಿರೆ ಶುದ್ಧಧ್ಯಾನದಿ೦ದಂ 
ನಿಲ್ವರ್‌: ಸಮಯಪ, ೭. ೫) 

ವಾರ್ಮಾನುಷಿ — ಜಲದೇವತೆ (ಭುಜೋತ್ಪಾತಾಸಿ 
ಧಾರಾಂಬುವಿಂದಿತ್ತಂ ಶ್ರೀವಧುಗಂ ಜಯಪ್ರಮದೆಗಂ 


ವಾರ್ಮಾನುಷೀ ಜನ್ಮಮಂ; ಪಂಪರಾ, ೧೦. ೭೩) 
ವಾರ್ವಾಂಛೆ - ಬಾಯಾರಿಕೆ (ಉಗಗೀಷ್ಠದೊಳ್‌ ಸಾಮಜವಿತತಿ 
ತೊಟಲ್ಲತ್ತು ವಾರ್ವಾಂಛೆಯಿಂದಂ: ಚಂದ್ರಪ್ರಷು, ೯. ೬೯) 
ವಾಲ - ಬಾಲ (ವಂಶಲೇಖೆ ವಿಚಳತ್‌ ವಾಲಂ ನಖಂ 
ಪಾದಮೊಪ್ಪಿರಲ್‌ ಏಳ್ತಂದುದು: ತ್ರಿಷಷ್ಟಿಪು, ೧೪. ೨೪೯) 
ವಾಲುಕಪ್ಪಭೆ - [ಜೈನ] ಏಳು ನರಕಗಳಲ್ಲಿ ಒಂದು (ಅಲ್ಲಿಂದತ್ತಲ್‌ 
ಏಕರಜ್ಞುಪಮಾಣಾಂತರದೊಳ್‌  ಮೇಘೆಯೆಂಬ ಪೆಸರ 
ವಾಲುಕಪ್ರಭೆಯೆಂಬ ಮೂಜನೆಯ ನರಕಮಿರ್ದುದು: 

ಅಜಿತಪು, ೧೧. ೬ ವ) 


೯೮೭ 


ವಾವದೂಕ - ವಾಚಾಳಿ (ಮತ್ತಂ ಅನೇಕ ಉಪಪತ್ತಿಗಳಿಂ 
ಚಾರ್ವಾಕ ಕಾರುಣಿಕ ವಾವದೂಕನ೦ ಕರುಣರಸಾಸ್ಪದಂ 
ಮಾಡಿ: ಶಾಂತಿಷು, ೮ ೧೪೭ ವ); ವಾಗ್ಮಿ (ಉದ್ಯತ್‌ 
ವಾವದೂಕಾವಳಿ ಭರತಕಳಾವಿತ್ಯುಳಂ ವೇದವಿದ್ರಾಜಿ 
ರಸಜ್ಜಶ್ರೇಣಿ ವ೦ದಿವ್ರಜಂ: ರಾಜಶೇವಿ, ೧೨. ೪೩) 

ವಾಶ್ಚರ - ಮೀನು (ಪದ್ಮಪರಾಗವಾಸೆ ವಾಶ್ಚರಚಪಲಾಕ್ಷಿ 
ಪೊಸವೆಣ್‌ ಸಲೆ ಸಿಂಗರವಾಂತು ತೋಚಣಿದಳ್‌: ರಾಜಶೇವಿ, 
೨.೬) 

ವಾಷ್ಠಣ - [ವಾಃ-ಕಣ] ನೀರ ಹನಿ (ಮತ್ತಹಸ್ಮಿ ಪಿಡಿಯಿರ್ಪ 
ಎಡೆಗೆಯ್ದಿ ಭುಜಂಗಲೀಲೆಯಂ ತಳೆದೆಳಮುತ್ತನೊಗೆವಂತಿರೆ 
ಸೂಸಿತು ವಾಷ್ಠಣೌಘಮಂ: ರಾಜಶೇವಿ, ೫. ೬೫) 

ವಾಸ - [ಪಾಶ] ಹಗ್ಗ (ಅನ್ಯಳ ಸಂಗಕ್ಕೊಳಗಾಗಿ ಬಂದನೆನುತಂ 
ಕಾಯ್ದೇಣೆ ತೋಳ್‌ವಾಸದಿಂದೆಳದಾ ಕೋಮಳೆಯೊರ್ವಳ್‌ 
ಒತ್ತಿ ಬಿಗಿದಳ್‌: ರಾಜಶೇವಿ, ೯. ೩೨); ಕೊಳಲು (ತನ್ನ 
ಓಷ್ಠದೊಳ್‌ ಸೈಪಿಂದಂ ತತ್‌ ವಾಸವಂ ಪೂಂಕರಿಸಿದಂ: 
ತ್ರಿಷಷ್ಟಿಷು, ೫. ೩೪); ಬಟ್ಟೆ, ವಸ್ತ್ರ (ಧವಳವಾಸೋನ್ಸಿತಂ 
ಮತ್ತಮೊರ್ವಂ ಬರುತಿರ್ದಂ: ಕಾದಂಸಂ, ೧. ೧೪) 

ವಾಸಂತಿ - ಒಂದು ಹೂ (ಸುರಹೊನ್ನೆಯ ವಾಸಂತಿಯ 
ಸುರಗಿಯ ಚಂಪಕದ .. ನಸುಬಿರಿದರಲಿಂದ 
ಅರ್ಚಿಸಿದನವನಿಪತಿ ಜಿನಪತಿಯಂ: ಪಂಪರಾ, ೧೨. ೪) 

ವಾಸನೆ -  - ಸಂಸ್ಕಾರ (ಈ ಭವದಿಂದಮಾದ ವಾಸನೆ 
ಮಜುಮೆಯ್ಗಮಕ್ಕುಂ ಅದಣಿಂದೆನಗಂ ನಿನಗ೦ ಸಮಂತು 
ಮುನ್ನಿನ ಭವಮೀ ಭವಂ ಮಜುಭವಂ೦ ಸಫಲಂ: ಆದಿಷು, 
೪. ೫೨) 

ವಾಸರ - ಹಗಲು (ಮೂದೆಅನಾಯ್ತು ವಾಸರದೊಳ್‌ ಆ 
ರವಿತೇಜಂ ಆಶ್ರಯಾಶಂ ಆಯ್ತು ಆದಮುಮಪ್ರಚಂಡತರ 
ತೇಜಂ ಅದು ಆಸ್ಪದಮಾವ ವಾರ್ಧಿಲೀಲೋದಕ 
ಶೋಷಣೀಯಕೃತಮಾಯ್ತು: ಶಾಂತೀಶ್ವಪು, ೧. ೧೪೯); ದಿನ 
(ಇಂದಿನ ವಾಸರಮೆ ಶೋಭನವಿಧೇಯವಾಸರಂ೦ ಇಂದಿನ 
ದಿವಸಮೆ ಶುಭದಿವಸಾಗೇಸರಂ: ಆದಿಷು, ೪. ೩೦ ವ) 

ವಾಸರಕರ - ಸೂರ್ಯ (ಆ ಸೇನಾರಜದಿಂ ಧೂಸರಮಾದುರು 
ನಿಜಾಂಗಮಂತೊಳೆಯಲ್ಕೆಂದು ವಾಸರಕರಂ 
ಅಪರವಾರಿನಿಧಿಯೊಳ್‌ ಪೊಕ್ಕಂ: ರಾಜಶೇವಿ, ೬. ೨೭) 

ವಾಸರನಾಥಾತ್ಮಜ -  — [ವಾಸರನಾಥ=ಸೂರ್ಯ] ಸೂರ್ಯನ 
ಮಗ, ಕರ್ಣ (ಶರಶಯ್ಯಾಗ್ರದೊಳ್‌ ಇಂತು ನೀಮಿರೆ 
ಘಟಟಪೋದೂತಂ ಅಂತಾಗೆ ವಾಸರನಾಥಾತ್ಮಜ೦ ಅಂತು 
ಸಾಯೆ: ಪಂಪಭಾ, ೧೩. ೬೯) 

ವಾಸರಮಣಿ - ಸೂರ್ಯ (ಗಿರಿ ಶಿಖರ ಸೌಧ ಶಿವಮಂದಿರ 
ಭೂರುಹಮೆಂಬಿವಕ್ಕೆ ಮೆಯ್ದೊಡವಂ ವಾಸರಮಣಿ 
ಮಾಡಿಸಿಕೊಟ್ಟಂತಿರೆ: ತ್ರಿಷಷ್ಟಿಷು, ೨೪. ೨೨೮) 

ವಾಸವ - ಇಂದ್ರ (ಶೂರ್ಪಕವೈರಿ ಕಾಲುಗುರ್ಗೆ ವರ್ಪನೊ 
ಶೀತಮರೀಚಿ ಕಾಂತಿಗೇಂ ವರ್ಪನೊ ವಾಸವಂ ಸಿರಿಗೆ 
ವರ್ಪನೊ ವೃತ್ರಹಮಂತ್ರಿ ಜಾಣೆ ಮೇಣ್‌ ವರ್ಪನೊ: 
ಶಾಂತಿಪು, ೭. ೧೧೮) 

ವಾಸವಗಜ - ಇಂದನ ಆನೆ, ಐರಾವತ (ಆದೇಂ ಗೆಲೆವಂದುದೊ 
ವಾಸವಗಜವಿಲಾಸಮಂ: ಅಜಿತಪು, ೫. ೬೬) 

ವಾಸವಚಾಪ - ಕಾಮನ ಬಿಲ್ಲು (ವಾಸವಚಾಪಮೆಂಬ 
ಮಣಿಮಂಟಪದೊಳ್‌ ಮೊಬಗೆಂಬ ವಾದ್ಯಮಂ 


ಗೋಸನೆಮೇಘಮೆಂಬ  ತೆರೆಯಿಂದೆ ತಟಿನ್ನಟಿ ಬಂದು 
ನಾಟ್ಯವಿನ್ಯಾಸದೆ ಕೊಂಕಿ ನಿಂದು: ಅನಂತಪು, ೯. ೧೨) 

ವಾಸವದಿಕ್‌ - ಇಂದ್ರದಿಕ್ಕು 
(ಪೂರ್ಣಚಂದ್ರನನೊಳಕೊಂಡು ಬೆಳ್ಳೆಸೆವ ವಾಸವದಿಗ್ಗನಿತಾ 
ಆನನಂಬೊಲ್‌ ಆನನರುಚಿ ಚೆಲ್ವನೇಂ ನೆಖ್‌ಯಿ 
ತಾಳ್ಗಿದುದೋ: ಆದಿಪು, ೮. ೪೭) 

ವಾಸವಧನು - ಇಂದ್ರಧನುಸ್‌, ಕಾಮನಬಿಲ್ಲು (ಕನಸಿನ ಪೊನ್ನಂ 
ವಾಸವಧನುವಂ ಪರ್ಬಿದ ಮರೀಚಿಕಾಜಾಲಮಂ .. .. ನಂಬಿ 
ಕೆಟ್ಟೆಂ: ತ್ರಿಷಷ್ಟಿಪು, ೩೩. ೯೯) 

ವಾಸವಪುರ - ಇಂದನಗರಿ, ಅಮರಾವತಿ (ವಾಸವಪುರಂ 
ಇದೇ ವಿನ್ಯಾಸಮಂ .. . ವಿಲಾಸಮಂ ಇದೇ ಬೆಡಂಗಂ 
ಅವಗಯಿಸುಗುಮೇ: ಶಾಂತಿಪು, ೩. ೮) 
ವಾಸವಸ್ತ್ರೀ - ಇಂದ್ರನ ವನಿತೆ (ಅಂತು ನೋಡಿ ಕಡೆಗಣ್ಣ 
ಚೆಫ್ಲೆಂಬೆರಸು ಸೂಸುವ ವಾಸವಸ್ತೀಯರ ಮುಖಾಬ್ದಾಸವ 
ಸಂಬಂಧಿಗಳಪ್ಪ ಶೇಷಾಕ್ಷತಂಗಳಂ "'ಈಶ್ವರನಂ ಗೆಲ್ಬ ಲಕ್ಕ 
ಸೇಸೆಗೊಳ್ಳಂತೆ" ಸೇಸೆಗೊಳ್ಳುತ್ತುಂ: ಪಂಪಭಾ, (oy ೨೭ ವ) 
ಶಚೀದೇವಿ 

ವಾಸವಾಶೆ - ಇಂದನ ದಿಕ್ಕು ಪೂರ್ವ (ಬಾಳದಿವಾಕರಗರ್ಭ 
ವಾಸವಾಶೆಗೆ ಕಳಹಂಸಗರ್ಭ ಕಳಹಂಸಿಗೆ 
ಸಿಂಹಕಿಶೋರಗರ್ಭಂ ಸಿಂಹಿಗೆ ದೊರೆಯಾಗಿ: ಆದಿಷು, ೮. 
೩೦) 


ವಾಸಿ - ಪಂತ, ಹುರುಡು (ಎನ್ನ ವಾಸಿಯ ತೆಅನ೦ ಕಡೆಗಣ್ಣಿ 


ಪಿಂಗಿ ಪೆಜಸಾರ್ದಪೆನೇ: ಶಬರಶಂ, ೪. ೩೬) 

ವಾಸಿತ - ತುಂಬಿದ (ರತ್ನಕಂಠನುಂ ರತ್ನಾಯುಧನುಂ 
ತಾವನುಬ೦ಧಕ್ರೋಧವಾಸನಾವಾಸಿತರ್‌ ಅನೇಕ ಭವ 
ಪರಿಭ್ರಮಣದಿಂದ ಪುಟ್ಟಿರ್ದು: ಶಾಂತೀಶ್ವಪು, ೧೨. 
೧೦೬ ವ) 

ವಾಸಿಸು - ವಾಸನೆ ನೋಡು, ಮೂಸಿ 
ಆಫ್ರಾಣೇ: ಶಬ್ದಮದ, ಧಾ ೭೫೦) 


ನೋಡು (ವಾಸಿಸು- 


ವಾಸುಕಿ. - - ಆದಿಶೇಷ (ತನ್ನಶ್ಯಫಲಂ ತ್ರಿವರ್ಗವಿಭವಂ 
ತಾನೆಂದೊಡೇಮಾತೊ ಸಾಸಿರಮುಂ ನಾಲಗೆಯುಳ್ಳ 
ವಾಸುಕಿಯು೦ ಇನ್ನೇನೆಂದದಂ ಬಣ್ಣಿಪಂ: ಆದಿಷು, ೭. 
೧೨೭) 

ವಾಸುಗಿ - ಆದಿಶೇಷ (ದೋಸಮಿನಿತೆಂದು ಬಗೆದುದ್ಳಾಸಿಸಿ 
ತಣೆಸಂದು ಕನ್ನಡಂಗಳೊಳೆಂದುಂ ವಾಸುಗಿಯು೦ 


ಅಜೆಯಲಾಅದೆ ಬೇಸಜುಗು೦ ದೇಶಿ ಬೇಜ್‌ೌವೇಅಪ್ಪುದಣೆ: 
ಕವಿರಾಮಾ, ೧. ೪೬) 

ವಾಸುದೇವ - ಕೃಷ್ಣ (ಆತ೦ ಗೀತಾನಕಧ್ದಾನಮುಣುತ್ತಿರೆ ಪೊಕ್ಕಂ 
ವಾಸವಾವಾಸವನಿಟೆಪ ನಿಜಾವಾಸವಂ ವಾಸುದೇವಂ: 
ಜಗನ್ನಾವಿ, ೯. ೧೩೪); [ಜೈನ] ಒಬ್ಬ ಅರ್ಧಚಕ್ರವರ್ತಿ 
(ಸುಖದುಃಖಾದಿಗಳುಮ೦ ತೀರ್ಥಕರ ಚಕ್ರಧರ ಬಲದೇವ 
ವಾಸುದೇವ ಪ್ರತಿವಾಸುದೇವ ಕಥಾಸಂಬಂಧಮುಮಂ 
ನಿರ್ಣಯಮಾಡಿದಾಗಳ್‌: ಆದಿಷು, ೧೦. ೬೩ ವ) 

ವಾಸ್ತವ್ಯ -  - ನೆಲೆಸಿದವನು (ಅವರನಲ್ಲಿಗೆ ವಾಸ್ತವ್ಯರ್ಮಾಡಿ 
ದಕ್ಷಿಣೋತ್ತರ ಶ್ರೇಣಿಗಳೊಳಿರ್ಪ ವಿದ್ಯಾಧರಾಧೀಶ್ವರರ೦ ಬರಿಸಿ: 
ಆದಿಷು, ೯. ೧೨೧ ವ) 


ಪೂರ್ವದಿಕ್ಕು 


೯೮೮ 


ವಾಸ್ತು 
ಅಭಿಧಾವ, ೧. ೧೦. ೧೦) 

ವಾಸ್ತುವಿದ್ಯೆ - ಕಟ್ಟಡ ಕಟ್ಟುವ ಶಾಸ್ತ್ರ (ಅನ೦ತವಿಜಯಂಗೆ 
ವಿಚಿತಕಲೆಯುಮಂ ವಾಸ್ತುವಿದ್ಯಯುಮನುಪದೇಶಂಗೆಯ್ದು: 
ಆದಿಷು, ೮. ೬೦) 

ವಾಸ್ತವ್ಯ - ನೆಲಸುವವನು (ಅವರನಲ್ಲಿಗೆ ವಾಸ್ತವ್ಯರ್ಮಾಡಿ 
ದಕ್ಷಿಣೋತ್ತರಶ್ರೇಣಿಗಳೊಳಿರ್ಪ ವಿದ್ಯಾಧರಾಧೀಶ್ವರರ೦ ಬರಿಸಿ: 
ಆದಿಷು, ೯. ೧೨೧ ವ) 


- ಮನೆಕಟ್ಟುವ ಭೂಮಿ (ಗೃಹಭೂಮಿ ವಾಸ್ತುಸಂಜ್ಯ 


೮ 


© 


ವಾಹ - ವಾಹನ (ಗರುಡಂ ವಾಹಮಾಗಿರ್ಪ ಚಕ್ರೇಶ್ವರಿ 
ಭಾಸ್ವದ್ಧ ರ್ಮಚಕ್ತಾಕಮಿಗಳಂ ಅಲೆದಾಟಿಕ್ಕೆ ವಂಶದಿಂದ 
ಆದಿಪು, ೧. ವಿ ಡೆ ಸದಿ (ವ 


೪೬ ವ ಕುದುರೆ (ನೀಂ ನಿನ್ನೊಂದು ವಿದ್ಯಾತಹೋಬಲದಿಂ 
ದಾಂಟಿದೆ ವಾಹದಂತೆ: ಮ ೭. ೪೬) 

ವಾಹಕ -. ರಾವುತ (ಜಳಧಿತರಂಗಸನ್ನಿಭ ತುರಂಗಬಲಂ 
ಮುಳಿದೇಆ್‌ ವಾಹಕಾವಳಿಯ ನಿಶಾತಖಡ್ಗದ ಣಿಲ್‌ ಖಣಿರ್ಲ 
ಎಂಬ ಮಹಾರವಂ: ಗಿರಿಜಾಕ, ೬. ೭೦) 

ವಾಹಕತ್ವ - ಸವಾರಿ (ಮುದಮೊಂದಿರೆ ಕಲ್ತರ್‌ ಅನೂನವಿದ್ಯೆಯಂ 
ಘನತರಶಸ್ತಶಾಸ್ತ್ರ ಹಯಹಸ್ಮಿವಿಶೇಷಕ ವಾಹಕತ್ವಮಂ: 
ರಾಜತೇವಿ" ೪, ತ್ಯ 

ವಾಹತ್ವ - ಕುದುರೆಯ ರೂಪು (ದಾಂಟಿದೆ ವಾಹದಂತೆ ಇಣದೆ 
ಅದಣಿೆಂ ವಾಹತ್ಸಮಂ ತಾಳಿ ಭೂತಲದೊಲ್‌ ಪೋ ನೆಲಸು: 
ಕಾದಂಸಂ, ೭. ೪೬) 

ವಾಹನದೇವರ್‌್‌ - - ವಾಹನದಲ್ಲಿ ಕರೆದೊಯ್ಯುವ ದೇವತೆಗಳು 
(ಆವುದೊಂದಿರಲೆಡೆ ಜೆಲ್ವು ಅದರ್ಕೆ ಬಗೆದಾಗಳೆ 
ವಾಹನದೇವರುಯ್ತರ್‌: ಆದಿಪು, ೩. ೨) 

ವಾಹಳಿ - ಕುದುರೆ ಸವಾರಿ (ಹರಿದಶ್ವಂ ಬಂದಪಂ ವಾಹಳಿಗೆ 
ಎನುತ೦ .. .. ಪೊಣ್ಮಿತ್ತು ಉದಯಸಮಯದೊಳ್‌ ಶೋಣ 
ಸೂರ್ಯಾಂಶುಜಾಲಂ: ಕಾದಂಬ, ೧. ೧೧೭) 

ವಾಹಳಿತನ - ಕುದುರೆ ಸವಾರಿಯ ಕೌಶಲ (ಅಲುಂಗದೆ 
ಪಂಚಧಾರೆಯೊಳ್‌ ಪರಿಣತಿದೋರ್ಪ ವಾಹಳಿತನಂ 
ಬಗೆಗೊಂಡುದು ಮಂತ್ರಿಪುತ್ರನಾ: ರಾಜಶೇವಿ, ೧೩. ೮೨) 


ವಾಹಳೀಭೂಮಿ - ಕುದುರೆ ಸವಾರಿ ಮಾಡುವ ಮೈದಾನ 
(ನಿಜವೈಹಾಳೀ ವಿನೋದವ್ಯತಿಕರಮನಂ ವಾಹ 
ಭೂಮಿಯೊಳ್‌ ಸಾಮಜದಿಂ ಬಂದು ಅನಂತಪು, ೧೧. 
೨೧) 

ವಾಹಿನಿ ದ ನದಿ, ಸೈನ್ಯದ ತುಕಡಿ (ಬಳವತ್‌ 


ಪ್ರತ್ಯಂತಭೂಪಾಳಕನಿಕರ ಮಹಾವಾಹಿನೀವಾಹಿನೀ ಸಂಕುಳಂ 
ಅತ್ಯುತ್ಸಾಹದಿ೦ ಪುಗೆ ದೆಸೆದೆಸೆಯಂ: ಆದಿಷು, ೧೩. ೪೫) 

ವಾಹಿನೀಕ - ಸೈನ್ಯ ಪ್ರವಾಹ (ಮತ್ತಮಾ ಘನಸಮಯಂ .. .. 
ವಿಪಕ್ಷಗತಿವಿರೋಧಕಮಾಗಿಯುಂ ಪರಿಗತಭಂಗ 
ವಾಹಿನೀಕಮುಂ ಎನಿಸಿರ್ದುದು: ರಾಜಶೇವಿ, ೮. ೧೧೮ ವ) 

ವಾಹಿನೀಪತಿ - ಸಮುದ್ರ (ಆ ಮೂರ್ಥಾಭಿಷಿಕ್ತಮುಖ್ಯಂ ... .. 
ಅನೂನವಾಹಿನೀಪತಿಯಾಗಿಯುಂ ಅಭಂಗಾನುಷಂಗನುಂ 
ವಿನೀತವಿನತಾನಂದನನಾಗಿಯು೦ ಅಪಕ್ಷಪಾತಪ್ರಚಾರನುಂ 
.. ಎನಿಪಂ: ಚಂದ್ರಪ್ರಹು, ೨. ೭ ವ) 


ವಾಳ - ಬಾಲ (ದೀರ್ಫ್ಥ ನೀಲೋತ್ಪಳನಾಳಾಲೋಲವಾಳಂ 
ವಿಪುಳ ಶಫಪರಿಸ್ಥೂಲಮಾಭೀಳಶೀಳಂ: ನೇಮಿನಾಪು, ೪. 
೧೨೧) 

ವಾಳತಿ - ಬಾಣಂತಿ (ಈ ತಮಾಳದ ತಳದೊಳಾಡುವ 
ಮಣೆಯಂಚೆಯ ಮುದ್ದುಗೆಯ್ತಮುಮಂ ಅಂಚೆವಾಳತಿಯ ಆ 
ಮಣೆಯೊಳಾದ ಎಅಕಮುಮಂ ಕಂಡು: ಮಲ್ಲಿನಾಹು, ೪. 
೧೬ ವ) 

ವಾಳಧಿ — ಬಾಲ (ಅನುಪೂರ್ವದೀರ್ಥವಾಳಧಿಯುಂ 
ಮಾನುಷದುಗ್ಳಾವಿಳಸನೋಪೇತಪೇಚಕನುಂ: ಆದಿಪು, ೧೨. 
೫೬ ವ) 

ವಾಳವಾಯಜ - ನವರತ್ನಗಳಲ್ಲಿ ಒಂದು, ವೈಡೂರ್ಯ 
(ಗಜಮೊ೦ರ್ದುದು .. . ವಾಳವಾಯಜಮಿರ್ಪಂತಿರೆ ಕಣ್ಣ 
ಪೆರ್ಮಳೆಯೊಳಂ ಮೇಲ್ವಾಯ್ವ ಅಪಾಂಗಾಂಶುವಿಂ: 
ನೇಮಿನಾಪು, ೫. ೯೧) 

ವಾಳು - ವಾಳುಕ, ಮರಳು (ಆ ತಂಡೇಶಂ .. .. ವಾಳುವ್ರಾತದ 
ಲಿಂಗಮನೆ ಮಾಡಿ ಪೂಜಿಸುತಿರ್ಪರ್‌: ತ್ರಿಷಷ್ಟಿಪು, ೪೪. ೪) 

ವಾಳುಕಪ್ತಕರ - ಮರಳ ರಾಶಿ (ಅಮಿತಾಂಭೋನಿಧಿ 
ವಾಳುಕಪ್ರಕರಮಂ ಪುಂಜೀಕೃತಂ ಮಾಡಿ ಜೋದ್ಯಮದಾಗಲ್‌ 
ಮಟಲೊಂದನಲ್ಲಿ ಕುಣಿಪಂ ಮಾಡಿಟ್ಟು: ಸುಕುಮಾಚ, ೫. 
೩೩) 

ವಾಳೆಮೀನ್‌ - - ಬಾಳೆಮೀನು, ಒಂದು ಬಗೆಯ ಮೀನು 
(ವಾಳೆಮೀನ್‌ ಪೊಳೆಯೆ ಧಾತ್ರಿಗೆ ವರ್ಪ ಗ೦ಗೆವೊಲೊಪ್ಪಿದಂ 
ಮುನಿಪುಂಗವಂ: ಪಂಪಭಾ, ೬. ೭) 

ವಾಟೆಸು - ಬಾಣಲಿಯಲ್ಲಿ ಹುರಿ (ಸೀರ್ನಾಯ್ಗಳಿ೦ ದಂಡಿಸಿಯುಂ 
ಪೆರ್ನೊಣಂಗಳಿಂ ತಗುಳ್ಳೂರಿಸಿಯು೦ ಕಾವಲಿಯೊಳಿಕ್ಕಿ 
ವಾಟಿಸಿಯು೦ ಇಂತನೇಹ ವಿಧ ದಂಡನೆಗಳಿಂ: ಧರ್ಮಾಮ, 
೩. ೪೩ ವ) 

ವಾಟಕಿಗೊಳ್‌ ದ ಸುದ್ದಿಯನ್ನು ಕೇಳು (ಕಾಲಾದ 
ವಾಟ್‌ಗೊಂಡೊಡೆ ಪಾಟಾದುದು ಮನಮುಂ ಎರ್ದೆಯುಂ 
ಏನಂ ಪೇಟ್ಸ್‌ಂ: ಪಂಪಭಾ, ೪. ೬೬) 

ವಿ - ಪಕ್ಷಿ (ಶಕುನಿ ನಗೌಕಂ ಪತಗಂ ಶಕುನ್ತಿ ಖಗ ಅಂಡಜಂ 
ಪತತ್ರಿ ಪತ೦ಗ೦ ವಿಕಿರಂ ಪಕ್ಷಿ ಶಕುಂತಂ ಶಕುನ೦ ವಿಹಗಂ 
ವಿ ವಿಷ್ಠಿರಂ ಪತ್ರರಥಂ: ಅಭಿಧಾವ, ೧. ೯. ೯) 

ಎಂದೆ - [ಬೃ೦ದ] ಗುಂಪು (ಸ್ಥಗಿತ ತಟಾಂಶುವಿಂದಂ ಅದು 
ಮಾಟ್ದುದು ಅಕೃತ್ಯವಿಚಿತ್ರತೋಭೆಯಂ: ಪುಷ್ಪದಂಪು, ೨. 
೯೫) 

ವಿಂಧ್ಯ - ಕುಲಪರ್ವತಗಳಲ್ಲಿ ಒಂದು (ಬಳೆಯಲ್ಕಣ್ಮಿದುದಿಲ್ಲ 
ವಿಂಧ್ಯಗಿರಿಯುಂ ತನ್ನಾಜ್ಞೆಯಿಂದೆ: ಪಂಪಭಾ, ೪. ೨೦) 

ವಿಂಶತಿ ದ ಇಪ್ಪತ್ತು (ಎಂಶತಿಸಹಸ್ತವರ್ಷಪರ್ಯಂತ 
ಸ್ಥತಾಹಾರಮಂ ವಿಂಶತಿಸಮುದ್ರೋಪಮ ಆಯುಷ್ಯಮಂ.. 
. ಆಗಿ ಮಣಿಚೂಳಾಮರೇಶ್ವರನಿರೆ: ಶಾಂತಿಷು, ೭. ೭೭ ವ) 


ವಿಕಚ - ಅರಳಿದ. ಹರಡಿದ (ವಿಕಚ ಇಂದೀವರವಕ್ತೆ 
ಸನ್ನರಕತಚ್ಚಾಯಾಂಗಿ  ವೃತ್ತಕುಚದ್ದಂದ್ದೆ ಎ... 
ಕೂಷ್ಮಾಂಡಿಯಂಬಿಕೆ .. .. ಕೂರ್ತು ರಕ್ಷಿಸುಗೆ: ಸುಕುಮಾಚ, 
೧.೮) 

ವಿಕಚಮೇಚಕೋತ್ಸಳಲೋಚನೆ - - ಅರಳಿದ 


ಕನ್ನೈದಿಲೆಯಂತಹ ಕಣ್ಣುಳ್ಳವಳು (ಆ ವಿಕಚಮೇಚಕೋತ್ತಳ 


೯೮೯ 


ಲೋಚನೆಯರೊಳ್‌ ಆ ವಿಮುಕುಳಕಮಳದಳವಿಲೋಚನಂ: 
ಆದಿಷು, ೮. ೨೩ ವ) 

ವಿಕಟ - ದೊಡ್ಡದಾದ (ಅತಿ ವಿಕಟ ಶಲ್ಕಲಿವಿಟಪಿಯೊಳಿದಿರುಂ 
ಬಟೆಯುಂ ಉರ್ಚುವುದುಂ: ಸುಕುಮಾಚ, ೧೧. ೪೭ ವ); 


ವಿಕಾರವಾದ (ವಿಕಟಾಂಗೋಪಾಂಗೆ ಜಾತ್ಯಂಧಕಿಯೆನಿಸಿದ 
ಮಾತಂಗಿ ತಾನೆತ್ತಲಾತ್ಯಂತಿಕ ಸದ್ದರ್ಮಓಫದೇಶಮಂ 
ಸಮನಿಸುವುದೆತ್ತ  ಸುಕುಮಾಚ, ೫. ೪೮); ಕ್ರೂರ 
(ವಿಕಟಮಪ್ಪುದೊಂದು ಕಥೆಯ ಪೇಟ್ಟು ಮತ್ಯ್ಯಂಗಳಂ 


ನಂಬಿಸಿ ತಿಂಬೆಂ ಎಂದು ಇಂತೆಂದುದು: ಪಂಚತಂತ್ರ, ೧೩೮ 
ವ) 

ವಿಕಟಗಾತ್ರ - ಭಾರಿ ದೇಹವುಳ್ಳ (ಮೃದುಕಳಶವೃತ್ತ 
ಪುಷ್ಕರಗೋತ್ರನ೦ ಸುಸಂವೃತಪ್ರೋಹಪಳಿಹಸ್ತ ವಿಕಟಗಾತ್ರನಂ 

. ಸಂಪದುಪೇತಮಂ ತರಿಸಿ: ಶಾಂತಿಪು, ೧೦. ೧೪೩ ವ) 

ವಿಕಟಾಟ್ಜಹಾಸ - ಭಯಂಕರ ನಗು (ಆಗಳ್‌ ಕುರುದ್ದಜಿನಿಯುಂ 
ಅನೇಕ ಶಂಖ ಕಾಹಳ ಭೇರೀ ಪಣವ ರುಲ್ಲರೀ ಮೃದಂಗ 
ತೂರ್ಯಂಗಳ್‌ ಅಂತ ಕಾಲಾಂತಕ ವಿಕಟಾಟ್ಟಹಾಸ೦ಗಳ್‌ 
ಎಂಬಂತೆ ಮೊ೦ಗೆ: ಪಂಪಭಾ, ೧೧. ೩೩ ವ) 

ವಿಕಥೆ - [ಜೈನ] ಪಾಪಕಾರ್ಯಕ್ಕೆ ಕಾರಣವಾಗುವ ಕತೆ 
(ವಿಕಥಾವರ್ನನಂ ಅಲ್ಪ್ಬಸಂಸ್ತವನಂ ಎಂಬೀ ದೋಷಮಲ್ತು 
ಎ೦ಬಿನ೦ ಸಕಲತ್ಯಾಗಿ ಸಮಸ್ತವೇದಿ ಭುವನಾರಾಧ್ಯಂ ಜಿನಂ 
ಸತ್ಯವಾದಿ ಕಥಾನಾಯಕನಾಗೆ: ಮಲ್ಲಿನಾಪು, ೧. ೪೮) 

ವಿಕರಣ - ವಿವಿಧ ರೂಪಗಳನ್ನು ತಾಳುವ ಶಕ್ತಿ (ವಿಕರಣಸಂಭವ 
ದೇವೀಪ್ರಕರಂ ಸಕಳೋಪಕರಣನಿಕರಾತ್ತಕರಂ ಬಂದಿದಿರೊಳ್‌ 
ನಿಂದುದು ನಲವಿಂದಂ: ಚಂದ್ರಪ್ರಪು, ೪. ೬೩) 

ವಿಕರಾಳೋಕ ದ ಭಯಂಕರ ಕಣ್ಣು[ಗಳುಳ್ಳವನು] 
(ವಿಕರಾಳಾಳೋಕ ನೀಷಜ್ಜಳಗತನಳಿನೀಶ್ಯಾಮಂ .. .. ಒಪ್ಪಿದಂ 
ದ್ವೀಪಿಲಾಂಗೂಲಕೃತೋಷ್ಟೀಷಂ ಶಿರೋಳಂಕೃತ 
ವರವಿಕಸತ್ವಿಂಕಿರಾತಂ ಕಿರಾತಂ: ಚಂದ್ರಪ್ರಪು, ೫. ೫೭) 

ವಿಕರಿ - ಚಂಚಲ, ತುಂಟ (ಏಂ ಕರಂ ವಿಕರಿಯೋ 
ಕೂಸಾಟದೊಳ್‌ ಕೇಶವಂ: ನೇಮಿನಾಹು, ೭. ೮೫) 


ವಿಕರ್ಣ - ಒಂದು ಬಾಣ, ಕರ್ಣನ ಮಗ (ಕೊಂದನಂಕದ 
ಏಕರ್ಣನ೦ ಒಂದೆ ವಿಕರ್ಣದಿ೦ ನರಂ: ಪಂಪಭಾ, ೮. 
೧೦೭) ಬಾಣ (ಮೆಯ್ಕೊಳ್‌ ಅಟ್ಟು ಇಡಿದ 
ವಿಕರ್ಣಕೋಟಿಯೊಳ್‌ ಅಣಂ ನೆಲಮುಟ್ಟದೆ ನೋಡೆ ಬಿಟ್ಟು 
ಒಡಂಬಡಿಸಿದಂ ಅಯ್ಯ ಶೌಚಗುಣದುನ್ನತಿಯಂ 
ಸುರಸಿಂಧುನಂದನಂ: ಪಂಪಭಾ, ೧೧. ೪೭) 

ವಿಕರ್ತನ - ಸೂರ್ಯ (ಅಂತಾದ ವಿಕರ್ತನೋದಯದೊಳ್‌ 
ಏರ್ವ್ವೆಸನೆ ಕರ್ತವ್ಯಮಾಗಲ್‌: ಕರ್ಣನೇಮಿ, ೧೨. ೨೦೯ ವ) 

ವಿಕಲ - ದೋಷಯುಕ್ತ (ಅನ್ಯವಧ್ದನರತಿಯಿ೦ ವಿವೇಕವಿಕಲರ್‌ 
ಕಿಡುವರ್‌ ಅರ್ಥದೊಳಾದಮಾದ ಮೋಹದಿ೦ ಅದೇಕೆ 
ಮಾಖುವರೊ ಪುಣ್ಯನಿಬ೦ಧನಮಂ೦ ಕವೀಶ್ವರರ್‌; ಮಲ್ಲಿನಾಪು, 
೧. ೪ಬ) 

ವಿಕಲ್ಪ - ಭೇದ (ಅದು ದಿವಿಜಲೋಕಂ ಇದು ಮನ್ನಥರೂಪದ 
ಮನುಷ್ಯಲೋಕಂ ಎಂಬಿದುವೆ ವಿಕಲ್ಪಂ: ಆದಿಪು, ೪. ೧೯); 


ಎರಡು ಯುಗಗಳ ನಡುವಣ ಕಾಲಾವಧಿ 
(ಭುವನಜನಜೀವನೋಪಾಯವೃತ್ತಿಯಂ ತೋಟಿ ಕೊಟ್ಟು 
ಕೃತಕೃಷಿಕರ್ಮ ವ್ಯವಹೃತಿಯಿಂ ಕೃತಯುಗಮೆಂಬ 


ವಿಕಲ್ಪಮನಾದಿಕಾಲದೊಳ್‌ ಪುಟ್ಟಿಸಿದಂ; ಪಂಪರಾ, ೧. ೯೩) 


ವಿಕಸತ್‌ - - ಅರಳಿದ (ಆ ತ್ರಿಲೋಕತಿಲಕನ ಜನ್ಮೋತ್ಸವದೊಳ್‌ 
ಏಕಸಮಯಸಮವತೀರ್ಣ ಸರ್ವರ್ತುಕ ನಂದನ ವಿಕಸತ್‌ 
ಅಶೋಕ: ಆದಿಪು, ೭. ೩೬ ವ) 

ವಿಕಸನ - ಅರಳುವಿಕೆ  (ವದನಮಿದಲ್ತು 
ಮುದಲೋಲವಿಲೋಚನಂಗಳಲ್ಲಮಿವು 
ಮುದಮಲ್ಲಿದು ವಿಕಸನಂ: ಕವಿರಾಮಾ, ೩. ೨೪) 

ವಿಕಸಿತ - ಅರಳಿದ (ಪಾಂಡವರ೦ ಇಕ್ಕಿದ ಒಸಗೆವಾತುಗಳಂ 
ಈಗಳೆ ಕೇಳಿಸುವೆಂ ಎಂದು ಸರೋಜನಿಳಯೆ 
ಬರ್ಪನ್ನಂ ಅರಸನಂ ಅಗಲದೆ ವಿಕಸಿತ ಶತಪತ್ರಾತಪತ್ರದ 
ತಣ್ಣೆಟಲುಮ೦ ಕುಂದಲೀಯದಿರು ಎಂದು ನಿಯಮಿಸಿ: 
ಪಂಪಭಾ, ೧೩. ೧೦೫ ವು; ಏಳಿಗೆವಡೆದ 

ವಿಕಳೇಂದ್ರಿಯ - [ಜೈನ] ತ್ರಸಕಾಯಗಳಲ್ಲಿ ಒಂದು; ದ್ವೀಂದ್ರಿಯ, 


ಅಂಬುತುಹ೦ 
ಅವಳಿಗಳ್‌ 


ತ್ರೀಂದ್ರಿಯ, ಚತುರಿಂದ್ರಿಯಗಳ ಜೀವ (ಸೂಕ್ಷ್ಮವನಸ್ಪತಿ 
ಕಾಯಂಗಳ್‌ ಪುಟ್ಟುತ್ತುಂ ಸಾವುತ್ತುಂ ಇರ್ಕುಂ 
ಅವಳಸೊಳೇಕೇಂದ್ರಿಯಂಗಳಲ್ಲದೆ ವಿಕಳೇಂದ್ರಿಯಂಗಳುಂ 


ಸಕಳೇಂದ್ರಿಯ೦ಗಳು೦ ಪುಟ್ಟುವುವಲ್ಲವು: ಸುಕುಮಾಚ, ೧೧. 
೫೦ ವ) 

ವಿಕಳೇಂದ್ರಿಯಜಾತಿ - [ಜೈನ] ಹದಿನಾರು ಕರ್ಮವಪಕೃಶಿಗಳಲ್ಲಿ 
ಒಂದು (ಏಕೇಂದ್ರಿಯ ವಿಕಳೇಂದ್ರಿಯಜಾತಿ ಆತಪಪೋದ್ಯತ 
ಸ್ಥಾವರ ಸಾಧಾರಣಸೂಕ್ಷ್ಮಂಗಳಂಬ ಷೋಡಶ ಕರ್ಮಪಕ್ಕತಿಗೆ 
ಏಳಯಂ ಮಾಡಿ: ಶಾಂತಿಪು, ೧೧. ೧೧೧ ವ) 

ವಿಕಾರ - ಬದಲಾವಣೆ (ಅನ್ಯಗರ್ಭಿಣೀಜನದ ವಿಕಾರಂ 
ಆಸತಿಯೊಳಾಗದೆ ತಾಂ ನೆಲಸಿರ್ಪ ತಾಣದೊಳ್‌ ಜಿನವಿಕಾರಿ 
ಜಾಡ್ಕದ ವಿಕಾರಮನೇಕಿರಲೀವನೆಂಬಿನಂ: ಪುಷ್ಪದಂಷು, ೯. 
೧೧೭) 

ವಿಕಾರ್ಯ ದ ರೂಪಾಂತರ (ವಿಕಾರ್ಯಮೆಂದು 
ರೂಪಾ೦ತರಮನೆಯ್ದುವುದು: ಶಬ್ದಮದ, ೧೩೮ ವೃತ್ತಿ) 

ವಿಕಿರ - ಪಕ್ಷಿ (ವಿಕಿರನಿಕರಮಂ ನೆರಪುವಂದಮಲ್ಲದೆ ಇದು 
ನೆರೆವಂದಮಲ್ಲದು ಎಂದು ನುಡಿಯುತ್ತುಂ: ಲೀಲಾವತಿ, ೫. 
೭೬ ವ) 


ವಿಕಿರಣಸಂಭವದೇವಿ - ದ [ಜೈನ] ಅಚ್ಯುತೇ೦ದ್ರನ ಪ್ರತಿ 
ದೇವಿಯೂ ವಿಕ್ರಿಯಾಸಾಮರ್ಥ್ಯದಿಂದ ೧೨೪೦೦೦ 
ದಿವ್ಕರೂಪಗಳನ್ನು ಧರಿಸುತ್ತಾಳೆ (ದೇವಿಯರೊಳ್‌ 
ಒರ್ಬರೊರ್ಬರ್‌ ದೇವಿಯ ಪರಿವಾರಪ್ಪರೋಗಣಮುಂ 


ತದ್ದೇವೀ ವಿಕಿರಣಸಂಭವ ದೇವಿಯರುಂ: ಆದಿಷು, ೬. ೧೫) 

ವಿಕಿರತ್‌ - ಹಾರಾಡುವ (ವಿಕಿರತ್‌ ನಾನಾ ಪತಾಕಾಪಟಳ 
ಪಟುಪಟೀಪಕ್ಷ ವಿಕ್ಷೇಪದಿಂ: ನೇಮಿನಾಷು, ೮. ೬೩) 

ವಿಕೀರ್ಣ -  ಚೆದುರಿದ ಹರಡಿದ (ಒಗೆತಂದ೦ ಉದ್ದತ 
ವಿಕೀರ್ಣಕರಪಕರಂ ಸುಧಾಕರಂ: ಲೀಲಾವತಿ, ೬. ೯೨) 
ತುಂಬಿಹೋದ (ಮಹಾವಾಹಿನೀವಾರಣೇಂದ 
ಘಟಾನ್ಯೋನ್ಯಸಂಘಟ್ಟ ಫಘ೦ಟಾಟಂಕಾರಾಸ್ಥಾಳನದಿಂದಂ 
ಉದಗಗಿರಿಗುಹಾಂತಂರಂಗಳುಂ ಉದೀರ್ಣವಿಕಮಾರಾತಿ 
ಕರ್ಣಾಂತರಂಗಳುಂ ವಿಕೀರ್ಣ೦ಗಳಾಗೆಯುಂ: ಆದಿಪು, ೧೩. 
೭೭ ವ); - ಬಾಣ (ಆಕರ್ಣಾಕೃಷ್ಣ ಉತ್ಸಷ್ಟ ನಿಜ 
ವಿಕೀರ್ಣಟಂಕಂಗಳಿಂದಂ ತತ್ಪತಾಕಿನೀಕು೦ಂಜರ ಶಿರಶ್ರಿಳಾ 
ಪಟ್ಟಕಂಗಳ೦ಂ ಇರ್ಬಗಿಮಾಡಲ್ಪಡದೆಯುಂ: ಆದಿಷು, ೧೪. 
೧೦೩ ವ) 


ಎನ್ನ 


೯೯೦ 


ವಿಕೀರ್ಯಮಾಣ -. ಎರಚಲ್ಪಟ್ಟ (ಅನವರತ ವಿತರಣನಿರತ 
ರಾಜಕುಮಾರಮುಷ್ಟಿ ವಿಕೀರ್ಯಮಾಣ ಸಂತರ್ಪಣ ಚೂರ್ಣ 
ಸಂಕೀರ್ಣಕರ್ಪೂರರಜಮುಂ: ಆದಿಪು, ೧೧. ೩೫ ವ) 

ವಿಕುರ್ವಣೆ - ವಿಕಾರವೇಷ (ವಿದ್ಯಾಸಾಧನೆಗೆ ವಿಘ್ನಹೇತುಗಳಪ್ಪ 
ಅನೇಕ ವಿಧ ವಿಕುರ್ವಣೆಯಂ ವಿಗುರ್ವಿಸೆಯುಂ: ಪಂಪರಾ, 
೧೦. ೧೪೭ ವ) 

ವಿಕೃತ - ಕೆಟ್ಟ (ಇದೇನಘಟಮಾನಮೊ ವಿಕೃತಘೋರ ಸಂಸಾರಂ: 
ಸುಕುಮಾಚ, ೪. ೬೧); ಅಸಹ್ಯ (ವಿಕೃತಕ್ಕೆ ಸಂದ 
ನಾಗ್ಗ್ಯಮುಂ ಅಪಹಿಂಸೆಯೆಂಬ ಜನವಾದಮುಮಲ್ಲದೆ ಪೇಟ 
ಜೀವತತ್ವಮುಮಂ ಅಜೀವತತ್ವಮುಮಂ ಎತ್ತಜೆವರ್‌ 
ಜಿನತತ್ವತಾತ್ವಿಕರ್‌: ಶಾಂತಿಷು, ೮. ೧೩೨); ವಿಚಿತ್ರವಾದ 
(ಜಂಭಾರಿ ವಿಕೃತಮಾಡುವ ರಂಭಾನಟಿಯಂತೆ ಲಾಸ್ಕದೊಳ್‌ 
ತಾಂಡವಮುಜ್ಞಂಭಿಸೆ ಗಣಿಕೆಯರೊಡನಾರಂಭಿಸಿದರಪೂರ್ವ 
ನರ್ತನಾರಂಭಣಮಂ: ಶಾಂತಿಷು, ೧೦. ೬೪) 


ವಿಕೃತಾಂಗ - ವಿಕಾರಗೊಂಡ ದೇಹದವನು (ವಿಕೃತಾಂಗರ್‌ 
ವಿಕೃತಾಯುಧರ್‌ ವಿಕೃತವೇಷರ್‌ ಪೂಣ್ಯೆಯಿಂ 
ದಾನವಾಮತಕನೊಳ್‌  ತಳ್ಲಿಜಿದು ದೆಸೆಬಿಟ್ಟುಂ 


ಪಾಜೆದರ್‌ ಬೇಗದಿಂ: ಜಗನ್ನಾವಿ, ೧೮. ೧೨); ವಿಚಿತ್ರ 
ದೇಹಭಂಗಿ (ವಿಕೃತಾಂಗವೇಷಭಾಷಾಪ್ರಕಾರಕೃತಹಾಸಹೇತುಕಂ 
ಹಾಸ್ಕಂ: ಕಾವ್ಯಾವಲೋ, ೮೦೯) 
- ಇನ್ನೂ ತಾಯ ಹಾಲು ಕುಡಿಯುವ ಆನೆಯ ಮರಿ 
(ಕದುಪಿನ ವಿಕ್ಕ ಪೋತ ಪರಿಣೀಗಣಮಂ ನವಪಲ್ಲವಂಗಳಂ 
ಮುದದೊಳ್‌ ಮುನ್ನೆ ಮೇಯಿಸಿ: ಪಾರ್ಶ್ವನಾಷು, ೪. ೧೧೩) 
ವಿಕ್ಕಿರ - ಹಕ್ಕಿ (ಮೇಗಣ ಷಕಾರಂ ಕಕಾರಮಾದುದರ್ಕೆ: ವಿಷ್ಠಿರಂ- 
ವಿಕ್ಕಿರಂ, ವಿಕ್ಕಿರಮೆ೦ದು ಪಕ್ಕಿ: ಶಬ್ದಮದ, ೨೭೯ ಪು 

ವಿಕ್ರಮ - ಪಾದ ಅವನಿಚಕ್ರಮಂ ವಿಕ್ರಮಕ್ಕೆಯ್ದಿದಾ ಬಲಿಯುಂ .. 

ಮೆಟ್ಟಿ ರಸಾತಳಕ್ಕಿಚಿಪಿದ್ಯೆ ನೀಂ ವಾಮನಾಕಾರದಿಂ: 

ಜಗನ್ನಾವಿ, ೧. ೫೯); ಪರಾಕ್ರಮ (ಅನುಪಮ ವಿಕ್ರಮಕ್ರಮಂ 
ಉದಾರಗುಣ೦ ಖಯತವಾಕ್ಕಂ ಎಂಬ ಪೆಂಪೆನಲಿವು ಮೂಖ 
ನಾಲ್ಕೆ ಗುಣಂ: ಪಂಪಭಾ, ೧೨. ೯೩); ಕುದುರೆಯ ಗತಿಗಳಲ್ಲಿ 
ಒಂದು (ಬಿಂಕಂಬಡೆದುದು ವಿಕ್ರಮಂ ಅಂಕಿತಂ ಉಪಕಂಠಂ 
ಉಪಜವಂ ಎಂಬ ಅಯ್ದುಂ ಕಣ್ಣೊಳಿಸುವ ಧಾರೆಗಳಿಂ 
ಕುದುರೆಯ ಕಾಲ್ಗೆ ಕೋಡಗಜೆಯೊಳವಕ್ಕುಂ: ಮಲ್ಲಿನಾಹು, ೯. 
೨೩) 

ವಿಕಮದಾತ - - ಪರಾಕ್ರಮ ಹೊಂದಿದವನು (ಆಂ 
ವಿಕ್ರಮದಾತನೆಂ ಕ್ರಮದ ಮಾತಂತಿರ್ಕೆ ಮಾಣ್ಣಿರ್ದೊಡೆ ಆಂ 
ಕ್ರಮಕೆಂದಿರ್ದೆನೆ: ಪಂಪಭಾ, ೧೧. ೯೨) 

ವಿಕ್ರಮಾರ್ಜುನ - - ಪರಾಕ್ರಮಿಯಾದ ಅರ್ಜುನ (ಅಂತು 
ಉಭಯಬಲಂಗಳೊಳಂ ವೀರಜನಜನಿತಾಳಾಪಂಗಳ್‌ ನೆಗಟ್‌ 
ವಿಕ್ರಮಾಜುನ೦ ಅನಂತನುಂ ತಾನುಂ: ಪಂಪಭಾ, ೧೦. ೪೬ 
ವ) 

ವಿಕ್ರಾಂತ - ಪರಾಕ್ರಮ (ನೀಳ್ಬ ಸುಯ್ವಿಸಿಲಂ ತನ್ಮುಖ 
ಚಂದಬಿಂಬದೊಳ್‌ ವಿಕ್ರಾಂತದಿ೦ ನೋಡಿ ಒಉಟ್ಟಿಸುವಂ 
ತನ್ನಪನ೦ದನಂ: ಲೀಲಾವತಿ, ೧. ೯೮) 

ವಿಕ್ರಿಯರ್ಧಿ - [ಜೈನ] ತಪಸ್ಸಿನ ಫಲವಾದ ಎಂಟು ಬಗೆಯ 
ಸಿದ್ಧಿಗಳಲ್ಲಿ ಒಂದು (ಪತ್ತುಸಾಸಿರ್ವರ್‌ ವಿಕ್ರಿಯರ್ಧಿಪ್ರಾಪ್ತರು೦ 
ಅಯ್ದಾಸಿರದ ನಾನೂರ್ವರ್‌ ಅವಧಿಜ್ಞಾನಿಗಳುಂ: ಚಾವುಂಪು, 
೨೬೦, ಸಾ.೧೦) 


ಎಕ್ಕ 


ವಿಕ್ರಿಯಾಬಲ - ಮಾಯಾಶಕ್ತಿ (ಅಂತು ವಿಕ್ರಿಯಾಬಲದೆ 
ಗೀರ್ವಾಣವಾರಣಂ೦ ವಿಗುರ್ವಿಸೆ: ಅಜಿತಪು, ೪. ೨೩ ವ) 

ವಿಕ್ರಿಯೆ - ಮಾಯೆ, ಇಂದ್ರಜಾಲ (ಪರಿಸಂಖ್ಯಾಶೀತಮೆನಲ್‌ 
ಸುರಪತಿ ವಿಕ್ರಿಯೆಯಿ೦ ಆದ ಭುಜಕೋಟಿಗಳಿಂ: ಕರ್ಣನೇಮಿ, 
೮. ೧೪೦) [ಜೈನ] ಶರೀರವನ್ನು ಜಡ-ಸೂಕ್ಷ್ಮ ಮೊದಲಾಗಿ 


ಮಾಡಲು ಸಾಧ್ಯವಾದ ಶಕ್ತಿ (ಅಧಿಪ೦ ಸುಮುಖದಿಂ 
ಬೆಸಸಿದೊಡಲ್ಲದೊಲ್ಲೆವೆನೆ ವಿಕ್ರಿಯೆಯಿ೦ದ೦ ಬೆಸಸುವಂತೆ 
ಮಾಡಿ: ಆದಿಷು, ೯. ೧೧೨) 

ವಿಕ್ಷಬ - ವಿಷಾದ (ವಿಕ್ಷಬದಿಂ ತಾಂ ಬರವೇಖ್ವುದುಂ 


ಪರಮಹಂಸಂ ಬಂದು ಕುಳ್ಳಿರ್ದೊಡೆ ಇತ್ತು ಬಚಿಕ್ಕರ್ಫಮಂ 


ಎಯ್ದೆ ನೀಮೆಮಗೆ ಪೇಟೆಂ ಸವೇಚ್ಛೆಯಿಂ ಪೃಚ್ಛೆಯಂ 
ಎಂಬುದುಂ: ಸುಕುಮಾಚ, ೩. ೬ ಮತ್ತು ೬ ವ) 
ವಿಕ್ಷೇಪ - ಬೀಸುವಿಕೆ, ಅಲ್ಲಾಡುವಿಕೆ (ಚಮರೀ ಲೋಲ 


ಲಾಂಗೂಲ ಮಾಲಾವಲಿ ವಿಕ್ಷೇಪಂಗಳಿಂ ತತ್‌ ಚಮರರುಹ 
ಮಹಾಶೋಭೆ ಕೈಗಣ್ಣೆ ಪಂಪಭಾ, ೪. ೧೪) ಚೆಲ್ಲುವಿಕೆ 
(ಪುಷ್ಟಾಂಜಳಿವಿಕ್ಷೇಪಂಗೆಯ್ದು ಎಣಗಿ ಪೊಡೆವಟ್ಟು; ಶಾಂತಿಷು, 
೧೦. ೬೧ ವ) 

ವಿಕ್ಷೇಪಣ - ಒಲೆದಾಡುವಿಕೆ (ದಂಡನಾಥಮುಖಮಂಡಲಮಂ 
ನಡೆನೋಳ್ಪುದು೦ ತದ್‌ಭೂವಿಕ್ಷೇಪಣಪ್ರೇರಿತಂ ಮೇಘನಾದಂ 
ಆದರದಿಂ ಬಂದು: ರಾಜಶೇವಿ, ೬. ೩೦ ವ) 

ವಿಕ್ಷೇಷಣಿ - [ಜೈನ] ನಾಲ್ಕು ಬಗೆಯ ಧರ್ಮಕಥೆಗಳಲ್ಲಿ ಒಂದು; 
ಮಿಥ್ಯಾವಾದವನ್ನು ಖಂಡಿಸುವ ಕತೆ (ಧರ್ಮಕಥೆಯೆಂಬುದು 
ಆಕ್ಷೇಪಣೀಯುಂ ವಿಕ್ಷೇಪಣೀಯುಂ ಸಂವೇದಿನಿಯುಂ 
ನಿರ್ಮೇದಿನಿಯುಂ ಎಂದು ಚತುರ್ವಿಧಮಕ್ಕುಂ: ಚಾವುಂಪು, 
ಪು. ೪೩೯, ಸಾ. ೧೩-೧೮), ನೋಡಿ "ಧರ್ಮಕಥೆ' 

ವಿಕ್ಷೋಭ - ಆನೆಯ ಎದೆಯ ಬದಿಯ ಭಾಗ (ಪೀನೋಪಚಿತ 
ಮಾಂಸವಿಕ್ಷೋಭನುಂ ನಾಭಿ ಕಪೋಳೋರೋಮಣಿಯುಂ: 
ಆದಿಪು, ೧೨. ೫೬ ವ) 


ವಿಖ್ಯಾತದಾನ - ಶ್ರೇಷ್ಠ ರೀತಿಯ ದಾನ (ಆ 
ಮೂರ್ಧಾಭಿಷಿಕ್ಷಮುಖ್ಯಂ ವಿಖ್ಯಾತದಾನನಾಗಿಯುಂ 
ಅನದವೃತ್ತಿವರ್ತನನು೦ .. .. ಎನಿಪಂ: ಚಂದ್ರಪ್ರಪು, ೨. ೮) 

ವಿಗತ - - ಮಲಗಿದ (ಭೀಷ್ಮಂ ಶರಶಯನತಳ 
ವಿಗತನಾಗರ್ದಲ್ಲಿವರಂ ಎಂತಾನುಂ ಒಡಗೊಂಡು 
ಬ೦ದಾಗಳ್‌: ಪಂಪಭಾ, ೩. ೬೧ ವ) 

ವಿಗತಕೃಪ - ದೆಯೆಯಿಲ್ಲದವನು (ಇದಉೌೊಳಗಾನಿನನನಿಕ್ಕಿ 


ಕೋಪಮನಾಣಿಪಪುದೆ ಪಂಥಮೆಂದು ಬಂದಂ ತದಗ್ರದೇಶಕ್ಕೆ 
ಕೋಣಪಂ ವಿಗತಕೃಪಂ: ಚಂದ್ರಪ್ರಪು, ೫. ೪೨) 

ವಿಗತಚಿತ್ತ - ಮೈಮರೆವು (ಇನ್ನಿಂತಿರೆ ನಿನ್ನಂತೆ ವಿಗತಚಿತ್ತರುಂ 
ಒಳರೇ: ಕಾದಂಬ, ೫. ೬೦) 

ವಿಗತಜೀವರ್‌ - - ಹೋದ ಪ್ರಾಣದವರಾಗಿ, ಸತ್ತವರು 
(ಪುಂಡರೀಕಷಂಡೋಪಾಂತದೊಳ್‌ ವಿಗತಜೀವರಾಗಿರ್ದ 
ಮೂವರನುಜರಂ ಕಂಡು: ಪಂಪಭಾ, ೮. ೪೧ ವ) 

ವಿಗತಜೀವಿತ - ಪ್ರಾಣ ಹೋದವನು, 
(ಕ್ರೂರತರವಿಷವಿಭೇದ್ಯಂ ಧಾರಿಣಿಯೊಳ್‌ 
ವಿಗತಜೀವಿತನಾದಂ: ಪಂಚತಂತ್ರ, ೩೮೪) 

ವಿಗತನಿದ್ರೆ - - ಹೋದ ನಿದ್ರೆ ಅಂದರೆ ನಿದ್ರೆಯಿಂದ 
ಎಚ್ಚರಗೊಳ್ಳು (ಅಂತು ಕಂಡು ಮುನಿಕುಮಾರರೋದುವ 
ವೇದನಿನಾದದಿಂ ವಿಗತನಿದ್ರೆಯಾಗಿ ಪಾಂಡುರಾಜಂಗಂ 


ಸತ್ತವನು 
ಬಿರ್ದು 


೯೯೧ 


ಅಲ್ಲಿಯ ಮುನಿಜನ೦ಗಳ್ಗಂ ಅಜೆಪಿದೊಡೆ: ಪಂಪಭಾ, ೧. 
೧೪೦ ವ) 

ವಿಗತನಿಮೇಷ - ರೆಪ್ಪೆ ಬಡಿಯದವನು ಯ(ಉತ್ಸಷ್ಟ ಸಕಲ 
ವ್ಯಾಪಾರನುಂ ವಿಗತನಿಮೇಷನುಂ ಎನಿಸಿ ಬರೆದನಂತೆಯುಂ 


ಕ೦ಂಡರಿಸಿದನಂತೆಯು೦ ಮರವಟ್ಟನಂತೆಯುಂ.. .. ಇರ್ದಂ: 
ಕಾದಂಸಂ, ೫. ೫೬ ವ) 

ವಿಗಮ - ವಿಯೋಗ, ಅಗಲಿಕೆ (ಪತಿವಿಗಮದೊಳ್‌ 
ಅಸಿಧಾರಾವತಂಗಳಂ ತಾಳ್ಚಿ ಧರ್ಮಮಂ ಮಾಡುವ 
ಸಂತತಿಯಂ ಕಾಯುತೆ ಕಾಯಸ್ಥಿತಿಯಂ ತಾನತ್ತಿಮಬ್ಬೆ 
ಮಾಣ್ಣಳ ಮಾಣಳ್‌: ಅಜಿತಪು, ೧. ೫೦) 

ವಿಗಳತ್‌ - ಸುರಿಯುತ್ತಿರುವ (ವಿಗಳತ್‌ ಸ್ವೇದಾರ್ದ್ರಂಗಳಪ್ಪ 
ಕರಕಮಲಂಗಳಿ೦ ಪ್ರಿಯತಮನಂ ತೊಡೆಯ ಮೇಗಣ್ಣೆ 


ತೆಗೆದು: ಕಾದಂಸಂ, ೭. ೩೬ ವ) 
ವಿಗಳನ - ಸೋರುವುದು (ಗಿಡುವಿನ ವಿಗಳನದಿಂದೊಕ್ಕುಡುಗದ 


ಸರಸೀಸರಿತ್ಸರಪ್ರಸರಂ ಕಾಲ್ವಿಡಿದು ಪರಿತಂದು ನೆರೆವುದು 
ಬಿಡದೆ ವನಾಂತರದೊಳೆಸೆವ ನವವಿಟಪಿಗಳೊಳ್‌: 
ವರ್ಧಮಾಪು, ೧. ೪೨) 

ವಿಗಳಿತ — ಬಿದ್ದ, ಕುಸಿದ (ವಿಗತಾಲೋಕಂ 
ಶಿವಪದವಿಗಳಿತಮೆನಿಸಿದ ಜನಕ್ಕೆ .. .. ನೀನದೆ ನಾಥ ಕಣ್ಣೂಂ 
ಗತಿಯುಂ: ಚಂದ್ರಪ್ರಪು, ೩. ೬), ಸೋರಿಹೋದ 


(ವಿಗಳಿತಕಳಂಕ ಜಿನಪದಯುಗಸರಸಿಜಮಧುಕರಂ ವಿನೇಯ 
ನಿಧಾನಂ: ಸುಕುಮಾಚ, ೯. ೭೮) 

ವಿಗುರ್ವಣೆ - ರೂಪಾಂತರ, ಮಾಯೆ (ಅಂತು ಚಿಲಾವರ್ತರುಂ 
ನಾಗರಾಜರು೦ ನಿರ್ಬಂಧದಿಂ ಸರ್ವಶಕ್ತಿಯಿಂ ಮಾಲ್ಟ 
ವಿಗುರ್ವಣೆಗಳಂ ಗಣಿಯಿಸದೆ: ಪಾರ್ಶ್ವನಾಷು, ೧೧. ೮೭ 
ವ); ಹೆಚ್ಚಳ, ಅಧಿಕಗೊಳಿಸುವುದು (ಅಣಿಮಾದಿ 
ಗುಣೋತ್ಕರಂ ಉಳ್ಳವಂಗೆ ಭುಜವಿಗುರ್ವಣೆ ಪಿರಿದೇ: 
ಶಾಂತಿಪು, ೧೦. ೪೧); ಪರಾಕ್ರಮ (ಇನಿಸಣಿಂ ಕಂಸಂ 
ಗಂಡಗರ್ವದೊಡನೆ ವಿಗುರ್ವಣೆಯನೆ ತಾನೆ ಕಾರ್ಮುಗಿಲಂತೆ 
ಕರಗಿ ಹೋಗಿ: ನೇಮಿನಾಹು, ೮. ೮೮ ವ) 

ವಿಗುರ್ವಿಸು - ಮಾಯಾಶಕ್ತಿಯಿಂದ ಸೃಷ್ಟಿಮಾಡು (ದೇವತೆ 
ಮುಳಿದು ಪೊಅಸುಗಳಣ ಇವಿರಿಯವು ದಂಸ ಮಸಕಂಗಳಂ 
ವಿಗುರ್ವಿಸೆ ಮೆಯ್ಯಲ್ಲಮನಿರುಳ್‌ ನಾಲ್ಕು ಜಾವಮುಂ ತಿನೆ: 
ವಡ್ಡಾರಾ, ಹು ೧೩೪, ಸಾ ೧೯), ಭಯಪಡಿಸು 
(ವಿದ್ಯಾಸಾಧನೆಗೆ ವಿಘ್ನಹೇತುಗಳಪ್ಪ ಅನೇಕ ವಿಧ 
ವಿಕುರ್ವಣೆಯಂ ವಿಗುರ್ವಿಸೆಯುಂ: ಪಂಪರಾ, ೧೦. ೧೪೭ 
ವ) 

ವಿಗುರ್ವು - ಅಚ್ಚರಿ (ಪೆರ್ಮರನ೦ ಶರೀರದಿಂ ಮತ್ತಗಜಂ 
ಮನಂಗೊಳಿಸುತ ಉನ್ನತವಾದ ವಿಗುರ್ವನೀವುತುಂ: 
ಉದ್ಭಟಕಾ, ೨. ೫೪) 

ವಿಗ್ರಹ. - ಯುದ್ಧ (ನಿಮ್ಮ ಸಾರಮಪ್ಪ ದ್ರವ್ಯಮ೦ ಆರುಂ 
ಅಜೆಯದಲ್ಲಿ ಮಡಗಿ ನಾಮುಚ್ಚ ವಿಗ್ರಹದೊಳ್‌ ನಿಂದು 


ಕಾದುವಂ: ವಡ್ಡಾರಾ, ಹು ೧೮೦, ಸಾ ೨೦); ರಾಜನ 
ಷಾಡ್ಗುಣ್ಯಗಳಲ್ಲಿ ಒಂದು, ಜಯಾಪೇಕ್ಷಿಗಳಿಬ್ಬರ ಸಮಾನ 
ಯುದ್ಧ (ವಿಜಿಗೀಷುಗಳಿರ್ವರುಂ ಪರಸ್ಪರ 


ಅಹಂಕಾರಗೆಯ್ದುದುಂ ವಿಗ್ರಹಮೆನಿಕ್ಕುಂ: ಪಂಚತಂತ್ರ, ೩೦೭ 
ವ); ಆಕಾರ (ಮಕರದ್ದಜನಂತೆ ಸದಾಸನ್ನ ವಿಗ್ರಹನುಂ 
ದಶರಥನಂತೆ ಸುಮಿತ್ರೋಪದೇಶನುಂ ಎನಿಸಿದ 
ಮಹಾನುಭಾವಂ: ಕಾದಂಬ, ೨. ೧೬ ವ) 


ವಿಗ್ರಹಾಸಕ್ತ - ಯುದ್ಧಲಾಲಸೆಯವನು (ವ್ಯಸನಿ ಯುದ್ಧಾಸಕ್ತಂ 
ಅನಿಶ್ಚಯಬುದ್ಧಿ ವಿರಕ್ತಪ್ರಕೃತಿಯೆನಿಪ್ಪ ಅರಿನೃಪನೊಳ್‌ 
ಇಣೆವುದುಚಿವುದು ನಯಮಂ: ಪಂಚತಂತ್ರ, ೨೮೧) 

ವಿಘಟನ - ಒಡೆಯುವಿಕೆ, ವಿನಾಶ (ಇದಅ ಪೆಸರ್‌ 
ದೇವದತ್ತಮೆಂಬುದು ನಿನಗೆ. ಅಭ್ಯುದಯಕರಂ ಶಂಖಂ 
ರಿಪುಹೃದಯ ಕವಾಟಪುಟವಿಘಟನ೦ ನೋಡರಿಗಾ: 
ಪಂಪಭಾ, ೬. ೪) 

ವಿಘಟಿತ - - ತೊರೆದುಹೋದ (ಇಂದ್ರಾಣೀವದನಚಂದ್ರ 
ಚಂದಿಕಾ ವಿಘಟಿತ ನಿಕೃತನಿದ್ರಾಮುದ್ರಿತ 
ನಯನನೀಳೋತ್ಪಳೆಯಪ್ಪ ಜಗದ್ಗುರುಜನನಿಯು೦ ಬಂದು: 
ಆದಿಹು, ೭. ೧೧೦ ವ) 

ವಿಘಟಿಸು - ಸುಳ್ಳಾಗು (ಶರೀರರೂಪಪರಿಣತ ಅವನಿ ಪವನಸಖ 
ಪವನಂಗಳ್ಗೆ ಭೇದಮಿಲ್ಲ ಅವರ್ಕಂ ಏಕತ್ವಮಾಗಿ 
“ಚತ್ವಾರ್ಯೇವ ತತ್ವಾನಿ' ಎಂಬ ನಿನ್ನ ಮಾತು ವಿಘಟಸುಗುಂ: 
ಆದಿಷು, ೨. ೧೦ ವ); - ಪ್ರತಿಭಟಿಸು (ಅಂತು ಬಂದು 
ವೈರಿಗಜಾಘಟಾವಿಟನನೊಳ್‌ ವಿಘಟಿಸಿ ಬಿಲ್ಲಲ್ಲು ಪಂಪಭಾ, 
೨. ೫೭ ವ); ಬೇರೆಯಾಗು (ಆ ಮಹಾತ್ಮನ 
ಆತ್ಮೀಯಸಾ೦ಸಾರಿಕ ಮನೋರಥಂಗಲೊಡನೆ ರಥಾಂಗಂಗಳ್‌ 
ವಿಘಟಿಸೆಯುಂ; ಚಂದ್ರಪ್ರಪು, ೨. ೪೬ ವ); ಒಡೆದುಹೋಗು 
(ಜಟಮಟಿಸಿಕೊಂಡು ನಿಮ್ಮೀ ಘಟಿಯಿಸುವ ಈ ಸಂಧಿ 
ಕೌರವರ್ಕಳೊಳ್‌ ಎನ್ನಿಂ ಘಟಿತ ಜರಾಸಂಧ ಉರಸ್ತಟ 
ಸಂಧಿವೊಲ್‌ ಒಂದೆ ಪೊಟ್ಟಉೊಳ್‌ ವಿಘಟಿಸದೇ: ಪಂಪಭಾ, 
೯. ೨೩) 


ವಿಘೂರ್ಣನ - ತೊಳಲಾಟ (ಮುಳಿಸು ವಿಘೂರ್ಣನಂ 
ತಿಳಿವುದಂಬು .. .. ಅಕ್ಷಿಕಾಂತಿ ಮೀ೦ಬೊಳಪೆನೆ ಮೇರೆದಪ್ಪಿದ 
ರತಾಮೃತವಾರ್ಥ್ಧಿಯನೀಸಿ  ಮೂಡುತು೦ ಮುಲುಗುತುಂ 


ಇರ್ಪರ್‌: ಶಾಂತಿಪು, ೬. ೧೨೦) 
ವಿಘ್ನ - ಅಡ್ಡಿ, ತೊಂದರೆ (ವಿಘ್ನಂ ತಾಂ ಪ್ರತ್ಕೂಹಂ: ಅಭಿಧಾವ, 


೨. ೧. ೨೧) 
ವಿಚಕಿಲ — ಮಲ್ಲಿಗೆ (ಸದಮಳ ಮುಕ್ತಾವಳಿಯಿಂ 
ಪೊದೆಯಿಸಿದನೊ ಚೈತ್ರನೆನೆ ತದೀಯಲತಾವಾಸದ 


ವಿಚಕಿಲಕುಟ್ಮಲ ವಿಸರದ ಪದಪು ಅದಂ ದೇವಿ ನಾಡೆ 
ನೋಡುತ್ತಿರ್ದಳ್‌: ಶಾಂತೀಶ್ವಪು, ೫. ೧೨೫); ಅರಳಿದ 
(ಭಗಣವಿಚಕಿಲಸುಮದಿಂದ ಇರದರ್ಚಿಸಿ ಬೆಳಗುವ 
ಬಂಧುರದೀಪದ ತೆಅದೆ ಹಿಮಕರಂ ಬಲವರ್ಪಂ: 
ರಾಜಶೇವಿ, ೧. ೧೦೯) 

ವಿಚಕಿಳೆ - ಮಲ್ಲಿಗೆ (ಮಾಕರಂದಾರ್ದ ಧಾರಾತನು ಬಂಧೂಕ 
ಇಂದಗೋಪಂ ವಿಚಕಿಳಕುಳ ಮೇಘೋಪಳಾಸಾರಸಾರಂ: 
ನೇಮಿನಾಪು, ೮. ೧೨೦) 

ವಿಚಕ್ಷಣ - ಕುಶಲ, ಪರಿಣತ (ಸಕ್ಷಮ ದಕ್ಷಶಿಕ್ಷಣವಿಚಕ್ಷಣ .. .. 
ರಕ್ಷಿಪುದು ಅಧೋಕ್ಷಜಕ್ಷ ಶಿವಾಕ್ಷಿಸಂಭವಾ: ರಾಜಶೇವಿ, ೧. 
೧೦) 

ವಿಚಯನ ದ ಹುಡುಕುವುದು (ಆ ವಜ್ರಮಾಳಿ 
ಮಣಿಮುದ್ರಾವಿಚಯನ ಚಳಿತ ನಯನಾಕರ ಕಳಾಕೋವಿದಂ: 
ನೇಮಿನಾಪು, ೪. ೮೫) 

ವಿಚಳತ್‌ - - ಕಳಚಿಕೊಳ್ಳುವ (ವಿಚಳತ್‌ ಅಸ್ಥಿ ನಿರ್ಯತ್‌ 
ಮಜ್ಜಾ ಶುಷ್ಕತ್‌ ಕಂಠ ಸ್ಟಿದ್ಯತ್‌ ವದನ ನಿಮೀಳತ್‌ ನೇತ್ರ 


೯೯೨ 


ಸೀದತ್‌ ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ಪರ 
ಪರಿಗತರ್‌: ಆದಿಪು, ೫. ೮೭ ವ) 

ವಿಚಾರಿಸು - ಆಲೋಚಿಸು (ಅಜೆಯದೆಯುಂ ವಿಚಾರಿಸದೆಯುಂ 
ನೃಪ ನೀಂ ನೆಗಟ್ಟನ್ನನಲ್ಲಯ್‌ ಆನಣಿವೆ೦ಂ ಅದಂತೆ ಕರ್ಣನ 
ಎಣೆಗಂ ತೊಣೆಗಂ ನೃಪರಾರುಮಿಲ್ಲ: ಪಂಪಭಾ, ೧೨. 
೧೦೦); ಪ್ರಶ್ನಿಸು 

ವಿಚಿಂತಾಂತರ ದ ಚಿಂತೆಯಿಲ್ಲದಿರುವಿಕೆ ಮನೋಜ್ಞ 
ಪ್ರತತಿಕುಳದೊಳ್‌ ಆದ ಬಒಂದವಸ್ಥಾವಿಚಿತಾಂತರದೊಳ್‌ 
ಕೈಕೊಂಡು ಪರ್ಯಷ್ಟಿಯಂ ತಪದೊಳೆಸಗಿದಂ: 


ಸುಕುಮಾಚ, ೪. ೧೭) 

ವಿಚಿಕಿತ್ತನ - ಸಂಶಯ (ಭೋಗಾಕಾಂಕ್ಷೆಯೊಳ್‌ ವಿಮುಖತೆಯುಂ 
ಮುನಿಜನತನುಮಳ  ವಿಚಿಕಿತ್ತನವರ್ಜನಮುಂ ತ್ರಿಮೂಢತಾ 
ನಿರಸನಮುಂ: ಆದಿಷು, ೫. ೫೭) 

ವಿಚಿಕಿತ್ತನವರ್ಜನ - - ಸಂಶಯವನ್ನು ತೊರೆಯುವುದು 
(ಭೋಗಾಕಾಂಕ್ಷೆಯೊಳ್‌ ವಿಮುಖತೆಯುಂ 
ಮುನಿಜನತನುಮಳ  ವಿಚಿಕಿತ್ತನವರ್ಜನಮುಂ ತ್ರಿಮೂಢತಾ 
ನಿರಸನಮುಂ: ಆದಿಷು, ೫. ೫೭) 

ವಿಚಿಕಿತ್ಸೆ -.. ಚರ್ಚೆ (ಭಯಮಖಿಲಕಾಂಕ್ಷೆ ವಿಚಿಕಿತ್ಸೆ 
ಅನ್ಯದೃಷ್ಟಿಪ್ರಶಂಸೆ ಸಂಸ್ತವನಂ ಎಂಬೀ ಕ್ರಿಯೆ ಸಮ್ಮಗ್ಗಷ್ಟಿಗೆ 
ನೋಡೆ ಯಥಾಕ್ರಮದಿಂ ವ್ಯತಿಕ್ರಮಂ ತಾನಕ್ಕುಂ: ಸುಕುಮಾಚ, 


೬. ೪೫) 
ವಿಚಿತಿ - ಪದ್ಯವನ್ನೋದುವಾಗಿನ ಯತಿ, ಉಸಿರ್ದಾಣ 
(ವಿಚಿತಿಯೊಳ್‌ ನೀ೦ ಅಗ್ನಿಮೀಳೇ ಪುರೋಹಿತಂ ಎಂದು 
ಓದಿದುದಿಲ್ಲ ಶಿಕ್ಷೆಯೆಡೆಯೊಳ್‌ ಕೈಕೊ೦ಡಿರಿಲ್ಲೊಂದುಮಂ: 


ಸುಕುಮಾಚ, ೨. ೩೬) 

ವಿಚಿತ್ರ - ಪೂರ್ವರಂಗದ ಒಂದು ಪ್ರಭೇದ (ಸುರಾಸುರಸಭೆಗಂ 
ನಾಭಿರಾಜಾದಿ ಮನುಜಸಭೆಗಂ ಮೆಜ್‌ಯಲೆಂದು ಶುದ್ಧಂ 
ವಿಚಿತ್ರಂ ಎಂಬ ಪೂರ್ವರಂಗಪು್ರಸಂಗದೊಳ್‌: ಆದಿಪು, ೭. 
೧೧೫ ವ), ನೋಡಿ, "ಪೂರ್ವರಂಗ ಬಣ್ಣ ಬಣ್ಣದ 
(ನಿರ್ಭರರತೋದೀರ್ಣಾರ್ಣವಂ ಘೂರ್ಣಿಸಲ್‌ 
ಮಸಗಿತ್ತಂದು ವಿಚಿತ್ರಚಿತ್ರಿತ ಸುಧಾಶ್ರೀರಮ್ಯಹರ್ಮ್ಯ೦ಗಳೊಳ್‌: 
ಶಾಂತಿಪು, ೮. ೧೦೨); ಅಚ್ಚರಿ ಹುಟ್ಟಿಸುವ ಗೊರವ ನಿನ್ನಯ 
ಶೌರ್ಯಮದಿರ್ಕೆ ಖಡ್ಗಮೀ ಧನುಶರಮೆತ್ತ ನಿನ್ನ ತಪಮೆತ್ತ 
ವಿಚಿತ್ರಮಿದಲ್ತೆ. ಧಾತ್ರಿಯೊಳ್‌: ಶಬಶಂವಿ, ೪. ೩೦) 
ಸುಂದರವಾದ ಲಳಿತವಿಚಿತ್ರ ಪತ್ರಫಲಪುಷ್ಟಯುತಾಟವಿ 
ಸೊರ್ಕಿದಾನೆಯಂ ಬೆಳೆವುದು: ಪಂಪಭಾ, ೧. ೫೪) 

ವಿಚಿತ್ರಾಂಗಿ - ಸುಂದರಿ (ಸರೋಜಾತಾದಿ ನಿಸ್ಸಾರವಸ್ತುಗಳೊಳ್‌ 
ಪೋಲಿಸುವಂತುಟೇಮ್ಮರುಳನೇ ರೂಪಂ ವಿಚಿತ್ರಾಂಗಿಯಾ: 
ಆದಿಹು, ೬. ೮೫) 

ವಿಚ್ಚಾಯತೆ - ಕಾಂತಿಹೀನತೆ (ಜೀವಂ ತನುವಿಂ ತಳರಲೊಡಂ 
ವಿಚ್ಛಾಯತೆಗೊಳಗಾದುವು ತೊಳಗುವವರ ಸೌಂದರತನುಗಳ್‌: 
ಆದಿಪು, ೫. ೨೭) 

ವಿಚ್ಛಯಮಾಗು - ಕಾಂತಿಹೀನವಾಗು, ಶಕ್ತಿಹೀನವಾಗು (ಮೈ 
ಶೀತೋಷ್ಣಾದಿ ಬಾಧೆಯಿಂ ವಿಚ್ಛಾಯಮಾದುದಜೆಂದೋಲಗಂ 
ಪೊಅಮಡವೇಡೆನೆ: ಚಾವುಂಪು, ಪು. ೪೦೩. ಸಾ. ೨೭) 

ವಿಚ್ಛಳಾಕಾರ - ಕಾಂತಿಯುಕ್ತವಾದ ರೂಪ (ಬಂದು ಸ್ವ 
ವಿಚ್ಛಳಾಕಾರಮಪ್ಪ ಮಡುವಂ ಪೊಕ್ಕು ಮನೋಹಾರಿಗಳ 
ಕರಿಣೀಗಣದೊಡನೆ ಕ್ರೀಡಿಸುವುದುಂ: ವಡ್ಡಾರಾ, ಪು ೩೬, 
ಸಾ ೨೧) 


2 


eel e 


ವಿಚ್ಛಾಯ ದ ದ ಕಾಂತಿಹೀನ (ಚತುರಂಗ 
ಚಕ್ರಪಾಂಸುಪಟಲದಿಂದಂ ದಿಜ್ಮುಖಂಗಳುಂ 
ವಿರೋಧಿನರಪಾಳಯ ಪ್ರಿಯಸಖೀ ಮುಖಂಗಳುಂ 
ವಿಚ್ಛಾಯಂಗಳಾಗೆಯುಂ: ಆದಿಪು, ೧೩. ೭೭ ವ) 


ವಿಚ್ಛಾಯಂಗಳಾಗು ದ -  ಕಾಂತಿಹೀನವಾದವುಗಳಾಗು 
(ವಿರೋಧಿನರಪಾಳ ಪ್ರಿಯಸಖೀ ಮುಖಂಗಳುಂ 
ವಿಜ್ಚಾಯಂಗಳಾಗೆಯುಂ: ಆದಿಷು, ೧೩. ೭೭ ವ) 

ವಿಚ್ಚಾಯತೆ — -  ಕಾಂತಿಹೀನತೆ (ಜೀವಂ ತನುವಿಂ 


ತಳರಲೊಡಂ ವಿಚ್ಛಾಯತೆಗೊಳಗಾದುವು ತೊಳಗುವವರ 
ಸೌಂದರತನುಗಳ್‌: ಆದಿಹು, ೫. ೨೭) 

ವಿಚ್ಛಿತ್ತಿ - ವಿನಾಶ (ಮಂಗಳಕಾರಣಪ್ರಭೆಯೊಳ್‌ ಅಂತರ್ಧ್ವಾಂತ 
ವಿಚ್ಛಿತ್ತಿಗಂಗುತ್ತುಕೆಂ . .. ಬೆಳಗುವೆಂ ಬೋಧಾಮಳ 
ಜ್ಯೋತಿಯಂ: 'ನೀಮಿನಾಪು, ೧. ೧೧) 

ವಿಚ್ಛಿದುರ' -. ಒಡೆದುಹೊದ (ಅಂತು ವಿದುರಂ ವಿಚ್ಛಿದುರ 
ಮನನಾಗಿ ಬಿಲ್ಲನುಡಿವುದುಂ: ಪಂಪಭಾ, ೯. ೫೯ ವ) 

ವಿಚ್ಛಿನ್ನ - ವಿಭಿನ್ನತೆ (ನಿನಗಂ ಎನಗಂ ಏತಜಳಂ ವಿಕಲ್ಪಮುಂ 
" ವಚ್ಛಿನ್ನಮುಂ ಇಲ್ಲೆಂದು ನುಡಿಯುತ್ತಿರ್ಪನ್ನೆಗಂ: ಪಂಪಭಾ, 
೪, ೪೫ ವ); ಹರಿದು ಹೋದ “(ಇಂತು ನಿರುತ್ತರನಾಗಿ 
ಪ್ರತಿವಾದೀಂದಂ ವನಪ್ರವಿಷ್ಠಕರೀಂದ್ರ ವಿಚ್ಛಿನ್ನಮದಸಲಿಲ 
ಪ್ರವಾಹನಾಗಿರ್ದೊಡಂಬಟ್ಟು ಕುಡಿಸೆ: ಶಾಂತಿಪು, ನ ೧೪೯ 
ವ) 

ವಿಚ್ಛೇದ -  - ಕತ್ತರಿಸುವ, ನಾಶಮಾಡುವ (ಜಗತ್ಸ್ವಾಮಿ ಸಂದ 
ಆದಿಬ್ರಹ್ಮಂ ಅಗಾಧಬೋಧನಿಳಯಂ ದುರ್ವಾರಸಂಸಾರ 
ವಿಜ್ಛೇದೋಪಾಯನಿಯುಕ್ತಸೂಕ್ತಿ ವೃಷಮಾರ್ಗಾಗ್ರೇಸರಂ 
ಆದಿಪು, ೧. ೧) 

ವಿಚ್ಛೇದನಕರ - - ಕತ್ತರಿಸುವಂಥದ್ದು (ಬಾದೇನ್‌ ಆ ಮದೀಯ 
ಕರ್ಮಫಳೋದಿತ ಸಂತಾಪರೂಪ ಪಾಪಕಳಾಪ 
ಚ್ಛೇದನಕರಮಾಯ್ತು ಭವತ್‌ ಪಾದಪ್ರಕ್ಷಾಳನ ಉದಕದಿಂ 
ಮುನಿನಾಥಾ: ಪಂಪಭಾ, ೬. ೧೩) 

ವಿಜಯ - ಗೆಲವು (ಜೈನಶಾಸನದೇವಿಕುಳಮು೦ ಸಮಂತು 
ಸಮಸಂದಿಷ್ಟಾರ್ಥಮಂ ಮಾಟ ಕಾಂತವ್ಯಲೋಕಸ್ತುತ 
ನಿನ್ನೊಳಿಂದು ವಿಜಯಂ ಭದ್ರಂ ಶುಭಂ ಮಂಗಳಂ: 
ಪುಷ್ಪದಂಪು, ೬. ೬೪); ಅರ್ಜುನನ ಒಂದು ಹೆಸರು 
(ಶೀಶೈಲಾದಿಪಸಿದ್ದಂ ಸುರುಚಿರ ವಿಜಯಸ್ತುತ್ಯಂ 
ಉದಿಕ್ತಸತ್ತಾವೇಶಂ ಶ್ರೀಶೈವಶ್ರೇಯಮ೦ ಮಾಳ್ಕೆಮಗೆ 
ಅನವರತಂ ನಂದಿಕೇಶಂಮಹೇಶಂ: ರಾಜಶೇವಿ, ೧. ೧) 

ವಿಜಯಚ್ಛಂದ -  ಐನೂರನಾಲ್ಕು ಎಳೆಗಳ ರತ್ನಹಾರ 
(ಸಾಸಿರದೆಂಟು ತೋರಮುತ್ತಿನ ಸರದಿಂದಚ್ಛಂದಂ 
ಮೊದಲಾಗೆ ವಿಜಯಚ್ಛಂದಹಾರ .. . ಎಂಬ ಪನ್ನೊಂದು 
ನಾನಾರತ್ನದ ಸುವರ್ಣ ಪದಕವಿರಚನಾದಿ ಭೆದದಿಂ: ಆದಿಪು. 
೮. ೫೪ ಎ) 

ವಿಜಯಪತಾಕೆ - ಗೆಲುವಿನ ಬಾವುಟ (ವಿಜಯಪತಾಕೆಯದಕ್ಕುಂ 
ಧ್ವಜ ಕೇತನ ಕೇತು ವೈಜಯಂತೀ ನಾಮಂ: ಅಭಿಧಾವ, ೧. 
೧೪. ೬) 

ವಿಜಯಪರ್ವತ - - [ಜೈನ] ಭರತ ಚಕ್ರವರ್ತಿಯ ಏಳು 
ಜೀವರತ್ನಗಳಲ್ಲಿ ಒಂದಾದ ಗಜರತ್ನದ ಹೆಸರು 
(ಕಾಮರೂಪಿಯು೦ ಕಾಮಚಾರಿಯುಮಪ್ಪ ವಿಜಯಪರ್ವತಂ 
ಎಂಬ ಯಾಗಹಸ್ತಿರತ್ನಮುಂ: ಆದಿಷು, ೧೧. ೩ ವ) 


ವಿಜಯಪ್ರಶಸ್ತಿ - ಗೆಲವಿನ ಪತ್ರಿಕೆ. (ಆ ವೃಷಭಾದ್ರಿಯ 


ಮೇಖಳಾಭಿತ್ತಿಯೊಳ್‌ ಆತ್ಮೀಯ ವಿಶ್ವವಿಶ್ಚಂಭರಾ 
ವಿಜಯಪ್ರಶಸ್ತಿಯಂ ಅಟ್ಟೆಯೊಳ್‌  ಬರೆಯಿಸುವೆವೆಂದು 
ಪೋಗಿ: ಆದಿಷು, ೧೩. ೭೦ ವ) 

ವಿಜಯಪ್ರ ಪ್ರಸ್ಥಾನ -  ದಿಗ್ದಿಜಯಯಾತ್ರೆ (ವ್ಯೋಮಭಾಗಮಂ 


ಎಯ್ಬಿರ್ದೆದು ಚಕ್ರವರ್ತಿ ವಿಜಯಪ್ರಸ್ಥಾನ ಭೇರೀರವಂ; 
ಆದಿಷು, ೧೧. ೧೦) 

ವಿಜಯವೈಜಯಂತಿ - ವಿಜಯಪತಾಕೆ (ಸಮುಲ್ಲಸದಶೋಕ 
ಪಲ್ಲವಂಗಳನನೇಕ ವಿಜಯವೈಜಯಂತಿಗಳೆಂದೇ 
ಮಾಡಿಸಿಕೊಂಡೆತ್ತಿಯುಂ: ಆದಿಷು, ೮. ೪೧ ವ) 

ವಿಜಯಾನಕ - ಜಯಭೇರಿ (ಸಕಲ ಜಗಜ್ಜನ೦ ಮಕರಕೇತು ಗೆಲೆ 
ಮದನನೃಪನ ನಾಟಕವಿಜಯಾನಕರವದಂತೆಸೆಗುಂ ಕ್ಷೀಬಕೀರ 
ಮತ್ತಾಳಿ ಪರಭ್ಯತಪ್ರಭವರಂ: ಅಜಿತಪು, ೬. ೧೦) 

ವಿಜಯಾರ್ಧ - [ಜೈನ] ಪೂರ್ವಶಶ್ಚಿಮಾಗಿ ಹಬ್ಬಿರುವ ಒಂದು 
ಪರ್ವತ (ಇದು ವಿಜಯಾರ್ಧಂ ಎನ್ನ ಪೆಸರುಂ 


ವಿಜಯಾರ್ಧಂ ಅಲಂಘ್ಯಮೆಂದುಮಿಂತಿದು 
ಪೆಜರ್ಗಾನುಮಿನ್ನೆಗಂ ಅಲಂಫ್ಯನೆಂ: ಆದಿಷು, ೧೩. ೧೫) 
ವಿಜುಗೀಷುತೆ - - ಗೆಲ್ಲುವ ಬಯಕೆ (ವಿಜುಗೀಷತೆಯಿಂ 


ದೇವನೆನಲ್‌ ದೇವ ನೀನೆ ದೇವನೆ ಅಲ್ವೇ: ಆದಿಷು, ೧೩. 
೨೬) 

ವಿಜಿಗೀಷುತ್ವ - ಗೆಲ್ಲುವ ಬಯಕೆ (ವಿಜಿಗೀಷುತ್ವದೊಳ್‌ ಒಂದಿ 
ಗೋವುಳಿಗನಪ್ಪಂ ಮತ್ತ್ಯನಾಳಾಗಿ ವಾರಿಜನಾಭಂ ಹರಿಯೆಂಬ 
ದೊಡ್ಡಿವೆಸರಂ ಪೊತ್ತಿರ್ದ ನೀಂ ಮಂತ್ರಿಯಾಗೆ 
ರಣದೊಳ್‌ ಭೂಭಾಗಮಂ ನೆಟ್ಟನೆ ಒಟ್ಟಜೆಯಿಂದ ಅಂಜಿಸಿ 
ಕೊಳ್ಳದಿರ್ಪರೆ: ಪಂಪಭಾ ಪರಿಷತ್ತು. ೯. ೪೭) 


ವಿಜಿಗೀಷುವೃತ್ತ -  - ಜಯಿಸ ಲಿಚ್ಛಿಸುವವನ ನಡವಳಿಕೆ (ಎಂದು 
ವಿಜಿಗೀಡುವೃತ್ತೋದ್ಯುಕ್ತನಾಗಲ್‌ ಬಗೆದು: ಪಂಪಭಾ, ೪. ೧೧ 
ವ) 

ವಿಜಿಗೀಷುವೃತ್ತಿ ದ ಜಯಾಪೇಕ್ಷೆ (ಈ. ಬನಮಪ್ಪೊಡೆ 


ಸಹಕ ಎಳ್‌ವಟ್ಟು ಈ ಬನಮಂ ಅಂಜದೆ ಪೊಕ್ಕು 
ವಿಜುಗೀಷುವೃತ್ತಿಯಂ “ಎಕಾಂಗದೊಳ್‌ ಮೆಜ್‌ದು: 
ಮಲ್ಲಿನಾಪು, ಎ೪. ೧೫ ವ) 

ವಿಜೃಂಭಣ “ಉದ್ದಟತನ (ನೋತೆನಾ೦ ನೋನೆನೆ ನೋಡೆ 
ಕಂಸನ ವಿಜೃಂಭಣಮು೦ಜಯಿಸಲ್‌ ಸಮರ್ಥನಂ 
ಭೂನುತನಂ ಯಶೋವೊದಿತನಂ ಸುತನ೦ ಪಡೆವೊಂದು 
ನೋಪಂಪಿಯಂ: ಜಗನ್ನಾವಿ, ೨. ೬೮); ಅರಚಾಟ, ಆರ್ಭಟ 
(ರಾಸಭವಿಜೃಂಭಣಕ್ಕೇನೋಸರಿಪುದೆ ಪೋಗಿ ತಾಟ 
ಪಣ್ಗಳನೊಲವಿಂ ಲೇಸಪುವನಾಸ್ಟಾದಿಸಿ ಗೋಸಮಿತಿಯಲಗಲಿ 
ಮೆಲ್ಲನಾಡಿಸಿ ಬರ್ಪೆಂ: ಜಗನ್ನಾವಿ, ೪. ೪೦) ಆಕಳಿಕೆ 
(ಪಲ್ಕೋಪಮತ್ರಯ ಆಯುಷ್ಯಾವಸಾನದೊಳ್‌ ಓಷಧಿಗಳಂತೆ 
ಫಳಾಪಾಕಾ೦ತದೊಳ್‌ ಕುತ ವಿಜೃಂಭಣ ವ್ಯಾಜದಿಂ 
ಲೋಕಾಂತರಿತರಾಗಿ: ಆದಿಪು, ೫. ೬೯ ವ) 


ವಿಜೃಂಭಮಾಣ - - ಮೆರೆಯುವ, ಶೋಭಿಸುವ 
(ಅತ್ಯಂತನೇಕಮಣಿ ಮಯೂಖ ವಿಜೃಂಭಮಾಣ 
ಆಖಂಡಳವಿಳಂಬಿತ ಆಭೀಳಕೋದಂಡವಿಳಾಸ 


ವಿಭಮಸಿಂಹಾಸನಾಸೀನನುಂ: ಪಂಪಭಾ, ೯. ೨೮ ವ) 
ವಿಜೃಂಭಿತ - ಉಬ್ಬರ (ಜಳಧಿಗಂಬುವಿಜೃಂಭಿತಮಂ ಕ್ಷುಧಾನಳಂ 
ಮಿಳಿರ್ವ ಚಕೋರಕೋಟಿಗಳ ಪಾರಣೆಗೆ ಓಗರ೦ ಆಗುತುಂ: 


ಶಾಂತೀಶ್ವಪು, ೧೫. ೧೦೫); ಆಟ, ಕಾರ್ಯ 
(ಮನೋವಿಜೃಂಭಿತಂಗಳಂ  ಮನದೊಳ್‌ ಭಾವಿಸುತ್ತುಂ 
ವಿಸ್ಮಯಾಕ್ಷಿಪ್ಪಚಿತ್ತಂ ಇಂತೆಂದಂ: ಕಾದಂಸಂ, ೪. ೧೨೪ ವ) 

ವಿಜೃಂಭಿಸು - ಆಕಳಿಸು (ಬೊಕ್ಕಣದ ಬೂದಿಯನುಃಪೆನಲೂದಿ 
ಮೂಗಿನೊಳ್‌ ಪೊಕ್ಕೊಡೆ ಸೀಂತು ಮಾಣ್ಣಿರದೆ ಪಾಯ್ಬ್ದು 
ವಿಜೃಂಭೀಸಿ  ಕೊಂಬನೇಣಿಪುರ್ದಿಕ್ಕಿ ಕುಮಾರತಾಪಸರಂ 
ಏಡಿಸುತಿರ್ದದದೊಂದು ಕೋಡಗಂ: ಸೂಕ್ತಿಸುಧಾ, ೩. 
೧೯೪); ಶೋಭಿಸು (ಅಪಾಂಗಮಾಳಿಕೆ ವಿಜೃಂಭಿಸಿ ನಿಲ್ಲಿನೆಗಂ 

ಒತ್ತೆಗೆ ನಿಂದೆಳವೆಂಡಿರೊಪ್ಪಿದರ್‌: ಜಗನ್ನಾವಿ, ೧೬. 

೧೧೧); ಅರಳು (ಮಿಸುಪ ಅಳಿಮಾಲೆಯಿಂ 
ಕುಸುಮಮಂಜರಿ ರಂಜಿಸುವಂತಿರಲ್‌ ವಿಜೃಂಭೀಸಿದುದು 
ಯವ್ವನೋದಯವಿಲಾಸ೦ ಅನುಕ್ರಮದಿ೦ ಮದಂಗದೊಳ್‌: 
ಕಾದಂಬ, ೫. ೧೦); ಸಡಗರಿಸು (ಇತ್ತ ವಸಂತಂ ಇತ್ತ 
ಮಲಯಾನಿಲಂ ಅತ್ತ ಮಧುವತಾಳಿ ಮತ್ತಿತ್ತ ಮದೋತ್ಯ 
ಕೋಕಿಲಕದಂಬಕವೆಯ್ದೆ ವಿಜೃಂಭೀಸಿತ್ತು ಕಾದಂಬ, ೫. 
೧೩೮) 

ವಿಜ್ಞಾನ - (|(೯ ಜ್ಞಾನ. ತಿಳಿವಳಿಕೆ (ಪರಮಾರ್ಹಂತ್ಯಮಂ 
ಎಯ್ದಲಿರ್ದುದಣಿಂ ಮೇಲುಂಟೆ ಸತ್ಯಂ ಚರಾಚರಮಂ 
ನೆಟ್ಟನೆ ಪರ್ವಲಿರ್ದುದಳೆಂ ಮೇಲುಂಟೆ ವಿಜ್ಞಾನಂ: ಆದಿಪು, 
೯. ೬೨) 

ವಿಜ್ಞಾನವಿದ -  - ವಿದ್ಯಾವಂತ (ಪೆಜಗೇಟುದಿವಸದೊಳ್‌ 
ತೆಮಳ್ಳುಂ ಪೆಅವೇಟುದಿವಸಕ್ಕೆ ತಳರ್ನಡೆನಡೆದುಂ 
ಪೆಅವೇಟುದಿವಸದೊಳ್‌ ವಿಜ್ಞಾನವಿದಂಗಳಾಗಿಯುಂ: ಆದಿಪು, 
೫. ೪೧ ವು) 

ವಿಜ್ಞಾಪನ - ಬಿನ್ನಹ (ಏಳ್ತಂದಂ ಪ್ರತೀಹಾರಂ ಅಂದು ಒಲವಿಂದ 
ಉರ್ವಿಪನೋಲಗಕ್ಕೆ ಪಿರಿದುಂ ವಿಜ್ಞಾಪನೋತ್ಕಂಠೆಯಿಂ: 
ತ್ರಿಷಷ್ಟಿಪು, ೨೪. ೨೩೩) 

ಎಟ - ಕಾಮುಕ (ವಿಟಜನಕ್ಕೆ ತೊಡರ್ವ ಚಾರಿಯೆನಿಪ 
ಸೂಳೆಗೇರಿಯಿಂ ವಿದಗ್ಗಹೃದಯಹಾರಿಯಿಂ: ಪಂಪಭಾ, ೧. 
೫೮);  ಕಾವ್ಯನಾಯಕನಿಗೆ ಆಪ್ಪನಾದ ಒಬ್ಬ (ತನ್ನಂ 
ಕಾಣಲೊಡಂ ಅಳೆದು ನುಡಿಯಿಸಿ ಮೆಚ್ಚಿ ಮೇಳದ ನಾಗರಿಕ 
ವಿಟ ವಿದೂಷಕ ಪೀಠಮರ್ದಕರ್‌ ಕಳ್ಳೆರಸು 
ಕಾಮದೇವನೋಲಗಕ್ಕೆ  ಬರ್ಪಂತೆ ಸೂಳೆಗೇರಿಯೊಳಗನೆ 
ಬರ್ಪುದುಂ: ಪಂಪಭಾ, ೪. ೭೯ ವ) 

ವಿಟಂಕ - ತುದಿ (ದಿಗ್ಗಾರ್ಣವಕ್ಷೀರಸಾರದಿಂದಂ ಮಿಸಿಸೆ 
ಭವಧವಜ್ವಾಳನಂ ಬಾಳನಂ ಕೂಟ ವಿಟಂಕಸ್ಥಾನದೊಳ್‌: 
ಅಜಿತಪು, ೪. ೫೪); ಗೂಡು, ನೆಲೆ (ಧವಳಾಗಾರ 
ತರತ್ತರಂಗಬಹುಳ೦ ಮತ್ತದ್ವಿಪಗ್ರಾಹಕೋಟಿ ವಿಟಂಕಂ .. .. 
ಸಾಕೇತಮೇಂ ಸಾಲ್ವುದೋ: ಅನಂತಪು, ೧. ೮೮) 

ವಿಟತತ್ವ -. ಸೂಳೆಗಾರಿಕೆ, ಹಾದರ (ಆ ಪರಾರ್ಧ್ಯಾರ್ಧೇಂದು 
ಲಲಾಟೆಯರ್‌ ಆ 
ಲಲಾಟತಟರಂಜನೆಯಿಂ ವಿಟತತ್ವಾಭಿಮುಖಂ ಮಾಡಿ 
ರಂಜಿಸಿಯುಂ; ಸುಕುಮಾಚ, ೧೦. ೧೦೧ ವ) 

ವಿಟಪ - ಮರದ ಕೊಂಬೆ (ಕುಸುಮಂ ಸ್ಥಿತಂ ಅಳಿ ನಯನಂ 
ಕಿಸಲಯಂ ಅಧರ೦ ಭುಜದ್ವಯಂ ವಿಟಪಂ ಮತ್ತಸುವಲ್ಲಭೆ 
ಲತೆ: ಕವಿರಾಮಾ, ೩. ೧೪) 

ವಿಟಪಿ - ಮರ (ಅತಿಪೇಮದೆ ನಡಪಿದ ವಿಟಪಿಸ್ತೋಮದಿಂ 
ಆಶ್ರಮಪದಂ ಮನಂಗೊಳಿಸಿರ್ಕುಂ: ಕಾದಂಬ, ೧. ೮೮) 


ಪೂರ್ಣಲಲಾಟನಂ ತಮ್ಮ 


ವಿಟಪಿತಟಚ್ಛಾಯ -..-. ಮರದ ನೆರಳು (ತತ್ತಟೀನಂದನ 
ವಿಟಪಿತಟಚ್ಛಾಯವಿಶ್ರಾಂತಸೈನೈಂ: ಆದಿಷು, ೧೧. ೧೫೫) 

ವಿಟಪಿಪ್ರರೋಹ - ಮರಕ್ಕೆ ಸುತ್ತಿದ ಬಳ್ಳಿ [ಮಹಾಹಂಕಾರ 
ಕಾಳಕೂಟ ವಿಟಪಿಪ್ರರೋಹಶಂಕಾವಹ ನಾಭಿಕೂಪಾವಲಂಬಿ 
ಕೂರ್ಚಕಳಾಪಂ: ಆದಿಷು, ೧೩. ೪೫ ವ) 

ವಿಟವೃತ್ತ - ಕಾಮುಕತನ (ಕಲ್ಪುದಲ್ತೆ ವಿಟರಿ೦ ವಿಟವೃತ್ತಮಂ 
ಎಮ್ಮೊಳಲ್ಲಿಗಾಮೊವಜರೆಮೆ೦ಂಬವೋಲ್‌ ಮೊರೆವ 
ಮೆಲ್ಲೆಸೆಯುತ್ತಿರೆ ಸೂಲಸೂಲದೇಂ ಸವಿದುವೊ 
ಬಣ್ಣವಣ್ಣಿಗೆಯ ಪೂಗಳ ಸೌರಭಮಂ ಮದಾಳಿಗಳ್‌: ಆದಿಪು, 
೧೧. ೧೨೬) 

ವಿಟೀಜನ - ಗಣಿಕೆಯರು (ಮಲುಹಣನು೦ ಆ ಶರೀರಂ ಬೆರಸು 

ವೃಂದನ ವಿಟೀಜನಂ ಕೊಂಡು ಪಾಜ್‌ 

ಪಾಜಿದರೆಂಬರ್‌: ಸಮಯಪ, ೯. ೧೯) 

ವಿಡಂಬ - ತೋರಿಕೆ (ಸಿತದೂರ್ವಾಂಕುರ ಮಾತುಲು೦ಗ ನಳಿನೀ 
ಭೃಂಗಾರ ಗೋರೋಚನಾ ಅಕ್ಷತ ದಧ್ಯಾಧಿ 
ವಿಡಂಬಮಂಗಳದೊಳೇ೦ ಸಂಸಾರಮಂ ದಾಂಟುವ 
ಊರ್ಜಿತಪುಣ್ಯಂಗೆ: ಆದಿಷು, ೧೬. ೧೦); ತೊಂದರೆ 
(ಪಂಚವಿಧಸಮಿತಿಯುಕ್ತಂ ಪಂಚಭವಂಗಳವಿಡಂಬಮಂ 
ಸ್ತಂಭಿಸಿದಂ: ಆಚವರ್ಧ, ೧೫. ೨೯) 

ವಿಡಂಬಡಂಬರ - ಕೋಲಾಹಲ (ಬೀರವರ್ತಿನಿಕರಂಗಳ 
ಬಾಟ್ಕಾದಲಾದ ಚಾಗದೋಲಗದ ವಿಡಂಬಡಂಬರಕೆ 
ಕಣ್ನೆಲೆಯಾದ ವಿಲಾಸಮೊಪ್ರೆ; ೨. ೨೮) 

ವಿಡಂಬನ - ಪರಿಹಾಸ್ಯ (ಭೂಪತಿಗಳ ಭೂಷಣಮೆನಿಸುಗುಂ 
ಇತರರ್ಗೆ ಆ ವಿಷಯತತಿ ವಿಡಂಬನಮಲ್ಲೇ: ಕಾದಂಬ, ೨. 
೩೧) 

ವಿಡಂಬನಂಗೆಯ್‌ - ಮೂದಲಿಸು (ಲಕ್ಷ್ಮಿಯಂ 
ವಿಡಂಬನಂಗೆಯ್ದು ಅನಿತಜಳೊಳಂ ಮಾಣದೆ: ಗದಾಯು, ೯. 
ಿ ಕು 

ವಿಡಂಬಿಸು - ಅನುಕರಿಸು (ಶೋಕಾನಲದಗೃಮಪ್ಪ ಮಹಾಶ್ವೇತಾ 
ಹೃದಯಮಂ ವಿಡಂಬಿಸುವಂತೆಯು೦ ಮುನಿಕುಮಾರವಧ 
ಮಹಾಪಾತಕಮಂ ತಾಳ್ಗಿದಂತೆಯುಂ ಆಗಿ: ಕಾದಂಬ, ೬. ೮ 
ವ); ಪರಿಹಾಸ್ಯಮಾಡು (ನಾಣ್ಣಿಡುವಿನಂ ಈ ತೆಜದಿಂದಂ 
ಎನ್ನಂ ಬಿಡಂಬಿಸಲ್ಕೊಡರಿಕುಮೇ: ಕಾದಂಸಂ, ೫. ೩೬); 
ಮೋಸಗೊಳಿಸು (ಬೆಸನಂಗಳ್‌ ತನುವಿಚ್ಚೆಗೊಯ್ದುವು ಅದಜೆಂ 
ಲಕ್ಷ್ಮೀವಿಡ೦ಂಬಂ ವಿಡಂಬಿಸದಂತಾಗಿರೆ ಮಾನ್ಕರೆಲ್ಲ ತೆಅದಿ೦ದ 
ಪೊಕ್ಕು ನಿನ್ನಂ ಚಟೂರಿಸದಂತಾಗಿರೆ ಕಾಮಿನೀಸಂತತಿ 
ವಿಲಾಸಾಪಾಂಗದಿಂದಂ ಪ್ರತಾರಿಸದಂತಾಗಿರಲ್‌ 
ಆತ್ಮವಂತನೆನಿಸು ಎಂದು೦ ರಾಜವಿದ್ಯಾಧರಾ: ಕಾದಂಬ, ೩. 
೧೦೪) 

ವಿಡಾಯ - ಠೀವಿ  (ಮುದ್ದುಮೊಗದೊಳ್‌ ಮಂದಸ್ಸಿತಂ 
ನೋಡದಂತಿರೆ  ನೋಳ್ಳೊಂದು ವಿಡಾಯಂ 
ನಿಜಾಂಗದೊಳ್‌ ಮೆಜ್‌ಯೆ ಕಣ್ಣಿಂಬಾದರ್‌ ಅಬ್ಬಾಸ್ಯೆಯರ್‌: 
ರಾಜಶೇವಿ, ೧೧. ೮೨) 

ವಿತಂದ್ರತ್ವ - ಎಚ್ಚರ, ಜಾಗರೂಕತೆ (ಪರಿರುಂದಂ ಭೂತಿಸಾಂದಂ 
ಕುಡುಗೆಮಗೆ ವಿತಂದತ್ವಮಂ ಶ್ರೀವೃಷೇ೦ದ್ರಂ: ರಾಜಶೇವಿ, ೧. 
೯) 

ವಿತತ - ವಿಸ್ತಾರ (ಸ್ಪಸ್ಥಿಲೋಕಸ್ರೋಮ ಭ್ರಾಜಿಷ್ಟುವೆಮ್ಮಂ ಪೊರೆಗೆ 
ವಿತತಭಾಸ್ವತ್‌ ಪ್ರಕಾಶಂ ಗಿರೀಶಂ: ಶಬರಶಂ, ೧. ೧); ವೀಣೆ 


(ವಿತತಾದಿವಾದ್ಕನಿಪುಣ೦ ಇಂತಿದು ಚಿತ್ರಕಥಾಭಿರೂಪಂ ಈ 
ಶುಕಂ: ಕಾದಂಸಂ, ೧. ೧೮) 
ವಿತತ್ವ - ತತ್ವವಿರೋಧಿಯಾದುದು, ಕೆಟ್ಟ ತತ್ವ (ತತ್ವವಿತತ್ವಸಂಸೇವ್ಯ 
ನಿಕುರುಂಬಾಶಯಕರ್ದಮಂ ಆತ್ಮವಚನ 
ಬೋಧೋದಾರಕ್ಷಾಳಿತಂ ಆಗೆ: ಶಾಂತಿಷು, ೧೨. ೩ ವ) 
ವಿತಥ - ನಿಜವಲ್ಲದ (ಆರಯ್ಯಲ್‌ ಜೀವಹಿಂಸಾವಿರತಿವಿತಥವಾಕ್ಕಂ 


ಬಹ್ವಾರಂಭಕಾಂಕ್ಷೆಯೆಂದಿಂತಿವು 
ಜಿನಗದಿತಾಣುಬ್ರತಂಗಳ್‌: ಸುಕುಮಾಚ, ೬. ೯) 
ವಿತಥಾಭಿಧಾಯಿ - ಅಯಥಾರ್ಥವಾದಿಗಳು [ಮಹಾಮತಿ 


ಸಂಛಿನ್ನಮತಿ ಶತಮತಿಗಳ್‌ ಲೋಕಾಯತಿಕ ಯೋಗಾಚಾರ 
ಮಾಧ್ಯಮಿಕಮತ ವಿತಥಾಭಿಧಾಯಿಗಳ್‌ ಜೀವಾಭಾವಮನೆ 
ಪಿಡಿಯಚ್ಚುವಿಡಿದು: ಆದಿಷು, ೨. ೭ ವ) 

ವಿತರಣ - ದಾನ (ಸುಜನಸುಭಾಷಿತ ಆಕರ್ಣನದೊಳಂ 
ಅಪರಿಮಿತ ವಿತರಣ ವಿಲಾಸದೊಳಂ 
ನಿರಂತರೋತ್ಸವಮ ಒದವಿಸುತ್ತಿರೆ: ಮಲ್ಲಿನಾಪು, ೩. ೨೩ 
ವ); ಔದಾರ್ಯ (ಶ್ರೀಯಂ ವಿತರಣದೊಳ್‌ ವಾಕ್‌ಶ್ರೀಯಂ 


ರಾಜನ್ಯವೃತ್ತಿಯೊಳ್‌ ವಿಮಲ ಯಶಶ್ರೀಯಂ 
ಜಿನಪ್ರವಚನಶ್ರೇಯದೊಳ್‌ ಅತಿಶಯಿಸಿ `ೆಗಟ್ಟಂ 
ಅಭಿನವಪಂಪಂ: ಪಂಪರಾ, ೨. ೧) 

ವಿತರಣಪ್ರಥಿತ - ದಾನ ಕೊಡುವುದಕ್ಕೆ ಹೆಸರಾದವನು 
(ಅತನುಗುಣೋನ್ನತಂ ವಿತರಣಪಥಿತಂ 
ಎಂದದೇ೦ ಸ್ತುತಿಯಿಸಿದತ್ತೊ ಸಂತಸದೆ ಪೌರಜನಂ 


ಪ್ರಭುವಂಶಮೇರುವಂ: ಪುಷ್ಪದಂಷು, ೩. ೧೩೨) 


ವಿತರ್ಕ - ಸಂಶಯ (ಬಗೆದು ಮಾರ್ಗದ್ದ್ವಿತಯಗತಿಗಳಂ 
ಪ್ರಗುಣಗುಣಗಣೋದಯರ್ಕಳ್‌ ವಿತರ್ಕದಿಂ 
ಸೊಗಯಿಸುವಂತು ವಚನರಚನೆಯಿಂ ನೆಗಟ್ಟೆರೆ ಪೇಟ್ಸೌ್‌ 
ರಸವಿಶೇಷದೊಳ್‌: ಕವಿರಾಮಾ, ೨. ೯೮); ಊಹೆ 
(ಷಟ್ವರ್ಕವಿತರ್ಕಭೇತ್ತತೆ ಏಂ... ಜೋದ್ಯಮೆ 
ವರ್ಧಮಾನಮುನಿಯೊಳ್‌ ವಿದ್ಯಾತ್ರಯಾಧೀಶನೊಳ್‌: 
ಚಂದ್ರ ಪ್ರಹು, ೧. ೩೧) 

ವಿತರ್ದಿ - ವೇದಿಕೆ  (ವಿತರ್ದಿ ಮೌಕ್ತಿಕಲಸತ್‌ ಕಲಶಂ 


ಪರಿಶೋಭೆವೆತ್ತು ಬಜ್ಜರದ ಕವಾಟಮೊಂದೆ ಕರಮೊಪ್ಪಿದುದು: 
ಶಬರಶಂ, ೧. ೭೦) 

ವಿತರ್ದಿಕೆ - ವೇದಿಕೆ, ಪೀಠ (ಖುತುಮತಿ ದೇವಿ ರನ್ನದ 
ವಿತರ್ದಿಕೆಯೊಳ್‌ ನೆಲಸಿರ್ದು ಮಾಧವೀಲತೆಯ 
ಬೆಡಂಗುವೆತ್ತ ಸೆಳೆಯಂ ಪಿಡಿದು: ಪಂಪರಾ, ೩. ೭೦) 

ವಿತಸ್ತಿ -. ಗೇಣು (ಮಲ್ಲಿಕಾಮುಕುಳಾಕಾರ ವಿಶಸ್ತಿಮಾತ್ರ 
ಅಸಿಧೇನುಕೋಶಮುಂ: ಆದಿಪು, ೧೩. ೪೫ ವ) 

ವಿತಾನ - ಸಮೂಹ (ಆ ಸತಿಗೆ ಪಟ್ಟೆ ಹರ್ಷವಿಲಾಸಂ 
ಮಧುಬಿಂಬಮಾಳೆ ನೀಲೋತ್ಪಲದಿಂ ಸೂಸುವವೊಲ್‌ 
ನಗೆಗಣ್ಣಿಂ ಸೂಸಿದುವು ಆನಂದಬಾಷ್ನಬಿಂದುವಿತಾನಂ: 
ಮಲ್ಲಿನಾಪು, ೪. ೨೨); ಮೇಲ್ಕಟ್ಟು (ಪನ್ನಗಪತಿಯ 
ಫಣಾರತ್ತದೀಪಂ ವಿತಾನಾವಳಿಯೊಳ್‌ ದಿವ್ಯಂ ವಿತಾನಂ 
ತುಜುಗಿದವು: ಆದಿಪು, ೧೬. ೨) 

ವಿತಾನಕ - -  ಮೇಲ್ಕಟ್ಟು (ಅದು ನಿರ್ಗುರೋಚ್ಛಳಿತ 
ಶೀಕರಶೀತಳವಾತ ನರ್ತಿತೋನ್ಮದ ಶಬರೀಜನಾಳಕಂ ಅದು 
ಆಯತ ವೇತ್ರಲತಾವಿತಾನಕಂ: ಪಂಪಭಾ, ೩. ೧೦) 


೯೯೫ 


ವಿತಾನಪಜ್ಮೆ -  - ಮೇಲ್ಕಟ್ಟುಗಳ ಸಾಲು (ತಳಿರ್ಗಳಸಂ 
ಮುಕುಂದ ರವಂ ಎತ್ತಿದ ಮುತ್ತಿನ ಮಂಟಪಂ 
ಮನಂಗೊಳಿಪ ವಿತಾನಪಜ್ಜೆ ಪಸುರ್ವಂದಲೊಳ್‌ ಒಲ್ಬು 
ಎಡೆಯಾಡುವ ಎಯ್ದೆಯರ್‌: ಪಂಪಭಾ, ೧. ೧೦೭) 

ವಿತೃಷ್ಣ - ಆಶಾರಹಿತ (ಅಂತು ಪರಿತ್ಯಕ್ತ ಸಕಳಸಾಮ್ರಾಜ್ಯನುಂ 
ದೃಷ್ಣಾನುಭೂತಶ್ರಾವಕವಿಷಯತೃಷ್ನನುಮಾಗಿ: ಆದಿಷು, ೩. 
೭೮ ವ) 

ವಿತ್ತ - ಹಣ, ಸಂಪತ್ತು (ಅಜ್ಞಾನಿಯ ಪಡೆದಾ ವಿತ್ತಂ 
ಅಪಾತ್ರದಾನದಲ್ಲಿಗೆ ಯೋಗ್ಯಂ: ಸಮಯಪ, ೬. ೮೦) 

ವಿತಪ - ಐಶ್ವರ್ಯಾಧಿಪತಿ, ಕುಬೇರ (ಪಿರಿದೆಸೆದಿರ್ಪ 
ತತ್ತುರದೊಳ್‌ ಊರ್ಜಿತ ವಿತ್ತಪನಂತೆ ವಸ್ತುವಿಂ 
ಅಮರನೀತಿ .. .. ಒಪ್ಪುವಂ: ತ್ರಿಷಷ್ಟಿಪು, ೯. ೫) 

ವಿತ್ತೇಶ - ವಿತ್ರಪ, ಕುಬೇರ (ಧವಳಕಮಳದಿಂ ಪದ್ಮಜ೦ಂ 
ಹೇಮಪದ್ಯೋತ್ಕರದಿಂ ವಿತ್ತೇಶ೦ ಉದ್ಯತ್‌ ಕನಕಕುಸುಮದಿಂ 
ಮಾರುತಂ ಅರ್ಚಿಸೆ ನಿಜಪದಮಂ 
ಭರ್ಗನೊಪ್ಪಿರ್ದನಾಗಳ್‌: ರಾಜಶೇವಿ, ೧೪. ೧೬೫) 


ವಿತ್ತ - ಹೆದರಿದ (ವಿತ್ರಸ್ತಕರ್ಮರಿಪು ಜಗತ್ತಯದೀಪಕನ 
ಕಾಣ್ಕೆಗೊಳಗಾದುದು ಲೋಕತ್ರಯಮದನುಕ್ರಮದೊಳ್‌ 


ವೇತ್ರಾಸನರುಲ್ಲರೀಮೃದಂಗಸಮಾನಂ: ಆದಿಪು, ೧. ೪೭) 

ವಿತ್ರಸ್ತಾರಿ - [ವಿತ್ರಸ್ತ* ಅರಿಐಷಡ್ವರ್ಗ] ಶತ್ರುವನ್ನು ಹೆದರಿಸಿದವನು, 
ಜಿನೇಶ್ವರ (ವಿತ್ರಸ್ತಾರಿ ಜಿನೇಶ್ವರಂ ಪರಮದ್ಯೆವಂ: ಅನಂತಪು, 
ದ್ರಿ) 

ವಿತ್ರಾಸನ - ಬೆದರಿಸುವ (ಘನಮಾರ್ಗವ್ಯಾಹಿ ಚೈತ್ರದ್ವಜ 
ವಿಜಯಗಜಾರೂಢಂ ಉಗ್ತ್ರಾರಿ ವಿತ್ರಾಸನ 
ಸಂಗ್ರಾಮಾನಕೌಘನಿಬಧಿರಿತದಿಕ್ಚಕ್ರಂ: ಆದಿಷು, ೧೪. ೯೮) 

ವಿದಗ್ಧ - ಸುಡಲ್ಪಟ್ಟ (ವಿಟಜನಕ್ಕೆ ತೊಡರ್ವ ಚಾರಿಯೆನಿಪ 
ಸೂಳೆಗೇರಿಯಿ೦ ವಿದಗ್ಗಹೃದಯಹಾರಿಯಿಂ: ಪಂಪಭಾ, ೧. 
೫೮); ಪಂಡಿತ, ಪರಿಣತ (ವಿದಗ್ಧ ವಾದಕ 
ವಿದ್ಯಾಪರೀಕ್ಷೆಯೊಳಂ ರಸಾಭಿನಯ ಸುಭಗ ನರ್ತನ ಕೀರ್ತನ 
ನಿರೀಕ್ಷಣದೊಳ೦ .. .. ನಿರಂತರೋತ್ಸವಮ೦ ಒದವಿಸುತ್ತಿರೆ: 
ಮಲ್ಲಿನಾಹು, ೩. ೨೩ ವ) 

ವಿದಗ್ಗವೃತ್ತಿ - ಜಾಣತನ (ಒದವಿದ ದಾಕ್ಷಿಣ್ಯಕ್ಕಂ ವಿದಗ್ಗವೃತ್ತಿಗಂ 
. ಮೊದಲಾದ ಸಕಲಗುಣಾಸ್ಪದರಂ ಜಗದೊಳಗೆ ಪಡೆವುದು 
ಅಸದಳಮಲ್ರೇ: ಕಾದಂಬ, ೬. ೬೮); ಪ್ರೌಢಿಮೆ 
(ವಿಭುವೆಂದಂ ಅಂದು ಮತ್ತನುಜೆಯರ ಉದ್ರ, ನರ್ತನದ 
ಗೀತದೊಳಾದ ವಿದಗ್ಗವೃತ್ತಿಯಿಂ: ಕರ್ಣನೇಮಿ, ೩. ೧೭೪) 


ವಿದಗ್ಧೆ - ಜಾಣೆ (ಕತ್ತುರಿಯಂ ತೊಡೆದರ್‌ ವಿದಗ್ಗೆಯರ್‌ 
ಕೆಳದಿಯರ್‌ ಒರ್ಮೆಯುಮ್ಮಜ್‌ಸಲೆಂದು ಕುಮಾರಿಯ 
ಗರ್ಭಚಿಹ್ನಮಂ: ನೇಮಿನಾಷು, ಲ, ೯೪); 


ತಾಪಕ್ಕೊಳಗಾದವಳು (ಮುಗ್ಧೆ ಭವದ್ವಿರಹದೊಳೆ ವಿದಗ್ಗೆಯೆ 
ತಾನಾದಳ್‌: ರಾಜಶೇವಿ, ೧೧. ೧೦೨) 

ವಿದಳೆ - ಬೇಳೆಕಾಳು (ವಿದಳಂ ಪರ್ಪಾಖ್ಯಂ: ಅಭಿಧಾವ, ೧. 
೧೬. ೨೧) 

ವಿದಲಿತ - ಅರಳಿದ (ವಿದಲಿತನಲಿನೀಸುಖದಂ ನದನಿಕಟಂ 
ವಿವಿಧವರ್ಣಮಣಿಗಣಶೋಭಾಸದನಂ: ಮಲ್ಲಿನಾಹು, ೨. 
೧೦) 

ವಿದಳಿತ - ಸೀಳಿದ (ಮಾದ್ಯತ್‌ ರದನೀಂದಸ್ತುಲ ದಂತಾವಳಿ 
ವಿದಳಿತ ಗೋಶೀರ್ಷ ಸಾರದವಾಮೋದದಿಂ: ಆದಿಪು, ೧೩. 


೬೮) ಅರಳಿದ (ವಿದಳಿತ ಕಮಳಕೋಶ ಪರಿಮಳ 
ಮಜ್ಜನಾಮೋದಿತ ಮುಗ್ಗವಮಯೂಖಾಗ್ರನಪ್ಪ ದಿವಸಕರಂ: 
ಲೀಲಾವತಿ, ೪. ೬೬ ವ) 

ವಿದಾರಕ - ಸೀಳುವವನು (ಭೂರಿಕಳಾವಿಬೋಧಿತ ಸುಧಾಕರರ್‌ 


ಐರ್ಜಿತಸಾಧುಸ೦ಗನಿಸ್ತಾರಕರ್‌ ಅಂಗಜಾತವಿದಾರಕರ್‌: 
ಸುಕುಮಾಚ, ೧. ೨೨) 
ವಿದಾರಣ - ಕೊಲ್ಲುವಿಕೆ (ಮದವತ್‌ ಕರಿಗಳ ಬಿದುವಂ 
ವಿದಾರಂಗೆಯ್ದು ಕೊಲ್ಲ ಕಂಠೀರವಕಂ: ಗದಾಯು, ೩. ೪೮) 
ವಿದಾರಿತ - ಸೀಳಲ್ಲಟ್ಟ (ಸಂಗ್ರಾಮಭೂಮಿಯ ನಡುವೆ 
ಧೃಷ್ಟದ್ಯುಮ್ನ ಕಚಗ್ರಹವಿಲುಳಿತಮೌಳಿಯುಂ ತದೀಯ 
ಕೌಕ್ಷೇಯಕಧಾರಾವಿದಾರಿತಶರೀರನುಂ ಆಗಿ ಬಿಟ್ಲೆರ್ದ 


ಶರಾಚಾರ್ಯರಂ ಕಂಡು: ಪಂಪಭಾ, ೧೩. ೫೫ ವ) 

ವಿದಾರಿಸು - ಸೀಳು (ಕ್ಷಮಾಂಗನಾಲಿಂಗಿತನಪ್ರ ಮಹಾಮುನಿಯಂ 
ಮಲರ್ಚಿ ಪಟ್ಟಿರಿಸಿಯುರಃಸ್ಥ ನ್ಥಲಮಂ ನಾಭಿವರೆಗಂ ವಿದಾರಿಸಿ 
ಪಂದೊವಲ್‌ "ಹೊರೆತಾಪಿನೆಗಂ ಕಾಯ್ದ ಕರ್ಜೊನ್ನ 
ಕೀಲ್ಲ್ಗಳ೦ .. .. ಇಜೆದೊಡೆ: ವಡ್ಡಾರಾ, ಪು ೫೧ ಸಾ ೨೯) 

ವಿದಾಹ - ವಿಶೇಷ ತಾಪ (ನಿನ್ನತುಳ ನಾಮಜಪ್ರಕ್ರಿಯೆಯಲ್ಲಿ 
ನಿಟ್ಟೆವಟ್ಟನತಿಶಯಾಂಗಿ ಸಾಧಿಸಿದಪಳ್‌ ನಿಜದೇಹವಿದಾಹ 
ಮುಕ್ತಿಯಂ: ಚಂದ್ರಪ್ರಪು, ೮. ೮೩) 

ವಿದಿತ - ತಿಳಿದಿರುವ, ಪ್ರಸಿದ್ಧವಾದ (ಅದಜಸಾಳಗಂ ಕಿಸುವೊಟಲ್‌ 
ಆ ವಿದಿತ ಮಹಾ ಕೊಪಣನಗರದಾ ಪುಲಿಗೆಜ್‌ಯಾ 


ಅದಭಿಸ್ತುತಮಪ್ಪ ಒಂಕುಂದದ ನಡುವಣ ನಾಡೆ ನಡೆ 
ಕನ್ನಡದ ತಿರುಳ್‌: ಕವಿರಾಮಾ, ೧. ೩೭) 

ವಿದೀರ್ಣಹೃದಯೆ -  ಭಗ್ಗಹೃದಯೆ, ದುಃಖತೆ (ನೀಂ 
ಉಜ್ಜಯಿನಿಗೆ ಎಯ್ದಿದರೆಂಬುದಂ ಅಜೆದು 
ವಿದೀರ್ಣಹೃದಯೆಯಾಗಿ . . ವಂದಿರ್ದೆಂ: ಕಾದಂಸಂ, ೭. 
೧೦) 

ವಿದು 


- ಆನೆಯ ಕುಂಭಸ್ಥಳದ ಮಧ್ಯಭಾಗ (ನಿರ್ಯಾಣೋನ್ನತ 
ಅವಗ್ರಾಹ ವಿಭಕ್ತ ವಿದುವಿಧಾನಶರೀರನುಂ 
ವಿಜಯಪರ್ವತಗಜೇಂದಂ ಬಂದು: ಆದಿಷು, ೧೨. ೫೬ ವ) 
ವಿದೂರ - - ದೂರವಾದವನು (ಶಸ್ತ್ರ ಪಾಷಾಣ ಆತಪ ವರ್ಷ 

ವಿಷ ಅಗ್ನಿ ಕಾಷ್ಠ ಕಂಟಕ ತ್ರಿದೋಷಸಂಭವಾಮಯ ಜರಾದಿ 

ಬಾಧಾವಿದೂರನುಂ: ಆದಿಪು, ೮. ೪ ವ) [ಬಸವರಾಜು 
ಮತ್ತು ನರಸಿಂಹಶಾಸ್ತ್ರಿ ಅವರ ಆವ ೈತ್ತಿಗಳಲ್ಲಿ] 
ವಿದೂಷಕ. ದಡ ಹಾಸ್ಯಗೌರ (ಮೇಳದ. ನಾಗರಿಕ ವಿಟ ವಿದೂಷಕ 

Ee ವೆರಸು ಕಾಮದೇವನೋಲಗಕ್ಕೆ 

ಬರ್ಪಂತೆ ಸೂಳೆಗೇರಿಯೊಳಗನೆ ಬರ್ಪುದುಂ: ಪಂಪಭಾ, ಲ 

ರ೯ ವ) 
ವಿದೇಹ — ದೇಹತ್ಯಾಗ ಮಾಡಿದವನು 
(ಉತ್ತಮತಪಂಗಳಿ೦ದತ್ಯುತ್ತಮದೇಹರ್‌ ವಿದೇಹರಪ್ಪುದಜೆಂ 
ಮೆಯ್ದೆತ್ತನ್ವರ್ಥತೆಯಂ ತಾಳಿದಿತ್ತು ವಿದೇಹ೦ ವಿದೇಹಮೆಂಬೀ 
ಪೆಸರಂ: ಆದಿಪು, ೧. ೫೩); [ಜೈನ] ಜಂಬೂದ್ವೀಪದ ಏಳು 


ವಿಭಾಗಗಳಲ್ಲಿ ಒಂದು (ಕುರುಧರೆಗಳ್‌ ಪಿರಿದು೦ 
ಮಂದರಾಗಮಂ ಪೊರ್ದಿ ಮತ್ತೆ ಗಜದಂತ 
ಯುಗಾಂತರಿತಂಗಳಾದುವೆನೆ ಪೇಟ್‌ ದೊರೆಯೆ ವಿದೇಹಕ್ಕೆ 


ಸೌಖ್ಯಸೌಸ್ಥೋನ್ನತಿಯಿಂ: ಚ೦ದ್ರಪ್ರಮ, ಚಂದ್ರಪ್ರಷು, ೧. ೭೮) 

- ಏಟು (ಸಂಚಳತ್‌ ತಾರಹಾರಮ ತಳದೊತ್ತುವೊಂದು 
ನೆವದಿಂದ ಅನ೦ಗಾಸ್ತವಿದ್ಧಮಂ ಪಡೆದು: ಆದಿಷು, ೧೧. 
೨೦); ತೂತು ಮಾಡಿದ (ಮುದ್ರಸಹಜಾತವಿದ್ಧಚ್ಛಿದ್ರಾನ್ವಿತ 


ವಿದ್ದ 


೯೯೬ 


ಕರ್ಣಯುಗಳಪಾಳಿಗಳೊಳ್‌ ಸಂವಿದ್ರುತರಜಂಗೆ 
ಹರಿವಿಲಸದ್ರುಚಿ ಮದ್ವಜ್ರಕು೦ಡಳ೦ಗಳನಿಟ್ಟಂ: ಶಾಂತಿಷು, ೧೦. 
೫೯) ಪ್ರತಿಕೃತಿ (ಇನಿಯನ ರೂಪ ವಿದ್ದಮಂ ಅದಂ 
ಬರೆದೀಕ್ಷಿಪ ಕಾಂಕ್ಷೆವೆತ್ತು ಭೋಂಕೆನೆ ಬಳಪಕ್ಕೆ ನೀಡೆ 
ಕರಪಂಕರುಹಂ: ಶಾಂತೀಶ್ವಷು, ೫. ೧೧೮) 

ವಿದ್ಧಿ - ವೃದ್ಧಿ, ಏಳಿಗೆ (ಪದಮಟ್‌ ಕೊಳ್ಳ ವಿದ್ದಿ ಮಜ್‌ದುಂ 
ತಲೆದೋಜವು ವಿಶ್ವಧಾತ್ರಿ ತಪ್ಪದ ಮಹಾಮರಕತಮನ್ಮತ 
ಬಯಂ ಪಸಮೆಂಬ ಮಾತು: ವರ್ಧಮಾಹು, ೬. ೫೭) 

ವಿದ್ದೆ - - ವಿದ್ಯೆ (ಪಾರ್ವನೆಂದೆನ್ನೊಳ್‌ ಪುಸಿದು ವಿದ್ದೆಯಂ 
ಕೈಕೊಂಡುದರ್ಕೆ ದಂಡಂ Mie ನಿನಗಾನಿತ್ತ 
ಬ್ರಿಹಾಸ್ತಮೆಂಬ ಿಸ್ತಮವಸಾನಕಾಲದೊಳ್‌ 
ಬೆಸಕೆಯೈದಿರ್ಕಿ: ಪಂಪಭಾ, ೧. ಎ ವ) 

ವಿದ್ಧ - ಚಿತ್ರ ಆಕೃತಿ (ಅನಂಗಾಸ್ತವಿದ್ಧ್ದಮಂ ಪಡೆದು 
ಗೂಡುವಾಯ್ದೆರ್ದೆಯನೊತ್ತಿ ನಿಷ್ಠಂಪಕ್ಷ್ಮಮಾಂತು ತರಳಾಕ್ಷಿ 
ವಿಸ್ಮಯದೆ ಚಕ್ರಿಯ೦ ನೋಡಿದಳ್‌: ಆದಿಷು, ೧೧. ೨೦); 
ಏಟು (ಸಂಚಳತ್‌ ತಾರಹಾರಂ ತಳದೊತ್ತುವೊಂದು 
ನೆವದಿಂದ ಅನ೦ಗಾಸ್ತವಿದ್ಧಮಂ ಪಡೆದು: ಆದಿಷು, ೧೧. 
೨೦); ಸಮಾನ (ರಸ್ಮಣಿಯನೊಡಂಬಡಿಸಿ ದಿವ್ಯವಿದ್ದಮಾಗೆ 
ಕೆಯ್ಲೆಯಿಸಿ ಬನದೊಳಗಣ ಅಶೋಕವೃಕ್ಷದ ಮೊದಲೊಳ್‌ 
ಸ್ಫಟಿಕದ ಜಗಲಿಯ ಮೇಲಿರಿಸಿ: ಹರಿವಂತ. ೭೧ ವ) 

ವಿದ್ಧಂಬರೆ -  ಅಕೃತಿಯನ್ನು ರಚಿಸು (ಭರತಮನೋದುವ 
” ಸಪ್ತಸ್ವರಮಂ ನಿಡಿ ಬೀಣೆವಾಜಿಪ ವಿದ್ಧಂಬರೆವ 
ಪರಚಕ್ರಮಿಕ್ಕುವ ಪರಿಹಾಸದೊಳಿರ್ಪ ಬಿನದಮವರ್ಗಳ 
ಬಿನದಂ: ಅಜಿತಪು, ೩. ೮) 

ವಿದ್ಧಪದ್ಧತಿ - ಚಿತ್ರ ಬರೆಯುವ ವಿವಿಧ ಪದ್ಧತಿಗಳು (ಶುತಿವಿದ್ಧಂ 
ಆತ್ಮವಿದ್ದಂ ಪರವಿದ್ಧಂ ಎಂಬ ಎದ್ದಪದ್ಧತಿಯುಮಂ 
ಪರಿಭಾವಿಸಿ ನೋಡಿ: ಮಲ್ಲಿನಾಹು, ೫. ೩೬ ವ) 

ವಿದ್ಯಾಖ್ಯಾನ - ವಿದ್ಯೆಯನ್ನು ಹೇಳಿಕೊಡು (ಅಭಿಮತ 
ವಿದ್ಯಾಖ್ಯಾನಂ ಗೆಯ್ಯುತ್ತುವ ಉಪಾಧ್ಯಾಯಪದದೊಳ್‌ 
ನಿಂದು: ಚಾವುಂಪು, ಪು. ೪೫೪. ಸಾ. ೨೫) 

ವಿದ್ಯಾತ್ರಯಾಧೀಶ - [ಜೈನ] ಷಟ್ಟಂಡಾಗಮದ ಮೊದಲ ಮೂರು 


ಖಂಡಗಳನ್ನು ತಿಳಿದವನು (ಶಾಬ್ದನೇತೃತೆ ಏಂ 
ಜೋದ್ಯಮೆ ವರ್ಧಮಾನಮುನಿಯೊಳ್‌ 
ವಿದ್ಯಾತ್ರಯಾಧೀಶನೊಳ್‌: ಚಂದ್ರಪ್ರಪು, ೧. ೩೧) 
ವಿದ್ಯಾತ್ರಿತಯ - ವಿದ್ಯಾತ್ರಯಾಧೀಶ (ಬೋದನಿಧಿ 
ಸಕಲಚಂದತಪೋಧನರ್‌ ಅಧಿಗತ ವಿನೂತ 
ವಿದ್ಯಾತ್ರಿತಿಯರ್‌: ಅನಂತಪು, ೧. ೨೯) 
ವಿದ್ಯಾದಯಿತ - ವಿದ್ಯೆಯ ಒಡೆಯ (ನಯದಿಂದಮೀ 


ಸರೋರುಹನಯನೆಯಂ ಅಳವಡಿಸಲಾರ್ತೆನಿಲ್ಲ ಅಳವಡಿಪೆಂ 
ಭಯದಿಂದಮೆಂದು ವಿದ್ಯಾದಯಿತಂ ಪಡೆದಂ 
ವಿಕುರ್ವಣಾವೈಭವಮಂ: ಪಂಪರಾ, ೯. ೧೮೭) 

ದ್ಯಾಧರ - ದೇವತೆ (ಸುರ ದನುಜ ಭುಜಗ ವಿದ್ಯಾಧರ ನರ 
ಸಂಕುಲದೊಳ್‌ ಆರನಾದೊಡ೦ ಏನೋ ಗರಮುಟ್ಟೆ ಕೊಲ್ಲುಂ 
ಇದು ನಿಜವಿರೋಧಿಯಂ ಧುರದೊಳ್‌ ಎಂದು ಶಕ್ತಿಯನಿತ್ತಂ: 
ಪಂಪಭಾ, ೧. ೧೦೩); [ಜೈನ] ಭೋಗಭೂಮಿಯಲ್ಲಿನ 
ಒಂದು ಜನವರ್ಗ ಟೀಪಾಯಿ ವಿದ್ಯಾಧರಂ ಆಕೆಯ 
ರೂಪಲಾವಣ್ಯಸೌಭಾಗ್ಯಕಾಂತಿತ್ವಮಂ ಕ೦ಡಾಟಿಸಿ: ವಡ್ಡಾರಾ, 
ಪು. ೧೫೭, ಸಾ. ೨೭) 


ವಿದ್ಯಾಧರಕರಣ — ಆಕಾಶಕ್ಕೆ ನೆಗೆಯಲು ಅವಲಂಬಿಸುತ್ತಿದ್ದ ಕರಣ, 
ಎಂದರೆ ವಿಶೇಷ ರೀತಿಯ ಹಸ್ತಪಾದಚಲನೆ (ಕುರುರಾಜಂ 
ವಿದ್ಯಾಧರಕರಣದೆ ನೆಗೆದು ಅಂಬರಕ್ಕೆ ಗದೆಯಂ ಕ್ರಮದಿಂ 
ತಿರುಪೆ ಧರಾಚಕ್ರಲ ಕೋವರಚಕ್ರಂ ತಿರಿವ ತೆಜದೆ ತಿರಿದತ್ತು 
ಎನಸುಂ: ಗದಾಯು, ೮. ೨೪) 

ವಿದ್ಯಾಧರಿ - ದ ಎದ್ಯಾಧರಸ್ತೀ (ನಾರಾಯಣನ ತಂಗೆ 
ಸುಭದ್ರೆಯೆಂಬ ಕನ್ನೆ ಕೆಮ್ಮುಗಿಲ ತೆರೆಯ ಪೊರೆಯೊಳ್‌ 
ನೆಗೆದು ಪೊಅಮಡುವ ವಿದ್ಯಾಧರಿಯಂತೆ: ಪಂಪಭಾ, ೪. 
ರ್ಜ ವ) 

ವಿದ್ಯಾನಿಳಯ - - ವಿದ್ಯೆಯ ಆಗರ (ವಿದ್ಯಾನಿಳಯನಜಿದದಂ 
ದೇಹಾನಿತ್ಯತೆ ಮನದೊಳ್‌ ಬೇರೂಜೆದುದು: ಆದಿಷು, ೯. 
೪೪) 


ವಿದ್ಯಾಪ್ರತ್ಕ್ಯಯ - ವಿದ್ಯೆಯ ಸಾಮರ್ಥ್ಯ (ಒರ್ವ ನಿರ್ಬುದ್ಧಿ 
ಗಾರುಡಿಗಂ ಗಾರುಡಮಂ ಕಲ್ತು ವಿದ್ಯಾಪ್ರತ್ಕಯಮಂ 
ನೋಡಲೆಂದು ಸರ್ಪದಷ್ಟನ೦ ಅಜಸುತ್ತುಂ: ಪಂಚತಂತ್ರ. 
೩೪೯ ವ) 

ವಿದ್ಯಾಮದ - ತನ್ನ ಜ್ಞಾನದ ಬಗೆಗಿನ ಅಹಂಕಾರ 


(ವಿದ್ಯಾಮದಮುಳ್ಳಂ ಗೂಗೆಯಾಗಿಯು೦ ತಪೋಮದಮುಳ್ಳಂ 
ನಯಾಗಿಯುಉಂ .. .. ಪುಟ್ಟಿ: ಧರ್ಮಾಮೃ, ೬. ೧೩೨ ವ) 

ವಿದ್ಯಾವಿಡಂಬನ — ಮಾಯಾವೇಷ (ಮಹಾಭಾಗನ 
ತೋಲ್‌ತೊಡರಲೊಳ೦ ಅವಳ ವಿದ್ಯಾವಿಡಂಬನ೦ ಬಿಟ್ಟು 
ಪಾಟಿ ಪೋದತ್ತಾಗಳ್‌: ಲೀಲಾವತಿ, ೧೪. ೯೪) 


ವಿದ್ಯುಚ್ಛಪಳ - - [ವಿದ್ಯುತ್‌-ಚಪಳ] ಮಿಂಚಿನಂತೆ 
ಚಪಲನಾದ[ವನು] (ಮನಕ್ಕೆ ಬಿಚ್ಚತಿಕೆವಂದಿರೆ 
ನಾಟಕಶಾಲೆವೊಕ್ಕು ವಿದ್ಭುಚ್ಛಪಳಂ  ಮನೋಜಪರಿತಾಪದಿಂ 


ಓಪಳೆ ಗೆತ್ತು: ಪಂಪಭಾ, ೮. ೭೫) 

ವಿದ್ಯುತ್‌ - ಮಿಂಚು (ಜಲಬುದ್ದುದ ಚಲ ವಿದ್ಯುತ್‌ ವಿಲಸನ 
ಬಳರಿಪುಶರಾಸನ೦ಗಳ್‌ ನಿರುತಂ ಬಲ ವಿಭವ ರೂಪ 
ಯೌವನ ವಿಲಾಸವಿಲಯಕ್ಕಿವಲ್ತೆ ದೃಷ್ಠಾಂತ೦ಗಳ್‌: ಅಜಿತಪು, 
೨. ೧೦೮) 


ವಿದ್ಯುತ್ಕುಮಾರಿ - - [ಜೈನ] ಜಿನಜನನಿಗೆ ಮಣಿದರ್ಪಣ 
ಹಿಡಿಯಲು ನಿಯೋಜಿತರಾದ ದೇವಿ (ಪರ್ವತದ 
ಪೂರ್ವದಿಗ್ಳಾಗದೊಳ್‌ ನೆಲಸಿದ ವಿಮಳ ನಿತ್ಯಾವಳೋಕ 
ಸ್ವಯಂಪ್ರಭ ನಿತ್ಯೋದ್ಯೋತಂಗಳೆಂಬ ನಾಲ್ಕುಂ 
ಕೂಟಂಗಳರಸಿಯರಪ್ಪ ಚಿತ್ರೆ ಕನಕಚಿತ್ರೆ ತ್ರಿಶಿರೆ 
ಸೂತ್ರಾಮಣಿಯೆಂಬ ನಾಲ್ವರು ವಿದ್ಯುತ್ಕುಮಾರಿಯರಂ: 
ಆದಿಪು, ೭. ೩ ವ) 

ವಿದ್ಯುತ್ಕುಮಾರೀ ಪುರಂಧ್ರಿ -  - [ಜೈನ] ಜಿನಜನನಿಯ 


ಗರ್ಭಶೋಧನ ಸಂದರ್ಭದಲ್ಲಿ ವನಿತಾಗೂಢ ವ್ಯಾಪಾರಕ್ಕೆಂದು 


ನಿಯೋಜಿತರಾದ ನಾಲ್ವರು ದೇವತೆಯರು (ರತ್ನಕೂಟ 
ರತ್ನಪ್ರಭ ಸರ್ವರತ್ನ ರತ್ನೀಚ್ಚಯಂಗಳೆಂಬ ಕೃತಕದ್ದಿಕೃತ 
ವಿಕಟಕೂಟಂಗಳೊಳ್‌ ಕೊಂಡಾಟದಿಂದಿರ್ಪ ವಿಜಯಿ 


ವೈಜಯಂತೆ ಜಯಂತೆ ಅಪರಾಜಿತೆಯೆಂಬ ವಿದ್ಯುತ್ಕುಮಾರೀ 
ಪುರಂಧ್ರಿಯರಂ: ಆದಿಪು, ೭. ೩ ವ) 

ವಿದ್ಯುತ್‌ಪ್ರಭ - [ಜೈನ] ಒಂದು ವಿಮಾನದ ಹೆಸರು (ಧೀವರನುಂ 
ವಿದ್ಯುತ್‌ಪಭವಿಮಾನದೊಳ್‌ ಶ್ರುತಪ್ರಭಾಕರನೆಂಬ 
ದೇವನಾದಂ: ನೇಮಿನಾಪು, ೪. ೮ ವ) 


೯ 


ವಿದ್ಯುದ್ದಾಮ - - [ವಿದ್ಧುತ್‌ ದಾಮ] ಮಿಂಚಿನ ಮನೆ (ಪಳಿಕಿನ 
ಕಂಭಂಗಳ ಪೊಳೆವ ಪೊಳೆಪು ನವವಿದ್ಯುದ್ದಾಮದ ಪೊಳೆವ 
ಪೊಳೆಪು: ಆದಿಪು, ೪. ೩೦ ರಗಳೆ) 

ವಿದ್ಯುದ್ದಳಯ - ಮಿಂಚಿನ ವರ್ತುಲ (ರೋದೋಂತಂ ಕೂಡೆ 
ರತ್ಕ್ಯೋಜ್ಜ್ಚಳ ಗಿರಿಕುಳದಿಂ ತೂಂತನಿಟ್ಟಂತೆ 
ನೀಲಾಂಭೋದಂಗಳ್‌ ಕೂಡೆ ವಿದ್ಯುದ್ಧಳಯಮಂ 
ಒಳಕೊ೦ಡಂತೆ ಜೆಲ್ವಾಯ್ತು ಚಕ್ರಿದ್ದಿಪಘಟೆ: ಆದಿಷು, ೧೪. 
೯೭) 

ವಿದ್ಯುದ್ದಿಳಸಿತ - - ಮಿಂಚಿನಿಂದ ಪ್ರಕಾಶಮಾನವಾದ (ತಮ್ಮಯ 
ಬೆಳಗಗ್ಗಳಿಸಿ ವಿದ್ಯುದ್ದಿಳಸಿತಮೆನಿಸಿದುವು ನರನ ದಿವ್ಯಾಸ್ತಂಗಳ್‌: 
ಪಂಪಭಾ, ೧೦. ೪೭) 

ವಿದ್ಯುನ್ನಟಿ - ತ [ಎದ್ಯುತ್‌--ನಟಿ] ಮಿಂಚೆಂಬ ನರ್ತಕಿ 
(ವಿಯದಂಗದೊಳಂದದೇಂ ನಲಿದುದೋ 
ವಿದ್ಯುನ್ನಟೀನರ್ತನಂ: ಆದಿಷು, ೬ ೭೨) 

ವಿದ್ಭುಲ್ಲತೆ - [ವಿದ್ಧುತ್‌*ಲತೆ] ಮಿಂಚಿನ ಬಳ್ಳಿ (ಜವನಿಕೆಯ 
ಮಜಲ್‌ ಯೊಳ್‌ ಪೋಲ್ತಳವಳ್‌ ಮುಗಿಲ ಮಯಯ 
ವಿದ್ಯುಲ್ಲತೆಯಂ: ಆದಿಪು, ೯. ೨೦) 

ವಿದ್ಯುಲ್ಲೇಖೆ - [ವಿದ್ಯುತ್‌--ಲೇಖೆ] ಮಿಂಚಿನ ಗೆರೆ (ವನಚರಿ ಬರೆ 
ವಿದ್ಯುಲ್ಲೇಖೆ ಬರ್ಪಂತೆ: ಅಜಿತಪು, ೯. ೩೨) 

ವಿದ್ಯೆಯುರ್ಕು - ವಿದ್ಯೆಯ ಗರ್ವ [ಕಡುಗಲಿತನಮುಂ ಚಾಗದ 
ಪಡೆಮಾತುಂ ವಿದ್ಯೆಯುರ್ಕು೦ ಒರ್ವನೊಳೆಂತುಂ ನಡೆಯವು: 
ಆದಿಷು, ೧೨. ೧೦೪) 

ವಿದ್ಯೋತ - ಹೊತ್ತಿ ಉರಿಯುವ, ಪ್ರಕಾಶ (ಶಸ್ತಜಾಳಾಂಶು 
ವಿದ್ಯುತ್ಕುಳವಿದ್ಯೋತಂಗಳಿಂದಂ ದಿಟಮುಭಯಬಲಂ 
ಕಂಡುದೊಂದೊಂದನಾಗಳ್‌: ಆದಿಪು, ೧೪. ೯೬); ದೀಪ್ತಿ ; 
ಶೋಭೆ ತನ್ನ ನಾಲ್ವರ್‌ ತಮ್ಮಂದಿರೊಡನೆ 
ಮಂಗಳವಸದನಂಗೊಂಡು ಮಂಗಳಪ್ರಧಾನೋಚಿತ 
ವಿಜಯಗಜಮನೇಜೆ ವಿದ್ಯೋತಮಾಗಿ ದಕ್ಷಿಣಾವರ್ತಮಪ್ಪ 
ಹೋಮಾಗ್ನಿಯಂ ಬಲಂಗೊಂಡು: ಪಂಪಭಾ, ೯. ೯೫ ವ); 
ಪ್ರಖ್ಯಾತಿ. (ಇವು ಕಾಳಿಂಗಾಭೀಧೇಯಪ್ರವಿತಂ ಇವು 
ಕಾಂಭೋಜ ಬಾಹ್ಲೀಕ ದೇಶೋದ್ಭವಮಶ್ನಂ 
ರಾಶಿಯಾಗಿರ್ದಪುವು  ನಿಜನಾಮಾಂಕವಿದ್ಯೋತಮಾಗಲ್ವಿವು 
ನಾನಾ ಶಾಸನಂ ಸತ್ಕೃತಿವನಿತೆಗೌಚಿತ್ಯಮೆಂದಿತ್ತಂ ಅತ್ಯುತ್ತವದಿಂ 
ವಿದ್ಧತ್ತಭಾಮಂಡಲಿ ತಣಿವಿನೆಗಂಂ ಭೋಜರಾಜಕ್ಷಿತೀಶಂ: 
ಕಾದಂಬ, ೧೯. ೯೬) 

ವಿದ್ರಾವಣ - ಓಡಿಸುವವನು, ನಾಶಪಡಿಸುವವನು (ಆ ವಲ್ಲಭನಂ 
ಪಡೆದ ಮಹೀವಲ್ಲಭೆ ನೋಂತಳೆನಿಸಿದ ಅರಿನೃಪಮದ 
ವಿದ್ರಾವಣವಿಜಯಭುಜ೦ ವಸುಧಾವಿಶ್ರುತ ನೃಪಗುಣಾಶ್ರಯಂ 
ವೈಶ್ರವಣಂ: ಮಲ್ಲಿನಾಷು, ೩. ೨) 


ವಿದ್ರುತ -  ಜೆದುರಿದ (ವಿದ್ರುತಪಶುಪದಹತಿ ಪತಿತಾದ್ರಿ 
ಪ್ರಭಗೋಮಯೋಚ್ಚಯಂ ಸಮವೃಷೋಪದ್ರವದರಿದ್ರ 
ಬಾಲವಟ ದುಮಮೆಸೆದಿರ್ದುದದಣ ಬಾಹಿರದೇಶಂ: 


ಲೀಲಾವತಿ, ೫. ೯೭) 
ವಿದ್ರುಮ - ಹವಳ (ವಿದುಮಾರಕ್ಷದಂತಚ್ಛ್ಚೆದಂ ಉತ್ತುಂಗೋಚಿತ 


ಉರಸ್ಪಳಂ೦ಅನುಪ ಬಾಹುದ್ವಯಂ ಕುಮಾರಂ: 
ಸುಕುಮಾಚ, ೧೦. ೬೪) 

ವಿದ್ರುಮದಶನಚ್ಛದೆ — - ಹವಳದಂತೆ [ಕೆಂಪಾದ] 
ತುಟಿಯುಳ್ಳವಳು (ವಿದ್ರುಮದಶನಚ್ಚದೆ 


ಕೋಪೋದ್ರೇಕದಿನೆರ್ದು ಪೋಗೆ ತೆಗೆದಪ್ಪಿದೊಡೆ 
ಉನ್ನಿದ್ರಾಂಭೋಜಸ್ಯೆಗೆ ಮದನದ್ರವಮುಂ ಕಣ್ಣ ನೀರುಂ 
ಉಣ್ಮಿದುವಾಗಳ್‌: ಆದಿಷು, ೧೨. ೪೪) 

ವಿದ್ರುಮದ್ಯುತಿ — ಹವಳದ ಕಾಂತಿ (ಪಡುಗಡಲ 
ವಿದ್ರುಮದ್ಯುತಿಯಡರ್ದುದೊ ಮಾಣಿಕದ ತೇಜಮೊದವಿಪ 
ತೆಅದಿ೦ ಪಡುವಣ ಸಂಜೆಗೆ೦ಪು ರಂಜಿಸುತಿರ್ಕುಂ: 
ತ್ರಿಷಷ್ಟಿಪು, ೨೪. ೧೧೧) 

ವಿದ್ರುಮದ್ರುಮ - - ಹವಳದ ಮರ, ಹವಳದ ದಿಬ್ಬ (ಮರೀಚಿ 
ಲತಾಪ್ರತಾನಸಂವಳಿಯಿತ ವಿದ್ರುಮದ್ರುಮವಿಳಾಸವಿಶೇಷಿತ 
ಬಾಡಬಾನಳಾವಿಳಜಳಮಂ: ಪಂಪಭಾ, ೪. ೨೫) 

ವಿದ್ರುಮಲತಾ(ತೆ] - ಹವಳದ ಬಳ್ಳಿ (ರಾಜಭಾಸ್ಕರಶಿಖಿನೇತ್ರ 
ವಿದ್ರುಮಲತಾಭ ಜಟಾಧರ .. . ಶರಣಾಗು: ಶಬರಶಂ, ೫. 
೨೯) 

ವಿದ್ವದಾಸ್ಥಾಯಿಕೆ — ವಿದ್ವಾಂಸರ ಸಭೆ (ಕಪಟವಟು 
ಪಟುಮನೋಗವ್ಪರ್ವತ೦ ನುರ್ಗ್ಗಿ ನುಚುನೂಜಾದುದು 
ಭೂಮಿಪ ವಜ್ರಾಯುಧ ವಾಗ್ವಜ್ರಪಾತದಿಂ 
ನೆರೆದವಿದ್ವದಾಸ್ಥಾಯಿಕೆಯೊಳ್‌: ಶಾಂತಿಷು, ೮. ೧೪೮) 

ವಿದ್ವಿಟ್‌ - ಶತ್ರು (ರಿಪುಕುಮುದಂ ಕಿಡೆ ವಿದ್ವಿಟ್‌ ತಮಂ ಪಿಂಗೆ 
ರಥಾಂಗ೦ ಲೀಲೆಯೊಳ್‌ ಕೂಡಿರೆ: ಜಗನ್ನಾವಿ, ೧೬. ೧೪೦) 

ವಿದ್ವಿಡ್ಛಯ - [ವಿದ್ದಿಟ್‌*ಭಯ] ಶತ್ರುಭಯ (ಇರದೂರೂರ 
ಪೊಲಂಗಳೊಳ್‌ ಸುಟಿವರಂ ಸೀಟ್ಟಿಕ್ಕುತುಂ ಬಟ್ಟೆವೋಪರಂ 
ಎಬ್ಬಟ್ಟಿ ಕೊಲುತ್ತುಂ ಆಂತ ಭಟರಂ ತುತ್ತೆತ್ತುತಂತಿರ್ದ 
ಸಿಂಧುರವಿದ್ದಿಡ್ಛಯದಿಂದ ಸಿಂಧುವಿಷಯಂ ಪಾಣಾಗೆಯುಂ: 
ಶಾಂತೀಶ್ವಪು, ೩. ೭) 

ವಿದ್ದಿಷ - ಶತ್ರು (ಅರಿ ತ್ರು ಶಾತ್ರವಂ ವೈರಿ ರಿಪು ಅಪತ್ನಂ 
ವಿರೋಧಿ ದಸ್ಯು ವಿಪಕ್ಷಂ ಪರಂ ಅಹಿತಂ ಅನ್ಯಂ ಅಸುಹೃದಂ 
ಅರಾತಿ ಪರಿಪಂಧಿ ವಿದವಿಷಂ ವಿದ್ವಿಷ್ಟಂ: ಅಭಿಧಾವ, ೨. ೧. 
೧೦) 


ವಿದ್ದಿಷ್ಟ - ದ್ವೇಷವುಳ್ಳ, ಶತ್ರು (ಸಮದಾರಾತಿ ಮರಾಳನೀರದರವಂ 
ಸಂಕುದ ವೈವಸ್ತತಕೋಪಮ ವಿದ್ದಿಷ್ಠಫಣೀಂದಚಂದಕಿರವಂ: 
a) ನ [5 ಭು) po 
ಆದಿಹು, ೧೧. ೧೦) 
ವಿದ್ಧಿಷ್ಟವಿದ್ರಾವಣ - - ಶತ್ರುವಿನಾಶಕ (ಕದನತ್ರಿಣೇತ್ರ೦ 
ಮನುಜಮಾಂಧಾತಂ ಶೌಚಾಂಜನೇಯಂ 
ವಿದ್ವಿಷ್ಟವಿದ್ರಾವಣಂ ಅರಾತಿಕಾಳಾನಳ೦ ರಿಪುಕುರಂಗ 


ಕಂಠೀರವಂ: ಪಂಪಭಾ, ೧. ೧೪೮ ವ) 

ವಿದ್ದೇಷಕ - ವೈರ (ವಿದ್ವೇಷಕಮೊರ್ಮೆಯ್ಯಾಗೆ ಮತ್ತಂ ಹರಿಗೆ 
ಮುನಿದು ಬರ್ಪಂತೆ ಬಂದಿತ್ತಿಭೇಂದಂ: ನೇಮಿನಾಹು, ೮. 
೮೨) 

ವಿಧವತೆ - ವೈಧವ್ಯ (ರತಿವನಿತೆಗೆ ವಿಧವತೆಯಂ ಶುತದೇವಿಗೆ 
ಚತುರವೃತ್ತಿಯ೦ ಮಾಟ್ಟ ತಪಶ್ರುತಮೆರಡು ನಿರುಪಮಂ ಆ 
ಕ್ಲಿತಿಯೊಳ್‌ ಶುತಕೀರ್ತಿದೇವಭಟ್ಟಾರಕರಾ: ಚಂದ್ರಪ್ರಹು, ೧. 
೩೫) 

ವಿಧಾತೃ - ಸೃಷ್ಟಿಕರ್ತ, ಬಹ್ಮ (ಯತ್ವಕ್ಕಾರಾದೇಶ೦ ತತ್ವಂ ಪೀನಂ 
ವಿಧಾತೃಶಬ್ದಂ ರಾಂತಂ: ಶಬ್ದಮದ, ೯೪) 

ವಿಧಾತ್ಕಯೋಗ - ಬಹ್ಮ ಸಂಘಟನೆ, ದೈವಯೋಗ 
(ವಿಧಾತೃಯೋಗದಿಂ ಕಣ್ಮುರುಡಾದೊಡೇನೊ 
ಕುರುಡಾಗವೇಬ್ಟುದೆ ನಿಮ್ಮ ಬುದ್ಧಿಯುಂ: ಪಂಪಭಾ, ೨. ೯೧) 

ವಿಧಾತೃವಶ - ಅದೃಷ್ಟ (ಭಂಡಣದೊಳಿಟೆದು ಪೆಂಡಿರ್ಭಂಡಾರಂ 
ಪೋದಡದು ವಿಧಾತೃವಶಂ: ಅನಂತಪು, ೧೧. ೭೦) 


ವಿಧಾತ್ರ - ವಿಧಿ (ಆಂತು ಕಾದೆಯುಂ ದೊರೆಕೊಂಡುದಿಲ್ಲ ಇದು 
ವಿಧಾತ್ರನ ದೋಷಮೋ ನಿನ್ನ ದೋಷಮೋ: ಪಂಪಭಾ, ೧೩. 
೧೦೩); ಬ್ರಹ್ಮ (ನೆಗೆದ ಪಯೋಧರದೊಳ್‌ .. . ಆಕೆಯ 
ಗರ್ಭದ ರಾಜಪುತ್ತಂ ಅರೋಗಿಸುವ ಪಾಲ್ಲಳಂ ಮಡಗಿ 
ಮುದ್ರಿಸಿದಂತೆ ವಿಧಾತ್ರಂ: ನೇಮಿನಾಹು, ೨. ೨೪) 

ವಿಧಿ - [ಜೈನ] ಕರ್ಮಗಳನ್ನು ನಾಶಪಡಿಸುವ ವಿಧಾನ 
(ಮತ್ತಿನುಟಿದ ಕರ್ಮಂಗಳಂ ಸ್ಥಿತಿ ಅನುಭಾಗ ಕಾಂಡ 
ಘಾತಪ್ರದೇಶ ಗುಣಶ್ರೇಣಿ ನಿರ್ಜರಾದಿ ವಿಧಿಯಿನನುಕ್ರಮಂ 
ಕಿಡಿಸುತ್ತುಂ: ಆದಿಹು, ೧೦. ೧೪ ವ); - ಯಥಾಕ್ರಮ 
(ಅ೦ಜಲಿಕಾಸ್ತಮಂ ಭಯಂಕರತರಮಾಗೆ ಕೊಂಡು 
ವಿಧಿಯಿಂದರೆ' ಅಭಿಮಂತ್ರಿಸಿ ಪೂಡೆ ಬೊಲ್ಲೊಳ್‌ ಉರ್ವರೆ 
ನಡುಗಿತ್ತು: ಪಂಪಭಾ, ೧೨. ೨೧೨); ವೇದ, ಶಾಸ್ತಕರ್ಮ 
(ವಿಧಿ ವೇದಂ ವಿಧಿ ವಿಧಾನಮಕ್ಕುಂ ಪೆಸರಿಂ: ಅಭಿಧಾವ, ೩. 
೧. ೧೪); ಕಮ (ಉಪಚಿತ ವಿಧಿದಾತೃದವ್ಯಪಾತ್ರ 
ಫಲಭೇದದಿಂದಮಯ್ದು ತೆಅ೦ ಭಾವಿಪೊಡೆ 
ಅನ್ನದಾನಮದಉಳ್‌ ಪ್ರಪಂಚಿಪೊಡೆ ವಿಧಿಯದೊಂದೆ 
ನವವಿಧಮಕ್ಕುಂ: ಚಂದ್ರಪ್ರಪು, ೩. ೨೯); ಅದೃಷ್ಟ (ಇದು 
ವಿಧಿ ವಿಷ್ಣುಗಳ ವಾದಮ೦ ಮಾಣಿಸಿದಗ್ಗದ ಪರಬೊಮ್ಮಂ: 
ರಾಜಶೇವಿ, ೧೩. ೪೮); ಬ್ರಹ್ಮ (ಇದು ಮುನಿಗಳ 
ಮನದೊಳಬೆಳಗು ಇದು ವಿಧಿವಿಷ್ಣಗಳ ವಾದಮಂ 
ಮಾಣಿಸಿದ ಅಗ್ಗದ ಪರಬೊಮ್ಮಂ: ರಾಜಶೇವಿ, ೧೩. ೪೯) 

ವಿಧಿದಾನ - [ಜೈನ] ಒಂದು ಗರ್ಭಾನ್ಹಯ ಕ್ರಿಯೆ, ತನ್ನನ್ನು 
ಪೂಜಿಸಿದ ದೇವತೆಗಳನ್ನು ಸನ್ಮಾನಿಸುವುದು (ವಿಧಿದಾನ 


ಸುಖೋದಯ ಇಂದ್ರತ್ಕಾಗಾವತಾರ ಪ 
ಯೋಗತ್ಕಾಗಾಗನಿರ್ವೃತಿಯೆಂಬ ಅಯ್ವತ್ತುಮೂಖು 
ಗರ್ಭಾದಿನಿರ್ವಾಣಪರ್ಕಂತಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 


ಆದಿಷು, ೧೫. ೧೫ ವ) 

ವಿಧಿಪುತ್ರ - ಬ್ರಹ್ಮನ ಮಗ, ನಾರದ (ಸಿತಗಾತ್ರಂ ವಿಧಿಪುತ್ರಂ ನುತ 
ಮಹಿಮೋದ್ದಾಮಂ .. . ನಾರದಂ ಅಭವನೋಲಗಕೆ ತಾಂ 
ಬಂದಂ: ತ್ರಿಷಷ್ಟಿಪು, ೩೨. ೬) 

ವಿಧಿಪೂರ್ವಕ - - ಯಥಾಕ್ರಮದಿಂದ (ದಕ್ಷಿಣೋತ್ತರಶ್ರೇಣಿಗಳಂ 
ನಮಿವಿನಮಿಗಳ್ಲೆ ಕೊಟ್ಟು ಗಾಂಧಾರಪನ್ನಗವಿದ್ಯೆಗಳನವರ್ಗೆ 
ವಿಧಿಪೂರ್ವಕಮಿತ್ತು: ಆದಿಷು, ೯. ೧೨೧ ವ) 

ವಿಧಿವಾಹನ - ಹಂಸ (ಆ ವನಂ 
ವಿಧಿವಾಹನದಂತೆ ವಿಕಳದ್ದನಿವಿಳಸಿತಮುಂ...... 
ರಾಜಶೇವಿ, ೨. ೭೮ ವ) 

ವಿಧು - ಚಂದ್ರ (ನುಣ್ಣಜೆಯಿಲ್ಲದ ವಿಧುವಿಂ ತಣ್ಣದಿರ್‌ ಒಗೆದಂತೆ 
ವಿಮಳಮುಖಮಂಡಳದಿಂ ಕಣ್ಣೊಳಿಸೆ ದಂತಕಾಂತಿ 
ಪವಣ್ಣ್ಗಳಿದುಳ್ಳಲೆ ಖಚರವರ೦ ಇಂತೆಂದಂ: ಶಾಂತೀಶ್ವಪು, ೨. 
೫೩); ಬ್ರಹ್ಮ (ವಿಧು ಸುಧಾಸ೦ಭವನುಂ: ಅಭಿಧಾವ, ೩. 
೧. ೧೪); ರಾಕ್ಷಸ (ವಿಧು ದನುಜಾರಾತಿ: ಅಭಿಧಾವ, ೩. ೧. 
೧೪); ಪಚ್ಚಕರ್ಪೂರ (ಅದು ಪರಿಶೋಭಿಸಿತ್ತು ಮಧುವಿಂ 
ವಿಧುವಿಂ ವಧುವಿಂ ಶೈವವಿಪ್ರತತಿಯಿ೦ ಶ್ರುತಿಯಿಂ 
ಕತುವಿಂದೆ ಮಂಟಪಂ: ರಾಜಶೇವಿ, ೮. ೬); ವಿಷ್ಟು 
(ಅನಂತಾಶ್ರಯಂಗೆ ಜಗದ್ದಿಶ್ರುತಮಾಗದೇ ವಿಧುಸಮಾಖ್ಯನಂ: 
ರಾಜಶೇವಿ, ೧೧. ೭೪) 

ವಿಧುಂತುದ - ಚಂದಪೀಡಕ, ರಾಹು (ಜರದಜಗರಮಂ ಕರದಿಂ 
ಕರಿ ಪಿಡಿದಿಡೆ ನಭದೊಳದು ವಿಧುಂತುದನೆಂತು ಅಂತಿರೆ 
ಪಾಯ್ದುದು: ಶಬರಶಂ, ೩. ೩೯) 


ವಿರಹಿಯಂತೆ 
ಎನಿಸಿದುದು: 


ವಿಧುಕರ - ಚಂದ್ರಕಿರಣ, ಬೆಳುದಿಂಗಳು (ಅಮೃತಾಂಬುಧಿಯುಂ 
ಮಳಯಜರಸಮುಂ ವಿಧುಕರಮುಂ 
ತಣ್ಣನೀಯಲೇನಾರ್ತಪುವೇ: ಸಮಯಪ, ೫. ೩೮) 

ವಿಧುಬಿಂಬ ದ ಚಂದ್ರಬಿಂಬ (ಅಲತಗೆಯ 
ಪಡಲದಂತೆವೊಲಲೆದುದು ಪರಿಪಕ್ಷಬಿಂಬಂ ವಿಧುಬಿಂಬಂ: 
ಲೀಲಾವತಿ, ೨. ೭) 

ವಿಧುಮುಖ - ಚ೦ದ್ರಮುಖಿ (ನೋಡಿದಂ .. . ಯುಗಭರ 


ವಿಧುರೆಯಂ ಧರಾಧಿಪತಿ ವಿಧುಮುಖಿಯಂ: ಕವಿರಾಮಾ, ೨. 
೫೮) 

ವಿಧುರ - ವಿರಹಿ (ಖೇದಮನೇಕೆ ಮಾಡುಗುಂ 
ಜನಕಸುತಾವಿಯೋಗ ವಿಧುರಂಗೆ ರಘುಪ್ರವರ೦ಗೆ ರಾಗಮಂ: 
ಪಂಪರಾ, ೧೦. ೪೧); ಅಗಲಿಕೆ (ವಿಯೋಗ ವಿಧುರಾಖ್ಯಂ: 
ಅಭಿಧಾವ, ೨. ೨. ೧೮) 

ವಿಧುರಗತಿ - ಚಂಚಲವಾದ ಚಲನೆ (ವಿಧುರಗತಿ ವಿಲೋಢ್ಯಂ 
ತಳ್ತು ನಿಲ್ಲಪ್ಲುದು ಆ ವಾಗಧಿಪ ವಚನಮಾಲಾ ಪಾವನೀಯಂ 
ಗಭೀರಂ: ಕವಿರಾಮಾ, ೨. ೧೫೪) 

ವಿಧುರಿತ - ಬೇರೆಯಾದ (ಅಧಮಕ್ಕತಿ 
ವಿಧುರಿತಂ: ಲೀಲಾವತಿ, ೧. ೧೬) 

ವಿಧುರೆ - ದುಃಖಕ್ಕೀಡಾದವಳು (ವಿರಹ ವಿಧುರೆಯಾಗಿಯುಂ 
ಲಾವಣ್ಯರಸ ತರಂಗಿಣೀ ತರಂಗ ಲೇಖೆಯಂ ಅನುಕರಿಸಿ 
ತಳಿರ್ತಶೋಕ ತರು ತಳಮನಲಂಕರಿಸಿ: ಪಂಪರಾ, ೧೧. ೮೨ 
ವ) 

ವಿಧೂತ ದ ಅಲ್ಲಾಡಿಸಲ್ಪಡುವ (ಅಮರೇಂ೦ದ್ರಪುತ್ರನಂ 
ಕರೆವವೊಲಾದುದು ಪುರದ ವಾತ ವಿಧೂತವಿನೂಶಕೇತುಗಳ್‌: 
ಪಂಪಭಾ, ೪. ೩೪) 

ವಿಧೂಯಮಾನ - ಬೀಸಲ್ಪಡುತ್ತಿರುವ (ಅಮರಕುಮಾರ 
ಕರಪಲ್ಲವವಿಧೂಯಮಾನ ಚಾರುಚಾಮರಜನಿತ 
ಮಂದಮಾರಿತಾಂದೋಳಿತ ಸೂಕ್ಷ್ಮಕ್ಕೌಮಾಂಬರ ಪಲ್ಲವಂ: 
ಆದಿಹು, ೮. ೫೫ ವ) 

ವಿಧೃತ - ಹೊರಲ್ಪಟ್ಟ (ಕೇಸರಿಗಣವಿಧೃತಂ ಸಿ೦ಹಾಸನ೦ ಅದನಲ್ಲಿ 
ನಾಲ್ವೆರಲ್ನುಟ್ಟದೆ ದೇವಾಸುರ ಮಕುಟದ್ಯುತಿಭಾಸುರ 
ಚರಣಾರವಿಂದಂ ಆದಿಜಿನೇಂದಂ: ಆದಿಷು, ೧೦. ೩೯); 
ಪಡೆದ (ಅತಿವಿಳಾಸವಿಧೃತದುಕೂಲಂ ಧೃತರತ್ನಾರ್ಫ್ಯಂ 
ಬಂದಂ ಪತಿಗಿದಿರಂ ಶಂಖನಿಧಿಯೆ ಬರ್ಪಂತಾಗಳ್‌: 
ಆದಿಪು, ೧೩. ೧೨ 

ವಿನತ — ಬಾಗಿದ 
ತೆನೆಗಳನೊಳಕೊಂಡು ಮುಗಿದ ಕುಮುದಂಗಳ್‌ 
ನೋಡನುಕರಿಸಿದುವು ತೀವಿದ ತನಿಗಂಪಂ ಪಫೀರ್ವ 
ತೆಅನನುನ್ನತನಿಳಯಾ: ಲೀಲಾವತಿ, ೫. ೪೯) ನಮಸ್ಕರಿಸಿದ 
(ಅಪರಿಮಿತಭಕ್ತಿಯಿಂ ತನ್ನ ಪದಾಂಭೋಜಕ್ಕೆ 
ವಿನತನಾಗಲೊಡಂ ಕಾಶ್ಯಪಿ ಸಂತಸದಿಂ ತಬ್ಕ್‌ಸಿ ಪರಸಿದಳ್‌: 
ಸುಕುಮಾಚ, ೨. ೭೩) 

ವಿನತಮಸ್ತಕ - - ಬಾಗಿದ ತಲೆ, ನಮಸ್ಕರಿಸು (ಭೂತಲಪತಿ 
ಬಟೆಯಟ್ಟಿ ಬರಿಸೆ ಪೆಜತೊಂದೆಡೆಯೊಳ್‌ ಮಲರಹಿತರ್‌ 
ಬಂದು ಧರಾಲಲನಾಧೀಶಂಗೆ ವಿನತಮಸ್ತಕರಾದರ್‌: ಆದಿಪು, 
೧೫. ೧೦) 


ವೇಣುವಿದಳನ 


(ವಿನತ ನವಗಂಧಶಾಲಿಯ 


೯೯೯ 


ವಿನತಾನಂದನ - ಗರುಡ (ವಿನತಾನಂದನಂ ಎಂದುಂ 
ಇಂದುಧವಳಶ್ರೀಮತ್ಸಯೋವಾರ್ಧಿಯೊಳ್‌ ವಿನತಾನಂದನನಂ 
ಮುಕುಂದನಂ.. ..ಸೇವಿಸುತಿರ್ಪಂ: ಪಂಚತಂತ್ರ, ೩೧೪) 

ವಿನತಾಪುತ್ರ - ವಿನತಾನಂದನ (ವಿನತಾಪುತ್ರನ ವಜ್ರ ತುಂಡ 
ಹತಿಗ೦ ಮೆಯ್ಯಾಂತು ಕ೦ಂಡ೦ಗಳುಳ್ಳಿನಂ ಅಂಗಂಗಳಂ ಒಡ್ಡಿ 
ಒಡ್ಡಿ ತನುವಂ ಕೊಟ್ಟಂತು: ಪಂಪಭಾ, ೪. ೨೬) 


ವಿನತೋದರ - - ವಿನತೆಯ ಬಸಿರು (ವನನಿಧಿಯಿಂದಂ 
ಚಂದ್ರಂ ವಿನತೋದರದಿಂ ಗರುತ್ಮನುದಯಾಚಳದಿಂ 
ದಿನಪನೊಗೆವಂತೆ ಪುಟ್ಟಿದಂ 


ಅನಿವಾರ್ಯಸುತೇಜನೆನಿಪನಿನಜನ ತನಯಂ: ಪಂಪಭಾ, ೧. 
೧೨೧) 

ವಿನಮನ್ಮಸ್ತಕ - - [ವಿನಮತ್‌.-ಮಸ್ತಕ] ಬಾಗಿದ ತಲೆಯವನು, 
ತಲೆಬಾಗಿದವನು (ತ್ರೈಲೋಕ್ಕನಾಥಂ ಕಣಾ 
ವಿನಮನ್ನಸ್ತಕನಾದೆಂ: ಪಂಪಭಾ, ೧೦. ೧೨೦) 

ವಿನಮಿತೋತ್ತಮಾಂಗ - - [ವಿನಮಿತ೬ಉತ್ತಮಾಂಗ] ಬಾಗಿದ 
ತಲೆಯುಳ್ಳ (ಎಂದು ವಿನಯವಿನಮಿತೋತ್ತಮಾಂಗನಾಗಿ 
ಕರಕಮಳ೦ಗಳ೦ ಮುಗಿದು: ಪಂಪಭಾ, ೮. ೨೫ ವ) 

ವಿನಮ್ರ - ಬಾಗಿದ (ಯುವತಿಘನ ಕಾಂಚೀರತ್ನಂ ಸ್ತನಭರ 
ವಿನಮ್ರಗಣಿಕಾಸ್ತನತಟಹಾರ೦ ಸರಸ್ವತೀಮಣಿಹಾರಂ: ಆದಿಷು, 
೧... ೬೧ ಪೂಜ್ಯ ಹತವೈರಿಕ್ಷತ್ರಚಕಂ ಭಯಚಕಿತ 
ಜಗದ್ದೀರಚಕ್ರಂ ವಿನಮಕ್ಷಿತಿಚಕ್ರಂ ಇರ್ದತ್ತೊಳಪುಗದೆ 
ಪುರೋಪಾಂತದೊಳ್‌ ಚಕ್ರಿಚಕ್ರಂ: ಆದಿಷು, ೧೪. ೩) 

ವಿನಯ - - ನಮ್ರತೆ (ಒಲ್ಬು ಎಅಪಂತೆ ತಳ್ತ ಪೂವಿನ 
ಪೊಸಗೊಂಚಲಿಂ ಮರನಿದೇನೆಸೆದಿರ್ದುವೊ ಕಲ್ತುವಾಗದೇ 
ವಿನಯಮನೀ ತಪೋಧನರ ಕೈಯೊಳೆ ಶಾಖಿಗಳುಂ 
ನಗೇಂದದಾ: ಪಂಪಭಾ, ೧. ೧೧೬) 

ವಿನಯಂಗೆಯ್‌ - ವಿನಯವನ್ನು ತೋರಿಸು (ಎನಗೆ 
ವಿನಯಂಗೆಯ್ಯನೆ ಉಸಿರದಿರ್ದನೆಂದು ಕುಮಾರಂಗೆ 
ಮುಳಿದು: ಚಾವುಂಪು, ಪು. ೪೩೫. ಸಾ. ೩೩) 

ವಿನಯವತ್ತಳೆ - ಬಿನ್ನವತ್ತಳೆ (ಸುತ್ತಾಜು೦ ಸುತ್ತಿಲ್ಲದೆ 
ಸುತ್ತಚೆದದಿರ್ದೊ೦ದು ವಿನಯವತ್ತಳೆಯಂ ವಿಪ್ರೋತ್ತಮಂ .. 
.. ತನ್ನೊಳನುವಾಚಿಸಿದಂ: ಸುಕುಮಾಚ, ೨. ೪೯) 


ವಿನಾಯಕ - ಗಣೇಶ (ತನಗೆ ವಿನಾಯಕಂ ದಯೆಯಿನಿತ್ತ 
ಜಯಾಸ್ತಮಂ ಉರ್ಚಿಕೊಂಡು ಭೊಂಕೆನೆ 
ಶರಾಸನೆದೊಳಾಂತು ಅದನಾಗಡೆ ಪೂಡಿ .. . ಎಚ್ಚೊಡೆ: 
ಪಂಪಭಾ, ೧೨. ೧೬೮) 

ವಿನಾಶಿತರಿಪು - - ನಾಶಮಾಡಲ್ಪಟ್ಟ ಹಗೆಯುಳ್ಳವನು 


(ದಿವ್ಯಾಸ್ತಮಂ ಆ ಪಾಶುಪತಾಸ್ತಮನಿತ್ತು ವಿನಾಶಿತರಿಪುವಕ್ಕೆ 
ಹರಿಗನೆಂದಂ ದಯೆಯಿಂ: ಪಂಪಭಾ, ೮. ೨೬) 
ವಿನಿರ್ಜತ - ಗೆಲ್ಲಲ್ಪಟ್ಟ (ಮೀನಯುಗ್ಮದಿಂ 
ಮೀನಕೇತನನುಂ ಶೀಲರತ್ನರಾಶಿಯುಂ 
ರಾಜಕುಂಜರಂ ನಿನಗೆ ತನಯನಾದಪಂ: ಅಜಿತಪು, ೩. ೧೪ 
ವ) 
ವಿನಿರ್ದಳಿತ - ಸೀಳಲ್ಪಟ್ಟ (ನಿಜವಿಜಯಗಜಕರ ಉನ್ಮುಕ್ತಂಗಳಪ್ಪ 


ವಿನಿರ್ಜಿತ 


ಮುಕ್ತಾಮುಕ್ತವಿನಿರ್ದಳಿತ ವೀರಯೋಧ  ರುಧಿರವಾರಾಶಿ 
ಶೀಕರಂಗಳಿಂ: ಆದಿಷು, ೧೪. ೧೦೩ ವ) 
ವಿನಿರ್ಧೂತ - ಶುಭ್ರಗೊಂಡ (ವರುಣಾಶಾಬ್ಧಿಪಯಃಪ್ರವಾಹ 


ವಿತತಸ್ನಾನಂ ವಿನಿರ್ಧೂತ ಧಾತ್ರೀರಜಃಪ್ರೋತಿಹಿತಾಂಗಂ 


. ಪಳಂಚಿ ಪೊಯ್ದುದು ರಟತ್‌ ಜ೦ರಭಾಮರುತ್ಕುಂಜರಂ: 
ರಾಜಶೇವಿ, ೮. ೧೦೬) 

ವಿನಿದ್ರ - ಅರಳಿದ (ವಿನಿದ್ರ ಕುಮುದಾಯತೋಜ್ಜಳ೦ಗಳ್‌ .. .. 
ನೆನಯಿಪುವು ಸಹಸ್ರನೇತ್ರನಯನೋತ್ಕರಮಂ: ಕಾದಂಬ, ೨. 
€) 

ವಿನಿವರ್ತನ ವಾಪಸಾಗುವಿಕೆ (ಮುನಿವೃಷಭಂ ಭೂಪನ 
ಮನದೊಳ್‌ ಮಾಣದೆ ಪೊದಳ್ಳ ವೈರಾಗ್ಯದ ಪೆಂಪನೆ 
ಪರಿಕಿಸಲೆಮದಾಗಹ ವಿನಿವರ್ತನಸೂಚಕೋಕ್ತಿಗಳನಿಂತೆ೦ದಂ: 
ಚಂದ್ರಪ್ರಷು, ೯. ೩೯) 

ವಿನಿವೃತ್ತ ತ್ಯಜಿಸಿದ (ಧನಧಾನ್ಯಾದಿ  ಪರಿಗ್ರಹಮನಾವಗಂ 
ತೊಜ್‌ದು ನೆಗಟ್ಟುಪಾಸಕ೦ ಒಂಬತ್ತನೆಯ ಪರಿಮಿತಪರಿಗ್ರಹ 
ವಿನಿವೃತ್ತಂ ಉದಾತ್ತಧರ್ಮನಿರ್ಮಲಚಿತ್ತಂ: ಸುಕುಮಾಚ, ೬. 
೩೪) 


ವಿನಿಷ್ಠಾಮಪ್ರವೇಶ - (ಸಾಮಾನಿಕ ಜನತತಿ ಚೇತೋಮಂ 
ಪ್ರಾಸಾದಿಕ ಅಂತರ ಆಕ್ಷೇಪಕ ವಿನಿಷ್ಠಾಮಪ್ರವೇಶ 
ಗಾನರಸಾಮೃತಮೆಸೆಗುಂ ಧ್ರುವಪ್ರಯೋಗಾನುಗತಂ: 
ಅಜಿತಪು, ೫. ೧೦) 

ವಿನಿಹತ - ನಿವಾರಿಸಿದ (ವಿನಿಹತಕಲ್ಲಷಂ ಜಿನನನಂತ 


ಚತುಷ್ಟಯಭಾಗಿ ಭವ್ಯನಂದನಂ: ಶಾಂತಿಷು, ೬. ೪೦) 

ವಿನಿಹಿತ[ನೀರಾಜನ] - [ಆರತಿ] ಎತ್ತಿಸಿಕೊಂಡವನು (ಅಂತು 
ನಿಷ್ಠನ್ನಮಜ್ಜನನುಂ ವಿನಿಹಿತನೀರಾಜನನುಂ ಆಗಿ. 
..ಪುರುದೇವಂ: ಆದಿಪು, ೮. ೭೧ ವ) 

ವಿನೀತಾಪುರ - - ಅಯೋಧ್ಯೆ (ಕಲ್ಲಾಮರೇಂದಪ್ರಬಲಬಳಸಮಿತಿ 
ಗಗನತಳದಿಂದಂ ಅಂದಂಬಡೆದು ವಿನೀತಾಪುರಕ್ಕವತರಿಸಿ: 
ಆದಿಹು, ೭. ೧೦೮ ವ) 

ವಿನೀಳ - ಹೆಚ್ಚು ಕಪ್ಪಾದ ಮತ್ತು ಹೆಚ್ಚು ನೀಳವಾದ 
(ವದನಸುಧಾಸೂತಿ ಬೆಳಗೆ ಪೆಳಜೆದ ತಮಮಿ೦ ಪುದಿದು 


ಪೆಣಗಿರ್ದುದು ಎನಿಪುದು ಮದಗಜಗಮನೆಯ 
ವಿನೀಳಕೇಶಕಳಾಪಂ: ಆದಿಪು, ೮೨) 

ವಿನುತಂಬೆಣು - ಪ್ರಸಿದ್ಧವಾಗು (ವಿನುತಂಬೆತ್ತುದು ನಮ್ಮ 
ಪುರದೈಂದ್ರೀಭಾಗದಿಂದೀರೆಂಟು ಯೋಜನ 


ಮಾತ್ರಾವನಿಯೊಳ್‌ ಸಿವ೦ಕರವನಂ: ಸುಕುಮಾವ, ೪. ೮೮) 
ವಿನೂತ - ಶ್ರೇಷ್ಠವಾದ (ಅಮರೇ೦ದ್ರಪುತ್ರನಂ ಕರೆವವೊಲಾದುದು 
ಪುರದ ವಾತವಿಧೂತ ವಿನೂತಕೇತುಗಳ್‌: ಪಂಪಭಾ, ೪. 


೩೪) 

ವಿನೇಯ - ಸಜ್ಜನ (ಇವು ಸುಜ್ಞಾನದ ಸಲ್ಪ ಬಟ್ಟೆಗಳ್‌ 
ಇವಜ್ಞಾನಾಂಧಕಾರಕೂಪಂಗಳೆಂದು ವಿಶುದ್ಧೋದಿತ 
ಬುದಿಯಿಂದಟಿಪಿ ಲಾಭ ಖ್ಯಾತಿ ಪೂಜಾ ಅನಪೇಕ್ಷೆ 
ವಿನೇಯರ್ಕಳೊಳಾಗೆ: ಅಜಿತಪು, ೧. ೪); ಶಿಷ್ಯ 


(ಪಾತ್ರೀಭೂತ ವಿನೇಯ ಸಂತತಿಗೆ ಸಮೃಗ್ಗರ್ಶನ ಜ್ಞಾನ 
ಚಾರಿತ್ರಂಗಳ್‌ ನಿಜಮಪ್ಪ ಅನಂತ ಸುಖಮಂ .. .. ಪೇಟ್ವವರ್‌ 
ಸೂತ್ರಪ್ರಾಯರ್‌: ಪಂಪರಾ, ೧. ೪); [ಜೈನ] ಧರ್ಮದಲ್ಲಿ 
ಶ್ರದ್ದೆಯುಳ್ಳವನು  (ಪ್ರಾಣಿಹಿತಮ೦ ವಿನೇಯಪ್ರೀಣನಕರಂ 
ಜಗತ್ತಯ ಪ್ರಕಟಿತಕಲ್ಯಾಣಮನೀ ನೆಗಲ್ಸಾದಿಪುರಾಣಮಂ 
ಅಪರಿಮಿತಭಕ್ತಿಯಿಂ ವಿರಚಿಸುವೆಂ: ಆದಿಷು, ೧. ೪೨) 
ವಿನೋದ್ಯಮಾನೆ ಸಂತೋಷಗೊಂಡವಳು (ವಿಲಾಸಿನೀ 
ವಿನೋದ್ಯಮಾನೆಯಂ  ಆಭರಣಪ್ರಭಾ ಪರಿಭೂತಪ್ರಭೂತ 
ಜ್ಯೋತಿಃಪ್ರಭೆಯಂ ಜ್ಯೋತಿಘಪ್ರಭೆಯಂ ಪ್ರತೀಹಾರಂ 


೧೦೦೦ 


ಮಗಧಾಧಿರಾಜಾಭಿಮುಖಂ ಮಾಡಿ: ಶಾಂತಿಷು, ೫. ೧೦೫ 
ವ) 

ವಿನ್ನಾಣ - [ವಿಜ್ಞಾನ] ನೆನಪು (ಎಂದು ರಘುವೀರಂ ಅಣುವಂಗೆ 
ಜಾನಕಿಯ ತನ್ನ ಕುಖುಪಿನ ವಿನ್ನಾಣಂಗಳನಣೆಪಿ; ಪಂಪರಾ, 
೧೧. ೪೬ ವ) 


ವಿನ್ನಾಣಿ - [ವಿಜ್ಞಾನಿ] ಚೆನ್ನಾಗಿ ತಿಳಿದವನು (ವಾಸ್ತುವಿದ್ಯಾ 
ನಿಮಣರೆನಿಪ ವಿನ್ನಾಣಿಗಳ್ಳರಸು ಸುಮುಹೂರ್ತದೊಳ್‌ 


ನೆಲನಂ ಶೋಧಿಸಿ: ತ್ರಿಷಪ್ಟಿಪು, ೨೧. ೫ ವ) 
ವಿನ್ಯಸ್ತ - ಇರಿಸಿದ (ಸ್ಪಸ್ತಿ ಸಮಸ್ತನರೇಶ್ವರ ಮಸ್ತಕವಿನ್ಯಸ್ತಪ್ರಕಾಶನಂ 
.. ಆದಿದೇವನಗ್ರತನೂಜ೦ ನೋಡಿ: ಆದಿಷು, ೧೩. ೭೨); 
ಕೆತ್ತಿದ (ಸುಯೋಧನೋರುಮಕುಟೋದೃಟ್ಟಪ್ಪತಿಜ್ಞಾಕ್ಟರಾವಳಿ 
ವಿನ್ಯಸ್ತವಿಶಾಲನಿಶ್ನಳಶಿಲಾಸ್ತಂಭಂ: ಗದಾಯು, ೧. ೫೫) 
ವಿನ್ಯಾಸ ರೀತಿ, ಕಮ (ಆಗಳ್‌ ಸವ್ಯಾಪಸವ್ಯ 
ಭ್ರಾಂತೋದ್ಧಾಂತಂಗಳೆಂಬ ರಥಕಲ್ಪ ವಿಶೇಷವಿನ್ಯಾಸಂಗಳಂ 
ಅಣೆದು ಸಾರಧಿಗಳ್‌ ಚಜೋದಿಸುವಾಗಳ್‌: ಪಂಪಭಾ, ೧೨. 
೭೫ ವ); ಜೋಡಣೆ, ರಚನೆ (ವಾಸವಪುರಂ ಇದಜೇ 
ವಿನ್ಯಾಸಮಂ ವಿಲಾಸಮಂ ಇದಜೇ ಬೆಡಂಗಂ 
ಅವಗಯಿಸುಗುಮೇ: ಶಾಂತಿಪು, ೩. ೮) 
ವಿಪಂಚಿಕಾ - ವೀಣೆ (ಮೃದುಪಂಚಮಾಂಚಿತ ವಿಪಂಚಿಕಾ 
ನಾದದಿಂದ: ಕಾದಂಸಂ, ೧. ೧೦) 
ವಿಪಂಚೀ ವೀಣೆ (ಧ್ವನಿಯೆನಿಸಿದಳಂಕಾರದ್ವನಿಯೆಸೆವಿನಂ 
ಎಸೆವುದಲ್ಲಿ ಮಧುರವಿಪಂಚೀದ್ದನಿಯೊಡನೆ ಅನೇಕರಾಗದ್ದನಿ: 
ಆದಿಷು, ೯. ೧೧೯); ಜಗುಲಿ 
ವಿಪಕ್ಷ - ವಿರೋಧ ಪಕ್ಷ, ಶತ್ರು (ಅದಲ್ಲದೆಯು೦ ಉದಾರವೀರ 
ಚರಿತನಿರತ ಕದನಕರ್ಕಶಕ್ಷತ್ರಿಯಂಗೆ ವಿಪಕ್ಷಪರಾಕ್ರಮಾಕರ್ಣನ 
ಉದೀರ್ಣಕ್ರೋಧದೊಳ್‌: ಆದಿಷು, ೧೪. ೮೧ ವ) 
ವಿಪಕ್ಷಪಾರ್ಥಿವ ಶತ್ರುರಾಜ ಯ(ವನದುರ್ಗಭಂಗಮುಂ 
ವಿಪಕ್ಷಪಾರ್ಥಿವ ಮನೋರಥಭಂಗಮುಂ ಸಿದ್ಧವಾಗೆಯುಂ: 
ಆದಿಪು, ೧೩. ೭೭ ವ) 
ಪಕ್ಷಿ - ವಿಶೇಷ ಬಗೆಯ ಪಕ್ಷಿ (ಹಂಸ ಚಕ್ರವಾಕ ಬಳಾಕ 
ವಿಪಕ್ಷಿಗಣ೦ಗಳ್‌ ನೀರೊಳಗಾಡುತ್ತುಂ ಮುಯುಗುತ್ತುಂ: 
ವಡ್ಡಾರಾ, ಪು. ೫೪, ಸಾ. ೨೧) 
ವಿಷಣಿ ಮಾರುವ ಸ್ಥಳ, 
ವಿಲಾಸಿನೀನಿವಾಸಕ್ಕೆ ಆಸನ್ನಮೆನಿಪ 
ಮಲ್ಲಿನಾಪು, ೨. ೪೫ ವ) 
ವಿಷಣಿಪಥ ಅಂಗಡಿಬೀದಿ (ಮಣಿಮಯ ತೋರಣಕುಳ 
ಎಸೆದುವು ವಿಪಣಿಪಥದ ಗೃಹಸಮಿತಿಗಳೊಳ್‌: ೭. ೨೩) 
ವಿಷಣಿವೀಥಿ - ಅಂಗಡಿ ಬೀದಿ (ಅತಿಮನೋಹಾರಿಯಪ್ಪ 
ಸೂಯ್‌ೌಗೇರಿಗೆ ಆಸನ್ನಮಾದ ವಿಪಣಿವೀಥಿಯೊಳ್‌: 
ಪುಷ್ಪದಂಪು, ೨. ೭೭ ವ) 
ವಿಪತ್ತಿ - ಕೇಡು, ಸಾವು (ಅತಿಬಲನೆಂಬ ಕೇಶವನ ವಿಪತ್ತಿಯೊಳ್‌ 
ಮಹಾಬಲಂ ಸಮಾಧಿಗುಪ್ತರ ಪಕ್ಕದೆ ಮಹಾವ್ರತಮನಾಂತು: 
ಚಾವುಂಪು, ಪು. ೧೭೬, ಸಾ. ೨೧) 
ವಿಷನ್ನ ವಿಪತ್ತಿಗೆ ಸಿಲುಕಿದ (ಅದೃಢಾಗಾರ 
ವಿಪನ್ನಖಿನ್ನಗೃಹಿಣೀನಿಶ್ಲಾಸದಿಂ ಕೂಡೆ ತೊಜ್‌ೌದುವಾವಾಸ 
ಪರಿಕ್ರಿಯಾಕುಲವಧೂ ವಕ್ಷೋಜದೊಳ್‌ ಬಿಟ್ಟು ಸೇರಿದುವು .. 
.. ವಾರ್ಬಿಂದುಗಳ್‌: ಚಂದ್ರಪ್ರಪು, ೪. ೪೦) 


ವಿ 


ಅಂಗಡಿ ಬೀದಿ (ಆ 
ವಿಪಣಿಮಾರ್ಗದೊಳ್‌: 


ವಿಪನ್ನತೆ - ಕಷ್ಟ (ರನ್ನದ ಮಟ್‌ಯಿಂ ವಿಪನ್ನತೆ 
ಗರ್ಭಾವತಾರದಿಂದಳುದಿಂಗಳ್‌ ಮುನ್ನಮೆನೆ ಪೋಯ್ತು: 
ಚಂದ್ರಪ್ರಪು, ೧೧. ೧೨೦); ಶೂನ್ಯತೆ (ಇನ್ನೆವರಂ 
ಸುತಜನ್ಮವಿಪನ್ನತೆ ಭವದೀಯ ಸತಿಯೊಳಯ್ತು 
ಉದಯಿಸಿದಪ್ಪಂ ನಿಜಕುಲದೀಪಕಂ: ಚಂದ್ರಪ್ರಪು, ೩. ೭೯) 

ವಿಪರೀತಕ ವಿರುದ್ಧವಾದ  (ವಿಪುಳತರ ಕಟಕನುದ್ಯದ್‌ 
ದ್ವಿಪಹರಿಮಹಿಷೀನಿಷೇವ್ಯನುನ್ನತಪಾದಂ ವ್ರುಪನೀತಶ್ರೀಫಲದಂ 
ವಿಪರೀತಕನಪುನಂತು ಭೂಭ್ಯನ್ನಾಥಂ: ಕವಿರಾಮಾ, ೩. 
೧೧೦) 

ವಿಪರೀತಗ್ರಹಣ ಎ 
ವಿಪರೀತಗ್ರಹಣಂಗೆಯ್ದು 
ಪಂಚತಂತ್ರ, ೨೯೩ ವ) 

ವಿಪರೀತರತ ಪುರುಷನಂತೆ ಸಂಭೋಗಿಸುವ ರೀತಿ 
(ಲಲಿತಲತಾಂಗಿ  ನೂತವಿಪರೀತರತಕ್ಕಡಿಯಿಟ್ಟಳ್‌ ಕಣ್ಣಳ 
ಪಸವೋಡೆ ನೋಡಲ್‌ ಅಣಮೀಯದೆ ನೀಳ್ಬ ಕುರುಳ್‌ 
ಮದೀಯ ಕೋಮಳೆಯ ಮುಖೇಂದುವಂ 
ಮಅಸಿದಂದಿನದೊ೦ಂದಲಲಿಂದಂ: ಆದಿಪು, ೧೨. ೩೦) 

ವಿಪರೀತವೃತ್ತಿ -  - ಅಸ್ತವ್ಯಸ್ತ ಸ್ವಭಾವ (ನೂಂಕೆ ಬೇಟಕಾಅನ 
ಮನವಟ್ಟಿ ಪತ್ತುವುದು ಬೇಟವಿದೇಂ ವಿಪರೀತವೃತ್ತಿಯೋ: 
ಪಂಪಭಾ, ೪. ೧೦೩) 

ವಿಷರ್ಯಯ ಬದಲಾವಣೆ, ವ್ಯತ್ಯಾಸ (ಜನಕಂಗೆ 
ಜಲಾಂಜಲಿಯಂ  ತನೂಭವಂ ಕುಡುವುದು ಉಚಿತಂ 
ಅದುಗೆಟ್ಟೀಗಳ್‌ ನಿನಗಾ೦ ಕುಡುವಂತಾದುದೆ ತನೂಜ ನೀಂ 
ಕ್ರಮವಿಪರ್ಯಯಂ ಮಾಡುವುದೇ: ಗದಾಯು, ೪. ೬೨) 

ವಿಪಶ್ಚಿಚ್ಚನ - ವಿದ್ವಾಂಸಸಮೂಹ, ವಿದ್ವಜ್ಜನ (ಮತ್ಸರಪ್ರೇರಿತನೆಮ್ಮಂ 
ಸೋಲಿಸಲ್‌ ಬಂದು ತಾನೆ ಸೋಲ್ತು ಪೋದನೆನೆ 
ವಿಪಶ್ಚಿಜ್ಞನಮೊಂದೆ ಕೊರಲೊಳ್‌ .. .. ಪೊಗಟಆ* ಶಾಂತಿಷು, 
೮. ೧೫೧ ವ ಹಾಗೂ ೧೫೨ ವ)) 

ವಿಪಶ್ಚಿತ್‌ - ವಿದ್ವಾಂಸ (ಧಾರಿಣಿ ಬಣ್ಣಿಕುಂ ನಿಜಯಶೋವಲ್ಲೀ 


ತಪ್ಪು ತಿಳಿಯುವುದು (ನೀವಿಂತು 


ಶೂನ್ಯವಾದಿಗಳಾಗಿರಲಾಗದು: 


ಸೀ 
ಮೆ 


ವೃತಾಂಭೋದಮಾರ್ಗನಂ ಆರಾಧಿತಭರ್ಗನಂ ಭೃತ 

ವಿಪಶ್ಚಿತ್‌ ವರ್ಗನಂ ದುರ್ಗನಂ: ಪಂಚತಂತ್ರ, ೫೪) 
ವಿಪಶ್ಚಿನ್ನಿಧಿ - [ವಿಪಶ್ಲಿತ್‌*ನಿಧಿ] ವಿದ್ವಾಂಸರ ನಿಧಿ 

(ನಿಶ್ಚಿತ ಮನರಲ್ಲದರಂ ದುಶ್ಚರಿತರಂ ಎಯ್ದೆ ಪಡೆದ 


ದೋಷಕ್ಕಂ ಪ್ರಾಯಶ್ಲಿತ್ರಮೆಂದು ಸಕಲ ವಿಪಸ್ಟಿನ್ನಿಧಿಯೆನಿಪ 
ದುರ್ಗನಂ ಬಿದಿ ಪಡೆದಂ: ಪಂಚತಂತ್ರ, ೫೩) 

ವಿಪಾಕ - ದುಷ್ಪರಿಣಾಮ (ಪುಸಿನುಡಿಯ ವಿಷ ವಿಪಾಕದ 
ಮಸಕದೆ ಮುಖರೋಗಮಾದವೋಲ್‌: ಕಾದಂಬ, ೩. ೯೫) 


ವಿಪಾಕವಿಚಯ - [ಜೈನ] ಒಂದು ಬಗೆಯ ಧರ್ಮಧ್ಯಾನ, 
ಕರ್ಮಫಲದ ಚಿಂತನೆ (ಆಜ್ಞಾವಿಚಯಂ ಅಪಾಯವಿಚಯ 
ವಿಪಾಕವಿಚಯ ಸಂಸ್ಥಾನವಿಚಯಮೆಂಬ ನಾಲ್ಕುಂ 


ಧರ್ವಧ್ಯಾನಮಂ ಧ್ಯಾನಿಸುತ್ತುಂ: ಆದಿಷು, ೧೦ ೧೪ ವ) 
ವಿಪಿನ - ಕಾಡು (ಕಾಂತಾರ ವಿಪಿನ ಗಹನ ಪ್ರಾಂತರ ಕಾನನ ವನ 
ಅಟವೀ ಕಕ್ಷ ಸಮಾಖ್ಯಂ ತಾನರಣ್ಯಂ: ಅಭಿಧಾವ, ೧. ೭. 
೧೫) 
ವಿಪಿನಭವ ಕಾಡುಪ್ರಾಣಿ (ಬಹಳ ರೋಮಂಥಫೇನಾವಳೀ 
ಪಾಂಡುರವಕ್ತಂ ಮಾಹಿಷೀಸಂತತಿ ವಿಪಿನಭವಂ 
ಕಣ್ಣಗುರ್ವಾಯ್ತು ಕಾಡೊಳ್‌: ಚಂದ್ರಪ್ರಪು, ೪. ೪೮) 


೧೦೦೧ 


ವಿಪಿನೋಲ್ಲಂಘನ ಕಾಡನ್ನು ದಾಟುವುದು 
(ವಿಪಿನೋಲ್ಲಂಘನ ಸಿಂಧುಯಾನ ನಗಕೂಟಾರೋಹಣಕ್ಷೇಶ 
ಮಂತ್ರಪದಧ್ಯಾನ ಬಿಳಪ್ರವೇಶ ರಸವಾದ ಆಯಾಸದೊಳ್‌: 
ಆದಿಪು, ೧೬. ೭) 

ವಿಷುಲ ಶ್ರೇಷ್ಠವಾದ ಕವಿತಾಗುಣಾಪಾಸ್ತ 
ಪುರಾಣಕವೀಂದನೆನಿಪ ಮಹಿಮೆಯನಿಂದ್ರ 
ದ್ವಿಪದುಗ್ಗವಾರ್ಧಿ ಡಿಂಡೀರಪಿ೦ಡಪಾ೦ಡುರಯಶಕ್ಕೆ ದಂಡಿಯೆ 
ನೋಂತಂ: ಪಂಚತಂತ್ರ, ೧೯) 

ವಿಷುಲಮತಿ - [ಜೈನ] ಮನಃಪರ್ಯಯ ಜ್ಞಾನದ ಒಂದು ಬಗೆ, 
ಇತರರ ಮನಸ್ಸನ್ನು ಅರಿಯುವುದು (ವಿಪುಲಮತಿ 
ಸಕಲವಿದ್ಯಾನಿಪಣ೦ ಗಣಧರನಿರೂಪಿತ ಕ್ರಮದಿ೦ ದೈತ್ಯಪ್ರತಿ 
ಪ್ರಪಂಚಮಂ ಶ್ರವಣಪಥಾತಿಥಿ ಮಾಡಲಾಗಳುದ್ಯತನಾದಂ: 
ಪಂಪರಾ, ೧೦. ೬೬) 

ವಿಷುಲಾದ್ರಿ - [ಜೈನ] ಮಹಾವೀರನ ಉಪದೇಶದ ಸ್ಥಳ, ಮೇರು 
(ಶ್ರೀಮದಘಾರಿ ವೀರಜಿನಸನ್ನಿಧಿಯೊಳ್‌ ವಿಪುಲಾದ್ರಿಯೊಳ್‌ 
ಜಿನಸ್ವಾಮಿ ಮತೋಕ್ತಿಯಿ೦ ಮಗಧನಾಯಕನಂ ತಿಳಿವಂತು .. 
. ತಿಳಿಯೆ ಪೇಟ್ಸ್‌ದನೂರ್ಜಿತಮಾಗೆ ಪೇಟ್ಡ್‌ಂ: ಸುಕುಮಾಚ, 
೧. ೬೪ 

ವಿಪುಳ - ಅಗಲವಾದ (ಅರ್ಧೇಂದುಸೌಂದರಲಲಾಟೆಯರೊಳ್‌ 
ಆ ಕುಟಿಲಕುಂತಳಮಂಡಿತ ವಿಪುಳಲಲಾಟಂ: ಆದಿಹು, ೮. 
೨೩ ವ); ವಿಸ್ತಾರವಾದ (ಮಹಾವೈಢೋರಸ್ಕನುಂ 
ವಿಷುಳೋಪಚತಾಂಸನು೦ ಯಜುಪರಿಪೂರ್ಣಪಸ್ಪಗೀವನುಂ: 
.. «ಎ ವಿಜಯಪರ್ವತಗಜೇಂದಂ: ಆದಿಷು, ೧೨. ೫೬ ವ) 

ವಿಷುಳಫಲ [ಜೈನ] [ದಾನದಿಂದ] ಕೊಡುವವನು 
ಪಡೆಯುವ ಫಲ (ಕುಡುವೊಂ ಕುಡುವುದು ಪಾತ್ರಂ ಕುಡೆ 
ಪಡೆವುದತಿವಿಪುಳಫಲಮೆನಲ್‌ ನಾಲ್ಕು ತೆಅ೦ ಗಡ ದಾನಂ: 
ಆದಿಷು, ೧೦. ೯) 

ವಿಷುಳಾಂತರ - ಭೂಮಿ (ಸುರಿದುವು ನಿರಂತರಂ ಬೆಳ್ಳರಿಗಳ್‌ 


(ವಿಪುಲ 


ಸಂಗಳಿಸಿ ವಿಪುಳ ವಿಪುಳಾ೦ತರದೊಳ್‌: ಕುಸುಮಾಕಾ, ೬. 
೫೨) 
ವಿಷುಳಾಸನ - [ಆನೆಯ] ವಿಶಾಲವಾದ ಹೆಗಲು 


(ವಿಪುಳಾಸನನು೦ ಆನುಪೂರ್ವ ಧನುರಾಕಾರ ವಂಶನುಂ .. 
ಅಪವಪ ವಿಜಯಪರ್ವತಗಜೇಂದಂ ಬಂದು: ಆದಿಪು, 
೧೨. ೫೬ ವ) 


ವಿಷುಳೋರಸ್ಕ - - [ವಿಪುಳ-ಉರಸ್ಕ] ವಿಶಾಲವಾದ 
ಎದೆಯುಳ್ಳವನು (ಶ್ರೀರಾಮಾಲಂಗಿತ ವಿಪುಳೋರಸ್ಕಂ 
ಭಾಸ್ಕರಪ್ರತಾಪಂ ನಿಜದೋರ್ಮೇರುಮಧಿತ ಅರಿಬಳ 
ಕೂಪಾರಂ: ಪಂಪಭಾ, ೧೪. ೧) 

ವಿಷಪೂರಿತ ದ - ತುಂಬಿದ (ಸಾರೆಯೊಳ್‌ ಅಟ್ಟ 
ಮಹಾದ್ವಿಜನಾರಿಯ ಮಮತಾವಿಪೂರಿತ ಊರ್ಜಿತರವದಿ೦ 
ಕಾರುಣ್ಯಾಕ್ರಂದನಂ ಅನಿವಾರಿತಮೊರ್ಮೊದಲೆ ಬಂದು 


ತೀಡಿತ್ತಾಗಳ್‌: ಪಂಪಭಾ, ೩. ೨೪) 

ವಿಷ್ಟೋಷಧಿ - [ಜೈನ] ಸಾಧುವಿನ ಸ್ಪರ್ಶ ಮಲಮೂತಗಳಿಗೆ 
ರೋಗನಿವಾರಕ ಸಾಮರ್ಥ್ಯವುಂಟಾಗುವ ಒಂದು ಔಷಧರ್ಧಿ 
(ಉಗ್ರೋಗ್ರ ತಪದಿ೦ ದೀಪ್ತತಪಂ ಮಹಾತಪಂ ಘೋರತಪಂ 
ಎಂದಿವು ಮೊದಲಾಗೊಡೆಯ ತಪಂಗಳಂ ಗೆಯ್ಯೆ ತಪದ 
ಮಾಹಾತ್ಮ್ಯದಿ೦ದ೦ ಆಮೋಷಧಿ ಖೇಳೋಷಧಿ ಜವೋಷಧಿ 
ವಿಪ್ಲೋಷಧಿ ಸರ್ವೋಷಧಿಯೆಂದಿವು ಮೊದಲಾಗೊಡೆಯ 
ಯದ್ದಿಗಳ್‌ ಪುಟ್ಟಿದೊಡಂ: ವಡ್ಡಾರಾ, ಪು ೬೯, ಸಾ ೩) 


ವಿಪ್ರ - ಬ್ರಾಹ್ಮಣ (ದ್ವಿಜ ವಿಪ್ರ ಭೂಮಿದೇವ ಅಗ್ರಜನ್ಮ ಬಾಡವ 
ಸಮಾಹ್ವಯಂ ಬ್ರಾಹ್ಮಣಂ: ಅಭಿಧಾವ, ೧. ೧೧. ೩೭); 
ಪುರೋಹಿತ (ಸೂತ ನಟ ವಂದಿಮಾಗಧ ವೈತಾಳಿಕ ಕಥಕ 
ಪುಣ್ಯಪಾಠಕ ವಿಪ್ರ ಉದ್ಧೂತರವಂ ಎಸೆಯೆ: ಪಂಪಭಾ, ೧೨. 
೧೦೬) 

ವಿಪ್ರಕರ್ಷ -. ಅಂತರ (ಮದಕೋಳಾಹಳಮೆಯ್ದಿದತ್ತದುವೆ 
ತಾನುಲ್ಲಾಸಿ ದಿಗ್ಗೇವತಾ | ವದನೋತ್ಸರ್ಪಣ ವಿಪಕರ್ಷ 
ವಿರಳಂ ಪಂಕೇಜಿನೀಸೌರಭಂ: ಕಾದಂಬ, ೧. ೧೯೪) 

ವಿಪ್ರತಿಪತ್ತಿ ವ್ಯತ್ಯಾಸ, ವಿರೋಧ (ಅ೦ಜನಾಸುತಂ 
ಜನಪ್ರವಾದದೊಳ೦ ಇವರ ವಿಪ್ರತಿಪತ್ತಿಯಂ  ಕೇಳ್ಗವು 
ಅದಲ್ಲದೆಯುಂ ವಿಭೀಷಣ೦ ಗುಣಾಧಿಕನೆಂಬುದು 
ಜಗತ್ತಸಿದ್ದಂ: ಪಂಪರಾ, ೧೨. ೭೯ ವ) 

ವಿಪ್ರಲಂಭ - ಅಗಲಿಕೆ (ಬಂದಿತ್ತು ಎತ್ತಣಿಂದ ಎಂದಜೆಯೆಂ 
ಮತ್ತಾಪದಿಂ ವಿಪ್ರಲಂಭಂ: ಕಾದಂಸಂ, ೫. ೩೫) 

ವಿಪ್ರಲಬ್ಧಬುದ್ಧಿ ಭಾಂತಿಗೊಂಡ 
(ಸದೃಶಾಪರಾಪರೋತ್ಪತ್ತಿಯೆಂಬಿವಜಿಂ 
ಸಂತಾನರೂಪದಿಂ ಪುಟ್ಟುತಿರ್ದ 
ಆದಿಹು, ೨. ೯ ವ) 

ವಿಪ್ರಲಾಪ - ವ್ಯರ್ಥ ಮಾತು (ಸ್ಮರದೀಪಂ ಪೆಣ್ಣ ರೂಪಂ 
ತಳೆದುದೆನಿಪ ವೇಷಂ ಪ್ರಭಾವೇಶರೂಪಂ ಪರಿತಾಪಂ 
ತೋಜಲಾ ಪೆಣ್ಣೊಲವು ಅತಿ ಲಲಿತಾಪಾಪವಾ ವಿಪ್ರಲಾಪಂ: 
ಜಗನ್ನಾವಿ, ೧೬ ೧೩೯); ಗೋಳಾಟ (ತತ್ತಿಗಳಂ ಕಾಣದೆ 
ಬೆಕ್ಕಸಂಬಟ್ಟು ಮಜುಗಿ ಮಧುರಾಲಾಪೆ ವಿಪ್ರಲಾಪಂಗೆಯ್ಯೆ 
ಪಂಚತಂತ್ರ, ೨೨೫ ವ) 

ವಿಪ್ರಲಾಪಂಗೆಯ್‌ - ಶೋಕದಿಂದ ಮಾತಾಡು (ಪೇಟ್‌ಮಗರಸ 
ಮಾನಸವಾಟ್‌ ಎಂದು ವಿಪ್ರಲಾಪಂಗೆಯ್ಯೆ: ಅಜಿತಪು, ೧೦. 
೪೨ ವ) 

ವಿಪ್ರವರ್ಣ - - ಬ್ರಾಹ್ಮಣವರ್ಣ (ತನ್ನ ಮುನ್ನ ಪಡೆದ 
ವರ್ಣತ್ರಯಕ್ಕಂ ಭರತನಿಂದಮಿನ್ನಪ್ಪ ವಿಪ್ರವರ್ಣಕ್ಕಂ 
ಯಥೋಚಿತವೃತ್ತಿಗಳನಜೆಪಲೆಂದು: ಆದಿಪು, ೮. ೭೨ ವ) 

ವಿಫಲ - ನಿರರ್ಥಕ (ಆ ಗುಣವತಿ ಫಲವತಿ ತಾನಾಗೆಯುಮಿದು 
ವಿಫಲಮೆಂದು ಪತಿಗುತ್ಸವಮಂತಾಗದು ಸಂಸ್ಕೃತಿ 
ಫಲವತಿಯಾಗಿರೆಯು೦ ಯೋಗಿಗುತ್ಸವ೦ ಪುಟ್ಟದವೋಲ್‌: 
ಜಗನ್ನಾವಿ, ೨. ೫೩) 

ವಿಬುಧ - ವಿದ್ವಾಂಸ (ತಳಿರ್ಗಳವೋಲ್‌ ಮೆಲ್ಲಿದುವೀ ತಳ೦ಗಳ್‌ 
ಸ ಎಂಬುದನಾಕುಳಮಿಲ್ಲದೆ ಏಬುಧರಣಿೆಗೆ 
ಧರ್ಮೋ ೂಪಮೆಯಂ: 


— ಮನಸ್ಸು 

ವಿಪಲಬಬುದಿಗೆ 
€ ಲ 

ವಿಜ್ಞಾನಲಕ್ಷಣಂ೦ಗಳ್‌: 


ಕವಿರಾಮಾ, ೩. ೬೧); ದೇವತೆ 
(ಅಕೃತ್ರಿಮ ಪ್ರಣಯರಸವಿಸರವಶಗತ ವಿಬುಧಮಿಥುನಶತರ್‌ 
ಅತಶರಭಸ ಬಧಿರೀಕೃತಕೃತಕಗಿರಿಗಳೊಳಂ: ಆದಿಪು, ೬. 
೧೦೧ ವ) 
ವಿಬುಧಪತಿ - ದೇವೇಂದ್ರ (ವಿಬುಧಪತಿ ನಿವಹವಂದಿತ 
ನಿಬಿಡಪದಾಂಬುರುಹಂ .. . ಜಿನನ೦ .. .. ವಂದಿಸಿದರ 
ಸುಕುಮಾಚ, ೮. ೬೮) 
ವಿಬುಧಮಿಥುನ -  ದೇವದಂಪತಿ (ಅಕೃತ್ರಿಮ 
ಪ್ರಣಯರಸವಿಸರ ವಶಗತ ವಿಬುಧಮಿಥುನಶತರ್‌ 


ಅತಶರಭಸ ಬಧಿರೀಕೃತ ಕೃತಕಗಿರಿಗಳೊಳಂ: ಆದಿಷು, ೬. 
೧೦೧ ವ) 


೧೦೦೨ 


ವಿಬುಧವರಾಶ್ವ -  ಉಚ್ಛೈಶ್ರವಸ್ತು (ಆ ಜಳಧಿಯೊಳ್‌ 
ವಿಬುಧವರಾಶ್ವಮೊಗೆದಗಲ್ಪಿರ್ಪುದಂ: ರಾಜಶೇವಿ, ೧೨. 
೧೦೫) 


ವಿಭಂಗ - ಭಗ್ವಗೊಂಡ (ಆಗಸಮೆ ಮೇಲೆ ಕೆಡೆವಂತೆ ನೆಲಂ 
ಪೆಡ೦ ಮಗುಟ್ಹು ಕವಿದಿಕ್ಕಿದಂತೆ ತೊಟ್ಟನೆ ಪುಟ್ಟಿದತಿಭರದಿಂ 
ವಿಭಂಗಮನರಾಗೆ: ಸುಕುಮಾಚ, ೧೧. ೪೨ ವ) 

ವಿಭಂಗಜ್ಜಾನ - [ಜೈನ] ಮಿಥ್ಯಾಜ್ಞಾನ, ಇದರಲ್ಲಿ ಮೂರು ವಿಧ: 
ಕುಮತಿ, ಕುಶುತ ಕುಅವಧಿ (ಅರವಿ೦ದ೦ ಕುರುವಿಂದನಂ 
ಕರೆದು ಉತ್ತನ್ನವಿಭಂಗಜ್ಞಾನದಿಂ ಮೃಗಂಗಳಿರ್ದೆಡೆಯನಣಿದು: 
ಆದಿಷು, ೨. ೧೪ ವ) 

ವಿಭವ - ಸೊಗಸು (ಅಂತು ಬೆಳರ್ತ ಅಧರಂ ಕಣ್ಣಿಂ ತುಳ್ಳುವ 
ಕೆಂಪು ಸರದ ನಡುಕ೦ ಮಿಗೆ ತನ್ನಂತಃಪುರಲಲನೆಯರ್ಗೆ 
ರತಾಂತದ ವಿಭವಮನೆ ಮಾಡಿ ತಾಂ ಪೊಳಮಟ್ಟಂ: 
ಆದಿಹು, ೧೧. ೧೫೧); ಸಂಪತ್ತು (ಮತ್ಕಾವ್ಯಮಂ ಮೆಚ್ಚಿ 
ಕೇಳ್ವ ಗುಣ೦ಗೊಳ್ಳ ಜನಕ್ಕಮಕ್ಕೆ ವಿಭವಂ ಭದಂ ಶುಭಂ 
ಮಂಗಳಂ: ಅಜಿತಪು, ೧೨. ೨೭); ವೈಭವ (ತನ್ನ 
ವಿಭವಮುಮಂ ವಿಳಾಸಮುಮಂ ಪಾಂಡವರ್ಗೆ ಮೆಜ್‌ದು 
ಕಂದುಕಕ್ರೀಡಾದಿ ನಾನಾ ವಿನೋದಂಗಳಿಂ ಕೆಲವು 
ದಿವಸಮನಿರ್ದು: ಪಂಪಭಾ, ೬. ೬೯ ವ) 

ವಿಭವೋದಯ ಹಣವಂತ (ಸಕಲಜನವಿನುತಂ 
ಶತಮಖಸದೃಶವಿಶಾಲವಿವಿಧವಿಬುಧೋದಯನುಂ 
ಕಂಡನಣುವನಾ ರಾಘವನಂ: ಕವಿರಾಮಾ, ೨. ೩೮) 

ವಿಭಾತ ಬೆಳಗಿನ ಹೊತ್ತು (ಆಗಳ್‌ ವಿಭಾತಸಮಯ 
ನಿಯೋಗಮನನವರತ ಪರಮಕಲ್ಯಾಣಶ್ರೀಭಾಗಿನಿ ತೀರ್ಚೆ 
ಮನಕ್ಕನುರಾಗಂ ಕೈಗಣ್ಮೆ ಸಂತಸಂಬೆರಸಿರ್ದಂ: ವರ್ಧಮಾಷು, 
೧೧. ೫೯) 

ವಿಭಾವ ಸ್ವರೂಪ (ಆ ಮಹಾನುಭಾವಂ ಆ 
ಜವಂಜವವಿಭಾವಕ್ಕೆ ಏವಯಿಸಿ: ಆದಿಷು, ೪. ೬೭ ವ); 
ಭಾವಸ್ತುರಣೆಯ ಕಾರಣ (ಭಾವದ ಅನುಭವದ ಎಸೆವ 
ವಿಭಾವದ ಪಸುಗೆಗಳೊಳೊಸರ್ವ  ರಸದಭಿನಯಮಂ 
ಭವಿಸುವೊಡೆ ಆದಿದೇವನ ದೇವೇಂದ್ರನ ಬಗೆಗಮಸದಳಂ 
ನರ್ತಕಿಯಾ: ಆದಿಪು, ೯. ೨೭) 

ವಿಭಾವರಿ - ರಾತ್ರಿ (ಲೋಕಾವಳೋಕನಾನಂದನಂ 
ವಿಭಾವರೀವದನಮಳಯರೂಪ ತಿಳಕನುಂ ಎನಿಪ 
ತಾರಕಾವಲ್ಲಭಂ: ಆಚವರ್ಧ, ೬. ೪೩ ವ) 

ವಿಭಾವಿಸು - ನಿಶ್ಚೈಸು (ನಟ್ಟಪಾಂಗದ ಪಾಂಗಿಂದಮೆ ಕನ್ನೆ 
ಕನ್ನಡಿಸಿದಳ್‌ ತನ್ನೊಂದಭಿಪ್ರಾಯಮಂ ಎಂದು 
ಅರವಿಂದಲೋಚನಂ ಮನದೊಳ್‌ ವಿಭಾವಿಸುತ್ತಿರ್ಪನ್ನೆಗಂ: 
ಜಗನ್ನಾವಿ, ೧೦. ೮೧ ವ) 

ವಿಭಾಸ - ದೀಪ್ತಿ (ಇವು ದೃಷ್ಟಿ 
ವಿಭಾಸಮೆನೆ ಕಣ್ಗಳ ಕೆಂಪವರೊರ್ವರೊರ್ವರಂ 
ಪ್ರಾಣವಾಯುವಂ ನುಂಗುವಂತೆ ನೋಡಿದರಾಗಳ್‌: ಪಂಪರಾ, 
೧೪. ೧೪೭) 

ವಿಭಾಸಿ ಕಾಂತಿಯುಕ್ತವಾದ 
ಮಾತೃಕಾಸ್ಪದಮಿದು ಮಂತ್ರಿಪುತ್ರವದನಂ 
ಉದಾತ್ತವೃತ್ತಿಯಿಂ: ರಾಜಶೇವಿ, ೧೪. ೮೪) 

ವಿಭಿನ್ನ ಬೇರೆ ಬಗೆಯ (ದ್ದಾವಂಶತಿ 
ಇಂದಪ್ರಶೀಂದರಿದು ಕೆಳೆ ವಿಭಿನ್ನತರರುಚಿ 
ಶಾಂತಿಪು, ೭. ೧೧೧) 


ದೃಷಿವಿಷಾಹಿಯ ಗರಳವಹ್ಲಿಜಿಹ್ವಾ 


(ನಿಗಮಾಂಗವಿಭಾಸಿ 
ಮೆಜ್‌ದಪುುದು 
— ಜಲಧಿವರೆಗಂ 

ಕೆಳೆಯೇ: 


ವಿಭೀಷಣ - ತುಂಬ ಹೆದರಿಕೆ ಉಂಟು ಮಾಡುವ (ಶಾತಶರಾಗ್ನಿ 
ಭಗ್ಗಭಟಕೋಟಿವಿಭೀಷಣಂ ಭೂತಸದನಂ ಕದನಂ 
ಕದನತ್ರಿಣೇತ್ರನಾ: ಪಂಪಭಾ, ೧೪. ೩); ರಾವಣನ ತಮ್ಮ 
(ವಿಭೀಷಣಂಬೆರಸು ಸುಗ್ರೀವಾದಿಗಳ್‌ ರಾಘವಂಗೆ 
ಪ್ರೋತ್ಸಾಹಮಂ ಮಾಡಿದರ್‌: ಪಂಪರಾ, ೧೫. ೧೧) 

- ಒಡೆಯ (ಕೃಶರಾಗ೦ ವಿಗತಮನಃಪ್ರಶರತೆಯಿಂ ಕಣ್ಣ 
ನೀರ್ಗಳಂ ತೀವಿನಿರಂಕುಶ ಶೋಕ ವಶಂ ಚಿತ್ರಶೇಷ 
ನಿಜಜನಕನಿಳಯಮಂ ವಿಭು ಪೊಕ್ಕಂ: ಶಾಂತಿಪು, ೧. ೯೪); 
ಸರ್ವವ್ಯಾಪಿಯಾದ (ಅವಳ್‌ ಲೋಕಂ 
ಅದೆಂತುಟೆಂದೊಡೆ ಸಮಂತಾವಗಮೆತ್ತೆತ್ತ ನೋಡುವೊಡಂ 
ನೋಡಲನಂತಮಪ್ಪ ವಿಭುವಪ್ಪ ಆಕಾಶಪದ್ಮಕ್ಕೆ ತಾನೆ ವಲಂ 
ಕರ್ಣಿಕೆಯಂದಮಾಯ್ತು: ಆದಿಷು, ೧. ೪೩) 
ವಿಭುತ್ವ - - ವ್ಯಾಪಕತೆ (ತನ್ನಿರ್ದೆಡೆಯದೆ ಮೇರುವಿನುನ್ನತಿ 

ಜಳನಿಧಿಯ ಗುಣ್ಣು ನಭದ ವಿಭುತ್ವಂ: ಆದಿಷು, ೧೦. ೫೬) 
ವಿಭೂತಿ - ವೈಭವ (ಪಿರಿದುಂ ವಿಭೂತಿಯಿಂದಂ ಸುರರಾಜನ 

ಬೆಸದೊಳ್‌ ಅಮರನಾಯಕರೆಲ್ಲಂ ನೆರೆದು ವಿವಾಹಮನಾಕೆಗೆ 

ದೊರೆಕೊಳಿಸಿದರ್‌: ಆದಿಹು, ೬. ೮೬); ಐಶ್ವರ್ಯ 

(ಅನಿತ್ಯಮೀ ನರರ ವಿಭೂತಿಯೆಂಬ ಬಗೆ ಬಂದಿರೆ: ಆದಿಷು, 

೨. ೫೧) 
ವಿಭೂಷಣ - ಆಭರಣ (ಮಣಿಕನಕ೦ ವಸ್ತುವಿಭೂಷಣ೦ಗಳ೦ 

ಕೊಟ್ಟು ಪೆಂಡಿರೊಲ್ಲರೆ ಗಂಡರ್‌ ಗುಣಮನೆ ಮೆಲ"ವುದು: 

ಗದಾಯು, ೨. ೫) 


ವಿಭು 


ವಿಭೂಷಣಗೃಹ - ಅಲಂಕಾರಗೃಹ (ಒಪ್ಪುವುವಲ್ಲಿ ಶಸ್ತಕುಟಿ 
ಕೋಶಾಗಾರಂ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 


ಪಚನಧಾಮಂ ಸ್ನಾನಸದ್ಧಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತೀನಿವಾಸಾಸ್ಪದಂ: ಶಾಂತೀಶ್ವಪು, 
೧. ೧೩೭) 

ವಿಭೂಷಣಾಂಗ - [ಜೈನ] ದಶಕಲ್ಪಕುಜಗಳಲ್ಲಿ ಒಂದು, ಬೇಕಾದ 
ಆಭರಣಗಳನ್ನು ನೀಡುವಂಥದು (ಗೀರ್ವಾಣವ್ರಜ೦ ತಂದು 
ನೀಡಿದ ವಸ್ತಾಂಗ ವಿಭೂಷಣಾಂಗ ಶೆ 
ಪೂಮಾಲೆಯಿಂದರಿಗರಾಗದಿಂ ಉದ್ದ್ವಾಜಿಸುವಂತು 
ಪೂಜಿಸಿದನಿಂದಂ ತತಪಿತೃದ್ವಂದ್ವಮಂ ಪುಷ್ಪದಂಪು, ೧೨. 
೧೩) 

ವಿಭೇದ - ಭಿನ್ನತೆ (ಪಿರಿಯಣ್ಣಂ ಗುರು ತಂದೆಯೆಂದೆಳಗುವಂ 
ಮುನ್ನೆಲ್ಲಂ ಇನ್ನೀಗಳ್‌ ಆಳರಸು ಎಂಬೊಂದು 
ವಿಭೇದಮಾದೊಡೆ ಎಅಕಂ ಚಿಃ ಕಷ್ಟಮಲ್ರೆ: ಆದಿಷು, ೧೪. 
೩೨) 

ವಿಭ್ರಂಶ - ವಿನಾಶ (ವಿಭ್ರಮವತಿಯರ ಮಿಸುಗುವದಭ್ರವಿಳಾಸಂ 
ನವೀನಯೌವನದೊದವೀ ಶುಬ್ರಾಭ್ರವಿಭ್ರಮದವೋಲ್‌ 
ವಿಭ್ರಂಶಮನೆಯ್ದದೇಂ ಕ್ಷಣಂ ನಿಂದಪುದೇ: ಪಾರ್ಶ್ವನಾಪು, 
೪, ೬೯) 

ವಿಭ್ರಮ - ವಿಲಾಸ (ಏನೇಂದಾಂ ಬಣ್ಣಿಸುವೆನೊ ಸುರಸೌಂದರಿಯ 
ವಿಳಾಸವಿಭ್ರಮ ಭ್ರೂಲತೆಯಂ: ಆದಿಪು, ೯. ೩೩); ಸುತ್ತುವ, 
ಚಂಚಲವಾದ (ನೆಲಸುಗೆ ನಿನ್ನ ವಕ್ಷದೊಳೆ ನಿಶ್ಚಳಮೀ 
ಭಟಖಡ್ಗಮಂ೦ಡಲೋತ್ಪಲವನ ವಿಭ್ರಮ ಭ್ರಮರಿಯಪ್ಪ 
ಮನೋಹರಿ ರಾಜ್ಯಲಕ್ಷ್ಮಿ: ಆದಿಷು, ೧೪. ೧೩೦); ಭ್ರಾಂತಿ, 
ತಪ್ಪು ತಿಳಿವಳಿಕೆ (ಕೆಟ್ಟಿಂ ಏನಿರದಿಂತುಟು 
ವಿಭ್ರಮದಿಂದೊಡರ್ಚಿದೆಂ: ಕಾದಂಸಂ, ೫. ೩೨) 


೧೦೦೩ 


ವಿಭ್ರಾಂತಿ - ಭ್ರಮೆ (ಗದ್ಗದಕಂಠಸ್ಥಿತೆಯಾಗಿ ತನ್ನ ಮನದೊಳ್‌ 
ವಿಭ್ರಾಂತಿಯಂ ತಾಳ್ವಿದಳ್‌: ಸುಕುಮಾಚ, ೨. ೩೧ ವ) 

ವಿಭ್ರಾಜಕ - ಕಾಂತಿಯುಕ್ತವಾದ (ವಿಭವಮಂ ಪಂಚಾಂಗಮಂತ್ರಂ 
ಚತುರ್ಬಲಮಂ ಪ್ರಾಭವಂ ಎಯ್ದೆ ಮಾಡೆ ಪಡೆದಂ 
ನ್ಯಾಯಾನ್ವಿತಂ ತೊಟ್ಟನಾ ಬಲೆಯೊರ್ವಂ ತೆಗೆದಂತೆ 
ಬಂದದು ವಯೋವಿಭ್ರಾಜಕಂ ರಾಜಕಂ: ಶಾಂತಿಷು, ೫. 
೭೫) 

ವಿಭ್ರಾಜಿಸು - ಪ್ರಕಾಶಿಸು (ದೀಕ್ಷೆಗೊಂಡನಿಳೇಶಂ 
ಬೀಜ೦ಗೊಳ್ಳಂತಿರೆ ವಿಭ್ರಾಜಿಸುವಾರ್ಹಂತ್ಯ ವಿಪುಳಫಳಮಂ 
ಪಡೆಯಲ್‌: ನೇಮಿನಾಹು, ೪. ೫೮) 

ವಿಮರ್ದ ಸುಗಂಧವನ್ನು ತೇಯುವುದು 
ವಿಮರ್ದಂ ಕೋದಂ: ಅಭಿಧಾವ, ೨. ೨. ೧೭) 

ವಿಮಲ - ಕಳಂಕರಹಿತ (ವಿಮಲತರ ಸ್ಪಟಿಕಮರೀಚಿಮಯಂ . 
ಸಮಚತುರಸದ ಸಂಸ್ಥಾನಮನೋಹರಮೂರ್ತಿ 
ಸಹಜಮಣಿಗಣಭೂಷಂ: ಶಾಂತೀಶ್ವಷು, ೯. ೫೩) ಅಪ್ಪಟ 
(ವಿಮಲ ಸ್ವರ್ಣಮಯಂ ಕನನ್ನಣಿಮಯಂ 
ಶೋಭಾಮಯಂ ತಾನೆನಲ್ಕೆ ಮಯಂ ವಿಸ್ಮಯಮಾಗೆ 
ಮಾಡಿದ ಸಭಾವಿಸ್ತಾರಮಂ: ಜಗನ್ನಾವಿ, ೧೭. ೭) 

ವಿಮಾಂಸ -  ಮಾಂಸಭರಿತವಾದ (ವಿಮಾಂಸಾಂಫ್ರಿ 
ಗಂಭೀರಮಹಾನಾದಂ ಸುನಾಸಾಪುಟ೦ ಅಮರ್ದ 
ತುರಂಗ೦ಗಳಂ ಕಾಣ್ಯೆಗೈದಂ: ರಾಜಶೇವಿ, ೧೨. ೧೦೧) 

ವಿಮಾನ ದೇವತೆಗಳ ವಾಹನ (ವ್ಯಾಳಸುರಸೌಂದರೀ 
ಜನಿತಬಹುಮಾನಮ೦ ಸ್ಥೂಳಮಣಿಖಚಿತ ಸುರಪರಿವೃಢ 
ವಿಮಾನಮಂ: ಆದಿಷು, ೭. ೨೭ ರಗಳೆ); ಉಪ್ಪರಿಗೆ 
(ನಾಗಕನ್ನೆ ನಾಗಲೋಕದ ವಿಳಾಸಂಗಳ೦ ತೋಹಜುತ್ತುಂ ತನ್ನ 
ಕೆಟಗಣ ನಾಗವಿಮಾನಕ್ಕೆ ವಂದು: ಪಂಪಭಾ, ೪. ೬ ವ); 


(ಪರಿಮಳಂ 


[ಜೈನ] ಮೇಲುಲೋಕದ ಒಂದು ವಾಸಸ್ಲಾನ 
(ಪಂಚದಶಾಧಿಕತ್ರಿಶತ ವಿಮಾನಸ್ವಾಮಿಯು೦ : ಕರ್ಣನೇಮಿ, 
ಸ ಶ್ರ ಷ್ಟು 

ವಿಮಾನಾಂತರ - - ವಿಮಾನದೊಳಗು (ಅಂತೆ ಅತ್ತ ಪರಿದ 
ತಲೆಯಂ ಅದಂ ತಂದು ಅಟ್ಟೆಯೊಳಮರ್ಚಿ 
ಸುರಗಣಿಕೆಯರ್‌ ಅಭ್ರಾಂತರದೊಳೆ ತಮ್ಮ 
ವಿಮಾನಾಂತರದೊಳಗಿಟ್ಟು ಕರ್ಣತನಯನನುಯ್ದರ್‌: 


ಪಂಪಭಾ, ೧೨. ೧೬೯) 

ವಿಮಿಶ್ರಿತ - - ಬೆರೆಸಿದ (ಸಿತ ದೂರ್ವಾಂಕುರವಿಮಿಶ್ರಂಗಳಪ್ಪ 
ಶೇಷಾಕ್ಷತೆಗಳಂ ಕೊಟ್ಟು ಮುಂದೆ ನಿಂದನ೦ ನಿಮಗೆ 
ಬಾಟಸಯಪ್ಪುದಂ ಬೇಡಿಕೊಳ್ಳಿಂ ಎನೆ: ಪಂಪಭಾ, ೫. ೭೦ 
ವ) 

ವಿಮುಕುಳ - ಚೆನ್ನಾಗಿ ಅರಳಿದ (ಆ ವಿಕಚಮೇಚಕೋತ್ತಳ 
ಲೋಚನೆಯರೊಳ್‌ ಆ ವಿಮುಕುಳಕಮಳದಳ 
ವಿಲೋಲಲೋಚನಂ .. . ನೆರೆದಿರೆ: ಆದಿಪು, ೮. ೨೩ ವ) 

ವಿಮುಕ್ತ - ತೊರೆದ (ಆ ಕುತ್ಕೀಲಂ ಸೊಗಯಿಪುದು 
ಕಾಳೋರಗವಿಮುಕ್ತ ನಿರ್ಮಳತರನಿರ್ಮೋಕಂ ತಾನೆನೆ: 
ಚಂದ್ರಪ್ರಪು, ೬. ೩); ಬಿಡುಗಡೆಗೊಂಡ ಪಂಜರವಿಮುಕ್ತ 
ಕುಂಜರರಾಶಿಯಂತೆ ನೃಪನಿವಾಸಕ್ಕೆ ಬಂದು: ಪುಷ್ಪದಂಪು, 
೪ ಕಿರಿ ಪು 

ವಿಮುಕ್ತಾಹಾರ -  [ವಿಮುಕ್ತ-ಆಹಾರ] ಆಹಾರವನ್ನು 
ತೊರೆಯುವುದು, ಉಪವಾಸಿ, [ವಿಮುಕ್ತಾ*ಹಾರ] ಹಾರವನ್ನು 


ಪಡೆಯದಿರುವುದು (ವೀರರ ವೀರ ವಿಮುಕ್ತಾಹಾರಂ 
ಭವದರಿವಧೂಸ್ತನದ್ದಿತಯಂ ಕಣ್ಣೀರಿಂ ಮಿಂದು 
ಎರ್ದೆಗಿರ್ಚಿ೦ಂದೋರಂತಿರೆ ಬೆಂದು ಚರಿಸುತಿರ್ಪದು 


ತಪಮಂ: ಕಾದಂಬ, ೧. ೫೪) 

ವಿಮುಖವೃತ್ತಿ - ಉದಾಸೀನತೆ, ವೈರಾಗ್ಯ (ಸಿತಮಧುರಂ ಮುಖಂ 
ವಿಮುಖವೃತ್ತಯನಾರ್ಗೆ ಕಬಲ್ಲದು 
ತದಂಗಜರಾಜ್ಯಲಕ್ಷ್ಮಿಯಾ: ಚಂದ್ರಪ್ರಹು, ೧೦. ೯೩) 

ವಿಮುಖೀಭೂತ - - ಮುಖ ತಿರುಗಿಸಿಕೊಂಡ (ಮದಗಜ 
ಗಂಡಸ್ಥಲಂಗಳೊಳೆಣಗಿ ಮೊರೆವ ತುಂಬಿಯ ಬಂಬಲ್ಲಳ 
ವಿಮುಖೀಭೂತಂಗಳಾದುವು: ಪಂಪಭಾ, ೪. ೪೯ ವ) 

ವಿಮೇಘ - ಮೋಡವಿಲ್ಲದ (ಕರಂ ಕಾಯ್ದಿನಿಂ ಕಯ್ಕಿಗುತುಂ 
ಬಂದತ್ತು ಅದೊಂದು ಅದ್ಭ್ಬುತಮೊದವಿದ ಅಮೋಘಂ 
ವಿಮೇಘಂ ನಿದಾಘಂ: ಶಾಂತೀಶ್ವಪು, ೧೨. ೧೭) 

ವಿಮೋಕ್ಸ - - ವಿಮೋಚನೆ, [ದೋಷದ] ಬಿಡುಗಡೆ 
(ವೃಕೋದರನಿ೦ ಆ ರಣರಂಗದೊಳಾದ ದುಷ್ಟದುಶ್ಶಾಸನ 
ರಕ್ತಮೋಕ್ಷದೊಳೆ ದೋಷವಿಮೋಕ್ಷಂ ಅದೇಕೆ ಕೊಂಡಪೈ: 
ಪಂಪಭಾ, ೧೩. ೬೮) 

ವಿಮೋಹ ವಿಶೇಷ ಮೋಹ (ಮುಪ್ಲಿನಿಸಾದೊಡಂ 
ಸ್ಮರೋನ್ಮಾದದೊಳೀ ವಿಮೋಹದೊಳೇಕೆ ಗಡಂ ಬಗೆಯಂ 
ತಗುಳ್ಳಿ ಬೆಳ್ಳಾದಪನಕ್ಕಟಾ: ಆದಿಷು, ೨. ೩೫); ಭಾಂತಿ 
ಇಂದ್ರಜಾಲದ ವಿಮೋಹಮೊ ಮೇಣಿದು ಮೂಚ್ಛೇಯೊಂದು 
ಸಂಜನನಮೊ: ಚಂದ್ರಪ್ರಪು, ೫. ೭) 

ವಿಮೋಹಮೃಗ - ಮೋಹವೆಂಬ ಪ್ರಾಣಿ (ವಿಮೋಹಮೃಗಮಂ 
ಮಿಥ್ಕಾಕಂದರದೊಳ್‌ ಬೆದಜಟ್ಟುವ ದುಂದುಭಿರವದಂತಿರೆ 
ಒಗೆಯೆ ಗಂಭೀರರವಂ: ಯಶೋಧಚ, ೪. ೨೨) 

ವಿಮೋಹನವಿದೆ ಸಮ್ಮೋಹಿನಿ (ಕುದುಕುಳಿ  ದಾನವಂ 
ನಿಜವಿಮೋಹನವಿದ್ಯದಭೇದ್ಯಶಕ್ತಿಯಿಂದೊದವಿಸೆ ಮೋಹಮಂ 
ಹೃದಯದೊಳ್‌ ಸಭೆಗೆ: ಚಂದ್ರಪ್ರಪು, ೫. ೫) 

ವಿಮೋಹಿಸು - - ಭ್ರಾಂತಿಗೊಳ್ಳು (ಇವರ್‌ ಇನ್ನುಂ ಆಂತು 
ಇಟೆವರ್‌ ಎಂದು ವಿಮೋಹಿಸಿ ವೀರಪಟ್ಟಮಂ ಬಗೆಯದೆ 
ಕಟ್ಟಿದ: ಪಂಪಭಾ, ೧೦. ೧೬) 

ವಿಯಚ್ಚಕ್ರ - ([ವಿಯತ್‌.--ಚಕ] ಆಕಾಶ ಮಂಡಲ (ಪ್ರತಾಪಕ್ಕೆ 
ಅಗುರ್ವಿಸೆ ಗೋಲುಂಡೆಗೊಳುತ್ತುಂ ಇರ್ದುದು ದಿಶಾಚಕ್ರಂ 
ಪೊದಳ್ಬ ಆಜ್ಞೆಗಂ ಪೆಸರ್ಗಂ ಮುನ್ನಮೆ ರೂಪುವೋದುದು 
ವಿಯಚ್ಚಕ್ರಂ: ಪಂಪಭಾ, ೧. ೧೧೦) 

ವಿಯಚ್ಚರ —- ಗಗನಸಂಚಾರಿ, ಖೇಚರ (ಪಗಲಿನ ಸೂಟ್‌ 
ಸಿರಿಗಾಗಲೆವೇಟ್ಟುದು ತಡದಿರದುಪುವಡಿಸು ವಿಯಚ್ಚರಾಂಬರ 
ಭಾನೂ: ಶಾಂತಿಪು, ೫. ೮೬); 

ವಿಯಚ್ಚಿಕುರ - ಆಕಾಶಗಂಗೆಯನ್ನು ತಲೆಯಲ್ಲಿ ಧರಿಸಿದವನು, 
ಶಿವ (ಜಯಜಯ ಜಗದ್ಧರಿತ ಜಯ ಜಯ ಹರಿಪುಣುತ 
ಜಯ ಜಯ ವಿಯಚ್ಚಿಕುರ ಜಯ ಜಯ ಚಿದಾತ್ಮ 
ಉದ್ಭಟಕಾ, ೨. ೩೫) 

ವಿಯತ್‌ ಆಕಾಶ (ವಿಯತ್‌ ಅಂಗಂ ಸಾಂದಸಂಧ್ಯಾ 
ರುಚಿಮಯಂ ಅಚಳಶ್ರೇಣಿ ಮಾಣಿಕ್ಕರೋಚಿರ್ನಯಂ: 
ಶಾಂತೀಶ್ವಪು, ೧೫. ೧೩೩) 

ವಿಯತ್ತಟಿನೀ - ಆಕಾಶಗಂಗೆ (ಲೋಳ ತರಂಗ ರಾಜಿತ 
ವಿಯತ್ತಟಿನೀ ತಟ ಚಾರು ಕಲ್ಪಭೂಜಾಳಿಯ ಬೀಟಲೆಂದೆನೆ: 
ಕುಸುಮಾಕಾ, ೨. ೯೯) 


೧೦೦೪ 


ವಿಯತ್ತಳ - ಆಕಾಶ (ಉನ್ನತ ಧವಳಚ್ಛತ್ರಚ್ಛನ್ನ ವಿಯತ್ತಳನಂ 
ಇಂದುಕುಳತಿಳಕನಂ ಇಂತು ಅನ್ನೆಯದಿಂದ ಈ 


ಪಟುವಿನೊಳ್‌ ಎನ್ನರಸನಂ ಇಂತು ಬಿದಿಯೆ ತಂದಿಕ್ಕುವುದೇ: 
ಪಂಪಭಾ, ೨. ೨೨) 

ವಿಯತ್ಸಥ - ಗಗನಪಥ, ಆಕಾಶಮಾರ್ಗ (ನೋಟಕ್ಕಿಂಬಾದುದು 
ಮೇಘರಥವಿಯತ್ತಳಗಮನಂ: ಶಾಂತಿಷು, ೯. ೭೩) 


ವಿಯದ್ಭಮನ - - [ವಿಯತ್‌4ಗಮನ] ಆಕಾಶಮಾರ್ಗ 
(ಪರಮೋತ್ಸಾಹದಿ೦ ಆಗಳೇಟಡಿವರಂ ಭೂಪಾಲರುಯ್ದರ್‌ 
ವಿಯಚ್ಚರರೇಟಡಿಯಂ ವಿಯದ್ಗಮನದಿಂದಾ೦ತುಯ್ದರ್‌: 
ಆದಿಪು, ೯. ೭೩) 


ವಿಯದ್ಗಾಮಿ — ವಿಯಚ್ಚರ([ರಿ] (ರೂಪಪರಾವರ್ತನಂ ಎಂಬ 
ವಿದ್ಯೆಯಿ೦ ಅಭಿಪ್ರಾಯಂ ವಿಯದ್ಗಾಮಿ ಭೂಮಿಪನೊಳ್‌ 
ತೊಟ್ಟುದಂ: ಶಾಂತಿಷು, ೨. ೬೬) 

ವಿಯದ್ದಿಗ್ಳೂರಿ ಭೂಮಂಡಲಂ - - [ವಿಯತ್‌*ದಿಕ್‌*ಭೂರಿ 
ಭೂಮಂಡಲ] ಆಕಾಶ ದಿಕ್‌[ಪದೇಶ] ಹಾಗೂ ವಿಶಾಲ 
ಭೂಮಂಡಲಗಳು (ಇಂದ್ರಚಾಪಮನಿತು೦ ಭೂಭಾಗದೊಳ್‌ 
ಬಂದು ತೊಟ್ಟನೆ ಬೇರೂಜೆದುವೋ ಕವಲ್ತುವೊ ಚಳತ್‌ 
ವಿದ್ಭುಲ್ಲತಾದೀಪ್ತಿಯೆಂಬಿನಂ ಏಂ ನಾಡೆ ಬೆಡ೦ಗನಾಳ್ಪುದೊ 
ಎಯದ್ದಿಗ್ಳೂರಿ ಭೂಮಂಡಲ: ಆದಿಪು, ೭. ೨೪) 

ವಿಯದ್ರಂಗ - - [ವಿಯತ್‌--ರಂಗ] ಆಕಾಶವೆಂಬ ರಂಗಸ್ಥಳ 
(ವಿಯದಂಗದೊಳಂದದೇಂ ನಲಿದುದೋ ಮವಿದ್ಯುನ್ನಟೀ 
ನರ್ತನಂ: ಆದಿಪು, ೬ ೭೨) 

ವಿಯದ್ದಾಹಿನಿ ಆಕಾಶಗಂಗೆ (ಹಿಮಶೈಲಪ್ರಮುಖಂಗಳಾಜು 
ಕುಲಶೈಲಂಗಳ್‌ ವಿಯದ್ವಾಹಿನೀಪ್ರಮುಖಂಗಳ್‌ ಪದಿನಾಲ್ಕು 
ಗೋತ್ರನದಿಗಳ್‌: ಮಲ್ಲಿನಾಹು, ೧. ೬೩) 

ವಿಯನ್ನಂದನ ಇಂದವನ (ದುಂದುಭಿನಾದಮಾವರಿಸೆ 
ದಿತಟಮಂ ಚಲಕೇತನಂ ವಿಯನ್ನಂದನಶಂಕೆಯಂ ಪಡೆಯೆ 

ಕಣ್ಣೆವಂದದೇಂ 


ಬಂದುದೊ ರಾಮಕೇವಲಿಯ 
ಕೇವಲಪೂಜೆಎ ದೇವಸಂಕುಲಂ: ಪಂಪರಾ, ೧೬. ೬೯) 

ವಿಯನ್ನದಿ - ದೇವಗಂಗೆ (ಬಂದು ಉರ್ವರೆಯಂ ವಿಯನ್ನದಿಯೆ 
ಸಾರ್ದಿರ್ಪಂದಮಾಯ್ತು; ಕುಸುಮಾಕಾ, ೧. ೭೭) 

ವಿಯನ್ಮಂಡಲ — -. [ವಿಯತ್‌.-ಮಂಡಲ] ಆಕಾಶಪ್ರದೇಶ 
(ತಿಪುರಂಬೊತ್ತಿಸಿದಂತೆ ಪೊತ್ತಿ.. ಪೊಗೆದತ್ತು ಎತ್ತೆತ್ತಂ 
ವಿಯನ್ನಂಡಲಂ: ಪಂಪಭಾ, ೧೧. ೧೭) 

ವಿಯನ್ಮಹೀರುಹ ಕಲ್ಪವೃಕ್ಷ (ವಿಯನ್ನಹೀರುಹದ 
ಪೂಗುಡಿಯೊಳ್‌ ಗುಡಿಗಳ್‌ ಪೊದಲಳ್ಳು ಚೆಲ್ವಾಗೆ: ಚಂದ್ರಪ್ರಪು, 
೩ ೯೬) 

ವಿಯೋಗ - - ವಿರಹ (ಬಳಸುವ ಬೇಟದೊಳ್‌ ಮೊಳೆತ 
ಗೊಟ್ಟಿಯೊಳ್‌ ಈರೆಲೆವೋದ ಲುಂದಿನೊಳ್‌ ಬಳೆದ 
ವಿಯೋಗದೊಳ್‌: ಆದಿಹು, ೧೨. ೨೦) 

ವಿಯೋಗಿ - ವಿರಹಿ (ಮಾವಿನ ಬಂದ ಕೋಡೆ ಕೋಡಾಗಿರೆ 
ಕೋಡುಗೊಂಡು ಪರಿದತ್ತು ವಸ೦ತಗಜ೦ ವಿಯೋಗಿಯಂ: 
ಪಂಪಭಾ, ೨. ೧೫) 

ವಿರಕ್ತಪ್ರಕೃತಿ - ಯಾವುದರಲ್ಲೂ ಆಸಕ್ತಿಯಿಲ್ಲದ ಸ್ವಭಾವ (ವ್ಯಸನಿ 
ಯುದ್ಧಾಸಕ್ತಂ ಅನಿಶ್ಚಯಬುದ್ಧಿ ವಿರಕ್ತಪ್ರಕೃತಿಯೆನಿಪ್ಪ 
ಅರಿನೃಪನೊಳ್‌ ಇಜೆವುದುಚೆವುದು ನಯಮಂ: ಪಂಚತಂತ್ರ, 
೨೮೧) 


ವಿರಕ್ತಿ - ವೈರಾಗ್ಯ (ಜಿನೇಶ್ವರಂ ಬೆಸಸೆ 
ಭೂಮಿಪಾಲಕಂ ಸಂದು ವಿರಕ್ತಿಗಾಗಳೆ ತದೀಯ 
ದೀಕ್ಷೆಗಂ ಮನಂದಂದಂ: ಚಂದ್ರಪ್ರಪು, ೭. ೨೭) 

ವಿರಚನೆ - - ಸೃಷ್ಟಿ (ನೋಟಕ್ಕೆ ಎರಡನೆಯ ನಾಕಲೋಕದ 
ವಿರಚನೆಯನೆ ಪಡೆವುದದಅ ರನ್ನದ ಕೇರ್ಗಳ್‌: ಆದಿಪು, ೬. 
೩೭) 

ವಿರಚಿಸು - ನಿರ್ಮಿಸು (ನಿಜರಾಜಧಾನಿಯೊಳೊಸಗೆಯಂ ಮಾಡಿ 
ವಿವಾಹಮಂಟಪಮಂ ಸ್ಮಪತಿರತ್ನಕ್ಕೆ ಎರಚಿಸೆಂದು 
ಬೆಸಸಿದಾಗಳ್‌: ಆದಿಷು, ೪. ೩೦ ವ); ಕೃತಿರಚನೆ ಮಾಡು 
(ಕೃತಿಯಂ ವಿರಚಿಸಿದಂ ಅಲಂಕೃತಿಯಂ 
ಕವಿರತ್ನನೆಂದೊಡೇವಣ್ಣಿಪುದೋ: ಗದಾಯು, ೧. ೩೨) 
ಸಿದ್ಧಪಡಿಸು (ವಿರಚಿಸಿದಂ ವಿಚಿತ್ರತರಮಪ್ಪಲರ್ವಚ್ಚಮಂ: 
ಜಗನ್ನಾವಿ, ೬. ೧೫) 

ವಿರತಿ ಮುಕ್ತಾಯ (ಜ್ವಳನಜಟಿ ನಿಜಪುರೋಪವನಳೀಳೆ 
ಮಧುಮಾಸವಿರತಿಯೊಳ್‌ ಮಸುಳ್ಳಿರೆ ಕಂಟಳಿಸಿದ 
ಮೆಯ್ದೆರಸಿನಿನಾಕುಳನಾದೊಂ: ಶಾಂತಿಷು, ೫. ೬೫); 
(ಅತಿರೂಪವತಿಯರು೦ ನವವಯಸ್ಸುಪೇತೆಯರ್‌ 
ವಿರತಿಯರ್‌ ಬರೆ: ಕರ್ಣನೇಮಿ, ೧೪. ೧೩೦ ವ) 

ವಿರಥ ನಿರಾಶೆ (ಚಕೋರಮುಖಂ ವಿಕಸಿತಮಾದುದು 
ಮನ್ನಥಂ ನನೆಗಣೆಯಂ ಹೂಡಿದಂ ವಿರಹಿಗಳ್‌ 
ವಿರಥರಾದರ್‌: ಗಿರಿಜಾಕ, ೪. ೧೦೨ ವ) 

ವಿರಮಣ ಕೊನೆ, ನಿಲುಗಡೆ (ಜಿನಚಂದಮುನೀಂದನೆ 
ಶಾಂತಿನಾಥನಾಥನಾದೊಂ ಭವಾವಳೀವಿರಮಣದೊಳ್‌ 
ಶಾಂತಿಪು, ೧೨. ೬೦) 

ವಿರಲ ಅಪರೂಪವಾದ (ವಿರಲ 
ಅಖಿಲೌಷಧಿಗಳ್‌: ಆದಿಹು, ೮. ೬೨) 

ವಿರಹ - ಅಗಲಿಕೆ (ವಿರಹ ವಿಧುರೆಯಾಗಿಯು೦ ಲಾವಣ್ಯರಸ 
ತರಂಗಿಣೀ ತರಂಗ ಲೇಖೆಯಂ ಅನುಕರಿಸಿ ತಳಿರ್ತಶೋಕ 
ತರು ತಳಮನಲಂಕರಿಸಿ: ಪಂಪರಾ, ೧೧. ೮೨ ವ) 

ವಿರಹವಿಧುರೆ ಅಗಲಿಕೆಯ ದುಃಖದಿಂದ ಕೂಡಿದ[ವಳು] 
(ದಿನಲಕ್ಷ್ಮಿಯಂ ಬಳಸಿದ ದೀಪಮಾಲೆಯಂತೆ ಕಾಂತಿಗೆಟ್ಟಿರೆ 
ವಿರಹವಿಧುರೆಯಾಗಿಯುಂ: ಪಂಪರಾ, ೧೧. ೮೨ ವ) 

ವಿರಹಿಸು - - ವಿರಹ ವೇದನೆಯನ್ನನುಭವಿಸು (ಕೊಡೆಯೆಲೆಗಳ 
ತಿಂತಿಣಿಯಿಟ್ಟೆಡೆಗಳ ಕಟ್ಟಲೆಯನಿರುಳೆ ಗೆತ್ತು ಆತ್ಮೇಶಂ 
ತಡೆದೊಡೆ ನರೇಂದ್ರ ನೋಡೀ ನಡುವಗಲೊಳ್‌ 
ಚಕ್ರವಾಕವಧು ವಿರಹಿಸುವಳ್‌: ಆದಿಪು, ೧೧. ೬೩) 

ವಿರಳ ಬೇರೆಯಾಗಿ, ದೂರ ದೂರ (ಮುನ್ನಂ 
ಅಕೃಷ್ಣ ಪಚ್ಯಂಗಪ್ಪುವಂದು ವಿರಳಂಗಳಾಗಿಯುಂ 
ಅನಲಕಲ್ಪಾವನಿಜಂಗಳ್‌ ಅಪೇತರಸವೀರ್ಯಪಾಕ೦ಗಳಾಗಿಯುಂ: 
ಆದಿಷು, ೮. ೬೧ ವ) 

ವಿರಾಜಿ -  - ವಿರಾಜಮಾನವಾದ (ಶರ ಚಾಪ ಚಕ್ರ 
ಭೀಕರಕರವಾಳಾಯುಧ ವಿರಾಜಿ ಮತ್ಕರಯುಗಂ ಇಂದು 
ಒರೆಗಿಡೆ ಪೆಅ೦ಗೆ ಮುಗಿವುದೆ: ಆದಿಪು, ೧೨. ೧೦೦) 

ವಿರಾಜಿತ - ಹೊಳೆಯುವ (ಮುತ್ತಿನ ತೋರಣ೦ ಕನಕವೇದಿಕೆ 
ಪಚ್ಚೆಯ ಕುಟ್ಟಮಸ್ಥಳಂ 


ಕೇಳ್ಪಜಿತಂಜಯ 
ಸಮಕ್ಷದೆ 


ಫಲಂಗಳಾದುವು 


(ಧೀರತೆಗಿಡದೆ ತಮೋವೈರಿವಿಜಯಕ್ಕೆ ಮಸೆದ 
ಅಸಿಧಾರೆವೊಲಪರಾಜಿತ೦ ವಿರಾಜಿತನಾದಂ: ಶಾಂತಿಪು, ೪. 
೧೦೯) 


ವಿರಕ್ಕೆ 


ವಿರಾಜಿತಮಾಯ್ತು 
ವಿವಾಹಗೇಹದೊಳ್‌: ರಾಜಶೇವಿ, ೮. ೨); ತೇಜಸ್ವಿ ವ್ಯಕ್ತಿ 


೧೦೦೫ 


ವಿರಾಮ ಕೊನೆ  (ಭೋಗಭೂಮಿವಿರಾಮದೊಳ್‌ ಈ 
ಕರ್ಮಭೂಮಿಪ್ರಾರಂಭದೊಳ್‌ ಎಮಗೆ ನಿಜೆಸಲ್ಪೇಳ್ಕುಮೆಂದು 
ಮನದೊಳ್‌ ಬಗೆದು: ಆದಿಷು, ೮. ೬೨ ವ); ಬಿಡುವು 
(ಕಳೆದ ಭವದೊಳ್‌ ವಿರಾಮಂಗಳೊಳ್‌ ಒದವಿದ ಮೋಹದಿಂ 
ವಿಚಾರಕ್ಕೆ ಪವಣ್ಣಳೆದ ಗುಣದಿಂ ಕರಂ ಪಳುಗಳಿದುದು ದಯಿ 
ತಮ್ಮನೊಳ್‌ ಜಗತ್ತಯಪತಿಯಾ: ಶಾಂತಿಷು, ೧೦. ೯೯) 

ವಿರಿಂಚ - ಬಹ್ಮ (ವಿರಿಂಚನ ಕೈಚಳಕದಳವ ನಾನಜೆಯದುದೇ: 
ಧರ್ಮಮಧು, ೩. ೯೮) 

ವಿರಿಂಚಾಭಾಂಡ - ಬ್ರಹ್ಮಾಂಡ (ತೆಗೆದೀಂಟಲ್‌ ವಾರ್ಧಿ ನುಂಗಲ್‌ 


ದಿಗಿಭಸಮಿತಿ ತುತ್ತಲ್‌ ವಿರಿಂಚಾಭಾಂಡಂ ಮಿಗಿಲಲ್ವು: 
ಜಗನ್ನಾವಿ, ೬. ೭೫) 
ವಿರಿಂಚಿ - ಬ್ರಹ್ಮ (ಇಂಚೆಯ ಪಸವಿನ ಬಜದ ಕಳಂಚಿನ 


ಡಾವರದ ಬಾಧೆಯಿಲ್ಲದ ಪದದೊಳ್‌ ಮುಂಚದೆ ಪಿಂಚದೆ 
ಬಳೆದು ವಿರಿಂಚಿಯ ಕೆಯ್ದಿಡಿವೊಲಾದುವಾ ನಾಡ ಊರ್ಗಳ್‌: 
ಪಂಪಭಾ, ೮. ೫೧) 


ವಿರುತ - ದ್ವನಿ (ಸ್ಥಿತಮಂ ಪೂವಿಂಗೆ ರೂಪಂ ಲತೆಗೆ ವಿರುತಮಂ 
ಕೋಕಿಲಶ್ರೇಣಿಗೆ .. .. ಕೊಟ್ಟು: ಲೀಲಾವತಿ, ೧೪. ೭೧) 
ವಿರುತಿ - ಶಬ್ದ (ದಿನನಾಥನ ಸುಯ್ಯುಂ ಪಟಹ ನಿನಾದಂ 


ಸಾಂಧ್ಯಮೇಘನಿರುತಿ ತಮೋರಾಜನ ಜಯದುಂದುಭಿಸ್ಟನಂ 


ಎನಿಸಿದುದು ಚತುಃಪ್ರಕಾರಭೇರೀನಿನದ೦: ಮಲ್ಲಿನಾಹು, ೭. 
೧೪) 

ವಿರುದ್ಧವೃತ್ತ - ವಿರುದ್ಧವಾದ ನಡತೆಯವನು (ಅಪ್ರಮತ್ತತೆಯೊಳ್‌ 
ಅನ್ಯಪೀತಿಶೀಲಕ್ಕೆ ಕೇಡೊಗೆದತ್ತೆಂಬ ಎರುದ್ಧವೃತ್ತರ್‌ 


ಎಮಗೊಳ್ಳಂ ಮಾಲ್‌ ಸಾಧೂತ್ತಮರ್‌: ಪುಷ್ಪದಂಪು, ೧. ೫) 


ವಿರುದ್ಧಾತ್ಮಕ - ವಿರೋಧದಿಂದ ಕೂಡಿದ (ಸಕಲವ್ಯಾಪಿ 
ವಿಶೇಷಪ್ರಕಾಶ೦ ಯುಕ್ತಕಾರಿ ಯುಕ್ತಾಯುಕ್ತಂ ಪ್ರಕಟಶ್ಲೇಷ 
ಎರುದ್ಧಾತ್ಮಕಂ ಎರುದ್ಧಂ ವಿಪರ್ಯಯಂ ಯುಕ್ತಾರ್ಥಂ: 
ಕವಿರಾಮಾ, ೩. ೨೯) 

ವಿರುವತ್‌ - ಶಬ್ದಮಾಡುವ (ಅಮರಗಣಿಕೆಯರ ಮನಂ 
ವಿರುವತ್‌ ಅಳಿನಿಕರದೊಡನಿರದೆ ಎಅಗಿದುವು 


ಅಮರತರುಲತಾಂತಾವಳಿಯೊಳ್‌: ಆದಿಪು, ೭. ೬೮) 

ವಿರೂಕ್ಷ ಭಯಂಕರವಾದ (ಮತ್ತಮಾ ನಾರಕರೆಲ್ಲಂ 
ಹು೦ಡಮುಂಡಸಂಸ್ಥಾನರುಂ ಅತಿವಿರೂಕ್ಷ ಕೃಷ್ಣವರ್ಣರುಂ 
ಅತಿದುರ್ಗ೦ಧರುಂ: ಸುಕುಮಾಚ, ೧೧. ೪೮ ವ) 

ವಿರೂಪೆ - ಕುರೂಪಿ (ಆತನ ದಾದಿ ವಿನಯವತಿಯಿಂಬೊಳ್‌ 
ಗುಜ್ಜಿ ವಿರಳದಂತೆ ಆದಮಾನುಂ ವಿರೂಪೆ: ವಡ್ಡಾರಾ, ಪು. 
೧೦೬, ಸಾ. ೨೨) 

ವಿರೋಚನ - ಸೂರ್ಯಚಂದ್ರರು (ಅವನಿಗಧಿಪನಂ ಆ ಮಹಿತ 
ವಿರೋಚನರ್ಕಳಿಂ ನುತಸುತನಂ: ಕರ್ಣನೇಮಿ, ೧. ೧೩೪) 

ವಿರೋಚನಾಸ್ತಮಯ - (ವಿರೋಚನ--ಅಸ್ತಮಯ] ಸೂರ್ಯನ 
ಮುಳುಗುವಿಕೆ (ಉಭಯಲೋಕವಿವೇಕ ವಿರೋಚನಾಸ್ತಮಯ 
ವೇಳೆಯುಂ: ಆದಿಷು. ೧೪. ೧೨೨ ವ) 

ವಿರೋಧಿ ಹಗೆ (ತಾಳವಳಾಗೆ ಜಯಂ ಜೊಮ್ಮೇಜುವ 
ಟೆಂಟಣಿಸುವ ಅರಸನರಸನ ವಿರಸಂಬೇಜ್‌ ನಯಮಿರೆ 
ವಿರೋಧಿಗೆ ಮಾರಾಂಪಂ ತನ್ನ ಮೇಲೆ ತಾಂ ಮರಗಡಿವೊಂ: 
ಶಾಂತಿಪು, ೨. ೪೧); ಪ್ರತಿಭಟಿಸುವವನು (ವಿನುತವಿರೋಧಿ 
ಮಂಡಳಿಕಮೌಳಿವಿಘಟ್ಟಿತ ಪಾದಪೀಠಕಾಂಚನ 
ಕಮಲಾಯಮಾನಮಿವು ನಿಮ್ಮಯ ಮೆಲ್ಲಡಿ: ಗದಾಯು, ೪. 
೧೮) 


ವಿರ್ದಾಡು - ಔತಣ ಮಾಡು (ತೋಡುವೆಂ ಒರ್ವನ ಒಳ್ಳರುಳಂ 
ಉರ್ವಿಗೆ ನೆತ್ತರನೆತ್ತಿ ಪೀರ್ದು ವಿರ್ದಾಡುವೆ೦ ಒರ್ವನ 
ಊರುಗಳಂ ಎನ್ನ ಗದಾಶನಿಘಾತದಿಂದೆ ನುರ್ಗಾಡುವೆಂ: 
ಪಂಪಭಾ, ೯. ೨೪) 

ವಿಲಂಘಿಸು - ಹಾರು, ದಾಟು (ಪಡಿನೆಳಲಂ ಮೃಗೇಂದನುಳ್‌ 
ಚಂದಶಿಲಾತಳದಲ್ಲಿ ಕಂಡು ವಿಲಂಘಿಸಿ ಪಾಯ್ದು 
ಪೊಯ್ಬು ತಾಂ ಮಡಿದುದು: ರಾಜಶೇವಿ, ೫. ೭೭) 

ವಿಲಂಬಿತ - - ನಿಧಾನವಾದ (ಯುಗಪ್ರಮಾಣ ಕ್ರೋಣೇನಿರೀಕ್ಷಣ 
ನಿರುತನು೦ ಅತಿದ್ರುತವಿಲಂಬಿತಗತಿವ್ಯಪೇತನು೦ ಆಗಿ: ಆದಿಷು, 
೯. ೧೨೯ ವ) 

ವಿಲಕ್ಷ್ಯ - ಅಚ್ಚರಿ (ಬಳ್ಳಿಮಿಂಚಿನಿಸ೦ ನಿಶ್ಚಲಮಾಗಿ ನಿಲ್ಕುಮೆ 
ವಲಕ್ಷ್ಕಂ  ತಾನಿದೆಂಬನ್ನಮೋಹನಮಂ ಪುಟ್ಟಿಸಿ ತನ್ನ 
ದಿಟ್ಟವೆಳಗಿಂ: ಮಲ್ಲಿನಾಹು, ೮. ೯೧) 

ವಿಲಗ - ತೊಡಕು, ತೊಂದರೆ (ಶಿವನಮರನೀತಿಯಂ 
ವಿಲಗಮನಿಕ್ಕಿ ಕಡಂಗಿ ಕಾಡಿ ಬೇಡಿ ಪರಿಕಿಪುದಂ: ತ್ರಿಷಷ್ಟಿಪು, 
೯. ೫೬) 

ವಿಲಯ ಪ್ರಳಯ (ವಿಲಯಂ ನಾಶ ಯುಗಾಂತದೊಳ್‌ 
ಅಭಿಧಾವ, ೩. ೧. ೩೪) 

ವಿಲಯಾನಲ ಪ್ರಳಯಕಾಲದ ಬೆಂಕಿ (ಬಲದೇವಮಖಿಳ 
ರಿಪುಕುಲ ವಿಲಯಾನಲಂ ಆತ್ಮಕುಲ ಸಮುಜ್ವಲ ಗಗನಸ್ಥಲ 
ಖರಕರಂ: ಶಾಂತಿಷು, ೨. ೧೦) 

ವಿಲಸತ್‌ - ಹೊಳೆಯುವ (ಶರದಭ್ರಂ ಪರಿವಿಷ್ಠಮಪ್ಪ ವಿಲಸತ್‌ 
ನೀಲಾದ್ರಿಯೆಂಬಂತೆ ಬಿತ್ತರಿಸುತ್ತಿರ್ಪ್‌ ದುಕೂಲ ಚೇಲನಗಳಿಂ 
ಚೆಲ್ಲಾಗಿ ತೋರ್ಪ ಆ ಮದೋದ್ಭುರ ಮಾತಂಗಮಂ ಏಳೆ: 
ಶಾಂತೀಶ್ವಪು, ೩. ೧೨೫); ಶ್ರೇಷ್ಠವಾದ (ವಿಲಸತ್‌ 
ಗುಣಾವಗುಣವಿವರ್ತಿ ಗುರೂಪದೇಶಾಮಲಿನ ಅವಬೋಧ 
ವಿದಿತಾಖಿಳ ಜೋದ್ಯವೃಂದಂ: ಕವಿರಾಮಾ, ೩. ೨೨೬) 

ವಿಲಾಸ ಸೊಬಗು, ಬೆಡಗು (ವಾಸವಪುರಂ ಇದಲೇ 
ವಿನ್ಯಾಸಮಂ ವಿಲಾಸಮಂ ಇದೇ ಬೆಡಂಗಂ 
ಅವಗಯಿಸುಗುಮೇ: ಶಾಂತಿಪು, ೩. ೮) 

ವಿಲಿಖತ - ಬರೆಯಲ್ಪಟ್ಟ, ಚಿತ್ರಿತವಾದ (ಮೃಗಮದ ವಿಲಿಖಿತ 
ವಿಚಿತ್ರಪತ್ರಭಂಗ ಭಾಸುರಭುಜಶಿಖರನುಂ: ಆದಿಷು, ೩. ೯೦ 
ವ) 

ವಿಲಿಪ್ತ - ಬಳಿದ, ಲೇಪಿಸಿದ (ಪಾರ್ವತೀಪಯೋಧರಲೇಪಿತ 
ಮೃಗಮದವಿಲಿಪ್ತ ವಕ್ಷಸ್ಥಳಂ: ರಾಜಶೇವಿ, ೨. ೧) 

ವಿಲೀನ ಸೇರಿರುವ (ನಾಡದಾ ಕನ್ನಡದೊಳ್‌ ಭಾವಿಸಿದ 
ಜನಪದಂ ವಸುಧಾವಲಯವಿಲೀನ ವಿಶದವಿಷಯ ವಿಶೇಷಂ: 
ಕವಿರಾಮಾ, ೧. ೩೬) 

ವಿಲುಶತ್‌ - ಹೊಯ್ದಾಡುವ (ವಿಲುಠತ್‌ ಕಾಂಚನಘಂಟಿಕಾವಳಿ 
ಲಸತ್‌ ಕೂರ್ಪಾಸಯುಕ್ತೋರು ಧೃತವೇತ್ರದಂಡಂ: 
ತ್ರಿಷಷ್ಟಿಪು, ೨೪. ೨೩೩) 

ವಿಲುಪ್ತ - ನಾಶಗೊಂಡ (ಚಪಳ ಕಪಿಬಳವಿಲುಪ್ರತ ವಿಗಳಿತ 
ಲತಾಭವನಮುಂ: ಪಂಪಭಾ, ೪. ೧೮ ವ) 


ವಿಲುಳಿತ -. ತಿರುಗಿದ (ಸಂಗ್ರಾಮಭೂಮಿಯ ನಡುವೆ 
ಧೃಷ್ಟದ್ಯುಮ್ನ ಕಚಗ್ರಹವಿಲುಳಿತಮೌಳಿಯುಂ ತದೀಯ 
ಕೌಕ್ಷೇಯಕಧಾರಾವಿದಾರಿತಶರೀರನುಂ ಆಗಿ ಬಿಟ್ಲೆರ್ದ 


ಶರಾಚಾರ್ಯರಂ ಕಂಡು: ಪಂಪಭಾ, ೧೩. ೫೫ ವ); 


೧೦೦೬ 


ಅಲುಗಾಡುವ (ಪೋದಂ ಮುಂದಾ ಕೇಯೂರಕ 


ಸುವಿಲುಳಿತಹಾರಂ: ಕಾದಂಸಂ, ೫. ೧೨) 

ವಿಲೂನ - ಕಳೆದುಕೊಂಡ (ಕೋಟಲೆಗೊಂಡು ವಿಶಾಖನಂದಿ 
ವಿಲೂನವೈಶಾಖ ಕಂದಲಿಯಂದದಿಂದಂ ಕರಮೆ ಕೊರಗಿ: 
ಆಚವರ್ಧ, ೨. ೩೭ ವ) 

ವಿಲೂನನಾಸಿ ಮೂಕೊರತೆ ಮರ (ವಿಲೂನನಾಸಿಯ 
ಸುರೂಪೆಯ ಪಾಣ್ಣೆಯ ಅಭಿಧಾವಮಂ ತಳೆದ 
ಭೂರುಹಂ ಒಪ್ಪುಗು೦ ಆ ವನಾಂತದೊಳ್‌: ರಾಜಶೇವಿ, ೫. 
೫೭) 

ವಿಲೇಪನ ಬಳಿಯುವಿಕೆ (ಗುರೂಪರೋಧವಶದಿಂ ಸ್ನಾನ 
ಅನ್ನಪಾನಂ ವಿಲೇಪನ ಮಾಲ್ಕಾದಿಗೆ ತಾನೊಡಂಬಡುವನೇಂ 
ದೇವಂ ನಿರಾಪೇಕ್ಷನೋ: ಆದಿಷು, ೫. ೮೬) 

ವಿಲೋಕನ ನೋಟ (ಮನಸಿಜನ ವಿಲೋಕನಾಕರ್ಷಣ 
ಸ್ಲಾನದಂತೆ ಪಂಚಾಂಡಕಪರಿಣತಿಯಂ .. . ಅತಿಶಯಮಾದ 
ಚಿತ್ರಶಾಲೆಯಿ೦ ಮನಂಗೊಳಿಸಿ: ಮಲ್ಲಿನಾಹು, ೨. ೫೮ ವ) 

ವಿಲೋಕನಂಗೆಯ್‌ ನೋಡು (ತನ್ನ ಮನೆಗೆ ವಂದು 
ನಿಜಾಂಗನಾಮುಖ ವಿಲೋಕನಂಗೆಯ್ದು: ಸುಕುಮಾಚ, ೩. 
೧೫ ವ) 

ವಿಲೋಕನಚಂದ್ರಿಕೆ - - ನೋಟ ಎಂಬ ಬೆಳುದಿಂಗಳು 
(ಮದೀಯ ಮನೋಗತ ಕಾಮಸಾಗರದ ಒದವಿಂಗೆ ನಲ್ಲಳ 
ವಿಲೋಚನಚಂದಿಕೆಯೊಂದೆ ಸಾಲದೇ: ಪಂಪಭಾ, ೫. ೧೧) 
[ಪರಿಷತ್ತಿನ ಮುದ್ರಣದ ಪಾಠ] 

ವಿಲೋಚನ - ಕಣ್ಣು (ಮದೀಯ ಮನೋಗತ ಕಾಮಸಾಗರದ 
ಒದವಿಂಗೆ ನಲ್ಲಳ ವಿಲೋಚನಚಂದಿಕೆಯೊಂದೆ ಸಾಲದೇ: 
ಪಂಪಭಾ, ೫. ೧೧) 


ವಿಲೋಚನರುಚಿ - - ಕಣ್ಣ ಕಾಂತಿ (ಅನರ್ಥಕಲಲಾಟ 
ತ್ರಿಪತಾಕೆಯುಂ ವಿಲೋಹಿತ ವಿಲೋಹನರುಚಿಯುಂ 
ಅಳೀಕಭುಕುಟಿಯುಂ: ಆದಿಷು, ೧೪. ೮೧ ವ) 

ವಿಲೋಚನಾಂಬು ದ ವಿಲೋಚನವಾರಿ  (ಉಣ್ಮಿಪೊಣ್ಮಿ 
ಕಣ್ಮಲರ್ಗಳಿಂ ಎಚ್ಚುಪಾಯ್ಬುವು ಅರಲಂಬುಗಳಂತೆ 


ವಿಲೋಚನಾಂಬುಗಳ್‌: ಪಂಪಭಾ, ೪. ೧೦೮) 

ವಿಲೋಚನಾಗ್ನಿ -  - [ಶಿವನ] ಕಣ್ಣ ಬೆಂಕಿ (ಭವಲಾಲಾಟ 
ವಿಲೋಚನಾಗ್ಲಿಶಿಖೆಯಿಂ ಬೆಂದಳ್ಳಿ ಮತ್ತಂ ಮನೋಭವಂ 
ಎಟ್ಟತ್ತೊಡೆ: ಪಂಪಭಾ, ೭. ೨೪) 

ವಿಲೋಢ್ಯ - ಕಲಕಿದ (ವಿಧುರಗತಿ ವಿಲೋಢ್ಯಂ ತಳ್ತು ನಿಲ್ರಪ್ಪುದು 
ಆ ವಾಗಧಿಪ ವಚನಮಾಲಾ ಪಾವನೀಯಂ ಗಭೀರಂ: 
ಕವಿರಾಮಾ, ೨. ೧೫೪) 

ವಿಲೋಪ - [ಜೈನ] ಅಸ್ತೇಯ ವಿರೋಧಿಕ್ರಿಯೆ, ಅನ್ರ ಸ್ವತ್ತನ್ನು 
ಹಾಳುಮಾಡುವುದು (ಹೀನಾಧಿಕ ವಿನಿಮಾನಸ್ನೇನಾಹೃತದಾನ 
ಸದೃಶ ಮಿಶ್ರ ವಿಲೋಪ ಸ್ನೇನ ಪ್ರಯೋಗಮೆಂದಿವು 
ತಾನಸ್ತೇಯವು್ರತಕೃತ್ತಿಮಮಕ್ಕುಂ: ಸುಕುಮಾಚ, ೬. ೧೫) 

ವಿಲೋಹಿತವಿಲೋಚನರುಚಿ ಕೆಂಪಾದ ಕಣ್ಣಿನ ಕಾಂತಿ 
(ಅಪಾರ್ಥ ವಿಲೋಹಿತವಿಲೋಚನರುಚಿಯುಂ ನಿರರ್ಮಕ 
ನಿಷ್ಠುರೋಷ್ಠಪುಟಸ೦ದ೦ಶಮುಂ: ಆದಿಷು, ೧೪. ೮೧ ವ) 

ವಿಲೋಲ ಚಂಚಲ (ಆ ಕುಮಾರಂ 
ಜಲಕೇಳೀವಿಲೋಲನು೦ ವನಕೇಳೀವಸಂತನುಂ: ಲೀಲಾವತಿ, 
೧. ೧೦೬ ವ) 


ವಿಲೋಲೇಕ್ಷಣೆ ಎ | [ವಿಲೋಲ- ಶಕ್ಷಣೆ] 
ಚ೦ಚಲನೇತ್ರವುಳ್ಳವಳು (ಇದೆ ಮದನಭವನಂ ಇಂತಿದೆ 
ಮದನಾಮೃತಂ ಇದುವೆ ಮದನಸಾಯಕಂ ಪೋ 
ಮದನಮಹೋತ್ಸವಪದಂ ಎನಿಸಿದುದು ಕಟಾಕ್ಷೇಕ್ಷಣ೦ 
ವಿಲೋಲೇಕ್ಷಣೆಯಾ: ಪಂಪಭಾ, ೮. ೬೧) 

ವಿಲೋಹಿತ ಕೆಂಪಾದ (ಅಪಾರ್ಥ ವಿಲೋಹಿತ 
ವಿಲೋಚನರುಚಿಯುಂ ನಿರರ್ನಕ ನಿಷ್ಠುರೋಷ್ಠಪುಟ 
ಸಂದಂಶಮುಂ: ಆದಿಪು, ೧೪. ೮೧ ವ) 

ವಿವಕ್ಷಿತ - ಅಂದುಕೊಂಡ, ಬಯಸಿದ (ಕುಚೆತಂತೆ ಪೇಟ್ಬ 
ಪದದೊಳ್‌ ಮೆಜ್‌ಯದೊಡೆಲ್ಲಂ ವಿಪಕ್ಷಿತಾರ್ಥಮಶೇಷಂ 
ಪೆಅತೊ೦ದಲ್ಲಿಲ್ಲದುಮಂ ಅಜಿವವರಿಟ್ಟರಜಿಯೆ ಪೇಲ್ಲೊಡದು 
ನೇಯಾರ್ಥಂ: ಕವಿರಾಮಾ, ೧. ೧೦೧) 


ವಿವಕ್ಷಿಸು ದ ಬಯಸು (ಸ್ತೀಪುತ್ರದಾಯಾದ್ಯರತ್ತಣಿಂ೦ದ 
ಆತ್ಮರಕ್ಷಣೆಯಂ ವಿವಕ್ಷಿಸಿಯುಂ: ಚಂದ್ರಪ್ರಪು, ೨. ೬೦ ವ) 
ವಿವಕ್ಷೆ - ಆಸೆ (ಅಲ್ಲಿ ವರ್ತಿಸುವ ಉತ್ಸರ್ಪಣ ಅವಸರ್ಪಣ 


ಯುಗಸ್ವರೂಪಣವಿವಕ್ಷೆಯಿ೦ ಮುಖ್ಯ ವ್ಯವಹಾರನಯದೊಳ್‌ 
ಉಭಯಾತ್ಮಕವೆನಿಪ್ಪ ಕಾಲಸ್ವರೂಪಮೆಂತೆನೆ: ಪಂಪರಾ, ೧. 
೪೫ ವ) 

ವಿವಕ್ಷೆಗೆಯ್‌ -. ಆಲೋಚಿಸು (ಮುನಿಯದ ಕೂರದ ಮುನಿಸದ 
ಮುನಿಪತಿ  ಭಾವಿಪೊಡೆ ತಾನೆ ಜಿನಪತಿಯಲ್ಲೆ ಎಂದು 
ವಿಶುದ್ಧಾಂತರಂಗದಿಂ ವಿವಕ್ಷೆಗೆಯ್ಯುತ್ತುಂ: ಸುಕುಮಾಚ, ೪. 
೩೭ ವ) 

ವಿವರ ಬಿರುಕು (ಭೂವಿವರದಿನೊಗೆತಂದ ಪಾವೆಸೆದುದು 
ಸಪ್ತಫಣಮಣಿಪ್ರಭೆಯಿಂ: ನೇಮಿನಾಪು, ೮. ೨೮); ಬಿಲ 
(ಮೂರ್ಛೆವೋಗಿ ಪಾತಾಳತಲವಿವರಮಂ ಪೊಕ್ಕಂತೆ 
ಮಹಾಂಧಕಾರಂ ಕವಿಯೆ: ಕಾದಂಸಂ, ೪. ೮೯ ವ) ತೂತು 
(ತನ್ನ ಮಯ್ದುನನಾಭೀಳ ಕೃತಾಂತದಂತ 
ವಿವರೋಪಾಂತಮಂ ಪೊರ್ದಿದಂ: ಸುಕುಮಾಚ, ೨. ೫೨) 

ವಿವಶಿಸು - ವಶಮಾಡಿಕೊ (ಕಿವಿವರಮೆಯ್ದೆ ನೀಳ್ಬ ಕಡೆಗಣ್‌ 
ಕರಮಕ್ಕಜೆನೀಯೆ ರಾಗಮಂ ವಿವಶಿಸೆ ಪುರ್ವಿನುರ್ವು 
ಸುಲಿಪಲ್‌ ಮನಮಂ ಸೆರೆಗೆಯ್ಯೆ: ಧರ್ಮಾಮೃ, ೫. ೨೮) 


ವಿವಸ್ಟತ್‌ — ಸೂರ್ಯ (ಹರಿಣಧರ ವಿವಸ್ಪತ್‌ 
ಮನಕು೦ಂಭದ್ವಯಬ್ದಾಕರ ಜಲಧಿಗಜದ್ವಿಟ್ಟೀಠ ಚಕ್ರಾಹಿಗೇಹ 
ಸ್ಫುರಿತ ಮಣಿಸಮೂಹಜ್ಞಾಳೆಯಂ ಕಾಂತೆ ಕಂಡಳ್‌: 
ಅಜಿತಪು, ೩. ೧೨) 

ವಿವಾಹ - ಮದುವೆ (ಉಪಯಾಮ ವಿವಾಹ ಉದ್ದಾಹ 


ಪರಿಣಯಂ: ಅಭಿಧಾವ, ೧. ೧೧. ೧೧); [ಜೈನ] ಒಂದು 
ಗರ್ಭಾನ್ವಯಕ್ರಿಯೆ (ವಿವಾಹ ವರ್ಣಲಾಭ ಕುಲಚರ್ಯಾ .. 


ಯೋಗತ್ಯಾಗಾಗ್ರನಿರ್ವೃತಿಯೆಂಬ ಅಯ್ವತ್ತುಮೂಜು 

ಗರ್ಭಾದಿನಿರ್ದಾಣಪರ್ಯಂತಮಪ್ಪ ಗರ್ಭಾನ್ಹಯಕ್ರಿಯೆಗಳಳಂ: 
ಆದಿಷು, ೧೫. ೧೫ ವ) 

ವಿವಾಹಗೇಹ - ಮದುವೆಯ ಮನೆ (ವಿವಾಹಗೇಹಮಂ 


ಸಮೆಯಿಸಿ ಅದಜ ನಡುವಣ ಆರ್ದ್ರ್ವಮೃತ್ತಿಕಾವಿರಚಿತಮಪ್ಪ 
ಚತುರಾಂತರದೊಳ್‌: ಪಂಪಭಾ, ೩. ೭೪ ವ) 


ವಿವಾಹವಿಮುಖೆ - - ಮದುವೆಯನ್ನು ತೊರೆದವಳು 
(ಬಹ್ಮಿಯುಂ  ಸೌಂದರಿಯುಂ ಅತ್ತ ನಿರ್ವೇಗೆಯರ್‌ 
ವಿವಾಹವಿಮುಖೆಯರಾಗಿ ಗುರುಪ್ರಸಾದದಿಂ ದೀಕ್ಷೆಯಂ 


ಕೈಕೊಂಡು: ಆದಿಷು, ೧೦. ೬೫ ವ) 


೧೦೦೭ 


ವಿವಿಕ್ತ ಪರಿಶುದ್ಧವಾದ (ಅವಿವೇಕಿಗಳ. ಮನ೦ಗಳ೦ 
ಅವಿರಳಬಹಳ ವಿವಿಕ್ತ ವಿಶದಮನದೆಂತುಮಾಣದೆ 
ಪೊರ್ದಲ್‌: ಅಜಿತಪು, ೧೦. ೫೦) 

ವಿವಿಕ್ತಾವಾಸ [ಜೈನ] ಜೈನಮುನಿಯ ಏಕಾಂತವಾಸ 
(ಉಜ್ಜುಗಯ್ದನೆಯ ತಪಂ ಸಾಧುಗುಣಾಗಣಿಗೆಸೆದುದು ಆ 
ವಿವಿಕ್ತಾವಾಸಂ: ಚಂದ್ರಪ್ರಪು, ೧೧. ೧೨) 

ವಿವಿಧ ನಾನಾ ಬಗೆಯ ಓ್ಲ(ವಿವಿಧಾರ್ಚ್ಛನೆಗಳಿನರ್ಚಿಸಿ 
ವಿವಿಧಸ್ತುತಿಸಹಸದಿಂ ಸ್ತುತಿಯಿಸಿ: ಆದಿಪು, ೫. ೨೭) 

ವಿವೇಕ - - ಅರಿವು (ಜ್ಯೋತಿರ್ಲೋಕಮಿದೊಂದುಂಟೆಂಬ 
ವಿವೇಕಮಂ ಒಡರಿಸಿದುದು ಅಮರಸಮಿತಿಯ ಮನದೊಳ್‌: 
ಆದಿಪು, ೭. ೯೪) 

ವಿವೇಕವಿಕಳ ವಿವೇಕವಿಲ್ಲದವನು (ಪರಮಜ್ಞಾನಿಯೆ 
ವಿವೇಕವಿಕಳರವೋಲ್‌ ಬಾಲರ ತಲೆಯನರಿದು ತಂದೆಯೊ: 
ಗದಾಯು, ೯. ೩೪) 

ವಿವೇಕಶೂನ್ಯ - ವಿವೇಕವಿಕಳ (ತರುಗಳುಂ ಮಾರ್ದವಮಂ 
ಕೆಯ್ಗೊಳ್ಗುಂ ಅಲ್ಲದಂದು ಒಣಗುಗು೦ ಈ ಭವವಾರ್ಧಿಯೊಳ್‌ 
ಮುಖುಗಿದ ವಿವೇಕಶೂನ್ಯಂಗಸಾರಮಿಂತಿದೆ ಸಾರಂ: 
ಶಾಂತಿಷು, ೫. ೬೬) 

ವಿವೇಕಿ -  ವಿವೇಕವುಳ್ಳವನು  (ಪರಮದೀಕ್ಷೆಗಪೇಕ್ಷಿಸಿದಂ 
ವಿವೇಕಿಯೇ: ಪುಷ್ಪದಂಪು, ೧೩. ೩೪) 

ವಿಶಂಕಟ - ದೊಡ್ಡದಾದ, ಅಗಲವಾದ (ನಮುಚಿಸೂದನ 
ಪ್ರಚೋದಿತ ವಜ್ರಾಕರ್ಷಣ ವಿಸಂಕಟವ್ಯೂಢವಕ್ಷಸ್ಸ್ಯಲರುಂ: 
ಜಗನ್ನಾವಿ, ೨. ೩೯ ವ) 

ವಿಶಂಕೆ - ಸಂದೇಹ (ನಯನಿಯೋಗಕಲ್ಪನೆಯೊಳ್‌ ವಿಶಂಕೆಯೆ 
ವಿಶೇಷಗುಣಕ್ಕುಪಲಕ್ಷಣಂ; ಕವಿರಾಮಾ, ೧. ೧೩೮) 

ವಿಶದ ಅಗಲವಾದ (ಅತಿವಿಶದ 
ವಿಶಾಲೋರುಕ್ಷತದಿಂದೊಳ"ದನಿತು ಜಡೆಯುಮಂ ನಾಂದಿ 
ಮನಃಕ್ಷತದೊಡನೆಟ್ಟರಿಸಿದುದುತ್ಥಿತಮಾ ವಂದಸ್ರಮಿಶ್ರಗಂಧಂ 


ಮುನಿಯಂ: ಪಂಪಭಾ, ೧. ೧೦೫) 3. ಸ್ವಚ್ಛವಾದ 
(ಕಲ್ಲಾರಸಾರಾಮೃತ ಶಶಿ ವಿಶದಾತ್ಮೀಯವಂಶಕ್ಕೆ 
ಚೂಡಾಮಣೆಯಂ: ಪಂಪಭಾ, ೭. ೯೫); ಬೆಳ್ಳಗಿರುವ 
(ಪಾಕಕುಶಕಾಶವಿಶದ೦ .. . ತತ್‌ ನದೀತಟ೦ ಕಡುರಯ್ಯಂ: 
ಲೀಲಾವತಿ, ೫. ೮೦); ಸ್ಪಷ್ಟವಾದ (ಅಶಿಥಿಲಪದಚಯ 
ರಚನಾತಿಶಯಂ ಸಂಶ್ಲಿಷ್ಟಮೆಂಬುದಕ್ಕುವುನೇಯಂ 
ವಿಶದಾರ್ಥಂ ಶಬ್ಬಾನ್ವಯವಶಮರ್ಥವ್ಯಕ್ತಿ: ಕಾವ್ಯಾವಲೋ, 
೫೦೫) 

ವಿಶದಂ ಮಾಡು - ಪಕಾಗೊಳಿಸು (ಅದಂ ನೀಂ ವಿಶದಂ 


ಮಾಟ್ಟುದು ಜಗದ್ದಿಶೇಷಕಚರಿತಾ: ಆದಿಷು, ೯. ೬೩) 

ವಿಶದದರ್ಶನ - - ಸ್ಪಷ್ಟವಾಗು ಕಾಣುವಂಥದು (ಶೂನ್ಯವಾದ 
ಪ್ರಕಾಶನಪರಂ ಆವುದಂತರ್ಬಹೀರೂಪದಿಂ 
ವಿಶದದರ್ಶನಾವಗಮ್ಮಂ ಅದೆಲ್ಲಂ ಅಸತ್ಯಾವಭಾಸಿ: ಆದಿಷು, 
೨.೯ವ) 

ವಿಶದೆ - ಪರಿಶುದ್ಧೆ (ಅನುದಿನಂ ಅಮೃತಶ್ರೀ ತನ್ನನೆ ಭಾವಿಸಿ 
ವಿಶದೆಯಾದಳೆನೆ ಬೆಳಗುವ .. . ಮನಮಂ ಬೆಳಗಿದುದು 
ಮೂರ್ತಿ ಚಂದಪ್ರಭನಾ: ಲೀಲಾವತಿ, ೮. ೮೮) 

ವಿಶದಯಶ ಶುಭ್ರಕೀರ್ತಿ (ವಿಶದಯಶ ಧರ್ಮಂ 
ಅಷ್ಟಾದಶಕೋಟ್ಯನುಕೋಟಿ ಸಾಗರೋಪಮಕಾಲಂ ಪ್ರಶಮಿಸಿ 
ನಿಂದುದು: ಆದಿಷು, ೯. ೬೩) 


ವಿಶದೀಕೃತ — - ನಿರ್ಮಲವಾದ (ದೇವಿ ಮರುದೇವಿ 
ವಿಶದೀಕೃತಾಶಾಂತದೊಳ್‌ ಭಾವಿ ಜಿನಜನನಿ ಸತಿ ಪವಡಿಸಿ 
ನಿಶಾಂತದೊಳ್‌: ಆದಿಪು, ೭. ೨೭ ರಗಳೆ) 

ವಿಶದೋಜ್ಜಂಭಿತ - - ಉಜ್ವಲವಾಗಿ ವ್ಯಾಪಿಸಿದ 
(ವಿಶಧೋಜ್ಞಂಭಿತ ಯೌವನಾಸವಮದಪ್ರೋಲ್ಲಾಸದಿಂ 
ಚಿತ್ತಭೂವಶೆಯೊರ್ಬಳ್‌: ಆದಿಷು, ೧೧. ೧೮) 

ವಿಶದೋದಕ - [ವಿಶದ4ಉದಕ] ತಿಳಿನೀರು (ಭರದಿ೦ ನೀರಂ 
ಮೊಗೆದುಂಪರಿತಂದರ್‌ ಕನಕಕಳಶವಿಶದೋದಕಮಂ: 
ಶಾಂತಿಹು, ೧೦. ೩೯) 

ವಿಶರಾರು ನಶ್ಚರವಾದುದು (ಪ್ರತಿಕ್ಷಣ೦ ವಿಶರಾರುಗಳ್‌ 
ಚಿತ್ತಕ್ಷಣಂಗಳ್‌ ಪೂರ್ವಾಪೂರ್ವ ಚಿತ್ತವಿಶೇಷಪ್ರಭವಂಗಳ್‌: 
ಶಾಂತಿಪು, ೯. ೧೪೨ ವ) 

ವಿಶಸನ - ಕೊಲೆ (ನಕ್ತಂಚರನ೦ ನುಂಗಿತ್ತು ಭೂತಂ ಬಹು 
ವಿಶಸನಮೇಕಾರ್ಥ ಲೋಲಾತಿರೇಕಂ: ನೇಮಿನಾಪು, ೫. 
೪೦) 

ವಿಶಸನರಂಗ - ಯುದ್ಧರಂಗ (ಎನ್ನ ತೊಟ್ಟುವೆಸನನೀ 
ವಿಶಸನರಂಗದೊಳ್‌ ತೋರ್ಪೆಂ: ಪಂಪಭಾ, ೧೨. ೬ ವ) 

ವಿಶಾಪೆ - ಶಾಪಮುಕ್ತಳಾಗಿಸು (ವರ್ಧಮಾನನೆಂಬ ಯಷಿಯ 
ಶಾಪದೊಳ್‌ ಉಗ್ರ ಗ್ರಾಹಸ್ವರೂಪದೊಳಿರ್ದ 
ಅಚ್ಚರಸೆಯರುಮಂ ವಿಶಾಪೆಯರ್‌ ಮಾಡಿ: ಪಂಪಭಾ, ೪. 
ಕ್ರಿ ವು 

ವಿಶಾಲ - ವಿಸ್ತಾರವಾದ (ಸಾಲಪ್ರಾಂಶುವಿಶಾಲಲೋಲನಯನಂ 
ಜಯಶ್ರೀಲೋಲಂ ಜಮದಗ್ನಿರಾಮಮುನಿಯೊಳ್‌ ಕಲ್ತಂ 
ಧನಿರ್ವಿದ್ಯೆಯಂ: ಪಂಪಭಾ, ೧. ೬೮) 

ವಿಶಾಲಂಬರಿ - [ವಿಶಾಲಂ-ಪರಿ] ಎಲ್ಲೆಂದರಲ್ಲಿ ಓಡಾಡು (ಬೆರ್ಚಿ 
ಪೊಳೆದು ಪರಿವ ಮೊಳೆವುಲ್ಲೆಗಳುಮಂ ತಲೆಯಂ ಕುತ್ತಿ 
ವಿಶಾಲಂಬರಿವ ಕರಡಿಗಳುಮಂ: ಪಂಪಭಾ, ೫. ೪೮ ವ) 

ವಿಶಾಳ -. ವಿಶಾರದ (ಆ ಸಹದೇವನುಂ 
ವಿಶಾಳನಾದಂ: ಕರ್ಣನೇಮಿ, ೯. ೨೭ ವ) 

ವಿಶಿಖ - ಬಾಣ (ಅಂತು ಗುರುನಂದನ೦ ಮರುನ್ನ೦ದನವಿರಚಿತ 
ನಿಶಾತ ವಿಶಿಖಪಂಜರಮನಟಿದು ಕಟಿಕುಟ೦ ಮಾಡಿಯುಂ 
ಅನಿತಜಳ್‌ ಮಾಣದೆ: ಪಂಪಭಾ, ೧೨. ೬೮ ವ) 

ವಿಶಿಖಮೋಕ್ಷ -  - ಬಾಣಪ್ರಯೋಗ (ವಿಪಕ್ಷವಿಶಿಖಮೋಕ್ಷ 
ಹೂಂಕಾರಮನೆ ನಿಜವಿಜಯಲಕ್ಷ್ಮಿಯುದಗ್ರವೀರ 
ಗಹಸ್ತೋಭನಾಕ್ಷರಮೆಂದುಂ: ಆದಿಷು, ೧೪. ೮೪ ವ) 

ವಿಶಿಖಾಸನ - ಬಿಲ್ಲು (ಆತನಿ೦ ಬಟೆಯಂ೦ ಅಸಂಖ್ಯೇಯಸಂವತ್ನರ 
ಪ್ರಮಿತಮನ್ವಂತರಾಸಾನದೊಳ್‌ ಅಷ್ಟಶತ ವಿಶಿಖಾಸನ 
ಉತ್ಸೇಧನುಂ ಅಸಂಖ್ಯೇಯ ಆಯುಷ್ಯನುಮಾಗಿ: ಆದಿಪು, ೬. 
೫೫ ವ) 

ವಿಶೀರ್ಣ ಭಗ್ನವಾದ, ಒಡೆದ (ಖುರೋಚ್ಚಳದುರುರೇಣು 
ದೂಸರಿತಂ ಅಗ್ರವಿಶೀರ್ಣವಿಷಾಣ೦ ಆತ್ತಮಾಂಸಳತನು 
ಬಂದುದಂದು ಮುಹುರುತ್ಕಬೃಹದ್ರವನೊ೦ದು ಪುಂಗವಂ: 
ಚಂದ್ರಪ್ರಷು, ೨. ೨೮) 

ವಿಶೀರ್ಣೆ - - ಭಂಗಿಸಿದವಳು.  (ವ್ಯಾಸವಚನದೊಳ್‌ 
ಸತ್ಯವತಿಯುಂ ಅಂಬಿಕೆಯುಂ ಅಂಬಾಲೆಯುಂ 
ಸಂಸಾರವಿಶೀರ್ಣೆಯರಾಗಿ: ಪಂಪಭಾ, ೨. ೨೯ ವ) 

ವಿಶುದ್ಧಬುದ್ಧಿ - ನಿರ್ಮಲವಾದ ಬುದ್ಧಿ (ಅಂಬಿಕೆ ಸರಸ್ವತಿ ಮತ್‌ 
ಮುಖಪದ್ಮರಂಗದ ಏಟ್ಲೌಯಂ ಎಡೆಗೊಂಡು 


ಬಾಳೋರ್ಲ 


೧೦೦೮ 


ಕೊಂಡುಕೊನೆದು ಈಗೆ ಅರಿಗಂಗೆ ವಿಶುದ್ಧಬುದ್ಧಿಯಂ: 


ಪಂಪಭಾ, ೧. ೫) 
ವಿಶೇಷಕ -  ಮುಖ್ಯನಾದವನು (ಆರೂಢಮದಗಜರ್‌ 
ಉಪಾರೂಢವಿಶೇಷಕರುಮಾಗಿ .. .. ಸಂಗ್ರಾಮರಂಗಕ್ಕವರಿಸೆ: 


ಪಂಪಭಾ, ೧೩. ೩೩ ವ) 

ವಿಶೇಷಭಾಷಿತ - ವಿಶಿಷ್ಟ ನುಡಿ, ಉಕ್ತಿವೈಚಿತ್ಯ (ಮನೋನಯನೆ 
ವಲ್ಲಭನೊಳ್‌  ಮನದೊಂದಲಂಪಿನಿಂ  ನೆರೆವೆನಮೋಘಂ 
ಎಂಬುದಿದು ದಕ್ಷಿಣಮಾರ್ಗ ವಿಶೇಷಭಾಷಿತಂ: ಕವಿರಾಮಾ, 
೨. ೧೦೪) 

ವಿಶೋಧಿ ನೈರ್ಮಲ್ಯ (ಅರಲ್ಲ ಮುಖಪದ್ಮಮುಂ 
ನಿಬಿಡಬದ್ದಪರ್ಯಂಕದೊಳ್‌ ಮರಲ್ಪ ಕರಪಲ್ಲವದ್ದಿತಯಮುಂ 
ಬೆಡ೦ಗಪ್ಪಿನಂ ನಿರಂತರವಿಶೋಧಿ ಕೂಡಿರೆ: ಸುಕುಮಾಚ, ೯. 
೧೫) 

ವಿಶ್ರಮಣಭೂಮಿ - ವಿಶ್ರಾಂತಿಸ್ಥಾನಿ (ವಿಪುಲಪುಲಿನತಲಂಗಳೇ 
ವಿಶ್ರಮಣಭೂಮಿಗಳಾಗೆಯುಂ: ಆದಿಷು, ೪. ೫೨ ವ) 

ವಿಶ್ರಮಿಸು - - ವಿಶ್ರಾಂತಿ ಪಡೆ (ಅನಂತಾನುಬಂಧಿ ಕ್ರೋಧ 
ಮಾನ ಮಾಯಾ ಲೋಭಂಗಳಂ ವಿಸಂಯೋಜಿಸಿ 
ಅಂತರ್ಮಹೂರ್ತಮಂ ವಿಶ್ರಮಿಸಿ: ಆದಿಷು, ೧೦. ೧೪ ವ) 

ವಿಶ್ರಾಂತ ದ - ವ್ಯಾಪಿಸಿರುವ (ಆ ಬಾಹುಮೂಲ 
ಪರ್ಯಂತವಿಶ್ರಾಂತ ಕುಚಮಂಡಲೆಯರೊಳ್‌ ಆ 
ಲಕ್ಷ್ಮೀಲೀಲಾವಿಹಾರಾಚಳ ರುಚಿರವಕ್ಷಸ್ಸ್ಯಳಂ: ಆದಿಪು, ೮. 
ಎ ಪು 

ವಿಶ್ರಾಂತಿಪದ 


- ನೆಲೆ, ವಾಸಸ್ಥಳ 
ಕೋಟಿಗಳೊಳ್‌ ಆತಪವಾರಣ 
ವಿಶ್ರಾಂತಿಪದಂಗಳೊಳ್‌ ನೆಲಸೆ 
ರಾಜಿಗಳ್‌: ಶಾಂತಿಹು, ೧೧. ೮೧) 

ವಿಶ್ರಾಣನವಿನೋದ - ದಾನಕೊಡುವ ಸಂತೋಷ (ಅಂತು 
ಸಕಲಜನಪ್ರೀಣ೦ ಅಪ್ರಮದ೦ ವಿಶ್ರಾಣನವಿನೋದಮಂ 
ತೀರ್ಜಿ .. . ಪುರಮಂ ಪುಗುವಲ್ಲಿ: ಚಂದ್ರಪ್ರಷು, ೭. ೧೫೩ 
ವ) 

ವಿಶ್ರುತ ಕೀರ್ತಿ ಪಡೆದವನು 
ಮಹೀವಲ್ಲಭೆ ನೋಂತಳೆನಿಸಿದ 
ವಿಜಯಭುಜಂ ವಸುಧಾವಿಶುತ 
ವೈಶ್ರವಣಂ: ಮಲ್ಲಿನಾಪು, ೩. ೨) 

ವಿಶ್ಲಥ ಸಡಿಲಿಹೋದ (ಐರಾವತಗಜಕುಂಭಸ್ತಾರಣ 
ವಿಶ್ಲಥವಿಕಾಸಿಕೇಯುರ೦ ಕೇಯೂರದೊಳೋರಸೆ: ಶಾಂತಿಷು, 
೫. ೧೫೩) 

ವಿಶೇಷ - ಅಗಲಿಕೆ, ಬೇರೆಯಾಗುವುದು (ಶ್ರೀವಿಜಯನುಮಂ 
ಭಂಗಿಸಿ ವೀಶ್ಲೇಷೋಪತಾಪಾಂತಸ್ತಪ್ಯಮಾನ ಹೃದಯನಪ್ಪ 
ಅಕಲಂಕಾಚಾರಸಾರನುಮಂ ಲೋಕಜ್ಞತಾದಿ ಮೃದುವಚನ 
ರಚನೆಗಳಿ೦ದಮಾ* ನುಡಿದು: ಶಾಂತಿಹು, ೬. ೩೬ ವ) 

ವಿಶ್ವ - ಜಗತ್ತು (ವಿಶ್ವವಿನುತ ಪಾದ೦ ..... ಆಗಿರೆಪೆಂಪಚ್ಚರಿಯಾದ 
ದೇವಗಣಪಂ ರಕ್ಷಿಕ್ಕೆ ಭೂಚಕ್ರಮಂ: ಜಗನ್ನಾವಿ, ೧. ೫) 

ವಿಶ್ವಂಭರೆ - ಭೂಮಿ (ಚಕ್ರನಿಧೀಶ೦ ಆದಿಭೂಭುಜನೆನೆ ನೆಗಟ್ಲಂ 
ಭರತಚಕ್ರಿ ವಿಶ್ವಂಭರೆಯೊಳ್‌: ಆದಿಷು, ೧೫. ೩) 

ವಿಶ್ವಕದ್ರು - ಬೇಟೆನಾಯಿ (ಪಂದಿಯ ಪೆಡದಲೆಯೊಳ್‌ ಸಿಲ್ಕಿ 
ಪಲ್ಗಳೆಡಮೊಗದೊಳ್‌ ಕಪ್ಪಡದಂತೆ ಕೂಡಿ ಜೋಡಂ 
ಪಡೆದುಳಿದುವು ವಿಶ್ವಕದ್ರುಗಳ್‌: ಲೀಲಾವತಿ, ೬. ೧೩) 


(ಸಮಸ್ತಸಾಮಂತಕಿರೀಟ 
ಶೂನ್ಯ ದೈನ್ಯ 
ಸೈನುರಜೋರುಣಕಾಂತಿ 


— (ಆ ವಲ್ಲಭನಂ ಪಡೆದ 
ಅರಿನೃಪಮದವಿದ್ರಾವಣ 


ನೃಪಗುಣಾಶ್ರಯಂ 


ವಿಶ್ವಕರ್ಮ - ಸೃಷ್ಟಿಕರ್ತ, ವಾಸ್ತುಶಿಲ್ಪಿ (ಅಂತು ಆ 
ವನಗಹನಮೆಲ್ಲಂ ದಹನಮಯಮಾದ ಪ್ರಸ್ತಾವದೊಳ್‌ 
ವಿಸ್ಮಯಮಮಾಗೆ ಮಯನೆಂಬ ದಾನವವಿಶ್ವಕರ್ಮಂ ನೆಗೆದುರಿವ 
ಉರಿಮಾಲೆಗಳಂ ಗದೆಯೊಳ್‌ ಬೀಸುತ್ತುಂ ಪೊಳಮಡೆ: 
ಪಂಪಭಾ, ೫. ೯೭ ವ) 

ವಿಶ್ವಧಾತ್ರೀವಳಯ - - ಸಕಲ ಭೂಮಂಡಲ (ಕುಳಶೈಳ೦ಗಳ್‌ 
ಅಂಭೋನಿಧಿಗಳ್‌ ಅಖಿಳ ದಿಗ್ಬಂತಿಗಳ್‌ ವಿಶ್ವಧಾತ್ರೀವಳಯಂ 
ಪಾತಾಳಮೂಲಂ ಸಕಲಭುವನಂ ಒಂದೊಂದಉೊಳ್‌ 
ಕೇಣಿಗೊಂಡು: ಪಂಪಭಾ, ೧೦. ೬೫) 

ವಿಶ್ವನರೇಂದ್ರವೃಂದ ಸಮಸ್ತ ರಾಜಸಮೂಹ 
(ವಿಶ್ವನರೇಂದ್ರವೃಂದದೊಳ್‌ ತೊಡರ್ದ ಪರಾಭವಂ 
ದ್ರುಪದನ೦ ತಜೆದೊಟ್ಟದೆ ಕೆಮ್ಮಗಾನಿದ೦ ಕಡೆಗಣಿಸಿದೊಡೆ: 
ಪಂಪಭಾ, ೩. ೬೬) 

ವಿಶ್ವಲೋಚನ -. ವಿಶ್ವದ ಕಣ್ಣು, ಜಿನ (ವಿಶ್ವಲೋಚನಂ 
ಅಫವೈರಿಗಲ್ಲದೆ ಉಟೆದ೦ ಗೆಲಲಾರ್ಕುಮೆ ಮೃತ್ಯುರಾಜನಂ: 
ಆದಿಹು, ೩. ೮) 


ವಿಶ್ವವಿದ್ಯೇಶ್ವರ -  ಸಕಲವಿದ್ಯಾವಿಶಾರದ (ಮಹೋತ್ಪನ್ನಮತಿ 
ಶ್ರುತಾವಧಿಬೋಧನಪ್ಪುದಜೆಂ ವಿಶ್ವವಿದ್ಯೇಶ್ವರನುಂ 
ಅಪಗತಾನೇಕಲೋಕವ್ಯಾಪಾರಕನುಂ ಅಪ್ಪುದಚೆಂದಂ: 
ಆದಿಪು, ೮. ೩ ವ) 


ವಿಶ್ವವಿಶ್ಚಂಭರೆ - ಸಕಲ ಭೂಮಂಡಲ (ಮನೋಜರಾಜವಿಕ್ರಾಂತ 
ವನಾಸಿತಾರ್ತಿಯಿನೆ ವಿಶ್ವವಿಶ್ವಂಭರೆ ಮಾಘಣಂದಿ 
ಸೈದ್ಧಾಂತಿಕಚಕ್ರವರ್ತಿ ನೆಗಟ್ಟಿಂ: ಚಂದ್ರಪ್ರಷು, ೧. ೨೨) 

ವಿಶ್ವಾಚಲಚಕ್ರೇಶತ್ವ - - ಎಲ್ಲ ಪರ್ವತಗಳ ಚಕ್ರವರ್ತಿ ಪದವಿ 
(ವಿಶ್ವಾಚಲಚಕ್ರೇಶತ್ವಮ೦ ತಾಳ್ವಿದುದು  ಅಖಿಳಧರಾರಮ್ಯ 
ಹೈಮಾಚಳಂ: ಪಂಪಭಾ, ೪. ೧೪) 

ವಿಶ್ವಾಧಾರ - ಚಕ್ರವರ್ತಿ (ಸಹಾಯರುಚಿ ವಿಶ್ವಾಧಾರಂ ಉತ್ತುಂಗ 


ಭೂಭೃದಪರಾಮಬುಧಿ ವಸ್ತುಗಳ್‌ ಬಗೆವೊಡೀ 
ಲೋಕಕ್ಕಸಾಧಾರಣಂ: ಶಾಂತಿಷು, ೨. ೭೮) 

ವಿಶ್ವಾಸ. - ಪಂಚತಂತ್ರಗಳಲ್ಲಿ ಒಂದು, ನಂಬಲಾರದ್ದನ್ನು 
ನಂಬುವಂತೆ ಮಾಡುವುದು (ನಂಬದಂ ನಂಬುವಂತೆ 


ನುಡಿದು ಪಡಂಬಡಿಸಿಯೊಳಪೊಕ್ಕು ನೆಗಟ್ಟುದು ವಿಶ್ವಾಸಂ 
ಎಂಬುದು: ಪಂಚತಂತ್ರ, ೭೧ ವ) 

ವಿಶ್ವಾಸಂಗೆಯ್‌ ನಂಬು (ನಮ್ಮಂತಾಪ್ತರಂ ಹಿತರಂ 
ಬುದ್ಧಿವಂತರುಮಂ ಅನವಿಶ್ವಾಸ೦ಗೆಯ್ಬು, ಅನಾಪ್ತರುಮಂ 
ಅಹಿತರುಮನವಿನೀತರುಮ೦ ವಿಶ್ವಾಸಂಗೆಯ್ದು ಪ್ರಧಾನರಂ 
ಮಾಡಿ ನಡಪಿದ ಮೂಢಸಿಂಹಕ್ಕೆ ಏಗೆಯ್ದುಂ 
ಕಾರ್ಯಹಾನಿಯಾಗದೆ ಪೋಗದು: ಪಂಚತಂತ್ರ, ೮೧ ವ) 

ವಿಶ್ವೇಕ್ಷಣ ಎಲ್ಲವನ್ನೂ ನೋಡುವವನು (ವಿಶ್ವೇಕ್ಷಣಂ 
ವೃದ್ಧಗೋಚರಸೇವಾನುತ ದೂರತತ್ವವಿನಯಂ ಶಾಂತೀಶ್ವರಂ: 
ಶಾಂತಿಪು, ೧೦. ೧೦೯) 

ನೀರು, ನಂಜು (ವಿಷದ ಲಡ್ಡುಗೆಯನಿಕ್ಕಿಯುಂ 
ಎನಿತಾನುಂ ಉಪದವಂಗಳೊಳ್‌ ತೊಡರಿಕ್ಕಿಯುಂ 
ಗೆಲಲಾಣದೆ: ಪಂಪಭಾ, ೨. ೬೨ ವ) 

ವಿಷಗಸ್ತ - - ವಿಷದಿಂದ ಹಿಡಿಯಲ್ಪಟ್ಟವನು, ಆವೃತನಾದವನು 
(ವಿವಿಧಾರಂಭಪರಿಗ್ರಹಂ ವಿಷಯಸೌಖ್ಯಾಯತ್ತಂ ಅತ್ಯಂತ 
ಲೋಭವಿಷಗಸ್ತಂ ದವಿಣಮಂ ಬಯ್ತ ಉದ್ದತಂ: ಆದಿಪು, 
೫. ೪) 


ವಿಷ 


೧೦೦೯ 


ವಿಷಜ - ಮದ್ದುಗುಣಿಕೆ (ವಿರಹದೊಳೀಕೆಗೆ ಅಕ್ಕ ಬಿಸಜಂ 
ವಿಷಜ೦ ಹಿಮರೋಜಿ ಸೂಚಿ ಪಾದರಿ ದರಿ: ಗಿರಿಜಾಕ, ೪. 
೧೪೧) 

ವಿಷಣ್ಣ - ವ್ಯಸನವುಳ್ಳವನು (ಎನೆ ವಿಭೀಷಣಂ ವಿಷಣ್ಣನಾಗಿ ... .. 
ಜನಕನಂ ದಶರಥನಂ ಮಾರಣಮಂ೦ ಪೊರ್ದಿಸುವೆ೦ .. .. 
ಎಂದು ತಜೆಸಂದು: ಪಂಪರಾ, ೩. ೨೩ ವ ಮತ್ತು ೨೪ 
ಹಾಗೂ ೨೪ ವ) 

ವಿಷಣ್ಣಾನನೆ - ದುಃಖಪೂರಿತ ಮುಖದವಳು (ವಿಷಣ್ಣಾನನೆಯಂ 
ಮಾರ್ಗಾವಲಗ್ನನೇತ್ರೆಯಂ ಕಂಡಿಂತೆಂದಳ್‌: 
ಯಶೋಧಚ, ೨. ೩೫) 

ವಿಷದಂಪ್ರ್ರ - ವಿಷದ ಹಲ್ಲು (ಪರಿಗಳಿತ ಪೂತಿಗಂಧರ್‌ ಖರ 
ಕಾಕ ಸೃಗಾಲ ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ 
ಕುರ್ಕುರ ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಪು, 
೯. ೧೦೬) 

ವಿಷದೃಷ್ಟಿ ವಿಷಸೂಸುವ ನೋಟ (ವಿಷದೃಷ್ಟ 
ವಿಷೋರಗಸ್ತರೂಪದಿಂ  ಸಗರಂ ಅಜುವತ್ತುಸಾಸಿರ್ವರ್‌ 
ಮಕ್ಕಳುಮ೦ ಒಡನೆಕೃತಕದಿ೦ ಭಸ್ಮಾವಲೇಪನಮಾಗಿ ಮಾಡಿ: 
ಅಜಿತಪು, ೧೦. ೧೦ ವ) 

ವಿಷಧರ ಸರ್ಪ (ವಿಷಧರನಾಗದೆ ಬೇಗಂ ವಿಷಯಾಮಿಷ 
ವಿಷಮನುಗುಟ್ಟು ನಿರ್ವಿಷನಾಗು: ಆದಿಷು, ೨. ೧೭); 
ಮೋಡ (ಪರೆಯಿಕ್ಕಿ ಪೋದುವಚಿರಾಂಶು ವಸನಘನಕಾಲ 
ವಿಷಧರ೦ಗಳ್‌ .. .. ಪಸರಿಸಿದುದಂದು ಬಿಳಿಯ ಮುಗಿಲ್ಲಳ್‌: 
ಪಂಪರಾ, ೭. ೧೬೪) 

ವಿಷಧರವಲ್ಲಭಭೂಷಣ ಸರ್ಪಭೂಷಣ, 
(ವಿಷಧರವಲ್ಲಭಭೂಷಣ ವೃಷಭನುಮ೦ ದೇವ 
ಬಗೆದಪನೇ: ಪಂಚತಂತ್ರ, ೧೫೯) 

ವಿಷಧಿ ಸಮುದ್ರ (ವಿಷಧಿಗಳ್‌ ಅತಿರೋಷದಿ೦ ಪರಸ್ಪರಂ 
ಅದಜೆಂ ವಿಷಧಿಯನೀಂಟುವವೋಲ್‌ ಸ್ಥಿತಿವಿಷಧಿಗಳಂ 
ನಾರಕರೀಂಟುವರಲ್ಲೇ: ಪಾರ್ಶ್ವನಾಷು, ೧೩. ೭೫) 

ವಿಷನಾಗ ವಿಷಷರ್ಪ (ಅನಿಮಿಷ ಕುಲಾಕೀರ್ಣಮುಂ 
ಪಾತಾಳಭುವನದಂತೆ ಬಹಳ ವಿಷನಾಗಮಯಮಾಗಿಯುಂ: 
ಶಾಂತೀಶ್ವಪು, ೧. ೬೯ ವ) 

ವಿಷಪನ್ನಗ - - ವಿಷಸರ್ಪ (ನೆಗೆದು ಬರ್ಪ ವಿಷಪನ್ನಗನಂ 
ಪನ್ನತನಂ ಎಡೆಯೊಳ್‌ ಅರಿಗಂ ತನ್ನಯ ಗರುಡಾಸ್ತದಿಂದೆ 
ಕುಣಿದಣಿದಜೆದಂ: ಪಂಪಭಾ, ೧೨. ೨೦೫) 

ವಿಷಮ - ಸಮವಲ್ಲದ (ಅದೇಂ ಸುರಲಂಜಿಯರ್‌ ವಿಷಮಮಂ 
ಸಮಂ ಮಾಡಿದರೋ: ಶಾಂತಿಪು, ೭. ೩೩) ಅಸಾಧಾರಣ 
(ಅನ್ನೆಗಂ ಅವ್ಯಕ್ತಕಾಲದೊಳ್‌ ಓದಿ ಮಜ್‌ದ ಎಷಮಶಾಶ್ವದ 
ಮೂಲಗ್ರಂಥಕ್ಕೆ ವಿವರಣೆ ಬರ್ಪವೊಲ್‌: ಶಾಂತಿಹು, ೭. ೧೮ 
ವ ಮತ್ತು ೧೯) 

ವಿಷಮಬಾಣ ಮನ್ನಥ (ಧೃತವಿಷಮಬಾಣನಂ 
ಗೆಲ್ಬವೊಲಾತನಂ ..... ಗೆಲ್ಬು: ಶಾಂತಿಷು, ೫. ೫೭) 

ವಿಷಮಮತಿ ನೀಚಬುದ್ಧಿ (ಮಾತ್ಸರ್ಯ 
ಮಹಾವಿಷಮಮತಿಯಿಂದೆ ದೋಷಾಮಿಷಮನೆ 
ಪೊರ್ದಿಪುವಲ್ತೆ ಕುಕವಿಬಕ೦ಗಳ್‌: ಆದಿಷು, ೧. ೨೨) 

ವಿಷಮರ್ತು - [ವಿಷಮ--ಯತು] ಅನುಕೂಲಕರವಲ್ಲದ ಕಾಲ 
(ಹಿಮಮು೦ ಗ್ರೀಷ್ಠಮು೦ ಎಂಬಿವಾ ರಿತುಗಳುಂ ಶೀತಕ್ಕಂ 
ಉಷ್ಣಕ್ಕಂ ಅಗ್ರಿಮಧಾಮ೦ಗಳಸೌಖ್ಯಂಗಳ್‌ ಅದಜೆಂದಂ .. .. 


ಶಿವ 
ನಿಮ್ಮನೇಂ 


ಜಿನಪತಿ 


ನಿಂದಂತೆ ಕಾರು೦ ಬಸ೦ಥಮೆ ನಾಡೊಳ್‌ ವಿಷಮರ್ತುಗಳ್‌ 


ಪುಗುಗುಮೇ ಮಪುಣ್ಯಪ್ರಜಾವಾಸದೊಳ್‌: ಶಾಂತಿಷು, ೯. 
೧೩೫) 
ವಿಷಮಲೋಚನ ದ ಶಿವ (ಸಂದ ಪುರತ್ರಯಂ 


ವಿಷಯಮಲೋಚನ ಲೋಚನವಸ್ನಿಯಿ೦ ಮರುನ್ನಂದನನಿಂ 
. « ಬೆಂದ ಮಾಲ್‌ಯಿಂ: ಪಂಚತಂತ್ರ, ೩೭೭) 

ವಿಷಮೇಷು - ಮನ್ಮಥ (ಇತ್ತಲ್‌ ವಿಷಮೇಷು ಕೊಂದಪಂ . .. 
ಮಿತ್ರನಸುವ೦ ಕಾಯಲ್ಕೆವೇಟ್ಕುಂ ದೃಢಂ: ಕಾದಂಬ, ೫. 
೧೨೩) 


ವಿಷಮೋರಗ -  ಮಹಾವಿಷವುಳ್ಳ ಹಾವು (ಆಶೀ 
ವಿಷವಿಷಮೋರಗರಾಶಿಯನೊಳಕೆಯ್ದು ವಿಪುಳಪಾತಾಳ 
ಆಶಂಕೆಯನೀವುದು .. .. ಜಯನಶಾಲಿಕೆ: ಚಂದ್ರಪ್ರಪು, ೧. 
೧೩೮) 


ವಿಷಯ - ಆದಿದೇವನು ವಿಂಗಡಿಸಿದ ದೇಶಗಳು (ಕಾಶಿ ಕೌಸಲ 
ಕಳಿಂಗ ವಂಗ ಕಾಶ್ಮೀರ ಕರಹಾಟ ಕರ್ನಾಟ ಚೋಳ ಕೇರಳ 
ಪಾಂಚಾಲ ಮಾಳವ ಮಹಾರಾಷ್ಟ್ರ ಸೌರಾಷ್ಟ್ರ ವನವಾಸಿ ಆಂಧ್ರ 
ಕಾಂಭೋಜ ಬಾಜಹ್ತಿಕ ತುರುಷ್ಕ ಕೇಕಯ ಸೌವೀರ ಆಭೀರ 
ಚೇರ ಶೂರಸೇನ ಅಪರಾಂತಿಕ ವಿದೇಹ ಸಿಂಧು ಗಾಂಧಾರ 
ಕುರುಜಾಂಗಣ ವಿದರ್ಭ ವತ್ಸ ಯವನ ಚೇದಿ ಪಲ್ಲವ 
ದಶಾರ್ಣ ಅವಂತಿ ಕಚ್ಛ ಮಹಾಕಚ್ಛ ಮಗಧಾವನಿ ರಮ್ಯಕ 
ಆತ್ಮಕ ಕುರು ಸಮುದಕಾದಿ ವಿಷಯಂಗಳುಮಂ: ಆದಿಷು, ೮. 
೬೩ ವ); ದೇಶ, ರಾಜ್ಯ (ಬಳಸಿರ್ದ ಮದಾಳಿಸಂಕುಲಂ 
ವಿಷಯಾಂಗನಾಲುಳಿತ ಕುಂತಳದಂತೆವೊಲ್‌ ಒಪ್ಪಿ 
ತೋಣುಗುಂ: ಪಂಪಭಾ, ೧. ೫೩); ಇಂದ್ರಿಯ ಸುಖ 
(ಇಷ್ಟವಿಷಯ ಕಾಮಭೋಗಂಗಳನನುಭವಿಸುತ್ತುಂ, 
ನ್ಯಾಯೋಪಾರ್ಜಿತವಿತ್ತನುಂ, ಧರ್ಮಾಪಾದಿತ ಚಿತ್ತನುಮಾಗಿ, 
ಕೆಲವು ಕಾಲಂ ಸುಖಸಂಕಥಾವಿನೋದದಿನಿರ್ದೊಂದು 
ದಿವಸಂ: ಪಂಚತಂತ್ರ, ೭೪ ವ) 

ವಿಷಯಕಾಂಕ್ಷೆ - ಭೋಗಾಕಾಂಕ್ಷೆ (ಪ್ರಿಯವಿಷಯಕಾಂಕ್ಷೆಯಿಂದ 
ಇಂದ್ರಿಯಂಗಳಂತೆಯ್ದೆ ಮನಮನಾಶ್ರಯಿಸುಗುಂ: ಪಂಪಭಾ, 


೯. ೧೩) ರಾಜ್ಯಾಭಿಲಾಷೆ ಅಯನಯ 
ಪರರಯ್ವರುಮಾಶ್ರಯಿಸಿರ್ದರ್‌ ವಿಷಯಕಾಂಕ್ಟೆಯಿಂ 
ಮುರರಿಪುವಂ: ಪಂಪಭಾ, ೯. ೧೩) 

ವಿಷಯಲೋಭ - ವಿಷಯಕಾಂಕ್ಷೆ (ವಿಷಯಲೋಭದಿಂ 


ಏನಸತಾನಂ ಎನ್ನನೇನಟಲಿಸದೇ: ಪಂಪರಾ, ೨. ೧೮) 

ವಿಷಯವಿರತಿ - ಇಂದ್ರಿಯಾಭಿಲಾಷೆಯಲ್ಲಿ ಆಸಕ್ತಿಯಿಲ್ಲದಿರುವುದು 
(ಪ್ರತಿಭೆಗೆ ಫಲಂ ಅಜೆವಿನ ಗತಿ ಗತಿಗೆಫಲಂ ವಿಷಯವಿರತಿ 
ವಿರತಿಗೆ ಫಲಂ ಆರ್ಹತಪರಮದೀಕ್ಷೆ: ಪುಷ್ಪದಂಪು, ೧೩. 
೫೪) 

ವಿಷಯಸಂಧಿ ದೇಶದ ಎಲ್ಲೆ, ಗಡಿ (ಪಾಂಡ್ಯವಿಷಯದ 
ವಿಷತಸ೦ಧಿಯೊಳ್ಳೀಡುವಿಟ್ಟು: ಶಾಂತಿಷು, ೧೧. ೪) 

ವಿಷಸಂಯುಕ್ತಾನ್ನ - ವಿಷ ಬೆರೆಸಿದ ಅನ್ನ (ಆ 
ಲಾಕ್ಷಾಗೃಹದಾಹಮೊಂದೆ ವಿಷಸಂಯುಕ್ತಾನ್ನಂ ಅಂತೊಂದೆ 
ಪಾಂಚಾಲೀನಿಗಹಂ ಒಂದೆ ಟಕ್ಕುವಗೆಯಿ೦ ಗೆಲ್ಲಿರ್ದ 
ಜೂದೊಂದೆ: ಪಂಪಭಾ, ೯. ೨೨) 

ವಿಷಯಸುಖ - ಇಂದ್ರಿಯಸುಖ (ಅರಿಗೆ .. .. ಸುರಾಂಗನಾಸುರತ 
ವಿಷಯಸುಖಮಂ ಕೊಟ್ಟಂ: ಕವಿರಾಮಾ, ೩. ೧೫೯) 

ವಿಷಯಾಂಗನಾ - ದೇಶವೆಂಬ ಹೆಣ್ಣು (ನಂದನಾವಳಿಗಳಂ 
ಬಳಸಿರ್ದ ಮದಾಳಿಸಂಕುಲಂಗಳೆ ವಿಷಯಾಂಗನಾ 


೧೦೧೦ 


ಲುಳಿತಕುಂತಳದಂತೆವೊಲ್‌ ಒಪ್ಪಿ ತೋಣುಗುಂ: ಪಂಪಭಾ, 
೧. ೫೩ 

ವಿಷಯಾಂತರಾಳ - ನಾಡಿನ ಮಧ್ಯಪ್ರದೇಶ (ಕೆಯ್ದೊಲಗಳಿನೊಪ್ಪಿ 
ತೋಟಿ ಸಿರಿ ನೋಡುಗು೦ ಆ ವಿಷಯಾಂತರಾಳದೊಳ್‌: 
ಪಂಪಭಾ, ೧. ೫೨) 

ವಿಷಯಾಂಬುಧಿ - -  [ವಿಷಯ-+ಅಂಬುಧಿ] ಇಂದ್ರಿಯ 
ಬಯಕೆಗಳ ಸಮುದ್ರ, ಅಥವಾ ರಾಜ್ಕಾಸಕ್ತಿ ಎಂಬ ಸಮುದ್ರ 
(ಎಳೆ ರಸೆಯೊಳ್‌ ಅಟ್ಟುದ೦ ಭುಜಬಳದಿ೦ ಮುನ್ನೆತ್ತಿದಂತೆ 
ವಿಷಯಾಂಬುಧಿಯೊಳ್‌ ಮುಖುಗಿರ್ದ ಎಮ್ಮಯ್ವರುಮಂ 
ಬಳಿಹರ ಪಿಡಿದೆತ್ತಲೆಂದು ಬಂದೈ ಬರವಂ: ಪಂಪಭಾ, ೯. 
೧೫) 


ವಿಷಯಾಮಿಷ - ವಿಷಯಸುಖ (ವಿಷಮ ವಿಷಸದೃಶ 
ವಿಷಯಾಮಿಷಕಾಂಕ್ಷೆಯೆ ತಿಣ್ಣಮಾಗೆ ಮತಿಗೆಟ್ಟು 
ಮಳೀಮಸನಾದಂ: ಸುಕುಮಾಚ, ೮. ೩೭) 

ವಿಷಯಾರ್ಥಿ ದ ಇಂದ್ರಿಯಸುಖಾಪೇಕ್ಷಿ (ದೂರಂ 
ಯುಕ್ತಾಯುಕ್ತವಿಚಾರಂ ವಿಷಯಾರ್ಥಿಗೆಂಬುದಂ 


ಮಾಡುವಿರೇ: ಆದಿಷು, ೯. ೧೦೨) 

ವಿಷವಕ್ತ - ವಿಷದ ಮುಖವುಳ್ಳದ್ದು, ಹಾವು (ಆ ಕಮಠಂ 
ವಿಷವಕ್ಷನಾಗಿ ನಾಮಗೆಯೆರಡಾದ ವಾಸುಗಿಕರಂ 
ತಲೆವಾಗಿಸಿಯುಂ: ಪುಷ್ಪದಂಪು, ೩. ೪) 

ವಿಷವಲ್ಲಿ -  - ವಿಷದ ಬಳ್ಳಿ (ಅಂತಪ್ಪುವುದು೦ ವಿಷಮ 
ವಿಷವಲ್ಲಿಯನಪ್ಪಿದಂತೆ ತಳ್ಳ ನಲ್ಲಳ ಮೃದುಮೃಣಾಳ 
ಕೋಮಲ ಬಾಹುಪಾಶಗಳೆ ಯಮಪಾಶಂಗಳಾಗೆ: ಪಂಪಭಾ, 
೨. ೧೮ ವ) 


ವಿಷಸಂಯುಕ್ತಾನ್ನ  - - ವಿಷ ಬೆರೆಸಿದ ಆಹಾರ (ಆ 
ಲಾಕ್ಷಾಗೃಹದಾಹಮೊಂದೆ ವಿಷಸಂಯುಕ್ತಾನ್ನಂ ಅಂತೊಂದೆ 
ಪಾಂಚಾಲೀನಿಗಹಂ ಒಂದೆ ಟಕ್ಕುವಗೆಯಿಂ ಗೆಲ್ಲಿರ್ದ 
ಜೂದೊಂದೆ: ಪಂಪಭಾ, ೯. ೨೨) 

ವಿಷಾಣ - ಕೊಂಬು (ಸ್ಫುರತ್‌ ಅಕ್ಷೂಣ ವಿಷಾಣ 
ಕೋಟದಳಿತಪ್ರೋತ್ತುಂಗವಲ್ಮೀಕಂ ಉದ್ಭುರಗ೦ಭೀರ 
ಪಯೋದನಾದಂ ಅತಿಪುಷ್ಟಾಂಗಂ ಸಂಜೀವಕಂ: 


ಪಂಚತಂತ್ರ, ೭೮); ದಂತ (ಉದ್ದತ್ತ ಮತ್ತ ವಾರಣೇಂದ್ರ 
ವಿಷಾಣ ಕುಶದಂಡಹತಿಯಿಂ ವನದುರ್ಗಭಂಗಮುಂ 
ವಿಪಕ್ಷಪಾರ್ಥಿವಮನೋರಥಭಮಗಮುಂ ಸಿದ್ಧಮಾಗೆಯುಂ: 
ಆದಿಪು, ೧೩. ೭೭ ವ) 

ವಿಷಾಣಕುಲಿಶದಂಡಹತಿ - - ದಂತದ ವಜ್ರದಂಡಸಮಾನವಾದ 
ಪೆಟ್ಟು (ಉದ್ದತ್ತ ಮತ್ತ ವಾರಣೇಂದ್ರ ವಿಷಾಣ 
ಕುಲಿಶದಂಡಹತಿಯಿ೦ ವನದುರ್ಗಭಂಗಮುಂ ವಿಪಕ್ಷಪಾರ್ಥಿವ 
ಮನೋರಥ ಭಂಗಮುಂ ಸಿದ್ದಮಾಗೆಯುಂ: ಆದಿಷು, ೧೩. 
ಕಿ ದ) 

ವಿಷಾದ - ದುಃಖ (ದುಃಖದೊದವಿ೦ ಬಾಯ್ವಿಟ್ಟು ಗೋಳಿಟ್ಟು 


ಪೇಂಕುಳಿಗೊಂಡು ಆದ ವಿಷಾದದಿ೦ ಪುಟೆತು ಸತ್ತು ಇತ್ತ 
ಅಂತೆ ಕಾಲಾಂತರದೊಳ್‌: ಸುಕುಮಾಚ, ೫. ೨೦) 
ವಿಷಾದಗರ್ಭ ದುಃಖಮಯವಾದ (ಆವ ಜನ್ಮದೊಳಂ 
ಮತ್ತೆನಗೆ ನವವಯಸದೊಳ್‌ ತಾಂ ಜನಿಯಿಸದಿಕೆಮ 
ವಿಷಾದಗರ್ಭಂ: ಚಂದ್ರಪ್ರಪು, ೩. ೭೭) 
ವಿಷಾಪಹರಣ - - ವಿಷಜಂತುಗಳು ಕಚ್ಚಿದಾಗ ಮೈಯಿಂದ 
ವಿಷವನ್ನಿಳಿಸುವ ವಿದ್ಯೆ (ರತ್ನಪರೀಕ್ಷೆಗಳೊಳಂ ದಾರುಕರ್ಮ 


ವಾಸ್ತುವಿದ್ಯಾಪೂರ್ವಯಂತ್ರಪ್ರಯೋಗ 
ಗದಾದಿ ವಿವಿಧಾಯುಧಂಗಳೊಳಂ 
ಪಂಪಭಾ, ೨. ೩೪ ವ) 

ವಿಷಾಪಹಾರ ವಿಷವನ್ನು ಹೋಗಲಾಡಿಸು (ನಾಳೆ 
ನೇಸರ್ಮೂಡದ ಮುನ್ನಮೆ ವಿಷಾಪಹಾರ೦ ಮಾಡಿದಪ್ಪೆಂ: 
ಸುಕುಮಾಚ, ೭. ೮ ವ) 
ಷಾವಿಳದಂಷ್ಟ - ವಿಷದ ಹಲ್ಲುಗಳಿಂದ ಕೂಡಿದ (ದಂಡಕನೃಪಂ 
ಲೋಭಾಭೀಭೂತಂ ಎಷಾವಿಳದ೦ಷ್ಟಂ ಶ್ವಯುವಾಗಿ 
ಪುಟ್ಟಸುಟೆಗು೦ ಮು೦ ಬಯ್ತ ಭಂಡಾರಡೊಳ್‌: ಆದಿಪು, ೨. 
೧೫) 

ವಿಷೋದ್ಧಾರಿ - [ವಿಷಃಉದ್ದಾರಿ] 
ಸೂಸುವ (ಅಹಿಯಂತೆ ವಿಷೋದ್ಗಾರಿಗಳ್‌ ಅಹರ್ನಿಶ 
ಪಕರದಂತೆ ಘಟಿಕಾತ್ಮಂಗಳ್‌ ರಹಟಘಟ ಯಂತ್ರಂಗಳ್‌ 
ಬಹುವಿಧವಿಭ್ರಮದಿನೆಸೆವುವು ಉಪಶಲ್ಯದೊಳ್‌: ಪುಷ್ಪದಂಪು, 
೨. ೫೧) 


ವಿಷಾಪಹರಣ 
ಅತಿಪ್ರವೀಣನುಂ: 


ವಿಷೋರಗ - - ವಿಷಸರ್ಪ (ಅಡಿವಿಡಿದಿಟ್ಟ ಪುತ್ತುಗಳ ನೆತ್ತಿಗಳಿಂ 
ನಿಮಿರ್ದಿರ್ದ ಬಳ್ಳಿಗಳ್ಲಿಡಿದು ಬವಿಷೋರಗಪತತಿ 
ನೋಟಾಡಗುರ್ವಿಸೆ ಸುಯ್ತ ಸುಯ್ಗಳಿಂ: ಆದಿಪು, ೧೪. 
೧೪೦) 

ವಿಷ್ಕಂಭ - ಸುತ್ತಳತೆ (ಅಂತು ಬಂದು ಪಾಂಡುಕವನದ 
ಪೂರ್ವೋತ್ತರಾಶಾಮುಖನಿವಾಸಿಯಾಗಿ ಶತಯೋಜನ 


ವಿಷ್ಠಂಭದೊಳಂ ಪಂಚಷಡ್ಕೋಜನವಿಸ್ತಾರದೊಳಂ: ಆದಿಪು, 
೭.೭೩ ವು 

ವಿಷ್ಕರ ಎಕ್ಕೆ ಗಿಡ (ವನತರು ವಲ್ಲರೀವಜದ ಪೀಠದ 
ವಿಷ್ಕರಪತ್ರದಲ್ಲಿ ಮೆಲ್ಲನೆ ನುಸುಳ್ಬು . ತಣ್ಣೆಲರ್‌ ಒಪ್ಪಿತು 
ಸುಪ್ರಭಾತದೊಳ್‌: ತ್ರಿಷ ಷಷ್ಟಿಪು, ೨೪, ೨೧೪) 

ವಿಷ್ಠಿರ - ಹಕ್ಕಿ (ಹೈಮಂ ವನ೦ ಕೋಕಿಳಾಕುಳ೦ ಅಬ್ದಾಕರಂ 
ಅಂಬುವಿಷ್ಠಿರರಚಿತಂ ನೀಜೋಚ್ಚನೀರೋಪಮಂ: ಶಾಂತಿಪು, 
೬. ೧೦೨) 

ವಿಷಪ ಪ್ರಪಂಚ (ಸಮಸ್ತವಿಷ್ಣಪಾಧೀಶ್ವರ 
ಪುರುಪರಮೇಶ್ವರಚರಣಸರಸಿಜ ರಜೋರಂಜಿತ ಮಣಿಕಿರೀಟ 
ಮಕರಿಕಾಚಕ್ರಂ: ಆದಿಷು, ೧೪. ೪೬ ವ) 

ವಿಷ್ಣಪಜನ ಮಾನವರು (ವನಬರ್ಹಿಗಳ೦ ಮೇಘದ್ವನಿ 
ತಣಿಪುವ ತೆಜದೆ ದೇವ ನಿನ್ಯ ದಿವ್ಯದ್ದನಿ ತಣಿಪಿದಪುದು 
ವಿಷ್ಣಪಜನಮಂ: ಅಜಿತಪು, ೮. ೧೧) 

ವಿಷ್ಣರ ಆಸನ (ಆಗಳ್‌ ದೊರೆಕೊಂಡಿರೆ ದೇವಾಗಮಂ 
ಏಕಾತಪತ್ರಮೆಸೆದಿರೆ  ಕರಮಿಂಬಾಗಿರೆ  ಚಾಮರಯುಗ್ಗಂ 
ಅದಾಗಳೆ ನಿಲೆ ದಿವ್ಯವಿಷ್ಠರಂ ಮಣಿಖಚಿತಂ: ಆದಿಪು, ೧೪. 
೧೪೬) 

ವಿಷ್ಣುಪದ - ಆಕಾಶ (ವಿಮಾನಮಂ ಪವಮಾನಸೂನುವುಂ 
ತಾನುಂ ಏಜೆ ವಿಷ್ಣುಪದದಿ೦ ಆ ವಿಷ್ಣುಪುರಕ್ಕೆ ಪೋಗಿ: 
ಕರ್ಣನೇಮಿ, ೧೦. ೯೫ ವ) 

ವಿಸ - [ವಂಶ] ಕೊಳಲು (ಮುಹರದ ಮಧುರತೆಯುಂ ಬೀಣೆಯ 
ಬಹುಲಿಕೆಯುಂ ವಿಸದ ಕುಸರಿಯುಂ ಕೆಳೆಗೆ 
ಕೆಳೆಗೊಳಿಸಿಠವಣಿಗಿಡದೆ: ಆಚವರ್ಧ, ೯. ೪೪ ವ) 

ವಿಸಂಯೋಜಿಸು ಬಿಟ್ಟುಬಿಡು, ತ್ಯಜಿಸು (ಅನಂತಾನುಬಂಧಿ 
ಕ್ರೋಧಮಾನ  ಮಾಯಾಲೋಭಂಗಳಂ ವಿಸ೦ಯೋಜಿಸಿ: 
ಆದಿಷು, ೧೦. ೧೪ ವ) 


ವಿಷವುಗುಳುವ, ನೀರನ್ನು 


೧೦೧೧ 


ವಿಸಂವಾದ - ಚರ್ಚೆ, ಪಕ್ಷಿಕೂಜನ (ನೆರೆದ ವಿಸಂವಾದಂ 
ಪಂಜರಶುಕತತಿಯೊಳ್‌ ನೆಗಟ್ಲುಂ: ಕವಿರಾಮಾ, ೩. ೧೧೨) 

ವಿಸಟಂಬರಿ ಅಲೆದಾಡು (ದೆಸೆದೆಸೆಗೆ. ವಿಸಟಂಬರಿದು 
ಮನ್ನಣೆಯ ಮಾವಂತರುಮಂ ಆರೆಕಾಣರುಮಂ ಮೀಜೆ 
ಗೆಂಟರೊಳ್‌ ನಿಂದು ನೋಡುವ: ಕಬ್ಬಿಗಕಾ, ೩೭ ವ); 
ಯಥೇಚ್ಛವಾಗಿ ಆಚರಿಸು (ಕಂತು ದಂತಿ ವಿಸಟಂಬರಿಯದ 
ಏಲಾವನ ವಿಧಿಗಳಿಲ್ಲ: ಪಂಪರಾ, ೧. ೧೦೭ ವ) 

ವಿಸಟಂಬಾಯ್‌ ವಿಸಟಂಬರಿ  (ಜಯಕೇಶಿಕ್ಷಿತಿಪಾಲನಾನೆ 
ವಿಸಟಂಬಾಯ್ದಂದು: ಅನಂತಪು, ೧. ೨೧) 

ವಿಸರ - ಸಮೂಹ (ಸರಸೀ ಸ್ವಚ್ಛಾಂಬು ಶುಂಭತ್‌ ಕುಶಲವ 
ವಿಸರಸ್ಪರ್ಶನಾರ್ದಂ ತೀಡಿತ್ತು ಜ್ಯೋತಿರ್ವಣ 
ಜನಿತವಾಮೋದಸಾರಂ ಸಮೀರಂ: ಶಾಂತೀಶ್ಚಪು, ೫. ೯೦) 

ವಿಸರುಹ ತಾವರೆ (ವಿಸರುಹದಂತೆ ಕೇಸರಮನಾಂತುದು 
ಮೆಯ್ಗಲಿಯಂತಿರಾರೆ ಕೂರ್ಪೆಸೆದುದು: ಯಶೋಧಚ, ೩. 
೭೮) 

ವಿಸರುಹಭವ ಬಹ್ಮ  (ಆತ್ಮಜಾತೆಯೊಳಿರಲಾಟಿಸಿದಂ 
ಶಾಪಂಬೆತ್ತಂ ವಿಸರುಹಭವನ೦ ಆಪ್ತನೆನಲೆವೇಡ ಅಜೆವಾತಂ: 
ಸಮಯಪ, ೮. ೧೩೦) 


ವಿಸರುಹಮಿತ್ರ — ಸೂರ್ಯ (ವಿಸರುಹಮಿತ್ರಂ 
ಅಂದುದಯಪರ್ವತಮಂ ಭರದಿಂದಮೇಜಿದಂ: ಧರ್ಮಪ, 
೩ ೧೨೨) 


ವಿಸರ್ಜಿಸು - ಕಳಿಸಿಕೊಡು ಕಳಿಸಿ ಕೊಡು (ಓಲಗಿಸುತ್ತುಂ ಬಂದ 
ಪಂಡಿತರ್ಕಳುಮಂ ಉಚಿತ ಪ್ರತಿಪತ್ತಿಗಳಿಂ ವಿಸರ್ಜಿಸಿ: 
ಪಂಪಭಾ, ೪. ೬೯ ವ); ಬೀಳ್ಕೊಡು (ಸುರರೋಕಮಂ 
ಸಾಧಿಸುವೆನೆಂದು ಅಶ್ವತ್ಥಾಮಾದಿಗಳಂ ವಿಸರ್ಜಿಸಿ: ಗದಾಯು, 
೯. ೩೪ ವ) 

ವಿಸರ್ಪಣ - ಹರಡುವಿಕೆ (ಸಂಹರಣ ವಿಸರ್ಪಣಸ್ವರೂಪನುಂ .. 
.. ಅಪ್ಪ ಜೀವನುಂಟೆಂದು: ಆದಿಪು, ೨. ೧೦) 

ವಿಸಸನ -. ಯುದ್ಧ (ಪುಸಿಯೆನೆ. ರಥಮಂ ಹರಿ 
ಚಜೋದಿಸುವಂತೆವೊಲಿರ್ದು ಅದೆಂತು ನರನ೦ ಗೆಲಿಪಂ 
ವಿಸಸನದೊಳ್‌ ಅಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ 
ಗೆಲ್ಲಂಗೊಳ್ಳಿಂ: ಪಂಪಭಾ, ೧೨. ೯೧) 

ವಿಸಾರ ವೈಶಾಲ್ಯ (ದಕ್ಷಿಣಾವೃತ್ತ ವೃತ್ತ ತಿತಯಾಂತರ್ವರ್ತಿ 
ನಾನೆಂಬಿನಂ ಅನುಗತತತೌಘದೊಳ್‌ ತತ್ತ್ವದಿಂದನ್ವಿತಮಂ 
ವಿಸಾರಂ ಅತ್ಯಪ್ರಕಟಿತ ಮನದಿ೦ ಮೆಚ್ಚಿದಂ ದೇವರಾಜಂ: 
ಅಜಿತಪು, ೫. ೧೨) 

ವಿಸಾರಿ ಪ್ರವಾಹ (ಆ ರಮಣಿಯ ದೇಹಚ್ಛುತಿವಾರಿಯಿಂ 
ಅವಿರಳ ವಿಸಾರಿಯಿಂ  ತೊಳೆದಂತಾಚಾರಮೆನಿತ್ತನಿತುಂ 
ವಿಸ್ತಾರಿಸಿದುದು: ಚಂದ್ರಪ್ರಷು, ೨. ೧೪) 

ವಿಸ ಕೈಮರ ಹರಿಯುವ (ವಿಧುಸಂಜಾತಾಂಶುಶಿತಂ 
ವಿಸ್ಕಮರ ಶಿಶಿರಂ ವ್ಯೋಮಗಂ೦ಗಾತುಷಾರಂ: ಉದ್ಭಟಕಾ, (| 
೨) 

ವಿಸ್ತರಿಗೆ ಹಾಸಿಗೆ (ತಂದೆಯ ಪಾದಾರವಿಂದಕ್ಕೆಜಗಿ ಕೆಲದ 
ಅಲಘು ವಿಸ್ತರಿಗೆಗಳೊಳಿರ್ದು: ಕರ್ಣನೇಮಿ, ೩. ೧೭೫ ವ) 


ವಿಸ್ತಾರ - ಹರಹು (ದಶಯೋಜನೋಪರಿಮತ ಲಸಮಾನ 
ವಿಸ್ತಾರದೊಳಂ ನೆಜ್‌ದು: ಆದಿಪು, ೧. ೬೨ ವ); 
ಮರದ ಕೊಂಬೆ 


ವಿಸ್ತಾರಕ - ವೃದ್ಧಿಗೊಳಿಸುವುದು (ಸಕಲಜಗದ್ವಿಸ್ತಾರಿತಯಶಂ 
ಅನ್ವಯವಿಸ್ತಾರಕನಾದಿದೇವನ ಅಗತನೂಜಂ: ಆದಿಷು, ೧೩. 
೭೨) 

ವಿಸ್ತಾರಿಸು ಬೆಳೆಸು, ವೃದ್ಧಿಸು (ವೃಥ್ತಿಯೊಳ್‌ ರಸಮಂ 
ಸಂಚಾರಿಸುವ ಭಾವಮಂ೦ ವಿಸ್ತಾರಿಸುವ ಬೆಡ೦ಗು ಬೇಜ್‌ 
ನೀಲಾಂಜನೆಯಾ:  ಆದಿಪು, ೯. ೨೬), ವರ್ಣಿಸು 
(ಪ್ರಸ್ತುತಮಲ್ಹದುದನೆ ನೆಜ್‌ದು ವಿಸ್ತಾರಿಸಿ ನೆಗಟ್‌ೌ 
ಪೇಟಸ್ಟೂಡದಕ್ಕುಂ ಮತ್ತಪ್ರಸ್ತುತಮೆಂಬುದಳಂಕೃತಿ: ಕವಿರಾಮಾ, 
೩. ೧೩೮) 


ವಿಸ್ತೀರ್ಣ - ವಿಸ್ತಾರ (ಒರ್ವ ಪಾರ್ವಂ ವಿಸ್ತೀರ್ಣ ಜೀರ್ಣ 
ಕರ್ಪಟಾವೃತ ಕಟಿತಟನುಂ ಆಗಿ ಬಂದು ಕಣ್ಮುಚ್ಛಲ್‌ 


ಎಡೆವೇಡೆ ತನಗವರ್‌ ಪಾಸಲ್ಕೊಟ್ಟ ಕೃಷ್ಣಾಜಿನಮಂ ಪಾಸಿ 
ಪಟ್ಟರ್ದನಂ: ಪಂಪಭಾ, ೩. ೩೧ ವ) 

ವಿಸ್ಥಾರ ಅತಿಶಯವಾದ (ವಿಸ್ಥಾರವಿದ್ಯುತ್‌ 
ಸಂಭಿನ್ನಾಂಭೋಭ್ಯದುದ್ಯತ್‌ತಟಚಟುಳಚಳತ್‌ ಮೀನಫೇನ 
ಪ್ರತಾನಂ ರಂಜಿಸಿದುದು: ರಾಜಶೇವಿ, ೧. ೯೦) 
ಸುರಿಸುವ, ಹೊಮ್ಮಿಸುವ (ವಜ್ರಾವಳೀಕಂಕಣ ವಿಸ್ಥಾರಾಂಶು 
ವಿಭ್ರಾಜಿಸೆ ಕನಕಲಸತ್‌ ಪೀಠದೊಳ್‌ ಭೂಪನಿರ್ದಂ: 
ರಾಜಶೇವಿ, ೫. ೧೭) 

ವಿಸ್ಫುರತ್‌ ಹೊಳೆಯುವ 
ಚಿತ್ರಾಂಗದಾವನೀಶ೦ ಕಂಡಂ: 
ಬೆಳೆಯುವ ತವದ 
ವಿಸ್ಫುರತ್ತೇಮಮಂತೆ 
ಶಾಂತಿಪು, ೬ ೧೨೫) 

ವಿಸ್ಸುರಿತ ದ ವೃದ್ಧಿಗೊಂಡ (ತನ್ನ ರತ್ನವಿಸ್ತುರಿತ ಕಿರೀಟಮಂ 
ಕವಿದು ತಾನೆ ನರಂಗೆ ಕಿರೀಟಿನಾಮಮಂ ಸರಸದಿ೦ 
ಆಗಳುಚ್ಚರಿಸಿ ಸಾಹಸಮಂ ಪೊಗಟ್ಟಂ ಸುರಾಧಿಪಂ: 
ಪಂಪಭಾ, ೫. ೧೦೩) 

ವಿಸ್ಸುಲಿಂಗ - ಬೆಂಕಿಯ ಕಿಡಿ, ಕೆಂಡ (ಅನೇಕ ರಾಜನ್ಯಕಮಕುಟ 
ಸಂಘಟ್ಟನೋಚ್ಛಳನ್ನಣಿಮರೀಚಿಗಳ್‌ ವಿಳಯಾನಿಳ 
ವಿಸುಲಿಂಗಂಗಳಂತೆ ದೆಸೆದೆಸೆಗೆ ಕೆದಜ”: ಆದಿಷು, ೧೪. ೮೨ 
ಮ 

ವಿಸ್ಮಯ - ಆಶ್ಚರ್ಯ 
ದಹನಮಯಮಾದ 


(ವಿಸುರತ್‌ ದಿನಕರನಂ 
ಆದಿಪು, ೧೬. ೪೮) 
ಪುರಾತನ ಭವಬಂಧ 
ಬಂದವರ್ಗೆ ಪುರ್ನನವಮಾದುದು: 


ಬೆರಗು (ಅಂತು ಆ ವನಗಹನಮೆಲ್ಲಂ 
ಪ್ರಸ್ತಾವದೊಳ್‌ ವಿಸ್ಮಯಮಾಗೆ 
ಮಯನೆಂಬ ದಾನವವಿಶ್ವಕರ್ಮಂ ನೆಗೆದುರಿವ 
ಉರಿಮಾಲೆಗಳಂ ಗದೆಯೊಳ್‌ ಬೀಸುತ್ತುಂ ಪೊಳಮಡೆ: 
ಪಂಪಭಾ, ೫. ೯೭ ವ) 

ವಿಸ್ಮಯನೀಯ - - ಬೆರಗುಂಟುಮಾಡುವ (ವಿಷಮ ಕಠೋರ 
ಕೂರ್ಮ ಘರ್ಮನಿರ್ಭರೋಚ್ಛಾಸ ಭರದ್ವೈಧೀಭವತ್‌ 
ಅಂಭಃಪಕಟಿತ ಅಗಾಧ ರಂಧ್ರಾವರ್ತಮಾನ ಜಳಚರ 
ಸಂಚರಣ ವಿಸ್ಮಯನೀಯ ಭಯಾನಕೆಯುಂ: ಆದಿಪು, ೫. 
೮೭ ವ) 

ವಿಸ್ಮರಣ - ಮರೆವು (ಅತಿಶಯಕರಮೆನಿಪ ಗುಣವ್ರತದೊಳ್‌ 
ದಿಗ್ಡಿರತಿಗಕ್ಕುಂ .. . ತಿರ್ಯಗ್ಯ್ಯತಿಕ್ರಮಕ್ಷೇತ್ರವೃದ್ಧಿವಿಸ್ಮರಣ೦ಗಳ್‌: 
ಸುಕುಮಾಚ, ೬. ೧೮) 

ವಿಸ್ಮಾಪಕ ಆಶ್ಚರ್ಯಕರ (ಏಪೊಟ್ಟುಮುಚೆಗುಮೋ 
ವಿಸ್ಥಾಪಕಮೋ ಕಾವ್ಯರಸವಿಶೇಷಕದೊಳ್‌ ದುಷ್ಟಾಪಶದರ್‌ 
ಸುಕವಿಯಶೋದೀಪಾಂಕುರದಗ್ದ ಕರ್ಣಕೋಟರಕುಟಿಗಳ್‌: 
ಲೀಲಾವತಿ, ೧. ೨೭) 


೧೦೧೨ 


ವಿಸ್ಮತಿ - ವಿಸ್ಮರಣ, ಮೂರ್ಚೆ (ದೇವಿಗಿನ್ನಿದೇವಿನಿವಿರಿದೊಂದು 
ಸ್ಮತಿಯನೆಯ್ದುವ ಕಾರಣಮಾವುದು: ಕುಸುಮಾಕಾ, ೧೨. 


[ಈ 


೧ಬಿ) 
ವಿಸ್ಮೃತಿತ್ಯ - ಮರೆವು, ಮೂರ್ಚೆ (ಅಲ್ಲದೊಡೆ ಪೇಟ್‌ 
ಪುದಿದಿರ್ಪೆನೆ ಎಸ್ಶತಿತ್ವಮಂ: ಕುಸುಮಾಕಾ, ೧೨. ೧೪೮) 
ವಿಸ್ತ - ಗಾಯದ ಕೀವು (ಕ್ಷತಮೀರ್ವಂ ವಣಮರು 


ತದ್ಗತವಾದುದು ಪೊಲಸುನಾರ್ಪ ಗಂಧಂ ವಿಸಂ: ಅಭಿಧಾವ, 
Od BE) 


ವಿಸಂಭ - ನಂಬಿಕೆ (ದರಹಸಿತಾಳಾಪ೦ ಅಪರಿಹಾಸ 
ವಿಸ್ತಂಭಾಳಾಪ೦ಗಳಿಂಸ೦ತಸ೦ಬಡಿಸುತ್ತುಂ: ಆದಿಷು, ೧೧. 
೨೫ ವ) 

ವಿಸಂಭದೋಷ - ನಂಬಿಕೆ ದ್ರೋಹ (ವಿಟಜನಚತುಷ್ಣಥದೊಳ್‌ 
ಪಾಲುಂ ನೀರುಂ ಬೆರಸಿದಂತಪ್ಪ ಕೆಳೆಯರಿರ್ದು 
ವಿಸ್ರಂಭದ್ರೋಷಪಸಕ್ತರಾದೆಡೆಯೊಳ್‌ ಒರ್ವನೊರ್ವಂಗೆ 


ಕೋಳ್ಗಗ್ಗಳಮಾದ ಮನೆಗ೦ ತೋಳ್ಗಗ್ಗಳಮಾದ ಬದ್ದೆಗಂ 
ಬೇಸತ್ತು: ಶಾಂತಿಷು, ೮. ೭೮ ವ) 

ವಿಸ್ತಂಭಾಳಾಪ ವಿಶ್ವಾಸದಿಂದ ಕೂಡಿದ ಮಾತು 
(ನೇತ್ರತ್ರಿಭಾಗ ಕಟಾಕ್ಷ ಸಮಗೇಕ್ಷಣ ಭ್ರೂವಿಭ್ರಮ ದರಹಸಿತ 
ಆಳಾಪನ ಪರಿಹಾಸ ವಿಸಂಭಾಳಾಪಂಗಳಿಂ 
ಸಂತಸಂಬಡಿಸುತ್ತುಂ: ಆದಿಪು, ೧೧. ೨೫ ವ) 


ವಿಸ್ತಸ್ತ - ನೀಗಿದ (ವಿಸಸ್ತಬಹಳದೋಷತಮಿಸ್ರರಂ 
ಅಖಿಳರ್ಧಿಗುಣವಿಭೂಷಣರಂ ಪುಣ್ಮಾಸ್ಪ೦ವಕಾರಣರ೦ 
ಪಿಹಿತಾಸ್ತವಮುನಿಪತಿಗಳ೦ ಮನಂ ಬಿಡೆ ಕಂಡೆ೦ ಆದಿಪು, 
೩. ೩೬); ಜೋತುಬಿದ್ದ (ನಾಭಿವಿಲಂಬಮಾನ 
ಲಂಬಸ್ತನವಿಸ್ತಸ್ತ  ಅಂತರೀಯೋತ್ತರೀಯ ವೃದ್ಧಧಾತ್ರೀ 
ನರ್ತನನಿರೀಕ್ಷಣ ಜನತಾಜನಿತಹಾಸನಿವಾಸಮುಂ: ಆದಿಷು, 
೮. ೩೫ ವ) 


ವಿಹಂಗ - ಹಕ್ಕಿ (ಆ ಮಾತಂಗಂ ವಿಹಂಗಸಂಗತಪಂಜರಮಂ 
ಪಿಡಿದು: ಕಾದಂಸಂ, ೧. ೧೭ ವ); ಮೋಡ (ತಿಳಿದಿರ್ದ 
ಕೊಳದ ಜಲದೊಳ್‌ ಪಳಚ್ಚನೆಸೆದಿರ್ದ ತನ್ನ ನೆಟಲಂ 
ತನ್ನೋಪಳೆ ಗೆತ್ತು ಮುುಂಗಿ ಕಾಣದೆ ತಳವೆಳಗಾದುರ್ದುವು 
ಇರುಳ ವಿರಹವಿಹಂಗಂ: ಅಜಿತಪು, ೬. ೬೨) 


ವಿಹಂಗಮ - ವಿಹಂಗ (ವಿಹಂಗಮಂಗಳ್‌ .. . ಪಾಣಿದುವು 
ಎಣ್ಣೆಸೆಗಂ ಪ್ರಭಾತಕಾಲದೊಳ್‌: ಶಾಂತೀಶ್ವಪು, ೧೧. ೯೭) 

ವಿಹಂಗಾಧಿಪ - ಪಕ್ಷಿರಾಜ, ಗರುಡ (ವಿಶ್ಠಗತ್‌ ಕ್ಷೋಭಕರ 
ಸ್ವಭಾವಗತಿಯಿಂ ಬಂದು ವಿಹಂಗಾಧಿಪಂ: ಜಗನ್ನಾ » ೧೩. 
೩೭) 

ವಿಹಗ ಹಕ್ಕಿ (ಶುಕಶಾರಿಕಾವಿಹಗಪ್ರಕರಂ 
ವಚನಮಂ ನುಡಿವುದು: ಕಾದಂಸಂ, ೧. ೨೫) 

ವಿಹರಣ - ವಿಹಾರ ಮಾಡುವುದು (ರಾಜಪುತ್ರನ ವಿಹರಣಮಂ 
ನೋಡಲೆಳಸಿ ರಾಜವೀಧಿಗೆ ಬಂದನೆಂದು ಬಗೆದು: 
ರಾಜಶೇವಿ, ೧೩. ೧೦೨ ವ); [ಜೈನ] ಒಂದು 
ಗರ್ಭಾನ್ವಯಕ್ರಿಯೆ, ಧರ್ಮಚಿಕ್ರವನ್ನು ಹಿಂಬಾಲಿಸುತ್ತ 
ವಿಹರಿಸುವುದು (ಜಿನೇಂದನ ವಿಹರಣಪೂರ್ವರಂಗಮೇಂ 
ಒಪ್ಪಿದುದೋ: ಶಾಂತಿಷು, ೧೨. ೧೭)(ಇದಕ್ಕೆ “ವಿಹಾರ' 
ಎಂದೂ ಹೇಳುತ್ತಾರೆ, ನೋಡಿ, (ವೃಷ್ಟಿ ಕೇಶಾವಾಪ 
ಲಿಪಿಸಂಖ್ಯಾನ .. . ವಿಹಾರ ಯೋಗತ್ಕಾಗಾಗನಿರ್ವೃತಿಯೆಂಬ 
ಅಯ್ವತ್ತುಮೂಜು ಗರ್ಭಾದಿನಿರ್ದಾಣಪರ್ಯಂತಂಗಳಪ್ಪ 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 


ಮುಂ 


ಕೇಳ 
೦ಎ 


ವಿಹರಣಕ್ರಮ [ಜೈನ] ಧರ್ಮೋಪದೇಶಕ್ಕಾಗಿ ವಿಹಾರ 
ಕೈಗೊಳ್ಳುವುದು (ಗ್ರಾಮ ನಗರ ಸಂವಾಹಗಳೊಳ್‌ 
ವಿಹಾರಿಸುತ್ತುಂ ವಿಹರಣಕ್ರಮದಿ೦ ವತ್ಸವಿಷಯದ ಕೌಶಂಬೀ 
ನಗರಕ್ಕೆ ವಂದು: ಸುಕುಮಾಚ, ೪. ೨೦ ವ) 


ವಿಹಾಯಸ - ಆಕಾಶ (ಲೋಕಮಂ ಧರಿಯಿಸಿ ನಿಂದ 
ವಾಯುಚಯಮೆಯ್ದೆ ವಿಹಾಯಸಮೆಯ್ದ್ವೆ: ನೇಮಿನಾಷು, ೮. 
೫೭); ಪಕ್ಷಿ 

ವಿಹಾಯಸ್ಪರಿದಂಬು - ಆಕಾಶಗಂಗೆಯ ನೀರು (ಅವತಂಸೀಕೃತ 
ಬಾಲಕೈತಕಶಿಖಾ ಸಂದಿಗ ಮುಗ್ಧಾಮೃತಾಂಶು 
ವಿಹಾಯಸ್ಪರಿದಂಬುಚುಂಬಿತ ಜಟಾಜೂಟಾಂತರಂ: 


ಪಂಚತಂತ್ರ, ೨) 

ವಿಹಾಯೋಗತಿ - [ಜೈನ] ಆಕಾಶಗಮನ ಸಾಮರ್ಥ್ಯ (ಅಗುರು 
ಲಘುಚತುಷ್ತ ವಿಹಾಯೋಗತಿ ದ್ವಿಕಸ್ಥಿರಾಸ್ಥಿರ ಜೆ 
ನೀಜೈರ್ಗೋತ್ರಗಳೆಂಬ ದ್ವಿಸಪ್ತತಿ ಪ್ರಕೃತಿಗಳಂ ನಿರವಶೇಷಂ 
ಕಿಡಿಸಿ: ಆದಿಪು, ೧೬. ೪೯ ವ) 

ವಿಹಾರ [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಧರ್ಮಚಕ್ರವನ್ನು ಹಿ೦ಬಾಲಿಸುತ್ತ ವಿಹರಿಸುವುದು (ವಿಹಾರ 
ಯೋಗತ್ಕಾಗಾಗ್ರನಿರ್ವೃತಿಯೆಂಬ ಅಯ್ವತ್ತುಮೂಖು 
ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 
ಆದಿಷು, ೧೫. ೧೫ ವ); ಇದಕ್ಕೆ “ವಿಹರಣ' ಎಂದೂ 
ಕರೆಯುತ್ತಾರೆ 

ವಿಹಾರಿಸು - - ವಿಹರಿಸುವಂತೆ ಮಾಡು (ಚಂದನ ಪನಸ 
ನಾಳಿಕೇರ  ತಾಂಬೂಲವಲ್ಲೀ ಪ್ರಚುರಪ್ರದೇಶ೦ಗಳೊಳ್‌ 
ನಿಜವಿಜಯ ಕು೦ಜರ೦ಗಳ೦ ವಿಹಾರಿಸಿ ಬಂದು: ಆದಿಪು, 
೧೩. ೩ ವ) 

ವಿಹಿತೋಪಹಾರ - - ಸೂಕ್ತವಾದ ಪೂಜೆ (ಜಗತ್ತಯತಿಳಕನ 
ಪಾದಪದ್ಮಂಗಳ್ಗೆ ಭರತೇಶ್ವರಚಕ್ರವರ್ತಿ ಮಹೀತಳನಿಹಿತ 
ಮಣಿಕಿರೀಟರಶ್ಲಿಸಂದೋಹ ಸಾಂದಕುಂಕುಮಪಂಕದಿಂ 
ವಿಹಿತೋಪಹಾರನಾಗಿ: ಆದಿಪು, ೧೩. ೮೨ ವ) 

ವಿಹೃತದೋಷ - ದೋಷರಹಿತ (ವಿಹೃತದೋಷಂ ಅನಾರತಂ 
ಎನ್ನ ಹೃತ್ಸರೋರುಹಕೆ ತಾರಕಾರಿ ಮಿಗೆ ಮಾಡುಗೆ 
ಭವ್ಯತರಪ್ರಮೋದಮಂ: ರಾಜಶೇವಿ, ೧. ೮) 

ವಿಹೃತಿ - ವಿಹಾರ, ಆಟ (ಲಾವಣ್ಕರೂಪವಿಭ್ರಮ .. .. ಕಿಲಕಿಂಚಿತ 
ಲೀಲಾವಿಹೃತಿಗಳಿಂದಾ ಲೀಲಾವತಿಗಂ ನಾಲ್ವರಲ್ಲೆ ತಾಂ 
ಮಿಗಿಲೆನಿಪಳ್‌: ಲೀಲಾವತಿ, ೧೪. ೧೦೫) 


ವಿಹೃದ್ದಿಳಾಸ - - ವಿನೋದವಿಲಾಸ (ಜಳಕೇಳಿಯೊಳ್‌ 
ಅಧಿಪನನೆರ್ದೆಗೊಳಿಸಿದುವು ಅಂತಃಪುರೀಜನಂಗಳ 
ಲೀಲಾಕಿಳಕಿಂಚಿತ ಲಲಿತವಿಹೃದ್ಧಿಳಾಸವಿಚ್ಛಿತ್ತಿವಿಭಮಾದಿ 


ಗುಣ೦ಗಳ್‌: ಆದಿಹು, ೧೧. ೧೪೨) 
ವಿಷ್ಠಲ - ದಿಗ್ಭಮೆಗೊ೦ಡವನು (ಮುಂದುಗಾಣದೆ ವಿಹ್ವಲನಾಗಿ 


ತೊಟಲುತ್ತುಂ ಕಟಕದ ನಡುವ೦ ಎಯ್ದೆವರ್ಪನ್ನೆಗಂ: 
ಕಾದಂಬ, ೮. ೧೦೭ ವ) 
ವಿಷ್ಠಲಿತ - ದುಃಖಿತನಾದ (ವೈಶಂಪಾಯನ ವಿಯೋಗದಿಂ 


ವಿಷ್ಠಲಿತರಾದ ಮನೋರಮೆಯುಮಂ ಶುಕನಾಸನುಮಂ 
ನಾವೀಗಳ್‌ ಆವ ತೆಅದಿ೦ ಸಂತೈಸವೇಟ್ಟುದು: ಕಾದಂಸಂ, ೭. 
೬೫ ವ) 

ವಿಷ್ಣಳ - ವಿಹ್ವಲ (ಸಕಳ ಪ್ರಕ್ಷೋಭದೊಳ್‌ ವಿಹ್ವಳರಾಗಿರ್ದ 
ನಿರಯಜರಂ ಎಯ್ದಿ ಸುತ್ತಿಮುತ್ತಿ ಪಿಡಿದು ಉಗಿಬಗಿ ಮಾಡಿ: 
ಶಾಂತಿಪು, ೭. ೯೪ ವ) 


೧೦೧೩ 


ವಿಳಂಬಿ ನೀಳವಾದು[ದು] (ಬಾಹುಗಳ್‌ 
ಆಜಾನುವಿಳಂಬಿಗಳ್‌ ತೊಡೆಗಳುಂ ರಂಭಾಮೃದುಸ್ತಂಭ 
ಶೋಭೆಗಳಂ ಗೆಲ್ಬವು: ಆದಿಷು, ೧. ೭೪) 

ವಿಳಂಬಿತ ಮಂದಗತಿಯ ಲಯ (ಅತನುರಸೋಪೇತ 
ವಿಳಂಬಿತ ಮಧ್ಯ ದ್ರುತಲಯಂಗಳೊಳ್‌ ಲಕ್ಷಣಸಂಯುತ 
ತತ್ತ್ವಾನುಗತೌಘ ಪ್ರತೀತವಾದ್ಯಂಗಳೆಸೆದುವು: ಆದಿಷು, ೯. 


೨೩); - ನೀಳವಾದ, ಉದ್ದವಾದ (ಅತ್ಯಂತನೇಕಮಣಿ 
ಮಯೂಖ ವಿಜೃಂಭಮಾಣ ಆಖಂಡವಿಳಂಬಿತ 
ಆಭೀಳಕೋದಂಡವಿಳಾಸ ವಿಭ್ರಮಸಿ೦ಹಾಸನಾಸೀನನುಂ: 


ಪಂಪಭಾ, ೯. ೨೮ ವ); ನಿಧಾನ (ಬನದಿಂ ರೈಗೆ 
ಪೊಜಮಟ್ಟಂ ಮುನಿ ತನ್ನಗವನಮಂ ದ್ರುತವಿಳಂಬಿತಂ 
ಪೊರ್ದದೆನಲ್‌: ಮಲ್ಲಿನಾಪು, ೧೩. ೧೪೭) 

ವಿಳೆಂಬಿಸು - ಅಳಿ, ಬೀಳು (ಅನಂತರಂ ಇನಂ ಅಪರಾಜ್ಧಿಗೆ 
ಎಳಂಬಿಸಲೈ: ತ್ರಿಷಷ್ಟಿಪು, ೨. ೧೧೪ ವ) 

ವಿಳಯಕಾಲ ಪ್ರಳಯದ ಸಮಯ (ಯಾದವಬಲ 
ಜಳನಿಧಿವೆರಸು ವಿಳಯಕಾಲಜಳನಿಧಿಯಂತೆ ತೆರಳಲ್‌ ಬಗೆದ 
ಬಲದೇವನಂ: ಪಂಪಭಾ, ೫. ೨೧ ವ) 

ವಿಳಯಕಾಲವಾತಾಹತಿ ಪ್ರಳಯ ಕಾಲದ ಗಾಳಿಯ 
ಹೊಡೆತ (ಅಂತು ನಾಲ್ವರುಂ ವಿಳಯಕಾಲವಾತಾಹತಿಯಿಂ 
ಕೆಡೆದ ಕುಲಗಿರಿಗಳಂತೆ ಕೆಡೆದು  ವಿಗತಜೀವರಾಗಿರ್ದ 
ಪದದೊಳ್‌: ಪಂಪಭಾ, ೮. ೪೨ ವ) 

ವಿಳಯಕಾಳಾಂಬುದ - - ಪ್ರಳಯಕಾಲದ ಮೋಡ (ಗಜಣಿ 
ಗರ್ಜಿಸಿ ವಿಳಯಕಾಳಾಂಬುದದಂತೆ ಮೊಟಗುಮಂ೦ ಸಿಡಿಲ 
ಬಳಗಮನೊಳಕೊಂಡ: ಪಂಪಭಾ, ೫. ೮೫ ವ) 

ವಿಳಯಜಳಧಿ ಪ್ರಳಯಕಾಲದ ಸಮುದ್ರ (ರಣಪಟಹ 
ಪಟುನಿನದಮೊದವೆ ವಿಳಯಜಳಧಿಯಂತೆ ನೆಲೆಯಿ೦ ತಳರ್ದ 
ರಾಜಕುಲಮಂ ಕಂಡು: ಪಂಪರಾ, ೩. ೪೮ ವ) 

ವಿಳಯಜ್ಞಾಲೆ - ಪ್ರಳಯಕಾಲದ ಬೆಂಕಿ (ಕುರುಕುಲ ವಿಳಯಜ್ಞಾಲೆ 
ಸುಯೋಧನಪ್ರಳಯಕಾಲೆ.. ಪಾಂಚಾಲಿಯ ವದನಮಂ 
ನೋಡಿ: ಗದಾಯು, ೧. ೬೨ ವ) 

ವಿಳೆಯಾನಳ ಪ್ರಳಯಕಾಲದ ಬೆಂಕಿ (ವಿಳಯಾನಳವಿಳಸನ 
ವಿಸ್ತುಲಿಂಗಸಂಘಾತದಿಂ ತಗುಳ್ಳಡೆ: ಪಂಪಭಾ, ೧೨. ೮೫) 

ವಿಳೆಯಾನಿಳ ಪ್ರಳಯಕಾಲ ಗಾಳಿ (ದಮಿತಾರಿ ಕೈವೀಸೆ 
ವಿಳಯಾನಿಳಂ ಬೀಸೆ: ಶಾಂತಿಪು, ೪. ೭ ವ) 

ವಿಳಯಾಶನಿ - ವಿನಾಶಕಾರಕ ಸಿಡಿಲು (ಎಡ ಅಜೆದು ಈವ 
ಕಲ್ಲತರುವೆಂದು ವನೀಪಕಕೋಟಿ ಸಂತಸಂಬಡೆ ಪೊಡೆವ 
ಒಂದಕಾಳ ವಿಳಯಾಶನಿ ಎಂದು ವಿರೋಧಿಗಳ್‌ ಮನಂಗಿಡೆ: 
ಪಂಪಭಾ, ೨. ೯೮) 

ವಿಳಯೋಳ್ಕ - ಪ್ರಳಯಕಾಲದ ಉಲ್ಕೆ (ಕೊಳ್‌ ಕೊಳ್ಳೆಂದು 
ಎಚ್ಚೊಡೆ ವಿಳಯೋಳ್ಕದ ತೆಅದಿಂದೆ ಮುಸುಜ್‌ 
ದಿವ್ಯಾಸ್ತಚಯಂಗಳ್‌ ಕೊಳೆ ಗಾಂಧರ್ವಬಲಂಗಳ್‌ ಕೆಡೆದುವು 
ನಿಟ್ಟೆಗೊಂಡ ಚಿಟ್ಟೆಯ ತೆಐದಿಂ: ಪಂಪಭಾ, ೭. ೩೮) 

ವಿಳಸನ ಹೊಳಪು, ಕಾಂತಿ (ಆತನ ಅಗಮಹಿಷಿ 
ಜಯಶ್ರೀಯಾಳ್ವಳ್‌ ತನ್ನನಮಂ ಕಣ್ಣೊಳ್ಳ ನಿಜಾಕಾರಸಾರ 
ವಿಳಸನದಿಂದಂ: ಚಂದ್ರಪ್ರಷು, ೫. ೯೫) 


ವಳಸಿತ -  - ಹೊಳೆಯುವ, ಮಹಿಮಾನ್ಸಿತವಾದ (ಆ 
ನಳಿನಾಸ್ಕೆಯ ಗೆಯ್ದುದೊಂದು ಶುಶ್ರೂಷೆ ಮನಂಗೊಳೆ 
ಕೊಟ್ಟಂ ದುರ್ವಾಸಂ ವಿಳಸಿತ ಮಂತ್ರಾಕ್ಷರಂಗಳಂ 


ದಯೆಯಿಂದಂ: ಪಂಪಭಾ, ೧. ೮೮ ಮತ್ತು ೧. ೮೯) 


ವಿಳಾಪ - - ರೋದನ (ಒಜಲ್ಲು ನಲ್ಲಳೊಳ್‌ ನೀನ್ನಡೆ 
ನೋಡಿಯು೦ ಬಯಸಿ ಕೂಡಿಯುಮಾಗಡೆ ಸಾವೆಯಾಗಿ 
ಪೋಗಿನ್ನೆನೆ ರೌದ್ರಶಾಪಪರಿತಾಪವಿಳಾಪದೊಳಾ ಮಹೀಶ್ವರಂ: 
ಪಂಪಭಾ, ೧. ೧೧೨) 

ವಿಳಾಸ ಹಾವಭಾವ (ವಿಳಾಸಂ ಅಂಬರಚರ 
ಅಮರಕಾಂತೆಯರೆಲ್ಲರಂ ಪಳಂಚಲೆಯೆ: ಆದಿಪು, ೧. ೭೨) 

ವಿಳಾಸಂಗೆಡು ಉತ್ಸಾಹ ಕಳೆದುಕೊ (ವಿಳಾಸಿನಿಯರ್‌ 
ವಿಳಾಸಂಗೆಟ್ಟರಂತೆ ಕುಂದೆ ನಾರಿಯರ್‌ ವಾರಿಸಲ್ವಾಜದ 
ಅಕ್ಕರಿಗರಂತೆ ಮಿನುಕೆ: ಧರ್ಮಾಮೃ, ೪. ೯೭ ವ) 

ವಿಳಾಸವತಿ - - ಒಯ್ಯಾರಿ, ಬೆಡಗಿ (ನಳಿತೋಳಿಂ ಸೆಳೆಗೊಂಬ೦ 
ತೆಗೆದೊರ್ವಳ್‌ ವಿಳಾಸವತಿ ತಿಜಿದಳ್‌ 
ಆಮ್ರನವಕಿಸಲಯಮಂ: ಆದಿಷು, ೧೧. ೧೦೫) 

ವಿಳಾಸಿ - - ರಸಿಕ (ತಳಿರೊಳ್‌ ನೀನೆ ಬೆಡಂಗನೈ ನನೆಗಳೊಳ್‌ 
ನೀಂ ನೀಜನೈ ಪುಷ್ಪಸಂಕುಳದೊಳ್‌ ನೀನೆ ವಿಳಾಸಿಯ್ಯೆ: 
ಆದಿಹು, ೧೧. ೯೮) 

ವಿಳಾಸಿನಿ - ರಸಿಕ ಹೆಂಗಸು (ಮೃಗಭೂ ಯದ್ದ ವಿಳಾಸಿನೀ 
ಕಬರಿಕಾಬಂಧಗಳಂ೦ ಪೊತ್ತು ಮಲ್ಲಿಗೆಯೊಳ್‌ ಭಾವಿಸಿ 
ಧೂಪದೊಳ್‌ ಪೊರೆದು ತತ್ಕಾಂತಾ ರತಿಸ್ವೇದಬಿ೦ದುಗಳೊಳ್‌ 
ನಾಂದು ಕುರುಳ್ಗಳೊಳ್‌ ಸುಟಿದು ಮುಂದೊಂದಿರ್ದ 
ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ ಪಳಂಚಿ ಸುಟೆದತ್ತು 
ಅಂದೊಂದು ಮಂದಾನಿಳಂ: ಪಂಪಭಾ, ೪. ೮೦) 

ವಿಳಾಸಿನೀವಾಟ ಸೂಳೆಗೇರಿ (ವಜ್ರಾಯುಧಂ 
ನಾಗರಕಾದಿಗಳ್ಳರಸು ಪೆಜತೊ೦ದು ವಿಳಾಸಿನೀವಾಟದೊಳಗನೆ 
ಬರೆವರೆ: ಶಾಂತಿಪು, ೮. ೯೯ ವ) 

ವಿಳಾಸೋಲ್ಲಾಸಿ - ವಿನೋದಪ್ರಿಯ, ರಸಿಕ (ನಾನಾ ಮಂತ್ರ ದೂತ 
ಪ್ರಯಾಣಾಕ್ಷಯಸಮಯ ವಿಳಾಸೋಲ್ಲಾಸಿ 
ಸಂಗ್ರಾಮಿತಾಮಗಂ: ಕವಿರಾಮಾ, ೩. ೨೧೩) 

ವಿಳುಳಿತ - ಚೆನ್ನಾಗಿ ಸಿಂಪಡಿಸಿದ (ನೃಪೇಶ್ವರನ ಘರ್ಮಜಳ 
ಕಣಗಣಮಂ ಕಳೆದುದು ಚಂದನಹಿಮಕರ ವಿಳುಳಿತಜಳ 
ಪರಿಚಿತಂ ಜಳಾರ್ದಸಮೀರಂ: ಆದಿಷು, ೧೧. ೭೪) 

ವಿಳೋಕನ - ವಿಲೋಕನ, ನೋಟ (ಮುಕುಳೀಕೃತಂ 
ಲಳಿತಮಧುರಂ ಲಜ್ಞಾಳೋಳಂ ಸ್ಮರಾಕುಳಿತಂ ಮನಂದಳಿಪಂ 
ಅಪಸನ್ನುಗ್ಧ ಸಿಗ್ಗಂ ವಿಳೋಕನಮೋಪಳಾ: ಪಂಪಭಾ, ೪. 
೭೭) 

ವಿಳೋಳ - - ಚ೦ಚಲವಾದ (ಆ ನರಸಿಂಹ ಮಹೀಶ 
ಮನೋನಯನಪ್ರಿಯೆ ವಿಳೋಳ ನೀಳಾಳಕೆ ಚಂದ್ರಾನನೆ 
ಜಾಕವ್ವೆ ದಲಾ ಜಾನಕಿಗಗ್ಗಳಮೆ ಕುಲದೊಳ೦ ಶೀಲದೊಳಂ: 
ಪಂಪಭಾ, ೧. ೩೯) 

ವೀಕ್ಷಣೈಕರಸ - - ನೋಡುವಿಕೆಯಿಂದ ಮಾತ್ರವೇ ಸಿಕ್ಕುವ 
ಆನಂದ, ನೃತ್ಯ (ಅಸಮಪ್ರೇಕ್ಷಣ ವೀಕ್ಷಣೈಕರಸಮಂ 
ಪಾರ್ದಿರ್ದುದೀ ರಾಜಪುತ್ರಸಮೂಹಂ: ಆದಿಷು, ೯. ೧೨) 

ವೀಚಿ ತೆರೆ ಅಲೆ (ಚೆಲ್ದುವೆತ್ತೊಗೆದತ್ತು ಅರ್ಣವವೀಜಿ 
ನರ್ತನನಟಂ ಬಿ೦ಬ೦ ಸುಧಾಸೂತಿಯಾ: ಅಜಿತಪು, ೬. 
೪೨) 

ವೀಚಿಮರಣ - ಸಂತತವಾದ ಮರಣ, ಸತತವಾಗಿ ಮನುಷ್ಯನ 
ಆಯುಸ್ಸು, ತೇಜಸ್ಸುಗಳು ಕುಂದುತ್ತಿರುವುದು (ಮಾನಸರ 
ಆಯುಷ್ಯಮುಂ ತೇಜಮು೦ ಲಾವಣ್ಯಮು೦ ಯೌವನಮುಂ 


೧೦೧೪ 


ಪ್ರತಿಸಮಯಂ ಕುಂದುತಿರ್ಕುಂ . ಆ. ವೀಚಿಮರಣ೦ಂ 
ನಿಮಗಜೆಯಲಾಗದು: ವಡ್ಡಾರಾ, ಪು ೬೮, ಸಾ ೧೦) 

ವೀಚೀರಯ - - ಅಲೆಗಳ ವೇಗ (ಸಮುನ್ನಿಷದ್ಧಿವಿಧ 
ರತ್ನಮಾಲಾ ಪ್ರಭಾಭಿದಾರುಣ ಜಲಪಫ್ಲವಾವಿಳ ವಿಳೋಳ 
ವೀಚೀರಯ ಪ್ರದಾರಿತ ಕುಳಾಚಲೋದಧಿ ಪರೀತಮಾಗಿರ್ದ: 
ಪಂಪಭಾ, ೧. ೫೧ ವ) 

ವೀಜನ ಬೀಸಣಿಗೆ (ಬೀಸುವ ಪುಷ್ಪವೀಜನವಮರ್ಚುವ 
ಕಪ್ಪುರದಚ್ಚವಾಗಳುಂ  ಪೂಸುವ ಚಂದನಂ ಬಿಸುಪಂ 
ಆಣೆಸಲಾರ್ತವು ಸತ್ಯಭಾಮೆಯಾ: ಜಗನ್ನಾವಿ, ೧೧. ೨೦) 

ವೀಜ್ಯಮಾನ - ಬೀಸಣಿಗೆಯ ಗಾಳಿ (ಅಲಂಕೃತಶರೀರೆಯುಂ 
ಅಮರಾಂಗನಾಜನ ವೀಜ್ಯಮಾನ ಧವಳ 
ಚಾಮರಕಳಾಪೆಯುಂ ತನ್ನ ಕಸನುಗಳೆಲ್ಲಮಂ 
ಅನುಕಮದಿಂದ ಅಜೆಪೆ: ಅಜಿತಪು, ೩. ೧೩ ವ) 

ವೀಟಿಕಾ - ವೀಳೆಯ (ಹಿಮಾಂಕನಿಯುತ ವೀಟಿಕಾವಿತತಿಯಿ೦ 
ನೃಪನರ್ಚಿಸಿದಂ ಕಪರ್ದಿಯಂ: ರಾಜಶೇವಿ, ೩. ೩೩) 

ವೀಟಿಕೆ ವೀಳೆಯ, ತಾಂಬೂಲ (ವೀಟಿಕೆಯಂ ನೀಡುವ 
ತಾಂಬೂಲಕರಂಕವಾಹಿನಿಯರ ಸಂಭಮದ 
ಸಂದಣಿಯೊಳ್‌: ತ್ರಿಷಷ್ಟಿಪು, ೧೭. ೧೯೧ ವ) 

ವೀತ - ದೂರವಾದ (ಎಮ್ಮ ಕುಲಕ್ಕೆ 
ಜಿನರಾಜನೆದೈವಂ: ನೇಮಿನಾಪು, ೧. ೧೦೭) 

ವೀತರಾಗ - ರಾಗದ್ವೇಷರಹಿತನಾದವನು, ವಿರಕ್ತ (ಕರಿ ಮಹಿಷ 
ಮೇಷ ಮಲ್ಲಸ್ಟರೂಪದಿ೦ ತಮಗೆ ತಾವೆ ಪೋಜ್‌ ಸುರರ್ಕಳ್‌ 
ಪರಮನ ಮನಕ್ಕೆ ಅವೊಂದುಂ ಬರಲಾಜವೆ 
ವೀತರಾಗನಪ್ಪುದಣಿಂದಂ: ಅಜಿತಪು, ೫. ೮೧) 

ವೀತಾಂಕುಶ - ನಿರಂಕುಶ ವ್ಯಕ್ತಿ (ಮನದುಮ್ಮಳದಿ೦ ಕನಲ್ಲು 
ವೀತಾಂಕುಶನೆತ್ತಿದಂ. ಮುಳಿದು. ಲಂಕೆಗನೂನ ಬಲಂ 
ದಶಾನನಂ: ಪಂಪರಾ, ೧೦. ೧೫೩) 

ವೀತಿಹೋತ್ರ - ಅಗ್ನಿ (ನಿಗಮಸ್ತೋತ್ರಪಾತ್ರಂಗೆ ಶತಪತ್ರಮಿತ್ರಾರಿ 
ವೀತಿಹೋತ್ರನೇತ್ರತ್ರಯಂಗೆ: ಉದ್ದಟಕಾ, ೧೧. ೮೯ ವ) 

ವೀಧಿ - ದಾರಿ (ಘನಚಂದನವೀಧಿಯೊಳ್‌ ತೊಟಲ್ಲು 
ಅಅಸಿ ಕಾಣದೆ ನೋಡಿದೆಂ: ಕಾದಂಸಂ, ೪. ೫೬) 

ವೀಪ್ಪೆ - ಬಯಕೆ (ಜಿನರಾಜನ ಮೆಯ್ವೆಳಗಿನ ಸುರಭಿಯ ಪಾಲಿಂ 
ಪುಳಕಿತತನು ಪುತ್ರವೀಪ್ಲೆಯಿ೦ಂದ೦ ಮಿಂದಳ್‌: ನೇಮಿನಾಪು, 


ವೀತವೃಜಿನಂ 


೨. ೮) 

ವೀರಕಾಂತಾ - - ಸಹಗಮನ ಮಾಡಲು ಕುಣಿಯುತ್ತ 
ಹೋಗುವ ವನಿತೆ? (ಆನಂದಂಬೆರಸು ಅಂಕದಚ್ಚರಸಿಯರ್‌ 
ದೇವೇಂದನ ಐರಾವತ ಆಳಾನಸ್ತಂಭ೦ಗಳಪ್ಪ 
ಭುಜಸಂದೋಹಂಗಳೊಳ್‌ ವೀರಕಾಂತಾನೀಕಕ್ಕೆಣೆಯಾಗಿ: 
ಆದಿಪು, ೭. ೧೨೪) 

ವೀರಕ್ಷೇತ್ರ - - ವೀರರು ಹೋರಾಡುವ ಜಾಗ (ವೀರಕ್ಷೇತ್ರಂ 


ಅಗುರ್ವಿನ ಅಂಕದ ಕುರುಕ್ಷೇತ್ರಂ: ಪಂಪಭಾ, ೯. ೦೫) 

ವೀರಗೋಷ್ಠಿ - ಶೂರರ ಗುಂಪು (ಬಾಹುಬಲಿಕುಮಾರನ 
ವಿಜಯ ಸೈನ್ಯದೊಳ್‌ ಮಸೆಯಿಪ ಶಸ್ತಕೋಟಿ ಸಮಕಟ್ಟುವ 
ಸನ್ನಣಂ ಎಸೆವ ಉಗ್ರಕಾನಕ ರೌದ್ರಘೋಷಂ 
ಏರ್ವ್ಯಸನಮನು೦ಟುಮಾಡಿದುದು ಪಂದೆಗಮಂದಿನ 
ವೀರಗೋಷ್ಠಿಯೊಳ್‌: ಆದಿಷು, ೧೪. ೯೦) 

ವೀರಚರಿತ - ಶೌರ್ಯದ ನಡವಳಿಕೆಯುಳ್ಳವನು ೯(ಉದಾರ 
ವೀರಚರಿತನಿರತಕದನಕರ್ಕಶಕ್ಷತ್ರಿಯಂಗೆ ನಿಷ್ಕಾರಣ 


ಕಂಪನಮುಂ ನಿರಾಲಂಬನ ವಾಗಾಡಂಬರಮುಂ ತಕ್ಕುದಲ್ತು: 
ಆದಿಹು, ೧೪. ೮೧ ವ) 

ವೀರಪಟ್ಟ - ಸೇನಾಧಿಪತ್ಯ ಸೂಚಕ ಹಣೆಪಟ್ಟಿ (ಇವರಿನ್ನುಂ 
ಆಂತಿಚೆವರೆಂದು ವಿಮೋಹಿಸಿ ವೀರಪಟ್ಟಮಂ ಬಗೆರಯದೆ 
ಕಟ್ಟಿದೆ: ಪಂಪಭಾ, ೧೦. ೧೬) 


ವೀರಪತ್ನಿ ದ ಎ ಯುದ್ಧವೀರನ ಹೆಂಡತಿ (ಅಕ್ಷೌಹಿಣೀ 
ವೀರಕಂಠೀರವ ಸಂದೋಹಕ್ಕೆ ರೋಮಾಂಚನಮನೆ 
ಕವಚಮಂ ಮಾಡುತುಂ ವೀರಪತ್ನೀನಿವಹಕ್ಕೆ 
ಆನಂದಬಾಷ್ಟಾವಳಿಯನೆ ಕುಚದೊಳ್‌ ಹಾರಮಂ 
ಮಾಡುತುಂ: ಆದಿಪು, ೧೪. ೮೬) 

ವೀರಭೋಜ್ಯ - ವೀರರು ಅನುಭವಿಸಲು ಯೋಗ್ಯವಾದ 
(ಅರಿಯುವತಿ ಬಾಷ್ನಬಿಂದೂತ್ಸರಂಗಳಪಸೂತ್ರಹಾರಮಂ 


ಸ್ಪನದೊಳ್‌ ಪೋಲ್ತಿರೆ ತವಿಸೆ ಪಗೆವರಂ ಸಕಳರಾಜ್ಯಮಂ 
ವೀರಭೋಜ್ಯವೆನಿಸಿದನೀತಂ: ಶಾಂತಿಷು, ೫. ೧೧೪) 
ವೀರಭೋಜ್ಯಾ ವಸುಂಧರಾ ಭೂಮಿಯು ವೀರರಿಂದ 
ಅನುಭವಿಸಲ್ಪಡತಕ್ಕದ್ದು (ದೇವ ವೀರಭೋಜ್ಯಾ ವಸುಂಧರಾ 
ಎಂದು ನುಡಿದನಾ ವೃಷಭೇಂದಂ: ಪಂಚತಂತ್ರ, ೧೫೭) 
ವೀರರಸ - ಶೌರ್ಯದ ಭಾವನೆ (ವೀರರಸದ ತಿಆೌಯುಂ ನೆತ್ತರ 
ತೊಟ್‌ಯುಂ ೫ಒಡನೊಡನೆ ಬೆಳಳಗೆಡೆದು ಪರಿಯೆ 
ಚತುರ್ಬಲಂಗಳ್‌ ಕಾದಿ ಬಸವಲೆದು ಪೆಅಪಿಂಗಿ ನಿಂದಾಗಳ್‌: 


ಪಂಪಭಾ, ೧೨. ೧೭ ವ); ನವರಸಗಳಲ್ಲಿ ಒಂದು 
(ವೀರರಸ೦ ಸ್ಟುಟೋಕ್ತಿಯಿನುದಾರತಮಂ ಕರುಣಾರಸಂ 
ಮೃದೂಚ್ಚಾರಣೆಯಿಂದಂ ಪ್ರಕಟಂ: ಕವಿರಾಮಾ, ೨. 
೯) 


ವೀರವಾಕ್ಯ - ಪರಾಕ್ರಮದ ನುಡಿ (ಅವರೊಳ್‌ ಪರೀಕ್ಷಾಕ್ಷೋದಾರ 
ವೀರವಾಕ್ಕಂಗಳ೦ ನುಡಿಯುತ್ತುಂ ರಥಮಂ ಮಗುಲಲ್ವೇಟ್ಬು: 
ಶಾಂತಿಷು, ೪. ೧೦೨ ವ) 

ವೀರಶಯ್ಯಾ[ಯೈ] - [ಜೈನ] ಸಲ್ಲೇಖನ ವತಧಾರಿಗಳು ಮಲಗುವ 
ಜಾಗ (ಬಲ್ವಿಡಿವಿಡಿದು ಶರಣ್ಣುಗು ಜಿನೇಂದ್ರಪದಸರಸಿಜಮಂ 
ಎಂದದಾ ಮಹಾನುಭಾವನ ಪೇಟ್ಪ ಮಾಟ್ಕ್‌ಯೊಳಿರ್ಪತ್ತೆರಡು 
ದಿವಸಂಬರಂ ವೀರಶಯ್ಯಾತಳಗತನಾಗಿರೆ: ಆದಿಪು, ೨. ೫೮ 
ವ) 

ವೀರಶ್ರೀ - - ಪ್ರತಾಪಲಕ್ಷ್ಮಿ ಜಯಲಕ್ಷ್ಮಿ (ಎನಗೆ ವೀರಶ್ರೀಯುಂ 
ಕೀರ್ತಿಶ್ರೀಯು೦ ಅಲ್ಲದೆ ಉಟಿದ ಪೆಂಡಿರ್‌ ಮೊಜ್‌ಯಲ್ಲ 
ನೀವಿದನೇಕಾಗ್ರಹಂಗೆಯ್ದಿರಿ: ಪಂಪಭಾ, ೧. ೭೮ ವ) 

ವೀರಸಂಸ್ತರಾರೂಢ [ಜೈನ] ಸಲ್ಲೇಖನ ವ್ರತಧಾರಿಯಾಗಿ 
ಮಲಗಿದವನು (ಜಿನೇ೦ದ್ರಾರ್ಚನಾಪುರಸ್ಪರಂ ವಾಚನಾಗ್ರಹಣ 
ಸಮೇತಂ ಆರಾಧನೆಯಿನರ್ಚಿಸಿ ವೀರಸಂಸ್ಕ 
ಆರೂಢನಾದಾಗಳ್‌: ಆದಿಪು ನರಸಿಂ, ೨. ೫೦ ವ) [ಇದು 
ನಾವು ಸ್ವೀಕರಿಸಿದ "ಗ' ಪ್ರತಿಯ ಪಾಠ; ಪುಸ್ತಕದಲ್ಲಿ 
ಸ್ವೀಕರಿಸಿರುವ ಪಾಠ: “ವೀರಸ೦ಸ್ಥಾನಾರೂಢ' ಎಂಬುದು - 
ಸಂಪಾದಕರ ಟಿಪ್ಪಣಿ] 

ವೀರಸಿದ್ಧಾಂತ - - ಪ್ರತಾಪದ ತತ್ವ (ಇರ್ದ೦ ಅಟ್ಟವಣೆಕೋಲ್ಲಳ 
ಮೇಲೆಸೆದಿರ್ದ ವೀರಸಿದಾಂತದ ಶಾಸನಂ ಬರೆದ 
ಪೊತ್ತಗೆಯಂತಮರಾಪಗಾತ್ಮಜಂ: ಪಂಪಭಾ, ೧೧. ೪೬) 

ವೀರುಧ ಪೊದೆ, ಹಬ್ಬಿದ ಬಳ್ಳಿ (ವೃಕ್ಷ ಕ್ಷುಪವೀರುಧ 
ಔಷಧಪರೀತಸಮುನ್ನತ ಕೂಟಕೋಟಿರೌದಕ್ಷಿತಿಭೃದ್ದುಹಾ 
ಗಹನಮಂ ಕಳಿದು ಆ ಮೃಗಧೂರ್ತಂ ಎಯ್ದಿದಂ: 
ಪಂಚತಂತ್ರ, ೯೭) 


೧೦೧೫ 


ವೀರ್ಯ - ಪರಾಕ್ರಮ (ಭಯವಿರಹಿತ ವೀರ್ಯ ಔದಾರ್ಯ 
ಗಂಭೀರ ಕಾರ್ಯಾಶ್ರಯವಿಶದಗುಣ ಶ್ರೀನಾಯಕೋತ್ಕರ್ಷ 
ವೇದ್ಯಂ: ಕವಿರಾಮಾ, ೩. ೨೧೩); ಸಾಮರ್ಥ್ಯ 
(ಬಗೆಯಲ್ಲೇಡ ಸುಧಾಮಹೀರುಹದೊಳ್‌ ಔದಾರ್ಯಮಂ 
ವೀರ್ಯಂ ಈ ಯುಗಳದೊಳ್‌ ತತ್ತರುಗಿಲ್ಲ: ಆದಿಪು, ೬. 
೭೭); [ಜೈನ] "ಅಷ್ಟಗುಣ'ಗಳಲ್ಲಿ ಒಂದು, ಸಿದ್ಧಿ (ಬಟೆಯಂ 
ಕ್ಲಾಯಿಕ ಸಮಕ್ಟ್ಯಾನಂತಜ್ಞಾನ ದರ್ಶನವೀರ್ಯ 
ಸೂಕ್ಷ್ಮಾವಗಾಹ ಅಗುರುಲಘುತಾ ವ್ಯಾಬಾಧಂಗಳೆಂಬ 
ಗುಣಮೆ೦ಟು ಬಂದು ತನ್ನೊಳ್‌ ಪೆಣೆದಿರೆ: ಆದಿಷು, ೧೬. 
ರ್ಳ ವ) 


ವೀರ್ಯಕ್ಷರಣ - ವೀರ್ಯಸ್ಥಲನೆ (ಗಿರಿಜೆಯ ಮೈಸೋಂಕೆ 
ಹರುಷದಿಂದೆ ವೀರ್ಯಕ್ಷರಣಂ ದೊರೆಕೊಳೆ 
ಸಿಗ್ಗಿಂದೊರಸಿದನಂ ಆಪ್ತನೆನಲಾಗದು ಅಣಿವುಳ್ಳಾತಂ: 
ಸಮಯಪ, ೮. ೧೩೨) 

ವೀರ್ಯಾಂತರಾಯ - [ಜೈನ] ಅಂತರಾಯ ಕರ್ಮಗಳಲ್ಲಿ 
ಒಂದು, ಒಂದು ವಿಘ್ನ (ಚಕ್ರುರಕ್ಷುರವಧಿ 
ಕೇವಲದರ್ಶನಾವರಣ ಚತುಷ್ಕಮುಮಂ ದಾನಲಾಭ 
ಭೋಗೋಪಭೋಗ ವೀರ್ಯಾಂತರಾಯಪಂಚಕಮುಮಂ 


ಒರ್ಮೊದಲೆ ಕಿಡಿಸಿ: ಆದಿಹು, ೧೦. ೧೪ ವ) 

ನಾಲ್ಕು ಕಾಣಿಗಳ ಬೆಲೆಯ ಒಂದು ನಾಣ್ಯ 
(ಶಾಸನದೇವತೆಗೆಂದೊಡೆ ವೀಸದ ಪುಷ್ಪಮನೀಯರ್‌ 
ಅಅಗುಲಿವೆಂಡಿರ್‌: ಸಮಯಪ, ೫. ೯೯) 

ವೀಳಿಗೆ ವೀಳೆಯದೆಲೆ (ಪೇಟಿಕೆ-ಪೇಳಿಗೆ ವೀಟಿಕೆ-ವೀಳಿಗೆ 
ಘುಟಿಕೆ-ಗುಳಿಗೆ ಇವು ಅಪಭ್ರಂಶದೊಳ್‌ ಟಕಾರಕ್ಕೆ 
ಪುಟ್ಟಿಯು೦ ಕುಳನಾದುವು: ಶಬ್ದಮದ, ೩೨ ವೃತ್ತಿ; 
ತಾಂಬೂಲ ಪೆಗಳ ತಟ್ಕ್‌ಸಿ ತೋಳಿಂ ತೊಡೆಗೆ 
ಗುರುನಿತಂಬಾಗಮಂ ಸಾರಿ ಮುಂ ವೀಳಿಗೆಯಂ 
ಬಾಯ್ಲಿತ್ತು: ಲೀಲಾವತಿ, ೧೩. ೩೨) 

ವೀಳೆಯಂಗೊಡು ತಾಂಬೂಲ ನೀಡು 
ಮಹಾರಾಜಂ ಕಿಚೆಯರ್ಪಿರಿಯರೆನ್ನದೆ 
ಕರ್ಪುರಸಹಿತ೦ ವೀಳೆಯಂಗೊಟ್ಟು 
ಧರ್ಮಾಮೃ, ೨. ೪೪ ವ) 

ವೀಳೆಯಮೀ - ವೀಳೆಯವನ್ನು ಕೊಡು (ಸಂತೋಷಂಬಟ್ಟು 
ಉಡಲ್ಕೊಟ್ಟು ವೀಳೆಯಮನಿತ್ತು ಸಂತುಷ್ಟಿಪಡಿಸಿ ಪೋಗುತ್ತಿರೆ 
ವಸುಭಾಗಭಟ್ಟ: ಪಂಚತಂತ್ರ, ೭೦ ವ) 

ವೃಂತ - ಬೀಸಣಿಗೆ (ಚೆಂದಳಿರಾಲ ವೃಂತಂಬಿಡಿದು ಪದೆಪಿನಿಂ 


ವೀಸ 


— (ಅರಿಮಥನ 
ಮನ್ನಣೆಯಿಂ 
ಪೋಗಲ್ಪೇಟ್ಬು: 
[A] 


ಬೀಸೆ ಕಲ್ಯಾಣಿ ತಾಂ ಕಣ್ಣೊಳಿಸಿರ್ದಂ ನೋಡುತುಂ: 
ಶಬರಶಂ, ೩. ೬೪) 

ವೃಂದ - ಸಮೂಹ, ಸಂಸಾರದ ಜನ (ಬಸುಜುಮಂ 
ವೃಂದಮುಮಂ ಪೊರೆಯಲ್ಕೆ ಮಖುಗುವಾತಂ 


ನರಕ್ಕಕ್ಕಿಟೆವಂದು ಅದಾರ್ಗೆ ಕೈಯೆಡೆಗುಡುವಂ: ಸಮಯಪ, 
೫. ೧೪೮) 

ವೃಂದಂ ನರೇಂದ್ರಾಯತೇ  - ಗುಂಪು ರಾಜನಾಗಿಸುತ್ತದೆ 
(ವೃಂದಂ ನರೇಂದ್ರಾಯತೇ ಎಂಬ ನೀತಿಯಂತೆ ಪಟಿ*ಯರ 
ಮಕ್ಕಳಿನೆಂತು೦ ಪೊರೆಯಲೆವೇಟ್ಕುಂ: ಪಂಚತಂತ್ರ, ೮೭ ವ) 

ವೃಂದಾರಕ - ಶ್ರೇಷ್ಠ (ಸುರವೃಂದಾರಕರಿಂದಂ ಪರಿವೃತನಾದಂ 
ಚಿದಾತ್ಮನತ್ತೊಂದೆಡೆಯೊಳ್‌: ಆದಿಪು, ೯. ೭೦); ದೇವತೆ 
(ವೃಂದಾರಕರೆಲ್ಲಂ ಹಸ್ತಚತುಷ್ಟಯೋತ್ಸೇಧರುಂ 


ಅಷ್ಟಾದಶರತ್ನಾಕರೋಪಮ ಆಯುಷ್ಯರು೦ 
ಶಬ್ದಪ್ರವೀಚಾರರು೦ ಅಪ್ಪರ್‌: ಸುಕುಮಾಚ, ೧೧. ೬೬ ವ) 

ವೃಂದಾರಕದಾರಕ - ಸುಂದರ ಬಾಲಕ 
ಬಹುವೃಂದಾರಕದಾರಕರನಂದು ಸಹಪಾಂಸುಕ್ರೀಡಾರಸದೊಳ್‌ 
ಮದಭ್ಯಂಗೀಗೀತಗೀತಂ  ನೆಜ್‌ದು ನೆಗಟ್‌ ನಿರವಿಸಿ: 
ಪುಷ್ಪದಂಪು, ೧೨. ೫೫) 

ವೃಕ - ತೋಳ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ಕುರ್ಕುರ 
ಕೀಟಕ ಭಲ್ಲನಿಕರ ನಿಷ್ಠುರನಿನದರ್‌: ಶಾಂತೀಶ್ವಪು, ೯. ೧೦೬) 

ವೃಕೋದರ - ತೋಳದಂತೆ ಹೊಟ್ಟೆಯುಳ್ಳವನು, ಭೀಮಸೇನ 
(ಕಾದಿದೊಡಲ್ಲದೆ ಕಈಯೆಂ ಅಜೆದಿರ್ಕೆ. .ಎಂಬುದುಂ 
ವೃಕೋದರಂ ಮುಳಿದು ಆಸ್ಫೋಟಿಸಿ: ಪಂಪಭಾ, ೯. ೯೦ 
ಮತ್ತು ೯೦ ವ) 

ವೃಕ್ಷಭಂಜನ - ಮರಗಳನ್ನು ಕತ್ತರಿಸುವಿಕೆ (ಸು೦ದರನೆಂಬಾನೆ 
ಸಾರಲೀಯದುದಣೆಂ ತದ್ದಿರಹಪರಿತಪುಮನದಿಂದಂ ಸಲ್ವುದಂ 
ನವಯೌವನಮನೆಯ್ದಿ  ಆತ್ಮಬಲಮನದ ಬಲದೊಳ್‌ 
ವೃಕ್ಷಭಂಜನಸಾಮರ್ಥ್ಯದಿ೦ ಪರೀಕ್ಷಿಸಿ: ವಡ್ಡಾರಾ, ಪು. ೩೭, 
ಸಾ. ೧೮) 

ವೃಜಿನ - ಪಾತಕ (ಕ್ಷಯವೃಜಿನಂ ಜಿನಸಮಯಂ ಸ್ಮಯರಹಿತಂ 
ಹಿತವಚಃಪ್ರಿಯಂ ಪ್ರಿಯಧರ್ಮಂ ಪ್ರಯತಯುತಂ 
ಸದ್ದಿನಯಂ ನಯವಾಕೃಸ ರಂ  ಸರಸ್ಪತೀಮುಖಮುಕುರಂ: 
ಸುಕುಮಾಚ, ೧. ೫೧) 

ವೃಜಿನಬಂಧ - ಪಾಪದ ಬಿಗಿತ (ಇದೇಂ ವೃಜಿನಬಂಧಮೋ 
ಕುಸೃತಿಬಂಧಸಂಬಂಧಂ ಎಂದದೇಂ ತಳೆದನೋ 
ಮುನಿಪ್ರವರನಾಗಳ್‌ ಉದ್ವೇಗಮಂ: ಸುಕುಮಾಚ, ೪. ೬೧) 

ವೃಜಿನಾರಿ - ಪಾಪರಹಿತ (ಆ ರಾಜಕುಳದೊಳಖಿಳ ಜಿನಾರಾಧ್ಯಮ 
ಸುಖದಿನಿರ್ಪಂ ಉನ್ಮಥಿತ ಸಮಸ್ತಾರಿ  ಮಹಾಸೇನಂ 
ವೃಜಿನಾರಿ ಮಹಾಸೇನನೆಂಬಂ ಅವನೀನಾಥಂ: ಚಂದ್ರಪ್ರಪು, 
೧೧, ೫೮ 


ವೃತ -  ಆವರಿಸಲ್ಲಟ್ಟ (ಕೋರಕಾಗ್ರ ಗ್ರಸನೋತ್ಕಂಠ 
ಅನ್ಯಪುಷ್ಟೋತ್ಕಕರ ವೃತವಿಟಪಂ ಚೂತಂ: ಚಂದ್ರಪ್ರಪು, ೧೧. 
೪೩); ಸುತ್ತುವರಿದ (ವರ್ಣಂಗಳ ಪಾಠಕ್ರಮಮ 


ಅರ್ಣವವೃತಧಾತ್ರಿಯೊಳ್‌ ಪ್ರಸಿದ್ಧಂ ನಿಜದಿಂ ವರ್ಣ೦ಗಳ್‌ 
ಅಕಾರಾದ್ಯಾಪೂರ್ಣತೆಯಂ ಪಡೆವುವು ಆ ಳಕಾರಂಬರೆಗಂ: 
ಶಬ್ದಮದ, ೧೪) 

ವೃತಿ -  ಗುಂಡಗಿರುವುದು ಆ ನೃಪೋತ್ತಮನೊಳ್‌ 
ರಾಗೋತ್ಕಂತಮೆಂಬುದು ತಳಂಗಳೂಳ್‌ ವೃತಿಯೆಂಬುದು 
ಊರುಸ್ತಂಭದೊಳ್‌ ಅಲ್ಲದೆ ಪೆಅವುಟೆಯಜೆದು 
ಮತ್ತವಿಲ್ಲಾ: ವರ್ಧಮಾಪು, ೮. ೨೪ ವ); ಬೇಲಿ, ಆವರಣ 
(ದಯೆ ವೃಕ್ಷಮೂಲಮೆನಿಕುಂ ನಿಯಮಂ ವೃತಿ 
ಶೀಲಮಾಳವಾಳಂ ಎನಲ್ಕೇಟ್ಸ್‌ಯನಾಳ್ಬು ಸುಖದ 
ಫಲಪ್ರಾಪ್ತಿಯನಾಗಿಪ ಕಲ್ಪವೃಕ್ಷಮಲ್ಲದೆ ಧರ್ಮಂ: ಪುಷ್ಪಂಪು, 
೧೩. ೫೫) 

ವೃತಿವೀರು - ಬೇಲಿಯ ಮುಳ್ಳು (ಅತಿಪೀಡಿಸುಗುಂ 
ವೃತಿವೀರುತ್‌ ಪತಿತಂ ಪಥಿಕರ ಪದತಳಹತಿಯಂ 
ಹತಕಂಟಕಾಂಕುರಂ ಮಾಡುವವೊಲ್‌: ಲೀಲಾವತಿ, ೧. ೩೬) 


ವೃತ್ತ - ವರ್ತುಲ (ಕುಂದದ ಕೋಮಲಾಂಗರುಚಿಯಿ೦ 
ಚೆಲುವಿಂಗೆಣೆಯಾಗಿ ವೃತ್ತದೊಂದಂದದೊಳಿರ್ದ 
ಪೆಮೊಳ್ತೆಯಿಂ .. ಕಡುಗಾಡಿವೆತ್ತ ವಾಕ್ಸುಂದರಿ: ಧರ್ಮಾಮ್ಮ 


(ಓರಗೆಗಳಪ್ಪ 


೧೦೧೬ 


೧. ೮); ನಡವಳಿಕೆ (ವೃತ್ತಮು೦ ಅಖಿಳಕಳಾಸಂಪತ್ತಿಯುಂ 


ಅತಿವಿಶದಮೆನಿಕುಂ: ಪಾರ್ಶ್ವನಾಪು, ೧೦. ೨೪) 
ಘಟಿಸಿದುದು (ವೃತ್ತಂ ಭೂತಂ 
ಕ್ರಿಯೆಗುಪಪತ್ತಿಯೊಳೊಡಸ ಸಲ್ವುದು: ಅಭಿಧಾವ, ೧, ೨. ೧೮) 


ವೃತ್ತಕ - ಕಾರ್ಯ (ಎತ್ತ ವನಂ ಎತ್ತ ಮೃಗಯಾವೃತ್ತಕಂ ಈ 
ತಪಸಿಯೆತ್ತ ಮೃಗಂ ಎಂದು ಎಂತು ಆನೆತ್ತಚ್ಛೆನ್‌ 
ಆತ್ಮಕರ್ಮಾಯತ್ತಂ ಪೆಅತಲ್ತಿದು ಎಲ್ಲಂ ಅಘಟಿತಘಟಿತಂ: 
ಪಂಪಭಾ, ೧. ೧೧೩); ಸುದ್ದಿ (ಇದು ಖೇದಪ್ರದಮಲ್ತು 
ವೃತ್ತಕಂ ಇದು ಆಶ್ಚರ್ಯಪ್ರದಂ: ಕಾದಂಸಂ, ೭. ೫೫); 
ಚರಿತ್ರೆ (ಇದು ನಿನ್ನ ವೃತ್ತಕ೦ ತಪ್ಪದು ಕೂಡಿದುದೆನ್ನ ಬಯಕೆ 

. ಮದನಂ ಕೃತಕೃತ್ಯನದನಿಂದು ನರೇಂದ್ರಾ: ಲೀಲಾವತಿ. 


೭ ೯೭); ವೃತ್ತಾಂತ (ನಿನ್ನಡಿಗಳಂ ನಯದಿಂದಮೆ 
ಪೂಸುತಿರ್ದಪಳ್‌ ಇದು ಈಕೆಯ ವೃತ್ತಕಂ: 
ನೇಮಿನಾಪು, ೫. ೬೭) 

ವೃತ್ತಪಾಠಕ -. ಮಂಗಳಶ್ಲೋಕ ಪಾಠಕ, ಹೊಗಳು ಭಟ್ಟ 


(ಮೆಚ್ಚಿಸಿದ ಗಾಯಕಸತ್ವಹಾರವೃತ್ತಪಾಠಕತತಿಗಿತ್ತಂ ಅಗ್ಗಳದ . 
ಜೀವಿತಮಂ ಮದನಂ ಬಸಂತದೊಳ್‌: "`ಶಾಂತಿಪು, ೭. 
೧೨೯) 
ವೃತ್ತಿ — ಸಂಪಾದನೆಯ ಮಾರ್ಗ (ಯಥೋಚಿತ 
ವೃತ್ತಿಗಳನಣಿಪಲೆಂದು .. . ಅಜಂ ಬೇಜ್‌ ತೋಣೆದೊಡೆ: 
ಆದಿಷು, ೮. ೭೨ ವ); ಕೈಶಿಕಾದಿ ವೃತ್ತಿ (ರಸಾದಿಗುಣವಾದ 
ಪದಜೋಡಣೆ] (ಭಾರತಿ ಸಾತ್ತತಿ ಕೈಶಿಕಿ ಆರಭಟಿಯುಮೆಂಬ 
ವೃತ್ತಿಯೊಳ್‌  ಸಂಚಾರಿಸುವ ಭಾವಮಂ  ವಿಸ್ತಾರಿಸುವ 
ಬೆಡಂಗು ಬೇಜ್‌ ನೀಲಾಂಜನೆಯಾ: ಆದಿಪು, ೯. ೨೬); 
ಕರ್ಮ, ಕರ್ತವ್ಯ (ಆಂ ವೃತ್ತಿಗಳನಿವಂ ಮೀಣಿದರಲ್ಲರ್‌ 
ದ್ರಿಜನ್ನರ್‌: ಆದಿಷು, ೧೫. ೧೪); ನಡತೆ (ಸೂತ್ರಿಸಿದ ಸೂತ್ರದ 
ವೃತ್ತಿ ನಿಜಾತ್ಮವೃತ್ತಿವೊಲ್‌ ಪರಿಣಮಿಸಿತ್ತು: ಪಂಪಭಾ, ೨. 
೩೪); ವಿವರಣೆ (ಅವಳವಳ ಬಚೆಯೊಳ ವೃತ್ತಿಯ ವಿಸ್ತರಂ 
ವ್ಯಾಕುಲಮಾದಪುದೆಂದು ಸೂತ್ರಕ್ಕೆ ತಾತ್ರರ್ಯಾರ್ಥಂ 
ಪ್ರವರ್ಶಿಸುತ್ತುಮಿರೆ ಪೇಟ್ಡ್‌ಂ: ಶಬ್ದವುದ, ೬ ವೃತ್ತಿ 
ಪರಿಸಂಖ್ಯಾನೆ' - [ಜೆ ನ] ಆರು "ಬಗೆಯ ಬಾಹ್ಯತಪಸ್ಸುಗಳಲ್ಲಿ 
ಒಂದು, ಸಿಕ್ಕಿದರೆ ಮಾತ್ರ ಆಹಾರ ಸೇವಿಸುವುದು 
(ವೃತ್ತಿಪರಿಸಂಖ್ಯಾನಂ  ಸೊಗಯಿಪ ರಸವರ್ಗ೦ ಮಾಣ್ಣ 
ರಸಪರಿತ್ಕಾಂಗ೦ .. .. ಎ೦ಬ ಅಯ್ದುಂ ತಪಮಂ ಆ ಮುನಿ 
ತಾಳ್ಗಿದಂ: ಅನಂತಪು, ೪. ೧೬) 
ವೃತ್ತಿಲಾಭ -  - [ಜೈನ] ನಲವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳಲ್ಲಿ 
ಒಂದು ಹ ವೃತ್ತಿಲಾಭ ಸ್ಥಾನಲಾಭ ಗಣಗ್ರಹಣ 
ಪೂಜಾರಾಧ್ಯ ಪುಣ್ಯಯಜ್ಞ ದೃಢಚರ್ಯ 
ಉಪಯೋಗತ್ವಮೆಂಬ ಎಂಟುಂಬೆರಸು ನಾಲ್ವತ್ತೆಂಟು 
ದೀಕ್ಷಾನ್ವಯಕ್ರಿಯೆಗಳುಮಂ: ಆದಿಷು ೧೫.. ೧೬ ವ) 
ವೃತ್ತಲೋಪ - ಕರ್ತವ್ಯಲೋಪ (ಅನ್ಯಾಯದೊಳ್‌ ನಡೆದಂದು 
ನಿಮಗೆ ವೃತ್ತಿರೋಪಮಕ್ಕುಂ: ಚಾವುಂಪು, ಪು. ೩೧೬. ಸಾ. 
೩೦) 
ವೃತ್ತಿವರ್ತನೆ - ಉದ್ಯೋಗ (ವೃತ್ತಿವರ್ತನೆಗಳ್‌ ನೆಟ್ಟನೆ ತೀರೆ 
ಧೀರತನದಿ೦ ಮನಮನನಿತಂ ತೀರದಿರ್ದಂ: ತ್ರಿಷಷ್ಟಿಪು, ೨೦. 
೭) 
ವೃತ್ತೋಚ್ಚಾ ರಣೆ - 
ಮಂಗಳಪಾಠಕರ 


ವೃತ್ತಿಪ 


ವಿ 


ಜ್‌ ಪದ್ಯಗಳ ಪಠಣ (ಆ ಪ್ರಸ್ತಾವದೊಳ್‌ 
ಮಂ೦ಗಳವೃತ್ತೋಚ್ಚಾರಣೆಗಳಿಂದಂ 


ಪಾಂಡವರಯ್ವರುಂ ಉನ್ಮೀಲಿತನಯನರಾಗಿ: ಪಂಪಭಾ, ೨. 
೯೩ ವ) 

ವೃತ್ರಹ - ವೃತ್ರಾಸುರ ಸಂಹಾರಕ, ಇಂದ್ರ (ಅಂತು ನೆಜ*ಯೆ 
ಜನ್ಮಾಭಿಷೇಕಮ೦ ವೃತ್ರಹ೦ ನಿರ್ವರ್ತಿಸಿ: ಶಾಂತಿಷು, ೧೦. 
೫೪ ವ) 

ವೃತ್ರಹಮಂತ್ರಿ - ಇಂದ್ರನ ಮಂತ್ರಿ, ಬೃಹಸ್ಪತಿ (ಶೂರ್ಪಕವೈರಿ 
ಕಾಲುಗುರ್ಗೆ ವರ್ಪನೊ ಶೀತಮರೀಚಿ ಕಾಂತಿಗೇಂ 
ವರ್ಪನೊ ವಾಸವಂ ಸಿರಿಗೆ ವರ್ಪನೊ ವೃತ್ರಹಮಂತ್ರಿ ಜಾಣೆ 
ಮೇಣ್‌ ವರ್ಪನೊ: ಶಾಂತಿಹು, ೭. ೧೧೮) 

ವೃಥೆ - ವ್ಯರ್ಥ (ಸಗ್ಗಂ ನರಕಮದೆಲ್ಲಿತ್ತು ಏಂ ಪುಣ್ಯಪಾಪಮುಂ 
ವೃಥೆಯಲ್ಲೇ: ಸಮಯಪ, ೧೧. ೧೨೦) 

ವೃಥೋಕ್ತಿ ನಿರರ್ಥಕ ನುಡಿ (ಮಗನಗರಾಜ 
ಧೈರ್ಯನಿಭರಾಜಮನಂ ಮೃಗರಾಜಸತ್ವನರ್ಥಿಗೆ ಭಯಮಿಲ್ಲ 
ಬಾಟ್‌ ವೃಥೋಕ್ತಿಗಳಿಲ್ಲ ನೆಗಟ್‌ಗಂ ಪೊಗಜ್‌ಗಂ 
ಎಣೆಯಿಲ್ಲ: ಶಾಂತಿಷು, ೮. ೧೧೬) 

ವೃದ್ಧ - -  ಮುದಿಯಾದ (ಆ ದೀನಾನಾಥರ್ಗೆ 
ವೃದ್ಧದ್ದಿಜಮುನಿನಿಕರಕ್ಕೆ ಅಂದು ಎಡಜು ಪೋಪಿನಂ ಕಃ 
ಕೇನಾರ್ಥಿೀ ಕೋ ದರಿದ್ರ ಎನುತುಂ ಅನಿತಶುಮಂ 
ಧರ್ಮಜಂ ಸೂಜ್‌ಗೊಟ್ಟಂ: ಪಂಪಭಾ, ೬. ೪೦) 

ವೃದ್ಧಕದಂಬ ಹಿರಿಯರ ಗುಂಪು (ಹೃದಯಪ್ರಮೋದ 
ಮದಿರಾಮದದಿಂ ಮೆಯ್ಗಜ್‌ದು ಮೇಲುದಂ 
ಮಜ್‌ದಿರ್ದಾಡಿದುದು ಪ್‌ ಮಾಣ್ಣೊಡಂ ಮಾಣದೆ ಮೆಚ್ಚಿದ 
ತೆಅದಿ೦ ಆ ವೃದ್ಧಕದಂಬಂ: ಪುಷ್ಪದಂಪು, ೪. ೩೬) 


ವೃದ್ಧತ್ವ -  - ಮುದಿತನ, ಮುಪ್ಪು (ಮಸೆದ ಅಂಗೋದ್ಧವನ 
ಅಸ್ತದಂತೆಸೆವ ನಿನ್ನೀ ರೂಪು ವೃದ್ಧತ್ವದೊಳ್‌ 
ಪೊಸತೊಂದಾಯ್ದು; ಆದಿಪು, ೨. ೪೭) 

ವೃದ್ಧಧಾತ್ರಿ - ಮುದಿ ದಾದಿ  (ನಾಭಿವಿಲಂಬಮಾನ 
ಲಂಬಸ್ತನವಿಸ್ತಸ್ತ  ಅಂತರೀಯೋತ್ತರೀಯ ವೃದ್ಧಧಾತ್ರೀ 
ನರ್ತನನಿರೀಕ್ಷಣ ಜನತಾಜನಿತಹಾಸನಿವಾಸಮುಂ: ಆದಿಷು, 
೮. ೩೫ ವ) 


ವೃದ್ಧರಾಜ್ಯ — ವೃದ್ಧಿಪಡೆದ ರಾಜ್ಯ (ಓಳ್ನೆಗಟೌಯೊಳ್‌ ತೊಡರ್ದಿರೆ 
ವೃದ್ಧರಾಜ್ಯಮುಮದೇನೆಸೆದತ್ತೊ ನಭಶ್ಚಂದ್ರನಾ: ಆದಿಷು, ೨. 
೨೪) 

ದೃವಾನರ -  - ಮುದಿಕಪಿ, ಹನುಮಂತ (ಅಲ್ಲಿಂ ತಳರ್ದು 
ಬಟೆಯ ಕಣ್ಣೊಳ್‌ ಅಡಂಬಿಟಿರ್ದ ವೃದವಾನರನಂ ಕಂಡು: 

(0 ಣಿ (ನ ದ ಲ” 

ಪಂಪಭಾ, ೮. ೩೧ ನ) 

ದೃವೈರ - - ಹಳೆಯ ದ್ವೇಷ (ದೈತ್ಯರ್‌ ವೃದ್ಧವೈರಮಂ ನೆನೆದು 
ತ್ರಿಗರ್ತಾಧೀಶ ಸುಶರ್ಮ ಪ್ರಭೃತಿಗಳು೦ ಸಂಸಪ್ಪಕರುಮಾಗಿ 
ಪುಟ್ಟಿ: ಪಂಪಭಾ, ೧೦. ೫೭) 


etl 


ವೃ 


ವೃದ್ಧಶ್ರವ - ಇಂದ್ರ (ಕರಿ ಬೆಳ್ಳುಗಿಲ್‌ ಒಡ್ಡಿನ ಕರಿ ಸುರಥಂ 
ವೃದ್ಧಶ್ರವನ ಸುರಥ ಕುದುರೆ ಮಹಾಸುರದ ಬಿಸಿಲ್ಲುದುರೆ: 
ತ್ರಿಷಷ್ಟಿಪು, ೨೪. ೩೪೦) 

ವೃದ್ಧಿ - ಬೆಳೆಯುವುದು, ವಿಕಾಸ (ನೀನೆನಗಿತಾಗಹಂಗೆಯ್ದು 
ಬುದ್ಧಿವೇಟ್ವುದೆಲ್ಲಮೆನ್ನ ಹಾನಿವೃದ್ಧಿಗಳ್‌ ನಿನ್ನವಪ್ಪ 
ಕಾರಣದಿಂದ ಪೇಟೆದೆ: ಪಂಚತಂತ್ರ, ೨೦೦ ವ) 

ವೃದ್ಧೋಕ್ಸ - ಮುದಿ ಎತ್ತು [ಚತುರಂಗಬಲಂಬೆರಸು 


ಅಬಳಾಬಾಳವೃದ್ಧ ವೃದ್ಧೋಕ್ಬಶಕಟಸಂಕಟಮಪ್ಪ ಕಟಕಮಂ 
ಮೆಲ್ಲಮೆಲ್ಲನೊಡಗೊಡು ಬರ್ಪಂತು: ಆದಿಪು, ೪. ೯೧ ವ) 


೧೦೧೭ 


ವೃಷ - ವೃಷಭ, ಗೂಳಿ (ಪರಶು ಫಳ ಅಕ್ಷ ಸೂತ್ರ 
ವರದೋಚಿತಚಿಹ್ನಚತುರ್ಭುಜಂ ಮನೋಹರವೃಷಲಾಂಛನಂ 
ವೃಷಭವಾಹನಂ: ಆದಿಷು, ೧. ೮); - ಧರ್ಮ 
(ಪಾಪಹರಂ ಪ್ರಕಾಶಿತವೃಷಂ ವೃಷಭ೦ ವೃಷಧ್ವಜಂ: ಆದಿಷು, 
ಇಂದ್ರ (ವೃಷಕೃತ ಜಿನೇಂದ್ರ ಜನ್ಮಾಭಿಷವಂ 
ನಂದೀಶ್ಚರತ್ರಯಂ೦ಗಳೊಳ್‌ ಅಮಾನುಷಮಾಗಿರೆ  ಮಾಟ್ಪ 
ಮಹಾಭಿಷೇಕದ೦ತಾಯ್ತು ದಾನಚಿಂತಾಮಣಿಯಾ: ಅಜಿತಪು, 
೪ ೭೬); ನೀತಿ; ಪುಣ್ಯ (ಮೂವತ್ತಾಜು ಗುಣದಿ೦ 
ಭಾವಜನಂ ಕಟ್ಟಿ ಪೆಟ್ಟವೆಳದರ್‌ ವೃಷದಿ೦ ಭಾವಿಪೊಡೆ 
ಮೇಘಚಂದತ್ರೈವಿದ್ಯರ್‌: ಮಲ್ಲಿನಾಹು, ೧. ೨೧) 

ವೃಷದ್ಧಿಪಷ - ಇಂದ್ರನ ಆನೆ, ಐರಾವತ (ಕೂಡೆ 
ಸಮಸ್ತವಸ್ತುಶತಸಾರ ಸಮೃದ್ಧಿಯನೊಪ್ಪುತಿರ್ಪುದು ಆ ನಾಡು 

ಕ್ಟ ತೋಡು ಕುಸುಮೇಷುಗೆ ಬೀಡು ವೃಷದ್ವಿಪಕ್ಕೆ 

ತಾಯ್ಗಾಡು ನಯನಕ್ಕೆ ಎಳದಿ೦ಗಳ ಕಾಡಿದೆಂಬಿನಂ: 
ಪುಷ್ಪದಂಪು, ೯. ೧೮) 

ವೃಷದ್ದಜ - ಈಶ್ವರ (ಯುದ್ಧದೊಳ್‌ ವೃಷದ್ವಜನುಮನಿಕ್ಕಿ ಗೆಲ್ಲ 
ಅರಿಗನೊಳ್‌ ತಲೆವಟ್ಟಿದಿರಾಗಿ ನಿಂದು ಸೂತಜನಿಣಿವಂ ಗಡಂ: 
ಪಂಪಭಾ, ೧೨. ೪೦); [ಜೈನ] ಆದಿ ತೀರ್ಥಂಕರ 
(ಪಾಪಹರಂ ಪ್ರಕಾಶಿತವೃಷಂ ವೃಷಭ೦ ವೃಷಧ್ವಜ೦ 
ಸಮಸ್ತ ವಿದ್ಯಾಪತಿ ನಾಭಿನಂದನನಂ ಉಪಾಶ್ರಿತ 
ಭವ್ಯಜನಾಭಿನ೦ದನಂ: ಆದಿಷು, ೧. ೪೦) 

ವೃಷಭ - ಎತ್ತು (ಇದು ಶಾಪೋಪಹತಮಾದ 
ಮಾನವನಾಗಲೆವೇಟ್ಕುಂ ಕೇವಲ ವೃಷಭನಾಗಲಾಜೆಯದು: 
ಪಂಚತಂತ್ರ, ೧೦೭ ವ) 


ವೃಷಭನಾಥ - [ಜೈನ] ಆದಿ ತೀರ್ಥಂಕರ (ಪಾಪಹರಂ 
ಪ್ರಕಾಶಿತವೃಷಂ ವೃಷಭ೦ ವೃಷದ್ಧಜಂ ಸಮಸ್ತ 
ವಿದ್ಯಾಪತಿ ನಾಭಿನಂದನನಂ ಉಪಾಶ್ರಿತ 
ಭವ್ಯಜನಾಭಿನಂದನಂ: ಆದಿಷು, ೧. ೪೦) 

ವೃಷಭಯೋಗೀಂದ್ರ — - [ಜೈನ] ಆದಿ ತೀರ್ಥಂಕರ 
(ಅನ್ನೆಗಮಿತ್ತ ವೃಷಭಯೋಗೀಂದನುಂ ಸಕಳ 
ಸಾವದ್ಯಾತಿದೂರಮಪ್ಪ ಜಿನಕಲ್ಲಿತಮೆಂಬ ಆಚರಣಮಂ 


ಕೈಕೊಂಡು: ಆದಿಪು, ೧೦. ೧೩ ವ) 
ವೃಷಭಲಕ್ಷಣ - ಅಶ್ವತ್ಥಾಮ (ತನ್ನ ಬಿನ್ನನಿರ್ದ ಮೊಗದಿಂ 
ತವಿಲ್ಲಿರೆ ವಿಲಾಸಮುಂ ಮುಂದೆ ಕಂಡನಲ್ಲಿ ಕಮಳಾಕ್ಷಿಯಂ 


ವೃಷಭಲಕ್ಷಣ೦ ಲಕ್ಷ್ಮಿಯಂ: ಗದಾಯು, ೯. ೩); 

ವೃಷಭಾಚಲ — [ಜೈನ] ಚಕ್ರವರ್ತಿಗಳು ತಮ್ಮ 
ವಿಜಯಪ್ರಶಸ್ತಿಯನ್ನು ಕೆತ್ತಿಸುವ ಪರ್ವತ (ಇತ್ತ 
ಉತ್ತರಭರತಮನಾಳುತ್ತಿರ್ದರ್‌ ಅನೇಕಚಕ್ರವರ್ತಿಗಳ್‌ ಪೆಸರ್‌ 
ಸುತ್ತಿ ಬರೆದಿರೆ ನಿಬಂಧದ ಹೊತ್ತಗೆಯೆಂಬಂತಿರಿರ್ದ 
ವೃಷಭಾಚಲಮಂ ಕಂಡು: ಶಾಂತಿಷು, ೧೧. ೬೧ ಮತ್ತು ೬೧ 
ವ) 

ವೃಷಮಾರ್ಗ - ಧರ್ಮಮಾರ್ಗ (ದುರ್ದಾರಸಂಸಾರವಿಚ್ಛೇದ 
ಉಪಾಯನಿಯುಕ್ತ ಸೂಕ್ತಿವೃಷಮಾರ್ಗಾಗ್ರೇಸರಂ 


ದಯೆಗೆಯ್ವನಕ್ಕೆಮಗೆ ಮುಕ್ತಿಶ್ರೀಸುಖಾವಾಪ್ತಿಯಂ: ಆದಿಷು, ೧. 
೧) 

ವೃಷಮುಖ - [ಜೈನ] ಒಬ್ಬ ಯಕ್ಷ (ಮನೋಹರವೃಷಲಾಂಛನಂ 
ವೃಷಮುಖಂ ವೃಷವಾಹನಂ ಇಂದುಕುಂದಸುಂದರತರ 


9) 5) 
ವರ್ಣಂ ಈ ವೃಷಭವಾಹನಕಥಾರಚನೋಕ್ತಿಯಲ್ಲಿ ಮಾಟ್ಕೆರದೆ 


ಎಮಗಾಗಳುಂ ವೃಷಭಯಕ್ಷವನವಿಫ್ನಮನಃಪ್ರವೃತ್ತಿಯಂ: 
ಆದಿಷು, ೧. ೮) 
ವೃಷವಾಹನ - [ಜೈನ] ವೃಷಭವಾಹನ 


(ಮನೋಹರವೃಷಲಾಂಛಿನಂ ವೃಷಮುಖಂ ವೃಷವಾಹನಂ 


ಇಂದುಕುಂದಸುಂದರತರ ವರ್ಣಂ ಈ 
ವೃಷಭವಾಹನಕಥಾರಚನೋಕ್ತಿಯಲ್ಲಿ ಮಾಟ್ಮೆರದೆ 
ಎಮಗಾಗಳುಂ ವೃಷಭಯಕ್ಷನವಿಫ್ನಮನಃಪುವೃತ್ತಿಯಂ: 
ಆದಿಹು, ೧. ೮) 

ವೃಷಸ್ಕಂಧ - ಎತ್ತಿದ ಹೆಗಲು, ವಿಶಾಲ ಭುಜ (ಸಾಲಪ್ರಾಂಶು 
ವಿಶಾಲ  ಲೋಲನಯನಂ ಪ್ರೋದ್ಯತ್‌ ವೃಷಸ್ಕಂಧಂ 


ಉನ್ನೀಲತ್‌ ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸೃಳಂ: 
ಪಂಪಭಾ, ೧. ೬೮) 
ಷಾಂಕ - ಶಿವ (ಸ್ಥಾಣು ವಿರೂಪಾಕ್ಷಂ ಮೃಡ೦ ಧೂರ್ಜಟಿ 
ಫಣಿಕಟಕ೦ ವಾಮದೇವಂ ವೃಷಾಂಕಂ: ಅಭಿಧಾವ, ೧. ೧. 
೧೩) 
ವೃಷ್ಟಿ - ಸುರಿಯುವಿಕೆ, ಮಳೆ 
ಸರ್ವರಸೋತ್ಪಾದನವೀನಸೃಷ್ಟಿ ಬುಧಹರ್ಷಾಕೃಷ್ಟಿ 
ಸರ್ವಾಂಗಸುಂದರಿ ವಿದ್ಯಾನಟಿ ನಾಟಕಂ ನಲಿಗೆ 
ಮತ್ಯಾವ್ಯಸ್ಥಲೀರಂಗದೊಳ್‌: ಪಂಪರಾ, ೧. ೬) 
ವೃಷ್ಟಿ - ಮೇಕೆ (ಅವಿ ಮೇಷ ಉರಭ್ರಂ ಮೇಂಡವದೇಳಕ 
ಉರಣಕಂ ಏಕಾರ್ಥಂ: ಅಭಿಧಾವ, ೧. ೧೫. ೧೧) 
ಕಾಮೋದ್ದೀಪಕ (ಪರಿಹರಿಸಿದೆ ನಾಂ 
ವೃಷ್ಯಷ್ಟರಸ೦ಗಳನೆಂದು ನಿರ್ಮಳಾಚಾರಪುರಸ್ಸರಂ ಆ 
ಮುನೀಂಧನಾರ್ತೆಸಗಿ ರಸಪರಿತ್ಯಾಗಮೆಂಬ ತಪಮಂ 
ತಳೆದಂ: ಸುಕುಮಾಚ, ೪. ೭) 
ಧಗೆ (ಕಡವೆಂಕೆಯಿಂ ಕಟಾಕ್ಷಂಬಿಡಿದಿಟೆವ 
ಲಲಾಟಕುಂಕುಮಸ್ಟೇದಜಳ೦  ಕಿಡಿಸಿದುದು ಕದಪಿನೊಳ್‌ 
ಪೊಟ್ಟಡೆ ಬರೆದರಸಿಯರ ಪತ್ರಲೇಖನಾವಳಿಯಂ: ಆದಿಷು, 
೧೧. ೫೪) 
ವೆಂಗಿ ವಿಷಯ - - ವೆಂಗಿಮಂಡಲವೆಂಬ ಪ್ರದೇಶ (ನಿರುಪಮ 
ದೇವನ ರಾಜ್ಯದೊಳ್‌ ಅರಿಕೇಸರಿ ವೆಂಗಿ ವಿಷಯಮಂ 
ತಿಕಳಿಂಗಂಬೆರಸೊತ್ತಿ ಕೊಂಡು ಗರ್ವದೆ ಬರೆಯಿಸಿದಂ 
ಪೆಸರನಖಿಳ ದಿಗ್ಫಿತ್ತಿಗಳೂಳ್‌: ಪಂಪಭಾ, ೧. ೨೦) 
ವೆಚ್ಚಿಸು ವ್ಯಯಮಾಡು (ಪಾವಿಂಗ೦ ಬಲಿಯಿಕ್ಕದ 
ವಜಲೋಭಿಯುಂ ಶ್ರಾವಕನಾಗಲೊಡ೦ ನಿಜಸಮಯಿಗೆ .. . 
ವೆಚ್ಚಿಸುಗುಂ: ಸಮಯಪ, ೪. ೭೪) 
ವೆಜ್ಜ - ತೂತು, ರಂಧ್ರ (ಕಣಿಯೊಳಪೊಕ್ಕು ತಾರದೆ ಪರೀಕ್ಷೆಗೆ 
ಪಾರದೆ ತೂಗಿ ಕೊಂಡು ಕೇವಣಿಸದೆ ವೆಜ್ಜಮ೦ ಕಳೆದು 
ಕೋಯದೆ ಸದ್ಗುಣಮಣೆಯೆಂಬ ಭೂಷಣದಿಂ: 
ಲೀಲಾವತಿ, ೧. ೬೦) 
ವೆಳಣಂ - ಖಂಡಿತವಾಗಿ (ಏಗ೦ ವಲಂ ವೆಆ೦ ದಲ್‌ ತಾಗುಗುಂ 
ಅತಿನಿಶ್ಚಯಾರ್ಥಮಂ: ಶಬ್ದಮದ, ೩೨೧) 
ವೇಗಾಯ್ದ ಆಗಸದಲ್ಲಿ ಚಲಿಸುವವನು (ಅಟಲಿಗರು೦ 
ವೇಗಾಯ್ದರುಂ೦ ಅಪ್ಪ ಅನ್ವಯಾಗತ ನಭೋಗತಿಗಳ್‌ ಬಿಲ್ಲಂ 
ಸರಳ್ಗಂ ಅಣ್ಮುಗೆಟ್ಟುಂ ಇಟ್ಟಿಡೆಯಾಗಿ ತೊಟ್ಟನೆ ನೆರೆದುರುಳ 
ನೂಂಕುವುದುಂ: ಶಾಂತಿಪು, ೪. ೩೩ ವ) 
ವೇಢಿಮ ಹೂಮಾಲೆ ಕಟ್ಟುವ ಒಂದು ಬಗೆ (ಗಂಥಿಮ 
ವೇಢಿಮ ವೇಧಿಮ ಸಂಪೂರಿಮ ಸಂಘಾಯಿಮಮೆಂಬ 


ವೃ 


(ಕವಿತಾವಲ್ಲೀ ಸುಧಾವೃಷ್ಟಿ 


ವೃಷ್ಟಿ 


ವೃಷ್ಯ 


ವೆಂಕೆ 


೧೦೧೮ 


ಅಯ್ದುಂ ತೆಣದ ಪುಷ್ಪಮಾಲೆಗಳಂ ಸಮೆದು: ಹರಿವಂಶ, ೨. 
೨೯ ವ) 

ವೇಢೆಯ - ಸುತ್ತುವರಿಯುವಿಕೆ (ವರ್ಗ ಚತುರ್ಥಕ್ಕೆ: ಆಢಾಣಂ 
ವೇಢೆಯಂ ಢಗೆ: ಶಬ್ದಮದ, ೨೫ ವೃತ್ತಿ) 

ವೇಣಿ - - ಎಳೆ (ಅಗ್ಗಳಿಸಿದುದಾ ಭುಜಬಲಿಯ 
ಭುಜದ್ವಯದೊಳ್‌ ಭುಜ೦ಗನಿಶ್ಚಾಸಧೂಮವೇಣೀನಿಕರಂ: 
ಆದಿಷು, ೧೪. ೧೪೧) 

ವೇಣಿಕಾಬಂಧ - - ಕಟ್ಟಿದ ತುರುಬು (ಅಭಿನವ ಶುಂಭತ್‌ 
ಕೌಸುಂಭವೇಣಿಕಾಬಂಧೋಲ್ಲಸತ್‌ ಮಲ್ಲಿಕಾಮುಕುಳಾಕಾರ 
ವಿತಸ್ತಿಮಾತ್ರಾಸಿಧೇನುಕೋಶಮುಂ: ಆದಿಷು, ೧೩. ೪೫ ವ) 

ವೇಣೀಭರ - ಕೇಶಪಾಶ (ಮೌಕ್ತಿಕಕರ್ಣಪತ್ರಂ ಒಲೆಯಲ್‌ 
ವೇಣೀಭರಂ ತೂಗೆ ಕೋಮಲೆ ಪಾಲಂ ಪೊಸೆದಳ್‌: 
ತ್ರಿಷಪ್ಟಿಪು, ೧೫. ೩೦) 

ವೇಣೀಸಂಹಾರ 


ಬಿಚ್ಚಿದ ಕೂದಲನ್ನು ಜಡೆಯಾಗಿ 
ಹೆಣೆಯುವುದು (ಐಉರುಗಳನುಡಿವೆಂ ಒದೆವೆಂ 
ಕೌರವ್ಯಪರಿಬೃಢನ ಮಕುಟಮಂ ವೇಣೀಸಂಹಾರಮಂ 
ಮಾಡುವೆಂ: ಗದಾಯು, ೧. ೭೦) 

ವೇಣೇಸ್ರಕ್‌ ಮುಡಿದ ಹೂ (ಭ್ರಾಜಿ ವೇಣೀಸ್ತಕ್‌ ಮಗ್ನ 
ಅಳಿವ್ರಜಂ ಪೀಲಿಯ ಪೊಸದಳೆಯಂ ಪೋಲೆ: ಲೀಲಾವತಿ, 
೬ ೫೦) 

ವೇಣು ಬಿದಿರು (ಘನಸಂಜಾತವನದ್ದೀಪೇಂದ್ರ 
ಜಲವಾಹೋದ್ಧೂತ ವೇಣೂದ್ಧವ ಅಭಿನುತ ಜ್ಯೋತಿಗಳಪ್ಪ 
ಮುತ್ತುಗಳಂ .. .. ಚಕ್ರಿಗೆ ತಂದುಕೊಟ್ಟಿರಗಿದರ್‌: ಶಾಂತೀಶ್ವಹು, 
೧೫. ೧೧೦); ಕೊಳಲು (ಗೋಪಾಲಮೂರ್ತಿಯಂತೆ 
ವೇಣುವಿಲಸಿತಮುಂ: ತ್ರಿಷಷ್ಟಿಪು, ೧. ೪೭ ವ) 

ವೇಣುಬೀಜ - ಬಿದಿರಕ್ಕಿ (ವೇಣುಬೀಜಮ೦ ವನಚರಿ ಕುಟ್ಟುತ್ತುಂ 
ಪದೆದು ಸಗಳ ಪುಷ್ಪದಂಪು, ೫. ೯೩) 

ವೇಣುವನ ಬಿದಿರ ಮೆಳೆ (ಗುಡಿಯ ಗೂಂಟಕ್ಕೆ 
ಬಲ್ಲಡವಿಗಳು೦ ದಂಡಿಗೆಗೆ ವೇಣುವನ೦ಗಳು೦ ಆನೆಗಂಬಕ್ಕೆ 
ಪೆರ್ಮರಂಗಳುಮಂ ಆ ಪಡೆಗೆ ನೆಜ್‌ಯವೆನಿಸಿ: ಪಂಪಭಾ, 
೯. ೧೦೪ ವ) 

ವೇತಂಡ - ಆನೆ (ಆ ಕಲಿ ನಚ್ಚುವಂ ಪ್ರಬಳಬಾಹಾದಂಡಮಂ .. 

ಶಾಸ್ಕರಧ ವೇತಂಡಮಂ: ಜಗನ್ನಾವಿ, ೯. ೯) 

ವೇತಧರ - (ಚಚ್ಚರದಿಂದೆ ವೇತಧರರ್‌ ಅಂದಿರದೆ ಎಯ್ದಿದರಲ್ತೆ 
ದೇವಿಯರಮನೆಗಾಗಳ್‌: ಕುಸುಮಾಕಾ.೪. ೧೨೩) 

ವೇತ್ರ - ಬೆತ್ತ (ಕರಧೃತವೇತ್ರಂ ಸಮ್ಮುಖನಿರೂಪಿತ ಆತ್ಮೀಯಗಾತ್ರಂ 


ಅನಿಮಿಷನೇತ್ರಂ .. . ಪಡಿಯಜನೊರ್ವಂ: ಆಚವರ್ಥ, ೩. 
೫೧) 

ವೇತ್ರಖೇಟಕ — ಬೆತ್ತದ ಗುರಾಣಿ (ವ್ಯಾಕೀರ್ಣ 
ತ್ರಿಶೂಲಕರಾಳವಿಶಾಲವೇತ್ರಖೇಟಕಂ: ಆದಿಷು, ೧೩. ೪೫ 
ವ) 

ವೇತ್ರದಂಡಧರ - - ಕೋಲು ಹಿಡಿದ ದ್ವಾರಪಾಲಕ (ನೃಪತಿ 


ನುಡಿಯೆ ನುಡಿಯಿ೦ ನೀಮಿರ್ಪೆಡೆಯೊಳಿರಿ೦ ನೀಮಜೆವಿರ್‌ 
ಮಿಡುಕಿದೊಡನೆ ಚಿತ್ರವೇತ್ರದಂಡಧರರ್ಕಳ್‌: ಆದಿಪು, ೯. ೬) 
ವೇತ್ರಲತಾ ಬೆತ್ತದ ಬಳ್ಳಿ (ಅದು ಆಯತ 
ವೇತ್ರಲತಾವಿತಾನಕಂ: ಪಂಪಭಾ, ೩. ೧೦) 
ವೇತ್ರವಿಶಿಖ - ಬೆತ್ತದ ಬಾಣ (ಅನೇಕರುಚಿವಿಚಿತ್ರವೇತ್ರವಿಶಿಖ ಅತಿ 
ರುಚಿರಪ್ರಾಂತಕುಂತಮನುತ್ತರೀಯ ಕಂಚುಕ೦ ಅತಿಸುಭಟ 


ಮದೋತ್ಕಟಮಿದು ಕರ್ಣಾಟಬಲಂ: ಆದಿಷು, ೧೩. ೪೫ 
ವ) 

ವೇತ್ರ - ಬೆತ್ತ (ಸನ್ನಿಧಿಕೃತ ವೇತ್ರಾಸನರಾಗಿರ್ದ ಗುರುಗಳ೦ 
ಎಂದಂ: ಕಾದಂಸಂ, ೧. ೮೪ ವ) 

ವೇತ್ರದಂಡಧರ - ಕೋಲು ಹಿಡಿದ ದ್ವಾರಪಾಲಕ (ನೃಪತಿ 
ನುಡಿಯೆ ನುಡಿಯಿ೦ ನೀಮಿರ್ಪೆಡೆಯೊಳಿರಿ೦ ನೀಮಜೆವಿರ್‌ 
ಮಿಡುಕಿದೊಡನೆ ಚಿತ್ರವೇತ್ರದಂಡಧರರ್ಕಳ್‌: ಆದಿಹು, ೯. ೬) 

ವೇತ್ರವಿಷ್ಣರ ಬೆತ್ತದ  ಆಸನ(ಸಂಹರಪ ದಮದುಗಮಂ 
ಪೊಳಿಗಿಕ್ಕಿತೆಂಬ ಮೆಯ್ದಿರಿ ಸಹಜಾತಮಾಗ 
ತಳೆದಿರ್ಪುದನುಕ್ರಮದಿಂದೆ ವೇತ್ರವಿಷ್ಣರನಿಭ ರುಲ್ಲರೀನಿಭ 
ಮೃಗನಿಭ ಆಕೃತಿಯಿ೦ ಜಗತ್ರಯಂ: ಪುಷ್ಪದಂಪಷು, ೧. ೮೯) 

ವೇತ್ರಾಸನ ವೇತ್ರವಿಷ್ಟರ (ಮೊದಲೊಳ್‌ 
ವೇತ್ರಾಸನದೊಂದಂದಮಂ ನಡುವೆ ರುಲ್ಲರೀವಿಭ್ರಮವಂ 
ತುದಿಯೊಳ್‌ ಮೃದಂಗಮಂ ಪೋಲ್ತುದು ಲೋಕಮಿದಲ್ಲಿ 
ಲೋಕದೊಂದಾಕಾರಂ: ಅಜಿತಪು, ೧೧. ೪) 

ವೇದ - [ಜೈನ] ಶಾಸ್ತ್ರ (ಮೊದಲ ವೇದವೆಂಬುದು 
ಸಪ್ತಪರಮಸ್ಥಾನಮನೀವ ದ್ವಾದಶಾಮಗಂ; ಉಟಿದ ವೇದಂ 
ಪಾಪಸೂತ್ರಮೆಂದಜಚಿಗೆ; ಚಾವುಂಡಚಂದ್ರ ಪು. ೧೮೭); 
ಯಕ್‌, ಯಜುರ್‌, ಸಾಮ ಮತ್ತು ಅಥರ್ವ ಎಂಬ ನಾಲ್ಕು 
ವೇದಗಳು (ನಾಲ್ಕು ವೇದ೦ಗಳೊಳ್‌ ನಾಲ್ಕುಂ ಯಚಂಗಳಂ 
ಪೇಟ್ಟು ಸಿತ ದೂರ್ವಾಂಕುರವಿಮಿಶ್ರಂಗಳಪ್ಪ ಶೇಷಾಕ್ಷತೆಗಳಂ 
ಕೊಟ್ಟು ಮುಂದೆ ನಿಂದನಂ ನಿಮಗೆ ಬಾಟೌಯಪ್ಪುದಂ 
ಬೇಡಿಕೊಳ್ಳಿಂ ಎನೆ: ಪಂಪಭಾ, ೫. ೭೦ ವ) 

ವೇದಂಡ - ಆನೆ (ಅಡವಿಯ ವೇದಂಡದ ನೆತ್ತಿಯಲ್ಲಿ 
ಮುತ್ತುಗಳೂಳವೇ: ನೇಮಿನಾಷು, ೫. ೧೧೦) 

ವೇದಕ - [ಜೈನ] ಸಮ್ಮಕ್ಷದ ಒಂದು ಪ್ರಭೇದ (ಮೊದಲೊಳ್‌ 
ಉದಯಿಸಿದುದು ಉಪಶಮಂ೦ ಬಟೆಕಾದುದಲ್ಲೆ ವೇದಕಂ: 
ಪಾರ್ಶ್ವನಾಪು, ೫. ೪೭) 

ವೇದನ -. ತಿಳಿವಳಿಕೆ (ಪ್ರತಿಭಾನಂ ಶಕ್ತಿ ಲೋಕಾಗಮ 
ಸಕಲಕಲಾವೇದನಂ ವಿದ್ಯೆ: ಕಾವ್ಯಾವಲೋ, ೪೨೪) 

ವೇದನಾಗನೆ] ನೋವು (ಭೈಷಜ್ಯಜ್ಞಾನಮೆ ಮಾಡುಗುಮೆ 
ವೇದನಾನಿಗ್ರಹಮಂ: ಚಂದ್ರಪ್ರಹು, ೭. ೨೬) 

ವೇದನಿ - ತಿಳಿಯುವಂಥದು (ವೇದ್ಯಂ ವೇದನಿ ಎನಿಕುಂ; 
ಅಭಿಧಾವ, ೨. ೨. ೨೫) 

ವೇದನಿನಾದ ವೇದಘೋಷ (ಅಂತು ಕಂಡು 
ಮುನಿಕುಮಾರರ್‌ ಓದುವ ವೇದನಿನಾದದಿಂ ವಿಗತನಿದ್ರೆಯಾಗಿ 
ಪಾಂಡುರಾಜ೦ಗ೦ ಅಲ್ಲಿಯ ಮುನಿಜನಂಗಳ್ಗಂ ಅಜೆಪಿದೊಡೆ 
ಅವರಾ ಕನಸುಗಳ್ಗೆ ಸಂತೋಷಂಬಟ್ಟು: ಪಂಪಭಾ, ೧. ೧೪೦ 
ವ) 

ವೇದನೀಯ [ಜೈನ] ಸುಖದುಃಖಕಾರಕ ಕರ್ಮ 
(ನಿಜದ್ದಿಚರಸಮಯದೊಳ್‌ ಅನ್ಯತರವೇದನೀಯ ದೇವಣಗತಿ .. 
.. ನೀಚೈರ್ಗೋತ್ರಗಳೆಂಬ ದ್ವಿಸಪ್ತತಿಪ್ರಕೃತಿಗಳಂ ನಿರವಶೇಷದಿಂ 
ಕಿಡಿಸಿ: ಆದಿಷು, ೧೬. ೪೯ ವ) 


ವೇದಪಾರಗ - - ವೇದವಿದ (ಬಳಸಿದ ವೇದಪಾರಗರ 
ಸಂದಣಿಯೆಂಬಿವಣೆಂ ವಿವಾಹಮಂಗಳಮದು 
ಕುಂತಿಮಾದ್ರಿಗಳೊಳಚ್ಚರಿಯಾದುದು ಪಾಂಡುರಾಜನಾ: 


ಪಂಪಭಾ, ೧. ೧೦೭) 


೧೦೧೯ 


ವೇದಪಾರಗರವ - ವೇದ ಪಂಡಿತರ ಉದ್ರೋಷ 
(ಪಸುರ್ವಂದರ್‌ ಪಸೆ ವೇದಪಾರಗರವಂ ಕಣ್ಣೇಟದ 
ಉದ್ದಾನಿಯಂ ಪಸರಂಗೆಯ್ದವೊಲಪ್ಪ: ಪಂಪಭಾ, ೫. ೨೫) 

ವೇದರಹಸ್ಯ - ವೇದಗಳ ಗೂಢಾರ್ಥ  (ಅದಿರದಿದಿರ್ಚಿ 
ತಳ್ನಿಜಯಲ್‌ ಈ ಮಲೆದೊಡ್ಡಿದ ಚಾತುರಂಗಬಲಮೆಂಬುದು 
ನಿನಗೊಡ್ಡಿ ನಿಂದುದು ಇದಂ ಓವದೆ ಕೊಲ್ಲೊಡೆ ನೀನುಂ 
ಎನ್ನ ಕಜ್ಜದೊಳೆಸೆಗು ಎಂದು ಸೈತು ಅಜಿತ೦ಂ ಆದಿಯ 
ವೇದರಹಸ್ಯದೊಳ್‌ .. .. ನೆಜ್‌ಯೆ: ಪಂಪಭಾ, ೧೦. ೬೪) 

ವೇದವಿದ ವೇದಗಳನ್ನು ತಿಳಿದವನು (ವೇದವಿದಂ 
ಸಕಳಕಳಾವೇದಿಸಮಸ್ತಾಧಿಕಾರಪರಿಚಿತಂ ಆಶೀರ್ವಾದಪ್ರಿಯಂ 
ಪರಿಮೃತನಾದನೆ ವಿಶುತ ಬಹುಶ್ರುತೋದಾತ್ತಯಶಂ: 
ಸುಕುಮಾಚ, ೨. ೧೨) 

ವೇದಾಂಗ - ವೇದದ ಆಭ್ಯಾಸಕ್ಕೆ ಬೇಕಾದ ಶಿಕ್ಷಾ ಛಂದಸ್ಸು 
ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಕಲ್ಪ ಎಂಬ ಆರು ಭಾಗಗಳು 
(ವೇದಾಂಗಷಟ್ಟಯಂ ಶಿಕ್ಲಾದಿಗಳ್‌: ಅಭಿಧಾವ, ೧. ೧. ೧೨) 


ವೇದಾಂತ - ಉಪನಿಷತ್ತು (ಉಪನಿಷದಮೆಂಬಿಬುದದು 
ವೇದಾನ್ತಂ: ಅಭಿಧಾವ, ೧. ೧. ೧೨) 
ವೇದಿ - - ವೇದಿಕೆ (ಹಿರಣ್ಯದಾನ೦ ಮಾಡಿ ವೇದಿನಿಹಿತಂಗಳಪ್ಪ 


ಆಹವನೀಯ ದಕ್ಷಿಣ ಗಾರ್ಹಪತ್ಕಂಗಳೆಂಬ ಮೂಜಖುಂ೦ಂ 


ಕೊಂಡಂಗಳೊಳ್‌: ಪಂಪಭಾ, ೬. ೩೩ ವ) 


ವೇದಿಕಾ - - ವೇದಿಕೆ, ಜಗುಲಿ (ಮಹಾನದ್ಯುಭಯತಟ 
ಮೃದುಮೃತ್ಸ್ನಾವಿಲಸಿತ ವೇದಿಕಾವಿರಾಜಮಾನದೊಳ್‌: 
ಆದಿಹು, ೮. ೬೭) 

ವೇದಿಕೆ - ಜಗಲಿ (ಮಂದರಪ್ರಾಸಾದದ ಕೆಬಗಣ ಸೌಧತಳ 


ವೇದಿಕೆಯೊಳ್‌ ಮಹಾಶ್ವೇತೆವೆರಸಿರ್ಪಳ್‌: ಕಾದಂಸಂ, ೫. ೬೫ 
ವ) 

ವೇದ್ಯಾರೋಹಣ - ವೇದಿಕೆಯೇರುವುದು (ವೇದ್ಯಾರೋಹಣಂ 
ತನಗೆ ವಿವಾಹವೇದ್ಯಾ ಆರೋಹಣಮನೆ ಪೋಲೆ: ಆದಿಪು, 
೧೨, ೬೪ ವ) 


ವೇಧಸ್ಪಂಕಲ್ಪ ದ ವಿಧಿನಿಯಮ (ವೇಧಸ್ಪಂಕಲ್ಪಂ 
ದುರ್ಬೋಧಮಿವಂ ್ಹನಿಟ್ಟೆಯಿಂ ವಿರೋಧಿಸಿ ತನುವಂ 
ಸಾಧಿಸಿದೊಡೀ ಕೃಪಾಣಮೆ ಬಾಧಕರಮಾಯ್ತು 


ಅಜಾಕೃಪಾಣೀಯದವೋಲ್‌; ಪಂಪರಾ, ೯. ೨೫) 

ವೇಧಿಮ - ಹೂಮಾಲೆ ಕಟ್ಟುವ ಒಂದು ಬಗೆ (ಗ್ರಂಥಧಿಮ 
ವೇಢಿಮ ವೇಧಿಮ ಸಂಪೂರಿಮ ಸಂಘಾಯಿಮಮೆಂಬ 
ಅಯ್ದುಂ ತೆಣದ ಪುಷ್ಪಮಾಲೆಗಳಂ ಸಮೆದು: ಹರಿವಂಶ, ೨. 
೨೯ ವ) 

ವೇಪಥು - ನಡುಕ (ವೇಪನ೦ ತಾನದಣಿಗೆ ವೇಪಥುವೆನಿಕುಂ: 
ಅಭಿಧಾವ, ೧. ೧೨. ೩೪) 

ವೇಪನ - ನಡುಕ (ವೇಪನ೦ ತಾನದಳಿಗೆ ವೇಪಥುವೆನಿಕುಂ: 
ಅಭಿಧಾವ, ೧. ೧೨. ೩೪) 

ವೇಮಾಜು - - ಮೋಸಹೋಗು (ಅರಿಯರ್‌ ವೇಮಾಣರ್‌ 
ಇನ್ನಾರೊ ಬೇರನೆ  ಕಿಟ್ಟಿಕ್ಕಿದೆಂ ಈಗಳಾಯ್ತು ಧರೆ 
ನಿರ್ದಾಯಾದ್ಯಂ: ಪಂಪಭಾ, ೩. ೩೨) 

ವೇಲಾ[ಲೆ] - ದಡ (ಪತಿಚರಿತಾನುಕೂಲೆ 
ಘನರಾರಸಾರ್ಣವವೇಲೆ ಗುಣಮಾಲೆಯೆನಲ್‌ 
ವನಮಾಲೆ ರಂಜಿಪಳ್‌: ಪುಷ್ಪದಂಪು, ೩. ೬೦) 


ವೇಲಾವನ ಕರಾವಳಿಯ ಕಾಡು (ಏಲಾಲವಂಗಲವಲೀ 
ವೇಲಾವನಭೂಮಿಯೊಳ್‌ ನಿಧೀಶ್ವರಸೈನ್ಯವ್ಯಾಲಗಜ೦ಗಳ್‌ 
ವನಗಜಲೀಲೆಯಂ ಅನುಕರಿಸಿ ಕಣ್ಣೆ ವಂದುವು ಪಲವುಂ: 
ಆದಿಪು, ೧೩. ೨); ಮೇರೆ (ನಿದ್ರಾತುರನಾಗಿ ಪಟ್ಟ್‌ 
ಸಾರ್ವಂತಿರೆ ಸಾರ್ದಂ ಚಂದಂ ಅಪರವೇಲಾವನಮಂ: 
ಕಾದಂಸಂ, ೫. ೬೪) 

ವೇಲೆ - ಕಡಲ ತೀರ (ನೆಲೆಯಿಲ್ಲದೆಯುಂ ನೆಲನಂ ಬಲವಂದುಂ 
ವೇಲೆಗೊಂಡು ಮೆಯ್ಯಿಕ್ಕಿಯುಂ ಆ ಜಲನಿಧಿ ತರಂಗ 


ಭಂಗಾಕುಲಿತಂ ನೆನಯಿಸಿದುದು ಅನ್ಯ ರಾಜನ್ಯಕಮಂ: 
ಪಂಪರಾ, ೧೨. ೮೯) ಅಲೆ, ಉಬ್ಬರ, ಪ್ರವಾಹ 
(ವಿಮಲಯಶೋವಿಶುದ್ಧಮಣೆಯಂ ಪಡೆಯಲ್ಕೆ 
ಪಯೋಧಿವೇಲೆಯಂ ಕ್ರಮದೊಳೆ ದಾಂಟಿ .. .. ನಿರ್ವಹಿಸುವ 


ಎನ್ನ ಕವಿತ್ವ ಬಹಿತ್ರಯಾತ್ರೆಗೆ: ಮಲ್ಲಿನಾಪು, ೧. ೩೮) 

ವೇಲ್ಲದ್ದನ - ವೇಲಾ[ಳಾ]ವನ (ಕರ್ಮವೇಲ್ಲದ್ವನದಾಹೋತ್ಸಾಹವೃತ್ತಿ 
ಪ್ರಗುಣ೦ ಅಜಿತತೀರ್ಥೇಶನೊಳ್‌ ತೀರ್ಥಕ್ಕನ್ನಂಡನನೊಳ್‌ 
ಪುಟ್ಟಿತ್ತು: ಅಜಿತಪು, ೭. ೧೩) 

ವೇಲ್ಲನ - - ಅಲುಗಾಟ (ಸಮುಲ್ಲಾಸಮಾನ 
ಮಾಳತೀವ್ರತತಿವಿತಾನ ಚೂತವಲ್ಲೀವೇಲ್ಲನ ನಿಸರ್ಗಸೌಂದರ 
ಕ್ರೀಡಾಚಳ ಕೇಳೀಸಮಭಿರಾಮಮುಂ ಆಗಿ: ಆದಿಷು, ೧೦. 
೨೬ ಮ 

ವೇಲ್ಲಿತ - ವಕ್ರಾಕೃತಿ (ವೇಲ್ಲಿತಂ ಆಭುಗ್ನ೦ ವಕ್ತಾಕೃಶಿಯಕ್ಕುಂ: 
ಅಭಿಧಾವ, ೨; ೧. ೩೮); ಕಂಪಿಸುವ 
ಸುರಶರಾಸೋಪಮಾನ ನಾನಾನೂನಕಲ್ಲವಲ್ಲೀ ವೇಲ್ಲಿ .. 
ನೀಳಾಭ್ರವಿಭ್ರಮ ಕುಟ್ಟಿಮದೊಳಂ: ಸುಕುಮಾಚ, ೧೨. ೪೨ 
ವ); ಸುತ್ತುವರಿದುದು (ಆ ಮಹಾರ್ಣವಂ 
ಅರಣ್ಯದಂತಗಣ್ಯವಿದ್ರುಮವಲ್ಲರೀವೇಲ್ಲಿತಮುಂ: ಜಗನ್ನಾವಿ, ೧. 
೪೪ ವ) 


ವೇಶ ಬೀಡು (ನಾಡೆಯುಂ ಕಣ್ಗೆಡಳಾದುದು ನೃಪನ 
ವಿಜಯಶಿಬಿರಂ ವೇಶಂ: ವರ್ಧಮಾಪು, ೮. ೫೭) 

ವೇಶಂತ - ಚಿಕ್ಕ ಹೊಂಡ, ಕುಂಟೆ (ಪಲ್ವಲಂ ವೇಶಂತಂ: 
ಅಭಿಧಾವ, ೧. ೪. ೧೬) 

ವೇಶ್ಮ ಮನೆ, ನಿಲಯ (ಕಣ್ಣೆಸೆದಿರ್ಕುಂ 
ಕುಟ್ಟವೀಭೂತವರಮರಕತಾಶ್ಮಂ ಸುಶಯ್ಯ ಉಚ್ಚ ವೇಶ್ಶಂ: 
ಉದ್ಭಟಕಾ, ೮. ೮೯) 

ವೇಶ್ಯಾವಾಟ ಸೂಳೆಗೇರಿ (ಮಕರಂದನುಂಬೆರಸು 
ಅರಮನೆಯಂ ಪೊಳಮಟ್ಟು ವೇಶ್ಯಾವಾಟಮ೦ ಮುಟ್ಟವರೆ: 
ಲೀಲಾವತಿ, ೨. ೨೪ ವ) 

ವೇಶ್ಯೆ - ಸೂಳೆ (ದಾರಿಕೆ ಲಂಜಿಕೆ ಪಣವಧು ವಾರಾಂಗನೆ ಗಣಿಕೆ 


ವೇಶೈಯೆನೆ ಬೆಲೆವೆಣ್‌: ಅಭಿಧಾವ, ೧. ೧೧. ೭) 
ವೇಷಭೂಷಣ - ಉಡುಗೆತೊಡುಗೆ (ಕುಶಲವಿರಚಿತಾರೂಪ 
ವೇಷಭೂಷಣನಾಗಿ ರಾಜಸಮಾಜವಿರಾಜಮಾನಮಂ 
ಸ್ವಯಂವರಪ್ರದೇಸಮನೆಯ್ದೆವಂದು: ಶಾಂತಿಷು, ೫. ೯೨ ವ) 
ವೇಷ್ಟನ ಬೇಲಿ (ಮತ್ತಮಲ್ಲಿ ಕ೦ಟಕವೇಷ್ಟನಂ 
ತೋಂಟಂಗಳೊಳ್‌ ಬಹುವಿರೋಧಾಮಳಂ ಪೆರ್ಗೆಜೌಗಳೊಳ್‌ 
.. ಅಲ್ಲದೆ ಪೆಅವೆಡೆಯೊಳಿಲ್ಲ: ವರ್ಧಮಾಪು, ೧. ೪೫ ವ) 
ವೇಷ್ಟಿಸು - ಸುತ್ತುಗಟ್ಟು (ಹುತವಹತತಿಯಿಂ ವೇಷ್ಟಿಸಿರ್ದ ಅದ್ದರಂ: 
ಕಾದಂಸಂ, ೧. ೭೪) 


೧೦೨೦ 


ವೇಸರಿ ಹೇಸರಗತ್ತೆ (ತುರಗವ್ರಾತಂಗಳ೦ ವೇಸರಿಗಳ 
ಉಚಿತಾನರ್ಫ್ಯರತ್ನಂಗಳ೦ ಕುಂಜರಸಂಘಾತಂಗಳಂ 
ಕೊಟ್ಟಂ ಉತ್ಸಾಹದಿ೦ ಅತಿಬಳಭೂರಾಜಂ ಆದಿತ್ಯತೇಜಂ: 
ಸುಕುಮಾಚ, ೩. ೨) 

ವೇಸರಿಗಚಿಕಿ - ವೇಸರ (ಅಯ್ದೂರ್ವರ್‌ ಅರಸಿಯರ್ಕಳುಂ 
ಪೆಂಡವಾದ ಅಗ್ಗಳದ ಸೂಳೆಯರ್ಕಳುಂ ಬೆರಸು 
ವೇಸರಿಗಳ್‌ಗಳುಂ ಹಿಡಿಗಳು೦. ಸಿಬಿಗೆಗಳುಮ೦ ಏಣೆ: 
ವಡ್ಡಾರಾ, ಪು ೮೦, ಸಾ ೧೦) 

ವೇಹಾರ - ವ್ಯವಹಾರ (ಬಾವಾ, ನೀನಿಂದು ಆಹಾರಚಿಂತೆಯಂ 
ಮಾಣ್ದು ವೇಹಾರಂಗೆಯ್ದರಂತೆ ಕಣ್ಣಂ ತಿಣ್ಣಂ 
ಮುಚ್ಚಿಕೊಂಡಿರ್ಪ ಕಾರಣಮಾವುದು: ಪಂಚತಂತ್ರ, ೨೩೮ ವ) 


ವೇಳಾವನ - ಅಲೆಗಳ ಸಮೂಹ (ಭುಜಂಗವೇಷ್ನಿತ ಚಂದನ 
ಮಾರ್ಗದೊಳ್‌ ಇಭಂಗಳ್‌ ಒಳ್ಳಾನೆಗಳಂತೊಂದು 
ತಿಪದಿಚ್ಚೆದದೊಳಂ ದಲ್‌ ತಳರವೆ ಪಯೋಧಿ 


ವೇಳಾವನದೊಳ್‌: ಶಾಂತಿಹು, ೧೧. ೫) 


ವೇಳಿಗೆ - ಅಲೆ (ಗಗನಾಭೋಗದೊಳೊಪ್ಪಿ ಬರ್ಪ ಪಲವುಂ 
ಯಾನಂಗಳಂ ತೋರ್ಪ ವೇಳಿಗೆಗಳ್ಗೆತ್ತು: ಆದಿಪು, ೭. 
೧೦೯) 


ವೇಳೆ - ಅಲೆ (ಪೂರ್ವಾನುಯೋಗಾಬ್ಬಿಯಿಂ ಪೊಜಪೊಣ್ಣಿತ್ತದು 
ವೇಳೆಯಂತೆ ಕಥೆ ಲಂಬೋದ್ಧಾಮವೀಚೀಚಯಂ: ಆದಿಪು, 
೧. ೩೯) 

ವೇಳೆಗಾಯ್‌ - ಸಮಯಕ್ಕಾಗಿ ಕಾಯಿ (ನಿನಗೆಂದುಂ ತಲೆವಾಗದ 
ನಿಗರ್ಳಕದ ನಿನ್ನ ವೇಳೆಗಾಯದ ಪಿರಿದುಂ ನಿನಗೆ ಬೆಸಕೆಯ್ದು 


ಬಾಟದ ನಿನಗೋಡದ ಪಗೆವರೆಂಬರಿಲ್ಲಿಮದುವರಂ: 
ಕಬ್ಬಿಗಕಾ, ೧೧೪) 

ವೇಳೆಗೊಳ್‌ - ಸಮಯಪುತಿಜ್ಞೆ ಮಾಡು (ಮಲ್ಲಿಗೆಗಳ್‌ 
ವಸಂತದೊಳ್‌ ಬಿರಿದೊಡೆ ನಲ್ಲರಂ ನೆನೆದ ನಲ್ಲರ 


ಮೆಲ್ಲೆರ್ದೆಗಳ್‌ ನಿರಂತರಂ ಬಿರಿದುವು ಅದೆಂತೊ ಮಲ್ಲಿಗೆಗೆ 
ನಲ್ಲರ ಮೆಲ್ಲೆರ್ದೆ ವೇಳೆಗೊಂಡುದೋ: ಆದಿಷು, ೧೧. 
೧೧೦); ವೇಳೆವಾಳಿಯಾಗು (ಗುರ್ದುಂ ಪೊರ್ದಿದ 
ಚಾತುರಂಗ ಬಲಮುಂ ಮೆಯ್ಗಾಪುಂ ಆ ವೇಳೆಗೊಂಡಿರ್ದ 
ಅತ್ಯುಗ್ರ ಭಟರ್ಕಳುಂ; ವಡ್ಡಾರಾ, ಪು ೧೪೩, ಸಾ ೧೫) 


ವೇಳೆತನ - ಸೇವಕವೃತ್ತಿ (ಆ ವಸತಿಯ ಸಿರಿಯಂ 
ಜಿನದೇವಂಗಾಳಾಗಿ ವೇಳೆತನಮ೦ ತೋಆಲ್‌ ಕಾವನೆ 
ಯತುಪತಿಸಹಿತಂ ಕಾವಂ ಕೆಯ್ಕಿಂದಿಟಿಪನಂಬಂ ಬಿಲ್ಲಂ: 


ಲೀಲಾವತಿ, ೮. ೭೯) 
ವೇಳೆತನಂಗೊಳ್‌ - ಒಡೆಯ ಸತ್ತರೆ ತಾನೂ ಸಾಯುವ ಪ್ರತಿಜ್ಞೆ 


ಸ್ವೀಕರಿಸು (ವೇಳೆತನಂಗೊ೦ಡು೦ ಕೌಂತೇಯರಿಂ ಆ 
ಬಲಮಂ  ಕೊಲಿಸಿದಂ ಆಪ್ತನೆನಲಾಗದು ಅಜೆವಂ: 


ಸಮಯಪ, ೮. ೧೪೨) 


ವೇಳವಡಿಚ - ವೇಳೆವಾಟೆ, ಸೇವಕ (ಉರಿವ ಕೊಮಡಕ್ಕೆ ವಂದ 
ವೇಳೆವಡಿಚಂಗ೦ ಮನುಷ್ಯಭವಕ್ಕೆ ವಂದ ಜೀವಕ್ಕಂ 
ಮೋಹದೊಳ್‌ ನೆಗಟಲೆಡೆಯಿಲ್ಲಂ: ಜೀವಸಂ, ೧. ೨೪ ವ) 

ವೇಳೆವಾಟಿ - ಯಜಮಾನ ಸತ್ತಾಗ ಸಾಯುವ ಪ್ರತಿಜ್ಞೆಯುಳ್ಳ 
ಲೆಂಕ  ಜೋಳವಾಣಿಗೆ ಕೆಯ್ಯಾಂಪನ ವೇಳೆವಾಟಿಗೆನಸುಂ 
ಮುಯ್ಯಾಂಪ ಸಾಮಂತರಂ ನಗುವಂತಿರ್ದುದು 
ಸಿಂಹಚೂಡನ ಶಿರೋಬ್ಜಂ ದಂತುರತ್ಕೇಸರಂ; ಅನಂತಪು, 
೧೧. ೭೬) 


ವೇಲ್‌ - ದಂಡೆತ್ತಿಹೋಗು (ಅಂತು ಭೀಮಸೇನನಂ ಇಂದ್ರನ 
ಮೇಲೆ ವೇಟ್ವಂತೆ ಪೂರ್ವದಿಗ್ಳಾಗಕ್ಕೆ ವೇಟ್ಬು: ಪಂಪಭಾ, ೬. 
೨೮ ವ) 

ವೇಟ್ಕುಂ - [ಬೇಡು] ಬೇಕು (ಸಂತತಿ ವೇಟ್ಯುಮೆಂದು ಸಚಿವರ್‌ 
ಸಲೆ ಪೇಟ್‌ಯುಂ: ಕಾದಂಸಂ, ೧. ೯) 

ವೇಟ್ಬುದು -  - ಬಯಸಿದುದು (ಮೆಯ್‌ ಪಸಿದು ಜೊಮ್ಮನೆ 
ಪೋದಪುದು ಎನ್ನ ವೇಟ್ಟುದ೦ ತಣಿಯಲೀವೊಡೆ ಈವುದು: 
ಪಂಪಭಾ, ೫. ೭೧) 

ವೈಕಕ್ಷ - ಹಾರ (ಇದಿರ್ಗೊಂಡು ವೈಕಕ್ಷಮಂ ಕುಂಡಲದ್ದಯಮಂ 
ಕುಡೆ ಕೊಂಡು: ಚಾವುಂಪು, ಪು. ೧೯೫, ಸಾ. ೧) 

ವೈಕಕ್ಷಮಾಲೆ - ಕಂಠದಿಂದ ಎದೆಯ ಮೇಲೆ ಎಡದಿಂದ ಬಲಕ್ಕೆ 
ಅಡ್ಡಲಾಗಿ ಹಾಕಿಕೊಂಡಿರುವ ಹಾರ (ನಾಟ್ಯಮಾಳಾಮರಂ 
ಇದಿರ್ಗೊಂಡು ಕುಂಡಳದ್ದಯ ವೈಕಕ್ಷಮಾಲೆಗಳಂ ಕುಡೆ: 
ಅಜಿತಪು, ೩೪ ವ) 

ವೈಕರ್ತನ ಸೂರ್ಯನ ಮಗ, 
ಕರ್ಣಕುಂಡಲಗಳನ್ನೂ ಕವಚವನ್ನೂ ಕತ್ತರಿಸಿಕೊಟ್ಟಿದ್ದರಿಂದ 
ಕರ್ಣನಿಗೆ ವೈಕರ್ತನ ಎಂಬ ಹೆಸರಾಯಿತು] (ಕೂರಿಸೆ 
ಗುರುಶುಶ್ರೂಷೆಯೊಳಾ ರಾಮನನುಗ್ರಹಪರಶುಪಾಟಿತ 


ಕರ್ಣ 


ರಿಪುವಂಶಾರಾಮನಂ ಇಷುವಿದ್ಯಾಪಾರಗನೆನಿಸಿದುದು ಬಲ್ಶೆ 


ವೈಕರ್ತನನಾ: ಪಂಪಭಾ, ೧. ೧೦೪) 
ವೈಕುಂಠ - ಕೃಷ್ಣ ವಾಸುದೇವ (ವೈಕುಂಠನ ಪಡೆಯೊಳ್‌ ಏಕ 
ಅಕೌಹಿಣಿ ಬಲಂ ಮಡಿಯೆ: ಕರ್ಣನೇಮಿ, ೧೧. ೧೮೫ ವ) 
ವೈಕುರ್ವಣ - ಬದಲಾಗುವ, ವಿಕಾರವಾದ (ಲಕ್ಷ್ಮಣಂ ಬರೆ 
ಚಾಪಂ ವೈಕುರ್ವಣ ವಿಷಮ ಫಣೀಂದ್ರಾಕೃತಿಯಂ ಬಿಟ್ಟು 
ಮಟ್ಟಮಿರ್ದತ್ತಾಗಳ್‌: ಪಂಪರಾ, ೫. ೯೮); [ಜೈನ] 
ರೂಪಾಂತರ ವಿದ್ಯೆ (ಪೆಂಡವಾಸಂ 
ರೋದೋನ್ನಾದದಿಂದಂ ಮಾಟ್ಬಂತು 
ಪರಿಣತಿಯಂ ಬೀಜಿದಂ: ಪಂಪರಾ, ೧೬. ೪೮) 
ವೈಕೃತ - ವಿಕಾರಗೊಂಡ (ಭಾವಿಸಲ್‌ ಬಗೆದವಂ ಮಿಗೆ ಜಾಣಂ 
ಅಶೇಷಭಾಷಾವಿಶೇಷ ವಿಷಯಾತಿಶಯ  ಅಮಳಕೌಶಳಂ 
ದೇವತಾಗುರು ಗುಣೋದಯವೃದ್ಧಜನೋಪ ಸಂಸೇವನಾ 
ಪರನೃಪಾಕೃತ ವೈಕೃತಚಾಪಳಂ: ಕವಿರಾಮಾ, ೩. ೨೨೦) 
ವೈಕ್ರಿಯಕ - [ಜೈನ] ಜೀವರುಗಳ ಒಂದು ಶರೀರಭೇದ, 
ತಪಶ್ಚರ್ಯೆಯ ಪ್ರಭಾವದಿಂದ ಲಭಿಸುವ ಅಣಿಮಾ, 
ಲಘಿಮಾ, ಗರಿಮಾ, ಮಹಿಮಾ, ಪ್ರಾಪ್ತಿ ಪ್ರಾಕಾಮ್ಯ ಈಶಿತ್ವ, 
ವಶಿತ್ವ, ಅಪ್ರತಿಫಾತ, ಅಂತರ್ಧಾನ, ಕಾಮರೂಪ ಮುಂತಾದ 
ಸಾಮರ್ಥ್ಯಗಳಿಂ ಸ್ಥೂಲಶರೀರದಲ್ಲಿ ಬದಲಾವಣೆ ಮಾಡುವ 
ಸೂಕ್ಷ್ಮಶರೀರ (ತತ್‌ ಭೋಗಾವನೀಭಾಗದೊಳ್‌ ತನುಗಳ್‌ 
ವೈಕ್ರಿಯಕಗಳಂತೆ ಕರಗುತ್ತಿರ್ಪನ್ನೆಗಂ 
ಪುಣ್ಯಸ೦ಜನಿತೈಶ್ವರ್ಯದಿನಿಂತು ಬಂದು ನೆಲಸಿತ್ತು 
ಈಶಾನಕಲ್ಪಾಗ್ರದೊಳ್‌: ಆದಿಪು ನರಸಿಂ. ೫. ೭೦) 
ವೈಖಾನಸ ವಾನಪ್ರಸ್ಥದಲ್ಲಿರುವವನು (ವಾನಪ್ರಸ್ಮನವಂ 
ವೈಖಾನಸಂ: ಅಭಿಧಾವ, ೧. ೧೧. ೩೪); ಒಬ್ಬ ಯಷಿ 
(ಕಾನನದಾಶ್ರಮದೊಳ್‌ ವೈಖಾನಸಕುಲಪತಿ ಮಹಾಜಟಂ 
ತಂದೆ ಜಯಮಾನಿನಿತಾಯ್‌ ತನ್ನಿಥುನದ ಸೂನುತೆಗೆ 
ವಿಶಾಖನಂದಿ ಭಾಜನನಾದೊಂ: ಶಾಂತಿಪು, ೭. ೬೩) 
ವೈಜನನ - ಹೆರಿಗೆಯ ತಿಂಗಳು (ನವದಿವಸದಂತೆ ನವಮಾಸಂ 
ನೆಜ್‌ಯೆ ವೈಜನನಮೆಂಬ ಪೆಸರಿ೦ ಮಿಸುಪ ಮಾಸದೊಳ್‌: 
ಲೀಲಾವತಿ, ೭. ೬೫) 


ವೈಕುರ್ವಣ 


[ತನ್ನ 


೧೦೨೧ 


ವೈಜಯಂತಿ - ಧ್ವಜ (ಪಲ್ಲವದೊಡನೆ ಮನೋಜವಿಜಯ 
ವೈಜಯಂತಿ ಮಿಳಿರ್ದು ಮಿಳ್ಳಿಸೆಯುಂ 
ಮಧುರಗೀತಮನಾಲಿಸುತ್ತಿರ್ಷಿನಂ; ಮಲ್ಲಿನಾಪು, ೫. ೨೬ ವ 

ವೈಜಯಂತೀದ್ದಾರ - [ಜೈನ] ವಿಜಯಾರ್ಧ ಪರ್ವತದ ದಕ್ಷಿಣ 
ದ್ವಾರ (ಮಾಗಡಿಯ ಬಂದ ಚಕ್ರವರ್ತಿ 
ವೈಜಯಂತೀದ್ವಾರಾಭಿಮುಖನಾಗೆ ಬೀಡಂ ಬಿಟ್ಟು 
ಓಲಂಗಂಗೊಟ್ಟಿರೆ: ಶಾಂತಿಷು, ೧೧. ೬ ವ) 

ವೈಜಯಂತೀವಿಮಾನ - [ಜೈನ] ಲೋಕಾಕಾಶದ ತುದಿಯ 
ಪುಣ್ಯವ೦ತರ ಹಸ (ಷೋಡಶಭವಿಷ್ಯತ್ತೀರ್ಥಕರ 
ನಾಮಕರ್ಮಮಂ ಕಟ್ಟಿ ವೈಜಯಂತೀವಿಮಾನದೊಳ್‌ ಪುಟ್ಟಿ; 
ಪಂಪರಾ, ೧೬. ೭೩ ವ) 

ವೈಡೂರ್ಯ - ನವರತ್ನಗಳಲ್ಲಿ ಒಂದು (ಅರುಣಾಶ್ನಂ ಕಿಸುಗಲ್‌ 
ಪದ್ಮರಾಗಮಣಿ ವಾಳವಾಯಜಂ ವೈಡೂರ್ಯಂ: ಅಭಿಧಾವ, ೧. 
೬. ೧೦); [ಜೈನ] ಒಂದು ಪರ್ವತದ ಹೆಸರು (ತದವನೀಧರ 


ವಿದಿಜ್ಯಿಲಯಂಗಳಪ್ಪ ವೈಡೂರ್ಯ ರುಚಕ ಮಣಿಪ್ರಭ 
ರುಚಿಕೋತ್ತರಂಗಳೆಂಬ ವಿಕಟಕೂಟಾಧೀಶೆಯರೆ 
ಮಹತ್ತರಿಯರಾಗಲುಂ: ಆದಿಪು, ೭. ೩ ವ) 

ವೈಣವ - ಬಿದಿರಕ್ಕಿ (ಚಳಿಸಿದ ವೈಣವಮಂ ಚೆಂದಳದಿಂ 


ಪಿಡಿದೊಯ್ದು ನೋಡಿ ಕೆಂಪಾಗಿರೆ: ಉದ್ದಟಕಾ, ೨. ೯೧) 

ವೈತಂಡಿಕ - ಜಗಳಗಂಟ, ಯಕ್ಷಿಣಿಗಾರ (ವೈತಂಡಿಕನಣಿ 
ಕುಹಕತೆಯಂ ಕೊಂಡಾಡುವ೦ ಇಂದಜಾಲಿಕಂ ತಾನಕ್ಕುಂ: 
ಅಭಿಧಾವ, ೧. ೧೧. ೮೬) 

ವೈತರಣಿ ದ -. ನರಕದಲ್ಲಿ ಹರಿಯುವ ನದಿ (ಪ್ರವಾಹ 
ಅತ್ಯುಷ್ಠತಾಪಹಸಿತ ಪ್ರಳಯಕಾಲಪೌಢತರತರಣಿಯಂ 
ವೈತರಣಿಯಂ ಪೊಕ್ಕಾಗಳ್‌: ಆದಿಷು, ೫. ೮೭ ವ) 

ವೈತಸವೃತ್ತಿ - ವಿನಮ್ರ ನಡವಳಿಕೆ (ಭೂಜಾಂಗವೃತ್ತಿಗೊಂದಿ 
ಪರಾಜಿತಮಂ ಕಾಣಲಾಗ ವೈತಸವೃತ್ತಿ 
ವ್ಯಾಜಮನಿತಲ್ಲದಾರ್ಗಪರಾಜಿತ ದಮಿತಾರಿಯೊಳ್‌ 
ಮಹೀಮಂಡಳದೊಳ್‌: ಶಾಂತಿಪು, ೨. ೫೧) 

ವೈತಾಳಿ - ಮಾಯಾವಿದ್ಯೆ ಅದರ ಅಧಿದೇವತೆ (ಗಗನಚರಂ 
ಕರಾಳಿ ವೈತಾಳಿಯಂ ಆಭೋಗಿ ಬರಿಸಲ್ಕೆ ಬಂದಿರ್ದು ಏ 
ಗೆಯ್ದುದು ಎನಲ್ಕೆ: ಕರ್ಣನೇಮಿ, ೫. ೩೭) 

ವೈತಾಳಿಕ - ಹಾಡುವವನು (ಸೂತ ನಟ ವಂದಿಮಾಗಧ 
ವೈತಾಳಿಕ ಕಥಕ ಪುಣ್ಯಪಾಠಕ ವಿಪ್ರ ಉದ್ಭೂತರವಂ ಎಸೆಯೆ: 
ಪಂಪಭಾ, ೧೨. ೧೦೬) 

ವೈದ - ವಿದ್ವಾಂಸ (ಇರ್ಕೆಲದೊಳ್‌ ಎಸೆದುದು ಆ ಕುವರರ್ಕಳ 
ಮಂಡಳಿದಂಡನಾಥರ್ಕಳ ವೈದರ್ಕಳ ಸಚಿವರ್ಕಳ 
ವಿಬುಧರ್ಕಳ ಮಿತ್ರಾನ್ವಯಾಗತರ್ಕಳ ತಂಡಂ: ಶಾಂತೀಶ್ವಪು, 
೧೫. ೫೩) 


ವೈದಗ್ಯಜನ ದ ವಿದ್ವಾಂಸಸಮೂಹ (ದರ್ಶನಪ್ರಸ್ತಾನ 
ಘಟನಾವಸರಪ್ರಾಪ್ತ ವೈದಗ್ಲ್ಯಜನ ಸಂಭಾಷಣ 
ಗೋಷ್ಠೀನಿರ್ದೇಶ ಸಮಾನೋದಿತಕಾಲದೊಳ್‌: 
ಶಾಂತಿಹು, ೯. ೧೯೨) 

ವೈನತೇಯ - ಗರುಡ[ಪಕ್ಷಿ। (ವಿನಿಹಿತ ಕಾದ್ರವೇಯನಂ 


ಅಜೇಯನಂ೦ ಊರ್ಜಿತ ವೈನತೇಯನಂ ಅಂತು ಕಂಡು: 
ಪಂಚತಂತ್ರ, ೨೨೮ ಮತ್ತು ೨೨೮ ವ) 

ವೈಪಥ - ಕೆಟ್ಟ ಹಾದಿ (ವಿವಿಧ ವೈಪಥ ಪಾಂಸುಗಳಿಂದೆ ನಾಡೆ .. 
. ಮಲಿನಮಾದ ಪಟಚ್ಚರಮುಂ ನೆಗಟ್ಟಲ್‌: ಕಾದಂಬ, ೯. 
೮೧) 


ವೈಭಾತಿಕ - ಬೆಳಗುಜಾವ (ತೀಡಿತ್ತು ಎಸಗಿ ಸುರಭಿ ವೈಭಾತಿಕಂ 
ಮಾತರಿಶ್ವಂ: ಕಾದಂಬ, ೧. ೧೨೨) 

ವೈಭಾವ - ವೈರತ್ವ (ಕರಿಣಿಯ ಕಾರಣದಿಂ ಮದಕರಿಗಳ್‌ 
ವೈಭಾವದಿಂದೆ ತಮ್ಮೊಳಗೆ ಅತ್ಯಾಸುರಮಾಗೆ ಪೋರ್ದು ಸತ್ತು: 
ಶಾಂತಿಪು, ೯. ೪೭) 

ವೈಮಾನಿಕ - ವಿಮಾನದಲ್ಲಿ ಸಂಚರಿಸುವ[ವನು] (ಮಾರ್ಗದೊಳ್‌ 
ಅನೇಕ ವೈಮಾನಿಕಜನ ಪ್ರಣಮ್ಯಮಾನನುಂ ಆಗಿ 
ಹೋಗುತ್ತಿ: ಕಾದಂಸಂ, ೭. ೪೨ ವ); (ಜೈ ೈನ] ಒಂದು 
ದೇವತಾವರ್ಗ (ವೃಷಾಂಕನಂಬು ತನುವರ ಪಚ್ಚಂತೆ 
ಕೊಂಡತ್ತು ವೈಮಾನಿಕಕೋಟಗಂದು 
ಪಿರಿದೊ೦ದುತ್ಸಾಹಮಪ್ಪನ್ನೆಗಂ: ಪಂಪಭಾ, ೮. ೧೬) 

ವೈಮಾನಿಕ ಚಕ್ರವಾಕ - - ವೈಮಾನಿಕ ದೇವದಂಪತಿ 


(ವೈಮಾನಿಕಚಕ್ರವಾಕದೊಲವುಣ್ಣಿರೆ ಚೆಲ್ಪೆಸೆದತ್ತು 
ಕೇವಲಜ್ಞಾನದಿನೇಶಬಿಂಬದ ಪೊದಳ್ಳುದಯಂ 
ವೃಷಭೋದಯಾದ್ರಿಯೊಳ್‌: ಆದಿಷು, ೧೦. ೧೭) 
ವೈಯಾಕರಣ - ವ್ಯಾಕರಣಪಂಡಿತ (ವೈಯಾಕರಣನಂತೆ 
ಶಬ್ಧಮನಾಲಿಸಿಯುಂ ಬೇಂಟೆಕಾಅನಂತೆ ಅಡಿವಜ್ಜೆಯಂ 
ಅಅಸಿಯುಂ: ಗದಾಯು, ೬. ೨೮ ವ) 
ವೈಯಾಪೃತ್ಯ - [ಜೈನ] ಶಿಕ್ಷಾವತ: ಜಿನಮುನಿಗೆ ಆಹಾರ 


ನೀಡುವುದು, ಮುನಿಸೇವೆ ಮತ್ತು ರೋಗಿಮುನಿಗಳ ಸೇವೆ 
(ಪ್ರಾಯಶ್ಚಿತ್ತ ವಿನಯ ವೈಯಾಪೃತ್ಯ ಸ್ವಾಧ್ಯಾಯ ಧ್ಯಾನ 
ಕಾಯೋತ್ಸರ್ಗ೦ಂಗಳಂ ನಿಟ್ಟೆವಡಿಸಿ: ಶಾಂತಿಷು, ೯. ೧೦೮ ವ) 
ವೈಯಾಪೃತ್ಯಂಗೆಯ್‌ -  ಉಪಚಾರಮಾಡು, ಶುಶ್ರೂಷಿಸು 
(ವ್ಯಾಧಿಯ ಪ್ರಬಲತ್ಸಮಂ ಕಂಡು ವೈಯಾಪತ್ಯಂಗೆಯ್ವುದರ್ಕೆ 
ಆದಮಾನುಂ ಅಟ್ರಿಯೊಡೆಯನಾಗಿ ಫೊಡೆವಟ್ಟು ವಡ್ಡಾರಾ, 
ಪು. ೧೭೧, ಸಾ. ೧೭) 
- - ದ್ವೇಷ (ಮತ್ತಮಾ ಮುನೀಂದ್ರನ ತಪಃಪ್ರಭಾವದೊಳ್‌ 
ಅನ್ಯೋನ್ಯ ವೈರಂಗಳ೦ ಮಖ್‌ದು: ಆದಿಷು, ೯. ೯೬ ವ) 
ವೈರಣಿ -. ಹೊರಗೆ ಉಪ್ಪಾದ ಕುಡಿಯಲುಬಾರದ ನೀರಿನಿಂದ 
ತುಂಬಿರುವ ಭೂಪದೇಶ (ಪೊಣಗೆ ಕರಮುಪ್ಪುಂ 
ಅಪೇಯಮು೦ ಅಲ್ಬಜಲಮುಳ್ಳುದು ವೈರಣಿಯೆಂಬುದಕ್ಕುಂ: 
ಪಂಚತಂತ್ರ, ೨೯೭ ವು 

ವೈರಮೈದು ತೆಕಂ - ಐದು ಬಗೆಯ ವೈರ (ಇರ್ವರ್‌ ಪೆಂಡಿರ 
ದೆಸೆಯಿಂದಾದುದು, ವಸ್ತುವಿನ ದೆಸೆ ಮ ಸ್ತ್ರೀಯರ 
ದೆಸೆಯಿಂದಾದುದು, ವಾಗ್ಲೋಷದಿಂದಾದುದು, 
ಅಪರಾಧದಿಂದಾದುದು ಎಂದಿಂತು "ಮ್ರ ರಂ ಐದು 
ತೆಜನಾದುದು: ಪಂಚಂತ್ರ, ಶ್ಲೋಕ ೧೫೫ ಅರ್ಥ) 

ವೈರಿನರೇಂದ್ರ - - ಶತ್ರುರಾಜ (ಪೊಡೆದುದು ಬಿಲ್ಲ ಜೇವೊಡೆಯೆ 
ಮೀಯುವ ವೈರಿನರೇಂದರಂ: ಪಂಪಭಾ, ೧. ೯೯) 


ವೈರ 


ವೈರಿಭೂಭೃತ್‌ - - ಶತ್ರು ರಾಜ (ಕದನಪ್ರಾರಂಭಶೌಂಡಂ 
ರಿಪುನೃಪಬಲದಾವಾನಲಂ ವೈರಿಭೂಭೃತ್‌ ಮದವತ್‌ 
ಮಾತಂಗ ಕುಂಭಸ್ಥಳದಳನ ಖರೋಗ್ರ 
ಅಸಿಪಂಚಾಸ್ಯಧೈರ್ಯಂ: ಪಂಪಭಾ, ೬. ೭೭) 

ವೈರೋಚನ ದ ಬಲಿಚಕ್ರವರ್ತಿ (ಭೂಚಕ್ರದಾನಮಂ 
ವೈರೋಚನನೊಳ್‌ ಬೇಡುವಂದು ನಿನ್ನೊಳ್‌ ತನು 


ಸಂಕೋಚಂ ಸಮನಿಸಿತು: ಜಗನ್ನಾವಿ, ೧೭. ೩೮) 


೧೦೨೨ 


ವೈಲಾಸ - ವಿಲಾಸಸಂಬಧೀ (ಸಮಸ್ತ ರಸಾಸ್ಪದ ಭವಚಿತ್ರ 
ಕೌಶಲಂ ಒದವಿದ ವೈಲಾಸಂ ಅಂಗಜಂಗೆ ಅಂಬುಜಾಕ್ಷೀ: 
ಅನುಭವ, ೩೬) 

ವೈವಧಿಕ - ಸರಕನ್ನು ಹೊತ್ತು ಮಾರುವವನು (ಸಿವಿಗೆಯಂ 
ಭುವನತ್ರಯನಾಥನೇಜಿದಂ ಉರಗವೃಂದಾರಕರುಂ 
ಸುರವೃಂದಾಆರಕರುಂ ತರತರದಿಂ ವೈವಧಿಕರುಯ್ವ 
ತೆಣದಿಂದುಯ್ದರ್‌: ಮಲ್ಲಿನಾಪು, ೧೩. ೧೩೪) 

ವೈವರ್ಣ -  - ಬಣ್ಣಗೆಡುವುದು (ಕಾಮಗ್ರಹಗಹೀತೆಯಾಗಿರೆ 
ಮನೋವೈಕಲ್ಯ ರೋಮಾಂಚಕ ಸ್ತಂಭ ಕಂಪ ಸ್ವೇದ 
ವೈವರ್ಣ್ಣಸ೦ತಾಪನ ಅನಾಹಾರ ವ್ಯಾಮೋಹ 
ಗದ್ಗದಾಶ್ರುಮೋಕ್ಷಮೂರ್ಛಾದಿ ನಾನಾ ವಿಕಾರಂಗಳಂ 
ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ) 

ವೈವಸ್ವತ - ಸೂರ್ಯನ ಮಗ, ಯಮ (ಸಮದಾರಾತಿ 
ಮರಾಳನೀರದರವಂ ಸಂಕ್ರುದ್ಧವೈವಸ್ವತೋಪಮ 
ವಿದ್ವಿಷ್ಟಷಣೀ೦ದ್ರಚ೦ದ್ರಕಿರವಂ ಎಂಬಿನಂ 
ವ್ಯೋಮಭಾಗಮನೆಯ್ದಿರ್ದುದು ಚಕ್ರವರ್ತಿ ವಿಜಯಪ್ರಸ್ಥಾನ 
ಭೇರೀರವಂ: ಆದಿಪು, ೧೧. ೧೦): ವೈದಿಕ 
ಸಂಪ್ರದಾಯದಲ ಹದಿನಾಲ್ಕು ಜನ ಮನುಗಳಲ್ಲಿ 
ಏಳನೆಯವನು, ನೋಡಿ, “ಚತುರ್ದಶಮನು' 

ವೈಶಂಪಾಯನ ದ ಒಂದು ಸರೋವರದ ಹೆಸರು 
(ಆಪ್ಯಾಯನಕಾರಿಯಪ್ಪ ವೈಶ೦ಪಾಯನ ಸರೋವರಕ್ಕೆ 
ನೀಗುಡಯಲೆಮದು ಖ್‌ ಗದಾಯು, ೬. ೩೭ ವ) 

ವೈಶಾಖಸ್ಥಾನ - ಯುದ್ಧದಲ್ಲಿ ನಿಲ್ಲುವ ಒಂದು ಭಂಗಿ; ನಾಟ್ಯದ 
ಒಂದು ಭಂಗಿ (ಸ್ಫುಟವೈಶಾಖಸ್ಥಾನಂ ಕಟಿತಟವಿನಸ್ತ 
ಹಸ್ತಯುಗನಾಗಿ ಮಹಾಲಟಹಂಬೆರಸಿರ್ದೂಪ್ಪುವ ನಟನಾಕೃತಿ 
ತಾನೆ ಲೋಕದೊಂದಾಕಾರಂ: ಆದಿಪು, ೧. ೪೫) 

ವೈಶಿಕ - ವೇಶ್ಯಾಸಂಬಂಧಿ, ಸೂಳೆಗೆ ಸಂಬಂಧಿಸಿದ (ಒರ್ವ 
ವೃದ್ಧಾಂಗನೆ ತನ್ನ ಮಗಳಂ ಕರೆದು ವೈಶಿಕಬುದ್ಧಿಯಂ 
ಉಪದೇಶಗಮ್ಯಮಾಗಿ ಬೆಸಸುತ್ತಿರ್ದಳ್‌: ಉದ್ಭಟಕಾ, ೧೦. 
೬೦ ವ); ಬಿನ್ನಾಣ, ಬೆಡಗು (ಒಲವಿನೆಡೆ ವೈಶಿಕದ ಪೆರ್ಬಲೆ 


ಮುರುಕದ ಪಕ್ಕೆ ಸುಖದ ಮನೆ ವೇಶ್ಯಾವಾಟಂ: 
ತ್ರಿಷಪ್ಟಿಪು, ೨೮. ೩೦) 
ವೈಶ್ರವಣ - ಕುಬೇರ (ಆ ದೇವರ ದೇವಂ 


ಉದಯಿಸಲಿರ್ದುದಂ ಸೌಧರ್ಮೇಂದಂ ಅವಧಿಬೋಧದಿಂದ 
ಅಜೆದು .. . ವೈಶ್ರವಣಂ ರತ್ನವೃಷ್ಟಿಯಂ ಕಜ”ಯುತ್ತಿರೆಂದು 
ನೇಮಿಸಿದಾಗಳ್‌: ಶಾಂತೀಶ್ವಪು, ೧೩. ೨೦೪ ವ) 


ವೈಶ್ವಾನರ - ಬೆಂಕಿ, ಅಗ್ನಿ (ಹರಿ ಹರ ದಿನಕರ ವೈಶ್ವಾನರರೆಂಬರ್‌: 
ಸಮಯಪ, ೯. ೪) 
ವೈಷಮ್ಯ - ವ್ಯತ್ಯಾಸ (ಅಂತುಭಯ ನದಿಯ 


ವೈಷಮ್ಯಮುಮನಾಶ್ಚರ್ಯಂಬಟ್ಟು ನೋಡಿ: ಆದಿಷು, ೧೩. 
೫೧ ವ) 

ವೈಷ್ಣವ - ವಿಷ್ಣುಭಕ್ತ ಪಾಂಡವರು (ಅಗ್ಗಳದ ವೈಷ್ಣವಮೋಹಮೆ 
ನಿನ್ನ ಮೆಯ್ಯೊಳಗ್ಗಲಿಸಿದುದಕ್ಕುಂ: ಪಂಪಭಾ, ೯. ೪೪) - 
ವಿಷ್ಣುಮಾಯೆ, ಮಹಿಮೆ (ಒರ್ಮೆಯೆ ವಿಶ್ವರೂಪಮಂ 


ತೋಣಿದಂ ಇರ್ದರಂ ನೆಜ್‌ಯೆ ಮೋಹಿಸಿ ವೈಷ್ಣವದಿಂ 
ಮುರಾಂತಕಂ: ಪಂಪಭಾ, ೯. ೬೦); ವಿಷ್ಣುಶಕ್ತಿ 
(ನಿಜವೈಷ್ಣವಪ್ರಭಾವಮಂ ತಳೆದು ಕೈಟಭಾಂತಕಂ 


ಗೋಮಂತಕೂಟಸ್ಥಲದೊಳಿರ್ಪನ್ನೆಗಂ: ಜಗನ್ನಾವಿ, ೮. ೨೯ 
ವ); ವೈಷ್ಣವಾಸ್ತ (ಒಡ್ಡಿಸೆ ಕಾದಂ ಆಗಳ್‌ ಅರ್ವಿಸೆ ತೆಗೆದೆಚ್ಚ 


ವೈಷ್ಣವಮಂ ಒಡ್ಡಿಸಿ ವೈಷ್ಣವದಿಂ ಮುರಾಂತಕಂ; ಪಂಪಭಾ, 
೧೨. ೩೨) 
ವೈಷ್ಣವಾಸ್ತ್ರ ದ ನಾರಾಯಣಾಸ್ತ್ರ (ವೈಷ್ಣವಾಸ್ತಮತಿನಿರ್ಭರದಿಂ 
ಚತುರ್ವಲದೊಳ್‌ ಕಾದುತ್ತುಮಿರೆ: ಜಗನ್ನಾವಿ, ೧೨. ೩೪ ವ) 
ವೈಹಾಯಸ - ಆಕಾಶ (ವೈಹಾಯಸಗತಿತುರಂ ವೈಹಾಯಸ 
ಪಥದಿನೈದಿದಂ ಸುರಪುರಮಂ: ಜಗನ್ನಾವಿ, ೧೨. ೫೪) 


ವೈಹಾಳಿ - ಕುದುರೆ ಸವಾರಿ (ನಿಜವೈಹಾಳೀ ವಿನೋದ 
ವ್ಯತಿಕರಮನಂ ವಾಹಳೀಭೂಮಿಯೊಳ್‌ ಸಾಮಜದಿಂ 
ಬಂದು: ಅನಂತಪು, ೧೧. ೨೧) 

ವ್ಯಂಜನ ದ ನಂಜಿಕೊಳ್ಳುವ ಪದಾರ್ಥ ಊಟದಲ್ಲಿ 


ಬಾಡಿಸಿಕೊಳ್ಳುವ ಪದಾರ್ಥ (ಫೃತ ಲವಣ ತೈಲ ಕ್ಷೀರ ದಧಿ 
ವ್ಯಂಜನ೦ಗಳೊಳ್‌ ಸಂಸ್ಕಾರಂ ಮಾಡುವ: ಆದಿಪು, ೬, ೭೭ 
ವ); - ಭಾಷೆಯಲ್ಲಿ ಸ್ವರದ ಸಹಾಯವಿಲ್ಲದೆ ಸ್ಪಷ್ಟವಾಗಿ 
ಉಚ್ಚರಿಸಲಾಗದ ವರ್ಣ (ಅಂತು ಅಕಾರಾದಿ ಹಕಾರಾಂತ 
ಸ್ಪರವ್ಯಂಜನಭೇಧಭಿನ್ನ ಶುದ್ಧಾಕ್ಷರಂಗಳುಮಂ 
ಅಯೋಗವಾಹಚತುಷ್ಕಮುಮಂ ಸಂಯೋಗಾಕ್ಷರಂಗಳುಮಂ: 
ಆದಿಷು, ೮. ೫೯ ವ); [ಜೈನ] ಅರ್ಹತನ ೯೦೦ ಲಕ್ಷಣ 
ಗಳು (ತಿಳ ಮಸೂರಿಕಾ ಪ್ರಮುಖನವಶತ 
ವ್ಯಂಜನಪುಂಜರಂಜಿತನುಂ: ಕರ್ಣನೇಮಿ, ೯. ೬ ವ) 
ವ್ಯಂತರ - ಕ್ಷುದ ದೇವತೆ (ಆಡುವ ಮರುಳ್ಗಳಂ 
ನಡೆನೋಡಿದುದಣಿನಿಂತು ಕನಸಿನೊಳ್‌ ಮಕ್ಕಳ್ಗಂ ಕೂಡೆ 
ಪೆಸರಿಟ್ಟು ಸಲೆ ಕೊಂಡಾಡಿದಪರ್‌ ವ್ಯಂತರ್ಕಳಂ 
ಜಡಮತಿಗಳ್‌: ಆದಿಪು, ೧೫. ೩೯); [ಜೈನ] ದೇವತೆಗಳ 
ಒಂದು ಗುಂಪು: ಜ್ಯೋತಿಷಿ, ವಿಮಾನವಾಸೀ, ಭವನಪತಿ 
ಮತ್ತು ವ್ಯಂತರ ಎಂಬ ನಾಲ್ಕು ಬಗೆಯ ದೇವತಾವರ್ಗಗಳಲ್ಲಿ 


ಒಂದು (ಮತ್ತಮಲ್ಲಿ  ಸರ್ವರತ್ನಮಯಪ್ರಾಸಾದಂಗಳಿಂ 
ಅಸಂಖ್ಯಾತಯೋಜನ ವಿಸ್ತೀರ್ಣ೦ಗಳಗಿ ವ್ಯಂತರ 


ದೇವಪುರ೦ಗಳಿರ್ಕ್ಯುಂ: ಸುಕುಮಾಚ, ೧೧. ೫೪ ವ) 
ವ್ಯಂತರದೇವ - [ಜೈನ] ಕಿನ್ನರ, ಕಿಂಪುರುಷ ಮಹೋರಗ, 
ಗಂಧರ್ವ, ಯಕ್ಷ. ರಾಕ್ಷಸ, ಭೂತ ಮತ್ತು ಪಿಶಾಚ ಎಂಬ 
ಬೇರೆ ಬೇರೆ ದೇಶಗಳಲ್ಲಿರುವ ದೇವತೆಗಳು 
(ರಾಜ್ಯಪರಿಭ್ರಷ್ಟನಾಗಿ ತಾಪಸ ತಪಮಂ ಕೈಕೊಂಡು ನೆಗಟ್ಟು 
ಪ್ರತಿಸೂರ್ಯನೆಂಬ ವ್ಯಂತರದೇವನಾಗಿ ಪುಟ್ಟಿದೊಂ: 
ವಡ್ಡಾರಾ, ಪು ೪೧, ಸಾ ೧೩); ಕ್ಷುದ್ರ ದೇವತೆ (ಆಡುವ 
ಮರುಳ್ಗಳಂ ನಡೆನೋಡಿದುದಣೆನಿಂತು ಕನಸಿನೊಳ್‌ ಮಕ್ಕಳ್ಗಂ 
ಕೂಡೆ ಪೆಸರಿಟ್ಟು ಸಲೆ ಕೊಂಡಾಡಿದಪರ್‌ ವ್ಯಂತರರ್ಕಳಂ 
ಜಡಮತಿಗಳ್‌: ಆದಿಹು, ೧೫. ೩೯) 

-  ಕಳವಳಗೊಂಡ (ಮುನ್ನಿನೆಡೆಗೆ ಬಂದು ಕಾಣದೆ 
ವ್ಯಗ್ರಮನನಾಗಿ ಕಾದಂಸಂ, ೪. ೫೨ ವ); ವಿಶೇಷಾಸಕ್ತಿ 
(ಆನು೦ ಆ ಕರ್ಮದೊಳೆ ವ್ಯಗನಾಗಿರ್ದಪೆಂ: ಕಾದಂಸಂ, ೮. 
೨೫ ವ) 
ವ್ಯಗಚಿತ್ತ ದುಡುಕು ಸ್ವಭಾವದವನು (ದುಪದಂ 

ರಾಜ್ಯಮದಿರಾಗಮದೋನತ್ತನುಂ ಗರ್ವಗ್ರಹವ್ಯಗ್ರಚಿತ್ತನುಂ 

ಆಗಿ: ಪಂಪಭಾ, ೨. ೪೬ ವ) 
ವ್ಯಗ್ರತೆ - ಕಳವಳ (ವ್ಯಗ್ರತೆಯಂ ಉಳಿದು ಸಂದಿಗ್ಗಕಾರ್ಯಂಗಳಂ 

ಮೆಲ್ಲನೆ ಮಾಳ್ದೊಂದಂಗಂ ಎನ್ನೀ ಬಗೆಗೆ 

ಅಭಿಮತಮಾಗಿರ್ಪುದೈ: ರಾಜಶೇವಿ, ೧೩. ೮) 


ವ್ಯಗ್ರ 


೧೦೨೩ 


ವ್ಯಗಚಿತ್ತ - - ದುಡುಕು 
ರಾಜ್ಯಮದಿರಾಗಮದೋನತ್ತನುಂ 
ಆಗಿ: ಪಂಪಭಾ, ೨. ೪೬ ವ) 

ವ್ಯಜನ ಬೀಸಣಿಗೆ (ಶ್ರವದಂಭೋಧಾರ ಧಾರಾಗೃಹಂ 
ಗನಾಸಾರನಾಸೀರ ರುಂರಭಾಪವನವ್ಕಾಧೂತ 
ಭೂಜವ್ಯಜನಂ: ನೇಮಿನಾಪು, ೫. ೭೪) 

ವ್ಯತಿಕರ - ವೃತ್ತಾಂತ (ಜನ್ನಾಭಿಷೇಕ ವ್ಯತಿಕರಮನವರ್ಗೆ 
ಮಹೋತ್ಸಾಹಕರಮಾಗೆ ಸವಿಸ್ತರಮಜೆಪಿ: ಆದಿಪು, ೭. ೧೧೨ 
ವ); ವಿಷಯ (ಬಾಹುಬಲಿಕುಮಾರನಲ್ಲಿಗೆ ಮನ್ತಿಗಳ್‌ ಬಂದು 
ಪೂರ್ವೋಕ್ತಕ್ರಮದೊಳೆ ಧರ್ಮಯುದ್ಧ "' ವ್ಯತಿಕರಮಂ 
ಬಿನ್ನಪಂಗೆಯ್ದಾಗಳ್‌: ಆದಿಪು, ೧೪. ೧೦೨ ವ); ತೊಂದರೆ 
(ಅನ್ನೆಗಮಿತ್ತ ಸುಗ್ರೌಂ ಮಾಯಾಸುಗ್ರೀವನ ವ್ಯತಿಕರದೊಳ್‌ 
ಶರಣಾಗತಶರಣ್ಯನಪ್ಪ ರಾಮನಂಕಂಡು ತನ್ನ ವೃತ್ತಾಮತಮಂ 
ಬಿನ್ನವಿಸೆ: ಪಂಪರಾ, ೧೧. ೧೦೦ ವ) 

ವ್ಯತಿಕರಸ್ಥಿತಿ - ನಿರ್ವಾಣ, ಜೀವಿತಾಂತ್ಯ (ಆ ಪ್ರಸ್ತಾವದೊಳ್‌ 
ಆದಿಭಟ್ಟಾರಕ ವ್ಯತಿಕರಸ್ಥಿತಿಯನಾನ೦ದನೆಂಬ ಧರ್ಮಕಾರ್ಯ 
ನಿಮಿತ್ತಂ ಬಂದಣಿಪಿದೊಡೆ: ಆದಿಷು, ೧೬. ೪೯ ವ) 

ವೃತಿಕಮ - ಉಲ್ಲಂಘನೆ (ಮತಿಗೆಟ್ಟ ಮಗಳೆ ಸಂಸ್ಕೃತಿಲತೆಯೊಳ್‌ 


ಸ್ವಭಾವದವನು (ದ್ರುಪದಂ 
ಗರ್ವಗ್ರಹವ್ಯಗ್ರಚಿತ್ತನುಂ 


ತೊಡರಲ್ವೆ ನೀನಿದಂ.. ನೆಗಟ್ಟ್ಟ್‌ ದುರ್ಗತಿಹೇತುಪೂಜ್ಯ 
ಪೂಜಾವ್ಯತಿಕಮಂ ಕಿಚೆದು ದುಃಖಮ೦ ಮಾಡುಗುಮೇ: 
ಆದಿಪು, ೩. ೩೯) 


ವ್ಯತಿಭಾವಂ - ಅನ್ಯೋನ್ಯತೆ (ಅನ್ಯೋನ್ಯಂ ಪರಸ್ಪರಂ ವ್ಯತಿಭಾವಂ: 
ಅಭಿಧಾವ, ೨. ೨. ೧೧) 

ವ್ಯತಿಹಾರ - ವಿನಿಮಯ, ಅದಲುಬದಲು ಮಾಡಿಕೊಳ್ಳುವುದು 
(ಶ್ರೀಮತಿ ವಜ್ರಜಂಘರ ಜನ್ಮಾಂತರಸ್ನೇಹರಸಾಮೃತ 
ಪಾತ್ರಚಿತಪಟ ವ್ಯತಿಹಾರಮ೦ ವಜ್ರಜ೦ಘಾನುಚರರಿಂದಂ 
ಅಜೆದು: ಆದಿಹು. ೪. ೨೩ ವ) 

ವ್ಯಪಗತ - ನಿವಾರಿಸಿದ (ವ್ಯಪಗತ ಇಂದ್ರಿಯಪಂಚಕಂಗಳಂ 
ಏಕದೇಶವಿಲಾಸದಿಂದ ಅಪಹರಿಪ್ಪ ವಿಲಾಸಿನೀಜನ: ಅನುಭವ, 
೨೪) 

ವ್ಯಪದೇಶ ನಿಮಿತ್ತ ಮಾಯಾವಿಯಂ 
ಧನುರ್ಮಹೋತ್ಸವಾಮಂತ್ರಣ ವ್ಯಪದೇಶದಿಂ 
ವಿನಾಶಮನೆಯ್ದಿಸುವೆಂ: ಜಗನ್ನಾವಿ, ೫. ೧೧ ವ) 

ವ್ಯಪಾಕೃತ ಬಿಡುಗಡೆಗೊಂಡ (ಸರ್ವಾಂಗಮಲಧರಂ 
ಪರಿನಿರ್ವ್ವತಿ ಸೌಖ್ಯೋನ್ಮುಖಂ ವ್ಯಪಾಕೃತಮೋದಂ 
ಒರ್ವಂ ಯಷಿಯಿರ್ದಂ: ಚಂದ್ರಪ್ರಷು, ೯. ೨೦) 

ವ್ಯಪಾಯ ಇಲ್ಲದಾಗುವುದು, ಮರಣ (ಲಕ್ಷ್ಮೀಮತಿ 
ಮಹಾದೇವಿಯುಂ ಅನುಂದರಿವೆರಸು ಚಕ್ರವಲ್ಲಭ 
ವ್ಯಪಾಯದೊಳ್‌ ಪುಂಡರೀಕನಂ ಕೈಕೊಂಡಿರೆ: ಆದಿಷು, ೪. 
೮೧ ವ) 

ವ್ಯಪೇಕ್ಷೆಗೆಯ್‌ - ಆಸೆಪಡು ಸ್ವಪೂರ್ವ ವಾಸನೆಯ ಬಲದಿಂ 
ಅಂತಾತಂ ವೇದಪುರಾಣವೇದಿಯಾದಂವ್ಯಪೇಕಷೆಗೆಯ್ಗುಮೆ 
ವಿಶುದ್ಧಮಣಿ ಸಂಸ್ಕೃತಿಯಂ: ವರ್ಧಮಾಷು, ೬. ೧೮) 

ವ್ಯಪೇತ - ಅಗಲಿದ, ದೂರಾದ (ಅನ್ನೆಗಂ ಆದಿಮುನೀಶ್ವರನು೦ .. 
ಸ ಅತಿದ್ರುತವಿಲಂಬಿತಗತಿ ವ್ಯಪೇತನಾಗಿ 
ಸೋಮಪ್ರಭರಾಜಮಂದಿರಾಭಿಮುಖನಾಗಿ ಬರ್ಪನ್ನೆಗಂ: 
ಆದಿಷು, ೯. ೧೩೦ ವ) 


ಎ (ಆ 


ವ್ಯಭಿಚರಿಸು - ಅಡ್ಡದಾರಿ ಹಿಡಿ (ಪ್ರತ್ಯಕ್ಷಪರಿಚ್ಛೇದ್ಯಂ 
ವಸ್ತುತತ್ತಮನಮಾನದಿಂ ವ್ಯಭಿಚರಿಸುಗು೦ ಎಂದು ನುಡಿದು: 
ಶಾಂತಿಪು, ೮. ೧೨೮ ವ) 
ವ್ಯಭಿಚಾರವಿಭ್ರಮ ತಲ್ಲಣ, 
ಕಿಲೆದು ದುಮ್ಮನಮಂ 


ಉದ್ವೇಗ (ಕಿಜೆದನುರಾಗಮಂ 

ಕಿಜಿದೊಂದು ಹಾಸಮಂ 
ಕಿೆದಟೆಯಟ್ಕ್‌ಯಂ ಕಿಜಿದು ಸ೦ತಸಮಂ೦ ಕಿಜೆದೊಂದು 
ಖೇದಮಂ ಸೆಜ್‌ವಿಡಿದೆನ್ನ ವಲ್ಲಭೆಯ ಮುದ್ದುಮೊಗಂ 
ವ್ಯಭಿಚಾರವಿಭ್ರಮಮಂ  ಮೆಜ್‌ದಪುದೋ ದಿನಾಗಮನದ 
ರಾತ್ರಿವಿರಾಮದ ಪದ್ಧದಂದದಿಂ: ನೇಮಿನಾಪು, ೧ ೧೧೧) 

ವ್ಯಯ - - ವೆಚ್ಚ, ನಷ್ಟ (ಈತನ ಕಟಕಕ್ಕೆ ನಿತ್ಯ ಕ್ಷಯ ವ್ಯಯ 
ಪ್ರತ್ಯವಾಯ೦ಗಳ೦ ಮಾಡಿ ಬೇಸಣಿಸಿ ನೆಲದಿಂ ತೆರಳ್ಳುವಂ: 
ಆದಿಷು, ೧೩. ೫೮ ವ) 


ವ್ಯವಧಾನ - ಅಡ್ಡಿ (ಮೌಕ್ತಿಕಭವಂ ವ್ಯವಧಾನಮನಾಳ್ಬ 
ಶುಕ್ತಿಯಾನೊರ್ವಳೆ ಕಾಲದೊಳ್ಳಲಕೆ ಬಾರದ 
ವಲ್ಲರಿಯಾದೆನೋ: ನೇಮಿನಾಹು, ೧. ೯೬) 

ವ್ಯವಸಾಯಿ ದ ಕಾರ್ಯಶೀಲನಾದವನು (ಸ್ಥಾಮ್ಯಾರ್ಥಂ 
ಸ್ವಾಮ್ಯವಿಕ್ರಾಂತಂ ಮರ್ಮಜ್ಞಂ ವ್ಯವಸಾಯಿನಂ 
ಅರ್ಥರಾಜ್ಯಹರಂ ಬಭೃತ್ಯಂ ಯೋನ ಹನ್ಯಾನ್ನಹನ್ಯತೇ: 
ಪಂಪಭಾ, ೨. ೯೦ ಶ್ಲೋಕ) 

ವ್ಯವಹರಣ - ರೂಢಿ, ಬಳಕೆ (ವ್ಯಹರಣ ತದಾಚರಣ 
ಪ್ರವಣನೊಳಕ್ಕುಂ ಸಮಂತು ಗ ಪ್ರತ್ಯಯಂ: ಶಬ್ದಮದ, 
೨೧೫) 

ವ್ಯವಹಾರಕಾಲ — [ಜೈನ] ಕಾಲದ ಒಂದು ಬಗೆ; 
ಮುಖ್ಯಕಾಲದಿಂದ ಪರಿವರ್ತನೆಗೊಂಡ ಕ್ರಿಯೆಯುಳ್ಳದ್ದು. 


ಸಮಯ, ಆವಲಿಕಾ ಉಚ್ಛ್ರಾಸ, ಸ್ತೋಕ, ನಿಮೇಷ, ನಾಡಿಕಾ, 
ಮುಹೂರ್ತ, ದಿವಸ, ಪಕ್ಷ ಮಾಸ, ಖುತು, ಅಯನ, 
ಸಂವತ್ಸರಗಳೇ ಮೊದಲಾದ ಏರಿಕೆಯ ಎಣಿಕೆಯಿಂದ 
ಕೂಡಿರುವುದು (ವ್ಯವಹಾರಕಾಲಮೆಂಬುದು 
ಮುಖ್ಯಕಾಲನಿರ್ವರ್ತಿತ ಕ್ರಿಯಾರೂಪಂ: ಆದಿಹು, ೬. ೪೮ 
ವ) 

ವ್ಯವಹಿತ ಮರೆಮಾಡಿದ (ಮೇದಿನಿಯಂ ಕ್ರಮಕ್ರಮದೆ 
ಪರ್ವಿದುದಾತ್ತನಭೋವಿಭಾಗ ಆಚ್ಛಾದಿತದಿಜ್ಮುಖಂ 
ವ್ಯವಹಿತಾಖಿಲದೃಷ್ಟಿ ಪಥಂ: ಪಂಚತಂತ್ರ, ೨೪೧) 

ವ್ಯವಹೃತಿ - ವ್ಯಾಪಾರ (ಕೃಷಿಕರ್ಮವ್ಯವಹೃತಿಯಿಂ 
ಕೃತಯುಗಮೆಂಬ ವಿಕಲ್ಪಮನಾದಿಕಾಲದೊಳ್‌ ಪುಟ್ಟಿಸಿದಂ; 
ಪಂಪರಾ, ೧. ೯೩) 

ವ್ಯವಾಯ ಸಂಭೋಗ 
ಗ್ರಾಮ್ಯಧರ್ಮನಾಮಂ 
ಆಭಿಧಾವ, ೧. ೧. ೧೨) 

ವ್ಯಸನ - ಆಸಕ್ತಿ (ದೇವರ್‌ ದಿಗ್ವಿಜಯ ವ್ಯಸನಾವಷ್ಟಂಭದೊಳೆ 
ನಡೆಯದಾಟವಿಕರೊಳ್‌ ಆದೀ ವಿಗ್ರಹಕ್ಕೆ ನಡೆವುದಿದಾವುದೊ 
ಜಸ೦ ಇಜುಪೆಗಾನೆ ಮೊಗವಿಕ್ಕುವುದೇ: ಪಂಪರಾ, ೪. ೪೭) 

ವ್ಯಸನಿ ದುಶ್ಚಟಕ್ಕೊಳಗಾದವನು.  (ನಯವಿದನಲ್ಲಂ ಶಕ್ತಿ 
ತ್ರಯರಹಿತಂ ವ್ಯಸನಿ ಎಗ್ರಹಾಸಕ್ತನನಿಶ್ಚಯಬುದ್ಧಿ 
ವಿರಕ್ಷಪಕೃತಿಯೆನಿಪ್ಪ ಅರಿನೃಪನೊಳಿಹೆವುದುಟೆವುದು 
ನಯಮಂ: ಪಂಚತಂತ್ರ, ೨೮೧) 

ವ್ಯಸ್ತ - ಚದುರಿದ (ವ್ಯಸ್ತರಜಸ್ತತಿಯಾಯ್ತು ಇಳವಳಯಂ: 
ಚಂದ್ರಪ್ರಪು, ೩ ೯೪); ಕಳಚಿಕೊಂಡ 


(ನಿಧುವನ ರತ ಯಾಭ 
ವ್ಯವಾಯಮದು ಮೈಥುನಮುಂ: 


೧೦೨೪ 


(ಗಳಿತಾಶುಪುವಿಲೋಚನಂ ಕುಚತಟವ್ಯಸ್ತಾಂಬರ೦ 
ಸಸ್ತಕುಂತಳಕೇಶಂ: ಗದಾಯು, ೧೦. ೧೩) 

ವ್ಯಾಕೀರ್ಣ - ಚೆಲ್ಲಾಪಿಲ್ಲಿಯಾದ, ಹರಡಿಕೊಂಡ (ಸಿಂಹಸಂಘಾ 
ತರವೈಕಾಭೀಳಮಂ ಭೀಕರಕುಧರಗುಹಾರೌದ್ರಮಂ 
ಘೋರಮಾದ್ಯದ್ದ್ವಿರದವ್ಯಾಕೀರ್ಣಮಂ ನಿರ್ಜನವನಮನಿದಂ 
ಬಂದು ನೀನೆಂತು ಪೊಕ್ಕೆ: ಪಂಚತಂತ್ರ, ೧೧೧ 


ವ್ಯಾಖ್ಯಾನಶಾಲಾ[ಲೆ] -  ಉಪನ್ಯಾಸಮಂದಿರ (ಶಾಸ್ತ್ರಸಮಿತಿ 
ವ್ಯಖ್ಯಣಶಾಲಾಪರಂಪರೆ ಸುತ್ತಿರ್ಪಿನೆಗಂ ನೃಪಂ 
ನಿಜಸುತಂಗಾನಂದದಿಂದಂ ಮಾಡಿಸಲ್‌ ಕರಮೊಪಿತ್ತು 
ಸಲೀಲಕೇಳಿವನದೊಳ್‌ ವಿದ್ಯಾಮಹಾಮಂಡಪಂ: 


ಪುಷ್ಪದಂಪು, ೪. ೫೪) 

ವ್ಯಾಘಾತ - ಪೆಟ್ಟು ಅಡ್ಡಿ (ಎಂದು ತಮ್ಮ ಭೋಗಾಕಾಂಕ್ಷೆಯನೆ 
ಬಗೆದು ಪರಮಯೋಗಿಗೆ ಯೋಗವ್ಯಾಫಾತಮಂ 
ಮಾಡುವುದುಂ: ಆದಿಪು, ೯. ೯೯ ವ); ತೀಡುವಿಕೆ 
(ನವಕಾಳಾಗರು ಧೂಪಧೂಮತತಿ ಸೌಗಂಧಂಗಳಿಂ ಸಯ್ತು 


ನೀಳ್ಬು ವಿಯಚ್ಚಕ್ರದೊಳಲ್ಲಿ ಮಂದಮಾರುತ 
ವ್ಯಾಘಾತದಿಂದೆಯ್ದೆ ತೋರ್ಪವೊಲಾಗಿರ್ದುದು: ಪಂಪಭಾ, 
೧೪. ೧೪) 

ವ್ಯಾಘ್ರ — ಹುಲಿ (ಶರಭ ವ್ಯಾಪ್ರ ಉಗ್ರಖಡ್ಗಿ 
ಪ್ರಕರಖರಭಯಾಕ್ರಾಂತಮಂ ನೀನೆಂತು ಪೊಕ್ಕೈ: 


ಪಂಚತಂತ್ರ, ೧೧೧) 

ವ್ಯಾಫ್ರಕೇತನ - ಹುಲಿಯ ಚಿಹ್ನೆಯ ಬಾವುಟವುಳ್ಳವನು, ಶಲ್ಯ 
(ರುದವಿಷಯಾಧಿಪಶಿಯುಂ ವ್ಯಾಪ್ರಕೇತನನುಂ 
ಶಸ್ತನಿರ್ಭರನಿಪುಣನುಂ ಸಮದೇಭಶಲ್ಕನುಂ ಎನಿಸಿದ ..... 
ಶಲ್ಕನೆ ಸಂಹರಣದೊಳಂ: ಗದಾಯು, ೩. ೧೦ ವ) 

ವ್ಯಾಜ - ತೋರಿಕೆ (ನಿಶ್ಚಳಧೈರ್ಯವ್ಯಾಜತಿರ್ಯಗ್ವಳನತರಳಿತಂ 
ದೃಷ್ಟಿ ಪೇಟ್ಪತ್ತು ನಿರ್ವ್ವಾಕುಳಮಾಗಳ್‌: ಆದಿಷು, ೪. ೫೨); 
ನೆವ, ಕಾರಣ (ಓಷಧಿಗಳಂತೆ ಫಳಪಾಕಾಂತದೊಳ್‌ 
ಕ್ಷುತವಿಜೃಂಭಣವ್ಯಾಜದಿಂ ಲೋಕಾಂತರಿತರಾಗಿ: ಆದಿಷು, ೫. 
೬೯ ವ); ಕಪಟ (ಕಪಟಂ ಕೂಟಂ ವ್ಯಾಜ೦ ವ್ಯಪದೇಶಂ 
ಕೈತವಂ: ಅಭಿಧಾವ, ೨. ೨. ೬) 

ವ್ಯಾಜಿಸು - ವಂಚಿಸು (ವೇದಜಡಾತ್ಮರ್‌ ಈ ಜಗತ್‌ ಜನಕ್ಕೀ 
ಅಂದದಿಂ ವ್ಯಾಜಿಪರ್‌: ಸಮಯಪ, ೧೨. ೧೨) 

ವ್ಯಾಜೋಕ್ತಿ ಕಪಟದ ಮಾತು (ಕರ್ಣೋತ್ಸಲಮಂ 
ತೊಡರ್ಚುವುಗುರಂ ನೋಟ್ಬಂದದಿಂ ಪಾಣಿಪಲ್ವಮಂ 
ಕೆಂದಲದಿಂದಮರ್ಚುವಳಿಪಂ ವ್ಯಾಜೋಕ್ತಿಯಿಂ 
ನಿಮಿರ್ಚುವತಿಪ್ರೌಢೆಯ ಪೊರ್ದುವಾಸೆಗೆ ನೃಪಂ 
ರೋಮಾಂಚಮಂ ತಾಳ್ವಿದಂ: ಮಲ್ಲಿನಾಪು, ೩. ೩೪) 

ವ್ಯಾತಂಕ - ವೈರಾಗ್ಯ ಅಗ್ನಿ ಉದಕ ವ್ಯಾತಂಕ ಮಾರಿಗುತ್ತ 
ದುರ್ಭಿಕ್ಷ ಅತಿವೃಷ್ಟಿ ಅನಾವೃಷ್ಟಿಗಳೆ೦ಬ ಎಂಟು೦ ಪೀಡನಂ 
ಎಂಬುದಕ್ಕುಂ: ಪಂಚತಂತ್ರ, ೧೩೭ ವ) 

ವ್ಯಾತ್ಯುಕ್ಸಿ - ಜಲಕ್ರೀಡೆ (ಅನಿಬರು೦ ಅವರ್‌ ವ್ಯಾತ್ಯುಕ್ಷೀಸಕ್ತರ್‌ 
ಕುಳಿಯಾಡಿದರ್‌: ವರ್ಧಮಾಪು, ೧೨. ೪೦) 

ವ್ಯಾದಾನ -. ವಿಸ್ತಾರವಾದ (ವಿಶಾಳ 
ವ್ಯಾದಾನವಕ್ತಂ ಮಳಿಮಸ ವರ್ಣಂ 
ನೇಮಿನಾಪು, ೭. ೯೦) 

ವ್ಯಾಧನಿವಾಸ - ಬೇಡರ ಹಟ್ಟಿ (ಮಹೇಂದ್ರಸಿಇಂಹನೊರ್ವನೆ 
ನಾನಾವಿಧ ಗಿರಿಗಹನ ವಿಷಯ ವಿಷಮಪ್ರದೇಶಂಗಳುಮಂ 


ದೀರ್ಥದಶನಂ 
ಗರ್ಧಭಂ: 


ವ್ಯಾಧನಿವಾಸಗಳುಮ೦ ಯಥಾಕ್ರಮದಿಂದಂ ಕಟ್‌ದು ಪೋಗಿ: 
ವಡ್ಡಾರಾ, ಪು. ೫೪, ಸಾ. ೯) 
ವ್ಯಾಧಿನಿರ್ಹರಣ ರೋಗನಿವಾರಣೆ 
ವ್ಯಾಧಿನಿರ್ಹರಣಾರ್ಥಂ ದಿವ್ಕೌಷಧಮೆಂದು 
ಆರೋಗಿಸಿಂ: ಪಂಚತಂತ್ರ, ೪೦೯ ವ) 
ವ್ಯಾಧೂತ ಬೀಸಲ್ಪಟ್ಟ (ರುಂರಭಾಪವನವ್ಕಾಧೂತ 
ಭೂಜವ್ಯಜನಮತುಳತಾಪಿಚ್ಛಪಿ೦ಭಾತಪತ್ರಂ: ನೇಮಿನಾಪು, ೫. 
೭೪) 
ವ್ಯಾನಪದ - - ಆವರಿಸಲ್ಪಟ್ಟ ಪಾದವುಳ್ಳವನು (ದಾನವಮಾನವ 
ಸುರೇಂದ್ರ ಮಣಿಮಕುಟತಟಾವ್ಯಾನಪದಂಗೆ ಆ ನೆಗಟ್ಟುದಂ 
ಆನೇತಉೊಳ್‌ ಎಂತುಂ ನೀಗುವೆಂ: ಪಂಪಭಾ, ೮. ೨೫) 
ವ್ಯಾಪಾದಿಸು ಹಿಂಸಿಸು (ಕೈದುಗಳಿಂ ಎಂತು ಪ್ರಾಣಿಗಳಂ 
ವ್ಯಾಪಾದಿಸಿದೊಡೆ ಎಂತು ಅಶುಭಪಾಪಂ ಕಟ್ಟಗುಂ ಅಂತೆ: 


(ರಾಸಭಮಂ 
ಬಗೆದು 


ಚಾವುಂಪು, ಪು. ೩೭೧. ಸಾ. ೨೦) 

ವ್ಯಾಪಾರ - ಚಟುವಟಕೆ, ಕಾರ್ಯ (ವಿದ್ಯಾರ್ಥಿಗಳಾಗಿ 
ಗುರುಶುಶ್ರೂಷಾದಿ ವ್ಯಾಪಾರದಿಂ ಭರವಸಂಗೆಯ್ದು: 
ಸುಕುಮಾಚ, ೨. ೫೫ ವ) 

ವ್ಯಾಪಿತ - - ವ್ಯಾಪಿಸಿದ, ತುಂಬಿದ (ಶ್ರೀಪತಿ ಸುರದಾರಕರೊಡನೆ 
ಆಪೊತ್ತುಂ ನೆರೆದು ರತ್ನಧೂಳೀಪಟಲ ವ್ಯಾಪಿತತನು 


ಮೃದುಮುಗ್ಧಾಳಾಪ೦ ಬಳೆದಂ: ಆದಿಹು, ೮. ೧ 

ವ್ಯಾಪೃತಿ ನಿರತವಾಗಿರುವುದು (ದಿನಾದಿಸತ್ಕಿಯಾ 
ವ್ಯಾಪೃತಿಯೆಲ್ಲಮಂ ನೆಖೌಯನುಷ್ಠಿಸಿ ಪೋಗಿ: ಶಾಂತಿಪು, ೮. 
೨೦೯) 

ವ್ಯಾಬದ್ಧ ಎ ಕಟಿದ 
ಲ (0) 
ವ್ಯಾಬದ್ಧಲಕ್ಷ್ಯದೃಷ್ಟಿಯಪ್ಪ 
ಕಾದಂಸಂ, ೭. ೪೦ ವ) 


- ವ್ಯಾಪಾರ, 


(ಉದ್ದಾಷ್ಟ ಪರ್ಯಾಕುಲ 
ಮಹಾಶ್ವೇತೆಯೆಯ್ದೆವಂದು: 


ವ್ಯಾಬಾಧೆ - ಕಾಟ (ದಿತಿಸುತವ್ಯಾಬಾಧೆಗಳ್‌ ದೇವರ್ಗಿಲ್ಲವಲಾ: 
ಪಂಪಭಾ, ೬. ೧೫); ಕಾಯಿಲೆ 
(ಜರಾಮಯವ್ಯಾಬಾಧಾದಾದಿತ್ಸಮುಂ 
ಗಂಭೀರಮೃ ದುಮಧುರವಾಬಿತೆಯುಂ 


ತನಗನುಸಂಗತಮಾಗ: ಶಾಂತಿಪು, ೧೦. ೯೪ ವ); ಕಾಟ 
(ದಿತಿಸುತವ್ಯಾಬಾಧೆಗಳ್‌ ದೇವರ್ಗಿಲ್ಲವಲಾ: ಪಂಪಭಾ, ೬. 
೧೫) 

ವ್ಯಾಭಾಸಿ ಹೊಳಪು (ಸಸ್ತಹ ಸಾನಂದ ಸಲೀಲ 
ಸಸ್ಮಿತಮುಖವ್ಯಾಭಾಸಿ ನೋಡಿಂತು ಸನ್ನಿಹಿತಂ 
ಸೌಂದರರೂಪಮಿನ್ನುಮೆರ್ದೆಯೊಳ್‌ ಮಜ್ಜೀವಿತಾಧೀಶನಾ: 
ಆದಿಪು, ೩. ೪೨) 

ವ್ಯಾಮೋಹ - ಗಾಢ ಮೋಹ (ಬೆಸಸಿಮಿದನೆನ್ನ ಮನದೊಂದು 
ಸಂಶಯಂ ಪತ್ತುವಿಡುವಿಡುವಿನಂ ವ್ಯಾಮೋಹಂ 
ಪ್ರಶಮಿಸುವಿನಂ: ಸುಕುಮಾಚ, ೫. ೭); ಒಂದು ಕಾಮಾವಸ್ಥೆ 
(ಮನೋವೈಕಲ್ಯ ರೋಮಾಂಚಕ ಸ್ತಂಭ ಕಂಪ 
ವೈವರ್ಣ ಸಂತಾಪನ ಆಹಾರ ವ್ಯಾಮೋಹ ಗದ್ಗದ 
ಅಶುಮೋಕ್ಷ | ಮೂರ್ಭಾದಿ ನಾನಾ ವಿಕಾರಂಂಗಳಂ 
ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ) 

ವ್ಯಾಯಾಮ - ಸಾಧನೆ (ವ್ಯಾಯಾಮದಿಂ ಮೈ ಸಡಿಲದೆಸೆಯೆ 
ಮಾತಂಗನಾಗಿರ್ದುಂ: ಕಾದಂಬ, ೧. ೩೩) 


ಈಸ್ಟ 
ಸ್ವೇದ 


೧೦೨೫ 


ವ್ನಾಲಂಬಿವಾಲ 


3} ಅಲ್ಲಾಡುವ 


ಬಾಲ (ಬದ್ದೋದರಂ 
ದಕ್ಷಿಣೋಚ್ಚರದಂ ಕ್ರೋಡನಿತಂಬನಂಬುದರವಂ 
ವ್ಯಾಲಂಬಿವಾಲ೦ .. .. ಸಿಂಧುರಂ: ಚಂದ್ರಪ್ರಪು, ೯. ೯೯) 

ವ್ಯಾಲಗಜ ತುಂಟ ಆನೆ (ನಿಧೀಶ್ವರಸೈನ್ಯ ವ್ಯಾಲಗಜ೦ಗಳ್‌ 
ವನಗಜಲೀಲೆಯನನುಕರಿಸಿ ಕಣ್ಣೆವರದುವು ಪಲವುಂ: 
ಆದಿಹು, ೧೩. ೨) 

ವ್ಯಾಲಗ್ನ ಬಲವಾಗಿ ಅಂಟಿಕೊಂಡ (ರಕ್ತನೇತ್ರಾಂಚಲಂ 
ಬಾಷ್ನಸರಿತ್‌ ವ್ಯಾಲಗ್ನಕೀರ್ಣ ಭ್ರಮರಕ೦ ಅಮೃತಾಪಾಂಡು 


ಗಂಡಸ್ಗಲಂ ವಿರಹಾಕ್ರಾಮತೆ ತತ್ಕಾಂತೆಯಿರ್ದಳ್‌: 
ರಾಜಶೇವಿ, ೭. ೭೬) 

ವ್ಯಾಲೋಲ — ಚಲಿಸುತ್ತಿರುವ (ಮಾಲಿನ್ಯಂ 
ವಿಮಲದೊಳಾಗದೆಂಬಂತೆ ಆ ಲೀಲಾವಿಮಲ ಸರೋವರಂ 
ತರಂಗವ್ಯಾಲೋಲಂ: ಲೀಲಾವತಿ, ೧೪. ೫) 

ವ್ಯಾವರ್ಣನೆ - ವಿಶೇಷ ವರ್ಣನೆ (ಸ್ಪರ್ಗಲೋಕದ 
ವ್ಯಾವರ್ಣನೆಯಂ ಮಾಡುವಲ್ಲಿ ಪನ್ನೆರಡನೆಯ 


ಸಹಸ್ರಾರಕಲ್ಪಮ೦ ನೋಡುತ್ತುಮಿರ್ಷ್ಪುದುಂ: ಧರ್ಮಾಮೃ, ೮. 
೨೦ ವ) 

ವ್ಯಾವರ್ಣಿಸು - ವಿಶೇಷವಾಗಿ ಬಣ್ಣಿಸು (ಚಿತ್ರಕೃತಿಯಂ 
ವ್ಯಾವರ್ಣಿಸುತ್ತುಂ. ಕವಿಪ್ರಕರಂ ಶ್ರೀವಿಜಯಪ್ರಭೂತಮಂ 
ಇದಂ ಕೈಗೊಳ್ಳುದು: ಕವಿರಾಮಾ, ೧. ೧೫೦) 

ವ್ಯಾವೃತ - ಮರೆಮಾಡಿದ, ಮುಚ್ಚಿಹಾಕಿದ (ವ್ಯಾವೃತ ಖಡ್ಗಿಗಳಿಂ 


ಲೀಲಾವಹ ಮಹಿಷೀವಿತಾನದಿಂ ನೃಪಕುಟಿಯವೊಲ್‌ 
ಆವಗಮೆಸೆದತ್ತು ಚಿತ್ರಕೂಟನಗೇಂದಂ: ಕುಸುಮಾಕಾ, ೧. 
೭೦) 

ವ್ಯಾವೃತ್ತಿ - ಪುತ್ಯೇಕಗೊಳಿಸುವುದು; ವಿವರಣೆ (ಸಕಳಾಳಾಪ 
ಕಲಾಕಳಾಪಕಥಿತ ವ್ಯಾವೃತ್ತಿಯೊಳ್‌ ಕೂಡಿ: ಕವಿರಾಮಾ, ೧. 
೧೫೦) 

ವ್ಯಾಸನೆನ್‌ - ವ್ಯಾಸನೇ ಆಗಿದ್ದೇನೆ (ವ್ಯಾಸಮುನೀಂದ್ರ ರುಂದ್ರ 


ವಚನಾಮೃತವಾರ್ಧಿಯನೀಸುವೆಂ 
ಗರ್ವಮೆನಗಿಲ್ಲ: ಪಂಪಭಾ, ೧. ೧೩) 

ವ್ಯಾಹಾರ - ಶಬ್ದ (ನಾದಂ ಶಬ್ದಂ ಧ್ಹಾನಂ ಹ್ರಾದಮಸ್ಥಾನಂ 
ರವಂ ಸ್ತರಂ ಘೋಷಂತದ್ಧೆದಂ ವಚನಂ 
ವ್ಯಾಹಾರರೋದೀರಣ ಕಥನ ಭಾಷಣಾದಿಕಮಕ್ಕುಂ: 
ಅಭಿಧಾವ, ೧. ೧೩. ೨೭); ಉಚ್ಚಾರಣೆ (ಶುಕಪಿಕವ್ಯಾಹಾರ 
ಸಂಪಾದಿತ ಪ್ರತಿನಾದೋದಯಮಂ ಶೀತಕೋಶ 
ಗುಹೆಯಂ ಪೊಕ್ಕಂ ಮಹೀವಲ್ಲಭಂ: ಲೀಲಾವತಿ, ೪. ೧೬) 

ವ್ಯಾಳ - ದುಷ್ಟ ಮೃಗ (ನಾನಾ ವ್ಯಾಳ ಕೋಳಾಹಳಾಸ್ಪದಮುಂ 
ನಿರ್ಮನುಜಪ್ರದೇಶಮು೦ ಎನಿಪ್ಪ ಆ ಘೋರಕಾಂತಾರದ 
ಮಧ್ಬದೊಳ್‌: ಕಾದಂಬ, ೮. ೧೨೯) 

ವ್ಯಾಳಂಗಳಪ್ಪ - ಕ್ರೂರವಾದ  (ಸುಕೇಶಿನಿಯ ಮಾಡದ 
ಕೇರ್ಗ್ಗಳೆಲ್ಲಾ ಎಡೆಗಳೊಳ೦ ವ್ಯಾಳ೦ಗಳಪ್ಪಾನೆಗಳಂ ತನ್ನ 
ಚಿತ್ತಾರಿಗರಿ೦ದ೦ ಬರೆಯಿಸಿದಂ: ವಡ್ಡಾರಾ, ಪು ೩೪, ಸಾ 
೧೧) 

ವ್ಯಾಳಗಜ - ತು೦ಟ ಆನೆ (ಈ ವ್ಯಾಳಗಜ೦ಗಳ್‌ ಪೋಗಲ್ಕೆ 
ಆಳಾಪದೊಳೇನೊ ಬಟಿಕೆ ಪೋಗಿಂ ಮುದದಿಂ: 
ಕರ್ಣನೇಮಿ, ೪. ೫೦) 

ವ್ಯಾಳತೆ - ವೈರ (ವ್ಯಾಳತೆ ಷಟ್ಟಂಡ ಮಹೀಪಾಳನೊಳ್‌ 
ಎನಗಾದುದೆಂದು  ಕಾ೦ಭೋಜನೃಪರ್‌ ವ್ಯಾಳಗಜಾಳಾನ 


ಕವಿವ್ಯಾಸನೆನೆಂಬ 


ಚಳಕ್ಷಾಳತಿಯೊಡನೆ. ತಡೆಯದೆಅಗಿದರಾಗಳ್‌: ಶಾಂತಿಪು: 
೧೧. ೨೭) 

ವ್ಯಾಳದಂತಿ — - ತುಂಟ ಆನೆ (ಒಂದೊಂದರ್ಕೆ 
ಮೊಗಂಬುಗಿಸಿದಾಗಳ್‌ ಉಭಯವ್ಯಾಳದಂತಿ 
ವಧ್ಯಕ್ರಮಂಗಳೊಳ್‌ ಭಾರ್ಗವರ್‌ ಸುರಿಗಿಖೆವಂತಿಜೆಯೆ: 


ಪಂಪಭಾ, ೧೦. ೯೩ ವ) 
ವ್ಯಾಳಿಕಾ - ನಾಟಕದ ಒಂದು ಭಾಗ (ನಾಂದೀ ಪ್ರರೋಚನಾ 
ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ ವಿಷ್ಠಂಭ ಕಪೋತಿಕಾ 
ವ್ಯಾಳಿಕಾದಿ ಲಕ್ಷಣೋಪೇತ೦ಗಳಪ್ಪ ನಾಟಕ೦ಗಳೊಳಂ: 
ಪಂಪಭಾ, ೨. ೩೪ ವ) 
ವೃಚ್ಛಿತ್ತಿ - ವಿನಾಶ 
ವೃಚ್ಛಿತ್ತಿಯೊಳ 


(ಘೋರಸಂಸಾರ ನಾನಾವ್ಯಸನ 

ಧಾರ್ಮಿಕಜನಜನಿತಾನ೦ಂದಸಂದೋಹ 
ವಿದ್ಯಾರಸದೊಳ್‌ ವಾಗ್ಧಧೂಮುದ್ರೆಯೊಳ್‌ ಮುದ್ರಿಸಿ 
ನಿಂದತ್ತು ಆದಿತೀರ್ಥೇಶ್ವರನ ಚರಿತದೊಳ್‌ 
ವಾಕ್ಕಮಾಣಿಕ್ಯಕೋಶಂ: ಆದಿಷು, ೧೬. ೮೦) 

ವ್ಯತ್ತರ್ಗ - ಸುತ್ತಿ ಬರುವುದು (ವ್ಯತ್ಸರ್ಗಂ ಪರಿಸರ್ಪಣಂ: 
ಅಭಿಧಾವ, ೨. ೨. ೯); [ಜೈನ] ಒಂದು ಬಗೆಯ ತಪ, 
ಶರೀರದ ಮೇಲೆ ಮಮತೆಯಿಲ್ಲದಿರುವುದು 
(ವ್ರತ್ತರ್ಗೋತ್ತರತಪದೊಳ್‌ ಅತಿವಿಶುದ್ಧಾಂತರ೦ಗನೆನಿಸಿದಂ: 
ಸುಕುಮಾಚ, ೪. ೧೯) 

ವೃಷ್ಟಿ — [ಜೈನ] ಒಂದು ಗರ್ಭಾನ್ವಯಕ್ರಿಯೆ, ಮೊದಲ ವರ್ಷದ 
ಹುಟ್ಟುಹಬ್ಬ (ವೃಷ್ಟಿ ಕೇಶಾವಾಪ ಲಿಪಿಸಂಖ್ಯಾನ 


ವಿಹಾರಯೋಗತ್ಯಾಗಾಗನಿರ್ವೃತಿಯೆಂಬ ಅಯ್ವತ್ತುಮೂಲು 
ಗರ್ಭಾದಿನಿರ್ವಾಣಪರ್ಕಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 
ಆದಿಷು, ೧೫. ೧೫ ವ) 

ವ್ಯೂಢ — ಹರಹಾದ (ದಳಿತಾಂಬೋಜಾಸ್ಯಂ 
ಇಂದೀವರದಳನಯನಂ ಪಕ್ಷಬಿಂಬಾಧರಂ ಕೋಮಳ 
ವಂಶಶ್ಯಾಮಂ ಅಂಭೋಧರರವಂ ಅಳಿನೀಕುಂತಲಂ 
ವ್ಯೂಢವಕ್ಷಸ್ಥ್ಯಳಂ: ಆದಿಪು, ೮. ೫೧) 

ವ್ಯೂಢೋರಸ್ಕ - - ವಿಶಾಲವಾದ ಎದೆಯುಳ್ಳುದು (ಧನುರಾಕಾರ 
ವಂಶನುಂ ಯಜುಪರಿಪೂರ್ಣ ಹಸ್ಪಗೀವನುಂ 


ವ್ಯೂಢಥೋರಸ್ಥನುಂ ವಿಪುಳಾಂಚಿತಾಂಸನುಂ: ಆದಿಪು, ೧೨. 
೫೬ ವ) 

ವ್ಯೂಹ - ಸಮೂಹ (ಪರಿಪೂರ್ಣಭಾವರಸಮಂ ಸಂಗೀತಮಂ 
ತೋಜೆ ಮೆಚ್ಚಿಸಲ್‌ ಓರಂತೆ ಸಮಸ್ತದೇವಕುಪಿತವ್ಕೂಹಂ 
ತೆರಳ್ಚಿರ್ದುದು: ಆದಿಪು, ೯. ೧೨); ಸೈನ್ಯ 
(ಪರವ್ಯೂಹಭಯಂಕರಂ೦ ನೆಗೆದು ಪಾರ್ದಾರ್ದು ಎಚ್ಚೊಡೆ: 
ಪಂಪಭಾ, ೧೧. ೧೭); ಸೇನಾ ರಚನೆ (ಇದು ಚಕ್ರವ್ಯೂಹಂ 
ಈ ವ್ಯೂಹಮನೊಡೆವದಟಂ ಪಾರ್ಥಂ ಅಂತಾತನುಂ 
ಗೆಂಟಿದಂ ಎಮ್ಮೀ ನಾಲ್ವರು೦ ಭೇದಿಸಲಜೆಯೆವು: ಪಂಪಭಾ, 
೧೧. ೮೭) 

ವ್ಯೋಕಾರ - ಕಮ್ಮಾರ (ಪಸರಿಸಿದುದು ಕಟ್ಟಲೆ ದೆಸೆದೆಸೆಗಂ 
ವ್ಯೋಕಾರನಂತೆ ಕಾಲಂ ಕಡಲೊಳ್‌ ಬಿಸುಪಡರ್ದ ತಪನ 


ತಪ್ಪ್ತಾಯಸಪಿಂಡಮನರ್ದೆ ನೆಗೆದ ಪೊಗೆಯೆಂಬಿನೆಗಂ: 
ನೇಮಿನಾಹು, ೫. ೧೭) 
ವ್ಯೋಮ - ಆಕಾಶ (ಬಿಸಿಲಂ ಹೊಂಗಳಸಂಗಳಚ್ಚವೆಳಗಿಂ 


ತಳ್ಳೈಸುತುಂ ತಟ್ಟು ಚುಂಬಿಸುತುಂ ವ್ಯೋಮಮಂ: ಲೀಲಾವತಿ, 
೭೬) 


೧೦೨೬ 


ವ್ಯೋಮಗ - - ಆಕಾಶದಲ್ಲಿನ (ಅಮರಮನೋಹಾರಿ 
ಹೇಮಾದ್ರಿಯಂ ವ್ಯೋಮಗಕಲ್ಹೋಲಾಬ್ದಿಯಂ: ಆದಿಷು, ೮. 
೨೬) 

ವ್ಯೋಮಚರ - ದೇವತೆ (ಅನಂತಕಾಂತ ವ್ಯೋಮಚರಕಾಂತ 


ಕಟಾಕ್ಷೈಕಲಕ್ಷ್ಯಂ ದಮಿತಾರಿ ಮಹಾರಾಜ೦ 
ಮೃಗರಾಜಾಸೀನಾಸನಂ ಒಡ್ಡೋಲಗಂಗೊಟ್ಟರೆ: ಶಾಂತಿಷು, 
ನ ೨ರ'ವು 


ವ್ರಜ - ಸಮೂಹ (ಪುಜೆಯೆಲ್ಲಂ ಜಲಗಂಧ ಸ್ರಜ ತಂಡುಲ 
ಧೂಪ ದೀಪ ಚರು ತಾಂಬೂಲವಜದಿಂ ಪೂಜಿಸುವುದು: 
ಯಶೋಧಚ, ೪. ೭೩); ಗೊಲ್ಲರ ಹಟ್ಟಿ (ಆ ಸುತರುಂ 
ಗೋಪಾಲವ್ಯಾಸಂಗದೆ ಕೆಲವು ಕಲಮಿರ್ಕು೦ ವಜದೊಳ್‌: 
ಜಗನ್ನಾವಿ, ೧. ೭೬) 

ವ್ರಣ - ಗಾಯ, ಹುಣ್ಣು (ನರೇಂದಸುತ ನಿನಗೀ 
ಕೂರ್ಗಣೆಯಿತ್ತಪುದು ನವವ್ರಣಮಣಿಯಂ ಕೊಳ್‌ ಎಂದು 
ಸಿಂಹಳಂ ಪದೆದೆಚ್ಚಂ: ರಾಜಶೇವಿ, ೬. ೯೮) 

ವ್ರಣವೈದ್ಯ - ಹುಣ್ಣು ಚಿಕಿತ್ಸೆಮಾಡುವ ವೈದ್ಯ (ದುರ್ಯೋಧನಂ 
ಬಂದಿಕಾಜನಂತೆ ಸೆಜ್‌ಗೆಯ್ದುಂ ವಣವೈದ್ಯನಂತೆ 
ಕೊಡಸಾರಿಯಂ ಪಿಡಿದುಂ ಸೂಳೆಯಂತೆ ಕಟಿವು 
ಉಟಿವನಜೆದುಂ ರಸವಾದಿಯಂತೆ ಕಟ್ಟಯುಂ 
ಪೆರ್ಜೋಡೆಯಂತೆ ನುಣ್ಣಿತಂ ಪೇಟ್ಟು: ಪಂಪಭಾ, ೬. ೭೨ 
ವ) 

ವ್ರತ -. ಆಚರಣೆ (ಎನಿತಾನುಂ  ತೆಐಣದ ಕಥೆಗಳುಮಂ 
ದೃಷ್ಟಾಂತಂಗಳು೦೦ ತೋಜ” ನುಡಿದು೦ ವ್ರತಕ್ಕೆ ತರಲಾಣದೆ: 
ಧರ್ಮಾಮೃ, ೧೧. ೧೧೭ ವ) 

ವ್ರತಚರ್ಯೆ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, ಹಿಂಸಾಚಾರ 
ವರ್ಜಿಸಿ ಅಧ್ಯಯನ ಕೈಗೊಳ್ಳುವುದು (ಲಿಪಿಸಂಖ್ಯಾನ 
ಸಂಗಹೋಪನಯನ ಬ್ರಹ್ಮಚರ್ಯವ್ರತಾವರಣ 
ವಿಹಾರಯೋಗತ್ಕಾಗಾಗನಿರ್ವ್ವೃತಿಯೆಂಬ ಅಯ್ವತ್ತುಮೂಖು 
ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 
ಆದಿಹು, ೧೫. ೧೫ ವ) 

ವ್ರತತಿ - ಬಳ್ಳಿ (ವ್ರತತಿ ಲತಾವೀರುತ್ತಾ ಪ್ರತಾನಿನೀನಾಮಮಣಿಗೆ 
ವಲ್ಲರಿ: ಅಭಿಧಾವ, ೧. ೭. ೮) 

ವ್ರತಹೀನ - - ವ್ರತವಿಲ್ಲದವನು (ಕ್ಷಿತಿಪತಿ ಬೇಜೆರಿಸಿ ಮಾನ್ಯರಂ 
ಮನ್ನಿಸೆ ತದ್ವತಹೀನರು೦ ಅ೦ದು ಅಖಳಬ್ರತಮಂ ಕೈಕೊಳ್ಳ 
ಬಗೆಗೆ ಬಗೆಯಂ ತಂದರ್‌; ಆದಿಪು, ೧೫. ೧೩) 

ವ್ರತಾವರಣ [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಬ್ರಹ್ಮಚರ್ಯವ್ರತತ್ಕಾಗ (ಲಿಪಿಸಂಖ್ಯಾನ ಸಂಗಹೋಪನಯನ 
ಬ್ರಹ್ಮಚರ್ಯವ್ರತಾವರಣ ` ಸ 
ವಿಹಾರಯೋಗತ್ಕಾಗಾಗನಿರ್ವೃತಿಯೆಂಬ ಅಯ್ವತ್ತುಮೂಖು 
ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 
ಆದಿಷು, ೧೫. ೧೫ ವ) 

ವ್ರಾಜಿತ - ಪ್ರಕಶಮಾನವಾದ (ಈ ಜಡರಂ ಅತರ್ಕಿತಬುಧರಾಜ 
ಸಭಾಸದರೊಳೊರಿಸಿ ರಿಪುನೃಪಮಕುಟವ್ರಾಜಿತಪದಾಬ್ದ 
ವಿಬುಧಸಮಾಜದೊಳ್‌ ಆದತ್ತು ಹಾಸ್ಯರಸಂ ಅಪ್ರತಿಮಂ; 
ಸುಕುಮಾಚ. ೨. ೨೫) 

ಸಮೂಹ (ನವರತ್ನವ್ರಾತ ಸರ್ವೌಷಧಿಫಲಮಿಳಿತ 

ಅಂಭೋಧಿತೀರ್ಥ ಆಪಗಾವಾರಿ: ಕಾದಂಸಂ, ೨. ೫೭) 


ವ್ರಾತ 


ವ್ರೀಡೆ - ಲಜ್ಜೆ (ಇತ್ತ ಕೃತಕಾಕ್ರಂದ ಕಂದಳಿತ ಶುಷ್ಕ ಶೋಕಾಕ್ರಾಂತ 
ಜೀವದೃಶಾವ್ರೀಡಾವಿಷಾದರ್‌: ನೇಮಿನಾಪು, ೭. ೩೪ ವ) 

ವ್ರೀಹಿ - ಬತ್ತ (ವ್ರೀಹಿ ಮಹಾಶಾಲಿಯೆನಿಕ್ಕುಂ: ಅಭಿಧಾವ, ೧. 
೧೬. ೧೬) 

ವೈಹೇಯ - ಬತ್ತದ ಗದ್ದೆ (ಲೀಲೆಯಿಂ ಅದಣ ನೆಲಂ 
ಪರಿಪಾಲಿಸಿದುವು ಕಣ್ಣೆ ನಾಡೆ ಮೌದ್ಗಲಂ ಮಾಷ್ಯಂ 
ಶಾಲೇಯಂ ವೈಹ್ರೇಯಂ: ಚಂದ್ರಪ್ರಷು, ೧. ೯೧) 


ಶ 


ಶಂಕರ - ಶುಭಕರ (ಪ್ರೀತಿಂಕರ ಶಂಕರ ವಿದ್ಯಾತಿಶಯನಿಧಾನ 
ನಿನ್ನ  ದಯೆವೆರಸಿದತಿಪೀತಿಯೊಳ್‌  ಆ೦ ಅತ್ಯುತ್ತಮ 
ಜಾತಿಗಳೊಳ್‌ ಪುಟ್ಟಿ ಸುಖಮನುಣುತು೦ ಬಂದೆಂ: ಆದಿಪು, 
೫. ೭೩) 

ಶಂಕಾಂತರ ಸಂದೇಹ (ಲತೆಗಳ್‌ ಜ೦ಗಮರೂಪದಿಂದೆ 
ನೆರದುವೋ ದಿವ್ಯಾಪ್ಲರೋವೃಂದ೦ಂ ಈ ಕ್ಷಿತಿಗೇ೦ ಇಂದ್ರನ 
ಶಾಪದಿಂದ ಇಟೆದುವೋ ಪೇಟ್‌೦ಬ ಶಂಕಾಂತರಂ ಮತಿಗಂ 
ಪುಟ್ಟುವಿನೆಗಂ: ಪಂಪಭಾ, ೪. ೩೯) 

ಶಂಕಾಕುಳಿತ - ಸಂಶಯದಿಂದ ಪೀಡಿತವಾದ (ಆ ಶಿಶುವಿನಲ್ಲಿ 
ತೆಕ್ಕನೆ ತೀವಿತ್ತನಿತುಂ ದಿಕ್ಷಟಮಂ ಭೋರೆನೆ 
ಶಂಕಾಕುಳಿತಮಪ್ಪಿನ೦ ಭುವನಜನಂ: ಜಗನ್ನಾವಿ, ೩. ೧೨) 

ಶಂಕಾಕುಳಿತಚಿತ್ತ - - [ಶಂಕಾ4ಆಕುಳಿತಚಿತ್ತ] ಆತಂಕದಿಂದ 
ವಿಕಲಗೊಂಡ ಮನಸ್ಸು (ಯಮನಂದನನಿರ್ವರ ಬರವುಮಂ 
ಕಾಣದೆ ಶಂಕಾಕುಳಿತಚಿತ್ತನಾಗಿ: ಪಂಪಭಾ, ೮. ೪೦ ವ) 


ಶಂಕಾಪನಯನ - | [ಜೈನ] ಸಂದೇಹವಿಲ್ಲದಿರುವುದು 
(ಜಿನಮತ ಪದಾರ್ಥ ಶಂಕಾಪನಯನಮುಂ 
ಭೋಗಾಕಾಂಕ್ಷೆಯೊಳ್‌ ವಿಮುಖತೆಯುಂ: ಆದಿಷು, ೫. ೫೭) 

ಶಂಕಾವಹ — ಸಂದೇಹವುಂಟುಮಾಡುವ (ಆಹವ 
ಮಹಾಹುಂಕಾರ ಕಾಳಕೂಟವಿಟಪಿಪದೋಹ ಶಂಕಾವಹ 
ನಾಭಿಕೂಪಾವಲಂಬಿತ ಕೂರ್ಚಕಳಾಪಂ: ಆದಿಪು, ೧೩. ೪೫ 
ವ) 

ಶಂಕಿಸು - - ಹೆದರು, ಹಿ೦ಜರಿ (ಬಿಸಸೆನೆಯುಂ ನುಡಿಯಲ್‌ 


ಶಂಕಿಸಿದಪೆ೦ ಆಂ ಎಂದೊಡೆ ಏಕೆ ಶಂಕಿಸಿದಪೈ ನೀಂ 
ಬೆಸವೇಟ್‌: ಪಂಪಭಾ, ೧೨. ೯೦) 

ಶಂಕು - ಕೊರಡು (ಶಂಕ್ವಾಖ್ಯಂ ತಾಂ ಕೊಡು: ಅಭಿಧಾವ, ೧. 
ಈಖ) 

ಶಂಖ ಪಂಚಮಹಾವಾದ್ಯಗಳಲ್ಲಿ ಒಂದು 
(ಪಟುಪಟಹಶತುಣೌಭಂಭಾಮರ್ದಳೆ ರುಲ್ಲರಿ ಮುಕುಂದತಾಳ 


ಕಹಳೆ ಶಂಖವಂಶವೀಣಾಸ್ಸರಂಗಳೆಸೆಯೆ: ವಡ್ಡಾರಾ, ಪು. 
೮೪, ಸಾ. ೧) 
ಶಂಖಚಕ್ರಚಾಮರಹಳಚಿಹ್ನಿತಪದಾಕೃತಿ — - ಶಂಖ, ಚಕ್ರ, 


ಚಾಮರ, ನೇಗಿಲುಗಳ ಗುರುತಿರುವ ಪಾದದ ಆಕಾರ, 
ಎಂದರೆ ಚಕ್ರವರ್ತಿಯ ಪಾದ 
(ಅರಿನೃಪಾಲಮೌಳಿಮಣಿಯೊಳ್‌ ನೆಲೆಗೊಂಡುದು 


ಶಂಖಚಕ್ರಚಾಮರಹಳಚಿಹ್ಲಿತಪದಾಕೃತಿ: ಪಂಪಭಾ, ೬. ೨೯) 
ಶಂಖದೊಳ್‌ ಪಾಲೆಜ್‌ - - ಶಂಖದಲ್ಲಿ ಹಾಲು ಹಾಕು, 
ಅಥವಾ ಪಾವನವಾಗು (ಶಂಖದೊಳ್‌ ಶಪಾಲೆಜ್‌ದಂತಿರೆ 


೧೦೨೭ 


ಮಲಿನಮಿಲ್ಲದ ಒಳ್ಳುಲದ ಅರಸುಗಳಿರೆ ನೀನುಂ 
ಅಗ್ರಪೂಜೆಯಂ ಆಂಪಾ: ಪಂಪಭಾ, ೬. ೫೦) 

ಶಂಖಧವಳ - ಶಂಖುವಿನಂತೆ ಹೊಳೆಯುವ (ಕಣ್ಣೊಪ್ಪಿ 
ತೋರ್ಪುದಿದು ಉತ್ಸೇಂಖತ್‌ ಅಸಂಖ್ಯ ಶಂಖಧವಳಂ 


ಗಂಭೀರನೀರಾಕರಂ: ಪಂಪಭಾ, ೪, ೨೪) 
ಶಂಖನಿಧಿ - ಕುಬೇರನ ನವನಿಧಿಗಲ್ಲಿ ಒಂದು (ಧೃತರತ್ನಾರ್ಫ್ಯಂ 


ಬಂದಂ ಪತಿಗಿದಿರಂ ಶಂಖನಿಧಿಯೆ ಬರ್ಪಂತಾಗಳ್‌: 
ಆದಿಷು, ೧೩. ೧೨) 
ಶಂಖಾಸ - - ತುಂಬೆ (ಅಪ್ರಿಣಾಕ ಭಾವಿಳ್ತಿಸ್ಥಿತಚಳನುಂ ಶಕ್ಷ್ಣ 


ಸಗ್ಗ ಮೃದು ಬಹಳಚ್ಛವಿಯುಂ ಬಂಧುಜೀವ ಶಾಕ ಪುಷ್ಪ 
ಸಪದ್ಧಮಹಾರಜಶಂಖಾಸತಳವೆಂಬ ಸಪ್ತದ್ದಾಸ್ಥಿತನುಂ: 
ಆದಿಷು, ೧೨. ೫೬ ವ) 

ಶಂಪಾ - ಮಿಂಚು (ರಸನಾ ಶಂಪಾ ಶತಂ ಸಂಚಳಿಸೆ ಪುದಿಯೆ 
ಫೂತ್ಕಾರಂ ಆಶಾಂತಮಂ ದಳ್ಳಿಸೆ ವಜ್ನಿಜ್ವಾಲೆ ದೀರ್ಣಾನನ 
ಕುಹರ ಸಹಸಂಗಳಿ೦ .. .. ವಜ್ರಾವರ್ತ ಚಾಪಂ ಪಡೆದುದು 
ಭಯಮಂ ಕಾಳ ಕಾಳಾಹಿ ರೂಪಂ: ಪಂಪರಾ, ೫. ೭೪) 

ಶಂಫಳಿ - ಕುಂಟಣಿ (ಪಳಿತಂ ಬರೆ ಪಟೆ ತನ್ನಂ ಬಳಸುಗುಂ 
ಎಳಸಿದೊಡೆ ವಿಷಯತತಿಗೆ ಅದಜೆಂ ಶಂಫಳಿ ತನ್ನುಕ್ತಿಗೆ: 
ಪಾರ್ಶ್ವನಾಷು, ೧೩. ೫೪) 

ಶಂಬ - ವಜ್ರಾಯುಧ (ಕಣ್ಣೆ ಜೆಲ್ವಾದುದು ಚ೦ಚತ್‌ ದೃಕ್ಕದಂಬಂ 
ತಿಮಿರಕುಧರ ಶ೦ಬ೦ ದಿನಾಧೀಶಬಿಂಬಂ: ರಾಜಶೇವಿ, ೧೨. 
೩೪) ಸಿಡಿಲು (ದಿಕ್ಷಟಂ ನಸುಗೆಂಪಿ೦ಗೆಡೆಯಾಯ್ತು 
ತಡೆಯದೆ. ಉದಯಿಸಲೊಡರಿಸೆ ತಿಮಿರಾದಿಶಂಬಂ ಆ 
ಶಶಿಬಿಂಬಂ: ಶಾಂತೀಶ್ವಪು, ೧೧. ೩೧) 

ಶಂಬಧರ - ಇಂದ್ರ (ಎಂಬುದುಂ ಶಂಬಧರವಿನುತಂ 
ಇನಿಸಾನುಂ ನಕ್ಕು: ಕರ್ಣನೇಮಿ, ೧೩. ೭ ವ) 

ಶಂಬಾಕೃತ - ಎರಡು ಬಾರಿ ಉಳುಮೆ ಮಾಡಿದುದು 
(ಶಂಬಾಕೃತಂ ದ್ವಿಸೀತ್ಯಮೆನಿಕ್ಕುಂ: ಅಭಿಧಾವ, ೧. ೧೧. ೭೦) 

ಶಂಬರ - ನೀರು (ಶ೦ಬರ ಭಸ್ಪತ್‌ ಪುಂಡರೀಕಸ್ತುರಿತ 1 
ಅಂಚಿತಮದು ನಭಮಂ ಪೋಲ್ತು ಜೆಲ್ಟಾಯ್ತರಣ್ಯಂ: 
ರಾಜಶೇವಿ, ೫. ೭೫) 

ಶಂಬರಜಾತ - ತಾವರೆ (ಮನ್ನಥಾರಿರೂಪನ ಚಿಕವೀರರಾಜನ 
ಚಿದಂಬರಶ೦ಬರಜಾತಮಿತ್ರನಾ: ರಾಜಶೇವಿ, ೧. ೬೮) 

ಶಂಬರದರ್ಪದ್ದಂಸಿ - ಮನ್ನಥ (ಶಂಬರದರ್ಪಧ್ವಂಸಿ ತಾನುಂ 
ಗಿಳಿಯನಡರ್ದಪನೇ .. .. ಕಾಳ್ಗಿಗದೆ ಗಮಿಪನೇ ಸಂತತಂ 
ಗಂಧವಾಹಂ: ರಾಜಶೇವಿ, ೧೨. ೧೦೬) 

ಶಂಬರಧಿ - ಸಮುದ್ರ (ಇದು ತಮಮೆಂಬ ಶಂಬರಧಿಯಂ ಸಲೆ 
ಪೀರ್ವ ಮಹೌರ್ವಹ್ನಿಯೋ: ರಾಜಶೇವಿ, ೧೧. ೪೫) 

ಶಂಬರರಿಪು - ಕಾಮ (ಶಂಬರರಿಪುದೂರ ನಿತ್ಯಸುಖಪೂರ 
ಘನಶುಶಿತತ್ವಸಾರ ಶಂಕರ: ತ್ರಿಷಷ್ಟಿಷು, ೧೭. ೧೦೨) 


ಶಂಬರವಿಪಕ್ಷ  -  ಶಂಬರಾರಿ. ಮನ್ಮಥ (ಅಂಬರಕೇಶ 
ಶಂಬರವಿಪಕ್ಷ ಮದಾಂಬುಜಕುಂಭಿ ಮುಕ್ತಿಭಾಮಿನಿಯ 
ಮನೋಜ್ಯಮೂರ್ತಿ: ಶಬರಶಂ, ೨. ೫) 

ಶಂಬರಸಂಹೃತ್‌ - ಕಾಮ (ಶಂಬರಸಂಪೃತ್‌ ಕೀರ್ತಿಯಂ 


ಮುಂದಿಡೆ ರತಿಪಲಸತ್ತೇಜಮ೦ ಬೀಜ್‌ ಬಿಂಬಾಧರರಾಗಂ, 
ರಾಜಶೇವಿ, ೧೧. ೭೮) 


ಶಂಬರಸೂದನ - ಪ್ರದ್ಯುಮ್ನ (ಆ ವ್ಯತಿರೇಕದೊಳ್‌ 
ಅತಿಕುಪಿತನಾಗಿ ಶಂಬರಸೂದನಂಬೆರಸು ನಡೆತಂದು: 
ಜಗನ್ನಾವಿ, ೧೫. ೪ ವ) 

ಶಂಬಾಯುಧ - ಇಂದ್ರ (ದಿಗಿಭವ್ರಾತದೊಳ್‌ ಇಂದ್ರದಂತಿ 
ಸುರರೊಳ್‌ ಶಂಬಾಯುಧಂ ಚಕ್ರವರ್ತಿಗಳೊಳ್‌ 
ಶ್ರೀಜಗದೇಕಮಲ್ಲಮಹಿಪಂ: ಪಂಚತಂತ್ರ, ೩೨) 

ಶಂಬೂಕ — ಕಪ್ಪೆಚಿಪ್ಪು (ಶಂಬೂಕಂ 
ಊರ್ಮಿಪ್ರಘಟನಜನಿತಾಂಭಃಣಂ ಸ್ವಚ್ಛಮುಕ್ತಾಪ್ರಕರಂ 


ಡಿಂಡೀರಪಿಂಡಂ: ಉದ್ಭಟಕಾ, ೧. ೩೭) 

ಶಂಭು - - ಶಿವ (ವನಜರನಾಗಿ ಶಂಭು ಗಿರಿಜಾತೆಯಂ ಓತು 
ಪುಳಿಂದಿ ಮಾಡಿ ನಚ್ಚಿನ ಗುಹನ೦ ಕಿರಾತಬಲನಾಯಕನಾಗಿರೆ 
ಮಾಡಿ: ಪಂಪಭಾ, ೮. ೧೪) 

ಶಕಟ - ಬಂಡಿ, ರಥ (ಅನೇಕಶರಭರಿತ ಶಕಟಸಹಸ್ರಮನೊಂದು 
ಮಾಡಿ ಗಾಂಗೇಯನ ಪೆಣಗೆ ನಿಲಿಸಿದಾಗಳ್‌: ಪಂಪಭಾ, 
೧೧. ೧೬ ವ); ಒಬ್ಬ ರಾಕ್ಷಸ (ತದಂಫಿತಳ೦ ಮುಟ್ಟೆ ಸಿಡಿಲ್‌ 
ಪೊಡೆದ ತೆಜದೆಕೆಡೆದಂ ಸಕಟಂ: ಜಗನ್ನಾವಿ, ೩. ೨೮) 

ಶಕಟಪ್ರಸಂಹಾರ ಶಕಟನನ್ನು ಕೊಂದವನು, ಶ್ರೀಕೃಷ್ಣ 
(ಶಕಟಪ್ರಸಂಹಾರನಾಡಿದಂ ಯಮಳಾರ್ಜುನ 
ದ್ರುಮಘಾತಿಯೆಂಬೀ ರವಂ ನೆಗಟಲ್ಕೆ ಮುರಾರಿ 
ಕೈಪಜ್‌ಗಾಡಿದಂ: ಜಗನ್ನಾವಿ, ೩. ೫೫) 

ಶಕಟವ್ಯೂಹ ರಥದ ಆಕಾರದಲ್ಲಿ ಸೇನೆಯನ್ನು ನಿಲ್ಲಿಸುವ 
ಒಂದು ರಚನೆ (ಶಕಟವ್ಯೂಹದ ಪೆಜಗೆ .. .. ಅಧಿಕಬಲರಪ್ಪ 
ಸೌಬಲ ದುಶ್ವಾಸನಾದಿ ಪ್ರಧಾನ ವೀರಭಟಕೋಟಿಯ ನಡುವೆ 
ಸಿಂದುರಾಜನಂ ನಿರಿಸಿ: ಪಂಪಭಾ, ೧೧. ೧೩೨ ವ) 

ಶಕಲ - ಚೂರು, ತುಂಡು (ಇಭಕು೦ಭೋನ್ಮುಕ್ತ ಮುಕ್ತಾಶಕಲ 
ಸಿಕತಿಲಾಶ್ರಾಂತ ಮಜ್ಜತ್‌ ಪುಳಿಂದೀ ಸುಭಗ 
ಆಸ್ಕಾಂಭೋಜಭೂಷಂ: ಲೀಲಾವತಿ, ೭. ೧೦೩); ತಲೆಯ 
ಚಿಪ್ಪು (ಅರುಣೋಜ್ಞಂಭಿತ ಚರ್ಮ ಅಸ್ತಿ ಶಕಲಂ ವಾಲಂ 
ವಿಷಾಣ: ತ್ರಿಷಷ್ಟಿಷು, ೨೭. ೩೩) 

ಶಕಳ - ಚೂರು, ತುಂಡು (ಅನೇಕ ನೃಪ ಶಿರಃ ಕಪಾಳ ಶಕಳ 
ಜರ್ಜರಿತಮು೦ ಪರಸ್ಪರ ಸಮರ ರಭಸಸಮುತ್ನಾರಿತಮುಂ: 
ಪಂಪಭಾ, ೧೩. ೫೧ ವ) 

ಶಕುಂತ - ಶಕುನದ ಹಕ್ಕಿ (ಕಾಲವಿಭಕ್ತ ವಯೋಭಾರನುಮಾಗಿ 
ಪಂಜರದಿಂದರೆನುಸುಳ್ಳ ಶಕುಂತನಂತೆ ಭೂಕಾಂತನಿರ್ಪಿನಂ: 
ನೇಮಿನಾಪು, ೨. ೪೧ ವ) 

ಶಕುಂತಿ ಪಕ್ಷಿ (ದಿಶಾಂತದೊಳ ಶಕುಂತಿಗಳ ಸರಂ 
ಜನಿಯಿಸಿದವು: ಕರ್ಣನೇಮಿ, ೧೧. ೮೭) 

ಶಕುಂತಿಕಾ ಶಕುಂತ (ನಿಜಗಂಧಲೋಭದಿಂ 
ಸಂಧ್ಯಾಕುಟ್ಕಳಿತಸರೋಜಂ ತಳೆದುದು ಜಳದೇವತೆಯರ 
ಶಕುಂತಿಕಾವಿಳಸನಮಂ: ಮಲ್ಲಿನಾಹು, ೭. ೭) 

ಶಕುನ - ಹಕ್ಕಿ (ಪಕ್ಷಿ ಶಕುಂತಂ ಶಕುನ೦ ವಿಹಗಂ ವಿ ವಿಷ್ಠಿರಂ 
ಪತ್ರರಥಂ: ಅಭಿಧಾವ, ೧. ೯. ೯); ನಿಮಿತ್ತ (ಶಕುನಂ 
ನಿಮಿತ್ತಂ ಅಂಬರನಿಕಾಯಮುಂ: ಅಭಿಧಾವ, ೩. ೧. ೪೮) 

ಶಕುನಂಗಳಂ ಕ್ರಮಮಂ ಬಗೆ - - ಪ್ರಕೃತಿಯ ಕೆಟ್ಟ ಸೂಚನೆಗಳ 
ಸ್ವರೂಪವನ್ನು ಗಮನಿಸು, ಅರ್ಥಮಾಡಿಕೊ (ಅವರ ಮನದ 
ಪುಲ್ವಗೆಯಂ ಪೊಲ್ಲಮೆಯುಮಂ ಅಣೆಯದೆ 
ಸಮಸ್ತಬಳೋದ್ಯುಕ್ತನಾಗಿ ಶಕುನಂಗಳ ಕ್ರಮಮಂ ಬಗೆಯದೆ: 
ಪಂಪಭಾ, ೬. ೬೮ ವ) 


೧೦೨೮ 


ಶಕುನದ ನಯ - 
ನಯದಡಿವಿಡಿದು ಪುರೋಹಿತಂ 
ನುಡಿದಂ: ಆದಿಪು, ೫. ೬) 

ಶಕುನಿ - ಗಾಂಧಾರಿಯ ಸೋದರನಾದ ಗಾಂಧಾರರಾಜ ಸೌಬಲನ 
ಮಗ (ಮದುವೆಯಂ ಮಾಡಲೆಂದು ಧೃತರಾಷ್ಟ್ರಂಗೆ 
ಗಾಂಧಾರರಾಜ ಸೌಬಲನ ಮಗಳಪ್ಪ ಗಾಂಧಾರಿಯಂ 
ಶಕುನಿಯೊಡವುಟ್ಟಿದಳ೦ ತಂದುಕೊಟ್ಟು: ಪಂಪಭಾ, ೧, ೮೭, 
ವ); ಪಕ್ಷಿ (ಸಕಲ ಶಕುನಿಪ್ರಧಾನರೆಲ್ಲರ್‌ ನೆರೆದು 
ತಮ್ಮೊಳಿಂತೆಂದರ್‌: ಪಂಚತಂತ್ರ ೩೧೩ ವ) ಶಕುಂತ, 
ಹಾಲಕ್ಕಿ (ಚರಣಾಯುಧಂ ಶಕುನಿ ಕಂಕ೦ ತೊಂಡಿಗಂ .. .. 
ಕಾಕಂ ಚಿಲಕೂಲಿ ರತ್ನಖಗಮಿರ್ಕುಂ ತದ್ವನಾಗೌಘದೊಳ್‌: 
ರಾಜಶೇವಿ, ೫. ೫೯) 

ಶಕುಲ - ಮೀನು (ಎಳಮೀಂಗಳ್‌ ಶಕುಲಂಗಳ್‌: ಅಭಿಧಾವ, ೧. 
೪.೬) 

ಶಕ್ತಿ - ಒಂದು ಆಯುಧ, ಶಕ್ತ್ಯಾಯುಧ (ಸುರ ದನುಜ ಭುಜಗ 
ವಿದ್ಯಾಧರ ನರ ಸಂಕುಲದೊಳ್‌ ಆರನಾದೊಡಂ ಏನೋ 
ಗರಮುಟ್ಟೆ ಕೊಲ್ಲುಂ ಇದು ನಿಜವಿರೋಧಿಯಂ ಧುರದೊಳ್‌ 
ಎಂದು ಶಕ್ತಿಯನಿತ್ತಂ: ಪಂಪಭಾ, ೧. ೧೦೩) 

ಶಕ್ತಿತ್ರಯ - ಪ್ರಭು, ಮಂತ್ರ, ಉತ್ಸಾಹ ಎಂಬ ರಾಜನ ಮೂರು 
ಬಗೆಯ ಶಕ್ತಿಗಳು (ಆತನ ಪುರುಷಾರ್ಥದ ಪುರುಳುಂ 
ಶಕ್ತಿಯಳವುಂ" ಕಲಿತನದ ಗುಣ್ಣುಂ ಪರಾಕ್ರಮದ ಬಿಣ್ಣುಂ 
ಕರತಳಾಮಳಕಮಾಗಿರ್ದಪುದು: ಪಂಚತಂತ್ರ, ೧೫೬ ವ) 

ಶಕ್ತಿಧರ ಕುಮಾರಸ್ವಾಮಿ" (ಗಾಂಡಿವಧರಂ ಗಂಗಾಧರಂ 
ತುಂಗಶಕ್ತಿಧರಂ ವಜಧರಂ ಧರಾಧರಧರಂ 
ಶ್ರೀಕೀರ್ತಿವಿದ್ಯಾಧರಂ: ಪಂಚತಂತ್ರ, ೩೭) 

ಸಾಧ್ಯವಾದ (ಶಕ್ಕಂ ತಾನಲ್ತಣ೦ ಬಣ್ಣಿಪ 
ವಾಕ್ಯಕೃಮೆಂಬಂತು ಶೋಭಾಧಿಕ್ಕಂಬೆತ್ತು ಸ 
ತ್ರೆ ಲೋಕಾಧೀಶಾಭಿಷೇಕೋಚಿತಮಮರಕೃತಂ ಕಾಯಮಾನಂ 
ಕಹ ಚಂದ್ರಪ್ರಪು, ೧೨. ೧೦೭) 

ಶಕ್ಯಾನುಷ್ಠಾನ ಅರ್ಥವನ್ನು ತಿಳಿಯುವ ಪ್ರಯತ್ನ 

*(ಶಕ್ಕಾನುಷ್ಠಾ ಷ್ಠಾನಮೆಂದು ಆ ಪದಾರ್ಥಮಂ 

ಸಾಧಿಸುವುದ್ಯೋಗಂ ಇಷ್ಟಸಿದ್ದಿಯೆಂದದಳ ಫಲಂ: ಶಬ್ದಮದ, 

೭ ವೃತ್ತಿ) 

- ಇಂದ್ರ (ಭಾವಿಸದ ಮುನ್ನಮೆ ಪಾಂಡುಕಮೇಖಳಾವನಕ್ಕೆ 

ಅಡರ್ದುದು ಇದೇಂ ಮನಃಪವನವೇಗಿಯೋ ಶಕ್ರನ 

ವಿಕ್ರಿಯಾಗಜಂ: ಮಲ್ಲಿನಾಹು, ೧೨. ೬೬) 

ಶಕ್ರಕಾರ್ಮುಕ - ಕಾಮನ ಬಿಲ್ಲು (ಪೊನಲ್ಗಳ ಕೆಂಪು ಪಸುರ್ಪು 
ಕರ್ಪು  ಬೆಳ್ತು ಒಳಕೊಳೆ  ಶಕ್ರಕಾರ್ಮುಕವಿಳಾಸಮಂ 
ಏನೆರ್ದೆಗೊಂಡು ಬೇಟದತ್ತಳಗಮ೦ ಉಂಟುಮಾಡಿದುದೋ 
ಕಾಮನ ಕಾರ್ಮುಕದಂತೆ ಕಾರ್ಮುಕಂ: ಪಂಪಭಾ, ೭. ೨೫) 

ಶಕ್ರಚಾಪ - ಕಾಮನ ಬಿಲ್ಲು (ರನ್ನದ ಪೊರಜೆ ನವಾಂಭೋದ 
ಮಾದ್ಯತ್‌ ಗಜಕ್ಕಿಕ್ಕಿದೆದೋ ಪೇಲ್‌ೌಂಬಿನಂ ಕಣ್ಣೆಸೆದುದು 
ಶಬಲಚ್ಛಾಯೆಯಿಂ ಶಕ್ರಚಾಪಂ: ಪಂಪರಾ, ೭. ೧೪೫) 


- ಶಕುನಶಾಸ್ತ (ಬಿಡೆ ತಿರ್ದಿದ ಶಕುನದ 
ನೃಪಂಗೀ ನುಡಿಯಂ 


ಕ್ಕ 


ಫಣಿಪತಿ 


ಶಕ್ತ 


ಶಕ್ರಚೂಡಾಮಣಿ - ಇಂದನ ತಲೆಯ ಮಣಿ 
(ಮಂಥಾವಳಪವಿಯೆನಿಸುತ್ತೊಪ್ಪಿದಂ ಶಕ್ರಚೂಡಾಮಣಿ 
ತಾನೆಂಬಂತೆ ಅಭಂಗಂ .. . ಪತಂಗಂ: ತ್ರಿಷಷ್ಠಿಪು, ೨೪. 
೨೨೭) 


ಶಕ್ತಧನು - ಶಕ್ರಚಾಪ 
ರಾಜಸೂನುಗೆಸೆದತ್ತು 
ಕಾದಂಸಂ, ೨. ೩೪) 

ಶತಧಾರ ಸಿಡಿಲು 
ಕೃತಪರೋಪಕಾರನ 
ಒಳ್ಳಂ: ಆಚವರ್ಧ, ೧. ೧೪) 

ಶಕ್ರನೃತ್ಯ - [ಜೈನ] ಜಿನ ಜನ್ಮಾಭಿಷೇಕಕಾಲದಲ್ಲಿ ಸೌಧರ್ಮೇಂದನು 
ಮಾಡುವ ಆನ೦ದನೃತ್ಯ (ಶಕ್ರನೃತ್ಯದೊಳೊಡಂಬಡೆ 
ನರ್ತಿಸುವಲ್ಲಿ ಜತ್ತವಟ್ಟದ ಮಣಿಯಂತದೇಂ 
ಪದುಳಮಾದುದೊ ದಿವ್ಯವಧೂಕದಂಬಕಂ: ಆದಿಪು, ೭. 
೧೨೫) 

ಶಕ್ರಪುತ್ರ - - ಇಂದನ ಮಗ, ಅರ್ಜುನ (ಆ ಶಕ್ರಪುತ್ರನಂ ಆ 
ಕೊಂದೊಡೆ ಧರ್ಮಪುತ್ರನಟೆಗುಂ ತಾಯೆಂದೆ ಮುಂ ಕೊಂತಿ 
ಬಂದಿನಿಸಂ ಪ್ರಾರ್ಥಿಸಿ ಪೋದಳ್‌ ಎನ್ನಂ ಅದಂ ನಾಂ 
ಮಾಣ್ಣಿರ್ದೆಂ: ಪಂಪಭಾ, ೧೨. ೧೯೬) 

ಶಕ್ರಶರಾಸನ - ಇಂದಧನುಸ್‌, ಕಾಮನಬಿಲ್ಲು (ಅಸಿರುಚಿ ಮಿಂಚು 
ಮೇಲ್ಕೊಗೆದ ರಕ್ತಮೆ ಶಕ್ರಶರಾಸನ೦ ಗಜಪ್ರಸರದ ಪರ್ಕು 
ನೀರದಂ: ತ್ರಿಷಷ್ಠಿಪು, ೨೪. ೩೩೫) 


(ಮುಗಿಲ್ಲೆ ಶಕ್ರಧನುವೋಲ್‌ 
ಎನಸುಂ.. ನವಯೌವನೋದಯಂ: 


(ಕುನಯಾಚಳಶತ ಶತಧಾರನ ಧೀರನ 
ಪದಪಯೋಜಣ ಎಮಗೀಗೆ 


ಶಕ್ರಾಂಗನೆ ದ ಶಚೀದೇವಿ (ಮಂಗಳನಿಳಯನ 
ಪದಪದ್ಮಂಗಳನರ್ಚಿಸಿದರ್‌ ಅಷ್ಟವಿಧದರ್ಚನೆಯಿಂ 
ಮಂಗಳಧಾರೀಣಿಯರ್‌ ಶಕ್ರಾಂಗನೆಯುಂ ನೆಗಟ್ಟ 


ನಾಗದೇವಾಂಗನೆಯುಂ: ಅಜಿತಹು, ೪. ೭೯) 

ಶಕ್ರಾಸ್ತ - ಇಂದನ ಆಯುಧ, ವಜ್ರ, ಸಿಡಿಲು (ಮುಗಿಲೊಡ್ಡಂ 
೨ 
ಕುಡುಮಿ೦ಚನಬ್ಬರವಮಂ ಶಕ್ರಾಸ್ತಮಂ ತಂದಲ 


ಗಭಿದ್ಲೋಪಕಳಾಪಮಂ .. .. ಕಾಗಾನಲಮಂ: ಪುಷ್ಪದಂಪು, 
೪. ೪೭) 


ಶಕ್ಕರ - ಗೂಳಿ (ಕೆಲವು ದಿವಸಕ್ಕೆ ಬಾಲೇಂದುಶೇಖರ 

ಶಕ್ಟರಾಕಾರಮಂ ತಾಳ್ಗಿ: ಪಂಚತಂತ್ರ, ೭೭ ವ) 

ಇಂದ್ರನ ಪಟ್ಟದರಸಿ (ಸತಿ ನೆಗಟ್ಟೆಂದ್ರಾಣಿ 
ಪುಲೋಮತನೂಭವೆ ಶಚಿ: ಆಭಿಧಾವ, ೧. ೧. ೩೫) 

ಶಚೀಪೇಯಸಂ - ಶಚಿಯ ಮನದನ್ನ ಇಂದ್ರ (ಆಗಳ್‌ 
ಶಚೀಪ್ರೆಯಸ೦ ಜನ್ನಾಭಿಷೇಕ  ಮಂಗಳೋಪಕರಣನಾಗಿ: 
ಅಜಿತಪು, ೪. ೪೩ ವ) 

ಶಠ - ನಾಯಕನ ಒಂದು ಪ್ರಭೇದ (ಸೌಭಾಗ್ಯನಾಯಕನಾದಂ 
ಶಠದೃಷ್ಟ ದಕ್ಷಿಣಗುಣ೦ ಶೃಂಗಾರಕಾರಾಗೃಹಂ: ನೇಮಿನಾಷು, 
೪. ೧೫೪) 

ಶಠಕ - ಹಟವಾದಿ (ಕಠಿಣಾತ್ಮಕರಂ ಮೆಚ್ಚಂ ಶಠಕರ ಮೆಚ್ಚಂ 
ಶಿವಾರ್ಚನೆಗಳಿಲ್ಲದ ಕರ್ಮಠರಂ ಮೆಚ್ಚಂ: ತ್ರಿಷಷ್ಟಿಪು, ೫. ೪) 

ಶಠಪ್ರಕೃತಿ ಹಟಮಾರಿತನ[ವುಳ್ಳ] (ಶಠಪ್ರಕೃತಿ ನಿರ್ಗುಣಂ 
ಸಕಲಧರ್ಮಭೂಜಾವಳೀಕುಠಾರ೦ ಇರದೆ ಎಯ್ದಿದಂ: 
ಪಂಚತಂತ್ರ, ೧೫೦) 

ಶಣ - ಸಣಬು (ಪ್ರಣವಂ ಶೃಂಖಲೆ ಸಾರಮೇಯಂ ಅಮರ್ದು 
ಆಮ್ನಾಯಂ ಪುರಾಣವುಜ೦ ಶಣಸೂತ್ರಂ ಸ್ಮೃತಿ: ಶಬರಶಂ, 
೩. ೨೫) 

ಶತಕ್ರತು ನೂರು ಯಜ್ಞ [ಮಾಡಿದವನು], ಇಂದ್ರ 
(ಅಚಿ೦ತ್ಯಬಳಪರಾಕ್ರಮನು೦ ಆನತ ಶತಕ್ರತುವೆತ್ತಾನುಂ ಈ 
ರಾಜ್ಯಕ್ಕಾಠಿಸಿದೊಡೆ ಏಗೆಯ್ತೆಂ ಎನೆ: ಕರ್ಣನೇಮಿ, ೧೩. ೪೬ 
ವ) 


ಶಚಿ 


೧೦೨೯ 


ಶತಚತುಷ್ಟಯ - - ನಾಲ್ಕು ನೂರು (ಮತ್ತಂ ಘಾತಿಗಳ 
ಕೇಡಿನೊಳ್‌ ಗವ್ಯೂತಿಶತಚತುಷ್ಟಯ ಸುಭಿಕ್ಷತೆ ಮೊದಲಾಗೆ: 
ಆದಿಹು, ೧೦. ೪೨ ವ) 

ಶತಚೂರ್ಣ - - ನೂರು ಚೂರು, ಪುಡಿಪುಡಿ (ಅಂತೆಯ್ದಿ 
ತದ್ಗದಾಘಾತದೊಳಂ ಬಾಣಪಾತದೊಳ೦ ಅವನ ರಥಮಂ 
ಶಚಚೂರ್ಣಂ ಮಾಡಿ: ಪಂಪಭಾ, ೭. ೩೧ ವ) 

ಶತಧಾಕೃತ - ನೂರಾರು ಚೂರಾಗುವುದು (ಗೋಪಿ ಬಂದು 
ಶಕಟಂ ಶತಧಾಕೃತಮಾದುದು ಎಂತಿದೆಂದು ಇರದೆ ಬಟೆಕ್ಕೆ 
ಕೇಳಿ ಶುಕಜಲ್ಲಿತದಿಂ ಬಗೆವೋಗಿ: ಜಗನ್ನಾವಿ, ೩. ೩೨) 

ಶತಧಾರ - ನೂರು ಅಲಗುಗಳನ್ನುಳ್ಳುದು, ವಜ್ರಾಯುಧ 
(ಶತಧಾರಾದಂಡಪಾತದಿಂ ಶತಚೂರ್ಣಮಾದ  ರೋಹಣ 
ನಗೋತ್ತುಂಗಶ್ಶಂಗದಂತೆ: ಕರ್ಣನೇಮಿ, ೬. ೧೨೮ ವ) 

ಶತಧೃತಿಪೌತ್ರ - ಬ್ರಹ್ಮನ ಮೊಮ್ಮಗ, ರಾವಣ (ಶತಧೃತಿಪೌತ್ರನುಂ 
ಜಿತಜಗತ್ತಯವೀರನುಂ ಆಗಿ ನೀಂ ಮಮಹಾಸತಿಗೆ 
ಅವನಿಜೆಗಾಟಿಸೆ: ಪಂಚತಂತ್ರ, ೨೩೦) 

ಶತಪತ್ರ - ಕಮಲ (ಸರೋಜನಿಳಯೆ ಎನ್ನ ಬರ್ಪನ್ನಂ ಅರಸನಂ 
ಅಗಲದೆ ವಿಕಸಿತಶತಪತ್ರ ಆತಪತ್ರದ ತಣ್ಣೆಟಲುಮಂ 
ಕುಂದಲೀಯದಿರು: ಪಂಪಭಾ, ೧೩. ೧೦೫ ವ) 

ಶತಪತ್ರಮಿತ್ರ - ಕಮಲಸಖ, ಸೂರ್ಯ (ಸಕಲಜಗತ್ಪವಿತ್ರನುಂ 
ಶತಪತ್ರಮಿತ್ರನುಂ ಅಧಿಕಪ್ರತಾಪನುಮಪ್ಪ 
ಆದಿತ್ಯನಾಗಲೆವೇಟ್ಕುಂ: ಪಂಚತಂತ್ರ, ೩೬೦ ವ) 

ಶತಪತ್ರಷಂಡ ಕಮಲ ಸರೋವರ (ಮದಕೀರ ಕಳಭ 
ಖಂಡಿತಫಳ ಕೋಕಿಳ ಕಬಳಿತ ಕಳಿಕಾರಸ ಕಳುಷಿತ 
ಶತಪತ್ರಷಂಡಂ: ಲೀಲಾವತಿ, ೬. ೧೨೬) 

ಶತಪತ್ರಿಕಾ ಸೇವಂತಿಗೆ [ಮತ್ತೊರ್ವಳ್‌ 
ಕುಬ್ದಕುಸುಮಮಾಳಾಕೋಮಳೆ: ಆದಿಷು ನರಸಿಂ, 
೧೨೨ ವ) ["ಶತಪತ್ರ' ಎಂಬುದರ 
ನರಸಿಂಹಶಾಸ್ತಿಗಳು ಸ್ವೀಕರಿಸಿರುವ ಪಾಠ] 

ಶತಮಖ ಶತಕ್ರತು, ಇಂದ್ರ (ಶತಮಖನರಸಿಗೆ 
ಕರ್ಣಾವತಂಸಮಾಗಲ್ಕೆ ನೋಂತ ಪಲ್ಲವಪುಷ್ಟ ಪ್ರತತಿಯನೆ 
ಮೆಣೌದು ಚೆಲ್ಪೆಡೆಗೆ ಅತಿಶಯಮೆನಿಸಿದುದು 
ಪಾರಿಜಾತಕುಜಾತಂ: ಆದಿಪು, ೬. ೯೯) 

ಶತಮಖದಿಕ್‌ ಪೂರ್ವದಿಕ್ಕು (ರವಿ ಶತಮಖದಿಕ್‌ 
ಮುಖಶಿಖರಿಶೇಖರನಾದಂ: ಪುಷ್ಪದಂಪು, ೯. ೧೦೬) 


ಶತಪತ್ರಿಕಾ 
೧೧. 
ಬದಲು 


ಶತಮನ್ಯು - ಶತಕ್ರತು (ಶತಮನ್ಮು ಲೋಭಿ ಕಡೆಯಿಲ್ಲದ 
ವಸ್ತುಗಳೀಶನಪ್ಪ ಕಿನ್ನರಪತಿ ದೀನಂ: ತ್ರಿಷಷ್ಟಿಷು, ೧೮. ೭೦) 

ಶತಶೃಂಗ —- - ಒಂದು ಪರ್ವತದ ಹೆಸರು, ಪಾಂಡು ವನವಾಸಕ್ಕೆ 
ಹೋದ ಜಾಗ (ಮುನಿಮುಖ್ಯ ಮುಖಾಂಭೋಜೋದರ 


ನಿರ್ಗತ ಮಂತ್ರಪೂತಾಂಗಮಂ ನೃಪನೆಯ್ದಿದಂ 
ಶೃಂಗಮಂ ಶತಶ್ಯೃಂಗಮಂ: ಪಂಪಭಾ, ೧. ೧೧೫) 

ಶತಸಪ್ಪತಂತು - ಶತಕ್ರತು (ಶತಸಪ್ತತಂತುಗೆ ಅಮರಾವತಿಯಂ 
ಫಣಿಪತಿಗೆ ನೆಗಟ್ಟ ಭೋಗಾವತಿಯಂ ಮತಿಗೆಟ್ಟು ಜಡರ್‌ 
ಬಣ್ಣಿಸುವ ತೆಐದಿ ಬಣ್ಣಿಪೆಮೆ ನಿನಗೆ ಮುಕ್ತಿಯ ಸುಖಮಂ: 
ಅಜಿತಪು, ೬. ೮೦) 

ಶತಸಹಸ್ರ ಒಂದು ಲಕ್ಷ (ಆಯುಧಶಾಲೆಯೊಳ್‌ 
ಶತಸಹಸ್ರರವಿಪ್ರಭಾಸಿದೇವ ಚಕ್ರಾಯುಧಮಿಂದು ಬಂದು 
ನೆಲಸಿದುದು: ಶಾಂತಿಷು, ೮. ೧೫೩) 

ಶತಹ್ರದ - ಮಿಂಚು (ಸ್ತನಿತ ಧನುರ್ಗುಣ ಧ್ವನಿ ಶತಹ್ರದ 
ಶಸ್ತ್ರಮರೀಚಿ ನಾಡೆ ಕರ್ಗನೆ ಕನಿವೊಡ್ಡು ಕಾರಮುಗಿಲಂತಿರೆ 


ಉದ್ಯತ್‌ 


ಭೋರೆನೆ ಕೊಂಡುದಾಗಳ್‌ ಅಂಬಿನ ಮಟ ಪಂಪರಾ, ೧೩. 
೪೯) 
ಶತಾಂಬಕಸುತ - ಇಂದ್ರ (ಜಯ ಶಂಬರಹರಾಹಿತ 


ಶತಾ೦ಬಕಸುತಸ್ತುತ ಚಿದಂಬರದಿನೇಶಾ: ರಾಜಶೇವಿ, ೧೩. 
೫೪) 

ಶತಾಧ್ದರಿ - ಶತಕ್ರತು (ಆ ಧ್ವನಿಗಳ್‌ ನಿಜಕರ್ಣಾಧ್ವಗಮೆನೆ 
ಜೈನಪೂಜೆಗಿತರೇಂದ್ರರ್‌  ನಾನಾಧ್ಭಜಿನಿವೆರಸು ನೆರೆದು 
ಶತಾರ್ಧವರಿ ಸೌಧರ್ಮನಲ್ಲಿಗೆ ಅಂದು ಏಟ್ಟಂದರ್‌: 
ಮಲ್ಲಿನಾಪು, ೧೪. ೮೦) 

ಶತಾರ - [ಜೈನ] ಹದಿನಾರು ಕಲ್ಪಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಖು೦ ಕಲ್ಪ೦ಗಳೊಳಂ: 


ವಡ್ಡಾರಾ, ಹು ೯೭೩ ಸಾ ೨೬) ಅರವತ್ತಮೂರು 
ಇಂದಕ[ವಿಮಾನಗ]ಗಳಲ್ಲಿ ಒಂದು (ದಿನಮೆಂತಂತೆ 
ಶತಾರಮಗಿಮ ಸಹಸ್ರಾರಂ ಸಹಸ್ರಾಮಪ್ರವಿಲಕ್ಷ್ಯಂ 


ದಿನಪೋಪಮನವಳಯಂ ಜಾಜ್ವಲ್ಯಮಾನಂ: ಶಾಂತಿಷು, ೧೦. 
೧೧೫) 

ಶತ್ರುಂತಪ - ಶತ್ರುಗಳಿಗೆ ತಾಪವುಂಟು. ಮಾಡುವವನು 
(ಶತ್ರುಗಳಾಜುಮನದಿರ್ಪಿ ಗೆಲ್ಲುದಣಿಂದಂ ಶತ್ರುಂತಪನೆನಿಸಿದ 
ಜಿತಶತ್ತುಗೆ ಜಿತಶತ್ರುನಾಮ೦ ಆಯ್ತು ಅನ್ವರ್ಥಂ: ಅಜಿತಪು. 
೨. ೪೯) 

ಶತ್ರುಂದಮ - ಶತ್ರುಗಳನ್ನು ದಮನ ಮಾಡುವವನು (ಇಂದಗಿ 
ಸಾಧಾರಣ ಶರಸಂದೋಪಹದಿನೆಚ್ಚು  ಕಾದಲಣಮಾಜದೆ 
ಶತ್ರುಂದಮನೊಳ್‌ ಲಕ್ಷ್ಮಣನೊಳ್‌ ತಂದಂ 
ದಿವ್ಯಾಸ್ತಗರ್ಭಶರಧಿಗೆ ಕೈ ಕೈಯಂ: 'ಪಂಪರಾ, ೧೪. ೧೯) 

ಶತ್ರುಮಂಡಳಿಕ ದ ಕೈತ್ತುಗಳ ಸಮೂಹ (ಮಲೆ 
ತಲೆದೋಣದೆಂದುದನೆ ಕೊಟ್ಟುದು ಡಂಗಮಡಂಗಿ ಬದುದು 


ಒಕ್ಕಲಿಗವೆಸರ್ಗೆ ಪೂಣ್ಟ್ಣುದು ಕುಜು೦ಬು ತಉಂಬದೆ ಮಿಕ್ಕ 


ಶತ್ರುಮ೦ಡಳಿಕರೆ ಮಿತ್ರಮಂಡಳಿಕರಾದರ್‌: 
೯೦) 

ಶಪನಶತ - ನೂರು ಬೈಗುಳು (ತೀವಿದುದು ಶಪನಶತಂ ಇಂ ತೀ 
ವಿದುದುಅದಜೆಂದೊಡನೆ ಚೈದ್ಯ ನಿನ್ನಾಯುಷ್ಯಂ: ಜಗನ್ನಾವಿ, 
೧೭. ೫೦) 

ಶಫ - ಗೊರಸು (ರಾಸಭರಾಕ್ಷಸ ಪಾತಾಳತಳದ 
ಮುಚ್ಚುಳನೊಡೆದು ಕಳೆದಪುದೆಂಬಂತೆ ಭೂತಳಮನಪ್ಪಳಿಸಿ 
ಪೊಯ್ವ ನಿಷ್ಠುರಶಫಟ೦ಕಮ೦ ಭಯಂಕರಮಪಿನಂ ಬಂದು: 
ಜಗನ್ನಾವಿ, ೪. ೪೦ ವ) 

ಶಫರ - ಮೀನು (ತರಳತರಂಗತುರಂಗಂ ಕರಿಮಕರಕರೀಂದಂ 
ಅಖಿಳಶಫರಪದಾತತ್ಕುತ್ಕರಂ ಉಗಗ್ರಾಹರಥಂ ಭರತಂಗಿತ್ತುದು 
ಪಯೋಧಿಬಲ ವಿಳಸನಮಂ: ಆದಿಪು, ೧೨. ೭೮) 

ಶಫರೇಕ್ಷಣ - ಮೀನಿನಂತಹ ಕಣ್ಣು (ಶೈವಲೀಲಾವಿಲಾಸಿನಿ ಕರಂ 
ಮೇಳಿದಳ್‌ ಶಫರೇಕ್ಷಣ೦ಗಳ೦: “ೀಾವತಿ, ೫. ೭೭) 

ಶಫಳ - ಶಫರ, ಮೀನು (ಯುವತಿಜನದಾಮಿಷದೊಳ್‌ ರತನಾಗಿ 
ಬಡಿಶಪಲಕಬಳ ತೃಷ್ಣೆಯಿಂ ಪರಿವ ಶಫಳಮಂ 
ನೆನಯಿಪುದೇ: ಆಚವರ್ಧ, ೭. ೪೦) 

ಶಬ - [ಶವ] ಹೆಣ (ಪಟ್ಟಿರ್ದ ಯಷಿರೂಪಕಮಂ೦ ಕಂಡು 
ಶಬಮೆಂದೆ ಸಾರ್ದು ತಾನೊಂದು ಕಾಲಂ ತನ್ನೆರಡು 


ಪಂಪಭಾ, ೨. 


೧೦೩೦ 


ಮಜೆಗಳೊಂದು ಕಾಲಂ ಕೂಡೆ ತೋಡಿ ಸೀಳ್ಬು ತಿಂದಾಗಳ್‌: 
ಸುಕುಮಾಚ, ೧೨. ೨೪ ವ) 

ಶಬರ - ಬೇಡರವನು (ವನಚರ ಕಿರಾತ ಧಾನುಷ್ಯ ನಿಷಾದ 
ಪುಲಿಂದ ಶಬರ ಭಿಲ್ಲಾಖ್ಯಂ ಬೆಡನವಂ ತಾನಕ್ಕುಂ: 
ಅಭಿಧಾವ, ೧. ೧೧. ೮೮) 

ಶಬರಖಂಡ - - ಬೇಡರ ಅರಸೊತ್ತು (ನಿಜವಿಜಯಕಟಕಂ 
ನಡೆಯೆ ವಿಜಯಾರ್ಧಾಚಳಮಂ ಪೆಣಗಿಕ್ಕಿ 
ಶಬರಖಂಡಂಗಳಂ ಸೇನಾನಾಯಕನೆ ಬಾಯ್ಕೇಳಿಸಿ ಬರೆ: 
ಆದಿಹು, ೧೪. ೫೭ ವ) 

ಶಬರಶಿಬಿರ - ಬೇಡನ ಗುಡಿಸಲು 
ಶಬರಶಿಬಿರಮ೦ ಎಯ್ದುವುದುಂ 
ನಿಲಲ್ವಗೆದು: ಪಂಚತಂತ್ರ, ೧೮೮) 

ಶಬರಾಂಗನೆ - ಬೇಡರ ಹೆಣ್ಣು (ಮನಸಿಜನ ವಶೀಕರಣ 
ಅ೦ಜನಪು೦ಜದ ಪುತ್ರಿಕಾಳಿಯೆನೆ ಕಾಳಿಮಮಂ ತನಿಗೆದಜುವ 
ತನುರುಚಿ ಮೋಹನಮಯಮಾಗಿರ್ದರ್‌ ಎಸೆವ 
ಶಬರಾಂಗನೆಯರ್‌: ಶಾಂತಿಪು, ೩. ೭೯) 

ಶಬರಿ - ಬೇಡ ಹೆ೦ಗಸು (ಇದಿರೊಳ್‌ ಗರ್ಜಿಸಿ ಪುಲಿ ನಿಲೆ 
ಬೆದಜೆಕರಂ ಶಬರಿ ಬರಿಯನಪಲೊಡಂ: ಚ೦ದ್ರಪ್ರಮ, ೫. 
೫೯) § 

ಶಬರೀಜನ - - ಬೇಡಸ್ವೀಯರು (ಅದು ನಿರ್ಯುರ ಉಚ್ಚಳಿತ 
ಶೀಕರಶೀತಳವಾತನರ್ತಿತ ಉನ್ನದ ಶಬರೀಜನ ಅಳಕಂ: 
ಪಂಪಭಾ, ೩. ೧೦) 

ಶಬಲ - ಚಿತ್ರವರ್ಣ, ಬಣ್ಣ ಬಣ್ಣದ (ಶಿಬಿಕಾಂದೋಳ ವರೂಥ 


(ಹೋಗಿ ಒಂದು 
ಅದಂ ಕಂಡು ಅಲ್ಲಿ 


ದಂತಿ ಹೆಯಮಂ ನೇಪಥ್ಯ ರತ್ನಾವಳೀ ಶಬಲಚ್ಛಯೆ 
ಮುಸುಂಕೆ: ಅನಂತಪು, ೪. ೩) 

ಶಬಳ ಎ - [ಶಬಲ] ಬಣ್ಣಬಣ್ಣದ (ಐರಾವತಕರಲೂನ 
ಸಲ್ಲಕೀಶಬಳಮುಂ: ಪಂಪಭಾ, ೪. ೧೮ ವ) 

ಶಬಳಿತ - - ಬಣ್ಣಬಣ್ಣವಾದ (ಭಯಾನಕೋಭಯತಟ 
ಗುಹಾಗಹ್ವರನಿರ್ಜಜ್ಜರತ್‌ ಅಜಗರ ಗಳಗಳಿತ 


ಗರಳಶಬಳಿತಸಲಿಲ ಪ್ರವಾಹೆಯುಂ: ಆದಿಷು, ೫. ೮೭ ವ) 

ಶಬಾಲಯ - ಶೃಶಾನ (ಪ್ರತಿಭಯಂ ಪ್ರತಿವಾಸರಂ ಶಬಾಲಯಂ: 
ನೇಮಿನಾಪು, ೫. ೨೪) 

ಶಬಾವಳಿ - ಹೆಣಗಳ ಸಾಲು (ಕಾಮಶರಾಗ್ನಿಯೊಳ್‌ ಪೊರಳ್ವ 
ಅಲಸ ವಿಯೋಗಿಯು೦ಂ ಪೊಡರ್ದು ಬೇವ ಶಬಾವಳಿ: 
ನೇಮಿನಾಪು, ೫. ೨೨) 

ಶಬ್ದತತ್ತ್ವ - ಶಬ್ದಪ್ರಯೋಗ ಕುರಿತ ಶಾಸ್ತ್ರ (ಬುಧಗುಣ 
ಗಣನಾತೀತಾಂತರಂ ಶಬ್ಧತತ್ತ್ವ ಆಬುಧಿವಿವಿಧಾನ 
ಅಲಂಕ್ರಿಯಾವೀಚಿಮಾಲಾ: ಕವಿರಾಮಾ, ೨. ೧೫೪) 

ಶಬ್ದದ್ರವ್ಯ - ಧ್ವನಿಯ ಮೂಲದ್ರವ್ಯ (ಅನುಕೂಲಪವನನಿಂ 
ಜೀವನಿಷ್ಟದಿ೦ ನಾಭಿಮೂಲದೊಳ್‌ ಕಹಳೆಯ ಪಾಂಗಿನವೊಲ್‌ 
ಶಬ್ದದ್ರವ್ಯಂ ಜನಿಯಿಸುಗು೦ ಶ್ವೇತಮದಅ ಕಾರ್ಯಂ ಶಬ್ದಂ: 
ಶಬ್ದಮದ, ೯) 


ಶಬ್ದಪ್ರವೀಚಾರ — [ಜೈನ] ಕೇಳುವಿಕೆಯಿಂದಲೇ 
ಇಂದ್ರಿಯಸುಖವನ್ನು ಹೊಂದುವುದು (ವೃಂದಾರಕರೆಲ್ಲಂ 
ಹಸ್ತಚತುಷ್ಟ್ಣಯೋತ್ಸೇಧರುಂ ಅಷ್ಟಾದಶರತ್ನಾಕರೋಪಮ 


ಆಯುಷ್ಯರು೦ ಶಬ್ದಪ್ರವೀಚಾರರು೦ ಅಪ್ಪರ್‌: ಸುಕುಮಾಚ, 
೧೧. ೬೬ ವ) 

ಶಬ್ದವಿದ್ಯೆ - ವ್ಯಾಕರಣ (ನಯವಿದ್ಯಾವಿದರಿಂ ಕವಿಪ್ರಕರದಿಂ 
ತರ್ಕಜ್ಯರಿ೦ ಶಬದ್ಯೆಯೊಳಬ್ಬಾಸನಕಲ್ಲರಪ್ಪ ವಿಳಸದ್ಧೂದೇವರಿಂ 


ದೇವತಾಲಯದಿಂದೊಪ್ಪುವ ಗುಪ್ತವಂಶ ವಸುಧಾಧೀಶಾವಳೀ 
ರಾಜಧಾನಿಯನುಜ್ಜೈನಿಯನೆಯ್ದಿ ಬಂದನಜಿತಂ 
ಶುಂಭದ್ಗುಣಬ್ರಾಜಿತಂ: ಪಂಚತಂತ್ರ, ೨೬೩) 

ಶಬ್ದವೇದಿ - ಶಬ್ದವನ್ನು ಕೇಳಿ ಬಾಣ ಬಿಡುವವನು (ಇನ್ನಿದರ್ಕೆ 
ತಕ್ಕುದನಾನೆ ಬಲ್ಲೆನೆಂದು ಧನುರ್ವೇದಿಯುಂ 
ಶಬ್ದವೇದಿಯುವುಪ್ಪ ಬಿಲ್ಲ ಬಿನ್ನಣಿಯನೊರ್ವನಂ ಕರೆದು: 
ಪಂಚತಂತ್ರ, ೧೯೭ ವ) 

ಶಬ್ದಶಾಸ್ತ್ರ - ಶಬ್ದವಿದ್ಯ (ಕರ್ಣಾಟಕ ಲಕ್ಷಣ ಶಬ್ದಶಾಸ್ತ್ರಮಂ 
ಲಾಕ್ಷಣಿಕರ್‌ ಪೇಎಂದು ಬೆಸಸೆ ಬಗೆವುಗೆ ಪೇಟ್ಟ್‌ಂ: ಶಬ್ದಮದ, 
೩) 

ಶಬ್ದಸಂದೇಹ - ಪದ ಮತ್ತು ಅರ್ಥಗಳ ಬಗೆಗಿನ ಅನುಮಾನ 


(ಇದು .. . ಶಬ್ದಸಂದೇಹ ಶಲ್ಯಚಾರುಚು೦ಂಬಕಾಯಮಾನ 
ಅನೂನ ಕರ್ಣಾಟಕ ಲಕ್ಷಣಶಿಕ್ಷಾಚಾರ್ಯನಪ್ಪ ಸುಕವಿ 
ಕೇಶಿರಾಜ ವಿರಚಿತಮಪ್ಪ ಶಬ್ದಮಣಿದರ್ಪಣದೊಳ್‌: 


ಶಬ್ದಮದ, ಸಂಧ್ಯಾಂತ್ಯ ಗದ್ಯ) 

ಶಮ - - ಶಾಂತಿ (ವಿಕಮಮಂ ಪಗೆಯಂ ಕಿಡಿಸುವ ಶಮದಿಂ 
ಮುನಿಗಾಯ್ತು ಸಿದ್ಧಿ ಭೂಪತಿಗಾಯ್ತೇ: ಪಂಪಭಾ. ೭. ೫೧) 

ಶಮಂತಪಂಚಕ - - [ಸಮಂತಪಂಚಕ] ಪರಶುರಾಮನು ಎಲ್ಲ 
ಕ್ಷತ್ರಿಯರನ್ನೂ ಕೊಂದು ಅವರ ರಕ್ತದಿ೦ದ ನಿರ್ಮಿಸಿದ ಐದು 
ಮಡುಗಳು, ಕಾಲಾಂತರದಲ್ಲಿ ಈ ಜಾಗ ಕುರುಕ್ಷೇತ್ರ 
ಎನ್ನಿಸಿಕೊ೦ಡಿತು (ತಂದೆಗೆ ನೀರ್ಗುಡಲು೦ ಎಂದು ಮಾಡಿದ 
ಶಮಂತಪಂಚಕಗಳೆಂಬ ಅಯ್ದು ಪೆರ್ಮಡುಗಳ ಕೆಲದೊಳ್‌: 
ಪಂಪಭಾ, ೯. ೧೦೪ ವ) 

ಶಮನ - ಪರಿಹಾರ; ಯಮ (ಸುರಪ ಶಿಖಿ ಶಯನ ನೈಯತಿ 
ವರುಣ ಅನಿಲ ಧನಪತಿ ಈಶರ್‌ ಒಲವಿಂ ಕೆದರ್ದಂತಿರೆ: 
ರಾಜಶೇವಿ, ೧೧. ೪೨) 

ಶಮಿ - ಬನ್ನಿಯ ಗಿಡ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ 
ನಗ್ರೋಧ ಶಮಿ ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ವಾಮಿತ್ರಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ. 
೧೯೦ ವ) 

ಶಮೀವೃಕ್ಷ - - ಬನ್ನಿ ಮರ (ತಮ್ಮ ದಿವ್ಯಾಯುಧಂಗಳೆಲ್ಲಮಂ 
ಆ ಪುರೋಪವನದ ಪಿತೃವನದ ಕೆಲದ ಶಮೀವೃಕ್ಷದ ಮೇಲೆ 
ಪುರುಷಾಕೃತಿಯಾಗಿ ನೇಲ್ಗಟ್ಟಿ: ಪಂಪಭಾ, ೮. ೫೨ ವ) 

ಶಮ್ಯಾಕ ಕಕ್ಕೆ ಗಿಡ (ಬಿಲ್ವ ತಿಲ್ಲಕ ಶಮೀ ಶಮ್ಯಾಕ 
ಜಂಬಾಳಡಂಬದಿಂ ಒಂದೊಂದೆಡೆ ಸಹಕಾರ ಅಶೋಕ 
ಪುನ್ನಾಗ ಪಾಟದಿಂ: ವರ್ಧಮಾಪು, ೫. ೪೮) 

ಶಯನ ನಿದ್ದೆ (ಶಯನಕ್ಷೇಶದೊಳ್‌ 
ನ್ನಪಾನಗಮನಾಯಸಂಗಳೊಳ್‌ ನಿನ್ನ  ಸೇದೆಯುಮಂ 
ನೋಡದೆ: ಪಂಪರಾ, ೬. ೧೭೬); ಹಾಸಿಗೆ (ಶಯನೀಯಂ 
ಪರ್ಯಂಕಂ ಶಯನಂ ಶಯ್ಯಾಖ್ಯೆ ಅಭಿಧಾವ, ೧. ೧೦. ೨೨) 

ಶಯನಸದನ - ಮಲಗುವ ಮನೆ (ಜಿನನಿರ್ದ ಶಯನಸದನ 
ಮಂ ಅನಿಮಿಷವಧು ಮೂಮೆ ಭಕ್ತಿಯಿ೦ ಬಲಗೊಳುತುಂ: 
ಪುಷ್ಪದಂಪು, ೧೦. ೧೭) 

ಶಯು ಮಹಾಸರ್ಪ (ಯಮಹಾರಾಹುಬಿಂಬದ ಪಾಂಗಂ 
ಶಯಶಯ್ಯ ಪೋಲ್ತಿರೆ ನಭ೦ ಬಿಟ್ಟಿತ್ತು: ಕರ್ಣನೇಮಿ, ೬. 
೧೨೧) 


೧೦೩೧ 


ಶಯ್ಯಾಗ್ರ -. ಹಾಸಿಗೆ (ಸೂಸಿರ್ದಳಕಂ 
ಲೀಲೆಯಿಂದಪ್ಪವಡಿಸಿದಳ್‌ ಹೃದ್ಯಾಂಗಿ 
ಜಗನ್ನಾವಿ, ೨. ೭೮) 

ಶಯ್ಯಾತಳ - ಶಯ್ಯಾಗ್ರ (ಕೆಟ್ಟುದು ಪುಳಿ ಮುಟ್ಟಿದ ದುಗ್ಗದಂತೆ 
ನೀರ್ಮುಟ್ಟಿದ ಜೇನೆಯ್ಯಂತೆ ಪತಿಗೆ ಶಯ್ಯಾತಳದೊಳ್‌: 
ಯಶೋಧಚ, ೨. ೫೯) 


ಕಣ್ಣೊಳಿಪನ್ನಂ 
ಶಯ್ಯಾಗ್ರದಿಂದಂ: 


ಶಯ್ಯಾವಸಥ - ಮಲಗುವ ಮನೆ (ಒಪ್ಪುವುವಲ್ಲಿ ಶಸ್ತಕುಟಿ 
ಕೋಶಾಗಾರಂ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 


ಪಚನಧಾಮಂ ಸ್ನಾನಸದ್ಮಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತ್ರೀ ನಿವಾಸಾಸ್ಪದಂ: ಶಾಂತೀಶ್ವಪು, 
೧. ೧೩೭) 

- ಬಾಣ (ನಿನ್ನ ಪೆಡಗೆಯ್ಗಟ್ಟಂ ಶರದಿ೦ ಬಿಡಿಸಿದನಲ್ಲನೆ 
ಸರಿತ್ಸುತ೦ ಬನ್ನವಿನ್ನವು ಎಂಬುವುಮೊಳವೇ: ಪಂಪಭಾ, ೮. 
೫೩); ನೀರು (ಜಿನಮತಶರ ಶರಧಿಯ ಶಿಖರಕ್ಕೆ ನೋಡೆ 
ಬೇಟೆಲ್ಲೆಂತುಂ: ಸಮಯಪ, ೩. ೭೦); ಹುಲ್ಲು (ಶರಮದು 


ಶರ 


ಮುಂಜಂ ದೂರ್ವಾ ಹರಿತಾಳೀ ನಾಮಕಂ 
ಕಣುಂಕೆಯೆನಿಕ್ಕುಂ: ಆಭಿಧಾವ, ೧. ೮. ೩೮) 
ಶರಕಲ್ಪ - - ಬಾಣವಿದ್ಯೆಯ ತಿಳಿವಳಿಕೆ (ಇವನ ಶರಕಲ್ಲಂ ಇವನ 


ಅದಟು ಇವನ ಅಳವು ಇವನ ಅಣ್ಮು ನಿನಗಂ ಅಗ್ಗಳಂ 
ಇವನಂ ಪವನಸುತಂ ಗೆಲ್ಲಂ: ಪಂಪಭಾ, ೧೨. ೧೬೩) 

ಶರಚ್ಚಂದ್ರ - - [ಶರತ್‌ಚಂದ್ರ] ಶರತ್ಕಾಲದ ನಿರ್ಮಲ 
ಆಕಾಶದಲ್ಲಿನ ಚಂದ್ರ (ಗುರುಜನ ನಯನೇಂದೀವರಾನಂದ 
ಶರಚ್ಚಂದ್ರನು೦ ಆಗಿ: ಆದಿಷು, ೮. ೩೭ ವ) 

ಶರಚ್ಚಂದ್ರಿಕೆ ಶರತ್ಕಾಲದ ಬೆಳುದಿಂಗಳು )ಶರಚ್ಚಂದ್ರಿಕೆಯ 
ಬಳಸಿನೊಳಗಣ ಚ೦ದ್ರಮನಂತಿದ್ಮ ಅನುಪಮಂ ಜಿನಚಂದಂ: 
ಪುಷ್ಪದಂಪು, ೧೧. ೩೦) 

ಶರಜಾಲ ಬಾಣಗಳ ಬಲೆ [ಗುಂಪು] 
(ಸಂಜಯಶಿರಃಸ್ಕಂಧಾವಲಂಬಂ೦ ಕುರುಪಭು ಕಂಡಂ 
ಶರಜಾಲಜರ್ಜರಿತ ಗಾತ್ರತ್ರಾಣನಂ ದ್ರೋಣನಂ: ಗದಾಯು, 
೪. ೪೮) 

ಶರಜ್ಜಳಧರ - -.[ಶರತ್‌-ಜಳಧರ] ಶರತ್ಕಾಲದ ಮೋಡ, ಬಿಳಿ 
ಮೋಡ (ನೀಲನೀರದತನುಚ್ಛವಿ ಭಸ್ಮರಜೋವಿಲಿಪ್ತಂ 
ಅಂಜನಗಿರಿಯಂ ಶರಜ್ಞ್ಜಳಧರ೦ ಕವಿದಂತಿರೆ ಜೆಲ್ವನಾಳ್ಬು: 
ಪಂಪಭಾ, ೭. ೫೯) 

ಶರಜ್ಜೋತ್ಸ್ನಾ - ಶರತ್ಕಾಲದ ಬೆಳುದಿಂಗಳು (ಉತ್ತಮಾಂಗಂ 
ಶರಜ್ಜೋತ್ಸಾಪಾ೦ಡುಚ್ಛತ್ರರತ್ನಂಗಳಿಂ ಅಜೆಪೆ ನಿಜೈಶ್ಚರ್ಯಮಂ 

ಕುಡುಗೆಮಗೆ ಸುಖಾವಾಪ್ತಿಯಂ ಮಲ್ಲಿನಾಥಂ: 

ಮಲ್ಲಿನಾಹು, ೧. ೧) 

ಶರಣ್‌ - - ಶರಣಾಗತಿ, ರಕ್ಷಣೆ (ಶರಣಕ್ಕೆ ಎನಗೆ ಅರಿಕೇಸರಿಯ 
ಎರಡು ಪದಾ೦ಬುಜ೦ ಈಗಳ್‌ ಎಂಬುದುಂ: ಪಂಪಭಾ, ೫. 
೯೯) 

ಶರಣ - ಆಶ್ರಯ (ದರಹಾಸದ್ಭುತಿಲಕ್ಷ್ಮೀ ಶರಣಂ ತಾನೆಂದೊಡೆ 
ಆನ್‌ ಅದೇವಣ್ಣಿಪೆಂ ಆ ತರುಣಿಯ ಮುಖಮಂಡಲವಂ: 
ಶಾಂತೀಶ್ವಪು, ೧೩. ೧೯೪) 

ಶರಣಂ - - ಗತಿ (ಎಮಗೆ ಅಭವ ಭವಭಯಹರಣಂ 
ಭವದೀಯ ಸಮವಸರಣಂ ಶರಣಂ: ಆದಿಪು, ೧೪. ೩೮) 


ಶರಣಾಗತ - ರಕ್ಷಣೆ ಬಯಸಿ ಬಂದವನು (ಎನಗೆ 
ಶರಣಾಗತನಾದ ವಿಜಯಾದಿತ್ಯನಂ ಕಾಧ ಬಲ್ದಾಳ್ತನದೊಳ್‌: 
ಪಂಪಭಾ, ೧೪. ೩೭ ವ) 

ಶರಣಾಗತವಜ್ರಪಂಜರ - ಆಶ್ರಯ ಬೇಡಿ 
ಭದ್ರವಾದ ಕಾಪಿನಲ್ಲಿಡುವವನು  (ಆತ್ಯುದಾತ್ತಮಹಿಮಂ 
ಶರಣಾಗತವಜ್ರಪ೦ಜರಂ: ಪಂಪರಾ, ೧೦. ೨೩೬) 

ಶರಣಾಗತರಕ್ಷಣ - ಆಶ್ರಯ ಬಯಸಿ 
ಕಾಪಾಡುವವನು (ಶರಣಾಗತರಕ್ಷಣಮೆ ನರಪಂಗೆ 
ವಿಶೇಷಲಕ್ಷಣ೦ ನಿಶ್ಚಯಮೆಂದು ಅರಿಮರ್ದನನಂತಾಗಳ್‌ 
ಚಿರಂಜೀವಿಯನೆತ್ತಿಮೆಂದು ತೊಟ್ಟನೆ ನುಡಿದಂ: ಪಂಚತಂತ್ರ, 
೩೪೭) 


ಶರಣಾಗತವಜ್ರಪಂಜರ - ಆಶ್ರಯ ಬಯಸಿ ಬಂದವನನ್ನು 
ಬಿಗಿಯಾದ ಪಂಜರದಲ್ಲಿಟ್ಟಂತೆ ಜೋಪಾನವಾಗಿ 
ಕಾಪಾಡುವವನು (ಅತಯುದಾತ್ತಮಹಿಮಂ 


ಶರಣಾಗತವಜಪಂಜರಂ: ಪಂಪರಾ, ೧೦. ೨೩೬) 

ನಿನ್ನ ಬಲ್‌ -  - ಶರಣಾಗತವಾಗು, ಮೊರೆವೊಗು (ಒಡಲ್‌ 

ಪಸಿವಾರ್ದಳುರ್ದಟ್ಟ್‌ ನಿಪ್ಪುಟ೦ ಕರಗಿದುದು ಎಮ್ಮ ಬಾಟ್ವ 

ಪತೆ ದೇವ" ಶರಣ್ಣೆ “ವಂದೆವು: ಆದಿಪು, ೮. ೭೨) 

ಶರಣ್ಯ - ಆಶ್ರಯದಾತ (ಶರಣಾಯತಶರಣ್ಯಂ ಅಪ್ರತಿರಥಂ 
ರಾಜಾನ್ವಯಾಯ್ಯೆಕವಿಸ್ತರಣಂ ಮಾಗಧಕಲ್ಪಶಾಖಿ 
ಮಗಧಾಧೀಶಂ: ಶಾಂತಿಷು, ೫, ೧೦೬) 

ಶರತ್ವವೇಶ - ಶರತ್ಕಾಲದ ಆರಂಭ (ಗಿರಿಮಲ್ಲಿಗೆ ಬೀತು 
“ಏನ್ನವಾಗೆಯುಂ ೌಡವು ಮೊಗರಾಗಂಗಿಡೆಯುಂ 
ಅತಿಪ್ರಕಾಶಮಾದ ಶರತ್‌ ಪ್ರವೇಶದೊಳ್‌: ಪಂಪರಾ, ೭. 
೧೬೩ ವ) 

ಶರತ್ಸ್ಲಮಯ - ಶರತ್ಕಾಲ (ಅಮೃತಮಯೋಕ್ತಿ ಶರತ್ಸಮಯ 
ಸುಧಾಂಶುವಿಶದಕೀರ್ತಿವಿತಾನಂ: ಆದಿಹು, ೧. ೩೦) 

ಶರದ - ಸೆಕೆ (ಆ ಗುಹೆಯೊಳಗಣ ಶರದದೊಳಾಗಳೆ ಬಸವಳಿದ 
ಬಲಮನಾಜೆಸುವವೊಲಾಯ್ತಾ ಗಿರಿಯ ಕೊಳದ ಮರಗಳ 
ಪೂಗಳ ಕಂಪನೆ ತೆರಳ್ಳಿ ಬೀಸುವ ಪವನಂ: ಆದಿಪು, ೧೩. 
೫೬) ಶರದೃತು, ವರ್ಷ (ಶರದಾಖ್ಯಂ ಯತುವುಂ 
ವತ್ಸರಮುಂ: ಅಭಿಧಾವ, ೩. ೧. ೨೬) 


ಶರದಭ್ರ - ಶರತ್ಕಾಲದ ಮೋಡ (ಶರದಭ್ರಂ ಪರಿವಿಷ್ಣಮಪ್ಪ 


ವಿಲಸತ್‌ ನೀಲಾದ್ರಿಯೆಂಬಂತೆ ಬಿತ್ತರಿಸುತ್ತಿರ್ಪ್‌ ದುಕೂಲ 
ಚೇಲನಗಳಿಂ ಚೆಲ್ಲಾಗಿ ತೋರ್ಪ ಆ ಮದೋದ್ಭುರ 
ಮಾತಂಗಮಂ ಏಳೆ: ಶಾಂತೀಶ್ವಪು, ೩. ೧೨೫) 

ಶರದಾಗಮ - ಶರತ್ಕಾಲದ ಆರಂಭ [ಘನಾಗಮಂ ಮೊದಲ್ಲಿಡೆ 
ಶರದಾಗಮಂ ನೆಳ್‌ಯೆ ಪರ್ಬೆ ಸಮಸ್ತಮಹೀವಿಭಾಗಮಂ: : 
ಪಂಪಭಾ, ೭. ೬೯) 


ಶರದಾತಪ - ಶರತ್ಕಾಲದ ಬಿಸಿಲು, ಮಾಗಿಯ ಬಿಸಿಲು 
(ಪೊಳೆವಲರ ಪಸೆಯೊಳಿರ್ದುಂ ಪುಳಿನದ 
ಲೋಹಾಸನ೦ಗಳೊಳ್‌ ನೆಮ್ಮಿರ್ದುಂ ಚಳದಳಕೆಯರ್‌ 


ಅರೆಬರ್‌ ಅದೇಂ ಕಳೆದರೊ ಶರದಾತಪ 
ಆದಿಪು, ೧೧. ೭೬) 

ಶರದ್ದನ - ಶರತ್ಕಾಲದ ಮೋಡ, ಬೆಳ್ಳುಗಿಲು (ಆನ್ನೋಡೆ ನೋಡೆ 
ನೋಡ ಮನನ್ನೋಡುವವೊಲ್‌ ಶರದ್ಧನ೦ ಕರಗಿದುದು: 
ಆದಿಪು, ೪. ೬೬) 


ಪ್ರಭೂತ ಶ್ರಮಮಂ: 


ಬಂದವರನ್ನು 


ಬಂದವನನ್ನು 


೧೦೩೨ 


ಶರಧರ - ಮೋಡ (ಎಅಪ ಶರಧರದ ತುಜುಗಲ್‌ ಕಜ್‌ವ 
ಘನೋಪಳಕದಂಬಂ ಉಡುಗಣಮನೆ ನುಂಗಿ: 
ರಾಜಶೇವಿ, ೧. ೧೨೦) 

ಶರಧಿ - ಸಮುದ್ರ (ಶರಧಿಯ ನೀರಂ ನದಿಗಳ್‌ 
ಧರಿಯಿಸಲಾರ್ತಪುವೇ: ಧರ್ಮಾಮೃ ೬. ಲಲ್ಲಿ); ಬತ್ತಳಿಕೆ 
(ತಳಂ ಅರುಣಪಲ್ಲವಂ ಸ್ಮರಶರಧಿ ಜಂಘೆಗಳ್‌ ಪೊಳೆವ 
ತೊಡೆ ಬಾಳೆಗಳ್‌: ಅನುಭವ, ೪೯) 


ಶರಧಿಪತಿ -.. ವರುಣ (ಅದಜ ವಿಶಾಳತೆವೆತ್ತಿರ್ಪ 
ತತ್ವಥಮಶಾಳದೊಳಗ್ರ ಸುರಪತಿ ಪಿತೃಪತಿ ಶರಧಿಪತಿ 
ಧನದಪತಿಗಳ ಕೇಳೀವಿಲಾಸಶೋಭಿತಂಗಳಪ್ಪ ನಾಲ್ಕುಂ 


ದೆಸೆಗಳ ಮಣಿರತ್ನಹರ್ಮ್ಯ೦ಗಳುಮಂ: ಶಾಂತೀಶ್ವಪು, ೧೬. 
೩೧ ವ) 

ಶರನಿಧಿ - ಶರಧಿ (ಶರನಿಧಿ ತನ್ನಯ ರತ್ನಾಕರನಾಮಮನಿಲ್ಲಿ 
ಸಾರ್ಥಕಂಮಾಡಲ್‌ ಬಂದಿರುತಿರ್ದಪುದುಉ: ಕುಸುಮಾಕಾ, 
೫. ೩೮) 

ಶರನಿಧಿಪತಿ - ವರುಣ (ವರುಣಂ ಪಶ್ಚಿಮದಿಕ್ಷತಿ ಶರನಿಧಿಪತಿ: 
ಅಭಿಧಾವ, ೧. ೧. ೪೩) 

ಶರಪಂಜರ - ಬಾಣಗಳಿಂದ ಮಾಡಿದ ಪಂಜರ (ಅಂತು 


ಶರಪಂಜರದೊಳ್‌ ಒಳಗಿಯುಂ ಒಡಲಿಂ ವಿಟ್ಟು 
ಹೋಪ ಜೀವಮಂ ಪೋಗಲೀಯದೆ ಸ್ವಚ್ಛಂದಮಿಟ್ತು 
ಅಪ್ಪುದಜೆಂ ಉತ್ತರಾಯಣಂ ಬರ್ಪನ್ನಂ 'ಇರಿಸಿದಂ: 


ಪಂಪಭಾ, ೧೧. ೪೭ ವ) 

ಶರಪರಿಣತಿ - - ಬಾಣವಿದ್ಯೆಯ ಪ್ರೌಢಿಮೆ (ನ್ನುಮಂ ಗೆಲೆವಂದ 
ಸಾಮಂತಚೂಡಾಮಣಿಯ ಶರಪರಿಣತಿಯಂ ಆರಯಲೆಂದು: 
ಪಂಪಭಾ, ೨. ೫೯ ವ) 

ಶರಪಾತ - ಬಾಣಗಳ ಮಳೆ (ಶರಪಾತಮೆ ದೂತನವೊಲ್‌ ತರೆ 
ಮಾಗಧವರತನುಪ್ರಭಾಸಾಮರರಂ ಕರುಣಿಸಿ ಬಿಟ್ಟಂ 
ಕುಲಧನಪರಿಕರಮಂ ಕಯ್ಗೆಮಾಡಿ ಮನುಕುಲತಿಲಕಂ: 
ಆದಿಷು, ೧೪. ೫೫) 

ಶರಪಾಶ - - ಬಾಣಗಳ ಹಗ್ಗ ಬಾಣಗಳ ಬಲೆ (ನಿಮಿರ್ವ 
ಸುಯ್ಗಳಿಂ ಕುಸಿಯುತ್ತುಂ ಶರಪಾಶಂಗಳ ನಡುವಣ 
ಹರಿಣಿಯವೋಲ್‌  ಮನದೊಳಾಗಳ್‌ ಆಕುಳೆಯಾದಳ್‌: 
ಆದಿಹು, ೪. ೫೦) 

ಶರಭ - ಸಿಂಹಕ್ಕಿಂತ ಬಲಿಷ್ಠವಾದ ಎಂಟುಕಾಲುಗಳ ಒಂದು ಕಲ್ಪಕ 
ಪ್ರಾಣಿ (ಉರಿ ಕೊಳೆ ದೆಸೆಗಾಣದೆ ದೆಸೆವರಿವರಿದು 
ಕುಜಂಗಳಂ ಪಡಲ್ವಡಿಸಿ ಭಯಂಬೆರಸು ಒಳಳ” ನೆಗೆದುದಾ 
ವನ ಕರಿ ಶರಭ ಕಿಶೋರಕಂಠಗರ್ಜನೆ ಬನದೊಳ್‌: 
ಪಂಪಭಾ, ೫. ೯೧) 

ಶರಭಂಗ - ಬಾಣದ ತುಂಡು, ನೀರಿನ ತೆರೆ (ಶರಭಂಗಾನ್ಸಿತಂ 
ಇರದೆ ಅನುಕರಿಸಿದುದು ಆ ಬನದ ತಿಳಿಗೊಳಂ 
ಕೊಳುಗುಳಮಂ: ಶಬರಶಂ, ೨. ೫೨) 

ಶರಭವನ - - ಬಾಣಗಳ ಮನೆ, ಬತ್ತಳಿಕೆ (ಕಂತುಶರಭವನನಾ 
ಪ್ರಿಯಕಾಂತಾ ಭೂವಿಭಮ ಗಹಾಗಹ ವಶದಿಂ: ಪಂಪಭಾ, 


೧. ೬೬) 
ಶರರುಹ - ತಾವರೆ (ಕೈಯಂ ಸ್ಮರನೊಡ್ಡಿ ಕಾಸಿ ಬಿಲ್ಲಂ 
ತಿರುವೊಯ್ದು ಇಸುತಿರ್ಪಂ ಅಸಿತ ಶರರುಹಶರದಿಂ: 


ರಾಜಶೇವಿ, ರಾಜಶೇವಿ, ೯. ೨೧) 


ಶರವೃಷ್ಟಿ - ಮಳೆ, ಬಾಣಗಳ ಮಳೆ (ಕಣೌವಂ ಶರವೃಷ್ಟಿಯಂ 
ಆತ್ಮಜನಕ೦ ಇಂದ್ರಂ ಎನುತ್ತುಂ ಪುರುಡಿಸಿ ಶರವೃಷ್ಟಿಯ೦ ಆ 


ಗಿರಿಶಾಗ್ರದೊಳೆಯ್ದಿ ಕಣೌದಂ ಅರ್ಜುನಂ ಅದಟಿಂ: ಶಬರಶಂ, 
೪. ೪೧) 

ಶರಶಯ್ಯೆ - ಬಾಣಗಳ ಹಾಸಿಗೆ (ಇಡಿದಿರೆ ರೋಮಕೂಪದೊಳಗೆ 
ಉರ್ಚಿದ ಸಾಲ ಸರಲ್ಲಳುಂ  ತೆಜಂಬಿಡಿದಿರೆ ಬೆಟ್ಟು 
ಒರ್ಗುಡಿಸಿದಂತೆ ನೆಜಲ್ಲಿರೆ ಬಿಟ್ಟಂ ಏನೆಸೆದನೋ 
ಶರಶಯ್ಯೆಯೊಳ್‌ ಅಂದು ಸಿಂಧುಜಂ: ಪಂಪಭಾ, ೧೩, ೬೨) 

ಶರಶಲ್ಯ - ಬಾಣದ ಮೊನೆ (ಶರಶಲ್ಕಮಿನಿತು ಸಿಲ್ಕಿಯುಂ 
ಅರಿದಸುವಂ ಪಿಡಿಯಲೆರ್ದೆಯನಲ್ಲದೆ ನಡೆ ವಿಸ್ಮರಶರತತಿ 
ಕಿಟಲರಿಯವ ವಿರಹಿಯ ನೋವಿಂಗೆ ಸಾಯಲಿಲ್ಲದಜಿಂದಂ; 
ನೇಮಿನಾಪು, ೪. ೧೪) 

ಶರಶಾಳಿ - ನಿಪುಣ ಬಿಲ್ಲಾರ (ಶರಶಾಳಿಯೆಂ ಎಂಬುದಂ ಈ 


ಶರದಿಂದಮೆಗಜಿಪಲೈಚ್ಚು ಕುಲಧನಚಯಮಂ ತರಿಸಿ 
ಕೊಳಲ್ಲಗೆದು: ಆದಿಷು, ೧೨. ೯೯) 
ಶರಸಂಧಾನ - ಬಿಲ್ಲಿಗೆ ಬಾಣವನ್ನು ಹೂಡುವುದು 


(ಶರಸಂಧಾನದ ಬೇಗಂ ಅ೦ಬುಗಳ೦ ಅಂಬು ಈಂಬಂತೆ 
ಮೇಣಂಬಿನಾಗರಮೆಂಬೆತೆನೆ ಪಾಯ್ದ ಅರಾತಿಶರ 
ಸಂಘಾತಂಗಳಂ ನುರ್ಗಿ: ಪಂಪಭಾ, ೧೧. ೪೦) 

ಶರಸ್ತಂಬ - ಲಾಳದ ಕಡ್ಡಿ, ಜೊಂಡು (ಒಗೆದ ಶರಸ್ತಂಬದೊಳ್‌ 
ಇರ್ಬಗಿಯಾಗಿ ಮನೋಜರಾಗರಸ೦ ಉಗುತರೆ ತೊಟ್ಟಗೆ 
ಬಿಸುಟು ಬಿಲ್ಲಂ ಅಂಬುಮಂ ಅಗಲ್ಲಂ ಆಶ್ರಮದಿಂ 
ಉದಿತಲಜ್ಞಾವಶಂ: ಪಂಪಭಾ, ೨. ೩೩) 

ಶರಾಚಾರ್ಯ - ಬಿಲ್ಲ ಗುರು, ದ್ರೋಣ (ಸಂಗ್ರಾಮಭೂಮಿಯ 
ನಡುವೆ ಧೃಷ್ಟದ್ಯುಮ್ನ ಕಚಗ್ರಹವಿಲುಳಿತಮೌಳಿಯುಂ ತದೀಯ 
ಕೌಕ್ಷೇಯಕಧಾರಾವಿದಾರಿತಶರೀರನುಂ ಆಗಿ ಬಿಟ್ಟಿರ್ದ 
ಶರಾಚಾರ್ಯರಂ ಕಂಡು: ಪಂಪಭಾ, ೧೩. ೫೫ ವ) 

ಶರಾರು - ದುಷ್ಟ (ಶರಾರು ಫಾತುಕಂ: ಅಭಿಧಾವ, ೨. ೧. ೧೮) 

ಶರಾವ - ಮುಚ್ಚಳ, ಉಗುಳುವ ಪಾತ್ರೆ (ಕೀಳ್ವಾನಿಸರ್‌ ಆಶ್ರಾಂತಂ 
ಉಗುಳ್ವ ಶರಾವಂಬೊಲಮರ್ದ ವೇಶ್ಯಾಧರಮಂ ಚುಂಬಿಸಿ 
ನರಕದೊಳ್‌ ಆಟ್ದುದೇಂ ನೀತಿಯೇ: ಉದ್ಭಟಕಾ, ೧೦. ೮೦) 

ಶರಾವೆ - ಪಾತ್ರೆ (ಸುರುಚಿರ ದರ್ವಿಯೊಳ್‌ ನವಶರಾವೆಯೊಳ್‌ 
ಉಗ್ರನ ಚಾರುಹಸ್ತದೊಳ್‌: ತ್ರಿಷಷ್ಟಿಪು, ೧೦. ೭೬) 

ಶರಾಸನ - ಬಿಲ್ಲು (ಬೂದಿ ಜೆಡೆ ಲಕ್ಕಣಂ ತಪಕೆ ಆದುವು 
ಎರಲ್ಟೊಣೆ ಶರಾಸನಂ ಕವಚಂ ಇದೆಂತಾದುವೋ ಮುತ್ತುಂ 
ಮೆಟಸು೦ ಕೋದಂತುಟೆ ನಿನ್ನ ತಪದ ಪಾಂಗೆಂತು ಗಡಾ: 
ಪಂಪಭಾ, ೭. ೯೨) 

ಶರಾಸನಗುಣಘಾತಜಾತಕಾಳಿಕೆ - ಬಿಲ್ಲಿನ ಹೆದೆಯ ಹೊಡೆತದಿಂದ 
ಆದ ಕಲೆ (ವಿಜಯ ಶರಾಸನಗುಣಘಾತ 
ಜಾತಕಾಳಿಕೆಯನೆತ್ತಮಗ್ಗಳಿಸಿದುದು ಆ ಭುಜಬಲಿಯ 
ಭುಜದ್ವಯದೊಳ್‌ ಭುಜ೦ಗನಿಶ್ಚಾಸ ಧೂಮವೇಣೀನಿಕರಂ: 
ಆದಿಷು, ೧೪. ೧೪೧) 

ಶರಾಸನವಿದ್ಯೆ ಬಿಲ್ವಿದ್ಯೆ. (ಆಲೀಢ ಪತ್ಕಾಲೀಡ 
ಸಮಪಾದಂಗಳೆಂಬ ಆಸನಂಗಳೊಳಂ ಪೆಅವುಂ 
ಶರಾಸನವಿದ್ಯೆಗಳೊಳ್‌ ಅತಿ ಪ್ರವೀಣರು೦ ಜಾಣರು೦ ಆಗಿ: 
ಪಂಪಭಾ, ೧೩. ೩೮ ವ) 

ಶರಾಸನಾಗಮ ಧನುರ್ವಿದ್ಯೆ (ಎಚ್ಚಂ ವಿಹಗೇಶ್ವರನೆನಿಪ 
ಹಂಸನಂ ವರ ಶರಾಸನಾಗಮವಿಶಾರದಂ ತತ್‌ ಕ್ಷಣದಿಂ: 
ಪಂಚತಂತ್ರ, ೧೯೮) 


೧೦೩೩ 


ಶರಾಸಾರ ಬಾಣಗಳ ಮಳೆ (ಅಂತು 
ನರನಾರಾಯಣರಿರ್ವರುಂ ಅನವರತ ಶರಾಸಾರಶೂನ್ಯೀಕೃತ 
ಕಾನನಮಾಗೆಚ್ಚು: ಪಂಪಭಾ, ೫. ೫೦ ವ) 

ಶರೀರ - ದೇಹ (ತನು ಗಾತ್ರಂ ವಿಗ್ರಹಂ ಅಪಘನಂ ಶರೀರಂ 
ಕಳೇಬರಂ ಕಾಯಂ ಸಂಹನನಂ ದೇಹ ವಪು ಎಂದಿನಿತುಂ 
ಭಾವಿಸುವೊಡೆ ಅಂಗಪರ್ಯಾಯಂಗಳ್‌: ಅಭಿಧಾವ, ೧. 
೧೨. ೧) 


ಶರೀರತ್ರಿಗುಣಬಹುಳತೆ - - [ಜೈನ] ಪೂರ್ವಶರೀರವನ್ನು 
ಬಿಡದೆ ತೈಜಸ, ಕಾರ್ಮಣ ಶರೀರಗಳನ್ನು ಹಿಗ್ಗಿಸುವುದು 
(ಅಂತರ್ಮುಹೂರ್ತಕಾಲದಿ೦ ಶರೀರತ್ರಿಗುಣಬಹುಳತೆಯಿಂ 


ಚತುರ್ದಶರಜ್ಜ್ವಾಯಾಮಾತ್ಮತ್ರಿಗುಣಪ್ರಮಾಣಾತ್ಮಪ್ರದೇಶ 
ವಿಸರ್ಪಣದಿಂ: ಆದಿಪು, ೧೬. ೪೯ ವ) 

ಶರೀರಪೂಜಾ[ಜೆ] - ಸತ್ತವರ ದೇಹಕ್ಕೆ ಮಾಡುವ ಪೂಜೆ (ಖದಿ 
ಸತ್ತ ನೆಗಟೆಯ ಖೇಚರರರ್ಗೆಲ್ಲಂ ಶರೀರಪೂಜಾಪೂರ್ವಕಂ 
ಸಂಸ್ಕಾರವಿಧಿಯಂ ನಿರ್ವರ್ತಿಸಿ: ಶಾಂತಿಷು, ೫. ೬೪ ವ) 

ಶರೀರಪ್ರತ್ಯಾಖ್ಯಾನ [ಜೈನ] ದೇಹದ ಬಗೆಗಿನ ತಿರಸ್ಕಾರ 
(ಜಾತಿಸ್ಮರರುಮಾಗಿ ಪರಸ್ಪರವೈರಮಂ ಬಿಸುಟ್ಟು 
ಆಹಾರಶರೀರಪ್ರತ್ಕಾಖ್ಯಾನಪೂರ್ವಕ೦ ಸನ್ಯಸನವಿಧಿಯಿಂದಂ 
ಅಸುವಂ ವಿಸರ್ಜಿಸಿ: ಶಾಂತಿಷು, ೯. ೭೧ ವ) 

ಶರೀರಪ್ರವಾಹ ನದಿಯ ಪ್ರವಾಹ (ಆದಿತ್ಯನೆಂಬರಸಂ 
ಶರೀರಪವಾಹದೊಳ್‌ ಹೋಪ  ಮಂದಸಂ ತರಿಸಿ 
ತದಂತರ್ಗತ ಬಾಲಕನಂ ರಾಧೆಯೆಂಬ ತನ್ನರಸಿಗೆ 
ಕೊಟ್ಟೊಡೆ: ಚಾವುಂಪು, ಪು. ೪೦೦. ಸಾ. ೫) 

ಶರೀರಭಾರಮನಿಚಿಪು - - ಸಾಯು (ಮಹಾಬಳಖಚರೇಂದಂ 
ಪ್ರಾಯೋಪಗಮನವಿಧಿಯಿಂದಂ ಆತ್ಮೀಯ 
ಶರೀರಭಾರಮನಿಟಿಪಿ: ಆದಿಹು ೨. ೬೧ ವ) 

ಶರೀರಮಾದ್ಯಂ ಖಲುಧರ್ಮಸಾಧನಂ - ಧರ್ಮಸಾಧನೆಗೆ 
ಶರೀರವೇ ಮೊದಲ ಸಾಧನವಲ್ಲವೇ (ಶರೀರಮಾದ್ಯಂ 
ಖಲುಧರ್ಮಸಾಧನಂ ಎಂಬ ಪುರಾಣವಾಕ್ಕಮುಂಟು: 
ಪಂಚತಂತ್ರ, ೧೮೮ ವ) 

ಶರೀರತೋಭೆ ಶವಕ್ಕೆ ಮಾಡುವ ಅಲಂಕಾರ 
(ಹಾಹಾಕ್ರಂದನಧ್ವನಿಗಳ್‌ ಅಂತಃಪುರಕ್ಕಂ ಪುರಕ್ಕಂ ನೆಗಟ್‌ೌ 
ಮತಿವರಾದಿಗಳ್‌ ತದ್ದಂಪತಿಗಳ್ಗೆ ಶರೀರಶೋಭೆಯಂ ಮಾಡಿ: 
ಆದಿಪು, ೫. ೨೭ ವ) 

ಶರೀರೋಪಾದನ ಹುಟ್ಟು 
ಶುಭಾಶುಭಕರ್ಮಶೈಲೂಷಪ್ರೇರಿತಂಗಳಾಗಿ ಬಃ 
ನಾನಾಕಾರಶರೀರೋಪಾದಾನ ಪರಿತ್ಯಜನಪುರಸ್ಪರಂ 
ಪರಿಭ್ರಮಿಸುಗುಂ: ಆದಿಪು, ೧೬. ೫೭ ವ) 

ಶರ್ಕರಾ!ರೆ] ಸಕ್ಕರೆ ಪುದಿದ ಪರಿಣಾಮದೊಳೊದವಿದ 
ದುರಿತಾನುಗತಮದನುಭಾಗಮೆನಿಪ್ಪುದು ಶರ್ಕರಾದಿ ಕಿಂಪಾಕ 
ದುರ್ವಿಪಾಕ ಪ್ರಭಾವಶಕ್ತಿಪ್ರತಿಮಂ: ಸುಕುಮಾಚ, ೮. ೩೦) 


(ಜೀವ೦ಗಳ್‌ 


ಶರ್ಕರಾಪ್ರಭೆ - [ಜೈನ] ಒಂದು ನರಕ (ಆಡಿದ ಕಾಡೊಳ್‌ 
ಜವನೆಚ್ಞಾಡಿದನೆನೆ ಕೊಂದು ತಿಂದು ಕೈಯುಂ ಕಾಲುಂ 
ಮೂಡಿದುವು ಪಾತಕಕ್ಕೆನೆ ಕಾಡೊಡೆಯಂ ಕಟೆದು 
ಶರ್ಕರಾಪಭೆಗಿಟೆದಂ: ಪಂಪರಾ, ೬. ೬೪) 

ಶರ್ಮ — ಸಂತೋಷ (ಅಂತೆಸೆವ ನಿರ್ಮಿತ 
ಶರ್ಮಭರ್ಮಹರ್ಮ್ಯದೊಳ್‌ ಕೂರ್ಮೆಯಿಂ ಪೆರ್ಮೆವೆತ್ತು: 


ರಾಜಶೇವಿ, ೨. ೧೨೦ ವ) 


ಶರ್ವರಿ - ರಾತ್ರಿ (ಉದ್ದಮರುಚಿ ಶರ್ವರೀ ವಿರಹಸಂಪದಂ ಆ 
ನರಲೋಕಚಂದ್ರಮಂ: ಲೀಲಾವತಿ, ೧. ೯೦) 

ಶರ್ವಾಣಿ - ಪಾರ್ವತಿ (ಶರ್ವಾಣಿಯ ಸೌಂದರ್ಯಮನೊರ್ವಂ 
ಬಣ್ಣಿಸುವೆನೆಂಬ೦ ಗಾಂಪಂ: ಗಿರಿಜಾಕ, ೪. ೧೦) 

ಶಲಭ - ಪತಂಗ (ಶಲಭಂ ಪತಂಗಂ ಎಂದಣೆಗೆ: ಅಭಿಧಾವ, ೧. 
೯. ೨೩); 

ಶಲಲಿ - ಮುಳ್ಳುಹಂದಿ (ಶಲಲಿ ಶಲ್ಕಕಂ ತಾನಕ್ಕುಂ: ಅಭಿದಾವ, 
೧೯೯5) 

ಶಲಾಕಾಪುರುಷ - [ಜೈನ] ಅರವತ್ತು ಮೂವರು ಶ್ರೇಷ್ಠಪುರುಷರು: 
ಇಪ್ಪತ್ತನಾಲ್ಕು ಮಂದಿ ತೀರ್ಥಂಕರರು, ಹನ್ನೆರಡು ಮಂದಿ 
ಚಕ್ರವರ್ತಿಗಳು, ಒಂಬತ್ತು ಮಂದಿ ಬಲದೇವರು, ಒಂಬತ್ತು 
ಮಂದಿ ವಾಸುದೇವರು, ಒಂಬತ್ತು ಮಂದಿ ಪ್ರತಿವಾಸುದೇವರು 
(ಅಭ್ಯುದಯನಿಶ್ರೇಯಸಸುಖನಿಮಿತ್ತಂಗಳುಂ 
ಉದಿತೋದಿತನುಂ ಶಲಾಕಾಪುರುಷನು೦ ಚಕ್ರವರ್ತಿಯುಂ 
ಮ್ನಥನುಂ ತೀರ್ಥಂಕರಪರಮದೇವನುಂ೦ ಅಪ್ಪ ಶಾಂತಿಪು, 
೯. ೨೦೮ ವ); ನೋಡಿ, "ತ್ರಿಷಷ್ಠಿಶಲಾಕಾಪುರುಷರು' 

ಶಲಾಕೆ - ಈಟಿ, ಸಲಾಕಿ (ವನಿತೆಗೆ ವಶ್ಯಮಿದೆಂದು ಅಂಜನಮಂ 
ಕಾಂಚನಶಲಾಕೆಯಿಂ ನೀಡಲ್‌ ಅದೇನನುಕರಿಸಿರ್ದುದೊ 
ಮನ್ನಥನ ನನೆಯ ಮೊನೆಯಂಬಿದೆಂಬ ಮಾತಮರ್ವಿನೆಗಂ; 
ಸುಕುಮಾಚ, ೧೦. ೨೧) 

ಶಲಾಟ - ಮಿಡಿಗಾಯಿ (ಪಾತ್ರಂಗಳೊಳ್‌ ತೀವಿರ್ದ ಶಲಾಟ 
ಪರಿಪಕ್ವ ರಸಾಳ ಬೀಜಪೂರ ಜಂಬೀರ .. . ಮೊದಲಾದ 
ನಾನಾ ಫಳಪ್ರಕರಂಗಳಿಂ: ತ್ರಿಷಷ್ಟಿಪು, ೧೮. ೪೦ ವ) 

ಶಲಾಟು ಮಿಡಿಗಾಯಿ (ಅನ್ಯಪಕ್ಷಿಯುಣ್ಣದ 
ಶಲಾಟುಸಂಕುಳಮನಾಯ್ದು ಮೆಲುವಂ ಶಬರಂ: 
ನೇಮಿನಾಪು, ೩. ೭೮) 


ಶಲ್ಕ - ಚೂರು, ತುಂಡು (ಕಾಮಿನೀಜನ೦ ಅಂತು ಪೊಕ್ಕು 
ಶತಪತ್ರಸೂತ್ರ೦ಂಗಳೊಳಂ ರಂಭಾವಲ್ಕಲ ಶಲ್ಕಂಗಳೊಳಂ 
ಶೀರ್ಣನಾಳಿಕೇರಪರ್ಣ೦ಗಳೊಳ೦ ಅಮರ್ಕೆಯುಂ 


ಪೋಲ್ಕೆಯುಂ ಒಲ್ವುಂ ಜೆಲ್ವುಮಾಗೆ: ಚಂದ್ರಪ್ರಷು, ೭. ೧೧೫ 
ವ) 

ಶಲ್ಯ - ಮೂಳೆ (ಎನಿತು ಕಾಲದ ಅಸ್ಥಿಸಮೂಹಂಗಳಿರ್ದೊಡಂ 
ಇವಿಂತಪ್ಪ ಪ್ರಾಣಿಗಳ ಶಲ್ಕವೆಂದು ಸಹದೇವನಂತೆ ಪೇಟಲ್‌ 
ಬಲ್ಲೆಂ: ಪಂಚತಂತ್ರ, ೩೪೮ ವ); [ಜೈನ] ಮುಳ್ಳಿನಂತೆ 
ಚುಚ್ಚುವ ಮೋಹ (ಮಿಥ್ಯಾಶಲ್ಯಂ ಮಾಯಾಶಲ್ಕಂ 
ನಿದಾನಶಲ್ಕಮೆಂಬ  ಮೂಖುಂ ಶಲ್ಯಂಗಳಂ ಹಿಂಗಿದಂ: 
ಧರ್ಮಾಮೃ, ೫. ೮೮ ವ) 

ಶಲ್ಯಕ ಮುಳ್ಳುಹಂದಿ (ವೃಕ ಭಲ್ಲೂಕ ಸುಗಂಡ 
ಚಂಡಹರಿಣಶ್ರೇಕೀ ರುರು ಉರು ಉಗ್ರ ಶಲ್ಕಕ ಸಾರಂಗ 
ಶಶಾವಳೀ ಶರಭ ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ 
ಸೃಗಾಳಜಾಳ೦ಂ ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ 
ವ್ಯಾಳ ಕರಾಳ ವಿಸ್ತುರತ್‌ ಅರಣ್ಯಾನೀ ಮಹೀದೇಶದೊಳ್‌: 
ಪಂಚತಂತ್ರ, ೧೪೨) 

ಶಲ್ಯತ್ರಯ - [ಜೈನ] ವ್ರತಸ್ಥನನ್ನು ಬಾಧಿಸುವ ಮಾಯಾ, ಮಿಥ್ಯಾ, 
ನಿದಾನ ಎಂಬ ಮೂರು ಬಗೆಯ ತೊಂದರೆಗಳು 
(ಶಲ್ಯತ್ರಯತ್ರಿಗಾರವರಹಿತನುಂ ದಶಧರ್ಮ 
ಸಂಯುತನುಂ: ಕರ್ಣನೇಮಿ, ೨. ೬೧ ವ) 


೧೦೩೪ 


ಶಲ್ಯಧರ - ಮೂಳೆ ಧರಿಸಿದವನು, ಶಿವ (ಗೌರೀಪತಿ ಶಲ್ಯಧರಂ 
ಭೈರವಂ .. . ಸದಾಶಿವನಲ್ಲ ವಿಚಾರಿಸೆ ಬೇಖೊರ್ವನೆಂಬರ್‌ 
ಎಲದ್ದಿದನಾತಂ: ಸಮಯಪ, ೮. ೧೦೨) 


ಶಲ್ಯಮಂಡನಕಾರಿ - ಮೂಳೆಯ ಅಲಂಕಾರದವನು, ಶಿವ 
(ಊರಿಂಗೆ ಶಲ್ಕಮಂಡನಕಾರಿಯಮಾಮಗಲ್ಕನಿರಲೆ 
ಸಲ್ಲೆಂಬವೊಲ್‌ .. . ಹೊಳಗೆ ಮಾಡುವರ್‌ ದೇಗುಲಮಂ: 


ಸಮಯಪ, ೮. ೩೮) 
ಶಲ್ಯವಿದೂರ - [ಜೈನ] ಶಲ್ಯತ್ರಯಗಳನ್ನು ನಿವಾರಿಸಿಕೊ೦ಡವನು 
(ಶಲ್ಕವಿದೂರ ಬಂಕರಸನಂಕದ ಮಾಜೆಯತಂದೆ 
ಬರೆದಪಂ ಬುಧಮಾಧವನೀ ಪ್ರಬಂಧಮಂ: ಪುಷ್ಪದಂಪು, 
೧೪. ೫೭) 
- ಮೊಲ (ವೃಕ ಭಲ್ಲೂಕ ಸುಗಂಡ ಚಂಡಹರಿಣಶ್ರೇಣೀ 
ರುರು ಉರು ಉಗ್ರ ಶಲ್ಯಕ ಸಾರಂಗ ಶಶ ಆವಳೀ ಶರಭ 
ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ ಸೃಗಾಳಜಾಳಂ 
ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ ವ್ಯಾಳ ಕರಾಳ 
ವಿಸ್ತುರತ್‌ ಅರಣ್ಯಾನೀ ಮಹೀದೇಶದೊಳ್‌: ಪಂಚತಂತ್ರ, 
೧೪೨) 
ಶಶಕ - ಮೊಲ (ಉತ್ಸಾಹದಿಂದ ಉಪಾಯನಿಪುಣನಪ್ಪ ಶಶಕಂ 
ಆ ಸಿಂಹಮಂ ಇಲ್ಲಿ ತಂದು ಕೊಲ್ಟೆಂ 
ಭಯಮೇಕೆನಗಿಲ್ಲಿ: ಪಂಚತಂತ್ರ, ೧೪೪ ವ) 
ಶಶಧರ - ಚಂದ್ರ (ಅರಮನೆಯೊಳ್‌ ಅರಸನಂಬರತಳದೊಳ್‌ 
ವರತಾರಾಪರಿಗತ ಶಶಧರನಂತೊಪಿರೆ: ಕವಿರಾಮಾ, ೨. 
೧೦) ಈ 
ಶಶಾಂಕ - 
ಉಷ್ಟೀಷಂ 


ಶಶ 


ಚಂದ್ರ (ಧವಳಹಯಂ ಧವಳರಥಂ ಧವಳ 

ಶಶಾಂಕಸಂಕಾಶ ಯಶೋಧವಳಿತ ಭುವನಂ 
ತಾಗಿದಂ  ಅವಯವದಿಂ ಬಂದು ಧರ್ಮತನಯನ 
ಬಲದೊಳ್‌: ಪಂಪಭಾ, ೧೧. ೩೯) 

ಶಶಿಕಾಂತಶಿಳಾತಳ - - ಚಂದಕಾಂತಶಿಲೆಯ ಹಾಸುಗಲ್ಲು 
(ತಚ್ಛಶಿಕಾಂತ ಶಿಳಾತಳ೦ ಸಿಡಿಲ್ಲು ಅಂದೊಡೆದತ್ತು ಇದೇಂ 
ಬಿಸಿದೊ ಬೇಟದ ಬೆಂಕೆ ಮೃಗಾಂಕವಕ್ತೆಯಾ: ಪಂಪಭಾ, ೫. 
೭) 

ಶಶಿಖಂಡ ಬಾಲಚಂದ್ರ (ದಕ್ಷಿಣದಿಜ್ಮುಖದೊಳೆಸೆದು 
ಶಶಿಖಂಡದವೋಲ್‌ ಈಕ್ಷಣಸುಖಮಯಮಿರ್ಪುದು 
ದಕ್ಷಿಣಭರತ ತ್ರಿಖಂಡದಾರ್ಯಾಖಂಡಂ: ಪಂಪರಾ, ೧. 
೪೫) 

ಶಶಿಮಣಿ - ಚಂದಕಾಂತಶಿಲೆ (ಅಂತು ಚಂದ್ರೋದಯದೊಳ್‌ 
ಬಿಂದುವಿಡುವ ಶಶಿಮಣಿಶಲಾಕೆಯಂತಿರ್ದ ಆಕೆಯಂ ಕಂಡು 
ಮನಂಗೊಂಡು: ನೇಮಿನಾಪು, ೪. ೯೨ ವ) 

ಶಶಿವಂಶ - - ಚಂದ್ರವಂಶ (ಭರತ ಯಯಾತಿ ಕುತ್ತ ಪುರುಕುತ್ಪ 
ಪುರೂರವದಿಂದಂ ಇನ್ನೆಗಂ ಪರಿವಿಡಿಯಿಂದೆ ಬಂದ 
ಶಶಿವ೦ಶಂ: ಪಂಪಭಾ, ೭. ೧೬) 

ಶಶಿವಿಶದ - - ಚಂದ್ರನಂತೆ ಬೆಳ್ಳಗಿನ, ನಿರ್ಮಲವಾದ (ಅಂತು 
ವರ ಶಶಿವಿಶದಯಶಃಪಟ೦ಗಳ೦ ನನ್ನಿಪಟಂಗೊಳ್ಳಂತೆ ವಿವಿಧ 
ಧ್ವಜಪಟ೦ಗಳಂ ಕೊಂಡು: ಪಂಪಭಾ, ೮. ೧೦೯ ವ) 

ಶಶ್ಚತ್‌ - - ಪುನಃಪುನಃ (ಗುಣಮೆ೦ಟು೦ ಬಂದು ತನ್ನೊಳ್‌ 
ಪೆಣೆದಿಜ್‌ ಸುಖಸೋದ್ಧೂತನುಂ ಲೋಕಚೂಡಾಮಣಿಯುಂ 
ಶಶ್ಚತ್‌ ತ್ರಿರೋಕೀಪ್ರಣುತನುಂ: ಆದಿಷು, ೧೬. ೪೯ ವ); - 
ಶಾಶ್ವತವಾದ (ಶ್ರುತದೇವೀವಚನಾಮೃತಂ ಶುತಕಥಾಳಾಪಂ 


ಶ್ರುತಸ್ಕಂಧಸ೦ತತಿ ಶಶ್ವಚ್ಛ್ರುತಪಾರಗಶ್ರುತಿ ಮಹೋರ್ಮ್ಯುಲ್ಲಾಸಿ: 
ಪಂಪಭಾ, ೧೪. ೩೨) 

ಶಷ್ಟಸರೋವರ - - ದಂಡೆಯಲ್ಲಿ ಎಳೆ ಗರುಕೆ ಬೆಳೆದಿರುವ 
ಸರೋವರ (ಶೀಮತಿಯಾದ ಭವದೊಳ್‌ ವಜಜಂಘನುಂ 
ತಾನುಮಿರ್ದ ಸ 
ವಿಧಿಪೂರ್ವಕ೦ಂ ಮಹಾದಾನಮನಿತ್ತುದಂ: 


ಆದಿಹು,, ೯. 


ಕಾಷ್ಠ ಷಸಂಭವಾಮಯ ಜರಾದಿ 
ಬಾಧಾವಿದೂರನುಂ: ಆದಿಪು, ೮. ೪ ವ) [ಬಸವರಾಜು 
ಮತ್ತು ನರಸಿಂಹಶಾಸ್ತ್ರಿ ಅವರ ಆವೃತ್ತಿಗಳಲ್ಲಿ]; — 
ಆಯುಧಗಳ ಪಹೋಗ, ಅಂದರೆ ಯುದ್ಧ 
(ಷೋಡಶಕ್ರಿಯೆಗಳಂ ಗಾಂಗೇಯಂ ತಾಂ ಮುಂತಿಟ್ಟು ಮಾಡಿ 
ಶಸ್ತ್ರಶಾಸ್ತ್ರಂಗಳೂಳ್‌ ಅತಿಪರಿಣತರ೦ ಮಾಡಿ: ಪಂಪಭಾ, ೧ 
೮೫ ವೆ 

ಶಸ್ತಕರ್ಮ ದ ಶಸ್ತ್ರಗಳನ್ನು ಪ್ರಯೋಗಿಸುವುದು 
`` (ನಿಖಿಲಕ್ಷತ್ರಿಯಸಮೂಹಕ್ಕೆ ಶಸ್ತಕೆರ್ಮಮುಮಂ 
ಯಥಾಯೋಗ್ಯಮುಪದೇಶಂಗಂಸ್ಯ ಆದಿಪು, ೮. ೬೪ ವ); 

ಶಸ್ತ್ರಚಿಕಿತ್ಸೆ (ಜನಿಯಿಸಿದ ಶೋಫಮದು ಲೇಪನದಿಂ 

ಹೋೇಗದೊಡೆ ಶಸ್ತಕರ್ಮವನೆಸೆ ಪಂತೆ: ಪಾರ್ಶ್ವನಾಷು, ೨. 
೪೩) 

ಶಸ್ತವಿಡಂಬ - ಆಯುಧಗಳ ಅಟಾಟೋಪ (ಸೊಕಮಿರ್ಕೆ ಅಕ್ಕಟ 

 ದರ್ಭಪಾಣಿ ಯಮಜಂ ದರ್ಮೀಕರಂ ವಾಯುಪುತ್ರಕನುಂ 


ಜರ್ಜರಹಸ್ತಂ ಇಂದ್ರತನಯಂ ದಸ್ರಾತ್ಮಜರ್‌ 
ದಂಡಮುಷ್ಟಿಕರರ್‌ ಶಸ್ತವಿಡಂಬಂ ಏವುದವರ್ಗಂ 
ಪಾಂಚಾಲಿಯುಂ ಗಂಧದಾಯಕಿಯಾಗಿರ್ಪ್ಷಿನಂ ಅಂದು 
ಮತ್ತ್ಯಗೃಹದಿಂದ ಈ ನಿಗ್ರಹ೦ ಪೊಲ್ಲದೇ: ಗದಾಯು, ೩. 
೩೪) 

ಶಸ್ತ್ರವಿದ್ಯೆ - - ಆಯುಧ ವಿದ್ಯ (ಈ ಕೂಸುಗಳ್‌ 


ಯೋಗ್ಯರಪ್ಪುದಂ ಇನ್ನೊಲ್ಲೊಡೆ ಶಸ್ತ ಸವಿದ್ವಗೊವಜಂ ನೀನಾಗು 
ಕುಂಭೋದ್ಧವಾ: ಪಂಪಭಾ. ಇ ೫ಖಿ 

ಶಸ್ತ್ರಾಶಸ್ತ್ರಿ - ಆಯುಧ ಹಿಡಿದು ಮಾಡುವ ಯುದ್ಧ (ಜಟ್ಟಿಗರೊಳ್‌ 
ಶಸ್ತ್ರಾಶಸ್ತ್ರಿಯುಂ ಖಡ್ಗಾಖಡ್ಲಿಯುಂ ದಂಡಾದಂಡಿಯುಂ 
ಕಚ್‌ಕಡೆಯುಮಾಗಿ: ಅನ೦ತಪು, ೧೧. ೮೩ ವ) 

ಶಳ - ಮುಳ್ಳು ಹಂದಿ (ಶಳಸೂಚೀಭಿನ್ನವಕ್ಷಂ ಕಿಟಿರದ 
ಲಿಖಿತಗ್ರೀವನಾಪೂತಿ ಏಂ ಬಂದುದೋ ಬೇಡರ 
ಬಟೆವಟಿಯಂ ಶ್ವಾನನೇಣವಸಾನಂ: ನೇಮಿನಾಷು, ೩. ೬೩) 

ಶಾಂಡಿಲ್ಯಕ — ಬಿಲ್ವಪತ್ರೆ ಮರ (ಬಂಧುರ ಭಾರದ್ದಾಜ ಶಾಂಡಿಲ್ಕಕ 
pe ತಾಪಸಪ್ರೋತ್ಸರಮಂ ಸೋಮಾರ್ಕರುಕ್ತಾಂಚಿತಮದು 
ನಭಮಂ ಪೋಲ್ತು ಚೆಲ್ವಾಯ್ತರಣ್ಯಂ: ರಾಜಶೇವಿ, ೫. ೭೫) 

ಶಾಂತರಸ - - ದ್ವೇಷರಹಿತ ಮನೋಭಾವ (ಈ ಜಗದ್ಗುರು 
ಬಂದಿರ್ದುದದಜೆಂದೆ ಶಾಂತರಸಮಂ ಕೈಕೊಂಡುದೀ 
ಪರ್ವತಂ: ಆದಿಪು, ೧೩. ೮೨) 

ಶಾಂತಾಂತರಂಗ - ಶಾಂತವಾದ ಮನಸ್ಸು 
ಕುರುಳ್ಳರಿಯೋಡಿದನಿತ್ತ ಶಾಂತಾಂತರಂಗಂಗೆ 
ಮುನಿಮುಖ್ಯಂಗೆ ಹೊಡೆವಟ್ಟು ಧೃಣೀಂದಂ 
ಶಾಂತಿಪು, ಕ ೨೧ ವ) 

ಶಾಂತಿಕಪೌಷ್ಟಿಕಕ್ರಿಯೆ - ಅನಿಷ್ಠನಿವಾರಣೆಯ ಒಂದು ಕರ್ಮ 
(ಪಂಚಪರಮೇಷ್ಠಿಗಳ್ಳೆ ಪೂಜೆಯಂ ಪುರೋಹಿತಂ ಮಾಡಿ 


(ಹಿಮಚೂಳಂ 
ಕನಕಶಾಂತಿ 
ಪೋಗೆ: 


ಶಷ್ಟಸರೋವರದೊಳ್‌ ಚಾರಣಯುಗಳಕ್ಕೆ 


ಣ ಆತಪ ವರ್ಷ ವಿಷ ಅಗ್ನಿ 


೧೦೩೫ 


ಶಾಂತಿಕಪೌಷ್ಟಿಕ್ರಿಯೆಯಂ ನಿರ್ವರ್ತಿಸಿ: ಆದಿಷು, ೧೨. ೭೪ 
ವ) 


ಶಾಂತಿಮಿಚ್ಛಂತಿ ಸಾಧವಾ - ಸಾಧುಗಳು ಶಾಂತಿಯನ್ನು 
ಅಪೇಕ್ಷಿಸುವವರು (ಕಷಾಯಭಟರಂ ಬೆನ್ನಟ್ಟಲೊಪ್ಪಿ 
ಮಹಾವ್ಯ ವಸಾಯಂ ತಮಗಾಗೆ ಭವ ೈಕಜನಕೆಲ್ಲಂ 


ಶಾಂತಿಮಿಚ್ಛ೦ತಿ ಸಾಧವ ಎಂಬುತ್ತಮ ಸಾಧುವರ್ಗಮೆನೆರಂ 
೯ಪವರ್ಗಂಬರಂ: ಅಜಿತಪು, ಸ ೫) 

ಹ — ಅನಿಷ್ಟನಿವಾರಣೆಗಾಗಿ ದೇವರಿಗೆ ಮಾಡುವ 
ಅಭಿಷೇಕ (ಇರೆಂದಿರಿಸೆ ಶಾಂತ್ಯಭಿಷೇಕಪುರಸ್ಸರಂ 
ಪೂಜಾವಿಧಾನಮಂ ಸಪ್ಪವಾಸರಾವಸಾನಂಬರಂ 
ಮಾಡಲ್ರ್ಲಗುಳ್ಳುದುಂ ಪರಿಪೂರ್ಣಆವಧಿದಿವಸಸಾಯಂತನ 
ಸಮಯದೊಳ್‌: ಶಾಂತಿಪು, ೬. ೨೮ ವ) 

ಶಾಕಟಿಕ - ಸರಕು ಬಂಡಿ (ಶಾಕಟಿಕಕ್ಕೆ ರಥಮಂ 
ಪ್ರತಿಮಾಡಿದನೊರ್ವ ಜೀಯಂ ಎಂದೇಕೆಯೊ ಮೂಢರ್‌ 
ಊಳ್ಳರ್‌: ಸಮಯಪ, ೧೦. ೧೧೯) 

ಶಾಕವರ್ತಿಕ - - ತರಕಾರಿಯ ಪಲ್ಯ (ಅನಿಷ್ಠುರೋಷ್ಠಪುಟಮಧ್ಯ 
ಸಂಧಾರಣಮಾತ್ರ ಚೂರ್ಣನೀಯ ಶಾಕವರ್ತಿಕಮುಮಂ: 
ಆದಿಷು, ೧೧. ೨೬ ವ) 

ಶಾಕವರ್ತಿಗೆ - ತರಕಾರಿಯ ಒಂದು ಭಕ್ಷ್ಯ (ಮೃದುಲಲಿತ 
ಕೋಮಲತಲಸಂಗಮಾತ್ರದ್ರಾವಣಿಯಪ್ಪ ಶಾಸವರ್ತಿಗೆಗಳುಮಂ 

. ಮಂ೦ಡಕ೦ಗಳುಮಂ .. .. ಬಡ್ಡಿಸಿದಾಗಳ್‌: ಸುಕುಮಾಚ, 
೧೧. ೨೯ ವ) 

ಶಾಕಿನಿ - ಪಿಶಾಚಿ. (ಸಹಜ 
ಸಹೋದರಿಯಂ .. .. 
೪ ಅಿಿದಿ 

ಶಾಕ್ಯಮತ — ಶಾಕ್ಯಮುನಿಪ್ರಣೀತ ಮತ (ಎಂದು 
ಜಗ ತಿರಸ್ನ (ರಿಸಿ ತನ್ನೊಳ್‌ ಅಶಕ್ಕಾನುಷ್ಠಾನಕ್ಕೆ 
ಪೊಣರ್ದ ಲೋಕಾಯತ ಶಾಕ್ಕಮತಾವಲಂಬಿಯಂ 
ಅನವಲಂಬಿತಂ ಗೆಲ್ಲು; ಶಾಂತಿಷು, ೮. ೧೪೭ ವ) 

ಶಾಕ್ಚರ - ಎತ್ತು (ನೆರೆದೊಂದಿ ನಿಂದ ಶಾಕ್ಟರವರ ಯೂಥಮಂ 
ಅವನಿನಾಥ ಕಂಡುದಜೆಂದೊರ್ವರೆ ವಿಹರಿಪುದಂ 
ಬಿಸುಟಂಬಂರಾಂಬರರ್‌ ತಮ್ಮ ಸಮುದಯಂ ಬೆರಸಿರ್ಪರ್‌: 
ಆದಿಷು, ೧೫. ೩೨) 

ಶಾಖಾಚರ - ಕೊಂಬೆಯ ಮೇಲೆ ಓಡಾಡುವುದು, ಕೋತಿ (ಎಲೈ 
ಶಾಖಾಚರ ನೀನೀ ವನೇಚರನಂ ತೆಗೆದು ಎನಗೆ 
ಎಯ್ದಲ್ಲಾರದಂತು ದೂರಂ ಮಾಡಲ್ವೇಡ: ಪಂಚತಂತ್ರ, ೧೭೭ 
ವ) 

ಶಾಖಾಗ್ರ -.. ಕೊಂಬೆಯ ತುದಿ (ಮುಂದೊಂದು 
ಮಾಕಂದಮಹೀಜದ ತುಜುಂಗಿದ ಶಾಖಾಗದೆ ಮೆಜ್‌ವ 
ಹಿಂದೋಳದೊಳ್‌: ಶಾಂತೀಶ್ನಷು, ೫. ೧೧೪ ವ) 


ಶಾಕಿನಿಯಂ ವಿಷಕನ್ಯಕಾ 
ಎನ್ನಂ ಅಣ್ಣ ಬೆಸಗೊಳ್ಳುದೆ: ಕಾದಂಬ, 


ಶಾಖಾಮೃಗ - ಕೋತಿ (ಶಾಖಾಚರಮೃಗಂಲರ ಮಾಲೆಗೀಟಲ್‌ 
ಬಲ್ಲುದು ಅದಲ್ಲದೆ ಅಂತಿರೇ೦ ರಚಿಯಿಕುಮೇ: ಶಬರಶಂ, ೧. 
೧೫) 

ಶಾಖ — ಮರ (ವಿಸ್ಮಯಸ್ಕೇರ ಮುಖಾಬ್ದೆಯಾಗಿ 


ನೋಡುತುಮಿರ್ದಳಶೋಕ ಶಾಖಿಯಂ: ಕುಸುಮಾಕಾ, ೧೨. 
೭೫) 

ಶಾಠ್ಯ - ಹಟ, ಮೋಸ (ಶಾಠ್ಯಂ ಡಂಭಂ ಗಹನಂ ಕಷ್ಟಂ: 
ಅಭಿಧಾವ, ೨. ೨. ೧೪) 


ಶಾಡ್ಜಲ - ಗರಿಕೆ ಹುಲ್ಲು ಹಾಸಲೆ (ಶಾಡ್ವಲತೃಣತತಿಯಂ 
ಖಡದಿಂ ಇಳಾಧಿಪ೦ ಕೊಯ್ದು ಮುಂದೆ ಸಾರ್ಚಿದನಾಗಳ್‌: 
ಕಾದಂಸಂ, ೩. ೧೫) 

ಶಾಣ - ಸಾಣೆಕಲ್ಲು, ಒರೆಗಲ್ಲು (ಎಸೆವ ಅಮೃತಾಂಶುಬಿಂಬ 
ಶಾಣದೊಳ್‌ ಇಂತು ಬಸ೦ತಗಮ್ಮಜಂ [ಬಸ೦ತ--ಕಮ್ಮಅಂ] 
ಮಸೆದು  ಪಳಚ್ಚನಾಗಿ ತಳಪತ್ತಿದ ಕಾಮನ ಖಡ್ಗದಂತೆ 
ಮೋಹಿಸಿತು: ಶಾಂತೀಶ್ವಪು, ೨. ೨೧) 

ಶಾಣಕ - ಸಾಣೆಕಲ್ಲು (ಕನಕ೦ ಶೋಧಿಸೆ ದರ್ಪಣಂ ಬೆಳಗೆ ರತ್ನಂ 


ಶಾಣಕೋಲ್ಲೀಢಮಾಗೆ ನಿತಾಂತಂ ವಿಮಲತ್ವಮಂ 
ತಳೆವವೋಲ್‌: ಜಗನ್ನಾವಿ, ೧೭. ೧೩) 
ಶಾಣೋಪಲ - ಸಾಣೆಕಲ್ಲು (ದಿನಮಣಿಮಣಿಶಾಣೋಪಲ 


ವಿನಿಹಿತ ಫೃಷ್ಟಾ! ಷ್ಟಾರ್ಕಕಿರಣಖರಖಡ್ಗಲತಾಜನಿತ ಸ್ಫುಲಿಂಗಸಂಗಂ 


ಇದೆನೆ ತದ್ದಿಸ್ತುರಿತ ವಹ್ಮಿಕಂತತಿಯೆಸೆಗುಂ: ರಾಜಶೇವಿ, ೫. 


೩೫): 
ಶಾತ - ಹರಿತವಾದ (ಶಾತಶಸ್ತನಿವಹ ಉದಗ್ರ ಪಹಾರಾತಿ 

ಭೀಕರಮುಂ .. .. ತಾನೆನಿಸಿರ್ದ ವಿಷ್ಣು: ಕಾದಂಬ, ೨. ೨೫) 
ಶಾತಕುಂಭ — ಚಿನ್ನ (ರಂಭಾಸ್ತಂಭೋಪಮಾನ 


ಊರುಯುಗಳೆಯರ್‌ ಶಾತಕುಂಭ ರಂಭಾವನಂಗಳುಮಂ: 
ಆದಿಹು, ೧೧. ೯೫ ವ) 

ಶಾತಶರ - ಹರಿತವಾದ (ಭ್ರೂಚಾಪದಿಂದೆಯ್ದೆ 
ಪೊಯ್ಯದೊಡಂ ತೀಕ್ಷ್ಣ ಕಟಾಕ್ಷ ಶಾತಶರದಿಂ 
ಪಾದಾಗದೊಳ್‌ ಬೀಟ್‌ ಕುತ್ತದೊಡಂ: “'ರೀಲಾವತಿ. ೧೧. 
೮೦) 

ಶಾತಾಸ್ತ್ರ - ಶಾತಶರ (ಶಾತಾಸ್ತಮಂ ಕಾಯ್ದಾಕರ್ಣಾಂತಂ ಮಲರೆ 
ತೆದು ಆಕೋಡನಂ ಕೋಡದೆಚ್ಚಂ: ಲೀಲಾವತಿ, ೬. ೧೬) 

ಶಾತ್ರವ - ಶತ್ರು (ಕಾರಣಪುರುಷರಿರ ಅವನೀಭಾರಧುರಂಧರತೆಗೆ 
ಉಗ್ರ ಶಾತ್ರವಕುಲಸಂಹಾರಕ್ಕೆ ನೀಮೆ: ಅನಂತಪು, ೧೩. ೩೪) 

ಶಾತ್ರವಮಂತ್ರಪಂಚಕ ದ ರಾಜನು ಶತುನಿನೊಡನೆ 
ವ್ಯವಹರಿಸುವಾಗ ಕೈಗೊಳ್ಳಬಹುದಾದ ಕರ್ಮಾರಂಭ, 
ಪುರುಷದವ್ಯಸಂಪತ್ತು. ದೇಶಕಾಲವಿಭಾಗ, ವಿನಿಪಾತಪ್ರತೀಕಾರ, 
ಕಾರ್ಯಸಿದ್ಧಿ ಎಂಬ ಐದು ಉಪಾಯಗಳು 
(ಅವಯವದಿಂದಟೆಗು೦ ಪಂಚವಿಧಾಹಿತದುರ್ಗಪಂಚಕಮಂ 
ಶಾತ್ರವಪಂಚಕಮನೊಪ್ಪುವ ತತ್ಪಭುಮಂತ್ರಶಕ್ತಿಗಳ್‌ 
ತೀವ್ರಂಗಳ್‌: ಶಾಂತಿಷು, ೨. ೪೭) 3 

ಶಾಪಭ್ರಾಂತ - - ಶಾಪದಿಂದ ತೊಳಲಾಡುವ (ವಸಿಷ್ಠನ 
ಶಾಪಭ್ರಾಂತಿಯೊಳೆ ಬಂದು ನಿರ್ಜಿತಕಂತುವೆನಲ್ಕಂತು 
ಪುಟ್ಟದಂ ಗಾಂಗೇಯಂ: ಪಂಪಭಾ, ೧. ೬೭) 

ಶಾಪಹತ - - ಶಾಪಕ್ಕೆ ಗುರಿಯಾದವನು (ಅಂತು ಕರ್ಣನುಂ 

ಶಾಪಹತನಾಗಿ ಮಗುಟ್ಟು ಬಂದು ಸೂತನ 
ಮನೆಯೊಳಿರ್ಪನ್ನೆ] ಗ೦: ಪಂಪಭಾ, ೧. ೧೦೫ ವ) 

ಶಾಪಿಸು - ಶಾಪ “ಡು (ಗೊರವರ್‌ ಶಾಪಿಸೆ ದುಃಖದೆ 
ಪೊರಳುತ್ತಿರ್ದ೦ ಗಡ ಅಕ್ಕಟಾ ದುರಿತಹರಂ: ಸಮಯಪ, ೮ 
೧೨೫) 

ಶಾಹೋಪಹತ ದ ಶಾಪಕ್ಕೆ ಒಳಗಾದ 
ಶಾಪೋಪಹತಮಾದ ಮಾನವನಾಗಲೆವೇಟ್ಕುಂ 
ವೃಷಭನಾಗಲಾಜಿಯದು: ಪಂಚತಂತ್ರ, ೧೦೭ ವ) 

ಶಾಬ - ಮರಿ (ಏಣಶಾಬತತಿ ನೀರುಣೆ 
ಆಳವಾಳಮಂಡಳದಿಂ: ಕಾದಂಸಂ, ೧. ೭೩) 


ಬಾಣ 


(ಇದು 
ಕೇವಲ 


ಕಣೊಳಿಪ 
೧ 


೧೦೩೬ 


ಶಾಬಕ - ಮರಿ (ಶುಕಶಾಬಕಪ್ರಕರಮಂ ತೆಗೆದಂ ದಯೆಗೆಟ್ಟು 
ಲುಬ್ಬಕಂ: ಕಾದಂಸಂ, ೧. ೫೦) 

ಶಾಬ್ದಿಕ ದ ಶಬ್ದಸಂಬಂಧಿಯಾದ; ಶಬ್ದ; ವ್ಯಾಕರಣಪಂಡಿತ 
(ಪೂಜ್ಯ ಪೂಜ್ಜಪಾದನೆ ಪದವಾಕ್ಯಕೋವಿದರೊಳ್‌ 
ಅತ್ಯಭಿನೂತನರ್‌ ಮತ್ತಿನ ಶಾಬ್ಬಿಕರೊಳ್‌ 
ಆರ್ಗೆನಿತುಳ್ಳೊಡ೦ ಅಟ್ಕಜುಳ್ಳೊಡಂ: ಲೀಲಾವತಿ, ೧. ೭) 

ಶಾರದ - ಶರತ್ಕಾಲ (ಶಾರದ ಶಶಾಂಕಶಂಕಾಜನನ ಮನೋಹರ 
ಹಾರಂ ಅಂಫೀನಖಕಿರಣಾಚ್ಛಾರಣ ಸಂಕಾಶ ಮೌಕ್ತಿಕ 
ಪದಬಂಧಂ ಆ ದೇವಂ 'ಶ್ರೀದೇವನಾಮಮಂ ತಾಳಿ: 
ಶಾಂತಿಪು, ೭. ೧೩ ವ); ಬಿಳಿಯ ತಾವರೆ (ಮಾರ್ಪೊಳೆವ 


ತಾರೆಗಳಿಂ ಸಮೆದಂತೆ ಶಾರದಂಗಳ ಜಸದೇಟ್ಸ್‌; ಕಾದಂಸಂ 
೫. ೪೪) 

ಶಾರದನೀರದ - ಶರತ್ಕಾಲದ ಮೋಡ (ಶಾರದನೀರದಾಕಾರ 
ಸುಧಾಧವಳಿತ ಉತ್ತುಂಗಪ್ರಾಸಾದಕೂಟಕೋಟಿ 
ಸಂಕೀರ್ಣಮುಂ: ಆದಿಪು, ೧. ೭೦ ವ) 

ಶಾರದಶ್ರೀ - - ಶರತ್ಕಾಲವೆಂಬ ಲಕ್ಷ್ಮಿ (ಅಂತು ತನ್ನ 
ದಿಗ್ದಿಜಯೋದ್ಯೋಗಕ್ಕುಪಯೋಗಿಯಾಗಿ ಬಂದ 
ಶಾರದಶ್ರೀಯಂ ಇದಿರ್ಗೊಂಡು: ಆದಿಷು, ೧೧. ೯ ವ) 

ಶಾರದಾಭ್ರ - ಶಾರದನೀರದ (ಸುಂದರ ತುಹಿನಾಚಳ 
ಸಂಕ್ರಂದನಗಜ ಶಾರದಾಭ್ರ ತಾರಾದ್ರಿ p 
ಎಂದುಮನಂಗೊಂಡು ಕೊಂಡುಕಿನೆದು ಆದರದಿಂ: 


ಸುಕುಮಾಚ, ೧. ೫೬) 

ಶಾರದೇಂದು - ಶರತ್ಕಾಲದ ಚಂದ್ರ (ಘನಸಾರ ಸಾರೀಭೂತ 
ಶಾರದೇಂದು ನಯನಾನಂದನ ಚಂದನಚರ್ಚೆಗಳಿಂದಂ: 
ಪಾರ್ಶ್ವನಾಪು, ೩. ೩೨ ವ) 

ಶಾರಿಕೆ - ಮೈನಾ, ಹೆಣ್ಣು ಗಿಳಿ (ಆಕೆಯ ಕಳರವದೊಡನೆ 
ಮಚ್ಚರಿಸಿ ಸೆಜೌಗೆ ವಂದಂತಿರ್ದ ಪಂಜರ ಶುಕಶಾರಿಕೆಗಳುಂ .. 
.. ರಮಣೇಯಮಾಗೆ: ಮಲ್ಲಿನಾಪು, ೧೧. ೭೨ ವ); ಆನೆಯ 
ಮೇಲಣ ಜೀನು (ವಿಜಯವಾರಣ ಮಣಿ ಶಾರಿಕೆಯೊಳ್‌ 
ಸಹಸ್ತಲೋಚನನುಂ ಉತ್ಪಲನೇತ್ರೆಯುಂ ಉಭಯ 
ಪಾರ್ಶ್ವಮನಳಂಕರಿಸಿರೆ: ಪಂಪರಾ, ೧೦. ೮೭ ವ) 

ಶಾರೀರ - - ಶರೀರಕ್ಕೆ ಸಂಬಂಧಿಸಿದ, ದೈಹಿಕ (ದುಷ್ಕಕಂ 
ಸಡಿಲ್ಲೊಡೆ ಪಡೆಗು೦ ಮಾನುಷ್ಯಮನತಿದಾರುಣ ಮಾನಸ 
ಶಾರೀರ ದುಃಖಪೀಡಿತನಕ್ಕುಂ: ಆದಿಷು, ೯. ೪೮) 

ಶಾರ್ಜಾ - ವಿಷ್ಣುವಿನ ಬಿಲ್ಲಿನ ಹೆಸರು (ಸಮಮಲ್ತಗ್ಗದ ಶಾರ್ಜಂ 
ಅಗ್ಗದ ಪಿನಾಕಂ ಬಲ್ಲಿನಿಂದ ಎಂಬ ಚಾಪಮಮಂ ಈ 
ಬಾಲಕನೆಂತು .. .. ಖಂಡಿಸಿದ೦: ಜಗನ್ನಾವಿ, ೬. ೩೪) 

ಶಾರ್ಜ್ಣಚಾಪ - ಕೊಂಬಿನಿಂದ ಮಾಡಿದ ಬಿಲ್ಲು (ಜಿನಚಂದ್ರಂ .. 

ಒ೦ದಂಬಿನಿಂದೆಚ್ಚನಾ ದಮಿತಾರಿ ದ್ರುಮ ಶಾರ್ಜಚಾಪ 

ಜಯವಜ್ಞಾಪಾಶವಂ ಕೇಶವಂ: ಶಾಂತಿಪು, ೪. ೪೮) 
[ಜೈನ] ಮಧುರಾನಗರದ ಚೈತ್ಯಾಲಯದಲ್ಲಿ ಹುಟ್ಟಿದ ಧನುಸ್ಸು. 


ಕೃಷ್ಣ ಇದನ್ನು ವಪಡಿಸಿಕೊಳ್ಳುತ್ತಾನೆ (ಹರಿಯದೊಂದು 
ಪುಣ್ಕೋದಯದಿಂ ಶುಚಿ ನಾಗಶಯ್ಯೆಯುಂ 
ಶಾರ್ಜಚಾಪಮುಂ ಪಾಂಚಜನ್ಯಮುಂ ಪುಟ್ಟುವುದುಂ: 
ನೇಮಿನಾಪು, ೮. ೨೬) 

ಶಾರ್ಜ್ಣಧರ - (ಜೈ ೈನ] ವಾಸುದೇವ (ಅಂತು ಅಶ್ವಗ್ರೀವಂ ಖ್‌ 
ಚಕ್ರಮಂ ಕೊಂಡಿಡ ಶಾರ್ಜಧರಂ ಕಡೆಗೊಂಡೊಂ 


ಕುಡುವಂತೆ ಮಗುಲ್ಬದಂ ತಚ್ಚಂಡಾರಿಶಿವಂ ಸಿಂಧುರದುಂಡಿಗೆ 


ಧರೆಗೆನಿಸಿ 
೬೩) 

ಶಾರ್ಜೆ - ವಿಷ್ಣು (ಮಗಧಾದ್ಮನೇಕನೃಪರನಿರ್ಮೆಯೆ ತಾಗಿದರಂದು 
ಶಾರ್ಜೆಯಂ: ಜಗನ್ನಾವಿ, ೮. ೬೧) 

ಶಾರ್ದೂಲ ಹುಲಿ (ಭೀಕರಶಾರ್ದೂಲಕುಳ೦ ಕುರಂಗ 
ಕುಲದೊಳ್‌ ತಳ್ಳೊಯ್ದು ಬಂದಾಡೆ: ಆದಿಪು, ೯. ೯೭) 

ಶಾರ್ದೂಲನಖಾಂಕುರ ಹುಲಿಯುಗುರು (ಕೊರಲೊಳ್‌ 
ಶಾರ್ದೂಲ ನಖಾಂಕುರಂಗಳುಂ ಹರಿ ನಖಾಂಕುರಂಗಳುಮಂ 
ಅಂದೇಂ ಕರಮೆಸೆದಿರ್ದುವೊ ಶೌರ್ಯಾಂಕುರಗಳೆಂಬಿನಂ 
ಆದಿದೇವಾತ್ಮಜನಾ: ಆದಿಷು, ೮. ೪೦) 

ಶಾರ್ವರ - ಕಷ್ಟ (ಶಾರ್ವರದೆ ನೆರೆದು  ಬರ್ಪ 
ವಿಬುಧವಂದಿವೃಂದದ ಮನೋಮುದಮಂ ಒದವಿಸುತ್ತುಂ: 
ಆಚವರ್ಧ, ೨. ೩೩ ವ) 

ಶಾರ್ವರಿ - ರಾತ್ರಿ (ಉರ್ವರೆ ಮಣಿಪರ್ವತಮಂ ಶಾರ್ವರಿ 
ಪರಿಪೂರ್ಣಚಂದ್ರನಂ ಪಡೆವಂತೆ ಅಂತರೃಶ್ಲಿ ಸರ್ವಲಕ್ಷಣ 
ಸರ್ವಗುಣಾನ್ವಿತನೆನಿಪ್ಪ ಸುತನಂ ಪಡೆದಳ್‌: ಪಂಪರಾ. ನ 
೧೦೯) 

ಶಾಲ - ಕೋಟೆಯ ಗೋಡೆ (ತೋಳಗಿದುದು ಇಂತು ರಂಜಿಪ 
ಕನತ್‌ ಕನಕಾಚಲವಗ್ರದೊಳ್‌ ಮಹೋಜ್ವಳ ಮಣಿಶಾಲಂ: 
ಶಬರಶಂ, ೧. ೫೪) 

ಶಾಲಗ್ರಾಮ - ಸಾಲಿಗ್ರಾಮ (ಆ ಮಾಧವನಂ ಶಾಲಗ್ರಾಮಮೆಂಬ 

ಕಿಜುಗಲ್ಲ್ಗಳೊಳ೦ ಪ್ರೇಮದಿನೇ೦ ಜಾನಿಸುವುದೊ; 

ಸಮಯಪ, ೮. ೧೪೭) 

ಶಾಲತರು - ಸಾಲವೃಕ್ಷ (ಬಜಸಿಡಿಲ್‌ ಪೊಡೆಯೆ ಕೆಡೆದ 
ಶಾಲತರುಗಳಂತಿರ್ದ ನಾಲ್ಬರ್‌ ತಮ್ಮಂದಿರುಮಂ ಕಂಡು 
ಬೆಕ್ಕಸ೦ಬಟ್ಟು: ಪಂಪಭಾ, ೮. ೪೫ ವ) 

ಶಾಲದ್ರುಮ ಸಾಲವೃಕ್ಷ (ಉದ್ಯಾನಮಧ್ಯಪ್ರದೇಶದ 
ಶಾಲದ್ರುಮಾಧಃಸ್ಥಳನಿವಾಸಿಗಳಾಗಿರ್ದ ಸುಧರ್ಮಮುನಿ 
ಮುಖ್ಯರಂ ಕಂಡು: ಸುಕುಮಾಚ, ೩. ೨೩ ವ) 

ಬತ್ತ (ಮರಕತಕಾಂತಿವೆತ್ತು ಬೆಳೆದೊಪ್ಪುವ ಶಾಲಿಯ 
ಕೆಯ್ದೊಲಂಗಳಿಂ .. .. ಎಸೆವುತ್ತೆ: ತ್ರಿಷಷ್ಟಿಪು, ೨. ೨೩) 

ಶಾಲಿಕೆ - ಮನೆ (ಹರಿಚಂದನವಂದನಮಾಲಿಕೆಗಳ್‌ ಪರಿವೇಷ್ಟಿಸೆ 
ಮೆಜ್‌ದುವು ಶಾಲಿಕೆಗಳ್‌: ಚ೦ದ್ರಪ್ರಪು, ೪. ೬೩) 


ಮುಂದೆ ಬಿಟ್ಟುದು ಹರಿಯಾ: ಶಾಂತಿಷು, ೫. 


ಶಾಲಿ 


ಶಾಲಿವನ - ಬತ್ತದ ಗದ್ದೆ (ತೊಜ್‌ ಶಾಲಿವನಾಳಿಯ 
ಪೆಂಪಿನಿಂಪಿನಾವರಿಸೆ ಪೊಲಂ: ಕಾದಂಬ, ೯. ೭೯) 

ಶಾಲಿಹೋತ್ರ - ಅಶ್ವಶಾಸ್ತ್ರವನ್ನು ಬರೆದ... ಖಷಿ 
(ಜಾತ್ಕಶ್ವಂಗಳಂತಿರ್ದುತಿರ್ಪವರ್ಗೇಂ ಸಾರ್ದುವೊ 
ಶಾಲಿಹೋತ್ರ ರವಿಪುತ್ರಾರೋಹಣಪ್ರೌಢಿಗಳ್‌: ಪುಷ್ಪದಂಪು, 
೨. ೫೮ 

ಶಾಲೀನತೆ ದ ವಿನಯ, ಲಜ್ಜೆ (ಕಾದ೦ಬರೀದೇವಿ 
ಶಾಲೀನತೆಯನವಲಂಬಿಸಿ ನುಡಿಯಲಜೆಯದೆ: ಕಾದಂಸಂ, 
೫. ೯೩ ವ) 


ಶಾಲೂಕ - ಕಮಲದ ಗಡ್ಡೆ (ಕೊಳದಿಂದಂ ತೆಗೆದೊಟ್ಟಿಕೊಂಡ 
ಕುಮುದಾಂಭೋಜಾತ ಕಲ್ಲಾರ ಕುಟ್ನಲ ಶಾಲೂಕ 
ಮೃಣಾಳಜಾಲಮಂ ಇಡುತ್ತ ಈಡಾಡುತಂ: ಕಾದಂಬ, ೪. 
೧೩) 


೧೦೩೭ 


ಶಾಲೂರ ಕಪ್ಪೆ (ಸಾರ್ದ ವೇಳಾಸುರಂಗ 
ನಿವೇಶಸ್ಥಿತಸ೦ಕಟಾ೦ಗಮಯ ಶಾಲೂರೋತ್ಕರಂ.... .ಆ 
ಗ್ರೀಷ್ಠದೊಳ್‌: ಶಾಂತೀಶ್ವಪು, ೧೨. ೨೯) 

ಶಾಲೆ - ವಸ್ತ್ರ ಬತ್ತ (ಪಚ್ಚೆಯ ಶಾಲೆಯಂ ಧರಾಲಲನೆ 
ವಿಳಾಸದಿಂ '್ಯದಳೊಡೆನೆ ಶಾಲೆಯ ಗರ್ದೆ ತೋಯುಗುಂ: 
ರಾಜಶೇವಿ, ೨. ೧೦) 

ಶಾಲೇಯ ಬತ್ತದ ಗದ್ದೆ (ಲೀಲೆಯಿಂ ಅದಳ ನೆಲಂ 
ಪರಿಪಾಲಿಸಿದುವು ಕಣ್ಣೆ ನಾಡೆ ಮೌದ್ಗಂ ಮಾಷ್ಕಂ ಶಾಲೇಐಂ 
ವೈಹೇಯಂ: ಚಂದ್ರಪ್ರಪು, ೧. ೯೨) 

ಶಾಲ್ಮಲಿ ಬೂರುಗ (ಇದು ಶಾಲ್ಕಲಿಪಾದಪಂ 
ಜಂಬೂವ್ಯಕ್ಷಂ: ಆದಿಷು, ೨. ೨೬) 

ಶಾಲ್ಯಕ್ಷತ ಮಂತ್ರಾಕ್ಷತೆ ಶಾಲ್ಯಕ್ಷತ ಧೂಪದೀಪ 

ರುಸಂದೋಹಂಗಳಿಂ  ಸರ್ವಮಂಗಳಸಂಪೂರ್ಣಮೆನಿಪ್ಪ 

ಜೈನಗೃಹಮಂ ಪೊಕ್ಕಂ: ಪಂಪರಾ, ೪. ೧೩೧) 

ಶಾಶ್ಚತಪದ - ಮೋಕ್ಷ (ಶ್ರೀಮತ್‌ ಸಮಂತಭದಸ್ತಾಮಿಗಳ ಜಗತ್‌ 
ಪ್ರಸಿದ್ಧ ಕವಿಪರಮೇಷ್ಠಿಸ್ವಾಮಿಗಳ. ಪೂಜ್ಯಪಾದಸ್ವಾಮಿಗಳ 
ಪದ೦ಗಳ್‌ ಈಗೆ ಶಾಶ್ವತಪದಮಂ: ಆದಿಷು, ೧. ೧೧) 

- ಮೋಕ್ಷ (ನಿಂದ೦ ಕೊಳಲ್‌ ಶಾಶ್ವತಾಸ್ಪದಮಂ 
ಯೋಗನಿಯೋಗನಿಶ್ನ್ಲಳಮನಂ ಸಂದಾಧಿಭಟ್ಟಾರಕಂ: ಆದಿಷು, 
೯. ೧೨೩) 

ಶಾಸನ - ಅಪ್ಪಣೆ, ನಿಗ್ರಹ (ಜಯಜಯ ದೇವದೇವ ಪುರಶಾಸನ 
ಶಾಸನೈಕಚಿನ್ನಯ: ರಾಜಶೇವಿ, ೧೩. ೫೨); ಸ್ಮಾರಕ ಶಿಲೆ 
(ಚಾಗದ ಕಂಬಮಂ ನಿಜಿಸಿ ಬೀರದ ಶಾಸನಮಂ ನೆಗಟ್ಟೆ 
ಕೋಳ್ಳೋಗದ  ಮಂಡಲಂಗಳನೆ ಕೊಂಡು 
ಗುಣಾರ್ಣವಂ: ಪಂಪಭಾ, ೧. ೫೦) 

ಶಾಸನಂಬರೆ - - ವಿಧಿಯನ್ನು ಬರೆ, ಕಾನೂನು ಬರೆ (ಇರ್ದಂ 
ಅಟ್ಟವಣೆಕೋಲ್ಲಳ ಮೇಲೆಸೆದಿರ್ದ ವೀರಸಿದ್ಧಾಂತದ 
ಶಾಸನಂಬರೆದ ಪೊತ್ತಗೆಯಂತಮರಾಪಗಾತ್ಮಜಂ: ಪಂಪಭಾ, 
೧೧. ೪೬) 


ಇಂತಿದು 


ಹ 
ಶಾಶ್ಚತಾಸ್ಪದ 


ಶಾಸನದೀಪಕ - [ಜೈನ] ಧರ್ಮವನ್ನು ಬೆಳಗುವವನು 
(ಆಸನ್ನಭವ್ಯರ್‌ ಅರ್ಹಚ್ಛಾಸ ಸನದೊಳ್‌ ಭಕ್ತರೆಂದೊಡಿಂ 
ಪ್ರತ್ಯಕ್ಷೋದ್ಧಾಸಿಯನೀಕ್ಷಿಸಿ ಜನನಂ ಶಾಸನದೀಪಕನ ಬಕ್ತಿ 


ಕಿಣಿದಾದಪುದೇ: ಶಾಂತಿಪು, ೧೨, ೩೯) 
ಶಾಸನದೇವತೆ - ಜೈನ ದೇವತೆ (ಶಾಸನದೇವತೆಗೆಂದೊಡೆ ವೀಸದ 
ಪುಷ್ಪಮನೀಯರ್‌ ಅಣಗುಲಿವೆಂಡಿರ್‌: ಸಮಯಪ, ೫. ೯೯) 


ಶಾಸನದೇವಿ - ತೀರ್ಥಂಕರನ ಯಕ್ಷಿ (ಜನವೃಂದಾರಕರಿಪ್ಪತ್ತು 
ನಾಲ್ಪರ್‌ ಆ ತೀರ್ಥನಾಥಸಮುದಾಯದ 
ಶಾಸನದೇವಿಯರ್ಕಳ್‌ ಇರ್ಪತ್ತುನಾಲ್ವರೀಗೆ ಯಕ್ಷರ್‌ 


ಅಕ್ಷಯಸುಖಮಂ: ಅಜಿತಪು, ೧. ೫) 
ಶಾಸನಹರ - ಓಲೆಕಾರ (ಬಗೆಯೊಳಗೆ ಬಳೆದ ಭೀತಿಯೆ ಮಿಗೆ 
ಭವದಾಸ್ಥಾನಭೂಮಿಯಂ ಪುಗುಗೆ ವನಂಬುಗುಗೆ 
ಅಲ್ಲದಂದು ಪೆಅತೆಡೆ. ಪುಗುವೊಡೆಯಿಲ್ಲವರ್ಗೆ ಬೆಸಸು 
ಶಾಸನಹರರಂ: ಆದಿಹು, ೧೪. ೨೨) 

ಶಾಸನಾಂಕಿತ ದ ದ ಆಜ್ಞೆಗೊಳಪಟ್ಟದ್ದು (ಆಗಳ್‌ 
ಪತಾಕಿನೀಪತಿಯ ನಿಯಮದಿ೦ಂ ಪೂರ್ವದಿಗ್ಳಾಗಸ್ಥಿತಮಂ 
ಮ್ಲೇಚ್ಛಖಂಡಮಂ ಅಪ್ರತಿಹತಶಾಸನಾಂಕಿತ೦ ಮಾಡಿ ಬರೆ: 
ಆದಿಪು, ೧೩. ೮೧ ವ) 


ಶಾಸನಾಯತ್ತ - — ಆಜ್ಞೆಗೆ ಅಧೀನವಾಗಿಸುವಿಕೆ (ಆ 
ದಿಶಾಭಾಗಮಂ ಆತ್ಮೀಯ ಶಾಸನಾಯತ್ತಂ ಮಾಡುತ್ತುಂ 
ಬಂದು: ಪಂಪಭಾ, ೪. ೧೮ ವ) 

ಶಾಸನಾರೋಪಿತ - - ಶಾಸನಗಳಲ್ಲಿ ಬರೆಯಲ್ಪಟ್ಟ 
(ಸಮಸ್ತಭವ್ಯಜನ ನಿರ್ವರ್ತ್ಯಮಾನ ಅಷ್ಟಾಹ್ನಿಕಮುಂ 
ಜೈತ್ಯಾಲಯನಿರ್ಮಾಣ ನಿರ್ಮಾಪಣ ಶಾಸನಾರೋಪಿತ 
ಗ್ರಾಮಕ್ಷೇತ್ರವಿತರಣಮುಂ: : ಆದಿಷು, ೧೫. ೧೩ ವ) 

ಶಾಸನೋಪಹತ - (ಶಾಸನಉಪಹತ] ಆಜ್ಞಾಧೀನ (ಅಂತು 


ಅವರಂ ಶಾಸನೋಪಹತರ್ಮಾಡಿ ಕಾವೇರಿಸ್ರವಂತಿಸಮುತ್ತರಂ 
ಆನಂತರಂ ಬರೆವರೆ: ಶಾಂತಿಪು, ೧೧. ೩ ವ) 

ಶಾಸಿಸು - ಶಿಕ್ಷಿಸು (ಶಾಸಿಸು-ಶಿಕ್ಷಾಯಾಂ: ಶಬ್ದಮದ, ಧಾ. 
೭೫೧); ನಿಯಮಿಸು (ಶಾಸಿಸುವರ್‌ ನೂಅರ್ಕಂ೦ ಸಾಸಿರಕಂ 
ಪ್ರಾಂತಲೋಪಮಂ ಕೆಲವೆಡೆಯೊಳ್‌: ಕಾವ್ಯಾವಲೋ, ೨೭೮) 

ಶಾಸ್ತಿ - ದಂಡನೆ (ಭೀಷ್ಮಕನ೦ ಈಗಳ್‌ ಶಾಸ್ತಿಯಂ ಮಡೆನುತ್ತವೆ 
ಚಂದದ್ದಜ ಭೂಭೂಜಂ ನುಡಿದತ್ಯಾಕ್ಷೇಪದಿಂ ಕೋಪದಿಂ; 
ಕುಸುಮಾಕಾ, ೧೫. ೨೭) 

ಶಾಸ್ತಿಗೆಯ್‌ - ಶಿಕ್ಷೆ ವಿಧಿಸು (ಕಪಿಳನಂ ಪಿಡಿದು ಪೊಡೆಯಿಸಿ 
ಶಾಸ್ಟಿಗೆಯ್ದದೆ ಕರುಣಿಸಿ ನಾಡ ಗಡಿಯಿ೦ ಪೊಳಮಡಿಸಿ 
ಕಳೆಯೆ: ಶಾಂತೀಶ್ವಪು, ೬. ೩೮ ವ) 

ನಾನಾ ಬಗೆಯ ವಿಷಯಗಳ ತಿಳಿವು 

(ಷೋಡಶಕ್ರಿಯೆಗಳಂ ಗಾಂಗೇಯಂ ತಾಂ ಮುಂತಿಟ್ಟು ಮಾಡಿ 

ಶಸ ಸ್ವಶಾಸ್ತ್ರಂಗಳೂಳ್‌ ಅತಿಪರಿಣತರ೦ ಮಾಡಿ: ಪಂಪಭಾ, ೧, 

ಆಕ, ವೈ 


ಶಾ 


(624 


ಶಾಸ್ತ್ರದಾನ - (ಜೈ ಕೈನ] ನಾಲ್ಕು ಬಗೆಯ ದಾನಗಳಲ್ಲಿ ಒಂದು, 
ಜೈನಗ್ರಂಥಗಳನ್ನು ಶ್ರಾವಕರಿಗೆ ನೀಡುವುದು (ಈ 
ಪೊಲಲೊಳ್‌ ತಪಮುಂ ಉಭಯದಾನಮುಂ 


ಶಾಸ್ತದಾನಮುಂ ಮುನ್ನಂ ಆದಿದೇವನಿಮ ಪ್ರವರ್ತಿತಮಾಗೆ: 
ಚಾವುಂಪು, ಪು. ೪೩೪. ಸಾ. ೨೦) 

ಶಾಸ್ತ್ರಪಾರ ದಡ ಶಾಸ್ತ್ರಗಳ ಆಚೆಯ ತೀರ, ಕೊನೆ (ಅಮಿತ ಮತಿ 
"`ಗುಣದಿನತಿ ವಿಕ್ರಮ ಗುಣದಿಂ ಶಾಸ್ತ್ರಪಾರಮುಂ ರಿಪುಬಳ 
ಪಾರಮುಮೊಡನೆ ಸಂದುವೆನಿಸಿದನೆಮೇಯ ಬಲಶಾಲಿ 
ಮನುಜ ಮಾರ್ತಾಂಡ ನೃಪಂ: ಪಂಪಭಾ, ೧. ೪೫) 

ಶಾಸ್ತ್ರಪಾರಗ — ಶಾಸ್ತ್ರಗಳಲ್ಲಿ ಪಂಡಿತನಾದವನು (ಕರಣಾನುಯೋಗ 
'ೆದ್ರವ್ಯಾನುಯೋಗಂಗಳಂ ಕಲ್ತು ಶಾಸ್ತ್ರಪಾರಗರಾಗಿ ಭಟಾರರ 
ಬೆಸಗೊಡು: ವಡ್ಡಾರಾ, . ದಂ೩, ಸಾ. ೧೬) 

ಶಾಸ್ತ್ರಾನುಗತ ಇ ೯ [ಶಾಸ್ತ್ರ-ಅನುಗತ] ಶಾಸ್ತಾನುಸಾರವಾಗಿ ಬಂದ 
"ವಾಧರ್ಮೋಚಿತಸೆನಿಸುವ 
ವಿದ್ಯೆಯುಮಂ 
ವಾಣಿಜ್ಯಮುಮಂ: ಆದಿಷು, ೮. ೬೪ ಕೆ 

ಶಾಸ್ತ್ರೋಕ್ತ — ಶಾಸ್ತ್ರಗಳಲ್ಲಿ ಹೇಳಿರುವ ರೀತಿ 
ಘುತಿಯೆಂಬುದುಸಿರ್ವ” ತಾಣಂ ಕೃತಾಸ್ಪದಂ 
ವೃತ್ತಜಾತಿಪದಪದ್ಭತಿಯೊಳ್‌ ಸತತಂ ಛಂದೋವಿದಿತಪ್ರತೀತ 
ಶಾಸ್ತೋಕ್ತಮಾರ್ಗದಿಂದಣಿವುದಿದಂ: ಕವಿರಾಮಾ, ೧. ೭೧) 

ಶಾಳ - ಮನೆ (ಅದ ವಿಶಾಳತೆವೆತ್ತಿರ್ಪ ತತ್ವಥಮಶಾಳದೊಳಗ್ರ 
ಸುರಪತಿ ಪಿತೃ ಪತಿ ಶರಧಿಪಕಿ ಧನದಪತಿಗಳ 
ಕೇಳೀವಿಲಾಸಶೋಜಿತಂಗಳಪ್ಪ ನಾಲ್ಕುಂ ದೆಸೆಗಳ 
ಮಣಿರತ್ನಹರ್ಮ್ಯ೦ಗಳುಮಂ: ಶಾಂತೀಶ್ವಪು, ೧೬. ೩೧ ವ); 
ಸರ್ಜವೃಕ್ತ ಸಾಲವೃಕ್ಷ (ವೇಳಾವನಸ್ಥೂಳಶಾಳ೦ಗಳೊಳ್‌ 
ಆದಿಬಹ್ಮಪುತ್ತಂ ನಿಜವಿಜಯಗಜೇಂದಂಗಳಂ ಕಟ್ಟೆ: ಆದಿಷು, 


ಹು 


ವ ಶಾಸ್ತ್ರಾನುಗತಮಪ್ಪ 
ವಣಿಗ್ವ ೈವಹಾರಾನುಕಾರಿಯಪ್ಪ 


೧೦೩೮ 


೧೪. ೫೩); ಸಾಲ, ಕೋಟೆಯ ಗೋಡೆ (ಲವಣಜಳಧಿ 
ಬಳಸಿದಂತೆ ಬಳಸಿದ ಅಗಟ ನೀಳದಿ೦ದ ಉದಗ್ರ ಕನಕ 
ಶಾಳದಿಂ: ಪಂಪಭಾ, ೧. ೫೮) 


ಶಾಳಭಂಜಿಕೆ - ಶಾಲವೃಕ್ಷದ ಮರದಿಂದ ಮಾಡಿದ ಬೊಂಬೆ 
(ಪಾಂಥರ ಕಣ್ಣೆ ಮನಂಗೊಳಿಸಿರ್ಪರ್‌ 
ಅನಂಗರಾಜಧಾರಾಗೃಹ ಶಾಳಭಂಜಿಕೆಗಳಂತೆ 


ಅಅವಟ್ಟಿಗೆಯೊಳ್‌ ಲತಾಂಗಿಯರ್‌: ಪುಷ್ಪದಂಪು, ೨. ೨೧) 

ಶಾಳಿ - - [ಶಾಲಿ] ಬತ್ತ (ಪೊಸ ನೆಯ್ದಿಲ ಕಂಪನೆ ಬೀಜೆ 
ಕಾಯ್ತ ಕೆಂಗೊಲೆಯೊಳೆ ಜೋಲ್ವ ಶಾಳಿ ನವಶಾಳಿಗೆ ಪಾಯ್ವ 
ಶುಕಾಳಿ: ಪಂಪಭಾ, ೧. ೫೨) 

ಶಾಳಿಗೋಪಿ - ಗದ್ದೆ ಕಾಯುವವಳು (ಕಾಕಳಿಯೊಳ್‌ 
ಚಕ್ರವರ್ತಿಯಂ ಪಾಡಿ ಶಾಳಿಗೋಪಿಯರೆಸೆದರ್‌: ಶಾಂತಿಪು, 
೧೦. ೧೩೮) 

ಶಾಳಿವನ - ಬತ್ತದ ಗದ್ದೆ (ತುಂಗಮತಂಗಜೇಂದ್ರವನದಿಂ 
ಫಲಭಾರವಿನಮ್ರ ನಾಳಿಕೇರಗಳಿ೦ ಅದ್ರಿಕಾನನದಿ೦ ಉತ್ತಮ 
ಶಾಳಿವನಂಗಳಿಂ.. ..ಆವ ಮಂಡಲಮುಮಂ ಗೆಲೆವಂದುದು 
ವೆಂಗಿಮಂಡಲಂ: ಅಜಿತಪು, ೧. ೨೧) 

ಶಾಳಿಹೋತ್ರ - ಶಾಲಿಹೋತ್ರ ಖಷಿ ಬರೆದ ಅಶ್ವಶಾಸ್ತ್ರ 
(ಸಾಮುದಿಕಂ ಶಾಳಿಹೋತ್ರಂ .. .. ಶುಶ್ರುತಮಂ ಎಂದಿವು 
ಮೊದಲಾದ ನರವೈದ್ಯಮುಮಂ: ವಡ್ಡಾರಾ, ಪು. ೨೩, ಸಾ. 
೧೫) 


ಶಿಂಜಿತ — ಧನಿ ಮಾಡುವ (ಖಂಡಾಯಮಾನ 
ಭ್ರೂಲತಾವಿಭ್ರಮಬ್ರಾಜಿತೆಯರುಂ ಮಣಿಮಯಮಂಜೀರ 
ಮಂಜುಶಿಂಜಿತ ವಾಚಾಳಚಾರುಚರಣೆಯರುಂ 


ಮದಮದಿರಾಮದೋನತ್ತೆಯರುಂ: ಪಂಚತಂತ್ರ, ೧೯೯ ವ); 
ಧ್ವನಿ (ಅಳಿನೀಜ್ಯಾಮೃದುಮ೦ಜ ಶಿಂಜಿತಸಮಂ ಸಣ್ಣಿಂಚರಂ: 
ಲೀಲಾವತಿ, ೩. ೬೧) 

ಶಿಂಶುಪಾವೃಕ್ಷ - (ಅಣುವಂ೦ ಶಿಂಶುಪಾವೃಕ್ಷದ ತಳಿರೊಳಗುಟೆದು 
ನೋಡುತ್ತಿರೆ: ಚಾವುಂಪು, ಪು. ೩೮೩. ಸಾ. ೨೨) 

ಶಿಂಶುಮಾರ - ಮೊಸಳೆ (ಶಿಂಶುಮಾರಂ ಮಾರುತವೇಗದಿಂ 
ಭೋರೆನೆ ಬಂದು ಅತ್ತಿಯ ಮರದ ಸಮೀಪಕ್ಕೆ ಸಾರಲೊಡಂ: 
ಪಂಚತಂತ್ರ, ೪೦೪ ವ) 

ಶಿಕ್ಷಾವಚನ - ಉಪದೇಶದ ಮಾತು (ಗುರುಶಿಕ್ಲಾವಚನಂಗಳಂ 
ಹೃದಯದೊಳ್‌ ಮಾಂಗಲ್ಕಗೀತಾಮೃತಸ್ತರಮಂ ಕರ್ಣದೊಳ್‌ 
ಅಂತು: ೪. ೨೫) 

ಶಿಕ್ಲಾವತ - [ಜೈನ] ಶ್ರಾವಕರು ಪಾಲಿಸಬೇಕಾದ ಸಾಮಯಿಕ, 
ಪ್ರೋಷಧ, ಅತಿಥಿಸಂಗ್ರಹ, ಸಲ್ಲೇಖನ ಎಂಬ ನಾಲ್ಕು 
ವ್ರತಗಳು (ಭಟಾರರ ಪಕ್ಕದೆ ಆ೦ ಅಣುವುತ ಗುಣವ್ರತ 
ಶಿಕ್ಷಾವತಮೆಂದಿಂತು ದ್ವಾದಶ ವಿಧಮಪ್ಪ ಶ್ರಾವಕ 
ಧರ್ಮಮುಮಂ: ವಡ್ಡಾರಾ, ಪು ೧೨೭ ಸಾ ೨೨) 
(ಸಾಮಾಯಿಕ ಪ್ರೋಷಧೋಪವಾಸಮು೦ . ಉಪಭೋಗ 
ಪರಿಭೋಗಾತಿಥಿ ಸಂವಿಭಾಗಮುಂ 
ಪಶ್ಚಿಮಸಲ್ಲೇಖನಮುಮೆಂಬ ನಾಲ್ಕು ಶಿಕ್ಷಾವ್ರತಮುಮನ್‌: 
ಚಾವುಂಡಪುಚಂದ್ರ, ಮು. ೧೬೦, ಸಾ. ೨೫) 

ಶಿಕ್ಷಾಸೂತ್ರ - ಉಚ್ಚಾರಣೆಯ ಕ್ರಮ (ಕಕಕಿಸಿ 
ಲಕ್ಷಣಮಂ ಲೋಕರೂಢಿ ಕಿಡದವೊಲವರ್‌ 
ನುಡಿಗಳೊಳ್‌ ಬಹುಲಾಕ್ಷೇಪಣಮಿಲ್ಲದಿರೆಯುಂ 
ಕೆಲವಂ: ಶಬ್ದಮದ, ೨೬೬) 


ಶಿಕ್ಷಾಸೂತ್ರದ 
ಲಕ್ಷಿಪುದು 
ಅಣೆವುದು 


ಶಿಕ್ಷಿಸು - ನಿಯಮಿಸು (ಕಸದೊಡನೆ ಕೂಡಿ ಪೆರ್ಚಿದ ಸಸಿಯುಂ 
ಶಿಕ್ಷಿಸದ ಮಕ್ಕಳುಂ ಒಪ್ಪಲಾರ್ಕುಮೆ ಕಡೆಯೊಳ್‌: 
ಧರ್ಮಾಮೃ, ೨. ೫೧); ಬೋಧಿಸು (ವಿದ್ಯೋಪವಿದ್ಯೆಗಳಂ 
ಅತಿ ಹೃದ್ಯಂಗಳಮ ಆತ್ಮಜ೦ಗೆ ಶಿಕ್ಷಿಸುವಂತೆ 
ಆತೋದ್ಯರವಮುಣ್ಣೆ ಚಂದ್ರಪ್ರಪು, ೪. ೪); ವಿದ್ಯೆ ಕಲಿಸು 


(ಇವರ್‌ 'ನಮನತಾಗಹದಿಂ ಶಿಕ್ಷಿಸಿ ಸಾಕ್ಷರಿಕರಂ ಮಾಳೊಡೆ 
ನಮ್ಮೊಲ್ಲದುದು ಆವುದು: ಸುಕುಮಾಚ, ೨ ೫೫ ವ) 
ಶಿಕ್ಷೆಗೊಳಿಸು - ತಿಳಿಯ ಹೇಳು (ಧರ್ಮಧುರಂದನಾಗಿರಲ್‌ 
ಶಿಕ್ಷೆಗೊಳಿಪರೆಂತು೦ ಯಷಿಯರ್‌: ಸಮಯಪ, ೭. ೪೩) 
ಶಿಖಂಡ — ಚೆಂಡಿಕೆ (ಸಕಲರಾಜ ಶಿಖಂಡಶೇಖರ 
ಚರಣಾರವಿಂದನು೦ .. . ಅಪ್ಪ ಯುವರಾಜಂ: ಕಾದಂಸಂ 
೫. ೯೯ ವ); ನವಿಲಿನ ಕೊಟ್ಟು ನವಿಲುಗರಿ (ಶಿಖಿ 
ನವಿಲಕ್ಕುಂ .. . ಶಿಖಂಡಮದಣ ಕಳಾಪಂ: ಅಭಿಧಾವ, ೧. 
೯. ೧೨) 
ಶಿಖಂಡಕ - ಚೆಂಡಿಕೆ (ತಳಿರ್ಗಳೆ ದಟ್ಟಿಯಾಗೆ ಕೊನರೆಂಬ 
ಬೆರಲ್ಲದು ವಜ್ರಮುಷ್ಟಿಯಂತೆ ಅಳವಡೆ ತೋಜ ಮಾಮಿಡಿ 
ಶಿಖಂಡಕದಂತಿರೆ ಮಾಮರಮದೊಪ್ಪಿತು ಮಾರನ 
ಮಲ್ಲನಂತೆವೋಲ್‌: ರಾಜಶೇವಿ, ೯. ೫೭) 
ಶಿಖಂಡಮಂಡನಿಮಣಿ - ತಲೆಯಲ್ಲಿ ಧರಿಸುವ ಆಭರಣ (ಎಂದು 
ಮನುನರೇ೦ದ್ರವೃಂದಾರಕಶಿಖಂಡಮಂಡನಮಣಿಯೆನಿಸಿದ 
ಬಾಹುಬಲಿಕುಮಾರಂ: ಆದಿಪು, ೧೪. ೮೨ ವ) 
ಶಿಖಂಡಮಣಿ - ಶಿಖಂಡಮಂಡನ (ಆತ್ಮೀಯ ಶಿಖಂಡಮಣಿ 
ಮರೀಚಿಗಳಿಂ ನಿಜಪದಕಮಲದೊಡನೆ ವಸುಂಧರೆಯುಮಂ 
ಅಳಂಕರಿಸಿದ ವಸುಂಧರೆಯುಮಂ: ಆದಿಪು, ೪. ೨೪ ವ) 
ಶಿಖಂಡರತ್ನ - - ತಲೆಮಣಿ (ಆಸ್ಥಾನಮ೦ಡಪ ಮಂಡನೀಭೂತ 
ಮಣಿಮಯಾಸನ ಪ್ರಾಜ್ಯಾಚಳ ಶಿಖಂಡರತ್ನಮಾಗಿರ್ದ 
ಕುಮಾರನಂ: ಆದಿಹು, ೮. ೮ ವ) 
ಶಿಖಂಡಶೇಖರ — ಶಿಖಂಡಮಂಡನ (ಸಕಲರಾಜ 
ಶಿಖಂಡಶೇಖರಾರ್ಜಿತ ಚರಣಾರವಿಂದನುಂ .. . ಎನಿಸಿದ 
ಶ್ರೀಮತ್‌ ತಾರಾಪೀಡದೇವಂ: ಕಾದಂಬ, ೭. ೫೦ ವ) 
ಶಿಖಂಡಿ - ನವಿಲು (ಶುಕ ಶಿಖಂಡಿ ಹಂಸ ಸಾರಸ ಕೌಂಚ ಕರಿ 
ಕಳಭ ಮಲ್ಲಾದ್ಯನೇಕ ಆಕಾರವಿಕೃತಾಮರಕುಮಾರ 
ಪರಿಪಠನನಟನ ಮೃದುಕೂಜಿತ ಆದಿ ನಾನಾ 
ವಿನೋದಂಗಳೊಳಂ: ಆದಿಪು, ೮. ೩ ವ); ದ್ರುಪದನ ಮಗ, 
ನಪುಂಸಕ, ಷಂಡ (ನಿನಗೆ ವಧಾರ್ಥಮಾಗಿ ಪುಟ್ಟುವೆನಕ್ಕೆಂದು 


ಕೋಪಾಗ್ನಿಯಿ೦ದಮಗ್ನಿಶರೀರೆಯಾಗಿ ದ್ರುಪದನ 
ಮಹಾದೇವಿಗೆ ಮಗನಾಗಿ ಪುಟ್ಟಿ ಕಾರಣಾಂತರದೊಳ್‌ 
ಶಿಖಂಡಿಯಾಗಿರ್ದಳ್‌: ಪಂಪಭಾ, ೧. ೮೦ ವ) ; 


ಅರ್ಧನಾರೀಶ್ವರ, ಶಿವ (ದಕ್ಷನಳಿಯಂ ಶಿಖಂಡಿ ವಳಕ್ಷಾಂಗಂ 


.. ಎಂದು... .. ಪೊಗಟಲಾಗದು: ಸಮಯಪ, ೮. ೫೭) 
ಶಿಖಂಡಿತಾಂಡವ - ನವಿಲ ಕುಣಿತ (ಪರಿಪಕ್ವ ರಾಜಜಂಬೂ 
ದ್ರುಮವಿಸ್ತಾರಂ ಶಿಖಂಡಿತಾಂಡವಸಾರಂ 


ನವಜಳದಸಮಯಮೇನೆಸೆದಪುದೋ: ಆದಿಪು, ೧೧. ೮೮) 
ಶಿಖರ - - ತುದಿ (ತೃಣಶಿಖರ ಅಧ್ಯಷಿತಾಂಭಃಕಣಸ೦ಚಳಂ 
ಅಮರಚಾಪಚಪಳಂ ವಿದ್ಯುತ್‌ ಕ್ಷಣಿಕಂ: ಆದಿಷು, ೪. ೭೫) 
ಶಿಖರಿ — ಶಿಖರವುಳ್ಳುದು, ಬೆಟ್ಟ (ಪಶ್ಚಿಮಶಿಖರಿ 
ಶಿರೋಭಾಗದೊಳ್‌ ಬಿಟ್ಟುದೆಂಬಂತೆ ಇನಬಿಮಬಂ 
ರಂಜಿಸತ್ತು: ಕಾದಂಸಂ, ೨. ೪೯); ಒಂದು ಪ್ರಾಣಿ (ಮರೆ 


೧೦೩೯ 


ಮುಸು ಕೋಡಗಂ ಶಿಖರಿ ಪೇರುಡು ಮುಂಗುಲಿ 
ಅನೇಕ ಮೃಗಮಿರ್ಪುವು: ತ್ರಿಷಷ್ಟಿಪು, ೨೭. ೨೩) 
ಶಿಖರಿಣಿ - ಒಂದು ಭಕ್ಷ್ಯ ಸೀಕರಣೆ (ಏಕೀಭೂತ ಸಕಳಭುವನ 


ಶಿಶಿರದ್ರವ್ಯಸಂಬಾರದ್ರವ್ಯಶ೦ಕಾಕರ ಶಿಖರಿಣೀ 
ರಮಣೀಯಮುಮಂ: ಆದಿಷು, ೧೧. ೨೬ ವ) 
ಶಿಖರಿಶಿಖರ - ಬೆಟ್ಟದ ತುದಿ (ಆ ಶಿಖರಿಶಿಖರಮೆ 


ಕಳನಾಗಿಯುಂ ವನದೇವತಾಪೇಟಕಮೆ ನೋಟಕರಾಗಿಯುಂ: 
ಚಂದ್ರಪ್ರಹು, ೫. ೭೭ ವ) 

ಶಿಖಾ - ನವಿಲು (ಪೊಳೆವಿನಕಿರಣ೦ ಮೆಯ್ಗಳನಳುರೆ ಕನಲ್ಬಗಿದು 
ಸೋಗೆಯಂ ಪರಪಿ ನೆಟಲ್ಲಳನಾಸೆವಡೆ 
ಶಿಖಾವಳಕುಳತಾಂಡವಮೆಸೆದುದಾ ಶರತ್ಸಮಯದೊಳಂ: 
ಆದಿಹು, ೧೧. ೫೧) 

ಶಿಖಾಕಳಾಪ - ಬೆಂಕಿಯ ನಾಲಗೆಗಳ ಸಮೂಹ (ಅಗ್ನಿದೇವನ 
ಶಿಖಾಕಳಾಪದ  ಕೋಳುಮಂ ಎಂತಾನುಂ ಬಂಚಿಸಿ 
ಬಲೆಪಣಿದ ಕೋಕನಂತೆ ಒರ್ವ ವನಪಾಲಕಂ ಪೋಗಿ 
ದೇವೇಂದನಂ ಕಂಡು: ಪಂಪಭಾ, ೫. ೯೩ ವ) 

ಶಿಖಾನೀಕ - - [ಶಿಖಾ*ಆನೀಕ] ಜ್ವಾಲೆಗಳ ಮಾಲೆ 
(ಮುಳಿದೆಚ್ಚಾಗಳ್‌  ಮಹೋಗಪ್ರಳಯ  ಶಿಖಿಶಿಖಾನೀಕಮಂ 
ವಿಸ್ಸುಲಿಂಗಂಗಳುಮಂ ಬೀಖುತ್ತುಂ: ಪಂಪಭಾ, ೧೨. ೨೧೩) 

ಶಿಖಾಮಣಿ - ತಲೆಯ ಆಭರಣ 
ಶಿಖಾಮಣಿಯಿ೦ ಕಂಧರಮಾರದಿಂ 
ದಾರಾಶ್ವತ್ಥಪತ್ರಾಂಕದಿಂ ಅಲಂಕೃತನಾಗಿಯುಂ: 
೧೦. ೫೮ ಮತ್ತು ೫೮ ವ) 

ಶಿಖಾವಹ - ಬೆಂಕಿ (ವನವನಧಿಯ ಬಡಬಶಿಖಾವಹನೆನೆ 
ಮನೋಜ್ಯಮಾಗಿ ಪೂತೊಣಅಗುವ ಕಿಂಶುಕಸಮುದಯಮುಂ: 
ಶಬರಶಂ, ೨. ೪೨ ವ) 

ಶಿಖಾವಳ - - ನವಿಲು (ಪೊಳೆವಿನಕಿರಣ೦ ಮೆಯ್ದ್ಸಳನಳುರೆ 
ಕನಲ್ಲಗಿದು  ಸೋಗೆಯಂ ಪರಪಿ ನೆಲಲ್ಲಳನಾಸೆವಡೆ 
ಶಿಖಾವಳಕುಳತಾ೦ಡವಮೆಸೆದುದು ಶರತ್ಸಮಯದೊಳ್‌: 
ಆದಿಷು, ೧೧. ೫೧) 

ಶಿಖಾಸ್ತಜ — ಜಟಾಮಾಲೆ (ಸುರುಚಿರಕುಂದಬೃಂದದ 
ಶಿಖಾಸ್ತಜಮೆಂಬಿವಂ ಅಬ್ಬಸೂತ್ರದಿಂ ವಿರಚಿಪ 
ಮಾಲೆಗಾರ್ತಿಯರ ಮಂತಣಮೊಪ್ಪುಗುಂ: ರಾಜಶೇವಿ, ೨. 
೧೦೪) 


ಶಿಖ - ಬೆಂಕಿ (ಕ್ರಂದತ್‌ ಸ್ಕಂದನ ಜಾತ ನಿರ್ಗತ 
ಶಿ ಖಿಜ್ಞಾಳಾಸಹಸ್ತ್ರಂಗಳ್‌ ಆಟಂದೆತ್ತಂ ಕವಿದೇಟ್ವ ಬೇವ 
ಶವಸಂಘಾತಂಗಳಂ: ಪಂಪಭಾ, ೧೩. ೭೧); ನವಿಲು 
(ಭವ್ಯನೃಪನಿಕರಮದೇನೆಂಬುತ್ತಾಹದೆ ನಲಿದುದೊ 
ಸಾಂಬುಪಯೋಧರಕೆ ನಲಿವ ಶಿಖಿನಿಕರದವೊಲ್‌: ಆದಿಷು, 
೧೦. ೧೨) 

ಶಿಖವಿಷ್ಣ್ಟ - ಶಿವ (ಆ ನಾಯನಾರರ ಪರಮಭಕ್ತಿಯ ನಿಷ್ಠೆಯಿಂ 
ಶಿಖಿವಿಷ್ಟಂ ಕೊಂಡಾಡುತ್ತಾಗಳ್‌: ತ್ರಿಷಷ್ಠಿಪು, ೧೫. ೪೫ ವ) 

ಶಿಖಶಿಖೆ - ಬೆಂಕಿಯ ಜ್ವಾಲೆ (ಶಿಖಿಶಿಖೆಯಂ ಪುಗಲಿರ್ದ 
ಸೊಸೆವಿರೆಲ್ಲರ ಮೊಗ೦ಗಳ೦ ದೇವ ನೋಡಿ ಕರುಣಿಸವೇಡಾ: 
ಅಜಿತಪು, ೧೦. ೪೧) 

ಶಿಖೆ - - ಜ್ಞಾಲೆ (ಬನಮನಿತುಂ ಶಿಖೆಗಳಲುರೆ ಬೆಂಕೆಯ 
ಪೊಯ್ದುರ್ವಿನೊಳೆ ಕೊರಗಿರ್ದ ಲತೆಗಳ ನನೆಕೊನೆಯನೆ 
ದಹನನಳುರ್ದು ಕೊನೆಗೊನೆಗೊಂಡಂ: ಪಂಪಭಾ, ೫. ೮೭) 


ಠಂ 
(ಉಷ್ಟೀಷಪಟ್ಟಂ 
ನೊಸಲು 
ಶಾಂತಿಪು, 


ಶಿತ ಹರಿತವಾದ (ತಣಿವಂತಿರೆ ರಸದಿಂ 
ಬುಧರಣಿಯರಮೆಸಗುವುದು ಸುಕವಿ ಸತ್ಯೃಶ್ರಿಯನಣಂ 
ಗುಣವರ್ಮನಾಗಿ ಶಿತಮಾರ್ಗಣದಂತು ಉಚ್ಚಳಿಪದಿರ್ಪಿನಂ: 


ಪುಷ್ಪದಂಪು, ೧. ೬೦) 


ಶಿತತರ - - ಹರಿತವಾದ ಬಾಣ (ಪೂಣ್ಣಂತೆ ಊಡು ಪೂಡು 
ಶಿತಶರಸಂತತಿಯಂ ಬಿಲ್ಲೊಳೇಕೆ ನೀಂ ತಡೆದಿರ್ಪಯ್‌: 
ಪಂಪಭಾ, ೫. ೮೩) 

ಶಿತಾಸಿ - ಹರಿತವಾದ ಕತ್ತಿ (ಆ ವ್ರತ ಶಿತಾಸಿ 
ಸಂಸಾರವ್ರತತಿಚ್ಛೇದಮಕ್ಕುಂ ಆ ಸಂಸಾರಂ ತೀವ್ರತರ 
ದುಃಖದಂ ನಾಳೀವಣಸದ್ಯಶಂ ಶರೀರಿಗದ ಕಿಡೆ ನೆಗಚಿಂ: 
ಶಾಂತಿಷು, ೭. ೭) 


ಶಿತಾಸ್ತ್ರ - ಚೂಪಾದ ಬಾಣ [ಆಯುಧ] (ಇಸೆ ಮಸಗಿ ಭೀಮಂ 

ಕೆರಯ್ದು ಶಿತಾಸ್ತ್ರದಿಂ ಉರುಳೆ ಸೂತಂ ಉಡಿಯೆ ರಥಂ 

ಕೀಲಿಸೆ 'ುದುರೆ ನಮುಟಿಯಿ ಪಟವಿಗೆ ಮಸಕದಿ೦ ಎಚ್ಚೆಚ್ಚಂ 

ಒಂದೆ ಸರಲೊಳ್‌ ನೊಸಲಂ: ಪಂಪಭಾ, ೧೦. ೯೯) 

-ಕಪ್ಪು ಬಣ್ಣ (ಶ್ಯಾಮಳ೦ ಅಸಿತಂ ಕೃಷ್ಣಂ ಶ್ಯಾಮಂ ಕಾಲಂ 

ಶಿತಿಯೆ: ಅಭಿಧಾವ, ೨. ೧. ೬೩) 

ಶಿತಿಕಂಠ ಈಶ್ವರ (ಅರ್ಚಿತಶಿತಿಕಂಠನುಂ 
ಆಹುತಿಹುತಾಗ್ನಿಹೋತ್ರನುಂ ಪೂಜಿತಧರಾಮರನುಂ 
ನೀರಾಜಿತರಥತುರಗನುಮಾಗಿ ರಜತರಥಮನೇಣಜೆ: ಪಂಪಭಾ, 
೧೧, ೧೩೨ ವ) 

ಶಿಧಿಲ ಸಡಿಲ ಹಾಸ್ಯರಸಮಾ 
ಮಧುರೋಕ್ತಿಗಳಿಂದಮಲ್ತೆ ಬೀಭತ್ತರಸಾಂತರಂ 
ಶಿಥಿಲಬಂಧನದಿಂ: ಕವಿರಾಮಾ, ೨. ೧೦೧) 

ಶಿಬಿಕಾ ಪಲ್ಲಕ್ಕಿ (ಸುರಶಿಲ್ಲಿಗಳಿಂ ಶಿಬಿಕಾವಿರಚನೆ 
ದೆಸೆಗೆಸೆಯುತ್ತಿರ್ದುದತ್ತೊಂದೆಡೆಯೊಳ್‌ ನರಶಿಲ್ಲಿಗಳಿಂ 
ಮಂಡಪವಿರಚನೆ ನೆಗಟುತ್ತುಮಿರ್ದುದಿತ್ತೊಂದೆಡೆಯೊಳ್‌: 
ಆದಿಪು, ೯. ೬೮) 

ಶಿಬಿಕೆ - ಪಲ್ಲಕ್ಕಿ (ಕಂಕಣಾಳಿಗಳಿಂದುಣ್ಮೆ ರುಣತ್ಕೃತಂ ಶಿಬಿಕೆಯಖ 
ಸಂರಂಭದಿಂದೇಜಿ: ಕುಸುಮಾಕಾ, ೪. ೧೨೮) 

ಶಿಬಿರ ಸೈನ್ಯದ ಬೀಡು (ಶಿಬಿರರಕ್ಷಕರ ಗರ್ಭಮುಂ 

ಶಿಬಿರನಿತಂಬಿನಿಯರ ಗರ್ಭಮು೦ ಒಡನೊಡನೆ ಗಟೆಯಿಸೆ 

ಸಿಂಹಗರ್ಜನೆಯಿ೦ ಗರ್ಜಿಸಿ .. . ಬ೦ದಾಗಳ್‌: ಗದಾಯು, 

೬ ೩೧-ಪು) 

- ತಲೆ (ಅನೇಕ ನೃಪ ಶಿರಃ ಕಪಾಳ ಶಕಳ ಜರ್ಜರಿತಮುಂ 

ಪರಸ್ಪರ ಸಮರ ರಭಸಸಮುತ್ನಾರಿತಮುಂ: ಪಂಪಭಾ, ೧೩. 

೫೧ ಮ) 

ಶಿರಃಕಂಪ - ತಲೆದೂಗುವಿಕೆ (ನಮಗಿಂತಿರೆ ಮುನ್ನೆ ನೋ೦ತರಾರ್‌ 
ಎಂದು ಪರಮಾಶ್ಚರ್ಯಪರ್ಯಾತೀತ ಶಿರಃಕಂಪಂಬೆರಸು: 
ಶಾಂತಿಷು, ೧೦. ೭೫ ಮತ್ತು ೭೫ ವ) 

ಶಿರಃಪದ್ಮ - - ತಲೆಯೆಂಬ ತಾವವರೆ (ಸೂಟ್‌ ಸೂಉೂಳ್‌ 
ಎಚ್ಚಾಗಳ್‌ ಅರ್ಜಿಸಿದಂತೆ ಇರ್ದುದು 
ಕೌರವಶಿರಃಪದ್ಮಂಗಳಿ೦ ಕೊಳ್ಗುಳಂ: ಪಂಪಭಾ, ೧೨. ೧೪೫) 

ಶಿರಸ್ತೋದ - ತಲೆನೋವು (ದುಷ್ಕೃತಿಯಂ ವಿಸ್ತಾರಿಸಿ ಸಲೆ ಸುಜನ 
ಶಿರಸ್ತೋದಮ೦ ಏಕೆ ಮಸಗಿ ಮಾಲ್ಲರೊ ಕೆಲಬರ್‌: 
ಲೀಲಾವತಿ, ೧. ೨೨) 

ಶಿರಸ್ತ್ರಾಣ - ತಲೆಯ ಕವಚ (ದಂಡನಾಯಕಂಗೆ ಶರಣಾಗತನಾಗಿ 
ನೆಜಶಿರಸ್ತಾಣಪರಾಯಣರಾದರ್‌: ಶಾಂತಿಪು, ೧೧. ೨೪ ವ) 


ಶಿತಿ 


(ಉತ್ಸವದಿಂದೆ 


ಶಿರ 


ಉರುಳ 
೦ಎ 


೧೦೪೦ 


ಶಿರೀಷಕುಸುಮ ಬಾಗೆ [ಹೂ] (ಆ ಶಿರೀಷಕುಸುಮದಾಮ 
ಸುಕುಮಾರ ಬಾಹುಲತೆಯರೊಳ್‌ ಆ ಪರಿಘಪರಿವೃತ್ತ 
ದೀರ್ಥಬಾಹುಯುಗಳಂ: ಆದಿಪು, ೮. ೨೩ ವ) 


ಶಿರೀಷಕುಸುಮಾಭ - - ಬಾಗೆ ಹೂವಿನಂತಹ [ಬಣ್ಣ] 
(ವನಭೃತ್ಕುಂತಳೆಯಾ ಶಿರೀಷಕುಸುಮಾಭಾಂಗಕ್ಕೆ ಕಂದಂ 
ಕನತ್‌ಕನಕಾಂಭೋಜನಿಭಾನನಕ್ಕೆ ಪಿರಿದುಂ ದೀನತ್ಚಮಂ: 


ಪಂಪಭಾ, ೪. ೬೪) 

ಶಿರೀಷಕೋಮಲೆ - ಬಾಗೆ ಹೂವಿನಂತೆ ಕೋಮಲೆಯಾದವಳು 
(ಮಲೆಮಲೆದುರ್ಕಿ ಸೊರ್ಕಿ ಸಭೆಯೊಳ್‌ ಕುಲಪಾಂಸುಲಂ ಈ 
ಶಿರೀಷಕೋಮಲೆಯ ವಿಲೋಲ ನೀಲ ಕಬರೀಭರಮಂ 
ತೆಗೆವಾಗಳ್‌: ಪಂಪಭಾ, ೭. ೫೭) 

ಶಿರೋಂಬುಜ - -  ಕೆಮಲದಂತಿರುವ ತಲೆ 
ಅರ್ಫ್ಯಮೆತ್ತಿದಂತಿರ್ದ ಶಿಶುಪಾಲನ 
ಕಂಡು ಅಟಲ್ಟು: ಪಂಪಭಾ, ೬. ೬೪ ವ) 

ಶಿರೋಜ - ತಲೆಗೂದಲು (ಕರವಾಳಂ ಘರವಟ್ಟಿಸಿ ಶಿರೋಜಮಂ 
ಪಿಡಿದು ತೆಗೆದು ಗುರುವ೦ ಪಚ್ಚಂತಿರೆ ಪಿರಿದು ಪೊಯ್ದಂ 
ಎ೦ತಪ್ಪರೊಳ೦ ಮುಳಿಸು ಅಜೆವ೦ ಆಗಲೇನಿತ್ತಪುದೇ: 
ಪಂಪಭಾ, ೧೨. ೩೦) 

ಶಿರೋದಳನ - ತಲೆಯನ್ನು ಕತ್ತರಿಸುವಿಕೆ (ಅರಿಕೇಸರಿಗಾತ್ಮಜರ್‌ 
ಅರಿನರಪ. ಶಿರೋದಳನಪರಿಣತ ಉಗ್ರಾಸಿಭಯಂಕರರ್‌: 
ಪಂಪಭಾ, ೧. ೨೨) 

ಶಿರೋಧರೆ ಕೊರಳಿನವಳು (ಉದ್ರಪಯೋಧರೆಯ 
ಮನೋಜರಾಗರಸಪೂರಿತ ಬಿಂಬಾಧರೆಯ ಕಂಬುಕಮ್ರ 
ಶಿರೋಧರೆಯ ಬೆಡ೦ಗ೦ ಆರುಮೇನೆಯ್ದುವರೇ: ಆದಿಷು, 
೪. ೪೬) 

ಶಿರೋಧಿ ಕೊರಳು, ಕತ್ತು (ರಕ್ತಧಾರಾಳಮಿಕ್ಕಿ ಮೆಟ್ಟಿದುದು 
ಮತ್‌ ತುರಗ೦ ಖುರದಿ೦ ಶಿರೋಧಿಯಂ: ರಾಜಶೇವಿ, ೧೪. 
೧೩) 

ಶಿರೋಮಂಡನ ತಲೆಯ 
ಲಕ್ಷ್ಮೀಶಿರೋಮಂಡನೋಪಮಾನ ಮೌಕ್ತಿಕಮಣಿಮಯ 
ಮಂಡಪದೊಳ್‌ ಅಪೂರ್ವಮಾಗೆ ಹರಿ 
ಪೌರೋಹಿತ್ಯಮಂ ತಾಳೆ: ಶಾಂತಿಷು, ೧೦. ೭೭ ವ) 

ಶಿರೋರುಹ - ಶಿರೋಜ [ಕದಳೀಗರ್ಭಶ್ಯಾಮ೦ ಮೃದುಕುಟಲ 


(ಜವ 
ಶಿರೋಂಬುಜಮಂ 


ಆಭರಣ (ರಾಜಭವನ 


ಶಿರೋರುಹಂ ಸರೋರುಹವದನಂ ಮೃದುಮಧ್ಯಮತನು 
ಹಿತಮಿತಮೃದುವಚನಂ ಲಲಿತಮಧುರಸುಂದರವೇಷಂ: 
ಆದಿಷು, ೧. ೨೯) 


ಶಿರೋವೇಷ್ಟನ - ತಲೆಗೆ ಸುತ್ತುವ ವಸ್ತ್ರ (ಮಹೀತಳಾಶ್ಲಿಷ್ಟ ಜಾನು 
ಲಲಾಟಪಟ್ಟರ್‌ ಪ್ರಣಾಮಾರ್ಪಣಹುರಸ ಸರಂ ಶಿರೋವೇಷ್ನನ 
ಪ್ರಲಂಬಚೇಳಾಂಚಳಪಿ ಹಿತವದನರಾಗಿ: '`ಅದಿಷು, ೧೦. ೪೮ 
ವ) 

ಶಿರೋವ್ಯೂಢ - ತಲೆಯವರೆಗೆ, 
ಧಾನ್ಯಸಂಚಯೋಪಭೋಗಿ 
ಸಂವಾಹಂಗಳುಮಂ: ಆದಿಪು, ೮. ೬೩ ವ) 

ಶಿಲಾ - - ಬಂಡೆ (ತುಂಗವನ್ಯಮತಂಗಜದಂತೆ ಆಘಾತನಿಪಾತಿ 
ಸಲ್ಲಕೀಭಂಗಮ೦ ಮಣಿಮೌಕ್ತಿಕ ನೀಳಸ್ಥೂಳಶಿಲಾಪ್ರವಿಭಾಸಿತ 
ಉತ್ತುಂಗಮಂ: ಪಂಪಭಾ, ೧. ೧೧೫) 

ಶಿಲಾಕರ್ಮ ಕಲ್ಲಿನ ಕೆತ್ತನೆ (ಇಂದಜಾಲಕಂ ಎಅಕಂ 
ಶಿಲಾಕರ್ಮಂ ಉತ್ತರಣಂ ಚಿತ್ರವಿವಕ್ಷೆ ವಾಸ್ತು ಶಕುನಜ್ಜಾನಂ .. 


ಆಳುದ್ದ (ಶಿರೋವ್ಯೂಢ 


ಜನನಿವಾಸಿಗಳಪ್ಪ 


ಎ೦ಬನಿಜೊಳ೦ ಬಲ್ಲವರೆಲ್ಲರುಂ ಪಡೆದಂ 
ಅತಿಕೌಶಲಮಂ: ಪುಷ್ಪದಂಪು, ೪. ೫೯) 

ಶಿಲಾತಳ - ಬಂಡೆಯ ಮೇಲ್ಭಾಗ (ಆತನ ಪೂಣ್ಣ ಪೂಣ್ಕೆ 
ಶಿಲಾತಳಾಕ್ಷರಮೆನಿಸಿರ್ಪ ಜನೋಕ್ತಿಯ೦ ಪುಸಿ ಮಾಟ್ಪ್ಬನೇ: 
ಗದಾಯು, ೧. ೭೧) 

ಶಿಲಾಪಟ್ಟ - ಕಲ್ಲಿನ ಪೀಠ (ನಿರ್ಮಲ ಶಿಲಾಪಟ್ಟೊಳ್‌ 
ನಿಬಿಡಬದ್ಧಪಲ್ಯಂಕಾಸನನುಂ ಪೂರ್ವಾಭಿಮುಖನುಂ 
ಆಗಿರ್ದಾಗಳ್‌: ಆದಿಹು, ೧೦. ೧೩ ವ) 

ಶಿಲಾಭೇದಿ - - ಕಲ್ಲನ್ನೇ ಸೀಳುವ (ಕುಲಿಶನಿಭ ಶಿಲಾಭೇದಿ 
ಬಾಣ೦ಗಳು೦ ಭೇದಿಸವು ಎಂಬಂತಾಯ್ತು ಅತಿಕ್ಷೋಭದಿಂ 
ಉಭಯಬಲಕ್ಷೋಭ ಧೂಳೀಪ್ರತಾನಂ: ಆದಿಷು, ೧೪. ೯೫) 

ಶಿಲಾಸ್ತಂಭ - ಕಲ್ಲಿನ ಕಂಬ(ಮುನಿದೆಮ್ಮಂ ಕೊಲಲೊಡ್ಡಿದಂದಿನ 
ಶಿಲಾಸ್ತಂಭಕ್ಕೆ ಕೆಯ್ನೀಡಿದವುದಿನ .. .. ನಿನ್ನ ಗರ್ಜನೆಯುಂ 
ಬೀರಮುಂ ಈಗಳಿಂತು ಪುಡಿಯೊಳ್‌ ಚಿಃ ಸೀ 
ಪೊರಳ್ಚಿರ್ಪದೇ: ಶಾಂತಿಷು, ೭. ೬೦) 

ಶಿಲೀಂಧ್ರ ಅಣಬೆ (ಪುಟ್ಟಿದುವಲ್ಲಿಗಲ್ಲಿಗೆ ಶಿಳೀಂಧ್ರಚಯಂ 
ಕರುಮಾಡದಲ್ಲಿ ಜೇನಿಟ್ಟುದು: ಜಗನ್ನಾವಿ, ೧೨. ೪) 

ಶಿಲೀಮುಖ ಬಾಣ (ಶಿಲೀಮುಖಕುಂತಳಿ ಮದನ 
ಶಿಲೀಮುಖದಂತೆ ಭುವನಮಂ ಸೋಲಿಸಿದಳ್‌: ಪಂಪರಾ, ೪. 
೩೦); ದುಂಬಿ (ಬನದಿ೦ ಬನಕ್ಕೆ ನನೆಯಿಂ ನನೆಗೆ ಅಲರಿದ 
ಅಲರ್ಗೆ ಮೊರೆದು ಬಿರಯಗಳೆರ್ದೆ ಪೌವನೆ ಪಾಜ್‌ 
ಪಾಜುಗುಂ ಕಾಮಿನೀಕಾಮಶಿಲೀಮುಖಂ ಶಿಲೀಮುಖ 
ನಿವಹಂ: ಮಲ್ಲಿನಾಹು, ೨. ೩೨) 

ಶಿಲೆಯೊಳ್‌ ಹೊಯ್‌ - ಬಂಡೆಯ ಮೇಲೆ ಅಪ್ಪಳಿಸು, 
ನಾಶಮಾಡು (ಸುಧರ್ಮಮುನಿ ಪದಪದ್ಮಕ್ಕೆಆಗಿ 
ಜಿನರೂಪಮೆಂಬೊಂದಳ ಅಡಿವಿಡಿದು ಅಘಬಲಮಂ 
ಅಲೆದು ಶಿಲೆಯೊಳ್‌ ಪೊಯ್ದಂ: ಆದಿಷು, ೩. ೫೧) 

ಶಿಲೋಚ್ಚಯ - ಪರ್ವತ (ಕಳಾಧರಕಳಾಧರೆ ಸುಲೋಚನೆ 
ಕಳೋಜ್ಜಳೆ ಶಿಲೋಚ್ಚಯಸುತೇ ಜಯಜಯಾ: ರಾಜಶೇವಿ, 
೧೦. ೧೧೧) 

ಶಿಲ್ಪ - - ಚಿತ್ರರಚನೆ, ಎಲೆ ಮುಂತಾದುವುಗಳನ್ನು ಕತ್ತರಿಸುವ 
ಕಲೆ (ಹಸ್ತಕೌಶಲಕಳಿತಮಪ್ಪ ಚಿತ್ರಕಳಾಪಪರಿಚ್ಛೇದ್ಯಾದಿ 
ಸಮನ್ವಿತಮಪ್ಪ ಶಿಲ್ಪಮುಮಂ: ಆದಿಷು, ೮. ೬೪ ವ) 

ಶಿಲ್ಪಕರ್ಮ ಕುಶಲಕಲೆ (ಅಸಿ ಮಸಿ ಕೃಷಿ ವಣಿಕಗ್ಟಿದ್ಯಾ 
ಶಿಲ್ಪಕರ್ಮಂಗಳಂ ಶುದ್ಧವೃತ್ತಿಯಿಂದ ಅರ್ಥೋಪಾರ್ಜನಂ 
ಗೆಯ್ವ ವಾರ್ತೆಯುಂ: ಆದಿಷು, ೧೫. ೧೩ ವ) 

ಶಿವ - ಶುಭ (ಶಿವದ ಶಾಶ್ಚತಮಪ್ಪ ಸೌಖ್ಯಮನೀಯಲಾರ್ಪ 
ಜಿನೇಶ್ವರಪ್ರವರ ಪಾದದೊಳ್‌: ಧರ್ಮಾಮೃ, ೨. ೧೪೩); 
ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಈಶ್ವರ (ಶಿವನ೦ ಮರುಳ್ಗೊಂಡು 
ಭವಾನಿಯಿರೆ ಕಂಡು: ಗಿರಿಜಾಕ, ೩. ೯೮ ವ) 


ಮೆಚೆ 
ಚ 


ಶಿವಗತಿ - ಮೋಕ್ಷ (ಶಿವಗತಿಗೆ ಭಾಗ್ಯವಿಲ್ಲೆನಿಪವರಂ ಜೈನಕ್ಕೆ 
ತರಲೆಬಾರದದೆಂತುಂ: ಸಮಯಪ, ೧೫. ೭೧) 

ಶಿವಗೋಪುರ — ಶಿವ ದೇವಾಲಯದ ದ್ದಾರ 
(ಶಿವಗೋಪುರದೊಳಗಂ ಕೆರ್ಪವೆರಸಿ ಪುಗಲಾಗದು: 
ಸಮಯಪ, ೮. ೭೮) 

ಶಿವಪದ - ಮುಕ್ತಿಸ್ಥಾನ (ಶಿವಪದಪರ್ಯಂತಂಬರ೦ 
ಅಮೋಘಮುದ್ಧರಿಸುಗೆ ತಾತ್ತರ್ಯದಿಂ ಅರ್ಹಂ ಸಿದ್ಧ 


೧೦೪೧ 


ಆಚಾರ್ಯ ಉಪಾಧ್ಯಾಯ ಸರ್ವಸಾಧುಗಳೆಮ್ಮಂ: ಆದಿಪು, 
೧.೬) 
ಶಿವಸಮಯ - ಶೈವಧರ್ಮ (ನಾರಾಯಣಂ ಕಾಸನೆ ಕಡಿದೊಡೆ 


ಲಿಂಗಂ ಬೀಟ್‌ ಶಿವಸಮಯದವರ್‌ 
ತಮ್ಮೊಳೆಂತಾಗವೇಡಾ: ಸಮಯಪ, ೧೦. ೫೮) 
ಶಿವಸುಖ — ಮೋಕ್ಷಸುಖ (ಶಿವಸುಖಮನಜೆಯದೀ 


ಮಾನವಸುಖದ ನಿಮಿತ್ತದಿ೦ ತಪಂಗೆಯ್ದವರ್‌ ಮಾಣಿಕಮಂ 
ತೌಡಿಂಗೆ ಅವಯವದೆ ಮಾಜುಗುಡುವ ಮರುಳ೦ ಪೋಲ್ಲಂ: 
ಶಾಂತಿಷು, ೧೧. ೯೨) 

ಶಿವಸೌಖ್ಯ - ಶಿವಸುಖ (ಆವನ ವಚನಂ ಶಿವಸೌಖ್ಯಾವಹಂ 
ಅವಿರುದ್ಧಂ ಅಮಳಂ ಅಖಿಳಜನಕ್ಕಂ .. .. ತಾನೆಂತು ಪೇಟ್ಜಂ 
ಅದು ಸಿದ್ಧಾಂತಂ: ಸಮಯಪ, ೩. ೨) 

ಶಿವಾ - - ನರಿ (ಪ್ರತಿಮೆಗಳು ಮೊಲಗಿದುದತಿರಭಸದೆ ಧಾತ್ರಿ 
ದೆಸೆಗಳುದುರಿದುವು ಭೂತಪ್ರತತಿಗಳಾಡಿದುವು ಒಳಣಿದವು 
ಆತಿ ರಮ್ಯಸ್ಥಾನದೊಳ್‌ ಶಿವಾನಿವಹಂಗಳ್‌: ಪಂಪಭಾ, ೧. 
೧೩೨) 

ಶಿವಾಕ್ಷಿ ಎ [ಶಿವಾಕ್ಷಿ] ರುದ್ರಾಕ್ಷಿ (ಪಂಚಾಕ್ಷರಂ ವಕ್ತದೊಳೆ 
ಕೊರಲೊಳ್‌ ತಳ್ಳ ಶಿವಾಕ್ಷಿಮಾಲೆ .. . ನೀನಾತನಧೀನನಲ್ತೆ 
ಸತತಂ ಶ್ರೀಶಯಲಜಾವಲ್ಲಭಾ: ರಾಜಶೇವಿ, ೩. ೪೪) 

ಶಿವಾಶಿವರವ - - [ಶಿವಾ"ಅಶಿವರವ] ನರಿಗಳ ಅಶುಭಕರ 
ಊಳು (ನೀಮುಂ ಈ ಮರದಡಿಯೊಳ್‌ ಶಿವಾಶಿವರವಂಗಳಿಂ 
ಎಲ್ಲಿಣರುವಂತುಟಾದುದೇ: ಪಂಪಭಾ, ೩. ೧೧) 

ಶಿವಿಗೆ ಪಲ್ಲಕ್ಕಿ (ಶಿವಿಗೆಯಂ ಶ್ರೀನಾಥನೊಲ್ಲೇಣಿದಂ: 
ಅನಂತಪು, ೯. ೬೧) 

ಶಿವೆ - ನರಿ (ಶಿವೆ ಮೃಗಧೂರ್ತ೦ ಗೋಮಾಯ ವಂಚಕಂ 
ಜಂಬುಕಂ ಸೃಗಾಲಂ ನರಿ: ಅಭಿಧಾವ, ೧. ೯. ೩); ಅಳಲೆ 
ಗಿಡ (ಛೆತಕಿ ಶಿವೆ ಹೈಮವತಿ ಹರೀತಕೀ: ಆಭಿಧಾವ, ೧. ೮. 
೧೨); ಗೌರಿ (ಶಿವೆ ಗೌರಿ: ಆಭಿಧಾವ, ೩. ೧. ೩) 

ತಂಪಾದ (ಶಿಶಿರಪಯಃಕಣವೆಳಸದ 
ಕುಶೇಶಯಚ್ಛದಮನಕ್ಷಿಗಳ್‌ ಬಾಷ್ಟಜಲಪ್ರಶಮಿತರುಚಿಗಳ್‌ 
ಪೋಲ್ತಿರೆ: ಜಗನ್ನಾವಿ, ೩. ೮೭); ಷಡೃತುಗಳಲ್ಲಿ ಒಂದು, 
ಮಾಫ-ಫಾಲ್ಗುಣ ಮಾಸಗಳು (ವಸಂತಂ ಗ್ರೀಷ್ಮ ಪ್ರಾವೃಟ್‌ 
ಶರತ್ಸಮಯಂ೦ ಹೇಮಂತಂ ಶಿಶಿರಮೆಂಬಂತವು ತಾವಕ್ಕುಂ 
ಯತುಗಳ್‌ ಮತ್ತಾಖುಂ: ಅಭಿಧಾವ, ೧. ೨. ೧೨) 

ಶಿಶಿರಕರ - ತಂಪುಕಿರಣ[ವುಳ್ಳವನು, ಚಂದ್ರ (ಬಾಳಕಳಹಂಸೆ 
ಬಾಳಮೃಣಾಳಂಗಳ ನಡುವೆ ಶಿಶಿರಕರ 
ಕರಶತದಾಂದೋಳಿರ್ಪಂತಿರ್ದುದು ಲೀಲೆಯಿಂ: ಆದಿಪು. 
೧೧. ೪೯) 

ಶಿಶಿರದ್ರವ್ಯ - - ತಂಪು ಸಾಮಗ್ರಿ (ಏಕೀಭೂತ ಸಕಲಭುವನ 
ಶಿಶಿರದ್ರವ್ಯ ಸಂಬಾರದ್ರವ್ಯ ಶಂಕಾಕರ ಶಿಖರಿಣೀ 
ರಮಣೇಯಮುಂ: ಆದಿಪು, ೧೧. ೨೬ ವ) 

ಶಿಶಿರಶೀಕರಾಸಾರ - - ತಂಪು ತುಂತುರ ಸೋನೆ (ಅಂತು 
ಮಳಯಜ ರಸಶಿಶಿರಶೀಕರಾಸಾರಚಾರಿಯಾಗಿ ಬಂದ 
ಮಂದಾನಿಳನ ಬಟೆಯನೆ ಬಂದು: ಆದಿಪು, ೧೧. ೫೫ ವ) 

ಶಿಶಿರಾಂಶು ಶಿಶಿರಕರ (ಸ್ಮರಶರಮೇವುವೆ೦ಂಬ ಶಿಶಿರಾಶುವ 
ತಣ್ಣದಿರೇವುವೆಂಬ  ತೆಂಬೆರಲರಲೇವುವೆಂಬ ಕಳಕಂಠಿಯ 
ಬಗ್ಗಣೆಯೇವುವೆಂಬ ಬದ್ದರಂ  ಅಜ್‌ಯಟ್ಟಿ 


ಶಿಶಿರ 


ಸಂತಮಿರಲೀಯದೆ ಬಾಳಬಸಂತವಾರಣಂ: 
೨೬) 

ಶಿಶಿರಾಗಮ - ಚಳಿಗಾಲ (ಬೆರಲ್ಲಳ್‌ ಮುರುಂಟೆ ತುಟಿಯೊಡೆದು 

ಇರುತಿರ್ಪರ್‌ ಮುಡುಗಿಕೊಡು ಶಿಶಿರಾಗಮದೊಳ್‌: 

ತ್ರಿಷಪ್ಟಿಪು, ೯. ೩೫) 

ಶಿಶಿರೋಪಚಾರ - ಶೀತಲೋಪಚಾರ (ಶಿಶಿರೋಪಚಾರಂಗಳಿಂ 
ಉಪಚರಿಸಲ್‌ ಅಜೆದೆ೦ ಎಂತಾನುಂ ಮೂರ್ಛೆಯಿಂದೆಲ್ಸತ್ತು: 
ಕಾದಂಸಂ, ೪. ೭೯ ವ) 

ಶಿಶು - - ಮಗು (ಪುಟ್ಟುವುದುಂ ಧರ್ಮಮೊಡವುಟ್ಟಿದುದು 
ಈತನೊಳೆ ಧರ್ಮನಂಶದೊಳ್‌ ಈತಂ ಪುಟ್ಟಿದನೆಂದಾ 
ಶಿಶುಗೊಸೆದಿಟ್ಟುದು ಮುನಿಸಮಿತಿ ಧರ್ಮಸುತನೆನೆ ಪೆಸರಂ: 
ಪಂಪಭಾ, ೧. ೧೨೨) 

ಶಿಶುಮಾರ - ಮೊಸಳೆ (ಬೆನ್ನಟ್ಟಿ ದುರ್ಮೋಹಮತ್ಸೃಗಣ೦ಗಳ್‌ 
ಕಡಿದಿಕ್ಕೆ ಲೋಭಮಕರಾನೀಕಂಗಳ್‌ ಆಟಂದು ನುಣ್ಣಗೆ 
ಮುಂಗುತ್ತಿರೆ ಮಾರರಾಗಶಿಶುಮಾರಂಗಳ್‌ ಮಹೋಗಂಗಳ್‌ 
ಇನ್ನೆಗಂ ಓರಂತೆ ತೊಟಲ್ಲೆಂ: ಆದಿಪು, ೯. ೬೦) 

ಶಿಶುಶುಕ - - ಮರಿಗಿಳಿ (ಸುರಿವ ಸರಯಿಯರಲ ಮುಗುಳ್ಗೆ 
ಮೊಗಸಿದಳಿಕುಳಂಗಳಿ೦ ತೊದಲ್ವ ಶಿಶುಶುಕಂಗಳಿಂ: ಪಂಪಭಾ, 
೧. ೫೮ 

ಶಿಷ್ಠಜನ - ಯೋಗ್ಯರಾದವರು (ಶಿಷ್ಟಜನೋಚ್ಚಿಷ್ಟಂ ಬಹುಕಷ್ಟಂ 


ಅಜಿತಪು, ೬. 


ಬಹುದುಷ್ಟಂ ಅಷ್ಟಕರ್ಮಗ್ನಿಪರಿಪುಷ್ಟಂ ಸಂಸಾರಂ: 
ಅಜಿತಪು, ೨. ೭೪) 

ಶಿಳಾಪಟ್ಟಕ - ಕಲ್ಲಿನ ಚಪ್ಪಡಿ, ಪೀಠ (ತತ್ತತಾಕಿನೀ 
ಕು೦ಜರಶ್ಶಿಳಾಪಟ್ಟಕ೦ಗಳಂ ಇರ್ಬಗಿಮಾಡಲ್ಪಡದೆಯುಂ: 


ಅದಿಪು, ೧೪. ೧೦೩ ವ) 
ಶಿಳಾಯಂತ್ರ - - ಕಲ್ಲು ಚಿಮ್ಮುವ ಯಂತ್ರ (ಗಂಡಶೈಳಾಭೀಳ 
ಶಿಳಾಯಂತ್ರಭಯಂಕರಂಗಳುಂ: ಆದಿಷು, ೧೩. ೫೭ ವ) 
ಶಿಳೀಂಧ್ರ - ನಾಯಿಕೊಡೆ (ಬೆಳ್ಳೊಡೆಗಳ ತಾವೆಂಬಂತಿರೆ 
ಬಿಡದೆಸೆದುವು ಪರಿಕಿಸಲ್‌ ಶಿಳೀ೦ಧ್ರವ್ರಾತಂ: ತ್ರಿಷಷ್ಟಿಪು, ೮. 
೩೦) 


ಶಿಳೀಮುಖ - ಬಾಣ ಯ(ಸ್ಪುರಿತ ಶಿಳೀಮುಖಂ ಉತ್ಪಳ 
ಸರಕ್ತಕಂಜಾತಯುತಂ ಉಪಾತ್ತಕಬಂಧಂ: ಶಬರಶಂ, ೨. 
೫೨) 

ಶಿಳೀಮುಖಾಸನ - ಬಿಲ್ಲು (ಅನೇಕವರ್ಷಕೋಟ್ಯಂತರದೊಳ್‌ 


ಸಪ್ತಶಿಳೀಮುಖಾಸನ ಉನ್ನತ ಅಪಘನನುಂ: ಆದಿಷು, ೬. 
೫೭ ವ) 


ಶೀಕರ - ತುಂತುರು (ತಡಿಯ ಶೀಕರನಿಕರಂಗಳಂತೆ 
ಸೊಗಯಿಸುವ ಧವಳಾಕ್ಷತ ಸಿತಕುಸುಮ 
ಮಂಗಳಾಂಜಲಿಗಳುಮಂ: ಆದಿಪು, ೧೧. ೨೩ ವ) 

ಶೀಘ್ರ - - ವೇಗ (ಪಾತಂ ಲಕ್ಷ್ಯ೦ ಶೀಘ್ರಂ ಘಾತಂ 
ಬಹುವೇಗ೦ ವಎಂಬಿವಯ್ಬೇಸಿನೊಳ೦. ಅಂತು ಈತನ 
ದೊರೆಯಲ್ಲ: ಪಂಪಭಾ, ೧೨. ೧೮೫) 

ಶೀಘ್ರಸಂಧಾನ - ಬಿಲ್ಲಿಗೆ ಬೇಗ ಬಾಣ ಹೂಡುವುದು 


(ಕಡುಗೆಯ್ಯನಾಗಿ ಶೀಘ್ರಸ೦ಧಾನಮಿಸುವ ಅಶ್ವಗ್ರೀವನ ತಕ್ಕುಂ 
ಬೇಗಯ್ಕೆಯುಂ ಕಿಡೆ: ಶಾಂತಿಷು, ೫. ೬೦ ವ) 

ಶೀತ ದ - ಚಳಿ (ಕುತಿಪಾಸಾಶೀತಾತಪಪ್ರಮುಖ 
ಪರೀಷಹಂಗಳಂ ಸೈರಿಸಲಾಜದೆ: ಆದಿಷು, ೯. ೮೮ ವ) 


೧೦೪೨ 


ಶೀತಕರ - ಚಂದ್ರ (ನೀರದಮುಕ್ತ ಶೀತಕರನ೦ ನವಚಂದಿಕೆ 
ಪೊರ್ದುವಂತೆ ಕೂಪಾರಮಂ ಇಂದ್ರಸಿಂಧು ಪುಗುವಂತೆ: 
ಶಾಂತಿಪು, ೬. ೨) 

ಶೀತಕೃತ್ಯರ - ಚ೦ದ್ರ (ಚೂತಮನಪ್ಪಿ ಪುಷ್ಪವತಿಯಾದುದು 
ಮಲ್ಲಿಗೆ ಶೀತಕೃತ್ಯರವ್ರಾತಮನಪ್ಪಿಯೊಪ್ಪೆಕರಗಿತ್ತು ಹಿಮೋಪಲಂ: 
ಗಿರಿಜಾಕ, ೪. ೧೧೨) 

ಶೀತದ್ಯುತಿ - ಚಂದ್ರ (ಶೀತದ್ಯುತಿನಿಚ್ಚಂ ಕಂದುತ೦ ಕುಂದುತುಂ 
ಉದಯಿಪನೆಂಬುಕ್ತಿಗಾ ಕಾಂತೆ ಪೋತಳ್‌: ಸುಕುಮಾಚ, ೯. 
೯೧) 

ಶೀತಪ್ರಭ - ಶೀತದ್ಯುತಿ (ಎಲೆ ಶೀತಪ್ರಭ ನಿನ್ನ ಜನ್ಮನಿಳಯಂ 
ತಾನಪ್ಪ ಮದ್ಧರ್ಭಮಂ ಸಲೆ ಕಾಯ್ದಿಂ ಬಿಡದಿಂತು 
ಶೋಷಿಸುವ ಕೀಳ ಆಭೀಳನ೦ ಬಾಡವಾನಲನಂ ಬಾರಿಸು 
ನೀಂ ಎನುತ್ತುಂ ಎನಿತಾನು೦ ಪೇಟಲೆಟ್ಟಂದುದು ಉಜ್ವಲ 
ದುಗ್ಗಾಂಬುಧಿಯೆಂಬಿನಂ ಭುವನಮಂ ಪರ್ವಿತ್ತು 
ಚಂದ್ರಾತಪಂ: ಶಾಂತೀಶ್ವಪು, ೧೧. ೪೪) 

ಶೀತಮಯೂಖ - ಶೀತದ್ಭುತಿ (ಇಲ್ಲದೊಡೆ ಹಾ! ಸ್ಮರಶೀತ 
ಮಯೂಖದಿಂದೆ ಹತನಾದಪ್ಪೆಂ: ಕಾದಂಬ, ೯. ೪೦) 

ಶೀತಮರೀಚಿ - ಚಂದ್ರ (ಶೂರ್ಪಕವೈರಿ ಕಾಲುಗುರ್ಗೆ ವರ್ಪನೊ 
ಶೀತಮರೀಚಿ ಕಾಂತಿಗೇಂ ವರ್ಪನೊ ವಾಸವಂ ಸಿರಿಗೆ 
ವರ್ಪನೊ ವೃತ್ರಹಮಂತ್ರಿ ಜಾಣ್ಸೆ ಮೇಣ್‌ ವರ್ಪನೊ: 
ಶಾಂತಿಪು, ೭. ೧೧೮) 

ಶೀತರುಚಿ - ತಂಪಾದ ಕಾಂತಿ (ಹಿಮಕರ೦ ಆತ್ಮ ಶೀತರುಚಿಯಂ 
ದಿನನಾಯಕಂ ಉಷ್ಣದೀಧಿತಿಯಕ್ರಮಮ೦ ಅಗಾಧವಾರಿಧಿಯೆ 
ಗುಣ್ಣಂ ಇಳಾವಧು ತನ್ನ ತಿಣ್ಣಂ ಬಿಸುಲ್ದಾಡಂ; ಪಂಪಭಾ, 
೧. ೮೩) 

ಶೀತರೋಚಿ - ಶೀತಮರೀಚಿ (ಜ್ಯೋತ್ಸ್ನಾಪ್ರವಾಹಂ ಕವಿದುದು 
ವಿಧುಶಕ್ರೇಕ್ಷಿತಂ ಶಿತರೋಚಿಃ ಲೀಲಾವತಿ, ೨. ೧೧) 

ಶೀತಳವಾರಿ - - ತಂಪಾದ ನೀರು (ಸೂಸುವ ಶೀತಳವಾರಿ 
ಮೆಯ್ಯನೆಯ್ದಂದು ಇರದೆ ಎತ್ತ ಬತ್ತಿದುವು: ಪಂಪಭಾ, ೫. 
೭) 

ಶೀತಳಿಕೆ - ತಾವರೆ (ಅರೆಗರಿಂಕುವೋದ ಚಮರಿಗಳನನುಕರಿಸಿ 
ಕೊರಗಿ ಪರಿದ ಶೀತಳಿಕೆಗಳ ಬಳಗಮುಮಂ: ಆಚವರ್ಧ, ೫. 
೬೩ ವ) 

ಶೀತಾಂಶು - ಚಂದ್ರ (ರತಿಯೊಳ್‌ ಪದನ್ಯಸನಮಂ ಕಲ್ಪಂಚೆ 
ಶೀತಾಂಶು ತೀವಿದ ನೆಯ್ದಿಲ್‌ ಕೊಳ೦ ಅಲ್ಲದೆ ಇಲ್ಲೆನೆ ಬನಂ 
ಚಿತ್ರೋತ್ತವಾಲಂಬನಂ: ಮಲ್ಲಿನಾಹು, ೨. ೨೮) 

ಶೀತಾನಿಳ - ತಣ್ಣನೆಯ ಗಾಳಿ (ಪನಿಪುಲ್ಲಂಬುಕಣ೦ಗಳಂ 
ಕೆದಣುತು೦  ಕೋಕಂಗಳೊಳ್‌ ರಾಗಮ೦ ನನೆವೊಯ್ದು 
ಉಣ್ಣಿಸುತುಂ ಪತತ್ರಿಗಳೊಳಗಿರ್ಪಾ ತೂಂಕಡಂ ನೂಂಕುತುಂ 


ತಣ್ಣನೆ ತೀಡಿತ್ತೆನಸುಂ ಪ್ರಭಾತಮಯ  ಪ್ರೋದ್ಧೂತ 
ಶೀತಾನಿಳಂ: ಶಾಂತೀಶ್ವಪು, ೧೧. ೯೪) 
ಶೀತಾಶ್ಮ - ಹಿಮದ ಗಡ್ಡೆ (ತಪ್ತಾಶ್ಚಂ ಶೀತಾಶ್ಮದಂತಿರೆ 


ಕೋಡುಗುಂ: ಶಾಂತಿಷು. ೭. ೮೫) 

ಶೀತೋಷ್ಣಭವನ - ಧಾರಾಗೃಹ, ಹಿಮಗೃಹ (ಶೀತೋಷ್ಣಭವನಂ 
ಅದು ಮನೆಯಂತೆ ನಿರ್ವ್ವೃತ್ತಮಹೋತ್ಸವ ಆಗಿರ್ಪುದುಂ: 
ಕಾದಂಸಂ, ೫. ೭೯ ವ) 


ಶೀರ್ಣ - ಬತ್ತಿಹೋದ; ಹರಿದ; ಕೃಶವಾದ (ಪುಣ್ಣೆತ್ತಣಿಗೆಣಗೆ 
ನೊಣಂ ಶೀಣ್‌ ಶೃಂಗಾಗ್ರದಿಂ ಮಾದೊಡೆಯುತ್ತುಂ ಪಾಯ್ದು: 
ನೇಮಿನಾಪು, ೮. ೧೮) 

ಶೀರ್ಯಮಾಣ - ಒಡೆದ (ಉಸಿರ್ದ೦ ಲಜ್ಜೆಯಿ೦ ಎಂತಾನುಂ 
ಶೀರ್ಯಮಾಣ ವಿರಳಾಕ್ಷದಿ೦: ಕಾದಂಸಂ, ೪. ೬೨) 

ಶೀರ್ಷಕ - ತಲೆಯ ಆಭರಣ (ಪ್ರತ್ಯೇಕ ಶಿರ್ಷಕ ಅವಘಾಟಕ 
ಪ್ರಕಾಂಡ ತರಳತರ ಬಂಧ ಉಪಪದಪಂಚಕ 
ಸಮೇತಂಗಳಾಗಿ: ಆದಿಪು, ೮. ೫೪ ವ) 

ಶೀರ್ಷಾಭರಣ ತಲೆಯ ಒಡವೆ (ಶೀರ್ಷಾಭರಣಂ ಧರೆಗೆ 
ಉತ್ಕರ್ಷ ವಿಳಾಸನದ ಭೂಮಿ ಸಕಳ ಜನಕ್ಕಂ: ಯಶೋಧಚ, 
೧. ೨೭) 


ಶೀಲ ಒಳ್ಳೆಯ ನಡತೆ ಹಾಗೂ ಸ್ವಭಾವ (ಶೀಲಂ 
ಸುಚರಿತ್ರಮುಂ ಸ್ವಭಾವಮುಂ ಅಕ್ಕುಂ: ಅಭಿಧಾವ, ೩. ೧. 
೩೩) [ಜೈನ] ದಿಗ್‌ವ್ರತ,, ದೇಶವ್ರತ ಮತ್ತು ಸಾಮಯಿಕ 
ಪ್ರೋಷಧೋಪಚಾರಗಳೆಂಬ ವ್ರತ (ನಿಯಮಂ ವೃತಿ 
ಶೀಲಮಾಳವಳಮೆನಲ್ಕೇಟ್ಲೌಯನಾಳ್ಪು ಸುಖದ 
ಫಲಪ್ರಾಪ್ತಿಯನಾಗಿಪ ಕಲ್ಪವೃಕ್ಕಲ್ಲದೆ ಧರ್ಮಂ: ಪುಷ್ಪದಂಪು, 
೧೩. ೫೫) 


ಶೀಲವ್ರತ — [ಜೈನ] ಮುನಿಗಳ ವ್ರತಾಚರಣೆ 
(ದರ್ಶನವಿಶುದ್ಧನಾಗಿಯುಂ ಶಿಲವತಭಾವನಾರಹಿತಂ 
ಅಸಂಯುತಂ ಜಫನ್ಮಪಾತ್ರಂ: ಆದಿಷು, ೧೦. ೯ ವ) 

ಶೀಳಸಂಪನ್ನ - [ಜೈನ] ಶೀಲವ್ರತವನ್ನಾಚರಿಸುವವನು 
(ವಿಶದಯಶೋನಿಳಯಂ ವಿಮಳಶೀಳಸಂಪನ್ನಂ ಉಚಿತ 
ಭೈಕ್ಷಾನೀಕಂ ನಿಶಿತಮತಿಯುಕ್ತಂ ಏಕಾದಶಸ್ಥಂ 


ಉದ್ದಿಷ್ಟದೇಶವಿರತಂ ಪೆಸರಿಂ: ಸುಕುಮಾಚ, ೬. ೩೬) 
ಶೀಲಸಪ್ತ್ಷಕ - ಮೂರು ಗುಣವ್ರತಗಳು [ದಿಗೃತ, ದೇಶವ್ರತ, 


ದಂಡವಿರತಿವತ] ಹಾಗೂ ನಾಲ್ಕು ಶಿಕ್ಷಾವತಗಳು 
[ಸಾಮಾಯಿಕ, ಪ್ರೋಷಧೋಪವಾಸ, ಉಪಭೋಗ 
ಪರಿಭೋಗಾತಿಥಿಸಂಗ್ರಹ, ಪಶ್ಚಿಮ ಸಲ್ಲೇಖನ] 


(ಪಂಚಾಣುವುತಂಗಳ ಕೂಟಮನುಳ್ಳ ದುಃಖಭಾಜನಮಲ್ಲದ 
ಶೀಲಸಪ್ತಕದೊಳ್ಳೂಡಿದಂ: ಧರ್ಮಾಮೃ, ೫. ೮೮ ವ) 
ಶುಂಡ - ಆನೆಯ ಸೊಂಡಿಲು (ಕಂಜಲತೆಯೆಂಬಾ ಶುಂಡಮಂ 


ತೂಗುತಂ ಸುಳಿದಂ ಸಲ್ಲೀಲೆಯಿಂ ಮಾರುತಂ: 
ತ್ರಿಷಷ್ಠಿಪು, ೨೪. ೭೭) 

ಶುಂಡಾದಂಡ - ಶುಂಡ (ಘನ ಶುಂಡಾದಂಡಪಾತಚ್ಯುತ 
ಖರಕರಬಿಂಬಂಒಲ್‌ ಇಂಬಾಗೆ ಕಣ್ಣೊಪ್ಪಿ 


ಬಂದತ್ತಿಭೇಂದ್ರಂ: ರಾಜಶೇವಿ, ೬. ೮೧) 

ಶುಂಡಾಪ್ರಪಾನ - ಪಾನಗೋಷ್ಠಿ (ಪಾನಂ ಗೋಷ್ಠಿಕೆಯದಾಪಾನಂ 
ಶುಂಡಾಪ್ರಪಾನಂ ಕಳ್ಳುಡಿಹ ಕಡುಸೊರ್ಕು: ಅಭಿಧಾವ, ೧. 
೧೬. ೬) 

ಶುಂಡಾಲ - ಆನೆ (ವೃಕ ಭಲ್ಲೂಕ ಸುಗಂಡ ಚಂಡಹರಿಣಶ್ರೇಣೀ 
ರುರು ಉರು ಉಗ್ರ ಶಲ್ಕಕ ಸಾರಂಗ ಶಶಾವಳೀ ಶರಭ 
ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ ಸೃಗಾಳಜಾಳಂ 
ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ ವ್ಯಾಳ ಕರಾಳ 
ವಿಸ್ತುರತ್‌  ಅರಣ್ಯಾನೀ ಮಹೀದೇಶದೊಳ್‌: ಪಂಚತಂತ್ರ, 
೧೪೨) 

ಶುಂಡಾಳ - ಸೊಂಡಿಲು (ಕ್ರೀಡಾವಖಂಡಿತ ಉಚ್ಚಂಡ ಶುಂಡಾಳ 
ಗಾತ್ರ ಅಪರ ಪತಿಬಾಳ ಕದಳಿಕಾ ಕಾಂಡ ಲೀಲಾಚ್ಛಿನ್ನಃ 
ಆದಿಪು, ೧೩. ೪೫ ವ); ಸೊಂಡಿಲುಳ್ಳದ್ದು, ಆನೆ 


೧೦೪೩ 


(ಸ್ಥೂಳಾಂಗದೊಳ್‌ ಮೊದಲ್‌ ಶುಂಡಾಳ೦ ತನುತನುಗಳಲ್ಲಿ 
ಕಂಥುವೆ ಕಡೆ ಜೀವಾಳಿಯೊಳ್‌: ಪಾರ್ಶ್ವನಾಪು, ೬. ೭೦) 
ಶುಂಭತ್‌ - ಹೊಳೆಯುತ್ತಿರುವ (ಸರಸೀ ಸ್ವಚ್ಛಾಂಬು ಶುಂಭತ್‌ 
ಕುಶಲವ ವಿಸರಸ್ಪರ್ಶನಾರ್ದಂ ತೀಡಿತ್ತು 
ಜ್ಯೋತಿರ್ವಣಜನಿತವಾಮೋದಸಾರಂ ಸಮೀರಂ: 

ಶಾಂತೀಶ್ವಪು, ೫. ೯೦) 
ಶುಕ - ಗಿಳಿ (ಬೆಳೆದೆಣಗಿರ್ದ ಶಾಳಿಗೆಜಗಿರ್ದ ಶುಕಾಳಿ ನಭಕ್ಕೆ 

ಪಾಚಿ ಮಂಡಳಿಸೆ: ಮಲ್ಲಿನಾಪು, ೨. ೧೪); ಬೂರುಗದ 

ಮರ (ಭಾರದ್ವಾಜ ಶಾಂಡಿಲ್ಕಕ ಶುಕವಿಮದಾಗಸ್ತ್ಯಕಂ 
ತಾಪಸಪ್ರೋತ್ಕರಮಂ ಸೋಮಾರ್ಕರುಕ್ಷಾಂಚಿತಮದು 

ನಭಮಂ ಪೋಲ್ತು ಚೆಲ್ವಾಯ್ತರಣ್ಯಂ: ರಾಜಶೇವಿ, ೫. ೭೫) 
ಶುಕಕಾಮಿನಿ - ಹೆಣ್ಣುಗಿಳಿ (ಆಮ್ರಭೂಷಿತಮನಾಮ್ರಪಕ್ವಪಳದೊಳ್‌ 

ಶುಕಕಾಮಿನಿ ಚೆಲ್ಡುದೋಜೆದಳ್‌: ಆದಿಷು, ೧೧. ೯೭ ವ) 
ಶುಕಜಲ್ಪಿತ -  ಗೀಳಿಮಾತು (ಗೋಪಿ ಬಂದು ಶಕಟಂ 
ಶತಧಾಕೃತಮಾದುದು ಎಂತಿದೆಂದು ಇರದೆ ಬಿಕ್ಕೆ ಕೇಳಿ 
ಶುಕಜಲ್ಲಿತದಿಂ ಬಗೆವೋಗಿ: ಜಗನ್ನಾವಿ, ೩. ೩೨) 

- [ಮುತ್ತಿನ] ಚಿಪ್ಪು (ಕಾಳಾಯಸ ಶುಕ್ತಿಯಿಂ ಸಮೆದ 
ಸೀಸಕದಿ೦ ಬಹು ರಾಹು ಮಂಡಲ ಪ್ರಾಯಮೆನಿಪ್ಪ ದಾನವರ 
ಪಂದಲೆಗಳ್‌ ಪಾಳಿಸಿದತ್ತು ಪರಾಗಲೀಲೆಯಂ: 
ಪಂಪರಾ, ೧೩. ೬೨) 
ಶುಕ್ತಿಕಾ ಶುಕ್ತಿ (ಚಳವಂಭೋಬಿಂದು ಮುಕ್ತಾಫಳಂ 

ಎನಿಸುವವೊಲ್‌ ಶುಕ್ತಿಕಾಸಂಗದಿಂ .. .. ಲಕ್ಷ್ಮೀಕಾಂತೆ ಭೇ 

ಸ್ಟೈರ್ಯಮಂ ತಾಳ್ಗಿದಳ್‌: ಮಲ್ಲಿನಾಹು, ೩. ೧೯) 
ಶುಕ್ತಿಕೆ - ಮುತ್ತಿನ ಜಿಪ್ಪು (ವರ ಕುಲಮಣಿದೀಪಿಕೆ 

ಬ೦ಧುರಗುಣಮೌಕ್ತಜನಿತ ಶುಕ್ತಿಕೆ . .. ಒಪ್ಪುವಳಲ್ಲಿ ಚಾರು 

ಕನ್ನಿಕೆ ಜಸದೊಳ್‌: ತ್ರಿಷಷ್ಟಿಪು, ೧೮. ೧೫) 
ಶುಕ್ತಿಜ ಚಿಪ್ಪಿನಲ್ಲಿ ಹುಟ್ಟಿದುದು, ಮುತ್ತು (ನವೀನ 

ವಿದ್ರುಮೋತ್ಕರದ ಪೊದಳ್ಳೆ ಶುಕ್ತಿಜದ ಅಳುರ್ಕೆ ಸರೋಜದ 

ಗುಣ್ಣು: ಶಬರಶಂ, ೧. ೩೪) 
ಶುಕ್ತಿಪುಟ - ಮುತ್ತಿನ ಚಿಪ್ಪು, ಕಪ್ಪೆಚಿಪ್ಪು (ಶುಕ್ತಿಪುಟ೦ ಗಿಳಿಲೆನೆ 

ಸಿಡಿದೊಡೆ ಅದಜೆಂದುಚ್ಚಳಿಸಿದ ಅಚ್ಚಮುತ್ತೆಂದು ತುಡುಂಕಲ್‌: 
ರಾಜಶೇವಿ, ೧. ೧೦೨ ವ) 
ಶುಕ್ತಿಪುಟೋದರ - ಮುತ್ತಿನ ಚಿಪ್ಪಿನ ಒಳಭಾಗ (ಯಶಸ್ವತಿ 
ಮಹಾದೇವಿಯ ಗರ್ಭಾವಾಸದೊಳ್‌  ಶುಕ್ತಿಪುಟೋದರ 
ವರ್ತಿಯಪ್ಪ ನಿರ್ಮಳೋದಕಬಿಂದುವಿನಂತೆ ಸಂಕ್ರಮಿಸೆ: 
ಆದಿಹು, ೮. ೨೯ ವ) 
ಶುಕ್ರ - [ಜೈನ] ಒಂದು ಕಲ್ಪ (ಸೌಧರ್ಮ ಈಶಾನ ಸನತ್ಕುಮಾರ 
ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ 
ಮಹಾಶುಕ್ರ ಶತಾರ ಸಹಸ್ರಾರ ಆನತ ಪ್ರಾಣತ ಅರಣ್ಯ 
ಅಚ್ಯುತಮೆಂಬ ಪದಿನಾಜು೦ ಕಲ್ಲಂಗಳೊಳಂ: ವಡ್ಡಾರಾ, ಪು 

೯೭, ಸಾ ೨೬) 
ಕ್ಷ - ಬಿಳಿಯ (ಅವದಾತಂ ಶುಭ್ರಂ ಶ್ವೇತವರ್ಜುನಂ ಪಾಂಡು 

ಪಾಂಡುರಂ ಶುಚಿ ಶುಕ್ಷಂ ಧವಳ೦ ವಳಕ್ಷಮೆನೆ ಗೌರವರ್ಣ: 

ಅಭಿಧಾವ, ೨. ೧. ೬೨); ರೇತಸ್ಸು. (ಉತ್ತಮ 
ಪಾತ್ರದಾನಾನುಮೋದಫಲದಿಂದಲ್ಲಿ ಪುಟ್ಟುವ ಜೀವಂಗಳ್‌ 
ನಾರಿಪುರುಷಸಂಯೋಗನಿಯೋಜಿತ ್ಛಶುಕ್ಷಾರ್ತವ೦ಗಳೊಳ್‌ 

ಜೀವಯುಗಳಂಗಳಾಗಿ ನೆಲಸಿ: ಆದಿಹು ೫. ೪೧ ವ); 

ಅಂಬಲಿ (ಧಾನ್ಯಾಮ್ಲ ಆರನಾಳಂ: ಅಭಿಧಾವ, ೧. ೧೬. 

೧೦); [ಜೈನ] ಪರಿಶುದ್ಧ ಆತ್ಮಜ್ಞಾನ (ಶುಕ್ಷಧ್ಯಾನಮುಂ ಶುಕ್ಷ 


ಶಕ್ತ 


ಪರಮಶುಕ್ಷಂ ಎಂದೆರಡು ತೆಅನಕ್ಕುಂ: ಅಜಿತಪು, ೮. ೨೮ 
ವ) 
ಶುಕ್ಷಧ್ಯಾನ — [ಜೈ ನ] ಪರಿಶುದ್ದವಾದ ಆತ್ಮಜ್ಞಾನ: 


ಪಥಕ್ತ್ವವಿತರ್ಕವಿಚಾರ, ಏಕತ್ವವಿತರ್ಕವಿಚಾರ, ಸೂಕ್ಷ್ಮ ಕ್ರಿಯಾ 
ಪ್ರತಿಪಾತಿ, ವ್ಯಪರತ ಕ್ರಿಯಾನಿವೃತ್ತಿ ಎಂಬ ನಾಲ್ಕು ಬಗೆಯ 
ಶುಕ್ಷಧ್ಯಾನಗಳು (ಧರ್ಮಧ್ಯಾನ ಶುಕ್ಷಧ್ಯಾನ೦ಗಳ೦ ಜಾನಿಸಿ 
ಸಕಳ ಕರ್ಮಂಗಳಂ ಕಡಿಸಿ ಅಂತರ್ಗತ ಕೇವಲಿಯಾಗಿ 
ಮೋಕ್ಷಕ್ಕೆ ವೋದರ್‌: ವಡ್ಡಾರಾ, ಪು ೭೨, ಸಾ ೧೯) 
ಶುಕ್ಷಪಕ್ಷ - ಚಂದನ ಬೆಳವಣಿಗೆಯ ಕಾಲ (ಆಷಾಢಮಾಸದ 
ಶುಕ್ಲಪಕ್ಷದ ಚತುರ್ದಶಿಯೊಳ್‌ ಅಪರಾಹ್ನವೇಳೆಯೊಳ್‌ 
ಸುಕುಮಾರಸ್ವಾಮಿಗೆ: ಸುಕುಮಾಚ, ೧೧. ೩೭ ವ) 
ಶುಕ್ಷಲೇಶ್ಯಾ - [ಜೈನ] ಕರ್ಮಸಂಬಂಧವಾದ ಬಣ್ಣಗಳಲ್ಲಿ ಒಂದು; 


ಅತಿನಿದ್ದೆಯ ಸಂಕೇತವಾದ ಬಿಳಿ; ಆರು ಲೇಶೈೆಗಳಲ್ಲಿ ಒಂದು, 
ಶುಭಭಾವ (ಶುಭಭಾವಶುಕ್ಷಲೇಶ್ಯಾನುಭಾವದಿಂ 
ಧವಳಪುಂಡರೀಕ ನಿಕಾಶಪ್ರಭೆ ದೊರೆಕೊಂಡುದು 
ಪರಿಣಾಮಭೇದಮೇ೦ ಚಿತ್ರವಿಧಮೊ ತನುಭೃದ್ಧಣದಾ: 
ಆದಿಪು, ೬. ೪೨) 

ಶುಚಿ - - ಶೌಚಗುಣ (ಪೇಟ್‌ ಏವುದೊ ಶುಚಿಯಿಲ್ಲದವನ 


ಗಂಡುಂ ತೊಂಡುಂ: ಪಂಪಭಾ, ೮. ೮೨) 
ಶುಚಿಃ ಅಜರಜಸಿ ಭವೇತ್‌ ಮಾಸ್‌ ಪಚನೇಶಸ ಸ್ಪಷ್ಟ ದೋಷ - 
ಮಾಂಸ ಪಚನ ಮಾಡುವಲ್ಲಿ ನಾಯಿ ಮುಟ್ಟಿದ ದೋಷ 


ಆಡಿನ ರಜಸ್ಸಿನಿಂದ ಶುದ್ಧಿಯಾಗುತ್ತದೆ (ಶುಚಿಃ ಅಜರಜಸಿ 
ಭವೇತ್‌ ಮಾಸ್‌ ಪಜಚನೇಶ್ವಸ್ಥಷ್ಟ ದೋಷಂ ಎಂಬುದು 


ವೇದಪ್ರಚುರಮೆನೆ ಕೇಳ್ದು ನೃಪನಾ ವಚನಮುಮಂ ನಂಬಿ 
ನೆಜ್‌ದ ಪೊಲೆಯರ ಪೋಂತಂ: ಯಶೋಧಚ, ೩. ೫೯) 
ಶುಚಿತ್ವ ಪಾವಿತ್ರ್ಯ (ಪಸವಿನೊಳ್‌ ಅನ್ನಮಂ ಸುಫಲದಲ್ಲಿ 
ಸುವರ್ಣಮಂ ಈವ ಯುದ್ಧದೊಳ್‌ ಕುಸಿಯದೆ 
ಸೂಜ್‌ಗೊಳ್ಳದೆ ರಣಕ್ಕೆ ಶುಚಿತ್ವಮಂ ಅಪ್ಪುಕೆಯ್ಯ ಮಾನಸಿಕೆಯ 
ನಾಲ್ವರುಂ ನಮಗೆ ವಂದ್ಯರ್‌: “ದಾಯ, “೪. 0) 
ಶುಚಿಸ್ಟಾಂತೆ ಪರಿಶುದ್ಧ ಮನಸ್ಸಿನವಳು 
(ಚಿಂತಿತಪಳದಾಯಕಮಂ ಜಿಂತಾಮನೀಯಂ ಕುಳಾಧಿದೇವತೆ 
ತಂದೀವಂತೆ ಶುಚಿಸ್ವಾಂತೆ ಶಚೀಕಾಂತೆ ಜಿನಾರ್ಭಕನಂ 
ಇತ್ತಳಿಂದನ ಕೈಯೊಳ್‌: ಮಲ್ಲಿನಾಪು, ೧೨. ೩೪) 
- ಪೂರ್ವರಂಗದ ಒಂದು ಬಗೆ (ಸುರಾಸುರಸಭೆಗಂ 
ನಾಭಿರಾಜಾದಿ ಮನುಜಸಭೆಗಂ ಮೆಜ್‌ಯಲೆಂದು ಶುದ್ಧಂ 


ಶುದ 


೧ 


ವಿಚಿತ್ರಂ ಎಂಬ ಪೂರ್ವರಂಗಪ್ರಸ೦ಂಗದೊಳ್‌: ಆದಿಪು, ೭. 
೧೧೫ ವ). ನೋಡಿ, "ಪೂರ್ವರಂಗ" 

ಶುದ್ಧಗೆ ದ [ಶುದ್ಧಕ] ಸುದ್ದಗೆ, ಅಕ್ಷರ[ಮಾಲೆ] 
(ಪಿತೃವೋದಿಸುವಂದು ಶುದ್ಧಗೆಯೊಳಾ ಸಿದ್ದಂ ನಮೋ 
ಎಂಬ ವಿಶ್ರುತವರ್ಣಂ೦ಗಳನಾದೊಡ೦ ಬರೆದಿರಿಲ್ಲ: 
ಸುಕುಮಾಚ, ೨. ೩೬) 

ಶುದ್ಧಪಾರ್ಷಿ -.. ಓಹಿ೦ಂಚೂಣಿ ಸೈನ್ಯ (ಅಂತಪರಿಮಿತ 
ಶುದ್ದಪಾರ್ಟಿಯುಂ ಗುಪ್ತಮೂಲಪ್ರತ್ಯಂತನುಂ 


ವಿಜಯಪ್ಪಸ್ಥಾನೋದ್ಭುಕ್ತಂಮಂಗಳವಸದನಂಗೊಂಡು: 
ಶಾಂತಿಪು, ೧೦. ೧೪೨ ವ) 
ಶುದ್ಧವೃತ್ತ ಒಳ್ಳೆಯ ನಡತೆ (ಭೂಂಇಪಾಲಕಂ ಸಂದು 
ವಿರಕ್ತಿಗಾಗಳೆ ತದೀಯ ಸಮಕ್ಷದೆ ದೀಕ್ಷೆಗಂ ಮನಂದಂದನಂತೆ 
. ಎಡೆಯೊಳ್‌ ನಿಲಲೀಗುಮೆ ಶುದ್ಧವೃತ್ತರಂ: ಚೆಂದ್ರಪ್ರಹು, 
ಜಪ) 


೧೦೪೪ 


ಶುದ್ಧಾಂತ - ಅಂತಃಪುರ (ಅತ್ಯಂತ ಸೌಂದರ ಶುದ್ಧಾಂತ 
ವಧೂಕದಂಬಕಮನೇಂ ಮೆಯ್ವೆರ್ಚಿಸಲ್ಕಾರ್ತುದೋ: ಆದಿಷು, 
೧೧. ೪೨) 

ಶುದ್ಧಾಕ್ಷರ - ವರ್ಣಮಾಲೆಯ ಮೂಲ ಅಕ್ಷರ (ಅಂತಕಾರಾದಿ 
ಹಕಾರಾ೦ತಸ್ವರವ್ಯಂಜನಭೇದಭಿನ್ನ ಶುದ್ಧಾಕ್ಷರಂಗಳುಮಂ 
ಆಯೋಗವಾಹಕಚತುಷ್ಠಮುಮಂ ಸಂಯೋಗಾಕ್ಷರಂಗಳುಮಂ 
ಬ್ರಹ್ಮಿಗೆ ದಕ್ಷಿಣಹಸ್ತದೊಳ್‌ ಉಪದೇಶಂಗೆಯ್ದು: ಆದಿಷು, ೮. 
ರ್ಜ ವ) 

ಶುದ್ಧಿ - ಸುದ್ದಿ (ಜಾನಕಿಯ ಶುದ್ಧಿಯಂ ಪವಮಾನಜ ತರ್ಪ 
ಎಸಕೆಮಂ ಇಲ್ಲೋಸರಿಸಿರ್ದರ್‌: ಪಂಪರಾ, ೧೧. ೪೨) 

ಶುದ್ಧೃಷ್ಟಕ - (ಜೈ ೈನ] ಮುನಿಗಳು ಸಾಧಿಸ ಬೇಕಾದ ಎಂಟು 
ಬಗೆಯ ಶುದ್ಧಿಗಳು (ಭಾವಶುದ್ಧಿಯುಂ ಕಾಯಶುದ್ಧಿಯುಂ 
ವಿನಯಶುದ್ಧಿಯುಂ ಈರ್ಯಾಶುದ್ಧಿಯುಂ ಭಿಕ್ಷಾಶುದ್ಧಿಯುಂ 
ಪ್ರತಿಷ್ಠಾಪನಾಶುದ್ಧಿಯುಂ ಶಯನಾಶನಶುದ್ಧಿಯುಂ 
ವಾಕ್ಕಶುದ್ಧಿಯುಂ ಎಂಬ ಶುದ್ಧ್ಯಷ್ಟಕದೊಳಂ: ಅಜಿತಪು, ೭. 
೮ವ) 

ಶುನಿ - ನಾಯಿ (ತೋಳ ಚಿಕ್ಕೊತ್ತೆಗೆ ಪೊಕ್ಕೆ ಇಂತು ಶುನಿಯಂತಿರೆ 

ನಿಲ್ವರೆ: ಲೀಲಾವತಿ, ೨. ೧೨೧) 

- ಮಂಗಳ (ಉತ್ತರಮಕ್ಕುಂ ಧೃತಿ ತುಪ್ಪಿ ಪುಷ್ಟಿ ಸೌಭಾಗ್ಯಂ 
ಇಷ್ಟಾಂಗನಾಸುರತಂ ಕಾಂತಿ ಅಗುಂತಿ ಶಾಂತಿ ವಿಭವಂ 
ಭದ್ರಂ ಶುಭಂ ಮಂಗಳಂ: ಪಂಪಭಾ, ೧೪. ೬೫) 
ಶುಭಂಕರಕತ್ತಿಗೆ ಒಂದು ಬಗೆಯ ಕತ್ತಿ (ಕಾಳರಕ್ಕಸಿ 

ಶುಭಂಕರಕತ್ತಿಗೆಯಿಂದೆ ಗ೦ಟಲಂ ಕೊಯ್ದು: ನೇಮಿನಾಪು, 
೫. ೩೯) 


ಶುಭ 


ಶುಭಚರಿತ - ಪರಿಶುದ್ಧ ನಡತೆ (ಮುನ್ನ ನಿಮ್ದಜ್ಜಪಜ್ಜರ್‌ 
ಶುಭಚರಿತ ತದೀಯಾಆನೂನ ವಂಶಾಧಿಪತ್ಯ 
ಪ್ರಭಾವನೆಯದಜಿಂದೀ ದುರ್ಯಶಕ್ಕೆಂತು ನೋಂತೈ: 


ಶಾಂತಿಪು, ೩. ೭೬) 

ಶುಭತಿಥಿ - ಶುಭಕರವಾದ ದಿನ (ಶುಭತಿಥಿ ಶುಭನಕ್ಷತ್ರ ಶುಭವಾರ 
ಶುಭಮುಹೂರ್ತಮೆನೆ ಗಣಕನಿಳಾಪಭುವೊಗೆದಂ: ಪಂಪಭಾ, 
೧. ೧೨೭) 

ಶುಭದ ಮಂಗಳಕರವಾದ (ಅತಿಶುಭದಂ 
ಧವಳಮಂಗಳವೇಷಂ: ಪುಷ್ಪದಂಪು, ೪. ೮೨) 

ಶುಭಧ್ಯಾನ ಮಂಗಳಕರವಾದ ಆಲೋಚನೆ (ಚತುರ್ಮುಖ 
ಪ್ರತಿಮಾಯೋಗದೊಳ್‌ ನಿಂದು ಶುಭಧ್ಯಾನಮನಪ್ಪುಕೆಯ್ದು 
ಮಹರ್ಷಿಯರಂ ಕಂಡೆಯ್ದೆವರ್ಪುದುಂ: ಪಂಪರಾ, ೮. ೪೬ 
ವ) 

ಶುಭಯೋಗ - ಶುಭಧ್ಯಾನ (ಶುಭಯೋಗಭಾಗಿ ಯೋಗಪ್ರಭು 
ವಧೆಯಿಂದಾದ ಪಾಪದಿ೦ ದುಃಖದಪ್ರಭವಾಟಪಿಯೆನಿಪ 
ತಮಃಪ್ರಭೆಯೊಳ್‌ ಜನಿಯಿಸಿ: ಪಾರ್ಶ್ವನಾಪು, ೧೩. ೭೬) 

ಶುಭಲಕ್ಷಣ - ಒಳ್ಳೆಯ ಲಕ್ಷಣ (ಶುಭಲಕ್ಷಣಾಶ್ಮಯುಕ್ತಮಂ .. .. 
ಪ್ರಭಾವಿರಾಜಿತಮಮಂ ಏಜೆದವು ಪೊಂದೇರಂ: ಜಗನ್ನಾವಿ, 
೫. ೬೬) 


ಪದ್ಮಜನ 


ಶುಭಲಗ್ನೋದಯ - - ಶುಭಲಗ್ನದ ಆರಂಭ (ಗ್ರಹಂಗಳೆಲ್ಲಂ 
ತಂತಮ್ಮ ಉಚ್ಚಸ್ಥಾನಂಗಳೂಳಿರ್ದು ಷಡ್ಜರ್ಗಸಿದ್ಧಿಯಂ 
ಉಂಟುಮಾಡೆ ಶುಭಲಗ್ನೋದಯದೊಳ್‌: ಪಂಪಭಾ, ೧. 
೧೪೪ ವ) 


ಶುಭೇತರ - ಅಶುಭ, ಕೇಡು (ನಿನ್ನಸಿಮುಖದಿಂ 
ದಾವಣಿಗುಚೆಯಂ ತಣಿದೊಡೆ ದೇವಿ ಶುಭೇತರವಿನಾಶಮಂ 
ದಯೆಗೆಯ್ಗುಂ: ಯಶೋಧಚ, ೩. ೧೩) 

ಶುಭ್ರವೃತ್ತ ಒಳ್ಳೆಯ ನಡತೆ (ಧರ್ಮಚಿತ್ತನೆಂಬುದು 
ಶುಭವೃತ್ತನೆಂಬುದು  ಮಹೋದಯನೆಂಬುದು 
ಜಗದ್ವಳಯಂ ಪಡೆವಳ್ಳ ತೈಲನಂ: ಅಜಿತಪು, ೧೨. ೨೫) 

ಶುಭ್ರಾತಪತ್ರ ಬೆಳ್ಳೊಡೆ (ಸ್ಮರನೃಪವರ ಶುಭ್ರಾತಪತ್ರಂ 
ವಿಯನ್ನೀರಜನಿ ಮಧ್ಯೋಲಸತ್ತಾಂಡುರತರ ಶತಪತ್ರಂ 
ಬೆಡಂಗಾಯ್ತು: ಚಂದ್ರಪ್ರಪು, ೮. ೩೪) 

ಶುಲಿ - ಬೇನೆ, ಗಾಯ (ಸವಣರ್‌ ಘುಡುಘುಡಿಸುತ್ತ ಏಳ್ತಂದರ್‌ 
ಕಡುಪಿ೦ ಶುಲಿವಡೆದ ಮಲ್ಲರಂದದಿನಾಗಳ್‌: ತ್ರಿಷಷ್ಠಿಪು. ೩೩. 
೧೬) 

ಶುಶ್ರೂಷಾನಿಯೋಗ 
ಸ್ಪಶ್ಯಾಸ್ತಶ್ಯಕಾರುಗಳುಮೆಂದಿರ್ತೆಣದ 
ಶುಶೂಷಾನಿಯೋಗಂಗಳುಮಂ 
ಆದಿಪು, ೮. ೬೪ ವ) 

ಶುಶ್ರೂಷೆ ಪರಿಚರ್ಯೆ (ಮುನಿಮಂಡಲೀಪದಪಯೋಜ 
ಶುಶೂಷೆಯಿಂ ವಿದಗ್ಗಜನವಲ್ಲಭಂ ಕಳೆವನಿಂತೀ ಪೊಟ್ಟಂ 
ನೃಪಂ: ಕಾದಂಬ, ೧. ೨೦) 

ಶುಷ್ಕ - ಒಣಗಿದ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ ನ್ಯಗ್ರೋಧ 
ಶಮಿ ಅಪಾಮಾರ್ಗ ಖದಿರ ಆದಿ ಶುಷ್ಕಸಮಿತ್ತುಗಳುಮಂ 
ಕುಶ ಅಶ್ವಲಾಯನ  ವಿಶ್ಞಾಮಿತ್ರದಿ ದೂರ್ವಾಂಕುರ 
ಪವಿತ್ರವಸ್ತುಗಳುಮಂ ಕೊಂಡು: ಪಂಚತಂತ್ರ, ೧೯೦ ವ) 

ಶುಷ್ಕತಾರ್ಕಿಕ - ಓಣಕಲು ಚರ್ಚೆ ಮಾಡುವವನು (ಇರು ಮರುಳೆ 
ಶುಷ್ಕವೈಯಾಕರಣ೦ಗ೦ ಶುಷ್ಕತಾರ್ಕಿಕ೦ಗ೦ ಬೆಳ್ಳಕ್ಕರಿಗಮಗಮ 
ವಿಇಷಯಮೆ ಕಾವ್ಯರತ್ನಂ ಅತಿಚತುರಕವಿಕದಂಬಕವಿಷಯಂ: 
ಆದಿಹು, ೧. ೨೪) 

ಶುಷ್ಠಪತ್ರ - - ಒಣಕಲು ಎಲೆ, ತರಗೆಲೆ (ಹರಿತಾಂಕುರ ಪಲ್ಲವ 
ಪತ್ರರಾಜಿಯ೦ ಬಿಸುಟು ಶುಷ್ಠಪತ್ರಂಗಳನಾದರದಿಂ ಮೇವ 
ಅಜಕುಳಮಂ: ಆದಿಪು, ೧೫. ೩೫) 

ಶುಷ್ಕೇಂಧನ ಒಣಗಿದ (ಸಮುಚ್ಚಿನ್ನ 
ಕ್ರಿಯಾನಿವೃತ್ತಿಧ್ಯಾನಪರಿಣತೆಯಿಂ ಅಘಾತಿಚತುಷ್ಠ 
ಶುಷ್ಕ್ಠೇಂಧನಪಾವಕನಾಗಲೊಡಂ: ಸುಕುಮಾಚ, ೯. ೧ ವ) 

ಶುಷ್ಯತ್‌ - - ಒಣಗಿದ (ವಿಚಳತ್‌ ಅಸ್ಥಿ ನಿರ್ಯತ್‌ ಮಜ್ಜಾ 
ಶುಷ್ಕತ್‌ ಕಂಠ ಸ್ಟಿದ್ಯತ್‌ ವದನ ನಿಮೀಳತ್‌ ನೇತ್ರ ಸೀದತ್‌ 
ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ವರ ಪರಿಗತರ್‌: 
ಆದಿಹು, ೫. ೮೭ ವ) 

ಶೂಕ - ಧಾನ್ಯದ ಊಬು (ಕಿಂಶಾರು ಶೂಕಂ: ಅಭಿಧಾವ, ೧. 
೧೬. ೨೨) 

ಶೂಕಲಾಶ್ವ ಬಿರುಗುದುರೆ (ಪೊಣಕಾಲೊಳ್‌ ನಡೆವ 
ಶೂಕಲಾಶ್ಚಮಂ ಬಢಗದಿಂ ಬೆಂಗೆವಾಯ್ದು ರಾಘೆಯೊಳೌಂಕಿ 
ವಾಘೆಯೊಳ್‌ ನಿಲಿಸಿ .. .. ನಡೆತಂದು: ಗಿರಿಜಾಕ, ೨. ೧೦೫ 
ವ) 

ಶೂದ್ರ - - ಆದಿದೇವನು ವಿಭಾಗಿಸಿದ ಮೂರು ವರ್ಣಗಳಲ್ಲಿ 
ಮೂರನೆಯದು, ಕರ್ಮಕವರ್ಗ (ಮತ್ತಂ 
ಸ್ಪಶ್ಯಾಸ್ತಶ್ಯಕಾರುಗಳುಮೆಂದಿರ್ತೆಣದ ಶೂದಸಂತತಿಗೆ 
ಶುಶ್ರೂಷಾನಿಯೋಗ೦ಗಳುಮಂ: ಆದಿಹು, ೮. ೬೪ ವ) 


ಸೇವಾಕಾರ್ಯ (ಮತ್ತಂ 
ಶೂದಸಂತತಿಗೆ 
ಉಪದೇಶಂಗೆಯ್ದು: 


ಸೌದೆ 


೧೦೪೫ 


ಶೂದ್ರಾನ್ವಯ - - ಶೂದ್ರವರ್ಣ (ಶೂದ್ರಾನ್ವಯಕ್ಕೆ ಬ್ರಾಹ್ಮಣಾದಿ 
ವರ್ಣತ್ರಯಕ್ಕಂ ಶುಶ್ರೂಷಾದ್ಯನೇಕ ಕರ್ಮಕರಣ 
ಉಪಜೀವನಮುಮಂ ನಿಜೆಪಿ: ಆದಿಹು, ೮. ೭೩) 

ಶೂನ್ಯ - ಇಲ್ಲವಾದುದು, ಬರಿದು (ಅಲಕಂ ಮಂದಾರಶೂನ್ಯಂ 
ಮನಮಿಂದು ಶೂನ್ಯಂ ಮನೆ ಶೂನ್ಯ್ಕಂ ಬೀಡು 
ಶುನ್ಯಂಮಾದುದು ಸಕಲಾವನಿ ಶೂನ್ಯಮಾಯು 
ದೂಶ್ಶಾಸನನಿಲ್ಲದೆ ಕರ್ಣನಿಲ್ಲದೆ: ಗದಾಯು, ೩. ೬೯) 

ಶೂನ್ಯವಾದ — ದ ಬೌದ್ಧಮತ ದರ್ಶನ, ನಿರೀಶ್ವರವಾದ 
(ಶೂನ್ಯವಾದ ಪ್ರಕಾಶನಪರಂ ಆವುದಂತರ್ಬಹೀರೂಪದಿಂ 
ವಿಶದದರ್ಶನಾವಗಮ್ಯಂ ಅದೆಲ್ಲಂ ಅಸತ್ಯಾವಭಾಸಿ: ಆದಿಷು, 
ಶರ 

ಶೂನ್ಯವಾದಿ ನಾಸ್ತಿಕವಾದದ ಪ್ರತಿಪಾದಕ (ಇರ್ವರುಂ 
ಮಿಥ್ಯಾಜ್ಞಾನಿಗಳ್‌ ಶೂನ್ಯವಾದಿಗಳ್‌: ಚಾವುಂಪು, ಪು. ೧೭೬, 
ಸಾ. ೧೦) 

ಶೂನ್ಯಹಸ್ತ ಬರಿಗೈ, ಆಯುಧ ಹಿಡಿಯದೆ 
(ಶೂನ್ಯಹಸ್ತದೊಳ್‌ ಇರ್ವರುಂ ಪೆಣೆದು ಪಲವುಂ 
ಗಾಯದೊಳ್‌ ಆಯಂದಪ್ಪದೆ ಪಿರಿದು೦ ಪೊಟ್ಟು ಸಲ್ವರ್ಷಿನಂ 
ಪೋರೆ: ಪಂಪಭಾ, ೮. ೨೧ ವ) 

ಶೂನ್ಯಾಧ್ವ - ಆಕಾಶಮಾರ್ಗ ಹಾಗೂ ಮಾಟದ ವಸ್ತುಗಳನ್ನಿರಿಸಿದ 
ದಾರಿ (ಕುಮಂತ್ರಜಪಮಂ ತದ್ದೇಷದಿಂ ಮಾಡೆ ಕೋಮಳೆ 
ಶೂನ್ಯಾಧ್ವಮನೈದೆ ದಾಂಟಿ ನಿಜಪಾದ೦ ಪೋಗೆ ಮೈಗಂದಿ 
ಬಿಳ್ಳಳಿದಂ: .. .. ಭಾಸ್ಕರಂ: ರಾಜಶೇವಿ, ೧೩. ೩೨) 

ಶೂನ್ಯೀಕೃತ ಬರಿದಾಗಿ ಮಾಡಲ್ಪಟ್ಟ (ಅಂತು 
ನರನಾರಾಯಣರಿರ್ವರು೦ ಅನವರತ ಶರಾಸಾರಶೂನ್ಯೀಕೃತ 
ಕಾನನಮಾಗೆಚ್ಚು: ಪಂಪಭಾ, ೫. ೫೦ ವ) 


ಶೂರ - - ಶ್ರೀಕೃಷ್ಣನ ತಾತ ಶೂರಸೇನ (ಮತ್ತಿತ್ತ ನೆಗಟಸಯ 
ಪುರುಷೋತ್ತಮನ ಪಿತಾಮಹಂಗೆ ಶೂರಂಗೆ ಮಗಳ್‌ 
ಮತ್ತಗಜಗಮನೆ ಯದುವಂಶೋತ್ತಮೆಯೆನೆ ಕುಂತಿ: 
ಪಂಪಭಾ, ೧. ೮೮) 

ಶೂರಂ ಭೇದೇನ ಯೋಜಯೇತ್‌ — ಶೂರನನ್ನು 
ಭೇದೋಪಾಯದಿಂದ ಗೆಲ್ಲಬೇಕು (ಶೂರಂ ಭೇದೇನ 
ಯೋಜಯೇತ್‌ ಎಂಬ ನಯಮಂ ಕೆಯ್ಕೊಂಡು 


ವಿನಯಮನೆ ಮುಂದಿಟ್ಟು: ಪಂಪಭಾ, ೧೦. ೫೯ ವ) 

ಶೂರ್ಪಕ - ಧಾನ್ಯ ಕೇರುವ ಮೊರ (ಶೂರ್ಪಕಂ ಪ್ರಸ್ಫೋಟಂ: 
ಅಭಿಧಾವ, ೧. ೧೦. ೨೭) 

ಶೂರ್ಪಕವೈರಿ -. ಮನ್ನಥ (ಶೂರ್ಪಕವೈರಿ ಕಾಲುಗುರ್ಗೆ 
ವರ್ಪನೊ ಶೀತಮರೀಚಿ ಕಾಂತಿಗೇಂ ವರ್ಪನೊ ವಾಸವಂ 
ಸಿರಿಗೆ ವರ್ಪನೊ ವೃತ್ರಹಮಂತ್ರಿ ಜಾಣ್ಗೆ ಮೇಣ್‌ ವರ್ಪನೊ: 
ಶಾಂತಿಪು, ೭. ೧೧೮) 

ಶೂರ್ಪಶ್ರವ ಮೊರಗಿವಿಯುಳ್ಳುದು, ಆನೆ (ಕಿಸಲಯ 
ಜಾಲಾನುಸಂಸಪಿ ಶೂರ್ಪಶ್ರವಸಂಭ್ರಸ್ಯತ್‌ ಪತಂಗಾಶಯ 
ಶಯಗಳಿತಾಪತ್ತಿ ತತೀರ್ಣಪರ್ಣಂ: ನೇಮಿನಾಷು, ೩. ೩೬) 

ಶೂಲ - - ಈಟಿ (ಜಾನುಭ೦ಜನಿಶೂಲಪ್ರಕರ ಪರಿವೃತಂಗಳುಂ 
ಕೂಪ ಕೂಟ ಅವಪಾತ ಲೋಹಕಂಟಕ ಸಂಕಟಂಗಳುಂ: 
ಆದಿಹು, ೧೩. ೫೭ ವ) 

ಶೂಲಕಪಾಲಪಾಣಿ - - ತ್ರಿಶೂಲ ಹಾಗೂ ತಲೆಬುರುಡೆಯನ್ನು 
ಹಿಡಿದವನು, ಶಿವ (ನಿನ್ನೀ 


ಶರಾಸನದೊಳ್‌ 
ಶೂಲಕಪಾಲಪಾಣಿ ದಯೆಯಿಂ ಬಂದು ಇರ್ದಂ: ಪಂಪಭಾ, 
೧೦. ೧೨೦) 


ಶೃಂಖಲೆ -. ಸಂಕೋಲೆ, ಸರಪಳಿ (ಲಲಿತನಿಕನಕಮಯ 
ಶೃಂಖಲೆಯಿಂ ಹರಿಚರಣಯುಗಳಮಂ ನಿಯಮಿಸಿ: 
ಕಾದಂಸಂ, ೩. ೧೫) 

ಶೃಂಗ -. ಶಿಖರ (ಗಿರಿಶೃಂಗೋತ್ತುಂಗ ಚ೦ಚತ್‌ 
ಚಟುಲಖರರುಚಿಗ್ರಾವದಗಂಗಳೊಳ್‌ ನಿಂದು ps 
ಮುನೀ೦ದ್ರರ್‌: ರಾಜಶೇವಿ, ೫. ೫೦), ಕೊಂಬು (ಕಳು ಸತ್ತ 
ಅಟಲಂ ಜೋಳಂಗಳುಪಲ್‌ ತದ್ಗೋಮತಕಲ್ಲಿ 


ಮುಂಬಾಗಿಲೊಳ್‌ ಅಂದು ಉರು ಅಪರಂಜಿಘಂಟೆಯಂ 
ಇಚೆದುದು ಶೃಂಗಾಗ್ರದಿಂ: ಉದ್ಧಟಕಾ, ೧೨. ೭೮) 
ಶೃಂಗಕ - ಕೊಂಬು, ಪಿಚಕಾರಿ (ಸರಸಿಜ ನೀಲೋತ್ಪಲ ಕರಿಕರ 


ಹಂಸೀ ವದನರೂಪದಿಂ ನೆರೆದು ಅಂತಃಪುರ 
ಕಾಂತಾಕರತಳದೊಳ್‌ ಕರಮೆಸೆದುವು ಕನಕಶೃಂಗಕ೦ಗಳ್‌ 
ಪಲವುಂ: ಆದಿಹು, ೧೧. ೧೪೩) 

ಶೃಂಗಾಟಕ — ನಾಲ್ಕು ದಾರಿ ಸೇರುವ ಜಾಗ 
(ಮದಮತಂಗಜಾಂಫಿತಳಮನಳಣಿಸುವ ಶೃಂಗಾಟಕಂಗಳಂ 
ಸಂಗಳಿಸಿಯುಂ ಪುಷ್ಪದಂಪು, ೭. ೬೯); ಹುಬ್ಬುಗಳ 
ನಡುವಣ ಬಿಂದು ಸ್ಪಸ್ಥತುರಿಯಾತೀತ 


ಅವಸ್ಥೆಯನೊಳಕೊಂಡು ತೊಳಪ ಶೃಂಗಾಟಕಪದ್ಮಸ್ಥಿತನೊಳ್‌ 
ಅಘನೊಳ್‌: ಶಬರಶಂ, ೨. ೧೦೩) 

ಶೃಂಗಾಟಕವ್ಯೂಹ - ಒಂದು ಸೇನಾರಚನೆ (ಸಮಭೂಮಿಯೊಳ್‌ 
ಚತುರ್ಬಲಂಗಳನೊಂದು ಮಾಡಿ ಶೃಂಗಾಟಕವ್ಯೂಹಮನೊಡ್ಡಿ 
ನಿಂದಾಗಳ್‌: ಪಂಪಭಾ, ೧೨. ೧೬ ವ) 

ಶೃಂಗಾರಂಗೆಯ್‌ ಅಲಂಕರಿಸಿಕೊ (ಮುಂದಿಟೆಪಿದ 
ಸುಗಂಧಾನುಲೇಪನ ಕುಸುಮವಸನಭೂಷಣಂಗಳಿನರಸಿಯುಂ 
ತಾನುಂ ಶೃ೦ಂಗಾರಗೆಯ್ದು: ಚಂದ್ರಪ್ರಪು, ೭. ೧೫೦ ವ) 

ಶೃಂಗಾರವಾರಾಶಿ - ಸಿಂಗಾರವೆಂಬ ಸಮುದ್ರ (ನನೆಯಂಬನೆ 
ಕರ್ಚಿ ಪಾಜೆದಪುದೋ  ಶೃಂಗಾರವಾರಾಶಿ ಭೋಂಕನೆ 
ಬೆಳ್ಳಂಗೆಡೆದತ್ತೊ ಕಾಮನ ಎಆ್‌ ಮೆಯ್ದೆರ್ಚಿತ್ತೊ ಪೇಟ್‌ 
ಈಕೆಗೆ ಎ೦ಬಿನಂ: ಪಂಪಭಾ, ೪. ೪೨) 

ಶೃಗಾಲ - ನರಿ (ಅಸ್ಥಿಜಾಲಮಂ ಕೌರ್ವ ಶೃಗಾಲವಾಸುರದಿ೦ ಆ 
ರಣರಂಗದೊಳೊಪ್ಪಿ ತೋಹುಗುಂ: ತ್ರಿಷಷ್ಟಿಪು, ೨೪. ೩೬೩) 

ಶೇಖರ ಮುಡಿದ, ಧರಿಸಿದ (ಅನೇಕ ಮಕುಟಬದ್ಧ 
ಶೇಖರಸಹಸಪರಿಸ್ತಸ್ತ ಕುಸುಮಕೇಸರರಜಮುಂ: ಆದಿಪು, 
೧೧. ೩೫ ವ); ಶಿರೋಭೂಷಣ (ತನು ಕಿಜೆದಾದೊಡಂ 
ಉದ್ಯತ್‌ ತನುಪ್ರಭಾಪ್ರಸರಮೆಸೆದು ಪಸರಿಸಿ ಸಿಂಹಾಸನಮಂ 


ಪುದಿದಿರೆ ದೇವಂ ಕನಕಕನಚ್ಛಿಖರಿಶಿಖರಶೇಖರನಾದಂ: 
ಆದಿಪು, ೭. ೭೭) 
ಶೇಮುಷಿ - ಬುದ್ಧಿ, ಜ್ಞಾನ (ಸಭಾಮಂಡಿತಾಂತತದೊಳ್‌ 


ಇಂದ್ರನಂತಿವಿಕಾಶಾತಿಶಯಿಶೇಮುಷಿಕಬ್ಬೆವೊತ್ತರ 
ಮಹತ್ತರಾಮರಮುಂ: ವರ್ಧಮಾಷು, ೬. ೪೦ ವ) 

- ಉಳಿದುದು (ಶೇಷಕ್ಕೆ - ಬಳ್ಳದಟೆ ಅದಜ ಮ್ಯಇ: 
ಶಬ್ದಮದ ೧೪೩ ಪು; ಆದಿಶೇಷ (ಸಮಸ್ತ ಉರ್ವೀಧರ 
ಅಶೇಷ ಶೇಷ ಮಹಾನಾಗಫಣಾಮಣಿದ್ಯುತಿಯನೇಂ 
ಖದ್ಯೋತದೊಳ್‌ ಕಾಣ್ಬರೇ: ಪಂಪಭಾ, ೫. ೭೬) 
ಶೇಷಾಕ್ಷತೆ - ಆಶೀರ್ವಾದಪೂರ್ವಕ ಹಾಕುವ ಅಕ್ಷತೆ (ನಾಲ್ಕು 

ವೇದಂಗಳೂಳ್‌ ನಾಲ್ಕುಂ ಯಚಂಗಳಂ ಪೇಟ್ಟು ಸಿತ 
ದೂರ್ವಾಂಕುರವಿಮಿಶ್ರ೦ಗಳಪ್ಪ  ಶೇಷಾಕ್ಷತೆಗಳಂ ಕೊಟ್ಟು 
ಮುಂದೆ ನಿಂದನಂ ನಿಮಗೆ ಬಾಬ್‌ಯಪುುದಂ ಬೇಡಿಕೊಳ್ಳಿಂ 
ಎನೆ: ಪಂಪಭಾ, ೫. ೭೦ ವ) 


ಶೇಷ 


೧೦೪೬ 


ಶೇಷಾಶೇಷ - - [ಶೇಷ--ಅಶೇಷ] ಇರುವ ಮತ್ತು ಹೊಸತಾದ 
(ಭಗವಜ್ಜನ್ಮಾಭಿಷೇಕ ಸಂಬಂಧಿಯಾಗೆ ತನ್ನ ಪೊಸತೆ ಸಮೆದ 
ಸಮವಕಾರ ರೂಪಕಮುಂ ದಶಾವತಾರರೂಪಗರ್ಭ 


ಸಂದರ್ಭಂಗಳಪ್ಪ ಶೇಷಾಶೇಷರೂಪಕ೦ಗಳುಮಂ: ಆದಿಪು, 
೭.೧೧೪ ಪು 

ಶೇಷಾಹಿ - - ಆದಿಶೇಷ (ಕಡಲಂ ಪೊಕ್ಕೊಡೆ ಪೀರ್ದಪೆಂ 
ಕಡಲಂ ಆ ಪಾತಾಳಮ೦ ಪೊಕ್ಕನಪ್ಪೊಡೆ ಶೇಷಾಹಿಯ 
ಪಲ್ಲಳ೦ ಮುಚೆದಪೆಂ: ಪಂಪಭಾ, ೧೩. ೭೬) 

ಶೈಕ್ಸ್ಯ ಪ್ರಾವೀಣ್ಯ (ಗುರು  ಶೈಕ್ಷ್ಯಗ್ಲಾನ ಸಂಘ 
ಪ್ರವಣಗಣತಪೋನಿಷ್ಠಿತಾನೀತಸಾಧೂತ್ಕರದೊಳ್‌: ೪. ೧೭) 

ಶೈತ್ಯ -  - ತಂಪು (ಎಸಗಿದುದು ಸಮೀರಂ ಶೈತ್ಯಸೌರಭ್ಯ 
ಮಾಂದ್ಯಾವಸಥಂ: ಆದಿಷು, ೮. ೩೫) 

ಶೈಲ - ಬೆಟ್ಟ (ಇಭಶೈಲಂಗಳನೇಜೆಯೇಜೆ ರುಧಿರ ಸ್ರೋತಂಗಳಂ 


ದಾಂಟಿ ದಾಂಟಿ .. . ಭರಂಗೆಯ್ದುಣದೆಯ್ದಿ: ಗದಾಯು, ೪. 
೪೮) 

ಶೈಲಚಾಪ - ಬೆಟ್ಟವನ್ನೇ ಬಾಣವಾಗುಳ್ಳವನು, ಶಿವ 
(ಶೈಲಚಾಪನಾತ್ತದಯ ಜಿತತ್ರಿತಾಪ ಬಸವೇಶ್ವರಂ ಈಗೆ 


ಎಮಗೆ ಈಶಭಕ್ತಿಯಂ: ರಾಜಶೇವಿ, ೧. ೧೧) 
ಶೈಲರಾಜ - ಬೆಟ್ಟಗಳ ರಾಜ, ಶ್ರೇಷ್ಠ ಬೆಟ್ಟ ಹಿಮಾಲಯ 


(ಕನಕಕಳಶದ ನೀರ್ಗಳ್‌ ಸುರಿದುವು ವಿಭುಶಿರದೊಳ್‌ 
ಶೈಲರಾಜಮಸ್ತಕದೊಳ್‌ ಎಅಗಿದಂ ಅಬ್ದಜಲಂಬೋಲ್‌; 


ಶಾಂತಿಪು, ೧೦. ೧೦೩) 

ಶೈಲಾದಿ - ನಂದಿ (ಕೈಲಾಸದ ಮಣಿವಾಗಿಲೊಳ್‌ ಶೈಲಾದಿಯಂ 
ಕಂಡು ದಂಡಪ್ರಣಾಮಂಗೆಯ್ದು: ಶಬರಶಂ, ೨. ೨ ವ) 

ಶೈಲೂಷ -. ನರ್ತಕ, ನಟ (ಜೀವಂಗಳ್‌ ಶುಭಾಶುಭಕರ್ಮ 
ಶೈಲೂಷಪೇರಿತಂಗಳಾಗಿ ಚತುರ್ಗತಿ ಸಂಸಾರಗಳೊಳ್‌ .. . 
ಪರಿಭ್ರಮಿಸುಗುಂ: ಆದಿಪು, ೧೬. ೫೭ ವ) 

ಶೈಲೂಷವೇಷ - - ನಟನೆ, ತೋರಿಕೆ (ಎಲ್ಲಿ ಪುಟ್ಟಿದಳೊ ಮತ್‌ 
ಪ್ರಾಣೇಶೆ ಎಂದು ಇಲ್ಲದ ಉಬ್ದೆಗಮಂ ಭಾವಿಸಿ ಪಲವನಾ 

ಶೈಲೂಷವೇಷಂಗಳಂ: ಆದಿಪು, ೩. ೮೮) 

ಶೈಲೇಳಾಕಲ್ಪಕಾಳ — -  [ಶೈಲ*ಇಳಾ*ಆಕಲ್ಲಕಾಳ] ಬೆಟ್ಟ 
ಭೂಮಿಗಳಿರುವಷ್ಟು ಕಾಲ, ಹೆಚ್ಚು ಕಾಲ (ಶೈಲೇಳಾಕಲ್ಪಕಾಳಂ 
ಕ್ಲಿತಿವಲಯಮಿದಂ ಪಾತು ವಿಕ್ರಾಂತತುಂಗಃ: ಪಂಪಭಾ, ೧೪. 
೨೭ 

ಶೈವಲ - ನಾರುಬಟ್ಟೆ (ಶೈವಲ ಕೌಪೀನ೦ ತಾಂ ದೈವಿಕವಿದು 


ನಿರುತಮೆನುತುಂ:  ತ್ರಿಷಷ್ಟಿಪು, ೯. ೭೩), ಪಾಚಿ 
(ನವಶೈವಲದೊಳ್‌ ನಡೆದಾಡಿ ತನ್ಮುಖಾಂಬುರುಹ 
ರಸಪ್ರವಾಹದೆ ಮುಳುಂಗಿದುವು ಅಕ್ಷಿರುಷಂಗಳತನಾ: 


ರಾಜಶೇವಿ, ೭. ೬೫) 

ಶೈವಾಳ - ಪಾಚಿ (ಮಯೂಖಶೈವಾಳಮಂ ಮರಾಳನಿಕರಂ 
ಕರ್ದುಂಕುವವೊಲ್‌ ಆದುವಾಗಳ್‌ ವಧೂ ಕರಾಂಬುರುಹ 
ಸಂಚಳದ್ದವಳಚಾಮರಶ್ರೇಣಿಗಳ್‌: ಮಲ್ಲಿನಾಪು, ೮. ೧೨) 

ಶೈಶವ ಮಗುವಿನ ಹಂತ (ಶೈಶವಮಂ ಸ್ಮಿತಬಂಧು 
ಕುಶೇಶಯನಿನನಂತಿರಿಂತು ಕಳೆದುರು ತೇಜೋರಾಶಿ 
ವಿರಾಜಿಪಂ .. .. ತೀರ್ಥಂಕರಂ: ಪಾರ್ಶ್ವನಾಷು, ೧೫. ೩) 

ಶೈಳಪ ಬೆಟ್ಟಗಳ ರಾಜ, ಶ್ರೇಷ್ಠ ಬೆಟ್ಟ ಹಿಮಾಲಯ 
(ಬಾರೆನ್ನಾಳ್ನಳೆನುತ್ತುಮೊಲ್ಲು ಕರೆದಂ ಶರ್ವಾಣಿಯಂ ಶೈಳಪಂ: 
ಗಿರಿಜಾಕ ೩. ೧೦೫) 


ಶೈಳೇಂದ್ರ - ಹಿಮಾಲಯ (ಷಟ್ವಂಡಕಿಂತಿದಜಿಂದಿತ್ತೆಯೆ ಮೇರೆ 
ನೋಡಿಇಮೆಮಗೀ  ಶೈಳೇಂದಮೆಂದಂದು  ತೋಣಿದನಾ 
ತನ್ನೊಡವಪ್‌ ಭೂಪನಿಕರಕ್ಕೆ ಉತ್ತುಂಗ ಹೈಮಾಧ್ರಿಯಂ: 
ಆದಿಹು, ೧೩. ೬೯) 

ಶೈಳೋದಕ ಬೆಟ್ಟದಿಂದ ಹರಿದುಬರುವ ನೀರು 
(ದೇಹಸಂಬಂಧದಿಂದಂ ಜಡನಾದಂ ಶೈಳೋದಕವನೆಳಸಿ 
ಕಲ್ಲಪ್ಪವೊಲ್‌ ಕಾಷ್ಟಮೆಲ್ಲಂ: ಮಲ್ಲಿನಾಪು, ೧೩. ೭೪) 

ಶೋಕ - ದುಃಖ (ಬಿಡದೆ ಅಟಲ್ವ ಬಂಧುಜನದ ಒಟ್ಕುಡಿಯದ 
ಕಣ್ಣೀರ ಪೂರಂ ಆ ಪ್ರೇತಮಂ ಓಗಡಿಸದೆ ಸುಡುವುದು 
ಗಡಂ ಇನ್ನುಡುಗುವುದೀ ಶೋಕಮಂ 
ಸರೋಜದಳಾಯತಾಕ್ಷೀ: ಪಂಪಭಾ, ೨. ೨೮) 

ಶೋಕವ್ಯಗ್ರ - - ದುಃಖದಿಂದ ಕಳವಳಗೊಂಡವನು 
(ಕೋಟಲೆಗೊಳ್ಳ ಕೌರವೇಶ್ವರನಂ ಎಯ್ದೆ ಪೋಗಿ 
ಹಸ್ತಪ್ರಹಸ್ತಮಂಡಲಾಗನುಂ ಶೋಕವ್ಯಗನುಂ ಆಗಿ: ಪಂಪಭಾ, 
೧೩. ೧೦೨ ವ) 

ಶೋಕಾನಲ ದುಃಖವೆಂಬ ಬೆ೦ಕಿ (ಪರಲೋಕ 
ಪ್ರಾಪ್ರನಾದೊಡೆ ಗಾಂಗೇಯನುಂ ಸತ್ಯವತಿಯುಮತ್ಯಂತ 
ಶೋಕಾನಲದಹ್ಯಮಾನ ಮಾನಸರ್ಕಳಾಗಿ ಆತಂಗೆ 
ಪರಲೋಕಕ್ರಿಯೆಗಳ೦ ಮಾಡಿ: ಪಂಪಭಾ, ೧. ೮೦ ವ) 

ಶೋಚ್ಯ ದುಃಖಿಸಬೇಕಾದ (ಅದರ್ಕಾನಂದಮಂ 
ತಾಳ್ಗಿದಾಕುಲಮಂ ತಾಳ್ಗುವುದೇ ಮದಗಜನೊಳಾದೀ 
ಪೌರುಷಂ ಶೋಚ್ಯಮೇ: ಪಂಪರಾ, ೬. ೧೭೧) 

ಶೋಣ ಕೆಂಪು ಬಣ್ಣ (ಲೀಲಾಕಮಲಾಕರಾನೀಕ 
ರಕ್ತ್ಷಕಮಳಂಗಳಂ ಆಸ್ಕಾನುಶೋಣಿತ ಶೋಣ ರಿಪುನೃಪ 
ಶಿರಗಳೆಂದು ತುಟೆಯಿಸಿಯುಂ: ಆದಿಪು, ೮. ೪೧ ವ) 

ಶೋಣತೆ - ಕೆಂಪು ಛಾಯೆ (ಶೋಣತೆವೆತ್ತು ಉದಯಿಸಿದುದು 
ಅತನುರಾಗಪ್ರದ ಲಲಿತಸ್ತಂಬಂ ಆ ಸುಧಾಕರಬಿಂಬಂ: 
ಶಾಂತೀಶ್ವಪು, ೧೧. ೩೨) 

ಶೋಣಮಣಿ ಮಾಣಿಕ್ಯ (ಭವ್ಯಹೃತ್ಯಮಳಕ್ಕಂ 
ಜಪಾಪ್ರಸವ ರಕ್ಷಾ ಶೋಕ ಬಂಧೂಕ 
ಜ್ಯೋತಿಗಳೆಕ್ಕೆಯಿಂ ಕುಡೆ: ಆದಿಷು, ೧೬. ೩) 

ಶೋಣಾಶ್ಚ - ಕೆಂಪು ಕುದುರೆ (ಶೋಣಾಶ್ವಂಗಳ್‌ ರಜತರಥಮಂ 
ಪೂಡೆ ಕುಂಭದ್ವಜಂ ಗೀರ್ವಾಣಾವಾಸಂಬರಂ ಅಡರೆ 
ಮಾಳಸಡ್ಡು ದಲ್‌ ಸಾಲದು ಎನ್ನೀ ಬಾಣಾವಾಸಕ್ಕೆ 
ಎನುತುಂ: ಪಂಪಭಾ, ೧೧. ೫೬) 

ಶೋಣಿತ - ರಕ್ತ (ಲೀಲಾಕಮಲಾಕರಾನೀಕ ರಕ್ಷಕಮಳಂಗಳಂ 
ಆಸ್ಕಾನುಶೋಣಿತ ಶೋಣರಿಪುನೃಪಶಿರಗಳೆಂದು 
ತುಟೆಯಿಸಿಯುಂ: ಆದಿಪು, ೮. ೪೧ ವ) 

ಶೋಣಿತವಾರಿ - ರಕ್ತವೆ೦ಂಬ ನೀರು (ಭೂತಾಂಗನಾನಿಕರಂ 
ಶೋಣಿತವಾರಿಯಂ ಕುಡಿದು ಅಗುರ್ವಪ್ಪನ್ನೆಗಂ ಸೂಸೆ 
ನೋಡ ಕವಿಲ್ತಿರ್ದುದು ಕೂಡೆ ಸಂಜೆಗವಿದಂತಾ ದ್ರೋಣನಿಂ 
ಕೊಳ್ಳುಳಂ; ಪಂಪಭಾ, ೧೨. ೨೫) 

ಶೋಣಿತಾರ್ದ್ರ ರಕ್ತದಿಂದ ತೊಯ್ದ (ವೃಕೋದರ 
ಗದಾಸಂಚೂರ್ಣಿತ ಊರುಯುಗಳನುಂ ಭೀಮಸೇನಚರಣ 
ಪ್ರಹರಣಗಳಿತ ಶೋಣಿತಾರ್ದ ಮೌಳಿಯುಂ ಆಗಿ: ಪಂಪಭಾ, 
೧೩. ೧೦೨ ವ) 


ಮುದಮಂ 
ಶೋಣಮಣಿ 


೧೦೪೭ 


ಶೋಫ - ಊತ, ಬಾವು 
ಲೇಪನದಿಂ ಪೋಗದೊಡೆ 
ಪಾರ್ಶ್ವನಾಷು, ೨. ೪೩) 

ಶೋಭನವಿಧೇಯ - - ಮಂಗಳಕ್ಕೆ ಅಧೀನವಾದ (ಇಂದಿನ 
ವಾಸರಮೆ ಶೋಭನವಿಧೇಯವಾಸರಂ ಇಂದಿನ 
ದಿವಸಮೆಶುಭದಿವಸಾಗೇಸರಂ: ಆದಿಷು, ೪. ೩೦ ವ) 

ಶೋಷಣ - ಒಣಗಿಸುವುದು (ಶೋಷಣ ದಹನ ಪ್ಲಾವನಂಗಳಿಂ 
ತನುಶುದ್ಧಿಯಂ ಮಾಡಿ: ತ್ರಿಷಷ್ಟಿಷು, ೧೩. ೧೫ ವ) 

ಶೌಂಡ - ಆಸಕ್ತಿಯುಳ್ಳ (ಆಹವಶೌಂಡರ್‌ ಪಾಂಡವರ್‌ ಆ 
ಹರಿಯಂ ಸಾರ್ದು: ಕರ್ಣನೇಮಿ, ೧೧, ೪೫) 

ಶೌಂಡಿಕ ಹೆಂಡ ತಯಾರಿಸುವವನು, ಮಾರುವವನು 
(ಜಗಲಿಸುತ್ತುಮಿರ್ದ ಕಾಂಚನರತ್ನ ಸಂಚಯಮಂ ಕಂಡು 
ಕೊಂಡು ಶೌಂಡಿಕಂ ಧನಶೌಂಡನಾಗಿ ಹೋದಂ: 
ನೇಮಿನಾಪು, ೪. ೧೧೪ ವ) 

ಶೌಚ - ಪರಿಶುದ್ಧ ನಡತೆ (ಸುಕುಮಾರಸ್ವಾಮಿಯ ರೂಪಮಂ೦ .. 
.. ಶುಚಿತಮಂ ಶೌಚಮಂ ಶ್ರೀಯಂ೦ .. . ನೆನೆದು: ವಡ್ಡಾರಾ, 
ಪು. ೩೦, ಸಾ. ೧೦); ಬ್ರಹ್ಮಚರ್ಯ [ಜೈನ] ಒಂದು 
ಕುಲಧರ್ಮ, ಲೋಭವನ್ನು ಬಿಡುವುದು (ಉತ್ತಮಕ್ಷಮಎಂ 
ಆರ್ದವ ಅರ್ಜವ ಸತ್ಯ ಶೌಚಸಂಯುತ ತಪಸ್‌ ತ್ಯಾಗ 
ಆಕಿಂಚೆನ್ಯ ಬ್ರಹ್ಮಚರ್ಯಾಭಿಧಾನ ದಶಕುಲಧರ್ಮ 
ನಿರ್ಮಳರೆನಿಸಿದ ಸುಧರ್ಮಾಚಾರ್ಯರ್‌: ಸುಕುಮಾಚ, ೩. 
೪೪), ನೋಡಿ "ದಶಕುಲಧರ್ಮ' 

ಶೌಚಾಂಜನೇಯ ಬ್ರಹ್ಮಚರ್ಯಪಾಲನೆಯಲ್ಲಿ 
ಆಂಜನೇಯನಂತಿರುವವನು (ಪುರಂದರನ ಗಣಿಕೆಯರ 
ಕಡೆಗಣ್ಣ ನೋಟಕ್ಕಂ ಕಾಟಕ್ಕಂ ಅಟ್ಕದ ಶೌಚಾಂಜನೇಯನ 
ಶೌಚಕ್ಕಂ: ಪಂಪಭಾ, ೯. ೫೨ ವ) 

ಶೌಚಾಚಾರ - ಶುದ್ಧಿಕ್ರಿಯೆ (ತ್ರಿದಶರ್‌ ಪೂಜಿಸೆ ಮಾನವರ್‌ 
ಪೊಗಟ್‌ ಶೌಚಾಚಾರಮಂ ದಿವ್ಯದಿಂ ವಿದಿತಂ ಮಾಡಿದರಾರ್‌ 
ಮಹಾಸತಿಯರಾರ್‌ ನಿಮ್ಮಂದದಿಂ: ಪಂಪರಾ, ೧೩. ೩೬) 

ಶೌಚ - ಪರಿಶುದ್ಧ ನಡತೆ (ಶೌಚದೇಟ್ಸ್‌ ಪಟೆಯೊಳ್‌ ಕೆಳೆಗೊಳ್ಳದು 

. ಎನೆ ಬಣ್ಣಿಸಲಾರ್‌ ಗಳ ಭವ್ಯಕೋಟಿಯಂ: ಸಮಯಪ, 

೬.೨೪) 

ಶೌರಿ - ಶೂರಸೇನನ ವಂಶದವನು, ಶ್ರೀ ಕೃಷ್ಣ (ಯಶೋದೆಗೆ 
ಸಂಭವಿಸಿರ್ದ ಕನ್ನೆಯೊಳೆ ಶೌರಿಯನಂದು ಪಲ್ಲಟಿಸಿ ಚೆಚ್ಚರಂ 
ಆಕೆಯನೆತ್ತಿಕೊಂಡು ಪರಿದೈದಿನಂ ಆತ್ಮಗೇಹಮಂ: 
ಜಗನ್ನಾವಿ, ೩. ೧೧) 

ಶೌರ್ಯ - ಪ್ರತಾಪ (ದೇವರಂ ಅಡಿಗಡಿಗೆ ಎಣಗಿಸಿ ಸಕಳ 
ಅವನಿತಳದ ಅದಟರಂ ಪಡಲ್ಪಡಿಸಿದ ಶೌರ್ಯ 
ಅವಷ್ಟಂಭದೊಳ್‌ ಆನಿರೆ ಗೋವಳಿಗಂಗೆ ಅಗ್ರಪೂಜೆಯಂ 
ನೀಂ ಕುಡುವಾ: ಪಂಪಭಾ, ೬. ೫೭) 


(ಜನಿಯಿಸಿದ ಶೋಫಮದು 
ಶಸ್ತಕರ್ಮವನೆಸೆಪಂತೆ: 


ಶೌರ್ಯಮದ - ಅಷ್ಟಮದಗಳಲ್ಲಿ ಒಂದು (ಅಂತು 
ಶೌರ್ಯಮದಜ್ಜರಂ ಮಂತ್ರಿವರ್ಗವೈದ್ಯವಚನೌಷಧಿಗಳಂ 
ಪತ್ತುವಿಡೆ: ಆದಿಷು, ೧೨. ೧೦೯ ವ) 

ಶೌರ್ಯಸಖ - ಪರಾಕ್ರಮದ ಕೆಲಸಗಳಲ್ಲಿನ ಸ್ನೇಹಿತ 


(ಕಾರ್ಯಸಖಂ ಶಕುನಿ ಗಡಾ ಶೌರ್ಯಸಖಂ ಸೂತಜ೦ 
ಗಡಾ: ಗದಾಯು, ೨. ೨೭) 

ಶೌರ್ಯಾರ್ಥಿ 
ಕುರುಕ್ಲ್ಯಾಪಾಳನಿರ್ದಲ್ಲಿಗೆ 


ಪತಾಪಾಭಿಲಾಷಿ 
ಎಂದು 


(ನಡೆ 
ಅರವಿಂದಾಲಯೆಯಂ 


ಮಗುಟ್ಟೆದಂ.. ಆದೇನಾ ದ್ರೌಣಿ 
ಪಂಪಭಾ, ೧೩. ೧೦೨) 

ಶೌರ್ಯಾವಷ್ಟಂಭ - - ಪರಾಕ್ರಮದ ಹಿರಿಮೆ (ಸಕಳಾವನಿತಳದ 
ಅದಟರಂ ಪಡಲ್ವಡಿಸಿದ ಶೌರ್ಯಾವಷ್ಟಂಭದೊಳ್‌ ಆನಿರೆ 
ಗೋವಳಿಗಂಗೆ ಅಗ್ರಪೂಜೆಯಂ ನೀನು ಕುಡುವಾ: ಪಂಪಭಾ, 
೬. ೪೭) 

ಶ್ಶಶ್ರು - ಮೀಸೆ (ಅಭಿನವೋದ್ಧಿಜ್ಯಮಾನ ಮೃದುಕುಟಿಲ ಶೃಶ್ತು 
ಮಧುಕರಪಟಳಪರಿವೃತಮುಗ್ಗಮುಖಸರಸಿಜನುಂ: ಆದಿಷು, 
ನಿಲವ 

ಶ್ಯಾಮ - ಕಪ್ಪು, ಕಡುನೀಲ (ಶ್ಯಾಮಳ೦ ಅಸಿತಂ ಕೃಷ್ಣಂ ಶ್ಯಾಮಂ 
ಕಾಲಂ ಶಿತಿಯೆ ನೀಳ೦ ತಾನುಂ: ಅಭಿಧಾವ, ೨. ೧. ೬೩); 
ಪ್ರಿಯಂಗು ಬಳ್ಳಿಯ ಹಣ್ಣು (ಫಳಿನಿ ಶ್ಯಾಮಂ ಪ್ರಿಯಂಗು 
ನಾಮಂ ನೆಗಲ್ಲುಂ: ಅಭಿಧಾವ, ೧. ೮. ೪) 


ಶೌರ್ಯಾರ್ಥಿಯೋ: 


ಶ್ಯಾಮಧೂಮ - - ಕಪ್ಪು ಹೊಗೆ (ಪರೆವಂತಾದುದು ಕಾಳಾಗರು 
ಧೂಪ ಶ್ಯಾಮಧೂಮಮಾತ್ತವ್ಯೋಮಂ: ಆದಿಷು, ೭. ೭೯) 
ಶ್ಯಾಮಲಾಲಂಕೃತ ಎಂಡ ಶ್ಯಾಮಲವರ್ಣದಿಂದ ಅಲಂಕಾರಗೊಂಡ 


(ಒಂದು ಕಾಳಾಗರುಧೂಪಧೂಮಮಲಿನ ಶ್ಯಾಮಲಾಲಂಕೃತ 
ವಿಚಿತ್ರಭಿತ್ತಿವಿರಾಜಿತಹರ್ಮ್ಯತಳದೊಳ್‌: ಪಂಪಭಾ, ೪. ೧೦೮ 
ವ) 

ಶ್ಯಾಮಳ - ಕಪ್ಪು, ಕಡುನೀಲಿ (ಪದಧೂಳೀಕ್ಷೋಭದಿಂ ದಿಗ್ಯುವತಿ 
ವದನಮಂ ಶ್ಯಾಮಳ೦ ಮಾಡಿ: ಆದಿಷು, ೧೪. ೮೮) 


ಶ್ಯಾಮಳಿತ - - ಕಪ್ಪಾದ (ದವದಹನಧೂಮಾಧಿಕಶ್ಯಾಮಳಿತ 
ಉತ್ತಾಳತಾಳಕಾಯಂ ಅತಿವಿಚಿತ್ರತ್ರತುಮಯ ಪತ್ರಖಚಿತ 


ಉಚ್ಚಂಡತಾಳಚಾಪದ೦ಡಂ: ಆದಿಪು, ೧೩. ೪೫ ವ) 

ಶ್ಯಾಮಾಂಗಿ — ಕಪ್ಪು ದೇಹ[ದವಳು] (ಬನಮಂ ಕೋಗಿಲೆ ಜಕ್ಕವಕ್ಕಿ 
ಪಗಲಂ .. . ನೆನೆವಂತೆ ಆಂ ನೆನೆವೆಂ ಸರೋಜಮುಖಿಯಂ 
ಶ್ಯಾಮಾಂಗಿಯಂ ನಲ್ಲಳಂ: ಆದಿಷು, ೧೨. ೩೧) 

ಶ್ಯಾಮಾಕ - - ಸಾವೆ (ಕಳಮ ಷಷ್ಟಿಕಾವ್ರೀಹಿ ಯವ ಯಾವನಾಳ 
ಗೋಧೂಮ ಕಂಗು ಶ್ಕಾಮಾಕ ಕೋದ್ರವ ನೀವಾರ ತಿಳ 
ಅತಸಿ ಮಸೂರಿಕಾ: ಆದಿಪು, ೬. ೭೨ ವ) 

ಶ್ಯೇನ - ಗಿಡುಗ (ಬಕ ಕಾಕ ಕೋಕಿಲ ಶುಕ ಚಕ್ರವಾಕ ಚಕೋರ 
ಕರ್ಕರ ಶ್ಯೇನ ಕಪೋತ ಹಂಸ ಕಾರಂಡ ಭೇರುಂಡಾದಿ 
ಸಮಸ್ತ ವಿಹ೦ಗಮಜಾತಿಗಳೆಲ್ಲಮಂ೦ ನೆರಪಿ: ಪಂಚತಂತ್ರ, 
೨೨೭ ವ); ಮೊಲಗಿಡಿಗ (ಮೊಲಗಿಡಿಗಂ ಶ್ಯೇನಂ: 
ಅಭಿಧಾವ, ೧. ೯. ೧೬) 


ಶ್ರಮಕುಟಿ - ಗರಡಿಯ ಮನೆ (ಬೆಳ್ಳಬಲ್‌ ಕಣ್ಣೆಸೆದುದಸದಳಂ 
ಶ್ರಮಕುಟಿಯೊಳ್‌: ಕುಸುಮಾಕಾ, ೭. ೬೦) 

ಶ್ರಮಾಂಬಲವ - ಬೆವರ ಕಣ (ದುಗ್ಗಸಿಂಧುಪ್ತವಂ 
ಶ್ರಮಾಂಬುಲವಮೊಂದುಮಂ ನಿನಗೆ ಪುಟ್ಟಿಸಲ್ಫಾರ್ತುದಿಲ್ಲ: 
ಆದಿಷು, ೧೩. ೮೩) 

ಶ್ರಮಾಂಭಃಕಣ - ಬೆವರ ಹನಿ (ಚಮರರುಹ ಪವನ 
ಪರಂಪರೆಯೊಳಂ ಆಣದೆ ನೃಪಸೌಂದರೀಶ್ರಮಾಂಭಃ 


ಕಣ೦ಗಳುಣ್ಮಿದವಾಗಳ್‌: ಆದಿಷು, ೧೧. ೫೨) 

ಶ್ರಯಣೀಯ - ಆಶ್ರಯಿಸಿದವನು, ಸೇರಿದವನು (ನಯಶಾಲಿ 
ವತ್ಸಗೋತ್ರ ಶ್ರಯಣೀಯಂ ಅನೇಕ ಸಕಳಶಾಸ್ತಾರ್ಥ 
ವಿನಿಶ್ಚಯಂ ಅತಿಕೃತಿ ಮಾಧವಸೋಮಯಾಜಿ ಸಲೆ ನೆಗೆಟ್ಟಿಂ; 
ಪಂಪಭಾ, ೧೪. ೪೨) 


೧೦೪೮ 


ಶ್ರವಣ ಕೇಳುವಿಕೆ (ಅಂತು ನಿಜತನೂಜನ 
ಮರಣಶ್ರವಣಾಶಘಾತನಿಘಾತದಿಂ ಕುಳಶೈಲಂ ಕೆಡೆವಂತೆ 
ಕೆಡೆದು: ಪಂಪಭಾ, ೧೧. ೧೦೬ ವ); ಕಿವಿ (ಶ್ರವಣಂ 
ಕರ್ಣಂ ಶ್ರೋತ್ರಂ ಕಿವಿ: ಅಭಿಧಾವ, ೧. ೧೨. ೧೮) 

ಶ್ರವಣವಿವರ ಕಿವಿಯ ತೂತು (ಶ್ರವಣವಿವರದೊಳ್‌ 
ತಪ್ಪ್ತಾಯಸಮಂ ಪೊಯ್ದಂತೆ ದಾರಕವಿದಾರಣಮುಂ 
ದಾನವಪರಾಭವಮುಂ ತನಗಅಲನೆರ್ದೆವಟುಮಂ೦ ಒದವಿಸೆ: 
ಪಂಪರಾ, ೯. ೪೬ ವ) 

ಶ್ರವಣಶೂಲ - ಕಿವಿ ನೋವು (ಪರಸುವ ಪೌರರಪರಕೆಯ ಸರಂ 
ಶ್ವರವಣಶೂಲಮಾಗಿ ಕಿವಿಯೊಳ್‌ ಪುಗುವಂತಿರೆ ಕಿವಿಯಂ 
ಪುಗೆ: ಶಾಂತಿಪು, ೭. ೩) 

ಶ್ರವಣಸುಖ ಕೇಳಲು ಹಿತಕರವಾದುದು (ಭವದಗ್ರಜ 
ದಿಗ್ವಿಜಯೋತ್ಸವಂ ಅಧಿಕಮಹೋತ್ಸವಂ ವಲಂ ನಿನಗಾದುದು 
ಶ್ರವಣಸುಖಮೆಂದೆ ದಿಜ್ಮಾತ್ರ ವರ್ಣನಣಗೆಯ್ದೆಂ 
ಉಂತದೇನೆನ್ನಳವೇ: ಆದಿಷು, ೧೪. ೫೧) 

ಶ್ರವಣಾಭರಣ - ಕಿವಿಗಿಟ್ಟುಕೊಳ್ಳುವ ಒಡವೆ, ಶವ್ರವಣನಕ್ಷತ್ರದಿ೦ದ 
ಕೂಡಿದುದು (ನಕ್ಷತ್ರಮಾಲೆಯಂತೆ ಚಿತ್ರಾಶ್ಲೇಷ 
ಶ್ರವಣಾಭರಣಭೂಷಿತೆಯುಂ ಲಕ್ಷ್ಮಿಯಂತೆ ಹಸ್ತಸ್ಥಿತಕಮಲ 
ಶೋಭಿತೆಯುಂ: ಕಾದಂಬ, ೧. ೬೫ ವ) 

ಶ್ರವ್ಯ - ಕೇಳಲು ಯೋಗ್ಯವಾದ (ವಿಚಾರಕ್ಷಮಂ ಉಚಿತಪದಂ 
ಶ್ರವ್ಯ. ಅವ್ಯಾಕುಲಂ ವಾಪ್ತದಿಗಂತಂ ಕಾವ್ಯಮೆಂದು 
ಅನ್ವಿತಸುಕವಿಜನ೦ ಮೆಚ್ಚೆ ನಿಚ್ಚಂ: ಆದಿಷು, ೧. ೨೬); ನಾಟಕ 
ಪ್ರಯೋಗದ ಒಂದು ಭಾಗ, ವಾಚಿಕಾಭಿನಯ) (ದೃಶ್ಯಶ್ರವ್ಯ 
ದೃಢಸೂತ್ರಾದಿ ಪ್ರಯೋಗಂಗಳೊಳಂ ನಾನಾವಿಧ 
ವಾದ್ಯಂಗಳೊಳಂ: ಆದಿಷು, ೭. ೧೧೫ ವ) 

ಶ್ರಾಂತ ಬಳಲಿದ (ವಿದಿತ ಪ್ರತ್ಯಕ್ಷನಾಶಾಕರಿನಿಕಟತಟ 
ಶ್ರಾಂತದಾನಂ ಭರಂಗೆಯ್ದಿದಿರೊಳ್‌ ವಿಕ್ರಾಂತತುಂಗಂ 
ಹರಿಗನಿರೆ: ಪಂಪಭಾ, ೬. ೭೭) 

ಶ್ರಾಂತಿ - ಆಯಾಸ (ಶ್ರಾಂತಿಯು೦ ಘನಮಾದತ್ತು ತುರಂಗಮಕ್ಕೆ: 
ಕಾದಂಸಂ, ೩. ೧೦) 

ಶ್ರಾವಕ ಕೇಳುವವನು (ಗಾಯಕಗಣಕಕಂಠರವಂ 
ಶ್ರಾವಕಮಧುರಸ್ಸಿಗ್ಗಮೆಸೆದುದು ಆಸ್ಥಯಿಕೆಯೊಳ್‌: ಅಜಿತಪು, 
೫. ೧೧) ಜೈನ ಗೃಹಸ್ಥ (ಶ್ರಾವಕನಲ್ಲದೊಡಂ 
ಪುಣ್ಯಾವಹಮೆಂದೊಂದು ಪರ್ವದೊಳ್‌ ಮಿಂದುಣ್ಣಂ: 
ಸಮಯಪ, ೬. ೮೯) 

ಶ್ರಾವಕತನ [ಜೈನ] ಐದು ಅಣುವತಗಳು, ಮೂರು 
ಗುಣವ್ರತಗಳು ಮತ್ತು ನಾಲ್ಕು ಶಿಕ್ಷಾವತಗಳನ್ನು ಪಾಲಿಸುವಿಕೆ 
(ಶ್ರಾವಕತನದಿಂದಂ ಇಂತುಟಾಗಲೆವೇಟ್ಕುಂ: ಸಮಯಪ, ೧೩. 
೧೧) 

ಶ್ರಾವಕಧರ್ಮ - ಜೈನಧರ್ಮ 
ಶ್ರಾವಕಧರ್ಮಮಂ ಗುಣಮಹಾರತ್ನಾಪಣಂ 
ಕರ್ಣನೇಮಿ, ೧. ೩೬) 

ಶ್ರಾವಕವ್ರತ - [ಜೈನ] ಶ್ರಾವಕತನ (ಸಮ್ಯಗ್ಗರ್ಶನಸಮೇತ೦ ಸಕಳ 
ಶ್ರಾವಕವ್ರತಂಗಳ೦ ಕೆಯ್ಕೊಂಡು ಮನೆಗೆ ವಂದು: ಶಾಂತಿಪು, 
೯ ೩ ವು 

ಶ್ರಾವಕಾಗ್ರಣಿ [ಜೈನ] ಶೇಷ್ಠ ಜೈನಗೃಸ್ಥ 
(ಕಿಯಾಮಂತ್ರಂಗಳಿಂದಂ ಆತ್ಮಸಮಾನ ಶ್ರಾವಕಾಗ್ರಣಿಗಳ್ಗೆ 
ಕನ್ಯಾ ಭೂಮಿ ಸುವರ್ಣ ಹಸ್ತಿ ಅಶ್ವ ರಥ ರತ್ನಾದಿಗಳಂ 
ಕುಡುವ ಸಮದತ್ತಿಯುಂ: ಆದಿಷು, ೧೫. ೧೩ ವ) 


(ವ್ರತಂದಾಳ್ಚಿ ಸಮ್ಮದದಿಂದಂ 
ಗೋಪಣಂ: 


ಶ್ರಾವಕಾಚಾರ -  ಶ್ರಾವಕತನ (ಇಂತೀ ಸಮೀಚೀನ 
ಶ್ರಾವಕಾಚಾರಂಗಳಂ ನಿರತಿಚಾರಮಾಗೆ ತಾಳ್ಗಿದ 
ದೇಶವಿರತಂಗೆ ಇಚ್ಛೆ ವಾರ್ತೆ ದತ್ತಿ ಸ್ವಾಧ್ಯಾಯ ಸಂಯಮ 
ತಪಂ ಎಂದು ಆರ್ಯಕರ್ಮಂ ಆಜು ತೆಜನಕ್ಕುಂ: 


ಸುಕುಮಾಚ, ೬. ೨೫ ವ) 

ಶ್ರಾವಕಿ - ಜೈನ ಗೃಹಸ್ಥೆ (ಶ್ರಾವಕಧರ್ಮದೊಳ್‌ ದೊರೆಯೆನಲ್‌ 
ಪೆಅರಿಲ್ಲೆನೆ ಸಂದ ರೇವತೀ ಶ್ರಾವಕಿ ತಾನೆ ಸಜ್ಜನಿಕೆಯೊಳ್‌ 
ಜನಕಾತ್ಮಜೆ ತಾನೆ ಶೀಲದೊಳ್‌ ದೇವಕಿ ತಾನೆ: ಅಜಿತಪು, ೧. 
೫೩) 

ಶ್ರಾವಿಕಾ - - [ಜೈನ] ಶ್ರಾವಕಿ, ಗೃಹಸ್ಥಧರ್ಮಗಳನ್ನು 
ಪಾಲಿಸುವವಳು (ಮುನಿನಾಥರ್‌ ಕಲ್ಲಕಾಂತಾಜನತತಿ 
ಗಣಿನೀಶ್ರಾವಿಕಾಸಂಕುಳಂ ಭಕ್ತಿನಮಜ್ಜೋತಿಷ್ಯದೇವೀಪ್ರತತಿ: 
ಆದಿಹು, ೧೦. ೩೬) 

ಶ್ರಾವ್ಯ ಕೇಳಬಹುದಾದ, ಇಂಪಾದ (ಕೆಲರಾ ಕಂಗೆ 
ದ್ವಿರ್ಭಾವಮ೦ ಪೇಟ್ಟರದಂಶ್ರಾವ್ಯಮಾದೆಡೆಯೊಳ್‌ ಪೇಟ್ವುದು 
ಕಿವಿಗೆ ಸೊಗಯಿಸದೆಡೆಯೊಳ್‌ ಮಾಣ್ಣುದು: ಶಬ್ದಮದ, ೨೩೯ 
ವೃತ್ತಿ 

ಶ್ರೀ - ಐಶ್ವರ್ಯ (ಶೀಗೆ ನೆಗಬ್‌ಗೆ ವೀರಶ್ರೀಗಾಗರಂ: ಪಂಪಭಾ, 
೯. ೧) ಲಕ್ಷ್ಮಿ (ಶೀಗಂ ಪರಮಾತ್ಮಪದಶ್ರೀಗಂ ನೆಲೆ ಧರ್ಮಂ: 
ಮಲ್ಲಿನಾಹು, ೧೦. ೧); ಶುಭದಾಯಕ (ಶುಭಾವಹಂ ಶ್ರೀ: 
ಅಭಿಧಾವ, ೨. ೧. ೮೩) 

ಹಣವುಳ್ಳವನು 
ರಾಜಶೇವಿ, ೯. ೬೫) 

ಶ್ರೀಕರ - ವೈಭವೋಪೇತ (ಶ್ರೀಕರಮೆನಿಸುವ ಚೀನಪತಾಕಾವಳಿ 
ತೋರಣಾವಳೀವೃತಪುರಮಂ ವೈಕುಂಠನೊಸೆದು ನೋಡುತ್ತೆ: 
ಜಗನ್ನಾವಿ, ೧೨. ೧) 


ಶ್ರೀಕ - ಸೇವಿಪರಾರ್‌: 


(ಗತಶ್ರೀಕನಪ್ಪನಂ 


ಶ್ರೀಕರಣ - ಲಿಕ್ಕಪತ್ರಾಧಿಕಾರಿ (ಧರಾಧೀಶ್ವರಂ ಆಸ್ಥಾನ 
ಭೂಮಿಯೊಳ್‌ ಅನ೦ತಸಾಮಂತಮಂತ್ರಿಪುರೋಹಿತ 
ಅಂತರ್ವಾಂಶಿಕ ಶ್ರೀಕರಣ ಸೇನಾನಾಯಕ ಸಂಧಿವಿಗಹಿ 


ಪ್ರಮುಖ ನಿಖಿಲ ಪರಿವಾರಪರಿವೃತನಾಗಿ: ಪಂಚತಂತ್ರ, ೬೬ 
ವ) 

ಶ್ರೀಕಾಂತೆ ಲಕ್ಷ್ಮಿ  (ಸೂಕ್ತಿಸತಿಯು೦  ಶ್ರೀಕಾಂತೆಯುಂ 
ಜೈನಶಾಸನದೇವೀಕುಳಮುಂ ಸಮಂತು 
ಸಮಸಂದಿಷ್ಟಾರ್ಥಮಂ ಮಾಟಿ: ಪುಷ್ಪದಂಪು, ೮. ೬೪) 

ಶ್ರೀಖಂಡ ಶ್ರೀಗಂಧ (ವೀರಶ್ರೀಭುಜಂಗೀಸಮಾಶ್ರಯ 
ಶ್ರೀಖಿಂಡಕಾಂಡಗಳುಮಪ್ಪ ದೋರ್ದಂಡಂಗಳಿಂದಂ 
ಅತಿನಿಬಿಡಾಲಿಂಗನಂಗೆಯ್ದು  ಕಾರ್ಯಮಂ  ಬೆಸಸಿರ್ಕುಂ: 
ಆದಿಹು, ೧೪. ೪೬ ವ) 

ಶ್ರೀಖಂಡಷಂಡ ಶ್ರೀಗಂಧದ ಮರದ 
(ಸಿದ್ದದಂಪತಿಗಳ್‌ ಕ್ರೀಡಿಸುತ್ತಿರ್ಪರೀ 
ಶ್ರೀಖಿಂಡಷಂಡಂಗಳೊಳ್‌: ಆದಿಷು, ೯. ೧೧೮) 

ಶ್ರೀತಾಳಿಕ ತಾಳೆಮರ (ಮನಸಿಜ ವಿಜಯಪ್ರಶಸ್ತಿ 
ಲೇಖನೋಚಿತಚ್ಛದ ಶ್ರೀತಾಳಿಕಮುಮಪ್ಪ ವೇಳಾವನದೊಳ್‌ 
ಆವಾಸಿತವಿಜಯಕಟಕನಾಗಿ: ಆದಿಪು, ೧೩. ೩ ವ) 

ಶ್ರೀದ - ಸಂಪತ್ತನ್ನು ಕೊಡುವವನು, ಕುಬೇರ (ಶ್ರೀದಸಖಂ 
ಪುರರಿಪು ಬಿಲ್ವೋದಕಪತಿನಾಮನಲ್ಲಿ ಸನ್ನಿದನಾಗಿರ್ದು .. 
ಆ ಉಪೇಂದಂಗೆಂದಂ, ಜಗನ್ನಾವಿ, ೧೪. ೧) 

ಶ್ರೀದಯಿತ ಭರತಚಕ್ರವರ್ತಿ (ಶ್ರೀದಯಿತಂ 
ಮನುಕುಲಗಗನಾದಿತ್ಯಂ ಹಿಮಮನೆಯ್ದೆ ಷಟ್ಟಂಡಮುಮಂ 


ತೋಪು 
ನಗತಟ 


೧೦೪೯ 


ಸಾಧಿಸಿ ಜಿತದಿಜ್ನಂಡಲನಾದ 
ಸರಸ್ವತೀಮಣಿಹಾರಂ: ಆದಿಷು, ೧೫. ೧) 

ಶ್ರೀದಯಿತೆ ಲಕ್ಷ್ಮಿ (ಶ್ರೀದಯಿತೆಗೆ ನಿರ್ವಾಣಶ್ರೀದಯಿತೆಗೆ 
ದರ್ಶನಾಂಗಮೆಂಟುಂ ಚಿತ್ತಾಹ್ಲಾದಕರಂ ಎಂದು 
ನಂಬಿದನಾದರದಿ೦ ಸುಕವಿನಿಕರಪಿಕಮಾಕಂದಂ: ಧರ್ಮಾಮೃ. 
ಬಸ ಕ್ರ 


ಮಹಾತಂ 
೬ 


ಶ್ರೀನಾರೀಪತಿ - ಸಾರ್ವಭೌಮ  (ಶ್ರೀನಾರೀಪತಿ ಬಂದಿದಿ 
ಮಾನಿತಗಣಧರಯಶತೀಂದನಂ ಸಮವಸರಣಮಂ: 
ಶಾಂತಿಪು, ೯. ೧) 

ಶ್ರೀನಾರೀವಲ್ಲಭ - - ಸಂಪತ್ತೆಂಬ ಸ್ಪೀಗೆ ಒಡೆಯ, ಅರ್ಜುನ 


(ಶ್ರೀನಾರೀವಲ್ಲಭಂ ಅಭಿಮಾನಧನಂ ಹರಿಗಂ:  ಪಂಪಭಾ, 
೧೦. ೧) 

ಶ್ರೀನಿಕೇತನ - ಸಂಪತ್ತಿನ ಮನೆ, ಭಂಡಾರ (ಶ್ರೀನಿಕೇತನಸ೦ಜಾತ 
ಕಾಳಮಹಾಕಾಳನೈಸರ್ಪ ಪಾಂಡುಕಪದ್ಮಪಿಂಗಳಮಾಣವಕ 
ಶಂಖಸರ್ವರತ್ನಂಗಳೇಂಬ ಒಂಬತ್ತು ನಿಧಿಗಳಿಂದಂ: 
ಶಾಂತಿಷು, ೧೧. ೮೪ ವ) 

ಶ್ರೀನಿಳಯ [ಜೈನ] ಸೌಧರ್ಮಕಲ್ಪದ ಒಂದು ವಿಮಾನ 
(ಸೌಧರ್ಮಕಲದ ಶ್ರೀನಿಳಯವಿಮಾನದೊಳ್‌ 
ಶ್ರೀಧರದೇವನೆಂಬ ದೇವನಾದಂ: ನೇಮಿನಾಹು, ೪. ೮ ವ) 

ಶ್ರೀನೀಡ - ಸಂಪತ್ತಿನ ಆಗರ, ಕೃಷ್ಣ (ಶ್ರೀನೀಡನು೦ ನೀಡಿರದೆ 
ದಿಕ್ಕರಿಕರಾನುಕಾರಿಗಳಪ್ಪ ಬಾಹುದ೦ಡ೦ಗಳ೦ ಎಟ್ಟು ಪಿಡಿದು: 
ಕರ್ಣನೇಮಿ೧೩. ೮ ವ) 

ಶ್ರೀಪಂಚಮಿ - [ಜೈನ] ಒಂದು ವ್ರತ (ಯೌವನಂ ನೆಜ್‌ೌಎನಂ 
ಒಂದು ದೆವಸಂ ಶ್ರೀಪಂಚಮಿಯೊಳ್‌ ಉಪವಾಸನಿರತೆಯಾಗಿ: 
ಶಾಂತಿಪು, ೫. ೧೮ ವ) 


ಡ್‌್‌ 
ಶ್ರೀಪ 


6೨ 


[ಜೈನ] ವೃಷಭಸ್ವಾಮಿ (ಶ್ರೀಪತಿ 
ಸುರದಾರಕರೊಡನಾಪೊತ್ತುಂ ನೆರೆದು ರತ್ನಧೂಳೀ 
ಪಟಲವ್ಯಾಪಿತತನು ಮೃದುಮುಗ್ಧಾಳಾಪಂ ಬಳೆದಂ: ಆದಿಪು, 
೮. ೧) 

ಶೀಪದ - ಮೋಕ್ಷ (ಜಿನಂ ಸತ್ಯವಾದಿ ಕಥಾನಾಯಕನಾಗೆ 
ತಚ್ಚರಿತಮಂ ಪೇಟ್ಟಂ೦ಗೆ ಕೈಸಾರ್ಗು೦ ಐಹಿಕ೦ ಆಮುಷ್ಠಿಕಂ 
ಆನುಷಂಗಿಕ೦ ಎನಲ್‌ ನಿಶ್ರೇಯಸಶ್ರೀಪದಂ: ಮಲ್ಲಿನಾಹು, ೧. 
೪೮) 

ಶ್ರೀಪ್ರಭ - - ಆ ಹೆಸರಿನ ವಿಮಾನ (ಇದು ದೇವೇಂದನಿವಾಸಂ 
ಎನ್ನ ನೆಲೆಯುಂ ಶ್ರೀ ಶ್ರೀಪಭಂ ಮುಂದೆ ನಿಂದಿದು 
ದೇವವಜಂ: ಆದಿಹು, ೨. ೬೭) 

ಶ್ರೀಫಳ - ಬಿಲ್ವಪತ್ರೆ ಕಾಯಿ (ಆ ಮಹಾತ್ಮಂ ಆತ್ಮವಿದ್ಯಾಧರ 
ವಿಭವಸಂಭವ ವಿಷಯಸುಖಶ್ರೀವಳಮಂ೦ಂ ಶ್ರೀಫಘಳಮಂ 
ಈಡಾಡುವಂತೆ ಈಡಾಡಿ: ಪಾರ್ಶ್ವನಾಪು, ೬. ೫೯ ವ) 

ಶ್ರೀರಾಮಾ - ಲಕ್ಷ್ಮಿ ಎಂಬ ವನಿತೆ (ಶ್ರೀರಾಮಾಲಂಗಿತ 
ವಿಷುಳೋರಸ್ಕಂ ಭಾಸ್ಕರಪ್ರತಾಪಂ ನಿಜದೋರ್ಮೇರುಮಧಿತ 
ಅರಿಬಳಕೂಪಾರಂ: ಪಂಪಭಾ, ೧೪. ೧) 

ಶ್ರೀರೋಹಣಗಿರಿ ಮೇರುಪರ್ವತ (ಆರಾರ್‌ 
ಶಾಸ್ತ್ರತ್ರೀರೋಹಣಗಿರಿಯಂ: ರಾಜಶೇವಿ, ೧. ೨೯) 

ಶ್ರೀವತ್ಸ - ಕಪ್ಪು ಮಚ್ಚೆಯುಳ್ಳ ವಿಷ್ಣು (ಭವದೀಯ ಮನೋಹರ 
ಬಾಲ್ಯವಿನೋದಾಮೃತದೊಳೆಯ್ದೆ ತೀವಿದ ಮತ್ತ್ಯಾಂತವನಿಂತೀ 
ವಷದಿಂ ತೀವುವುದೇ ಶ್ರೀವತ್ಸವತ್ಸವತ್ಸಸವತ್ತಾ: ಜಗನ್ನಾವಿ, ೩. 
೯೨) 


ಏಅರ್‌ 


ಶ್ರೀವಧು ಲಕ್ಷ್ಮಿ (ತವೆ ಮಾಜಾಂತ ಬಲಂ ಕಳುತ್ತಿಲೆದು 
ತನ್ನಾಳ್ಲಂ ಕರಂ ಮೆಚ್ಚೆ ಗೆಲ್ಲವನಂ ಶ್ರೀವಧು ಪತ್ತುಗುಂ: 
ಪಂಪಭಾ, ೧೦. ೪೪) 

ಶ್ರುತ - ಕೇಳಿದ (ಅವರನೆ ತಿಳಿಪುವ ಬಗೆಯಿ೦ ದೃಷ್ಟ ಶ್ರುತ 
ಅನುಭೂತಕಥೆಗಳಂ ತದನ್ವಯಸಂಬಂಧಿತಂಗಳಂ ಇಂತೆಂದು 
ಪೇಟಲ್‌ ತಗುಳ್ಳಂ: ಆದಿಪು, ೨. ೧೧ ವ); - 
(ಅಭಯರ್‌ ನಿರೋಗರು೦ ಶುತವಿಭವಸಮನ್ವಿತರುಮಪ್ಪರ್‌ 
ಎಂಬುದು ಪಿರಿದಲ್ತು ಭವಾಂಬುಧಿಯುಮನೀಸುವರ್‌ 
ಅಭಯೌಷಧಶಾಸ್ತ್ರದಾನಘಳವಿಳಸನದಿಂ: ಆದಿಷು, ೧೦. 
೧೧); ಪ್ರಸಿದ್ಧ ಹ ಮಸ್ತಸಾಹಿತ್ಯಕಲಾಸತಿರಮಣ೦ ವೈಶ್ರವಣಂ 
ಶುತನಾದಂ ಭೂಪರ್‌ ಇನ್ನಾರ ಎಂಬಿನಂ: ಮಲ್ಲಿನಾಹು, ೩. 


೬); ಶಾಸ್ತ್ರ (ಉಭಯಭವಕ್ಕಂ ಶುತದಿಂದೆ ಹಿತಕರಂ 
ಪೆಅತುಂಟೆಣೆ ಅಜಿತಪು, ೧. ೧೨); ಪಾಂಡಿತ್ಯ (ಶ್ರುತದೊಳ್‌ 
ಭಾವಿಸಿ ನೋಳ್ಬೊಡೆ ಕೃತಪರಿಚಯಬಲನಪ್ಪನಂ 


ಅತಿಶಯಧವಳನ ಸಭಾಸದರ್‌ ಮನ್ನಿಸುವರ್‌: ಕವಿರಾಮಾ, 
೧. ೫) 


ಶ್ರುತಜ್ಞಾನ - - [ಜೈನ] ಓದಿ ಕೇಳಿ ಪಡೆಯುವ ಜ್ಞಾನ 
(ನೋಂಪಿಯ ವಿಶ್ರುತಶ್ರುತಜ್ಞಾನಮುಮಂ 
ಯಥೋಚಿತವಿಧಿಯಿಂ ನೋಂತು ಮದೀಯ 


ಆಯುಷ್ಯಾವಸಾನದೊಳ್‌ ಈಶಾನಕಲ್ಪದೊಳ್‌: ಆದಿಷು, ೩. 
೪೦ ವ) 
ಶ್ರುತದೇವಿ 
ಪುಣ್ಯಲಕ್ಷ್ಮಿಗೆ ಸಕಲಶೂತದೇವಿ ಯಕಿ 
w೬ ಖ್‌ ) 
ನೇಮಿನಾಪು, ೧. ೧೬) 


ಯಕಂ ಬಹಂ: 
0° HE 


ಶ್ರುತದುಷ್ಟ - ಕೇಳಲು ಕಠಿಣವೆನಿಸುವ, ಒಂದು ಕಾವ್ಯ ದೋಷ 
(ಶುತಿದುಷ್ಟಂ ಅರ್ಥದುಷ್ನಂ ಶುತಿಕಷ್ಟಂ ಕಲನೋಕ್ತಿಕಷ್ಟಂ 
ಎಂದೀ .. . ನಾಲ್ಕುಮಿಲ್ಲಿ ಕೃತಿದೋಷಂಗಳ್‌: ಕವಿರಾಮಾ, 
೧. ೬೨) 

ಶ್ರುತಪಾರಗ - ವೇದಪಾರಂಗತ (ಒಡಮೆಯನರ್ಥಿಗಿತ್ತೆಂ 
ಈಗಳೊಂದಕ್ಕೆಡೆಯಿಲ್ಲ ಕೈಯೊಳೆರೆದಂ ಶ್ರುತಪರಗನೆಂತು 
ಸಂತಸಂಬಡಿಸುವೆಂ .. .. ಕುಂಭಸಂಭವಾ: ಪಂಪಭಾ, ೨. 
೪೬) 

ಶ್ರುತವಿದ್ಧ - ಮತ್ತೊಬ್ಬರಿಂದ ಕೇಳಿ ಮಾಡಿದ ಚಿತ್ರಣ 


(ಶ್ರುತವಿದ್ಧತ್ಮವಿದ್ದಪರವಿದ್ದಮೆಂಬ ವಿದ್ಧಪದ್ಧತಿಯೊಳಂ 
ಅಪೂರ್ವಭಿತ್ತಿಯಂ ತಳೆದು: ಚಂದ್ರಪ್ರಪು, ೧೫. ೬೯ ವ) 


ಶ್ರುತವಿಳಾಸ — ಶಾಸ ಸ್ತಜ್ಞಾನದಿಂದ ಶೋಭಿಸುವವನು 
(ವಸುಧೆಯೊಳ್‌ ಒಳ್ತುವೆತ್ತ ನರರೇಮಣಿವನ್ನರೆ 
ಗುಣವ್ಯಸನರೆ ನೀಂಬರಂ ಶ್ರುತವಿಳಾಸರೆ 


ನೀಂಬರವೇನುದಾತ್ತರೇ: ಪುಷ್ಪದಂಪು, ೧. ೭೬) 

ಶ್ರುತಸ್ಥ ಕೈಂದ — [ಜೈನ] ತೀರ್ಥಂಕರರ ಉಪದೇಶದಿಂದ ಗಣಧರರು 
ಬರೆದ ದ್ವಾದಶಾಂಗ ಸೂತ್ರಗಳು: ಇದರಲ್ಲಿ ನಾಲ್ಕು 
ವಿಭಾಗ: ತ್ರಿಷಷ್ಟಿಶಲಾಕಾಪುರುಷರ ಚರಿತ್ರೆಗಳನ್ನೊಳಗೊಂಡ 
ಮೊದಲ ವಿಭಾಗ [ಪಥಮಾನುಯೋಗ], ಮೂರುಲೋಕಗಳ 
ಪ್ರಮಾಣ ಮೊದಲಾದ ವಿವರಗಳಿರುವ ಎರಡನೆಯ ವಿಭಾಗ 
[ಕರಣಾನುಯೋಗ], ಜೈನಮುನಿಗಳೂ ಶ್ರಾವಕರೂ 
ಅನುಸರಿಸಬೇಕಾದ ಆಚಾರಗಳ ವಿವರವಿರುವ ಮೂರನೆಯ 


ವಿಭಾಗ [ಚರಣಾನುಯೋಗ] ಮತ್ತು ಜೀವಾದಿದವ್ಯಗಳ 
ವಿವರಣೆಯಿರುವ ನಾಲ್ಕನೆಯ ವಿಭಾಗ [ದ್ರವ್ಯಾನುಯೋಗ] 
(ಅನುಯೋಗಕುಸುಮಪಾದಪಂ ಅನೇಕನಯಲತಿಕ 


ವಿದ್ಯೆ 


ಶಾರದೆ (ಭುವನವಂದ್ಯ ವರವಿದ್ಯಾತೀರ್ಥಕರತ್ವ 


೧೦೫೦ 


ಮಂಗಳಫಲಮಹೀಜ೦ ಸದ್ವನಜವನಮೆಮಗೆ 
ವಿಶ್ರಮವನಮಕೃತಿವಿಶ್ರುತ ಶ್ರುತಸ್ಕಂಧವನಂ: ಆದಿಷು, ೧. 
೧೦) 

ಶ್ರುತವಿಹೀನ ಶಾಸ್ತ್ರಜ್ಞಾನವಿಲ್ಲದವನು (ಸಕಲವಸುಂಧರಾ 
ವಳಯಮಂ ರಕ್ಷಿಸುವ೦ತು ಮಾಲಯ್ಟ್ಬೊಡಿವರ್‌ ಶ್ರುತವಿಹೀನರ್‌, 
ಇವರಂ ಶ್ರುತವಿನಯಸ ಸಂಪನ್ನರಪ್ಪಂತು ಮಾಖೆನೆಂಬವಂ 
ಉಳ್ಳೊಡೆ ಆತನೇನಂ ಬೇಡಿದೊಡಂ ಕುಡುವೆಂ: ಪಂಚತಂತ್ರ, 
೬೭ ವ) 

ಕಿವಿ (ಶ್ರುತಿಯಂ 


ಶ್ರುತಿ - ಭೇರೀರವಶ್ರುತಪೂರ್ವಂ ತಾಗೆ 
ಜಾನಪದಜನಮನಿತು೦ ಪ್ರತಿಹತಮಾದತ್ತು: ಪಾರ್ಶ್ವನಾಷು, 
೧೧. ೬೯) ವೇದ (ಇವಂ ಕಪಿಲನೆಂಬೊಂ 
ಕಸಂಧಿಯಪ್ಪುದಜೆ೦ ನಾನು೦ ಮತ್ತಿನ ಮತ್ತನಯರ್ಕಳಂ 
ಓದಿಸೆ ಮತ್ತಿವಂ ಅಕ್ಷೇಶದಿ೦ ಶ್ರುತಿ ಸ್ಮೃತಿ 
ಶಾಸ್ತೋಪಾತ್ರಮುಖನಾಗೆ: ಶಾಂತಿಪು, ೬. ೬೨ ವ ಮತ್ತು 


೬೩) 


ಶ್ರುತಿಕಷ್ಟ -  ಕರ್ಕಶವಾದುದು, ಒಂದು ಕಾವ್ಯ ದೋಷ 
(ಶುತಿದುಷ್ಟಂ ಅರ್ಥದುಷ್ನಂ ಶುತಿಕಷ್ಟಂ ಕಲನೋಕ್ತಿಕಷ್ಟಂ 
ಎಂದೀ .. . ನಾಲ್ಕುಮಿಲ್ಲಿ ಕೃತಿದೋಷಂಗಳ್‌: ಕವಿರಾಮಾ, 
೧. ೬೨) 

ಶ್ರುತಿದುಷ್ಟ - ಕೇಳಲು ಕಷ್ಟಕರವಾದುದು, ಒಂದು ಕಾವ್ಯ ದೋಷ 
(ಶುತಿದುಷ್ಠಂ ಅರ್ಥದುಷ್ನ್ಟಂ ಶುಶಿಕಷ್ಟಂ ಕಲ್ಪನೋಕ್ತಿಕಷ್ಟಂ 
ಎಂದೀ .. . ನಾಲ್ಕುಮಿಲ್ಲಿ ಕೃತಿದೋಷಂಗಳ್‌: ಕವಿರಾಮಾ, 
೧. ೬೨) 


ತಿಪಥ - ಕಿವಿ (ಮಣಿಮೇಖಲಾರವಂ ಶುತಿಪಥಮಂ ಪಳಂಚೆ: 
ಪಂಪರಾ, ೩. ೫೧) 

ಶ್ರುತಿಪುರುಷ - ವೇದಪುರುಷ, ಬ್ರಹ್ಮ (ಶುತಿಪತಿ ಗೋಪತಿ 
ಲಕ್ಷ್ಮೀಪತಿ ಆದಿಪುರುಷ೦ ಶುತಿಪುರುಷನಿರಲ್ಕೆ ಮಿಕ್ಕ 
ಪುರುಷರಪೂಜ್ಯರ್‌: ಜಗನ್ನಾವಿ, ೧೭. ೧೭) 

ಶ್ರುತಿಪೂರ - ಕರ್ಣಾಭರಣ (ಸ್ತುತಿಗೆಯ್ದೆಂ ಕೃತಪಂಚಮ ಶ್ರುತಿ 
ಪುರಾಣವ್ಯಾಸನಂ ವ್ಯಾಸನಂ ಕೃತಿಲೋಕಶ್ರತಿಪೂರ 
ಕಲ್ಪಕವಿತಾಗೀರ್ವಾಣನ೦ ಬಾಣನಂ: ಜಗನ್ನಾವಿ, ೧. ೮) 

ಶ್ರುತಿಶೂನ್ಯ ಹಾವು (ನಿಜಶ್ರುತಿಶೂನ್ಹಾಗಿ ಮಾರುತಭುಗುವಲ್ತು 
ದಂಡಧರನಾಗಿ ದಿಟ೦ ಜವನಲ್ತು .. .. ಎನೆ ವೃದ್ಧನಿದೇಂ 
ವಿರುದ್ಧನೋ: ಪುಷ್ಪದಂಪು, ೧೩. ೩೫) 

ಶ್ರುತಿಸುಭಗ ಇಂಪಾದುದು «ಅತಿನಿಪುಣರಣೆಗೆ ತೋರ್ಪೆಂ 
ಶುತಿಸುಭಗಮೆನಿಪ್ಪ ರೂಪಕಾಲಂಕೃತಿಯಂ: ಕವಿರಾಮಾ, ೩. 
೧೧) 

ಶ್ರುತಿಸ್ಮ ತಿ - - ವೇದ ಮತ್ತು ಧರ್ಮಶಾಸ್ತ್ರ (ಧರ್ಮಪುತ್ರಂ 
ಧೆರ್ಮಶಾಸ್ತ್ರಂಗಳೊಳಂ ಶ್ರತಿಸ್ಮತಿಗಳೊಳರ' ಪ್ರವೀಣನಾದಂ: 
ಪಂಪಭಾ, KC) ೩೬ ವ) 

ಶ್ರುತ್ಯಾರೂಢ ವೇದಪ್ರತಿಪಾದಿತವಾದುದು, ದೇವರು 
(ನಿತ್ಯಾನಂದಂ ಶುತ್ಕಾರೂಢಂ ಶುಭಗುಣಯುತಂ 
ಶುದ್ಧಸಿದ್ಧಾಂತಸಾರಂ ಭೃತ್ಯಾಧಾರಂ ಭುವನಶರಣ೦ ತ್ವಾಮ 
ಶರಣ್ಯಂ ಪ್ರಪದ್ಯೇ: ರಾಜಶೇವಿ, ೧೩. ೫೮) 


ಶ್ರೇಢಿ - [ಜೈನ] (ವಿಜಯಾರ್ಧದ ದಕ್ಷಿಣ ಶ್ರೇಢಿಯ ಗಾಂಧಾರ 


ವಿಷಯದ ಸುಸೀಮಾನಗರಮನಾಳ್ವ: ಮ. 


೨೧೩, ಸಾ. ೬) 


ಚಾವುಂಪು, 


ಶ್ರೇಢೀಬದ್ಧ - [ಜೈನ] ನರಕಬಿಲಗಳಲ್ಲಿ ಒಂದು ಬಗೆ (ಆ 
ಬಿಲಂಗಳುಂ ಇಂದಕ ಶ್ರೇಢೀಬದ್ಧ ಪ್ರಕೀರ್ಣಕಂಗಳೆಂದು 
ಮೂಹು ತೆಜನಕ್ಕುಂ: ಆದಿಷು, ೫. ೮೩ ವ) 

ಶ್ರೇಣಕಾ[ಿ] - - ಗುಂಪು (ಬುಧಜನಪ್ರೀಣನಾಗ್ರೇಸರ 
ಗ್ರಾಮಣಿಯಾದಮ ದಾನಚಿಂತಾಮಣಿ ಗುಣಮಣಿ 
ಶ್ರೇಣಿಕಾಶ್ರೇಣಿಯಿ೦ದಂ: ಆದಿಷು, ೧೨. ೧೫) 

ಶ್ರೇಣಿ - ಗುಂಪು (ಪ್ರಕರಂ ಸಂಕುಲ೦ ಉತ್ಕರಂ ತತಿ ಗಣಂ 


ಶ್ರೇಣಿ ಪ್ರವರ್ಗ೦ ಕದಂಬಕಂ: ಅಭಿಧಾವ, ೨. ೧. ೨೭); 
ಸಾಲು (ಬಾಳೆಯ ತೊಲೆಯಿಂ ಅಳಿಸ್ಥಾರಕಲ್ಹಾರಪುಷ್ಪಂಗಳ 
ಘಂಟಾಶ್ರೇಣಿಯಿಂ ಕಣ್ಗೊಳಿಕುಂ 
ಪ್ರಪಾಮಂಟಪಂಗಳ್‌: ರಾಜಶೇವಿ, ೨. ೨೧) 

ಶ್ರೇಣಕಾ[ಕೆ] ಗುಂಪು (ಬುಧಜನಪ್ರೀಣನಾಗ್ರೇಸರ 
ಗಾಮಣಿಯಾದಮ ದಾನಚಿಂತಾಮಣಿ ಗುಣಮಣಿ 
ಶ್ರೇಣಿಕಾಶ್ರೇಣಿಯಿ೦ದಂ: ಆದಿಹು, ೧೨. ೧೫); ಗುಡಾರ 

ಶ್ರೇಯ - ಉತ್ಕೃಷ್ಟವಾದ (ಶ್ರೇಯಂ ಪ್ರೇಯಂ ದ್ವಿಷದವಸಾಯಕ 
ಸಾಯಕಪರಂಪರ೦ ಲಲಿತಯುವ ತ್ಯಾಯತನತ್ಯಾಯುತನಂ 
ಗೇಯೋದ್ಗಾಯತ್ನಕಳಕಳ೦  ಸಕಳಕಳಂ: ಕಾವ್ಯಾವಲೋ, 
೫೪೯); ಮಂಗಳ (ಸ್ವಸ್ತ್ಯಾದಿಗೆ: ಸಮನಿಸುಗೆ ಜಗಕ್ಕೆಲ್ಲಿಯುಂ 
ಆಯುಂ ಪ್ರಮೋದಮುಂ ಕ್ಷೇಮವೃತ್ತಿ ಕುಶಲಂ ಭದ್ರಂ 
ಭವಿಕ೦ ಭವ್ಯಂ ಶ್ರೇಯಂ ಶಿವಂ ಶುಭಂ ಸ್ವಸ್ತಿ ಕಲ್ಯಾಣಂ 
ಮಂಗಳಂ: ಶಬ್ದಮದ, ೧೪೧, ಪ್ರ ೨) 

ಶ್ರೇಯಸಃ ಶುಭವನ್ನುಳ್ಳ (ವಾತ್ಕಾದುರ್ಧರಗ೦ಂಧಸಿಂಧುರ 
ಕಟಸ್ರೋತಃ ಸಮುದ್ಯತ್‌ ಮದವಾತೇಂದಿಂದಿರ ಚಂಡ 
ತಾಂಡವ ಕಲ ಸ್ವಾಭಾವಿಕಶ್ರೇಯಸಃ ಪಂಪಭಾ, ೯. ೯೭) 

ಶ್ರೇಯಾಂಸ [ಜೈನ] ಹನ್ನೊಂದನೆಯ ತೀರ್ಥಂಕರ 
(ವರದಾನೋತ್ತಮನಾದ೦ ಆದಿಯುಗದೊಳ್‌ ಶ್ರೇಯಾಂಸಂ 
ಈ ಕಾಲದೊಳ್‌ ನೀನೆ ದಾನಿಯೆ ವಲಂ 
ಶ್ರೀದಾನಚಿ೦ತಾಮಣೀ: ಅಜಿತಪು, ೧೨. ೭) 

ಶ್ರೇಯೋಗೃಹ - - ಶ್ರೇಯಾಂಸನ ಮನೆ ಮತ್ತು ಶ್ರೇಯಸ್ಸಿನ 
ಆಗರ (ಪೆರ್ಚ್ಜಿದ ತನ್ನುತ್ತಮಭಕ್ತಿಯಿಂ ನಿಲಿಪುದುಂ 
ಶ್ರೇಯೋಗೃಹದ್ವಾರದೊಳ್‌ ನಿಧಿ ನಿಲ್ಲಂತಿರೆ ನಿಂದಂ 
ಊರ್ಜಿತಗುಣಂ: ಆದಿಪು, ೯. ೧೩೩) 

ಶ್ರೇಯೋಮಾರ್ಗ - ಮೋಕ್ಷದ ದಾರಿ (ಶ್ರೇಯೋಮಾರ್ಗದೊಳ್‌ 
ಒಂದಿದ ಆರ್ಯರೊಡನೆ ಒಲ್ಲು ಆಳೋಚನಂ ಮಾಡಿಯುಂ 
ಪ್ರಾಯಶ್ಚಿತ್ತಮನೊಲ್ಲದಿರ್ಪ ಮುನಿಪಂ: ಮಲ್ಲಿನಾಪು, ೧೧. 
೨೨) 

ಶ್ರೇಯೋ ಮೂರ್ಯಸ್ಯ 
ಶ್ರೇಯಸ್ಸನ್ನು ಹೇಳಬಾರದು 
ಬ್ರೂಯಾತ್‌ ಎಂಬ ಕಥೆಗೆ ಆಂ 
ಎಂದೊಡೆ: ಪಂಚತಂತ್ರ, ೩೪೦ ವ) 

ಶ್ರೋಣಿ ನಿತಂಬ (ಬಗೆಯಂ ಬಲ್ಲೆಜ್‌ಗೈದುದೀಗಳಿವಳೀ 
ಮಾಧುರ್ಯವು ಈಪೃಥುಳವೃತ್ತಶ್ರೋಣಿಯೀ 
ಬೇಟದುಜ್ಜುಗವೀ ವಿಭ್ರಮ: ರಾಜಶೇವಿ, ೭. ೭೦) 

ಶ್ರೋತೃ - ಕೇಳುವವನು (ದಾಕ್ಷಿಣ್ಯವಂತ೦ .. .. 
ಎಂಬ ದಶವಿಧಶುದ್ಧಗುಣ೦ಗಳಂ 
ಶ್ರೋತೃವೆಂಬೊನಕ್ಕುಂ: ಅಜಿತಪು, ೧೧. ೨ ವ) 

ಶ್ರೋತ್ರ - ಕಿವಿ (ಶ್ರವಣಂ ಕರ್ಣಂ ಶ್ರೋತ್ರಂ ಕಿವಿ: ಅಭಿಧಾವ, ೧. 
೧೨. ೧೮) 


ನ ಬ್ರೂಯಾತ್‌ - ಮೂರ್ಪನಿಗೆ 
(ಶ್ರೇಯೋ ಮೂರ್ಪಸ್ಯ ನ 
ಉದಾಹರಣಮಾದೆಂ 


ಮಧ್ಯಸ್ಥ ನುಂ 
ನೆರೆದಂ 


೧೦೫೧ 


ಶೋ — 


ನತ) 


(@> 


ಯ ೈದಿಕ, ವೇದವಿದ (ಅ೦ತಪ್ಪೊಡೆ ಶ್ರೋತ್ರಿಯರುಂ 

ಯರುಂ  ಪಜ್‌ೌಗುಟ್ಟಿ ಪಶುಯಾಗಂಗೆಯ್ದು ಈ 
ಲೋಕದೊಳ್‌ ಪಾತ್ರೀಭೂತರು೦ ಪವಿತ್ರಗೋತ್ರರು೦ ಆಗಿ: 
ಪಂಚತಂತ್ರ, ೧೧೭ ವ) 

ಶ್ರೌತ - ಶ್ರಾವ್ಯ (ಶ್ರೌತಮಿದು ತನಗೆ ಗಂಗಾಸ್ರೋತದವೊಲ್‌ 


16 


ಅಳುಂಬಮಾಗಿ ಗೆಡೆಗೊಳ್ಳದೆ ವಿಖ್ಯಾತಕವಿವೃಷಭ 
ವಂಶೋದ್ಧೂತಮೆನಲ್‌ ಬರಿಸದೊಳ್‌ ಸಮೆವಿನೆಗಂ: 
ಪಂಪಭಾ, ೧೪. ೫೨), ಉಪದೇಶ (ವಿಮಲ ಶ್ರೌತಂ 


ಕೈವಲ್ಕಮೆಂಬ ಸಂಕಲ್ಲಮಿನಿತೆ ನೇರ್ಗಿಜೆಯಂ ವಿಶ್ವಮನಜೆವ 

ಮಹಿಮೆಯಿಂ ವರ್ಧಮಾನ ಜಿನಪತಿಗೆ ವರ್ಧಮಾನ 

ಮುನೀಂಧಂ: ಪಂಪರಾ, ೧. ೧೫) 

- - ನುಣುಪಾದ (ಅಪ್ತಿಣಾಕ ಭಾವಿಳಲ್ಲಿಸ್ಥಿತಚಳನುಂ ಶಕ್ಷ್ಣ 

ಸಗ್ಗ ಮೃದು ಬಹಳಚ್ಛವಿಯುಂ ಬಂಧುಜೀವ ಶಾಕ ಪುಷ್ಪ 
ಸಪದ್ಧಮಹಾರಜಶಂಖಾಸತಳವೆಂಬ ಸಪ್ತದ್ದಾಸ್ಥಿತನುಂ: 
ಆದಿಪು, ೧೨. ೫೬ ವ) 

ಶ್ಲಥ - ಸಡಿಲವಾದುದು (ಸ್ಥಿತವದನವನೇಜ೦ ನಿವರ್ತಶ್ರಥಂ .. .. 
ಸುಂದರಮಾದತ್ತು ಆ ಕುಮಾರಂ ಪರವಶನಿರೆ 
ನಿದ್ರಾಂಗನಾಸಂಗದಿಂ: ಲೀಲಾವತಿ, ೩. ೨೧) 

ಶ್ಲಾಘಿ - ಹೊಗಳಿಕೆಗೆ ಅರ್ಹವಾದ (ಮೃಗರಾಜಾಸನದಿಂದಮೆರ್ದು 
ಮುದದಿಂದಂ ದ್ರಾಫಘಿಮಶ್ಲಾಫಿಬಾಹುಗಳಿಂದಂ 
ತೆಗೆದಪ್ಪಿಕೊಂಡನರಸ೦ ಶ್ರೀರೂಪಕಂದರ್ಪನಂ: ಸುಕುಮಾಚ, 
೧೧. ೨) 


ಶಿಷ್ಟ - ಹತ್ತಿದ (ಫ್ಲಿಷ್ಠಂ ಅಕ್ಷಿಷ್ಠಂ ಅಧ್ವಂ ಸುಗಮಂ ಭಾವಂ 


ಶ್ರ 


ಕ್ರ 
pe) 


ಪ್ರಸನ್ನಂ .. .. ಎ೦ದೀ ಜಗಮೆಲ್ಲಂ ಮೆಚ್ಚೆ: ಮಲ್ಲಿನಾಷು, ೧. 
೪೩) 

ಶ್ಲೋಕ - ಪದ್ಯಜಾತಿ, ಯಶಸ್ಸು (ಶ್ಲೋಕಂ ಯಶಮುಂ 
ಪದ್ಯಮುಂ: ಅಭಿಧಾವ, ೩. ೧. ೨೦) 

ಶ್ರಗಣ - ನಾಯಿಗಳ ಗುಂಪು (ಶ್ವಗಣಮೃಗಮಯಂ 
ಮುಗ್ಧಪೈಶಾಚ ಕೇತಪ್ರಚಯಂ ಪಿತೃವನಮಾಯ್ತು 


ಊಪ್ಯಂ ಅತ್ಯಂತ ಭಿಷ್ಕಂ: ನೇಮಿನಾಷು, ೫. ೨೦) 

ಶ್ವದಂಷ್ಟ - ನಾಯಿಯ ಹಲ್ಲು (ತಾಳಪತ್ರಶೃಂಗಾಟಕ ನಿಚಿತಂಗಳುಂ 
ಶ್ವದಂಪ್ರಾರ್ಗಲೋಪರಿಮಸಂಛನ್ನಂಗಳುಂ ಅಪ್ಪ 
ಯಂತಾಯುಧಾವರಣೋಪಕರಣಪರಿಣತಂಗಳಾ ಗಿರ್ದ 
ದುರ್ಗಂಗಳೊಳ್‌: ಆದಿಪು, ೧೩. ೫೭ ವ) 

ಶ್ಚಪಚ - ಚಂಡಾಲ (ಶ್ವಪಚ೦ ಮೊದಲಾಗಿರೆ ಮಿಕ್ಕ ಪಾಪದೊಳ್‌ 
ಪೊರೆಯದ ಆವ ಧರ್ಮದೊಳೆಸೆಗಿರ್ದು ಪವಿತ್ರಮೆನಿಕುಂ: 
ಸಮಯಪ, ೧೫. ೫) 

ಶ್ಚಪಾಕ - ನಾಯಿ ಮಾಂಸ ತಿನ್ನುವವನು (ಭೂವರನೆ ಶ್ವಪಾಕಂ 
ಅವನಂದದೆ ಪೇಸದೆ ಮಾಡುವಾ ನೃಪಂ: ಸಮಯಪ, ೧೪. 
೧೦೦) 

ಶ್ಚಭ್ರ - ಬಿಲ (ಸಮುತ್ತಾನಯಾನಸ್ತನಂ ದಿಗ್ನಿವಹ ಶ್ವಭ್ರಂಗಳೊಳ್‌ 
ಮಾರ್ದನಿವಿಡೆ ನಡೆಗೊಂಡತ್ತು ಗೀರ್ವಾಣಸ್ಯೆನ್ಯಂ: 
ಶಾಂತೀಶ್ವಪು, ೧೪. ೬೮); ನರಕ (ಧರ್ಮಕೃತಿದ್ರೋಹನುಂ 
ಖಳನು೦ ಕಳ್ಕುಣೆಯು೦ ಘುಳುಮ್ಮನಿಟೆಗು೦ ಶ್ವಭ್ರಾಂತಮಂ 
ತಾಪಿನಂ: ಆದಿಪು, ೫. ೮೧) 

ಶ್ಚಯು - ಹೆಬ್ಬಾವು (ಶ್ವಯುವಾಗಿ ಪುಟ್ಟ ಸುಚಿಗುಂ ಮುಂ ಬಯ್ತ 
ಭಂಡಾರದೊಳ್‌: ಆದಿಪು, ೨. ೧೫) 

ಶೃಸನ - ಗಾಳಿ (ಪವಮಾನಂ ಶ್ವಸನಂ ಗಂಧವಹಂ ಸತತಗತಿ .. 
. ವಾಯು ವಾತಂ ಅನಿಲಂ: ಅಭಿಧಾವ, ೧. ೧. ೪೪) 


ಶ್ವಸನಪಥ - ಗಾಳಿಯ ಮಾರ್ಗ, ಆಕಾಶ (ಶ್ವಸನಪಥಂ 
ಅಮಳಮಾಯ್ತು ಇಂದು ಒಸಗೆಗಳಂ ಬೀಳುವಂತೆ 
ಶರದಾಮಗಮದೊಳ್‌: ಕವಿರಾಮಾ, ೨. ೬೧) 

ಶೃಸಿತಗತಿ - ಉಸಿರಾಟ (ಶ್ವಸಿತಗತಿ ನಿಂದು ಕಡುತಣ್ಣಸನೆಯ್ದಿದ 
ಗಾತ್ರಮಂ ಸ್ವಯಂಪ್ರಭೆ ತಾನೀಕ್ಷಿಸಿ ಪತಿಯಿರಮನೆರೆ 
ಭಾವಿಸಿದಳ್‌ ಕರತಲಮನೊಡ್ಡಿ ನಾಸಾಗ್ರಿಮದೊಳ್‌: 
ಶಾಂತೀಶ್ವಪು, ೫. ೨೩) 

ಶ್ವಾಪದ - ಕಾಡುಪ್ರಾಣಿ (ಮೃಗಾಧಿರಾಜಂ ಶ್ಲಾಪದಯೂಥಮಂ 
ಪೋಗಲ್ವೇಟ್ವುದುಂ: ಪಂಚತಂತ್ರ, ೮೭ ವ) 


ಶ್ವೇತತಪೋತ - ಬಿಳಿ ಪಾರಿವಾಳ (ಕಚದ್ರುಮಂ 
ನಿರ್ಬುದ್ಧಿಯೊರ್ವನೆ ಕರುಮಾಡದೊಳ್‌ 
ಶ್ವೇತಕಪೋತನಂತಿರ್ದು ಶತ್ರುಸಂಗ್ರಹಣಕ್ಕೊಳಗಾದಂ: 
ಪಂಚತಂತ್ರ, ೮೧ ವ) 

ಶ್ವೇತಕೃಷ್ಣಕಾರಕ -  ಬಿಳಿದನ್ನು ಕಪ್ಪಾಗಿಸುವವನು, ವಂಚಕ 
(ಅಮಳಿನ ಜಿನಧರ್ಮ೦ ಪೊಲ್ಲ ಮಲಿನಮಪ್ಪ ಅನ್ಯಧರ್ಮಂ 
ಒಳ್ಳಿತ್ತು ಎಂದು ಧು ನುಡಿವ ಮನುಷ್ಯಂ 
ಶ್ವಥೆಕೃಷ್ಣಕಾರಕನಲ್ಲಾ: ಸಮಯಪ, ೧೩. ೩೦) 

ಶ್ವೇತಪಟ - [ಜೈನ] ಜೈನಮುನಿಗಳ ಒಂದು ಬಣ 
(ಕ೦ಬಳತೀರ್ಥವೆಂಬುದಾದುದು ಅವರುಂ 


ಶ್ರೇ ತಪಟರೆಂಬೊರಾದರ್‌: ವಡ್ಡಾರಾ, ಪು. ೯೩, ಸಾ. ೧೯) 

ಶ್ವೇತಾತಪತ್ರ -. [ಶ್ವೇತ*ಆತಪತ್ರ) ಬೆಳ್ಳೊಡೆ (ಇದಳಸಾಳ್‌ 
ಶ್ವೇತಾತಪತ್ರಸ್ಥಗಿತ ದಶದಿಶಾಮಂಡಲಂ ರಾಜಚಕ್ರಂ 
ಪುದಿದಲ್ಸಾಡಿತ್ತು ಪಂಪಭಾ, ೧೨. ೧೫೬) 

ಶ್ವೇತಾಶ್ಚ - ಬಿಳಿಯ ಕುದುರೆ  (ದಿವ್ಯಸಂಭವಂಗಳಪ್ಪ 
ಶ್ವೇತಾಶ್ಚ೦ಂಗಳೊಳ್‌ ಪೂಡಿದ ದಿವ್ಯರಥಮುಮಂ 
ದಧೀಚಿಗಂಡಸ್ಥಮಪ್ಪ ಗಾಂಡೀವಮೆಂಬ ಬಿಲ್ಲುಮಂ 
ಕೆಯ್ಕೊಂಡು: ಪಂಪಭಾ, ೫. ೭೭ ವ) 


ಷ 
ಷಂಡ - ಗುಂಪು (ಪಲವುಂ ಭಂಗಿಯಿಂ ಕೂಡೆ 
ನೀಲೋತ್ಸಲಷಂಡಂ ಪದ್ಮಷಂಡಂ ಲಲಿತವನಲತಾ 
ಷಂಡಮುಂ ತಂಡತಂಡಂಗಳಿನೀ ಬಂದಪುದೆಂಬಂತೆ 


ಎಸೆದುದು ಭರತಾಂತಃಪುರಸ್ತೀಸಮೂಹಂ: ಆದಿಷು, ೧೧. 
೧೩೯); ನಪುಂಸಕ (ತುಚಿಗೋಳೊಳ್‌ ಪೆಣ್ಣುಯ್ಯಲೊಳ್‌ 
ಎಣ್‌ವೆಸದೊಳ್‌ ನಂಟನ ಎಡಉೊಳ್‌ ಊರಬುವಿನೊಳಂ 
ತಣೆಸಂದು ಗಂಡುತನಮನೆ ನೆಜುಪದವ೦ಂ ಗಂಡನಲ್ಲಂ 
ಎಂತು೦ ಷಂಡಂ: ಗದಾಯು, ೨. ೨೪) 


ಷಂಡಕವೇದ - [ಜೈನ] ಒಂದು ಬಗೆಯ ನೋಕಷಾಯ 
(ದೇವರೊಳಾಗಿರ್ಕುಂ ಪುಂಸ್ಲೀವೇದಂ ನಿರಯಜನಿತ 
ಸಮೂರ್ಥಿತರೊಳ್‌ ಭಾವಿಸೆ ಷಂಡಕವೇದಂ 


ತಾವುಟೆದವರೊಳ್‌ ತ್ರಿವೇದಮಂ ಪರಿಭವಿಕುಂ: ಸುಕುಮಾಚ, 
೮. ೧೩) 

ಷಟ್ಕರ್ಮ - ವೈದಿಕ ಬ್ರಾಹ್ಮಣನ ಆರು ಕೆಲಸಗಳು: ಅಧ್ಯಯನ, 
ಅಧ್ಯಾಪನ,  ಯಜನ, ಯಾಜನ, ದಾನ, ಪ್ರತಿಗಹ; 
(ಭವಿಷ್ಯದ್ವಿಜನ್ನವರ್ಣಕ್ಕೆ ಅಧ್ಯಯನ ಅಧ್ಯಾಪನ ದಾನ ಪ್ರತಿಗ್ರಹ 
ಯಜನ ಯಾಜನ ವಿಶಿಷ್ಟವೃತ್ತಿಯುಮಂ: ಆದಿಷು, ೪. ೭೬ 


ವ); - ಪ್ರಜೆಗಳು ಅನುಸರಿಸಬಹುದಾದ ಆರು ವರ್ಗಗಳ 
ವೃತ್ತಿಗಳು: ಅಸಿ, ಮಷಿ, ಕೃಷಿ, ವಾಣಿಜ್ಯ ವಿದ್ಯೆ ಮತ್ತು ಶಿಲ್ಪ 
(ಪೂರ್ವಾಪರವಿದೇಹಸ್ಥಿತಿ ಸಮಾನಮಾಗೆ 
ಷಟ್ಯರ್ಮಂ೦ಗಳುಮಂ ವರ್ಣಾಶ್ರಮವಿಭಾಗಂಗಳುಮಂ 
ಗ್ರಾಮಗೃಹಾದಿಭೇದ೦ಗಳುಮಂ: ಆದಿಪು, ೮. ೬೨ ವ); - 
[ಜೈನ] ಹೊಸತಾಗಿ ತಾನು ಸೃಷ್ಟಿಸಿದ ಬ್ರಾಹ್ಮಣರಿಗೆ ಭರತನು 
ನಿಗದಿಗೊಳಿಸಿದ ಆರು ಕರ್ಮಗಳು: ಪೂಜೆ, ವಾರ್ತೆ, ದತ್ತಿ 
ಸ್ವಾಧ್ಯಾಯ, ಸಂಯಮ, ತಪಸ್ಸುಗಳು (ಆರ್ಯ 
ಷಟ್ಯರ್ಮ೦ಗಳಂ೦ ನಿಮಗಿವು ಕುಲಾಚಾರ೦ಗಳೆಂದು ಅಜೆಯೆ 
ಪೇಟ್ತು ಕೈಕೊಳಿಸಿ: ಆದಿಷು, ೧೫. ೧೩ ವ) 

ಷಟ್ಕಷಾಯ - [ಜೈನ] ಹಾಸ್ಯ, ರತಿ, ಶೋಕ, ಭಯ, ಅರತಿ, 
ಜುಗುಪ್ಸೆ. ಎಂಬ ಆರು ದೋಷಗಳು (ಚಿರಂತನ 
ಷಟ್ಕರ್ಮಂಬೆರಸು ಹಾಸ್ಯ ರತಿ ಶೋಕ ಭಯ ಜುಗುಪ್ಸಾ 
ಅಭಿಧಾನ ಷಟ್ಯಷಾಯಮುಮಂ ಕಿಡಿಸಿ: ಶಾಂತಿಷು, ೧೧. 
೧೧೧ ವ) 

ಷಟ್ಟಂಡ - ಜೈನ] ಆರು ಭೂಭಾಗಗಳು, ಹಿಮವತ್ತರ್ವತದ 
ದಕ್ಷಿಣದಲ್ಲಿ  ಲವಣಸಮುದದವರೆಗೂ ವ್ಯಾಪಿಸಿರುವುದು 
ಭರತಕ್ಷೇತ. ಇದರ ನಡುವೆ ವಿಜಯಾರ್ಧಪರ್ವತದ 
ಪೂರ್ವಪಶ್ಚಿಮವಾಗಿ ಹಬ್ಬಿ ಈ ಕ್ಷೇತ್ರವನ್ನು ಉತ್ತರ ಭರತ, 
ದಕ್ಷಿಣ ಭರತ ಎಂದು ಎರಡಾಗಿ ಒಡೆಯುತ್ತದೆ. 
ಹಿಮವತ್ತರ್ವತದಲ್ಲಿ ಹುಟ್ಟಿದ ಮಹಾಸಿಂಧು ಮಹಾಗಂಗಾ 
ಎಂಬೆರಡು ನದಿಗಳು ಉತ್ತರದಿಂದ ದಕ್ಷಿಣಕ್ಕೆ ಹರಿದು ಲವಣ 
ಸಮುದ್ರವನ್ನು ಸೇರುತ್ತವೆ, ವಿಜಯಾರ್ಧಪರ್ವತ ಮತ್ತು 
ಗಂಗಾಸಿಂಧೂ ನದಿಗಳಿಂದ ಭರತಕ್ಷೇತ್ರ ಆರು ಖಂಡಗಳಾಗಿ 
ಭಾಗವಾಗಿದೆ. ಉತ್ತರ ಭರತಕ್ಷೇತ್ರದ ಮೂರು ಖಂಡಗಳ 
ನಡುವೆ ಆರ್ಯಖಂಡವಿವೆ, ಈ ಎರಡೂ ಕ್ಷೇತ್ರದ ಖಂಡಗಳು 
ಕೂಡಿ ಷಟ್ಟಂಡವೆನಿಸಿವೆ (ಮಹಿಭರತ೦ ಷಟ್ಟಂಡಾವಹಂ : 
ಸುಕುಮಾಚ, ೧. ೬೮) 

ಷಟ್ವಕ್ರ - ಯೋಗದಲ್ಲಿನ ಆಧಾರ, ಸ್ವಾಧಿಷ್ಠಾನ, ಮಣಿಪೂರಕ, 

ಅನಾಹತ, ವಿಶುದ್ಧ, ಆಜ್ಞಾ ಎಂಬ ಆರು ಚಕ್ರಗಳು 

(ತೊಳಗುವ ಷಟ್ಟಕ್ರಾಬ್ಬಂಗಳ ಒಡೆದು ಉಜ್‌ ನಿಮಿರ್ದ 

ಬಳ್ಳಿಮಿಂಚಿನ ತೆಅದಿಂ ಒಪ್ಪಿದುದು ಮೂರ್ತಿ 

ಪಂಪಾಂಬಿಕೆಯಾ: ಉದ್ಭಟಕಾ, ೩. ೩೮) 

ಷಟ್ಟರಣ - ದುಂಬಿ (ದಾನಪ್ರಮೋದ ವಾಚಾಳಷಟ್ಟರಣ ಚಾರಣ 
ಗಣೋಚ್ಚಾರ ರುಂಕಾರಜಯಾಶೀರ್ಫೋಷ ಮುಮಪ್ಪ 
ವಿಜಯಗಜದ ಬೆಂಗೆ ವಂದು: ಆದಿಷು, ೧೪. ೯೦ ವ) 


ಷಟ್ಟತ - - [ಷಟ್‌೬ಶತ] ಆರುನೂರು (ಅನೇಕವರ್ಷಸಹಸಂ 
ಸಲೆ ಷಟ್ಟತಕಾಂಡಾಸನೋತ್ಲೇಧಶರೀರನುಂ: ಆದಿಪು, ೬. 
೬೦ ವ) 

ಷಟ್ತರ್ಕ - ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ವೇದಾಂತ, 
ಪೂರ್ವ ಮೀಮಾಂಸೆ ಎಂಬ ಆರು ದರ್ಶನಗಳು 
(ಅಹಿಂಸಾಲಕ್ಷಣೋ ಧರ್ಮಃ ಎಂಬ ವೈಶೇಷಿಕ ನೈಯಾಯಿಕ 
ಸಾಂಖ್ಯ ಮೀಮಾಂಸ ಷಟ್ವರ್ಕಸಿದ್ಧಾಂತವಾದಿಗಳುಂ: 
ಪಂಚತಂತ್ರ, ೧೧೭ ವ) 


ಪಟ್ರಿಂಶದ್ಗುಣ - [ಜೈನ] ಮುನಿಗಳಲ್ಲಿರಬೇಕಾದ ಮೂವತ್ತಾರು 


ಮೂಲೋತ್ತರಗುಣಗಳು, ದ್ವಾದಶ ತಪಸ್ಸುಗಳು, 
ದಶಧರ್ಮಗಳು, ಪಂಚಾಚಾರಗಳು, ತಿಗುಪ್ತಿಗಳು; 


ಅವುಗಳನ್ನು ಪಡೆದವನು (ನುತ ಪಟ್ತಿಂಶಸದ್ಗುಣ೦ಗಳ್‌ 


ಮೆ 


ನೆಜ್‌ಯೆ ನಿರುತಂ 
ಕರ್ಣನೇಮಿ, ೧. ೩) 

ಷಟ್ಟದ - ದುಂಬಿ (ತಾನಿದು ಮುನ್ನಿನ ಆರ್ಯರ ಅಗ್ಗದ ನಿಧಿ 
ನೋಳ್ಪೊಡಿಂತಿದು ಮಹಾಮುನಿಚಿತ್ತಸರೋಜಪಷಟ್ಟದಂ: 
ರಾಜಶೇವಿ, ೪. ೮೪) 

ಷಡಂಗಬಲ - ರಥ, ಆನೆ, ತುರಗ, ಪದಾತಿ, ದಿವಿಜ, ಖೇಚರ 
ಎಂಬ ಆರು ಬಗೆಯ ಸೇನೆಗಳು (ಭುವನತಳಂ ನಡೆವ 
ಚತುರ್ಬಲಕೆ ದಿವಿಜಖೇಚರಸೈನ್ಯಕ್ಕೆಡೆ ನೆಜ್‌ ಯದು 
ಗಗನಮುಮೆನೆ ಷಡಂಗಬಲಮಿಂತು ತಳರ್ದಂ 
ಭರತಂ: ಆದಿಷು, ೧೧. ೩೪) 

ಷಡಂಗಸೇನಾಗನೆ] ಷಡಂಗ[ಬಲ] (ಷಡಂಗಸೇನಾ 
ವಿರಾಜಮಾನನುಂ ಸಪ್ತಾಂಗಸ೦ಪತ್ಸಮೇತನುಂ: .. .. ಆಗಿ: 
ಚಂದ್ರಪ್ರಪು, ೭. ೩೫ ವ) 

ಷಡಂತರಂಗತಪ - [ಜೈನ] ಪ್ರಾಯಶ್ಚಿತ್ತ ವಿನಯ, ವೈಯಾಪೃತ್ಯ 

ಧ್ಯಾಯ, ವ್ಯತ್ಸರ್ಗ, ಧ್ಯಾನಗಳೆಂಬ ಆರು ಅಂತರಂಗದ 

ತಪಸ್ಸುಗಳು (ಅನಶನ ಅವಮೋದರ್ಯಾದಿ 
ಷಡ್ವಿಧಬಾಹ್ಯತಪಮುಂ ಪ್ರಾಯಶ್ಚಿತ್ತವಿನಯಾದಿ 
ಷಡಂತರಂಗತಪಮುಂ ತಮ್ಮೊಳುಂ ಸಚ್ಛನ್ನಮಾಗಿ: 
ಪುಷ್ಪದಂಪು, ೧೪. ೧೬ ವ) 

ಷಡಕ್ಷರ ಮಂತ್ರ - ಓಂ ನಮಃಶಿವಾಯ ಎಂಬ ಮಂತ್ರ (ಷಡಕ್ಷರ 


ನಿಜಿಸುಗೆ ಸದ್ಭರ್ಮದೊಳ್‌: 


ತಳರೆ 


ಮಂತ್ರಘೋಷಮಾಳಾನಕ ಮಂ೦ಗಳದ್ದನಿಗಳುಣ್ಮಿ ಕರಂ 
ಸ್ಥಿರಮಪ್ಪಿನಂ: ಕುಸುಮಾಕಾ, ೧. ೧೨೨) 

ಷಡಗ್ನಿ - ಯಾಗಕಾಲದ ಆರು ಬಗೆಯ ಅಗ್ನಿಗಳು: ಪವನ, 
ಪಾವನ, ತ್ರೇತಾ, ಗಾರ್ಹಪತ್ಯ ಆಹವನೀಯ ಮತ್ತು 
ಔಪಾಸನ (ಸಪ್ತರಾತ್ರವಿಧಾನಾಂತರದೊಳ್‌ ಷಡಗ್ನಿ 
ಪರಿತೋಷಂಬೆತ್ತು ಶಾಸ್ತಾಗಮೋಕ್ತವಿದಾದತ್ತು ಎನೆ 
ರಾಜಸೂಯಂ ಬೇಳ್ಬಂ ಮಹೀಪಾಲಂ: ಜಗನ್ನಾವಿ, ೧೭. 
೧೨) 

ಷಡಭಿಜ್ಞ - [ಷಟ್‌--ಅಭಿಜ್ಞ] ದಿವ್ಯದೃಷ್ಟಿ, ದಿವ್ಯಕುತಿ, 
ಪೂರ್ವಾನುಸ್ಸತಿ, ಪರೇಂಗಿತಜ್ಞಾನ, ಪರೋಕ್ಷವಿಷಯಜ್ಞಾನ, 


ಗಗನಗಮನಾದಿ ಎದ್ಯಾಬುದ್ಧಿ ಈ ಆರು ಶಾಸ ಸ್ತಗಳನ್ನು 
ಬಲ್ಲವನು, ಬುದ್ಧ (ಬುದ್ಧಂ ಸಮಂತಭದ್ರ ಸಿದ್ಧಾರ್ಥಂ 
ಮುನಿ ತಥಾಗತಂ ಷಡಭಿಜ್ಯಂ ಶೌದ್ಧೋದನಿ: ಅಭಿಧಾವ, ೧. 


೧. ೧೦); ಬೌದ್ಧಮತೀಯ (ಷಡಭಿಜ್ಞಂ ಕ್ಷಣಿಕಂ 
ಜಡಾತ್ಮನೆನಿಪಂ ನೈಯಾಯಿಕಂ ನಡೆವಂ 
ಕಾಪಿಳವೃತ್ತಿಯಂ ಬಿಡದೆ ಸಾಂಖ್ಯಂ 


ನೋಟಸ್ಬೊಡೆಂದೊಲ್ಲದೊಳ್ಳಡರ್ವನ್ನಂ ಶ್ರುತಕೀರ್ತಿದೇವರೊಳ್‌ 
ನಿಂದಳ್‌ ವಾಣಿ: ಚಂದ್ರಪ್ರಷು, ೧. ೨೫) 

ಷಡಯನ ದುಂಬಿ (ಒಡವೆಳೆದು ಸುರರೊಳಿದಜಸೊಳ್‌ 
ನುಡಿವುದು ಶುಕಸಮಿತಿ ದೇವಭಾಷೆಯನೆ ತೊದಳ್ಳೆಡೆಗುಡದೆ 
ಪಾಡುವುದು ಸಲೆ ಷಡಯನತತಿ ದೇವಗಾನಮನೆ 
ನುಣ್ಣನಿಯಿಂ: ಚಂದ್ರಪ್ರಪು, ೧೨. ೯೭) 

ಷಡಾನನ - ಷಣ್ಮುಖ (ಪಾಡುವ ಆಡುವ ಷಡಾನನಂ ಈ ಕೃತಿಗೆ 
ಈಗೆ ರಾಗಮಂ: ಗಿರಿಜಾಕ, ೧.೬) 


ಷಡಾಯತನ - ಪಂಚೇಂದ್ರಿಯಗಳು ಮತ್ತು ಮನಸ್ಸು (ಆ 
ಷಡಾಯತನಮಂ ಸೇವಿಪ್ಪುದಂ ಬಿಟ್ಟು pe ಸ 
ಅಪವರ್ಗೋಚಿತಮಾರ್ಗದೊಳ್‌ ನಡೆವವಂ 


ಸಮ್ಯಕ್ತ್ವ್ವರತ್ನಾಕರಂ: ಸಮಯಪ, ೪. ೧೧೯) 


೧೦೫೩ 


ಷಡಾವಶ್ಯತೆ - [ಜೈನ] ಮುನಿಗಳು ಪ್ರತಿದಿನ ಆಚರಿಸಬೇಕಾದ 
ಸಾಮಯಿಕ, ತೀರ್ಥಂ೦ಕರಸ್ತವ, ಪಂಚಪರಮೇಷ್ಠಿ ವಂದನ, 
ಪ್ರತಿಕ್ರಮಣ, ಪ್ರತ್ಯಾಖ್ಯಾನ, ಕಾಯೋತ್ಸರ್ಗ ಎಂಬ ಆರು 
ಕ್ರಿಯೆಗಳು (ಹಿತಸಾಧುಸಮಾಧಿ ವ್ಯಾವೃತಿ ಗುರುವಂದಿತ 
ಜಿನಪ್ರವಚನ ಷಡಾವಶ್ಯತೆಯೆನಿಸಿ ನೆಗಟ್ಟು: ಶಾಂತಿಷು, ೯. 
೧೧೬) 

ಷಡ್ಗುಣ - - ರಾಜನೀತಿಯ ಆರು ಗುಣಗಳು: ಸಂಧಿ, ವಿಗ್ರಹ, 
ಯಾನ, ಆಸನ, ಸಂಶ್ರಯ ಮತ್ತು ದ್ವೈಧೀಭಾವ, (ಇದು 
ರಾಜವಿದ್ಯೆಯೊಳಗಾವುದು ವಿದ್ಯೆಯೊ ಷಡ್ಗುಣಂಗಳೊಳಾವ 


ಗುಣಂ: ಆದಿಪು, ೯. ೯೧) 

ಸಪ್ತಸ್ವರಗಳಲ್ಲಿ ಮೊದಲನೆಯದು (ಷಡ್ಡ ವೃಷಭ 
ಗಾಂಧಾರ ಮಧ್ಯಮ ಪಂಚಮ ಧೈವತ ನಿಷಾದಂಗಳೆಂಬ 
ಸಪ್ತಸ್ವರಮುಮಂ ಭರತದ ಸಾರಸರ್ವಸ್ವಮುಮಂ 
ನಾಟ್ಯಧರ್ಮದೊಳ ಸೌಧರ್ಮಕಲ್ಲೇಶ್ವರಂ ಪ್ರತ್ಯಕ್ಷಂ 
ಮಾಡಿದಾಗಳ್‌: ಅಜಿತಪು, ೫. ೩೦ ವ) 

ಷಡ್ಗೀವ - [ಜೈನ] ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ, 
ಚತುರಿಂದ್ರಿಯ, ಪಂಚೇಂದ್ರಿಯ ಅಸೈನೀ, ಪಂಚೇಂದ್ರಿಯ 
ಸೈನೀ ಎಂಬ ಆರು ಬಗೆಯ ಜೀವಿಗಳು (ಷಡ್ಡೀವನಿಕಾಯ 
ಜೀವಿದಯೆಯುಂ .. .. ಪಂಚೇಂದ್ರಿಯ ವಿಷಯವಿಚ್ಛಿ ತ್ತಿಯುಂ 
ತನ್ನೊಳುಂ ಸಚ್ಛನ್ನಮಾಗಿ: ಪುಷ್ಪದಂಪು, ೧೪. ೧೬ ದು 

ಷಡ್ಡವ್ಯ - [ಜೈನ] ಭೌತಿಕ ಜಗತ್ತಿನ ನಿರ್ಮಾಣಕ್ಕೆ ಕಾರಣವಾದ 
ಆರು ದ್ರವ್ಯಗಳು; ಜೀವ, ಪುದ್ಗಲ, ಧರ್ಮ, ಅಧರ್ಮ, 
ಆಕಾಶ, ಕಾಲ ಎಂಬಿವು (ನವಪದಾರ್ಥಂಗಳು೦ 

ಷಡ ಸ್ರವ್ಯಂಗಳುಂ ಎಂಬಿವಖೊಳ್‌ 


ಡ್‌ 
ಷಡ್ಜ 


ಪಂಚಾಸ್ಕಿಕಾಯ 
ಆದಮಾನುಂ ಅಟಿತಮುರ' ಕುಶಲಿಕೆಯು೦ ನಂಬುಗೆಯುಂ 
ಆಗಿ: ವಡ್ಡಾರಾ, ಪು ೬, ಸಾ ೧೯) 

ಷಡ್ಗಲ - ಷಡ೦ಗ, ಆರು ಬಗೆಯ ಸೈನ್ಯಗಳು: ಮೌಲ, ಭೃತಕ, 
ಶ್ರೇಣಿ, ಮಿತ್ರ, ಅಮಿತ್ರ, ಅಟವಿಕ (ಸಾಧಿತ 
ಶತ್ರುಷಡ್ಜಲರನುಕ್ರಮದಿಂ ಚರರಂ ದ್ವಿಷನ್ಮಪಾಷ್ಟಾದಶ 
ತೀರ್ಥದೊಳ್‌ ನಡೆಯಿಸಲ್‌ ನೆಜ್‌ವರ್‌: ಶಾಂತಿಷು, ೨. ೪೨) 

ಷಡ್ಗಾಗ - ರಾಜನಿಗೆ ಸಲ್ಲಬೇಕಾದ ಆದಾಯದ ಆರನೇ ಒಂದು 
ಭಾಗ (ಷಡ್ಗಾಗಮಂ ಕೊಂಡು ತಪ್ಪದೆ ಭೂಪರ್‌ 
ಪ್ರತಿಪಾಳಿಪರ್‌ ಪ್ರಜೆಗಳಂ: ಆದಿಷು, ೧. ೫೧) 

ಷಡ್ರಸ - ಆರು ಬಗೆಯ ರುಚಿಗಳು (ತುವರಂ ತಿಕ್ಷಂ ಮಧುರಂ 
ಲವಣಂ ಕಟು ಕಾರಂ ಎಂದು ರಸಂ ಆಜು: ಅಭಿಧಾವ, ೧. 
೧೬. ೧೫) 


ಷಡ್ಡರ್ಗಸಿದ್ದಿ - - ಜ್ಯೋತಿಷ್ಯದಲ್ಲಿ ಲಗ್ನ. ಹೋರೆ, ದ್ರೆಕ್ಕಾಣ, 
ನವಾಂಶ, ದ್ವಾದಶಾಂಶ ಮತ್ತು ತ್ರಿಶಾಂಶ ಇವುಗಳು 
(ಗ್ರಹ೦ಗಳೆಲ್ಲಂ ತಂತಮ್ಮ ಉಚ್ಚಸ್ಥಾನಂಗಳೂಳಿರ್ದು 


ಷಡ್ವರ್ಗಸಿದ್ಧಿಯಂ ಉಂಟುಮಾಡೆ ಶುಭಲಗ್ನೋದಯದೊಳ್‌: 
ಪಂಪಭಾ, ೧. ೧೪೪ ವ) 

ಷಡ್ಡಿಧಸೇನಾನಾಯಕ - - ರಥ ಆನೆ ತುರಗ ಪದಾತಿ ದಿವಿಜ 
ಖೇಚರ ಎಂಬ ಆರು ಸೈನ್ಯಗಳ ಸೇನಾನಿಗಳು (ಮ್ಲೇಚ್ಛರಾಜ 
ಸೇನಾಪತಿಚ್ಛದ ಮಡಾಶಪನರಿ ಕೋಡ ವಿಳಾಸಿಯುಂ 
ಷಡ್ವಿಧಸೆ ೇನಾನಾಯಕ ಪರಾಯಣನುಮಪ್ಪ ಅಯೋಧ್ಯನೆಂಬ 
ಸೇನಾನಿರತ್ನಮುಂ: ಆದಿಪು, ೧೧. ೩ ವ) 


ಷಣ್ಣವತಿ - ತೊಂಬತ್ತಾರು (ಜೆಲ್ವೆಸೆದುದು ಷಣ್ಣವತಿಸಹಸ್ರ 
ಅಂತಃಪುರಮವಯವದೊಳೆ ಭರತಚಕ್ರವರ್ತಿಯ ಕೆಲದೊಳ್‌: 
ಆದಿಷು, ೧೧. ೩೯) 
ಷಷ್ಟಿಕಾವ್ರೀಹಿ - ಅರವತ್ತು ದಿನಗಳಲ್ಲಿ ಕಟಾವಿಗೆ ಬರುವ ಒಂದು 
ಬಗೆಯ ಬತ್ತ (ಕಳಮ ಷಷ್ಟಿಕಾವ್ರೀಹಿ ಯವ ಯಾವನಾಳ .. 
ಧಾನ್ಯಕಾದಿ ವಿವಿಧಧಾನ್ಯಭೇದ೦ಗಳುಂ: ಆದಿಷು, ೬ ೭೨ 
ವ) 


ಷಷ್ಟಿಸಹಸ್ರ - ಈ ಅರುವತ್ತು ಸಾವಿರ 
(ಅಖಿಳಷಟ್ಟಂಡಭೂಭಾಗಮಂ ಷಷ್ನಿಸಹಸ್ರಾಬ್ಬಂಗಳಿಂ೦ 


ದಿಗ್ದಿಜಯದೊಳೂಗೆದ ಆನಂದಭೇರೀ ರವಂ: ಆದಿಪು, ೧೪. 
೧೪೮) 

ಷಷ್ಠೋಪವಾಸಿ - ಆರು ದಿನಗಳ ಉಪವಾಸವ್ರತ ತೊಟ್ಟವನು (ಆ 
ಮುನೀಶ್ವರಂ ಷಷ್ಠೋಪವಾಸಿ ನಿಯಮ 
ನಿಯಮಿತನಾಗಿರ್ಪುದುಂ: ಮಲ್ಲಿನಾಹು, ೧೩. ೧೪೪ ವ) 

ಷಾಡ್ಗುಣ್ಯ - ರಾಜನ ಆರು ಗುಣಗಳಾದ ಸಂಧಿ, ವಿಗ್ರಹ, ಯಾನ, 
ಆಸನ, ಸಂಶ್ರಯ ಮತ್ತು ದ್ವೈಧೀಭಾವ (ಉಪಾಯಚತುಷ್ಟಯ 
ಪ್ರಯೋಗಪ್ರವೀಣನುಂ ವಿನಿರ್ಜಿತ ಪಂಚೇಂದ್ರಿಯ 


ಪ್ರಭಾವಕನುಂ ಅನುಗತ ಷಾಡ್ಗುಣ್ಯನಯನನುಂ 
ವಸುಂಧರಾವಳಯಮಂ .. .. ನಿಜಭುಜಾಗ್ರದೊಳ್‌ ತಾಳ್ವು: 
ಪಂಚತಂತ್ರ, ೬೫ ವ) 

ಷಿಡ್ಲ - ವಿಟ ಕಾಮುಕ (ಗುಣಮಂ ಬಿಡದೇಜಿಸಿ 
ಪೊಚ್ಚಜೆಸುತ್ತಮಿರ್ಪ ಷಿಡ್ಲರ್ಗೆ ಎಅಗುವರ್‌ ಅಳೆವಿಲ್ಲದ 
ಅವನಿಪಾಲರ್‌: ಕಾದಂಬ, ೨. ೧೦೨) 

ಷೋಡಶ - - ಹದಿನಾರು (ಇಂತಿರ್ವರು೦ ಪೂಣ್ಬು 
ಅಲಂಪಿನೊಳುಂಡರ್‌ ಕಡೆಯೆಯ್ದೆ ಷೋಡಶ 


ನದೀನಾಥೋಪಮ ಆಯುಷ್ಯಮಂ: ಆದಿಷು, ೩. ೭೬) 
ಷೋಡಶ ಖತ್ರಿಜರ್ಕಳ್‌ - ಯಜ್ಞಕಾರ್ಯದಲ್ಲಿ ವಿವಿಧ 


ಪಾತ್ರಗಳನ್ನು ವಹಿಸುವ ಹದಿನಾರು ಮಂದಿ (ಅಗ್ನೀಧ್ರ 
ಮೈತ್ರಾವರುಣ ಅಗ್ನಿಪರಿಚಾರಕ ಉದ್ಗಾತೃ ನೇತೃ ಹೋತೃ 
ಜಮದಗ್ನಿ ಆದಿಗಳಪ್ಪ ಷೋಡಶರ್‌ ಯುತ್ತಿಜರ್ಕಳಿಂ: 
ಪಂಪಭಾ, ೬. ೩೩ ವ) [ಹೋತೃಗಣ: ಹೋತ್ಕ. 
ಮೈತ್ರಾವರುಣ, ಅಚ್ಛಾವಾಹ ಮತ್ತು ಗ್ರಾವಸ್ತುತ್‌; 


ಅದ್ವ್ಹರ್ಯಗಣ: ಅಧ್ವರ್ಯು, ಪ್ರತಿಪಸ್ಥಾತಾ, ನೇಷ್ಟಾ ಮತ್ತು 
ಉನ್ನೇತಾ; ಉದ್ಧಾತೃಗಣ: ಉದ್ದಾತೃ, ಪ್ರಸ್ತೋತೃ, ಪ್ರತಿಹರ್ತೃ 
ಮತ್ತು ಸುಬ್ರಹ್ಮಣ್ಯ, ಬ್ರಹ್ಮಗಣ: ಬ್ರಹ್ಮ ಬ್ರಾಹ್ಮಣಾಚ್ಛಂಸಿ, 
ಅಗ್ನೀಧ್ರ ಮತ್ತು ಪೋತೃ] 

ಷೋಡಶಕಲ್ಪ - [ಜೈನ] ಸೌಧರ್ಮ, ಈಶಾನ, ಸನತ್ಕುಮಾರ, 
ಮಾಹೇಂದ್ರ, ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ, ಕಾಪಿಷ್ಯ ಶುಕ್ರ, 
ಮಹಾಶುಕ್ರ, ಶತಾರ, ಸಹಸ್ರಾರ, ಆನತ, ಪ್ರಾಣತ, ಆರಣ, 
ಅಚ್ಯುತ ಎ೦ಬ ಹದಿನಾರು ಸ್ವರ್ಗಗಳು (ಷೋಡಶಕಲ್ಪದೊಳ್‌ 
.. ೬ ಇಂದನಾದನಾ ಯೋಗೀಂದಂ: ಆಚವರ್ಧ, ೧೩. ೨೭) 

ಷೋಡಶಕಳೆ - ಚಂದನ ಹದಿನಾರು ಕಲೆಗಳು [ಮಂತ್ರಶಾಸ್ತದಲ್ಲಿ 
- ಅಮೃತಾ, ಮಾನದಾ, ಪೂಷಾ, ಪುಷ್ಟಿ ತುಪ್ಪಿ ರತಿ, ಧೃತಿ, 


ಶಶಿನೀ, ಚಂದಿಕಾ, ಕಾಂತಿ, ಜ್ಯೋತ್ಸಾ. ಶ್ರೀ, ಪ್ರೀತಿ, 
ಅಂಗದಾ, ಪೂರ್ಣ, ಪೂರ್ಣಾಮೃತಾ; ಹದಿನಾರು 
ಕಾಮಕಲೆಗಳು - ಪೂಷಾ, ಯಶಾ, ಸುಮನಸಾ, ರತಿ, 


ಪ್ರಾಪ್ತಿ, ಧೃತಿ, ಖುದ್ಧಿ, ಸೌಮ್ಯ, ಮರೀಚಿ, ಆಂಶುಮಾಲಿನೀ, 
ಅಂಗಿರಾ, ಶಶಿನೀ, ಛಾಯಾ, ಸಂಪೂರ್ಣಮಂಡಲಾ, ತುಪ್ಪಿ, 


೧೦೫೪ 


ಅಮೃತಾ] (ತೊಳತೊಳತೊಳಗುವ ಷೋಡಶಕಳೆಯಿ೦ಂ 
ಕಣ್ಣೊಳಿಪ ಚಂದ್ರನಂದದಿಂ: ಕಾದಂಬ, ೨. ೧೨೯) 
ಷೋಡಶಕ್ರಿಯೆ - ಷೋಡಶಸಂಸ್ಕಾರಗಳು (ಅ೦ತವರ್ಗೆ 
ಜಾತಕರ್ಮ ನಾಮಕರಣಾನ್ನಪ್ರಾಶನಚೌಲೋಪನಯನಾದಿ 
ಷೋಡಶಕ್ರಿಯೆಗಳಂ ಗಾಂಗೇಯಂ ತಾಂ ಮುಂತಿಟ್ಟು ಮಾಡಿ: 
ಪಂಪಭಾ, ೧, ೮೭, ವ) [ಗರ್ಭ್ಧಾದಾನ, ಪುಂಸವನ, 
ಸೀಮಂತ, ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ, 
ಉಪನಯನ, ಪ್ರಾಜಾಪತ್ಯ ಸಾಮ್ಯ, ಆಗ್ನೇಯ, ವೈಶ್ವದೇವ, 
ಗೋದಾನ, ಸಮಾವರ್ತನ, ವಿವಾಹ, ಅಂತ್ಯೇಷ್ಟಿ] 
ಷೋಡಶತೀರ್ಥಕರಭಾವನೆ - - [ಜೈನ] ತೀರ್ಥಂಕರನಾಗಲು 
ಕಾರಣವಾಗುವ ಹದಿನಾರು ಮನೋವೃತ್ತಿಗಳು 
(ಪರಮಜಿನಪತಿ ಪರಿಭಾಷಿತಮಪ್ಪ ಸಕಳಶ್ರಾವಕವ್ರತಂಗಳ೦ 
ಷೋಡಶ ತೀರ್ಥಕರಭಾವನೆಗಳಂ ಚತುಸ್ತಿಂಶತ್‌ 
ಅತಿಶಯಂಗಳುಮಂ ಅಷ್ಟಮಹಾ ಪ್ರಾತಿಹಾರ್ಯಂಗಳುಮಂ: 
ಆದಿಪು, ೩. ೪೦ ವ), ನೋಡಿ, “ಷೋಡಶಭಾವನೆ' 
ಷೋಡಶಭಾವನೆ - [ಜೈನ] ತೀರ್ಥಂಕರನಾಗಲು ಕಾರಣವಾಗುವ 


ದರ್ಶನವಿಶುದ್ಧಿ, ವಿನಯಸಂಪನ್ನತೆ, ಅನತಿಚಾರ, 
ಅಭೀಕ ಕ್ಲಾಮೋಪಯೋಗ, ಸಂವೇಗ, ಶಕಿತಸ್ಲಾಗ, 
ಖಲಿ” ಮ ಠಿ 
ಶಕ್ತಿತಸ್ತಪ,, ಸಾಧುಸಮಾಧಿ, ವೈಯಾವೃತ್ಯ, ಅರ್ಹದ್ಭಕ್ತಿ, 
ಆಚಾರ್ಯಭಕ್ತಿ ಉಪಾಧ್ಯಾಯಭಕ್ತಿ ಪ್ರವಚನಭಕ್ತಿ 
ಅವಶ್ಯಕಾಪರಿಹಾರಿಣಿ, ಮಾರ್ಗಪ್ರಭಾವನೆ, ಪ್ರವಚನವತ್ಸಲತ್ವ - 
ಎಂಬ ಹದಿನಾರು ಮನೋವೃತ್ತಿಗಳು 
(ತ್ರೈಲೋಕ್ಕಕ್ಷೋಭಕಾರಣ ತೀರ್ಥಕರಪುಣ್ಕಹೇತುಗಳಪ್ಪ 


ಷೋಡಶಭಾವನೆಗಳಂ೦ ಭಾವಿಸಿ: ಆದಿಪು, ೬. ೩೩ ವ) 


ಷೋಡಶರಾಜ - - ಪ್ರಖ್ಯಾತರಾದ ಹದಿನಾರು ಮಂದಿ 
ಮಹಾರಾಜರು (ಎಂದು ಷೋಡಢಶರಾಜೋಪಾಖ್ಯಾನಮಂ 
ಅಜೆಪಿ ಧರ್ಮಪುತ್ತನ ಶೋಕಮಂ ಆಜ್‌ ನುಡಿದು: 


ಪಂಪಭಾ, ೧೧. ೧೦೮ ವ) [ಈ ಮಹಾರಾಜರ ಪಟ್ಟಿಗೆ 
ನೋಡಿ, “ಪೋಡಶಾವನಿಪ] 


ಷೋಡಶವರ್ಷ - - ಹದಿನಾರು ವರ್ಷ (ಕಈಶ್ವರಕಲ್ಲಿತದಿಂ 
ರಾಕ್ಷಸರ್ಗೆ ಸದ್ಯೋಗರ್ಭಂ ಸದ್ಯಪ್ರಸೂತಿಯುಂ 
ಸದ್ಯೋಯೌವನಮುಮುಳ್ಳ ಕಾರಣದಿಂದೆ ಆಗಳೆ 


ಷೋಡಶವರ್ಷದ ಕುಮಾರನಾಗಿರೆ: ಪಂಪಭಾ, ೩. ೨೦ ವ) 

ಷೋಡಶಸಂಧಿ ರಾಜನು ಕೈಗೊಳ್ಳಬಹುದಾದ ಹದಿನಾರು 
ಬಗೆಯ ಸಂಧಿಗಳು (ಆ ಸಂಧಿಯಾವುದೆಂದೊಡೆ 
ಸಂಪ್ರದಾನ, ಕಪಾಲ, ಉಪಹಾಸನ, ಸಂತಾನ, ಸಂಗತ, 
ಉಪನ್ಯಾಸ, ಪ್ರತೀಕಾರ, ಸಂಯೋಗ, ಪುರುಷಾ೦ತರ, 
ಅದೃಷ್ಟಪುರುಷ, ಅದುಷ್ಟ, ಆತ್ಮಾಮಿಷ, ಉಪಗ್ರಹ, ಪರಿಕ್ರಮ, 
ಅರಿಪರದೂಷಣ, ಸ್ಫಂಧೋಪನಯಮೆಂದು 
ಷೋಡಶವಿಧಮಕ್ಕುಂ: ಪಂಚತಂತ್ರ, ೩೦೭ ವ) 

ಹಷೋಡಶಸ್ಪಪ್ಪ [ಜೈನ] ಗರ್ಭಧಾರಣೆಯ ಕಾಲದಲ್ಲಿ 
ಜಿನಮಾತೆಯು ಕಾಣುವ ಐರಾವತ, ಬಿಳಿಯ ಹೋರಿ. 
ಸಿಂಹ, ಲಕ್ಷ್ಮಿ ಹೂಹಾರ, ಚಂದ್ರ ಬಾಲಸೂರ್ಯ, 
ಎರಡೆಳೆಯ ಮೀನು, ಜೋಡಿ ರತ್ನಕುಂಭ, ತಾವರೆಕೊಳ, 
ಸಮುದ್ರ ಸಿಂಹಾಸನ, ದೇವವಿಮಾನ, ರತ್ನಸಮೂಹ, 
ಉಜ್ಜಲಜ್ಞಾಲೆ ಎಂಬ ಕನಸುಗಳು (ಬೆಳಗಪ್ಪ ಜಾವದಾಗಳ್‌ 
ಉದ್ದಾಮ ಸಾಮಜವೃಷಾದಿ ಷೋಡಶ ಶುಭಸ್ವಪ್ನಂಗಳಂ 
ಕಂಡು: ಕರ್ಣನೇಮಿ, ೮. ೯೯ ವ) 


ಷೋಡಶೋಪಚಾರ - ದೇವರಿಗೆ ಅಥವಾ ಅತಿಥಿಗೆ ಮಾಡುವ 


ಹದಿನಾರು ಬಗೆಯ ಉಪಚಾರಗಳು - ಆಸನ, ಸ್ಥಾಗತ, 
ಪಾದ್ಯ, ಅರ, ಆಚಮನೀಯ, ಮಧುಪರ್ಕ, ಆಚಮನ, 
ಸ್ನಾನ, ವಸನ, ಆಭರಣ, ಗಂಧ, ಪುಷ್ಪ ಧೂಪ, ದೀಪ, 
ನೈವೇದ್ಯ, ವಂದನೆ (ಷೋಡಶೋಪಚಾರದಿಂದೆ ಪೂಜೆಗೈದು 
ಶೀತರುಕ್‌ ಚೂಡ ನೀಲಕಂಠದೇವನಂ: ಉದ್ಭಟಕಾ, ೧೨. 
೧೦೬) 


ಸ 


ಸಂಕಂಪಿತ -  ಚೆಂಚಲವಾದ, ನಡುಗುವ (ಶಂಕಂಪಿತಂ 
ಮಿದಿಗೊಳ್‌ ಮಧ್ಯಮಂ ಮಂದ್ರಮೆಂಬೀ ಪಾಂಗಿಂ 
ಪ್ರೌಢೇ ಪಾಡುತ್ತುಮಿರ್ದಳ್‌: ಲೀಲಾವತಿ, ೨. ೩೦) 

ಸಂಕಟ ಇಕ್ಕಟ್ಟಾದ, ದುರ್ಗಮವಾದ (ಜಾನುಭಂಜನೀ 
ಶೂಲಪ್ರಕರ ಪರಿವೃತಂಗಳುಂ ಕೂಪಕೂಟಾವಪಾತ 
ಲೋಹಕಂಟಕಸಂಕಟ೦ಗಳು೦ .. . ಅಪ್ಪ ದುರ್ಗಂಗಳೊಳ್‌: 
ಆದಿಪು, ೧೩. ೫೭ ವ); ವ್ಯಥೆ (ನಲ್ಲರಗಲೈಗೆ ಕಣ್ಣ 
ನೀರ್ಗಳಮ ಮಿಡಿವ ಬಹುಪ್ರಕಾಸಂಕಟಮೊಪ್ಪಿದುದಾ 
ಪ್ರಯಾಣದೊಳ್‌: ಆದಿಹು, ೪. ೫೭); ತೊಂದರೆ (ಒರ್ವರಂ 
ಒರ್ವರ್‌ ಎಚ್ಚು ನಿಜಪೀಠಾಂಭೋಜದಿಂ ಬ್ರಹ್ಮನುಚ್ಚಳಿಪನ್ನಂ 
ಪಿರಿದೊಂದು ಸಂಕಟಮನೀ ತ್ರೈಲೋಕ್ಕದೊಳ್‌ ಮಾಡಿದರ್‌: 
ಪಂಪಭಾ, ೧. ೭೯) 


ಸಂಕಡಿ - ಇಕ್ಕಟ್ಟು; ದುಃಖ; ರಿಕಾಪು (ಪತಿಗಲ್ಲದೆ 
ಪೆಜರ್ಗೆಡೆಗುಡದ ತೆಐದೆ ನಡೆಎಡಿದ ಬೆನ್ನ ಸಂಕಡಿ: 
ಕುಸುಮಾಕಾ, ೮. ೫೩); ಗೊಂಚಲು (ಚಂದನದ 


ವಂದನಮಾಲೆಗಳಿಂ ಗೊಜ್ಜೆಯ ಸಂಕಡಿಗಳಿಂ: ಕುಸುಮಾಕಾ, 
೧೨. ೧೫೭ ವು 

ಸಂಕಡಿಗೊಳ್‌ ದುಖಪಡು (ಮಾನಹಾನಿಯಿಂದಾದ 
ಬರ್ದುಂಕದೇವುದೆನುತು೦ ಸಲೆ ಸಂಕಡಿಗೊಂಡರಾ ನೃಪರ್‌: 
ಶಾಂತೀಶ್ವಪು, ೭. ೧೩೧) 

ಸಂಕರ - ಮನೆಯ ಕಸ (ಸಂಕರಾಖ್ಯಮದು ಮನೆಯ ಕಸಂ: 
ಅಭಿಧಾವ, ೧. ೧೦. ೨೧) 

ಸಂಕರ್ಷಣ ಬಲರಾಮ (ಹರಿಯು೦ ಸಂಕರ್ಷಣನುಂ 
ಪರಮಾನಂದಪರರ್‌: ಕರ್ಣನೇಮಿ, ೬. ೧೩೪) 

ಸಂಕಲೆ - ಬೇಡಿ ಮನ್ನಣೆಯ ಮಾವ೦ತರುಮಂ ಆರೆಕಾಅರುಮಂ 
ಮೀಜಿ ಗೆಂಟಜಳ್‌ ನಿಂದು ನೋಡುವ ನುಡಿಗೆ 
ಗಿಟ್ಜನೆಯ್ದುವ ಸೊರ್ಕಾನೆಗಳ ಕಾಲ ಸಂಕಲೆಯ 
ಗೋಸದೊಳಂ: ಕಬ್ಬಿಗಕಾ, ೩೭ ವ) 

ಸಂಕಲ್ಪ - - ಕಲ್ಪಿಸಿಕೊಂಡ, ಕಲ್ಪನೆಯ (ಎಂದು ತನ್ನೊಳೆ 
ಬಗೆದು ಸ೦ಕಲ್ಪಸಮಾಗಮಸುಖಮನನುಭವಿಸಿ: ಆದಿಷು, ೪. 
೧೪ ವು; - ವಿದ್ಯೆ [ಶರಕಲ್ಲ] (ಶರಸಂಧಾನ ಆಕರ್ಷಣ 
ಹರಣಾದಿ ವಿಶೇಷವಿವಿಧಸ೦ಕಲ್ಪಕಳಾಪರಿಣತಿಯಂ 
ಮೆಖ್‌ದುದು: ಪಂಪಭಾ, ೧೨. ೧೮೬) 

ಸಂಕಲ್ಪನವಧೆ - ಮಾನಸಿಕ ಕೊಲೆ, 
ಸಂಕಲ್ಲನವಧೆಗೆ ಇನಿತಾಯ್ತು ದಿಟದಿಂ 
ಯಶೋಧಚ, ೪. ೬೨) 


ಹಿಂಸೆ (ಭಾಪು 
ಏನೇನಾಗರ್‌: 


೧೦೫೫ 


ಸಂಕಲ್ಪಹಿಂಸೆ — ಹಿಂಸೆಗೆ ಮಾನಸಿಕ ಒಪ್ಪಿಗೆ 
(ಸಂಕಲ್ಲಹಿಂಸೆಯೊಂದಳಸೂಳಾಂ ಕಂಡೆಂ ಭವದ 


ದುಃಮುಂಡೆಂ: ಯಶೋಧಚ, ೪. ೭೦) 

ಸಂಕಾಶ - ಹೋಲಿಕೆಯಿರುವ (ಮತ್ತಮದೊಂದಿನಿಸು ಬೇಗದಿಂ 
ಮೃದುಮೃಣಾಳ ಸಂಕಾಶಮಾಯ್ತು. ಆದಿಷು, ೧೨. ೭); 
ಸಮಾನವಾದ (ಧವಳಹಯಂ ಧವಳರಥಂ ಧವಳ ಉಷ್ಣೀಷಂ 
ಶಶಾಂಕಸಂಕಾಶ ಯಶೋಧವಳಿತ ಭುವನಂ ತಾಗಿದ೦ 
ಅವಯವದಿಂ ಬಂದು ಧರ್ಮತನಯನ ಬಲದೊಳ್‌: 
ಪಂಪಭಾ, ೧೧. ೩೯) 

ಸಂಕಿಸು - ಶಂಕೆಪಡು (ಪಶುವಿನ ತೊವಲೊಳ್‌ ತೀವಿದ .... 
ತಿಪಮಂ ನೀರಂ ಸಂಕಿಸದೆ ಉಮಡು ದಾನಿಯಂ 
ಬಣ್ಣಿಸುವರ್‌: ಸಮಯಪ, ೧೪. ೭) 

ಸಂಕೀರ್ಣ - ತುಂಬಿಕೊಂಡ (ಅನೇಕ ಕರಿ ತುರಗ ನರ ಕಳೇವರ 
ಸಂಕೀರ್ಣಮುಂ ಉಭಯವಪಕ್ಷಸ್ಥಿತ ಉಭಯಕುಲಶುದ್ಧ 
ನೃಪತಿಮಣಿಮಕುಟಮರೀಚಿ ಮೇಚಕಿತಮುಂ: ಪಂಪಭಾ, 
೧೩. ೫೫ ವ); ಬಚಿರೆತುಕೊಂಡಿರುವ (ನೀರದಾಕಾರ 
ಸುಧಾಧವಲಿತ ಉತ್ತುಂಗಪ್ರಾಸಾದ 
ಕೂಟಕೋಟಿಸಂಕೀರ್ಣಮುಂ: ಆದಿಪು, ೧. ೭೦ ವ); 
ಜಟಿಲವಾದ (ಗೂಗೆಗಳ್‌ ದಿವಸಾಂಧಂಗಳಾಗಿಯುಂ 
ನಮೊಳ್‌ ಪಗೆಯುಂಟಾಗಿಯುಂ 
ಘೋರಾಂಧಕಾರದಿಂದತಿಸಂಕೀರ್ಣಮಪ್ಪ ಗುಹಾ 
ಗಹ್ನರಂಗಳೊಳ್‌ ಪೊಕ್ಕಿರ್ಷವು: ಪಂಚತಂತ್ರ, ೨೯೮ ವ) 

ಸಂಕೀರ್ಣ೦ಗಳಾಗು - - ದಟ್ಟವಾಗು, ಗಾಢವಾಗು (ಆದ 
ವಿನೋದಂಗಳ್‌ ಅನಂಗರಾಗರಸ ಸಂಕೀರ್ಣಂಗಳಾದಂದು 
ಆಉವ ಪಾಂಗಾವುದು: ಆದಿಪು, ೧೨. ೨೧) 


ಸಂಕು - [ಶಂಕು] ಕಠಾರಿ [ನಡುವ ಸರಲ್ಲೆ ಮೆಯ್ಯೊಳ್‌ 
ಅಡಂಗುವ ಸಂಕುಗೆ ದಿಂಕುಗೊಳ್ಳ ಕಕ್ಕಡೆಗೆ ಇದಿರ್‌ 
ಉರ್ಚುವ ಇಟ್ಟಿಗೆ .. . ಪಂಪಭಾ, ೧೦. ೯೪) 


ಸಂಕುಲ - ಸಮೂಹ (ನಿಕುರುಂಬಂ ನಿವಹಂ ವಂ ಸಮುದಯಂ 
ಬೃಂದಂ ನಿಕಾಯಂ ಚಯಂ ನಿಕರಂ ಸಂಹತಿ ಸಂಚಯಂ 
ಸಮಿತಿ ಸಂದೋಹಂ ಸಮಾಜಂ ಕುಲಂ ಪ್ರಕರ೦ ಸಂಕುಲಂ 
ಉತ್ಕರಂ ತತಿ ಗಣ೦ ಶ್ರೇಣಿ ಪ್ರವರ್ಗ೦ ಕದಂಬಕಂ ಓಫಂ 
ತತಿ ವಾರಂ ಆವಳಿ ಸಮೂಹಂ ವ್ರಾತಂ ಏಕಾರ್ಥಂ: 
ಅಭಿಧಾವ, ೨. ೧. ೨೭) 

ಸಂಕೆ - [ಶಂಕೆ] ಸಂದೇಹ (ಇವು ಚಂದ್ರಾದಿತ್ಯ ವಿಮಾನ೦ಗಳ್‌ .. 

ಇವರ್ಕೆ ಬೆರ್ಚದಿರಿ೦ ಎಂದವರ ಮನದ ಸಂಕೆಯಂ 

ಕಳೆದಂ: ಪಂಪರಾ, ೧. ೭೦ ವ); ಅಂಜಿಕೆ (ಪದ್ಮರಾಗದ 
ಪೊಸಗೆಂಪಂ ಮಾಂಸಮೆಂದು ಮುಂ ಕರ್ದುಕಲ್ಯಾಟಸಿಯುಂ 
ಬಟೆಕದನುರಿಯೆಂಬ ಸಂಕೆಯಿಂ ಪೊರ್ದದಿರ್ದುವೀ 
ಮತ್ಸ್ಯಂಗಳ್‌: ಆದಿಷು, ೧೨. ೧೨೨) 

ಸಂಕೆಯಂ ಕಿಡಿಸು - - ಭಯವನ್ನು ಹೋಗಲಾಡಿಸು (ಎಂದು 
ಮುನ್ನಮೆ ಮುಟ್ಟಿ ನುಡಿಯದೆ ಪೊಜಪೊಣಗನೆ ಬಳಸಿ 
ಕನ್ನೆಯ ಸಂಕೆಯಂ ಕಿಡಿಸಿ: ಪಂಪಭಾ, ೪. ೬೩ ವ) 

ಸಂಕೆವೆಜು - ಸಂದೇಹಪಡು (ಸಮಭೂತಳಮಂ ಅಂತು ಕಂಡಾ 
ಮಹಾಪುರುಷಶಿಖಂಡಮಣಿಮಂಡನಮ ಮಗುಟ್ಟು 
ಬರಿತ್ತಿದಿರೊಳ್‌ ಬರ್ಪ ರುದ್ರದತ್ತಾದಿಗಳಂ ಭೋಂಕೆನೆ ಕಂಡು 
ಸಂಕೆವೆತ್ತು ನಿಲ್ದುದುಂ: ಕರ್ಣನೇಮಿ, ೪. ೧೦೦ ವ) 

ಸಂಕೇತ - ಗುರುತಿಸುವುದು, ಪ್ರಶಂಸಿಸುವುದು (ದುರ್ಲಲಿತ ಚರಿತ 
ಸಂಕೇತಗೋಷ್ಠೀನಿಕೇತಂ: ಆದಿಪು, ೧೪ ೧೯); ಸೂಚನೆ 


(ದುರ್ಯೋಧನನ ಸಂಕೇತದೊಳ್‌ ಮುನ್ನಮೆ ಸಮೆದಿರ್ದ 
ಪುರೋಚನಂ: ಪಂಪಭಾ, ೩. ೨ ವ) 


ಸಂಕೇತಂಗೊಳಿಸು - ಸಂಕೇತಸ್ಥಳವನ್ನು ಗೊತ್ತುಮಾಡು 
(ಪಾದರಿಗೆಯ ದೂದವಿಯಂತೆ ಪೆಣರಂ ಸಂಕೇತಂಗೊಳಿಸದೆ: 
ಧರ್ಮಾಮೃ, ೫. ೬೪ ವ) 

ಸಂಕೇತನ - ಸಂಕೇತಸ್ಥಳ (ಅಭಿಸಾರಿಕೆ. ಸ೦ಕೇತನಕ್ಕೆ 
ಪೋಪವಳಕ್ಕುಂ: ಅಭಿಧಾವ, ೧. ೧೧. ೭) 

ಸಂಕೇತನಿಕೇತನ -  ಗೊತ್ತುಮಾಡಿಕೊಂಡ ಮನೆ (ತನ್ನ 
ಮನೋರಥಮಂ ತೀರ್ಚುವೆನೆಂದು ದೂತಿಯಂ ಕರೆದು 


ತನ್ನಾತನಂ ಸಂಕೇತನಿಕೇತನಕ್ಕೆ ಒಡಗೊಂಡು ಬರ್ಪುದೆಂದು 
ಪೇಟ್ದಟ್ಟಿ: ಪಂಚತಂತ್ರ, ೧೨೮ ವ) 

ಸಂಕೋಚಿಸು ಕುಗ್ಗಿಸು (ಕಾಲುಮ೦ ಬಾಲಮುಮನುಡುಗಿ 
ಅಡಂಗಿಸಿ ಕಿವಿಯಂ ಕತ್ತರಿಸಿ ಶರೀರಮ೦ ಸಂಕೋಚಿಸಿ 
ನಟ್ಟದಿಟ್ಟಿಗಳ್ಳೆರಸು ನಿನ್ನನೆ ನೋಡುತ್ತುಮಿರ್ಕುಂ: ಪಂಚತಂತ್ರ, 
೨೩೧ ವ) 


ಸಂಕ್ಷಂದನ - ಇಂದ್ರ (ಸಮಂತು ಅಲಂಕರಿಸಿದಂ ಶಾಂತೀಶನಂ 
ದಿವ್ಯಗಂಧ ದರಸ್ಮೇರ ನಮೇರು ಜಾರು ಕುಸುಮ 
ಕೌಮಾಂಶುಕ ಅನರ್ಫ್ಯ ಭಾಸ್ವದನೇಕೋತ್ತಮ 


ಭೂಷಣಾವಳಿಗಳಿ೦ ಸಂಕ್ರಂದನಾನಂದದಿಂದಂ: ಶಾಂತೀಶ್ವಷು, 
೧೬. ೩) 

ಸಂಕ್ರಂದನಗಜ ಐರಾವತ (ಸುಂದರ ತುಹಿನಾಚಳ 
ಸಂಕ್ರಂದನಗಜ ಶಾರದಾಭ್ರ ತಾರಾದ್ರಿ ಪಯಃಕುಂದೇಂದು: 
ಸುಕುಮಾಚ, ೧. ೫೬) 

ಸಂಕ್ರ೦ದನದಿಗ್ವಧೂಮಣಿ ಪೂರ್ವದಿಕ್ಕು ಎಂಬ ಹೆಣ್ಣು 
(ಸಂಕ್ರಂದನದಿಗ್ವಧೂಮಣಿಯ ಭಾಳದ ಮುತ್ತಿನ ಬೊಟ್ಟಿನಂತೆ: 
ಉದ್ಭಟಕಾ, ೧೦. ೨೫) 


ಸಂಕ್ರಂದನನಂದನ -. ಇಂದ್ರನ ತೋಟ, ಖಾಂಡವವನ 
(ಸಂಕ್ರಂದನನಂದನಂ ನಿಮಿಷಮಾತ್ರದಿನೊರ್ಮೆಯೆ ಬೆಂದ 
ಮಾಲ್ಕ್‌ಯಿಂ: ಪಂಚತಂತ್ರ ೩೭೭); ಇಂದನ ಮಗ, 
ಅರ್ಜುನ (ಸಂಕ್ರಂದನನಂದನನ ನಿರರ್ಗಲ 


ನಿಸ್ಪಹಾಯಪರಾಕ್ರಮೋಕ್ತಿಗೇಳ್ಬು: ಶಬಶಂವಿ, ೪. ೬೫ ವ) 


ಸಂಕ್ರಂದನನಂದನತನಯ - ಅರ್ಜುನನ ಮಗ, ಅಭಿಮನ್ಯು 
(ಒಂದೆ ಸರಲಿಂದಮವನೆರ್ದೆಯಂ ದೊಕ್ಕನೆ ತಿಣ್ಣಮೆಚ್ಚು 
ಕೊಲಲೊಲ್ಲನೆ  ಸಂಕ್ರಂದನನಂದನತನಯಂ ತಂದೆಯ 


ಪೂಣ್ಕೆಯನೆ ನೆನೆದು ದುಶ್ಶಾಸನನಂ: ಪಂಪಭಾ, ೧೧. ೯೬) 

ಸಂಕ್ರಂದನವೈರಿ - ಇಂದನ ವೈರಿ, ರಾಕ್ಷಸ (ಮದವತ್‌ ತರಕ್ಷು 
ಸಂಕ್ರಂದನವೈರಿಯಿಂ  ಬಲದೊಳ್‌ ಉಗ್ರತರಾಕೃತಿಯೊಳ್‌ 
ಪೊದಳ್ಳ; ಶಬರಶಂ, ೨. ೨೦) 


ಸಂಕಮ - - ಸೇತುವೆ (ಮಹಾನದಾವಗಾಹನಸಮಯ 
ನೌದ್ರೋಣಿ ಸಂಕ್ರಮಾದಿವಿಧಾನ ಪ್ರಾಗ್ಗಲ್ಫನುಂ 
ಅನುಸ್ಮರಣಮಾತ್ರ ನಿಷ್ಸಾದಿತ ಸಪ್ಪತಳಾದಿ 


ಪ್ರಾಸಾದಪ್ರಕರಣನುಮಪ್ಪ ಭದ್ರಮುಖನೆಂಬ ತಕ್ಷಕರತ್ನಮುಂ: 
ಆದಿಷು, ೧೧. ೩ ವ) 


ಸಂಕ್ರಮಣ - ಒಟ್ಟಿಗೇ ಸೇರುವುದು 
(ಪೂರ್ವಾಪರವಿಷಯವಿವಿಕ್ತಾರ್ಥವ್ಯಂಜನಯೋಗ ಸಂಕ್ರಮಣ 
ಲಕ್ಷಣಲಕ್ಷಿತಮಪ್ಪ ಪೃತಕ್ಷ್ಯವಿತರ್ಕವಿಚಾರಮೆಂಬ ಮೊದಲ 


ಶುಕ್ಷಧ್ಯಾನದೊಳ್‌: ಆದಿಷು, ೬. ೩೪ ವ); ಸೂರ್ಯನು 
ಮಕರರಾಶಿಯಿಂದ ಮತ್ತೊಂದಕ್ಕೆ ದಾಟುವ ಕಾಲ (ಗ್ರಹಣ 


೧೦೫೬ 


ಸಂಕ್ರಮನ ಪುಣ್ಯತಿಥಿಗಳೊಳಂ ಮೊದಲಾಗಿಯುಂ 
ತೈಲಮುಮನಿಕ್ಕುವುದು೦ ಎಜ"ವುದುಂ: ಸುಕುಮಾಚ, ೨. ೬೯ 
ವ) 

ಸಂಕ್ರಮಿಸು ಸೇರು (ಯಶಸ್ವತಿ ಮಹಾದೇವಿಯ 
ಗರ್ಭಾವಾಸದೊಳ್‌ ಶುಕ್ತಿಪುಟೋದರವರ್ತಿಯಪ್ಪ 
ನಿರ್ಮಳೋದಕಬಿಂದುವಿನಂತೆ ಸಂಕ್ರಮಿಸೆ: ಆದಿಹು, ೮. ೨೯ 
ವ); ಸೇರಿಸು (ಕುಂತಿಯ ದಿವ್ಯಗರ್ಭೋದರಮೆಂಬ 
ಶುಕ್ತಿಪಟೋದರದೊಳ್‌ ತನ್ನ ದಿವ್ಯಾಂಶಮೆಂಬ 
ಮುಕ್ತಾಫಲೋದಬಿಂದುವಂ ಇಂದಂ ಸಂಕ್ರಮಿಸಿ ನಿಜನಿವಾಸಕ್ಕೆ 
ಪೋದಂ: ಪಂಪಭಾ, ೧. ೧೩೯ ವ) 


ಸಂಕ್ರಾಂತ - - ಕೂಡಿದ (ಪರಸ್ಪರಸ್ಪರ್ಧಮಾನ ಪರಿಕ್ಷಿಪ್ತ 
ಮಲ್ಲಿಕಾಮುಕುಳ ಮುಕ್ತಾಫಳೋಪಶೋಭಿತದೊಳ್‌ 
ಇಂದ್ರನೀಲಮಣಿ ಕುಟ್ಟಿಮಸಂಕ್ರಾಂತ 


ಮೌಕ್ತಿಕದಾಮಾಭಿರಾಮದೊಳ್‌: ಆದಿಷು, ೮. ೬೭ ವ) 


ಸಂಕ್ರುದ್ಧ - ಕೋಪೋದಿಕ್ತ (ಸಮದಾರಾತಿಮರಾಳನೀರದರವಂ 
ಸಂಕ್ರುದ್ಧವೈವಸ್ವತೋಪಮ ವಿದ್ವಿಷ್ಟಷಣೀ೦ದ್ರಚ೦ದ್ರಕಿರವಂ: 


ಆದಿಷು, ೧೧. ೧೦) 

ಸಂಕ್ಷಿಷ್ಟಾಸುರೋದೀರಿತ - [ಜೈನ] ಐದು ಬಗೆಯ ದುಃಖಗಳಲ್ಲಿ 
ಒಂದು, ರಾಕ್ಷಸರಿಂದ ಉಂಟಾಗುವ ಭಯ (ಶಾರೀರಂ 
ಮಾನಸಂ ಕ್ಷೇತ್ರಜಂ ಪರಸ್ಪರೋದೀರಿತಂ 
ಸಂಕ್ಷಿಷ್ಟಾಸುರೋದೀರಿತಗಳೆಮಬ ಪಂಚಪ್ರಕಾರ ದುಃಖಂಗಳಂ: 
ಸುಕುಮಾಚ, ೧೧. ೪೭ ವ) 

ಸಂಕ್ಷೇಶ ಕಷ್ಟ ದುಃಖ (ಈಶಾಸುರನರರಾಜಾದೇಶಂ 
ನವಿಕಲ್ಲಯೆಂದೆನುತ್ತಿರ್ಪುಚಿತಕ್ಷೇಶಮಿದಣಿಂದೀ ಸಂಕ್ಷೇಶಂ 
ಕರಮೊಳ್ಳಿತಿವರನಾಂ ಕೆಯ್ಯೊಂಡೆಂ: ಶಾಂತಿಷು, ೩. ೫೮) 

ಸಂಕ್ಷೋಭಿತ ಕಲಕಿಹೋದ, ಗೊಂದಲಗೊಂಡ (ಪತ್ತಿ 
ಪ್ರಮಾದಫಲಕಮಂ ಅತ್ಯುಗಗ್ರಾಹನಿವಹ ಸಂಕ್ಷೋಭಿತದೊಳ್‌ 
ಮತ್ತೀ ರತ್ನಾಕರದೊಳ್‌ ಪುತ್ರಿಕೆಯನೆ ಬಟ್ಟಳಿ೦ತು ಬಾಟ್ವುದೆ 
ಜೋದ್ಯಂ: ಕವಿರಾಮಾ, ೨. ೩೬) 


ಸಂಖ್ಯಾತ — ಎಣಿಕೆ ಮಾಡಿದುದು (ಸಂಖ್ಯಾತ 
ತಿರ್ಯಗಾದಿಯಸಂಖ್ಯಾತಂ ದೇವದೇವಿಯರ 
ಕೋಷ್ಠದೊಳೆಲ್ಲಂ ಖ್ಯಾತಂ: ಅನಂತಪು, ೧೪. ೪೬): [ಜೈನ] 
ಒಂದು ಕಾಲಪ್ರಮಾಣ (ಸಮಯ ಸಮೂಹಂ 
ಅಸಂಖ್ಯಾತಮಾದೊಡಾವಳಿಯೆನಿಕ್ಕುಂ ಆವಳಿ 
ಸಂಖ್ಯಾತಮೆನಿಪ್ಪುದಾದೊಡೆ ಉಚ್ಛ್ವಾಸಮೆನಿಕ್ಕುಂ 


ಸ್ತೋಕಮಕ್ಕುಂ ಏಟುಚ್ಛ್ಛಾಸಂ: ಪಂಪರಾ, ೧. ೪೯) 

ಸಂಖ್ಯಾತೀತ ಎಣಿಸಲಾಗದ (ಅಲ್ಲಿ ಮೊದಲ್ಗೊಂಡು 
ಸ್ಥಳಯಾತ್ರೆಗೆ ಪೋಗಿ ಸಂಖ್ಯಾತೀತ ಸಾರಧನಮಂ ಪಡೆದು: 
ಶಾಂತಿಪು, ೯. ೯೦ ವ) 

ಸಂಖ್ಯಾನ - ಸಂಖ್ಯಾವಾಚಿ ನಾಮಪದ (ನೀನಜೆ ಸಂಖ್ಯೇಯದ 
ಸಂಖ್ಯಾನದ ದೊರೆವೆತ್ತ ಭಾವದೇಕತೆ ಬಹುತಾಧೀನಂ 
ವಿಶೇಷಣ೦ ಬಹುತಾನಕಮೆ ವಿಶೇಷ್ಯಮೇಕವಚನಮೆಯಕ್ಕುಂ: 
ಶಬ್ದಮದ, ೧೫೦) 

ಸಂಖ್ಯೆ - ಅಂಕಿ (ಗಣಿತಂ ಸಂಖ್ಯಾತಂ ಬಹುಗಣ ಶಬ್ದಂ 
ಭೇದದಲ್ಲಿ ಸಂಕ್ಕೆಯದಕ್ಕುಂ: ಅಭಿಧಾವ, ೨. . ೩೪) 

- ಸಮಾಗಮ (ಅಭಿನವಸಂಗಸಮುತ್ತನ್ನ ಸಾಧ್ವಸ 

ರಸರಮಣೀಯತರ ಮುಗ್ಧವಧೂವದನವಿಲೋಕನ 

ಸುಖಮನನುಭವಿಸಿ: ಆದಿಪು, ೪. ೫೧ ವ); - ಸಂಪರ್ಕ 


ಸಂಗ 


(ಜಿನಸ್ನಪನಾ೦ಬು ತಜ್ಜಿನತನುಶ್ರೀಸ೦ಗದಿಂ ತಾನೆ 
ಪಾವನಮಾಯ್ತೇ: ಆದಿಹು, ೭. ೯೬) 
ಸಂಗಡ - ಸಹವಾಸ (ಎಮ್ಮೊಳಾದೀ ಸಂಗಡಮಂ ನೀಮೆ 


ಮನಂಗೊಂಡು ಎಮ್ಮ ಕಿಸುರ್‌ ಪಿಂಗುಗೆ ಅಗಲ್ವೆಡೆಯೊಳ್‌: 
ಆದಿಪು, ೧೧. ೧೩೩) 

ಸಂಗಡಂಗೊಳ್‌ -  ಜೊತೆಗೂಡು ಕ ಪಸಲೆಯ 
ಪಸುರನಸಕಳಿದು ನಿಮಿರ್ದ ನೆಲವಡಲಗೆಯ 
ಜಾಗ೦ಗಳುಮವನೆ ಸಂಗಡಂಗೊಂಡಿರ್ದ ಸತ್ತಿಸಂಗಡ೦ಗಳುಂ: 
ಆದಿಷು, ೮. ೧೫ ವ) 

ಸಂಗಡಮಿಟ್ಟು - ಕೂಡಿ ಸಾಯುವುದು (ಪಡಲಿಟ್ಟಂತೆವೊಲಾಯ್ತು 
ಕೀಚಕಬಲಂ ಗ೦ಧರ್ವರಿಂದಿಂದಿರುಳ್ಗಡಿದೇಂ 
ಸಂಗಡಮಿಟ್ಟುವಾಯ್ಕೆ: ಪಂಪಭಾ, ೮. ೮೧) 

ಸಂಗಡವೆಕ್ಕಣ - ಗುಂಪಾಗು ಕುಣಿಯುವುದು (ಪಕಾರಕ್ಕೆ ವತ್ವಂ: 
ಸಂಘಾತಪ್ರೇಕ್ಷಣ೦-ಸಂಗಡವೆಕ್ಕಣಂ ರಾಕ್ಷಸಪ್ರಕರಣ೦- 
ರಕ್ಕಸವಗರಣಂ: ತಬ್ದಮದ, ೩೦೭ ಪ್ರ 

ಸಂಗಡಿ - ಜೊತೆಗಾರ (ಅಮೇಧ್ಯದಿ೦ ಬಟೆಕದು ತುಂಬಿ 
ಸಂಗಡಿವೊಲಾದ ಒಡಲಲ್ಲಿ ಮಹಾತ್ಮ ಪೊರ್ದು 
ನಿರಂತಸೌಖ್ಯಕೋಟಿಯಂ: ಸಮಯಪ, ೧೫. ೯೬) 

ಸಂಗಡಿಸು - ಒದಗು, ಉಂಟಾಗು (ಬಲವದು ದೈವದಿಂ ಸಮನೆ 
ಸಂಗಡಿಸಲ್‌ ಪುರುಡಲ್ಲಿ ಪುಟ್ಟಿ ಕೋಟಲೆಗೊಳಿಸುತ್ತುಂ 
ಇರ್ಪುದು: ಶಾಂತೀಶ್ವಪು, ೧೧. ೮೨) 

ಸಂಗಣಿಸು - ಉಂಟಾಗು (ಶ್ರೀನದಿಯ ತೊಜ್‌ಯ ಪೊರೆಯೊಳ್‌ 
ಎತ್ತುಗಳ ಕಾರಣದಿ೦ ಕಲಹಮಾಗಿ ಕಾದಿ ಸತ್ತು ಸಂಗಣಿಸಿದ 
ಆರ್ತದಿಂ ದುಷ್ಪಗಜ೦ಗಳಾಗಿ ಪಟ್ಟಿ: ಶಾಂತೀಶ್ವಪು, 
೧೨. ೧೧೭ ವ) 

ಸಂಗಡಿಗ - ಜೊತೆಗಾರ (ಮರುಳ ಪಯಣಕ್ಕೆ ತಜಗೆಲೆಯೆ 
ಸಂಗಡಿಗನೆಂಬಂತೆ ಪಾಪಿಯಪ್ಪಂಗೆ ಕುತ್ತಿತಧರ್ಮಮೆ 
ಸದ್ಭರ್ಮಮಾಗಿ ತೋರ್ಕುಂ: ಧರ್ಮಾಮೃ, ೧೧೪೭ ವ) 

ಸಂಗತ - ಕೂಡಿದ (ಸಂಗತ ಧೂಮಾವಳಿಯಂ ಇಭಂಗಳೆ ಗೆತ್ತು 
ಒಳಆ್‌ೌ ಪಾಯ್ದು ಪೊಗೆ ಪುಗೆ ಕಣ್ಣ೦: ಪಂಪಭಾ, ೫. ೯೨); 
ಯೋಗ್ಯವಾದ; ರಾಜನ ಹದಿನಾರು ಬಗೆಯ ಒಪ್ಪಂದಗಳಲ್ಲಿ 


(ಪಚ್ಚೆಯ 


ಒಂದು, ಮಿತ್ರತ್ವ (ಮಿತ್ರಭಾವದೊಳ್‌ ನೆಗಖ್ಛ್‌ ಸಂಧಿ 
ಸಂಗತಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 
ಸಂಗತಂಗಳು - - ಹೊಂದಿಕೊಂಡವು (ಕನಕರಜತಮಯ 


ಅನೇಕಭಂಗಿಭೃಂಗಾರಂಗಳುಂ ಅವಳೊಳ್‌ ಸಂಗತಂಗಳಾಗಿ 
ಮಣಿವಿತಾನ ನಾನಾಮಯೂಖಂಗಳೊಳ್‌ ಸೆಣಸಿ ಬೆಳಗುವ: 
ಆದಿಷು, ೮. ೧೫ ವು, - ಆತ್ಮೀಯತೆಯಿಂದಿರುವವು 
(ವಿನಯಮುಂ ಎಅಕಮುಂ ಅಪ್ಪುದು ಸನಾಭಿಗಳ್‌ 
ಸ೦ಗತ೦ಗಳಪ್ಪೊಡೆ: ಆದಿಷು, ೧೪. ೭೬) 

ಸಂಗತಿ - ಕೂಡುವಿಕೆ (ನಿನ್ನಿರವಂ ತಳೆದೊಪ್ಪುತಿರ್ಪ ತತ್ನರಸಿಗೆ 
ಮಾಡಲಿಂದು ನವಸಂಗತಿಯಂ ನಡೆ ಮನ್ಮನೋರಮೇ: 
ರಾಜಶೇವಿ, ೧೦. ೬೧); ಸಹವಾಸ (ಆ ಜಡಧಿಸಂಗತಿಯಿಂ 
ಜಡಬುದ್ಧಿ ಬುದ್ಧಿಯಂ ತೊಲಗಿಸಿತಕ್ಕುಂ ಅಲ್ಲದೊಡೆ 
ನೀನಿನಿತಂ ನುಡಿವೈ ಪಳಾಳಮಂ: ಪಂಪಭಾ, ೯. ೪೪) 

ಸಂಗತ್ವ - ರಾಜನ್ಯ (ಸ್ವಾಧೀನಸಂಗತ್ವಸ೦ಂತಾನ೦ ಪುತ್ರ ಕಳತ್ರ 
ಮಿತ್ರಸಹಿತಂ ಸಾಕೇತಸಿಂಹಾಸನಾಸೀನಂ ಪಾಲಿಸಿದಂ 
ಮಹೀವಳಯಮಂ: ಆದಿಪು, ೮. ೭೭) 


೧೦೫೭ 


ಸಂಗರ - ಯುದ್ಧ (ಆಜಿಗೆ ಬಂದೊಡ್ಡಲ್ಕೆ ಪೇಟ್‌ 
ಸಂಗರನಿಕಷದೊಳ್‌ ಎಮ್ಮಂದಮಂ ನೀನೆ ಕಾಣ್ಣೈ: ಆದಿಪು, 
೧೪. ೮೨) 

ಸಂಗರಪಿಶುನ ಯುದ್ಧಸೂಚನೆ (ನೋಡಿದಂ 
ತಿರ್ಯಗಾಲೋಕನಂ ಉದ್ಯತ್‌ ಚಕ್ರಮಂ 
ಸಂಗರಪಿಶುನವಿದೆಂಬನ್ನೆಗಂ ವಾರಿಜಾಕ್ಷಂ: ಜಗನ್ನಾವಿ, ೧೭. 
೧೩೬) 

ಸಂಗರರಂಗ 
ಬೆಡಂಗವೆಸರ್ಗಆ* 
ಗದಾಯು, ೧. ೧೫) 

ಸಂಗರಾಜಿರ ಸಂಗರರಂಗ 
ಕೌರವರೆಂಬಕಾಕಕುಳಕೆ ಎನ್ನ 
ಪಂಪಭಾ, ೧೨. ೧೩೫) 

ಸಂಗಳಿಸು - ಉಂಟಾಗು (ಭಂಗಿಗಳೊಳೆಮ್ಮೊಳಾದೀ ಸಂಗಡಮಂ 
ನೀಮೆ ಮನದೆಗೊಂಡೆಮ್ಮ ಕಿಸುರ್‌ ಪಿಂಗುಗೆ ಅಗಲ್ವೆಡೆಯೊಳ್‌ 
ಕೆಳೆ ಸಂಗಳಿಸುಗೆ ನಿಮಗ೦ ಎಮಗ೦ ಇಂ ಅತೆಗಳಿರಾ: 
ಆದಿಪು, ೧೧. ೧೩೩); ಒಟ್ಟಾಗು (ಸಂಗಳಿಸುಗೆ ನಿಮಗಂ 


ರಣಭೂಮಿ (ಅಂಗರರಂಗದೊಳಿಜಿವ 
ನೆಗಟ್ಟುಸ೦ಗರಮಂ ತೋರ್ಪಂ: 


(ಸಂಗರಾಜಿರದೊಳ್‌ 
ಒಂದೆ ಬಿಲ್‌ ಸಾಲದೇ: 


ಎಮಗ೦ ಇಂ ಲತೆಗಳಿರಾ: ಆದಿಪು, ೧೧. ೧೩೩), 
ಉಂಟುಮಾಡು (ನಿನ್ನಂ ನುಂಗುವುದರ್ಕೆ ಇವರಂ 
ಎತ್ತವೇಬ್ಕುಮೇ ನೆರಮಂ ಸ೦ಗಳಿಸಲ್ವೇಟ್ಕುಮೇ 


ಮಾತಂಗವಿರೋಧಿಗೆ ಕುರಂಗಸ೦ಗರ ಧರೆಯೊಳ್‌: ಪಂಪಭಾ, 
೩. ೧೭); ಸೇರು (ಭಾವದೊಳ್‌ ರಸಂ ರಸಪ್ರಸರದೊಳ್‌ 
ಸವಿ ಸಂಗಳಿಪಂತೆ: ಶಾಂತೀಶ್ನಷು, ೧. ೫೬) 

ಸಂಗಾಣಿ - [ಜೈನ] ಸಪ್ತಪದಾರ್ಥಗಳ ಸ್ವರೂಪ ನಿರೂಪಣ ಗ್ರಂಥ 
(ಪ್ರತ್ಯಕ್ಷಂ ಅನುಮಾನಂ ಆಗಮಂ ಎಂಬ ಮೂಖು 
ತೆಆದೊಳ್‌ ಆಗಮಸಿದ್ಧಮಪ್ಪ ಸಂಗಾಣಿವಿಭಾಗಂಗಳ್‌ 
ಪತ್ಯಕ್ಷಮಾದೊಡೆ: ಹರಿವಂಶ, ೨. ೫೪ ವ) 

ಸಂಗಿ - ಕೂಡಿದುದು (ದಿಶಾಯುವತಿಕೇಳಿಕೀರ್ಣ 
ಪಟವಾಸಚೂರ್ಣಂ ವಿಶಾಲತರತುಂಗಸೌಧತಳಸಂಗಿ 
ಪೌರಾಂಗನಾ ವಶೀಕರಣಚೂರ್ಣಮಾದುದು ಬಳೌಘ 
ಧೂಳೀಚಯಂ: ಆದಿಪು, ೧೧. ೧೫) 

ಸಂಗೀತಕ ಹಾಡುವಿಕೆ (ನುತಸುರವೃಂದಂ 
ಸಂಗೀತಕಕ್ಕೊಡರ್ಚಲೆವೇಟ್ಲಿಂ: ಆದಿಷು, ೯. ೧೩) 

ಸಂಗೀತಕಸಂಗತ ಹಾಡುವಿಕೆಯಿಂದ ಕೂಡಿದ 
(ಮೂವತ್ತಿರ್ಭಾಸಿರ ಸಂಗೀತಕಸಂಗತನಾಟ್ಯಶಾಲೆಗಳುಂ: 
ಆದಿಷು, ೧೫. ೩ ವ) 

ಸಂಗೀತ ಕೀರ್ತಿ - - ಹಾಡಲ್ಲಟ್ಟ ಕೀರ್ತಿಯುಳ್ಳವನು (ಅತ್ತಿಯ 
ಪಿರಿಯ ಮಗಂ ಭುವನತ್ರಯ ಸಂಗೀತ ಕೀರ್ತಿ ಸೋಮಂ: 
ಪಂಪಭಾ, ೧. ೬೧) 

ಸಂಗುಡಿ ಬಾವುಟ (ಗುಡಿ ನೇಣ್‌ ಕಾಂಡಪಟಂ ಮೊಳಂ 
ಗಳಿಗೆಯು೦ ತೊತ್ತೆತ್ತವುಂ ಬಂಡಿ ಸಂಗುಡಿ ನೇಣ್ಕಂಟಣೆ 
ಗೋಣಿ ದಂಡಿಗೆ ಇಂಬಿವಿನಿತುಂ ದಂಡಿಂಗೆ 
ಸಾಮಗಿಗಳ್‌: ಸೂಕ್ತಿಸುಧಾ, ೧೮. ೨೩) 

ಸಂಗುಣ - ಜಟ್ಟಿ ಕಾಳಗದ ಒಂದು ವರಸೆ (ಎಸೆವ ಮುಹಗ್ಗಳಂ 
ಠಡಕಿ ಕಕ್ಚವಡಂ ಮುಹಡ೦ ತುಳಾಢಿ ಸಂದಸುವಿಡಿವಟ್ಟಿ 
ಸಂಗುಣವಳಯಂಗೆಪಾಸಗೆ ವನ್ನಿಮುಟ್ಟ ಎನಿಪಪ 
ಜೆಟಿಗನ ನಚ್ಚಿನ ಬಿನ್ನಣಮೊಪ್ಪೆ ಕಾದಿದರ್‌: ಚಂದ್ರಪ್ರಷು, ೫. 
೭೮) 


ಸಂಗುಣಿತ - ಗುಣಿತವಾದ (ನವಸಂಗುಣಿತ ದ್ವಿಸಹಸ್ಪತ್ತರಾಂತ 
ಸ್ಥಶಾಮೃತಾವ್ಯವಹರಣಂ: ವರ್ಧಮಾಷು, ೧೦. ೧೧) 

ಸಂಗ್ರಹಾಕರ - ಹತ್ತು ಗ್ರಾಮಗಳ ಗುಂಪಿನ ನಡುವಣ ದೊಡ್ಡ 
ಊರು (ಘೋಷಾಕರ ಸಂಗಹಾಕರ ಗೋವುಜ೦ಗಳುಮಂ: 
ಆದಿಹು, ೮. ೬೩ ವ) 

ಸಂಗ್ರಾಮ - ಯುದ್ಧ (ಸಮರಂ ಸಂಗ್ರಾಮಂ ಯುದ್ಧಂ ಆಜಿ 
ಯಾಯೋಧನಂ೦ ಸಮೀಕಂ ಕದನಂ ಸಮಿತಿ ರಣಂ ಪಥನಂ 
ಜನ್ನಂ ಆಹವಂ ಸಂಯುಗಂ ಪಘಾತಂ ಕಲಹಂ: ಅಭಿಧಾವ, 
೧. ೧೪. ೧) 

ಸಂಗ್ರಾಮಲಂಪಟ - ಯುದ್ಧದಲ್ಲಿ ಅತ್ಯಾಸಕ್ತನದವನು, ಕಲಹಪ್ರಿಯ 
(ಖಚರಕುಮಾರರ್‌ ದೋರ್ವಲದೃಪ್ತರ್‌ ಪುರಮಂ 
ನೂರ್ವರ್‌ ಸಂಗ್ರಾಮಲಂಪಟರ್‌ ಪೊಣಮಟ್ಟರ್‌: ಪಂಪರಾ, 
೧೦. ೨೧೬) 

ಸಂಗ್ರಾಮಾವನಿ - ಸಂಗರರಂಗ (ಈ ವಜ್ರಾವರ್ತ ಚಾಪಮಂ 
ಮೀಣುವನಿನ್ನಾವನೆನುತ್ತುಂ ಸ೦ಗ್ರಾಮಾವನಿಗನುಜನ ಕೆಲಕ್ಕೆ 
ರಾಮಂ ಬಂದಂ: ಪಂಪರಾ, ೯. ೧೧೪) 

ಸಂಘ - ಸಮೂಹ (ಸೇವ್ಯಮಲ್ಲಲ್ಲಿ 
ಕದಳೀಸಮುದಯಂ: ಪುಷ್ಪದಂಪು, ೯. ೧೫) 

ಸಂಘಟ್ಟ - ಗಟ್ಟಿಸಲ್ಲಟ್ಟ (ಸಂಜೀವಕಂಗೆ ಒಲ್ಲು ನೀಡಿದಂ ಉದ್ದಿನ್ನ 
ಮದಾಂಧಸಿಂಧುರ ಫಟಾ ಸಂಘಟ್ಟ ಕುಂಭಾಗ್ರನಿರ್ಯತ್‌ 
ಅಸ್ಕಕ್‌ ಕುಂಕುಮ ಪಂಕಪಂಕಿಳಸಟಾಜಾಳಂ ಮೃಗಾಧೀಶ್ವರಂ: 
ಪಂಚತಂತ್ರ, ೧೧೦) 

ಸಂಘಟ್ಟನ ತಾಗುವಿಕೆ, ಘರ್ಷಣೆ 
ಮೌಳಿಮಾಳೆಕುಟ್ಟಿಮಸಂಘಟ್ಟನದಿಂ 
ಪುಷ್ಪದಂಪು, ೪. ೭೧) 

ಸಂಘಾತ - ಗುಂಪು (ಮಹೋಗ್ರಮೃಗ ಸಂಘಾತಂಗಳೊಳ್‌ 
ಅದೊಂದನಿಂತಿರೆ ಕಂಡೋಡುವು ವಲ್ಲವಿಂತಿವು: ಆದಿಷು, 
೧೩. ೮೨); ಹೊಂದಾಣಿಕೆ (ನಿಮ್ಮ ಜನನಿಯರಪ್ಪ ನಾಲ್ಲರುಂ 
ಬಂದು ಪೂರ್ವಸ್ಥರೂಪದಿಂ ನಿನಗೆ ಸಂಘಾತಮಾಗಿರೆ 
ಧರ್ಮದಿಂ ಪೇಟ್ಗು: ಧರ್ಮಾಮೃ, ೧೪. ೪೫ ವ) 

ಸಂಘಾತಕತ್ವ - ಗುಂಪಿನೊಡನೆ (ಭವದೇವಂ ದ್ರವ್ಯಸಂಯುತನಾಗಿ 
ಪನ್ನೆರಡು ವರ್ಷಂಬರಂ ಸಂಘಾತಕತ್ವದಿಂ ವಿಹಾರಿಸಿ: 
ಚಾವುಂಡಪುಚಂದ್ರ ಪು. ೩೭೬, ಸಾ. ೨೪) 

ಸಂಚಕರ - ಮುಂಗಡ (ಹರ್ಷಮಂ ಧರಿಯಿಸಿದ೦ ಜಯಕ್ಕಿದುವೆ 
ಸಂಚಿಕರಂ ತನಗಾದುದೆಂಬಿನಂ: ಪಾರ್ಶ್ವನಾಪು, ೩. ೩೩) 


ನಾರಂಗಸಂಘಂ 


(ಎಅವ ನೃಪಾಳರ 
ಅತಿಮುಖರಮಾಗೆ: 


ಸಂಚಕರಂಗೊಳ್‌  - ಮುಂಗಡವನ್ನು ಪಡೆದುಕೊ 
(ಮಾರಮಥನನಂ ಸ್ತುತಿಯಿಸಿ ತತ್ಪಕಟಫಲಪ್ರಾಪ್ತಿಗೆ 


ಸಂಚಕರಂಗೊಳ್ಳಂತೆ ಸಿದ್ಧಶೇಷೆಯನಾಗಳ್‌ ಕೊಂಡು: ಆದಿಪು, 
ಫು ಈ 

ಸಂಚಯ - ಸಮೂಹ, ಗುಂಪು (ನಿಕುರುಂಬಂ ನಿವಹಂ ವಂ 
ಸಮುದಯಂ ಬೃಂದಮ ನಿಕಾಯಂ ಚಯಂ ನಿಕರಂ 
ಸಂಹತಿ ಸಂಚಯಂ ಸಮಿತಿ ಸಂದೋಹಂ ಸಮಾಜಂ ಕುಲಂ 
ಪ್ರಕರಂ ಸಂಕುಲಂ ಉತ್ಕರಂ ಗಣ೦ ಶ್ರೇಣಿ ಪ್ರವರ್ಗಮ 
ಕದಂಬಕಂ ಓಫಂ ತತಿವಾರಂ ಆವಳಿ ಸಮೂಹಂ 
ವ್ರಾತಮೇಕಾರ್ಥಂ: ಅಭಿಧಾವ, ೨. ೧. ೨೭) 


ಸಂಚರಣ - ತಿರುಗಾಟ (ಪಾವನತಪೋವನಸಂಚರಣಕ್ಕೆ ತಾನೆ 
ಮತ್ತೆಅಕಮನಾಂತುದೀಗಳ್‌ ಅನಿವಾರಣಮೆನ್ನಯ 
ಚಿತ್ರವಾರಣಂ: ಚಂದ್ರಪ್ರಹು, ೪. ೧೫) 


೧೦೫೮ 


ಸಂಚಲ - - ಚಂಚಲ, ಅಸ್ಥಿರ (ತಮ್ಮೊಳಗ್ಗಲಿಸಿ ಪೊದಳ್ಟು 
ಪರ್ವಿದವಿವೇಕತೆಯಿಂ ನೃಪಚಿತ್ತವೃತ್ತಿ ಸಂಚಲಂ ಅದಣಿಂದಂ 
ಓಲಗಿಸಿ ಬಾಟ್ವುದೆ ಕಷ್ಟಂ ಇಳಾಧಿನಾಥರಂ: ಪಂಪಭಾ, ೧೨. 
೯೨) 

ಸಂಚಲಿತ - - ಕಂಪಿಸುವ (ಜಳಧರಸಮಯನಿಶಾಸಂಚಲಿತ 
ವಿದ್ಯುತ್‌ ಪಿಂಗಳಾಕ್ಷಪಾತಂಗಳಿಂ ದೆಸೆಗಳಂ ನುಂಗುವಂತೆ 
ಮುಳಿದು ನೋಡಿ: ಪಂಪಭಾ, ೧೩. ೭೫ ವ) 

ಸಂಚಳ - ಚಂಚಲ (ತಟೀಪಾದಪ ವೀಧಿ ಪಂತಿಗುರುಳಂತಿರೆ 
ಸಂಚಳ ಮೀನಸಂಚಯಂ ತೋರ್ಪವೊಲ್‌ ಒದಿರೆ: 
ನೇಮಿನಾಪು, ೧. ೬೧) 

ಸಂಚಳನ - - ಚಲನೆ, ಅಲುಗಾಟ (ಅಮರಿ ನರ್ತಿಸೆ ಜೆಲ್ವಂ 
ಪುದಿದು ಉರಚೆಲ್ಲಿಯೊಳೆಸೆದುದು ತದುರೋಜ 
ಸರೋಜಮುಕುಳ ಯುಗಸಂಚಳನಂ: ಆದಿಹು, ೭. ೧೯) 

ಸಂಚಳಿಸು - ಕಂಪಿಸು; ಅಲುಗು (ಸಂಚಳಿಸಿ ಪೊಳೆವ ಮಿಚಿನ 
ಗೊಂಚಲ್‌ ಬರ್ಪಂತೆ ಬಂದರಮರಾಂಗನೆಯರ್‌: 
ಸುಕುಮಾಚ, ೮. ೬೫) 

ಸಂಚಾರಿಕೆ - ದೂತಿ (ಸಂಚಾರಿಕೆ ತಾ೦ ದೂದವಿ: ಅಭಿಧಾವ, ೧. 
೧೧. 

ಸಂಚಾರ್ಯಮಾಣ - -  ಲಿಸುವ (ಸಂಚಾರ್ಯಮಾಣ 
ಚಾರುಚಾಮರನಿಚಯ ವಿಚಳದವಿರಳಾನಿಳಂಗಳಿಂದಂ 
ವಿರಳವಿರಳಮಾದಾಗಳ್‌: ಆದಿಷು, ೧೪. ೯೫ ವ) 

ಸಂಚಿತ - ಕೂಡಿಟ್ಟ (ನಾಟ್ಕಮಾಲಾಮರಂ 
ಮಂಗಳೋಪಕರಣಂಗಳಿಂದಂ ಇದಿರ್ಗೊಂಡು ಎಐಗಿ 
ಪೊಡವಟ್ಟು ನಿಜಸಂಚಿತಾಂಚಿತವಸ್ತುಗಳಂ ತಂದು ಮುಂದಿಡೆ: 
ಶಾಂತಿಷು, ೧೧. ೭೦ ವ) 

ಸಂಚಿತಶೌರ್ಯಧನ - ಒಗ್ಲೂಡಿಸಿಕೊಂಡ ಶೌರ್ಯವೇ 
ಧನವಾಗುಳ್ಳವನು (ತೊಟಲ್ಲು ನಾರ್ಗಳನುಡಲ್‌ ತರುತಿರ್ದೆಲೆ 
ಮಾಡಲಾರ್ತನಿಲ್ಲಾ ಆಗಳೆ ಕೋಪಮಂ ನಿನಗೆ 
ಸಂಚಿತಶೌರ್ಯಧನಂ ಧನಂಜಯಂ: ಪಂಪಭಾ, ೭. ೪೭) 

ಸಂಚಿತಸುಕೃತ ಹಿಂದೆ ಗಳಿಸಿದ ಪುಣ್ಯ (ಪೂರ್ವಜನ್ಮ 
ಸಂಚಿತಸುಕೃತದಿ೦ ದಿವ್ಯಾಯುಧ ವಸ್ತುವಾಹನಂಗಳುಮಂ 
ದಿವ್ಯಸ್ತೀಯರುಮಂ ಸ್ವೀಕರಿಸಿ: ಪಂಪರಾ, ೧೫. ೧೧ ವ) 

ಸಂಚಿತಾರ್ಥ - ಕೂಡಿಟ್ಟ ಧನ (ಮುನ್ನ ತಂದ ಮಾಂಸಮಂ 
ಸಂಚಿತಾರ್ಥಂ೦ ಎಂದು ಮಡಗಿ ಮತ್ತಂ ಬೇಟೆಗೆ 
ಪೋಪುದುಂ: ಪಂಚತಂತ್ರ, ೯೨ ವ) 

ಸಂಚಿವಾರ ಹಣದ ಸಂಗ್ರಹ (ಬೇಡಿದೊಢಿಯದೆಮದೆಮಗೆ 
ಪಾಗುಡಮಟ್ಟ ಮನಕ್ಕೆ ವಂದುದಂ ಬೇಡಿದನೋ 
ಸಮರ್ಥನದೇವನೊ ದೈನ್ಯದ ಸಂಚಿವಾರಮಂ ನೋಡಿರೆ 
ನಾಲ್ಕುಪಾಯಮಿರೆ ಗರ್ವದಿನಿಕಕ್ಕುಮೆ ಸಿದ್ಧಿ: ಶಾಂತಿಪು, ೨. 
೩೨೦ 


ಸಂಚಿಸು - ಸಂಗಹಿಸು (ಸಂಚಿಸು-ಸಂಗಹೇ: ಶಬ್ದಮದ, ಧಾ 
೭೫೩) 
ಸಂಚುವೆಜು — ಸುಂದರವಾಗಿರು (ಪರಿಸರದೊಳ್‌ 


ಸಂಚುವೆತ್ತಿಂಚರದಿ೦ ತನ್ನ ಚೆನ್ನಕಿನ್ನರಿಯೊಳ್‌ ಶ್ರುತಿಗೂಡಿ: 
ಶಬರಶಂ, ೩. ೩೫ ವ) 

ಸಂಚೂರ್ಣಿತ - ಚೂರುಚೂರಾದ (ಭುಜಾಬಲಸಂಚೂರ್ಣಿತ 
ವೀರಕೌರವಶತಂ ದುಶ್ವಾಸನೋರಸ್ಸಳೋಚ್ಛ್ಚಲದ ಉಷ್ಣಾಂಬು 
ನಿಮಗ್ನಪೂರ್ಣಜಠರಂ: ಗದಾಯು, ೨. ೪೮) 


ಸಂಚೂರ್ಣಿತಮತಿ - ಘಾತಕ ಬುದ್ಧಿಯವನು] (ಆ ವಾಕ್ಕಮುಂ 
ವಿಜ್ಞಾನಮೆ೦ಂಬೆಯಪ್ಪೊಡೆ ಪೂರ್ವೋಕ್ತದೋಷಪಷಾಣ 
ಸಂಚೂಣೀತಮತಿಯೇ ಏನನೇತಉೌೊಳ್‌ ನಿಶ್ಚಯಿಸುವಯ್‌: 
ಆದಿಹು, ೨. ೧೦ ವ) 

ಸಂಚೂಳಿಕಾ[] ಬೆಟ್ಟದ ತುದಿ (ಮಣಿಮಯಕಿರೀಟ 
ಉದಗವಿಸ್ತುರಿತ ಸಂಚೂಳಿಕಾ ಕನಕಾಚಳಮನೆ ಪೋಲ್ತು: 
ಆದಿಷು, ೧೪. ೧೦೮ ವ) 

ಸಂಛನ್ನ — ಚೆನ್ನಾಗಿ ಮುಚ್ಚಿದ (ಸ೦ಛನ್ನ ಶಾಖಾಕುಲದಿಂ ಜೆಲ್ವಾದ 
ಯಷ್ಯಾಶ್ರಮದ ರಚನೆಯಂ  ನೋಡುತಂ ಪೋದೆಂ: 
ಕಾದಂಸಂ, ೧. ೭೦); ಇಡಿಕಿರಿದ (ವಾದ್ಯವಾದನ 
ವಾಚಾಳಮುಂ ಗಾಯಿಕಾಸಂಛನ್ನಮುಂ ವಾಂಶಿಕ ಸಂಕುಳ 
ಸಂಕೀರ್ಣಮುಂ: ನೇಮಿನಾಪು, ೩. ೯೮ ವ); ಗುಂಪು 
(ಸೂಸುತು೦. ಗಣನಾತೀತಮೆನಲ್ಕೆ ಮಾರ್ಗಣ ಪಾಯ್ದತ್ತು 
ಸಂಛನ್ನದಿಂ: ಕುಸುಮಾಕಾ, ೧೧. ೭೩) 

ಸಂಛಾದನ - ಆವರಿಸುವ (ವಿನಯಾಮೃತಮರೀಚಿ ಸಂಛಾದನ 
ಅಂಬೋಧಸಂತತಿಯುಭಯಲೋಕವಿವೇಕ 
ವಿಲೋಚಣಾಸ್ತಮಯವೇಲೆಯುಂ: ಆದಿಷು, ೧೪. ೧೨೨ 
ವ) 

ಸಂಛಾದಿತ - ಮುಸುಕಲ್ಪಟ್ಟ (ಸಿ೦ಹಾಸನಮಸ್ತಕಸ್ಥಿತನುಂ 
ವಿರಾಜಮಾನ ಧವಳಚ್ಛತ್ರಚಾಮರ ಸಹಸಸಂಭಾದಿತನುಂ ಆಗಿ 
ವಿಕ್ರಾಂತತುಂಗ೦ ಒಡ್ಡೋಲಗಂಗೊಟ್ಟರೆ: ಪಂಪಭಾ, ೧೪. 
೨೧ ವು 


ಸಂಜನಿತ - ಹುಟ್ಟಿದ ಮೂಡಿದ (ಸಮರತಸಂಜನಿತ 
ಪರಿಶ್ರಮಮಂ ದಂಪತಿಗೆ ಕಳೆದು ಮಗುಟ್ಜುಂ 
ರತಿರಾಗಮನನೋಲಗಿಸುವುದು ನವೋದ್ಗಮಪರಿಮಳ 


ವಿಷಯಮೆನಿಸಿ ವಿಷಯಸಮೀರಂ: ಮಲ್ಲಿನಾಹು, ೨. ೧೮) 

ಸಂಜನಿತೋತ್ಸವ - ಹುಟ್ಟಿದ ಹಬ್ಬ (ಮಿಸುಗುವ ರತ್ನಮಾಲೆಗಳ 
ವಂದನಮಾಲೆ ಮನಕ್ಕೆ ವಂದದೇನೆದುದೋ 
ಬೀದಿವೀದಿಗಳೊಳ್‌ ಅರ್ಭಕಸಂಜನಿತೋತ್ಸವಾನಕಂ: 
ಸುಕುಮಾಚ, ೧೦. ೨೭) 

ಸಂಜಯ - ಕುರುಕ್ಷೇತ್ರದಲ್ಲಿ ನಡೆಯುವುದನ್ನು ಧೃತರಾಷ್ಟ್ರನಿಗೆ 
ವಿವರಿಸಿದ ಅವನ ಆಪ್ತ (ಸಂಜಯನ ಮಡಿಗೆ 
ದುರ್ಯೋಧನನಿಂತೆಂದಂ:: ಗದಾಯು, ೩. ೫೯ ವ) 

ಸಂಜಾತದಯ - - ದಯಾವಂತ (ಆತತ ಯಶೋವಿತಾನಂ 
ಅಜಾತಭಯಂ ಪೂರ್ವಪರಿಮಿತ ಆಯುಷ್ಯಂ 
ಸಂಜಾತದಯಂ: ಆದಿಪು, ೬. ೬೪) 

ಸಂಜೆಗವಿ ಸಾಯಂಕಾಲ ಆವರಿಸು (ಭೂತಾಂಗನಾನಿಕರಂ 
ಶೋಣಿತವಾರಿಯಂ ಕುಡಿದು ಅಗುರ್ವಪ್ಪನ್ನೆಗಂ ಸೂಸೆ 
ನೋಡ ಕವಿಲ್ತಿರ್ದುದು ಕೂಡೆ ಸಂಜೆಗವಿದಂತಾ ದ್ರೋಣನಿಂ 
ಕೊಳ್ಳುಳಂ; ಪಂಪಭಾ, ೧೨. ೨೫) 

ಸಂಜೆಮಂತ್ರ ಸಂಧ್ಯಾವಂದನೆ... (ಅಜನ೦ ಬಿಟ್ಟೂಳ್ವ 
ಸಂಜೆಮಂತ್ರದಪುಟ್ಟಿದ ಮನೆ ಪೊಲ್ಲ ವೇದವದಜೆಂದೊಲ್ಲಂ: 
ಸಮಯಪ, ೧೩. ೨೪) 

ಸಂಜೆಮೀಹ ಸಾಯಂಕಾಲದ ಸ್ನಾನ, ಸಂಧ್ಯಾವಂದನೆ 
(ಸ೦ಜೆಮೀಹಮೆಂಬಿವನೆಲ್ಲಮಂ ಬಿಟ್ಟು ಸವಣರನೆ ಕೂಡಿಯೆ 
ಕೆಟ್ಟಂ ಕುಲದಿಂದೆ ಕೆಟ್ಟನೆಂಬರ್‌ ಪಾರ್ವರ್‌: ಸಮಯಪ, ೧೩. 
೨೫) 

ಸಂಜೆಮುಗಿಲ್‌ - ಸಾಯಂಕಾಲದ ಕೆಂಪು ಮೋಡ (ರುಧಿರಂ 
ದಿಗಂತಮಂ ಮೇಳಿಸಿ ಕೊರ್ವಿ ಕಲ್ಪದವಸಾನದ 


೧೦೫೯ 


ಸಂಜೆಮುಗಿಲ್ಲಳಂದಮಂ ಪಾಳಿಸೆ . . ಭಯಂಕರಮಾಯ್ತು 
ತುರಂಗಸ೦ಗರಂ: ಪಂಪರಾ, ೧೩. ೬೩) 

ಸಂಜೆವಾರಿಸು - ಸಾಯಂಸಂಧ್ಯಾವಂದನೆ ಮಾಡು (ಒಂದು 
ದಿವಸಂ ಸಂಜೆವಾರಿಸಲೆಂದು ಪೋದಲ್ಲಿ ಆದಿತ್ಯಂಗಿದಿರಂ 
ನೀರಂ ಸೂಸುವಾಗರ್ಳ: ವಡ್ಡಾರಾ, ಪು ೫, ಸಾ ೩) 


ಸಂಜೆವಾಸ - ಸಂಜೆಮಂತ್ರ, ಸಂದ್ಯಾವಂದನೆ (ಬೆರಲೊಳ್‌ 
ಪುಲ್ಲಿಲ್ಲದೆ ದೇವರನರ್ಚಿಸೆ ಸಂಜೆವಾಸೆ: ಸಮಯಪ, ೧೧. 
೮೯) 

ಸಂಜೆವಾಸು - ಸಂಧ್ಯಾವಂದನೆ ಮಾಡು (ಸವಳದೆ 


ಸಂಜೆವಾಸಿದಪೆಂ ಎಂದು ನಿಬಂಧಧದೆ ಕರ್ಚಿ ಕಾಲ್ಗಳಂ 
ದಿವಸಕರಂಗೆ ನೀರ್ದುಳುಕಿ: ಸಮಯಪ, ೧೪. ೨೫) 


ಸಂಜೆವೊಟ್ಟು -. [ಸಂಜೆ-ಪೊಲು] ಸಂಜೆ ಸಮಯ 
(ಹರಕ೦ಠನುರಃಕಮಳಾಲಯದಿ೦ ಸಿರಿ ಸಂಜೆವೊಲುಬರೆ 
ಮುಷಿತಸುಖೋದಯಮಾಗಿ ಪುಗಿಸಿ ತದ್ದೀತಿಯಿಂದೆ 
ಮುಚ್ಚುವವೊಲಾಯ್ತು ನಳಿನನಿಕೋಚಂ: ಆಚವರ್ಧ, ೮. 
೨೪) 

ಸಂಜ್ಞಾತತ್ವ — [ಜೈನ] ಏಳು ಬಗೆಯ ಅನ್ವಯಕ್ರಿಯೆಗಳಲ್ಲಿ ಒಂದು 
(ನಾಲ್ಪತ್ರೆಂಟು ದೀಕ್ಷಾನ್ವಯಕ್ರಿಯೆಗಳುಮ೦ಂ ಸಂಜ್ಞಾತತ್ವಂ 


ಮೊದಲಾಗೇಟನ್ಹಯ ಕ್ರಿಯೆಗಳುಮನಜಿಪಿ: ಅಜಿತಪು, ೧೨. 
೧.ಘ 


ಸಂಜ್ಞಾನಪಂಚಕ - [ಜೈನ] ಮತಿ, ಶ್ರುತ, ಅವಧಿ, 
ಮನಃಪರ್ಯಯ, ಕೇವಲ ಎಂಬ ಐದು ಬಗೆಯ ಜ್ಞಾನಗಳು 
(ಅಭಿನಿಬೋಧಕಜ್ಞಾನಮುಂ ; ಕೇಲಜ್ಞಾನಮುಂ 
ಎಂಬೀಸಂಜ್ಞಾಪಂಚಕಮುಂ: ಸುಕುಮಾಚ, ೮. ೪ ವ) 

ಸಂಜ್ಞೆ - ಆಹಾರ, ಭಯ, ಮೈಥುನ, ನಿದ್ರೆ ಎಂಬ 
ಸಂಜ್ಞೆ[ಬಯಕೆ]ಗಳಿರುವ ಜೀವಿ, ಮನುಷ್ಯ (ಆ 
ಪಂಚೇಂದ್ರಿಯಮುಂ ಸಂಜ್ಞಿಯಸಂಜ್ಞಿಯೆಂಬ 
ಭೇದದಿಂದಿತ್ತೆಜನಕ್ಕುಂ: ಸುಕುಮಾಚ, ೮. ೬ ವ) 

ಸಂಜ್ಜಲನ - ತೀವ್ರವಾದ ಶಾಖ; [ಜೈನ] ಚಾರಿತ್ರ್ಯದ 
ಪರಿಪೂರ್ಣತೆಗೆ ಪೂರಕವಾದ ಕರ್ಮ (ತನ್ನ 
ಪರಿಣಾಮವಿಶೇಷದಿಂ ಚತುಃ ಸಂಜ್ವಲನ 
ನವನೋಕಷಾಯಂಗಳೆಂಬ ಪದಿಮೂಖು ಪ್ರಕೃತಿಗಳುಮಂ 


ಅಂತಃಕರಣಂ ಮಾಡಿ: ಆದಿಪು, ೧೦. ೧೪ ವ) 

ಸಂತಂ - ನೆಮ್ಮದಿ (ಲೋಕದೊಳಂ ನಿನ್ನಿರ್ಕೆಯ ಲೋಕಾಗ್ರಮೆ 
ಸಂತಂ ಅದನೆ ಮಾಡೆನಗರ್ಹಾ: ಆದಿಪು, ೧೦. ೫೭), 
ಸೌಖ್ಯ (ದಿಗ್ಬಿಜಯಮುಮಾದಂತೆಡರೆಯ್ದೆ ನಡೆದುದೆ ಸಂತಮೆ 
ದಕ್ಷಿಣಭುಜಕ್ಕೆ ಭೂವಲ್ಲಭನಾ: ಆದಿಷು. ೧೪. ೪೮); 
ಯಾವಾಗಲೂ (ಸುಯೋಧನನಾಳುತ್ತಿರೆ ಸಂದ ಹಸ್ಮಿನಪುರಂ 
ಸಂತಂ ಬಸಂತಂ: ಪಂಪಭಾ, ೩. ೩೨) 

ಸಂತತಂ - ಯಾವಾಗಲೂ (ಸಂತತಮೋದಿ ನಿಂದ ತಪದೊಳ್‌ 
ಶ್ರುತದೊಳ್‌ ಗುಣದೊಳ್‌ ವಿಶೇಷದಿ೦ದಿಂತಿವರೆಲ್ಲರಂ 
ಪಿರಿಯರ್‌: ಸುಕುಮಾಚ, ೧. ೩೦) 

ಸಂತತಿ - ಸಮೂಹ (ಉಡಲುಂ ತುಡಲುಂ ವಸ್ತಂ ತುಡುಗೆಯಂ 
ಆನೆಯುಮಂ ಅರ್ಥಿಸಂತತಗೀಯಲ್‌ ಬಿಡುವೊನ್ನುಮಂ: 
ಪಂಪಭಾ, ೧೦. ೩೮); ಪೀಳಿಗೆ, ವಂಶ (ಸಂತತಿ ವಂಶಂ 
ಗೋತ್ರಂ ಸಂತಾನಂ ಜನನಂ ಅನ್ವವಾಯಂ ಕುಲಂ: 
ಅಭಿಧಾವ, ೧. ೧೧. ೨೯); ಗುಂಪು (ಸಕಲಸುಹೃತ್‌ಸಂತತಿ 
ಪರಸೆ ನಂದನಿರ್ದಂ ಸುಖದಿಂ: ಜಗನ್ನಾವಿ, ೩. ೨೬) 


ಸಂತತಿಗೆಡು — ವಂಶ ನಾಶವಾಗು (ಜಂತಿಗರ್‌ 
ಸಂತತಿಗೆಟ್ಟರಂತಟಲೆ ತಂಬುಲಿಗರ್‌ ನಂಬುಗೆಗೆಟ್ಟರಂತೆ 
ಪೆಣಸಾರೆ: ಧರ್ಮಾಮೃ, ೨. ೪೧ ವ) 

ಸಂತತಿಚ್ಛೇದ - ವಂಶನಾಶ (ಮಗಳಂ ಈವೆನಪ್ಪೊಡೆ 


ಕೊಡಗೂಸೆಂಬುದು ಪೆಜಣರೊಡವೆ ಮಗನಂ ಈವೆನಪ್ಪೊಡೆ 
ಸಂತತಿಚ್ಛೇದಮುಂ ಪಿಂಡಚ್ಛೇದಮುಂ ಅಕ್ಕುಂ ಅದಜೆಂದ 
ಎನ್ನನೆ ಕುಡಲ್ವೇಟ್ಕುಂ: ಪಂಪಭಾ, ೩. ೨೫ ವ) 


ಸಂತಪ್ಪ - - ಬಿಸಿಯಾದ (ಅಂತಸ್ಸುರದತಿಸ್ಪಾರಸಮರೋಷ್ಯ 
ಸಂತಪ್ಪಜಲ ಪ್ರತ್ಯೇಕಚುಳುಕಪಾನಮಾತ್ರ ಜಾನುದಘ್ನ 
ಜಲದುರ್ಗನುಮಾಗಿ: ಆದಿಪು, ೧೪. ೫೨ ವ) 

ಸಂತಪ್ಪಚಿತ್ತ - - ಬೆಂದ ಮನಸ್ಸು (ಅಜ್ಞಾನಿಯವೋಲ್‌ ನೀನುಂ 
ಶೋಕಾನಲಸಂತಪ್ರಚಿತ್ತನಪ್ಪುದು ದೊರೆಯೇ: ಪಂಪಭಾ, ೧೧. 
೧೦೮) 

ಸಂತರ್ಜಿತ - ಭಯಗೊಂಡ (ವಿಧುಂತುದನಂತೆ ಸಂತರ್ಜಿತ 


ರಾಜಹಂಸಮಂಡಳಮುಂ: ರಾಜಶೇವಿ, ೮. ೧೧೮ ವ) 

ಸಂತರ್ಪಣಕರ ಸಂತೋಷಕರ (ಕಂದರ್ಪಸುಖನಿಲಯಮೆನೆ 
ಸಂತರ್ಪಣಕರಮಖಿಲಭೋಗಭೂಮಿ ವಿಭಾಗಂ: ಆದಿಪಷು, 
೫. ೨೮) 

ಸಂತಸ ಸಂತೋಷ (ಮನದೊಳ್‌ ತ್ರೈಭುವನಮಂ 
ಆಳ್ಬನಿತುವರಂ ತನಗೆ ಸಂತಸಂ ಪೆರ್ಜಿಯು೦ ಅಂದು 
ಇನಿಸು ಅಂಧನೃಪಂ ತನ್ನಯ ಜನದೊಳ್‌ ಕೆಲನಜೆಯೆ 
ಕೃತಕಶೋಕಂಗೆಯ್ದಂ: ಪಂಪಭಾ, ೩. ೮) 

ಸಂತಸವಾತು ಸಂತೋಷದ ನುಡಿ, ವಾರ್ತೆ 
(ಬರವಿನೊಳಾದದೊಂದು  ಮೊಗರಾಗಮೆ ಸಂತಸವಾತಂ 
ಅಂತು ಅನಕ್ಷರಮಣೆಪುತ್ತುಂ ಇರ್ಪಿನೆಗಂ: ಆದಿಷು, ೩. ೮೫) 

ಸಂತಸಿಕೆ - ನಲಿವು (ಒಸಗೆಯ ಮೇಲೆ ಮತ್ತೊಸಗೆ ಪೊಕ್ಕು 
ಪೆರ್ಚಿನ ಮೇಲೆ ಪೆರ್ಚುಸ೦ತಸಿಕೆಯ ಮೇಲೆ ಸಂತಸಿಕೆ..... 
ಪಸರಿಸುವಂತಿರೆ: ಅನಂತಪು, ೧೨. ೮೧) 


ಸಂತಾನ - ಅವಿಚ್ಛಿನ್ನ (ಸದೃಶಾಪರಾಪರೋತ್ಪತ್ತಿಯೆಂಬಿವಣೆಂ 
ವಿಪಲಬಬುದಿಗೆ ಸಂತಾನರೂಪದಿಂ ಪುಟ್ಟುತ್ತಿರ್ದ 
ವಿಜ್ಞಾನಲಕ್ಷಣ೦ಗಳ್‌ ಆತ್ಮಾಭಿಧಾನಮಂ ಪುಟ್ಟಸುಗುಂ: 
ಆದಿಪು, ೨. ೯ ವ); ಸಮೂಹ, ಸಾಲು (ಕೇಳ್ದೆ ದಲ್‌ 
ಮೊದಲಿಂ .. . ಭವತ್‌ ವೃತ್ತಾಂತಸಂತಾನಮಂ: ಕಾದಂಸಂ, 
೮. ೪೫); ವಂಶಾನುಗತವಾದುದು; ಸ್ವರ್ಗದಲ್ಲಿ 
ಇರುವುದೆಂದು ನಂಬಲಾದ ಮಂದಾರ, ಕಲ್ಪವೃಕ್ಷ, 


ಹರಿಚಂದನ, ಪಾರಿಜಾತ ಮತ್ತು ಸಂತಾನಗಳೆಂಬ ಮರಗಳಲ್ಲಿ 
ಒಂದು, ಅದರ ಹೂ (ಸಂತಾನದ ಪೂವಿನ ಸರಮಂ 
ಸ್ನಾನ೦ಗೆಯ್ಯುತ್ತುಮಿರ್ಪ ಸಿರಿಯಂ ಕಂಡಳ್‌: ನೇಮಿನಾಪು, 


೨. ೯); ರಾಜನು ಮಾಡಿಕೊಳ್ಳಬಹುದಾದ ಹದಿನಾರು 
ಬಗೆಯ ಸಂಧಿಗಳಲ್ಲಿ ಒಂದು, ಮಗಳನ್ನು ಮದುವೆ 
ಮಾಡಿಕೊಟ್ಟು ಸಂಧಿ ಮಾಡಿಕೊಳ್ಳುವುದು 


(ಕನ್ಯಾದಾನಪೂರ್ವಕಮಪ್ಪ ಸಂಧಿ ಸಂತಾನಮೆಂಬುದಕ್ಕುಂ: 
ಪಂಚತಂತ್ರ, ೩೦೭ ವ) 

ಸಂತಾನಕ ಸಮೂಹ (ನೀರದಸ್ಥಾನದೊಳಿರ್ದ ಬೆಳ್ಳುಗಿಲ 
ಮಕ್ಕಳವೊಲ್‌ ನಿಜಪಾಂಡುದೇಹಸಂತಾನಕವಬ್ಲೊಳ್‌ ಮಿಖುಗೆ 
ಬಂದೆಜಗಿತ್ತು ಕೊಳ೦ಗಳೊರ್ಳ: ಜಗನ್ನಾವಿ, ೪. ೭೪); 
ದೇವಲೋಕದ ಒಂದು ಮರ (ನಮೇರು ಮಂದಾರ 
ಸಂತಾನಕ ಪಾರಿಜಾತಂಗಳೆಂಬ ಪೂಗಳ೦ ಸುರಿಯುತ್ತಂ: 
ವಡ್ಡಾರಾ, ಪು. ೮೪, ಸಾ. ೮) 


೧೦೬೦ 


ಸಂತಾನರೂಪ - [ಜೈನ] ಅನುಭವಕ್ಕೆ ಬಾರದ ಕ್ಷಣಗಳ 
ಸಮೂಹ (ವಿಪಲ್ಲವುದ್ದಿಗೆ ಸಂತಾನರೂಪದಿಂ ಪುಟ್ಟುತ್ತಿರ್ದ 
ವಿಜ್ಞಾನಲಕ್ಷಣ೦ಗಳ್‌ ಆತ್ಮಾಭಿಧಾನಮಂ ಪುಟ್ಟಸುಗುಂ: 
ಆದಿಪು, ೨. ೯ ವ) 

ಸಂತಾನಸ್ಕಕ್‌ ಸಂತಾನವೃಕ್ಷದ ಪುಷ್ಪಮಾಲೆ ್ಯ 
ಸಂತಾನಸ್ಕಕ್‌ ಮಣಿಭೂಷಣಾಂಬರಧರಂ ಸ್ವಾಧೀನ 
ಸಂಗತ್ವಸ೦ತಾನ೦ .. .. ಪಾಲಿಸಿದಂ ಮಹೀತಳಮಂ: ಆದಿಪು, 
ಕಚ 

ಸಂತಾಪ - ಶಾಖ (ಕಾಯ್ದ ಲೋಹಕ್ಕಿದು ಮೇಲೆಂಬಂದಮಾದತ್ತು 
ಅಹಿಮಕಿರಣಸಂತಾಪದಿಂದೆಂಬ ವೈಶಾಖದೊಳ್‌ ಆ 
ಯೋಗೀಶ್ವರಂ ಕಲ್ನೆಲೆ ನೆಲಸಿ; ಸುಕುಮಾಚ, ೪. ೧೩); 
ಸಂಕಟ (ಸಂತಾಪನಂ ವಿರೋಧಿಗೆ ಸಂತಾಪಮನುಂಟುಮಾಲ್ಪ 


(ದಿವ 


ಬಲ್ದಾಳ೦ ಕೊಂದಂ ತಲ್ಲಣೆಪಂತು ಮಾರ್ಬಲಂ 
ಮರೀಚಂ: ಪಂಪರಾ, ೧೩. ೯೮) 

ಸಂತಾಪನ - ಪರಿತಪಿಸುವುದು (ಕಾಮಗ್ರಹಗಹೀತೆಯಾಗಿರೆ 
ಮನೋವೈಕಲ್ಯ ರೋಮಾಂಚಕ ಸ್ತಂಭ ಕಂಪ ಸ್ವೇದ 
ವೈವರ್ಣ್ಯಸ೦ತಾಪನ ಅನಾಹಾರ ವ್ಯಾಮೋಹ 
ಗದ್ಗದಾಶ್ರುಮೋಕ್ಷಮೂರ್ಛಾದಿ ನಾನಾ ವಿಕಾರಂಗಳಂ 


ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ); 
[ಮನ್ನಥನ ಐದು ಬಾಣಗಳಲ್ಲಿ ಒಂದು (ಮನೋಮಥನ 
ಮದನ ಮೋಹನ ಸಂತಾಪನ ವಶೀಕರಣಂಗಳೆಂಬ 
ಕಾಮದೇವನ ಅಯ್ದರಲಂಬಿನ ಶಕ್ತಿಗಳುಮುನೊಂದುಮಾಡಿ: 
ಪಂಪಭಾ, ೪. ೭೫ ವ) 

ಸಂತಾಪರೂಪ - - ದುಃಖರೂಪವಾದ (ಬಾದೇನ್‌ ಆ 
ಮದೀಯ ಕರ್ಮಫಳೋದಿತ ಸಂತಾಪರೂಪ ಪಾಪಕಳಾಪ 
ವಿಚ್ಛೇದನಕರಮಾಯ್ತು ಭವತ್‌ ಪಾದಪಕ್ಷಾಳನ ಉದಕದಿಂ 
ಮುನಿನಾಥಾ: ಪಂಪಭಾ, ೬. ೧೩) 

ಸಂತಾರ - ಸಮಾಧಿ ಮರಣ (ಬಿರುದಂಕಂ ಎಂತು ಕಳನಂ 
ಬಂದೇಜುವಂತೆ ಏಣಿದಂ ಸ್ಥಾನಾತ್ಯುತ್ತಮಸಾರಮೆ೦ಬುದ 
ನುತಶ್ರೀ ವೀರಸಂತಾರಮಂ: ಹರಿವಂಶ, ೧೦. ೩೧) 

ಸಂತುಷ್ಟ -. ಸಂತೋಷಗೊಂಡ[ವನು] (ಚಿಂತೈಕಸುಖಕ್ರಾಂತರ್‌ 
ಸಂತುಷ್ಟೈಕಾಗಚಿತ್ತರಾದರ್‌ ತಮ್ಮೊಳ್‌: ಕವಿರಾಮಾ, ೨. ೫೯) 

ಸಂತೆ - [ಸಂಸ್ಥಾ] ಗುಂಪು, ವಸ್ತುಗಳನ್ನು ಮರಾಟ ಮಾಡಲು 
ಸೇರುವ ನಿಗದಿತ ಜಾಗ (ಆಗಳ್‌ ಆಜುಂ ಯತುಗಳ 
ಪೂಗಳ೦ ಒಂದುಮಾಡಿ ಪೂವಿನಂಬುಗಳಂ ಪಣ್ಣಲೆಂದು 
ಕಾಮದೇವಂ ಮಾಡಿದ ಓಜನ ಸಾಲೆಯಿರ್ಪಂತಿರ್ಪ 
ಹೂವಿನ ಸಂತೆಯೊಳ್‌: ಪಂಪಭಾ, ೪. ೮೦ ವ) 

ಸಂತ್ರಾಸಕರ - ಭಯಂಕರ (ಸಂತ್ರಾಸಕರಂ ಪೊಣೆತ್ತು ವಿಂಧ್ಯಂ 
ನಡುಗೆ ಘನರವಸ್ಪರ್ಧಿ ಕೈರಾತಘೋಷಂ: ಕಾದಂಸಂ, ೧. 
೪೪) 

ಸಂತ್ರಾಸಿ ಭಯಗೊಳಿಸುವವನು (ನಮಶಿರೋಧರೆ ಸೀತೆ 
ಲೋಕಸಂತ್ರಾಸಿಯ ರೂಪು ಪಾದನಖದರ್ಪಣದೊಳ್‌ 
ಪಲವಾಗಿ ತೋಟಿ: ಪಂಪರಾ, ೯. ೧೧೨) 

ಸಂದ - ಪ್ರಸಿದ್ಧವಾದ (ಸಂದ ಸಿಂಹಶೂದಿಕನೆನೆ ಶೂರವೀರ 
ಮಣಿವೃತ್ತಿ ಸುವರ್ಣಮಯಂ: ಲೀಲಾವತಿ, ೧. ೯೧) 

ಸಂದಂಶ ಇಕ್ಕುಳ (ಎರಡರ್ಥಕ್ತೆ; ಇಕ್ಕುಟೌಂದು 
ವ್ಯಾಧಿವಿಕಾರಮುಂ ಸಂದಂಶಮುಂ ಅಕ್ಕುಂ: ಶಬ್ದಮದ, ೩೩ 
ವೃತ್ತಿ ೧೩೨); ಔಡು ಕಚ್ಚುವುದು (ಉದಾರವೀರಚರಿತನಿರತ 


ಕದನಕರ್ಕಶಕ್ಷತ್ರಿಯಂಗೆ .. .. ನಿರರ್ಥಕನಿಷ್ಠುರೋಷ್ಠಪುಟ 
ಸಂದಂಶಮುಂ .. .. ತಕ್ಕುದಲ್ಲು: ಆದಿಷು, ೧೪. ೮೧ ವ) 

ಸಂದಣಿ - ಗುಂಪು (ದಂದುಗದ ಸಂದಣಿಯಿಂದಮೆ ಮತ್‌ 
ಪ್ರಾಗ್ಠನ್ಮ ಕಥಾವಳಿಯೆಲ್ಲಮ೦ ಬಗೆದು ನೋವಾದುದು: 
ಆದಿಪು, ೩. ೩೩) 

ಸಂದಣಿಸು - ಗುಂಪಾಗು (ಸರಳ ಪೊದಳ್ಬ ಬಲ್ಲರಿಯ 
ಕೋಳ್ಲಿರಲಾಅದೆ ತೆರಳ್ಬು ದುರ್ಧರ ಹಯಂ ಅಲ್ಲೆ ಸಂದಣಿಸಿ 
ಸಂದಣಿ ಕೋಳ್ಗುದಿಗೊಂಡು: ಪಂಪಭಾ ಪರಿಷತ್ತು ೩. ೭೦) 

ಸಂದರ್ಶನ - ನೋಡುವುದು (ಇನಮುಖ ಸಂದರ್ಶನಂ 
ನಿತ್ಯದಾನಾದಿ ಮತಾನೇಕಪ್ರಭಾಶಕ್ರಿಯೆಗಳನಿತುಮಂ 
ಮಾಡಿದಂ: ಕುಸುಮಾಕಾ, ೪. ೮೧) ಕಾಣಿಸಿಕೊಳ್ಳುವಿಕೆ 
(ಅಜಿತಂಜಯ ಮಹಾರಾಜ೦ . . ಸಚಿವಸಂದೋಹ 
ಸಂದರ್ಶನಾರ್ಥಂ ಸರ್ವಾವಸರ ಸಭಾಮಂಡಪದೊಳ್‌: 
ಚಂದ್ರಪ್ರಪು, ೫. ೨ ವ) 

ಸಂದರ್ಭ - - ಸೇರಿಸಿದ, ಕೂಡಿಸಿದ (ಪಂಚರತ್ನಗರ್ಭ 
ವಿವಿಧೌಷಧಿಸಂದರ್ಭ ಶಾತಕುಂಭಕುಂಭ ಸಂಭೃತ 
ಮಂಗಳಜಳಂಗಳಿಂದಂ: ಆದಿಪು, ೪. ೩೫ ವ) 

ಸಂದರ್ಶನೀಯ - ಸುಂದರವಾದ (ಧೃತನನಾವರ್ಣಪಟಚ್ಛವಿ 
ಸಮುದಯಸಂದರ್ಶನೀಯಂ: ಚಂದ್ರಪ್ರಹು, ೧. ೧೧೨) 

ಸಂದಷ್ಟ - ಕಚ್ಚಲ್ಪಟ್ಟ (ಕರತಸದ್ಯಃಕಾಮಕೇಳೀಭರಮವಿರಮಣಮಂ 
ಡೆ ಸಂದಷ್ಟ ಅಧರ೦ ಸೂಚಿಸೆ ನೃಪಸುತನಂ 
ನೋಡಲೆಯ್ತಂದಳೊರ್ವಳ್‌: ಪುಷ್ಪದಂಪು, ೫. ೨೮) 

ಸಂದಿ - ಕೀಲು (ಕಟಿ ಮುಮ್ಮಡ೦ ಪರಡು ಸಂದಿ ನೊಸಲ್‌ ಪಣೆ 
ಕಣ್‌ ಕದಂಪಿನೆಡೆಯನೆ ನಟ್ಟುವುರ್ಚಿದುವುನೇರ್ದುವು 
ಸೀಳ್ಬುವು ಪಾರ್ಥನ೦ಬುಗಳ್‌: ಪಂಪಭಾ, ೧೧. ೧೩೬); 

ಸಂದಿಕ್ಕು - ಜೋಡಿಸು (ಜರೆಯೆನಿಸುವವಳ್‌ ಕಂಡು 
ಕೊಂಡುಯ್ದು ಸಂದಿಕ್ಕಿದೊಡೆ ಅಂತಾ ಸಂದು ಸಮದಿಲ್ಲೆನಿಪ 
ತೆಣದಿ ಪತ್ತಿತ್ತು: ಧರ್ಮಪ, ೯. ೫೭) 

ಸಂದಿಗ್ಧ - ಸಂದೇಹಾಸ್ಪದ (ವ್ಯಗ್ರತೆಯನುಳಿದು ಸಂದಿಗ್ದ 
ಕಾರ್ಯ೦ಗಳ೦ ಮೆಲ್ಲನೆ ಮಾಳ್ಪೊಂದಂಗಮೆನ್ನೀ ಬಗೆಗೆ 
ಅಭಿಮತಮಾಗಿರ್ಪುದೈ: ರಾಜಶೇವಿ, ೧೩. ೮); ಮುಚ್ಚಲ್ಪಟ್ಟ 


(ಅವತಂಸೀಕೃತ ಬಾಲಕೈತಕಶಿಖಾ ಸಂದಿಗ 
ಮುಗ್ಧಾಮೃತಾ೦ಶು ವಿಹಾಯಸ್ಪರಿದಂಬುಚುಂಬಿತ 
ಜಟಾಜೂಟಾಂತರಂ: ಪಂಚತಂತ್ರ, ೨) 

ಸಂದಿಸಂದಿ - ಕೀಲು (ಪೊಜಗೀ ಖಳನಂ ಕಂಡೊಡೆ 


ಪೆಣದೆಗೆಯದೆ ಸಂದುಸಂದಿಯಂ ಪರಸಿಂದಂ ತಣಚಿಯೆನೆ 
ಗರಗಸದಿಂದಂ ಕೊಜ್‌ಯೆನೆ: ಧರ್ಮಾಮೃ, ೬. ೭೪) 
ಸಂದಿಸು - ಗುಂಪುಗೂಡು (ಎಡೆಮಡಗದೆ ಸಂದಿಸಿ ಮೀವುಡುವ 
ತುಜು೦ಬುವ ಜಲಾಂಬರಸ್ರಕೃತಿಯಿ೦ ನಡೆದರ್‌ ಮಜ್ಜನವಳ್ಳರ 
ಮಡಿವಳ್ಳರ ಮಾಲೆಗಾಣರಂದದೆ ದಿವಿಜರ್‌: ಅಜಿತಪು, ೫. 
೯೧); ಹಿಂಬಾಲಿಸು (ಮುಂದಣ ಮಿಗಮಂ ಕಟೆಪದೆ ಸಂದಿಸಿ 
ಬಟೆಗೊಳ್ಳ ಮಿಗಮುಮಂ ಕಟೆಪದೆ 
ತಾನೊಂದಳವಿಳಿದಪುದೆಚ್ಚು ಬಲಿ೦ದಮನಿಂ ಬಿಲ್ಲ ಬಲ್ಮೆಯಂ 
ಪೊಗಟಿಸಿದಂ: ಪಂಪಭಾ, ೫. ೪೮) ಕೂಡು, ಸೇರು 
(ಚಂದಿಕಾನಂದನನಾಗಳಂತೆ ತಜೆಸಂದು ಮನೋವಚನಾಂಗ 
ಶುದ್ಧಿಯಿಂ ಸಂದಿಸಿ ಶಲ್ಕದಂಡಮನಡಂಗಿಸಿ 
ಕೊಂಡನಖಂಡಿತ ಜೈನದೀಕ್ಷೆಯಂ: ಸುಕುಮಾಚ, ೮. ೩೮) 


ಸಂದೀಪಿತಚಿತ್ತ - ಕೆರಳಿದ ಮನಸ್ಸು[ಳ್ಳವನು] (ಕೋಪವಸ್ನಿ 
ಸಂದೀಪಿತಚಿತ್ತಂ  ಎಯ್ದಿ ಕಡುಪಿಂ ಕಡುಕೆಯ್ದಿಣಿದು: 
ವರ್ಧಮಾಪು, ೪. ೮೫) 

ಸಂದು - ಸೇರುವಿಕೆ (ಇತ್ತಕುತ್ವಂ: ಗಂಧಿ-ಗಂಟು ಸಂಧಿ-ಸಂದು: 
ಶಬ್ದಮದ, ೨೯೩ ಪು; ಮೂಲೆ (ದೆಸೆಗಳ ಸಂದಂ 
ಪಣೆದಾಗಸದಿಂದಂ ಪತ್ತುವಿಡಿಸುವಂತೆ: ಆದಿಷು, ೧೨. ೫೪); 
ಸೀಳು, ಬಿರುಕು (ಒಂದದ ಪಗಲಿರುಡೆರಡರ ಸಂದುಗಳಂ 
ವರುಣಶಿಲ್ಲಿ ರಕ್ಷಾಂಬರದಿಂ ಸಂದಿಸಿಪೊಲ್ಲವೊಲೆಸೆದುದು 
ಮಂದೈಸಿದ ಸಂಜೆಗೆಂಪು: ಜಗನ್ನಾವಿ, ೧೬. ೯೫); 
ಗಿಡಮರಗಳ ಗೆಣ್ಣು ಕೊನೆಯೊಳ್‌ ಕೊನೆಗೊಂಬಿನ 
ಸಂದಿನೊಳ್‌ ಎಲೆ ಪಣ್ಮುದಿರ್ದು ಪೋದ ನೆಲೆಯೊಳ್‌ 
ಕೊನರ್ಗಳ್‌ ಕೊನೆದೋಜಿ ಮದನನಲಗಿನ 
ಮೊನೆದೋಜಿದನೊಡನೆ ಬಿರಯಿಗಳೆಳಮಾವುಗಳೊಳ್‌: 
ಮಲ್ಲಿನಾಪು, ೫. ೧೦) 

ಸಂದೃಪ್ತ - ಮತ್ತ (ಆರ್ಪಿ೦ ಬರ್ಪ ಸಂದೃಪ್ಪಸಿಂಧುರಮಂ 
ಪಾಯ್ದು ಪಳಂಚಿ ಪೊಯ್ದಂ ಅಸಿಯಿಂ ಧೀರೋತ್ತಮಂ 
ಧೀವರಂ: ಶಬರಶಂ, ೩. ೫೭) 

ಸಂದೆಗ - ಸಂದೇಹ (ಸಂದೆಗಮೇಂ ಅಜ್ಞಾನಮಾರ್ಗಾಚರಣ 
ನಿರತರೇಂ ಬೇಯರೇ: ಸಮಯಪ, ೧೧. ೧೫೯) 

ಸಂದೆಯ - ಸಂದೇಹ (ನೀನು೦ ಸಂದೆಯಗುಣಮಿಲ್ಲದೆ ಇದನೆ 
ನಂಬಿ ಇನಿತಂ ನೀನೊಂದಿದ ನಾರೀರೂಪದ ದಂದುಗದೊಳ್‌ 
ತೊಡರ್ದು ಬಿಡದೆ ನವೆಯುತ್ತಿರ್ಪೈ: ಆದಿಷು, ೫. ೬೨ 

ಸಂದೇಶ - ಅಪ್ಪಣೆ, ಆದೇಶ (ಮುನ್ನಂ ನಿಮಗೆ ಪುಟ್ಟಿದುವಾಳುಂ 
ಮಕ್ಕಳೆಂಬಿವು ಪಾತಾಳದೊಳಿರ್ದ ಹಿರಣ್ಯಕಸಿಪುವಿನ ಮಕ್ಕಳೆ 
ಮದೀಯ ಸಂದೇಶದಿಂ ಪುಟ್ಟಿ ಪೂದುವು: ಜಗನ್ನಾವಿ, ೩. 
೫-ವ) 

ಸಂದೋಹ - ಸಮೂಹ, ರಾಶಿ (ಬಹುದುಃಖಾವರ್ತ 
ಸಂದೋಹದೊಳ್‌ ಸುಟಿಗುಂ ಮಾಣದೆ ಮಾಯ 
ಕರ್ಮವಶದಿ೦ ಜೀವಂ ಭವಾಂಬೋಧಿಯೊಳ್‌: ಸುಕುಮಾಚ, 


೬.೭) 
ಸಂಧಾನ - ಬಿಲ್ಲಿನ ಹೆದೆಗೆ ಬಾಣ ಹೂಡುವಿಕೆ 
(ಅವಯವದೆರ್ದೆಗೊಳ್ಳುದಿದಾರುನೆಂದೊಡೆ ಬಾಣಕೃತಿ 


ಪುಳಿಂದನ ಸಂ೦ಧಾನವನೆಯ್ದಿದತ್ತು ಮತ್ತಿನ ಕವಿಕುಳದ 
ಎರ್ದೆಗೊಳ್ಳುದೆಂಬುದೊಂದಚ್ಚರಿಯೇ: ಕಾದಂಬ, ೧. ೪); 
ಸಂಧಿ, ರಾಜಿ (ಹರಿ ಸಂಧಾನಕ್ಕೆ ವಂದಂದು ಅವಗಡಿಸಿದ 
ಅಹಂ೦ಕಾರಮೇನಾಯ್ತೊ: ಗದಾಯು, ೭. ೧೪); ಸಂಧಿ, 
ರಾಜನ ಷಾಡ್ಗುಣ್ಯಗಳಲ್ಲಿ ಒಂದು, ಬಲಿಷ್ಠ ಹಗೆಯನ್ನು 
ಉಡುಗೊರೆಯಿತ್ತು ಸಂತೈಸುವುದು (ಬಲವಂತನಪ್ಪ ಪಗೆವಂ 
ಮೇಲೆತ್ತಿ ಬರೆ ವಸ್ತುವಾಹನಂಗಳನಿತ್ತು ಆತನಂ 
ಸಂತೈಸುವುದು ಸಂಧಾನಮೆಂಬುದಕ್ಕುಂ: ಪಂಚತಂತ್ರ, ೩೦೭ 
ವ) 

ಸಂಧಾನಂಗೆಯ್‌ - ತಯಾರಿಸು (ಮೂಜು೦ ಕೊ೦ಡ೦ಗಳೊಳ್‌ 
ಉತ್ತರವೇದಿಕೆಯೊಳ್‌ ಅಗ್ನಿ ಸಂಧಾನಂಗೆಯ್ದು: ಪಂಪಭಾ, ೬. 
೩೩ ವ); ಉಪಾಯ ಮಾಡು (ಪೆಐಣರ ಬಗೆಯಜೆದು 
ಸಂಧಾನಂಗೆಯ್ದು ವಂಚಿಸುವುದು ವಂಚನೆಯೆಂಬುದು: 
ಪಂಚತಂತ್ರ, ೭೧ ವ) 


ಸಂಧಾರಣ - - ಇಟ್ಟುಕೊಳ್ಳುವಿಕೆ (ಅನಿಷ್ಠುರೋಷ್ಠಪುಟಮಧ್ಯ 
ಸಂಧಾರಣಮಾತ್ರ ಚೂರ್ಣನೀಯ ಶಾಕವರ್ತಿಕಮುಮಂ: 
ಆದಿಷು, ೧೧. ೨೬ ವ); - ಆಧಾರವಾಗಿರುವುದು 


೧೦೬೧ 


(ಅಗಾಧಜಲದುರ್ಗ ಸಮುತ್ತರಣ ನಿರತ ಸಕಳ ಶಿಬಿರ 


ಸಂಧಾರಣಶಕ್ತಿಯುಕ್ತಮಪ್ಪ ವಜ್ರಮಯಮೆಂಬ 
ಚರ್ಮರತ್ನಮುಂ: ಆದಿಷು, ೧೧. ೩ ವ) 
ಸಂಧಾರಿತ - ತೊಡಿಸಿದ, ತೊಟ್ಟ (ಆರೋಪಿತಚಾಪಂ 


ಸಂಧಾರಿತಕವಚಂ ಧೃತೋಗ್ರಶರಧಿಯುಗಂ ತಾಂ: ಪಂಪಭಾ, 
೮. ೧೨) 

ಸಂಧಿ - ನಾಟಕದ ಒಂದು ಭಾಗ (ನಾಂದೀ ಪ್ರರೋಚನಾ 
ಪ್ರಸ್ತಾವನಾ ಇತಿವೃತ್ತ ಸಂಧಿ ಪ್ರವೇಶ ವಿಷ್ಠಂಭ ಕಪೋತಿಕಾ 
ವ್ಯಾಳಿಕಾದಿ ಲಕ್ಷಣೋಪೇತಂಗಳಪ್ಪ ನಾಟಕ೦ಗಳೊಳಂ: 
ಪಂಪಭಾ, ೨. ೩೪ ವ); ಸೇರಿಕೆ (ಜಟಮಟಿಸಿಕೊಂಡು 
ನಿಮ್ಮೀ ಘಟಿಯಿಸುವ ಈ ಸಂಧಿ ಕೌರವರ್ಕಳೊಳ್‌ ಎನ್ನಿಂ 
ಘಟಿತ ಜರಾಸಂಧ ಉರಸ್ತಟ ಸಂಧಿವೊಲ್‌ ಒಂದೆ 
ಪೊಟ್ಟಉಖಳ್‌ ವಿಘಟಿಸದೇ: ಪಂಪಭಾ, ೯. ೨೩); ಕೀಲು 
(ಅಂತು ಸಂಧಿ ಸಂಧಿಯೊಳ್‌ ಸಹಸ್ಪಸಿಂಹಬಲನೆನಿಪ 
ಸಿಂಹಬಲನಂ ಅಶ್ರಮದೊಳೆ ಕೊಂದು: ಪಂಪಭಾ, ೮. ೭೮ 
ವ); ಒಡಂಬಡಿಕೆ, ಹದಿನಾರು ಬಗೆಯ ಸಂಧಿಗಳು: (ಸಂಧಿ 
ವಿಗ್ರಹಯಾನಾಸನಸಂಶ್ರಯದ್ವೈಧೀಭಾವಷಾಡ್ಗುಣ್ಯಂಗಳೆಂಬ 
ನಯಂಗಳೊಳಂ; ಪಂಚತಂತ್ರ, ೧೦೦ ವ): ನೋಡಿ, 
“ಷೋಡಶಸಂಧಿ' 

ಸಂಧಿಬಂಧ - - ಕೀಲ್ಕಟ್ಟು (ದೆಸೆಗಳ೦ಂ ಮುಳಿದು ನೋಡಿ 
ಜರಾಸಂಧಸಂಧಿಬಂಧವಿಘಟನ೦ ಇಂತೆಂದಂ: ಪಂಪಭಾ. 
೧೩. ೭೫ ವ) 

ಸಂಧಿವಿಗಹ - ರಾಜಿ ಮತ್ತು ಯುದ್ಧ (ಕಾಲೋಚಿತ 
ಸಂಧಿವಿಗಹದೊಳೊಂದಂ ಕಾರ್ಯಮಂ ಪ್ರಾಪ್ತಮಪ್ಪುದಂ 


ಆಪ್ತೋಕ್ತಮನುಂತೆ ರಾಭಸವಾಕ್ತಾತಕ್ಕೆ ಮೆಯ್ದರ್ಪುದೇ: 
ಶಾಂತಿಪು, ೩. ೭೩) 
ಸಂಧಿವಿಗಿ - ರಾಜಿ-ಯುದ್ಧಗಳ ಬಗೆಗಿನ ಮಂತ್ರಿ 


(ಧರಾಧೀಶ್ವರಂ ಆಸ್ಥಾನಭೂಮಿಯೊಳ್‌ ಅನಂತ ಸಾಮಂತ 
ಮಂತಿ ಪುರೋಹಿತ ಅಂತರ್ವಾಂಶಿಕ ಶ್ರೀಕರಣ 
ಸೇನಾನಾಯಕ ಸಂಧಿವಿಗಹಿ ಪಮುಖ ನಿಖಿಲ 
ಪರಿವಾರಪರಿವೃತನಾಗಿ: ಪಂಚತಂತ್ರ, ೬೬ ವ) 

ಸಂಧಿಸು - ಸೇರಿಸು, ಸಂಧಾನ ಮಾಡು (ಸಂದಿಸು-ಸಂಧಾನೇ: 
ಶಬ್ದಮದ, ಧಾ ೮೦೪) 

ಸಂಧುಕ್ಷ್ಯಮಾಣ - ಹೆಚ್ಚು ಕಾಂತಿಯುಕ್ತವಾದ (ಅನ್ನೆಗಂ ಅನವರತ 
ಸಂದೃಕ್ಷ್ಯಮಾಣ ಕಾಲಾಗರುಧೂಪಧೂಮಸುರಭಿಪರಿಮಳ 
ಮಿಳದಳಿಕುಳಾಕುಳೀಕೃತ ಕನ್ಯಾಪರಿವಾರವಿಲಾಸ ವಿಲಾಸಿನೀ 
ವಿನೋದ್ಯಮಾನೆಯಂ ಪ್ರತೀಹಾರಂ 
ಮಗಧರಾಜಾಭಿಮುಖಂ ಮಾಡಿ: ಶಾಂತಿಪು, ೫. ೧೦೫ ವ) 

ಸಂಧೇಯ - ಸ್ನೇಹಯೋಗ್ಯ (ಪರಹಿತಪಂಡಿತಂ ಉಚಿತಜ್ಞಂ 
ತಜ್ಜೋನ್ನತಾವೃತಂ ತನ್ನಪಾತ್ಮಜಂ ಸಂಧೇಯಂ: ರಾಜಶೇವಿ, 
೬. ೧೨೦) 

ಸಂಧ್ಯಾನಕ - ಸಂಜೆ ಬಾರಿಸುವ ನಗಾರಿ (ನಿನದತ್‌ ಸಂಧ್ಯಾನಕಂ 
ನಿಗ್ವಣೆಯ ಪೌ ಪೂರ್ವಾಚಲಂ ತುಂಗರಂಗಂ 
ತನಗಾದತ್ತೆಂಬಿನಂ ನೀಲಿಯ ಜವನಿಕೆವೋಲ್‌ ಹಿಂಗೆ 
ಸಂಧ್ಯಾತಮಂ: : ಚೆಂದ್ರಪ್ರಹು, ೮. ೩೦) 

ಸಂಧ್ಯಾಭ್ರ - ಸಂಜೆಯ ನಸುಗೆಂಪು ಮೋಡ (ಅಮರಾನೀಕದ 
ಸುತ್ತು ಪೋಲೆ ದಿನನಾಥವಂದ್ಯ ಸಂಧ್ಯಾವಿಭ್ರಮಮಂ: 
ಶಾಂತಿಪು, ೪. ೧೧೬) 


ಸಂಧ್ಯಾರಾಗ - ಸಂಜೆಗೆಂಪು ಬಣ್ಣ (ಜಳಜಭವಾಂಡಂ 
ಜಂಬೂಫಳರಸದಿ೦ ತೀವಿತೆಂಬಿನಂ ಕಣ್ಣೊಳಿಸಿರೆ 
ಪರ್ವಿದುದು ಸಾ೦ದ್ರ ಸಂಧ್ಯಾರಾಗಂ: ಕಾದಂಬ, ೫. ೨೦೮) 

ಸಂಧ್ಯಾವಂದನೆ -  - ಉಪನಯನವಾದ ದ್ವಿಜನು ದಿನದ 
ಮೂರು ಹೊತ್ತುಗಳಲ್ಲಿ ಮಾಡುವ ಸೂರ್ಯನ ಪ್ರಾರ್ಥನೆ 
(ಆಗಳ್‌ ಸಂಧ್ಯಾವಂದನೆಗೆ ಧರ್ಮಪುತ್ರಾರ್ಜುನನಕುಲ 
ಸಹದೇವರ್‌ ಪೋದರ್‌; ಪಂಪಭಾ, ೩. ೨೩ ವ) 

ಸಂನ್ಯಸನವಿಧಿ — [ಜೈನ] ಉಪವಾಸವಿದ್ದು ಮಾಡುವ ಒಂದು ವ್ರತ 
(ವಸುಂದರೀಕಂತಿಯರುಂ ಸಮಾಧಿಗೂಡೆ 
ಸಂನ್ಯಸನವಿಧಿಯಿ೦ ಅಸುವಂ ವಿಸರ್ಜಿಸಿ: ಕರ್ಣನೇಮಿ, ೧೪. 
೧೫ ವ) 

ಸಂಪನ್ನ - ತುಂಬಿದ, ಪರಿಪೂರ್ಣವಾದ (ಧರೆಯೊಳಗಿಂತೀ 
ನಗರದ ಪರದರೆ ಸಂಪನ್ನರೆಂದು ದುಂದುಮೆಗೇಳ್ಬೆಂ: 
ಸುಕುಮಾಚ, ೧೦. ೧೧೭) 

ಸಂಪಾತನ - ಬೀಳುವಿಕೆ (ಶತ್ರುಕಲಭಸಂಪಾತನ ವಿಸ್ತುರಿತ 
ಪ್ರದೀಪನಾ ಕುರುಧರೆಯೊಳ್‌  ಕುರುಪತಿಯನಜಸಿದಂ 
ಪವನಸುತಂ: ಗದಾಯು, ೬. ೨೭) 

ಸಂಪುಟ - ಭರಣಿ (ತಂದೆಯಿರಿಸಿದ ಪಕ್ಷ ಸಂಪುಟದೊಳಗಣಿಂ 
ಪೊಳಮಟ್ಟು; ಕಾದಂಸಂ, ೧. ೪೮ ವ) 

ಸಂಪೂರಿಮ - ಹೂಮಾಲೆ ಕಟ್ಟುವ ಒಂದು ಬಗೆ (ಗಂಧಿಮ 
ವೇಢಿಮ ವೇಧಿಮ ಸಂಪೂರಿಮ ಸಂಘಾಯಿಮಮೆಂಬ 
ಅಯ್ದುಂ ತೆಅದ ಪುಷ್ಪಮಾಲೆಗಳಂ ಸಮೆದು: ಹರಿವಂಶ, ೨. 
೨೯ ವ) 

ಸಂಪೂರ್ಣ ಮನೋರಥ - - ಉದ್ದೇಶ ನೆರವೇರಿದವನು 
(ಆಗಳ್‌ ಸ್ವಾಹಾಂಗನಾನಾಥ೦ ಸಂಪೂರ್ಣ ಮನೋರಥನಾಗಿ 
ಖಟ್ವಾಂಗನೆಂಬ ಅರಸನ ಯಜ್ಞದೊಳ್‌ ಆತನ ತಂದ 
ಫೃತಸಮುದ್ರಮಂ ಕುಡಿದೊಡೆ: ಪಂಪಭಾ, ೫. ೧೦೪ ವ) 

ಸಂಪೂರ್ಣ ವಯಸ್ಕ - - ತುಂಬಿದ ಪ್ರಾಯದವನು (ಅಂತು 
ನೂರ್ವರೊಳ್‌ ಒರ್ವನ ಅಗುರ್ಬು ಪರ್ಬಿ ಪರಕಲಿಸೆ 
ಸಂಪೂರ್ಣ ವಯಸ್ಕನಾಗಿ ಫೃತಘಟವಿಘಟನನುಮಾಗಿ 
ಪುಟ್ಟುವುದುಂ: ಪಂಪಭಾ, ೧. ೧೩೧ ವ) 

ಸಂಪೂರ್ಣೇಂದು - ಹುಣ್ಣಿಮೆಯ ಚಂದ್ರ (ಪ್ರಜಾಪತಿ 
ಮಹಾರಾಜಂ ಪಾಗುಡಂಗಟ್ಟಿ ಸಂಪೂರ್ಣೇಂದುಮುಖಿಯಂ 
ಇಂದು ನಾಳೆನ್ನದೆ ಬಂದ ಪೊಟ್‌. ಮೊಣ್ತಾಗೆ 
ರಥನೂಪುರಚಕ್ರವಾಳಕ್ಕೆ ಬೇಗಮಟ್ಟುವುದುಂ:: ಶಾಂತಿಷು, ೫. 
೩೬ ವ) 

ಸಂಪೃಕ್ತ -  - ಕೊಡಿಕೊಂಡದ್ದು (ಉತ್ತರೋತ್ತರಚಿತ್ತಕ್ಷಣ೦ಗಳ್‌ 
ಉಪಾದಾನೋಪಾದೇಯ ಕ್ಷಣಸಂಪೃಕ್ಷಂಗಳ್‌: ಆದಿಷು, ೨. 
ಪು 

ಸಂಪ್ರಣಿಧಾನ - ತತ್ವಚಿಂತನೆ (ಸಮಾಧಿ ಸಂಪ್ರಣಿಧಾನಂ 
ತತ್ವಾದಿಚಿಂತನಂ ತಾಂ ಧ್ಯಾನಂ: ಅಭಿಧಾವ, ೧. ೩. ೧೮) 
ಯೋಗ್ಯ ನಡತೆಯವನು (ಅದಜೆಂ ಸಂಪ್ರಣಿಧಾನನಂ 
ಪ್ರಣೀಧಿಯಂ ನೀಂ ದೇವ ಮುನ್ನಟ್ಟಿ ನೋಟಬ್ಬುದು 
ತಚಚೇತನೆಯೊಳ್‌ ಹೊದಳ್ಳ ನಯಮಂ ಮತ್ತಿತ್ರದೋಜಾಗೆ 
ಮಾಲುದು ಕಾಲೋಚಿತ ಸಂಧಿವಿಗ್ರಹದೊಳೊಂದಂ 
ಕಾರ್ಯಮಂ: ಶಾಂತಿಪು, ೩. ೭೩) 

ಸಂಪ್ರತಿ - ವರ್ತಮಾನ, ಈಗಿನ ಕಾಲ (ಕ್ಷಿತಿಪೂಜ್ಯಂ ಜಿತದುರಿತಂ 


ಮ್‌ 


ನುತ ಸಂಪ್ರತಿಭುತಭಾವಿ ಪರಿಣತತತ್ವಂ: ಶಾಂತಿಷು, ೧. ೧೮) 


ww 


೦ಪ್ರದಾನ ಕೊಡುವುದು, "ಷೋಡಶಸಂಧಿ'ಗಳಲ್ಲಿ ಒಂದು, 
ಉಡುಗೊರೆ ಕೊಡುವ ಮೂಲಕ ಮಾಡಿಕೊಳ್ಳುವ ಸಂಧಿ 
(ದ್ರವ್ಯವಾಹನಮಂ ಕೊಟ್ಟು ಮನ್ನಿಪುದು 
ಸಂಪ್ರದಾನಮೆಂಬುದಕ್ಕುಂ: ಪಂಚತಂತ್ರ, ೩೦೭ ವ) 
ಸಂಪ್ರಯೋಗ ಸೇರುವಿಕೆ, ಸಂಭೋಗ (ಮೆಯ್ನವಿರುರ್ಜೆ 
ಪೊದಳ್ಟ ಲಜ್ಜೆಮೆಯ್ಯಂ ಬಿಗಿದಪ್ಪಿ ಬಾಲೆಯ ಭಯಂಗಳೆದಂ 
ನವಸಂಪ್ರುಯೋಗದೊಳ್‌: ಲೀಲಾವತಿ, ೧೩. ೧೬) 


ಸಂಪ್ರೀತಿ - - ಕಟ್ಟೊಲವು. ಬಹು ಪ್ರೀತಿ (ಆತಂಗೆ ಅರಿಕೇಸರಿ 
ಸಂಪ್ರೀತಿಯೆ ಬಟೆಯಟ್ಟಿ ಪಿರಿದನಿತ್ತು: ಪಂಪಭಾ, ೧೪. ೫೧) 
ಸಂಪುುಷ್ಟ -  - ಪೂರ್ತಿ ಸುಟ್ಟುಹೋದ, ಕರಿಕಾದ (ಕಷ್ಟಂ 


ದುಃಖಾನಳಸ೦ಪ್ಲುಷ್ಟ೦ ಚಿಃ ಗತಿಚತುಷ್ಟಯ೦ ಪ್ರಾಣಿಗೆ: 
ಆದಿಪು, ೯. ೫೧) [ವೆಂಕಟಾಚಲಶಾಸ್ತಿಗಳ ಆವೃತ್ತಿ] 

ಸಂಬರ - ಸಾಂಭಾರ ಸಾಮಗ್ರಿ (ಪರಿಮಳದ ಸ೦ಬರದಿ೦ ಉಜ್‌ 
ಪೊರೆದಾತ್ಮಕನಡಗನಿಕ್ಕಿ ವಡೆ ಪೂರಿಗೆಯೆಂಬುರುತರ 
ಭಕ್ಷ್ಯಂಗಳಂ: ತ್ರಿಷಷ್ಟಿಪು, ೧೦. ೬೪) 

ಸಂಬಳ - ಬುತ್ತಿ (ಪಪ್ಪಲದಲರ್ಗಳ್‌ ಸಂಬಳಮಪ್ಪಿನಂ ಉಪವನಕೆ 
ನಿಚ್ಚವಯಣಂ ಬರುತುಂ ಪಪ್ಪಕಮಾಗಿರೆ 
ಪಣಮೆಗಳುಪ್ಪವಯಣಂಗೆಯ್ದುವ೦ದು ಪೊಸಮಲ್ಲಿಗೆಯೊಳ್‌: 
ಅಜಿತಪು, ೬. ೨೧) 

ಸಂಬಳಂಗೊಳ್‌ - ಬುತ್ತಿಯನ್ನು ಕಟ್ಟಿಕೊ (ಅಟ್ಕಜೆಂ ಈಯೆ 
ಸಂಬಳಂಗೊಳ್ಳವೊಲ್‌ ಆ. ತಳೋದರಿಯ ಚಿತ್ತಮಂ 
ಇಟ್ಕುಟೆಗೊಂಡಂ ಅರ್ಜುನಂ: ಪಂಪಭಾ, ೭. ೬೮) 

ಸಂಬಳಂಬಡೆ - ಜೀವಿತವನ್ನು ಪಡೆ (ಮಂಡಲಿಕ ಸಾಮಂತಾದಿ 
ಮೇದಿನೀಪ್ರಭುಗಲ ಸಭೆಗೆ ಲೀಲೆಯಿನೋಲೆಯನಡಿಕಿ 
ಸಂಬಂಳಂಬಡೆದು ಜಗಂ ತೆಗಲ್‌ ಜೀವಿಸುತ್ತುಂ: ಆಚವರ್ಧ, 
೩ ೧೨ ವ) 

ಸಂಬಳದ ದಾಯ - ಕಾಣಿಕೆಯ ಸಲ್ಲಿಕೆ (ಕಬ್ಬಿಲ೦ಗೆಳಸಿ 
ಸ್ವಯಂಭು ಸಂಬಳದ ದಾಯಮಂ ಅಟ್ಟಿಯೊಳಿತ್ತನೆಂಬರ್‌: 
ಸಮಯಪ, ೧೦. ೭೯) 


ಸಂಬಳಿಗೆ - [ಸಂಪುಟಕ] (ಕೆ೦ಬರಲ ಸಂಬಳಿಗೆಗಳೊಳಮ 
ಗರುಡೋದ್ಗಾರದ ಪಚ್ಚೆಯ ಕರಡಿಗೆಗಳೊಳಂ 
ತೀವಿದೆನಿತಾನುಮ ತೆಣದ ಬಂಧುರ 


ಸುಗಂಧವಸ್ತುಸಂದೋಹಮಂ ಮಡಗಿ: ಜಗನ್ನಾವಿ, ೭. ೧೮ 
ವ); ಹೋಳು, ಭಾಗ (ಕಖುತ್ತುದಗ್ರತರೌಅರಿಯಿ೦ ಅಂದು 
ಅರಸಾಸವಾರಿ ಪೊಯ್ದೊಡೆ. ತರಾರಿ ಸೀಸಕ ಸಿರಂ 
ಸಮವಾಗಿಸಲಂತೆ ಮತ್ತ ಮೆಯ್‌ ್ಹನಿಡುಪಿನೊಳೆಯ್ದೆ 
ಸಂಬಳಿಗೆಯಾಗಿರೆ: ಕರ್ಣನೇಮಿ, ೧೧. ೧೬೩) 
ಸಂಬಳಿಗೋಲ್‌- [ಅಸ್ಪಶ್ಯರು ಕೈಯಲ್ಲಿ ಹಿಡಿಯುತ್ತಿದ್ದ] ದೊಣ್ಣೆ 
(ಸಂಬಳಿಗೋಲಿಂದಿರದೆ ಪಳಂಚಿಸಿದಳ್‌ ಜರ್ಮುರರವಂ 
ಒಗೆಯಲ್ಕೆ ನೃಪಸಭಾಕುಟ್ಟಿಮಮಂ: ಕಾದಂಬ, ೧. ೩೧) 
ಸಂಬಳಿಗೆವೋಗು - - ಸಂಪುಟವಾಗಿ ಹೋಗು, ಅದರಲ್ಲೇ 
ಅಡಗಿ ಹೋಗು (ಸಂಬಳಿಗೆವೋಯ್ತೆಂಬನ್ನೆಗಂ ಕೊಂಡುದು 
ಒಯ್ಯಗೆ ವೃಷಾಂಕನಂಬು: ಪಂಪಭಾ, ೮. ೧೬) 
ಸಂಬೋಧನೆ - ಉಪದೇಶ (ಗುರುಸಂಬೋಧನೆಯಿಂ ನಿನ್ನಂ 
ಪ್ರತಿಬೋಧಿಸಲಾಂ ಬಂದೆಂ: ಸುಕುಮಾಚ, ೫. ೨೬); 
ಎದುರು ನಿಂತು ಕರೆಯುವುದು (ಸಂಬೋಧನೆಯಿಂಬುದು 
ಅಭಿಮುಖೀಕರಣಮಂ ಪೇಟ್ವುದು: ಶಬ್ದಮದ, ೧೩೭ ವೃತ್ತಿ 
ಸಂಬೋಧಿಸು - ತಿಳಿವಳಿಕೆ ಹೇಳು (ಮುನ್ನ ಮಹಾಬಳನಾದಂದು 
ಎನ್ನಂ ಪ್ರಿಯಸಚಿವನಾಗಿ ಸಂಬೋಧಿಸಿ ಮಾನೋನ್ನತರೀಗಳ್‌ 


೧೦೬೩ 


ಅಬ್ಕಜಳನ್ನಂ ಸಮಅಲ್ಕೆ ಬಂದರಿಂತುಟಿ: ಆದಿಷು, ೫. 
೬೭); ಉದ್ದೇಶಿಸಿ ಮಾತಾಡು (ಉರಗದ್ವಜ೦ ಗರುಡಧ್ವಜನಂ 
ಸಂಬೋಧಿಸಿ ನುಡಿಯೆ: ಗದಾಯು, ೭. ೪೧ ವ) 

ಸಂಭವ ಹುಟ್ಟುವ (ಜಳಧಿಯೊಳೆ ತಿಮಿಂಗಿಳಗಳ 
ಮಕರಪ್ರಕರಶ೦ಖಸ೦ಭವಮಕ್ಕುಂ: ಕಾವ್ಯಾವಲೋ, ೮೮೩) 

ಸಂಭವಾಮಯ - - ಉಂಟಾಗುವ (ಶಸ್ತ ಪಾಷಾಣ ಆತಪ 
ವರ್ಷ ವಿಷ ಅಗ್ನಿ ಕಾಷ್ಠ ಕಂಟಕ ತ್ರಿದೋಷಸಂಭವಾಮಯ 
ಜರಾದಿ ಬಾಧಾವಿದೂರನುಂ: ಆದಿಷು, ೮. ೪ ವ) 
[ಬಸವರಾಜು ಮತ್ತು ನರಸಿಂಹಶಾಸ್ತ್ರಿ ಅವರ ಆವೃತ್ತಿಗಳಲ್ಲಿ] 


ಸಂಭವಿಸು - ಉಂಟಾಗು (ಸಾಕ್ಷಿಯಾಗಿ ತಪ್ಪಿ ನುಡಿವರ್ಗೆ 
ವಾಪಮೆ ಸಂಭವಿಸುವುದು: ಪಂಚತಂತ್ರ, ೨೪೨ ವ); 
ಸಾಧ್ಯವಾಗು (ಅವಚಅದೊಂದೆ ಪದ್ಮದೊಳೆ 


ನೇಲ್ಬೊಳಗಾದಳಿಗೆಮ್ಮ ವೃತ್ತಿ ಸಂಭವಿಸದು: ಆದಿಪು, ೧೧. 
೧೨೬) 

ಸಂಭಾವನೆ ಚಿಂತನೆ (ಮನದೊಳ್‌ ನಿರ್ವೇದಮಾದಂ 
ದೊರೆಕೊಳೆ ಭವಸಂಬಂಧದೊಳ್‌ ತೊಟ್ಟ ಸಂಭಾವನೆ 
ಚಿತ್ರಂಬೊಕ್ಕು ಹಸ್ತಾಮಳಕದ ತೆಜದಿಂ ತೋಜ”: ಶಾಂತಿಷು, 
೯. ೧೦೩); ಮನ್ನಣೆ (ಕಿಜೆದಾನುಂ ಬೇಗದಿ೦ ಯಥೋಚಿತ 
ಸಂಭಾವನೆಯಿಂ ತಲೆಬಾಗುವೆನೆಂಬ ರಾಜನ್ಯಕಮಂ 
ಬೀಡಿಇಂಗೆ ವಿಸರ್ಜಿಸಿ: ಶಾಂತಿಪು, ೧೧. ೮೩ ವ) 

ಸಂಭಾಷಣ - ಮಾತುಕತೆ (ಸ್ವಾಗತವಚನಪುರಸ್ಪರಂ ಸಂಭಾಷಣ 
ಪ್ರಸ್ತಾವದೊಳ್‌ ವಸ್ತುವಿಚಾರಂ ಪಟ್ಟೆ: ಶಾಂತಿಷು, ೮. ೧೨೬ 
ವ) 

ಸಂಭಾಷಣಂಗೆಯ್‌ ಮಾತನಾಡು 
ಪ್ರತಿಪತ್ತಿಯೆಲ್ಲಮಂ ನೆಜ್‌ಯೆ ಮಾಡಿ ಪಿರಿದು 
ಸಂಭಾಷಣಂಗೆಯ್ದು: ಪಂಚತಂತ್ರ, ೪೨೮ ವ) 

ಸಂಭಾಷಿಸು - ಸಂಭಾಷಣಂಗೆಯ್‌ (ದಂದಶೂಕಪ್ರಮಾಧಿಯಿಂ 
ಯಥೋಚಿತಸ್ಸಿಗ್ಗಮಧುರಾಳಾಪದಿಂ ಸಂಭಾಷಿಸಿ: ಜಗನ್ನಾವಿ, 
೮. ೮೦ ವ) 

ಸಂಭಿನ್ನಮದಮರ್ಯಾದೆ - ಆನೆಯ ಮದಾವಸ್ಥೆಗಳಲ್ಲಿ 
ಏಳನೆಯದು (ಸಂಭಿನ್ನಮದಮರ್ಯಾದೆಯೊಳ್‌ 
ಮರ್ಯಾದೆಯಂ ಮೀಚೆಸ್ವಾತಂತ್ರ್ಯಮದಾಕ್ರಾಂತ ಸ್ವಾಂತನುಂ: 
ಪಾರ್ಶ್ವನಾಷು, ೪. ೧೩೧ ವ) 

ಸಂಭಿನ್ನವಿದ್ಯೆ - [ಜೈನ] ಒಂದು ಬಗೆಯ ವಿದ್ಯೆ (ಪವಮಾನಸುತಂ 
ಸಂಭಿನ್ನವಿದ್ಯೆಯಿಂ ಮಾಡಿ ಪೊಟಲ೦ ಆಗಸದೊಳ್‌ ತನ್ನ 
ವರೂಧಿನಿಯೆಲ್ಲಮನಿರಿಸಿ: ಪಂಪರಾ, ೧೧. ೭೩) 

ಸಂಭೂತ - ಒಡಗೊಂಡ (ಭೂತಚತುಷ್ಟಯಸಂಭೂತ ಚೈತನ್ಯಂ 
ಪಿಷ್ಟೋದಕಗುಡಧಾತಕ್ಕಾದಿಯತ್ತಣಿಂ ಮದಶಕ್ತಿ ಪುಟ್ಟುವಂತೆ 
ಪುಟ್ಟುಗುಂ; ಶಾಂತಿಪು, ೮. ೧೨೩ ವ) 

ಸಂಭೃತ ಸೇರಿದ (ಕುಚಯುಗಕುಂಭ 
ಕುಂಕುಮಪಂಕಾಂಕಿತೆಯು೦ .. . ಎನಿಸಿ: ಸುಕುಮಾಚ, ೧೧. 
೧೫ ವ); ಸಜ್ಜುಗೊಳಿಸಿದ (ಮಣಿಮಯ ಸ್ತಂಭ 
ಸಂಭೃತದೊಳ್‌ ಅತಿ ಸುರುಚಿರಪ್ರವಾಳ ಜಾಳಾಂತರ 
ವಿರಾಜಮಾನದೊಳ್‌: ಸುಕುಮಾಚ, ೯. ೧೭ ವ) 

ಸಂಭೇದ ಕೂಡುವಿಕೆ (ಹರಿವಂಶಮು೦ ಕುರುವಂಶಮುಂ 
ಸಿಂಧುಯುಗಳ ಸಂಭೇದದಂತೆ ಭೇದಿಸಲ್ಲಾರದಂತು ಕೂಡಿ 
ಕೊರ್ಪುವಡೆದು: ನೇಮಿನಾಹು, ೪. ೧೦೭ ವ) 


ಈ (ಪರಸರಮಿತ್ರ 


Ww 


ಸಂಭೃತ 


ಸಂಭೋಗ - ಕಾಮ ಕೂಟ (ಸ್ವರ್ಗಲಕ್ಷ್ಮಿಯ ಮೇಲಟ್ಕಳಸಾಳ್‌ 
ನಲಿದನೋ ಸಂಭೋಗಸಮ್ಮರ್ದ ನಿರ್ದಯ  ನಿಷ್ಟೀಡಿತ 
ದೇವವಾರವನಿತಾಬಿಂಬಾಧರಂ ಶ್ರೀಧರಂ: ಆದಿಷು, ೫. 
೭೧); ಶೃಂಗಾರದ ಒಂದು ಬಗೆ, ಇನ್ನೊಂದು ವಿಪ್ರಲಂಭ 
(ಸ್ತ್ರೀಪುಂಸರತಿಸಮುತ್ಫವ್ಯಾಪಾರಂ ತಾನದಲ್ಲೆ ಶೃಂಗಾರಮ 
ಮೇಳಾಪದಿನಗಲ್ಕೆಯಿಂ ಸುನಿರೂಪಿತ ಸಂಭೋಗ ವಿಪ್ರಲಂಭ 
ಸಮಾಖ್ಯಂ: ಕಾವ್ಯಾವಲೋ, ೭೯೯) 

ಸಂಭೋಗ್ಯ - ಅನುಭವಿಸಲು ತಕ್ಕುನಾದ (ಮಿಥುನಂಗಳ್ಗೆ 
ಸಂಭೋಗ್ಯಮಾಗಿ ಸಲೆ ಜಘನ್ಯಭೋಗಭೂಮಿಯ ಕಡೆಯ 


ಪಳಿತೋಪಮದೆಂಟನೆಯ ಭಾಗಂ ಅಚಟೆದುದೆಂಬನ್ನೆಗಂ: 
ಆದಿಪು, ೬. ೪೮ ವ) 

ಸಂಭ್ರಮ - ಸಡಗರ, ತ್ವರೆ, ಆದರ (ತ್ಸರಿತಂ ವಿಭೂತಿ 
ಪರಮಾದರಂ ಎಂಬಿವು ಸಂಭ್ರಮಾಭಿಧಯಕಮಕ್ಕುಂ: 
ಅಭಿಧಾವ, ೩. ೧. ೮೫), ತಾಕಲಾಟ (ಎನ್ನ ಬಗೆದ 
ಬಗೆಯನೊಡಂಬಡುಗುಂ ಒಡಂಬಡಂ ಎಂಬ 
ಸಂಭ್ರಮದೊಳ್‌ ಆಸ್ಥಾನಮಂಡಪ ಮಂಡನೀಭೂತ 


ಕುಮಾರನಂ: ಆದಿಷು, ೮. ೮ ವ); ಹೆದರಿಕೆ (ಅತ್ಯಾದರಃ 
ಸಂಭ್ರಮಂ ಉತ್ಪಾದಯತಿಯೆಂಬುದು: ಪಂಪಭಾ, ೩. ೪ 
ವ); ಕಳವಳ (ಅತಿಸಂಭ್ರಮ ಆಕುಳಿತಪರೀತ ಪರಿವಾರಜನ 


ಉಪನೀತ ಚಂ೦ದನಕರ್ಪುರ ಮಿಶ್ರಿತ ಹಿಮಶಿಶಿರಧಾರಾ 
ಪರಿಷೇಕದಿಂದೆ: ಪಂಪಭಾ, ೧೩. ೨ ವ) 

ಸಂಮದ — ಸಂತೋಷ, ಉತ್ಸಾಹ (ಪುಣ್ಯದ 
ಉದಯದಿನಿದಿರ್ವಂದ ಈ ಕಾರ್ಯಂ ಎಂತುಂ 
ನಿವಾರ್ಯಂ ಸಂಮದದ ಎಸೆಪಿದು ಎಂದೊಡೆ: ಕರ್ಣನೇಮಿ, 
೧೧. ೮೧) 

ಸಂಮಾರ್ಜಿನಿ - ಕಸಪೊರಕೆ (ವಿಪ್ರವರ್ಗಾಸ್ಪದ ದರ್ಭಾನೀಕ 


ಸಂಮಾರ್ಜಿನಿ ತಳೆದುದೆನಲ್‌ ದುಷ್ಟರಪ್ಪರ್‌ ನೃಪಾಲರ್‌: 
ಕಾದಂಬ, ೩. ೮೭) 

ಸಂಮುಖ ದ - ಮುಖತಃ (ಅಧಿಪಂ 
ಬೆಸಸಿದೊಡಲ್ಲದೆ ಒಲ್ಲೆವು: ಆದಿಷು, ೯. ೧೧೨) 

ಸಂಮೋಹನಾಸ್ತ್ರ ದ - ಒಂದು ಬಾಣದ ಹೆಸರು, 
ಮೂರ್ಚೆಸೊಳಿಸುವ ಬಾಣ (ಮನದೊಳ್‌ ಕರುಣಿಸಿ 
ಸಂಮೋಹನಾಸ್ತದಿಂದೆಚ್ಚು ಬೀರರಂ ಬೀರದ ಶಾಸನಮನೆ 
ನಿಜೆಸುವ ಬಗೆಯಿಂದ ಅನಿಬರ ಪಟವಿಗೆಯನೆಳೆದುಕೊಂಡ೦ 
ಹರಿಗಂ: ಪಂಪಭಾ, ೮. ೧೦೯) 

ಸಂಯತ - ಸೇರಿಸಿದ (ಕಿರೀಟಮು೦ ಸಂಯತ ಕೇಶಾಳಿಯುಂ 
ಅಂತವು ಮೌಳಿ: ಅಭಿಧಾವ, ೩. ೧. ೪೭); [ಜೈನ] 
ಜಿತೇ೦ದ್ರಿಯತ್ವದಿಂದ ಪರಿಪೂರ್ಣನಾದ ಶ್ರಮಣ 


ಸಂಮುಖದಿಂ 


(ಸಮಸ್ಕಾಗಮ ಪದಾರ್ಥಾವಧಾರಣ ಗುಣಸಮೇತನುಂ ಅಪ್ಪ 


ಅಗ್ನಿಭೂತಿಸಂಯತಂಗೆ ಸಮರ್ಪಣಂಗೆಯ್ದು: ಸುಕುಮಾಚ, 
೮. ೫೮ ವ) 
ಸಂಯಮ -.. ಇಂದ್ರಿಯ ನಿಗ್ರಹ. (ಸಮಯಮಂ 


ಆಹಿತನರ್ವೇಂದಿಯಪ್ರವೃತ್ತಿನಿರೋಧಂ: ಅಭಿಧಾವ, ೧. ೩. 
೧೭) [ಜೈನ] ಶ್ರಮಣನು ಆಚರಿಸಬೇಕಾದ 
“ದಶಕುಲಧರ್ಮ'ಗಳಲ್ಲಿ ಒಂದು, ಐದು ಮಹಾವ್ರತಗಳು 


ಹಾಗೂ ಐದು ಸಮಿತಿಗಳ ಪಾಲನೆ (ಬಲಗೈಯಂ ಪೆಗಲಿಕ್ಕಿ 


ಸಂಯಮನಿಮಿತ್ತಂ ಕುಂಚಮಂ ವಾಮದೊಳ್‌ ತಳೆದು: 


ಧರ್ಮಪ, ೧. ೮೫) 


೧೦೬೪ 


ಸಂಯಮನ - - ನಿಯಂತ್ರಿಸುವುದು, 
(ಅಳಕ ಉತ್ಸಾರಿತ 
ನೀವೀಬ೦ಧನಾವಿಷ್ಕೃತಸ್ಟಳಿತಂ: ಆದಿಪು, ೪. ೬೦) 
['ಕೇಶಸಂಚಯಮ' ಎಂಬ ಭಾಗಕ್ಕೆ ಬದಲಾಗಿ ಎಲ್‌. 
ಬಸವರಾಜು ಕೇಶಸಂಯಮನ' ಎಂಬ ಪಾಠ ಬಳಸುತ್ತಾರೆ] 

ಸಂಯಮನೀಪುರ - ಯಮನ ಊರು (ಅಂತು ಶಂಖಮಂ 
ಪೂರಿಸಿ ಯಮನ ಸಂ೦ಯಮನೀಪುರಕ್ಕೆ ಪರಿಯಿಟ್ಟು: 
ಜಗನ್ನಾವಿ, ೭. ೨೪ ವ) 

ಸಂಯಮಿ - ಜಿತೇಂದ್ರಿಯನಾದವನು, ಯತಿ (ಯತಿ ಸಂಯಮಿ 
ಯಷಿ ಮುನಿ ಸುಶುತನಥಂ ಸಾಧು ಯೋಗಿ ತಾಪಸಂ ಆತಂ 
ವ್ರತಿಯಕ್ಕುಂ: ಅಭಿಧಾವ, ೧. ೧೧. ೩೩) 

ಸಂಯಾನ - ಯುದ್ಧ (ಮಹಾ ಸಂಯಾನದಂತೆ ರಕ್ತಮಯಮುಂ: 
ತ್ರಿಷಷ್ಟಿಪು, ೨೮. ೨೭ ವ) 

ಸಂಯುಗ - ಯುದ್ಧ (ಸಂಯುಗಾವನಿತಳದೊಳ್‌ ವಿಧಾತ್ರವಶದಿಂ 
ನಿಮಗಂ ನಡೆವಂತುಟಾದುದೇ: ಗದಾಯು, ೪. ೧೮) 

ಸಂಯುತ - ಹಸ್ತಾಭೀನಯದ ಒಂದು ರೀತಿ (ಸಂಯುತ 
ಅಸಮಯುತಮೇಂಬ ಅಜುವತ್ತುನಾಲ್ಕು ಹಸ್ತದ ತೆಜನೊಳ್‌ 
ತೆಅನಜೆದು ಮೆಜ್‌ದಳವಳ್‌ ಅಭಿನಯಮಂ; ಮಲ್ಲಿನಾಷು, ೮ 
೩೫) 

ಸಂಯೋಗ - ಕೂಡುವಿಕೆ, ಸೇರುವಿಕೆ (ಅಲ್ಲಿ ಪುಟ್ಟುವ ಜೀವ೦ಗಳ್‌ 
ನಾರೀಪುರುಷಸಂಯೋಗನಿಯೋಜಿತ ಶುಕ್ಷಾರ್ತವ೦ಗಳೊಳ್‌ 
ಜೀವಯುಗಳಂಗಳಾಗಿ ನೆಲಸಿ: ಆದಿಹು ೫. ೪೧ ವ) 
ರಾಜನು ಕೈಗೊಳ್ಳಬಹುದಾದ ಹದಿನಾರು ಬಗೆಯ ಸಂಧಿಗಳು, 
ಒಂದು ಉದ್ದೇಶಕ್ಕಾಗಿ ಇಬ್ಬರು. ರಾಜರಲ್ಲಿ ಏರ್ಪಡುವ 
ಒಪ್ಪಂದ (ಅರಿವಿಜಿಗೀಷುಗಳೇಕಾರ್ಥಸಿದ್ಧಿಯಂ ಕುಣಿತು 
ನಡೆವ ಸಂಧಿ ಸಂಯೋಗಮೆಂಬುದಕ್ಕುಂ: ಪಂಚತಂತ್ರ, ೩೦೭ 
ವ) 

ಸಂಯೋಗಾಕ್ಷರ -  - ಸಂಯುಕ್ತಾಕ್ಷರ, ಒಟ್ಟಿಗೇ ಒಂದಕ್ಕಿಂತ 
ಹೆಚ್ಚು ವ್ಯಂಜನಗಳು ಸೇರಿ ಆಗುವ ಅಕ್ಷರ, ಸಾಮಾನ್ಯ 
ಮಾತಿನಲ್ಲಿ ಇದು "ಒತ್ತಕ್ಷರ' (ಅಂತಕಾರಾದಿ ಹಕಾರಾಂತ ಸ್ವರ 
ವ್ಯಂಜನ ಭೇದಭಿನ್ನ ಶುದ್ಧಾಕ್ಷರಂಗಳುಮಂ ಆಯೋಗವಾಹಕ 
ಚತುಷ್ಯಮುಮಂ ಸಂಯೋಗಾಕ್ಷರಂಗಳುಮಂ ಬ್ರಹ್ಮಿಗೆ 
ದಕ್ಷಿಣಹಸ್ತದೊಳ್‌ ಉಪದೇಶಂಗೆಯ್ದು: ಆದಿಷು, ೮. ೫೯ ವ) 


ಸಂರಂಭ - ಉತ್ಸಾಹ, ಸಡಗರ (ಆಗಳವರ ಸಂರಂಭಮಂ ಕಂಡು 


ಸರಿಪ ಡಿಸಿಕೊಳ್ಳುವುದು 
ಕೇಶಸಂಯಮನ 


ರೋಷಾ ವೇಶಮಂ ಕೆಯ್ಕೊಂಡು ದಾಡೆಗಡಿದು: ಶಬರಶಂ, ೪. 
೧೫ ವ) 
ಸಂರುದ್ಧ - ಸುತ್ತುವರಿದ  (ಗಿರಿಸರಿತ್‌ ಸಂರುದ್ಧಂಗಳಪ್ಪ 


ಖೇಡಂಗಳುಮಂ: ಆದಿಪು, ೮. ೬೩ ವ) 

ಸಂವತರ --— [ಜೆ ಕೈನ] ಎರಡು ಅಯನ ಅಥವಾ ಆರು 
ಯತುಗಳು ಅಥವಾ ಜಾ ಮಾಸಗಳ ಅವಧಿ (ಅದು 
ಸಮಯ ಆವಳಿಕ ಉಚ್ಛಾ; ಸ ಸ್ತೋಕ ನಿಮೇಷ ನಾಳಿಕಾ 
ಮುಹೂರ್ತ ದಿವಸ ಪಕ್ಕ ಮಾಸ ಯತು ಅಯನ 
ಸಂವತ್ಸರಾದಿ ಗಣನಾಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ 
ಕೂಡಿದುದು: ಆದಿಷು, ೬. ೬೮ ವ) 

ಸಂವರಣೆ - ಸಿದ್ಧತೆ (ಬಸ೦ತನೊಲ್ಬು ಸಂವರಣೆಯಂ ಎಯ್ದೆ 
ತೋಣೆ ತಲೆದೂಗಿಸಿದಂ ನನೆವಿಲ್ಲಬೀರನಾ: ಕಬ್ಬಿಗಕಾ. ೧೫೭) 

ಸಂವರಿಸು - ಸನ್ನಾಹಿಸು (ಪರಲೊತ್ತೆ ಸೈರಿಸುತ್ತುಂ ಗುರು ಜಘನ 
ಭರಂಗಳಿಂ ತಡಮೈೆಟ್ಟುತ್ತುಂ ಚರಣ ಕಮಲಂಗಳ೦ 


ಸ೦ವರಿಸುತ್ತುಂ ಸೀತೆ ಸೆಡೆದು ಮೆಲ್ಲನೆ ನಡೆದಳ್‌: ಪಂಪರಾ, 
೭. ೨೭) ಒಟ್ಟುಗೂಡಿಸು (ಕಟಕಮಂ ಸಂವರಿಸಿಕೊಂಡು 
ಬರ್ಪುದೆಂದು ಒಪ್ಪಿಸಿ ನಿಜಪುರಾಭಿಮುಖನಾಗಿ ತಳರ್ದಂ: 
ಕಾದಂಸಂ, ೫. ೧೦೪ ವ); ತಹಬಂದಿಗೆ ತರು (ನಿರ್ಮಳ 
ಧರ್ಮಾಮೃತಮನೀಂಟಿ ನಿಷ್ಠುರ ಸಮಸಾರ 
ಪರಿತಾಪತೃಷ್ಟೆಯಂ ತೂಳ್ಳಿ ಸಂವೇಗನಮಂ ಸಂವರಿಸಿ: 
ನೇಮಿನಾಪು, ೪. ೧೦೭ ವ) 

ಸಂವರೆ - - [ಜೈನ] ಒಳಿತು ಕೆಟ್ಟುದೆಂಬ ಪರಿಣಾಮರೂಪವಾಗಿ 
ಬರವ ಕರ್ಮಗಳಿಗೆ ಗುಪ್ತಿ ಮುಂತಾದುವುಗಳಿಂದ 
ತಡೆಯೊಡ್ಡುವುದು (ಶುಭಾಶುಭಪರಿಣಾಮ ಪ್ರಣಾಳಿಕೆಯಿಂ 
ಬರ್ಪ ಕರ್ಮಮಂ ಬರಲೀಯದೆ ಗುಪ್ತ್ಯಾದಿಗಳಿಂ ತಗುಳ್ವುದು 
ಸಂವರೆಯೆಂಬುದು: ಆದಿಪು, ೧೦. ೬೩ ವ) 

ಸಂವರ್ತ - ಪಕ್ಷುಬ್ಧ (ಮೇರೆಯನೊತ್ತಿ ವರ್ತಿಸುವ ಸಂವರ್ತ 
ಅಬ್ಬಿಯೇ ಬಂದುದೇ ಕಲಿ: ರಾಜಶೇವಿ, ೧೧. ೧೬೯); 
ಪ್ರಳಯ (ಆ ಸಮಯದೊಳ್‌ ಸಂವರ್ತ ಸಮಯದ 
ಕೃತಾಂತನಂತೆ ಮಾಮಸಕ೦ ಮಸಗಿ: ಪಂಪರಾ, ೧೦. ೨೫ 
ವ) 

ಸಂವರ್ತಕ - ಆನೆಯ ಬಾಲದ ಒಂದು ಭಾಗ 
(ಅಪೂರ್ವಲಾಂಗೂಲನಂ ಕಾಚಕಿಲ್ಯ ಸಂವರ್ತಕನಂ ಪ್ರಶಸ್ತ 
ವಾಳಧಿಯಂ: ಶಾಂತಿಷು, ೧೦. ೧೪೨ ವ); ಪ್ರಳಯಕಾಲದ 


ಮೋಡಗಳಲ್ಲಿ ಪಂದು (ದ್ರೋಣ ಮಹಾದ್ರೋಣ 
ಪುಷ್ಕಳಾವರ್ತ ಸಂವರ್ತಕಂಗಳೆಂಬ ಮುಗಿಲ್ಗಳಂ 
ಬೆಸಸಿದಾಗಳ್‌: ಪಂಪಭಾ, ೫. ೯೫ ವ) 

ಸಂವಳಯಿತ - - ಸುತ್ತುವರಿಯಲ್ಪಟ್ಟ (ಚಳತ್‌ ಅನಿಳ ಆಹತ 


ಕ್ಷುಬಿತ ಭಂಗುರತುಂಗತರಂಗಮಾಳಿಕಾವಳನ ಸಮುಚ್ಚಳತ್‌ 
ಮಣಿಗಣ ಆತ್ತ ಮರೀಚಿಲತಾಪ್ರತಾನಸಂವಳಿಯಿತ: ಪಂಪಭಾ, 
೪. ೨೫) 

ಸಂವಾಸ - - ವಾಸಮಾಡುವುದು (ಪಂಡಿತೆಯೆಂಬ ಬಜೆಯ 
ಪೆಸರಲ್ಲದೆ ರಾಜಕುಳಸತತಸಂವಾಸಪ್ರಾಪ್ತ ಪ್ರಾಗಲ್ಬ್ಯತೆಯುಂ 
ಉಳ್ಳುದಣೆಂದಂ: ಆದಿಷು, ೪. ೨೧ ವ) 

ಸಂವಾಹ - ಹಳ್ಳಿ (ಶಿರೋವ್ಯೂಢ ಧಾನ್ಯಸಂಚಯೋಪಭೋಗಿ ಜನ 
ನಿವಾಸಿಗಳಪ್ಪ ಸಂವಾಹ೦ಗಳುಮಂ: ಆದಿಷು, ೮. ೬೩ ವ) 

ಸಂವಾಹನ — ಮೈಕೈ ಹಿಸುಕುವುದು (ಅವನಿಪ 
ಚರಣಾರಕ್ತಾಂಬುಜ ಸ೦ವಾಹನಸಕ್ತಂ ಸುಖದಿಬಿರ್ದಂ: 
ಲೀಲಾವತಿ, ೫. ೬೫) 

ಸಂವಿತ್‌ - ಜ್ಞಾನ (ಶುಭ ಸಂವಿತ್‌ ವಹ್ನಿಯಿಂದಂ ನಿಖಿಲ 
ಕರಣಕಾಷ್ಟಂಗಳಂ ಸುಟ್ಟು; ತ್ರಿಷಷ್ಠಿಹು. ೨. ೬) 

ಸಂವೀಜಿತ - - ಬೀಸಲ್ಪಟ್ಟ (ವಾಜಿರಾಜಿಶ್ರವಣ ಚಮರಜಶ್ರೇಣಿ 
ಸಂವೀಜಿತ ಆಶಾಂಬರಭಾಗಂ: ಆದಿಪು, ೪. ೨೪) 

ಸಂವೀತ - ಕೂಡುವುದು (ಪರಾಗದೊಳ್‌ ಪೊರೆದಳಿ ಕೃಷ್ಣಂ 
ವಿಳಸಿತ ಪೀತಾ೦ಂಬರಸಂ೦ವೀತ೦ ಸರಿಯ ಸೂಲ್ಲ್‌ೌವ೦ದವೊಲ್‌: 
ಲೀಲಾವತಿ, ೧೪. ೧೦೨) 

ಸಂವೃತಿ -  ಮರೆಮಾಚು (ದಿವ್ಯನೇನೆಂಬಂ ಏಕೆ 
ನಿಜಾಕೃತಿಸಂವೃತಿಯಿ೦ ಬ೦ದು ನಿಮ್ಮೊಳ್‌ ನುಡಿದು ಸೋಲ್ತು 
ಪೋದಂ ಎಂದು ತನ್ನಂ ಬೆಸಗೊಳ್‌: ಶಾಂತಿಷು, ೮. ೧೫೧ 
ವ) 

ಸಂವೇಗ - ದೃಢಸಂಕಲ್ಪ (ಶ್ರೀಗಂ ವಾಕ್ಟೀಗಂ ಇಂತೀಕೆಯೆ 
ಮಿಗಿಲೆನಿಪ ಐಶ್ವರ್ಯಸಂಪನ್ನೆಯಂ ಸಂವೇಗವ್ವತ್ತನ್ನೆಯಂ 


ದುರ್ಧರಕುಮತನಗ ಉದ್ದಿನ್ನೆಯಂ: ಸುಕುಮಾಚ, ೭. ೪೮) 
ಉದ್ವೇಗ (ನಿರ್ಮಳ ಧರ್ಮಾಮೃತಮನೀಂಟಿ ನಿಷ್ಠುರ 
ಸಮಸಾರ ಪರಿತಾಪತೃಷ್ಣೆಯಂ ತೂಳ್ಳಿ ಸಂವೇಗನಮಂ 
ಸಂವರಿಸಿ: ನೇಮಿನಾಪು, ೪. ೧೦೭ ವ) 

ಸಂವೇದಿ - ಚೆನ್ನಾಗಿ ತಿಳಿದವನು (ಸಕಲವ್ಯಾಕರಣಾರ್ಥ 
ನಿಶ್ಚಿತಮನಂ ಸಾಹಿತ್ಯವಿದ್ಯಾಬ್ಬಿ ವೈದಿಕ ಸಂವೇದಿ 
ಮಹಾನುಭಾವಂ; ಸುಕುಮಾಚ, ೨. ೩೮) 

ಸಂವ್ಯಾನ - ಉತ್ತರೀಯ (ಉತ್ತರೀಯಮೆನೆ ಮೇಲುದು ಅದುವೆ 
ಸಂವ್ಯಾನಂ: ಅಭಿಧಾವ, ಅಭಿಧಾವ, ೧೩. ೨೦); ಸೆರಗು 
(ಕುಟ್ನಲವ್ರಾತ ಕನತ್‌ ಗೈವೇಯಕಂ ರಾಜಿಸೆ ಕಿಸಲಯ 


ಸಂವ್ಯಾನಂ ಇಂಬಾಗೆ . . ವನ ವನಿತೆ: ಕುಸುಮಾಕಾ, ೫. 
೨೬) 
ಸಂಶಯ - - [ಜೈನ] ಜೈನತತ್ವಗಳ ಬಗೆಗಿನ ಶಂಕೆ (ಸಂಶಯ 


ವಿಪರ್ಯಯ ಸಾವದ್ಯ ಅನವದ್ಯ ಅವಸಾಯ 
ಸ್ವಭಾವರಹಿತಮಾಗಿ ಜೀವಾದಿಪದಾರ್ಥ ಯಥಾತ್ಮ್ಯಾವಗಮಂ 
ಸಮ್ಯಕ್‌ಜ್ಞಾನಂ: ಆದಿಪು, ೧೦. ೬೩ ವ) 

ಸಂಶ್ರಯ - ಆಶ್ರಯ (ಜಯಾಶ್ರಯಸಂಶ್ರಯ ನಿಜಫಾಲನೇತ್ರ 
ಜಯ ನಿರ್ಜರಪೂಜ್ಯ ಶಬರಶಂ, ೫. ೧೬); ರಾಜನ 
ಷಾಡ್ಗುಣ್ಯಗಳಲ್ಲಿ ಒಂದು, ಸ್ವಂತ ಬಲವಿಲ್ಲದೆ ಶತ್ರುವನ್ನು 
ಗೆಲ್ಲಬಹುದಾದವರನ್ನು ಆಶ್ರಯಿಸುವುದು (ನಿಜಬಲಮಿಲ್ಲದೆ 
ಶತ್ರುವಿಜಿಗೀಷುವಾದೊಡೆ ಆಶ್ರಯಿಸುವುದು 
ಸಂಶ್ರಯಮೆಂಬುದಕ್ಕುಂ: ಪಂಚತಂತ್ರ. ೩೦೭ ವ) 

ಸಂಶ್ರಯಣ - ಆಶ್ರಯ (ಉಪಾಶ್ರಯಂ ಸಂಶ್ರಯಣಂ: ಅಭಿಧಾವ, 
ಶತು 

ಸಂಶ್ಲಿಷ್ಟ - ಹತ್ತಿಕೊಂಡಿರುವ, ಚೆನ್ನಾಗಿ ಸೇರಿಸಿದ (ಸಮುದ್ಯತ್‌ 
ರಜತಗಿರಿ ತಟ ಸ್ಪಷ್ಟ ಸಂಶ್ಲಿಷ್ಟ ಮೌರ್ಮ್ವೀನಿನದಂ ಪರ್ವಿತ್ತು 
ಅಕಾಂಡಪ್ರಳಯ ಘನಘಟಾಟೋಪ ಗಂಭೀರನಾದಂ: 
ಪಂಪಭಾ, ೧೨. ೧೩೭) 

ಸಂಶ್ಲೇಷ - ರಕ್ಷಣೆ, ಆಲಿಂಗನ (ಸಂಶ್ಲೇಷಮದು ಉಪಗೂಹನಂ 
ಪರಿಷ್ಟಂಗಾರ್ಥಂ: ಅಭಿಧಾವ, ೨. ೨. ೧೮) 

ಸಂಸಕ್ತ -. ಕೂಡಿದ (ವಿಮಳಪ್ರನಾಳಿನಾಳಂ ಸುಖಮಯ 
ಮಕರಂದಾಕರಂ ಮುಕ್ತಪಪಭ್ರಮರಂ ಸಂಸಕ್ತ 
ಸೂಕ್ಷೋಜ್ಜಳಗುಣಂ: ನೇಮಿನಾಪು, ೧. ೩) 

ಸಂಸಪ್ತಕ - ಶಪಥಮಾಡಿ ಯುದ್ಧಮಾಡುವ ಸುಶರ್ಮ, ಸತ್ಯೇಷು, 
ಸತ್ಯಕರ್ಮ, ಸತ್ಯದೇವ, ಸತ್ಕ್ಯರಥ ಎಂಬ ತ್ರಿಗರ್ತರಾಜನ 
ಐವರು ಮಕ್ಕಳು, ಇವರನ್ನು ಸೂರ್ಯಾಸ್ತಕ್ಕೆ ಮುನ್ನ ಕೊಲ್ಲಲು 
ಅರ್ಜುನನು ಶಪಥಮಾಡುತ್ತಾನೆ (ದೇವದತ್ತ ಶಂಖಮಂ 
ಪೂರಿಸಿ ಸಮಸಪ್ತಕರೊಡ್ಡಣದತ್ತ ರಥಾಂಗಧರನಂ ರಥಮಂ 
ಜೋದಿಸಲ್ಪೇಟ್ಸಾಗಳ್‌: ಪಂಪಭಾ, ೧೦. ೬೪ ವ); 
ಸಮರಭೂಮಿಯಿ೦ದ ಹೋಗುವುದಿಲ್ಲವೆಂದು ಪಣತೊಟ್ಟವರು 
(ಸಮರಾಂಗಣದಿ೦ ತೊಲಗದ ಸಮಯರ್‌ ಸಂಸಪ್ತಕರ್‌: 
ಅಭಿಧಾವ, ೧. ೧೪. ೩) 

ಸಂಸರಣ — ಸಂಸಾರ (ದಾರುಣ ಸಂಸರಣ 
ವಿಷೋರ್ಮ್ವೀರುಹಮಂ ಕೀಟ್ವ ಬವಸೆಯಿಂದಿರ್ದಪಂ ಈ 
ಧೀರಂ: ಪಂಪರಾ, ೨. ೧೬) 

ಸಂಸರಣಾಂಭೋರಾಶಿ - ಸಂಸಾರ ಸಾಗರ  (ಪಿರಿದುಂ 
ದಯೆಯಿಂದಂ ಸಂಸರಾಂಭೋರಾಶಿಯಿಂದೆ ಪೊಳಮಡಿಸಲ್‌ 

.. ಎನಲ್‌ .. .. ನಗುತಿರ್ಪರ್‌: ಸಮಯಪ, ೧೫. ೫೪) 


ಸಂಸರ್ಗ - - ಸಹವಾಸ (ಮಾಂಸಮಧುಮದ್ಯಸೇವನೆ 
ಹಿಂಸಾರುಚಿ  ಪರಮಜಿನಮತಾರುಚಿ ಕುಲಟಾಸಂಸರ್ಗಂ 
ಎಂಬಿವಲ್ಲದೆ ಸಂಸಾರಭ್ರಮಣಕಾರಣ೦ ಪೆಜವೊಳವೇ: 
ಆದಿಷು, ೫. ೮೦) 

ಸಂಸರ್ಪತ್‌ - ಹರಡಿದ, ಹಬ್ಬದ (ದ್ವಾದಠಯೋಜನ ಸಂಸರ್ಪತ್‌ 
ಗಂಭೀರಧೀರಾರಾವಂಗಳಪ್ಪ  ಆನಂದಿಗಳೆಂಬ ಪನ್ನೆರಡು 
ಭೇರಿಗಳುಂ: ಆದಿಪು, ೧೧. ೨೮ ವ) 

ಸಂಸಾರ - [ಜೈನ] ದ್ರವ್ಯ, ಕ್ಷೇತ್ರ ಕಾಲ, ಭವ, ಭಾವ ಎಂಬ 

ಬಗೆಗಳು (ಆ ರೌದ್ರಹತಿಗೆ ತವೆ ಸಂಸಾರಂ ತತ್ಪುರದ 
ಪೊಣಗೆ ಪುಟ್ಟಿದುವು: ಯಶೋಧಚ, ೩. ೭೬) 

ಸಂಸಾರಕ್ಷಪಕ — ಸಂಸಾರವನ್ನು ಪರಿತ್ಯಜಿಸಿದವನು 
(ಆಯುರವಸಾನದೊಳೆ ಸಂಸಾರಕಪಕನಾಗಿ ಸಮಾಧಾನ 
ಪುರಸ್ಸರ೦ ಸನ್ಯಸನವಿಧಾನದಿ೦ ಪರಿತ್ಯಕ್ತಜೀವಿತಂ: ಆದಿಷು, 
೨. ೧೯ ವ); ಲೋಕಜೀವನ (ಸಾರಂ ಅನಂಗಜ೦ಗಮಲತಾ 
ಲಲಿತಾಂಗಿಯರಿಂದಮಲ್ತೆ ಸಂಸಾರಂ: ಪಂಪಭಾ, ೧. ೧೧೪) 


ಸಂಸಾರಸಾರೋದಯ - - ಬದುಕಿನಲ್ಲಿ ಸಾರವನ್ನು 
ಹರಡುವವನು, ಪಂಪ ತನಗೆ ತಾನೇ ಕೊಟ್ಟುಕೊಂಡ 
ವಿಶೇಷಣ (ಸಂಸಾರದೊಳ್‌ ಸಾರಮಪುದಜಿಂ ಧರ್ಮಂ 


ಅದಂ ನಿಮಿರ್ಚುವುದಣಿಂ ಸಂಸಾರಸಾರೋದಯಂ: ಆದಿಪು, 
ದಚಬ್ರ 

ಸಂಸಾರಾಸಾರತೆ - - (ಸಂಸಾರ--ಅಸಾರತೆ] ಸಂಸಾರದ ಅರುಚಿ 
(ಪಲವು ಕಾಲಮರಸುಗೆಯ್ದು ಸಂಸಾರಾಸಾರತೆಗೆ 
ಪಂಪಭಾ, ೧. ೬೫ ವ) 

ಸಂಸಾರಿಜೀವ - - [ಜೈನ] ಜೀವತತ್ನ್ಸದ ಸಂಸಾರಿ ಮುಕ್ತ ಎಂಬ 
ಎರಡು ಬಗೆಗಳಲ್ಲಿ ಒಂದು (ಸಂಸಾರಿಜೀವಂ ತ್ರಸ ಸ್ಥಾವರ 
ವಿಕಲ್ಪದಿ೦ ಇರ್ತೆಅನಕ್ಕುಂ: ಆದಿಷು. ೧೦. ೬೩ ವ) 

ಸಂಸಿಕ್ತ - - ಎರಚುವಿಕೆಯ (ಮೇಘಕುಮಾರ ಸಸಿಂಸಿಕ್ತ 
ಪ್ರಶಮಿತ ರಜಃಪ್ರಸರಧರಣೀತಳನುಂ: ಆದಿಷು, ೧೦. ೬೭ 
ವ) 

ಸಂಸ್ಕೃತಿ - ಸಂಸಾರ (ಸಂಸ್ಕೃತಿಯೊಳ್ತೆ ಗಡಂ ಕಡಂಗಿ 
ತೊಡರ್ದಾಂ ಮಾಣ್ಬಿರ್ಪೆನೆಂದಣ್ಮಿ ಘೋರತಪೋತವೃತ್ತಿ 
ಯನಾಂತ ಪೆಂಪತಿಬಳಂಗಕ್ಕುಂ: ಆದಿಷು, ೧. ೮೧) 

ಸಂಸ್ಕೃತಿಧರ್ಮ — ಎ... ಸಂಸಾರಧರ್ಮ (ಇಂತುಟು 
ಸಂಸ್ಕೃತಿಧರ್ಮಮೇಕೆ ಬಾಯಟೆವುದಿದೇಕೆ ಚಿಂತಿಸುವುದೇಕೆ: 
ಪಂಪಭಾ, ೨. ೨೭) 

ಸಂಸ್ಕೃತಿನಿಗಳ -  - ಸಂಸಾರ ಬಂಧನ (ನೀನುಂ ತೃತೀಯ 
ಜನ್ಮದೊಳ್‌ ವಿಗಳಿತಸಂಸ್ಕೃತಿನಿಗಳನೆಯಪ್ಪೆಯೆಂಬುದುಂ: 
ಆದಿಷು, ೨. ೪೪ ವ) 


ಹ 
ಪೇಸಿ: 


ಸಂಸೇಕ - - ನೀರೆರೆಚುವುದು, ಅಭಿಷೇಕ (ಅತನುಶ್ರೀಕಾಮಿನೀ 
ಮಣಿದರ್ಪಣಮೆನಿಸುವ ತದ್ವಕ್ತಶೀತಾಂಶು 
ನೇತ್ರಾಸಿತನೀರೇಜಾತಯುಗಕ್ಕೆ ಅಮೃತಸಲಿಲಸಂಸೇಕಮಂ 


ಮಾಡೆ: ಆದಿಪು, ೮. ೨೩) 

ಸಂಸ್ಕರಿಸು - [ಶವ] ಸಂಸ್ಕಾರ ಮಾಡು (ಧೃತರಾಷ್ಟ್ರನ ಬೆಸದೊಳ್‌ 

ವಾರಣಾವತಕ್ಕೆ ಪೋಗಿ ತದರ್ಧದಗ್ಗ ಕಳೇವರಂಗಳ೦ 
ಸಂಸ್ಕರಿಸಿ ಜಳದಾನಾದಿ ಕ್ರಿಯೆಗಳಂ ಮಾಡಿ: ಪಂಪಭಾ, ೩. 
೮ವ) 

ಸಂಸ್ಕಾರ — ಪರಿಶುದ್ಧವಾಗಿ ಮಾಡುವುದು (ಸವನಂ ಮಜ್ಜನ 
ಸವಂ ಆ ಫ್ಷವನಂ ಸ್ನಾನಮುಮದಂತರ್ಧಾಂತರಂ 
ಅಂಗವಿಲೇಪನಂ ಸಮಾಲಂಭ ವಿಷ್ಠಗಂಧಾಧಿವಾಸಮದು 


೧೦೬೬ 


ಸಂಸ್ಕಾರಂ: ಅಭಿಧಾವ, ೧೩. ೮); ವ್ಯಕ್ತಿಗೆ 
ಸಂಬಂಧಿಸಿದಂತೆ ಬದುಕಿನ ವಿವಿಧ ಸನ್ನಿವೇಶಗಳಲ್ಲಿ 
ಮಾಡುವ ಶ್ರುತಿಗಳಲ್ಲಿ ಹೇಳಿರುವ ಧಾರ್ಮಿಕ ವಿಧಿಗಳು, 
ನೋಡಿ, "ಷೋಡಶಸಂಸ್ಕಾರ' 

ಸಂಸ್ಕಾರವಿಧಿ - - ಶವಸಂಸ್ಕಾರ ಪ್ರಕ್ರಿಯೆ (ಅದಾವುದು ದೋಷಂ 
ಅವರ್ಗೆಲ್ಲಂ ಸಂಸ್ಕಾರವಿಧಿಯಂ ನಾನೆ ಪಕ್ಕದೊಳಿರ್ದು 
ಮಾಡಿಸುವೆಂ: ಪಂಪಭಾ, ೧೪. ೮ ವ) 

ಸಂಸ್ಕಾರಂ ಮಾಡು - - ಪರಿಷ್ಠರಿಸು, ಉತ್ತಮಪಡಿಸು (ಫೃತ 
ಲವಣ ತೈಲ ಕ್ಷೀರ ದಧಿ ವ್ಯಂಜನ೦ಗಳೊಳ್‌ ಸಂಸ್ಕಾರಂ 
ಮಾಡುವ: ಆದಿಪು, ೬, ೭೭ ವ) 


೧. 


ಸಂಸ್ಕಾರ ಶತೇನಾಪಿ ನಗೂಥಃ ಕುಂಕುಮಾಯತೇ - ನೂರು 
ಸಂಸ್ಕಾರಗಳಿಗೆ ಒಳಪಡಿಸಿದರೂ ಅಮೇಧ್ಯವು 
ಕುಂಕುಮಕೇಸರಿಯಾಗುವುದಿಲ್ಲ (ಪಾಪಿ ಧರ್ಮದತ್ತೆಸಗಂ 


ಅದೆಂತೆನೆ ಸಂಸ್ಕಾರ ಶತೇನಾಪಿ ನಗೂಥಃ ಕುಂಕುಮಾಯತೇ 
ಎಂಬುದಣೆಂ: ಸುಕುಮಾಚ, ೨. ೭೧) 

ಸಂಸ್ಕಾರಿಸು - - ಸಂಸ್ಕರಿಸು (ಅವಂ ನೆನೆಯೆಂ ಸಂಸ್ಕಾರಿಸಲ್‌ 
ಈ ವನಿತೆಯರ್ಗೆ ಅವರವರ ಪುರುಷರಂ ಕುಡವೇಟ್ಕುಂ: 
ಪಂಪಭಾ, ೧೪. ೮) 

ಸಂಸ್ತವನ - ಪರಿಚಯ (ಪರಿಚಯಮದು ಸಂಸ್ತವನಂ: ಅಭಿಧಾವ, 
೨. ೨. ೯); ಹೊಗಳಿಕೆ (ನುತಿ ಸಂಸ್ತವನಂ ಸ್ತೋತ್ರಂ 
ಸ್ತುತಿವಂದನಂ ಈಡೆ ಕೀರ್ತನಂ ಗುಣಕಥನಂ: ಅಭಿಧಾವ, 
೧. ೧೩. ೩೫) 


ಸಂಸ್ತೂಯ - ಸೇರುವಿಕೆ (ಸಂಘಾತಮೊಂದಿದ ಸನ್ನಿವೇಶಮದು 
ಸಂಸ್ತೂಯಂ: ಅಭಿಧಾವ, ೩. ೧. ೪೬) 
ಸಂಸ್ತೂಯಮಾನ - -  ಹೊಗಳಲ್ಲಡುವ (ಅನೇಕ 


ದಿವಿಜವಂದಿವೃಂದ ಸಂಸ್ತೂಯಮಾನ .. .. ದರಹಸಿತವದನ 
ಸರಸೀರುಹಂ: ಆದಿಪು, ೮. ೫೫ ವ) 

ಸಂಸ್ಥಾನನಾಮ - ದೇಹದ ಸ್ವರೂಪಕ್ಕನುಗುಣವಾದ ವಿವಿದ 
ಹೆಸರುಗಳು (ಚತುರಸ್ರಮು೦ಂ ನ್ಯಗ್ರೋಧಪರಿಮಂಡಲಮುಂ 
ಸ್ವಾತಿಯು೦ ವಾಮನನುಂ ಕುಬ್ಬಮು೦ ಪುಂಡಮುಂ ಎಂದು 
ಸಂಸ್ಥಾನನಾಮಂ ಷಡ್ವಿಧಮಕ್ಕುಂ: ಅಜಿತಪು, ೧೧. ೩ ವ) 

ಸಂಸ್ಥಾನವಿಚಯ - [ಜೈನ] ಧರ್ಮಧ್ಯಾನಗಳಲ್ಲಿ ಒಂದು 
(ಆಜ್ಞಾವಿಚಯಂ ಅಪಾಯವಿಚಯ ವಿಪಾಕವಿಚಯ 
ಸಂಸ್ಥಾನವಿಚಯಮೆಂಬ ನಾಲ್ಕುಂ ಧರ್ವಧ್ಯಾನಮಂ 
ಧ್ಯಾನಿಸುತ್ತುಂ: ಆದಿಷು, ೧೦ ೧೪ ವ) 

ಸಂಸ್ಥಾಪನ — - ನೆಲೆಗೊಳಿಸುವಿಕೆ (ಉಪಗೂಹನಮುಂ 
ಸದ್ಭರ್ಮಪಥಚ್ಯುತ ಭವ್ಯಸಂಹತಿ ಸಂಸ್ಥಾಪನಮುಂ: ಆದಿಷು, 
೫. ೫೮) 

ಸಂಹತ - ಕೂಟ, ಒಟ್ಟುಗೂಡಿದ್ದು (ಸಂಹತಮಂ ಸಾವಗಿಸಿದ 
ಮೈಯೊಳ್‌ ಶೋಭವತಿ ಸಮಪಾದಚಾರಿಯಂ ಕೈಕೊಂಡಳ್‌: 
ಲೀಲಾವತಿ, ೪. ೧೨೪) 

ಸಂಹತಿ - ಸಮೂಹ (ಸಿಂಹಗಳನಂತಬಳನ ಪಾದಾಂತಿಕದೊಳ್‌ 
ಸಂಹತಿಗೊಂಡಿರ್ದಪುವೆನೆ ಸಿ೦ಹಾಸನಮೆಸೆದುದು 
ಅಮಳಮಣಿಖಚಿತಂಗಳ್‌: ಲೀಲಾವತಿ, ೮. ೯೬) 

ಸಂಹನನ - ದೇಹ (ತನು ಗಶಾತ್ರಂ ವಿಗಹಂ ಅಪಘನಂ 
ಶರೀರಂ ಕಳೇಬರಂ ಕಾಯಂ ಸಂಹನನಂ ದೇಹಂ ವಪು 
ಎಂಬಿನಿತುಂ ಭಾವಿಸುವೊಡೆ ಅಂಗಪರ್ಯಾಯಂಗಳ್‌: 
ಅಭಿಧಾವ, ೧. ೧೨. ೧); ದೇಹ[ವುಳ್ಳವನು] (ಕನಕಚ್ಛಾಯಂ 


ಅಜೇಯಸಂಹನನಂ ಅನೂನಸ್ವಾಪದೇಯಾದಿನಾಥಂ 
ಅಭೀರಸ್ಥಗಿತಂ ಈಗೆ ಅಭಿವೃದ್ಧಿಯಂ ಕೃತಿಗೆ: 
ಸುಕುಮಾಚ, ೧. ೯) 

ಸಂಹರಣ - ಪರಿಹಾರ (ಇನಕರಪಾತಭೀತ ಪಥಿಕಶ್ರಮ 
ಸಂಹರಣಾರ್ಥಂ ಅಂಬುಜಾಸನ೦ ಒಸೆದಿಟ್ಟ ತಣ್ಣೆಬಲ 
ಸೋಲದ ಸಾಲೆಯೆನಲ್‌: ಶಾಂತೀಶ್ವಪು, ೧೩. ೧೩೦) 

ಸಕಲ ದ ಸಮಗ್ರ (ದೋಷಂಗಳಿಂತು ಮಿಗೆ 
ಸಂಶ್ಲೇಷದೊಳಾದಂದು ಸಕಲವಿದ್ದತ್‌ಸಭೆಯೊಳ್‌ 


ದೂಷಿಸುಗುಂ ಕೃತಿವಧುವಂ: ಕವಿರಾಮಾ, ೧. ೧೦೦) 

ಸಕಲಂಕತೆ - ಕಲೆಗಳನ್ನು ಹೊಂದಿರುವುದು, ದೋಷಪೂರ್ಣತೆ 
(ಸಕಲಂಕತೆ ಚಂದ್ರಮನೊಳ್‌ ವಿಕಲದ್ದನಿ ವಿಹಗದಲ್ಲಿ ಭಂಗಂ 
ನದಿಯೊಳ್‌ .. .. ಅಲ್ಲದಿಲ್ಲಾ ನಾಡೊಳ್‌: ಗಿರಿಜಾಕ, ೨. ೬) 

ಸಕಲಕಲಾಧರ - ಹದಿನಾರು ಕಳೆಗಳುಳ್ಳವನು, ಹುಣ್ಣಿಮೆ ಚಂದ್ರ 
(ಸಕಲಕಲಾಧರನಂ ರಾಹು ಕೊಳ್ಳ ತೆಅದಿ೦ 
ಎಷಾತಿಭೀಕರದ೦ಷ್ಟಾನಿಕರಂ ಕೊಂಡುದು ನರಪಾಲಕಸುತನಂ: 
ಪಂಚತಂತ್ರ, ೧೮೫) 

ಸಕಲಕಲಾಧರೆ - ಎಲ್ಲ ಕಲೆಗಳನ್ನು ಬಲ್ಲವಳು (ಸಕಲಕಲಾಧರೆ 
ಮಣಿದೀಪಿಕೆಯಿ೦ ಬೆಳಗಿದಪೆಂ ಅಮಲನಿಜಗೃಹಮಂ: 
ಲೀಲಾವತಿ, ೭. ೪೩) 

ಸಕಲಜ್ಞ - ಸರ್ವಜ್ಞ (ಸಕಲಜ್ಜರ್‌ ತಿಳಿವಂತು ಪೇಟ್‌ ತಳೆದಂ 
ಸೀತೇಂದನುತ್ಸಾಹಮಂ: ಪಂಪರಾ, ೧೬. ೭೪) 

ಸಕಲರ್ತು ಎಲ್ಲ ಖುತುಗಳು, ಸರ್ವಯತು (ಇದು 
ಸಮವಸರಣ ಸಂಸಂಗದಿನಲ್ಲದೊಡೆ ಅಮಲಬೋಧ 
ಮುನಿಜನ ಸಾಮರ್ಥ್ಯದಿನಕ್ಕುಮಲ್ಲದೆ ಅಂದಾಗದು ಸಕಲರ್ತು 
ಪ್ರಭಿನ್ನಗುಣಸಮವಾಯಂ: ಚಂದ್ರಪ್ರಷು, ೨. ೭೯) 

ಸಕಲವ್ಯಾಪಿನಿ ಎಲ್ಲೆಡೆ ಹಬ್ಬಿರುವ (ಸಕಲವ್ಯಾಪಿನಿಯುಂ 
ಭವ್ಯಕಮಲನಿಕರಪ್ರಮೋದಾಯಿನಿಯುಂ ತಿಗ್ಗಕರಂ 
ಪ್ರಭೆಯಂತಳೆವಂತಕಳಂಕಂ ಶ್ರೀಧರಾಖ್ಯೆಯಂ ಮುನಿ ತಳೆದಂ: 

೨. ೮೪) ಸಕಳಕಳಾಧರ - - ಎಲ್ಲ 
ಕಲೆಗಳನ್ನುಳ್ಳ ಪೌರ್ಣಮಿಯ ಚಂದ್ರ (ಪಲಂಬರ್‌ 
ರಾಜಕುಮಾರರ ನಡುವೆ ತಾರಾಗಣಂಗಳ ನಡುವಣ 
ಸಕಳಕಳಾಧರನಂತೆ ಶಸ್ತಕಲಾಧರನಾಗಿ: ಪಂಪಭಾ, ೨. ೫೯ 
ಮ ಸ 

ಸಕಳಕಳಾಧರ - - ಎಲ್ಲ ಕಲೆಗಳನ್ನುಳ್ಳ ಪೌರ್ಣಮಿಯ ಚಂದ್ರ 
(ಪಲಂಬರ್‌ ರಾಜಕುಮಾರರ ನಡುವೆ ತಾರಾಗಣ೦ಗಳ 
ನಡುವಣ ಸಕಳಕಳಾಧರನಂತೆ ಶಸ್ತಕಲಾಧರನಾಗಿ: ಪಂಪಭಾ, 
೨. ೫೯ ವ) ವ 

ಸಕಳದತ್ತಿ - [ಜೈನ] ವಂಶದ ಎಲ್ಲವನ್ನೂ ಮಗನಿಗೆ ಕೊಡುವುದು 
(ನಿಜಾನ್ವಯೋದ್ಧರಣಸಮರ್ಥನಪ್ಪ ಅಗ್ರತನೂಭವಂಗೆ 
ಆತ್ಮೀಯ ಧರ್ಮ ಧನ ಬಂಧುಗಳಂ ಸಮರ್ಪಿಸಿ 
ಸಕಳದತ್ತಿಯುಂಬೆರಸು: ಆದಿಪು, ೧೫. ೧೩ ವ) 

ಸಕಳರ್ತುಕರಾಜ - - ಎಲ್ಲ ಯತುಗಳಿಗೂ ರಾಜ, ಯತುರಾಜ 
(ಭರತರಾಜಂ ಸಕಳರ್ತುಕರಾಜನಪ್ಪ ಮನೋಜರಾಜಂಗೆ 
ಮಾಡಿದುದೆನಿಸುವ ವಿರಾಜಮಾನ ರಕ್ತಾಶೋಕಪಲ್ಲವ 
ಕಾಯಮಾನದೊಳ್‌: ಆದಿಹು, ೧೧. ೭೪ ವ) 

ಸಕಳವಟ್ಟೆ - - ತುಂಡು ಬಟ್ಟೆಯ ಪಟ್ಟಿಗಳು (ಸಕಳವಟ್ಟೆಗಳುಮಂ 
ಮೆಟ್ಟುವೆಡೆಗಳೊಳೆಲ್ಲಂ ಪಾಸಿ: ಆದಿಪು, ೪. ೩೪ ವ), - 
ಬಣ್ಣಬಣ್ಣದ ಬಟ್ಟೆ (ದೆಸೆದೆಸೆಗೆ ಕೆದಣಿದ ಕೆಂಡದಿಂಡೆಗಳುಂ 


ಪತ 
ಚಂದ್ರಪ್ರಪು, 


೧೦೬೭ 


ನಾರಂಗ ಸಕಳವಟ್ಟೆಯ ಪಟಯಿಗೆಗಳಂತೆ ನಭಕ್ಕೆ ಮಿಳಿರ್ದು: 
ಪಂಪಭಾ, ೧೧. ೧೪೦ ವ) 
ಸಕಳಾರ್ಥಸಂಯುತ - - ಎಲ್ಲ ಅರ್ಥಗಳಿಂದ ಕೂಡಿದ (ಆ 
ಸಕಳಾರ್ಥಸಂಯುತ ಅಳಂಕೃತಯುಕ್ತಂ ಉದಾತ್ತ ವೃತ್ತಿ 
ವಿನ್ಯಾಸಂ ಅನೇಕ ಲಕ್ಷಣ ಗುಣ ಪ್ರಭವಂ: ಪಂಪಭಾ, ೧. ೯ 
ಸಕಳಕ್ಷಮಾಪತಿತ್ವ - ಭೂಮಿಯೆಲ್ಲಕ್ಕೂ ಒಡೆತನ, ಚಕ್ರವರ್ತಿತ್ವ 


(ಮತ್ಸರ ಮಹೋರಗಕ್ಕಂ ಆಗ್ರಹಮಹಾಗಹಕ್ಕಂ 
ಕೋಪಮಮದಾನೇಕಪಕ್ಕಂ  ಪಕ್ಕಾಗೆ  ತನ್ನನೊಪ್ಪಿಸುವುದು 
ಮತಿವಂತಂಗೆ ಪುರುಷಾರ್ಥಮಲ್ತು ಸಕಳಕ್ಷಮಾತಿತ್ವಮೆ 


ಸಕಳಕ್ಷಮಾಪತಿತ್ವಮಂ ಮಾಡುಗುಂ: ಶಾಂತಿಪು, ೩. ೭೨ ವ) 

ಸಕಳಕ್ಸ್ಮಾಪಾಳ - ಭೂಮಿಯನ್ನೆಲ್ಲ ಆಳುವವನು, ಚಕ್ರವರ್ತಿ 
(ಸಕಳಕಾ ಪಾಳ ಕೇಳ್‌ ಯಾದವರ್ಗಿನಿತುಂ ನೀಂ 
ಮುಳಿದೆತ್ತಲ್‌ ವಾರಿಧಿಪ್ರಾಂತದೊಳ್‌ ಇರ್ದರೆನೆ: 
ಕರ್ಣನೇಮಿ, ೧೧. ೩೮) 

ಸಕಳಿ - [ಶಕಲಾ] ಮಡಕೆಯ ಚೂರು (ಒಸೆದು ಸಕಳಿಯನಿಟ್ಟು 
ಸೋರೆಯ ಗುಂಡಿಗೆಯಂ ಬೆನ್ನೊಳ್‌ ಕಟ್ಟ ಕೈಮುಟ್ಟೆ ಈ 
ರಸಮಂ ತೀವಿಕೊಳ್ಳವುದು ಎಂದೊಡೆ: ಹರಿವಂಶ, ೪. ೨೬ 
ವ) 


ಸಕಿಂಚನ - ಪರಮಾವಧಿಯಾಗಿ ಹೊಂದಿದವನು (ಅಂತು 
ಕಂತುವಿನಂತೆ ಬಂದ ಸೌಭಾಗ್ಯಸಕಿಂಚನನಂ 
ಕಾಂಚನಪೀಠದೊಳ್‌ ಕುಳ್ಳಿರಿಸಿ: ನೇಮಿನಾಷು, ೩. ೯೯ ವ) 

ಸಕೃತ್‌ - ಒಮ್ಮೆ (ಸಕೃತ್‌ ಆಯತ ಅರ್ಧನಿದ್ರಂ 
ಕ್ಷಣಮುಕುಳಿನೇತ್ರೋತ್ತಳಂ ತರಣೀಚೇಷ್ಟಿತ೦ 
ಮೋಹಮುಗ್ಗಂ: ಲೀಲಾವತಿ, ೯. ೧೨೯) 

ಸಕ್ಕ - ಕಟವಾಯಿ, ಬಾಯಿಯ ಕೊನೆ (ಭಾರ್ಗವರ್‌ 


ಸುರಿಗಿಜೆವಂತಿಜೆಯೆ ಸೂಸುವ ಕೆನ್ನೆತ್ತರ್‌ ಕಟಲ್ಲುದಿರ್ವ ಸಕ್ಕದ 


ಸಿಪ್ಪುಗಳು . ೬ ಅಗುರ್ವಂ ಪಡೆಯೆ: ಪಂಪಭಾ, ೧೦. ೯೩ 
ವ) 
ಸಕ್ಕದ - ಸಂಸ್ಕತ ಭಾಷೆ (ಸಕ್ಕದಮಜೆವರ್‌ ಬಿತ್ತರದಿ೦ 


ಮದನವಿಜಯಮೆಂದು ಒಲವೆರ್ದೆಯಂ ಪತ್ತಿರೆ ಪೆರಿಟ್ಟರ್‌: 

ಕಬ್ಬಿಗಕಾ, ೨೭೦) 

ಸಾಕ್ಷಿ (ಮದೀಯಾಯಾತಿಯ ದೊರೆಗೆ ನೀಂ 
ಸಕ್ಕಿಯೆಂಬಂತಿರೆ ನೀಳ್ಬಿಂ ಪರ್ವಿ ಪೂರ್ವಾಪರಜಳಧಿಗಳಂ೦ 
ಮುಟ್ಟಿ ನಿಂದತ್ತಗೇಂದಂ: ಆದಿಷು, ೯. ೧೧೫) 

ಸಕ್ಕಿಡು ಸಾಕ್ಷಿಯಾಗಿರಿಸಿಕೊ, ಕಣ್ಣೆದುರಿಗಿರಿಸಿ 
(ಸೇನಾಪದವಿಯೊಳ್‌ ನೀನೆ ನಿಲ್‌ ನಾಳೆ ದುರ್ಯೋಧನನಂ 
ಸಕ್ಕಿಟ್ಟು ಮಾರಾಂತು ಅದಟರೊಳಳವ೦ ತೋಣುವಂ ನೀನುಂ 
ಆನುಂ: ಪಂಪಭಾ, ೧೨. ೪೫) 

ಸಕ್ಕಿಮಾಡು ಸಾಟಿಮಾಡು (ನೀಮೆ 
ಅಂತಸ್ಥಾರರಿರ್‌ ನೀಮಿರೆ ಪೆಜರೊಳರೇ 
ವಿಶ್ವಂಭರೆಯೊಳ್‌: ಆದಿಷು, ೯. ೧೧೫) 

ಸಕ್ಕ - ತಲ್ಲೀನ (ಸಾರಹಂಸಕೋಕಿಳಕುಳಧ್ಯಾನೋತ್ಕರಂ 
ಚೆಲ್ಲನಾಯ್ತು ಕರಂ ಸಕ್ಷನಿಳಿಂಪದಂಪತಿಗಳಿಂದಾ ನಂದನಂ 
ನಂದನಂ: ಪಂಪಭಾ, ೫. ೮೦) 

ಸಕ್ಷಮ - ಶಾಂತಿಯಿಂದಿರುವ (ಸಕ್ಷಮ ದಕ್ಷಶಿಕ್ಷಣವಿಚಕ್ಷಣ .. .. 
ರಕ್ಷಿಪುದು ಅಧೋಕ್ಷಜಪಕ್ಷ ಶಿವಾಕ್ಷಿಸಂಭವಾ: ರಾಜಶೇವಿ, ೧. 
೧೦) 

ಸಖಾಯ - ಗೆಳೆಯ (ಸಖಾಯನೆಂದು ಬಗೆದು ಕ೦ಡಟ್ಫರ್ತು .. 
.. ಪದೆಪಿ೦ ತಳ್ಳೈಸಿದ೦ ಮಾನದಂ: ಲೀಲಾವತಿ, ೧೪. ೮೭) 


೭4 


ಕ್ಕಿ 


ಗಂಭೀರರಿರ್‌ 
ಸಕ್ಕಿಮಾಡಲ್ಕೆ 


ಸಗಣ - [ಶಕೃತ್‌] ಸಗಣಿ (ಪುಟುಗಳೆಂತು೦ ಪೊರೆದುಂ 
ಫಲಮುಂಟೆ ದಗಣದೊಳಗೆ: ಸಮಯಪ, ೫. ೯೧) 

ಸಗಣನೀರ್‌ ಸಗಣಿ ಕದರಿದ ನೀರು (ಕತ್ತುರಿಯ 
ಸಗಣನೀರ್‌ ಬಿಡುಮುತ್ತಿನ ರಂಗವಲಿ ಮಿಳಿರ್ವ ದುಗುಲದ 
ಗುಡಿ ಸಂಪತ್ತಿನ ಬಿತ್ತರದೆತ್ತಿದ ಮುತ್ತಿನ ಮಂಡವಿಗೆ ಪೊಟಲ 
ಮನೆಗಳೊಲೆಲ್ಲಂ: ಪಂಪಭಾ, ೩. ೨) 

ಸಗದ - ಆನೆಯ ಮುಖದಲ್ಲಿ ದವಡೆಗಳ ಕೆಳಭಾಗದ ಒಂದು 


ಅಂಗ (ಆಯತ ಪೃಥುಪಿಬಸ್ತಾನುಪದಿಗ್ಧಾಂದಪೂರ್ವಪೀನ 


ರಕ್ತಾರೋಮಾಶ್ರಿಷ್ಟಸಮಾಸಮ ಸಗದನುಂ: ಆದಿಷು, ೧೨. 
೫೬ ವ) 
ಸಗರ್ಭಗೆಡೆ - ರಹಸ್ಯವಾಗಿ ಏನೋ ಹೇಳು 


(ಸಗರ್ಭಗೆಡೆಯುತ್ತುಮಿರ್ಪರ್‌ ಅಜೆವಿಲ್ಲದವರ್‌: ಸಮಯಪ, 
೧೦. ೪೩) 


ಸಗರ್ಭಾಂಗನೆ — ಬಸುರಿ ಹೆಂಗಸು (ಉಪಕಾಂತ 
ರಜೋವಿಕೃತಿಯಿಂ ಉಪಾತ್ತಕಾಳಮಪಯೋದರಾಸ್ಯತೆಯಿಂ 
ಮತ್ತುಪಚಿತ ಜಡವೃತ್ತಿಯನೆಯ್ದೆ, ಪೋಲ್ತುದಬ್ರಾಗಮಂ 


ಸಗರ್ಭಾಂಗನೆಯಂ: ಚಂದ್ರಪ್ರಷು, ೪. ೪೩) 

ಸಗರ್ಭ್ಯ ಸೋದರ (ಸೋದರ್ಯಂ ಭ್ರಾತೃ 
ಸಮಾನೋದರ್ಯಂ ಸೊದರಂ ಸಗರ್ಭ್ಯಂ: ಅಭಿಧಾವ, ೧. 
೧೨. ೧೮) 

ಸಗಾಟಿಸು - ಗೆಳೆತನ ಮಾಡು (ಆಸೆದೋಜೆ ಬಗೆದೋಅದೊಡ೦ 
ನೆರೆದಿರ್ದೊಡಂ ಸಗಾಟಿಸದೊಡಂ ಪೇಸದವಕ್ಗೆ 
ಮತ್ತಮಾಟಿಸುವುದೇ: ಪಂಪಭಾ, ೪. ೯೨) 

ಸಗಿರಿಸಾಗರದ್ದೀಪಯಾ - - ಪರ್ವತ ಸಾಗರ ಹಾಗೂ 
ದ್ವೀಪಗಳಿಂದ ಕೂಡಿದ (ಸದಿಗ್ಗಳಯಯಾ ಭುವಾ 
ಸಗಿರಿಸಾಗರದ್ವೀಪಯಾ: ಪಂಪಭಾ, ೪ ೨೭) 

ಸಗುಣ - ತ್ರಿಗುಣಯುಕ್ತನಾದ (ಪರನಪರಂ .. .. 
ಜಗನ್ನಾವಿ, ೩. ೯೮) 

ಸಗ್ಗ - [ಸ್ವರ್ಗ] ದೇವತೆಗಳ ವಾಸಸ್ಥಳ (ಕಡುತಪದಿಂದೆ ನಿನ್ನ 
ಪಡೆಪಾವುದೊ ಗಾವಿಲ ಸಗ್ಗಮಲ್ಲೆ ಪೋ ನುಡಿಯವೊ 
ಮೂರ್ಪ ಸಗ್ಗದ ಫಲಂ ಸುಖಮಲ್ರೆ: ಪಂಪಭಾ, ೭. ೯೩) 

ಸಗ್ಗದ ಜತಿ - ಸ್ವರ್ಗದ ಯಷಿ (ಹರಿಸದೆ ಸಗ್ಗದ ಜತಿಗಳ್‌ 
ಬೆರೆದಂತೆ ಎರಡು೦ ಕೆಲಂಗಳೊಳ್‌ ತರದಿಂ ಕುಳ್ಳಿರೆ: ಕಬ್ಬಿಗಕಾ, 
೧೩೧) 

ಸಗ್ಗದ ಪೆಂಡಿರ್‌ - ದೇವತಾಸ್ತ್ರೀಯರು (ಸೊಗಯಿಪ ಪೊಂಕು 
ಲಾಲಿಸುವ ಲಲ್ಲೆ ಈ ವಿಭಾವಚೇಷ್ಟೆಗಳಿಂ 
ಅದೇನಲಂಪನೆರ್ದೆಗಿತ್ತರೋ ಸಗ್ಗದ ಹೆಂಡಿರಾತನಾ: 
ಚಂದ್ರಪ್ರಹು, ೪. ೭೧) 

ಸಗ್ಗದವರ್ಗಳ್‌ ದೇವಲೋಕದವರು  (ಮುಗಿಲೊಡ್ಡಿನ 
ಕೆಲದೊಳ್‌ ಸಗ್ಗದವರ್ಗಳೆಲ್ಲರ್‌ ನಿಂದರ್‌: ಕಬ್ಬಿಗಕಾ, ೨೨೫) 


ಸಗುಣಗುಣಂ: 


ಸಗ್ಗದಾಕೆ - ಅಪ್ಪರೆ (ಕರಮೆಸೆವ ರೂಪು ಕಣ್ಣಚ್ಚರಿಯಂ 
ಪುಟ್ಟಿಸಿದುದು ಈಕೆಯಾವಳೋ ನೆಲದೊಳ್‌ ಪಿರಿದು೦ 
ಮಾನಸಿಯರ್ಗೆ ಈ ಪರಿ ಚೆಲ್ಲಿನಿತುಂಟೆ ಸಗ್ಗದಾಕೆಯೆ 


ದಿಟದಿ೦; ಕಬ್ಬಿಗಕಾ, ೯೧) 
ಸಗ್ಗಳೆ - ಕುಡಿಯುವ ನೀರಿನ ಚರ್ಮದ ಚೀಲ (ಗಳೆಯೆಂಟು 
ಸೆಂಡು ಕಾಲ್‌ ಸಗ್ಗಳೆ ಗುಗ್ಗುರಿ ಮರ್ದು ಮಡ್ಡಿ: ತ್ರಿಷಷ್ಟಿಷು, 
(ಸ MN ಣ 
೨೭. ೪೬) 


೧೦೬೮ 


ಸಚಿತ್ತವಿರತ - [ಜೈನ] ಹಸಿರು ತರಕಾರಿ ಹೂಗಳನ್ನು ತಿನ್ನದ ವ್ರತ 
(ಕುಸುಮ ಫಳ ಕಂದ ಮೂಲಪುಸರಂಗಳಂ 
ಅಗ್ಲಿಪಕ್ಕಫಲಮಲ್ಲದುವಂ ಅಪೇಕ್ಷಿಸಿ ಕೊಳ್ಳದ೦ ಅಯ್ದನೆಯ 
ಪೆಸರಿಂದಾತಂ ಸಚಿತ್ತನಿರತನೆನಿಕ್ಕುಂ: ಸುಕುಮಾಚ, ೬. ೩೦) 


ಸಚಿವ - ಮಂತ್ರಿ (ಸಚಿವರೊಳ್‌ ಸಮಾಳೋಚನಂಗೆಯ್ಯು: 
ಜಗನ್ನಾವಿ, ೩. ೨೦ ವ) 
ಸಚೇತನ ದ ಜೀವಂತವಾದ (ಅಂತಾಶ್ಚರ್ಯ 


ಭೂತೋಚ್ಚಾವಜೋಪಚಿತ ಸಚೇತನೇತರ ವಸ್ತುವಿಸ್ತಾರಪರಂ 
ಪರೋದಾರಮಪ್ಪ ಇದಜುಭಯಶ್ರೇಣಿಗಳೊಳಂ: ಶಾಂತಿಪು, 
೨. ೧೧೫ ವ) 

ಸಚೇತನೆ - ಎಚ್ಚರಗೊಂಡವಳು (ಮಜುದಿವಸ೦ ಗರುಡನಾಭಿ 
ಬಂದು ಕನ್ನೆಯಂ ಸಚೇತನೆ ಮಾಡಿ ಮದುವೆ ನಿಲ್ವುದುಂ: 
ಸುಕುಮಾಚ, ೭. ೮ ವ) 

ಸಜಳತೆ ತೇವವಾಗಿರುವಿಕೆ (ದಿನದೊಳ್‌ ಸಜಳತೆಯಿಂ 
ಮತ್ಸ್ಯನಳಿನಮ೦ ಮತ್ತಮಿರುಳೊಳುನ್ನಿದ್ರತೆಯಿ೦ದ ಎನಸುಂ 
ಚಕೋರಕುಮುದಮಂ ಅನುಕರಿಸಿದುದಾ ವಿಯೋಗ 
ವಿಧುರೆಯ ಕಣ್ಣಳ್‌: ಚಂದ್ರಪ್ರಪು, ೫. ೧೨೫) 

ಸಜೀವಚಿತ್ರ ಜೀವಂತಿಕೆಯಿಂದ ಕೂಡಿದ ಚಿತ್ರ 
(ವಿಲೋಚನೆಯಿಟ್ಟ ಸಜೀವಚಿತ್ರಮೊಪೊಸನನೆದೊಟ್ಟ 
ಪದಿನಿಯೊ ಕೈಗೆಯೆ ಕಣ್ಣೆಸೆದಿರ್ದ ಕಾಂತೆಯೋ: ಲೀಲಾವತಿ, 
೧೦. ೩೭) 

ಸಜ್ಜಕ - ರವೆ (ಸಜ್ಜಕಮಂ ತುಣುಂಬಿ ಮೊಲೆಗಳ್ಗೆ ಕರಂಟಮನಿಕ್ಕಿ 


ಕಟ್ಟಿ ಸತ್ಯಜ್ಞಳಮಂ ವಿಲೋಚನಯುಗಕ್ಕಿರದೂಡಿ MN ವೃದ್ಧ 
ವಾರಯೋಷಿತ್‌ಜನ೦ ಒಪ್ಪಿತಲ್ಲಿ ವಿಟರಂ ಕರೆಯುತ್ತೆ: 


ಉದ್ಭಟಕಾ, ೧೦. ೭೧) 
ಸಜ್ಜನ - ಕುಲಸ್ತೀ, ಧರ್ಮಪತ್ನಿ (ತೆಜ೦ಬೊಳೆವ ಬಾಳೆಗಳಂತಿರೆ 


ನಾಟ್ಟೆಳಾಸದೊಳ್‌ ಹೊರೆದಿರೆ ಬಂದುದಂದೊಡನೆ 
ಸಜ್ಜನವೆ೦ಡಿರ ತಂಡಮೋಳಿಯೊಳ್‌: ಆದಿಷು, ೧೧. ೪೬) 

ಸಜ್ಜನವೆಂಡತಿ — ಸತ್ಕುಲಸ್ಥೆಯಾದ ಹೆಣ್ಣು 
(ಸಜ್ಜನವೆಂಡತಿಯನೊಲ್ಲದೆ ಗಾಳುವಪ್ಪ ಸೂಳೆಯಂ 
ಮೆಚ್ಚುವಂತೆ: ಧರ್ಮಾಮೃ, ೪೮ ವ) 

ಸಜ್ಜನವೆಂಡಿರ್‌ — ಎ ಕುಲಸ್ತೀಯರು (ತೆಣಂಬೊಳೆವ 
ಬಾಳೆಗಳಂತಿರೆ ನಾಟ್ವೆಳಾಸದೊಳ್‌ ಪೊರೆದಿರೆ 
ಬಂದುದಂದೊಡನೆ ಸಜ್ಜನವೆಂಡಿರ ತಂಡಮೋಳಿಯೊಳ್‌: 
ಆದಿಪು, ೧೧. ೪೬ 


ಸಜ್ಜನಿಕೆ - ಪಾತಿವ್ರತ್ಯ (ಚಿತಾಗ್ನಿಯೊಳಣ್ಮಿ ಸತ್ತ ಸಜ್ಜನಿಕೆಯ ಪೆಂಪು: 
ಅಜಿತೆಪು, ೧. ೪೭) 


ಸಜ್ಜರಸ - - ರಾಳ ಎಂಬುದರ ರಸ (ಅರಗು ಮೊದಲಾಗೆ ಧೃತ 
ಸಜ್ಜರಸಂ ಬೆಲ್ಲಂ ಸಣಂಬಿವೆಂಬಿವಜಿಂ ವಿಸ್ತರಿಸಿ ಸಮೆದ 
ಇಂದ್ರಭವನಮೆ ಧರೆಗವತರಿಸಿರ್ದುದೆನಿಸುವ ಅರಗಿನ 


ಮನೆಯಂ: ಪಂಪಭಾ, ೩. ೩) 

ಸಜ್ಜಾತಿ - [ಜೈನ] ಸತ್ಕುಲದಲ್ಲಿ ಹುಟ್ಟುವ ಪರಿಶುದ್ಧ ಜನ್ಮ (ಸಜ್ಜಾತಿ 
ಸದ್ಗಹತ್ತ ಪಾರಿವ್ರಾಜ್ಯಪದ ಸುರೇಂದ್ರತ್ವ ಸಾಮ್ರಾಜ್ಯ 
ಪರಮಾರ್ಹಂತ್ಯ ಪರಿನಿರ್ವಾಣಮೆಂಬ ಏಟುಂ 
ಪರಮಸ್ಕಾನನಾಮ: ಆದಿಪು, ೧೫. ೧೬ ವ) 

ಸಜ್ಜೀಕೃತ ಸಿದ್ಧಮಾಡಿದ (ಸಜ್ಜನ 
ಪೂಜಾಪರಿಕರಮಂ ವನಮಹತ್ತರ 
ಚಂದ್ರಪ್ರಪು, ೨. ೧೧೫) 


— ಸಜ್ಜೀಕೃತಾನೇಕ 


ಜ 


ಪುರಸ್ಪರನುಮಾಗಿ: 


ಸಜ್ಜು - 
ಜ 


ಸಿದ್ಧತೆ (ಸುಗ್ಗಿಯು೦ ಆ ತೆಂಗಾಳಿಯುಂ ಇರ್ವರುಂ 


ಸಜ್ಜುವಂ ಪಡೆದು ಚೌವಂದದ ದಟಲಕಂ ಸೆಲವಿತ್ತು 
ಒಡಗೊಂಡು ಬರೆ: ಕಬ್ಬಿಗಕಾ, ೧೫೩ ವ) 
ಸಜುಕ - ಮೊಗ್ಗು (ಕರವೀರಕರ್ಣಿಕಾ ಕುಮುದವಕುಳ 


*ಹರವಕಕಮಲತಿಲಕಚಂಪಕಪಾಟಲಿಪಾರಿಜಾತಜಾತಿಪುನ್ನಾಗ 
ಮಲ್ಲಿಕಾದ್ಯನೇಕಸುರಭಿಕುಸುಮ೦ಗಳಂ ಸಜ್ಜುಕಮಪ್ಪದಂ 
ಪುಟ್ಟಿಯೊಳ್‌ ತೀವಿಕೊಂಡು: ಪಂಚತಂತ್ರ, ೧೯೦ ವ) 

ಸಜ್ಛೈವಾತೃಕ - ಬೆಳುದಿಂಗಳು, ಚಂದ್ರ 
ಸಜ್ಜೈವಾತೃಕಪುದ್ಯುತಿಯೆನಿಸಿ ನಿಜಾಪಾಂಗದಿಂದಂ 
ಗೆಲ್ವುದು ಆಶ್ಚರ್ಯಮೇ ದಲ್‌: ರಾಜಶೇವಿ, ೭. ೬೨) 
ಸಜ್ಜಾನಚಕ್ಷು -  ಜ್ಞಾನದೃಷ್ಟಿಯಿರುವವನು (ಎನಗೆ ಶರಣ್‌ 
"ಧರ್ಮದಿಂದತ್ತ ಮತ್ತಿಲ್ಲ ಪುನರ್ದೀಕ್ಷಾಪ್ರಸಾದಂ 
ಸದಮಳನಿಖಿಕಾನೂನ ಸಜ್ಞಾನಚಕ್ಷೂ: ಸುಕುಮಾಚ, "ಇ. ೪೫) 
- ಸಿಂಹದ ಕೇಸರಗಳು (ಪರೆದ ಉರಿಗೇಸ೦ ಅವ್ಪಳಿಪ 
ನಾಲಗೆ ಮಿಂಚುವ ದಾಡೆ ಬಿಟ್ಟ ಕಣ್‌ ತಿರುಪಿದ ಮೀಸೆ 
ಕೊಂಕಿದ ಸಟಂ ಕಡು ನೆಕ್ಕ ಕದಂಪು: ಪಂಪಭಾ, ೧೨. ೭); 
ಜಡೆ (ಪರದುರಿಗೇಸಮವ್ವಳಿಪ ನಾಲಗೆ ಮಿಂಚುವ ದಾಡೆ 
ಬಿಟ್ಟ ಕಣ್‌ ತಿರುಪಿದ ಮೀಸೆ ಕೊಂಕಿದ ಸಟಂ: ಪಂಪಭಾ, 


(ನಿರ್ಜಿತ 


೧೨. ೭); ಬಿಳಲು (ಮೂಲ ಸಟಾಳಿಯಿಂದಂ 
ಉರಗಾಲಯಮಂ ಬಹುಶಾಖೆಯಿಂದಂದ್ರಾಲಯಮಂ 
ಪಳಂಚಿ ಮರುತ್ತರಂಗಿಣೀ ಕೂಲಮನೆಯ್ದಿದರ್‌: 


ಪಂಪರಾ, ೭. ೧೨೭) 

ಸಟಾಜಾಳ - ಕೂದಲ ರಾಶಿ (ಸಂಜೀವಕಂಗೆ ಒಲ್ಲು ನೀಡಿದಂ 
ಉದ್ಭಿನ್ನ ಮದಾಂಧಸಿಂಧುರ 
ಕುಂಭಾಗನಿರ್ಯತ್‌ ಅಸೃಕ್‌ ಕುಂಕುಮ ಪಂಕಪಂಕಿಳ 
ಸಟಾಜಾಳಂ ಮೃಗಾಧೀಶ್ವರಂ: ಪಂಚತಂತ್ರ, ೧೧೦) 

ಸಟಾಟವಿ - ಸಿಂಹದ ಕೇಸರರಾಶಿ (ಸಟಾಟವಿ ಪೆರ್ಜೆ .. .. 
ಕನಲ್ಬುಗಿಬಗಿ ಮಾಡುತಿರ್ದಪುದು 
ಕುಂಜರಕುಂಭದೇಶದೊಳ್‌: ಲೀಲಾವತಿ, ೮. ೨೨) 

ಸಟಾಳಿ - ಸಿಂಹದ ಕೇಸರಗಳು (ಪರೆದ ಉರಿಗೇಸ೦ ಅವ್ಪಳಿಪ 
ನಾಲಗೆ ಮಿಂಚುವ ದಾಡೆ ಬಿಟ್ಟ ಕಣ್‌ ತಿರುಪಿದ ಮೀಸೆ 
ಕೊಂಕಿದ ಸಟಂ ಕಡು ನೆಕ್ಕ ಕದಂಪು 
ತಾಟ್ಗಿರದವೊಲಪ್ಪ ಒಡಲ್‌ ಕಹಕಹದ್ದನಿ ಕೌಳಿಕನಾದಂ 
ಆದುದು ಆಸುರತರಮಾಗೆ ಬಂದು ಕವಿದತ್ತು ಘಟೋತ್ಕಚ 
ರೌದ್ರಸಾಧನಂ: ಪಂಪಭಾ, ೧೨. ೭ 

ಸಟ್ಟುಗ - ಸೌಟು (ಸಟ್ಟುಗಮಂ ತೀವಿ ಭೈಕ್ಷಮಂ ಪಿಡಿಯೆಂದು 
ನೀಡಿದ ಕೈನಿತನೆ ಕ೦ಡು: ವಡ್ಡಾರಾ, ಪು. ೮೯, ಸಾ. ೮) 

ಸಡಪುಡಂಗೆಯ್‌ - ಲವಲವಿಕೆಯಿಂದಿರು 
ತಪೋಗ್ನಿಯಿ೦ ಸುಡದಿರಂ ದೇವಂ ಬಟೆಕೆನ್ನಂ ಅನ್ನೆಗಂ 
ತನ್ನಿಯರೊತ್ತಿನೊಳ್‌ ಸಡಪುಡಂಗೆಯ್ದಿರ್ಪೆಂ: ಅಜಿತಪು, ೬. 
೩೪) 


ಕೇಸರಿ 


ಸಡಪುಡನೆ - ಕೂಡಲೇ (ಎಡೆಯಾಡುತಿರ್ಪ ವೇಣುವೆ 
ಕೆಡೆವಂತಿರೆತಂತು ತೀ೦ರ್ವುದು೦ ಹತಕಾಯಂ  ಕೆಡೆವುದು 
ಕಾಣಲ್ಕಲ್ಲದೆ  ಸಡಪುವಜೆವನ್ನನಾವನಾಯುವ ತವಿಲಂ: 


ನೇಮಿನಾಪು, ೪. ೧೧) 
ಸಡಹುಡ - ಚುರುಕುತನ, ಲವಲವಿಕೆ, 
ಕಟ್‌ ಕೊಡೆ ಸಂತಸದಿಂ ಪೆಜಗೇಚೆ ಬರ್ಪ ಕನ್ನಡಿವಿಡಿದಾಕೆ 
ಚಿನ್ನದ ಸವಂಗಂ ಅಪೂರ್ವದ ಮೊಚ್ಚೆಯಂ ಪವಣ್ಣೆಡದ 
ಸುವರ್ಣಪಾರಿವದ ಕುಪ್ಪಸಮೊಪ್ಪೆ: ಪಂಪಭಾ, ೯. ೧೦೩) 


ಫಟಾಸಂಘಟ್ಟ 


ನೀಳ್ಬ 


(ನೆಗಟ್ಟತ್ಯುದ್ದ 


ಸಂಭ್ರಮ (ಸಡಹುಡನಪ್ಪ 


೧೦೬೯ 


ಸಡಿಲ್‌ - [ಶಿಥಿಲ] ಅಳ್ಳಕಗೊಳ್ಳು (ಬಿದಿದಮರ್ದಿರ್ದ ತೋಳ್‌ 
ಸಡಿಲೆ: ಪಂಪಭಾ, ೨. ೧೯), ಕಡಿಮೆಯಾಗು 
(ನಾನಾಯೋನಿಗಳೊಳ್‌ ಸುಟಿದೇನಾನುಂ ದುಷ್ಕತಂ 
ಸಡಿಲ್ದೊಡೆ ಪಡೆಗು೦ ಮಾನುಷ್ಯಮಂ: ಆದಿಷು, ೯. ೪೮) 

ಸಡಿಲಿಸು - ಅಳ್ಳಕಗೊಳಿಸು (ಬಿಡದೆ ಹೊಗೆ ಸುತ್ತೆ ತೋಳಂ 
ಅಡಿಲಿಸದಾ ಪ್ರಾಣವಲ್ಲಭರ್‌ ಪ್ರಾಣಮನಂದೊಡಗಳೆದರ್‌: 
ಆದಿಷು, ೫. ೨೪) 

ಸಡಿಲ್ಲು ದ ಸಡಿಲಿಸು (ಪೊರೆಯೊಳ್‌ ಪೊಂಗಿರೆ 
ತಂಬೆಲರ್ಪೊರೆಯಂ ಸಡಿಲ್ಲೆ ನಡು ಹೊಂಗಿರೆ 
ಮಲ್ಲಿಗೆಗಳೊಳ್‌ ವಸ೦ತದೊಳ್‌ ಬಿರಿದೊಡೆ: ಆದಿಷು, ೧೧. 
೧೦೬); ಬಿಚ್ಚು, ಕಳಚಿಹಾಕು (ಸರ್ಪೋಪವೀತಮಂ ಸಡಿಲ್ಲಿ 
ಯಜ್ಞಾಪವೀತಮಂ ಅಮರ್ಜ್ಚಿ: ಗಿರಿಜಾಕ, ೧೦. ೬೧ ವ) 

ಸಣಂಗಿ - ಷಡಂಗಿ, ವೇದದ ಆರು ಅಂಗಗಳನ್ನೂ [ಶಿಕ್ಷೆ ಕಲ್ಪ. 
ವ್ಯಾಕರಣ, ನಿರುಕ್ತ, ಛಂದಸ್ಸು, ಜ್ಯೋತಿಷ] ಬಲ್ಲವನು (ಬಾಸಿ 
ಬಟೆಕೊಯ್ದು ಅದನೋವದೆ ತೀವಿ ತಂದು ಬಿತ್ತರದೆ ಸಣಂಗಿ 

.. ಲಿಂಗದೇವರನರ್ಚಿಪರ್‌: ಸಮಯಪ, ೧೪. ೨೭) 

ಸಣಂಬು - ಸಣಬು ಎಂಬ ಗಿಡ (ಪಾಲ್ಮರದ ಪಣ್ಣಳುಂ 
ಆಳಂಬೆಯುಂ ಸಣಂಬಿನ ಪೂವುಮಂಎಂದಿವಂ 
ಸೇವಿಸುವರುಂ ಪಂಚಮಹಾಪಾತಕಂಗಳ್‌ ಗೆಯ್ದರ್‌: 
ವಡ್ಡಾರಾ, ಪು. ೧೨೬, ಸಾ. ೧೮) 

ಸಣ್ಣಿಗೆ - ಓರಳು-ರುಬ್ಬುಗುಂಡು (ಮೆಯ್‌ ಸಣ್ಣಿಗೆಯೊಳ್‌ 
ಮಗುಟ್ಟಿದೊಡಮೇ೦ ದುಃಖಕ್ಕವರ್‌ ನೋ೦ತರೋ: ಆದಿಪು, 
೫. ೯೩); ಸಾಣೆಕಲ್ಲು (ಅಧಿಕದುಃಖಮಂ ಸಣ್ಣಿಗೆಯಿಂದವರಂ 
ಸಣ್ಣಸುವೊಡ೦ ಇಂತವರಸುಗಳ್‌ ಪೋಗವಣಮೆ ಕರಗವು 
ತನುಗಳ್‌: ಅಜಿತಪು, ೧೧. ೧೨) 

ಸಣ್ಣಿಸು - ಪುಡಿಮಾಡು (ತರಂತರದೊಳೆ ಪಾಯ್ದ ಕೂರ್ಗಣೆಗಳಂ 


ಣ 


ತಜೆದೊಟ್ಟ ತೆರಳ್ಳಿ ತೂಳ್ಡಿಕೊಂಡು ಎರೆದು ಮಗುಟ್ಟಿ 
ಸಣ್ಣಿಸಿದಂ ಆಂತ ಚತುರ್ವಲಮಂ ಗುಣಾರ್ಣವಂ: ಪಂಪಭಾ, 
೧೧. ೧೪೭); ನಯಗೊಳಿಸು (ಸಣ್ಣಿಗೆಯೊಳ್‌ 


ಸಣ್ಣಮಾಗರೆದು ಸಣ್ಣಿಸಿದೊಡೆ: ಸುಕುಮಾಚ, ೧೧. ೪೭ ವ) 
- ಶಾಶ್ವತವಾದುದು (ಸತವಜೆಯನೆನಿಪ್ಪಂ ಜಿನಮತಮಂ 

ಕೇಳ್ವಾಗಳ್‌ ಅನಘನಕ್ಕುಂ ಅಭವ್ಯಂ: ಸಮಯಪ, ೩. ೫೪) 

ಸತತಂ - ಯಾವಾಗಲೂ (ಶತತ೦ ಛಂದೋವಿದಿತ ಪ್ರತೀತ 
ಶಾಸ್ತೋಕ್ತಮಾರ್ಗದಿ೦ದಜಿವುದದಂ: ಕವಿರಾಮಾ, ೧. ೭೧) 

ಸತತಗತಿ - ಸದಾ ಚಲಿಸುವುದು, ಗಾಳಿ (ಸಿಂಧುವನವೇದಿಕೆಯಿಂ 
ಸತತಗತಿವೇಗದಿಂದೂರ್ಜಿತ ಭುಜಬಳನೆಯ್ದಿ ನಗದ 
ವನವೇದಿಕೆಯಂ: ಆದಿಪು, ೧೩. ೩೫) 

ಸತತಗತಿತನೂಜ - ವಾಯುಪುತ್ರ, ಹನುಮಂತ (ಯತಿಪತಿಗಳ 
ಪಾದಾಂಭೋಜನುಂ ಭಕ್ತಿಯಿಂದ೦ ಸತತಗತಿತನೂಜಂ 
ಪೂಜಿಸುತಿರ್ದಂ: ಪಂಪರಾ, ೧೧. ೬೦) 

ಸತನು - ಶರೀರಸಹಿತನಾದವನು (ಅತನು ಸತನುವಾದಂ 
ಕಾಮಸಾಮ್ರಾಜ್ಯಲಕ್ಷ್ಮೀಲತೆಯ ಲಲಿತಾಲಾಸ್ಕಪ್ರೌಢಿ 
ಚೆಲ್ದಾದುದೀಗಳ್‌: ಮಲ್ಲಿನಾಷು, ೭. ೩೮) 

ಸತಿಯರಿರ್ವರ್‌ - - ಇಬ್ಬರೂ ಹೆಂಗಸರು 
(ಪುತ್ರವರಾರ್ಥಿಗಳಾಗಿ ತನ್ನ ಕಟ್ಟಿದಿರೊಳೆ ನಿಂದರಂ ನಯದೆ 
ನೋಡೆ ಮುನೀಂದನ ದಿವ್ಯದೃಷ್ಟಿಮಂತ್ರದೊಳೆ ಪೊದಳ್ಳುದಾ 
ಸತಿಯರಿರ್ವರೊಳಂ ನವಗರ್ಭವಿಭ್ರಮಂ: ಪಂಪಭಾ, ೧. 
೮೫) 


ಸತ 


ಸತೃಣಾಭ್ಯವಹಾರಿ - ಹುಲ್ಲು ತಿನ್ನುವವನು, ದಡ್ಡ (ಬಗೆಯದೆ 
ಸತೃಣಾಭ್ಯವಹಾರಿಗಳುಸಿರ್ವರ್‌ ಗದ್ಯಕಾವ್ಯದೊಳ್‌ ನಿರ್ಬಂ೦ಂಧಂ 
ಪುಗದು ಎಂದು ಅರೋಚಿಗಳದಂ ತೆಗಟ್‌ಂ೦ದಾ 
ಗದ್ಯಪದ್ಯದೊಳಿಕ್ಕರ್‌: ಶಬ್ದಮದ, ೭೦) 

ಸತ್ತಿ - 9 (ನೆಲವಡಲಗೆಯ ಜಾಗಂಗಳುಮಂ ಅವನೆ 
ಸಂಗಡಂಗೊಂಡಿರ್ದ ಸತ್ತಿಸಂಗಡ೦ಗಳುಂ: ಆದಿಷು, ೮. ೧೫ 
ವ) 

ಸತ್ತಿಗೆ - [ಛತಿಕಾ] ಕೊಡೆ (ತುರಗಮುಮೊಂದು ಸತ್ತಿಗೆಯೊಂದಿರೆ 
ಕಾಪಿನ ಬ೦ಟು ಸುತ್ತಲುಂ ಬರೆ: ಆದಿಷು, ೧೧. ೪೬) 

ಸತ್ತುಗ - ಹುರಿಟ್ಟು (ಪಲವುದಿನಕ್ಕೊಂದು ಕೊಡ೦ ತೀವಿದ 
ಸತ್ತುಗದ ಪುಡಿಯಂ ಪಡೆದು ಆ ಕೊಡನಂ ತನ್ನ ಪಟ್ಟರ್ಪ 
ಎಡೆಯೊಳ್‌ ಕಟ್ಟಿ ನೇಲ್ಲಿಟ್ಟು ಪಂಚತಂತ್ರ, ೨೫೩ ವ); ಶಕ್ತಿ 
ಸತ್ವ (ಮುಸುಮೊಗಮಾಯ್ತು ಮೊಗಂ ಕಾಲ ಸತ್ತುಗಂ 
ಹೋಯ್ತು; ಅಜಿತಪು, ೨. ೧೦೦) 

ಸತ್ಸಥ - ಒಳ್ಳೆಯ ನಡತೆ (ಚಾರಣ ಮುನೀಂದ್ರರ್‌ ಬೆಸಸಿ 
ಸತ್ತ್ರಥೋನ್ಸತಿಯಂ ನನ್ನಿಮಾಡುವಂತೆ ಸತ್ತಥಾತಿಥಿಗಳಾದರ್‌; 
ಆದಿಪು, ೫. ೨೦ ವ); ಆಕಾಶ (ವಿಯಚ್ಚರಾವಳಿಯತೆ 
ಸತ್ತಥಪ್ರವರ್ತಿತಮುಂ ಕುಮಾರ್ಗವರ್ಜಿತಮುಂ: ಶಾಂತೀಶ್ವಪು, 
ಮಂ ಪು) 

ಸತ್ತಥಾತಿಥಿ - ಆಕಾಶಗಾಮಿ (ಚಾರಣ ಮುನೀಂದರ್‌ ಬೆಸಸಿ 
ಸತ್ತ್ರಥೋನ್ಸತಿಯಂ ನನ್ನಿಮಾಡುವಂತೆ ಸತ್ತಥಾತಿಥಿಗಳಾದರ್‌; 
ಆದಿಹು, ೫. ೨೦ ವ) 


ಸತ್ಫಲ - ಉತ್ತಮ ಫಲಿತಾಂಶ  (ತ್ರಿದಶಾನಕಲಯದಿಂ 
ನೀರದಪಥದೊಳ್‌ ನಾರದಂಗೆ ತಾಂಡವದ 
ತಗುಳ್ಳೊದವಿದುದು ತನ್ನ ಮಾಡಿದ ಕದನದ 


ಸತ್ತಲಮನಾಗಳನುಭವಿಸುವವೋಲ್‌: ಶಾಂತಿಷು, ೪. ೫೭) 
ಸತ್ರನಿಳಯ - ಧರ್ಮಛತ್ರ (ಆಶ್ರಿತಜನಕ್ಕೆ ಅಶೋಕನಿಳಯಮೆನಿಸಿದ 
ಸತ್ರನಿಳಯಂಗಳುಂ: ಪುಷ್ಪದಂಪು, ೯. ೨೨ ವ) 


ಸತ್ರಶಾಲೆ - ಛತ್ರ (ಮತ್ತದೊಂದು ಪವಿತ್ರ ಸತ್ರಶಾಲೆಯಲ್ಲಿ: 
ರಾಜಶೇವಿ, ೧, ೧೨೭ ವ) 

ಸತ್ಯವತೀನಂದನ - - ಸತ್ಯವತಿಯ ಮಗ, ವ್ಯಾಸ 
(ಸತ್ಯವತೀನಂದನಂ ತನ್ನ ಮಕ್ಕಳ ಸಾಯಸಂಗಳ್ಗೆ 


ಮನ್ಯುಮಿಕ್ಕು ಕಣ್ಣ ನೀರಂ ನೆಗಪೆ: ಪಂಪಭಾ, ೭. ೫೯ ವ) 

ಸತ್ವ - ಹಿಟ್ಟು (ಯಷ್ಟಿಯಂ೦ ಕೊಂಡು ಎನಸು೦ ಪೊಯ್ದಂ 
ಕಡಂಗಿ ಸತ್ವದ ಕೊಡನಂ: ಪಂಚತಂತ್ರ, ೨೫೫); ಶಕ್ತಿ; 
ಸತ್ವಗುಣ; ಪಾಣಿ (ಕೂರ ಸತ್ವಪ್ರಜನಿತ 
ಪ್ರಜೋಪದ್ರವೋದ್ರೇಕಮಂ ಆಕರ್ಣಿಸಿ ಮೊದಲೊಳ್‌ ಸದಯ 
ಹೃದಯನಾಗಿ: ಆಚವರ್ಧ, ೩. ೩೮ ವ) 

ಸತ್ತ - ಸತ್ವಗುಣ[ವುಳ್ಳವನು, (ಘನಸತ್ತ್ವನಲ್ತೆ ಸಂಭವಿಪ 
ನೃಪಾತ್ಮಜ೦ ಆತನೀ ಧರಿತ್ರಿಗೆ ಪತಿಯಪ್ಪನೆನುತು೦ ಅಡಗಿತು 
ರಜಂ೦ ಎಂದೆನಲ್‌: ಕುಸುಮಾಕಾ, ೬. ೫೮); ಜೀವ (ಆ 
ಸಮುದ್ರಂ ಸರೋಜಗರ್ಭನಂತೆ ಸರಸ್ವತೀಪತಿಯಾಗಿಯುಂ 
ಸತ್ತ್ವಶೋಭಿತಮುಂ: ಶಾಂತೀಶ್ವಪು, ೧. ೬೯ ವ) 

ಸತ್ತಥಾತಿಥಿ - - ಆಕಾಶಗಾಮಿ (ಚಾರಣ ಮುನೀಂದ್ರರ್‌ ಬೆಸಸಿ 
ಸತ್ವಥೋನ್ನತಿಯಂ ನನ್ನಿಮಾಡುವಂತೆ ಸತ್ಪಥಾತಿಥಿಗಳಾದರ್‌: 
ಆದಿಷು, ೫. ೨೦ ವ) 

ಸತ್ಸಬಾಧೆ - [ಜೈನ] ಜೀವಿಗಳಿಗೆ ಒದಗುವ ನೋವು 


(ಅಪಮೃತ್ಯುವಿನ ಸತ್ವಬಾಧೆಯ ಗಂಧಾಗಂಧಮುಂ ಇಲ್ಲ 


೧೦೭೦ 


ಇನ್ನಾ ಭೋಗಭೂಮಿಗಳ್‌ .. . ತ್ರಿವಿಧಮಕ್ಕುಂ: ಶಾಂತಿಷು, 


೬ ೧೦೨ ವ) 

ಸತ್ನಾಢ್ಯ - ಬಲಿಷ್ಟ (ಕುಲಜ೦ ಸತ್ವಾಢ್ಯಂ ನಿಶ್ಚಲವಚನಭಿಮಾನಿ 
ಗುಣಿ ತಿತಿಕ್ಷಾನ್ಸತೀ ನಿರ್ಮಲಚರಿತಂ ಎರಡನಜೆಯಂ 
ಬಲಯುತನಣೆವುಳ್ಳನೆನಿಪನಪ್ಪುದು ಕೆಳೆಯಂ: ಪಂಚತಂತ್ರ, 
೪೨೭) 

ಸದಮಲಬೋಧ - ನಿರ್ಮಲ ಉಪದೇಶ ಮಾಡುವವನು 
(ಸದಮಲಬೋಧನಾ ಶಿಲೆಯನೇಜೆದೊಡೆ  ಅಂಗಜನಂಜಿ 


ಪುತ್ತನೇಜೆದಂ: ಪುಷ್ಪದಂಷು, ೧೩. ೧೦೭) 

ಸದರ - ಸುಲಭ (ಈಶ್ವರನೊಡನೆ ಸದರಮಪ್ಪುದೆ ಸಮರಂ: 
ಶಬರಶಂ, ೪. ೬೧) 

ಸದರ್ಥವಾದಿತ್ವ — 
(ಸದರ್ಥವಾದಿತ್ವಮಂ 
ಶಾಂತಿಪು, ೧೨. ೮೦) 

ಸದಸನ್ಮತಿ - ಒಳ್ಳೆಯ ಮತ್ತು ಕೆಟ್ಟ ಮನಸ್ಸುಳ್ಳವನು (ಸದಸನ್ಮತಿಗಳ್‌ 
ಪಿಡಿವಂದದಿಂ ಅನೇಕಾನೇಕ  ಪದಮುಮಮಂ ಸಿರಿ 
ಮೈಸೋಂಕಿದರಂ ಪಿಡಿವುವು ಮುಂ ಮಿಡುಕದಂತು 
ತಡನಡೆವ ವಜಲೇಪದ ಶಿಲೆಗಳ್‌: ಜಗನ್ನಾವಿ, ೧೬. ೪೨) 

ಸದಸುಜನ - ಒಳ್ಳೆಯದನ್ನೇ ಪ್ರಾಣವಾಗುಳ್ಳ ಜನ 
(ಸುಜನವರನತಪದನ ಸದಸುಜನವರದಂ .. . ನಿರುಪಮ 
ನಿಜಗುಣಯೋಗಿಯ ಪದಾಬ್ದಕೆ ಆನತನಪ್ಪೆಂ: ರಾಜಶೇವಿ, ೧. 
೧೬) 

ಸದಾದಿ - ದ [ಜೈನ] ಸ್ಕಾದ್ಧಾದ, ಪದಾರ್ಥದ 
ಪೂರ್ಣಜ್ಞಾನವನ್ನು ತಿಳಿಯಲೋಸುಗ ಒಂದು ಗುಣವನ್ನು 
ಪ್ರಧಾನವಾಗಿರಿಸಿಕೊಂಡು ಇತರ ಗುಣಗಳನ್ನು ಗೌಣವಾಗಿಸಿ 
ಪರೀಕ್ಷಿಸುವುದು, ಆನಂತರ ಇನ್ನೊಂದು - ಹೀಗೆ ಭಾಗಶಃ 
ಪರೀಕ್ಷಿಸುತ್ತ ಅದನ್ನು ಸಮಗ್ರವಾಗಿ ತಿಳಿದುಕೊಳ್ಳುವುದು 
(ಪ್ರಮಾಣ ನಯ ನಿಕ್ಷೇಪ ಅನುಯೋಗ ಸದಾದಿಗಳಿಂ 
ನಿಶ್ಚಯಿಸಿದ ಸಪ್ತತತ್ತ್ವಂಗಳೊಳಗೆ ಚೇತನಾಲಕ್ಷಣಮಪುದು 
ಜೀವತತ್ತ್ವಂ: ಆದಿಷು, ೧೦. ೬೩ ವ) 

ಸದಾನಿಕೇತನ - ದಾನಿಗಳಿರುವ ಮನೆ (ಸದಾನಿಕೇತನಂಗಳಿಂ 
ಧನದಭವನಮೆನಿಪ ಸಿರಿಯ ಬಚ್ಚರಾಪಣಂಗಳಿಂ: ಪಂಪಭಾ 
೧. ೫೮) 

ಸದಾಸಿಂಧು - - ಯಾವಾಗಲೂ ಹರಿಯುವ (ಕಂಚ ಆಕಸ್ಮಿಕ 
ಪಾಂಸುಪಲ್ಲವ ಜಳಸ್ಯಂದೀ ಸದಾಸಿಂಧುರ್‌ ಅಪ್ರಾಗೇಯಂ 
ಪ್ರಿಯಗಳ್ಳಭೂಪತಿ ಚಮೂಪ್ರಸ್ಥಾನಮಾಚಕ್ಷತೇ: ಪಂಪಭಾ, ೯. 
೯೭) 

ಸದಿಗ್ಗಳಯಯಾ - -  ದಿಜ್ಜಂಡಲಗಳಿಂದ ಕೂಡಿದ 
(ಸದಿಗ್ಗಳಯಯಾ ಭುವಾ ಸಗಿರಿಸಾಗರದ್ದೀಪಯಾ: ಪಂಪಭಾ. 
೪. ೨೭) 

ಸದುಂಬು - ಜೌಗು ಭೂಮಿ (ನೀರ್ವನಿಗಳಿಂ ತೀರಂ ಸದುಂಬಾಗೆ 
ಪೊಯ್ದಳಿಜಾಳಂಗಳಿನಿಂದ್ರನೀಲಮಣಿಯಂ  ಕಟ್ಟಿರ್ದವೋಲ್‌ 
ಒಪ್ಪುಗುಮೇ: ಲೀಲಾವತಿ, ೬. ೭೬) 

ಸದುಬೀಲಕ್‌ - ತೇವಗೊಳ್ಳು (ಮಿಡಿಯಂ ಶುಕಾನನಂ ತಾಗೆ 
ತಗುಳ್ಳು ಸೋರ್ವಸೋನೆಯಿಂ ಸದುಬೀಟ್‌ ಮನೋಜರಾಜ 
ಧಾರಾಗೃಹದಂತದೇನೆಸೆದುದೋ ಮಧುಮಾಸದೊಳ್‌ 
ಆಮಭೂರುಹಂ: ಲೀಲಾವತಿ, ೧೩. ೪೦) 


ಸರಿಯಾದ 
ಇಂದ್ರನಂದಿಮುನಿಯಿಂ 


ವಾದಮಂಡನೆ 
ಪಡೆದೊಂ: 


- ಒಂದೇ ಬಗೆಯ ನಡತೆ (ಪ್ರವಿದಿತಹೇತುಗಳೊಳ್‌ 

ಸದೃಶವೃತ್ತಿಯೊಳ್‌ 

ಪ್ರತಿನಿಧಾನದೊಳಂ ಇಷ್ಟದೊಳಂ: ಶಬ್ದಮದ, ೧೪೧) 

ಬಡಿ, ಚೆಚ್ಚು (ತುಣುವ೦ ಮಗುಟ್ಟಿ ಮಗುಟದೆ 
ತನಗಿದಿರೊಡ್ಡಿ ನಿಂದ ಅರಿನೃಪಬಲಮಂ ಅರೆದು ಸದೆದು: 
ಪಂಪಭಾ, ೮. ೧೦೪ ವ) 

ಸದೆಬಡಿ - ಬಲವಾಗಿ ಚೆಚ್ಚು (ತನ್ನ ಪೆಂಡತಿ ಜೋಡೆಯೆಂದು 
ಸಂದೇಹಂಬಡುವಾತನವಳ ವಿಪರೀತವೇಷಂ ತನಗೆ 
ರೋಷಮನೀಯೆ ಸಾಯಿ ಸದೆಬಡಿದು: ಪಂಚತಂತ್ರ, ೧೨೯ 
ವ) 

ಸದೇಹ - ಶರೀರಸಮೇತ (ವಿಕಮೈಕರಸನನಂ ಅಪರಾಜಿತಂ 
ಸದೇಹಮಾದ ತನ್ನ ಪರಾಕ್ರಮಮನೆ ಕಾಣ್ಣಂತೆ ಕಂಡು: 
ಶಾಂತಿಪು, ೪. ೩೨ ವ) 

ಸದೈವ - ಅದೃಷ್ಟವಂತ (ಮಗನೆ ಸದೈವರ೦ ಕಿಡಿಸಲಾರ್ಪರೆ 
ಕಾಯ್ದು ಕಡಂಗಿಯುಂ ಸುರೋರಗ ಖಗರಾದೊಡಂ: 
ಕರ್ಣನೇಮಿ, ೯. ೧೧೫) 

ಸದ್ಗುಣೈಕ್ಯ ಸದ್ಗುಣಗಳಿಂದ 
(ಪರಹಿತಚರಿತೋದಾತ್ತ  ಕೀರ್ತಿಪ್ರಭಾವಂ 
ಸದ್ಗುಣೈಕ್ಕಂ: ಸುಕುಮಾಚ, ೨. ೫೧) 

ಸದ್ಗಹತ್ವ — [ಜೈನ] ಏಳರಲ್ಲಿ ಒಂದು ಬಗೆಯ ಪರಮಸ್ಥಾನ, 
ಇಷ್ಟವಾದುದನ್ನು ತೊರೆದು ಆತ್ಮಶುದ್ಧಿಮಾಡಿಕೊಳ್ಳುವುದು 
(ಸಜ್ಜಾತಿ ಸದ್ಸೃಹತ್ವ ಪಾರಿವ್ರಾಜ್ಯಪದ ಸುರೇಂದತ್ವ ಸಾಮ್ರಾಜ್ಯ 


ಸದೆ 


ಕೂಡಿದವನು 
ಮಿತವಾಕ್ಕಂ 


ಪರಮಾರ್ಹಂತ್ಯ ಪರಿನಿರ್ದಾಣಮೆಂಬ ಏಟು೦ 
ಪರಮಸ್ಕಾನನಾಮಂ: ಆದಿಪು, ೧೫. ೧೬ ವ) 
ಸದ್ದ — [ಶಬ್ದ] ಸದ್ದು (ಬದ್ದವಣದ ಪಜ್‌ಗಳ್‌ ಕಿವಿ 


ಸದ್ದಂಗಿಡೆಮೊಟಗೆ ದೇವದುಂದುಭಿರವ೦ ಒಂದು ಉದ್ದಾನಿ 
ನೆಗಟ* ಮುಗುಳ ಅಲರ ಒದ್ದೆ ಕರಂ ಸಿದ್ಧಮಾದುದು 
ಅಂಬರತಲದೊಳ್‌: ಪಂಪಭಾ, ೧೨. ೨೧೮) 

ಸದ್ಧರ್ಮ - ಶ್ರೇಷ್ಠ ಧರ್ಮ (ದೋಷಪ್ರಕರರಹಿತನೆನಿಪಂ ಆಪ್ತಂ 
ತತ್‌ ಆನನ ಪ್ರೋದ್ಧೂತಂ ಸಿದ್ಧಾಂತಮಾರ್ಗ೦ ತದುವಿರಚನೆ 
ಸದ್ಭರ್ಮಂ; ಸುಕುಮಾಚ, ೫. ೩೯) 

ಸದ್ಬೋಧ - ಒಳ್ಳೆಯ ಜ್ಞಾನ (ಇವರಾರೆಂದಿರ್ದಪೆ ನೀಂ 
ಭುವನತ್ರಯ ತಿಳಕರ್‌ ಅಮಳ ಸದ್ದೋಧ ಸುಧಾರ್ಣವ 
ಪೂರ್ಣಚ೦ದ್ರರ್‌: ಯಶೋಧಚ, ೪. ೪೮) 


ಸದ್ಭವ್ಯ - [ಜೈನ] ಒಳ್ಳೆಯ ಧಾರ್ಮಿಕ ವ್ಯಕ್ತಿ (ಭಾಸುರ ಸುರನರ 


ಸದವಸೇವ್ನಂ .. . ರಕಿಸ್ಸೆ ಶಾಂತೀಶನೆಮಂ: ಶಾಂತಿಷು, ೧. 
ಏಸ್‌ ಖಲ ಆ 
೧) 
ಸದ್ಭಾವ - ಒಳ್ಳೆಯ ಭಾವನೆ, ಅಭಿಪ್ರಾಯ ಯ(ಸದ್ಧಾವದಿಂ 


ಎನ್ನನಾಳ್ನನ ಮಗಳ್‌ ಪದಪಿಂದಮೆ ತಂದಳ್‌: ಕಾದಂಸಂ. ೧. 
೨೦) 


ಸದಾಂತ ದ ಜೋರಾಗಿ ಬೀಸುತ್ತಿರುವ 
(ಸದ್ಭಾಂತಸಮೀರಣೋತ್ಠಿತ ವಿಶಾಳವಿಳೋಳತರಂಗರೇಖೆ: 
ಪಂಪಭಾ, ೩. ೫೭) 

ಸದ್ಮ - ಮನೆ (ಮೆಲ್ಲನೆ ಸುಚಿದತ್ತು ಸದ್ಮಸರಸೀಶರ 


ಶೀಕರಮಂದಮಾರುತಂ: ಮಲ್ಲಿನಾಷಹು, ೭. ೩೯) 
ಸದ್ಯಃಪ್ರಸೂತಿ - - ಆ ಕ್ಷಣವೇ ಹೆರಿಗೆ (ಈಶ್ವರಕಲ್ಪಿತದಿಂ 
ರಾಕ್ಷಸರ್ಗೆ ಸದ್ಯೋಗರ್ಭಂ ಸದ್ಯಪ್ರಸೂತಿಯುಂ 


೧೦೭೧ 


ಸದ್ಯೋಯೌವನಮುಂ ಉಳ್ಳ ಕಾರಣದಿಂದೆ: ಪಂಪಭಾ, ೩. 
ನದೀ ಪಸ 


ಸದ್ಯಸ್ತನ ಈ - ಆಗತಾನೇ ಅರಳಿದ (ನೂತನಪುಸ್ತುತ 
ಸುರಭಿಸುಧಾ ಕ್ಷೀರಧಾರಾಭಿಷೇಕಾರ್ಚನೆಯಂ ಸದ್ಯಸ್ತನ 
ಅಖಂಡಳ ವನಸುಮ ಮನೋಮಾಲಿಕಾಲಂಬ 
ಲೀಲಾರ್ಚನೆಯಂ: ಆದಿಹು, ೧೪. ೧೧೬) 

ಸದ್ಯಸ್ಪಂತಾಪಿತಲೋಹಪುತ್ರಿಕಾ[ಕೆ] - ಆಗ ತಾನೇ ಕಾಯಿಸಿ 
ಕಬ್ಬಿಣದ ಹೆಣ್ಣು ಗೊಂಬೆ (ಅಂತು ಸದ್ಯಸ್ಪಂತಾಪಿತ 
ಲೋಹಪುತ್ರಿಕಾಪರಿರಂಭ ಸಂ೦ಭೃತ  ಪ್ಲೋಷಚಲಜ್ಞಾಂಗಳ 


ಗಳತ್‌ ರುಧಿರ ವಿಚಳದಳದಸ್ಥಿ; ಆದಿಷು, ೫. ೮೭ ವ) 


ಸದ್ಯೋಗರ್ಭ - - ಆ ಕ್ಷಣವೇ ಗರ್ಭ ನಿಲ್ಲುವುದು 
(ಈಶ್ವರಕಲ್ಲಿತದಿಂ ರಾಕ್ಷಸರ್ಗೆ ಸದ್ಯೋಗರ್ಭಂ 
ಸದ್ಯಃಪ್ರಸೂತಿಯುಂ ಸದ್ಯೋಯೌವನಮುಮುಳ್ಳ 
ಕಾರಣದಿಂದೆ: ಪಂಪಭಾ, ೩. ೨೦ ವ) 

ಸದ್ಯೋಯೌವನ -  ಆಕ್ಷಣವೇ ತಾರುಣ್ಯಪ್ರಾಪ್ತಿ 
(ಈಶ್ವರಕಲ್ಲಿತದಿಂ ರಾಕ್ಷಸರ್ಗೆ ಸದ್ಯೋಗರ್ಭಂ 
ಸದ್ಯಃಪ್ರಸೂತಿಯುಂ ಸದ್ಯೋಯೌವನಮುಮುಳ್ಳ 


ಕಾರಣದಿಂದೆ: ಪಂಪಭಾ, ೩. ೨೦ ವ) 
ಸದ್ರತಿ - ಶುದ್ಧವಾದ ಅನುರಾಗ (ಸಲೆ ಸದ್ರತಿಯೊಳ್‌ ನೆರೆದಿಂತು 
ನೂತನ೦ ಮನಸಿಜನೆಂಬವೊಲ್‌: ಚಂದ್ರಪ್ರಪು, ೭. ೩೬) 
ಸದ್ವನಜವನ ಸುಂದರ ತಾವರೆಗಳ ಕೊಳ (ಅನುಯೋಗ 
ಕುಸುಮಪಾದಪ೦ ಅನೇಕ ಲತಿಕ ಮಂಗಫಳಮಹಿಜಂ 
ಸದ್ದನಜವನಂ: ಆದಿಪು, ೧. ೧೦) 


ಸದ್ವಲ್ಲಭ - - ಒಳ್ಳೆಯ ರಾಜ ಹಾಗೂ ಒಳ್ಳೆಯ ಗಂಡ (ಆ 
ಜಾಕವ್ವೆಗಂ ವಸುಧಾಜಯ ಸದ್ವಲ್ಲಭಂಗಂ ವಿಶದ 
ಯಶೋರಾಜಿತನೆನಿಪರಿಕೆಸರಿ ರಾಜಂ ತೇಜೋಗ್ನಿಮಗ್ನ 


ರಿಪುನೃಪಶಲಭಂ: ಪಂಪಭಾ, ೧. ೪೧) 

ಸದ್ದಿಜಕುಳೋಪಶೋಭಿ - ಒಳ್ಳೆಯ ಹಲ್ಲುಗಳಿಂದ ಶೋಭಿಸುವ 
(ಮುಖಕಮಳದಂತೆ ಸದ್ದಿಜಕುಳೋಪಶೋಭಿಯುಂ 
ಯಾಮ್ಯದಿಶೆಯಂತೆ ಧರ್ಮಪಭಾವವಿಭಾವಿತಮುಂ ಎಂಬ 
ಮಹನೀಯಮಹಿಮೆಯಂ ತಳೆದು: ಪುಷ್ಪದಂಪು, ೯. ೩೦ 
ವ) 

ಸದ್ದತ್ತ ದ ಒಳ್ಳೆ ನಡತೆ[ಯುಳ್ಳ] (ಸದ್ವತ್ರಶೋಭಾವಹಂ ವನಮಂ 
ಮಾಧವನಂ . ಪೋಲ್ತು ಪೆಂಪಿನಲೆಸೆಗುಂ ಪ್ರಬಂಧಂ: 
ಶಬರಶಂ, ೧. ೨೮) 

ಸದ್ದೇದ್ಯ - [ಜೈನ] ಇಂದ್ರಿಯ ಸುಖವನ್ನು ಉಂಟುಮಾಡುವುದು 
(ಕ್ಷಮೆಯುಂ .. .. ಸದ್ದೇದ್ಯದಾಸ್ರವ೦ ತಾನಕ್ಕುಂ: ಸುಕುಮಾಚ, 
೮. ೧೭) 


ಸನತ್ಕುಮಾರ - [ಜೈನ] ಹದಿನಾರು ಸ್ವರ್ಗಗಳಲ್ಲಿ ಈ ಹೆಸರಿನದು 
ಒಂದು (ಸೌಧರ್ಮ ಈಶಾನ ಸನತ್ಕುಮಾರ ಮಾಹೇಂದ್ರ 
ಬಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ 
ಶತಾರ ಸಹಸ್ರಾರ ಆನತ ಪ್ರಾಣತ ಅರಣ್ಯ ಅಚ್ಯುತಮೆಂಬ 
ಪದಿನಾಜು೦ ಕಲ್ಲಂಗಳೊಳಂ: ವಡ್ಡಾರಾ, ಪು ೯೭, ಸಾ ೨೬), 
ನೋಡಿ, “ಸ್ವರ್ಗ' 

ಸನಾಭಿ - ನಂಟ (ಅ೦ತನುವಜೆದು ಒಸಗೆಯೊಳಮರರಾಜನುಂ 
ಸನಾಭಿಗಳ್‌ ವೆರಸು ನಾಭಿರಾಜನು೦ ಬಂದು: ಆದಿಷು, ೮. 
೨೨ ವ); ದಾಯಾದಿ (ವಿನಯಮುಂ ಎಜಕಮುಂ ಅಪ್ಪುದು 


ಸನಾಭಿಗಳ್‌  ಸಂಗತಗಳಪ್ಪೊಡೆ ಪೆಸರ್ಗೊ೦ಡನಿತಉಳ್‌ 

ಎನ್ನಂ ಸೈರಿಸನೆನೆ ಭರತ೦ಗೆಜಗಿ ಲೋಕದಿಂ ನಗಿಸುವೆಣೇ: 
ಆದಿಹು, ೧೪. ೭೬) 

ಸನಾಭಿಜನ - - ನೆಂಟರು (ಚರ್ಯಾಮಾರ್ಗದೊಳ್‌ ನಡೆವಲ್ಲಿ 
ಜನಪದ ಪುರ ಸನಾಭಿಜನಂಗಳ್‌ ಕಂಡರ್‌ ಕಂಡಲ್ಲಿಯೆ 
ಮುಸುಚಿಕೊಂಡು: ಆದಿಪು, ೯. ೧೨೪ ವ) 

ಸನಿ - ಶನಿ, ಒಂದು ಗ್ರಹ (ಪೊಜಗೆ ಭುಜಂಗರಿರ್ದಪರ್‌ ಇದೇಂ 
ಸನಿ ಹತ್ತಿತೆ ನಿನ್ನಂ: ತ್ರಿಷಷ್ಟಿಪು, ೨೪. ೧೯೦) 

ಸನಿಗೊಳ್‌ - ಶನಿ ಹಿಡಿ (ಮುನಿಯದಿರು ನಲ್ಲ ನೀನಿಂತೆನಗೆಲೆ 
ಸಲೆ ಗಂಡನಪ್ಪ ಷಂಡಂ ನಿಚ್ಚಂ ಮನೆಸನಿಗೊಂಡಿರೆ ಬರಿಸ 
ಲೈನಗಿಂಬಿಲ್ಲಾಗಿ ನಿನ್ನನಾಂ ನೆನೆದಿನಿಸುಂ: ಪಂಚತಂತ್ರ, ೩೮೯) 

ಸನಿಯ - ಹತ್ತಿರ (ಸ್ವಾಂತದಿ೦ ಬಂದೆಜಗಿ ಸನಿಯದೊಳ್‌ ನಿಂದು: 
ಕುಸುಮಾಕಾ, ೧೧. ೧೮೭) 

ಸನಿಯನ್ನಳ್‌ - -  ಶನಿಯಂತಹವಳು (ಕನಲ್ವುದರ್ಕೆ 
ಅಳವಿಯುಂ ಅಂತುಂ ಇಲ್ಲ ಸನಿಯನ್ನಳೆ ಕುಂಟಣಿ ಪೋದ 
ಮಾರಿಯನ್ನಳೆ: ಪಂಪಭಾ, ೪. ೯೮) 

ಸನ್ನಣ - [ಸನ್ನಾಹ] ಯೋಧರ ಯುದ್ಧ ಕವಚ (ಮಸೆಯಿಪ 
ಶಸ್ತಕೋಟಿ ಸಮಕಟ್ಟಿನ ಸನ್ನಣಂ ಅಟ್ರೆಯಿಂದಂ ಅರ್ಚಿಸುವ 
ತುರಂಗದಂತಿರಥಸಂಕುಳಂ: ಆದಿಪು, ೧೪. ೯೦) 

ಸನ್ನಣಂದುಡು - ಕವಚವನ್ನು ಧರಿಸು (ಸನ್ನಣ೦ದುಡುವ ಪಣ್ಣುವ 
ಬಾಟೌಯವಂದಿರಂ ಮರುಳ್ಗೊಂಡವೊಲ್‌ ಊಳ್ಟ: ಪಂಪಭಾ, 
೧೦. ೪೯) 

ಸನ್ನಣಂಬೊಗು — ಸಿದ್ಧಗೊಳ್ಳು (ಪಕ್ಕರೆಯಿಕ್ಕಿದಶ್ವತತಿ ಪಣ್ಣಿದ 
ದಂತಿಘಟಾಳಿ ಸನ್ನಣ೦ಬೊಕ್ಕ ಪದಾತಿ ಹೇತಿ ರಥ ರಥ 
ಸೂತ ಹಯಾನ್ವಿತಮಾದ ತೇರ್ಗಳ್‌: ಜಗನ್ನಾವಿ, ೯. ೩೧) 

ಸನ್ನತ - ಬಾಗುವಿಕೆ (ಸನ್ನತದಿ೦ ರತಕ್ಕೆಳಸಿ ನಲ್ಲರೊಳ್‌ ಓತು 
ಒಡಗೂಡಿದೆನ್ನಂ ಇಂತೆನ್ನಯಮೆಚ್ಚುದರ್ಕೆ ಪೆಅತಿಲ್ಲ ಅದು 
ದಂಡಂ; ಪಂಪಭಾ, ೧. ೧೧೨) 

ಸನ್ನಹಿತ - ಅಲಂಕಾರಗೊಂಡ (ಸಹಜದ ಚೆಲ್ವಿನೊಳ್‌ ರತಿಯ 
ಸೋಲದ ಕೇಳಿಕೆಯೊಳ್‌ ಪೊದಲಳ್ಗು ಸನ್ನಿಹಿತವೆನಿಪ್ಪಪೂರ್ವ 
ಶುಭಲಕ್ಷಣ ದೇಹದೊಳೊಳ್ಜನಾಳ್ಬು: ಪಂಪಭಾ, ೧. ೪) 

ಸನ್ನಾಹ - ಸನ್ನಣ (ಕವಚಂ ಜಗರ೦ ಸನ್ನಾಹಂ ಉರಚ್ಛದಂ 
ಅಂಗರಕ್ಷೆ ಕಂಕಟಕಂ ವರ್ಮವಿನಿತ್ತುಂ ಕವಚಾಖ್ಯಂ: 
ಅಭಿಧಾವ, ೧. ೧೪. ೧೨); ಯುದ್ಧಸಿದ್ದತೆ (ಸನ್ನಾಗಮಂ 
ತಾಳ್ಚಿ ಸೈನ್ಯಪ್ರಕರಂ ಬರ್ಕೆ: ಜಗನ್ನಾವಿ, ೩. ೧೩) 

ಸನ್ನಾಹಕರ್ಮ ಜಾ 28 ಯುದ್ಧಕಾರ್ಯ (ಶುಭಲಕ್ಷಣಲಕ್ಷಿತನುಂ 
ಸನ್ನಾಹಕರ್ಮ ನಿರ್ಮಿತನುಂ ಹಸ್ತಾಯುಧಕುಶಳನುಂ 
ಭದ್ರಮನನು೦ ಅಪ್ಪ ವಿಜಯಗಜಮಮುಂ: ಪಂಪಭಾ, ೧೦. 
೪೬ ವ) 


ಸನ್ನಾಹಭೇರಿ — ಯದ್ಧಸಿದ್ಧತೆಗಾಗಿ ಹೊಡೆಯುವ ಭೇರಿ 
(ಅವಂದಿರೆನಗೆ ಕಾಳಗದೊಳ್‌ ನಿಲ್ವ ಗ೦ಡರಲ್ಲರ್‌ ಅದರ್ಕೆ 
ನೀನಂಜದಿರೆಂದು ಮಡಿದು ಸನ್ನಾಹಭೇರಿಯಂ 


ಹೊಯಿಸುವುದುಂ: ಪಂಪರಾ, ೧೪. ೧೨೪ ವ) 

ಸನ್ನಿಕಾಶ - ಸಮಾನ (ಪ್ರಕಂಪಿತಮೃಗಪತಿಶಿಶುಸನ್ನಿಕಾಶರ್‌ 
ಅತಿವಿಕಟಭೀಷಣಭೂಭಮಗರ್‌: ಪಂಪಭಾ, ೭. ೮) 

ಸನ್ನಿದ - [ಸನ್ನಿಹಿತ] ಸಮೀಪ (ಆ ಸಮಯದೊಳ್‌ ಅಸಮಶರನ 
ವಶೀಕರಣಮಂತ್ರಾಧಿದೇವತೆಯರೆ ಸನ್ನಿದಮಾದಂತೆ: 
ಮಲ್ಲಿನಾಪು, ೮. ೧೦ ವ) 


೧೦೭೨ 


ಸನ್ನಿಧಾನ - ಸಮೀಪ (ಅಂತು ಮರಣಪ್ರಾಪ್ತನಾದ ಕುಮಾರನಂ 
ಸನ್ನಿಧಾನಸ್ತಿತನಾಗಿರ್ದೆನ್ನುಮನಾತನ ತಂದೆ ಕಂಡು: 
ಪಂಚತಂತ್ರ, ೩೮೪ ವ) 

ಸನ್ನಿಧಿ - ಸನ್ನಿಧಾನ (ಶ್ರೀಧರ ತಪೋನಿಧಿಯ ಸನ್ನಿಧಿಯೊಳ್‌ 
ಪರಿಹರಿಸಿ ಜಾತರೂಪೋತ್ಕರ೦ ಮತ್ತೊಂದು ಜಾತರೂಪಮಂ 
ಅರಸ೦ ಧರಿಯಿಸಿದಂ: ಚಂದ್ರಪ್ರಪು, ೨. ೫೭ ವ) 

ಸನ್ನಿಪಾತ - ಸೇರಿಕೊಳ್ಳು (ವನದಹನಧೂಮ ನಿರ್ಜರ 
ವನಪರ್ವತವಾತ ಸನ್ನಿಪಾತಪ್ರಭವಂ: ಅಜಿತಪು, ೯. ೨೫); 
ಸನ್ನಿ ಜ್ವರ (ಇದೇನೆಂದು ಬೆಸಗೊಂಡೊಡೆ ಅವಳ್‌ 
ಸನ್ನಿಪಾತಂ ಎಡೆಗೊಂಡರವೊಲ್‌ ಏನುಮಂ 
ಎನಲಟೆಯದಿರೆಯುಂ: ಪಂಚತಂತ್ರ, ೧೨೯ ವ) 

ಸನ್ನಿಭ - ಸಮಾನ (ಅಮರಸನ್ನಿಭ ಮಣಿಕುಟ್ಟಿಮ ಮಪ್ಪ 
ಬಾವಿಯಂ ಪೊಕ್ಕು: ವಡ್ಡಾರಾ, ಪು. ೨೬, ಸಾ. ೧೮) 

ಸನ್ನಿಹಿತ -.. ಸಮೀಪದಲ್ಲಿನ (ಈಗಳೇನುಂ ತಡವಿಲ್ಲ 
ಸನ್ನಿಹಿತನಾದಪನಲ್ತೆ ಭವತ್ತನೂಭವಂ: ಕಾದಂಸಂ, ೭. ೬೦) 

ಸನ್ನೆ - ಸಂಕೇತ (ಕಾಣ್ಣರಂಕುಸನಾ ಪಾಣ್ಣೆಯರ ಗೆಯ್ವ 
ಗೆಯ್ದಂಗಳುವುಂ  ತೋರ್ಪ ಸನ್ನೆಗಳುಮ೦ಂ ಆಡುವ 
ಮಿಟ್ಟುಗೊಡ್ಡಂಗಳುಮಂ ಕಂಡು: ಪಂಪಭಾ, ೪. ೮೩ ವ) 


ಸನ್ನೆಗಾಳೆ  - ಆಗಮನ, ಮುಹೂರ್ತ ಮುಂತಾದವುಗಳನ್ನು 
ಸೂಚಿಸುವ ಕಹಳೆ (ಒತ್ತುವ ಸನ್ನೆಗಾಳೆಗಳುಂ ಪೂರಿಸುವ 
ಶಂಖಂಗಳುಂ .. . ಎಸೆಯೆ: ಕಾದಂಬ, ೩. ೨೨ ವ) 

ಸನ್ಮಹಿತ - ಗೌರವಸ್ಥ (ಸನ್ಮಹಿತ ಮಹಿಮೆರೆನಿಸಿದ ತನ್ಮುನಿಪನ 
ಪಾರ್ಶ್ವದಲಿಜಿನದೀಕ್ಷೆಯಂ ಉದ್ಯನ್ಮುದದಿಂ ತಳೆದಂ: 
ಶಾಂತೀಶ್ವಪು, ೭. ೮೮) 

ಸನ್ಮಾನ - ಗೌರವ (ಸನ್ಮಾನದಾನಾದಿಗಳೊಳ್‌ ಸಂತಸಂಬಡಿಸಿ: 
ಆದಿಷು, ೧೩. ೪೧ ವ) 

ಸನ್ಮಾರ್ಗಸಾರ — ಸರಿದಾರಿಯನ್ನು ಅರಿತವನು 
(ವಿವಿಧದೇಶಂಗಳೊಳ್‌ ಕೂಡೆ ವಿಭ್ರಾಜಿಸಿದಂ ಸನ್ಮಾರ್ಗಸಾರಂ 
ಪರಮಜಿನಮತಾಂಭೋಜಿನೀ ರಾಜಹಂಸಂ: ಸುಕುಮಾಚ, ೮. 
೭೧) 

ಸನ್ಯಂಗ - ಕದ್ದ ಒಡವೆ (ಮುನ್ನ ತನ್ನ ಪೊಟಲೊಳ್‌ ಪೋದ 
ಪಲವು ವಸ್ತುಗಳಂ ಸನ್ಯಂಗವೆರಸಿ ಕಂಡು ಆ ತಸ್ಕರ ತಪಸ್ಸಿಗೆ 
ತಕ್ಕುದಂ ಮಾಡಿ: ಪಂಚತಂತ್ರ, ೩೨೬ ವ) 

ಸನ್ಯಸನ — [ಜೈನ] ಸಲ್ಲೇಖನ ವ್ರತ, ಆಹಾರ-ಪಾನೀಯಗಳನ್ನು 
ತೊರೆಯುವ ವ್ರತ (ನಾಮಲ್ಲಿ ಧೈರ್ಯಮನೆ 
ಮನದೊಳವಲಂಬಿಸಿ ಚತುರ್ವಿಧಾಹಾರ ಶರೀರ 
ಪ್ರತ್ಯಾಖ್ಯಾನಪೂರ್ವಕ೦ ಸನ್ಯಸನದಿ೦ ಮುಡಿಪಿ: ಶಾಂತಿಷು, 
೪.೯೭ ವ) 

ಸನ್ಯಸನವಿಧಿ - ಸನ್ಯಸನದ ಮೂಲಕ ಪ್ರಾಣತ್ಕಾಗ ಮಾಡುವುದು 
(ಚಂದ್ರಸೇನಾಚಾರ್ಯರ ಶ್ರೀಪಾದಪದ್ಮಪಾರ್ಶ್ವದೊಳ್‌ 
ಸನ್ಯಸನವಿಧಿಯೊಳ್‌ ಪರಿತ್ಯಕ್ತಾಹಾರಶರೀರನೆಂ 
ಸಮಾಧಿವಡೆದು: ಆದಿಷು, ೩. ೫೦ ವ) 

ಸನ್ಯಾಸವ್ರಜನ — [ಜೈನ] ಒ೦ದು ಶಿಕ್ಲಾವತ, ಸನ್ಯಾಸದೀಕ್ಷೆಯನ್ನು 
ಪಡೆಯುವುದು (ತೀವ್ರೋಪವಾಸಮುಂ ದಾನವ್ರತಮುಂ 

ನಿಖಿಲಸಮತೆಯುಂ ಸನ್ಯಾಸವುಜನಮುಂ ಎಂಬಿವು ಶಿಕ್ಷಾವತಂ 

ಇದು ನಾಲ್ಕು ತೆಣಂ ಅನೂನಾಗಮದೊಳ್‌: ಶಾಂತಿಷು, ೧. 

೯೦) 


ಸಪತ್ನ - ಶತ್ರು (ಅಂತು ರತ್ನಜಟಿಯ ಸಪತ್ನರಂ ಪೊಜಮಡಿಸಿ 
ಕಳೆದು ದೇವೋಪನೀತಪುರಕ್ಕರಸುಮಾಡಿ ಕಿಷ್ಠಿಂಧಪುರಕ್ಕೆ 
ಬಂದು: ಪಂಪರಾ, ೧೦. ೬೦ ವ) 

ಸಪತ್ನಿ - ಸವತಿ (ತಜ್ಞನನೀಸಪತ್ನಿ ತಾಂ ತಳೆದಳೊ ತತ್ಸಮ 
ಆತ್ಮಭವನಂ ಪುರುಡಿಂದೆನೆ ಕಣ್ಣೆ ರಂಜಿಕುಂ: ರಾಜಶೇವಿ, ೪. 


೭೨) 

ಸಪರ್ಯಾ[ರ್ಯೆ] - ಪೂಜಾ ಸಾಮಗ್ರಿ (ಮತ್ತೊಂದು 
ಪುಣ್ಯದಿನದೊಳ್‌ ಸ್ವಯಂಬುದ್ದಂ ಅಗಣ್ಯ 
ಪುಣ್ಯೋಪಾರ್ಜನಕರ ಸಪರ್ಯಾಸಮೇತ೦ ಅಪರಿಮಿತ 


ಭಕ್ತಿಯಿಂ ಪರಿಮಿತಪರಿಜನಪರಿವೃತನಾಗಿ: ಆದಿಪು, ೨. ೨೪ 
ವ); ಪೂಜೆ (ಎರಡು೦ ವಿಚಾರಿಸುವ ನೃಪಂಗೆ ಆವೊಗೆದ 
ಪುಣ್ಯಬಂಧಮನಾವರಿಸುವ ಜಿನಸಪರ್ಯಿ ತೊಡರ್ದುದು 
ಬಗೆಯೊಳ್‌: ಆದಿಷು, ೩. ೨೮) 

ಸಪಾದಲಕ್ಷ ಕ್ಲಿತಿ -  - ಸಪಾದಲಕ್ಷವೆಂಬ ಪ್ರದೇಶ (ಆತಂ 
ನಿಜವಿಜಯಖ್ಯಾತಿಯನಾಳ್ತು  ಆಳ್ಗನಧಿಕಬಲನವನಿಪತಿವ್ರಾತ 
ಮಣಿ ಮಕುಟ ಕಿರಣದ್ಯೋತಿತ ಪಾದಂ ಸಪಾದ 
ಲಕ್ಷಕ್ಷಿತಿಯಂ: ಪಂಪಭಾ, ೧. ೧೬) 

ಪುರ ಸೀರೆ, ಬಟ್ಟೆ (ಬಿಳಿಯ ಸಪುರಮನುಟ್ಟು 

ಪೊಳೆವಂದುಗೆಯನಿಟ್ಟು ಮುಂಚುತಂ ಸಡಗರಿಸಿ: ರಾಜಶೇವಿ, 

೨. ೧೧೭ ರಗಳೆ) 

ಕಕ್ಸಾ - ಏಳು ಅಂಕಣ 

ಆಲೋಲದುಕೂಲಕೇತನಕುಳಂ 

ರಾಜಾಲಯಂ: ಆದಿಹು, ೬. ೧೦೭) 

ಸಪ್ಪಗುಣ - [ಜೈನ] ಶ್ರದ್ಧೆ, ಶಕ್ತಿ ಭಕ್ತಿ ವಿಜ್ಞಾನ ಅಲುಬ್ಬಿತ, ಕ್ಷಮೆ, 
ತ್ಯಾಗಗಳೆಂಬ ಏಳು ಗುಣಗಳು (ಶ್ರದ್ಧಾದಿ 
ಸಪ್ತಗುಣಸ೦ಪನ್ನನುಂ ಪ್ರತಿಗ್ರಹಾದಿ ನವವಿಧಪುಣ್ಯ 
ಪುರಸ್ಸರನುಮಾಗಿ: ಆದಿಪು, ೧೦. ೧ ವ) 

ಸಪ್ತಗು ಏಳು ಸುತ್ತಿನ ಕೋಟೆ (ಸೌಮಿತ್ರಿಯ ಸುತ್ತಣ 

ಭೂಮಿಯನಿಂಬಾಗೆ ಸಮಣೆ ಕಪಿಕೇತು ಕುಲಗ್ರಾಮಣಿ 
ೀವಂ ವಿದ್ಯಾಮಯಮಂ ಸಪ್ತಗುಪ್ತಿಯ೦ ನಿರ್ಮಿಸಿದಂ: 

೦ಪರಾ, ೧೪. ೭೫) 

ದ - ಪಚ್ಚಕರ್ಪೂರದ ಗಿಡ, ಏಳು ಸುತ್ತಿನ ಬಾಳೆ ಗಿಡ 
(ಅಶೋಕ ಸಪ್ತ್ಪಚ್ಛದ ಚಂಪಕ ಚೂತ ಪಾದಪ 
ಉಪಶೋಭಿತಮು೦ ಏಕಯೋಜನಪ್ರಮಾಣ ವಿಸ್ತಾರಮುಂ: 
ಆದಿಪು ೧೦. ೩೧ ವ) 

ಸಪ್ತತಂತು - ಯಾಗ (ಅನೇಕ ಸಪ್ಪತಂತು ಪೂತ ಮೂರ್ತಿಯುಂ 

.. ತಾರಾಪೀಡನಿರ್ಪಂ: ಕಾದಂಸಂ, ೨. ೨ ವ) 
ಸಪ್ತತತ್ವ — [ಜೈನ] ಜೀವ, ಅಜೀವ, ಬಂಧ, ಅಸ್ತವ, ಸಂವರ, 


w 


ಸ (ಶ್ರೀಸಪ್ತಕಕ್ಷಾ ಸಮನ್ವಿತ 
ಜೆಲ್ವಾಯ್ತು 


tl 


ಕ ಲ 
2 ೪೬೭ 


& 


ಸಪ 
ಕಾವಿ 


€ 


ಕಾವಿ 


ನಿರ್ಜರ,  ಮೋಕ್ಷಗಳೆಂಬ ಏಳು ತತ್ವಗಳು (ಎಂಬ 
ಸಪ್ತತತ್ವಂಗಳುಮಂ ಈ ಏಲಂ ತತ್ತ್ವಂ ಪುಣ್ಯಪಾಪಂಗಳೆಂಬ 


ಎರಡುಂ ಪದಾರ್ಥಂಗಳ್ವೆರಸು: ಅನಂತಪು, ೧೦. ೫೧ ವ) 
ಸಪ್ತತಳ - ಏಳು ಉಪ್ಪರಿಗೆಗಳುಳ್ಳ (ಅಪ್ತತಳ ಪ್ರಾಸಾದದೊಳ್‌ 
ಆಪ್ತಜನಪರಿವೃತನಿರೆ: ಕರ್ಣನೇಮಿ, ೨. ೫೧) 


ಸಪ್ತತಾಳೋತ್ತುಂಗ - - ಏಳು ತಾಳೆಯ ಮರಗಳಷ್ಟು 
ಎತ್ತರವಾದ (ನವಕಿಸಲಯ ವಂದನಮಾಳಾಳಂಕೃತಮಪ್ಪ 
ಸಪ್ತತಾಳೋತ್ತುಂಗ ರಮ್ಯಹರ್ಮ್ಯದೆರಡನೆಯ 


ಮೊಗಸಾಲೆಯೊಳ್‌: ಪಂಪಭಾ, ೪. ೪೩ ವ) 


೧೦೭೩ 


ಸಪ್ತಧಾತು - ಶರೀರದಲ್ಲಿನ ರಸ, ರಕ್ತ ಮಾಂಸ, ಮೇದಸ್ಸು, 
ಮಜ್ಜೆ, ಅಸ್ಥಿ, ಶುಕ್ಷಗಳೆಂಬ ಏಳು ಧಾತುಗಳು (ಆರಯೆ 
ಪುರೀಷಾಗಾರಂ ಸಂಪ್ರಾಪ್ಪಸಪ್ಪಧಾತುವಿಕಾರಂ: (ಆದಿಷು, ೨. 
೫೦) 

ಸಪ್ತನಯ - [ಜೈನ] ನೈಗಮ, ಸಂಗ್ರಹ, ವ್ಯವಹಾರ, ಯಜುಸೂತ್ರ, 
ಶಬ್ದ, ಸಮಭಿರೂಢ, ಏವಂಭೂತ ಎಂಬ ಏಳು ನಯಗಳು 


(ನೈಗಮ ಸಂಗ್ರಹಾದಿ  ಸಪ್ತನಯಭಾವನೆಯುಂ 
ತನ್ನೊಳುಂ ಸಚ್ಛಿನ್ನಮಾಗಿ: ಪುಷ್ಪದಂಪು, ೧೪. ೧೬ ವ) 
ಸಪ್ತಪರಮಸ್ಥಾನ - [ಜೈನ] ಸಜ್ಞಾಶಿತ್ಯ ಸದ್ಗಹತ್ವ ಪಾರಿವ್ರಾಜ್ಯ, 
ರು ಕ ಜವ ೧೪ ವ ೨% 


ಸುರೇಂದತ್ತ, ಸಾಮ್ರಾಜ್ಯ ಅರ್ಹಂತ್ಯ, ನಿರ್ವಾಣ ಎಂಬ 
ಮೋಕ್ಷಪದವಿಯ ಏಳು ಹಂತಗಳು (ಸಜ್ಞಾತಿ ಸದ್ಗಹತ್ವ 
ಪಾರಿವ್ರಾಜ್ಯಪದ ಸುರೇಂದತ್ವ ಸಾಮ್ರಾಜ್ಯ ಪರಮಾರ್ಹಂತ್ಯ 
ಪರಿನಿರ್ದಾಣಮೆಂಬ ಏಟು೦ ಪರಮಸ್ಥಾನನಾಮ: ಆದಿಪು, 
೧೫. ೧೬ ವ) 

ಸಪ್ತಪರ್ಣಪಾದಪ - ಸಪ್ಪಚ್ಛದ (ಆಸವರಸ ವಾಸನೆಯಿಂ ಇತರ 
ವನ೦ಗಳು೦ ಅನುಕರಿಪುವು. ಸಪ್ತವರ್ಣಪಾದಪವನಮಂ: 
ಅಜಿತಪು, ೯. ೩೧) 

ಸಪ್ತಪ್ರಕೃತಿ - [ಜೈನ] ಕಷಾಯಚತುಷ್ಕ ಮತ್ತು ತ್ರಿವಿಧ ದರ್ಶನಗಳು 
(ತ್ರಿಕರಣ ದ್ರವ್ಯಾಂಜನದಿ೦ ಸಕಳ ಪ್ರತ್ಯಕ್ಷಹೇತು ಸಮನಿಸೆ 
ಸಪ್ತಪ್ರಕೃತಿಪಟಳ ಕ್ಷಯಂ ಕ್ಷಾಯಿಕ ಸಮ್ಯಗ್ಯೃಷ್ಟಿವಿಭವಮಂ 
ವಿಭು ತಳೆದಂ: ಮಲ್ಲಿನಾಷು, ೧೪. ೫೮) 

ಸಪ್ತಭಂಗಿ - [ಜೈನ] ಯಾವುದರಲ್ಲೇ ಆಗಲಿ ಇರುವ ಪರಸ್ಪರ 
ವಿರೋಧವನ್ನು ವಿವರಿಸುವ ಏಳುಬಗೆಯ ತರ್ಕಕ್ರಮ 
(ಅಪಹಿ೦ಸ೦ ಅಪ್ತಭಂಗ್ಯನ್ವಿತಂ ಅಪವನರೋದೋದ್ಗತಂ: 
ಚಂದ್ರಪ್ರಷು, ೧. ೧೧) 

ಸಪ್ತಭಯ - [ಜೈನ] ಇಹಲೋಕ, ಪರಲೋಕ, ಮೃತ್ಯು, ವೇದನೆ, 


ಅಗುಪ್ತಿ, ಅರಕ್ಷೆ  ಅಕಸ್ಮಾತ್‌ಗಳ ಬಗೆಗಿನ ಭಯ 
(ಇಹಲೋಕದ ಪರಲೋಕದ ಮರಣದ ಕುತ್ತದ 


ಪರಣಿನಗಿಲ್ಲೆಂಬ ಮೆಯ್ಗೆ ಮಣೌಯಿಲ್ಲೆಂಬ ತೊಟ್ಟನಡಸುವ 
ಸಪ್ತಭಯಂಗಳ್ಗೆ ನಡುಗದುದಂ: ಧರ್ಮಾಮ್ಯ, ೫. ೮೩ ವ) 


ಸಪ್ತಭೂಮಿಕ - ಏಳು ಉವಪ್ಪರಿಗೆಗಳುಳ್ಳದ್ದು (ಮಾಣಿಕ್ಯಹರ್ಮ 
ಆವಳೀವೃತಂ ಉದ್ಯೋತಿ ಸಪ್ತಭೂಮಿಕಂ ಅನೇಕ 
ಉದಗ್ರಕೂಟಂ .. .. ಚೆಲ್ವಾಯ್ತು ರಾಜಾಲಯಂ: ಆದಿಪು, ೬. 
೧೦೭) 

ಸಪ್ತಮದಾವಸ್ಥೆ -.. ಕಟಪೂರ್ಣಾ, ಆರ್ದ್ವಕಪೋಲಿತಾ, 


ಭೂರಿದಾನ, ಗಂಧಚರಾ, ಕ್ರೋಧನೀ, ಅತಿಕ್ರಾಂತಾ, ಹೃಸನಾ 
ಎಂಭ ಆನೆಯ ಮದದ ಸ್ಥಿತಿಯ ಏಳನೆಯ ಹಂತ (ಆ 
ಮಹಾಮದೇಭ೦ .. . ಒಂದು ದಿವಸಂ ಕ್ರೋಧಿನಿಯೆಂಬ 
ಸಪ್ತಮದಾವಸ್ಥೆಯಿಂದಾದ ಮನದ ಮಸಕದಿ೦ ಅಸವಸದೆ 
ನೆಲದ ನಾಲಗೆಯಂ ಕೀಟ್ವಂತೆ ಬಾಲ್ಲಿಂಬಮಂ ಕಿಟ್ಟು; 
ಚಂದ್ರಪ್ರಪು, ೯. ೧೦೧ ವ) 

ಸಪ್ತಮಾತೃಕೆ - ಶಕ್ತಿದೇವತೆಯ ಏಳು ರೂಪಗಳು (ಚಾಮುಂಡಿ 
ಕರ್ಣಮೋಟೆ ಮಹಾಮಾಯಾಮೂರ್ತಿ ಚರ್ಚೆಯುಂ 
ಭೈರವಿಯಾನಾಮಮಿವಕ್ಕುಂ ಬ್ರಹ್ಮಾಣೀಮುಖ್ಯರೆನಿಪ್ಟೇಟ್ವರುಂ 
ಮಾತೃಕೆಯರ್‌: ಅಭಿಧಾವ, ೧. ೧. ೧೯) 

ಸಪ್ತರತ್ನ - [ಜೈನ] ಕತ್ತಿ ಶಂಖ ಚಕ್ರ ಬಿಲ್ಲು ಗದೆ ಶಕ್ತಿ ಮತ್ತು 
ದಂಡಗಳು (ಅಸಿ ಶಂಖ ಧನುಶ್ಚಕ್ರಗದಾಶಕ್ತಿದಂಡಮೆಂಬ 


ಸಪ್ತರತ್ನ೦ಂಗಳು 
೧೨೧. ಸಾ ೫) 

ಸಪ್ತರಿಪುವರ್ಗ - ಅಂತರಂಗದ ಏಳು ಶತ್ರುಗಳು (ಮದ ಮಾನ 
ಮಾಯ ಭಯ ಲೋಭ ವಿಷಾದ ಹರ್ಷ ಅಭ್ಯದಿತ 
ಅಂತರಂಗ ರಿಪುವರ್ಗ ಜಯಾವತಾರಂ: ಕವಿರಾಮಾ, ೩. 
೨8) 

ಸಪ್ಪರ್ಧಿ - [ಜೈನ] ಬುದ್ಧಿ, ತಪಸ್ಸು, ವಿಕ್ರಿಯೆ, ಔಷಧಿ, ಬಲ, ರಸ, 
ಅಕ್ಷೀಣ ಎಂಬ ಏಳು ಯದ್ಭಿಗಳು (ಆ ತನು ಸಪರ್ಥಿ 


ನ್‌್‌ - 
ತ್ರಿಪೃಷ್ಠಂಗಾಗೆ: 


ೈ ಚಾವುಂಡಪುಚಂದ್ರ, ಪು 


ಸಮನ್ವೀತಂ ವ್ರತನಿಯಮಯುಕ್ತ್ವಗಸ್ಥೀಭೂತಂ: ಶಾಂತಿಪು, 
೯. ೧೧೨) 

ಸಪ್ಪರ್ಷಿಸಮಾಜ - ಮರೀಚಿ, ಅತ್ರಿ, ಅಂಗೀರಸ, ಪುಲಸ್ತ್ಯ, 
ಪುಲಹ, ಕ್ರತು, ವಸಿಷ್ಠ ಎಂಬ ಯಷಿಗಳಿಂದ ಕೂಡಿ 


ಸಪ್ಪರ್ಷಿಮಂಡಲ ಎಂಬ ಹೆಸರಿನ ನಕ್ಷತ್ರಪು೦ಜ (ಮಿಳಿರ್ದು 
ಪೊಎವ ಸಪ್ಪರ್ಷಿಸಮಾಜದಂತೆ ಸಂಚರಿಸಿ 
ಮಿಂಚುವಲಗುಗಂ: ಪುಷ್ಪದಂಪು, ೫. ೧೩ ವ) 

ಸಪ್ಪವಾಸರ - ಅಮೃತ, ಬಾಷ್ಟ ವಹ್ನಿ, ದೇವ, ಅಂಡ, ಗರ್ಭ, 
ಸಾಮ್ನಾ ಎಂಬ ಏಳು ಮೂಲದ ಕುದುರೆಗಳನ್ನುಳ್ಳವನು, 
ಸೂರ್ಯ ್ಡ(ಶಾಂತ್ಯಭಿಷೇಕಪುರಸ್ಸರಮ ಪೂಜಾವಿಧಾನಮಂ 
ಸಪ್ತವಾಸರಾವಸಾನಂಬರಂ ಮಾಡಲ್ಲುಳ್ಳುದುಂ: ಶಾಂತಿಪು, ೬. 
೨೮: ವ) 


ಸಪ್ತವಿಧ ಮಂತ್ರ - [ಜೈನ] ಏಳು ಬಗೆಯ ಸಾಧನ ಮಂತ್ರಗಳು 


(ಇಂತು ಪೀಠಿಕಾ ಜಾತಿ ನಿಸ್ತಾರಕ ಖಷಿ ಸುರೆಂದ್ರ 
ಪರಮರಾಜ ಪರಮೇಷ್ಠಿಸಂಬ೦ಧಿಯಪ್ಪ 
ಸಪ್ಪವಿಧಮಂತ್ರಗಳನಾರಾಧನಾವಿಧಿ ಕ್ರಿಯೆಗಳಂ 


ಚಾವುಂಡಪುಚಂದ್ರ, ಪು. ೧೯೯ ಸಾ ೨೭) 

ಸಪ್ತವ್ಯಸನ - ಸ್ತ್ರೀ, ದ್ಯೂತ, ಬೇಟೆ, ಮದ್ಯಪಾನ, ವಾಕ್ಚಾರುಷ್ಕ, 
ದಂಡಪಾರುಷ್ಯ ಅರ್ಥದೂಷಣ ಎಂಬ ಏಳು ವ್ಯಸನಗಳು 
(ದೂರೀಕೃತ ಸಪ್ತವ್ಯಸನನುಂ ಮನುಚರಿತಾಷ್ಟಕ 
ವರ್ಗವಿಧಾನನುಂ ನವನಿಧಿಸಂಪೂರ್ಣನುಂ ಪಾಲಿತದಶದಿಶಾ 
ಚಕ್ರನುಂ  ಏಕಾದಶರುದ್ರಾವತಾರನುಂ ದ್ಹಾದಶರಾಜಾರ್ಕ 
ಪ್ರಯುಕ್ತಗುಪ್ತಚರನು೦ .. . ವಸುಂಧರಾವಳಯಮಂ..... 
ನಿಜಭುಜಾಗ್ರದೊಳ್‌ ತಾಳ್ಪು: ಪಂಚತಂತ್ರ, ೬೫ ವ); [ಜೈನ] 
ದ್ಯೂತ, ವೇಶ್ಯಾಸೇವನೆ, ಪರಸ್ತೀಗಮನ, ಚೌರ್ಯಕರ್ಮ, 
ಮಾಂಸಭಕ್ಷಣೆ. ಮದ್ಯಪಾನ, ಬೇಟೆ (ಮಕ್ಕಳ್‌ 
ಸಪ್ತವ್ಯಸನಾಭಿಭೂತರಾಗಿ ಬಾಟೆಂ ಕೆಟ್ಟುದುಮಂ ಶಾಸ್ತ್ರಜ್ಯರುಂ 
ಬುದ್ಧಿಯೊಡೆಯುರುಂ ಯೋಗ್ಯರುಂ ಅಪ್ಪಂತು ಮಾಡಿಂ 
ಎಂದು ಮಕ್ಕಳಂ ತನಗೊಪ್ಪಿಸಿಯಟ್ಟಿದುಮ೦ .. .. ಬಾಜಿಸಿ 
ನೋಡಿ: ವಡ್ಡಾರಾ, ೩ ಸಾ ೧೩) 

ಸಪ್ತಶತ - - ಏಳು ನೂರು (ಅನೇಕವರ್ಷಕೋಟ್ಯಂತರದೊಳ್‌ 
ಸಪ್ತಶತಶಿಳೀಮುಖಾಸನೋನ್ನತಾಪಘನನುಂ: ಆದಿಷು, ೬. 


ಸಪ್ತವಾಸರ, ಏಳು ಕುದುರೆಗಳುಳ್ಳ ಸೂರ್ಯ 
(ಚೈತ್ಯಾಲಯಂ ಮತ್ತಮಿತ್ತುದು ಸಪ್ತಾಶ್ವನ ಸಪ್ತಸಪ್ತಿಗೆ ಸಮಗ್ರ 
ಪಗ್ರಹಾಶಂಕೆಯಂ: ಪಂಪರಾ, ೪. ೧೨೯) [ಸೂರ್ಯನ 
ಏಳು ಕುದುರೆಗಳು: ಅಮೃತಸಂಭವ, ಬಾಷ್ನಸಂಭವ, 
ವಹ್ನಿಸಂಭವ, ದೇವಸಂಭವ, ಅಂಡಸಮುದ್ಧವ, 
ಗರ್ಭಸಮುದ್ಧವ ಮತ್ತು ಸಾಮ್ನಾ ಎಂಬವು ಅಥವಾ 


೧೦೭೪ 


ಛಂದೋರೂಪವಾದ ಗಾಯತ್ರೀ, ಬೃಹತೀ, ಉಪ್ಟಿಕ್‌, ಜಗತೀ, 
ತ್ರಿಷ್ಟುಪ್‌, ಅನುಷ್ಟುಪ್‌ ಮತ್ತು ಪಚ್ಚೆ] 


ಸಪ್ತಸಾಗರ - - ಲವಣ [ಉಪ್ಪು], ಇಕ್ಷು [ಕಬ್ಬನ ಹಾಲು], ಸುರಾ 
[ಮದ್ಯ], ಸರ್ಪಿಸ್‌ (ತುಪ್ಪ. ದಧಿ [ಮೊಸರು], ಕ್ಷೀರ 
[ಹಾಲು] ಜಲ [ನೀರು] ಎಂಬ ಏಳು ಪೌರಾಣಿಕ 
ಸಮುದ್ರಗಳು (ಕವಿದುವು ಸಪ್ತಸಾಗರಜಲಂಗಳೆ 


ಲೋಕಮನೀಗಳ್‌ ಎಂಬಿನಂ: ಪಂಪಭಾ, ೫. ೯೬) 


ಸಪ್ತಸ್ವರ - ಸಂಗೀತದಲ್ಲಿನ ಷಡ್ಡ, ವೃಷಭ, ಗಾಂಧಾರ, ಮಧ್ಯ 
ಪಂಚಮ, ಧೈವತ, ನಿಷಾದ ಎಂಬ ಏಳು ಸ್ವರಗಳು 
(ಭರತಮನೋದುವ ಸಪ್ತಸ್ವರಮಂ ಗುಣಿಯಿಸುವ 
ಬೀಣೆವಾಜಿಪ ವಿದ್ಧಂಬರೆವ ಪರಚಕ್ರಮಿಕ್ಕುವ 
ಪರಿಹಾಸದೊಳಿರ್ಪ ಬಿನದಮವರ್ಗಳ ಬಿನದಂ: ಅಜಿತಪು, 
ಫೀ) 

ಸಪ್ತಾಂಗ - ಸ್ವಾಮಿ, ಅಮಾತ್ಯ, ಸುಹೃತ್‌, ಕೋಶ, ರಾಷ್ಟ, ದುರ್ಗ, 


ಬಲ - ಎಂಬ ರಾಜ್ಯಾಂಗಗಳು (ನಿನಗೆ ಶತ್ರುಸಂಕಟಮೆಂಬ 
ಶಂಕೆಯಿಲ್ಲದೆ ಸಪ್ತಾಂಗದೊಳ್‌ ಏಕಾಂಗಮಪುುದುಂ 
ವಿಕಳಮಾದುದಿಲ್ಲ: ಪಂಚತಂತ್ರ, ೯೨ ವ); ಮತ್ತೊಂದು ಪಟ್ಟಿ 
(ಅರಸಂ ಪೆರ್ಗಡೆ ಜನಪದವು ಅರಿದೆನಿಸುವ ಕೋಟೆ 
ಕೋಶಂ  ಆಯತ್ತಂ ಬಂಧುರವೃತ್ತಮಿತ್ರಂ ಎಂದಿಂತು 
ರಾಜ್ಯಮಕ್ಕುಂ ವಿಚಾರಿಸಲ್‌ ಸಪ್ತಾಂಗಂ: ಅಭಿಧಾವ, ೧. ೧೧. 
೪೮) 
ಸಪ್ತಾನೀಕ - [ಜೈನ] ಸೌಧರ್ಮೇಂದನ ಏಳು ಸೇನಾಂಗಗಳು: 
ವೃಷಭ, ರಥ, ತುರಗ, ಮದಗಜ, ಪದಾತಿ, ನರ್ತಕ[ಕಿ], 
ಗಂಧರ್ವ (ಗಜರಥಾಶ್ವ ವೃಷಭ ಗಾಂಧರ್ವ ನರ್ತಕೀ 
ಪದಾತಿ ಲಕ್ಷಣಮಪ್ಪ ಸಪ್ತಾನೀಕಂ ಬೆರಸು ಬರೆ: ಚಾವುಂಪು, 
ಪು. ೧೯೭, ಸಾ. ೬-೭) 
ಸಪ್ತಾರ್ಚಿ - ಕಾಳಿ, ಕರಾಳಿ, ಮನೋಜವೆ, ಸುಧೂಮವರ್ಣೆ, 
ಸುಲೋಹಿತೆ, ಉಗ್ರೆ, ಪ್ರದೀಪ್ತೆ ಎ೦ಬ ಏಳು ನಾಲಗೆಗಳಿಂದ 
ಕೂಡಿದುದು, ಬೆಂಕಿ, ಅಗ್ನಿ (ಚತುರಂತಕ್ಷಿತಿಕಾಂತೆ ಕೇಳ್‌ 
ಜಲಧಿ ಕೇಳ್‌ ಸಪ್ತಾರ್ಚಿ ಕೇಳ್‌ ತಾತ ಮಾರುತ ಕೇಳ್‌ 
ಮಾರುತಮಾರ್ಗ ಕೇಳ್‌: ಗದಾಯು, ೬. ೨೪) 
- ಸೂರ್ಯ (ಚೈತ್ಯಾಲಯಂ ಮತ್ತಮಿತ್ತುದು ಸಪ್ತಾಶ್ವನ 
ಸಪಿಗೆ ಸಮಗ್ರ ಪಗಹಾಶಂಕೆಯಂ: ಪಂಪರಾ, ೪. ೧೨೯) 
- ಕುದುರೆ (ಚೈತ್ಯಾಲಯಂ ಮತ್ತಮಿತ್ತುದು ಸಪ್ತಾಶ್ಚನ ಸಪ್ತ 
ಸಪ್ತಿಗೆ ಸಮಗ್ರ ಪಗ್ರಹಾಶಂಕೆಯಂ: ಪಂಪರಾ, ೪. ೧೨೯) 
ಸಹೋರ್ವಿ ಭೂಲೋಕ, ಭುವರ್ಲೋಕ, ಸ್ವರ್ಗಲೋಕ, 
ಜನಲೋಕ, ತಪೋಲೋಕ, 
ಸತ್ಯಲೋಕಗಳೆಂಬ ಸಪ್ತಲೋಕಗಳು (ಬಿಲ್ಲುಂ ಮೂಖುಂ 
ಮೊಳಂ ಅರೆಗೇಣ್‌ ಸಪ್ಲೋರ್ವೀವಳಯಂಬರಂ: ಶಾಂತಿಷು, 
೭. ೮೮) 


ಇರ್‌ 
ಸಪ್ಪದ 


[ಷಟ್ಪದ] ದುಂಬಿ (ಸಿಪ್ಪಿಟ್ಟು ಕರೆದುಕೊಂಡುವು 
ಸಪದಮುಪಳದಿನೊಲೌವ ನಜವಂಡುಗಳಂ: ಲೀಲಾವತಿ, ೯. 

6 
ಸಪ್ಪಸಿರ - ಮು 


ತಿಂಬ 


ಮುಕುಂದಂ ಮುಗುಳ್ನಗೆ ನಗುತ್ತುಂ ಅಟ್ಟಿ 
ಪಾಟಂಬಟ್ಟೆಯೆಂದೆಟ್‌ದುಕೊಂಡು 
ಸಲ್‌: ನೇಮಿನಾಪು, ೮. ೯೦ ವ) 


Ww Ww 


ಇರ್‌ 
ಸಪ್ಪಳ 


— [ಸತ್ತಲ] ಒಳ್ಳಯ ಫಲ (ಸಪ್ತಳಮಾದುದು ಕೆಳೆ ಎಂದು 


ಉಪ್ಪಳಮಂ ಚ೦ದ್ರನಬ್ಬಮಂ ರವಿಬಿಂಬಂ  ಬಪ್ಪಿರೆ: 
ಲೀಲಾವತಿ, ೭. ೧೦೮) 
ಸಷ್ಟುಳ್‌ - ದನಿ, ಶಬ್ದ (ನಸುಮುಚ್ಚಿದ ವಿಲೋಚಿನಿಳಿದು 


ಪೆರ್ಮೊಲೆಯ ಕೆಲದೊಳನಿವ ಕಣ್ಣನಿಯ ಸಪ್ಪಳ್ಗೆ ಪೆರ್ವಲಿಸಿ 
ಬಣಿದೆ ಕಂಪಿಸುವಳ್‌: ಆಚವರ್ಧ, ೪. ೫೮ ವ) 

ಪ್ರಪಂಚಂ - ವಿವರವಾಗಿ, ಸವಿಸ್ತಾರವಾಗಿ (ತತ್‌ ಪ್ರಪಂಚಮಂ 
ಸಪ್ರಪಂಚ೦ಂ ಅಪರಾಜಿತಂ ಇಂತೆಂದು ಪೇಟಲ್ತಗುಳ್ಳಂ: 
ಶಾಂತಿಷು, ೨. ೨೫ ವ) 


ww 


ಅನುಗಹದ ಮಾತು 
(ನಿನ್ನಂತಪ್ಪಾಪ್ರಮಂತ್ರಿಪುತ್ರನಿಂದೆಮಗೆ ಮನೋರಥ 
ಸಿದ್ದಿಯಾದುದೆಂದು  ದವನಕನಂ ಸಪ್ರಸಾದವಚನಂಗಳಿಂ 
ಸಂತಸಂಬಡೆ ನುಡಿದು: ಪಂಚತಂತ್ರ, ೧೧೨ ವ) 


ಸಫಲೀಕೃತ - ಸಾರ್ಥಕಗೊಳಿಸಿದ (ಅವನತರಿಪುಸಮಾಜನುಂ 


ಸಫಲೀಕೃತಾರ್ಥಿನಿಚಯಾಶನುಂ ವಿಶದಯಶಃಕಬಳಿತ 
ಅಶನನು೦ ಎನಿಸಿ: ಚಂದ್ರಪ್ರಷು, ೨. ೬೫) 
ಸಬ - [ಶವ] ಹೆಣ (ಅದಟರ ಚೆನ್ನಪೊಂಗರ ಸಬಂಗಳ 


ತೊಟ್ನುಟೆಯೊಳ್‌ ತೊಡಂಕಿ ನಿಲ್ಲದೆ ಪೊಳಮಟ್ಟ ತಮ್ಮ 
ಮನದೊಳ್‌ ಮಿಗೆ ಬೆಚ್ಚಿಸಿದಂತೆ ತೋಹಖುವ: ಪಂಪಭಾ, ೮. 
೧೦೪) 

ಸಬರಿ [ಶಬರೀ] ಬೇಡಿತಿ (ತುಂಬಿಗಳ ಬಟೆವಿಡಿದು 
ಬನದೊಳೆಡೆಯಾಡುವ ಸಬರಿಯರ ನಡೆಯಂ ಏಡಿಸುವಂತೆ 
ಮೆಲ್ಲಡಿಯಿಡುವ ಪೆಣ್ಣಂಚೆಗಳ: ಕಬ್ಬಿಗಕಾ, ೧೭ ವ) 

ಸಬಳ ಕೊಂತ, ಭರ್ಜಿ (ಕೆಕ್ಕಡೆ ಸಬಳಂ ರಥಾಂಗ೦ 
ಉರುಪಾಶಂ ಎನಿಪ್ಪವಣೆಒಂದಂ ಆಗಳ್‌ ಆರ್ದು ಅಡರ್ವರ್‌ 
ವೀರರ್‌: ತ್ರಿಷಷ್ಟಿಪು, ೫. ೯) 

ಸಬಳಿ - ಸಬಳ ಹಿಡಿಯುವವನು (ಸದಂ ಕಂಡು ಸಬಳಿಗಳ್‌ 
ಕವಿಯೆ: ತ್ರಿಷಷ್ಟಿಪು, ೨೪. ೩೦೯ ವ) 

ಸಬ್ಬವ - ಮೇಳ (ಕವಿ ಗಮಕಿ ವಾದಿ ವಾಗ್ಮಿ ಪ್ರವರರ ಪಂಡಿತರ 
ನೆಗಟ್ಟ ಸಬ್ಬವದವರೊಡನೆ ಅಂತು ಒಸೆದ ಅನ್ನವಾಸದೊಳ್‌ 
ಇರ್ದನಾಗಳ್‌ ಹರಿಗಂ: ಪಂಪಭಾ, ಕ್ಲಿ ೮೦) 
ಪ್ರೇಮಸಂಬಂಧೀ ಸಲ್ಲಾಪ (ನಗೆ ಸಬ್ಬವಂ ಬಿನದಂ 
ಎ೦ಂಬಿವಜೆಂ ಲಲಿತಾಂಗನಂ ಮನಂಗೊಳಿಸುವರ್‌ 
ಇಚ್ಚೆಕಾರ್ತನದ ಲಲ್ಲೆಯ ಸಗ್ಗದ ದೇಸೆಕಾರ್ತಿಯರ್‌: ಆದಿಷು, 
೨. ೭೧); ನಗೆಗಾರ (ಬಳಸಿರ್ದ ಸಬ್ಬವರ್‌ ನುಡಿವ 
ಅರಸಾಳು೦ ಓಲಗಿಪ ನಿಗ್ಧಗಳುಂ ಮಹಾಮರರ್‌: 
ಶಾಂತಿಪು, ೭. ೭೪); ಪರಿಹಾಸ (ಅಲಂಪು ಅಮರಿಯರಳ್‌ 
ನಗೆ ಸಬ್ಬವ೦ ಅಮರಿಯರೊಳ್‌ ನಡೆವುದು ಅಮರನೇಂ 
ಸುಖಮಯನೋ: ಶಾಂತಿಪು, ೭. ೭೬) 

ಸಬ್ಬವಕಾಜಿ - ನಕಲಿ, ಮೇಳಗಾರ (ದೇವನ ಬೇಂಟೆಯುಜ್ಞುಗದ 


ಸಬ್ಬವಕಾಖರ ಡಿಂಡಿಮಾರವಂ ತೀವಿದುದು ಆ 
ಮಹಾಕಟಕದೊಳ್‌: ಶಬರಶಂ, ೩. ೨) 
ಸಬ್ಬವದ ಮಾತು - - ವಿನೋದದ ನುಡಿ (ಓತ ದೂತರೆ ತರೆ 


ಬಂದ ಸಬ್ಬವದ ಮತುಗಳಂ ಗುಡಿಗಟ್ಟಿ ಕೇಳರೇ: ಪಂಪಭಾ, 
೪. ೧೦೧) 


ಸಬ್ಬವದಾಕೆ - ಮೇಳದ ಕೆಳದಿ (ಮತ್ತಂ ಒಂದೆಡೆಯೊಳ್‌ 
ಕುಂಟಣಿಯ ಉಪರೋಧಕ್ಕೆ ಪಿರಿದೀವ ಮುದುಪನಂ 
ಉಟೆಯಲಂಜಿ ತನ್ನ ಬೇಸಅ೦ ತನ್ನ ಸಬ್ಬವದಾಕೆಗೆ 


ಇಂತೆಂದಳ್‌: ಪಂಪಭಾ, ೪. ೯೯ ವ) 


೧೦೭೫ 


ಸಬ್ಬಿಸಾಸಿರ - - ಪಂಪನಿಗೆ ಅರಿಕೇಸರಿಯಿತ್ತ ಅಗ್ರಹಾರವಿದ್ದ ಈ 
ಹೆಸರಿನ ನಾಡು (ಹರಿಗನ ಧರ್ಮಭಂಡಾರದಂತೆ 
ಸಾರಮಾದುದು ಬಿಟ್ಟಗಹಾರಂ ಆ ಸಬ್ಬಿಸಾಸಿರದೊಳಂ 


ಧರ್ಮವುರಂ: ಪಂಪಭಾ, ೧೪. ೫೬) 

ಸಭಾಕ್ಷೋಭ -  - ಸಭೆಯಲ್ಲಿ ಗದ್ದಲ (ನೆಲಂ ಮೂರಿವಿಟ್ಟಂತೆ 
ಸಭಾಕ್ಷೋಭಮಾಗೆ ತಳರ್ದು ನಾನಾವಿಧವಾಹನಂಗಳನೇಜೆ 
ನಿಜನಿವಾಸ೦ಗಳ್ಗೆ ಪೋದರ್‌: ಪಂಪಭಾ, ೨. ೮೬ ವ) 


ಸಭಾಗೃಹ - ಸಭೆ ನಡೆಯುವ ಸ್ಥಳ (ಖಗೇಂದ್ರ ಕನ್ನಿಕೆ 
ನೃಪೇಶ್ವರನಿದ್ದಭಾಗ್ಯಹ೦ಬರ೦ ಬಂದು: ಶಾಂತಿಷು, ೪. ೮೦) 
ಸಭಾಜನ - ಸಭೆಯಲ್ಲಿನ ಸದಸ್ಯರು (ಚತುರವಚನರಚನಾ 


ಪ್ರಪಂಚಕಂಚುಕಿತ ರೋಮಾಂಚಚುಂಚು ಸಭಾಶರೀರನುಮಪ್ಪ 
ದೂತಮುಖ್ಯನನನಟ್ಟಿ: ಶಾಂತಿಷು, ೨. ೫೧ ವ) 

ಸಭಾಸದನ - ಸಭಾಗೃಹ (ವಿವಿಧ ನರ್ತನವಿಧಾನದಾನೆಯಾಗಿ 
ನರ್ತಿಸೆ ಸಭಾಸದನರ್‌ ಪೊಗಟೌ್‌ ತತ್ಸಮಯದೊಳ್‌: 
ಕರ್ಣನೇಮಿ, ೩. ೧೭೯ ವ) 

ಸಮಂಚಿತ - ಕೂಡಿದ (ತಂತ್ರೀಸಮಂಚಿತ ವಿಪಂಚೀ ಮಂದ್ರ 
ತಾರಮಧುರಮೂರ್ಚ್ಛನಾಸನಾಥ ಪ್ರಯೋಗಂಗಳುಮಂ: 
ಆದಿಹು, ೧೧. ೭೪ ವ) 

ಸಮಂಜಸ ಯೋಗ್ಯ ಪುರುಷ (ಸಂಜೀವಕನಂ 
ಸಾಧುಸಮ೦ಜಸನ೦ ಮಾಡಿ ದುಷ್ಟನೆಂದೀಗಳೆ ಎನ್ನಂ 
ಜಡಿದು ನುಡಿರೆ ಕೆಮ್ಮನೆ ಕುಂಜರಮದಹರಣ ನಿನಗೆ ಮತ್ತಂ 
ಪೇಟ್‌ಂ: ಪಂಚತಂತ್ರ, ೧೯೩) 

ಸಮಂತಾಗಿಸು - ಚೆ೦ದವಾಗಿಸು (ಎಲ್ಲವೊಂದಾಗಿಯೆ ದರ್ಪಕಂಗೆ 


ಸಮನಿಪ್ಪ ಜಗಜ್ಜಯದರ್ಪಮಂ ಸಂಂತಾಗಿಸಲೊಂದೆ 
ಸಾಲ್ಲುಂ: ಚಂದ್ರಪ್ರಹು, ೬. ೬೩) 
MN 
ಸಮಂತು - ಚೆಂದವಾಗಿ (ಪುದಿದೀ ಶ್ವೇತಾತಪತ್ರೋತ್ಕರದ 
ನಡುವಣಂ ವಜದಂತಂ ಸಮಂತು ಎತ್ತಿದ 
ಪಿಂಛಚ್ಛತ್ರಷಂಡಂಗಳ ನಡುವೆಸೆವಂ ವಜಬಾಹುಕ್ಷಿತೀಶಂ: 


ಆದಿಷು, ೪. ೨೫); ಚೆನ್ನಾಗಿ (ಹೊದಳ್ಳಾಜ್ಜೆಗಂ ಪೆಸರ್ಗಂ 
ಮುನ್ನಮೆ ರೂಪುವೋದುದು ವಿಯಚ್ಚಕ್ರಂ ಸಮಂತೆಂಬಿನಂ 
ಜಸಮಾಪಾಂಡುರಮಾದುದು ನೃಪರೊಳಾರಾ 
ಪಾಂಡುರಾಜಂಬರಂ: ಪಂಪಭಾ, ೧. ೧೧೦); = 
ಅಚ್ಚುಕಟ್ಟಾಗಿ (ಕಮ್ಮನಪ್ಪ ತುಪ್ಪದ ಕೊಡದೊಳ್‌ ಸಮಂತು 
ಮಡಗಿಟ್ಟೊಡೆ ಸೃಷ್ಟಿಗೆ ಜೋದ್ಯಮಪ್ಪಿನಂ: ಪಂಪಭಾ, ೧. 
೧೩೧) 

ಸಮಂದರ್‌ - ಸರಿದೂಗಿಸು (ನೋಡಿದರ್‌ 
ಘಟಕುಚೆಯರ್‌ ಸಮಂದರತುಮಾಕೆಯ 
ಭೂಷ್ಯಭೂಷಣಂಗಳಂ: ಚಂದ್ರಪ್ರಪು, ೬. ೬೭) 

ಸಮಂಬಡೆ ಹೋಲಿಕೆಯನ್ನು ಪಡೆ (ಚಕಿತಸರಂಗ 
ಸಂಘತತಿಯಿಂ ಪೊಣಪೊಣ್ಗುವ ಮುತ್ತು ದಿಗ್ವಧೂನಿಕರದ 
ತೊಟ್ಟ ಮುತ್ತಿನೊಳೂಡಂಬಡೆ ಸೂಸುವ ಶೀಕರಾಳಿ 
ತಾರಕಗಣದೊಳ್‌ ಸಮಂಬಡೆಯೆ: ಜಗನ್ನಾವಿ, ೧. ೪೪) 

ಸಮಂ ಮೇಲ್‌ ಸಮನಾಗಿ ಮಿಗಿಲಾದುದು, ಅಷ್ಟೇ 
ಅತಿಶಯವಾದುದು (ಮು೦ ಪೋದ ಜನ್ಮಾಭಿಷೇಕಕ್ಕೆ ಸಮಂ 
ಮೇಲೆಂಬಿನಂ  ಕಣ್ಣೆಸೆದುದು ಜಗತೀರಾಜರಾಜ್ಯಾಭಿಷೇಕಂ: 
ಆದಿಪು, ೮. ೬೯) 

ಸಮಕಟ್ಟು 
ಸಮಕಟ್ಟಿಂ 


[ಸಮಂ--ತರ್‌] 


ಎ ಉದ್ದೇಶ 
ಬಂದೆಂ 


(ನಿಮಗೆ ಪೊಡೆಮಟ್ಟು ಪೋಷೀ 
ಅಹಿತರೊಳ್‌ ಸಂಧಿಯನೇಂ 


ಸಮಕೊಳಿಸಲೆಂದು ಬಂದೆನೆ: ಗದಾಯು, ೫. ೪೫); 
ನಿಮಿಸು, ವ್ಯವಸ್ಥೆಮಾಡು (ಜನಪದಂಗಳನೆಯ್ದೆ ಮಾಡಿ 
ಪುರಂಗಳ೦ ಸಮಕಟ್ಟಿ: ಆದಿಷು, ೮. ೬೫); ಆಸ್ತಿಯ ಭಾಗ 
(ಎಮಗ೦ಂ.. ಎಮುಗಪ್ಪ ಭಾಗದ ಸಮಕಟ್ಟಂ ದೇವ 
ಕುಡಲೆವೇಟ್ಟುದು ನ೦ಟರ್‌ ನಿಮಗೆ ಎಮ್ಮಿಂದಂ ಅಗ್ಗಳಮಾರ್‌: 
ಆದಿಷು, ೯. ೯೯); - ಬಿಗಿದು ಕಟ್ಟು (ಮಸೆಯಿಪ 
ಶಸ್ತಕೋಟಿ ಸಮಕಟ್ಟುವ ಸನ್ನಣ೦ ಅಟ್ರೆಯಿಂದಂ ಅರ್ಜೆಸುವ 
ತುರಗದಂತಿರಥಸ೦ಕುಳ೦ ಏಆಲುವ ದರ್ಭಶಯ್ಯೆ: ಆದಿಪು, 
೧೪. ೯೦); ನಿರ್ಧರಿಸು (ಸಮಸ್ತಜನಸಂಹರಣ ಕಾರಣಮಪ್ಪ 
ರಣದೊಳೇವಂದಪುದೆಂದು ಧರ್ಮಯುದ್ಧಮನೆ ತಮ್ಮೊಳ್‌ 
ಸಮಕಟ್ಟಿ: ಆದಿಷು, ೧೪. ೧೦೦ ವ); - ಸಮಾನತೆ (ನೀಂ 
ನಿನ್ನ ತಾಯಿ ತಂದೆಯ ದೆಸೆಯಂ ಭಾವಿಸದೆ ಕರ್ಣ 
ನುಡಿವಂತೆ ಆವುದು ಸಮಕಟ್ಟು ನಿನಗ೦ ಅರಿಕೇಸರಿಗಂ: 
ಪಂಪಭಾ, ೨. ೮೨) ಕ್ರಮಬದ್ಧತೆ (ಸಮಕಟ್ಟಜೆಯದೆ ಹರಿಗೆ 


ಅರ್ಥ್ಯಮೆತ್ತಿ ನಿಂದಿರ್ದ ಯಜ್ಯಮದು ಮೊದಲೊಳ್‌ 
ತಾನಮರ್ದು೦ ಅದಿರದೆ ತಣಿಯುಂಡು ಅಮರ್ದಂ 
ಗೋಮೂತ್ತದಿಂದೆ  ಬಾಯ್ವೂಸಿದವೋಲ್‌: ಪಂಪಭಾ, ೬. 


೪೮): ಹೋಲಿಕೆ, ಒಂದೇ ರೀತಿಯ (ಸಾಸಿರ ದೀನಾರದ 
ಸಮಕಟ್ಟಿನ ನಾಲ್ಕು ಪೊಟ್ಟಳಿಗೆಯನೊಂದೆ ಮಾಡಿ ನಾಲ್ವರ 


ನಡುವಿರಿಸಿ: ಸುಕುಮಾಚ, ೫. ೮ ವ); ಹೊಂಚುಹಾಕು 
(ತಾಂ ಜಾತಿಯೊಳ್‌ ಪಶುವಪುುದಚಿಂ ಮೊಆ*%ಯಂ 
ಧರ್ಮಮುಮಂ ಅಜೆಯದೆ. ಆ ಮೂಢಂ ನಿನ 


ರಾಜ್ಯಕ್ಕಾಸೆವಟ್ಟು ನಿನ್ನಂ ಕೊ೦ದಪೆನೆಂದು ಸಮಕಟ್ಟುತಿರ್ದಪಂ: 
ಪಂಚತಂತ್ರ, ೧೫೧ ವ); ನಿಶ್ಚಯ (ವಿವಾಹಮನಲ್ಲಿಯೆ 
ಮಾಲ್ಪ ಸಮಕಟ್ಟಿಂದಟ್ಟಿದಂ ನಿರ್ವರ್ತಿಪ ಮುಹೂರ್ತಮೆ 
ವಿವಾಹಮಂಗಳ ಮುಹೂರ್ತಂ: ಆಚವರ್ಧ, ೬. ೫೬ ವ) 

ಸಮಕಟ್ಟುಗೆಡು - ಕ್ರಮ ತಪ್ಪಿಹೋಗು (ಜಾತುರ್ವಲಂಗಳ್‌ 
ಮೊದಲ ಸಮಕಟ್ಟುಗೆಟ್ಟು ತಡವರಿಸಿ ತಟ್ಟುಪೊಟ್ಟೆಂದು ಎಚ್ಚು 
ಮಿಟ್ಟುಂ ಇಜೆದು ತಜೆದು ಘಟ್ಟಿಸೆಯುಂ: ಪಂಪಭಾ, ೧೦. 
೭೦ ವ) 

ಸಮಕೊಳಿಸು ಸರಿಮಾಡು  (ಸಮಕೊಳಿಸಲಾರ್ತುದಿಲ್ಲ 
ದಲಮರೇಂದನದೊಂದು ಮುಖಪರಿಮ್ಹಾನತೆಯಂ: ಆದಿಷು, 
೬. ೧೯) ಏರ್ಪಡಿಸು (ನಿಮಗೆ ಪೊಡೆಮಟ್ಟು ಪೋಪೀ 
ಸಮಕಟ್ಟಂ ಬಂದೆಂ ಅಹಿತರೊಳ್‌ ಸಂಧಿಯನೇಂ 
ಸಮಕೊಳಿಸಲೆಂದು ಬಂದೆನೆ: ಗದಾಯು, ೫. ೪೫) 

ಮಕ್ಷ - ಎದುರು (ಹುತವಹಸಮಕ್ಷದೊಳ್‌ ಕೆಯ್ನೀರೆಆೌದು 
ಪಾಣಿಗ್ರಹಣ೦ಗೆಯ್ದು: ಪಂಪಭಾ, ೩. ೭೪ ವ) 

ಸಮಕ್ಷಮ - - ಎದುರು (ಪುರೋಹಿತಪ್ರಾಜ್ಯ ಆಜ್ಯಾಹುತಿ 
ಹುತವಹಸಮಕ್ಷಮದೊಳ್‌ ಕೆಯ್ನೀರೆಆೌದು ಪಾಣಿಗ್ರಹಂಗೆಯ್ದೆ: 
ಪಂಪಭಾ, ೩. ೭೪ ವ) 

ಸಮಗನ್‌ - ಪರಿಪೂರ್ಣ (ಮಹಾಕಥೆಗಳಂ ಪ್ರಥಿತಂಗಳನೊಂದೆ 
ಕಾವ್ಯದೊಳ್‌ ಬರೆದ೦ ಇದೇ೦ ಸಮಗ್ರನೋ ಕವೀಶ್ವರರೊಳ್‌ 
ಕವಿರಾಜಕು೦ಜರಂ: ನೇಮಿನಾಪು, ೧. ೩೯) 


ww 


ಸಮಗೇಕ್ಷಣ - - ಪೂರ್ಣ ನೋಟ (ಬಂದೆಣಗಿದ 
ರಾಜಚಕ್ರಮಂ ಅನುಕ್ರಮದೊಳೆ ನೇತ್ರತ್ರಿಭಾಗ ಕಟಾಕ್ಷ 


ಸಮಗ್ರೇಕ್ಷಣಭ್ರೂವಿಭ್ರಮ ದರಹಸಿತಾಳಾಪ: ಆದಿಷು, ೧೧. 
೨೫ ವ) 

ಸಮಗ್ರೋರಸ್ಥಳ - - ತುಂಬಿದ ಎದೆಯ ಪ್ರದೇಶವುಳ್ಳವನು 
(ಸಾಲ ಪ್ರಾಂಶು ವಿಶಾಲ ಲೋಲನಯನಂ ಪ್ರೋದ್ಯತ್‌ 


೧೦೭೬ 


ವೃಷಸ್ಕಂಧ೦ ಉನ್ಮೀಲತ್‌ ಪಂಕಜವಕ್ತಂ ಆಯತ ಸಮಗ್ರ 
ಉರಸ್ಸ್ಮಳಂ: ಪಂಪಭಾ, ೧. ೬೮) 

ಸಮಚತುರಸ್ರ - ಚಚ್ಚೌಕ (ದಿಶಾಭಾಗದೊಳ್‌ ಸಮಚತುರಸಮಾಗೆ 
ನೆಲನನಳೆದು: ಪಂಪಭಾ, ೨. ೬೫ ವ) 

ಸಮಚತುರಸ್ತ ಸಂಸ್ಥಾನ - ಪ್ರಮಾಣಬದ್ಧ ಶರೀರವುಳ್ಳವನು 
(ಅಹಮಿಂದನಾಗಿ ಪುಟ್ಟಿ ಸಮಚತುರಸ್ತಸಂಸ್ಥಾನನುಂ 
ಸುಖಾನುಭವನಿರತನು೦ ಆಗಿ: ಅಜಿತಹು, ೩. ೨ ವ) 

ಸಮಚಿತ್ತ ಸಮಾಧಾನಕರ ಮನಸ್ಸು (ತಮಗೆನಿತುಂ 
ಸಮಚಿತ್ತಮಿಲ್ಲದಿರ್ದೊಡ೦ ಸಮ್ಮುಖಕ್ಕೆ ಬಂದ ಪ್ರಾಣಿಮಾತ್ರಕ್ಕೆ 
ಪರಾಜ್ಮುಖರಾಗಲಾಗದು: ಪಂಚತಂತ್ರ, ೮೫ ವ) 

ಸಮಚ್ಛಿದುರ - ಸಮಾನ ಭಾಗವಾಗಿರುವ (ಮೃದುತಾಂಬೂಲ 
ಲತಾಪಿನದವಿಲಸತ್‌ ಪೂಗದ್ರುಮೌಘಂ ಸಮಚ್ಚದುರ 
ಏಲಾವತತಿಪರೀತ ವಿಪುಲ ಶ್ರೀಖಂಡಭೂಜಂ 
ಮಳಯಕ್ರೀಡಾಚಳಂ: ಶಾಂತಿಷು, ೫. ೧೪೨) 

ಸಮಜ ಸಮೂಹ (ವಿಜಯಕಟಕಸಮದಗಜಸಮಜಂಗಳ 
ಕರ್ಪಗಳೆಲ್ಲಮಂ ನೆರಂಬಡೆದು: ಆದಿಷು, ೧೨. ೪ ವ) 

ಸಮತ್ತೀಭಾವ - ಸಮತಾಭಾವನೆ (ಅನುಪ್ರೇಕ್ಷೆಗೆಯ್ಯುತ್ತುಂ ಆರ್ತು 
ಅಣಮಿ ಸಮತ್ತೀಭಾವದಿಂದಂ ಬಿಡುವುದೊಡಲನವ್ಯಾಕುಲಂ 
ಭವ್ಯಜೀವಂ: ಸುಕುಮಾಚ, ೬. ೩೮) 

ಸಮತ್ನರತ್ವ ಹೊಟ್ಟೆಕಿಚ್ಚಿನಿಂದ ಕೂಡಿರುವುದು (ಕಮದೆ 
ಪರವ್ಯಪದೇಶ೦ ಸಮತ್ತರತ್ವಂ ಅತಿಕ್ರಮಮಕ್ಕುಂ 
ಪಾತ್ರದಾನಮಂ ಕುಡುವೆಡೆಯೊಳ್‌: ಸುಕುಮಾಚ, ೬. ೨೨) 

ಸಮದ - [ಸ.-ಮದ] ಮದದಿಂದ ಕೂಡಿದ 
(ಸಮದಗಜಗಮನೆಯರ್‌ .. .. ನಡೆಯಲಾಣದೆ ಸುಣಿದರ್‌: 
ಪಂಪಭಾ, ೭. ೮೪), [ಸಮದ] ಸಮಾನವಾಗಿ 
ದಾನಮಾಡುವವನು (ಆ ನೃಪಂ .. . ಸಮದನಾಗಿಯುಂ 
ಸಮದನಲ್ಲು: ಪುಷ್ಪದಂಪು, ೯. ೩೯ ವ) 

ಸಮದಂಡಿ ಸಮಜೋಡಿ (ಕಡಂಗಿ ಕಾದಿದಂ ಇವಂ 
ಸಮದಂಡಿಯೊಳ್‌ ಎನ್ನೊಳ್‌ ಅರ್ಜುನಂ: ಶಬರಶಂ, ೪. 
೬೬) 

ಸಮದಗಜ - ಸ್ಥಾಭಿಮಾನವೆಂಬ ಆನೆ (ಬಗೆಗೊಂಡ 
ಕುಲಧನಂ ಸಮದಗಜಂ ಜಾತ್ಮಶ್ರಮೆ೦ಬಿವಂ ಮತ್ತೊರ್ಬಂ 
ಪಗೆವಂಗೆ ಕೊಟ್ಟು ಚಿಃ ಕೆಮ್ಮಗೆ ಬೆಸೆವವಂ ಅರಸದೆಂತೊ 
ಪಗರಣದರಸಂ: ಆದಿಪು, ೧೨. ೯೮) 

ಸಮದತ್ತಿ - [ಜೈನ] ಸಮಾನಸ್ಕಂಧನಿಗೆ ಕೊಡುವ ದಾನ (ತನ್ನ 
ಸಮಾನಮಪ್ಪ ಕುಲಶೀಲಂಗಳ ವ್ರತಸಂಪನ್ನರ್ಗೆ 
ಕರಿತುರಗಮಣೇಭೂಷಣಹಿರಣ್ಯಭೂಮಿಕನ್ಯಾದಿವಸ್ತುಗಳಂ 
ಕುಡುವ ಸಮದತ್ತಿಯುಂ: ಸುಕುಮಾಚ, ೬.೨೫ ವ) 

ಸಮಧಿಕೃತ -. ಅಧಿಕಾರವನ್ನು ಪಡೆದ[ವನು] (ತೂರ್ಯ 
ತ್ರಯಸಮಧಿಕೃತಂ ತಾನೆ ನಾನಾ ಪ್ರಕಾರ ಸ್ತುತಿಕಾರಂ ತಾನೆ: 
ಚಂದ್ರಪ್ರಪು, ೧೫. ೧೨೨) 

ಸಮಧಿಗತ ಪಂಚಮಹಾಶಬ್ದ - 


- ಪಂಚ ಮಹಾಶಬ್ದಗಳ 


ಗೌರವವನ್ನು ಸಂಪಾದಿಸಿದ (ಸಮನೆನಿಸುವರ್‌ 
ಪ್ರಶಸ್ತಿಕ್ರಮದೊಳ್‌ ಸ್ವಸ್ತಿ ಸಮಧಿಗತ ಪಂಚ ಮಹಾಶಬ್ಬ್ದ 
ಮಹಾ ಸಾಮಂತರೆನಲ್‌ ಸಮನೆನಿಪರೆ ಗುಣದೊಳ್‌ 


ಅರಿಗನೊಳ್‌ ಸಾಮಂತರ್‌: ಪಂಪಭಾ, ೧. ೪೯), ನೋಡಿ, 
“ಪಂಚಮಹಾಶಬ್ದ' 


ಸಮನಂತರಂ ಆನಂತರ (ಅಂತು ಶ್ರುತವಿಶುತಶ್ಚಣ 
ಶ್ರೀಸಮಾಶ್ರಯಣನಾಗಿ ಸಮನಂತರಂ: ಚಂದ್ರಪ್ರಪು, ೧೧. ೨ 
ವ) 

ಸಮನಿಸು -  ಈಡೇರು, ನೆರವೇರು  (ಸಮನಿಸಲಿವರ 
ಮನೋರಥಂ ಅಮರೀನೃತ್ಯಪ್ರಸಂಗಕ್ಕಂ ಅಭವ: ಆದಿಷು, ೯. 


೧೧); ಉಂಟಾಗು (ದೊರೆಕೊಂಡ ಮಾಘಮಾಸಂ ಬರೆ 
ಕೃಷ್ಣಚತುರ್ದಶೀ ದಿನಂ ಸಮನಿಸೆ ಇತ್ತುರುದೇವಂ 
ಮುಕ್ತಿವಧೂವರತೆಯಂ ಅಭಿಜಿನ್ನುಹೂರ್ತದೊಳ್‌ 


ಕೈಕೊಂಡಂ: ಆದಿಷು, ೧೬. ೫೧); ಕೂಡಿಕೊ, ಸೇರು 
(ಸಾನಂದದಿ೦ ಸ್ತುತಿಗೆಯ್ದು ಸೌಧರ್ಮೇಂದಂ ಶಚೀದೇವಿ 
ಸದ್ಧಕ್ಷಿಸಂ ಸಮನಿಸುವ ಸುರಸರಿತ್‌ ಸಲಿಲಾದಿವಿಶಿಷ್ಟ 
ಅಷ್ಟವಿಧಾರ್ಚನೆಗಳಿಂ ಜಗತ್ತಯಾರ್ಚಿತನಂ ಅರ್ಚಿಸಿ: 
ಶಾಂತೀಶ್ವಪು, ೧೬. ೯೮ ವ) 

ಸಮನ್ನಿತ — ಬೆರೆತುಕೊಂಡ[ದ್ದು] (ಒಂದು ದಿವಸಂ ಅವನಿಪತಿ 
ದಿವಪ್ರಥಮಯಾವದೊಳ್‌ ನರೃಸಚಿವಸಮನ್ನಿತಂ 
ವಿದ್ದಜ್ಞನಪರಿವೃತಂ  ಮಂಗಳಗಾಯಿನೀ ಮಧುರಗೀತಮಂ 
ಆಲಿಸುತ್ತಿರ್ಪಿನಂ: ಮಲ್ಲಿನಾಪು, ೫. ೨೬ ವ) 

ಸಮನ್ಹೀತಮನ - ಏಕಾಗ್ರಚಿತ್ರವುಳ್ಳವನು 
ಸಮನ್ವೀತಮನಂ ಗುಣಂಗೊಳಿಸಿದಂ 
ವೃಂದಂಗಳಂ: ಆದಿಷು, ೬. ೩೪) 

ಸಮಪಾದ - ಬಿಲ್ಲಾರನು ಕುಳಿತುಕೊಳ್ಳುವ ಒಂದು ಭಂಗಿ 
(ಆಲೀಢ ಪತ್ಕಾಲೀಡ ಸಮಪಾದಂಗಳೆಂಬ ಆಸನ೦ಗಳೊಳಂ 


(ನಿಷ್ಠಂದನಾಗಿ 
ಯೋಗೀಂದ್ರ 


ಪೆಣವುಂ  ಶರಾಸನವಿದೈಗಳೊಳ್‌ ಅತಿ ಪ್ರವೀಣರುಂ 
ಜಾಣರುಂ ಆಗಿ: ಪಂಪಭಾ, ೧೩. ೩೮ ವ) 
[“ಸಮಾನಾ೦ತರದಲ್ಲಿ - ೨೪ ಅಂಗುಲ - ಪಾದಗಳನ್ನಿಟ್ಟು 


ನಿಲ್ಲುವುದು” - ದೀಪಿಕೆ, ಮ. ೫೨೪]; ಸಮನಾಗಿಟ್ಟ ಕಾಲು 
(ಗೋಪಾಲಕರೊಡನೆ ಗೆಡೆಯಾಗಿ ಲಘುಕ್ರಮದೆ 
ಸಮಪಾದದಿಂ ಲಂಘಿಸಿ ಗೆಲ್ಲಂಗೊಂಡು: ಜಗನ್ನಾವಿ, ೪. ೫೨ 
ವ); ಯುದ್ಧದಲ್ಲಿ ನಿಲ್ಲುವ ಒಂದು ಭಂಗಿ, ಮಧ್ಯದಿಂದ 
ಸಮಾನ ಅಂತರದಲ್ಲಿ ಕಾಲುಗಳನ್ನಿಟ್ಟು ನಿಲ್ಲುವುದು (ಅಳೀಢ 
ಪ್ರತ್ಕಾಲೀಢ ಸಮಪಾದ ವೈಷ್ಣವ ಮಂಡಲಾಗಮೆಂಬ 
ಪಂಚವಿಧಸ್ಥನಕೃತಂಗಳೊಳಂ . . ನಿಂದು: ಗದಾಯು, ೮. 
೧ ವು) 

ಸಮಪಾರ್ಶ - ಎಲ್ಲ ಕಡೆ ಪ್ರಮಾಣಬದ್ಧವಾಗಿ ಬೆಳೆದ ಆನೆ 
(ಸಮಪಾರ್ಶ್ವನು ಅಜಕುಕ್ಷಿಯುಂ೦ ಗೋಧೂತ್ರಿಷ್ಟನುಂ 
ಮೋಹಜಫನಾಪರನುಂ .. .. ಅಪ್ಪ ವಿಜಪರ್ವತ ಗಜೇಂದ್ರಂ: 
ಆದಿಪು, ೧೨. ೫೬ ವ) 

ಸಮಭಿಜಾತ - - ಒಳ್ಳೆಯ ಕುಲದಲ್ಲಿ ಹುಟ್ಟಿದವನು 
(ಜನಪದಸಮಭಿಜಾತನು೦ ಅನ್ವಯಾಗತನು೦ ಅಭಿರೂಪನುಂ 
ಪ್ರತ್ಯುತ್ಪನ್ನಪ್ರತಿಭನುಂ ಪ್ರಸಿದ್ಧವನುಮಪ್ಪ ಮಹತ್ತರನ 
ಕೈಯೊಳ್‌: ಆದಿಷು, ೧೪. ೪೩ ವ) 

ಸಮಯ [ಜೈನ] ಒಂದು... ಕಾಲಪ್ರಮಾಣ, ಒಂದು 
ಪರಮಾಣುವು ಮ೦ದಗತಿಯಿ೦ಂದ ಒಂದು ಪ್ರದೇಶಕ್ಕೆ 
ಸರಿಯುವಷ್ಟು ಕಾಲ (ಅದು ಸಮಯ ಆವಳಿಕ ಉಚ್ಛ್ರಾಸ 
ಸ್ತೋಕ ನಿಮೇಷ ನಾಳಿಕಾ ಮುಹೂರ್ತ ದಿವಸ ಪಕ್ಷ ಮಾಸ 
ಯತು ಅಯನ ಸಂವತ್ಸರಾದಿ ಗಣನಾನುಕ್ರಮದಿಂ: ಆದಿಪು, 
೬. ೪೮ ವ); ಮತಧರ್ಮ (ಸಮಯವಿಚಾರಮೆಂಬುದು 
ಮಹಾಗಹನಂ: ಶಾಂತಿಪು, ೮. ೧೩೨ ವ); ತತ್ವ, ಸಿದ್ಧಾಂತ 


೧೦೭೭ 


(ಅಭಿಧಾನ ಲಿಂಗಾ೦ಗೀಕೃತಮಪ್ಪ ನಿಘಂಟುಸಮಯಮುಮಂ 

. ಉಪದೇಶಂಗೆಯ್ಯುತ್ತುಂ: ಶಾಂತಿಷು, ೧೦. ೯೦ ವ) 
ಸಮಯಬಾಹ್ಯ [ಮತದಿಂದ] ಬಹಿಷ್ಕೃತ (ಇದಂ 
ಮಹಾಜನಂಗಳ್‌ ಕ೦ಡರಪ್ಪೊೂಡೆ ಸಭಾಜನಕ್ಕಂ ಸಹಪಜಿಗಂ 
ಪೊಜಗೆಂದು ಸಮಯಬಾಹ್ಯನ೦ ಮಾಟ್ಬರ್‌: ಪಂಚತಂತ್ರ, 


೨೧೩ ವ) 
ಸಮಯಾಹೂತ - - [ಸಮಯ-ಆಹೂತ] ಪದ್ಧತಿಯನ್ನು 
ಆರಂಭಿಸಿದ (ಆದಿದೇವಂ ಇಕ್ಷುರಸಸಂಗ್ರಹಣ 


ಸಮಯಾಹೂತ ಭೂತಳನಪ್ಪುದಜೆ೦ ಇಕ್ಟ್ಯಾಕುಕುಳತಿಳಕನುಂ: 
ಆದಿಪು, ೮. ೭೫ ವ) 

ಸಮಯಿ -  ಧರ್ಮಾನುಯಾಯಿ 
ಚಾತುರ್ವರ್ಣಮುಂ ಉಚಿತಚರಿತ್ರಮಂ 
ಪೊಲ್ಲಮೆಯೊಳ್‌ ಸಲೆ ನಡೆವರ್‌ ದುಷ್ಪಮಮೆಂಬ 
ಅಯ್ದನೆಯ ಕಾಲದೊಳ್‌: ಆದಿಪು, ೧೫. ೩೬) 

ಸಮರ - ಯುದ್ಧ (ಅನೇಕ ನೃಪ ಶಿರಃ ಕಪಾಳ ಶಕಳ 
ಜರ್ಜರಿತಮು೦ ಪರಸ್ಪರ ಸಮರ ರಭಸಸಮುತ್ತಾರಿತಮುಂ: 
ಪಂಪಭಾ, ೧೩. ೫೧ ವ) 

ಸಮರತ - ಸಮಾನ ಕಾಮವಾಂಛೆಯುಳ್ಳ (ಚೆಲ್ವುವೆತ್ತೊಪ್ಪುವ 
ಶಯ್ಯೋದ್ದೇಶದೊಳ್‌ ಪೆರ್ಚಿದ ಸಮರತಲೀಲಾ 
ವಿನೋದಂಗಳಿಂದುತ್ಸವಮಂ೦ ತಾಳ್ಪುತ್ತುಂ: ಚಂದ್ರಪ್ರಪು, ೩. 
೩೭) 


(ಸಮಯಿಗಳು೦ 
ಬಿಸುಟ್ಟು ಆದಂ 


ಸಮರಥ - ಎದುರಾಳಿಯೊಡನೆ ಸಮಾನವಾಗಿ ಹೋರಾಡುವ 
ರಥಿಕ (ಮಡಿದರಂದು ಅತಿರಥ ಸಮರಥರ್‌ ಆ 
ಮಹಾರಥರ್‌ ಅರ್ಧರಥರ್ಕಳ್‌: ಶಾಂತಿಪು, ೪. ೧೨) 

ಸಮರಾನಕ - ಯುದ್ಧ ಭೇರಿ (ಎಸೆವ ಸಮರಾನಕಂ 


ಸೊಗಯಿಸುವ ಉತ್ಸ್ತವತೂರ್ಯಮೊಗೆಯೆ: ಶಾಂತಿಷು, ೪. 
೭೩) 

ಸಮರೂಪ - 
ಪಾರ್ವತಿಯುಂ 
ಸಮರತಂ೦ಗಳೊಳೆ 
ಪಂಪಭಾ, ೫. ೨೮ ವ) 

ಸಮರೈಕಮೇರು ಎ... [ಸಮರ-ಏಕ--ಮೇರು] ಯುದ್ಧದಲ್ಲಿ 
ಮೇರುವಿನಂತೆ ಸ್ಥಿರನಾದವನು (ಕಯ್ಕೆಲೆ ಕಯ್ಕೊಳೆ ಬಾಯ 
ತಂಬುಲಂ ಬಾಯೊಳೆ ತೋಣ್‌ ಮೆಯ್ಮ೫್‌ದು ನೋಡಿದಳ್‌ 
ಆ ಸಮರೈಕಮೇರುವಂ: ಪಂಪಭಾ, ೪. ೩೭) 

ಸಮವಕಾರ - ದಶರೂಪಕಗಳಲ್ಲಿ ಒ೦ದು ಪ್ರಭೇದ, ದೇವಾಸುರ 
ಯುದ್ಧವಸ್ತುವಿನ ಮೂರಂಕ ಉಳ್ಳದ್ದು 
(ಭಗವಜ್ಞನ್ನಾಭಿಷೇಕಸಂಬಂಧಿಯಾಗೆ ತನ್ನ ಪೊಸತೆ ಸಮೆದ 
ಸಮವಕಾರರೂಪಕಮುಮಂ ಸುರಾಸುರಸಭೆಗಂ 
ಮೆಖ್‌ಯಲೆಂದು: ಆದಿಪು, ೭. ೧೧೫ ವ) 

ಸಮವತೀರ್ಣ ಕಾಣಿಸಿಕೊಂಡ (ಆ ತ್ರಿಲೋಕತಿಲಕನ 
ಜನ್ಮೋತ್ಸವದೊಳ್‌ ಏಕಸಮಯಸಮವತೀರ್ಣ ಸರ್ವರ್ತುಕ 
ನಂದನ ವಿಕಸನದ ಅಶೋಕ ವಿಕಸಿತ ಸಿಂದುವಾರ 
ಪ್ರಬುದ್ಧ ಲೋಧ್ರಂಗಳಿಂ: ಆದಿಹು, ೭. ೩೬ ವ) 


- ಸಮಾನ ಸುಂದರ ರೂಪ (ಈಶ್ವರನುಂ 
ಎನಿಸಿ ಸಮರೂಪ ಸಮಸತ್ವ 
ಸಮಾನಾನುರಾಗಮಂ ಪಡೆಯೆ: 


ಸಮವಯಸ - ಒಂದೇ ಓರಗೆಯವನು (ಸಮವಯಸರ್‌ 
ಕೆಲದೊಳ್‌ ಮುನಿಕುಮಾರರಿರ್ವರ್‌ ಬರುತುಮಿರೆ 
ಬಹುವಿದ್ಯಂ ಕಮಳಾಕರಮಂ  ಮೀಯಲ್‌ ಕುಮಾರಂ 


ಬಂದಂ ಸನತ್ಕುಮಾರನ ದೊರೆಯಂ: ಕಾದಂಬ, ೧. ೧೬೮) 


ಸಮವರ್ತಿ - ಎಲ್ಲರ ಜೊತೆಯೂ ಸಮಾನ ರೀತಿಯಲ್ಲಿ 
ನಡೆದುಕೊಳ್ಳುವವನು, ಯಮ (ಯಮಂ ಅರ್ಕಸುತಂ 
ಧರ್ಮಂ ಯಮುನಾಸಹಜ೦ ಪರೇತವಿಭು ದಂಡಧಾರಂ 
ಶಮನಂ ಪಿತೃಪತಿ ಕಾಲಂ ಸಮವರ್ತಿ ಕೃತಾಂತಂ ಅಂತಕಂ 
ಕೀನಾಶಂ: ಅಭಿಧಾವ, ೧. ೧. ೪೧) 


ಸಮವರ್ತಿಪುತ್ರ - ಯಮನ ಮಗ, ಧರ್ಮರಾಯ (ಶಿವಭಕ್ತಿಯಿಂ 


ಆ  ಸಮವರ್ಶಿಪುತ್ತನಂತೆ  ಉರುತರ ಧರ್ಮದಿಂದ 
ಅಮರನೀತಿ: ತ್ರಿಷಷ್ಠಿಪು, ೯. ೫) 

ಸಮವಸರಣ - [ಜೈನ] ಕೇವಲಜ್ಞಾನವನ್ನು ಪಡೆದ ಮೇಲೆ 
ತೀರ್ಥಂಕರನು ಉಪದೇಶ ಮಾಡಲು ಇಂದ್ರನ 


ಆಣತಿಯಂತೆ ಕುಬೇರನು ರಚಿಸುವ ಮಂಟಪ (ಭೂನಾಥಂ 
ಪೊಕ್ಕಂ  ಭವ್ಯಾನಂದನ ಸಮವಸರಣಭೂಮಂಡಳಮಂ: 
ಶಾಂತಿಪು, ೮. ೧೫೬) 

ಸಮವಸರಣಮಂಡಲ - ಸಮವಸರಣ ಇರುವ ಜಾಗ 
(ಶಚಿಗಮರೇಂದಂ ಸಮವಸರಣಮಂಡಲಮಂ 
ಅನುಕ್ರಮದಿಂದೆ ತೋಜೆಯುಂ: ಅನಂತಹು, ೧೦. ೧೯) 

ಸಮವಸ್ಯತಿ — ಸಮವಸರಣ (ಕೈಳಾಸಗಿರೀಂದಸ್ಥಿತ 
ಸಮವಸೃಶಿಯಂ ಸಂಸ್ಕೃತಿಲತಾವಿಚ್ಛೇದಿಯಂ ಪೊಕ್ಕು: 
ಆದಿಷು, ೧೫. ೨೧ ವ) 

ಸಮವಾಯ - ಬೇರ್ಪಡಿಸಲಾರದಂತೆ ಕೂಡಿಕೊಂಡಿರುವುದು 
(ಸಮವಾಯಮಪುದಲ್ಲೆಂದು ಮನಂ ಬಸಮಾಡಿ 
ದೋಷವಿರಹಿತ೦ ಆಪ್ತಂ ಕ್ರಮದೆ ಆಪ್ತನೆ ಪೇಟ್ಟುದೆ ಆಗಮಂ: 
ಆದಿಪು, ೫. ೫೪); ಸಂತತ (ಸಮವಾಯಂ ಧರೆಯೆಯ್ದೆ 
ಯೌಮಯಂ ನೀರೈದೆ ಘನವೇಣೀ 
ನೀಲರೋಚಿರ್ಮಯಂ: ಲೀಲಾವತಿ, ೧೨. ೭); ಸಂಧಿ, 
ಒಪ್ಪಂದ (ಸಮವಾಯಂ ಅಹಿತರೊಳ್‌ ಸಂಧಿಮಾಡಿ 
ಯಮಸೂನು ಪೇಟ್‌ ವನವಾಸವೆ ದಲ್‌ ನಿಮಗೆ: ಗದಾಯು, 
೧. ೫೮); ಸೇರಿರುವುದು (ಸಮವಾಯಂ 
ಮನುಜತ್ವಮಾದೊಡ೦ ಅಫವ್ಯಾಪಾರದಿ೦ ನೀಚಗೋತ್ರಮುಂ 
ಆಕ್ರಂದನಮುಂ ಸಮನಿಕು೦ ಸಂಸಾರಿಗವ್ಯಾಕುಲಂ: 
ಸುಕುಮಾಚ, ೫. ೩೫) 

ಸಮವೃತ್ತ - - ಸಮವೂ ಗುಂಡಗಿನದೂ ಆದ ಆಕೃತಿ 
(ಸಮವೃತ್ತಮು೦ ಎನಿಸಿದ ಈಷತ್ತಾಗ್ಸಾರದ ಮೇಗಣ 
ಘನೋದಧಿ ಘನಾನಿಳ ತನುವಾತತ್ರಿತಯಭಾಗದೊಳ್‌: 
ಆದಿಹು, ೧೬. ೫೧ ವ) 

ಸಮವೃತ್ತಿ - ಸಮಚಿತ್ತತೆ (ಗುಣಮಿದು ದೋಷಮಿದೆಂಬೀ 
ಗಣಿದಮನೆತ್ತಜಿಗುಂ ಅಶ್ರುತಪ್ರಕೃತಿಜನಂ  ತೃಣಸಸ್ಕಘಾಸ 
ವಿಷಯಪ್ರಣಯಂ ಸಮವೃತ್ತಿಯಪ್ಪವೋಲ್‌ ಮೃಗಗಣದೊಳ್‌: 
ಕವಿರಾಮಾ, ೧. ೮ 

ಸಮಶೀಲ ವ್ಯಸನೇಷು ಸಖ್ಯಂ - ಸಮಾನ ದುಃಖಿಗಳಾದವರಲ್ಲಿ 
ಸ್ನೇಹ (ಎಂದು ಸಮಶೀಲ ವ್ಯಸನೇಷು ಸಖ್ಯಂ ಎಂದವರ 
ದೀನಾನನಂಗಳಂ ನೋಡಲಾಣದೆ ಮನಮಂ ಬಲಿದು ನಿಲೆ: 
ಅಜಿತಪು, ೧೦. ೫೨ ವ) 


ಸಮಸತ್ವ - - ಒಂದೇ ಬಗೆಯ ಸಾಮರ್ಥ್ಯ (ಈಶ್ವರನುಂ 
ಪಾರ್ವತಿಯುಂ ಎನಿಸಿ ಸಮರೂಪ ಸಮಸತ್ವ 
ಸಮರತಂಗಳೊಳೆ ಸಮಾನಾನುರಾಗಮಂ ಪಡೆಯೆ: 


ಪಂಪಭಾ, ೫. ೨೮ ವ) 


೧೦೭೮ 


ಸಮಸಮಾಯೋಗ - ಹೊಂದಾಣಿಕೆ (ಸದೃಶಾಕಾರರ್‌ ಇವರಂ 
ಕೂಡಿ ಪಯೋರುಹಜಂಗೆ ಅಕ್ಕೆ ಸಮಸಮಾಯೋಗಯಶಂ: 
ಆದಿಪು, ೪. ೨೯) 

ಸಮಸಲ್‌ - ಸಮಾನವಾಗಿ ಕೂಡಿಕೊ, ಉಂಟಾಗು 
(ಸಮಸಂದುದಾ ಪರಮಯೋಗಿಗೆ ಯೋಗನಿಯೋಗ 
ಭಾವನಂ: ಆದಿಪು, ೧೦. ೧೪) 

ಸಮಸ್ಕಂಧ - ಸರಿಸಮನಾದವನು (ಅವರ್ಗಳೇ೦ ಬಿಲ್ಲೊಳ್‌ 
ಸಮಸ್ಯಂಧರೋ: ಕರ್ಣನೇಮಿ, ೧೨. ೨೩೮) 

ಸಮಸ್ತಭಾರತ - ಇಡೀ ಭಾರತ ಕಾವ್ಯ, ಸಮಕಾಲೀನ 
ಭಾರತ (ಕತೆಯ ಮೆಯ್ಗೆಡಲೀಯದೆ 
ಸಮಸ್ತಭಾರತಮಂ ಅಪೂರ್ವಮಾಗೆ ಸಲೆ 
ಕವೀಶ್ವರರಿಲ್ಲ: ಪಂಪಭಾ, ೧. ೧೧) 

ಸಮಸ್ತವೇದಿ - ಸರ್ವಜ್ಞ (ಸಕಲತ್ಯಾಗಿ ಸಮಸ್ತವೇದಿ 
ಭುವನಾರಾಧ್ಯಂ ಜಿನಂ ಕಥಾನಾಯಕನಾಗೆ ತನ್ನಚರಿತಮಂ 
ಪೇಟ್ವಗೆ ಕೈಸಾರ್ಗು೦ .. .. ನಿಶ್ರೇಯಸಶ್ರೀಪದಂ: ೧. ೪೮) 

ಸಮಜೆಕೊಳ್‌ - ನಯಗೊಳ್ಳು, ಲೆಕ್ಕಾಚಾರ ಹಾಕು [ಮುನ್ನ 
ಸಾಮಮನೆಮ್ಮ ಮನನ್ನೋಡಲ್‌ ನುಡಿದು ಭೇದಮಂ 
ದಂಡಮುಮಂ ನಿನ್ನಜೆವನಿತಂ ನುಡಿದೆ ಇದೇನ್ನುಡಿಗಳೊ 
ಸಮಜೆಕೊಂಡ ನುಡಿಗಳ್‌ ನಿನ್ನಾ: ಆದಿಷು, ೧೪. ೬೪) 

ಸಮಜೆ ನೆಗಳ್‌ - -  ಆಚಾರವಂತನಾಗಿ ನಡೆದುಕೊ 
(ಮಿಥ್ಯಾದೃಷ್ಟಿಯಪ್ಪಂ ತನ್ನನೆಂತುಂ ಸಮಜೆ ನೆಗಲಸ್ಬೊಡಂ 
ಆತಂ ಅಪಾತ್ರಮೆ: ಆದಿಹು, ೧೦. ೯. ವ) 

ಸಮು ದ ನಯಗೊಳಿಸು (ಶುತಸ್ಥಂಧಮಾದಣೆವಿಂ 
ಗಣನಾಯಕರ್‌ ಸಮಜ” ಭವ್ಯಶ್ರೇಣಿಗೆ ಅವ್ಯಾಜದಿಂದಣೆಯಲ್ಪೆ: 
ಆದಿಷು, ೧. ೩೯); ಮಟ್ಟ ಮಾಡು, ತಿದ್ದು (ಮಾನೋನ್ನತರ್‌ 
ಈಗಳು೦ ಅಟ್ಟಖೌಳ್‌ ಎನ್ನ೦ ಸಮಅಲ್ದ್ಲೆ ಬಂದರ್‌: ಆದಿಹು, 
೫. ೬೭); ಶುಚಿಮಾಡು (ಸಮಜೆ ಕಸಗಳೆದ ತೆಐದಿಂದಮೆ 
ಸತ್ತರ್‌ ಮತ್ತೆ ತಂದೆಯು೦ ತಾಯುಮನಾಯಮರಕ್ಷಂ 
ನುಂಗಿದನೆನೆ: ಕರ್ಣನೇಮಿ, ೧೪. ೧೨೭); ಕತ್ತರಿಸು 
(ಭುಜಾದಂಡ ಕೃಪಾಣದಿ೦ ಸಮಣೆ ಕಂಟಕಮಂ: ಪಂಪರಾ, 
೩. ೧೪); ತಿದ್ದು (ಅಭವ್ಯರು೦ ತಮ್ಮನೆನಿತು ಸಮಜೆದೊಡಂ 
ನಡೆದೊಡ೦ ಪ್ರಸಿದ್ಧರಾದೊಡ೦ ನಿರಂತರ ಸುಖಪ್ರಾಪ್ತರಲ್ಲ 
ಎಂಬುದಂ ತನ್ನೊಳ್‌ ಬಗೆಯುತ್ತುಂ: ಧರ್ಮಾಮೃ, ೫. 
೧೧೨ ವ); ನಾಶಮಾಡು (ನಿನಗರಸ ಬಹಿರ್ಮಂಡಲಮನೆ 
ಸಮಜಲ್ಮಿನಿತು ಬರಿಸಮು೦ ಪೋದುವು: ಆದಿಷು, ೧೪. 
೧೫) 

ಸಮಜುಗೆ - ಅಲಂಕಾರ (ಸಮಖುಗೆಯಿಲ್ಲದ ಮುಜುಕಮುಂ 
ಅಮರ್ದಿರೆ ಕೆಯ್ಗೆಯ್ಯದೊಪ್ಪುವಂದಮುಂ ಅವಳಾ 
ನೆವಮಿಲ್ಲದ ದರಹಸಮು೦ ಸಮದಾಲಸಲಲಿತಗಮನಮುಂ 
ಸೊಗಯಿಸುಗುಂ: ಕವಿರಾಮಾ, ೩. ೧೬೯) 

ಸಮಾಕರ್ಣಿತ - ಚೆನ್ನಾಗಿ ಕೇಳಿಸಿಕೊಂಡ (ಭರತೇಶ್ವರಂ ತಾನುಂ 
ಮುನ್ನೆ ಭಟ್ಟಾರಕರ ಸಮಕ್ಷದೊಳ್‌ ಸಮಾಕರ್ಣಿತ ಉಪಾಸಕ 
ಅಧ್ಯನನಪ್ಪುದಚೆ೦ದಂ: ಆದಿಷು, ೧೫. ೧೩ ವ) 

ಸಮಾಕಾರ - - ಸಾಕಾರನಾದವನು (ಅಮೂರ್ತರ್‌ ಚರಮತನು 
ಸಮಾಕಾರರ್‌  ಉದ್ದೂತಲೇಪರ್‌ ಪ್ರಣುತರ್‌ 
ಸ್ಪಕೀಯಪುಭುತೆಯನೆಮಗಂ ಮಾಲ್‌ ಅತಿಪ್ರೀತಿಯಿಂದಂ: 
ಆದಿಪು, ೧. ೨) 


ಎಬಿ 
ಎ 


ಮುಂ 


ಪೇಟ 
ಎಂ 


ಸಮಾಖ್ಯೆ - ಹೆಸರು (ಮನ್ನಥಂ ಸ್ತುತಿಯಿಸಿ ಮಾಮರಕ್ಕೆ 
ಕುಜರಾಜ ಸಮಾಖ್ಯೆಯನಿತ್ತಂ ಅಟ್ಟೆಯಿಂ: ಚಂದ್ರಪ್ರಪು, ೭. 
೪೬) 

ಸಮಾಗಮ ಸೇರುವಿಕೆ (ಕಾದಂಬರೀ ಸಮಾಗಮ 
ಔತ್ತುಕ್ಕದೊಳ೦ ಎಲ್ಲಯು೦ ತಡೆಯದೆ: ಕಾದಂಸಂ, ೭. ೬ 
ವ) 

ಸಮಾಜ ಗುಂಪು, ರಾಶಿ (ನಿಕುರುಂಬಂ ನಿವಹ೦ ವಂ 
ಸಮುದಯಂ ಬೃಂದಂ ನಿಕಾಯಂ ಚಯಂ ನಿಕರಂ ಸಂಹತಿ 
ಸಂಚಯಮ ಸಮಿತಿ ಸದೋಹಮ ಸಮಾಜಂ ಕುಲಂ 
ಪ್ರಕರಂ ಸಂಕುಲಂ ಉತ್ಕರಂ ತತಿ ಗಣಂ ಪ್ರವರ್ಣಂ 
ಕದಂಬಕಂ ಓಫಘಂ ತತಿ ವಾರಂ ಆವಳಿ ಸಮೂಹಂ 
ವ್ರಾತಮೇಕಾರ್ಥಂ: ಅಭಿಧಾವ, ೨. ೧. ೨೭) 

ಸಮಾಧಿ - ಯೋಗದ ಎಂಟನೆಯ ಅವಸ್ಥೆ, ದೇವರಲ್ಲಿ 
ಲೀನಗೊಳ್ಳುವುದು (ಸಮುಪಾತ್ತ ಸತ್ತಪೋವಿಘ್ನ 
ಸಂಬೋಧಿಯಪ್ಪ ಸಮಾಧಿಯುಂ; ಚಂದ್ರಪ್ರಷು, ೧೧. ೨೨ 


ವ); ಧ್ಯಾನ (ಸಮಾಧಿ ಸಂಪ್ರಣಿಧಾನಂ ತತ್ವಾದಿಚಿ೦ತನಂ 
ತಾಂ ಧ್ಯಾನಂ: ಅಭಿಧಾವ, ೧. ೩. ೧೮) [ 

ಸಮಾಧಿಮರಣ — [ಜೈನ] ಮನಶ್ಶಾಂತಿಯಿಂದ 
ಮರಣವನ್ನೈದುವುದು (ಈ ಭವದೊಳ್‌ ತಪಂಬಟ್ಟು 
ಮುಕ್ತಾವಳೀ ತಪಸ್ತಪನತಾಪದಿ೦ಂ ಸಮಾಧಿಮರಣದಿಂದ 
ಈಶಾನಕಲ್ಪದೊಳ್‌ .. « ದೇವನಾಗಿ ಬಂದು: ಶಾಂತಿಪು, ೯. 
೧೪ ವ) 

ಸಮಾಧಿವಡೆ - - ಸಮಾಧಿವಿಧಿಯಿಂದ ಪ್ರಾಣಬಿಡು (ಎಂದು 
ಧೈರ್ಯಮನೆ ಮನದೊಳವಲಂಬಿಸಿ ಸಮಾಧಿವಡೆದು 


ಈಶಾನಕಲ್ಪದೊಳ್‌ ದಿವಾಕರಪ್ರಭಮೆಂಬ ವಿಮಾನದೊಳ್‌: 
ಆದಿಷು, ೫. ೧೩ ವ) 

ಸಮಾಧಿವಿಧಿ - ಸಮಾಧಿಮರಣ (ಪಂಚಪದಂಗಳನೋದುತಿರ್ಪ 
ನಾಲಗೆ ಗಡಮೇ೦ ಸಮಾಧಿವಿಧಿಯಂ ನೆಜ್‌ ತಾಳ್ವಿದನೋ 
ಮಹಾಬಳಂ: ಆದಿಪು, ೨. ೬೦) 

ಸಮಾನ - ಒಂದೇ ಬಗೆಯದು. ಹೋಲಿಕೆಯುಳ್ಳುದು (ಸದೃಶಂ 
ಸಮಂ ಸಮಾನಂ ಸದ್ಭಕ್ಷದೃಕ್ಷಂ ನಿಭಂ ಪ್ರತಿಂ 
ತದನುವಿಧಾಯಿ ತದಾಭಂ ತದುಪಮಂ ಎಂದಣಿೆದುಕೊಳ್ಗೆ 
ತುಲ್ಯಾರ್ಥಂ೦ಗಳ್‌; ಅಭಿಧಾವ, ೨. ೧. ೩೬) 

ಸಮಾನತಳ - - ಸಮತಳ, [ಪಟದ] ಒಂದೇ ಮಟ್ಟ (ಉತ್ತುಂಗ 
ಸುಸೂಕ್ಷ್ಮ ಪಾರ್ಶ್ವ ಕೃಶ ಕೋಮಳ ನಿಮ್ಮ ಘನ ಉನ್ನತ 
ಪ್ರದೇಶಂಗಳಂ ಆ ಸಮಾನತಳದಲ್ಲಿಯೆ ಚಿತ್ರಕಂ ಎಯ್ದೆ 
ತೋರ್ಪವೋಲ್‌: ಪಂಪಭಾ, ೧೩. ೨೧) 

ಸಮಾರೋಪಿತ ಮೇಲೇರಿಸಿದ (ಆ 
ಅಖಿಳಮಹೀಪತಿಮದದಂತಿದಂತಖಂಡನೆಗೆ 
ಕೃಪಾಣಧಾರಾವ್ಯಾಪಾರಂ ಸ್ಲಿಮಿತಸಾಗರಂ 
ಶಾಂತಿಪು, ೧. ೬೭) 

ಸಮಾಲಿಂಗಿತ ಚೆನ್ನಾಗಿ ಬೆರೆತ (ಸುಮಿತ್ರಂ ನಿಶ್ಚಿಂತಂ 
ನಿರ್ವೃತಿಸ್ವಾಂತಂ ರಾಜ್ಯಲಕ್ಷ್ಮೀಸಮಾಲಿಂಗಿತವ್ಕಾಹತದಕ್ಷಲಕ್ಷಣ 
ಶಕ್ತಿತ್ರಯ ಪ್ರಭವನಾಗಿ: ವರ್ಧಮಾಷು, ೮. ೧ ವ) 

ಸಮಾಲೋಕ ನೋಟ (ಬಿಸುಸುಯ್ಕಿಂದ ಇರ್ಪುಗೆಟ್ಟಿರ್ದ 
ಅಧರಕಿಸಲಯಂ೦ .. .. ಶೂನ್ಯಸಮಾಲೋಕಂ .. .. ನೆಗಟ್ಟೆರೆ 
ವಿರಹಾಕ್ರಾಂತೆ ತತ್ಕಾಂತೆಯಿರ್ದಳ್‌: ರಾಜಶೇವಿ, ೭. ೭೬) 

ಸಮಾವಸ್ಥೆ - ಸ್ಥಿತಿ (ಇಲ್ಲಿ ಆಸನ್ನವಿನಿಪಾತಮಾಗಲಿರ್ದ ಕಾರ್ಯದ 


ಸಮಾವಸ್ಥೆಯಂ ನೀನಜೆಯದಿರ್ದೆ: ಪಂಚತಂತ್ರ, ೨೦೬ ವ) 


ಪೊಲಲನಾಳ್ಬಂ 
ಸಮಾರೋಪಿತ 
ಮಂಡಲಿಕಂ: 


೧೦೭೯ 


ಸಮಾವಾಸ - ಬಿಡಾರ (ಆ ವಿಜಿಗೀಷುವ ಸೈನ್ಯಸಮಾವಾಸದಿಂ 
ಅಧಿಕಮೊಪ್ಪಿ ತೋಟಣಿದುದು .. . ಮಲಯಪರ್ವತಕಟಕಂ: 
ಶಾಂತಿಷು, ೧೧. ೧೧) 

ಸಮಾಶ್ಚಾಶಿಸು ಸಮಾಧಾನಗೊಳಿಸು (ಮಹಾಶ್ವೇತೆಯಂ 
ಸಮಾಶ್ವಾಸಿಸಿದ ಕಪಿ೦ಜಲನಂ ವಿಷಣ್ಣದೀನಮುಖಿಯಾಗಿ 
ಕಾದಂಬರಿಯಿಂತೆಂದಳ್‌: ಕಾದಂಸಂ, ೭. ೫೧ ವ) 

ಸಮಾಸಂಗಿ - ಆಸಕ್ತ (ಅಜಿತಜಿನಪದಪಯೋರುಹ 
ರಜಸ್ಸಮಾಸಂಗಿ ಭೃಂಗಿ ಗುಣಶೀಲದಯಾದ್ವಜೆ ಎಂದು ನಾಡೆ 


ಸುವಿನೇಯಜನ೦ ಬಣ್ಣಿಪುದು ದಾನಚಿಂತಾಮಣಿಯಂ: 
ಅಜಿತಪು, ೧. ೧೯) 

ಸಮಾಹಿತಚಿತ್ತ ದ ಸಮಾಧಾನದ ಮನಸ್ಸುಳ್ಳವನು 
(ದುಶ್ಚರತಪಶ್ಚರಣಪರಾಯಣಂ ಜೀವಿತಾಂತ್ಕದೊಳ್‌ 
ಸಮಾಹಿತಚಿತ್ತನಾಗಿ: ಆದಿಷು, ೫. ೯೬ ವ) 

ಸಮಾಹೃತಿ - ಸೇರುವಿಕೆ (ಆ ವ್ರತಪತಿ ಶಶಿಸೂರ್ಯ 


ಸಮಾಹೃತಿಯಿ೦ ನಿಷ್ಠನ್ನನಾದ ತೆಜದಿಂದಿರ್ದಂ: ಚಂದ್ರಪ್ರಷು, 
೨. ೧೩) 


ಸಮಾಹ್ಹಯ - ಹೆಸರು (ಸಂತಸದಿ ಕಳೆಚೆಂಗುಪೆರುಮಾಳೆ 
ಸಮಾಹ್ವಯದಿಂದಂ ಇರ್ದನಾ ಕರಿಯೂರೊಳ್‌: ತ್ರಿಷಪ್ಟಿಪು, 
೨೬೮ 

ಸಮಿತಿ ದ ಸಮೂಹ (ಅದನಣಮಜೆಯಲ್ಕೆ 


ಸುರಾಸುರಸಮಿತಿಗಾದುದಿಲ್ಲಾ ಕ್ಷಣದೊಳ್‌: ಆದಿಷು, ೯. ೪೨) 

ಸಮಿತ್ತು - ಸೌದೆ, ಕಟ್ಟಿಗೆ (ಪಾಲಾಶ ಅಶ್ವತ್ಥ ಅರ್ಕ ಔದುಂಬರ 
ನಗ್ರೋಧ ಶಮಿ. ಅಪಾಮಾರ್ಗ ಖದಿರ ಆದಿ 
ಶುಷ್ಕಸಮಿತ್ತುಗಳುಮ೦ ಕುಶ ಅಶ್ವಲಾಯನ ವಿಶ್ಞಾಮಿತ್ತಾದಿ 
ದೂರ್ವಾಂಕುರಪವಿತ್ರವಸ್ತುಗಳುಮ೦ ಕೊಂಡು: ಪಂಚತಂತ್ರ. 
೧೯೦ ವ) 

ಸಮಿಧೆ - ಸಮಿತ್ತು (ಸಮಿಧೆಯೊಳಗಣ ಪೋಟಲೊಳಗೆ ಸೀಳ್ದು 
ನೋಡೆ ಮಿಡಮಿಡಮಿಡುಕುತ್ತಂ ಮಿಟ್ಟ ಪಾವಿನ ಮಜೆಗಳಂ 
ಕಂಡು: ಹರಿವಂಶ, ೫. ೩೩ ವ) 

ಸಮೀಕ - ಯುದ್ಧ (ಸಮರಂ ಸಂಗ್ರಾಮಂ ಯುದ್ಧಂ ಆಜಿ 
ಆಯೋಧನಂ ಸಮೀಕಂ ಕದನಂ ಸಮಿತಿ ರಣಮ ಪಥನಂ 
ಜನ್ಯಂ ಆಹವಂ ಸಂಯುಗಂ ಪಘಾತಂ ಕಲಹಂ: ಅಭಿಧಾವ, 
೧. ೧೪. ೧) 

ಸಮೀಕರಿಸು ಜೊತೆಗೂಡಿಸು (ಅರಿಷಡ್ವರ್ಗಮದರ್ಪಯುಂ 
ತ್ರಿವರ್ಗಮೆ ಸಮೀಕರಿಸಿಯುಂ: ಚಂದ್ರಪ್ರಪು, ೨. ೬೧) 

ಸಮೀಕೃತ ಸಮಮಾಡಿದ (ಸಮೀಕೃತತ್ತಿವರ್ಗನುಂ 
ದೃಢೀಕೃತತಳವರ್ಗನುಂ ಜ್‌ ಆಗಿ ಕ 
ಅರಸುಗೆಯ್ಯುತ್ತುಮಿರೆ: ಚಂದ್ರಪ್ರಪು, ೪. ೨೮ ವ) 

ಸಮೀಚೀನ - ಯೋಗ್ಯ (ಕಲ್ಲಾಮರಪೂಜಿತಂ ಅಜಿತಸ್ವಾಮಿ 
ಸಮೀಚೀನಚರಿತಂ ಅಪಗತದುರಿತಂ: ಅಜಿತಪು, ೭. ೧) 

ಸಮೀರ - ಗಾಳಿ (ವಾರನಾರೀ ತನೂರೋಪಿತ ದಿವ್ಯಾಮೋದ 
ನವ್ಯಾಗರುಪರಿಮಿಳಿತಂ ತೀಡಿದತ್ತೊಯ್ಯನೆ ಪಣ್ಯವನಿತಾಗಾರ 
ಚಾರಂ ಸಮೀರಂ: ಶಾಂತೀಶ್ವಪು, ೧೧. ೫೩) 

ಸಮೀರಣ - ಗಾಳಿ (ಸಮೀರಣಸ೦ಚಲನಮೆಲ್ಲಂ 
ಮದಗ೦ಧಮಯಮುಂ ಸೃಷ್ಟಿಯೆಲ್ಲಂ ಅವನಿಪಾಳಮಯಂ: 


ಲ 
ಆದಿಷು, ೧೧. ೩೫ ವ) 


ಸಮೀರಣಾಸ್ತ - - ವಾಯವ್ಯಾಸ್ತ (ಜ್ವಳನಪತತ್ರಿಯ೦ ಕಡಿದು 
೨ ೨ 
ವಾರುಣಪತ್ರಿಯಿಂ ಐಂದ್ರಬಾಣಮಂ ಕಳೆದು 


ಸಮೀರಣಾಸ್ತದಿಂ ಭೂಭುಜರೆಲ್ಲರಂ ಭಯಂಗೊಳಿಸಿ: 
ಪಂಪಭಾ, ೧೧. ೪೩) 

ಸಮೀರಭುಗ್ಗರ - ಮಹಾಸರ್ಪ, ಆದಿಶೇಷ (ಸಮೀರಭುಗ್ಧರ 
ಉತ್‌ ಗೌರಯಶ೦ ವಿರಾಜಿಸಿದುದು ಎಣ್ಣೆಸೆಯೊಳ್‌ 
ಚಿಕವೀರದೇವನಾ: ರಾಜಶೇವಿ, ೧. ೬೬) 

ಸಮೀಹಿತ - ಬಯಕೆ. (ಮದೀಯ ಸಮೀಹಿತಮುಂ 


ಕಾದಂಬರಿಯ ಮನಃಪ್ರಿಯಸಮಾಗಮನ ನಿರ್ವೃತಿಯು೦ 
ಸಮನಿಸಿತಿಲ್ಲ ಎ೦ದು ಮನಂ ನೊಂದು: ಕಾದಂಸಂ, ೭. ೧೦ 
ವ) 

ಸಮುಚಿತ - ಸೂಕ್ತವಾದ (ಜಾತಕರ್ಮ ನಾಮಕರನ ಅನ್ನಪ್ರಾಶನ 
ಚೌಲೋಪನಯಾದಿ ಸಮಚಿತಕ್ರಿಯೆಗಳಿ೦ ಕ್ರಿಯೆವಡೆದು: 
ಸುಕುಮಾಚ, ೫. ೫೦ ವ) 

ಸಮುಚ್ಚಯವಚನ 
ಮೋಕ್ಷಸಾಧನವೆಂಬ 


ಕರ್ಮ-ಜ್ಞಾನಗಳು ಕೂಡಿ 

ಸಿದ್ದಾಂತ  (ಮುಕ್ತಜೀವನವಪ್ಪೊಡೆ 
ಏಕಪ್ರಕಾರಮ೦ .. .. ಅಪುನರ್ಜಾತಮುಕ್ತನು೦ ಅಕ್ಕುಮೆಂದು 
ಜೀವತತ್ವಮ೦ ಸಮುಚ್ಚಯವಚನದಿ೦ ಸವಿಸ್ತರಂ ಬೆಸಸಿ: 
ಸುಕುಮಾವ, ೮. ೧೪ ವ) 

ಸಮುಚ್ಚಳತ್‌ - - ಮೇಲಕ್ಕೆ ಚಿಮ್ಮುವ (ಚಳತ್‌ ಅನಿಳ ಆಹತ 
ಕ್ಷುಭಿತ ಭಂಗುರತುಂಗತರಂಗಮಾಳಿಕಾವಳನ ಸಮುಚ್ಚಳತ್‌ 
ಮಣಿಗಣ ಆತ್ತ ಮರೀಚಿಲತಾಪ್ರತಾನಸಂವಳಿಯಿತ: ಪಂಪಭಾ, 
೪. ೨೫) 

ಸಮುಚ್ಛಳಿತ ಮೇಲೆ ಹಾರುವ 
ಪೀಯೂಷಾಂಬರಶಿಲೆಯೊಳಾ 
ಪೂರಪಫ್ಲವಮಾನಮಾನಸನಾಗಿ 
ವರ್ಧಮಾಷಪು, ೬. ೪೩ ಮತ್ತು ೪೪) 

ಸಮುಚ್ಛಿನ್ನ ಪೂರ್ತಿ ನಾಶವಾದ (ಸಮುಚ್ಛಿನ್ನ 
ಪ್ರಾಣಾಪಾನಪ್ರಚಾರಂ ಸಮುಚ್ಛಿನ್ನಕ್ರಿಯಾಕ್ರಿಯಾವೃತ್ತಿಧ್ಯಾನ 
ಪ್ರವರ್ತನಾಪರನಾಗಿ: ಪಂಪರಾ, ೧೬. ೭೯ ವ) 

ಸಮುಚ್ಛಿನ್ನಕ್ರಿಯಾಪ್ರತಿಪತ್ತಿ - - [ಜೈನ] ಇದು ಸರ್ವೋತ್ಕೃಷ್ಟವಾದ 
ನಾಲ್ಕನೆಯ ಶುಕ್ಷಧ್ಯಾನ; ಇದಕ್ಕೆ ಸಮಿಚ್ಛಿನ್ನಕ್ರಿಯಾನಿವರ್ತಿ 
ಎಂಬ ಹೆಸರೂ ಇದೆ (ಸಮುಚ್ಛಿನ್ನಕ್ರಿಯಾಪ್ರತಿಪತ್ತಿ 
ಧ್ಯಾನಪರಿಪೂರ್ಣ ವಿಶೇಷಶಿಲಗುಣಗಣನಿಳಯಂ: ಆದಿಷು, 
೧೬. ೪೯ ವ) [ನರಸಿಂಹಶಾಸ್ತಿಗಳು ಸ್ವೀಕರಿಸಿರುವ ಪಾಠ] 

ಸಮುಚ್ಛಿತ - -. ಎತ್ತರವಾದ (ಆತತ ಯಶೋವಿತಾನಂ 
ಅಜಾತಭಯಂ ಪೂರ್ವಪರಿಮಿತಾಯುಷ್ಯಂ ಸಂಜಾತದಯಂ 
ಪಂಚಾಶದುಪೇತಧನುಃ ಪಂಚಶತಸಮುಚ್ಛಿತದೇಹಂ: ಆದಿಪು, 


(ಅನಂತಸಂತೋಷ 
ಸಮುಚ್ಚಳಿತೋದಾರ 
ಅರ್ಚಿಸಿದಂ: 


ಜಾಜ್ವಲ್ಯಮಾನವಾದ, 
ನಿಷ್ಠುರವಾಕ್ಪಾಷಾಣಪರಿಸ್ಫುರಿತಂ 
ಸಮುಜ್ವಲಭಾವಂ: ಚಂದ್ರಪ್ರಪು, ೧. ೮೪) 

ಸಮುತ್ತರಣ - - ದಾಟಿಸುವಿಕೆ (ಅಗಾಧಜಲದುರ್ಗಸಮುತ್ತರಣ 
ನಿರತ ಸಕಳ ಶಿಬಿರ ಸಂಧಾರಣಶಕ್ತಿಯುಕ್ತಮಪ್ಪ 
ವಜಮಯಮೆಂಬ ಚರ್ಮರತ್ನಮುಂ: ಆದಿಷು, ೧೧. ೩ ವ) 

ಸಮುತ್ತಾನೀಕೃತ ದ - ಮೇಲ್ಮುಖವಾಗಿ ಎತ್ತಿ ಹಿಡಿದ 
(ಧವಳೇಕ್ಷುಧಾರೆ ಪುಣ್ಯಧಾರೆಯಂತೆ  ಸೊಗಯಿಸುವಿನೆಗಂ 
ಸಮುತ್ತಾನೀಕೃತ ವಿಶಾಲಪಾಣಿಪಾತ್ರದೊಳ್‌ ಎಇ್‌ವುದುಂ: 
ಆದಿಹು, ೧೦. ೧ ವ) 


ಶ್ರೇಷ್ಠವಾದ (ಅಕ್ಕುಂ 
ಕೃತಿರತ್ನದೊಳ್‌ 


೧೦೮೦ 


ಸಮುತ್ತಾರಣ - ದಾಟುವಿಕೆ (ಭವಜಳಧಿನಿಮಗ್ನ ಮಾನವನಿವಹ 
ಸಮುತ್ತಾರಣೈಕಕಾರಣಮಂ ಕೇಳ್ದುದು 
ಜಿನಮತಮಂ: ಸಮಯಪ, ೩. ೪೭) 

ಸಮುತ್ತುಂಗ - ಎತ್ತರವಾದ (ಸೊಗಯಿಸುವುದು ಪೌದನಪುರಂ 
ಅವಿರತ ಸಮುತ್ತುಂಗರಮ್ಯಹರ್ಮ್ಯಪ್ರಕರಂ: ವರ್ಧಮಾಷು, ೩. 
೨) 

ಸಮುತ್ಥಾಂಶು ಹೊಮ್ಮಿದ ಕಾಂತಿ 
ರತ್ನಾವಳೀಶೇಖರಶಿಖರಸಮಯತ್ಕಾಂಶುಗಳ್‌ 
ಬಿತ್ತರಿಪನ್ನಂ: ಚಂದ್ರಪ್ರಪು, ೬. ೭೦) 

ಸಮುತ್ಥಾಪಿತ - ಎತ್ತರದಲ್ಲಿ ನೆಲೆಗೊಂಡ (ಆಗಳ್‌ ನಿರಂತರ 


(ಶಿರದೊಳ್‌ 
ಮೊತ್ತಮಂ 


ಸಮುತ್ಕಾಪಿತಂಗಳುಂ ಅಪ್ಪ ತೋರಣಂಗಳನೆ 
ನುಗುಳುತ್ತುಂ: ಆದಿಷು, ೪. ೫೮ ವ) 
ಸಮುತ್ನನ್ನ - ಹುಟ್ಟಿದ (ದಶಾನನಂ ತನ್ನಂ ತಾನೆ 


ಪಟೆದುಟೆದು ಕರ್ಮಾಧೀನಸಮುತ್ಪನ್ನದುರಘದುಷ್ಟರಿಣತಿಯಂ: 
ಪಂಪರಾ, ೧೪. ೧೧೧) 
ಸಮುತ್ತಾಟನ ಬುಡಸಹಿತ ಕೀಳುವುದು 
ವಿದ್ವಿಷದಿಭರದನಸ್ತಂಭ 
ದುರ್ಮದಂ: ಆದಿಪು, ೧೪. ೧೯) 
ಸಮುತ್ತುತ ನೆಗೆತ (ಒದವಿದ ಬೆಟ್ಟಬೇಸಗೆಯ 
ಕೂರ್ಮ್ವಿಸಿಲರ್ವಿಸೆ ಬೆರಿ ವಾಯುವೇಜೆದ ಹರಿಣಂ 
ಸಮುತ್ತುತದಿನಿಂದುವ ಬಿಂಬವ ನೋಡಿ ಪೊಕ್ಕು 
ನೆಲಸಿರ್ದಂ: ಚಂದ್ರಪ್ರಪು, ೯. ೭೮) 
ಸಮುತ್ನುಲ್ಲ - ಚೆನ್ನಾಗಿ ಅರಳಿದ ೦ 
ಉದಗ್ರಬೋಧಸಮಗ್ರನಗ್ರಜನು೦ ಸಮುತ್ತುಲ್ಲ 
ಪಂಕಜಲೋಚನಂ ಗುಣಿ: ಶಾಂತಿಪು, ೧. ೪೦) 
ಸಮುತ್ತಾರಿತ - ಹೊರಡಿಸಲ್ಪಟ್ಟ (ಅನೇಕ ನೃಪ ಶಿರಃ ಕಪಾಳ 


(ಆತಂ 
ಲೀಲಾಸಮುತ್ತಾಟನಕಾಂಕ್ಷಾ 


ಶಕಳ ಜರ್ಜರಿತಮುಂ ಪರಸ್ಪರ ಸಮರ 
ರಭಸಸಮುತ್ನಾರಿತಮುಂ: ಪಂಪಭಾ, ೧೩. ೫೧ ವ) 
ಸಮುದಯ - ಮೊತ್ತ ಸಮೂಕ (ಪ್ರಮಥಸಮುದಯ 


ಕ್ಷೇರವಾರಾಶಿ ತಾರೇಶ್ವರ ಭಕ್ತವ್ರಾತಕಲ್ಪದ್ರುಮ: ತ್ರಿಷಷ್ಟಿಷು, ೩. 
೩೯) 

ಸಮುದಿತ - - ಉಂಟಾದ (ಆಗಳ್‌ ಉಭಯಬಲಂಗಳೊಳಂ 
ಚಾತುರ್ಯಾಮಾವಸಾನಘಟಿತ ಘಂಟಿಕಾಧ್ಧನಿಳುಂ 
ಸಂಧ್ಯಾಸಮಯ ಸಮುದಿತ ಶಂಖದಧ್ದನಿಗಳುಂ: ಪಂಪಭಾ, 
೧೦. ೩೫ ವ) 

ಸಮುದ್ಧಟ ಶ್ರೇಷ್ಠವಾದ ಇ (ನಿಸ್ಟಾಯಸಾಹಸೋತ್ತೀರ್ಣ 
ಮಹಾಹವಾರ್ಣವಪ್ರವೀರಪ್ರಾರಬ್ಧ ಆರಭಟೀ ಸಮುದ್ಧಟ 
ಕಥೆಗಳನೆ ಕೇಳಲುಂ: ಆದಿಪು, ೮. ೩೨ ವ) 

ಸಮುದ್ಧಟ -  - ಶ್ರೇಷ್ಠವಾದ (ನಿಸಹಾಯಸಾಹಸೋತ್ತೀರ್ಣ 
ಮಹಾಹವಾರ್ಣವಪ್ರವೀರಪ್ರಾರಬ್ಧ ಆರಭಟೀ ಸಮುದ್ಧಟ 
ಕಥೆಗಳನೆ ಕೇಳಲುಂ: ಆದಿಪು, ೮. ೩೨ ವ) 

ಸಮುದ್ಧವ - - ಉಂಟಾಗುವಿಕೆ ಒದವು (ಇರುಳ್‌ ಕಂಡ 
ಕನಸಂ ಮಹಖುದೆವಸಂ ನೆನೆವಂತೆ ನಿರತಿಶಯಸುರಲೋಕ 
ಸಮುದ್ಧವಸುಖಮಂ ಆಗಳೇ ನೆನೆದು: ಆದಿಷು, ೪. ೫ ವ) 

ಸಮುದ್ಧೂತ - - ಒಗೆದ, ಹೊಮ್ಮಿದ (ಉತ್ತುಂಗ ವಸ್ತಾಂಗಕುಜ 
ಸಮುದ್ಧೂತ ವಸನನಿರ್ಮಿತ ವಿತಾನರಾಜಿತಮುಂ: ಆದಿಪು, 
212412). 


ಸಮುದ್ಯತ್‌ — ಮೇಲಕ್ಕೆಳುತ್ತಿರುವ; ಅತಿ ಎತ್ತರವಾದ (ಸಮುದ್ಯತ್‌ 
ರಜತಗಿರಿ ತಟ ಸ್ಪಷ್ಟ ಸಂಶ್ಲಿಷ್ಟ ಮೌರ್ವೀನಿನದಂ ಪರ್ವಿತ್ತು 
ಅಕಾಂಡಪ್ರಳಯ ಘನಘಟಾಟೋಪ ಗಂಭೀರನಾದಂ: 
ಪಂಪಭಾ, ೧೨. ೧೩೭) 

ಸಮುದ್ರ - ಕಡಲು (ಸರಿದಧಿನಾಥಂ ರತ್ನಾಕರಂ ಅಬ್ಬಿ ಸಮುದ್ರಂ 
ಅರ್ಣವ೦ ಜಲನಿಧಿ ಸಾಗರಂ ಅಂಬುರಾಶಿ ಪನ್ನಗಶರಣಂ 
ಅಕೂಪಾರ೦ ಉದಧಿ ಪಾರಾವಾರಂ: ಅಭಿಧಾವ, ೧. ೪. ೨) 


ಸಮುದಮುದಿತ - -  ಸಮುದಗಳಿಂದ ಸುತ್ತುವರಿದ 
(ಬೆಸಕೆಯ್ದತ್ತು ಸಮುದಮುದಿತ ಧರಾಚಕ್ತಂ 
ಸಮಂತೆಂಬಿನಂ ಜಸಮಾಪಾಂಡುರಮಾದುದು 


ನೃಪರೊಳಾರಾ ಪಾಂಡುರಾಜಂಬರಂ: ಪಂಪಭಾ, ೧. ೧೧೦) 
ಸಮುದಸತಿ - ನದಿ (ಹದಿನಿ ತರಂಗಿಣಿ ನಿಮ್ಮಗೆ ನದಿಸರಿತ್‌ 
ಆಪಗೆ ಸಮುದಸತಿ ಧುನಿ: ಅಭಿಧಾವ, ೧. ೪. ೧೧) 
ಸಮುನ್ನಿಷತ್‌ - - ಹೊಳೆಯುವ (ಸಮುನ್ನಿಷದ್ಧಿವಿಧ ರತ್ನಮಾಲಾ 
ಪ್ರಭಾಭಿದಾರುಣ ಜಲಪಫ್ಲವಾವಿಳ ವಿಳೋಳ ವೀಚೀರಯ 
ಪ್ರದಾರಿತ ಕುಳಾಚಲೋದಧಿ ಪರೀತಮಾಗಿರ್ದ: ಪಂಪಭಾ, 
೧. ೫೧ ವ) 
ಸಮುಪಜಾತ - ಹುಟ್ಟಿದ (ಸಮುಪಜಾತ ಪ್ರತ್ಕಾಶೆಯಾಗಿರ್ದ 
ವಿಲಾಸವತೀ ಮಹಾದೇವಿಗಿಂತೆಂದಂ: ಕಾದಂಸಂ, ೭. ೬೦ 
ವ) 
ಸಮುಪಹಿತ ನೆಲೆಗೊಳಿಸಿದ, ಕೂಡಿದ 
(ದೇವತೂರ್ಯಾನುಗ ದೇವೀಗೀತ ಜೈನಸ್ತವ ಸಮುಪಹಿ 
ಆತ್ಮೀಯಚಿತ್ತಂ: ಆದಿಷು, ೭. ೪೩) 
ಸಮುಲ್ಲಣಾಂಬು ಕದಡಿದ 
ಮಳಯಾಂಬುವನಕ್ಕಟ ಪಲ್ವಲ 
ಈ೦ಟಲ್ಯಕ್ಕುಮೆ: ಚಂದ್ರಪ್ರಪು, ೪. ೫೫) 
ಮಾಡು, ನಿರ್ಮಿಸು 
ಪಂಚರತ್ನಭಾಸ್ಪಸದನ೦ಗಳಿಂ ನೆಜ್‌ದುದಂ ಸಮೆದಂ 
ಪುರಮಂ ಪುರಂದರಂ: ಆದಿಪು, ೬. ೮೯); 
ಮುಗಿದುಹೋಗು (ಮತ್ಸ್ಯ೦ಗಳನೀ ತೆಜದೊಳ್‌ ತಿನುತಿರ್ದು, 


ನೀರು (ಒಕ್ಕಮಳ 
ಪಸಮುಲ್ಬಣಾ೦ಬುವಂ 


ಸಮೆ (ಉಜ್ಜಳ 


ಮತ್ಸ್ಯಮಾಂಸಂ ಸಮೆದತ್ತು: ಪಂಚತಂತ್ರ, ೧೩೮ ವ); 
ನಾಶವಾಗು (ಸಮೆ ನಿಶ್ಶೇಷೇ ಚ: ಶಬ್ದಮದ, ಧಾ 
೫೧೧) 

ಸಮೆತರ್‌ — ಮುಗಿದುಹೋಗು (ಸಮೆತಂದಪುದು 
ಸಮುದ್ರೋಪಮೆನೆ ಮಂದಾರಮಾಳಿಕಾಮ್ಲಾನತೆಯುಂ 
ಸಮಕೊಳಿಸಲಾರ್ತುದಿಲ್ಲ ದಲ್‌ ಅಮರೇಂದನದೊಂದು 
ಮುಖಪರಿಮ್ಲಾನತೆಯಂ: ಆದಿಷು, ೬. ೧೯); ಸಿದ್ಧಪಡಿಸು 
(ಆಗಾಮಿಕ ಸಂಗ್ರಾಮಕ್ಕೆ ಪಾತ್ರಂಗಳಂ ಸಮೆಯಿಸುವ 
ಸೂತ್ರಧರನಂತೆ: ಪಂಪಭಾ, ೨. ೫೯ ವ); - ಮುಗಿಸಿಬಿಡು 


(ಭಾರತಮನಿಂದೆ ಸಮೆಯಿಸುವೆ೦ ಎಂದು ಕೋದಂಡಮಂ 
ಬಿಸುಟು ಗದಾದಂಡಮಂ ಭುಜಾದಂಡದೊಳ್‌ 
ಅಳವಡಿಸಿಕೊಂಡು: ಪಂಪಭಾ, ೧೦. ೧೦೦ ವ) 

ಸಮೆಯಿಸು - ಕಟ್ಟಿಸು, ಸಿದ್ಧಗೊಳಿಸು (ಎರಡುಂ ದೆಸೆಯೊಳಿರ್ದ 
ದೇವೇಂದಶಿಲ್ಲಿಗಳ್‌ ಸಮೆಯಿಸಿದ ಪಚರತ್ನಮಯ 
ವಿವಾಹಮ೦ಟಪದೊಳ್‌: ಆದಿಪು, ೮. ೧೫ ವ); ಮುಗಿಸು 
(ಮಹಾಮಹಿಮೆಯಭಿಷೇಕಮುಮಂ ಮಾಡಿ ಸಮೆಯಿಸಿದ 
ಬಟೆಕ್ಕೆ: ವಡ್ಡಾರಾ, ಪು. ೧೦೭, ಸಾ. ೮) 

ಸಮ್ಮ - ಚರ್ಮ (ತಕ್ಕಿನಿಂ ಮಿಕ್ಕು ಪೋರ್ದಾನೆರಕ್ಕಸನ ಸಮ್ಮದ 
ಮೇಲ್ಧೊದಿಕೆಯೊಳಂ ಚೆಲ್ಪನಾಂತು: ಕಬ್ಬಿಗಕಾ, ೧೩೦ ವ) 


೧೦೮೧ 


ಸಮ್ಮಗಾಜ — [ಚರ್ಮಕಾರ] ಚಮ್ಮಾರ (ಸಮ್ಮಗಾಜಂಗಂ 
ಮತ್ತೇವಯ್ಸದೆ ಸೇವಿಸುವಂಗೆ ಆವುದು ಫಲವೆಂದು ತಿಳಿಗೆ 
ಭಕ್ತರ ಮತದೊಳ್‌: ಸಮಯಪ, ೯. ೬೪) 

ಸಮ್ಮಗಾಜವೆಸ - ಚಮ್ಮಾರನ ಕೆಲಸ (ಸುದ್ದೈಸಿದ 
ಸಮ್ಮಗಾಅವೆಸದೊಳ್‌ ಚೆಲ್ವಾದವಂ ತೀವಿದಾ ರಸವರ್ಗಂಗಳಂ 
ಉಣ್ಣೆವೆಂಬ ಜಡರಂ ಕೈಕೊಳ್ಳರೇ ಶ್ರಾವಕರ್‌: ಸಮಯಪ, ೬. 
೧೭) 

ಸಮ್ಮತ - ಒಪ್ಪಿಗೆಯಾದ (ಪ್ರಕಟತರ೦ ಶಬ್ದಂ ಶಾಬ್ದಿಕಸಮ್ಮತಂ 
ಅರ್ಥಂ: ಚಂದ್ರಪ್ರಪು, ೧. ೫೮) ವಿಚಾರ (ನಿಮ್ಮ 
ದಯೆಯೆಂದಮನುಪಮ ಸಮ್ಮತಮಂ ಹಿತಮಂ 
ಅಖಿಳಶಾಸ್ತಾಗಮಮಂ ನಿಮ್ಮಿಂದಮಣಿದೆವು: ಸುಕುಮಾಚ, ೨. 
೫೮) 

ಸಮ್ಮದ - ಸಂಬಂಧ (ಎನಗ೦ ಈ ಲೋಕಕ್ಕಂ ಏಂ ಸಮ್ಮದಂ: 
ಆದಿಪು, ೨. ೬೭); ಸಂತೋಷ (ಉತ್ತಮ ಪಾತ್ರದಾನದೊಳ್‌ 
ಸಮ್ಮದಶೀಲನಪ್ಪ ಜಿನಶಾಸನ ದೀಪಕನಪ್ಪ ಲಕ್ಷ್ಮಿಯೊಳ್‌ 
ಸಮ್ಮತನಪ್ಪ ಪುತ್ರನೆನಗಾಗದ ಕಾರಣಮೇಂ: ನೇಮಿನಾಪು, ೧. 
೧೦೭); ಉತ್ಸಾಹ (ಅಚ್ಯುತಂ ಯುದ್ಧಸಮ್ಮದದಿಂ ಪೂರಿಸೆ 
ಪಾ೦ಚಜನ್ಯಮಂ: ಜಗನ್ನಾವಿ, ೧೮. ೭) 

ಸಮ್ಮನ - [ಸನ್ಮಾನ] ಗೌರವ (ಸಮ್ಮನದಿಂದ ಇತ್ತು ಸುಹೃಜ್ಜನಂ 
ಪರಿಜನ೦ ವಿದ್ಧಜ್ಞನಂ ಜೀಯೆನಲ್‌ ತನಯರ 
ಜಾತಕರ್ನಮುಮಂ ... .. ಮಾಡಿದಂ: ಪಂಪರಾ, ೩. ೧೩೭) 

ಸಮ್ಮನಿಸು - ಗೌರವಿಸು (ತನ್ನ ನೆಟಿಲ್ಲಂ ಸಮ್ಮನಿಸಳೆ ಕೂರ್ತು 
ಕಣ್ಣ ಕಾಣ್ಣವರೊಳರೇ: ಲೀಲಾವತಿ, ೧೪. ೩೧); ಸಹಿಸು 
(ತಾಮ್ಮುನ್ನಮೆ ಮುಗ್ಗೆಯದಳ ಮೇಗುದಯಿಸೆ ಕೋಪಂ ಮಿಗೆ 
ತನ್ನ ನೆಟಲ್ಲಂ ಸಮ್ಮನಿಸಳೆ ಕೂರ್ತು ಕಣ್ಣ ಕಾಣ್ಣವರೊಳರೇ: 
ಲೀಲಾವತಿ, ೧೪. ೩೧) 

ಸಮ್ಮರ್ದ - - ತೀವ್ರತೆ (ಏಂ ನಲಿದನೋ ಸಂಭೋಗಸಮ್ಮರ್ದ 
ನಿರ್ದಯನಿಷ್ಟೀಡಿತದೇವವಾರವನಿತಾಬಿ೦ಬಾಧರಂ ಶ್ರೀಧರಂ: 
ಆದಿಷು, ೫. ೭೧) 

ಸಮ್ಮರ್ದನ - ಒತ್ತುವುದು (ಅತಿಮೃದು ರಸನಾ ಸಮ್ಮರ್ದನಮಾತ್ರ 
ದ್ರಾವಣೀಯ ಫೃತಪೂರಮುಮಂ: ಆದಿಷು, ೧೧. ೨೬ ವ) 

ಸಮ್ಮವಾವುಗೆ -. [ಚರ್ಮಪಾದುಕೆ] ಪಾದರಕ್ಷೆ (ದೇವರ 
ಸಮ್ಮವಾವುಗೆಗಳಂ ಪಿಡಿದು ಎಂಬುದಂ ಎಂಬುಕೆಯ್ವ 
ಸದ್ಭಾವಮೆ ಸಾಲ್ಗುಂ: ಪಂಪರಾ, ೭. ೬೮) 

ಸಮ್ಮಾರ್ಜ - ಕಸಪೊರಕೆ (ಸಮ್ಮಾರ್ಜಮಂ ತಂದು ಅದನುಡುಗಿ 
ಗೋಮಯದಿ ಸಾರಿಸಿ: ತ್ರಿಷಷ್ಟಿಷು, ೨೭. ೧೩೧ ವ) 

ಸಮ್ಮಾರ್ಜನ - ಸಾರಣೆ (ಉಡುಗುತ್ತಲಿರ್ಪದು ಉದ್ಯತ್‌ ಚಮರಿ 


ರಜಮಂ ಆ ತಾಣದೊಳ್‌ ಹಸ್ತಿ ಕೈನೀರಿಡುತಂ 
ಸಮ್ಮಾರ್ಜನಂಗೈವುದು: ರಾಜಶೇವಿ, ೧. ೧೨೬) 

ಸಮ್ಮಾರ್ಜಿತ - ಗುಡಿಸಿದ (ಮರುತ್ಕುಮಾರ ಸಮಾರ್ಜಿತ 
ಯೋಜನಾಂತರಿತ ರಮ್ಯಭೂಮಿಭಾಗನುಂ ಆಗಿ: 
ಆದಿಷು, ೧೦. ೬೭ ವ) 

ಸಮ್ಮಾರ್ಜಿನಿ - ಕಸಪೊರಕೆ (ಕಸಕಿಲೆನಲ್‌ ಸಮ್ಮಾರ್ಜನಿ: 
ಅಭಿಧಾವ, ೧. ೧೦. ೩೨) 

ಸಮ್ಮಿಶ್ರ - ಚೆನ್ನಾಗಿ ಬೆರೆತ (ಸಮ್ಮಿಶ್ರ ತಾಂಬೂಲರಸರಾಗ 
ರಕ್ತಾಧರಪ್ರವಾಲ ಪ್ರಭಾಪಕಟಪೂರ್ವಸಂಧ್ಯಾರಾಗನುಂ: 


ಆದಿಷು, ೩. ೯೦ ವ) 


ಸಮ್ಮುಖ - ಎದುರು (ತಮಗೆನಿತು೦ ಸಮಚಿತ್ತಮಿಲ್ಲದಿರ್ದೊಡಂ 
ಸಮ್ಮುಖಕ್ಕೆ ಬಂದ ಪ್ರಾಣಿಮಾತ್ರಕ್ಕೆ ಪರಾಜ್ಮುಖರಾಗಲಾಗದು: 
ಪಂಚತಂತ್ರ, ೮೫ ವ) 


ಸಮ್ಮೂರ್ಚ್ಛನೆ - [ಜೈನ] ಶರೀರಕ್ಕೆ ತಕ್ಕ ಪುದ್ಗಲಗಳನ್ನು 
ತೆಗೆದುಕೊಳ್ಳುವುದು (ಶೀತೋಷ್ಟ ವಿವೃತಸಂವೃತ ಚೇತಾಚೇತ 
ಪ್ರಮಿಶ್ರಭೇದದೆ ನವಸಂಖ್ಯಾತಂ ತದ್ಯೋನಿಸಮುದ್ಧುತಂ 


ಗರ್ಭೋಪಪಾದಸಮ್ಮೂರ್ಚ್ಛನೆಗಳ್‌: ಸುಕುಮಾಚ, ೮. ೮) 
ಸಮ್ಮೋಹನ - ಮೈಮರೆವು (ಇದಅ ಮಾತಂ ಕೇಳ್ದೆನಗಂ 


ಮೊದಲಾಗಿ ಮನದೊಳ್‌ ಸಮ್ಮೋಹನವಾದಪುದು: 
ಪಂಚತಂತ್ರ, ೧೦೭ ವ) 

ಸಮ್ಮೋಹನಾಸ್ತ್ರ -. ಮೂರ್ಛೆಗೊಳಿಸುವ ಬಾಣ (ಇನಸುತ 
ಗಾಂಡಿವಿ ಸಮ್ಮೋಹನಾಸ್ತದಿಂದೆಚ್ಚು ನಿದ್ರೆಯಂ 


ಮಾಡಿದನಂದಿನ ಗೋಗ್ರಹಣದೊಳ್‌: ಗದಾಯು, ೫. ೨೧) 

ಸಮ್ಮೇದತಪ - ಸಮ್ಮೇದ ಪರ್ವತದಲ್ಲಿ ಮಾಡುವ ತಪಸ್ಸು 
(ಅಂತುತ್ತರಮುಂ ಉತ್ತರೋತ್ತರಮುಂ ಆಗೆ 
ಸಮ್ಮೇತಪಃಪ್ರಾಸಾದಕ್ಕೆ ಕಳಶಮಿಡುವಂತೆ ಆ ಮುನೀಂದಂ: 
ಶಾಂತಿಷು, ೯. ೧೧೪ ವ) 


ಸಮ್ಯಕ್ಗರಿತ್ರ - [ಜೈನ] ರತ್ನತ್ರಯಗಳಲ್ಲಿ ಒಂದು, ಒಳ್ಳೆಯ ನಡತೆ 
(ಅದುವೆ ಸಮ್ಯಗ್ಹಾನಕ್ಕವಕಾಶಮಕ್ಕಂ ಅಂತದು ಕವಲ್ತು 


ಸಮೃಕ್ಷರಿತಮಂ ಪ್ರಕಟಿಸುಗುಂ: ಆದಿಷು, ೫. ೫೯) 

ಸಮ್ಯಕ್ತೀಲತೆ - ಸಮೃಕ್ಷರಿತ್ರ (ಸಮ್ಯಕ್ತ ಎಶುದ್ಧಿವಿನಯತೆ ಸಮ್ಯಕ್ಕೀಲತೆ: 
ಶಾಂತಿಷು, ೯. ೧೧೫) 

ಸಮ್ಯಕ್ಷರಿತ್ರ - - [ಜೈನ] ರತ್ನತ್ರಯಗಳಲ್ಲಿ ಒಂದು, ಒಳ್ಳೆಯ 
ನಡತೆ (ಅದುವೆ ಸಮ್ಮಗ್ಹಾನಕ್ಕವಕಾಶಮಕ್ಕಂ ಅಂತದು ಕವಲ್ತು 
ಸಮೃಕ್ಷರಿತಮಂ ಪ್ರಕಟಿಸುಗುಂ: ಆದಿಷು, ೫. ೫೯) 

ಸಮ್ಯಕ್ಹಾರಿತ್ರ - [ಜೈನ] ಭವ್ಯಜೀವಿಗೆ ಬಾಹ್ಯಾಭ್ಯಂತರ ನಿವೃತ್ತಿ 
ಅದರಲ್ಲಿ ಐದು ವಿಧ (ಸಂಸಾರಪರಿತ್ಯಾಗೋದ್ಯುಕ್ತ 
ಜ್ಞಾನೋಪೇತ ಭವ್ಯಜೀವನ ಬಾಹ್ಯಾಭ್ಯಂತರ ಕ್ರಿಯಾನಿವೃತ್ತಿ 
ಸಮೃಕ್ಸಾರಿತಮೆಂಬುದು ಅದು ಸಾಮಾಯಿಕಚ್ಛೇದ 
ಉಪಸ್ಲಾಪನಾ ಪರಿಹಾರಶುದಿ ಸೂಕ್ಷ್ಮಸಂಪರಾಯ 
ಯಥಾಖ್ಯಾತಚಾರಿತ್ರಭೇದದಿಂ ಪಂಚವಿಧಂ: ಆದಿಷು, ೧೦. 
೬೩ ವ) 

ಸಮ್ಯಕ್‌ಜ್ಞಾನ - — [ಜೈನ] ಜೀವಾದಿ ಪದಾರ್ಥಗಳ 
ಯಥಾತ್ಮತೆಯನ್ನರಿಯುವುದು (ಸಂಶಯ ವಿಪರ್ಯಯ 
ಸಾವದ್ಯ  ಅನವದ್ಯ ಅವಸಾಯ ಸ್ವಭಾವರಹಿತಮಾಗಿ 
ಜೀವಾದಿಪದಾರ್ಥ ಯಥಾತ್ಮ್ಯಾವಗಮಂ ಸಮ್ಯಕ್‌ಜ್ಞಾನಂ: 
ಆದಿಷು, ೧೦. ೬೩ ವ) 

ಸಮ್ಯಕ್ತ್ವ್ಯ - [ಜೈನ] ಧರ್ಮದ ಬಗೆಗಿನ ಅಚಲ ನಂಬಿಕೆ, ಆರು 
ದವ್ಯ, ಪಂಚಾಸ್ತಿಕಾಯ ಮತ್ತು ನವಪದಾರ್ಥಗಳ ಬಗ್ಗೆ 
ಜಿನೇಂದನ ಉಪದೇಶದಂತೆ ತಿಳಿಯುವುದು (ನಿನಗೆ 
ಜಯವರ್ಮನಾದಂದಿನ ಭವದಿಂದಿತ್ತ ಭೋಗಕಾಂಕ್ಷೆಯೆ 
ತಿಣ್ಣಂ ಸಮ್ಯಕ್ತ್ವದ ದೆಸೆಯಿನಿತಿಲ್ಲ: ಆದಿಪು, ೫. ೫೧) 

ಸಮ್ಯಕ್ತ್ವಪ್ರಕೃತಿ [ಜೈನ] ದರ್ಶನ ಮೋಹನೀಯ ಕರ್ಮದ 
ಮೂರು ಪ್ರಭೇದಗಳಲ್ಲಿ ಒಂದು (ಮಿಥ್ಯಾತ್ವ ಸಮ್ಯಜೈಥ್ಯಾತ್ವ 
ಸಮ್ಯಕ್ರ್ವಪ್ರಕೃತಿಯೆಂಬ ದರ್ಶನಮೋಹನೀಯತ್ರಿಕದ 
ನಿರ್ಮೂಲನದಿಂ ಕ್ಲಾಯಿಕಸಮ್ಯಗ್ರೃಷ್ಟಿಯಾಗಿ: ಆದಿಪು, ೧೦. 
೧೪ ವ) 

ಸಮಕ್ಷಶುದ್ಧಿ 
ತ್ರಿಕರಣಶುದ್ಧಿ 


[ಜೈನ] ಸಮೃಕ್ತ ಸಾಧನೆಗೆ ಆವಶ್ಯಕವಾದ 
(ಸಮ್ಯಕ್ತೃಶುದ್ಧಿ ವಿನಯತೆ ಸಮ್ಯಕ್ತೀಲತೆ 


೧೦೮೨ 


ನಿರಂತರಾಧ್ಯಾಯಮನಃಸಮಧಿಗಮ್ಯತೆ 
ಪತಿಗತಗಮ್ಮವಜೇಯತ್ವಂ ಅಮಲ 
ಶಾಂತಿಪು, ೯. ೧೧೫) 

ಸಮ್ಯಗ್ಬರ್ಶನ - [ಜೈನ] ರತ್ನತ್ರಯಗಳಲ್ಲಿ ಒಂದು, ಧರ್ಮದಲ್ಲಿನ 
ನಂಬಿಕೆ-ಶ್ರದ್ಧೆಗಳು, ಮೋಕ್ಷ ಪಡೆಯಲು ಸಾಧನವಾದ 
ದೃಢನಂಬಿಕೆ (ನಿಯತಂ ತತ್ವಾರ್ಥಶ್ರದ್ಧೆಯ ಸಮ್ಯಗ್ಬರ್ಶನಂ 
ವಿಚಾರಿಸಿ ಮೊದಲೊಳ್‌ ಪ್ರಿಯದಿಂ ತತ್ತ್ವಂಗಳ 
ನಿರ್ಣಯಮಜಿವುದು ಭಾವಿಸಲ್ಕೆ ಸಮ್ಯಜ್ಞಾನಂ: ಧರ್ಮಪ, 
೧೦. ೪೦) 


ಜಿನಪತಿಮತದೊಳ್‌: 


ಸಮ್ಯಗ್ಗರ್ಶನಾವಯವ - -  [ಸಮೃಗ್ಗರ್ಶನ ಅವಯವ] 
ಸಮೃಗ್ಗರ್ಶನದ ನಿಶ್ಶಂಕೆ ನಿಷ್ಯಾಂಕ್ಷೆ ನಿರ್ವಿಚಿಕಿತ್ಸೆ 
ಆಮೂಢದೃಷ್ಟಿತ್ತ  ಉಪಗೂಹನ ಸ್ಥಿತಿಕರಣ ವಾತ್ಸಲ್ಯ 


ಧರ್ಮಪ್ರಭಾವನೆ ಎಂಬ ಅಂಗಗಳು (ಎಂದು ಪೇಟ್ಬ ಈ 
ಎಂಟು ಗುಣ೦ಗಳು೦ ಸಮ್ಯಗರ್ಶನಾವಯವಂಗಳ್‌: ಆದಿಪು, 
೫. ೫೮ ವ) 

ಸಮ್ಯಗ್ನಷ್ಟಿ - ಸಮ್ಯಗ್ಗರ್ಶನ (ಮಂತ್ರಿಮುಖ್ಯಂ ಆ ಶ್ರೀಪಾಲಂ 
ವರಸಮ್ಯ ಜಿನೇಶ್ವರಮತಹಿತಂ: ಧರ್ಮಪ, ೧೦. ೬೪) 

ಸಮ್ಯಗ್ಭವನ ಒಳ್ಳೆಯ ಮನೆ (ನ್ಯಗ್ಳೂತಸುರಪುರಂ ಸುವ 
ಣಿಗ್ಳಾಸಿ ಸಮಸ್ತವಸ್ತು ಪರಿಪೂರ್ಣಂ ಸಮೃಗ್ಗವನರುಚಿರಂ 
ಉತ್ತರದಿಗ್ಳಾಗದೊಳುಂಟು ಮಧುರೆಯೆಂಬುದು ನಗರಂ: 
ಪಂಚತಂತ್ರ, ೨೩೬) 

ಸಮ್ಯಜ್ಮಂತ್ರ ಒಳ್ಳೆಯ ಮಂತ್ರ (ನಿಯತಂ 
ಪ್ರಯೋಗಪಟುವೆನಿಪ ಭೂತಳಾಧೀಶ್ವರನ 
ಮರ್ದಿಸಿ: ಪಂಚತಂತ್ರ, ೨೯೧) 


1 ೧೨೬ 
6 


ಸಮ್ಮಜ್ಮಂತ್ರ 
೬ ಮ 
ಪ್ರಿಯರಂ 


ಸಮ್ಯಜೈಥ್ಯಾತ್ವ - [ಜೈನ] ದರ್ಶನಮೋಹನೀಯಗಳಲ್ಲಿ ಒಂದು, 
ರತ್ನತ್ರಯಗಳ ಸಾಧನೆಗೆ ಒದಗುವ ಅಡ್ಡಿ (ಮಿಥ್ಯಾತ್ತ 
ಸಮ್ಯಕ್ಷಕೃತಿ ಸಮ್ಮಜ್ಜಿಥ್ಯಾತ್ತಮೆಂದು ತ್ರಿವಿಧಮಪ್ಪ 


ದರ್ಶನಮೋಹನೀಯಮಂ ನಿರ್ಮೂಲಿಸಿ: ಶಾಂತಿಷು, ೧೧. 
೧೧೧ ವ) 

ಸಮ್ಯಜ್ಜಾನ - [ಜೈನ] ರತ್ನತ್ರಯಗಳಲ್ಲಿ ಒಂದು, ಒಳ್ಳೆಯ 
ತಿಳಿವಳಿಕೆ (ಪ್ರಿಯದಿ೦ ತತ್ತ್ವಂಗಳ ನಿರ್ಣಯಮಜಿವುದು 
ಭಾವಿಸಲ್ಕೆ ಸಮ್ಯಜ್ಜಾನಂ: ಧರ್ಮಪ, ೧೦. ೪೦) 

ಸಯ್‌ - ಮರಣಹೊಂದು (ಪಾಪಕರ್ಮ ನಿನಗೋಸುಂ ಆಂ 
ಸಯೆ ದೋಷಮಲ್ಲದೇ: ಲೀಲಾವತಿ, ೧೪. ೧೧೨) 

ಸಯಂಬರ - ಸ್ವಯಂವರ (ನಾಳೆ ಸಯಂಬರಮೆನೆ ಪಾಂಚಾಳ 
ಮಹೀಪಾಳ೦ ಅಖಿಳ ಭೂಭ್ಯತ್‌ ನಿಕರಕ್ಕೆ ಓಳಿಯೆ 
ಸಾಜೆದೊಡೆ ಅವನೀಪಾಲರ್‌ ಕೆಯ್ದಯ್ಯಲೆಂದು 
ಪಜಿಮಜಿಯಾದರ್‌: ಪಂಪಭಾ, ೩. ೪೨) 

ಸಯ್ತಾಗು - - ಸರಿಹೋಗು, ವ್ಯಂಗ್ಯದ ಮಾತು (ಆಯ್ತೇ 
ಸಾಧಿಸಿಕೊಂಡು ಪಾಂಡುಸುತರಂ ನಣ್ಣಿಂಗೆ ಬೆನ್ನಿತ್ತು ದಲ್‌ 
ಸಯ್ತಾಯ್ತು ಅಜ್ಜನ ಮಾತು: ಪಂಪಭಾ, ೧೧. ೫೨) 

ಸಯ್ತಿಡು ಒಪ್ಪವಾಗಿರಿಸು (ಹೀನಪಯೋಧರೆಯರ್‌ 
ಶೈಳಜತನೂಜೆಗೆ ವರರತ್ನದ ದಂಡೆದೊಂಡಿಲಂ ಸಯ್ತಿಟ್ಟರ್‌: 
ಗಿರಿಜಾಕ ೧೦. ೪೪) 

ಸಯ್ತಿರ್‌ - ಸೈತಿರ್‌, ಸುಮ್ಮನಿರು ಇವನೆನ್ನಾಸೆಯನೊಲ್ಲದೀಗಳ್‌ .. 

ಎನ್ನ ಪಕ್ಕದೊಳಗಿರ್ದುಂ ಸಯ್ತಿರಂ: ಪುಷ್ಪದಂಪು, ೮. 

೯೯) 


ww 


ದಿರಿಸು - ಸಂತೋಷಗೊಳಿಸು (ಬರಿಸಿ ಕ್ಷಿತಿಪತಿಯಂ ಸಯ್ತಿರಿಸಿ 

ಪ್ರಿಯಕುಶಲ ವಾರ್ತೆಯಂ ಬೆಸಗೊಂಡು: ಕವಿರಾಮಾ, ೨. 
೭) 

ಸಯ್ತು ಸುಮ್ಮನೆ (ಆನನಾ೦ಂಬುಜಮನೊಯ್ಯನೆ ಬಾಗಿರೆ 
ಕಾದಲಂಗೆ ಸಯಂತಿರು ನಾಣ್ಣದೆ ಎಂದು ಅಣುಗೆಯರ್‌ 
ಪಿಡಿದು ಅಟ್ಕಜಸಾಳ್‌ ಎತ್ತಿ ಬುದ್ಧಿವೇಟ್ವಂತೆ: ಪಂಪಭಾ, ೩. 
೭೮); ಸರಿಯಾಗಿ (ಮನೆಗೆಲಸಕ್ಕೆ ಸಯ್ತು ಮೊಗಸಲ್ಕೆ ಅಣಂ 
ಆಅದೆ ಭಯಂ ಮಿಗಲ್ಕೆ ಎರವಿಗೊಳ್ಳರದೇಕೆ 
ಮರುಳ್ಳಳೋ: ಸಮಯಪ, ೯. ೧೧೮) ನೇರವಾಗಿ 
(ತದ್ಗಿರೀಂದ್ರ ಮಧ್ಯಮಕೂಟದಿ೦ದ೦ ಸಯ್ತು ತೆಂಕಮೊಗದೆ 
ಬಂದು ವೃಷಭಾಚಳಮಂ ಕಂಡಂ: ಆದಿಪು, ೧೩. ೬೯ ವ); 
ಸತ್ಯ (ಸಯ್ತಾಯ್ತು ಅಜ್ಜನ ಮಾತು: ಪಂಪಭಾ, ೧೧. ೫೨) 

ಸಯ್ತುಮಾಡು - ಸರಿಪಡಿಸು (ಗಾಳಿಯಲೆಪಿನೊಳ್‌ ಅಲುಗುವ 
ಬ೦ಬಲ್ಲುರುಳ್ಳಳ ಬಂಬಲಿಂದಂ ತಳರ್ವ ಚಿನ್ನಪೂಗಳ್‌ 
ಅವಯವದೊಳೆ ಸಯ್ತುಮಾಡುವ ಕೆಯ್ದಮುಮಂ: ಆದಿಪು, 
೪.೯ ಫು 

ಸಯ್ದ - ಸತ್ಯವ೦ತ (ಪೊಣಗಣ್ಣೆ ಸಯ್ದರೆನೆ ತಾವೊಳಗಂ ತವೆ 


ತೋಡಿ ತಿಂದು ರಕ್ಕಸಿಯರ ಕಂಡ ಕುಂಬಳದ 
ಮಾಟ್ಕ್‌ವೊಲಾಗಿರೆ: ಪಂಪಭಾ, ೯. ೪೮); - ನೇರ 
ನಡತೆಯುಳ್ಳವನು (ನಿನ್ನೊಳೇಂ ಸಯ್ದವನಲ್ಲನೆ 
ಧರ್ಮತನೂಜಂ ಪೇಟ್ದುದಂ ಇನ್ನೆಮಗಿಂಬಿಕೆಯ್‌ 


ಸಯ್ದನೆಯಾಗು: ಪಂಪಭಾ, ೧೩. ೮೬); ಸನ್ನಡತೆಯವನು, 
ಪ್ರಾಮಾಣಿಕ (ಏಂ ಸಯ್ದನೋ ಸತ್ಯದೊಳ್‌ ಶರದೊಳ್‌ ಆ 
ಪಾಪೇಭಕಂಠೀರವಂ: ಶಾಂತಿಪು, ೪. ೨೧) 

ಸಯ್ದು ಸೈಪು, ಪುಣ್ಯ (ಎನ್ನ ಸಯಿನಿಂ ಭವತ್ತೇವೆ 
ದೊರೆಕೊಂಡುದೆನಗೆ ಇನ್ನಾವುದು೦ ಅರಿದುಂಟೆ: ಪಂಪರಾ, 
೭. ೭೮) ಅನುಕೂಲಕರ (ಚಕ್ರಿಯುಂ ಕೇಶವಾದಿಗಳೊಳ್ಳೆಟ್ಟನೆ 
ಕೋಪದಿಂ ತಳರ್ದಪಂ ಸಯ್ದಾದುದೀ ಕಾರ್ಯ: 
ಕರ್ಣನೇಮಿ, ೧೧. ೬೩) 

ಸರ - [ಸ್ವರ] ದನಿ (ಅಂತು ಬೆಳರ್ತ ಅಧರಂ ಕಣ್ಣಿಂ ತುಳ್ಳುವ 
ಕೆಂಪು ಸರದ ನಡುಕಂ ಮಿಗೆ ತನ್ನಂತಃಪುರಲಲನರಯರ್ಗೆ 
ರತಾಂತದ ವಿಭವಮನೆ ಮಾಡಿ ತಾಂ ಪೊಣಅಮಟ್ಟಂ: 
ಆದಿಹು, ೧೧. ೧೫೧); [ಶರ] ಬಾಣ (ನೆರೆದಿನಿವರುಮೀ 
ಲಕ್ಷ್ಮಮನಿರದಕ್ಕಟ ಸರದೆ ತೆಗೆಯಲಾರ್ತರುಮಿಲ್ಲಾ: ಪಂಪಭಾ, 
೨. ೫೨) 


ಸರಂಗೆಯ್‌ - ಶಬ್ದಮಾಡು (ಅಸುವಿಯೋಗ ಸಂಕಟದಿಂ 
ಸರಂಗೆಯ್ಯ ಜಟಾಯುವಂ ಕಂಡು: ಪಂಪರಾ, ೯. ೧೧೭ 
ವ) 

ಸರಂದೋಜು - ಸರಂಗೆಯ್‌ (ನೀನಿನಿತುಕಾಲಂ ನಾಂ 
ಬರ್ಪಾಗಳಿದಿರ್ವಂದು, ಸೇವೆಯಂ ಮಾಡುತಿರ್ದೆ, 
ಈಗಳದುಗೆಟ್ಟು ಕರೆದೊಡಂ ಮೊದಲಾಗಿ 
ಸರಂದೋಜೆದಪೆಯಿಲ್ಲ: ಪಂಚತಂತ್ರ, ೯೨ ವ) 

ಸರಕ್ಷಲೋಚನ - ಕೆಂಪು ಕಣ್ಣು[ಳ್ಳವನು] (ಕ್ರೀಡಾಸಕ್ತಂ 
ಸರಕ್ಷಲೋಚನಂ .. .. ಚಕ್ರಮನಿಟ್ಟಂ: ಪಂಪರಾ, ೧೬. ೧೫) 

ಸರಘ - ಜೇನು ನೊಣ (ನೃಪಸೇನಾಪತಿ 
ಸರಘಾಳಿಪರೀತಕ್ತೌದ್ರಪಟಳದಿಂದ ಎಳೆಯಂ ಪಾಳಿಪವೊಲ್‌ 
ಭಲ್ಲಚ್ಛಿನ್ನಾದಿಪಂ ಮೂರ್ಧಾಳಿಯಿಂದ ಆಚ್ಛಾದಿಸಿದಂ: 


ಶಾಂತಿಷು, ೧೧. ೨೪) 


೧೦೮೩ 


ಸರಟ - ಓತಿಕೇತ (ನರಿ ಶಶಕ೦ ವೃಕಂ ಸರಟಂ ಎಯ್ಯಮಿಗಂ 


ಮರೆವಿಂಡು ಸಿ೦ಹದಿ೦ ಒಪ್ಪುವುದಲ್ಲಿ ಕಾನನಂ: 
ಗಿರಿಜಾಕ ೧. ೭೩) 
ಸರಣ್ಣೆವರ್‌ - - ಶರಣಾಗತವಾಗು (ಕಾದುದು ಸರಣ್ಣೆ ವಂದರಂ 


ಆದುದು ಕಾಲಾಗ್ನಿ ಬಲವತ್‌ ಅರಿನೃಪತಿಗೆ ಕಾಪಾದುದು 
ನೆಲಕ್ಕೆ ತೋಳ್ವಲಂ: ಪಂಪಭಾ, ೭. ೨) 

ಸರತ್‌ - ಹೊಮ್ಮುವ (ದರದಳತ್‌ ಅರವಿಂದಬೃ್ಬಂದಗಂಧಾದರ 
ಸರತ್‌ ಉನ್ಮದಭೃಂಗನಾದಗೀತಂ ಸರಸಿ 
ಸುವಾಸಿನಿಯಂತೆ ಕಣ್ಣೆ ತೋರ್ಕುಂ: ರಾಜಶೇವಿ, ೧೦. ೬೫) 

ಸರದ - [ಶರತ್‌] ಕಾಲ (ಪರಾಗಶ್ರೀ ನೆಯ್ದಿಲ್ಲೊದವಿ ಬರೆ 
ಬ೦ದತ್ತು ಸರದಂ: ಲೀಲಾವತಿ, ೧೨. ೨೦) 

ಸರದು - - ಸರದ [ಶರದ] ಎಂಬ ಮದ್ಯ (ಮಧು ಸೀಧು ಕಟು 
ಸೀಧು ಪೋ ಪುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು 
ಮಾರೀಚಿ ತೊಡಪುಳಿಂದೆ ಸರದಿ೦ ಕಂಪಿಲ್ಲ: ಪಂಪಭಾ, ೪. 
೮೮) 

ಸರದಿ - [ಶರಧಿ] ಸಮುದ್ರ (ಸುರೇಂದನ ಬೆಸದಿ೦ ಸರದಿಯ 
ನೀರ್ದಂದು ಸುರಿದುವಂಬುದವೆಂಬರ್‌: ಸಮಯಪ, ೧೦. 
೮೪) 

ಸರಬ - [ಶರಭ] ಒಂದು ಬಲಿಷ್ಠ ಕಾಲ್ಪನಿಕ ಪ್ರಾಣಿ (ಸಿಂಗದ 
ಜಂಗುಳಿ ಸರಬದ ಸಂಗಡ೦ ಆ ನೃಪನ ತೇಜಮಂ 
ಮಖ್‌ೌವೊಕ್ಕಂಥೇಂ ಗಡಣಿಸಿ ಮೆಖ”ವುವೊಚೆಂಬೊಂಗಳ 
ಮಂದಿರದ ತೇಜವಾಜಿಸಮಾಜಂ: ಅನಂತಹು, ೧. ೧೧೯) 

ಸರಭೇದ - - ಶಕುನಶಾಸ್ತ (ಸರಭೇದ ರತಿತಂತ್ರ ಇಂದ್ರಜಾಲ 
ವಿವಿಧವಿದ್ಯೆಗಳೊಳಂ: ಪೌಷಭಾ, ೨. ೩೪ ವ) 

ಸರಲ್‌ - ಬಾಣ (ನಡುವ ಸರಲ್ಲೆ ಮೆಯ್ಕೊಳ್‌ ಅಡಂಗುವ 
ಸಂಕುಗೆ ದಿಂಕುಗೊಳ್ಳ ಕಕ್ಕಡೆಗೆ ಇದಿರ್‌ ಉರ್ಚುವ ಇಟ್ಟಿಗೆ .. 
. ಪಂಪಭಾ, ೧೦. ೯೪) 

ಸರವಟ್ಟಿ - ಬಾಣದ ಕೋಲು (ಆ ಸುಕೋಮಳಾಂಗಮೆ ಸರವಟ್ಟಿ 
ತೊಟ್ಟಲರ ಪಚ್ಚಮೆ ಬೆಳ್ಳಳ್‌ಯಾಗೆ ಕಾಮಿನೀಸಮಿತಿ 
ವಿರಾಜಿಸುರ್ದುದು .. .. ಮೋಹನಬಾಣದ ಮೊತ್ತಮೆಂಬಿನಂ: 
ಶಾಂತೀಶ್ವಪು, ೧೦. ೧೪೯) 

ಸರವರ [ಸರೋವರ] ಕೊಳ (ಶರದಂಬರಮುಂ ಮತ್ತೀ 
ಸರವರಮುಂ ವಿಳಸದತನುಧವಳಚ್ಛವಿಗಳ್‌: ಕವಿರಾಮಾ, ೩. 
೪೬) 

ಸರವಳಿಗೆ - ಶ್ಯಾವಿಗೆ (ಸರವಳಿಗೆಗಳಿನಿತು೦ ಪಾಲುರುಳಿವೊಲಿರೆ 
ಪಾಲೊಳೊಂದಿ ಮಗಮಗಿಸುವುದಂ ಸರವಳಿಗೆಯ 
ಪಾಯಸಮಂ: ಪಾರ್ಶ್ವನಾಪು, ೮. ೫೦) 

ಸರವಿ - ಹಗ್ಗ (ತಿಂದುದು ಮೇವಂತಿರೆ ಪುಲ್ಲ ಸರವಿಯಂ 
ಪುಲಿಗೋಣಂ: ಯಶೋಧಚ, ೩. ೪೫) 


ಸರವೇಚೆಸು - ಮಾಲೆಯಾಗಿ ಕಟ್ಟು ಒಂದರ ನಂತರ 
ಮತ್ತೊಂದನ್ನಿರಿಸುತ್ತ ಹೋಗು (ಚರಿತ ಪುರಾಣದೊಳ್‌ 
ಮಣಿಗಳಂ ಸರವೇಜಿೆಪವೋಲ್‌ ಭವಾವಳೀ 
ಸ್ಮರಣಕಥಾಭವಂಗಳಂ೦ ಬರೆದಂ: ನೇಮಿನಾಪು, ೧. 
೩೯) 

ಸರಸ್‌ - - ಸರೋವರ, ಕೊಳ (ಅದಣ ನೆಲೆಯೊಳಿರ್ದ 


ಅಕೃತ್ರಿಮ ಚೈತ್ಯಾಲಯಂಗಳಂ ಅಖಿಳ ಜಗತ್ಪಾವನಕರ ಸರಸ್‌ 
ಸರಸೀ ಸರಿನ್ನಾಥ ತೀರ್ಥಜಲಂಗಳಿಂದಂ: ಆದಿಷು, ೨. ೩೨ 
ವ) 


ww 
[ol 
2೬ 


ರಸವತ್ತಾದ (ತಾಮರೆಯರಲೊಳ್‌ 
ಸರಸಿಜಾಮೋದದೊಳೊಂದಿ ನಲಿದು ಸುಟಿವುದಳಿ 
ಕೆಲಕೆಲದೊಳ್‌: ಕವಿರಾಮಾ, ೩. ೧೨೭); ರುಚಿಕರವಾದ 
(ಸರಸಾನ್ನಪಾನ ಅತುಳಪಾತ್ರಮೀವುವು ನಿರಂತರಂ 
ದಶವಿಧಂಗಳಮರಕುಜ೦ಂಗಳ್‌: ಶಾಂತೀಶ್ವಷು, ೬ ೮೬); 
ಪ್ರೀತಿಯ ಚಟುವಟಿಕೆ (ತನ್ನ ರತ್ನವಿಸ್ಸುರಿತ ಕಿರೀಟಮಂ 
ಕವಿದು ತಾನೆ ನರಂಗೆ ಕಿರೀಟಿನಾಮಮಂ ಸರಸದಿಂ 
ಆಗಳುಚ್ಚರಿಸಿ ಸಾಹಸಮಂ ಪೊಗಟ್ಟಂ ಸುರಾಧಿಪಂ: 
ಪಂಪಭಾ, ೫. ೧೦೩) 

ಸರಸತಿ [ಸರಸ್ವತಿ] ವಿದ್ಯಾಧಿದೇವತೆ (ಸರಸತಿ ಸಿರಿ 
ತನ್ನಾನನದೊಳ್‌  ಉರದೊಳ್‌ ಇರೆ ಚತುರಾನನನುಂ 
ಕೃಷ್ಣನೆನಿಪಂ ಇಟೆವಬೆಡಂಗಂ: ಗದಾಯು, ೨. ೪೫) 

ಸರಸತಿಯೆಣಕಿಯ - ಸರಸ್ವತಿಯ ಗಂಡ, ಬ್ರಹ್ಮ (ಸಿರಿಯೆಜ್‌ಯಂ 
ಮಾದೇವಂ ಸರಸತಿಯೆಖಯರ್ಕಳ ಅಡಿಗಳೆಂಬೀ 
ಕೆಂದಾವರೆಗಳ್‌ ಪೊರೆಗೆಮ್ಮಂ ಪೊಸಸಿರಿಗಂಪಿ೦ 
ಪಣೌಮವಚೆಯಂ ಎಂತು ಅಂತೆ ಒಲವಿಂ: ಕಬ್ಬಿಗಕಾ, ೨) 

ಸರಸತಿವರ - ಸರಸ್ವತಿಯ ಗಂಡ, ಬ್ರಹ್ಮ (ನಾಲ್ಕು ಮೊಗಮುಂ 
ಪೊರೆಯೇಜೆರೆ. ಬಂದಿರ್ದ೦ಂ ಸರಸತಿವರಂ ಅಂಚೆಯೇಜೆಿ 
ನಲವಿ೦ ಬೊಮ್ಮಂ: ಕಬ್ಬಿಗಕಾ, ೨೨೯) 

ಸರಸಿಜಮಿತ್ರ - ಸರಸಿಜಬಾಂಧವ (ಸರಸಿಜಭವಂಗೆ ವಿಷ್ಣುಗೆ 
ಸರಸಿಜಮಿತ್ರಂಗೆ ಶಿಖಿಗೆ ಚಂಡಿಕೆಗೆ ಈತ೦ ಗುರು 
ದಯ್ವಮೆಂಬರ್‌: ಸಮಯಪ, ೮. ೧೦೯) 

ಸರಸಿಜವಿರೋಧಿ - ತಾವರೆಯ ವೈರಿ, ಚ೦ದ್ರ (ಸರಸಿಜ ವಿರೋಧಿ 


ಕಾ೦ತ್ಕಾಕರಂ ಅಮೃತಮಯಂ . . ಶಶಿ: ಕವಿರಾಮಾ, ೩. 
೧೦೨) 
ಸರಸಿಜಸಂಭವ ಎ -. ಕಮಲದಲ್ಲಿ ಹುಟ್ಟಿದವನು, ಬಹ್ಮ 


(ಪಟುವಗೆಯೊಳ್‌ ಭೈರವಂಬಾಯ್ಯಂತೆ ಬಂದು ನಿಂದ 
ಪುರಂದರನಲ್ಲಿಗೆ ಸರಸಿಜಸ೦ಭವ೦ ಬಂದು ಮಾರ್ಕೊಂಡು: 
ಪಂಪಭಾ, ೫. ೧೦೧ ವ) 

ಸರಸಿರುಹ - ತಾವರೆ 
ತೊಲಗಿಸೆ ಮಗಿದುದು 
ಯಶೋಧಚ, ೧. ೬೭) 

ಸರಸಿರುಹಭವ - ಬಹ್ಮ (ಸರಸಿರುಹಭವಂ ಬ್ರಹ್ಮಂ ಹಿರಣ್ಯಗರ್ಭಂ: 
ಅಭಿಧಾವ, ೧. ೧. ೧೧) 

ಸರಸೀ - ಕೆಲ್ಯಾಣಿ (ಅದಣ ನೆಲೆಯೊಳಿರ್ದ ಅಕೃತ್ರಿಮ 
ಚೈತ್ಯಾಲಯಂಗಳಂ ಅಖಿಳ ಜಗತ್ಪಾವನಕರ ಸರಸ್‌ ಸರಸೀ 
ಸರಿನ್ನಾಥ ತೀರ್ಥಜಲಂಗಳಿಂದಂ: ಆದಿಹು, ೨. ೩೨ ವ) 

ಸರಸೀಜಬಾಂಧವ - - ಕಮಲಬಂಧುವಾದ ಸೂರ್ಯ (ಆ 
ಸರಸೀಜಬಾ೦ಧವನ ಪಿಂಬಡಿನೊಳ್‌ ಕಡುವಿನ್ನನಾದುವಿಂತೀ 
ಸರಸೀರುಹ೦ಗಳ್‌ ಅವನೀಪದದೊಳ್‌: ಪಂಪಭಾ, ೪. ೪೭) 

ಸರಸೀರತ -. ಜಲಕೇಳೀಪ್ರಿಯ (ಈ ರಾಜಹಂಸನಂ 
ಸರಸೀರುಹಲಂಪಟನಂ ಅಸುರನೊರ್ವಂ ಗಡ 
ಕೊಲ್ಲಾರವೊಲ್‌ ಉದ್ಯತನಾದಂ  ಅಪಾರಬಲ ತಗುಳೆ 
ತಗುಣೆಗಾಟಂಗಾಡಲ್‌: ಶಾಂತಿಪು, ೮. ೬೮) 

ಸರಸೀರುಹ - - ಕಮಲ (ಆ ಸರಸೀಜಬಾಂಧವನ 
ಪಿ೦ಬಡಿನೊಳ್‌ ಕಡುವಿನ್ನನಾದುವಿ೦ಂತೀ ಸರಸೀರುಹ೦ಗಳ್‌ 
ಅವನೀಪದದೊಳ್‌: ಪಂಪಭಾ, ೪. ೪೭) 


(ಅಘಧ್ವಾಂತಮಧುಪಮಾಲಿಕೆಯಂ 
ಅವನ ಕರ ಸರಸಿರುಹಂ: 


೧೦೮೪ 


ಸರಸೀರುಹಜನ್ಮ - ಬ್ರಹ್ಮ (ಮದನನ ಕಾಯ್ದು ಮಾಣ್ಗೆ 
ಸರಸೀರುಹಜನ್ಮನ ಮೆಚ್ಚು ತೀರ್ಗೆ ಕೋಳ್ಗುದಿ ಮನದಿಂದಂ 
ಇಂದು ಪೊಲಮಾಖುಗೆ: ಪಂಪಭಾ ಪರಿಷತ್ತು ೫. ೧೮) 

ಸರಸೀರುಹೋದರ - - ವಿಷ್ಣು, ಕೃಷ್ಣ (ಎಂತುಪೇಕ್ಟಿಸುವುದೀ 
ಮಖಮಂ ಸರಸೀರುಹೋದರಾ: ಪಂಪಭಾ, ೬. ೨೫) 


ಸರಸೋಕ್ತಿ - ರಸದಿಂದ ಕೂಡಿದ ನುಡಿ (ಸರಸೋಕ್ತಿ 
ಪೌಢಿಯಿಂದಂ ನಿಲಿಸಿ ಪಡಿಯಣಂ ಬಂದು .. . ಉಘೇ 
ಬಿನ್ನಪಂ ದೇವ ದೇವೇಶ್ವರನೆಟ್ಟಂದಿರ್ದಪಂ ಬಾಗಿಲೊಳ್‌ 


ಎನೆ: ಜಗನ್ನಾವಿ, ೧೧. ೬೮) 

ಸರಸ್ಪತಿ - ವಿದ್ಯಾಧಿದೇವತೆ (ಪರಮಜಿನೇಂದವಾಣಿಯೆ ಸರಸ್ವತಿ 
ಬೇಅದು ಪೆಣ್ಣ ರೂಪಮಂ ಧರಿಯಿಸಿ ನಿಂದುದಲ್ತು: ಆದಿಷು, 
೧.೯) 


ಸರಸ್ಪತೀ ಕಳಹಂಸಂ - - ಸರಸ್ವತಿಯ ವಾಹನವಾದ 
ಹಂಸದಂತಿರುವವನು (ಮಾನಸದೊಳ್‌ ಹಂಸೆಯವೋಲ್‌ 
ಮಾನಸವಾಗ್ಯನಿತೆ ತನ್ನ ಮಾನಸದೊಳಿವಂ 
ಮಾನಸವೆಂದಗಲದೆ ನಿಲೆ ಮಾನಸನಾದಂ 
ಸರಸ್ಪತೀಕಳಹಂಸಂ: ಪಂಪಭಾ, ೨. ೩೬) 

ಸರಸ್ಪತೀದ್ರೋಹ - ವಿದ್ಯಾದ್ರೋಹಿ (ಸರಸತಿಯನಬಲೆಯಂ 


ಗೋಣ್ಮುರಿಗೊಂಡು ಅರ್ಥಕ್ಕೆ ಕುದಿದು ನೋಯಿಸುವಂ 
ಅಕ್ಕರಿಗನೆ ಪಾತಕನಾತನೆ ಸರಸ್ವತೀದ್ರೋಹಂ: ಅಜಿತಪು, ೧. 
೮೯) 


ಸರಸ್ಪತೀಮತಿ - ಎ ಬುದ್ಧಿಯುಳ್ಳವನು (ಏಕಜೆಯ 
ಪೋದವರಾದವರೊಳ್‌ ಸರಸ್ವತೀಮತಿ ಕವಿತಾಗುಣಕ್ಕೆ 
ಪದೆದೆಯ್ದೆವರಲೈ; ಪಂಪಭಾ, ೧೪. ೬೧) 

ಸರಳ — ಧೂಪದ ಮರ (ಸರಳಸಾರಾಮೋದಂ 
ಉದ್ದಾಮಭ್ಯಂಗರವಂ ಚಕ್ರಿಯನಾಜಿಸಿತ್ತು 


ವಿಜಯಾರ್ಧೋಪಾಂತ ಮಂದಾನಿಳಂ: ಆದಿಪು, ೧೩. ೯); 
ದೇವದಾರು ಎಂದು ನರಸಿಂಹಶಾಸ್ತಿ] ; ತೇಗದ ಮರ 
[ಡಿಎಲ್‌ಎನ್‌] (ಸರಳ ತಮಾಳ ತಾಳೆ ಹರಿಚಂದನ ನಂದನ 
ಭೂಜರಾಜಿಯಿ೦ ಸುರಿವ ಅಲರೋಳಿ ತದ್ವನಲತಾಂಗಿಯ 
ಸೂಸುವ ಸೇಸೆಯಾಯ್ತು: ಪಂಪಭಾ, ೫. ೫೨) 
ನೇರವಾದುದು (ಸರಳ೦ ವಕ್ರ೦ ತರಳಂ ಸ್ಥಿರಂ ಉಚ್ಚಂ 
ನೀಚ೦ ಈಕ್ಷಣಕ್ಕೊದವೆ ತಮಂ ಸರಿಯಾದುವು: ಚಂದ್ರಪ್ರಪು, 
೮. ೨೧) 

ಸರಳಿಸು ಹಾರು (ಸರಳಿಸುವ ಏಣ೦ ಓಡುವ ಮೊಲಂ 
ಬಗೆಗುಂದುವ ಖಡ್ಗಿ ನಿಲ್ವ ಸೂಕರಂ: ಶಬರಶಂ, ೩. ೪೮); 
ನೇರವಾಗು (ತೊಜ್‌ಗಳ್‌ ಪರಿಗೆಟ್ಟುವು ಬೆಳ್ವಯಲೊಳ್‌ 
ಸರಳಿಸಿದುವು ಮರುಮರೀಚಿಕಾ ವಾಹಂಗಳ್‌: ಪಂಪರಾ, ೭. 
೮೬) 

ಸರಿ - ಓಡಿಹೋಗು (ಸರಿ-ಪಲಾಯನೇ: ಶಬ್ದಮದ, ಧಾ ೬೦೧); 
ಮಳೆ (ಸಿಡಿಲಿಂ ಮಿಂಚಿಂ ಘನಧ್ವಾನದಿಂದಿಳೆ ಕಂಪಂಗೊಳೆ 
ಸೋನೆಯಿಂ ಸರಿಯಿಂ ತಂದಲ್ಲಳಿಂದಂಂದು 
ಭೂತಳಮೇಕಾರ್ಣವಮಾಗೆ ಚಕ್ರಿಯ ಬಲಕ್ಕಾತಂಕಮಂ 
ಮಾಡಿದರ್‌: ಆದಿಪು, ೧೩. ೫೯); ಧಾರೆ (ದೇವರ ಪಣಗಳ 
ರವದೊಳ್‌ ದೇವರ ಸುರಿವರಲ ಸರಿಯ ಬೆಳ್ಳರಿಯೊಳ್‌ 


ತದ್ದೇವವಿಮಾನಾವಳಿಯೊಳ್‌: ಪಂಪಭಾ, ೧. ೧೪೭); 
ಪ್ರವಾಹ. (ಆತ ಸರಿಯೊಳಾದೊಡಂ ಅಂಚೆಯೆಂಬುದಂ 
ಕೆಜಯೊಳಾದೊಡಂ ಬಾಟ್‌ಯೆಂಬುದಂ ಸೈರಿಸಂ: 


ಕಬ್ಬಿಗಕಾ, ೧೧೬ ವ) 


ಸರಿಗಾಣ್‌ - ಸಮಾನವೆಂದು (ಮಜುವಕ್ಕದ 
ನಾಯಕರನಾಜಿಯೊಳ್ಳಂಡು ಬೆಳ್ಳಕ್ಕಿಯ 
ಪಿಂಡಿಂಗವಂದಿರಂ ಸರಿಗಂಡಂ: ಪಂಪರಾ, ೯. ೫೮) 

ಸರಿಗೆ - [ಚಿನ್ನದ] ನೂಲು (ಸರಿಗೆಯೊಳ್‌ ಸಮೆದ ಅಕ್ಷಮಾಲಿಕೆ 
ಪೊನ್ನ ಮುಂಜಿ ತೊಳಪ್ಪ ಕಪ್ಪುರದ ಭಸ್ಮರಜಃ ತ್ರಿಪುಂಡಕಂ 
ಒಪ್ಪೆ ಪಿಂಗಜಟಾಳಿ ತಾವರೆಯ ಸೂತ್ರದೊಳಾದ ಜನ್ನವಿರಂ 
ದುಕೂಲದ ಕೋವಣ೦ ಕರಂ ಒಡಂಬಡೆ ನೋಟಕರ್ಕಳಂ 
ಆ ತಪಸ್ವಿ ಮರುಳ್ಳಿದಂ: ಪಂಪಭಾ, ೬. ೮); ಒಂದು ಆಭರಣ 
(ಪೂತ ಸುರಯಿಯ ಮುಗುಳಂ ಪಸವಟ್ಟಂತೊರ್ವಳ್‌ ತನಗೆ 
ಸರಿಗೆಗಂ ಲಂಬಣಕ್ಕಂ ಅಟ್ಟೆಯೆ ಕೊಯ್ದಳ್‌: ಆದಿಷು, ೧೧. 
೧೦೩) 

ಸರಿಗೆಕಂಕಣ - ([ಸರಿಗೆ-ಕಂಕಣ] ತಂತಿಯಿಂದ ಮಾಡಿದ ಬಳೆ 
(ಮೃಣಾಳನಾಳದೊಳ್‌ ಸಮೆದ ಸರಿಗೆಕಂಕಣಳುಮಂ: 
ಪಂಪಭಾ, ೫. ೬ ವ) 

ಸರಿಣಿ - ನದಿ (ಸುರ ಸರಿಣಿ ತರುಣ ಸಸಿ ಶಿಖಿಯುರಗಂ ಗರಳಂ 
ವಿಭೂತಿ ಗಜಕೃತ್ತಿ: ತ್ರಿಷಷ್ಟಿಪು, ೧೪. ೨೭) 

ಸರಿತ್‌ - ನದಿ (ಸುರ ಸರಿತ್‌ ಕಲ್ಲೋಲಮಂ ಯಾಮುನಾ 
ಜಲಮಂ ಪೊಕ್ಕು ಅಘಮರ್ಷಣಂ ಮುಳುಗಿದಂತಿರ್ದಂ: 
ಪಂಪರಾ, ೭. ೧೧೭) 

ಸರಿತ್ತನಯ - ಗ೦ಗಾಪುತ್ರ, ಭೀಷ್ಮ (ಗಾಂಡೀವಿ ತರ್ಪಾಗಳ್‌ ಈ 
ಕೃಪಂ ಈ ಸೈಂಧವಂ ಈ ಸರಿತ್ತನಯಂ ಈ ರಾಧೇಯಂ ಈ 
ಮದ್ರಭೂಮಿಪಂ ಈ ಕುಂಭಜಂ ಈ ಕುರುಪ್ರವರರಂದೇಂ 
ಹಮ್ಮದಂಬೋದರೇ: ಗದಾಯು, ೨. ೩೪) 

ಸರಿತ್ಛತಿ - ನದಿಗಳ ಒಡೆಯ, ಸಮುದ್ರ (ಆಯತ್ತ ಸರಿತ್ತಶಿ 
ಮಹಿಮೆಗಂ ಏಕೀಕೃತ ಧರಾಧಿಪಾಭಿರಾಮತೆಗಂ 
ತಾನೊರ್ವನೆ ನಿರುಪಮ ಜನ್ಮಭೂಮಿಯಾಗಿ: ಶಾಂತಿಪು, ೩. 
ರ್ಳ ವ) 

ಸರಿತ್ಲುತ - ಗಂಗಾನದಿಯ ಮಗ, ಭೀಷ್ಮ (ನಿನ್ನ ಪೆಡಗೆಯ್ಗಟ್ಟಂ 


ಎಣಿಸು 


ಶರದಿಂ ಬಿಡಿಸಿದನಲ್ಲನೆ ಸರಿತ್ಸುತಂ ಬನ್ನವಿನ್ನವು 
ಎಂಬುವುಮೊಳವೇ: ಪಂಪಭಾ, ೮. ೫೩) 

ಸರಿದಧಿಪತಿ - ಸರಿತ್ರತಿ (ಸರಿದಧಿಪತಿಯಂ ದೋಷಾಕರಂ 
ಅಂತರ್ಲೀನನಾಗಿಯುಂ ಪೆರ್ಚಿಸುಗುಂ: ಕವಿರಾಮಾ, ೩. 
೩೫) 

ಸರಿದೊರೆ - ಸಮಾನ (ಭೂವಳಯದೊಳದಟರೊಳರೇ 
ಸರಿದೊರೆಗೆ ವರಲ್‌: ಕರ್ಣನೇಮಿ, ೧೧. ೧೧೯) 

ಸರಿನ್ನಾಥ -  [ಸರಿತ್‌*ನಾಥ] ಸರಿತ್ರತಿ (ಅಕೃತ್ರಿಮ 


ಜೈತ್ಯಾಲಯಂಗಳ೦ ಅಖಿಲಜಗತ್ತಾವನ ಸರಸ್ಸರಸೀಸರಿನ್ನಾಥ 
ತೀರ್ಥಜಲಂಗಳಿ೦ದ೦ .. . ಅರ್ಜಿಸಿ: ಆದಿಪು, ೨. ೩೨ ವ) 

ಸರಿವರ್‌ - ಸಮಾನವಾಗು (ಯುವರಾಜ೦ ಕಣ್ಣೊಳಿಸಿದಂ 
ಇಂದನೊಳುಪೇಂದನೊಳ್‌ ಸರಿವರುತುಂ: ಚಂದ್ರಪ್ರಪು, ೪. 
೮೧) 

ಸರಿವರೆಯ - ಓರಗೆ, ಒಂದೇ ವಯಸ್ಸು (ಸರಿವರೆಯರ್‌ 
ಸಮರೂಪರ್‌ ಸಿರಿವಂತರ್‌ .. . ಖಚರರ್‌: ಶಾಂತೀಶ್ವಹಪು, 
೨. ೨೯) 

ಸರಿವಟ3 ದ ಜಡಿಮಳೆ 
ಭುವನಂದೋರಂತಿರೆ 
ಕುಸುಮಾಕಾ, ೬. ೨೯) 


(ಜ೦ರಭಾಮಾರುತರುತಿಯಿ೦ 
ಕಿವುಡುವಟ್ಟುದಾ ಸರಿವಟೌಯೊಳ್‌: 


೧೦೮೫ 


ಸರಿಸೃಪ — - ಹಾವಿನಂತಹ ಹರಿದಾಡುವ ಜೀವಿಗಳು 
(ಕ್ರಮದೊಳ್‌ ಅಸಂಜ್ಞಿಯುಂ ಸರಿಸೃಪಾವಳಿಯುಂ 
ವಿಹಗಾಳಿಯು೦ ಭುಜ೦ಗಮತತಿಯುಂ ಮೃಗಾರಿಗಣಮುಂ 
ಲಲನಾಜನಮುಂ: ಆದಿಪು, ೫. ೯೪) 

ಸರೀಸೃಪ - ಹಾವು (ಆ ಸರೀಸೃಪಮುಂ ವಿಹಗಮುಂ 
ಪುರುಷನುಂ ಉದಯಿಸುಗುಂ ಏಟುನರಕ೦ಗಳೊಳಂ: 
ಸುಕುಮಾಚ, ೧೧. ೫೦) 

ಸರುಗ - [ಚರುಕ] ಅನ್ನ ಚರು (ಅನರ್ಫ್ಯಮಣಿವಿಷ್ಟರದೊಳ್‌ 
ಕುಳ್ಳಿರ್ದು ಸರುಗನುಣೆ ಕಂಡುದಣೆಂ: ಆದಿಷು, ೧೫. ೪೨); 
ಭೂಮಿಗಿಡುವ ನೈವೇದ್ಯ (ಸರುಗಂ ಪೂಸಿದೊಡಂ 
ಮನೆದಯ್ಷಕ್ಕಿಕಿದೊಡ೦ ಘನಮಾಗದು ಬೆಳಸು ನಿಯತಂ 


೫% 
ಎಂಬರುಮೊಳರೇ: ಸಮಯಪ, ೯. ೪೦) 


ಸರುಗವಾಡು -  ಮೇಯುವುದು (ಇನ್ನಂತೆ ಸಲೆ 
ಸರುಗವಾಡುವುದು ಅ೦ತದಜೆ೦ ಮುಖಂ ಅಮೇಧ್ಯಮೆಂಬರ್‌ 
ಅದುಚಿತಂ: ಸಮಯಪ, ೯. ೭೨) 


ಸರುಗಾಡು - ಮೇಯಲು ಸುಳಿದಾಡು (ಕವಿಲೆಗಳ ಪೆರಶಗೆ 
ಪರಿಪರಿದು ಅವು ಸರುಗಾಡುತ್ತುಮಿರ್ದೊಡೆ ಅಂತಿರೆ 
ಬಲಗೊಂಡು ಇವು ದೆಯ್ದಮೆಂದು ಪೊಡೆವಡುವರ್‌: 
ಸಮಯಪ, ೯. ೬೮) 

ಸರುಜ - ರೋಗಿ (ಬಳಂ ಸರುಜನ ಬಳವೆನಿಸಿ 
ನೋಳ್ಳೊಡಳಿದುದು ರಣದೊಳ್‌: ತ್ರಿಷಷ್ಟಿಷು, ೨೪. ೩೪೦) 

ಸರುಸಪ - [ಸರ್ಷಪ;] ಸಾಸಿವೆ (ಉತ್ಪಕ್ಕೆ: ಸರ್ಷಪಂ-ಸರುಸಪಂ, 


ಸರ್ಷಪಮೆಂದು ಸಾಸವೆ: ಶಬ್ದಮದ, ೨೬೮ ಪು 

ಸರೋಂಬು - ಕೊಳದ ನೀರು (ಬಿರಯಿಗಳನೆಚ್ಚು ರಕ್ತಂಬೊ 
ರೆದರಲಂಬ೦ ಸರೋಂಬುವೊಳ್ತೊಳೆಯಲ್ಕ[ೆಂದು ಅರಲಂಬ೦ 
ಇಳಿಪಿದಂತಿರೆ ತರುಣಿಯರ ಸರಕ್ತಕೇಕರಂ ಮಾರ್ಷೊಳೆಗುಂ: 
ರಾಜಶೇವಿ, ೧೦. ೬೭) ೦ 

ಸರೋಜದಳಾಯತಾಕ್ಷೀ - ತಾವರೆಯ ದಳದಂತೆ ವಿಶಾಲವಾದ 
ಕಣ್ಣುಳ್ಳವಳು (ಬಿಡದೆ ಅಟಲ್ವ ಬಂಧುಜನದ ಒಟ್ಕುಡಿಯದ 
ಕಣ್ಣೀರ ಪೂರಂ ಆ ಪ್ರೇಶತಮ೦ ಓಗಡಿಸದೆ ಸುಡುವುದು 
ಗಡಂ ಇನ್ನುಡುಗುವುದೀ ಶೋಕಮಂ 
ಸರೋಜದಳಾಯತಾಕ್ಷೀ: ಪಂಪಭಾ, ೨. ೨೮) 

ಸರೋಜನಿಲಯ - - ಕಮಲದಲ್ಲಿ ವಾಸಿಸುವವನು, ಬಹ್ಮ 
(ಕುಳಗಿರಿಯಂ  ಸರೋಜನಿಲಯಂ ಮನುಜಾಕೃತಿಯಾಗೆ 
ಮಾಡಿದಂತು ಒಳನ್‌ ಎನಿಪಂತುಟಪ್ಪ ಪೊಸಬಣ್ಣದೊಳ್‌: 
ಪಂಪಭಾ, ೨. ೩೮) 


ಸರೋಜನಿಳಯೆ - - ಲಕ್ಷ್ಮಿ (ಎನ್ನ ಬರ್ಪನ್ನಂ ಅರಸನಂ 
ಅಗಲದೆ ವಿಕಸಿತಶತಪತ್ರಾತಪತ್ರದ ತಣ್ಣೆಟಲುಮಂ 
ಕುಂದಲೀಯದಿರು ಎಂದು ನಿಯಮಿಸಿ: ಪಂಪಭಾ, ೧೩. 
೧೦೫ ವ) 

ಸರೋಜಷಂಡ - ತಾವರೆಯ ಸಮೂಹ, ಕೊಳ (ಕಾಣ್ಣಿರಾ 
ಬಳಯುತನಂ ಪುರೋಪವನ ಷಂಡ ಸಮೀಪ 


ಸರೋಜಷಂಡದೊಳ್‌: ಪಂಪರಾ, ೭. ೧೧೦) 

ಸರೋಜಾನನೆ - ಕಮಲಮುಖೀ (ಜ್ಞಾನದಿನಿರ್ದು ನಿಟ್ಟಪೊಡೆ 
ದಿವ್ಯಮುನೀಂದ್ರಂ ಕೊಟ್ಟ ಮಂತ್ರಸಂತಾನಮನೋದಿಯೋದಿ 
ಯಮರಾಜನನದ್ಭುತತೇಜನ೦ ಸರೋಜಾನನೆ ಜಾನದಿಂ 
ಬರಿಸೆ: ಪಂಪಭಾ, ೧. ೧೧೯) 


ಸರೋಧಿ - ಸಮುದ್ರ (ಎರಡು೦ ಸೈನ್ಯಸರೋಧೀಯಿಂ 
ಕವಿತರುತ್ತಿರ್ದತ್ತು ನಾನಾಂಶುವಿಸ್ತರ ಕೂರ್ಮಾವಳಿಯೆಂಬಿನಂ; 
ಶಾಂತೀಶ್ವಪು, ೮. ೭೧) 

ಸರೋಭವ - ಕಮಲ (ಪೂಜಿಸಿದಂ ಉದ್ಯತ್‌ ಸೌರಭಾಂಭಃ 
ಸರೋಭವಮುಖ್ಯಪ್ರಸವಾತಿ ಶೋಭಿತ ಸುಗಂಧ 
ವಾದ್ಯರವದಿ೦ ಭೂಭಾಮಿನೀಭೂಷಣಂ: ರಾಜಶೇವಿ, ೧೦. 
೫೮) 

ಸರೋಮಾಳಿ ರೋಮರಾಜಿ (ಆ ವನಿತೆಯ ಗರ್ಭದ 
ಬಾಳಂಗೆತ್ತಿದನಂ ಎನಿಸಿದುದು ಸರೋಮಾಳಿ ಕುಚಯುಗಂ 
ಕೃಷ್ಣಮುಖಂ: ನೇಮಿನಾಪು, ೨. ೨೫) 

ಸರೋರುಹ ಸರೋಭವ ಆಲುಳಿತವಿಳಾಸಂ ಅಗ್ನಿ 
ದಿನನಾಥವಿಯೋಗದೊಳ್‌ ಆದ ಅವಸ್ಥೆ ಅಗ್ಗಳಿಸಿರೆ ಕಂಡು 
ತಾಂ ನಲವಿನಿಂ ನಗುತಂ ನೆಲೆವೆರ್ಜಿ ರಂಜಿಪುತ್ತಳಿನಿಗೆ 
ಕೋಪದಿಂ ಪುದಿದು ಪಲ್ಮೊಜ"ವಂದಮಾಯ್ತು ಕುಟಳಿತ 
ಸರೋರುಹೋದರಗತ ಉನ್ನದ ಭೃ೦ಗರುಣತ್ಮೃತಸ್ಪನಂ: 
ಶಾಂತೀಶ್ವಪು, ೧೧. ೧೦) 

ಸರೋವರನಿವಾಸಿನಿ - - [ಜೈನ] ಜಿನಜನನಿಯನ್ನಲಂಕರಿಸಲು 
ನಿಯೋಜಿತರಾದ ಆರು ಮಂದಿ ದೇವತೆಗಳು 
(ಪದ್ಮಾದಿಸರೋವರನಿವಾಸಿನಿಯರಪ್ಪ ಶ್ರೀ ಹೀ ಧೃತಿ ಕೀರ್ತಿ 
ಬುದ್ಧಿ ಲಕ್ಷ್ಮಿಗಳೆಂಬ ಅಜುವರುಮಂ: ಆದಿಷು, ೭. ೩ ವ) 

ಸರ್ಗ - ಸೃಷ್ಟಿ (ಇದು ಸರ್ಗಕ್ಕೆಂದು ಪದ್ಮೋದ್ಧವಂ ಸುದತೀರತ್ನ 
ಸಮೂಹಮಂ ಮದಪಿನಿಂ ಬಯ್ದಿಟ್ಟ ಭಂಡಾರಂ: ಕಾದಂಸಂ, 
೫. ೧೬) 

ಸರ್ಪದಷ್ಟ - ಹಾವಿನಿಂದ ಕಚ್ಚಲ್ಪಟ್ಟವನು (ಒರ್ವ ನಿರ್ಬುದ್ಧಿ 
ಗಾರುಡಿಗಂ ಗಾರುಡಮಂ ಕಲ್ತು ವಿದ್ಯಾಪ್ರತ್ಕಯಮಂ 
ನೋಡಲೆಂದು ಸರ್ಪದಷ್ಟನ೦ ಅಜಸುತ್ತುಂ: ಪಂಚತಂತ್ರ, 
೩೪೯ ವ); ಹಾವಿನ ಕಚ್ಚುವಿಕೆ (ವಸುಮಿತ್ರನೆಂಬೊಂಗೆ 
ಸರ್ಪದಷ್ಟಮಾದೊಡೆ: ವಡ್ಡಾರಾ, ಪು. ೧೪, ಸಾ. ೨೨) 

ಸರ್ಪರೋಗಿ - - ವಿಸರ್ಪಿಯೆ೦ಂಬ ರೋಗ ಬಂದವನು (ನಡೆ 
ನಾರಾಚದ ನೋವಿನ ನಡುಕಂ ಪಿರಿದಾಯ್ತು 
ಸರ್ಪರೋಗಿಯ ಸೆರೆಯಂ ಬಿಡಿಸಿದವೊಲ್‌: ಪಂಪಭಾ, ೧೨. 
೭೧) 

ಸರ್ಪಾಗ್ನಿ - (ಪೂಗೊಯ್ಯಲ್‌ ಪೋಗಿ ಸರ್ಪಾಗ್ನಿ ನಿಮಿತ್ತದಿಂ 
ಸತ್ತು: ಚಾವುಂಪು, ಪು. ೨೧೬. ಸಾ. ೪) 

ಸರ್ಪಿ - ತುಪ್ಪ (ಸದ್ಯಃ ತಪ್ತ ಸರ್ಪಿಃ ಸುಗಂಧೋಪೇತಂ 
ಸುಟಿಯಲ್‌.... .. ಪೊಕ್ಕಂ ಅಕ್ರೂರಂ: ಜಗನ್ನಾವಿ, ೫. ೭೭) 

ಸರ್ವಗ ಎಲ್ಲೆಡೆಯಲ್ಲಿಯೂ ಸಂಚರಿಸುವವನು, ದೇವರು 
(ನೀಲಗೀವ ಚಿನ್ಮೂರ್ತಿ ಸರ್ವಗ ನಿರ್ಲೇಪ ನಿರೀಹ ನಿಷ್ಕಲ: 
ಉದ್ಭಟಕಾ, ೧೧. ೬೦) 


ಸರ್ವಗ್ರಾಸಂಗೊಳ್‌ - ಪೂರ್ತಿ ನುಂಗು (ಕಂಡೆಂ 
ಗ್ರಹಣಮನದನಾಖಂಡಲ ದಿಜ್ಮುಖದೆ ಬಂದು 
ಸರ್ವಗ್ರಾಸಂಗೊಂಡತ್ತಪರಾದಿತ್ಕನ ಮಂಡಲಮಂ 


ಬಾಹುರಾಹು ಸತ್ಯಾಶ್ರಯನಾ: ಗದಾಯು, ೧. ೨೬) 
ಸರ್ವಜ್ಞಭಿಂಬಾವಳಿ - - ತೀರ್ಥಂಕರ ಮೂರ್ತಿಗಳು (ಪ್ರತ್ಯಗ್ರ 
ಚಿಂತಾಮಣಿಮಯ ರಚನಾಶ್ಚರ್ಯನಿಶ್ಮೇಷಧೂಷಾರ್ಚನೆಯಂ 
ಸರ್ವಜ್ಞಬಿಂಬಾವಳಿಗೆ ಪರಸಿದರ್‌ ಮಸ್ತಕನ್ಯಸ್ತಹಸ್ತರ್‌: ಆದಿಷು, 
೧೪. ೧೧೬) 
ಸರ್ವಜಗತಾಂ ಸಮಸ್ತ ಜಗತ್ತಿಗೂ ಒಡೆಯನಾದ (ಸ 
ಸರ್ವಜಗತಾಂ ಗುರುರ್ಗಿರಿಸುತಾಪತಿಃ ಪಾತು ನಃ ೪. ೨೭) 


೧೦೮೬ 


ಸರ್ವತೋಭದ್ರ ಚೌಕಾಕಾರವಾದ ಅರಮನೆ ಅಥವಾ 
ದೇವಾಲಯ (ಸುತ್ರಾಮನೆ ಸೂತ್ರಧಾರನಾಗಿಯುಂ ಕಲ್ಲಜರೆ 
ಶಿಲ್ಪಿಗಳಾಗಿಯು೦ ಸಮೆದ ಚೆಲ್ವಿಂಗೆ ಸರ್ವತೋಭದ್ರಮೆನಿಸಿದ 
ಸರ್ವತೋಭದ್ರಂಗಳೊಳಂ: ಆದಿಹು, ೬. ೧೦೬ ವ); ಬೇವು 
(ಈ ವರ್ಧಮಾನಂ ನಯನಾನಂದವರ್ಧಮಾನಮಾದುದು 
ಈ ಸರ್ವತೋಭದ್ರಂ ಸರ್ವತೋಭದ್ರಮೆಂಬ ವಾಕ್ಕಾರ್ಥಮಂ 
ಅನ್ವರ್ಥಂ೦ ಮಾಡಿದುದು: ಮಲ್ಲಿನಾಹು, ೫. ೩೬ ವ); [ಜೈನ] 


ರಾಜರು ಮಾಡುವ ಮಹಾ ಜಿನಪೂಜೆ (ಸಮಸ್ತ 
ಧಾರ್ಮಿಕಜನಂಗಳಂ ಬರಿಸಿ ಸರ್ವತೋಭದ್ರಮೆಂಬ 
ಮಹಾಮಹಿಮೆಯಂ ಮಹೋತ್ಸವದಿಂದ ಎಂಟು 
ದಿವಸಂಬರಂ ಮಾಡಿ: ಆದಿಪು, ೧೬. ೬೨ ವ) 
ಸರ್ವನಮಸ್ಯ - ತೆರಿಗೆ ಮುಕ್ತವಾದುದು (ಪುರಂಗಳುಮಂ 


ಭೂಸುರಪುರವರ್ಯಂ೦ಗಳಪ್ಪ ಸರ್ವನಮಸ್ಕಂಗಳುಮಂ .. .. 
ನೋಡುತ್ತುಂ: ಲೀಲಾವತಿ, ೫. ೧೯) 

ಸರ್ವನಿವೇದಕ ಒಂದು ಯಜ್ಞ (ಸರ್ವನಿವೇದಕಮೆಂಬ 
ಯಜ್ಞದೊಳ್‌ ಕ್ಷಿತಿ ಪೊಗಟ್ಟೆನಮಿತ್ತು: ಪಂಪಭಾ, ೨. ೪೫) 

ಸರ್ವಭಾಷಾಸಾಮಾನ್ಯ - ಎಲ್ಲರಿಗೂ ಅವರದೇ ಭಾಷೆಯಲ್ಲಿ 
ತಿಳಿಯುವುದು (ಶ್ರೀಮತ್ತೀರ್ಥಾಧಿಪನ ವದನಾಂಭೋಜದಿಂ 
ಸರ್ವಭಾಷಾಸಾಮಾನ್ಯ ಶ್ರೀವಚನಮೊಗೆದತ್ತು: ಯಶೋಧಚ, 
೧. ೭೧) 

ಸರ್ವರತ್ನ - [ಜೈನ] ನವನಿಧಿಗಳಲ್ಲಿ ಒಂದು (ಶ್ರೀಗೃಹದೊಳ್‌ 
ಪುಟ್ಟಿದ ಕಾಳ ಮಹಾಕಾಳ ನೈಸರ್ಪ ಪಾಂಡುಕ ಪದ್ಮ ಪಿಂಗಳ 
ಮಾಣವಕ ಶಂಖ ಸರ್ವರತ್ನಂಗಳೆಂಬ ನವನಿಧಿಗಳುಂ: 
ಆದಿಷು, ೧೫. ೬ ವ) 

ಸರ್ವರ್ತುಕ - ಎಲ್ಲ ಯತುಗಳಲ್ಲಿಯೂ ಚಿಗುರು, ಹೂ, ಕಾಯಿ, 
ಹಣ್ಣುಗಳನ್ನು ಬಿಡುವ (ಸರ್ವರ್ತುಕಮೆ ಬನಂ 
ನೆಲನುರ್ವರೆಯೆ ಕೊಳಂ ಸಮಂತು ಪೂಗೊಳನೆ 
ಬಟೆಕ್ಕೂರ್ವೀಂದಂ ರೋಹಣಮೆ ಗಡಾರ್ವರ್ಣಿಸಲಜಿವರಣ್ಣ 
ತಜ್ಜ್ಞನಪದಮಂ: ಚಂದ್ರಪ್ರಪು, ೩. ೧೦) 

ಸರ್ವರ್ತುಕನಂದನ - - ಎಲ್ಲ ಕಾಲದಲ್ಲಿಯೂ ಎಲ್ಲ 
ಯತುಗಳೂ ಇರುವ ಉದ್ಯಾನವನ (ಆ ತ್ರಿಲೋಕತಿಲಕನ 
ಜನ್ಮೋತ್ಸವದೊಳ್‌ ಏಕಸಮಯಸಮವತೀರ್ಣ ಸರ್ವರ್ತುಕ 
ನಂದನ ವಿಕಸತ್‌ ಅಶೋಕ: ಆದಿಪು, ೭. ೩೬ ವ) 

ಸರ್ವರ್ತುಕೋದ್ಯಾನ ದ ಸರ್ವರ್ತುಕನಂದನ 
(ಸರ್ವರ್ತುಕೋದ್ಯಾನ  ನಂದನದಿಂ ಸೌಂದರಸೌಂದರೀ 
ನಿವಹದಿಂದಂಭೋಜಪಂಡಂಗಳಿಂ ತನಗನ್ವರ್ಥಂ ಎನಿಪ್ಪುದಾ 
ಪುರವರಂ ಶೋಭಾವತೀನಾಮದಿಂ: ಪಂಚತಂತ್ರ, ೨೫೨) 

ಸರ್ವತ್ರಾತಿಶಯಂ ತ್ಯಜೇತ್‌ - ಎಲ್ಲೆಡೆಯೂ ಅತಿರೇಕವನ್ನು 
ಬಿಡತಕ್ಕದ್ದು (ಮನಮಿಕ್ಕದಿರ್‌ ಸೊವಡನೆಂದುಂ ಮಾಡದಿರ್‌ .. 
. ಸರ್ವತ್ರಾತಿಶಯಂ ತ್ಯಜೇತ್‌ ಎನಿಪುದಂ ನೀಂ ಮೀಣದಿರ್‌ 
ಮಾನಿನೀ: ರಾಜಶೇವಿ, ೧೧. ೧೦೯) 

ಸರ್ವಶಾಸ್ತ್ರಪರಿಣತಿ - - ಎಲ್ಲ ವಿಷಯಗಳಲ್ಲಿನ ಪಾಂಡಿತ್ಯ (ಶ್ರೀಗೆ 
ಫಳಂ ಚಾಗ೦ ವಾಕ ಶ್ರೀಗೆ ಫಳ೦ ಸರ್ವಶಾಸ್ತಪರೀಣತಿ 
ವೀರಶ್ರೀಗೆ ಫಳ೦ ಆಯಂ ಎಂದಿಂತಾಗಳುಂ ಮಚೆದಸೆಗಿದಂ 
ಪರಾಕ್ರಮಧವಳಂ: ಪಂಪಭಾ, ೬. ೧) 

ಸರ್ವಾಂಗಪ್ರಣತ - - ಸಾಷ್ಟಾಂಗ ನಮಸ್ಕಾರ ಮಾಡಿದವನು 
(ಇಂತು ಧನದಂ ಸಮೆದ ಸಮವಸರಣಮಂ ಕ್ರಮಕ್ರಮದೊಳೆ 
ನೋಡುತ್ತುಂ ಬಂದು ಗಂಧಕುಟಿಯಂ ತ್ರಿಃಪ್ರದಕ್ಷಿಣ೦ಗೆಯ್ದು 
ಸರ್ವಾಂಗಪ್ರಣತನಾಗಿ: ಆದಿಷು, ೧೦. ೪೫ ವ) 


ಸರ್ವಾಂಗೀಣ - ಎಲ್ಲ ಕಡೆ ಆವರಿಸಿದ (ಅನಂತವೀರ್ಯ 
ಕುಮಾರಂಗೆ ಚಕ್ರವರ್ತಿಸುತಾ ಪರಂಪರೆಯೊಳ್‌ ಒರ್ವಳ್‌ 


ಅಪೂರ್ವಸರ್ವಾಂಗೀಣ ವಸ್ತುತ್ವಭಾಜನೆಯಂ 
ಕುಡಿಸುವುದುಂ: ಶಾಂತಿಪು, ೨. ೭೭ ವ) 
ಸರ್ವಾರ್ಥಸಿದ್ಧಿ — [ಜೈನ] ಪಂಚಾಣೂತ್ತರ ವಿಮಾನಗಳಲ್ಲಿ 


ತುತ್ತತುದಿಯದು (ಮೊದಲ ಶುಕ್ಷಧ್ಯಾನದೊಳ್‌ ಸಮಾಹಿತಂ 
ಉಪಶಾಂತ ಗುಣಸ್ಥಾನದೊಳ್‌ ಪ್ರಾಣಪರಿತ್ಕಾಗಂಗೆಯ್ದು 
ಸರ್ವಾರ್ಥಸಿದ್ಧಿಯೊಳ್‌ ಅಹಮಿಂದನಾದಂ: ಆದಿಹು ೬. 
೩೪ ವ) 


ಸರ್ವಾವಧಿಜ್ಞಾನ ದ ಕೇವಲಜ್ಞಾನ (ದೇಶವಧಿಜ್ಞಾನಿಯಪ್ಪ 


ಸೂರ್ಯಮಿತ್ರಮುನಿನಾಥಂ ಅತಿವಿಶುದ್ಧ ಪರಿಣಾಮದಿಂ 
ಸರ್ವಾವಧಿಜ್ಞಾನಲೋಚನನಣಾಗಿ: ಸುಕುಮಾಚ, ೩. ೪೮) 

ಸರ್ವಾಶೆ - ಎಲ್ಲ ದಿಕ್ಕುಗಳೂ (ಶರ್ವಾಶೆಯಣ ಭೂವಿನುತಂ 
ತೀವಿ ನಿಂದಂತೆ ಜಾತಾಭ್ಯುದಯನೆಸೆದಪಂ 
ಪದ್ಮಿನೀಜೀವಿತೇಶಂ: ಲೀಲಾವತಿ, ೩. ೭೭) 

ಸರ್ವೋರ್ವರೆ - ಸಮಸ್ತ ಭೂಮಿ (ಸ್ವಾಮಿಹಿತಾಘನಿರ್ಮಲ ಮಹಾ 
ರತ್ನಾಕರಂ ನೀತಿಶಾಸ್ತ್ರದ ಮಂತ್ರಕ್ಕಧಿದೈವತಂ.. ..ಎ೦ಬುದು 
ಸರ್ವೋರ್ವರೆ ಧರ್ಮನಿರ್ಮಲ ಯಶಸ್ಸದ್ವರ್ಗನಂ ದುರ್ಗನಂ: 
ಪಂಚತಂತ್ರ ೨೪೮) 

ಸರ್ವೋಷಧಿ - [ಜೈನ] ಒಂದು ಔಷಧರ್ಧಿ, ಸಾಧುವಿನ ಸ್ಪರ್ಶ, 
ಉಸಿರು, ಮಲಮೂತ್ರಗಳೆಲ್ಲ ರೋಗನಿವಾರಕವಾಗುವುದು 
(ಉಗ್ರೋಗ್ರ ತಪದಿ೦ ದೀಪ್ತತಪಂ ಮಹಾತಪಂ ಘೋರತಪಂ 
ಎಂದಿವು ಮೊದಲಾಗೊಡೆಯ ತಪಂಗಳಂ ಗೆಯ್ಯೆ ತಪದ 
ಮಾಹಾತ್ವದಿಂದಂ ಆಮೋಷಧಿ ಖೇಳೋಷಧಿ ಜವೋಷಧಿ 
ವಿಪ್ಲೋಷಧಿ ಸರ್ವೋಷಧಿಯೆಂದಿವು ಮೊದಲಾಗೊಡೆಯ 
ಯದ್ದಿಗಳ್‌ ಪುಟ್ಟಿದೊಡಂ: ವಡ್ಡಾರಾ, ಪು ೬೯, ಸಾ ೩) 

ಸರ್ಷಪ - ಸಾಸಿವೆ (ಗಂಗಾದಿ ಪುಣ್ಯಸರಿತ್‌ ಸರೋವರಾನ್ಹಿತ 
ಪೂತಶೀತಜಲಂಗಳಿಂ ಸ ಲ ಸಕಲ ಸರ್ಷಪ 
ಗಣತರ್ಪಣಂಗೆಯ್ದುಂ: ಅಜಿತಪು, ೪. ೫೦ ವ) 

ಸಲ್‌ - ಸಲ್ಲದು (ಮಿಡುಕಲ್‌ ಸಲ್‌ ಇಲ್ಲಿಂದೊಂದಡಿಯಂ ನಿನಗೆ 
ಎಂದು ಲವಣರಾಶಿಯೆ ಬಲ್ಜಿಡಿವಿಡಿದಂತೆ ವರೂಥಂ 
ಮಿಡುಕದೆ ನಿಂದತ್ತು: ಆದಿಹು, ೧೨. ೮೫); ಪರಿಣಾಮ 
ಬೀರು (ಇದನಾವನೆಚ್ಚಂ ಆತಂ ತ್ರಿದಶಂ ಮೇಣಕ್ಕೆ ದಾನವಂ 
ಮೇಣಕ್ಕೆ ಆವುದು ಗಹನಂ ಆಂತನಾತನ ಪೊದರ್ಪುಂ 
ಆರ್ಪಂ ಎನಿಪುವೆಮೊಳೇ೦ಂ ಸಂದಪುವೇ: ಆದಿಪು, ೧೨. 
೯೩); - ಲಭ್ಯವಾಗು (ಅಮಿತ ಮತಿ ಗುಣದಿನತಿ ವಿಕ್ರಮ 
ಗುಣದಿಂ ಶಾಸ್ತಪಾರಮುಂ ರಿಪು ಬಳ ಪಾರಮುಮೊಡನೆ 
ಸಂದುವೆನಿಸಿದರ್‌ ಪಂಪಭಾ, ೧. ೪೫); ಸೇರು (ಹೋಂತಂ 
ಕೊಂದು ದಿವಕ್ಕಂ ಅದು ಮುಂತಾಗಿಯೆ ಸಲ್ವುದು ಎಂಬರ್‌ 


ಇದನೇನೆನ್ನರ್‌: ಯಶೋಧಚ, ೩. ೬೨); ಪ್ರಸಿದ್ಧಿ ಪಡೆ (ಎನ್ನ 


ನನ್ನಿಯ ಪೆಂಪು ನಿನ್ನ ಮಹತ್ತ್ವದಿಂದಮೆ ಸಂದುದು: 
ಪಂಪಭಾ, ೯. ೧೭); ಸರಿದು ಹೋಗು (ಇಂತು ದಿವಸಂಗಳ್‌ 
ಸಲೆ: ವಡ್ಡಾರಾ, ಪು. ೭೭, ಸಾ. ೯) 


ಸಲಗು - - ಸಲಾಕೆ (ದಾಹಂ ಒತ್ತರಿಸಿದುದು ಒಂದು ಪೊನ್ನ 


ಸಲಗಿರ್ಪವೊಳಿರ್ದುದು ಮೆಯ್‌ ಸುಭದ್ರೆಯಾ: ಪಂಪಭಾ, 
೫.೮ 


ಸಲಗೆ - [ಶಲಾಕಾ] ಸಲಾಕೆ (ಕುಸುಮಶರ೦ ಕೆಯ್ದೊಲದಾಂಕೆಗೊಟ್ಟ 


ನೀಲದ ಸಲಗೆಯೆನೆ ರೋಮರಾಜಿ ರಾಜಿಸಿ ತೋರ್ಕುಂ: 
ನೇಮಿನಾಹು, ೧. ೭೦) 


ಸಲಹು - ಕಾಪಾಡು (ಸಲಪು-ರಕ್ಷಣೇ: ಶಬ್ದಮದ, ಧಾ ೪೭೧) 

ಸಲವು - ಪ್ರವೇಶ (ಉಪವಾಸವತಪಚುರತೆಯಿಂ ವಪು 
ಗಿಡಿಗಿಡಿಜಂತ್ರಮಾದುದೆಂಬನ್ನೆವರಂ ಕ್ಷಪಿಯಿಸಿ ಮುನೀಂದಂ 
ಅನಶನತಪದೊಳ್‌ ತಜೆಸಂದ ಸಲವು ಅದೊಂದಾಶ್ಚರ್ಯಂ: 
ಸುಕುಮಾಚ, ೩. ೪) 

ಸಲಿಲ - ನೀರು (ಪರಿಮಳ ಸಲಿಲಮನಾಗಳ್‌ ಸುರಿದುದು ಭಕ್ತಂಗೆ 
ವರ ವಧೂನಿಕುರುಂಬಂ: ತ್ರಿಷಷ್ಟಿಷು, ೭. ೬೮) 

ಸಲಿಲಾಸ್ತ್ರ - ನೀರು ಸುರಿಸುವ ಅಸ್ತ್ರ ವಾರುಣಾಸ್ತ್ರ (ಸಲಿಲಾಸ್ತಂ 
ಜ್ವಲಿನಾಸ್ತಂ ಗೆಲೆ . . ಗೆಲ್ವಾಸೆಯಿನಂದು ಕೇಶವ ನಿಕುಂಭರ್‌ 
ತಮೊಲೆಪ್ಟಾಡಿದರ್‌: ಜಗನ್ನಾವಿ, ೧೫. ೩೦) 

ಸಲಿಸು - ಸಹಿಸಿಕೊ (ಈ ಕಿಡಚೆಯವಂ ಅಜೆಯದೆ 
ಕೆಡೆನುಡಿದನಷಪ್ಲೊಡಂ ನೂಜುವರ೦ ಎಲೆ ಸಲಿಸುವುದು 
ಎಂಬುದ೦ ಆ೦ ಮಜ್‌ವೆನೆ ಬಯ್‌ ಬಯ್ಯೆ ಸಲಿಸುವೆಂ 
ನೂಳುವರಂ: ಪಂಪಭಾ, ೬. ೬೧); ಸ 
(ಅತಿನಿಶಿತ ದರ್ಭಸೂಛೀಹತಿಗಳಿಕ್ಕಿದ ತೆಣದಿಂ ಉಗಕರಂ 
ಅತುಳ ವನಸ್ಪತಿಸಂಕೀರ್ಣವೆನಿಪ್ಪೀ ವಿತತಾಟವಿಯಲ್ಲಿ 
ಸಲಿಸನೆಂದು೦ ಕರಮಂ: ಚಂದ್ರಪ್ರಪು, ೫. ೫೧); ನಡೆಸು 
(ಕ್ಷತ್ರಿಯರ್ಗೆ  ಪೂರ್ವಕ್ರಮಾಗತಂ ಕಿಡಿಸದೆ ಸಲಿಪುದೆ 
ಧರ್ಮಂ: ವಡ್ಡಾರಾ, ಪು. ೧೮೫, ಸಾ. ೨೩); ಅನುಭವಿಸು 
(ದೊರೆವೆತ್ತನ್ಯೋನ್ಯಸಂಪ್ರೀತಿಯುಂ ರತಿಯುಂ 
ಕಾಮನುಮೆಂಬಿನ೦ ಸಲಿಸಿದರೆ ನಾನಾವಿನೋದಂಗಳಂ: 
ಮಲ್ಲಿನಾಹು, ೩. ೬೩) 

ಸಲೀಲ - - ಉಲ್ಲಾಸದಿಂದ ಕೂಡಿದ (ವನಕೇಳೀವಿಭವಂ 
ಸಲೀಲಸಲಿಲಕ್ರೀಡಾವಿಳಾಸಂ  ಸಮಸ್ತನಿಜಾಂತಃಪುರದೊಳ್‌ 
ಪೊದಳ್ಳೆಸೆದು: ಆದಿಷು, ೧೧. ೧೫೭) 

ಸಲು - - ನಡೆ, ಹೋಗು (ನಗರಾರಣ್ಯನಿರ್ಲಿಶೇಷಂ ಉತ್ತಮ 
ಮಧ್ಯಮ ಜಫನ್ಯಾಗಾರಂಗಳೊಳ್‌ ಚಂದಗತಿಯಿಂ ಸಲುತ್ತುಂ: 
ಆದಿಹು, ೯. ೧೩೦ ವ) 

ಸಲುಗೆಗೆಯ್‌ - ಮೀಸಲು ಒಪ್ಪಿಸು (ಮದ್ಯಮಂ .. . ಕಡು 
ಜೋದ್ಯಮೋ ಮೀಸಲ್ಗೆ ಸಲುಗೆಗೆಯ್ತ್ವರ್‌ ಭಕ್ತರ್‌: ಸಮಯಪ, 
೧೪. ೧೦೧) 

ಸಲೆ - ಸದಾಕಾಲ (ಸಲೆಯೆಂಬುದು ನಿತ್ಯಾರ್ಥಾವಲಂಬಿ: 
ಶಬ್ದಮದ, ೩೨೮); ಒಂದೇ ಸಮನೆ (ಸುಟಿಪುಳಿದೆಳಸೆ 
ಭಯಂ ಬಟೆವಟಿಯನಣಂ ಬಿಡದೆ ಯೂಥಮಂ ಸಲೆ 
ಕಾದು೦ ಕಟೆಪುಯು೦ ಇಭರಿಪುವಂ ತಕ್ಕಟಿವಿನೆಗಂ ನೊಂದು 
ನಿಂದು ಕೊಂದುದಿಭೇಂದ್ರಂ: ಶಾಂತಿಷು, ೨. ೧೦೬); ಸರಿ, 
ಸಮರ್ಪಕ (ಚಂದನ ಬಲಂ ಒಳ್ಳಿತ್ತಾಗಿ ಸಲೆಯಿಲ್ಲದೊಡೆ 
ಆವುದುಂ ಬಳ್ಳಿಕೆಯ್ದುಮೇ: ಪಂಪಭಾ, ೪. ೬೮) 
ಸಂಪೂರ್ಣವಾಗಿ (ಸೌಗತಸಾಂಖ್ಯ ಶಿವಾಗಮಂಗಳಂ ನ್ಯಾಯ 
ನಯ ಪ್ರಮಾಣಸುವಚಃಕ್ರ್ತಮದಿ೦ ಸಲೆ ಸೋಲೆ ಗೆಲ್ವ 
ಉಪಾಧ್ಯಾಯರ್‌ ಅಜೇಯರ್‌: ಶಾಂತಿಷು, ೧. ೪) 

ಸಲ್ಲೆ - ಸಲಿಗೆ (ಕನಲ್ಕೆಯಂ ಕೊನರಲೀಯದೆ ಸಲ್ಲೆಯಂ 
ಸೊಪ್ಪಾಗಲೀಯದೆ: ಲೀಲಾವತಿ, ೧೪. ೯೭ ವ) 

ಸಲ್ಲ - -  - [ಸಲ್ಲ-ಸಲ್ಲದು] ಆಗದು (ಈಗಳಾತಂ ಮಿಡುಕಲ್ಕೆ 
ಸಲ್ಲಿರದೆ ಪೋಪುದೇಕೆನೆ ಕಾಮದೇವನಿತ್ತಂ ಮಧು ಪೆತ್ತಂ ಈ 
ನೆಲನಂ: ಪಂಪಭಾ, ೫. ೩೧) 

ಸಲ್ಲಕೀ - ಆನೆಬೇಲ (ಸಕಟೋದೃ ಷ್ಟ ವನೇಭತುಂಗಜರಠ 
ಸ್ಥೂಳಾರ್ಗಳಕಾರಮಾರ್ಗಕುಜಂ ವಾಜಿಖುರಾಹುತಿ 


ಸ್ಥಪುಟಿತಗ್ರಾವಸ್ಥಳಂ ಸೈನ್ಯದಂತಿಕರೋಚ್ಚಾಟತ 
ಕಿಸಲಯಂ: ಆದಿಪು, ೧೩. ೫೫) 

ಸಲ್ಲಕ್ಷಣ - ಒಳ್ಳೆಯ ಚಿಹ್ನೆ (ಸಲ್ಲಕ್ಷಣ ಗುಣನಿಧಿಗಳ್‌ ಪಲ್ಲಣಂಗಟ್ಟಿ 
ಬಂದಿರ್ದುವು: ಪುಷ್ಪದಂಷು, ೫. ೧೦) 

ಸಲ್ಲಲಿತ - [ಸತ್‌.-ಲಲಿತ] ಸೊಗಸಾದ (ಎಲ್ಲಿತ್ತೊ ಗೀತವಾದ್ಯ 
ಸಲ್ಲಲಿತವಧೂಜನ ಪ್ರವೃತ್ತಂ ನೃತ್ತಂ: ಗದಾಯು, ೫. ೪೩) 

ಸಲ್ಲಲಿತಾಂಗ ಸುಂದರವಾದ ಅವಯವ (ಮಲ್ಲಿಗೆಯಂ 
ನಗೆಯಿ೦ .. .. ತೋರ್ಪರ್‌ ಸಲ್ಲಿತಾಂಗದ ಲನಾಂಗಿಯರ್‌ 
ಮಾನಿನಿಯರ್‌: ಜಗನ್ನಾವಿ, ೨. ೨೮) 

ಸಲ್ಲೇಖನ [ಜೈನ] ಉಪವಾಸವತ (ಪಾಂಡುರಾಜನ 
ಸಲ್ಲೇಖನಕಾಲದೊಳು೦ ಆಹಾರಮಂ ಪ್ರಯೋಗಿಸಿ೦ ಎಂದು 
ನಾಲ್ವರಂ ಸಮರ್ಪಿಸಿದರ್‌: ಹರಿವಂಶ, ೧೦. ೩೦ ವ) 

ಸಲ್ಲೆಹ - ಒಂದು ಆಯುಧ (ಸಬಳ ಸಲ್ಲೆಹ ಸೂಲಿಗೆ ಚಕ್ರಚಾಪ 
ಬಲ್ಲೆಹ ಕತ್ತಿಗೆ ಕಠಾರಿಯಾದ .. .. ಕೈದುಗಳಿಂದ: ಧರ್ಮಪ, 
೧. ೮೬ ವ) 

- ಸಲ್ಲಿಸು, ತೋರಿಸು (ಪಿರಿಯಣ್ಣನೇ೦ ಜನಕನೇಂ 
ಎಂಬೊಂದು ಕೊಂಡಾಟದಿ೦ ವಿನಯಂ ಸಲ್ವುದು: ಆದಿಷು, 
೧೪. ೩೧) 

ಸವ - [ಸಮ] ಜೊತೆ (ತನಗೆ ಸವನಪ್ಪವಂ ಪೊಣರ್ದನೆ 


ಸಲ್ಲಕೀ 
[ae 


ತ್‌ 
ಸಲು 


ಕಾದುದುದು ಅಜ್ಞನಪುವಂಗೆಣಗುವುದು ಎನ್ನೊಳಗುಂ 
ವಲಮರಸುಗಾದೆಗಳನುವಂ ನೀನಚಿದು ಬಿಲ್ಲೆ ಕೈ ನೀಡುವರೇ: 
ಕಬ್ಬಿಗಕಾ, ೧೭೮) 


ಸವಂಗ - ತೊಡುವ ಅಂಗಿ, ಕವಚ (ಅವಯವದಿಂ ಕುಪ್ಪಸಮಂ 
ಸವಂಗಮಂ ಕಳೆದು ಕಳೆದರಲ್ಲಿಂದವರಂ: ಆದಿಹು, ೧೧. 
೭೫) 

ಸವಕಟ್ಟು - - ಏರ್ಪಾಡು (ನೀಮಣೆಯಿರಿ ಉಸಿಐದಿರಿಂ ಅದರ್ಕೆ 
ತಕ್ಕ ಸವಕಟ್ಟಂ ಮಾಡಿಂ: ಪಂಪಭಾ, ೩. ೨೬ ವ) 

ಸವಗ - ಕವಚ (ಅವನುಡಿಯಲ್ಲಿ ಕಟ್ಟಿದ ಕಠಾರಿ ಅಡಾಯುಧಂ 
ಆಂತ ಸೀಸಕ೦ ಸವಗಂ ಅಡರ್ಪುವೆತ್ತ ಧನು: ಶಬರಶಂ, ೨. 
೧೦೮) 

ಸವಡಿ - ಜೋಡಿ (ಅವಯವದೆ ಕುಣಿದು ಮೆಟ್ಟುವ ಸವಡಿಯ 
ವಜ್ಜರಿಗೆ ಪಿಡಿದ ಸತ್ತಿಗೆಯ ವಿಳಸವಮರ್ದ ಲೀಲೆಯಿಂ 
ಪೆಂಡವಾದೊಳ್‌ ಪೆ೦ಡಿರೊಯ್ಯನೊಯ್ಯನೆ ನಡೆದರ್‌: ಆದಿಷು, 
೧೧. ೪೧) 

ಸವಡಿಗೊಡೆ - [ಸವಡಿ*ಕೊಡೆ] ಜೋಡಿ ಕೊಡೆ (ಬಿದಿ ಪಚ್ಚೆಯ 
ಕಾವಿನ ನೀಲದ ಕಳಸದ ಸವಡಿ ಕೊಡೆಯಂ ಆ ವನಿತೆಯ 
ಗಬ್ದ ಬಾಳಂಗೆತ್ತಿದಂ: ನೇಮಿನಾಹು, ೨. ೨೫) 

ಸವಡಿಸು - ಇಮ್ಮಡಿಯಾಗು (ಪಾಶ್ಚಾತ್ಯದಿ೦ ಸವಡಿಸಿತ್ತೆಂಬಂತಿರೆ 
ರುದದ್ದೀವದಿಂ ಪರ್ವುಗೆವೆತ್ತಂತೆ ಬಂದುದು 
ಇಂದ್ರಾಯುಧಾಶ್ವಂ: ಕಾದಂಬ, ೩. ೯) 

ಸವಣ - [ಶ್ರಮಣ] ಜೈನ ಮುನಿ (ಮಜಲ್‌ದು ಕೈಕೊಂಡುದು 
ಅದುವೇಂ ದೋಸಂ ಅದೇಂ ಬನ್ನಂ ಬಿಸುಡು ಸವಣನ 
ಪೇಟ್ಬ ಜೈನಮತಮಂ ಬ್ರತಮಂ: ಸುಕುಮಾಚ, ೬. ೪೯) 

ಸವಣ್ಮನೆ - ಬಸದಿ (ವಸ್ತುಕೃತಿಯಂ ಸಲೆ ಪೇಟ್ವುದು ಕಲ್ತು 
ಪೇಟದಂದದ ಮನೆಗಲ್ತು ಸವಣ್ಮನೆಗಲ್ತು ಕೂಡೆ ಬಲ್ಲರ 
ಬಗೆಗಲ್ತು ಆವೆಡೆಯುಮಲ್ತು ಅದು ಕಲ್ಪಿ ವಲಂ ಕವೀಂದರಾ: 
ಕಾವ್ಯಾವಲೋ, ೨೦೫) 


೧೦೮೮ 


ಸವತಿ - [ಸಪತ್ನಿ] ಗಂಡನ ಮತ್ತೊಬ್ಬ ಹೆಂಡತಿ (ಶ್ರೀಯುವತಿಯಂ 
ಆ ವೀರಶ್ರೀಯುವತಿಗೆ ಸವತಿ ಮಾಟ್‌ನೆಂದು ಅರಿನೃಪರಂ 
ಉಳ್ಳಾಯವೆರಸು ಎಲಟ್‌ದುಕೊಂಡು ಧರಾಯುವತಿಗೆ ನೆಗಟ್ಟ 
ಹರಿಗನೊರ್ವನೆ ಗಂಡಂ: ಪಂಪಭಾ. ೧೧. ೧) 

ಸವತ್ಸ - ಕರುವಿನಿಂದ ಕೂಡಿದ (ಫಳಲತಿಕೆ ಕಲ್ಪಲತಿಕೆಯನಿಟೆಸಿ 
ಸವತ್ಸ ಅಮರೇಂದಧೇನುವ ಗುಣಮಂ ತಳೆದು ನೆಗಟ್ಟುದು .. 
.. ಅತ್ತಿಮಬ್ಬೆಯ ದಾನಂ: ಅಜಿತಪು, ೧. ೬೩) 

ಸವನ - ಯಜ್ಞ (ಅಂಗಜಮರ್ದನ ಅರ್ಚನ ಉತ್ಸವ ಸವನ 
ಪ್ರದೀಕ್ಷಿತನಂ ಮುವರನ ಈಗಳೆನನ ಬಗೆಯುಂ 
ಬಯಸಿರ್ದಪುದು: ರಾಜಶೇವಿ, ೩. ೭೧); [ಸ್ನಪನ] ಸ್ನಾನ, 
ಅಭಿಷೇಕ (ಘೃತ ಕ್ಷೀರ ದಧಿ ನಾಳಿಕೇರ ತೋಯ ಆಮ್ರರಸ 


ಇಕ್ಷುರಸ ಗಂಧೋದಕಾದಿಗಳಿಂ ಮಾಡುವ ಸವನಮುಂ: 
ಆದಿಹು, ೧೫. ೧೩ ವ) 
ಸವನಸ್ಥಾನ - [ಜೈನ] ತೀರ್ಥಂಕರ ಜನ್ಮಕಲ್ಯಾಣದ ಜಾಗ 


(ಭಾರತಾಪರವಿದೇಹರಾವತಪುಗ್ಗಿದೇಹಲಸದ್ಧೂತ ಜಿನವಜಕ್ಕೆ 
ಅಅಸವನದಸ್ಥಾನಂಗಳೀ ಶೈಳದೊಳ್‌: ಪುಷ್ಪದಂಪು, ೧೦. 
೫೮) 

ಸವನಾಗು ಸಮನಾಗು (ಸಂಪಗೆಯಂ ಮುಡಿಯೆ 
ಸೊಗಯಿಸದ ಅದಿರ್ಮುತ್ತೆಯಲರ೦ ಮಸಿಯೊಳೆ ಸವನಾದ 
ಗೊಜ್ಜಗೆಯಂ ನುಡಿಯಲಕ್ಕುಮೆ ಪೂಗಳ ಲೆಕ್ಕಮಂ: ಆದಿಪು, 
೧೧. ೧೦೯) 

ಸವನೋತ್ಸವ - [ಜೈನ] ತೀರ್ಥಂಕರ ಶಿಶುವಿನ ಜನ್ಮಕಲ್ಯಾಣ 
ಮಹೋತ್ಸವ ಪಾಲ್ಗಡಲ ನೀರ ಪರಿವ ಪೊನಲ್ಗಳ್‌ .. 
ಎಜಿಗಿದುವಾ ಜಿನೇಂದ್ದವನೋತ್ಸವದೊಳ್‌: ಶಾಂತಿಷು, ೧೦. 
೫೧); ಶುಭಕಾಲದ ಮಂಗಳಸ್ನಾನ (ಮೃಗನೇತ್ರೆ 
ಮನಂಗೊಂಡಳ್‌ ಮಲಯಜ ಹಿಮಕರ್ದಮಕಲಿತ 
ಸಲಿಲಸವನೋತ್ಸವದೊಳ್‌: ಪಂಪರಾ, ೫. ೪೦) 

ಸವನಾಗು - ಸಮನಾಗು (ಸಂಪಗೆಯಂ ಮುಡಿಯೆ ಸೊಗಯಿಸದ 
ಅದಿರ್ಮುತ್ತೆಯಲರ೦ ಮಸಿಯೊಳೆ ಸವನಾದ ಗೊಜ್ಜಗೆಯಂ 
ನುಡಿಯಲಕ್ಕುಮೆ ಪೂಗಳ ಲೆಕ್ಕಮಂ: ಆದಿಷು, ೧೧. ೧೦೯) 

ಸವವಯಸ - ಸಮಾನ ವಯಸ್ಕ (ಸವವಯಸ ದಿವಿಜಖೇಟಕ 
ನವಖೇಟಕನಿಕರಮಗಲದಿರಲಬ್ಬಿಯ ಮೇರುವ ಕೆಲದ 
ಗಿರಿಕದಂಬದವಜ್ಞೆಯಂ ಪೋಲ್ತುದಾ ಕುಮಾರನ ಕೆಲದೊಳ್‌: 
ಶಾಂತಿಷು, ೧೦. ೯೧) 

ಸವಸಲ್‌ - ಉಂಟಾಗು (ನಿಮಗೆ ಎನ್ನಂತಪ್ಪ ಪುತ್ರಂ ಸಮನಿಸೆ 
ಸವಸಂದತ್ತು ದೌಸ್ಸಿತ್ಯಂ: ಕರ್ಣನೇಮಿ, ೪. ೬೫) 


ಸವಸವ - -. ಸರಿಸಮಾನ (ನಲ್ಲಳ ರಶಿಶ್ರಮವಿಶ್ಲಥ 
ಕೇಶಪಾಶದೊಳ್‌ ಸವಸವನಾಗಿ ತೋಜಿದಪುದು: ಪಂಪಭಾ, 
೫. ೫೧) 

ಸವಳ - ಬೆಳಗಿನ ಹೊತ್ತು (ಸವಳದೆ ಗುರುಜನದಲ್ಲಿಗೆ 


ಯುವರಾಜನು೦ ಅಂಗರಾಜನುಂ ಬೆರಸು ರಣೋತ್ಸವದಿಂ 
ಹೋಗಲ್‌: ಗದಾಯು, ೩. ೭೧) 

ಸವಳದೆ ಬೇಳ್‌ - ಬೆಳಗಿನ ಅಗ್ನಿಕಾರ್ಯ ಮಾಡು (ಸವಳದೆ 
ಬೇಳ್ವವಂಗೆ ವೇದತತ್ತ್ವವ ನೆರೆ ಬಲ್ಲವಂಗೆ 
ಮಾದವಂ ಅತಿಭಕ್ತಿಯಿಂದೆಳಗುವಂ: ಸಮಯಪ, ೮. ೧೫೨) 

ಸವಾರಿಗಳ್‌ - ಸವಾರರು (ಅಧಿರಜ ಸನ್ನಿಧಿಯೊಳ್‌ ಒಪ್ಪದರ್‌ 
ಅ೦ದರಸಾ ಸವಾರಿಗಳ್‌: ಪಾರ್ಶ್ವನಾಷು, ೩. ೩೮) 

ಸವಿ - ರುಚಿ (ಪಗೆ ಪೊಲ್ಲ ಪಾಂಡುನಂದನರೊಳಹೀಂದಕೇತನನ 
ಜೂದಿನ ಗೆಲ್ಲಂ ಅದೆಂತುಟೆನ್ನ ನಂಜಿನ 


ಸವಿಯೆಂತುಟೆಂದೊಡೆ ಇನಿಸಂತದೊಳ್‌ 
ಅಂತಕನಲ್ಲಗಟ್ಟುಗುಂ: ಪಂಪಭಾ, ೬. ೭೫೦; ರುಚಿ ನೋಡು 
(ಸವಿ-ಖಾದನ ಪರೀಕ್ಷಾಯಾಂ: ಶಬ್ದಮದ, ಧಾ ೭೬೪) 

ಸವಿತಾರ ಸೂರ್ಯ (ರವಿ ಮಾರ್ತಂಡ೦ ಪತಂಗಂ ತಪಿ 
ತಪಂ ಇನಂ ಭಾನು ಪೂಷಂ ಸಹಸಶು ವಿಪಸ್ಟಂತಂ ಖಗಂ 
ಭಾಸ್ತರಂ ಅಹಿಮಕರ೦ಂ ಸೂರ್ಯಂ ಅಂಭೋಜಮಿತ್ರಂ 
ದಿವಸೇಂದಂ ಬಧ್ದನಂಶು ಗಹಪತಿ ಹರಿದಶ್ವಂ ತಮೋವೈರಿ 
ಹಂಸಂ ಸವಿತಾರಂ ಸೂರಂ ಅರ್ಕಂ ದ್ಯುಮಣಿ ತರಣಿ 
ಸಪ್ತಾಶ್ವಂ ಆದಿತ್ಯನಕ್ಕುಂ: ಅಭಿಧಾವ, ೧. ೧. ೬೪) 

ಸವಿನೋಡು - ೨ ತಿಂದುಹಾಕು, ನುಂಗು (ಅವರುಮಂ 
ಅ೦ತಕ೦ ಒಯ್ಯನೆ ಸವಿನೋಟ್ಟುದು೦ ಆನುಂ ಎನ್ನ ಪಾಪದ 
ಫಲಮಂ ಸವಿನೋಡೆ: ಆದಿಪು, ೩. ೩೫) 

ಸವಿತ್ಯಮಂಡಲ — ಸೂರ್ಯಮಂಡಲ (ಆ ಸಮಯದೊಳ್‌ 
ಸವಿತ್ಯಮಂಡಲಂ ಉದಯಾಚಲ ಶಿಖಂಡಮಾಣಿಕ್ಯಮಂಡನಂ 
ಎನಿಸೆ: ಪಂಪರಾ, ೯. ೧೯೦ ವ) 


ಸವಿತ್ರಿ - ತಾಯಿ (ನಿಜ ಸವಿತ್ರಿಗೆ ಮೋಕ್ಷಮನಿತ್ತು .. .. ತನ್ನ 
ತಂದೆಗೆ ಅಣಿವಂ ದಯೆಗೆಯ್ದು ಕುಮಾರ ಭಾವದೆ 
ಬೆಳಗುತ್ತ: ತ್ರಿಷಷ್ಟಿಪು, ೩೨. ೨೨) 

ಸವಿದುಟಿ — ಮಾಧುರ್ಯ ತುಂಬಿದ ತುಟಿ 


(ಬಿರಿದೊಳ್ಳಾವರೆಗಂಪ೦ ಕೊರಲುದ್ದಂ ಪೀರ್ವ ತುಂಬಿಯೆನೆ 
ನೀಜನ ಚೆಲ್ಲೊರೆದ ಸವಿದುಟಿಯನೊಲವಿಂ ಬರೆ ಪೀರ್ದುವು 
ಹೊಳೆವ ಇಚ್ಚೆಗಾರ್ತಿಯ ಕಣ್ಣ್ಗಳ್‌; ಕಬ್ದಿಗಕಾ, ೨೫೬) 

ಸವಿದೆ - ಸಮಿಧೆ, ಸೌದೆ, ಕಟ್ಟಿಗೆ (ದಿವಿಜಪತಿ ಮರಮಳೆಯಂ 
ಕಜ್‌ವುತ್ತಿರೆ ತತ್ತುರದೊಳ್‌ ನೆಕ್‌ ಸವಿದೆಗಳಿಲ್ಲದಂತುಟು 
ಆಯಿತ್ತಾಗಳ್‌: ತ್ರಿಷಷ್ಟಿಪು, ೧೦. ೨೭) 

ಸವಿಧ - ಹತ್ತಿರ (ಸವಿಧಂ ದೂರಂ ಪ್ರತ್ಯಂತಮಿದೆನ್ನದೆ .. 


ನೆಗಟ್ಲತ್ತಗಾಧಬೋಧಂ ಜಿನನೊಳ್‌: ಪುಷ್ಪದಂಷು, ೧೪. 
೪೦) 

ಸವಿಪಾಕ - [ಜೈನ] ಎರಡು ಬಗೆಯ ನಿರ್ಜರೆಗಳಲ್ಲಿ ಒಂದು, 
ಕರ್ಮದ ಫಲವು ಕಡಿಮೆಯಾಗುವ ಕಾಲ 
(ಯಥಾಕಾಲಾನುಭವನ ಸವಿಪಾಕವಿಪಾಕರೂಪದಿ೦ 


ಪೂರ್ವಾರ್ಜಿತನಿರ್ಜರಣ೦ ನಿರ್ಜರೆಯೆಂಬುದು: ಆದಿಹು, 
೧೦. ೬೩ ವ) 

ಸವಿರಾಗ - [ಸ*ವಿರಾಗ] ವೈರಾಗ್ಯಯುಕ್ತ, [ಸವಿ-ರಾಗ] ಮಧುರ 
ಪ್ರೀತಿ. (ಸವಿರಾಗಂ ವೈಭವಂ ಸನಿರ್ಮಳದಿಗಂಬರಂ 
ಸಫಳಭವಂ ಭುವನೋತ್ತಮಂ ವಸಂತೋತ್ಸವಸದೃಶಂ 
ಪ್ರೋಷ್ಠಿಲಂ ಮುನೀಂದಶ್ರೇಷ್ಠಂ: ಆಚವರ್ಧ, ೧೩. ೧೧) 

ಸವಿವಕ್ಷಿತ ಹೇಳಲು ಇಚ್ಛಿಸುವ (ಸ್ತುತಿನಿ೦ದೆಗಳಿ೦ 
ಸವಿವಕ್ಷಿತಗುಣದೊಳ್‌ ಸದೃಶಮಾಗಿ ಪೇಟ್ತುದು: ಕವಿರಾಮಾ, 
೩ ೯೫) 

ಸವಿಸ್ತರ ವಿಸ್ತಾರವಾದ (ಸವಿಸ್ತರದೊಳೆ ವರ್ಧಮಾನ 
ಜಿನಸನ್ನಿಧಿಯೊಳ್‌ ವಿಷುಳಾದ್ರಿಯೊಳ್‌ ನಿಜಾದರದೊಳ್‌ 
ಗೌತಮರ್‌ ಮಗಧನಾಯಕನಂ ತಿಳಿವಂತು ಪೇಟ್ದುದಂ ಫಟ್ಟ 
ವಿರಚಿಸುವೆಂ: ಆದಿಹು, ೧. ೪೧) 

ಸವ್ಯ - ದೇಹದ ಎಡಗಡೆ (ಸವ್ಯಂ ವಾಮಶರೀರಂ: ಅಭಿಧಾವ, 
೨. ೨, ದಿ 

ಸವ್ಯಸಾಚಿ - ಎರಡೂ ಕೈಗಳಲ್ಲಿ ಬಾಣಪ್ರಯೋಗ ಮಾಡಬಲ್ಲವನು, 
ಅರ್ಜುನ (ತಾವಾ ಸವ್ಯಸಾಚಿಯೊಳ್‌ ತೊಡರ್ದಿಜೆಯರ್‌: 
ಶಬ್ದಮದ, ೨೩೫ ಪ್ರ ೨) 


೧೦೮೯ 


ಸವ್ಯಾಪಸವ್ಯ - ಎಡ ಮತ್ತು ಬಲಭಾಗ (ಆಗಳ್‌ ಸವ್ಯಾಪಸವ್ಯ 
ಭ್ರಾಂತೋದ್ಧಾಂತಂಗಳೆಂಬ ರಥಕಲ್ಪ ವಿಶೇಷವಿನ್ಯಾಸಂಗಳಂ 
ಅಜೆದು ಸಾರಧಿಗಳ್‌ ಜೋದಿಸುವಾಗಳ್‌: ಪಂಪಭಾ, ೧೨. 
೭೫ ವ) 

ಸಸಂಭ್ರಮಂ - ಸಡಗರದಿಂದ ಕೂಡಿ (ಅಂತೆಸೆದು ಬಂದಾ 
ಸಗರ್ವಂ೦ ಸಸಂಬ್ರಮಂ ನಿರೀಕ್ಷಿಸಿ ಸಂತಸಂಬಟ್ಟು; ರಾಜಶೇವಿ, 
೧೩. ೮೪ ವ) 
ಸ ಸರ್ವಜಗತಾಂ ಗುರುರ್ಗಿರಿಸುತಾಪತಿಃ ಪಾತು ನಃ - ಸಮಸ್ತ 
ಜಗತ್ತಿಗೂ ಒಡೆಯನೂ ಗುರುವೂ ಪಾರ್ವತೀಪತಿಯೂ 
ಶಿವನೂ ಆದ ಅವನು ನಮ್ಮನ್ನು ಕಾಪಾಡಲಿ (ಪಂಪಭಾ, ೪. 
೨೭) 
ಸಿ - ಕಳೆ ಕೀಳುವುದು ಹಾಗೂ ಸಸ್ಯ (ಸಸಿ-ಸಸ್ಕಾದ್ಯುಚ್ಛಾಟನೇ 
ಸಸ್ಕೇ ಚ: ಶಬ್ದಮದ, ಧಾ ೭೧೪); ಹಿ೦ಜು (ಸಸಿದರ್‌ 
ಅದೊಂದೆಡೆಯೊಳಗೊಟ್ಟಿರ್ದರಳೆಯಂ: ಪಂಪಭಾ, ೩. ೫); 
[ಶಶಿ] ಚೆಂದ್ರ (ಕುವಳಯಸಮಾಜದ ಸಂತಸಮಂ ಸಸಿ 
ಸಮರ್ಥಿಪಂತೆ ಭವ್ಯಸಮಾಜದ ಸಂತಸವೆಸೆವಂತು 
ನೆಗಲಸ್ವೊಡಾತಂ ಜೈನಂ: ಸಮಯಪ, ೪. ೬೦); ಎಳೆಯ 
ಗಿಡ (ಶರೀರದೊಳು ಅಜಿವಂ ಸಸಿಯೊಳ್‌ ಬೆಳಸಂ 
ಕೊಳ್ಳವೊಲಸಾರದೊಳ್‌ ಸಾರಮಂ ಮಹೀಪತಿ ಕೊಂಡಂ: 
ಶಾಂತಿಷು, ೮. ೧೨೫) 
ಸಸಿಗಲ್‌ - ಚಂದಕಾಂತಶಿಲೆ (ಸಸಿಗಲ್ಲ ನೆಲಗಟ್ಟಿನ ಪೊಸಬಜ್ಜರದ 
ವೇದಿಕೆಯ ನವನೀಲದ ಭಿತ್ತಿಯ ಗಾಡಿವಡೆದ 
ಮಂಟಪದ ಮಧ್ಯದಲ್ಲಿ: ರಾಜಶೇವಿ, ೮. ೫ ವ) 

ಸಸಿತಪಕ್ಷ - [ಸ-ಸಿತಪಕ್ಷ] ಬಿಳಿಯ ರೆಕ್ಕೆಗಳಿಂದ ಕೂಡಿದುದು, 
ಹಂಸ ಹಾಗೂ ಶುಕ್ಷಪಕ್ಷದಿಂದ ಕೂಡಿದುದು, ಚಂದ್ರ 
(ದ್ವಿಜರಾಜಾಭಿಧೇಯಮೊಪ್ಪದೇ ಸಸಿತಪಕ್ಷಂಗೆ: ರಾಜಶೇವಿ, 
೧೧. ೭೪) 

ಸಸಿನ - ನೇರವಾಗಿ (ಪೆಗಲೊಳ್‌ ದಕ್ಷಿಣಹಸ್ತಮೊಪ್ಪೆ ಸಸಿನಂ 
ವಾಮಂ ಕರಂ ತಾಂಗೆ ಗುಂಡಿಗೆಯಂ ಬಂದಂ 
ಮುನೀಂದ್ರೋತ್ತಮಂ: ನೇಮಿನಾಹು, ೧. ೮೧) 

ಸಸಿನೆಗೆಯ್‌ - ಕಾಪಾಡು (ಅವರ್ಗಳ ಕೈಗಳಿಂದಮೀ ವರ 
ಶಿವಲಿಂಗಮಂ ಸಸಿನೆಗೆಯ್ಯುವೆಂ ಎಂದೆನುತಿರ್ದನಾ ನೃಪಂ: 
ತ್ರಿಷಷ್ಟಿಪು, ೨೦. ೧೩) 

ಸಸಿನೆವರಿ - ಎದುರಿಗೆ ನೇರವಾಗಿ ಹೋಗು (ಕೆನ್ನೆತ್ತರೊಳ್‌ 
ಒರ್ವರೊರ್ವರಂ ತಳ್ಳಿಜೆದುಂ ಬೊಬ್ಬಿಜೆದುಂ 
ತ್ರಿಪುಂಡಮಿಟ್ಟುಂ ಕೂಕಿಚೆದು೦ ತೇಗಿಯು೦ ಸಸಿನೆವರಿದುಂ 
[ಡಿಎಲ್‌ಎನ್‌ ಒಪ್ಪಿದ ಪಾಠ] ಬವಳಿವರಿದುಂ 
ಬಾನಂಗುಳಿಗೆವರಿದುಂ ಸೂಟ್ವರಿದುಂ ಆಡುವಾಗಳ್‌ 
ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ ವ) 

ಸಸಿಯಂ ಸೂಡಿದಂ - ಚಂದ್ರಧರ, ಶಿವ (ಇಸೆ ಬಂದು 
ವಶೀಕರಣ೦ ಸಸಿಯಂ ಸೂಡಿದನ ಕಮಲವಿಮಲ 
ಜ್ಞಾನಾವಸಥಪರಂಜ್ಯೋತಿಯ ಕಾಲ್ಬೆಸೆಯಂ ಕಾಣದೆ ಮರಳ್ಳು 
ಬರೆ ಬೆಣಗಾದಂ: ಗಿರಿಜಾಕ, ೮. ೩೪) 

ಸಸಹ - ಬಯಕೆಯಿಂದ ಕೂಡಿದ (ಸಸ್ತಹ ಸಾನಂದ ಸಲೀಲ 


2 


ಬ್ರ 
ಸಸ್ಮಿತಮುಖವ್ಯಾಭಾಸಿ ನೋಡಿಂತು ಸನ್ನಿಹಿತಂ 
ಸೌಂದರರೂಪಮಿನ್ನುಮೆರ್ದೆಯೊಳ್‌ ಮಜ್ಜೀವಿತಾಧೀಶನಾ: 
ಆದಿಷು, ೩. ೪೨) 


ಸಸ್ಮಿತ - ಮುಗುಳುನಗೆಯಿಂದ ಕೂಡಿದ (ಸಸ್ಮಿತಮುಖವ್ಯಾಭಾಸಿ 
ನೋಡಿಂತು ಸನ್ನಿಹಿತಂ ಸೌಂದರರೂಪಮಿನ್ನುಮೆರ್ದೆಯೊಳ್‌ 
ಮಜ್ಜೀವಿತಾಧೀಶನಾ: ಆದಿಪು, ೩. ೪೨) 

ಸಸ್ಯ - ಗಿಡಮರಗಳು (ಆ ನಾಡೂರ್ದಪ್ಪದೆದದೇನೆಸೆವುವೊ 
ಕೌದ್ರವೀಣದ ಮೌದ್ಗೀನದ ಬಹುಸಾರಸಸ್ಕ್ಯ 
ಸಕಳಫಳಂಗಳ್‌: ಪುಷ್ಪದಂಪು, ೨. ೧೨); 
(ಪುಷ್ಕರಾಗ ಸಸ್ಯ ಕರ್ಕೇತನ 
ಮೊದಲಾಗೊಡೆಯ ಅನರ್ಫ್ಯಮಪ್ಪ ಮಾಣಿಕದಿಂ 

ಪಲವುಂ ನಾನಾಪ್ರಕಾರದ' ಕಂಕಣಗಳುಮಂ 

ಮುಂಗಯ್ಯುಂ: ವಡ್ಡಾರಾ, ಪು. ೧೪೮, ಸಾ. ೧೪) 


- ಧಾನ್ಯ, ಕಾಳು (ತೃಣ ಸಸ್ಪ ಘಾಸ ವಿಷಯಪ್ರಣಯಂ 


ಇಂದ್ರನೀಲಂ 
ಸಮೆದ 
ತೊಟ್ಟ 
ಬ 


ww 


ಸಮವೃತ್ತಿಯಪ್ಪವೋಲ್‌ ಮೃಗಗಣದೊಳ್‌: ಕವಿರಾಮಾ, ೧. 
೮) 
ಸಹಕಾರ - ಮಾವು (ಇದಂ ಪುಗಲಿಂ ಗಡಿ೦ ಎಂದು 


ಬೇಟಕಾಅರ೦ ಇರದೆ ಊಜೆ ಸಾಲೆ ಜಡಿವಂತೆ ಎಸೆಗುಂ 
ಸಹಕಾರಕೋಮಳ ಅಂಕುರಪರಿತುಷ್ಟ ಪರಪುಷ್ಪಗಳ ಧ್ವನಿ 
ನಂದನಂಗಳೊಳ್‌: ಪಂಪಭಾ, ೨. ೧೩) 

ಸಹಕಾರನಂದನ - ಮಾವಿನ ತೋಪು (ಸೋರ್ವ ಸಹಕಾರದೆ 
ತೀವಿದ ಬಾವಿ ಕಾಮದೇವನ ರಸಕೂಪದಂತೆ .. .. ಎಸೆಯೆ 
ಕಣ್ಣೆಸೆಗು೦ ಸಹಕಾರನ೦ದನಂ: ಅಜಿತಪು, ೨. ೧೩) 

ಸಹಗಮನ - ಪ್ರಭುವಿನೊಡನೆ ಪ್ರಾಣ ಬಿಡುವುದು (ಹೊಡೆವ 
ವೀವಜ್‌ಯ ಹಿಡಿವ ಬಿರುದಿನ ಕಾಳೆಯ ಸುತ್ತಿಚಿದ ಮುತ್ತಿನ 
ತಳೆಯ ತಲೆಗೆ ಮುಂದಲೆಯಾಗಿ ಲೆಂಕರ್ಕೂಡುವ 
ಸಿಡಿದರೆಯ ಸಹಗಮನ ಸಮುತ್ತುಕತೆಯಿಂ ಕೈವಿಡಿಸೆ: 

ಅನಂತಪು, ೧೧. ೭೪ ವ) 


ಸಹಗಾಣ - ಜೊತೆಯ ಹಾಡುಗಾರರು (ಗಾ೦ಧರ್ವಸರ್ವಜ್ಞರೆಂಬ 
ಗಾಯಕಂ ನಾಯಕಂ ಸಹಗಾಣರಂ ಕೂಡಿಕೊಂಡು ಎತ್ತಿದ 
ಶ್ರಿತಿಯಂ ಇಳುಹಲೀಯದೆ .. .. ಪಾಡುವಾ ಸಮಯದೊಳ್‌: 
ಧರ್ಮಪ, ೨. ೨೦ ವ) 

ಸಹಚರಿ - ಒಡನಾಡಿ (ಶಿವನ೦ ಮರುಳ್ಗೊಂಡು ಭವಾನಿಯಿರೆ 
ಕಂಡು ಕೌತುಕಂಗೊಂಡು ಸಹಚರಿಯರ್‌: ಗಿರಿಜಾಕ ೩. ೯೮ 
ವ) 

ಸಹಜ - ನೈಜವಾದ (ಚೂತನೊಲ್ಲು ಪೊರೆಗು೦ ಗಿಳಿಯಂ 
ಮುಖರಾಗಿಯಂ ಮಧುವ್ಯಸನಿ ಮದಾಳಿಯಂ 
ಸಹಜವಕ್ರವಚಸ್ಟಿಯನನ್ಯಪುಷ್ಪನ೦: ಮಲ್ಲಿನಾಷು, ೬. ೧೭) 

ಸಹಜಕವಚ - - [ಸಹಜ] ಜೊತೆಯಲ್ಲಿ ಹುಟ್ಟಿದ ಕವಚ 
(ಒಡವುಟ್ಟಿದ ಮಣಿಕುಂಡಲಂ ಒಡವುಟ್ಟಿದ ಸಹಜಕವಚಂ 
ಅಮರ್ದಿರೆ ತನ್ನೊಳ್‌ ತೊಡರ್ದಿರೆಯು೦ ಬಂದಾಕೆಯ 
ನಡುಕಮಂ ಒಡರಿಸಿದನಾಗಳ್‌: ಪಂಪಭಾ, ೧. ೯೫) 

ಸಹಜಕವಿ - ಪ್ರತಿಭಾವಂತ ಕವಿ (ಸಹಜಕವಿ ಚತುರಕವಿ .. . 
ನುತಮಹಾಕವೀಂದಂ ಸರಸ್ಪಶೀಮುಖಮುಕುರಂ: 
ಸುಕುಮಾಚ, ೧. ೫೨) 


ಸಹಜನ್ಮ - ಸಹೋದರ (ಸಹಜನನುತ್ತರಂಗೇಳ್ಲು ಹಸ್ತಿನಾಪಾದ 
ಯುದ್ಧಮದು ಬಳವತ್‌ ವಿಗ್ರಹಮೆ೦ಬವೊಲ್‌ 


ಅಸಮರಣಣಾಗ್ರಹಣಕೆ ಬೆಣಗಾದ ತಾತನ೦ ಬಗೆಗೊಳಿಸಲ್‌: 
ಅನಂತಪು, ೧೩. ೫೪) 

ಸಹಜಪ್ರಜ್ಞ — ಸಹಜಜ್ಞಾನಿ (ಸಹಜಪ್ರಜ್ಞಂ 
ಉದ್ಯಮ್ಗುಣರತ್ನ: ಸಂಗ್ರಹನೆನಿಪ್ಪಂಗೆ ಆ ಮಹಾಸಂಧಿವಿಗಹಿಗೆ 


ಶ್ರೇಷ್ಠ ರತ್ನ 


೧೦೯೦ 


ಆಳೋಚಿಸಿದಂದದಿಂದೆಸೆಗು 
ಪಾರ್ಶ್ವನಾಷು, ೨. ೪೭) 
ಸಹಜಮನೋಜ - - 


ನೀನೆಂದಂ  ಧರಾಧೀಶ್ವರಂ: 

ಹುಟ್ಟಿನಿಂದ ಮನ್ನಥನಂಥ ಚೆಲುವ 
(ಮೂಖುಂ ಲೋಕದ ಮೂಹುಪಟ್ಟಮನಾಳಲ್ಕೆ ತಕ್ಕ 
ಸಹಜಮನೋಜನ ಲಲಾಟಂ ಪಟ್ಟಂಗಟ್ಟಿದ ನೊಸಲ್ಗೆ: 
ಪಂಪಭಾ, ೨. ೩೯ ವ) 

ಸಹಜಮನೋಜನೋಜ - - ಸ್ವಾಭಾವಿಕ ಮನ್ಮಥನನಿಗೆ 
ಆಚಾರ್ಯ (ಸಹಜಮನೋಜನೋಜನೆಮಗೀಗೆ 
ವಿಚಿತ್ರರತೋತ್ಸವಂಗಳಂ: ಪಂಪಭಾ, ೧. ೪) 

ಸಹಜವಿಭೂಷಣ ದ ನಿಸರ್ಗದತ್ತ 
(ಸಹಜವಿಭೂಷಣಾಂಬರ ವಿಲೇಪನ ಕೇಸರದಾಮಗಂಧ 
ಸಸ್ತಹಮಧುಪಾಳಿ ಮಂಡಳಿಸಿ ಸೀಗುರಿಯಂತಿರೆ 
ಚಾಮರಂಗಳಂ ಬಹುವಿಧಮಿಕ್ಕುವರ್‌ ದಿವಿಜನೋಲಗದೊಳ್‌ 
ವಾರನಾರಿಯರ್‌: ಅನಂತಪು, ೪. ೫೧) 


ಅಲಂಕಾರ 


ಸಹಜಾತ - ಹುಟ್ಟಿನೊಡನೆ ಬಂದ (ಸಹಜಾತಾಂಬರ 
ದಿವ್ಯಭೂಷಣದಲನ್ಮಂದಾರಮಾಲಾವಿಲಾಸಿ: ಆದಿಪು, ೩. 
೪೨) 


ಸಹಜಾತೆ - ಸೋದರಿ (ಪೆಣ್ಣೂಸಾದಂದು ಸ್ಪಸ್ಫ್ಕ ಸಹೋದರಿ 
ಸಹಜಾತೆ ಭಗಿನಿಯೆನೆ ಪೆಸರಕ್ಕುಂ: ಅಭಿಧಾವ, ೧. ೧೧. 


೧೮) 
ಸಹಣಿ - ಕುದುರೆ ಪಳಗಿಸುವವನು (ಮೊದಲೊಳ್‌ 
ಅಭಿನವತುರಂಗಮ೦ ಒದವಿರೆ ಸಹಣಿಗಳಿನೈದೆ ತಿರ್ದಿಸಿ 


ಬಸಮಾದುದಂ ಅಜೆದು ಏಳುವುದು: ರಾಜಶೇವಿ, ೧೩. ೫) 


ಸಹಪಾಂಸುಕ್ತೀಡಾ[ಡೆ] -  ಮಕ್ಕಳಾಡುವ ದೂಳಾಟ 
ಸಹಪಾಂಸುಕ್ರೀಡಾನೇಕ ವಿಭ್ರಮ ಕ್ರೀಡಾರಸೋದಾರ 
ರಾಜದಾರಕಪರಿವೃತನಾಗಿ: ಆದಿಷು, ೮. ೪೧ ವ) 

ಸಹಪಾಂಸುಕ್ರೀಡಿತ ದ ಬಾಲ್ಯದ ಗೆಳೆಯ, ಒಟ್ಟಿಗೇ 


ದೂಳಾಟವಾಡಿದವ (ಪಾಲು೦ ಮೊಸರುಂ ಬೆಣ್ಣೆಯುಮಂ 
ಸೂಜ”ಗೊಂಡು ಸಹಪಾಂಶುಕ್ರೀಡಿತರಪ್ಪ ಗೋಪಕುಮಾರಕರ್ಗೆ 
ದಕ್ಷಿಣೆ ಕುಡುವಂತೆ ಕೊಟ್ಟು; ನೇಮಿನಾಹು, ೭. ೭೮ ವ) 


ಸಹಸ್ರ - ಒಂದು ಸಾವಿರ (ಸಹಸ್ರಂ ದಶಶತ: ಅಭಿಧಾವ, ೨. ೧. 
೩೩) ಅನೇಕ (ಅತಿರಥಸಹಸ್ರಮಿರಲ್‌ ಅಪ್ರತಿರಥನೊರ್ವನೆ 
ಮುಕುಂದನಿಸೆ: ಜಗನ್ನಾವಿ, ೧೨. ೨೨) 

ಸಹಸ್ತಕರ - - ಸೂರ್ಯ ಯ(ಸಹಸ್ರಕರಪ್ರಭಾಪ್ರಸರರಥಮನೇಜೆ 
ಮಹಾಮಕುಟಬದ್ಧಪರಿವೃತಂ ರಾಜಭವನಮಂ ಪೊಣಮಟ್ಟು: 
ಆದಿಷು, ೧೧. ೧೪ ವ) 


ಸಹಸ್ರಕಿರಣ — ಸೂರ್ಯ (ಪಿತೃತರ್ಪಣಮಭಿವಂದಿತ 
ಸಹಸ್ಪಕಿರಣನುಂ ಅಭ್ಯರ್ಚಿತ ಭಗವದ್ಧವಾನೀವಲ್ಲಭ 


ಭಿ 
ಚರಣಕಮಳನು೦ ಉಪಚರಿತ ಲೇಪನಾಳಂಕಾರನುಂ 
ಆಗಿ: ಕಾದಂಬ, ೧. ೬೮ ವ) 


ಸಹಸ್ತವಿಳೋಚನ - ಸಾವಿರ ಕಣ್ಣುಗಳುಳ್ಳವನು, ಇಂದ್ರ 
(ಸುರೇಭಕಂಧರದೊಳಿರ್ದ ಸಹಸ್ರವಿಳೋಚನಂ 


ಮನಂಗೊಳಿಸಿದಂ: ಜಗನ್ನಾವಿ, ೧. ೩೯) 

ಸಹಸ್ತಫಣ - ಸಾವಿರ ಹೆಡೆಗಳುಳ್ಳವನು, ವಾಸುಕಿ (ನಡೆಗಲ್ವಂದುಂ 
ಬಿಣ್ಣಿಂ ಕೊಡೆ ನೆಗೆದಪುದುರ್ವಿಯೆಂದು ವಾಸುಗಿ 
ಪಲವುಂಪೆಡೆಯಂ ಶಿಶು ನಡೆವೆಡೆಯೊಳ್‌ ಪಡೆದಾಂತು 
ಸಹಸ್ರಫಣನೆನಲ್‌: ಪಂಪರಾ, ೩. ೧೨೯) 


ಸಹಸ್ರಾಂಬಕ - ಇಂದ್ರ (ಯುದ್ಧಾಪಜಯಕ್ಕೆ ಪಕ್ಕುಗುಡುವಂತಿರ್ದಂ 
ಸಹಸ್ರಾಂಬಕಂ: ಜಗನ್ನಾವಿ, ೧೩. ೬೦) 

ಸಹಸ್ರಾಕ್ಷ -. ಇಂದ್ರ (ಆಗಳ್‌ ಸಹಸ್ರಾಕ್ಷಂ 
ದುಗ್ಭಾರ್ಣವಸಾರಕ್ಷೀರದಿಂದಂ ಮಿಸಿಸೆ ಭವದವಜ್ವಾಳನಂ 
ಬಾಳನಂ: ಅಜಿತಪು, ೪. ೫೩ ವ ಮತ್ತು ೪. ೫೪) 

ಸಹಸ್ರಾರ - [ಸಹಸ್ರ * ಅರ] ಸಾವಿರ ಮೊನೆಗಳನ್ನು ಹೊಂದಿದ 
(ಸಹಸ್ರದಿನಕರಸ್ಪರ್ಧಿ ಸಹಸ್ತಾರಧರ್ಮಚಕ್ರರತ್ನಪುರಸ್ಪರಮಾಗಿ: 
ಆದಿಷು, ೧೦. ೬೭ ವ); [ಜೈನ] ಷೋಡಶಕಲ್ಪಗಳಲ್ಲಿ ಒಂದು 
(ಸೌಧರ್ಮ ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ 
ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ 
ಸಹಸ್ರಾರ ಆನತ ಪ್ರಾಣತ ಅರಣ್ಯ ಅಚ್ಯುತಮೆಂಬ 
ಪದಿನಾಜು೦ ಕಲ್ಪಂಗಳೊಳಂ: ವಡ್ಡಾರಾ, ಪು ೯೭, ಸಾ ೨೬) 

ಸಹಸ್ರಾರಕಲ್ಪ - [ಜೈನ] ಷೋಡಶಕಲ್ಪಗಳಲ್ಲಿ ಒಂದು (ತಪದೊಳ್‌ 


ಉಪಮಾತೀತ೦ ್ಹನೆಗಟ್ಟುಸಹಸ್ರಾರಕಲ್ಪದ ಇಂದ್ರನಾದಂ: 
ಕರ್ಣನೇಮಿ, ೧೪. ೩೩ ವ) 
ಸಹಸ್ರೋಸ್ರ - ಸಹಸ್ರಕಿರಣ, ಸೂರ್ಯ (ಆಗಸದಿಂದುಗ್ರತ್ವಮಂ 


ಬಿಟ್ಟವನಿಪತಿಯನಾಶ್ಚಾಸಿಸಲ್‌ ಬಂದಪಂ ತಾನೆ ಸಹಸ್ರೋಸಂ: 
ಚಂದ್ರಪ್ರಪು, ೫. ೨೦) 

ಸಹಾಯ - ಜೊತೆಗಾರ, ಗೆಳೆಯ (ಕೆಳೆಯಂ ಮಿತ್ರಂ ವಯಸ್ಕಂ 
ಸುಹೃದನೆನೆ ಸಹಾಯಂಗೆ ಪರ್ಯಾಯನಾಮಂ: ಅಭಿಧಾವ, 
೨. ೧. ೧೧) 


ಸಹಾಯಾತ್‌ ಮಂತ್ರನಿಶ್ಚಯಃ - [ಇತರರ] ಸಹಾಯದಿಂದ 
ಮಂತ್ರಾಲೋಚನೆಯನ್ನು ಮಾಡಬೇಕು 
(ಸಹಾಯಾನ್ಮಂತ್ರನಿಶ್ಚಯಃ ಎಂಬ ವಾಕ್ಕಾರ್ಥಮುಂಟು 
ಈತನುಂ ಸಹಾಯಗುಣಸಂಪನ್ನಂ ಭೃತ್ಯಗುಣ 


ಸಂಪೂರ್ಣನುಂ ಅಪ್ಪುದಚೆಂ: ಪಂಚತಂತ್ರ, ೮೮ ವ) 
ಸಹಿಷ್ಣು - ಸಹನೆಯುಳ್ಳವನು (ನಿಮ್ಮಡಿ ನೀವು೦ ಸಶಿಷ್ಣುವಾಗಿ 


ಪಗೆಯಂ ಬಗೆಯೊಳೆ ಕಾದಿ ಕೊಲ್ವುದೆಂದು 
ಬಿನ್ನಪಂಗೆಯ್ದುದುಂ: ಪಂಚತಂತ್ರ, ೨೮೨ ವ) 
ಸಹೋತ್ಸನ್ನ — ಸಹೋದರ (ತನ್ನಿಜಿದು ಗೆಲ್ಬ 
ಕೊಳುಗುಳವನ್ನೋಡಲ್‌ ಚಕ್ರಪಾಣಿಯು೦ ತನ್ನ 
ಸಹೋತ್ಪನ್ನರುಮನೊಡವರೆ: ಪಂಪಭಾ, ೧೪. ೨) 
ಸಜಸಣಿಸು - ಆತುರದಿಂದ ಬಾ (ದಿಜ್ಮೂಢರಾಗಿ ನಿಲಲುಂ 
ಸಣಸಣಿಸಿ ಪೋಗಲುಮಜೆಯದೆ ಕುಜುಕುಜು 


ಮೆಟ್ಟುತುಮಿರ್ಪಿನಂ: ನೇಮಿನಾಪು, ೭. ೪೪ ವ) 

- ಬೆಟ್ಟದಿಂದ ಇಳಿಯುವ ನದಿ, ಧಾರೆ (ಮೇಲೆ ಸೂಸುವ 

ಲಾಜೆಗಳೊಳ್‌ ಸಜೆಯಾಗೆ ಬಂದು ಕಾರೊಡತಿಯರಲ್ಲಿ 

ನಿಂದರೆನೆ ಸೌಧನಗಾಗ್ರದೆ ಪೆಣ್ಗಳೊಪ್ಪಿದರ್‌: ರಾಜಶೇವಿ, ೧೩. 

೯೪); ಕಂದರ (ಗಿರಿಯ ಮಜಗೆ ಪೋಗಿ ಅದೊಂದೆ 

ಸಣೆಯಪುದ್ದಜೆ೦ಂ ಪಶುಶಿಶುಪ್ರವೇಶಕ್ಕಂ ತಕ್ಕ ಗುಹೆಯಂ 

ಕಾಣದೆ: ನೇಮಿನಾಷು, ೮. ೧೦ ವ); ಬಂಡೆಗಲ್ಲು (ವಿಕಸಿತ 

ಸರಸಿಜಮ೦ ಸಣಿಯೊಳಣಸುವಂತಾಗಿರ್ಕುಂ: ಆದಿಪು, ೯. 

೧೦೩) 

ಸಣಿಗಲ್‌ - ಬಂಡೆಗಲ್ಲು (ಸಜೆಗಲ್ಲಂ ದಬ್ಬುಕದಿಂದಿಜೆದೊಡೆ ಕಿಡಿ 
ಪಾಖವಂತೆ: ನೇಮಿನಾಪು, ೩. ೧೮) 

ಸಜೆಮಿಂಡಿ - ಏರು೦ಜವ್ಹನೆ (ಬಿಂಕದಿ೦ ನೆಗಟಳಾವಗಮೋಲಗಿಪ್ಪ 
ಸಜೆಮಿಂಡಿಯರೊಪಿದರೆತ್ತ ನೋಟಡಂ: ಕಬ್ಬಿಗಕಾ, ೧೦೫) 


೧೦೯೧ 


ಸಣಿಮೊಲೆ - ಗಡುಸು ಮೊಲೆ (ತೆಳ್ಳಸಿಜಾಗೆ ಪಾಟ್ವಸಿಆ್‌ 
ಸಚೆಮೊಲೆಯಾಗೆ ಬಿಟ್ಟ ಮೊಲೆ ಪೂತನಿ ಗೋಪಿವೊಲಾಗೆ 
ಬೇಗದಿಂ: ನೇಮಿನಾಪು, ೭. ೭೦) 

ಸಜೆಸೈತುವೋಗು ವ್ಯರ್ಥವಾಗಿ ಹೋಗು (ಕಿವಿಯುಂ 
ಬಗೆವುಗುವೊಡೆ ಕೊಂಕುವೆತ್ತ ಪೊಸನುಡಿಯೆ ಪುಗುಗುಂ 
ಉಳಿದುದುಸಜಿಸೈತವಚಜನೆ ಮಾಡಿ ಸಣಜೆಸೈತುವೋಕುಮೇಂ 
ಬಗೆಯೆ ಬಟ್ಟೆಯ೦ ಮುಟ್ಟುಗುಮೇ: ಆದಿಷು, ೧. ೧೮) 

ಸಜುಸೈತು - ಕೆಂದರದ ಹೊಳೆ, ವ್ಯರ್ಥವಾಗಿ ಹೋಗು (ಕಿವಿಯಿಂ 
ಬಗೆವುಗುವೊಡೆ ಕೊಂಕುವೆತ್ತ ಪೊಸನುಡಿಯೆ ಪುಗುಗುಂ 
ಉಟಿದುದು ಸಜುಸೈತವಚಅನೆ ಮಾಡಿ ಸಜುಸೈೆತುವೋಕುಂ: 
ಆದಿಪು, ೧. ೧೮) 

ಸಜುಸೈತುವೊಗು ಎ... 7. ವ್ಯರ್ಥವಾಗಿ ಹೋಗು (ಕಿವಿಯುಂ 
ಬಗೆವುಗುವೊಡೆ ಕೊಂಕುವೆತ್ತ ಪೊಸನುಡಿಯೆ ಪುಗುಗುಂ 
ಉಳಿದುದು ಸಣುಸೈತವಚಣನೆ ಮಾಡಿ 
ಸಜುಸೈತುವೋಕುಮೇಂ ಬಗೆಯೆ ಬಟ್ಟೆಯ೦ ಮುಟ್ಟುಗುಮೇ: 
ಆದಿಷು, ೧. ೧೮) 

ಸಾಂಖ್ಯ - ಷಡ್ದರ್ಶನಗಳಲ್ಲಿ ಒಂದಾದ ಸಾಂಖ್ಯದರ್ಶನದಲ್ಲಿ 
ನಂಬಿಕೆಯುಳ್ಳವನು (ಷಡಭಿಜ್ಞಂ ಕ್ಷಣಿಕಂ ನಡೆವಂ 
ಕಾಪಿಳ ವೃತ್ತಿಯಂ ಬಿಡದೆ ಸಾಂಖ್ಯಂ: ಚಂದ್ರಪ್ರಷು, ೧. ೨೫) 

ಸಾಂಖ್ಯಾಗಮ ಸಾಂಖ್ಯ (ಮಿಥ್ಯಾತಮತಿರಸ್ಕರಿಣೀ 
ತಿರಸ್ಕತಮನಸ್ಮಂ ತತ್ತ್ಯಾಭಾಸಮಂ ಸಾಂಕ್ಕಾಗಮಮಂ ಮಾಡಿ 
ಕಪಿಳಾಗಮಮಂ ಮಾಡಿ ಕಪಿಳಾದಿಗಳಪ್ಪ ಶಿಷ್ಕವರ್ಗಕ್ಕೆ 
ತಿಳಿಪುತ್ತಂ: ವರ್ಧಮಾಷಪು, ೬. ೧೨ ವ) 

ಸಾಂತಕರ - [ಜೈನ] ಒಂದು ವಿಮಾನದ ಹೆಸರು (ಇಪತ್ತೆರಡು 
ಸಾಗರೋಪಮಯುಷ್ಯಮಂ ಪಡೆದು ಚ್ಯುತ ಕಲ್ಪದ ಸಾಂತಕರ 
ವಿಮಾನದೊಳ್‌ ಅಚ್ಯುತೇಂದನಾಗಿ: ನೇಮಿನಾಹು, ೪. ೧೬ 
ವ) 

ಸಾಂತಪನ - ಒಂದು ಬಗೆಯ ತಪಸು 
ಚಾಂದ್ರಾಯಣ ಸಾಂತಪನಾದಿ 
ಪಂಚತಂತ್ರ, ೧೯೦ ವ) 

ಸಾಂತ್ಸವಚನ ಸಂತೈಕೆಯ ಮಾತು 
ಸಂತ್ವವಚನದೊಲಂ ಎಂತಾನುಂ ಅರಸನಂ 
ಕಾದಂಸಂ, ೪. ೧೨೩ ವ) 

ಸಾಂದೀಪನಿ - ಕೃಷ್ಣನ ಗುರು, ಅವನಿಂದ ಕಲಿತ ಧನುರ್ವಿದ್ಯೆ 
(ಸಾಂದೀಪನಿಯ ಸುವಿದ್ಯೆ ಮುಕುಂದನ ಸಂಗತಿಯೊಳ್‌ 
ಅತಿವಿಕಾಸಮನೊಳಕೊಂಡು: ಜಗನ್ನಾವಿ, ೭. ೯) 

ಸಾಂದು - ಸುಗಂಧದ್ರವ್ಯ, ಪುನುಗು (ರಮಣೀಯ ರಮಣೀಜನ೦ 
ಬೆರಸು ಪಂಚರತ್ನಂಗಳಿ೦ ಕೆದಜೆಸಿ ಸಾಂದಿನ ಸೌಸವದ 
ಕುಂಕುಮದ ಕತ್ತುರಿಯ ಕದಡಂ ಕದಡಿ: ಪಂಪಭಾ, ೫. ೬೦ 
ವ) 

ಸಾಂದ್ರ 
ಬೆಳ್ಳಿಂಗಳ್‌ 


- ಮಂದವಾದ (ಅಂಗಲತಾಲಾಲಿತಸಾಂದ್ರಚಂದನರಸಂ 

ಎಂಬೊಂದು  ಪಂಬಲ ಬಂಬಲ್ಲೆಡೆಯಾಗೆ 
ಬೆಳ್ಳಸದನಂ ಕಣೊಪ್ಪಿತಾ ಕಾಂತೆಯಾ: ಪಂಪಭಾ, ೧. 
೧೩೭); ಗಾಢವಾದ (ಬಿಸಭ್ರಾಂತಿಯಿಂದಂ 
ಕರ್ದುಕಲೈತಯ್ಯೊಳ್‌ ಆರೈದಪುದು ಇಭಕಳಂ ಸಾಂದ್ರ 
ಚಂದ್ರಾಂಶುವಂ: ಲೀಲಾವತಿ, ೨. ೨೧) 

ಸಾಂದ್ರೀಭವತ್‌ - ದ (ಪತ್ತಿ ಶಸ್ತ್ರ ದ್ಯುತಿಪರಿಕರಿ 
ಸಾಂದ್ರೀಭವಚ್ಚಂಡರೋಚಿಃಕಿರಣೌಘಂ: ಆದಿಷು, ೪. ೨೪) 


ಸಾಂಪದ - ಸಲಕರಣೆ ಯ(ಪ್ರಣತಿಪೂರ್ವಕ೦ಂ ಸಾಂಪದಮಂ 
ನೋಡಿ ಪದ್ಮಾದಿ ಸರೋವರಪ್ರಯಾತ ಪುರಾಂಬುವಿಂದ 
ಈಕ್ಷಣಂಗೆಯ್ದು ಭೂಮಿಶೋಧನಂ ಮಾಡಿ: ವರ್ಧಮಾಪು, 
೧೨. ೨೩ ವ) 

ಸಾಂಪರಾಯ - ಯುದ್ಧ (ಈ ಸಾಂಪರಾಯದಿಂ ಪಲಾಯನಮೆ 
ಲೇಸೆಂದು ವಾಸವನತಿಜವಾಶ್ರವಮೆನಿಸಿದ ಉಚ್ಚೆಶ್ರವಮಂ 


ಏಚೆ ಮನೋವೇಗದಿ೦ ಪೊಗೆ: ಜಗನ್ನಾವಿ, ೪. ೩೯ ವ); 
[ಜೈನ] ಗೃಹಸ್ಥ ಜೀವನ (ಅಲ್ಲಿ ಸಾಂಪರಾಯಕಾಯಮುಂ 
ವೀರ್ಯಪ್ರವೃತ್ತಿಯು೦ ಇಂದ್ರಿಯಕಷಾಯಯೋಗಮುಂ . .. 
ಅಕ್ಕುಂ: ಶಾಂತಿಷು, ೧೨. ೫ ವ) 

ಸಾಂಪರಾಯಿಕ - ಯುದ್ಧಕ್ಕೆ ಸಂಬಂಧಿಸಿದ (ಆಯುಧಜಾಲಮಂ 
ತಳೆದು ಲಸತ್‌ ಸಾಂಪರಾಯಿಕಮಂ ನೆಗಟ್ಟೆದರಂದು ಸಂಪದ 
ಪರಾಕ್ರಮರ್‌: ಉದ್ಭಟಕಾ, ೪, ೧೦೬); [ಜೈನ] ಸಂಸಾರಕ್ಕೆ 
ಕಾರಣವಾಗುವ ಕರ್ಮಾಸವ (ಸಕಾಯ ಅಕಾಯರಪ್ಪ 
ಪ್ರಾಣಿಗಳ್ಲೆ  ಸಾಮಾನ್ಯದಿಂ ಸಾಂಪರಾಯಿಕೇರ್ಯಾಪಥ 
ಕರ್ಮಾಸ್ರವ೦ಗಳಕ್ಕುಮೆಂದು ನಿಶ್ಚಯಿಸುವುದು: ವರ್ಧಮಾಪು, 
೧೪. ೪೩ ವ) 


ಸಾಂಪ್ರಯೋಗ ದ ಸಮಾಗಮ (ಮನೋಮೃಗಮಂ 
ನವಸಾಂಪ್ರಯೋಗ ಶೃಂಗಾರಮನಾಳ್ಳವಂ ಮದನರಾಜನ 
ರಾಜ್ಯಮನಾಳ್ಪನಲ್ಲನೇ: ನೇಮಿನಾಷು, ೪. ೮೭) 

ಸಾಂಬುಪಯೋಧರ - ನೀರಿನಿಂದ ತುಂಬಿದ ಮೋಡ 
(ಭವ್ಯನೃಪನಿಕರಂ ಅದೇನೆಂಬುತ್ತಾಹದೆ ನಲಿದುದೊ 


ಸಾಂಬುಪಯೋಧರಕೆ ನಲಿವ ಶಿಖಿನಿರದವೊಲ್‌: ಆದಿಪು, 
೧೦. ೧೨) 

ಸಾಂಯಾತ್ರಿಕ - ಸಮುದ್ರ ವ್ಯಾಪಾರಿ (ವಾರಾಶಿಯ ಮಣಿಗಣಮಂ 
ಕ್ರೂರ ಕುಳೀರಕ್ಕೆ ಸುಗಿದು ಸಾಂಯಾತ್ರಿಕನೇಂ ತಾರನೆ 
ಕೃತಿವೇಟಲ್‌ ಬಗೆದಾರನೆ ಸತ್ಯವ ನಿಸರ್ಗ ದುರ್ಜನ 
ಭಯದಿಂ: ಪಂಪರಾ, ೧. ೪೦) 

ಸಾಂಯುಗೀನ - ಯುದ್ಧಚತುರ (ಇವು ಸಲ್ಲವು ಎಂದು 
ಉದ್ಯೋಗಿಸುವಂತೆ ಆಗ ನಾಗಂಗಳೊಳಂ ಸಾಂಯುಗೀನ 
ಗಜ೦ಗಳೊಳಂ ಕಾಲ್ಗೋಡದ ಮೋಹಮಂ ಧರ್ಮ ಧವಳ 
ದ್ವಿರದಮನೇಜೆಸಿ: ನೇಮಿನಾಷು, ೪. ೧೩ ವ) 

ಸಾಂಸಾರಿಕ - ಕುಟುಂಬಸಂಬಂಧಿತವಾದ (ಆನ೦ತರಮಾ 
ಮಹಾತ್ಮನಾತ್ಮೀಯಸಾಂಸಾರಿಕ ಮನೋರಥಂಗಳೊಡನೆ 
ರಥಾಂಗಂಗಳ್‌ ವಿಘಟನೆಯುಂ: ಚಂದ್ರಪ್ರಪು, ೨. ೪೭ ವ) 

ಸಾಕ - ತೇಗದ ಮರ (ತೇಗಿನ ಮರನದೆ ಸಾಕಂ: ಅಭಿಧಾವ, ೧. 
೮. ೧೬) 

ಸಾಕು - ರಕ್ಷಿಸು, ಕಾಪಾಡು (ಸಾಕು-ರಕ್ಷಣೇ: ಶಬ್ದಮದ, ಧಾ 


೭೩) 

ಸಾಕೇತ - [ಸ೬ಅಕೇತ] ನಾನಾ ನಿಕೇತನಗಳಿಂದ ಕೂಡಿದ 
ಅಯೋಧ್ಯೆ (ಅಂತು ಸಮೆದ ಪುರವರಕ್ಕರಾತಿನಿಕರಕ್ಕೆ 
ಅಯೋಧ್ಯೆಯಪ್ಪುದಜೆಂದ ಅಯೋಧ್ಯೆಯುಂ ಅನೇಕ 
ನಿಕೇತನಸಮನ್ವಿತಮಪ್ಪುದಜೆಂ ಸಾಕೇತಮುಂ ಎಂಬ 
ಪೆರ್ಗಳನಿಟ್ಟು: ಆದಿಷು, ೬. ೧೦೭) 

ಸಾಕ್ಷರಜನ — ವಿದ್ವಾಂಸರು (ಸಮಸ್ತಾಕ್ಷರಜನಕಂ 
ಜಗಜ್ಞನಕನೊಲ್ಲುದಂ ಇತ್ತರಭಿರಕ್ಷಿಪಟ್ಟೆಯಿಂ N 
ಜಗಜ್ಞನಕನೆಂಬುದು ಮೇದಿನಿ ಶಾಂತಿವರ್ಮನಂ: 


ಪುಷ್ಪದಂಪು, ೧. ೭೫) 


೧೦೯೨ 


ಸಾಕ್ಷರಜನಕ - ಪಂಡಿತರನ್ನು ಪೋಷಿಸುವವನು (ಸಮಸ್ತ 

ಸಾಕ್ಷರಜನಕ೦ ಜಗಜ್ಜನಕನೊಲ್ಹುದ೦ ಇತ್ತರಭಿರಕ್ಷಿಪಟ್ಟೆಯಿ೦ .. 
ಜಗಜ್ಜನಕನೆಂಬುದು. ಮೇದಿನಿ ಶಾಂತಿವರ್ಮನಂ: 

ಪುಷ್ಪದಂಪು, ೧. ೭೫) 

ಸಾಕ್ಷರಿಕ - ಪಂಡಿತ, ಉಪದೇಶವನ್ನು ಪಡೆದವನು (ಯಷಿಯರಂ 
ಸಾರ್ದು ಸಾಕ್ಷರಿಕನಾಗಿ ಮಗುಟ್ಟು ಬಂದು 
ಮಾತಾಪಿತೃಗಳೊಳ್‌ ಕೂಡಿ ಸಂತೋಷದಿನಿರ್ದು: ಪಂಪರಾ, 
೧೫. ೪೭ ವ) 

ಸಾಕ್ಷಾತ್‌ - - ಕಣ್ಣೆದುರಿರುವ (ಈ ನರೇ೦ದ್ರಂ ಸಾಕ್ಟಾತ್‌ 
ಇಂದ್ರಂ ತಾನೆನೆ ಸಲೆ ನೆಗಟ್ಟೆಂದ್ರನ ತೋಳೆ ತೊಟ್ಟಲಾಗಿರೆ 
ಬಳೆದಂ: ಪಂಪಭಾ, ೧. ೪೪) 

ಸಾಗರ - ಸಮುದ್ರ (ಸರಿದಧಿನಾಥಂ ರತ್ನಾಕರಂ ಅಬ್ಬಿ ಸಮುದ್ರಮ 
ಅರ್ಣವಂ ಜಲನಿಧಿ ಸಾಗರಂ ಅಂಬುರಾಶಿ ಪನ್ನಗಶರಣ೦ 
ಅಕೂಪಾರ೦ ಉದಧಿ ಪಾರಾವಾರಂ: ಅಭಿಧಾವ, ೧. ೪. 
೨); [ಜೈನ] ಒಂದು ಅತ್ಯಂತ ದೀರ್ಫ್ಥ ಕಾಲಾವಧಿ 
(ನರಕದೊಳ್‌ ಮೂಜು ಸಾಗರೋಪಮಾಯುಷ್ಯಮನೊಡೆಯ 
ನಾರಕನಾಗಿ ಪುಟ್ಟಿ ಸತ್ತು ಬ೦ದು ಇಲ್ಲಿ ಕೊಂಕನಾಗಿ ಪಟ್ಟಿ: 
ವಡ್ಡಾರಾ, ಪು ೧೭೮, ಸಾ ೨೭) 

ಸಾಗರನಾಥ - ಸಮುದ್ರದ ಒಡೆಯ, ವರುಣ (ಗೋಸಂಬಂಧವ 
ತೋಟಿಯೊಳಾ ಸಾಗರನಾಥನಿತ್ತ ಶಾಪದಿನವರ್ಗಾದುದು 
ಸುತರು೦  ಗೋಪಾಲವ್ಯಾಸಂಗರ್‌ ಕೆಲವುಕಾಲಮಿರ್ಕುಂ 
ವ್ರಜದೊಳ್‌: ಜಗನ್ನಾವಿ, ೧. ೭೬) 

ಸಾಗರಮೇಖಳಾವೃತದರಿತ್ರಿ ಎ... ಸಾಗರಗಳೆಂಬ ಡಾಬಿನಿಂದ 
ಆವೃತವಾದ ಭೂಮಿ (ನೀಗಿದುದೀಗಳೆಮ್ಮ ವನವಾಸ 
ಪರಿಶ್ರಮ೦ ಆಳ್ಬೆವು ಆ ಸಾಗರಮೇಖಳಾವೃತ ಧರಿತ್ರಿಯಂ: 
ಪಂಪಭಾ, ೭. ೬೦) 

ಸಾಗರಾಂತ - ಸಮುದ್ರವನ್ನು ಮೇರೆಯನ್ನಾಗುಳ್ಳ (ಸುವಿಧ 
ನರಾಧಿಪನಚ್ಛುತೇಂದ್ರಂ ಸಾಗರಾಂತಂ ನೆಲನನಿತುಮಂ 
ಚಕ್ರದಿ೦ ಬೆಸಕ್ಕೆಸಿದ ವಜನಾಭಿಯಾಗಿ ಸರ್ವಾಥಸಿದ್ಧಿಯೊಳ 
ಪುಟ್ಟಿ ಬಂದಿಲ್ಲಿ ತಾನಾದಿದೇವನಾದಂ: ಆದಿಷು, ೧೬. ೫೮); 
[ಜೈನ] ಸಾಗರ ಅವಧಿಯ ಕೊನೆ (ಸವಿ ನೋಟ್ಪಂ 
ಸಾಗರಾ೦ತಕ್ಕಸುರರ ನೆರಗೊಳ್ಳಂ ತ್ರಿಪಲ್ಯಕ್ಕೆ ಇದೇಂ 
ನಿರ್ದಯನೋ ಸಾರ್ಧೈಕಪಲ್ಯಕ್ಕುಟೆದಜುವರುವು೦ 
ನಂದೆವೊಯ್ದಂ ಕೃತಾ೦ತಂ: ಮಲ್ಲಿನಾಷು, ೧೩. ೭೮) 

ಸಾಗರಾಂತಕ್ಷಿತಿ -  - ಸಮುದ್ರದವರೆಗಿನ ಭೂಮಿ (ಸಿತಪಕ್ಷದ 
ಪಂಚಮಿ ದಿನಪತಿವಾರಂ ಶುಭದ ಮೂಲನಕ್ಷತ್ರದೊಳ್‌ 
ಅನ್ಸಿತಮಾಗೆ ನೆಗಟ್ಟುದೀ ಮತ್‌ ಕೃತಿ ಜಗದೊಳ್‌ ಪುದಿದು 
ಸಾಗರಾಂತಕ್ಷಿತಿಯಂ: ಆದಿಷು, ೧೬. ೭೮) 

ಸಾಗರೋಪಮ - [ಜೈನ] ಸಾಗರ ಅವಧಿಯನ್ನುಳ್ಳ (ನರಕದೊಳ್‌ 


ಪದಿನೇಟು ಸಾಗರೋಪಮಂಬರಂ .. . ದುಃಖಮನುಂಡು: 
ಕರ್ಣನೇಮಿ, ೧೪. ೧೨೫ ವ) 

ಸಾಗಾರಧರ್ಮ — [ಜೈನ] ಗೃಹಸ್ಥನ ಕರ್ತವ್ಯಗಳು 
(ಮುತಕೌಶಾಂಬೀಶನಪಾ ರಘು ಸುಮುಖಸಖಂ ಸಾರ 


ಸಾಗಾರವ್ರತದಿಂದಂ ಪೆತ್ತು ದೇವತ್ವಮಂ: ಕರ್ಣನೇಮಿ, ೨. 
೮೮) 


ಸಾಗಾರವ್ರತ - [ಜೈನ] ಸಾಗಾರಧರ್ಮ (ದಾನಕ್ಕುತ್ತಮ 
ಪಾತ್ರಸಂತತಿ ಮಹಾಪೂಜಾವಿಧಾನಕ್ಕೆ ಚೈತ್ಯಾನೀಕಂ 
ನಿಜಶೀಲವರ್ತನೆಗೆ ಸಾಗಾರವತವ್ರಾತಂ 


ತಾನೆದಿತ್ತಣಮಿಲ್ಲದೇಂ ನಿರತರೋ ಭೂಕಾಂತನುಂ 
ಕಾಂತೆಯುಂ: ಚ೦ದ್ರಪ್ರಪು, ೩. ೮೨) 

ಸಾಗಿಸು - ರಕ್ಷಿಸು (ಕರಿ ಕರದಿಂ  ತಂದುಂಬೋತ್ಕರದಿಂ 
ಪೂಗಿಡುವ೦ ಓತು ಸಾಗಿಸುವವು ಭಾಸುರದೆಲರಿಂ 


ಚಮರೀಮೃಗಂ: ತ್ರಿಷಷ್ಟಿಷು, ೧. ೬೩) 
ಸಾಗು೦ - ಸಾಯುವನು (ಲಕ್ಷ್ಮಣನುಮಂತೆ ರಾಮಂಗತಿಸ್ನೇಹಿತಂ 
ಆತನಗಲ್ಲಾಗಳೆ ಸಾಗುಂ: ಪಂಪರಾ, ೧೬. ೪೭ ವ) 
ಸಾಗುದುರೆ - ಸಾಯವ ಸ್ಥಿತಿಯಲ್ಲಿರುವ ಕುದುರೆ (ಸಾಗುದುರೆಗೆ 
ಪುಲ್ಲನಡಕಿ ಕಿಡುವನೆ ಚದುರಂ: ಯಶೋಧಚ, ೩. ೧೫) 


- ಓರೆ (ಗಿಳಿ ಯಜ್ಞಾಗತದಿಂದಂ ಅರ್ಧಯಜುವಿಂದಂ 
ಕೋಕಿಳಂ ಸಾಚಿಯಿ೦ ಕಳಹಂಸೀಕಳಭಂ ಕಣ್ಗೊಳೆ: 
ಮಲ್ಲಿನಾಪು, ೫. ೩೬); ಮಗ್ಗುಲ ನೋಟ (ಕೆಲರಾಗಳ್‌ 
ಯಜುವಿಂದಂ ಅರ್ಧಖಯಜುವಿ೦ಂದ೦ ಸಾಚಿಯಿಂದ೦ ಕೆಲರ್‌ 
ಪಲವು ಭಂಗಿಯಿನಿರ್ದು. ಜಾನಕಿಯ ರೂಪಾಶ್ಚರ್ಯಮಂ 
ನೋಡಿ... .. ನಿಷ್ಠಂದರಾಗಿರ್ಪ್ಮದುಂ: ಪಂಪರಾ, ೫. ೬೫) 
ಸಾಚಿವ್ಯ ದ ಸ್ನೇಹ (ಜಿನರಾಜಪ್ರಾಜ್ಯಸಾಮ್ರಾಜ್ಯದೊಳ್‌ 

ಸಾಚಿವ್ಯೋಚಿತ ಭಾಗ್ಯಲಕ್ಷ್ಮಿ ತಮಗೇಕಚ್ಛತ್ರಮಾಯ್ತೆಂದುಂ 

ಎಂಬ ಆಚಾರ್ಯರ್‌: ನೇಮಿನಾಪು, ೧. ೪) 
ಸಾಚೀಕೃತ — ಪಕ್ಕಕ್ಕೆ ತಿರುಗಿದ (ಸಾಚೀಕೃತವದನೆ 

ವಿಮುಖವಿಧಿಯಂ  ತೋರ್ಪಂತೆ ಆ ಚಿತ್ರದ ಪತಿಗಂ 

ಮುಳಿದು: ಲೀಲಾವತಿ, ೭. ೯೪) 
ಸಾಜ - ಸಹಜವಾದುದು, ಸತ್ಯ (ಕರ್ಕ ಮೇಷಮೆಂಬಿನಿತರ 

ಸಾಜಮಂ ಪಿಡಿದೆಯೆಂದು ಬೆಡಂಗಿನೊಳಬ್ಬಿ ದೂಣಿದಳ್‌: 

ತ್ರಿಷಪ್ಟಿಪು, ೨೪. ೧೯೯) 
ಸಾಜಂ - ಸಹಜವಾಗಿ (ಸಮವೃತ್ತಸಂಧಿಲಕ್ಷಣಸಮನ್ನಿತಂ 

ಜಾತ್ಯಲಂಕೃತಿಭ್ರಾಜಿತಂ ಉತ್ತಮಕಾವ್ಯಬಂಧದಂತಾ 

ದಮಿತಾರಿಗೆ ಸಾಜಮೊಪುಗು೦ ಕಿಖುದೊಡೆಗಳ್‌: ಶಾಂತಿಪು, 

೩ ೪೬) 
ಸಾಟಿ — ಸಮಾನ (ಗಣಿದದೊಳೇಂ ಕರುಮಾಡಂ 

ಪೊಣರ್ಚುವೊಡೆ ನೆಗಟ್ಟ ದಿವಿಜರಾಜವಿಮಾನಕ್ಕೆಣೆವೋಲ್ವೆ 

ಸಮಂ ಸದೃಶಂ ತೊಣೆ ತೋಡ ಅನುಸಾರಿ ಸಾಟ 

ಪಾಸಟಿಯೆನಿಕುಂ ಸುಕುಮಾಚ, ೧೦. ೫೧) 
ಸಾಣೆ - ಹರಿತಗೊಳಿಸುವ ಸಾಧನ, ಉಜ್ಜುಗಲ್ಲು (ಕಡೆವ 

ಕಡೆಗೋಲಂತೆ ಮಸೆವ ಸಾಣೆಯಂತೆ ವೈಹಾಳಿಯ 

ಕುದುರೆಯಂತೆ: ಧರ್ಮಾಮೃ, ೯. ೧೩ ವ) 
ಸಾಣೆಗಟ್ಟು — [ಆಯುಧಗಳನ್ನು] 

(ಅಂತಪೂರ್ವಂಗಳಾಗಿ ತೊಳಗುವ ಕಿಜುದೊಡೆಗಳ್‌ 

ಉಡುವಡರ್ದನ್ನಂ ಆರೂಢಸರ್ವಜ್ಞನ ದೂಡ್ಬ 

ಮರ್ಗಂಗಳೆಳವಾಟಿಯ ದಿಂಡಿನೊಳ್‌ ಸಾಣೆಗಟ್ಟದಂತಾದುವು: 

ಪಂಪಭಾ, ೨. ೩೯ ವ) 
ಸಾಣೆಗಾಣಿಸು -  - ಸಾಣೆಗೆ ಹಿಡಿಯಲ್ಲಡು (ಮದನಾಸ್ತಂ 

ಖರಸಾಣೆಗಾಣಿಸಿದುದು ಎ೦ಬಂತಾಗೆ ನಿನ್ನೊಂದು ಕಂಡಿದ 

ಮೆಯ್‌: ಪಂಪಭಾ, ೮. ೬೬) 
ಸಾಣೆಯ ಬಾರ್‌ - ಚಾಕು ಮುಂತಾದುವನ್ನು ಹರಿತಗೊಳಿಸಲು 

ಬಳಸುವ ಚರ್ಮದ ಪಟ್ಟಿ (ಗೀರ್ವಾಣ ಮುನಿ 

ಪೊಅವಡುತ್ತುಂ ಸಾಣೆಯ ಬಾರಂತೆ ಪೋದ ಕೆಯ್ಯೊಳೆ 

ಮಗುಲ್ದಿಂ: ಅನಂತಪು, ೧೩. ೨೩) 
ಸಾಣೆಯಿಕ್ಕು - ನಯಗೊಳಿಸು, ಹೊಳಪುಗೊಳಿಸು (ಮುನ್ನಿನ 
ಪ್ರತಿಮಾಗೃಹದಲ್ಲಿಯ ಕಲ್ಲ ಗ೦ಟ೦ ಕಂಡು ಇದಣೆಂದೀ 


ಸಾಚಿ 


ಹರಿತಗೊಳಿಸು 


೧೦೯೩ 


ಪ್ರತಿಮೆಯ ಚೆಲುವದುಮೊಪ್ಪಂಗೆಟ್ಟುದೆ೦ದುಕಲುಗುಟನ 
ತಂದದದ ಸಾಣೆಯಿಕ್ಕಬೇಕೆನೆ: ಪುಣ್ಯಾಸ್ತ, ೨. ೬೭) 

ಸಾತಾವೇದನೀಯ — [ಜೈನ] ಸಾತವೇದನೀಯ, 
ಇಂದ್ರಿಯಜನ್ಯವಾದ ಸುಖವನ್ನುಂಟು ಮಾಡುವ ಕರ್ಮ 
(ವೇದನೀಯಮುಂ ಸಾತಾವೇದನೀಯಮುಂ 
ಅಸಾತಾವೇದನೀಯಮುಂ ಎಂದಿರ್ತೆಅನಕ್ಕುಂ: ಶಾಂತಿಪು, 
೧೨.೧೧: 

ಸಾತಿಶಯಾರ್ಥ - ಅತಿಶಯ ಅರ್ಥ (ಸಾತಿಶಯಾರ್ಥಮುಮಂ 
ನಲ್ಲಾತುಂ ಒಪ್ಪಿಸಿದರೊಸೆದು ತಮಗಿಲ್ಲದುದಂ ಖ್ಯಾತಂಗೆ 
ಸುವಿನೇಮಿಗೆ ಭೂತಭವದ್ಭಾವಿಕಗಳೇನೊಳ್ಳಿದರೋ: 
ಲೀಲಾವತಿ, ೧. ೭೮) 

ಸಾತ್ಛಕಿತ - ಸತ್ವವುಳ್ಳವನು (ಸಾತ್ವಕಿತನ ಆತ್ಮಪ್ರೇಮಪೀಯೂಷದಿಂ 
ಪಿರಿದು೦ ನಾಂದಿಸುವಂತೆ ಪೊಯ್ಬಳ್‌ 
ಕರ್ಪೂರಪೂರಾಂಬುವಂ: ಕುಸುಮಾಕಾ, ೫. ೧೪೬) 

ಸಾತೃತಿ - -  ನಾಟ್ಕದ ವೃತ್ತಿಗಳಲ್ಲಿ ಒಂದು ಬಗೆ, 
ಶೋಕರಹಿತವಾದ ಶೌರ್ಯ, ತ್ಕಾಗ, ದಯೆ ಮುಂತಾದ 
ಭಾವಗಳ ಅಭಿನಯದ ನಾಟ್ಯಗತಿ (ಭಾರತಿ ಸಾತ್ರತಿ ಕೈಶಿಕಿ 
ಆರಭಟಿಯುಮೆಂಬ ವೃತ್ತಿಯೊಳ್‌ ಸಂಚಾರಿಸುವ ಭಾವಮಂ 
ವಿಸ್ತಾರಿಸುವ ಬೆಡಂಗು: ಆದಿಷು, ೯. ೨೬) 

ಸಾತ್ವಿಕ. - ನಾಲ್ಕು ಬಗೆಯ ಅಭಿನಯಗಳಲ್ಲಿ ಒಂದು 
(ಅಂಗೋಪಾಂಗಂಗಳೊಳೆಸೆವ ಆಂಗಿಕಮಂ 
ಗಾನಪಾಠ್ಯದೊಳ್‌ ವಾಚಿಕಮಂ ತುಂಗಕುಚೆ ಮೆಣೌದಳಾ 
ದಿವಿಜಾಂಗನೆಗೆ  ಆಹಾರ್ಯಸಾತ್ತಿಕಂ ನಿಜಮೆ ವಲಂ: 
ಆದಿಪು, ೯. ೨೮); ರೋಮಾಂಚ (ಮನಂ ಮೇಳೀಸಿ 
ನಿಂದುದಕ್ಕೆ ಕುಜುಪಲ್ರೆ .. .. ಮುಂಚುವ ಇಂದ್ರಿಯಮುಂ 
ಅಂಗದೊಳುರ್ಬಿದ ಸಾತ್ಲಿಕಂಗಳುಂ: ರಾಜಶೇವಿ, ೧೧. 
೧೫೭) 

ಸಾದಿ - ಕುದುರೆ ಸವಾರ, ಸಾರಥಿ (ವಾರ್ತೆಯಂ ಆರಯ್ಯಲ್‌ 
ಆಪ್ತರೆನಿಸಿದ ಸಾದಿಗಳಂ .. .. ಅಟ್ಟಿದಂ: ಕಾದಂಬ, ೯. ೯೯ 
ವ); ವಾಯು 

ಸಾದು - ಸುಗಂಧದವ್ಯ (ಜವಾದಿ ಸಾದು ಮೃಗನಾಭಿ ಹಿಮಂ 
ಹರಿಚಂದನದವಂ: ತ್ರಿಷಷ್ಟಿಪು, ೨೮. ೨೭) 

ಸಾಧನ - ಸೈನ್ಯ (ಶೀಯಂ ಅರಾತಿ ಸಾಧನ ಪಯೋನಿಧಿಯೊಳ್‌ 


ಪಡೆದುಂ .. . ಉದಾತ್ತನಾರಾಯಣನಾದ ದೇವನೆಮಗೀಗೆ 
ಅರಿಕೇಸರಿ ಸೌಖ್ಯಕೋಟಿಯಂ: ಪಂಪಭಾ, ೧. ೧); 
ಸಲಕರಣೆ 


(ಸಾಧನಮೆನೆ ಸಿದ್ಧಸಾಧನಂ ತಾಂ. ಕರಣಂ: 
ಅಭಿಧಾವ, ೩. ೧. ೯೮) 

ಸಾಧನ ಸಾಧ್ಯೋ ಧರ್ಮಃ - ಧರ್ಮವು ಸಾಧನಗಳಿಂದ 
ಸಾಧ್ಯವಾಗುತ್ತದೆ (ಸಾಧನ ಸಾಧ್ಯೋ ಧರ್ಮ ಎನುತ್ತುಂ ಸಲೆ 
ದುಷ್ಕರ್ಮಂಗಳ್ಗೆಜಗಿ ಪಾರ್ವರ್‌ ಅಸುಗತಿಗಿಟೆವರ್‌: 
ಸಮಯಪ, ೧೧. ೨೧) 

ಸಾಧನ ಸೇವನೆ - ಸಂಭೋಗ (ಅನುದಿನಂ ಆತ್ಮೇಶನ ಸಾಧನ 
ಸೇವನೆಯಿಂದೆ ಬಂಜೆಗಾಗದ ಬಸಿಜ್‌ ಒಂದಿನಿಸಂ 
ಜನ್ನದೊಳಗಾದ ಆಡಿನ ಮೂತ್ರಮನೊರ್ಮೆ 
ಸವಿದೊಡೇನಾದಪುದೇ: ಸಮಯಪ, ೧೨. ೩೭) 

ಸಾಧಾರಣ - ಭೂಮಿಯ ಮೂರು ಬಗೆಗಳಲ್ಲಿ ಒಂದು, 
ಜವುಗುಪ್ರದೇಶ (ದೇವಮಾತೃಕ ಸಾಧಾರಣ ಅನೂಪಜಾಂಗಲ 
ಭೇದಂಗಳುಮಂ: ಆದಿಪು, ೮. ೬೩ ವ) [ಜೈನ] ಹದಿನಾರು 
ಬಗೆಯ ಕರ್ಮಪ್ರಕೃತಿಗಳಲ್ಲಿ ಒಂದು (ಪೂವೋಕ್ತವಿಧಾನದಿಂ 


ಅನಂ೦ತರ್ಮುಹೂರ್ತದಿ೦ ನಿದ್ರಾನಿದ್ರಾಪ್ರಚಲಾಪ್ರಚಲಾ 
ಸ್ಥವರ ಸಾಧಾರಣ ಸೂಕ್ಷ್ಮಂಗಳೆಂಬ ಪದಿನಾಖಮ 
ಕರ್ಮಪ್ರಕೃತಿಗಳಂ ನಿಶ್ಶೇಷಂ ಕಿಡಿಸಿ): ಆದಿಹು, ೧೦. ೧೪ 
ವ) 

ಸಾಧಿತ - ಸಿದ್ಧಿಯನ್ನು ಹೊಂದಿದ (ಸಾಧಿತಸಮ್ಯಗ್ಗರ್ಶನ ಬೋಧ 


ಚರಿತ್ರಂಗಳೆಂಬ ಧರ್ಮವಿದವ್ಯಾಬಾಧಂ: ಶಾಂತಿಷು, ೭. 
೪೫) ಸ್ವಾಧೀನ ಪಡಿಸಿಕೊಂಡ (ಸೌಜನ್ಯಕೆಂದಾಂಕುರಂ 
ಶ್ರೀವಿಜಯಂಗೆ ವಿದ್ಯೆಗಳಳ ಕೊಟ್ಟು ಮತ್ತಂ 


ಸಾಧಿತಮಹಾವಿದ್ಯಂ ಮಾಡಿ: ಶಾಂತಿಷು, ೬. ೩೭ ವ) 

ಸಾಧಿತವಿದ್ಯೆ - - ಕೈವಶಮಾಡಿಕೊಳ್ಳುವ ವಿದ್ಯೆ (ಅಲ್ಲಿ 
ಸಾಧಿತವಿದ್ಯೆಗಳಂ ಸಾಧಿಸುವಾಗಳ್‌ ಸಿದ್ಧಾಯತನಪ್ರಭ್ಛತಿ 
ನವಕೂಟಂಗಳೊಳಂ ದ್ವೀಪಾದಿ ಸಮುದ್ರತೀರ 
ಶುಚಿಪ್ರದೇಶಂಗಳೊಳಂ ಇರ್ದು: ಆದಿಷು, ೯. ೧೨೧ ವ) 

ಸಾಧಿಸಿಕೊಳ್‌ - - ಗೆಲ್ಲು (ಆಯ್ದೇ ಸಾಧಿಸಿಕೊಂಡು 
ಪಾಂಡುಸುತರಂ ನಣ್ಣಿಂಗೆ ಬೆನ್ನಿತ್ತು ದಲ್‌ ಸಯ್ತಾಯ್ತು ಅಜ್ಜನ 
ಮಾತು: ಪಂಪಭಾ, ೧೧. ೫೨) 

ಸಾಧಿಸು -  ಕೈವಶಮಾಡಿಕೊ (ಅಲ್ಲಿ ಸಾಧಿತವಿದೈಗಳಂ 
ಸಾಧಿಸುವಾಗಳ್‌ ಸಿದ್ಧಾಯತನಪಭ್ಛತಿ ನವಕೂಟಂಗಳೊಳಂ 
ದ್ವೀಪಾದಿ  ಸಮುದ್ರಶೀರಶುಚಿಪುದೇಶಂಗಳೊಳಂ ಇರ್ದು: 
ಆದಿಪು, ೯. ೧೨೧ ವ); - ಒದಗಿಸು (ಪಾರ್ಥಂಗೊಸೆದು 
ತುಡಲುಡಲ್‌ ಪೂಸಲುಂ ಸಾಲ್ವಿನಂ ಸಾಧಿಸಿತು ಉದ್ಯತ್‌ ಭಕ್ತಿ 
ಭಾರಾನತವನವನಿತಾವೃಂದಂ ಆನಂದದಿಂದಂ: ಪಂಪಭಾ. 
೭. ೭೮); ಗೆಲ್ಲು (ಪರಪೃಥ್ವೀಪಾಳರಂ ಸಾಧಿಸಿ ಪಡೆದ ಸಮಸ್ತ 
ಪ್ರಶಸ್ತಾರ್ಥ ವಾಹೋತ್ಕರಮಂ ಮುಂದಿಟ್ಟು: ಆಚವರ್ಧ, ೨. 
೪೪); ಹೊಂದು (ಗೋವರ್ಧನಭಟಾರರ್‌ 
ಸಮಾಧಿಮರಣದಿಂದಂ ರತ್ನತ್ರಯಮಂ ಸಾಧಿಸಿ ಮುಡಿಪಿ 
ದೇವಲೋಕಕ್ಕೆ ಪೋದರ್‌: ವಡ್ಡಾರಾ, ಪು. ೭೪, ಸಾ. ೨೮) 

ಸಾಧು - ಸನ್ಯಾಸಿ (ಯತಿ ಸಂಯಮಿ ಖಷಿ ಮುನಿ ಸುಶ್ರುತಂ 
ಆತಂ ಸಾಧು ಯೋಗಿ ತಾಪಸಂ: ಅಭಿಧಾವ, ೧. ೧೧. 
೩೩) ಒಳ್ಳೆವ ವ್ಯಕ್ತಿ (ಸುಜನಂ ಅಭಿಜನಂ ಸಧು 
ಸದ್ದತ್ತನಪ್ಪಂ: ಅಭಿಧಾವ, ೨. ೧. ೧೧) 

ಸಾಧುಜನ - [ಜೈನ] ಶ್ರವಣಸಮೂಹ (ವಿದ್ಯೋಪಶಮ ಗಂಭೀರ 
ಸ್ಥಿರವದಾನ್ಯತ್ವ ಸಾಧುಜನ ಸಹಾಯತಾದಿ ಗುಣನಿಧಾನನಂ 
ನಿನ್ನನ್ನನಂ ಮತ್ತೊರ್ವನನೆಲ್ಲಿಯುಂ ಕಂಡುಂ 
ಕೇಳ್ಬುಮಣಜೆಯೆವು: ಶಾಂತಿಷು, ೩. ೭೫ ವ) 

ಸಾಧುವಾದ - - ಒಳ್ಳೆಯದಾಗಲಿ ಎಂಬ ಮಾತು (ಪರಸುವ 
ಪೌರವೃದ್ಧರ ಕುಲಾಂಗನೆಯರ್ಕಳ ಸಾಧುವಾದದೊಳ್‌ ಬೆರಸಿ 


ಸಮಂತು ಸೂಸುವ ಜಲಾರ್ದಲಸದ್ದವಳಾಕ್ಷತಂಗಳೊಳ್‌: 
ಪಂಪಭಾ, ೨. ೯೫) 

ಸಾಧ್ಯಂಮಾಡು - - [ಗೆಲ್ಲಲು] ಸಾಧ್ಯವಾಗಿಸಿಕೊ, ನೆರವೇರಿಸಿಕೊ 
(ಈ ಅಂಬುಗಳೊಳ್‌ ಏಂ ತೀರ್ದಪುದು 
ದಿವ್ಯಾಸ್ತಂಗಳಿಂದೆಚ್ಚು ಪಗೆಯಂ ಸಾಧ್ಯಂಮಾಡು: ಪಂಪಭಾ, 
೧೨. ೧೯೦ ವ) 

ಸಾಧ್ಯಸ - ಗಾಬರಿ (ಅಭಿನವಸಂಗಸಮುತ್ತನ್ನ ಸಾಧ್ವಸ 
ರಸರಮಣೀಯಕರ ಮುಗ್ಧವಧೂವದನವಿಲೋಕನ 
ಸುಖಮನನುಭವಿಸಿ: ಆದಿಪು, ೪. ೫೧ ವ) ಸಡಗರ 
(ನೀವಿಯನೆಡಗೈಯಿಂದಮೆ ಸಾವಗಿಸುತ್ತ ಅತುಳ 


ಸಾಧ್ಧಸಂಬೆರಸು ಎಟ್ಟಿ ಆ ದೇವಿಯಂ ಏಟದಿರೆನುತುಂ: 


೧೦೯೪ 


ಕುಸುಮಾಕಾ, ೫. ೫೯); ಭಯ (ಶಂಕೆ ಭಯಂ ಸಾಧ್ದಸಂ 
ಆಶಂಕಂ ತ್ರಾಸಂ ದರಂ ವಿಭೀತಿ ಸಮಾನಾರ್ಥಂ: ಅಭಿಧಾವ, 
ಓಗಿ 

ಸಾನು ಬೆಟ್ಟದ ತಪ್ಪಲು (ನಿಜಸಾನೂದ್ಯಾನಸಂತಾನದಿಂ 
ದಿವಿಜಾಧೀಶನ ಮೆಚ್ಚುತಿರ್ದ ವಿಭವಂ: ಮಲ್ಲಿನಾಪು, ೧. 
೬೪) 

ಸಾನೂದ್ಯಾನ ಬೆಟ್ಟದ ತಪ್ಪಲಿನ ಉದ್ಯಾನವನ 
(ಸಾನೂದ್ಯಾನಪ್ರತಾನ೦ .. .. ನಾನಾರತ್ನ ಪ್ರಕೂಟಪ್ರಕರದಿಂ 
ಎಸೆದಿರ್ಪ ಊರ್ಜಯಂತಕ್ಕೆ ಬಂದು: ಕರ್ಣನೇಮಿ, ೭. 
೧೩) 

ಸಾನ್ನಾಯ್ಯ — ಹವಿಸ್ಸು (ಹವಿ ಸಾನ್ನಾಯ್ಕಂ ಚರು: ಅಭಿಧಾವ, ೧. 
೧೧. ೪೨) 

ಸಾಪಂದಳೆ ಶಾಪವನ್ನು ಹೊಂದು (ಅನ್ನೆಗಮಿತ್ತಲಾ 
ಬಾಂದೊಜ್‌ದಲೆಯನ ಸಾಪಂದಳೆದು ಬಂದು ನೀನೀ 
ಪೂವಿನ ಪೊಟಲೊಳ್‌ ನನೆಯೆಂಬರಸನಾದೆ: ಕಬ್ಬಿಗಕಾ, 
೨೪೯ ವ) 

ಸಾಪತ್ನ - ಮಲಸೋದರ (ಎಮ್ಮ ಸಾಪತ್ನನ ಭುಜಬಲಮಂ 
ನೋಟ್ಲಮೆಂದು ಆಗಳಾಸ್ಥಾನದಿನೆರ್ದ೦ ಚಕ್ರಿ ರಾಜನ್ಯಕ 
ಮಕುಟಮಣಿ ಪ್ರೋಜ್ಞಳದ್ವೋಮಚಕ್ರಂ: ಆದಿಷು, ೧೪. 
೮೫); ದಾಯಾದ (ಭರತಾನ್ವಾಯದೊಳ್‌ 
ಅಂದಿನಿಂದುವರೆಗಂ ಸಾಪತ್ನರೊಳ್‌ ಬದ್ಧಮತ್ಸರಮಿಲ್ಲ: 
ಗದಾಯು, ೭. ೯) 

ಸಾಭಿಜ್ಞಾನ - [ಸ ಅಭಿಜ್ಞಾನ] ಗುರುತು (ಎಮಗಿರ್ಪತ್ತೊಂದು 
ದಿವಸಮಾಯುಷ್ಯಂ ಎಂಬುದರ್ಕೆ ಸಾಭಿಜ್ಞಾನಮೇನೆಂದು 
ಬೆಸಗೊಂಡೊಡೆ ಭಟಾರರೆಂದರ್‌: ವಡ್ಡಾರಾ, ೧೦೦. 
ಪು. ೬) 

ಸಾಭಿಜ್ಞಾನಪಟ ನೆನಪನ್ನುಂಟುಮಾಡುವ ಚಿತ್ರಪಟ 
(ಮನಃಪ್ರಿಯತಮನ ಬರೆದ ಸಾಭಿಜ್ಞಾನಪಟಮನೀವುದು೦ 
ಆಕೆಯುಂ ಅದಂ ನಿಮಿರ್ಚಿ ನೋಡಿ: ಆದಿಪು, ೪. ೨೨ ವ) 


ಡು 


ಪು. 


ಸಾಭ್ಯುಪಗಮ -. ಅಂಗೀಕಾರದಿ೦ಂದ ಕೂಡಿರುವ (ಎಂಬಿವು 
ಮೊದಲಾಗಿ .. .. ಸಾಭ್ಯುಪಗಮ ಸಸ೦ಭ್ರಮ .. .. ಅಪ್ಪ 
ಕಾದಂಬರೀಸಂಬಂಧ ವಚನ೦ಗಳ೦ ಬಿನ್ನವಿಸುತ್ತಿರೆ: 


ಕಾದಂಬ, ೮. ೫೧ ವ) 


ಸಾಮ - ತ್ರೈವೇದಗಳಲ್ಲಿ ಒಂದು (ವೇದಂ ಛಂದಂ ಶ್ರುತಿ 
ತದ್ದೇದಂ ಸಾಮ ಯಗ್‌ ಯಜುಸ್ತಯಂ ತ್ರಯಿಯೆನಿಕುಂ: 
ಅಭಿಧಾವ, ೧. ೧. ೧೨); ಸಮಾಧಾನ ಹೇಳುವ ಮಾತು 
(ಸಾಮಪೂರ್ವಕಂ ಅಕ್ರಮಣಾವಸಾನಾನಂದಿತ 
ಗಂಭೀರೋದಾರ ಸಾರಭಿನ್ನಮಯ ಸಂತತಿಸಮನ್ವಿತಂ 
ಅಜೆಯೆ ತೆಜ್‌ಯೆ ನೆಜ್‌ಯೆ ನುಡಿದು: ಶಾಂತಿಪು, ೩. ೮೯ 
ವ); ಚತುರೋಪಾಯಗಳಲ್ಲಿ ಒಂದು (ಸಾಮಂ 
ಪ್ರಯಜನಪ್ರಯೋಜ್ಯಂ ಅಲ್ಲದೆಡೆಯೊಳುನತ್ತವಿಳಸಿತಂ ದಾನಂ 
ದುರ್ಬಲ ಉಬ್ಬಪ್ರಸ್ತುತಂ ಭೇದಂ  ಕೃತ್ಯಪೇಕ್ಷೋಪೆತ 
ಭೂಪಾಲ ಪ್ರಾಪ್ತಂ ದಂಡಂ ಪೌರುಷಾತ್ಯಯೋಚಿತಂ: 
ಶಾಂತಿಪು, ೩. ೯೩ ವ); 

ಸಾಮಂತ - ಮಾಂಡಲಿಕ (ಅಂತಪ್ಪ ಪೊಚ್ಚಜ ಸಾಮಂತರೆ 
ಪೋಗಿಮೆಂದು ಪಲರಂ ಪೇಟ್ಸಾಗಳ್‌: ಪಂಪಭಾ, ೫. ೨೧) 

ಸಾಮಂತಚಕ್ರ - ಮಾಂಡಲಿಕಸಮೂಹ (ನಿಜವಿಜಯಶ್ರೀಪಶಿಂ 
ವರಾಪರಿಣಯಣೋತ್ಸವನ ಆಲೋಕನ ಕುತೂಹಲಪ್ರಚಲಿತ 
ಸಮಸ್ಕಸಾಂತಚಕ್ರನುಂ: ಆದಿಷು, ೧೪. ೯೧ ವ) 


ಸಾಮಂತಚೂಡಾಮಣಿ ಮಾಂಡಲಿಕಶ್ರೇಷ್ಠ ಅನ್ನೆಗಮಿತ್ತ 
ಬಲದೇವಂ ಸುಭದ್ರೆಯಂ ಸಾಮಂತಚೂಡಾಮಣಿ 
ಉಯ್ದನೆಂಬುದಂ ಕೇಳ್ಪ್ಬು: ಪಂಪಭಾ, ೫. ೨೦ ವ) 

ಸಾಮಜ ಆನೆ  (ಪರುಷವಾತಾಹತಿ  ಪ್ರೋಚ್ಚಳತ್‌ 
ಸಾಮಜಸೇನಾಕುಭಸಿಂದೂರಮುಮೊದವಿರೆ ದಿಗ್ಬಾಹಮುಂ 
ಕೂಡೆ: ಆದಿಷು, ೧೪. ೮೯) 

ಸಾಮಜಪದಾಭಿರಾಮ ಸಾಮವೇದದ 
ಸಾಲುಗಳಿಂದ ರಮ್ಯವಾದುದ, ಆನೆಗಳಿಗೆ ಇಂಬಾದ 
ನಿವಾಸಸ್ಥಾನವಾದ ಹೆಗ್ಗಾಡು (ಆ ಮಹಾವನಂ 
ಪಿತಾಮಹಾನನದಂತೆ ಸಾಮಜಪದಾಭಿರಾಮಮುಂ 
ಸ್ಥಾಣುನಿವಸನಮಾಗಿಯುಂ ಅಪರ್ಣಾನ್ಸಿತಮಲ್ಲು: ಚಂದ್ರಪ್ರಪು, 
ಜ.೫೪ ವ) 

ಸಾಮಜರಿಪುವಿಷ್ಟರ - [ಸಾಮಜರಿಪು-ಆನೆಯ ವೈರಿಯಾದ 
ಸಿಂಹ] ಸಿಂಹಾಸನ (ಶ್ರೀಮದಶೋಕಪ್ರಾಸಾದಾಮರತರು ಚೈತ್ರ 
ವ್ಯಕ್ಷಸಿದ್ದಾರ್ಥ ಮಹಾ ಸಾಮಜರಿಪುವಿಷ್ಣರ ಲಕ್ಷ್ಮೀಮಂಟಪ 
ಗ೦ಧಕುಟಿಯದೇನೊಪ್ಪಿದುದೋ: ಅಜಿತಪು, ೭. ೨೦) 

ಸಾಮವಾರ್ವ - ಸಾಮವೇದಿ ಬ್ರಾಹ್ಮಣ (ಅಡಗಿರು ಮದ್ರೇಶ್ವರ 


ಪದಗಳಿಂದ ಅಥವಾ 


ಸಾಮವಾರ್ವ ಕೃಪ ನೀಂ ಏಗೆಯ್ವೆ ಎಂದು ಆ 
ದುರೋದರರಂ ಜರ್ವಿ: ಕರ್ಣನೇಮಿ, ೧೦. ೭೦) 
ಸಾಮಾನಿಕದೇವ - [ಜೈನ] ಆಜ್ಞೆ, ಐಶ್ಚರ್ಯಗಳನ್ನು 


ಹೊರತುಪಡಿಸಿ ಉಳಿದ ಗುಣಗಳಲ್ಲಿ ಇಂದ್ರರಿಗೆ ಸಮಾನರಾಗಿ 
ಅವರಿಗೆ ತಾಯಿತಂದೆಗಳಂತಿರುವ ಒಂದು ದೇವತಾವರ್ಗ, ಆ 
ವರ್ಗದ ದೇವತೆ (ಎಂದು ಧೈರ್ಯಮಂ ಪತ್ತುವಿಟ್ಟು 
ಅತಿಪ್ರಲಾಪಂಗೆಯ್ವ ಲಲಿತಾಂಗದೇವನಂ 
ಸಾಮಾನಿಕದೇವರೈದೆವಂದು: ಆದಿಷು, ೩. ೫ ವ) 

ಸಾಮಾನ್ಯ -  - ಸಾಧಾರಣ (ಬಿನ್ನಪಮಂ ನೀಮವಧಾರಿಸಿಂ 
ಎಂತೆನೆ ಸಾಮಾನ್ಯದ ಮನುಜನಲ್ಲಂ ಅಂಗಮಹೀಶಂ: 
ಪಂಪಭಾ, ೧೨. ೯೬) 

ಸಾಮಾಯಿಕ - [ಜೈನ] ಸಮ್ಮಕ್‌ಜ್ಞಾನ ಸಾಧನೆಗೆ ಪೂರಕವಾದ ನಡವಳಿಕೆ 
(ಅಂತು ಸರ್ವಸಾವದ್ಯವಿರತಿಯೊಳ್‌ ಸಾಮಾಯಿಕವತಸಮಿಶಿ 
ಗುಪ್ತಿಸಮನ್ವಿತಮನವಲಂಬಿಸಿ ನಿಲ್ದುದುಂ: ಅಜಿತಪು, ೬ ೧೨೬ ವ) 
ನೋಡಿ, "ಪಂಚವಿಧಚಾರಿತ್ರ' 

ಸಾಮಾಯಿಕಚ್ಛೇದ - - [ಜೈನ] ಐದು ಬಗೆಯ ನಡವಳಿಕೆಗಳಲ್ಲಿ 
ಒಂದು, ಸಂಸಾರವನ್ನು ದೂರೀಕರಿಸಿ ಆತ್ಮಧ್ಯಾನದಲ್ಲಿರುವುದು 
(ಸಮ್ಯಕ್ಷಾರಿತ್ರಮೆಂಬುದು ಅದು ಸಾಮಾಯಿಕಚ್ಛೇದ 
ಉಪಸ್ಸಾಪನಾ ಪರಿಹಾರಶುದ್ಧಿ ಸೂಕ್ಷ್ಮಸಂಪರಾಯ 
ಯಥಾಖ್ಯಾತಚಾರಿತ್ರಭೇದದಿಂ ಪಂಚವಿಧಂ: ಆದಿಷು, ೧೦. 
೬೩ ವ) 

ಸಾಮಾಭಾಸ - ಸಾಮೋಪಾಯದ ತೋರಿಕೆ (ಸಾಮಾಭಾಸದಿಂ 
ದಂಡೋಕ್ತಿಯನೆ ನುಡಿಯಲೊಡಂ: ಚಂದ್ರಪ್ರಪು, ೬. ೨೨ 
ವ) 

ಸಾಮಾಯಿಕವ್ರತ - [ಜೈನ] ನಾಲ್ಕು ಬಗೆಗಳಲ್ಲಿನ ಒಂದು ಶಿಕ್ಷಾವ್ರತ 
(ಪರಿಕಿಪೊಡಸ್ಮರಣಮನಾದರಂ ಮನೋವಾಕ್ಕಶರೀರ 
ದುಷ್ಕಣಿಧಾನಂ ನಿರುಪಮಶಿಕ್ಲಾವತದೊಳ್‌ ನಿರುದ್ಧ 
ಸಾಮಾಯಿಕಕೃತಿಚಾರಂ: ಸುಕುಮಾಚ, ೬. ೨೧) 

ಸಾಮಿಪಕ್ಚ - ಅರ್ಧ ಹಣ್ಣಾದ (ಮಣಿಕನಕರಜತಪಾತ್ರಂಗಳೊಳ್‌ 
ಪರಿಪಕ್ವ ಸಾಮಿಪಕ್ಷ ಶಲಾಟುಭೇದ ಭಿನ್ನಂಗಳಪ್ಪ ಮಾಕಂದ .. 
. ದ್ರಾಕ್ಷಚೋಚಮೋಚಾದಿ ಫಳಕುಳಂಗಳಿಂ ಸೊಗಯಿಪುವು: 
ಚಂದ್ರಪ್ರಪು, ೬. ೫೪ ವ) 


೧೦೯೫ 


ಸಾಮುದ್ರಿಕ - ಅಂಗೈಯ ಗೆರೆಗಳ ಆಧಾರದ ಮೇಲೆ ಭವಿಷ್ಯ 
ನುಡಿಯುವ ಶಾಸ್ತ (ಬಾಹುಬಲಿಗೆ ಕಾಮತಂತ್ರ ಸಾಮುದ್ರಿಕ 


ಆಯುರ್ವೇದ ಧನರ್ವೇದ ಹಸ್ತ್ಯಶ್ವತಂತ್ರ 
ರತ್ನಪರೀಕ್ಷೆಗಳುಮಂ .. « ಉಪದೇಶಂಗೆಯ್ದಂ: ಆದಿಪು, ೮. 
೬೦) 

ಸಾಮೋದ - ಪರಿಮಳಭರಿತ (ಸಾಮೋದ ನಾನಾವಿಧ 
ಕುಸುಮರಸಾಪಾನಸಾನಂದಭೃಂಗೌಘರವಂ ತಾನಾಗೆ: 
ಆದಿಪು, ೧೩. ೭) 


ಸಾಮೋದ ಶೇಷಾಕ್ಷತಂ - ಪರಿಮಳಭರಿತ ಮಂತ್ರಾಕ್ಷತೆ (ನಿಡುನನೆ 
ಸಾಮೋದಶೇಷಾಕ್ಷತಂ ಮಂಗಳಗೀತಂ ಭೃಂಗನಾದಂ ತನಗೆನೆ 
ನಡೆದಂ ರೂಪಕಂದರ್ಪದೇವಂ: ಲೀಲಾವತಿ, ೧೦. ೯೮) 

ಸಾಮ್ರಾಜ್ಯ - ಪರಮಾಧಿಕಾರದ ನಾಡು (ಹೇಯಂ೦ ಸಾಮ್ರಾಜ್ಯಂ 
ಉಪಾದೇಯಂ ಪ್ರವ್ರಜ್ನಂ ಎಂದು ಮಾಣದೆ ರಾಜಶ್ರೀಯಂ 
ಕೊಟ್ಟಂ ಮುಕ್ತಿಶ್ರೀಯಂ ಬಗೆದರ್ಕಕೀರ್ತಿಗಾ ಭರತಂ: 
ಆದಿಷು, ೧೬. ೬೨); [ಜೈನ] ಮೋಕ್ತಕ್ಕೆ ಸಂಬಂಧಿಸಿದ ಏಳು 
ಉತ್ತಮಸ್ಥಾನಗಳಲ್ಲಿ ಒಂದು (ಸಜ್ಜಾತಿ ಸದ್ಗಹತ್ವ 
ಪಾರಿವ್ರಾಜ್ಯಪದ ಸುರೇ೦ದ್ರತ್ವ ಸಾಮ್ರಾಜ್ಯ ಪರಮಾರ್ಹಂತ್ಯ 
ಪರಿನಿರ್ದಾಣಮೆಂಬ ಏಟು೦ ಪರಮಸ್ಥಾನನಾಮ: ಆದಿಷು, 
೧೫. ೧೬ ವ); [ಜೈನ] ಒಂದು ಗರ್ಭಾನ್ಹಯಕ್ರಿಯೆ (ಆಧಾನ 
ಪ್ರೀತಿ ಸುಪ್ರೀತಿ ಧೃತಿ ಮೋದ ಪ್ರಿಯೋದ್ಧವ ನಾಮಕರ್ಮ .. 


ಚಕ್ರಾಭಿಷೇಕ ಸಾಮ್ರಾಜ್ಯ ಪರಿನಿಷ್ಠಮಣ 
ನಿರ್ವ್ವೃತಿಯೆಂಬ ಅಯ್ವತ್ತುಮೂಜು ಗರ್ಭಾದಿ 
ನಿರ್ವಾಣಪರ್ಯಂತಂಗಳಪ್ಪ ಗರ್ಭಾನ್ವಯಕ್ರಿಯೆಗಳುಂ: 


ಆದಿಷು, ೧೫. ೧೫ ವ); ಲೌಕಿಕ ಪರಮಾಧಿಕಾರದ ನಾಡು 

(ಹೇಯಂ ಸಾಮ್ರಾಜ್ಯಂ ಉಪಾದೇಯಂ ಪ್ರವ್ರಜ್ಯಂ ಎಂದು 

ಮಾಣದೆ ರಾಜಶ್ರೀಯಂ ಕೊಟ್ಟಂ ಮುಕ್ತಿಶ್ರೀಯಂ 
ಬಗೆದರ್ಕಕೀರ್ತಿಗಾ ಭರತಂ: ಆದಿಪು, ೧೬. ೬೨) 

ಸಾಯಂತನ - ಸಂಜೆ (ಆಗಳ್‌ ಸಾಯಂತನದ ನಿಯೋಗಮಂ 
ಓಳಿಯೊಳೆ ತೀರ್ಜಿ: ವರ್ಧಮಾಪು, ೪. ೩೩) 

ಸಾಯಂತನ ಮಜ್ಜನ - ಸಾಯಂಕಾಲದ ಸ್ನಾನ (ವಾಸವದತ್ತೆ 
ಸಾಯಂತನ ಮಜ್ಜನಕ್ಕೆ ಪೋದ ಪೆಜಗೆ ಮಲ್ಲಿಕಾಮಂಡಪದಿಂ 
ಪೊಳಿಮಟ್ಟು; ಲೀಲಾವತಿ, ೧೪. ೧೦೫ ವ) 

ಸಾಯಕ - ಬಾಣ (ಪುವಿಮಲಸದ್ಗೀರ್ವಾಣದಾತವ್ಯ ಸಾಯಕ 
ಸಂಪೂರ್ಣ ಕಳಾಪ್ರವೀಣನ೦ ಇಳಾಭಾರಕ್ಷಮಾಕ್ಷೂಣನಂ... 

ಸರ್ವಲಕ್ಷಣಸಂಪೂರ್ಣ೦ ಅಪ್ಪ ಮಗನಂ ಅಮೋಘಂ 

ಪಡೆವೆಂ: ಪಂಪಭಾ, ೧. ೧೩೪ ಮತ್ತು ೧೩೪ ವ) 

ಸಾಯಬಡಿ - ಬಹಳ ಹೊಡೆ (ಪಸಿದ ಕೋಪದಿಂ ತನ್ನ 
ಭಾರ್ಯೆಯುಂ ಸಾಯಬಡಿವುದುಂ: ಧರ್ಮಾಮೃ ೧೪. ೯೨ 
ವ) 

ಸಾಯಸ - ಕಷ್ಟ (ಸತ್ಯವತೀನ೦ದನ೦ ತನ್ನ ಮಕ್ಕಳ ಸಾಯಸಂಗಳ್ಗೆ 
ಮನ್ಯಮಿಕ್ಕು ಕಣ್ಣ ನೀರಂ ನೆಗಪೆ: ಪಂಪಭಾ, ೭.. ೫೯ ವ) 

ಸಾಯಿರ - ಸಾವಿರ (ಪಲಗೆಗೆ ಪತ್ತು ಸಾಯಿರಮೆ ಗದ್ಯಣಂ 
ಎಂದಿರದೆ ಒಡ್ಡಿ ತಾಮ್‌ ಎರಟ್ವಲಗೆಯ೦ ಆಡಿ ಸೋಲ್ತೊಡೆ: 
ಪಂಪಭಾ, ೬. ೭೨) 


ಸಾಯುಜ್ಯ - ಐಕ್ಯ (ನೋಯಿಸಿ ಸವಿಯಂ ಪುಟ್ಟಿಪೊಡೆ 
ಆಯಸಮಾಗಿರೆಯುಂ ತನುವಟೆದೊಂದುವ 
ಸಾಯುಜ್ಯಂ ಜಗದೊಳುಂಟೆ ಕಮಲದಳಾಕ್ಷೀ: ಅನುಭವ, 
೧೦೬) 


ಸಾಯೆಷೊಯ್‌ ಸಾಯಬಡಿ (ವಿಭು ಸಾಯೆ ಪೊಯ್ದು 
ಕಿವಿಯಂ ಪಿಡಿದೊಡಲೊಡರ್ಚಿ ಬಂದನೇ: ಸುಕುಮಾಚ, ೨. 
೬೨) 

ಸಾಯೆ ಸರಸಂ ನುಡಿ - ಕ್ರೂರವಾಗಿ ಗೇಲಿ ಮಾಡು (ಎಮ್ಮಂ 
ಪಿಡುದೆಟ್‌ವಂದಿನ ನಿಮ್ಮದಟುಗಳ್‌ ಈಗಳೆತ್ತವೋದುವೊ ..... 
ನಿಮಗಂ ಈಗಳೀಯೆಡರಾಯಿತ್ತೇ ಎಂದು ಸಾಯೆ ಸರಸಂ 
ನುಡಿದು: ಪಂಪಭಾ, ೭. ೩೯ ವ) 

ಸಾರ್‌ - ಪ್ರಯತ್ನಿಸು (ಆ೦ ನಿನ್ನಿನಿಯನ೦ ಅಅಸಲ್‌ ಸಾರ್ವೆಂ 
ಎಲ್ಲಂದದಿ೦ ಚಿಂತಿಸದಿರ್‌ ತಾ ತೋಜು ನಿನ್ನೀ ಬರೆದ 
ಪಟಮಂ: ಆದಿಪು, ೩. ೪೪); - ಹತ್ತಿರ ಹೋಗು (ಮೆಲ್ಲನೆ 
ಮೃಗಮೆ೦ದು ಸಾರ್ದು ನೆಜನಂ ನಡೆ ನೋಡಿ ನರೇಂದನೆಚ್ಚು 
ಭೋಂಕನೆ ಮೃಗಚಾರಿಯಂ: ಪಂಪಭಾ, ೧. ೧೧೧; - 
ದೊರಕು, ಉಂಟಾಗು (ನಿನ್ನಳವಿಂದಂ ಇನ್ನೆನಗೆ ಸಾರ್ದುದು 
ಅರಾತಿಜಯಂ ಜಯದಥಾ: ಪಂಪಭಾ, ೧೧. ೯೯) 

ಸಾರ - ಶ್ರೇಷ್ಠವಾದ, ಬೆಲೆ ಬಾಳುವ (ನಿಮ್ಮ ಸಾರಮಪ್ಪ ದ್ರವ್ಯಮಂ 
ಆರುಂ ಅಜೆಯದಲ್ಲಿ ಮಡಗಿ ನಾಮುಚ್ಚ ವಿಗ್ರಹದೊಳ್‌ 
ನಿಂದು ಕಾದುವಂ: ವಡ್ಡಾರಾ, ಪು ೧೮೦, ಸಾ ೨೦); ಸತ್ವ, 
ತಿರುಳು (ಸಾರಂ ಮಜ್ಜಂ: ಅಭಿಧಾವ, ೧. ೭. ೬); ಹಣ 
(ದ್ರವಿಣಂ ದ್ರವ್ಯಂ ವಸು ಅರ್ಥ ವಿತ್ತ ರಯ ರಿಕ್ಕ ಸಾರ ಧನ 
ಏಕಾರ್ಥಂ: ಅಭಿಧಾವ, ೧. ೬. ೧೨) 

ಸಾರಂಗ - ಒಂದು ಬಗೆಯ ಜಿಂಕೆ (ವೃಕ ಭಲ್ಲೂಕ ಸುಗಂಡ 
ಚಂಡಹರಿಣಶ್ರೇಕೀ ರುರು ಉರು ಉಗ್ರ ಶಲ್ಕಕ ಸಾರಂಗ... 
ವಿಸ್ತರತ್‌ ಅರಣ್ಕಾನೀ ಮಹೀದೇಶದೊಳ್‌: ಪಂಚತಂತ್ರ, 
೧೪೨), ಜಾತಕ (ಸಾರಂಗಂ ಏಣಮು೦ ಜಾತಕಮುಂ: 
ಅಭಿಧಾವ, ೩. ೧. ೨೬) 

ಸಾರಂಗಟ್ಟು - ಅಡ್ಡಗಟ್ಟೆ ಕಟ್ಟು (ಮುನ್ನೀರಂ ನೀಲಾಚಲದಿಂ 
ಸಾರಂಗಟ್ಟಿದವೊಲಿರೆ ಬಟಲ್ಬು ಲಉುಲಾಯಂ: ಯಶೋಧಚ, 
೩.೬೬) 

ಸಾರಂಗಳ್‌ - ಶಕ್ತಿಯುತವಾದವು (ಸಾರಂಗಳ್‌ ನಿನ್ನ 
ಶರಾಸಾರಂಗಳ್‌ ಅಸಾರ೦ ಉಟಿದ ಕೆಯ್ದುಗಳ್‌ ಎಂತುಂ: 
ಪಂಪಭಾ, ೧೨. ೪೬) 

ಸಾರಂಗಿಡು - ಸತ್ನಗುಂದು (ಸಾರಂಗಿಡೆ ಪಾರ್ಥಿವಪರಿವಾರಂ 
ದೆಸೆಗೆಟ್ಟು ಹೋಪಪೋಲ್‌ ಹೋದುವು ನಿಸ್ಸಾರ 
ಸರೋಜಾಕರದಿಂ ಸಾರಸಕಳಸಹಸ್ಪಚಕವಾಕಕುಟುಂಬಂ: 
ಪಂಪರಾ, ೭. ೮೭) 

ಸಾರಕಾ ಜೇನುತುಪ್ಪ (ಕುಸುಮರಸ ಮಾಕ್ಷಿಕಂ ಕ್ಷೌಂದ 
ಸಾರಕಾಖ್ಯಾತಿ ಮಧುವಿನೊಳ್‌ ವರ್ತಿಸುಗುಂ: ಅಭಿಧಾವ, ೧. 
೧೬. ೧೩) 

ಸಾರಣ್‌ - ಸಮೀಪ (ತನಗೆ ಕರುಣಾರಸ೦ ಸಂಜನಿಯಿಸೆ ಸಾರಣ್ಣೆ 
ಕರೆದು ಕುಳ್ಳಿರಿಸಿ ಲತಾತನು ಕಣ್ಣನಿಯಂ ತೊಡೆದಳ್‌ 
ಜನಕಾತ್ಮಜೆ: ಪಂಪರಾ, ೯. ೩೮) 

ಸಾರಣೆ - ಜರಡಿ (ಸಾರಣೆಯಂತಿರೆ ಕಸಮಂ ಪಿಡಿವರ್‌ ಕೆಲರ್‌ 
ಮಹಾಪುರುಷರ್ಕಳ್‌: ಅಜಿತಪು, ೧. ೯೧); ಸುಗಂಧಲೇಪನ 
ಮಕರಕೇತನನ ಕೇತಕಿಯಲಗ೦ ಪರಾಗದ ಸಾರಣೆಯೊಳ್‌ 
ಪರಿಮಳದ ಹೊಗರೆತ್ತುವ ಅಳಿಕುಂತಳೆಯರಿಂ: ಗಿರಿಜಾಕ, ೭. 
೧೧ ವ) 

ಸಾರತ - ಶ್ರೇಷ್ಠ ಬಗೆಯ ರತಿ (ಬಲ್ಕೊಲೆ ಬಾಹುಯುಗಂ 
ಪದೆದಲುಗಲ್‌ ತಾಂ ಪುರುಷಾಯಿತದಿಂದ ಒದವೆ ರತಂ 
ಸಾರತಮಂದು ಅಬಲೇ: ಅನುಭವ, ೬೪) 


೧೦೯೬ 


ಸಾರದಾರು ಮರದ ದಿಮ್ಮಿ (ನಟ್ಟ ಕಂಭಂಗಳ ಮೇಗೆ 
ಸಾರದಾರುಗಳನೆಡೆಗಿಜ್‌ದಿರೆ ಪಾಸಿ ಪಸರಿಸಿ ಪಡೆಗೆ 
ನಡೆಯಲಪ್ಪಂತೆ ಮಾಡಿದಾಗಳ್‌: ಆದಿಷು, ೧೩. ೫೨ ವ) 
ಸಾರಧನ - ಸಾರಭೂತವಾದ ದವ್ಯ (ತಂದಿತ್ತು ಕೆಯ್ಸೆಜೌಯಂ 
ಕೊಟ್ಟಳವಟ್ಟು ಸಾರಧನಮಂ ಮೂವಿಟ್ಟಿಗಂ ಪೂಣ್ಬು ಕಾಲ್ಗೆ 
ಎಅಗಿತ್ತು ಅಂತು ಅರಿಗಂಗೆ ಬೆರ್ಚಿ ಭಯದಿ೦ ಗ್ರಾಮಂ 
ಕುಳಂ ರಾಜಕಂ: ಪಂಪಭಾ, ೬. ೩೯೦) 
ಸಾರಭಾಂಡ ವಸ್ತುಗಳ ಸಮೂಹ 
ಅಪೂರ್ವಮಪ್ಪ ಸಾರಭಾಂಡಂಗಳಂ 
ಯಾತ್ರೋದ್ಭುಕ್ತನಾಗಿ: ಪಂಚತಂತ್ರ, ೭೫ ವ) 
ಸಾರಮಣಿ - ಶ್ರೇಷ್ಠ ರತ್ನ (ಸಾರಮಣಿ ಪ್ರಸಾನುವಿಜಯಾರ್ಧ 
ಮಹೀಧರ ಗೋಮಿನೀಮುಖಾಕಾರಮಂ ಕ ಸ 
ಗುಹಾದ್ವಾರಮನೆಯ್ದಿದತ್ತು ಪಡೆ: ಪಾರ್ಶ್ವನಾಷು, ೧೧. ೫೫) 
ಸಾರಮಾರಿ - ಸಾರ ಎ೦ಬ ಸಾಧನವನ್ನು ನಾಶಮಾಡುವಂತಹ 


(ಮಧುರಾಖುರಕ್ಕೆ 
ತೀವಿಕೊಂಡು 


ವಸ್ತು (ಕಣೆಯ ಕಲ್ಲೊರಲೆ ಡೆಂಕಣಿಯಾಗೆಯುಂ 
ಸಾರಮಾರಿಯ ಪೊಯ್ಗಳೊಳೋರಣಿಕೆಗೆಡೆಯುಂ: 
ಅನಂತಹು, ೧೧. ೮೪ ವ) 

ಸಾರಮೇಯ - ನಾಯಿ (ಅವರೋದುವಾವಾಸದೊಳ್‌ 
ಸಂಕ್ಷೇಶಮಾಗೆ ಸಾರಮೇಯ ಪೂತಿಕಳೇವರಮಂ 
ಇಕ್ಕಿದೊಡವರ್‌ ನಿನ್ನ ಪಾಪೋಪಚಯಕಾರಣ 


ದುರಾಚರಿತಮಂ೦ ನೋಡಿ: ಆದಿಪು, ೩. ೩೮ ವ) 

ಸಾರವಜಳ - - ಸರಯೂನದಿಯ ನೀರು (ಪೌರರ್‌ ಮಾಡಿದ 
ನಳೀನೀಪತ್ರಪುಟಪ್ರಸಾದಿತ ಸಾರವಜಳ 
ಪಾದಾಭಿಷೇಚನದೊಳಂ: ಆದಿಪು, ೮. ೬೯ ವ) 

ಸಾರವಣೆ - ಸಾರಿಸುವುದು (ಯಕ್ಷಕರ್ದಮದ ಸಾರವಣೆಯಿಂ 
ಬಿಡುಮುತ್ತಿನ ರಂಗವಲಿಯಿಂ ಸುರತರುಕುಸುಮದ 
ಪೂವಲಿಯಿ೦ ಉಬ್ಬಿನ ಸೊಡರ್ಗುಡಿಯಿಂ: ಅಜಿತಪು, ೩. 
೧೧ ವ) 

ಸಾರಸ - ನೀರ ಹಕ್ಕಿ, ಕೊಕ್ಕರೆ (ಶುಕ ಕಾರಂಡ ಚಕೋರ ಸಾರಸ 
ಮಯೂರಾಕಾರದಿಂ ವ್ಯಾಫ್ರ ಸಿಂಹ ಕುರಂಗಾಂಬುಜ ವಕ್ರ 
ಮತ್ಸ್ಯ ಮಕರೇಭಾಕಾರದಿ೦ ಚೆಲ್ವುವೆತ್ತು: ಸುಕುಮಾಚ, ೧೦. 
೫೩); ತಾವರೆ (ಅರವಿಂದಂ ರಾಜೀವ೦ ಸರಸಿರುಹಂ 
ಸಾರಸಂ ಮಹೋತ್ಪಳಮದು ಅಬ್ದಂ: ಅಭಿಧಾವ, ೧. ೪. 
೧೯) 

ಸಾರಸನ - ಡಾಬು (ಹಾರಂ ಸಾರಸನಂ ಕೇಯೂರಂ ಕರ್ಣಿಕೆ 
ವಿಚಿತ್ರಮಣಿಕಟಕಂ ಮಂಜೀರವಮೆನೆ: ವರ್ಧಮಾಹು, ೧೧. 
೪೫) 

ಸಾರಸಸಖ ಕಮಲಮಿತ್ರ, ಸೂರ್ಯ (ಸಾರಸಸಖನಾ 
ನಗಕಾಸಾರಸಮುತ್ತನ್ನ ಕಮಳಮಂ ಕೇಳ್ತಾಂತಂ: ರಾಜಶೇವಿ, 
೧. ೧೧೧) 

ಸಾರಸಾರಸ - ಕಮಲ (ಸಮಸ್ತಮಸ್ತಕಸ್ಥಿತಪದಸಾರಸಾರಸ ದ 
ವಾಗ್ವರವ೦ದ್ಯ ಶಂಕರಾ: ಶಬರಶಂ, ೫. ೨೭) 

ಸಾರಸಾರಿ -. [ಸಾರಸ- ಅರಿ]. ಕಮಲದ ವೈರಿ, ಚಂದ್ರ 
(ಸರೋರುಹ ಸಾರಸಾರಿಬೃಂದಾರಕ 3 ಎ 
ಸಮೀರಭುಗ್ಬರೋದ್ಗೌರಯುತಂ ವಿರಾಜಿಸಿದುದೆಣ್ಣೆಸೆಯೊಳ್‌: 
ರಾಜಶೇವಿ, ೧. ೬೬) 

ಸಾರಸ್ವತ - ವಿದ್ವಾಂಸ (ಸಾರಸ್ವತನಾದೆ. ಜೋದ್ಯಮೆನಗಂತಿದೆ 
ರಾಜಸಮಾಜಪೂಜಿತಾ:: ಶಾಂತಿಷು, ೨. ೫೪); ಪಾಂಡಿತ್ಯ 
(ಭುವನೈಕದಾನಿ ಧೀರೋದಾತ್ತಂ ಸಾರಸ್ಪತಪಾರಂ 


ಶೃಂಗಾರಾಮೃತಸೇತು ಸುಕವಿಕಂಠಾಭರಣಂ: ನೇಮಿನಾಪು, 
೨. ೧) [ಜೈನ] ಎಂಟು ಬಗೆಯ ಲೋಕಾಂತಿಕ ದೇವರಲ್ಲಿ 
ಒಂದು ವರ್ಗ ಯ(ಬ್ರಹ್ಮಕಲ್ಹಾಂತವಾಸಿಗಳುಮಪ್ಪ ಸಾರಸ್ವತ 
ಆದಿತ್ಯ ವಹ್ನಿ ಅರುಣ ಗರ್ದತೋಯ ತುಷಿತ ಅವ್ಯಾಬಾಧಿತ 
ಅರಿಷ್ಟರೆಂಬೆಣ್ಣರುಂ ಲೋಕಾಂತಿಕದೇವರ್‌ ಬಂದು: ಆದಿಪು, 
೯. ೬೦ ವ) 

ಸಾರಸ್ವತಗುಣ ವಿದ್ದತ್ತು (ಶುತಿಯುವತಿ ಕೃತ್ಯೋಪಚಾರ 
ಸಾರಸ್ವತಗುಣದಿಂ ಕೃತಕೃತ್ಯಮೆಲ್ಲಮಕ್ಕುಂ: ಕವಿರಾಮಾ, ೧. 
೧೪೮ 

ಸಾರಾಯ ಸತ್ವಭರಿತವಾದ (ನೀರೆಜೌದುಪಕಾರಕ್ಕೆಳನೀರಂ 
ರುಚಿವೆರಸು ತೀವಿ ವನಪಾಲಕರಂ ಪಾರುತ್ತಿಪ್ಪಂತಿರ್ಪುವು 
ಸಾರಾಯ ಫಲಾಳಿ ನಾಳಿಕೇರ ಬನದೊಳೆ: ಗಿರಿಜಾಕ್ಕ ೨. 


೪೭) 
ಸಾರಾಸಾರತೆ - - ಶಕ್ತಿವಂತಿಕೆ ಮತ್ತು ಅದಿಲ್ಲದ್ದು (ಸಾರಂಗಳ್‌ 
ನಿನ್ನ ಶರಾಸಾರಂಗಳ್‌ ಅಸಾರಂ ಉಟೆದ ಕೆಯ್ದುಗಳ್‌ 


ಎಂತು೦ ಸಾರಾಸಾರತೆಯಂ ನಾಂ ಆರಯ್ದಂ ಇದಿರ್ಜಿದ 
ಅರಿನೃಪಧ್ವಜಿನಿಗಳೊಳ್‌: ಪಂಪಭಾ, ೧೨. ೪೬) 

ಸಾರಿ - ಅಂಬಾರಿ (ಕರಿಸೇನಾ ಸಾರಿನದ್ಭೋತ್ತರಳ ಕದಳಿಕಾ 
ಕಾನನೋಚ್ಚುಂಬ್ಯಮಾನಾ೦ಬರಚಕ್ರಂ: ಆದಿಷು, ೪. ೨೪) 

ಸಾರಿಕೆ - [ಶಾರಿಕಾ] ಹೆಣ್ಣು ಗಿಳಿ (ಗೊಟ್ಟಿಗಾಣರಂತಿರೆ ಮಜೆದುಂಬಿ 
ಮೇಳದವರಂತಿರೆ ಸಾರಿಕೆ ರಾಜಗೇಹದಂತಿರೆ ಕೊಳ೦ ಅಲ್ಲಿ 
ತಾಂ ಅರಸರಂತಿರೆ ತಾಮರಸ೦ಗಳೊಪ್ಪುಗುಂ: ಪಂಪಭಾ, ೫. 
೫೮) 


ಸಾರೆ ಸಮೀಪ (ಎಳೆಯೊಳ್‌ ತೋಣಜೆದ ರೂಪನಾಗಳೆ 
ನಭೋಭಾಗಾಗ್ರದೊಳ್‌ ತೋರ್ಪಂ ಆಗಳೆ ಗೆಂಟು ಆಗಳೆ 
ಸಾರೆಯಾಗಿ ಹೊಳೆದು: ಆದಿಪು, ೭. ೧೨೨), ಜೊತೆಗೆ 
(ಪುದಿದ ಸುತಮೋಹದಿಂದೋದಿದೊಡಂ ಮುನಿಜನದ ಸಾರೆ 
ಬಸದಿಯೊಳಿರ್ದಾಡಿದೊಡ೦ ಇವನಲಸುಗೆಂದಾನಿದನಜೆಯದೆ 
ದುಷ್ಪಕ್ಷಟರೊಡನಾಡಿಸಿದೆಂ: ಧರ್ಮಾಮೃ, ೨. ೪೯) 

ಸಾರೆವರ್‌ ಬಳಿಗೆ ಬಾ (ಮುನೀಂದರೊಳ್‌ 
ಕಮಳಸಂಭವನಂದನನೆಂದು ನೋಟಕರ್‌ ತಳವೆಳಗಾಗೆ 
ಸಾರೆವರೆ ನೀರದಮಾರ್ಗದಿನಂದು ನಾರದಂ: ಪಂಪಭಾ, ೬. 
೬) 

ಸಾರೆ ಸಾರ್‌ - - ಹತ್ತಿರ ಹೋಗು (ಗಗನಾಭೋಗಮನೆಯ್ದ 
ನೀಳ್ಬ ಮಣಿಕೂಟಾಟೋಪಮೆಂಬಂತೆ ದಿಟ್ಟಿಗೆ ಮುನ್ನಂ ಸಾರೆ 
ಸಾರೆ ತನುವಂ: ಆದಿಪು, ೧೩. ೧೦) 

ಸಾರ್ಕೆ ಸಮೀಪ ಯ(ಸುರ್ಕಟೆದುರುಳಿಗುರುಳ್‌ ನಸುಸುರ್ಕಿದ 
ಕುಚಚೂಚುಕ೦ ಬೆಳರ್ತಧರ೦ ನೀರ್‌ ಪೋರ್ಕುಳಿಯೊಳ್‌ 
ಜೊಲ್ಬುಳ್ಳುಡೆ ಸಾರ್ಕೆಯೊಳೇಂ ನೃಪನ 
ಮನಮನಳವಡಿಸಿದುದೋ: ಆದಿಷು, ೧೧. ೧೪೯); ಪ್ರಾಪ್ತಿ 
(ಸಿರಿಯ ಸಾರ್ಕೆಗಂ ಆಯತಿಕೆಯಿರ್ಕೆಗಂ ಪೆಐರ್‌ 
ಮೇಗೆನಲಿಲ್ಲದಂತು ನೆಗಟ್ಟುದಜಿಂ: ಶಾಂತಿಷು, ೧. ೬೮) 

ಸಾರ್ಗೆ ಹತ್ತಿರಕ್ಕೆ (ಪದೆಪಿಂ ಸಾರ್ಗೆ 
ಸುತೆಯೊಂದಾಶ್ಚರ್ಯಸೌಂದರ್ಯಸಂಪದಮಂ 
ಶಾಂತೀಶ್ವಪು, ೧. ೨೦) 

ಸಾರ್ಚು ಹತ್ತಿರ (ಕೇಯೂರಕಂ ಸಾರ್ಜಿದ 
ಇಂದ್ರಾಯುಧಮನೇಜೆ ಪೊಳಿಮಟ್ಟು ಪೋಗುತ್ತುಂ: 
ಕಾದಂಸಂ, ೫. ೭೩ ವ); ಇರಿಸು (ಭವನಿಗಳದ ತೊಡರಂ 
ಕಳೆ ಭವಜಳಧಿಯ ತಡಿಗೆ ಸಾರ್ಚು ಭವಗಹನದುಪದವಮಂ 


ವಂದ 
ಕಂಡು: 


ತರು 


೧೦೯೭ 


ಕಿಡಿಸು ಭವಾಂತಕ: ಆದಿಪು, ೧೦. ೫೮); ಸರಿಪಡಿಸಿಕೊ 
(ಎಡಗೆಯ್ಕಿಂ  ನೀವಿಯಂ ಸಾರ್ಚುತು೦ ಉರಸಿಜದ 
ಒತ್ತಂಬದಿ೦ ಬಳ್ಳುತು೦ .. .. ಅಸತಿಯರ್‌ ಪೋದರ್‌ ಇಂತು 
ಅತ್ತಂ ಇತ್ತಂ: ಶಾಂತೀಶ್ವಪು, ೧೧. ೨೩) 

ಸಾರ್ಚುಂದೊಲೆ - ಕೋಟೆಗೆ ಆನಿಸಿ ಮೇಲೆ ಹತ್ತಲು ಬಳಸುತ್ತಿದ್ದ 


ಮರದ ದಿಮ್ಮಿ (ದುರ್ಗಕ್ಕೆ ನಿಚ್ಚಣಿ ಸಾರ್ಚ್ಜುಂದೊಲೆ 
ವೀರಸೇತು ಪಡಿಗೋಂಟೆಯೆಂಬ ಬಹುಕೋಟಾ 
ಯಂತ್ರಸಾಮಗ್ರಿ ತಿಂತಿಣಿಗೊಂಡಾಂತಿರೆ ಲಗ್ಗೆಗಾರ್ದು 


ವಸುಷೇಣಂ ಸಾದು ಸೂಲ್ಯ್‌ಸಿದಂ: ಅನಂತಪು, ೧೧. ೮೩) 

ಸಾರ್ತರ್‌ ಸಮೀಪಿಸು (ಸಾರ್ತರ್‌-ಸಮೀಪಾಗಮನೇ: 
ಶಬ್ದಮದ, ಧಾ ೬೦೨), ಉಂಟಾಗು (ನುಡಿಗಳ್‌ 
ಮೊಆೌಯಂ ಮಉ್‌ೌಯಿಪ್ಪುದೊಂದು ಕಳ್ಳುಡಿದವರಂದಮಿಂತು 
ಸಿರಿ ಸಾರ್ತರೆ ಸಾರ್ವುದು: ಪಂಪಭಾ, ೩. ೧೯) 

ಸಾರ್ಥ ಸಮೂಹ, ಸಮುದಾಯ (ಬಾಹುಬಲಿಕೇವಳಿಯುಂ 
ನಾನಾದೇಶವಿಹಾರದೊಳ್‌ ವಿಶ್ವಜನಮಂ 
ನಿಜವಚೋಮೃತದಿಂ ಭವ್ಯಜನ ಸಾರ್ಥಮಂ ತಣಿಪಲೆಂದು 
ಬಂದು: ಆದಿಷು, ೧೪. ೧೪೭ ವ); ವ್ಯಾಪಾರಿಗಳ ಗುಂಪು 
(ಸರ್ವದಯಿತೆಯೊಳ್‌ ನೆರೆದು .. . ಇರುಳೆ ಸಾರ್ಥಮಂ 
ಕೂಡೆ ಪೋದಂ: ಚಾವುಂಪು, ೨೨೬, ೧೧) 

ಸಾರ್ಥಪತಿ - ವ್ಯಾಪಾರಿಗಳ ಗುಂಪಿನ ಮುಂದಾಳು (ಅಂತಾ 
ಸಾರ್ಥಪತಿಗಳುಂ ಯತಿಪತಿಗಳುಂ ಇರ್ದ 
ಸಾರ್ಥಮನೆಯ್ದೆವಂದು: ಪಾರ್ಶ್ವನಾಪು, ೪. ೧೩೫ ವ) 

ಸಾರ್ಥವಾಹಕ ವ್ಯಾಪಾರಿ (ಧರ್ಮಸ್ವಾಮಿ ಜಿನೇಶ್ವರ 
ಧರ್ಮರತಂ ಸಾರ್ಥವಾಹಕಂ ಬಂಧುಬಳರ್‌ 
ಮರ್ಮರಪತ್ರಾಕುಳದಳ್‌ ಪೆರ್ಮರದಿಟ್ಟಿಡೆಯೊಳಲ್ಲಿ ಬೀಡಂ 
ಬಿಟ್ಟಂ: ವರ್ಧಮಾಷು, ೬. ೭) 


ಸಾರ್ಥಾಧಿಪತಿ - ಸಾರ್ಥವಾಹಕ (ಆ ಶಾಂತಾತ್ಮರಂ 
ಸಾರ್ಥಾಧಿಪತಿಗಳತಿಶಯತೀರ್ಥಮೆ ತಮ್ಮಿದಿರ್ಗೆ 
ವಂದುದೆಂದನುಪಮ ಪುಣ್ಯಾರ್ಥಿಗಳಮಳಚರಿತ 
ಕೃತಾರ್ಥರನೊಲವಿಂದೆ ಬಂದು ಬಂದಿಸಿದರವರ್‌: 
ಪಾರ್ಶ್ವನಾಷು, ೪. ೧೦೫) 

ಸಾರ್ಧಕೋಟಿತ್ರಯ - - [ಸ + ಅರ್ಧ ಕೋಟಿತ್ರಯ] 
ಮೂರೂವರೆಕೋಟಿ (ಅಂತು ಧನದಂ 
ಸಾರ್ಧಕೋಟತ್ರಯಪ್ರಮಿತಪ೦ಚರತ್ನವೃಷ್ಟಿಯ೦ಂ ಪ್ರತಿದಿನಂ 


ಸುರಿಯೆ: ಆದಿಪು, ೭. ೨೫ ವ) 
ಸಾರ್ಧ ಷೋಡಶಮಾಸ - ಹದಿನಾರೂವರೆ ತಿಂಗಳು (ಶುಕ್ಷ 
ಲೇಶ್ಯಾ ಪರಿಣಾಮನು೦ ಸಾರ್ಧಷೋಡಶಮಾಸ ನಿಶ್ವಾಸನುಂ 
ದಿವ್ಯಸುಖಮನಸ್ವಾದಿಸುತ್ತುಂ: ನೇಮಿನಾಪು, ೪. ೬೫ 


ವ) 
ಸಾರ್ವಭೌಮ - ಚಕ್ರವರ್ತಿ (ಇರ್ಪತ್ತೊಂದನಿತ್ತಂ ಕರಿಗಳಂ 
ಅಪರಾದಿತ್ಯಂ ಅಂತೀಯದಂದು ಆತಪನಿರ್ಪತ್ತೊಂದು 


ವಂಶಂ ಕಿಡೆ ಮುಳಿದನೊ ಸತ್ಯಾಶ್ರಯಂ ಸಾರ್ವಭೌಮಂ: 
ಗದಾಯು, ೧. ೨೮); ಈಶಾನ್ಯ ದಿಗ್ಗಜದ ಹೆಸರು (ಬಲ್ಲಿಂ 
ಸದೃಶಂ ತಾಂ ಸಾರ್ವಭೌಮಕ್ಕೆ .. ೬. ಇಭೇ೦ದ್ರಂ: ತ್ರಿಷಷ್ಟಿಪು, 
೨. ೫೫); ಕುಬೇರನ ಆನೆ (ಅತಿವಿಷ್ವಲಮಾದುದು 
ಸಾರ್ವಭೌಮಮಂದದಿರ್ದುದು ಸುಪ್ರತೀಕಮಿರದಾಲಿಸಿ 
ತತ್ಪಟಹಪ್ರಣಾದಮಂ: ಪುಷ್ಪದಂಪು, ೫. ೮) 

ಸಾರ್ವರ್ತುಕ ಸರ್ವ ಯತುಗಳಲ್ಲಿಯೂ (ಆ 
ಸಾರ್ವರ್ತುಕಮೆನಿಸಿದ ಉದ್ಯಾನದಲ್ಲಿ: ಗಿರಿಜಾಕ, ೨. ೩೨ ವ) 


ಸಾರ್ವರ್ತುಕವನ - ಎಲ್ಲ ಕಾಲಗಳಲ್ಲಿಯೂ ಚಿಗುರು, ಹೂ, 
ಹಣ್ಣುಗಳನ್ನು ಬಿಡುವ ಮರಗಳಿರುವ ಉದ್ಯಾನವನ 
(ಸಾವರ್ತುಕವನಶೋಭೀತ ಗೀರ್ವಾಣಾಚಳದೊಳಿಂದಂ 
ಅಮರಸಮೇತಮ ನಿರ್ವರ್ತಿತ ಜಿನಸವನ೦ ನೇರ್ವಡೆವಡೆ 
ವಾರಣಾಸಿಗಭಿಮುಖನಾದಂ: ಪಾರ್ಶ್ವನಾಷು, ೧೪. ೧೧೦) 

ಸಾಲ್‌ ಸಮರ್ಥನಾಗಿರು (ಪೆಣಗಂ ತಗುಳ್ಳ 
ಯಾದವಬಲಮುಂಟಪ್ಪೊಡದನಂಬುಗಾಣಿಸಲ್‌ ನೀನೆ ಸಾಲ್ವ 
ಉಟಿದುದಂ ಮಾಣಿಸಲ್‌ ಆನೆ ಸಾಲ್ವೆಂ: ಪಂಪಭಾ, ೫. ೨೦ 
ವ); ಸಾಲಮಾಡು (ಸಾಲ್ವ ಸಾಲಿಗರ್ಗೆ ನಿಗ್ಗವಮಲ್ಲದೆ 
ಪೋಪುದೇ ಯಣಂ: ಸಮಯಪ, ೧೨. ೨೫); ಸಾಲುವಷ್ಟು 
(ಅಧೀಶ್ವರನಾ ದಯೆ ಸಾಲ್ಗುಂ: ಕವಿರಾಮಾ, ೧. ೧೧೫); 
ಪಂಕ್ತಿ (ಬಳ್ಳಳ ಬಳಿದ ಎಳಗೌಂಗಿನ ಸಸಿಯ ಸಾಲ್ಲಳುಂ: 
ಚಂದ್ರಪ್ರಹು, ೧. ೧೦೬) 


ಸಾಲ - ಕಡ, ಎರವಲು ಪಡೆದ ಹಣ (ಐದು 
ದಿನಕಾದೊಡಮಾಜುದಿನಕಾದೊಡ೦ ತನ್ನ ಮನೆಯಲ್ಲಿ 
ಮಾದುರಮನಾದೊಡಮಟ್ಟು ಸಾಲಮಿಲ್ಲದೆ 


ಪರರಾಳಲ್ಲದುಂಡಿಹುದುಚಿತಮೆಲೆ ರಾತ್ರಿಂಚರ.: ಪಂಚತಂತ್ರ, 
೧೧೭, ಶ್ಲೋಕ ೩೪ ಟೀಕೆ) ಪ್ರಾಕಾರ, ಸುತ್ತುಗೋಡೆ (ಸಾಲಂ 
ಪ್ರಾಕಾರ: ಅಭಿಧಾವ, ೩. ೧. ೭೫); ಮತ್ತಿಯ ಮರ (ಸಾಲ 
ಪ್ರಾಂಶು ವಿಶಾಲ ಲೋಲನಯನಂ ಪ್ರೋದ್ಯತ್‌ ವೃಷಸ್ಕಂಧಂ 
ಉನ್ಮೀಲತ್‌ ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸೃಳಂ: 
ಪಂಪಭಾ, ೧. ೬೮) 

ಸಾಲಂಗೊಳ್‌ - ಕಡ ತೆಗೆದುಕೊ (ಪುರುಷಂ ತೀರಮೆಯಿಮದಮ 
ಪರದೇಸದೊಳಿರ್ದರಿತ್ತಲುತ್ತಮಪತ್ರಂ ಬರೆ ಸಾಲಂಗೊಂಡುಂ 


ಬಿತ್ತರದಿ೦ದಿಕ್ಕುವಡೆ ಧರ್ಮಪತ್ನಿಯೆನಿಕ್ಕುಂ: ಸಮಯಪ, ೫. 
೧೨೯) 

ಸಾಲಪ್ರಾಂಶು - - ಸಾಲವೃಕ್ಷದಂತೆ ಎತ್ತರವಾದ (ಸಾಲ ಪ್ರಾಂಶು 
ವಿಶಾಲ  ಲೋಲನಯನಂ ಪ್ರೋದ್ಯತ್‌ ವೃಷಸ್ಕಂಧಂ 


ಉನ್ನೀಲತ್‌ ಪಂಕಜವಕ್ತಂ ಆಯತ ಸಮಗ್ರ ಉರಸ್ಸ್ಮಳಂ: 
ಪಂಪಭಾ, ೧. ೬೮) 

ಸಾಲಭಂಜಿಕಾಸ್ತಂಭ ಬೊಂಬೆಗಳಿರುವ ಕಂಬ 
(ಚಿತ್ರಲೇಖೆಯಂ ಮಣಿಸ್ತಂಭ ಸಾಲಭಂಜಿಕಾಸ್ತ೦ಭಗಳೊಳ್‌ 
ಕುಂಕುಮರಸ ಪತ್ರಲೇಖೆಯಂ ವಿರಚಿಸಲುಂ: ಆದಿಪು, ೭. 


೨೧ ವ) 
ಸಾಲಭಂಜಿಕೆ - [ಮರದ] ಬೊಂಬೆ (ಸಾಲಭಂಜಿಕೆಯ 
ಕುಚಂಗಳೊಳ್‌ ಕುಂಕುಮರಸದಿಂ ಪತ್ರಭಂಗಂಗಳಂ 


ಚಿತ್ರಿಸಲುಂ: ಕಾದಂಬ, ೨೫ ವ) 

ಸಾಲವಿದ್ಯೆ -. ಕೋಟೆಯನ್ನು ನಿರ್ಮಿಸುವ ವಿದ್ಯೆ (ಆಕೆಯ 
ಕೈಯೊಳಾ ವಿದ್ಯೆಂ ಕೊಂಡು ಕಟೆಪಿ ಮಜುದಿವಸಂ 
ಸಾಲವಿದ್ಯೆಯಂ ಪ್ರತಿವಿದ್ಯೆಯಿಂ ಕಿಡಿಸಿ ದುರ್ಲಂಘ್ಯಪುರಮಂ 
ರಾವಣಂ ಮುತ್ತುವುದುಂ: ಪಂಪರಾ, ೧೦. ೧೯೩ ವ) 

ಸಾಲವಿದ್ಯಾಭೇದಿನಿ ಸಾಲವಿದೈಗೆ ಪ್ರತಿಯಾದ ವಿದ್ಯೆ 
(ಸಾಲವಿದ್ಯಾಭೇದಿನಿಯಂ ಪ್ರತಿವಿದ್ಯೆಯಂ ಆಕೆ ಕುಲಕ್ಷತಿಯಂ 

ಬಗೆಯದೆ ದುರ್ಮತಿ ಕೊಟ್ಟಳ್‌: ಪಂಪರಾ, ೧೦. 

೧೯೨ ವ ಮತ್ತು ೧೯೩) 

ಸಾಲಸರಲ್‌ ಸಾಲವೃಕ್ಷದ ಮರದಿಂದ ಮಾಡಿದ ಬಾಣ 
(ಇಡಿದಿರೆ ರೋಮಕೂಪದೊಳಗೆ ಉರ್ಚಿದ ಸಾಲ ಸರಲ್ಲಳುಂ 
ತೆಜಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ ನೆಣಲ್ಲಿರೆ. .. ಬಿಟ್ಟಂ 


೧೦೯೮ 


ಏನೆಸೆದನೋ ಶರಶಯ್ಯೆಯೊಳ್‌ 
ಪಂಪಭಾ, ೧೩, ೬೨) 

ಸಾಲಿಗ - ನೇಕಾರ (ಪಾಟಳೀಪುತ್ರಮಂ ಪೊಕ್ಕು ಪಸಿದು ಸಾಲಿಗರ 
ಮನೆಯಂ ಪೊಕ್ಕು ಸಾಲಿಗರ ಬಿರ್ದ್ದಿಯಂ ಉಣಲ್ವೇಡಿದೊಡೆ: 
ವಡ್ಡಾರಾ, ಪು ೧೮೮, ಸಾ ೧೬); ಸಾಲ ಪಡೆಯುವವನು 
(ಸಾಲ್ವ ಸಾಲಿಗರ್ಗೆ ನಿಗ್ಗವಮಲ್ಲದೆ ಪೋಪುದೇ ಣಂ: 
ಸಮಯಪ, ೧೨. ೨೫) 

ಸಾಲಿಡು ಪಂಕ್ತಿಗಟ್ಟು (ತಮ್ಮ 
ಕಸವರಮನೊಟ್ಟಟ್ಟು ಸಾಲಿಟ್ಟಂತಿರೆ: ವಡ್ಡಾರಾ, ಪು. ೧೧೭, 
ಸಾ. ೧೦); ಹೊರಸೂಸು (ನಗೆಮೊಗದಿ೦ ಮುಗುಳ್ನಗೆ 
ತುಳುಂಕೆ ಬಳಲ್ಮುಡಿಯಿಂದ ಅರಲ್ಲಳಲ್ಲುಗೆ ನಿಡುಗಣ್ಗಳಿಂ 
ಪೊಳೆಪು ಸಾಲಿಡೆ .. .. ಜತಿಮೆಟ್ಟುತಾಡಿದಳ್‌: ಜಗನ್ನಾವಿ, ೫. 
೧೫); ಒದಗಿಸು (ಕಂಕಣರುಣರುಣತ್ಕಾರಂ ಸಭೆಯ 
ಕಿವಿಗೆ ಸವಿಗಳಂ ಸಾಲಿಡೆ: ಗಿರಿಜಾಕ ೨. ೧೦೫ ವ) 

ಸಾಲಿಸು ಸಾಲವನ್ನು ನೀಡು (ಪುಟ್ಟದ ಕೂಸಿಂಗೆ 
ಪೆಸರಿಡುವೆನೆಂಬ ಸಾಲಿಸದೆ ಬಡ್ಡಿವೇಕ್ಕೆಂಬ: ಧರ್ಮಾಮ್ಮ 
೧೨. ೧೪ ವ); ಸಾಕುಮಾಡು (ಪೆಜ್ಜಂ ಅಜಸುವುದಂ 
ಸಾಲಿಸಿದಂ ಎನ್ನುಮಂ ಸೋಲಿಸಿದ೦ ಎಂದು 
ರಥದಿಂದಮಿಟಿದು ಮಾಲೆಯಂ ಆತನ ಕೊರಲೊಳ್‌ 
ಇಕ್ಕಿದಾಗಳ್‌: ಹರಿವಂಶ, ೫, ೧೪ ವ) 

ಸಾಲೆ - [ಶಾಲಾ] ಸಭಾಂಗಣ (ಪಾಡುವ ತುಂಬಿ ಗಾಣರೆಂದೆನೆ 


ಅಂದು ಸಿಂಧುಜಂ: 


ಬಸದಿಗಳೊಳ್‌ 


ನನೆಯಂಬನೋಲಗದ ಸಾಲೆವೊಲಿರ್ದುದುಬಂದ 
ಮಾವುಗಳ್‌: ಕಬ್ಬಿಗಕಾ, ೫೨); ಆವರಣ (ಇನಕರಪಾತಭೀತ 
ಪಥಿಕಶ್ರಮ ಸಂಹರಣಾರ್ಥಂ ಅಂಬುಜಾಸನ೦ ಒಸೆದಿಟ್ಟ 


ತಣ್ಣೆಬಲ ಸೋಲದ ಸಾಲೆಯೆನಲ್‌: ಶಾಂತೀಶ್ವಪು, ೧೩. 
೧೩೦) 

ಸಾಲ್ಗುಂ - ಸಾಕು (ಮದುವೆಯ ಕಾರ್ಯಂ ನಮಗೆ ಸಾಲ್ಗುಂ 
ಎಂದವಂ ಪೇಳಿ ಪೋಗಲ್‌: ತ್ರಿಷಷ್ಠಿಪು, ೨. ೯೪ ವ) 

ಸಾಲ್ವಿನಂ ಸಾಕಾಗುವಷ್ಟು (ಸಾಲ್ವಲಂ ತನ್ನ 
ಪರಿಭವದೊಳಾದ ಸಿಗ್ಗಂ ಸಾಲ್ವಿನಮು೦ಟು ಮಾಡಿದೊಡೆ: 
ಪಂಪಭಾ, ೧. ೭೬ ವ) 

ಸಾಲ್ಲರಿ - ಜಡಿ ಮಳೆ (ಮೆಲ್ಲರಿ ಸೂಳ್ಗರಿ... . ಬಲ್ಲರಿ ಕಾಲ್ಲರಿ 
ಸಾಲ್ಲರಿ ಸಲೆ ಸುರಿದು ಕಣ್‌ದುವಿರುಳೂಂ ಪಗಲುಂ: 
ರಾಜಶೇವಿ, ೮. ೧೧೨) 

ಸಾವಗಿಸು ಕ್ರಮಗೊಳಿಸು (ನೀವಿಯನೆಡಗೈಯಿಂದಮೆ 
ಸಾವಗಿಸುತ್ತ ಅತುಳ ಸಾಧ್ವಸಂಬೆರಸು ಎಟ್ಟ ಆ ದೇವಿಯಂ 
ಏಲದಿರೆನುತುಂ: ಕುಸುಮಾಕಾ, ೫. ೫೯); ಸಾಂತ್ಸನಗೊಳಿಸು 
(ತನ್ನಿಂದಂ ಪೆಜರಿಂದಂ ತನ್ನಂ ಸಾವಗಿಸುವಾಸೆಯಿಲ್ಲದೆ 
ದೇಹೋತ್ಪನ್ನಪರೀಷಹಸಂಹತಿ ತನ್ನೊಡಲಂ ನೆಜ್‌ಯಿ 
ತವಿಸುತ್ತಿರ್ಪುದುಂ: ಆದಿಷು, ೨. ೫೨) 

ಸಾವದ್ಯ - ಕಳಂಕ, ಪಾಪ (ಇತ್ತ ವೃಷಭಯೋಗೀಂದ್ರನುಂ 
ಸಕಳಸಾವದ್ಯಾತಿದೂರಮಪ್ಪ ಜಿನಕಲ್ಪಿತಂ ಎಂಬ ಆಚರಣಮಂ 
ಕೈಕೊಂಡು: ಆದಿಷು, ೧೦. ೧೩ ವ) 

ಸಾವದ್ಯಭೀರು ಪಾಪಕ್ಕೆಹೆದರುವವನು (ಸಾವದ್ಯಭೀರುಗಳ್‌ 
ಕೆಲರ್‌ ಆ ವಿವಿಧಫಲಪ್ರಸೂನಪಲ್ಲವತತಿಯಿ೦ ತೀವಿದ 
ರಾಜಾಂಗಣಮಂ ಇಳವಂದ್ಯರ್‌ ಮೆಟ್ಟಲೊಲ್ಲದಲ್ಲಿಯೆ 
ನಿಂದರ್‌: ಆದಿಹು, ೧೫. ೯) 

ಸಾವಭೃತ ಸಾಮಾನ್ಯ (ಸಾವಭೃತಂ ಸಾಮಾನ್ಯಂ 
ಕೇವಳಮೆಂಬುದದೆನಿಕ್ಕುಂ: ಅಭಿಧಾವ, ೩. ೧. ೪೯) 


ಸಾವಷ್ಟಂಭ - ಗರ್ವದಿಂದ ಕೂಡಿರುವ (ಎಂಬಿವು ಮೊದಲಾಗಿ... 


ಸಾವಷ್ಟಂಬ ಸಾಭ್ಯುಪಗಮ ಸಸ೦ಭ್ರಮ ಅಪ್ಪ 
ಕಾದಂಬರೀಸಂಬಂಧ ವಚನಂಗಳಂ ಬಿನ್ನವಿಸುತ್ತಿರೆ: 
ಕಾದಂಬ, ೮. ೫೧ ವ) 
ಸಾವಾಸಿ - ಕಂಚುಕಿ (ಬಟೆಯಟ್ಟಿ ಬಂದು ಮುನ್ನಂ 
ಪುಟುವಗೆಗೊಳಗಾದಳೆ೦ದು ಸಾವಾಸಿಗಳ೦ ಕಟೆಪಿದೆನಲ್ಲಂ 
ತಲೆಯಂ ಬಟೆಯಟ್ಟಿದನೆಂದು ಪೋದುದಸು 


ಶಶಿಮುಖಿಯಾ: ಅನಂತಪು, ೧೨. ೫) 

ಸಾವು - ಮರಣ ಯ(ಘಟೋತ್ಕಚನಿಳವಂತನ ಸಾವಂ ಕಂಡು 
ಸೈರಿಸದಳಂಭೂಷವನೆಟ್ಟಟ್ಟುವುದುಂ: ಪಂಪಭಾ, ೧೧. ೭ 
ವ); ಸಾವಿನಷ್ಟು ತೀವ್ರವಾದ ಮೂರ್ಚೆ (ಸುರುಳ್ಸುರುಳ್ಳಿನಂ 
ಎಚ್ಚು ಮೂರ್ಛಾಗತನ೦ ಮಾಡಿ ಸಿಂಹನಾದದಿಂ ಆರ್ದು 
ಮುಟ್ಟಿವರ್ಪಾಗಳ್‌ ಆಳ್ಬನ ಸಾವಂ  ನೋಡಲಾಣದೆ: 
ಪಂಪಭಾ, ೧೧. ೧೪೨ ವ) 

ಸಾವೆ - [ಶ್ಯಾಮ] ಒಂದು ಧಾನ್ಯ (ತೆಂಗಿನ ಮರನಂ ಕಡಿದು 
ಸಾವೆಗೆ ಬೇಲಿಯನಿಕ್ಕುವಂತೆ: ಧರ್ಮಾಮೃ, ೧೩. ೮೯ ವ); 
ಸಾಯುತ್ತೀಯೆ (ಒಜಿಲ್ಲು ನಲ್ಲಳೊಳ್‌ ನೀನ್ನಡೆ ನೋಡಿಯುಂ 
ಬಯಸಿ ಕೂಡಿಯುಮಾಗಡೆ ಸಾವೆಯಾಗಿ ಪೋಗಿನ್ನೆನೆ 
ರೌದ್ರಶಾಪಪರಿತಾಪವಿಳಾಪದೊಳಾ ಮಹೀಶ್ವರಂ: ಪಂಪಭಾ, 
೧. ೧೧೨) 

ಸಾಷಾಢ - ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳಿಂದ 
ಕೂಡಿದ್ದು, ಯಷಿಗಳು ಹಿಡಿಯತಕ್ಕ ಮುತ್ತುಗದ ದಂಡ 
(ಸಾಷಾಢ ಸಪ್ಪರ್ಷಿಸಂಕುಳ ಸಂಪೂತ ಅರುಂಧತೀಸ್ಥಿತಿನುತಂ 

.. ಆಶ್ರಮಂ: ಕಾದಂಸಂ, ೧. ೮೩) 

ಸಾಷ್ಟಾಂಗಪ್ರಣತ - ಎಂಟು ಅಂಗಗಳ ಸಹಿತ (ಎದೆ, ಹಣೆ, 
ಎರಡು ಕೈಗಳು, ಎರಡು ಮಂಡಿಗಳು, ಎರಡು ಪಾದಗಳು] 
ನಮಸ್ಕರಿಸಿದವನು (ಆತನ೦ ರಾಮಸ್ಥಾಮಿಯಲ್ಲಿಗುಯ್ವುದುಂ 
ಆತಂ ಸಾಷ್ಟಾಂಗಪ್ರಣತನಾಗಿ: ಪಂರಾಮಾ, ೧೪. ೪೬ ವ) 

ಸಾಷ್ಟಾಂಗಮೆಅಗು - ದೀರ್ಫ್ಥದಂ೦ಡ ನಮಸ್ಕಾರಮಾಡು: ಎದೆ, 
ಹಣೆ, ಎರಡು ಕೈಗಳು, ಎರಡು ಮಂಡಿಗಳು, ಮತ್ತು ಎರಡು 
ಪಾದಗಳು ಹೀಗೆ ದೇಹದ ಎ೦ಟು ಅಂಗಗಳಿದ ಕೂಡಿದ 
ನಮಸ್ಕಾರ ಮಾಡು (ಮೃಗಾಧಿರಾಜನಂ ಎಯ್ದೆವಂದು 
ಸಾಷ್ಟಾಂಗಮೆಅಗಿ ಪೊಡೆವಟ್ಟೊಡೆ ಇತ್ತ ಬಾ ಎಂಬುದುಂ: 
ಪಂಚತಂತ್ರ, ೮೫ ವ) 

ಸಾಸವೆಗುಡಿ - ಸಾಸಿವೆಯನ್ನು ಅರೆದು ಕುಡಿದಂತೆ ಸಂಕಟ 


ಅನುಭವಿಸು (ಬಿಡದೌಡುಗರ್ಜಿ ನೋವಿಮದದಡಿಗಡಿಗೆ 
ಅಹಹಾಯೆನುತ್ತುಂಎಡಗೆಯ್ಕಿಂದವು ತಡವರಿಸುತ್ತುಂ 
ಸಾಸವೆಗುಡಿದರಂತಿರೆ ಕರಮೆ ಮಖುಗಿ ತಳವೆಳಗಾದಂ: 
ಧರ್ಮಾಮೃ, ೧. ೧೧೬) 


ಸಾಸಿಗ - ಸಾಹಸಿಗ, 
ವೆರಸು ಸಾಸಿಗಂ 
೫); ದುಸ್ಸಾಹಸಿ 

ಸಾಸಿರಕಣ್ಣ - ಬಹುಗಣ್ಣ, ಇಂದ್ರ (ಸೌಧರ್ಮೇಂದ್ರಂ ಸಾಸಿರಕಣ್ಣಂ 
ಅತೀಂದ್ರಿಯದರ್ಶನಂ ಇದೇ೦ ಜಿನಂ ಸುಂದರನೋ: 
ಶಾಂತಿಪು, ೧೨. ೧೬) 

ಸಾಸಿರ್ಮಡಿ - ಸಾವಿರಪಟ್ಟು (ನೆಯ್ದಿಲ ಕಡುಗಂಪುಮನಿವಣ 
ಕಂಪು ಗೆಲ್ಲುವು ಸಾಸಿರ್ಮಡಿಯೆನೆ ಪೊಂಬಣ್ಣದ ಕಂಪಿಡಿದಿರೆ 
ಸೊಗಯಿಸುವುವು ಗಂಧಶಾಲಿವನಂಗಳ್‌: ಆದಿಪು, ೧. ೬೦) 


ಪರಾಕ್ರಮಿ (ಪದಿನೆಣ್ಬಾಸಿರ್ವರ್‌ ಅರಸುಗಳ್‌ 
ಉಚಿತದೀಕ್ಷೆಯಂ ಕೈಕೊಂಡಂ: ಆದಿಪು, ೬. 


೧೦೯೯ 


ಸಾಸಿಸು - ಶಾಸನ ಮಾಡು, ವಿಧಿಸು (ಪಿರಿದು೦ ದೋಸಂ 
ಬಿಡೆಂ ದು ಗೊರವಂ ಸಾಸಿಸೆ ಮಾನಿಪನೆ ಮಾಂಸಮಂ: 
ಸಮಯಪ, ೧೪. ೧೦೬) 

ಸಾಸ್ತ್ತ - ಗಂಗೆದೊಗಲು (ಪ್ರಣವರವಠಣತ್ಕಾರಾನಂದ 
ಸ್ನಾಸ್ಟಾದನಾಮ್ನಾಯಂ .. .. ತೊಳಗಿದಂ ಅಭವಾಂಭೋಧಿ 
ಚಂದ್ರಂ ವೃಷೇಂದಂ: ರಾಜಶೇವಿ, ೧೪. ೧೫೧) 

ಸಾಸ್ನಾಪಟ - ಹಸುಗಳ ಗಂಗೆದೊಗಲು (ತತ್‌ ವೃಷಭಯುಗಳ೦ 
ಆಲಂಬಿ ಸಾಸ್ನಾಪಟ೦ ಪಾಟಳನೇತ್ರಂ ವೃದ್ಧವಂಶಾಕುರ 
ವಿಷಮವಿಷಾಣದ್ವಯ೦ .. .. ಆಭೀಳಶೀಳಂ: ನೇಮಿನಾಪು, 
೪. ೧೨೧) 

ಸಾಸ್ಸೆ - ಹಸುಗಳ ಗಂಗೆದೊಗಲು (ಕೆಲೆವುತ್ತಂ ಸಾಸೆ 

ನೆರೆಯನಿಚಿವುತಂ ಬಾಲಮಂ ಒಪ್ಪಿ 

ಮಹೋಕ್ಪಂ: ತ್ರಿಷಷ್ಟಿಪು, ೧೫. ೨೨) 

ಸಾಹಣ - ಆನೆಕುದುರೆಗಳನ್ನು ಪಳಗಿಸುವಿಕೆ (ನಿರುಜಂ 
ತ್ರಿಜಗದ್ಭೂಷಣ ಕರಿ ಕವಳಂಗೊಳ್ಳುದೆಂದು  ಸಾಹಣದ 
ಮಹತ್ತರರ್‌ ಅಣೆಪೆ; ಪಂಪರಾ, ೧೫. ೩೨) 

ಸಾಹಣವೆಗ್ಗಡೆ - (ತಕ್ಕ ಪಲ್ಲಣದ ಬಿಸುಗೆಯ ಮೊಗವಡದ 
ಅಗುಟದ ಅಳವಡಿಕೆಯಂ ತೋರ್ಪ ಸಾಹಣವೆಗ್ಗಡೆಗಳ 
ಸಂಸರ್ಗದೊಳಂ: ಪುಷ್ಪದಂಪು, ೮. ೨೮ ವ) 

ಸಾಹಣಿ — ಆನೆಕುದುರೆಗಳನ್ನು ಪಳಗಿಸುವವನು 
(ರಾವುತರ್ವೆರಸು ಸನ್ನದ್ಧರಾದ ಸಾಹಣಿಗಳುಮಂ ಸೂಲೆಂ 
ಸಾಲೆಗೆ ನಡೆಯದಿರ್ದೆಡೆಯೊಳೆ ಬಲಿದು: ಆಚವರ್ಧ, ೯. 


ತೂಗಲ್‌ 


೩ 


b 


೫೬ ವ) 
ಸಾಹಸದ ಮಹಿಮೆ - - ಅಪಾಯಗಳನ್ನೆದುರಿಸುವ ನಿರ್ಧಾರ 
(ಚಾಪವಿದ್ಯಾಬಲದೊಳ್‌ ಕುಂಭೋದ್ಧವಂ ಸಾಹಸದ 


ಮಹಿಮೆಯೊಳ್‌ ಫಲ್ಗುಣ೦ ಧರ್ಮದೊಳ್‌ ನಿರ್ಮಲಚಿತ್ತಂ 
ಧರ್ಮಪುತ್ರಂ ಮಿಗಿಲ್‌: ಪಂಪಭಾ, ೧೪. ೬೪) 

ಸಾಹಸರಸಿಕ - - ಸಾಹಸಗಳಲ್ಲಿ ಸಂತಸಪಡುವವನು (ಕೆಲದಲ್ಲಿ 
ನಿಂದ ಚಕ್ರಮನಾಗಳ್‌ ಸಾಹಸರಸಿಕಂ ಕಂಡೀ ಸಾಹಸಮಂ 
ನೆಗಟ್ಟನೆನ್ನೊಳಂ ಭರತೇಶಂ: ಆದಿಷು, ೧೪. ೧೨೦) 

ಸಾಹಸಾಭರಣ - - ಸಾಹಸವನ್ನೇ ಆಭರಣವಾಗುಳ್ಳವನು, 
ಅರ್ಜುನ (ಆ ಪೂಣ್ಬ ಬೆಸನಂ ಕರಮಾಸೆವಟ್ಟು ತನ್‌ 
ಕೆಲದೊಳಿರ್ದ ಸಾಹಸಾಭರಣನ ಮೊಗಮ೦ ನೋಡಿ: 
ಪಂಪಭಾ, ೭. ೩೬ ವ) 

ಸಾಹಿಯಾಣ - ಕಸೂತಿ ಕೆಲಸ; ವಸ್ತವಿಶೇಷ (ಸಾಹಿಯಾಣದ 
ಚೀನದ ಧವಳವಟ್ಟದ ಭರ್ಮದ ಜೊಂಗದ ದೇವಾಂಗದ 
ಸಕಳವಟ್ಟೆಗಳುಮ೦ ಮೆಟ್ಟುವೆಡೆಯೊಳೆಲ್ಲಂ ಪಾಸಿ: ಆದಿಪು, 
೪. ೩೪ ವು 


ಸಾಳೆ - ಕೋಟೆ (ಅಗಲ್‌ ಅಂಭೋರಾಶಿ ಸಾಳ೦ ಬಳಸಿ ಬಳೆದ 
ವೇಳಾಚಳಂ ಒದವಿರ್ದಾ ಪುರಂ: ಲೀಲಾವತಿ, ೭. 
೨೦) 

ಸಾಳಕಾನನ - - ಸಾಲವೃಕ್ಷಗಳ ಸಮೂಹ (ಸಾಳಕಾನನಂ 
ಸತ್ತಿಳಕಂ ಲಳಿತಲತಾಂಗ ರಮಣೀವಿಳಾಸಮಂ 


ವನವಿಳಾಸಮಂ ಏನಿಳಿಸಿದುದೋ: ಆದಿಪು, ೬. ೯೩) 


ಸಾಳಕಾನನೆ - ೨ (ಸ *. ಅಳಕ ೬ ಆನನೆ] ಮುಂಗುರುಳು 
ಸುಳಿದಾಡುವ ಮುಖವುಳ್ಳ ಸುಂದರಿ 
(ವಿನಿರ್ಜಿತಾಳಿಮಾಲಾವಿಳಾಸ ಸಾಳಕಾನನೆಯರ್‌ 


ಸಾಳಕಾನನಂಗಳುಮಂ; ಆದಿಪು, ೧೧ ೯೫ ವ) 


ಸಾಳಗ - ಒಂದು ರಾಗ (ಪಾಡುವ ಸಾಳಗ೦ ಲಳಿಯೊಳೊಳಡುವ 
ನಚ್ಚಣಿ ಮೆಯ್ದಸಂಗಳಿಂ ತೀಡುವ ತೆಂಬೆಲರ್‌: ಅನಂತಪು, 
೧೪. ೭೮) 

ಸಾಳಭಂಜಿಕೆ ಬೊಂಬೆ (ಅತ್ತ ಸುಭದ್ರೆಯುಂ 
ಒಡಲುರಿಯುತ್ತಿರೆ ಮರವಟ್ಟು ವಿಜಯನಿರ್ದತ್ತಲೆ ನೋಡುತ್ತಿರೆ 
ಸುಸಾಳಭಂಜಿಕೆಗೆತ್ತುದು ಕೆಳದಿಯರ ತಂಡಮಾಕೆಯ ರೂಪಂ: 
ಪಂಪಭಾ, ೪. ೫೪) 

ಸಾಳುವ - ಗಿಡುಗ (ಕೊಂಡುದಂತದುವೆ ಸಾಳುವನಲ್ಲದು 

ತಪ್ಪಿತತ್ತಲಾಕೊ೦ಡುದು ಜಾಯಿಲಂ: ಸೂಕ್ತಿಸುಧಾ, ೩. ೧೨೧) 
- ಗಿಡುಗ (ಕುಪ್ಪಿಗೆಯಂ ಕಳಲ್ಲಿ ಬಿಡು ಸಾಳ್ವನ೦ ಏಳಿಸಿ 

ಪಕ್ಷಿಜಾಳಮಂ ಕುಪ್ಪುವ ಪುಲ್ಲೆಗುರುಳ್ಗಳಂ: ಉದ್ಭಟಕಾ, ಸ್ರ; 

೫೧) 

ಸಾಣಿಯುಂ ಕೀಣೆಯುಂ ಹತ್ತಿರ ಹೋಗಿ ಜೋರಾಗಿ 
ಕಿರಿಚಿಯೂ (ಎಂದೆನಿತಾನುಂ ತೆಣದೊಳೆ ಸಾಜೆಯುಂ 
ಕೀಣೆಯುಂ ನುಡಿದೊಡೆ ಧೃತರಾಷ್ಟ್ರಂ ಮಗನಲ್ಲಿಗೆ ವಂದು: 
ಪಂಪಭಾ, ೭. ೨ ವ) 

ಸಾಹೆಸು - ಪ್ರಕಟಗೊಳಿಸು (ರಾಜ್ಕಾರ್ಹರಲ್ಲದವರ್‌ ಬರವೇಡ 
ಸಿಂಹಾಸನಸ್ಥರೆ ಬರ್ಪುದೆಂದು ಸಾಜೆಸಿ: ಜಗನ್ನಾವಿ, ೮. ೭೮ 
ವ) 

ಸಾಲು - ಕೂಗಿ ಹೇಳು, ಬೇಳೆಯ ಸಾರು (ಸಾಜು- ಘೋಷಣೇ 
ರಸಾರ್ಥೇ ಚ: ಶಬ್ದಮದ, ೯೦೫) 


ಸಾಟಿಗೆ - ಉಡುಗೆ (ದುಕೂಲದ ಚೆಲ್ಲನಪ್ಪ ಸಾಡೆಗೆಗೆ 
ಪಯೋಜಸೂತ್ರ ನವಮುಂಜಿಗೆ: ಶಾಂತಿಷು, ೮. ೯೦) 

ಸಿಂಗ - - ಸಿಂಹ (ನೆಲಂ ಬಿರಿಯೆ ಗಜಜೆ ಗರ್ಜಿಸಿ ಪಾಯ್ವ 
ಸಿಂಗಂಗಳುಮಂ ಕಂಡು: ಪಂಪಭಾ, ೫. ೪೮ ವ) 

ಸಿಂಗಬಲ - [ಸಿಂಹಬಲ] ಸಿಂಹದ ಶಕ್ತಿ (ಸಿಂಗಬಲನೆಂಬಗುರ್ವಿನ 
ಸಿಂಹಮಸಿಧೇನು ಕಿರಣ ಕೇಸರಮಾಲಾಸಂಗತಮನಡಸಿ 
ನುಂಗಲ್‌: ಪಂಪಭಾ, ೮. ೭೪) 

ಸಿಂಗವೇಂಟೆ - ಸಿಂಹವನ್ನು ಹಿಡಿಯುವ ಬೇಟೆ (ಅಪಭ್ರಂಶಕ್ಕಮ 
ದೇಶೀಯಪದಕ್ಕಮ ಸಮಾಸಂ: ಸೆಜ್ಜೆವನೆ ರಾಯಗೋಂಟೆ 
ಸಿಂಗವೇಂಟೆ: ಶಬ್ದಮದ, ೩೧೪ ಪ್ರ 

ಸಿಂಗಾಡಿ - ಬಿಲ್ಲಿನ ಹೆದೆ (ಕಡುಪಿ೦ ಕಾಯೇಜಿ ಸಿಂಗಾಡಿಯನೆ 
ಸೆಳೆದು ಮೈಯುರ್ವಿ ಕೈಯಿಕ್ಕಿ ತೋಡುತ್ತೆ ಒಡನೆ ಅಂಬಂ: 
ರಾಜಶೇವಿ, ೬. ೧೦೧) 

ಸಿಂಘನೀ - ಮೂಗು (ಮೂಗು ನಾಸಿಕಾ ಘ್ರಾಣ ಸಿಂಘನೀ 
ಘೋಣಾಖ್ಯಂ: ಅಭಿಧಾವ. ೧. ೧೨. ೧೭) 

ಸಿಂಜಾನ ಗೆಜ್ಜೆಯ ಧ್ವನಿ (ಸಿಂಜಾನ 
ಜೇವೊಡೆಯೆನಿಸೆ: ಲೀಲಾವತಿ, ೫. ೩೧) 

ಸಿಂಜಿತ - ಧ್ವನಿ (ರತ್ನರಂಜಿತ ಮಂಜೀರಕಾಪುಂಜ ಮಂಜುಳ 
ಸಿಂಜಿತಂ ಉದ್ಭವಿಸಲ್‌ ಕೂಜನಂಗೆಯ್ವ ಪಾರಾವತ 
ಕ್ರೀಡೆಗಳಂ: ತ್ರಿಷಷ್ಟಿಪು, ೭. ೬ ವ) 

ಸಿಂಜಿನಿ - ಬಿಲ್ಲಿನ ಹೆದೆ (ಬಿಸತಂತು ಸಿ೦ಜಿನಿಯಂ ತಂತಿ ಮಡಿ 
ಇಕ್ಷುಚಾಪದಂಡಮಂ ದಂಡಿಗೆ ಮಾಡಿ ಪಂಚಸರಂಗಳಂ 
ಸಪ್ತಸ್ವರಗಳ೦ ಮಾಡಿ; ನೇಮಿನಾಪು, ೬. ೧೭ ವ) 

ಸಿಂಜಿನೀವಳಯ - ಕಾಲ್ಲಡಗ (ಮಂಜುಘೋಷಮಂ ಬೀಳುವ 
ಸಿಂಜಿನೀವಳಯ ಕಾಂಚಿಗಳೆಂಬಿವಜೆಂದೊಂದು ಚೆಲ್ಪೇಟೆರೆ 
ಭೋಗಿಭೂಮಿನಿಯರಾ ಮಡುವಿಂ ಪೊಅಮಟ್ಟರ್‌: 
ಜಗನ್ನಾವಿ, ೬. ೧೦೨) 


ಸಾಳ್ವ 


ಸಮದಷಟ್ಟರಣ೦ 


೧೧೦೦ 


ಇ 


ಸಿಂಟ - ಕೊಳಕ (ಒಂದು ಮೃಗಂ ಬೀಟದು ನೋಡಿಂದಿನ 
ಬೇಂಟೆಯೊಳೆ ಸಿ೦ಟನ೦ ಕಂಡುದಣಿಂದ: ಯಶೋಧಚ, ೪. 
೫೦) 

ಸಿಂದ - ಒಂದು ಬಗೆಯ ಬಾವುಟ (ಮಿಳಿರ್ದು ಮಿಳಿಸುವ ಪೆಸರ 

ಕುಣಿಪಿನ ಪಟಯಿಗೆಗಳು೦ ಪಂದಣಿಸಿ ಮುಂದೆ ನಿಂದ 

ಪಲವುಂ ಸಿಂದಂಗಳೂಂ ಕಣ್ಣೊಲಕ್ಕೆ ಬರೆ: ಪಂಪರಾ, ೧೩. 

೩೪ ವ) 


ಸಿಂದುರ - ಒಂದು ಬಗೆಯ ಹೂ, ಸಿಂದುವಾರ (ಅಲರ್ದ 
ಪೊಸಸಿಂದುರಂಗಳಂ ಅಲೆವ ಅಳಿಕುಳಮ೦ ತಳರ್ಜಿ 
ತಣ್ಮಲೆವ ಎಲರ್‌ ಎಮಂತಃಪುರ ಲಲನೆಯರಂ 


ಕೋಡುಸೇಡುಗೊಳ್ಳಿನಮೀಗಳ್‌: ಆದಿಪು, ೧೧. ೯೦); ಕೆಂಪು 
ಕಾವಿಕಲ್ಲು (ನವರುಧಿರಜಳಚಳತ್‌ ಸೇಚನದೊಳ್‌ ಘಟ್ಟಿಸಿ 
ಸಿಂದುರದೊಳ್‌ ನೆಲಗಟ್ಟಿಸಿದಂತಿರ್ದ ರಣರಂಗ 
ಭೂಮಿಯೊಳ್‌: ಪಂಪಭಾ, ೧೦. ೭೦ ವ) 

ಸಿಂದುವಾರ - ಸಿಂದುರ, ಒಂದು ಬಗೆಯ ಹೂ (ಸಿಂದುವಾರದ 
ಚಾಮರಂಗಳಿಂ ತರುಣ ಕದಳೀದಳದ ಮೇಲ್ಕಟ್ಟುಗಳಿಂ: 
ತ್ರಿಷಷ್ಟಿಪು, ೨೪. ೫೦ ವ) 

ಸಿಂದೂರ - ಕೇಸರಿಬಣ್ಣದ ಪುಡಿ (ಸಿಂದೂರ ಪಾಂಸೂತ್ಕರದಿಂ 
ಸೀಮಂತಸಿಂದೂರದ ವಿರಚನೆಯಂ ಕೂಡೆ ಮಾಡುತ್ತುಂ: 
ಆದಿಹು, ೧೧. ೧೫೫) 

ಸಿಂದೂರಪಾಂಸು - - ಸಿಂದೂರಚೂರ್ಣ, ಕೇಸರಿಬಣ್ಣದ ಪುಡಿ 
(ಸಿಂದೂರಪಾಂಸೂತ್ಸರದಿಂ ಸೀಮಂತಸಿಂದೂರದ 
ವಿರಚನೆಯಂ ಕೂಡೆ ಮಾಡುತ್ತುಂ: ಆದಿಪು, ೧೧. ೧೫೫) 

ಸಿಂದೂರವಸನ - ಕೇಸರಿಬಣ್ಣದ ಬಟ್ಟೆ (ಸಿಂದೂರವಸನಮಂ 
ಕಳೆದೊಂದು ಸಿತಾ೦ಬರಮನುಟ್ಟು: ಜಗನ್ನಾವಿ, ೧೨. ೮೯) 

ಸಿಂದೂರಿತ - - ಕೇಸರಿ ಬಣ್ಣದ (ಸಿಂದೂರಿತ ಮಸ್ತಕಪಿಂಡ 
ಮಂಡಲಂ ಅವಿರಳಚಳತ್ಕಾಂಚೀಕಳಾಪ ಮಣಿಕಿಂಕಿಣೀಗಣ 
ರುಂಕಾರಮೆ ಮದನಡಿಂಡಿಮರವಾಡ೦ಬರಂ: ಆದಿಪು, ೧೧. 
೨೦ ವ) 

ಸಿಂಧ - ಧ್ವಜ (ನಭದೊಳ್‌ ಮಿಳ್ಳಿಹೆದಾಡೆ ಸಿಂಗರದ ಸಿಂಧಂ 
ಡಿಂಡಿಮಧ್ವಾನಂ ಉಣ್ಣೆ .. .. ಸಮರಕ್ರೀಡಾಮಹೋತ್ಸಾಹದಿಂ: 
ರಾಜಶೇವಿ, ೬. ೭೦) 

ಸಿಂಧು - ಸಮುದ (ಶ್ರೀ ವರ್ಧಮಾನಮುನಿಪ್ರವ ಮುನಿಜನಾನಂದ 
ಸಂಸ್ತುತ್ಯ ಸಿಂಧು ಸ್ತೋಮಾಳಂಕಾರಿತಾ೦ಭೋನಿಧಿ ನಿರುಪಮ 
ಬೋಧಕರಂ: ಸುಕುಮಾವ, ೧. ೧); ನದಿ (ಸುರಸಿಂಧುವ 
ಶೀಕರಂಗಳಿ೦ ಸಮೆದಂತೆ ಶಾರದಂಗಳ ಜಸದೇಬ್ಸ್‌; 
ಕಾದಂಸಂ, ೫. ೪೪) 

ಸಿಂಧುಜ - ಭೀಷ್ಮ (ಇಡಿದಿರೆ ರೋಮಕೂಪದೊಳಗೆ ಉರ್ಜಿದ 
ಸಾಲ ಸರಲ್ಲಳುಂ ತೆಜಂಬಿಡಿದಿರೆ ಬೆಟ್ಟು ಒರ್ಗುಡಿಸಿದಂತೆ 
ನೆಣಲ್ಲಿರೆ.. .. ಬಿಟ್ಟಂ ಏನೆಸೆದನೋ ಶರಶಯ್ಕೆಯೊಳ್‌ ಅಂದು 
ಸಿಂಧುಜಂ: ಪಂಪಭಾ, ೧೩, ೬೨) 

ಸಿಂಧುತೋಯ ಸಮುದದ (ಚಿರವಿಕ್ಷೋಭಿತ 
ಸಿಂಧುತೋಯಶಿಶಿರಂ ಚಕ್ರಿಯನಾಚೆಸಿತ್ತು 
ವಿಜಯಾರ್ಧೋಪಾಂತ ಮಂದಾನಿಳಂ: ಆದಿಪು, ೧೩. ೯) 

ಸಿಂಧುಪತಿ ನದಿಗಳ ಒಡೆಯ, ಸಮುದ್ರ 
(ಸ್ಕ೦ಂಧಾವಾರೇಭಮದ್ಗೋಧಾವಿಲೆಯಂ ಕವೇರಕನ್ನಿಕೆಯಂ 

ತತ್ನಿಂಧುಪತಿಗಿಂಬಿನಿ೦ದತಿಸ೦ಧಿಸಿದಂ ನೃಪತಿ ಬಿಟ್ಟು 

ತದುಭಯತಟದೊಳ್‌: ಶಾಂತಿಷು, ೧೧. ೨) 


ನೀರು 


ಸಿಂಧುಪುತ್ರ - ಭೀಷ್ಮ (ರಾಜ್ಯಂ ನಷ್ಟರಾಜಮಾದುದರ್ಕೆ 
ಮಮ್ಮಲಮಜುಗಿ ಯೋಜನಗಂಧಿ ಸಿಂಧುಪುತ್ತನನಿಂತೆಂದಳ್‌: 
ಪಂಪಭಾ, ೧. ೮೦ ವ) 

ಸಿಂಧುಯಾನ -. ಸಮುದ್ರಪ್ರಯಾಣ (ವಿಪಿನೋಲ್ಲಂಘನ 
ಸಿ೦ಂಧುಯಾನ ನಗಕೂಟಾರೋಹಣಕ್ಷೇಶ ಮಂತ್ರಪದಧ್ಯಾನ 
ಬಿಳಪ್ರವೇಶ ರಸವಾದ ಆಯಾಸದೊಳ್‌: ಆದಿಪು, ೧೬. ೭) 

ಸಿಂಧುರ - ಆನೆ (ಜಿನೇಂದ್ರಪದಪದ್ಮಾರಾಧಕಂ ಸಿಂಧುರ ಆಸನಂ 
ಅಬ್ದಾಯತನೇತ್ರಂ ಈಗೆ ಅಭಿಮತಂ ಸರ್ವಾಹ್ನಯಕ್ಷಂ 
ವಿನೇಯನಿಕಾಯಕ್ಕೆ ಅಭಿವೃದ್ಧಿಯಂ: ಸುಕುಮಾಚ, ೧. ೯) 

ಸಿಂಧುರವದನ - ಗಣಪತಿ, ಗಣದ ಒಡೆಯ (ಗಂಧರ್ವರ್‌ 
ಪೊಗಳಲ್‌ ಸುರಸಿಂಧು ಕಣ೦ಬುಲ್ಲ ನಂಬಿ ಮಾಹೇಶಂಗಂ 
ಸಿಂಧುವದನನ ಪದವಿತ್ತು: ತ್ರಿಷಷ್ಠಿಪು, ೪೮. ೧೫) 


ಸಿಂಧುರಸ್ಕಂಧಪೀಠ — ಆನೆಯ ಮೇಲಿನ ಅಂಬಾರಿ 
(ರಾಜ್ಯಲಕ್ಷ್ಮೀಲೀಲಾಲ೦ಬನಮೆನಿಸಿದ ಬಿಸುಗೆಯ 
ಮತ್ತಾಲಂಬನಮನವಳಂಬಿಸಿ ಸಿ೦ಂಧುರಸ್ಕಂಧಪೀಠದೊಳ್‌ 


ಸುಖಾಸೀನನಾಗಿರ್ದನಾಗಳ್‌: ಆದಿಪು, ೧೪. ೧೦೨ ವ) 

ಸಿಂಧುರಾರಾತಿ - ಸಿಂಹ (ನೆಲಸಿರ್ದ ವಜ್ರಪ೦ಜರ೦ ಅಲಜುವಿನಂ 
ಪಾಯ್ಬ ಸಿಂಧುರಾರಾತಿಯಂ ಉಜ್ಜಲತನುವಂ ಅಭ್ರಪಥದತ್ತ 
ಲಂಫಿಸಲ್ಕಿರ್ದುದಂ ಚಮೂಪತಿ ಕಂಡಂ: ಆದಿಪು,. ೧೬. 
೪೫) 


ಸಿಂಧುರಾರೂಢ - - ಆನೆಯನ್ನೇರಿದ (ಸುರರಾಜಂ ತನ್ನ 
ಗಂಧೇಭದ ಕೆಲಗೆಲದೊಳ್‌ ಸಿಂಧುರಾರೂಢರೆತ್ತಂ ಬರೆ: 
ಆದಿಪು, ೯. ೯) 


ಸಿಂಧುವಾರ - ಒಂದು ಮರ, ಲೊಕ್ಕಿ ಗಿಡ (ಮತ್ತೊರ್ವಳ್‌ 
ಸಿಂಧುವಾರಸುರಭಿನಿಶ್ಚಾಸೆ: ಆದಿಪು, ೧೧. ೧೨೧ ವ) 


ಸಿಂಧುಬ್ರಾತ ದ ನದೀಸಮೂಹ (ಗೋತ್ರನಗ೦ಗಳ್‌ 
ಶಿಖರಂಗಳೊಳ್‌ ನಿಜೆಸಿ ಸಿಂಧುಬ್ರಾತಮಂ 
ಪೆಂಪಿನುರ್ಬಿನೊಳಂ ಬೀಗುವುದಾನವಂ.. ಚರಣದೊಳ್‌ 
ತಾಳ್ವಿರ್ದೆಂ: ಆದಿಪು, ೯. ೧೧೪) 

ಸಿಂಪಿಣಿ — ಚಿಮುಕಿಸುವುದು (ಸಿಂಪಿಣಿಯಂ 


ಕಾಂತಾರದೊಳಾಡಿದುವು ಕರಿಗಳುಂ ಕರಿಣಿಗಳುಂ: ಪಂಪರಾ, 
೭. ೧೫೯); ಓಕುಳಿಯಾಟ (ನಿನ್ನಾಳ್ಬಂಗೆ ಆಸ್ರವಾರಿಗಳಿಂ 
ಸಿಂಪೀಣಿಯಾಡಿಪೆಂ ತಣಿವಿನಂ ಭೇತಾಳಭೂತಂಗಳಂ: 
ಶಾಂತೀಶ್ವಪು, ೮. ೪೧) 

ಸಿಂಪಿಸು - ಸಿಂಪಿಣಿಯಾಡು (ಪೊ೦ಪುಳಿವೋಗೆ ರಾಗವೆರಡುಂ 
ಕೆಲದೊಳ್‌ ಮದನಾನುರಾಗಮಂ ಸಿಂಪಿಸುವಂತೆ ಬಾಜಿಸುವ 
ಬಂಚೆದ ನುಣ್ಣರದೊಳ್‌: ಮಲ್ಲಿನಾಷು, ೧೧. ೭೬) 

ಸಿಂಹು ಹೀಚುಗಾಯಿ (ನಸುಮಿಡಿ ಸಿಂಪು ಪೂಮಿಡಿ 
ಬಟಲ್ಲಿಡಿಕಾಯ್‌ ಪೊದಳ್ಳ ಕಾಯ್‌ ನಸುಪರೆದೋರೆ 
ದೋರೆಯರೆಣ್‌ ತನಿವಣ್ಣೆಸೆದತ್ತು ಮಾಮರಂ: ಸೂಕ್ತಿಸುಧಾ, 


ಎ ಂ 


೧೦. ೩೯); ಮುತ್ತಿನ ಚಿಪ್ಪು (ನಸುದೆಜ್‌ಯುತ್ತುಮಿರ್ದ 
ಪೊಸಮುತ್ತಿನ ಸಿಂಪಿನ ಸಂಪುಟಂಗಳಿಂ ನುಸುಳ್ಬು 
ಸುಪಾಣಿಯಾಗಿ ಪೊಅಪೊಣ್ಮುವ ಮುತ್ತಿನ 


ಮಾಲೆಯಂದದಿಂ: ಕಾದಂಬ, ೨. ೩೫) 

ಸಿಂಪೋಹತ - (ಎನಿತು ಮದವಾರಣಂ ಕ್ರೋಧಿನಿ ಪೊಕ್ಕುಂ 
ಸಿಂಪೋಹತಮಂ ಗೆಲ್ಲುಮೆ ಮಾತಿನೊಳೇನೊ ಕೆಯ್ದುಗೆಯ್‌ 
ಬಜುವನ೦ ಆಜಿಶ್ರಾಂತನಂ  ಯಶೋಧನಂ ಇಜೆಯಂ: 
ಶಾಂತಿಷು, ೪. ೫೧) 


೧೧೦೧ 


ಸಿಂಬಿ - ಸುರುಳಿ (ಶೇಷಂ ಫಣ೦ ಬಳ್ಳಿಸುರ್ಕಿದಪ೦ಂ ಸೀರೆಯ 
ಸಿ೦ಬಿವೊಲ್‌ ಖಳನೃಪಾಲಾಕೌಹೀಣೀ ಭರದಿಂ: ಜಗನ್ನಾವಿ, ೧. 
೩೦) 

ಸಿಂಬೆಗೊಳ್‌ ಸುರುಳಿಯಾಗು ವಾರಣದ 
ತೋರಹತ್ತಮಾನುಪೂರ್ವಿಸ್ಥೂಳಮುಂ ಆಭೀಳಮುಂ 
ಅಅತಿಪ್ರಲಂಭಮುಮಾಗೆ ಸಿಂಬೆಗೊಂಡು ನಖಮುಖದೊಳ್‌ 
ಕುಪ್ಪಳಿಸಿ ರೌದ್ರರಸಮಂ ಕಜ್‌ವ ಕಾರಮುಗಿಲೊಡ್ಡು 
ಕಾಲೂಜಿದಂತಿರ್ತುದು: ಅನಂತಹು, ೧೩. ೨೧ ವ) 

ಸಿಂಹಕಹೋತ ಸಿಂಹದ ಮರಿ (ಮನಂಬೆರ್ಚದೆ 
ಸಿಂಹಕಹೋತಮನೋವಲುಂ: ಪಂಪಭಾ, ೧. ೧೪೨) 

ಸಿಂಹಘಂಟಿಕಾ[ೆ] - ಗರ್ಜನೆಯಂತಹ ಧ್ವನಿ ಮಾಡುವ ಗಂಟೆ 
(ಪ್ರೀತಿ ಮಿಗೆ ಶಂಖಪಟಹ ವಿನೂತೋದ್ದುರ 
ಸಿಂಕಘಂಟಿಕಾನಿಸ್ತನಸಂಕೇತದೆ ಭವನ ಭೌಮಜ್ಯೋತಿಷ 
ವೈಆನಿಕಮರ್ರೆರತಂದರ್‌: ಸುಕುಮಾಚ. ೮. ೬೪) 

ಸಿಂಹನಿಷ್ಕೀಡಿತ - [ಜೈನ] ಎಂಬತ್ತು ದಿನಗಳಲ್ಲಿ ಅರುವತ್ತು 

ಉಪವಾಸ ಮತ್ತು ಇಪ್ಪತ್ತು ಪಾರಣೆಗಳನ್ನು ಮಾಡುವ ವ್ರತ 

(ತಕ್ಕ ಪ್ರಾಯಶ್ಚಿತ್ತಮ೦ ಕೊಂಡು ಸಿಂಹನಿಷ್ಟೀಡಿತಮೆಂಬ 
ನೋಂಪಿಯಂ ನೋಂತು ವಿಹಾರಿಸುತ್ತುಂ: ವಡ್ಡಾರಾ, ಪು 
೧೭೨, ಸಾರಿ) 

ಸಿಂಹಪೀಠ - - ಸಿಂಹಾಸನ (ಪಾಸ ಸಿ೦ಹಪೀಠ೦ ಅಳಿನಿರುತಿ 
ಮಂಗಳಗೀತಿ ಭೂತಳ೦ ಪಾಸು ಮೃಗವುಜಂ ಪರಿಜನಂ 
ಹೊದಳ್‌ ಓಲಗಸಾಲೆ: ಪಂಪಭಾ, ೭. ೨೯) 

ಸಿಂಹಬಲ - ಕೀಚಕ (ಸಿಂಹಬಲನಂ ಕೊಲ್ಬನ್ನರಾರ್‌ 
ಭೀಮನಲ್ಲದವರ್‌: ಪಂಪಭಾ, ೮. ೮೪) 

ಸಿಂಹಮಾಡುವರ ಬಾಲಮನಾಡಿದರ್‌ ಎಂಬ ಮಾಲಕ್ಕಿ - ಸಿಂಹದ 
ವೇಷ ಹಾಕಿ ಕುಣಿಯುವವರ ಬಾಲವನ್ನು ಹಿಡಿದುಕೊಂಡು 
ಕುಣಿಯುವ ರೀತಿ (ಸಭಾಲಯಮಂ..... ಯುಧಿಷ್ಠಿರಪಭುಗೆ 


(ಆ 


ತಾನೆ ಸುಯೋಧನನುಯ್ದು  ತೋಣಿದಂ ನೋಡಿರೆ 
ಸಿಂಹಮಾಡುವರ ಬಾಲಮನಾಡಿದರೆಂಬ ಮಾಲ್ಡ್‌ಯಿಂ: 
ಪಂಪಭಾ, ೬. ೬೯) 

ಸಿಂಹವರ್ಣ ದ ಸಿಂಹದ ಸ್ವಭಾವದವನು (ತಮ್ಮ 
ಬಲಮಲಾಢುವುದುಮಂ ಕಂಡು ತಾಂ 
ಸಿಂಹವರ್ಣನು೦ ಸಿಂಹಾನೀಕನುಂ ವಾಘೆಭಕಂಠೀರವನುಂ 


ಅಪ್ಪುದಚೆಂದಮೆಯ್ದೆ ಮುಳಿದು: ಶಾಂತಿಷು, ೪. ೧೭ ವ) 
ಸಿಂಹವಾಹಿನಿ - [ಜೈನ] ಭರತ ಚಕ್ರವರ್ತಿಯ ಹಾಸಿಗೆಯ ಹೆಸರು 
(ಸಿ೦ಹವಿಧೃತಮಪ್ಪ ನಿಂಹವಾಹಿನಿಯೆಂಬ ಮೃದುಶಯ್ಯೆಯುಂ 
ಅನುತ್ತರೆಯೆಂಬ ಸಿ೦ಹಾಸನಮುಂ: ಆದಿಷು, ೧೫. ೩ ವ) 
ಸಿಂಹವಿಕ್ರೀಡಿತ [ಜೈನ] ಒಂದು ಉಪವಾಸ ವತ 
(ಸರ್ವತೋಭದ್ರ ಸಿಂಹವಿಕ್ರೀಡಿತಗೆಂಬ ತಪದೊಳ್‌ ನೆಗಟ್ಟು: 
ಆದಿಪು, ೩. ೫೭ ವ) 
ಸಿಂಹವಿಷ್ಟರ ಸಿಂಹಾಸನ (ಸಿಂಹವಿಷ್ಠರಾರೋಹಣೋಚಿತ 
ಕಟಿತಟಂಗೆ ಕಟಿತಟದೊಳ್‌ ಮಾಣಿಕ್ಯಮಣಿಕಿಂಕಿಣೀ 
ದಾಮಮಂ ತಗುಟ್ಟೆ: ಆದಿಪು, ೭. ೧೦೬ ವ) 
ಸಿಂಹಾವಳೋಕನಕ್ರಮ - ತಾನು ಬೇಟೆಯಾಡಿದ ಪ್ರದೇಶವನ್ನು 
ಸಿಂಹವು ನೋಡುವ ರೀತಿ, ಹಿಂದೆ ನಡೆದುದನ್ನು ಸಂಕ್ಷಿಪ್ತ 
ವಾಗಿಯೂ ಸಮಗ್ರವಾಗಿಯೂ ಪರಿಶೀಲಿಸುವ ಬಗೆ 
(ಒಳಪೊಕ್ಕು ನೋಡೆ ಭಾರತದೊಳಗಣ ಕಥೇಯೆಲ್ಲಮೀ 
ಗದಾಯುದ್ಧದೊಳಂತೊಳಕೊಂಡತ್ತೆನೆ 


ಸಿಂಹಾವಳೋಕನಕ್ರಮದಿಂ ಅಜೆಪಿದ೦ ಕವಿರನ್ನಂ: ಗದಾಯು, 
೧. ೪೫) 


ಸಿಂಹಾಸಂದಿ - ಸಿಂಹಾಸನ (ಜನಂ ಮನಂಗೊಳೆ ಮಾಡಿಟ್ಟ 


ವಿಚಿತ್ರಮಂಟಪದ ಸಿಂಹಾಸಂದಿಯೊಳ್‌ ಬಾಲನಂ ಕುಳಿಶಾಸ್ತ್ರಂ 
ಪಿರಿದುಂ ವಿಭೂತಿವೆರಸಿಟ್ಟು: ಆದಿಷು, ೭. ೧೧೦) 


ಸಿಂಹಾಸನ - ಚಕ್ರವರ್ತಿಯ ಆಸನ (ಸಿಂಹವಿಧೃತಮಪ್ಪ 


ನಿಂಹವಾಹಿನಿಯೆಂಬ ಮೃದುಶಯ್ಯೆಯುಂ ಅನುತ್ತರೆಯೆಂಬ 
ಸಿ೦ಹಾಸನಮುಂ: ಆದಿಷು, ೧೫. ೩ ವ); 
ಸಿಂಹಾಸನಸುರದುಂದುಭಿಪತಿ - ಅಷ್ಟ ಮಹಾ 


ಪ್ರಾತಿಹಾರ್ಯಗಳಲ್ಲಿ ಸೇರುವ ಸ್ಪರ್ಣಸಿಂಹಾಸನ ಮತ್ತು 


ದೇವದುಂದುಭಿಗಳಿಗೆ ಸ್ವಾಮಿ, ಅರ್ಹಂತ (ಸಿಂಹಾಸನ 
ಸುರದುಂದುಭಿ ಪತಿಚರಣಕಮಳಭ್ಯಂಗಂ ಪಂಪಂ: ಆದಿಪು, 
೧. ೩೩) 

ಸಿಂಹೀಮಧ್ಯೆ - ಸಿಂಹದ ನಡುವಿನಂತಹ ನಡುವುಳ್ಳವಳು 
(ಭೂಭೃನ್ನಿತಂಬೋಜ್ಞೆ ಸಿ೦ಂಹೀಮಧ್ಯೆ ಬಿಂಬಾಧರೆ 
ಶುಕವಿಲಸದ್ದಾಣಿ ತಾನಾದ ಪಾಂಗಿಂದೆ ಲತಾತನ್ವಂಗಿ 
ಕಲ್ಲದುಮಸಮನೃಪನೊಳ್ಳೂಡಿ ಬಾಳುತ್ತಮಿರ್ದಳ್‌: ರಾಜಶೇವಿ, 
೩ ೨೦) 

ಸಿಕತ - ಮರಳು (ಕಲನೊಂದಂ ತೀವಿ ನೀರಂ ಹೊಸೆದು 
ಸಿಕತದೊಳ್‌ ಗಾಣಮಂ ಪೊಯ್ದುಂ 
ನಿಷ್ಠರೋದ್ಯೋಗಂ: ಪಂಪರಾ, ೧೬. ೫೫ 

ಸಿಕತಿಳತಲಳ — "ಮರಳಿನಿಂದ ಕೂಡಿದ ಭೂಮಿ (ಲಕ್ಷ್ಮೀಮತಿ 
ಮೊದಲಾಗಿರೆ ತನ್ನಿರ್ಕೆಲದೊಳ್‌ ಅಬ್ದದ ಎಳೆಯೆಲೆಗಳ 
ಬಿತ್ತರಿಗೆಗಳೊಳ್‌ ಅರಸಿಯರ್‌ ನೆಮ್ಮಿ ರಾಗದಿ೦ ಕನಕ ರಜತ 
ಸಿಕತಿಳತಳದೊಳ್‌: ಶಾಂತಿಪು, ೮. ೫) 

ಸಿಕ್ತ - ಒದ್ದೆಯಾದ, ಸಿಂಪಡಿಸಿದ (ಹರಿದಳಿತ ಮದಗಜಕುಂಭ 
ಸಿಕ್ತಾರ್ದ ಮೌಕ್ತಿಕ ಪ್ರಕರದವೋಲ್‌ ಕರಮೆಸೆವ 
ದಾಡಿಮೀಬೀಜಂ: ಕಾದಂಸಂ, ೧. ೩೨) 


ಸಿಕ್ಕ ದ - [ಅನ್ನದ] ಅಗುಳು (ಏಕಕಬಳೋನಾದ್ಯೇಕಸಿಕ್ಕ 


ಪ್ರಮಾಣಂಬರಂ ಬರ್ಪ ಅವಮೋದರ್ಯಮೆಂಬ 
ಎರಡನೆಯ ತಪದೊಳಂ: ಆದಿಷು, ೬. ೩೦ ವ) 

ಸಿಗ್ಗಾಗು - - ನಾಚಿಕೆಗೊಳ್ಳು ಅವಮಾನ ಅನುಭವಿಸು (ಅಂತು 
ಗಳಿತಗರ್ವನಾಗಿ ಸಿಗ್ಗಾಗಿ ಪೂರ್ವಾವನಿಪಾಳ ಪ್ರಶಸ್ತಿಯೊಳ್‌ 
ಒ೦ದ೦ ದಂಡರತ್ನದಿಂ ಸೀಂಟಿ ಕಳೆದು ನಿಜಪ್ರಶಸ್ತಿಗೆಡೆಮಾಡಿ: 
ಆದಿಷು, ೧೩. ೭೧ ವ) 

ಸಿಗ್ಗಾಳಿ - ನಾಚಿಕೆಯ ಸ್ವಭಾವದವನು[ಳು] (ನೀಅ೦ ಜೂದಾಳಿ 
ಕರಂ ನೀಜ೦ ಮಾತಾಳಿ ಕರೆಯೆ ಸಿಗ್ಗಾಲಿಯವಳ್‌: 
ಕಾವ್ಯಾವಲೋ, ೩೫೩) 

ಸಿಗ್ಗು - ನಾಚಿಕೆ (ಯುಧಿಷ್ಠಿರಂ ತಲೆಗವಿವನಲ್ಲದೆಯುಂ 
ಏವದೊಳ್‌ ತಲೆಗವಿದು ಸಿಗ್ಗಂ ಕೊಂಡಾಡಿ ನೆತ್ತಮನಾಡಿ: 


ಪಂಪಭಾ, ೭. ೨ ವ); ಅವಮಾನ (ದೌಪದಿ ತನ್ನ 


ಕೇಶಪಾಶಮಂ ದುಶ್ಶಾಸನಂ೦ ಪಿಡಿದು ತೆಗೆದನೆಂಬ ಸಿಗ್ಗೃಂ 
ಪೆರ್ಜೆ ಸಭೆಯೊಳಿಂತೆಂದಳ್‌: ಪಂಪಭಾ, ೭. ೯ ವ) 

ಸಿಚಯ - ಮೇಲುಹೊದಿಕೆ, ಸೆರಗು (ತೊಲಗುತ್ತಿದೆ 
ಘನಕುಚಯುಗಳದಿಂದೆ ನೋಡಿದೆ ಸಿಚಯಂ ನಿನ್ನಯ 
ಮುಂದೆ: ಕಾದಂಬ, ೩. ೨೯) 

ಸಿಚಯಕ - ರವಿಕೆ (ವಸುಧಾಂಗನೆ ಮೇಲ್ಕೊಂಡಳೊ ಪೊಸ 
ಪಸುರ್ವಟ್ಟೆಯ ವಿಳಾಸದಿಂದೆಸೆವ ದುಕೂಲಸಿಚಯಕಮನೆನೆ 
ತನ್ನದಿಯೆಸೆದುದು: ಜಗನ್ನಾವಿ, ೮. ೯) 


2೨ 
ಜ್‌ 


- ಕೋಪ (ಮುನಿಸಂಕುಳಮು೦ ಆನಾನುರ್ಕಿಂದಂ 
ಪಳಿದೊಡೆ ಮುನಿದೆನ್ನ ಸಿಟ್ಟನೆನ್ನೊಳ್‌ ಕಳೆದಂ: ಧರ್ಮಾಮೃ, 
೧. ೧೩೫) 


ಸಿಡಿ - ಚಿಮ್ಮು (ಲವಣಾಂಬುರಾಶಿ ಕುಕ್ಕುಟಗುದಿವಲ್ಲಿ 
ಕೂಲ್ಲುದಿಯೆ ಮೇಗೆ ಸಿಡಿಲ್ಲಗುಳಂತೆ ಕೂಡೆ 
ತತ್ಸಗುದಿಯಿತ್ತುಮಿರ್ಪ ಕುದಿಯೊಳ್‌ ಸಿಡಿದಲ್ಲಿಯ 


ಮುತ್ತುಗಳ್‌: ಪಂಪಭಾ, ೧೧. ೧೫೩); ಚೆಲ್ಲಾಪಿಲ್ಲಿಯಾಗು 
(ಸಿಡಿ-ವಿಕೀರ್ಣೇ: ಶಬ್ದಮದ, ಧಾ ೩೫೫) 

ಸಿಡಿಂಬ್ಬು - - ಮೆಳೆ, ಪೊದರು (ನಟ್ಟ ಕೂರ್ಗಣೆಯ 
ಬಿಣ್ಣೋ*್‌ಯಿಂದೆ ಬಟಿಲ್ಲಂ ಉರ್ವಿ ಪೆರ್ವಿದಿರ 
ಸಿಡಿಂಬಿನೊಳ್‌ ಪುದಿದದೊಂದು ಕುಳಾಚಳದಂತೆ ಸಿಂಧುಜಂ: 
ಪಂಪಭಾ, ೧೧. ೪೫) 

ಸಿಡಿದಲೆ - ಮುಂಡದಿಂದ ಬೇರ್ಪಟ್ಟ ರುಂಡ; ಲೆಂಕರು ತಮ್ಮ 
ಯಜಮಾನನಿಗೆ ತಮ್ಮ ತಲೆಯನ್ನು ಕಡಿದು ಅರ್ಪಿಸುವ ವಿಧಿ 
(ತಲೆಬೋಳಿಸಿ ಹೋಂತಂ ಸಿಡಿದಲೆಗುಡುವರ್‌ 
ಸುರಗಿಗಳಂ ಕುತ್ತಿ ನಡೆದು ಪರಕೆಯನೀವರ್‌: ಸಮಯಪ, ೯ 
೧೨೦) 

ಸಿಡಿಮಿಡಿಗೊಳ್‌ - ಚಡಪಡಿಸು, ಅಸಹನೆಯಿಂದ ಕುದಿ 
(ದಾಡಿಮದ ಬೀಡೆಯೊಳ್‌ ಚಂಚುಪುಟ೦ ತೊಡರ್ದೊಡೆ 
ಕೀರ್‌ ಕೀರೆನುತು೦ ಸಿಡಿಮಿಡಿಗೊಳುತಿರ್ದುದು ಒಂದು 
ಕೀರಕಿಶೋರಂ: ಶಾಂತೀಶ್ವಪು, ೧೦. ೮೦) 

ಸಿಡಿಲ್‌ - ಚಿಮ್ಮು (ಪಾಜುವ ಪಾಜುಂಬಳೆ ಕೊಳೆ ಜೀಜ”ಬ್ಹಿಂಬರಕೆ 
ತಲೆ ಸಿಡಿಲ್ದೊಡಂ ಆ ಕಾಯ್ದಾಜದೆ ಹರಣಂಗೆಯ್ದುವು 
ಜಾಣಲ್ಲದೆ ಜೋದರ ಅಟ್ಟೆಗಳ್‌ ಕೆಲವಾಗಳ್‌: ಪಂಪಭಾ, ೧೦. 
೯೫); ಹಾರಿ ಹೋಗು. (ಮೀಖವೆವೆ೦ಂಬ ಮಾಂಡಳಿಕರ್‌ 
ಈಯದರೆಂಬ ಅದಟರ್‌ ವಯಲ್ಗೆ ಮೆಯ್ದೋಹುವೆವೆಂಬ 
ಪೂಣಿಗರ್‌ ಅಡಂಗಿ ಕುನುಂಗಿ ಸಿಡಿಲ್ಬು ಜೋಲ್ಬು ಕಾಯ್ದಾಜ್‌ 
ನಭಕ್ಕೆ ಪಾಚೆದುದು: ಪಂಪಭಾ, ೧. ೧೦೯);ಗರ್ಜಿಸು (ನಭಂ 
ಮುಟ್ಟೆ ಸಿಡಿಲ್ಲು ಎಡೆಗಿಡುವಿನಂ ಒಟ್ಟಿದ ಕೈದುಗಳ ಏಲೆ 
ಬಿರ್ದನಂ: ಆದಿಷು, ೫. ೮೪); ಬಿಟ್ಟು ಹೋಗು 
(ಇನಿತುವರಂ ಪರಾಭವಂ ಇಳೇಶನಿಂ ಇನ್ನೆನಗಾದುದು ಇಂ 
ಸಿಡಿಲ್ಲೆನೆ: ಪಂಪಭಾ, ೧೩. ೪೪); ಮೋಡದ 
ಘಟ್ಟನೆಯಿಂದಾಗುವ ಬೆಂಕಿ (ಸಿಡಿಲ ಪೊಡರ್ವಾಕ್ಷಣದೊಳೆ 


ಕಿಡುವುದು . .  ಎನಲೇಂ  ಕಿಡಿವಿಡಿವೋದನೊ 
ಕೋಪತಾಪದಿಂ ಪವನಸುತಂ: ಪಂಪರಾ, ೧೧. ೧೪೧) 
ಸಿಡಿಲ್ಲಡ - ಸಿಡಿಲು ಚಿಮ್ಮು (ಮಹಾವೈೆ ೈಷ್ಣವಾಸ್ತ್ರಮಂ 


ಗಾಮಗೇಯಂ ್ಹತೊಟ್ಟಿಸುವುದುಂ ಎರಡುಂ ಕಿಡಿಗುಟ್ಟಿ 
ಸಿಡಿಲ್ಲಿಡಿಯೆ ಪೋರ್ದುವಂಬರತಳದೊಳ್‌: ಪಂಪಭಾ, ೧೧. 
ಶಶ) 

ಸಿಡುಂಬು - ಬಿದಿರ ಮೆಳೆ, ಪೊದೆ (ಬಿದಿರ ಸಿಡುಂಬಿನೊಳ್‌ 
ಗಜಜೆ ಗರ್ಜಿಸಿ ಪೆರ್ವುಲಿ ಪಾಯೆ ಜವಂಗೆ ಬಿರ್ದನಿಕ್ಕಿದಂ .. 
. ಶಬರಂ ಮಹಾಬಳಂ: ಮಲ್ಲಿನಾಷು, ೧೦. ೪೯) ಮುಳ್ಳು 
(ಮಡು ಗಿಡು ಸರು ದರಿ ಪಳ್ಳಂ ಸಿಡುಂಬು ಮೆಳೆ ಬಳ್ಳಿ 
ಪುಲ್‌ ಪೊದಣ್‌: ಶಬರಶಂ, ೪. ೨೩) 

ಸಿತ - ಬಿಳುಪಾದ (ಸಿತ ದೂರ್ವಾಂಕುರ ಮಾತುಲುಂಗ ನಳಿನೀ 
ಭೃಂಗಾರ ಗೋರೋಚನ ಅಕ್ಷತ ದಧಿ ಆದಿ 
ವಿಡಂಬಮಂಗಳದೊಳ್‌: ಆದಿಷು, ೧೬. ೧೦); ಶುಕ್ಷಪಕ್ಕ 
ಶುಕ್ರ (ಅಮರಾಧೀಶನಿಪ್ಪ ತಾಣ೦ ದೂರಂ ಸಿತನಿರ್ದೆಡೆಗೆ: 
ಸಮಯಪ, ೧೦. ೧೦೬); ಸಕ್ಕರೆ (ಎಸೆವ ನವಸಿತಸಮಾಜಂ 


ಅಸದಳಮೆನೆ ಬೆಳ್ಳಿಬಟ್ಟಲೊಳ್‌ ತೀವಿಟ್ಟರ್‌: ಶಾಂತೀಶ್ವಪು, 

೧೫. ೫೧); ಚಂದನ (ಸುರಕುಜಸಮರಜಃಪರಿಕರಮಂ 

ಪರಿಭವಿಪ ವಿಮಳತರ ಸಿತಚೂರ್ಣೋತ್ಕರಮಂ 

ಜಿನಶಿಶುಶಿರದೊಳ್‌ ಸುರಿದರ್‌ ಸುರಪರಿಗಳ್‌ ಒಸೆದು ಸುರರ್‌ 

ಆ ಎನೆಯುಂ: ಶಾಂತೀಶ್ವಪು, ೧೪. ೧೧೮) 
ಸಿತಕರ - ಚಂದ್ರ (ಸಿತಕರ ಹುತವಹ ತರಣಿನಯನನಂ 

ನತಜನತತಿ ಪದಸರಸಿಜನಂ: ಉದ್ಭಟಕಾ, ೪.೮) 
ಸಿತಕರ್ಷಪ - ಬಿಳಿಯ ಸಾಸಿವೆ (ಜನಾಪವಾದ೦ಗಳ೦ ಕೇಳ್ಬು 
ಬುದ್ದಿಸಾಗರಂ ಸಗರನ ಮೇಲೆ ಸಿತಕರ್ಷಪಂಗಳನಿಟಿಯೆ 
ಸುರಿವುದುಂ: ಅಜಿತಪು, ೧೦. ೫೩ ವ) 

- ಜಾರ (ನಿನ್ನ ಸಿತಗತನದಿ೦ ಶತವಾರಂ ಹುತವಹನಂ 
ಪ್ರವೇಶಂಗೆಯ್ಬೊಡಂ ಸಿತಗನೆಯಾಗಿ ಪುಟ್ಟುವೆ: ಪಂಚತಂತ್ರ, 
೩೬೮ ವ); ವಂಚಕ (ಅತಿಕಾಮಾತುರನೆನಿಪಂ ಸಿತಗಂ 
ಕಳವಳಿಗ ಜಿನಮತಮಂ ಕೇಳ್ವಾಗಲ್‌ ಅನಘನಕ್ಕುಂ 
ಅಭವ್ಯಂ: ಸಮಯಪ, ೩. ೫೪); ತುಂಟ (ಮಕ್ಕಳಬ್‌ಡೆ 
ಬಾಯ್ದಾಯನೆ ಪೊಯ್ವಂ ಏಂ ಸಿತಗನೋ ಕಾಳಾಹಿ 
ಕೋಳಾಹಳಂ: ನೇಮಿನಾಪು, ೭. ೮೪); ಉದ್ದತ (ಸಿತಗ 


ಸಿತಗ 


ಶಿತಿಕ೦ಠ೦ ಅಲ್ಪವ್ರತಕ್ಕೆ ತನುತರತಪಕ್ಕಂ ಏನೊಲ್ಬಪನೇ: 
ಶಬರಶಂ, ೨. ೮೬) 
ಸಿತಗತನ - ಹಾದರ (ನಿನ್ನ ಸಿತಗತನದಿಂ ಶತವಾರಂ 


ಹುತವಹನಂ ಪ್ರವೇಶಂಗೆಯ್ದೊಡಂ ಸಿತಗನೆಯಾಗಿ ಪಟ್ಟುವೆ: 
ಪಂಚತಂತ್ರ, ೩೬೮ ವ) 


ಸಿತಗೆ - ಜಾರಿಣಿ (ಏನೀ ಪೊತ್ತೆತ್ತೆವೋಪಯ ಸಿತಗೆ ಮಗುಟ್‌ 
ಮಗುಟ* ಸುಕುಮಾಚ, ೭. ೨೧) 

ಸಿತಚ್ಛವಿ -. ಬಿಳಿಯ ಕಾಂತಿ (ಸಿತಚ್ಛವಿಯುಂ ಒಪ್ಪುವ 
ದಂಡಿಗೆಯುಂ ನಿಕಾಮನಿರ್ಮಳದಶನಂಗಳುಂ ಸೆಣಸೆ: 
ಶಾಂತಿಪು, ೩. ೧೬) 

ಸಿತತ್ಫ್ವ - ಬಿಳಿಪು, ಶುಭ್ರತೆ (ಹರನಭಿಷೇಕದ ಪಾಲೊಳ್‌ 


ಪರವಶದಿ೦ ಪೊರಳಿ ತನು ಸಿತತ್ವಮನೆಯ್ದಲ್‌: ತ್ರಿಷಷ್ಟಿಪು, 
೩೬. ೧೬) 


ಸಿತಪಕ್ಷ - ಶುಕ್ಷಪಕ್ಷ (ಪ್ರಜಾಪತಿ ಸಂವತ್ಸರ ಚೈತ್ರಮಾಸ ಸಿತಪ 
ಆ ೧% ಣು 


ಪ್ರ ಸ ಸಿತಪಕ್ಷ 

ದ್ವಾದಶೀ ತಾರಕಾಪತಿವಾರಂ ಬರೆ ಪಂಚತಂತ್ರಮೆಸೆದತ್ತು ಈ 
ಧಾತ್ರಿಯೊಳ್‌: ಪಂಚತಂತ್ರ, ೪೪೮) 

ಸಿತಪುಂಡ್ರ - ನೈದಿಲೆ (ಸಿತಪುಂಡ ಅಂಭೋಜ ಪಂಡ ಊನ್ಮೀಷಿತ 
ಕಾಸಾರವಾರಪ್ರಸೂನಾಂಚಿತ ದ್ರುಮಸಮಿತಿಮಯ 
ಉದ್ಯಾನ ಶೋಭಾಯಮಾನ: ಶಾಂತೀಶ್ಚಪು, ೬. ೮೧) 

ಸಿತರುಕ್‌ ಸಿತದ್ಭುತಿ (ಜಿನಮಾರ್ಗವಾರ್ಧಿ ಸಿತರುಕ್‌ಪುಭೆ 
ಎಂದೆನೆ ಶೋಭಿಪಾ ಸ್ವಯಂಪುಭೆ; ತಾಂತೀಶ್ವಪು, ೨. ೧೩) 

ಸಿತವನರುಹ - ಬೆಳ್ಳಾವರೆ (ಜಿನಸವನಾ೦ಬುವಿನೊಳ್‌ ಭೋಂಕೆನೆ 


ಚಂದ್ರಂ ತೇಂಕಿ ಹಂಸವೃದ್ಧನಂ ಇನಿಸಂ ನೆನೆಯಿಸಿ 
ಕೊಳದೊಳಗಣ ಸಿತವನರುಹಲಕ್ಷ್ಮಿಯುಮಂ ಇನಿಸುಂ 
ತನಗೊಳಕೊಂಡಂ: ಆದಿಪು, ೭. ೯೯) 

ಸಿತಸರ್ಷಪ - ಬಿಳಿಯ ಸಾಸಿವೆ (ಅತಿಸಿತಸರ್ಷಪಶೇಷಾಕ್ಷತಂಗಳಂ 


ಮಂಗಳಾರ್ಥದಿಂ ಪೆರ್ವೆಮಡಿರ್‌ ಸತತೋತ್ಸವದಿಂದಂ ಪರಸಿ 
ತಳಿದರ್‌  ಆನಂದಪಟಹಮೊಡನೆಸೆವಿನೆಗಂ:  ಸುಕುಮಾಚ, 
೧೧. ೬) 


೧೧೦೩ 


° 


ಸಿತಾತಪತ್ರ - ಬೆಳ್ಳೊಡೆ, ಶ್ವೇತಚ್ಛತ್ರ (ಭೂಭೃತ್ತಿಲಕನ ಸಿತಾತಪತ್ರದ 
ಕೆಲದೊಳ್‌ ಇತು ಹ ಕಾದಂಬ, 
೩. ೨೧) 


ಸಿತಾಶ್ಚ - ಅರ್ಜುನ (ಜವನ ಮಗನಿರ್ಕೆ ಸುಭಟರ ಜವನಿರ್ಕೆ 
ಸಿತಾಶ್ಚನಿರ್ಕೆ ನಕುಲನು೦ ಇರ್ಕೆ: ಗದಾಯು, ೭. ೫) 

ಸಿತಿಗಳ ನೀಲಕಂಠ (ಇವನೊಳ್‌ ಸಿತಿಗಳ 
ಬಾಯ್ಕಿಡುಕದಿರ್ಪುದು ಎನಗಿದು ಚಿತ್ರಂ: ತ್ರಿಷಷ್ಟಿಪು, ೨೭. 
೧೪೩) 

ಸಿತೇಕ್ಷು - ಬಿಳಿಯ ಕಬ್ಬು (ಕಂತು 
ಸಿತೇಕ್ಷುಮಾಲೆ ವಿಷಮಾಶ್ವಂ 
ಕಣ್ಣಾದಿರಿಸಿಟ್ಟ ಮಲ್ಲಿಗೆ 
೧೦೪) 

ಸಿತೇಕ್ಷುವಾಟಿ - ಕಬ್ಬಿನ ಗದ್ದೆ (ಕಾಮನುನ್ನತಿಗೆ ಸಹಾಯಮಪ್ಪ 
ಎನಗದಾರ್‌ ದೊರೆ ಎಂದು ಪಿರಿದೊಪ್ಪುವುವಲ್ಲಿ 
ಸಿತೇಕ್ಷುವಾಟಗಳ್‌: ತ್ರಿಷಷ್ಟಿಷು, ೭. ೬) 


ಚಾಪಕ್ಕೆ ಚಿತ್ತದೊಳಾಳ್ಬಿರ್ಪ 
ಪಂಚಬಾಣಕ್ಕೆ ಮಾಣದೆ 
ಎಸೆಗುಂ: ಚಂದ್ರಪ್ರಷು, ೧. 


ಸಿತೇತರಗತಿ - [ಸಿತಇತರಗತಿ] ಬಿಳಿಯಲ್ಲದ ನಡವಳಿಕೆ, 
ದುರ್ನಡತೆ (ಪರಿಕಿಪೊಡವಿಚಾರಿ ಸಿತೇತರಗತಿಯಾದಂ 
ಪ್ರಭಂಜನಪ್ರಿಯಂ ಅತಿನಿಷ್ಠುರಜಿಹ್ಹಂ ಉಷರ್ಬುಧನಂತಿರೆ 


ದುರ್ಬುಧನಾರೊಳೊಂದಿ ಪಡೆಯಂ ಓವಂ: ಚಂದ್ರಪ್ರಷು, ೧ 
೪೨) 
ಸಿದಿಗೆ - ಚಿತೆ (ಸ್ಮರನಿಟ್ಟ 
ಲೀಲಾವತಿ, ೧೦. ೬೫) 
ಸಿದುಗು - ತಡಕಾಡು (ಸಿದುಗು-ಹಸ್ತಾನ್ವೇಷಣೇ: 
೧೫೫) 
ಸಿದ್ದಿಗೆ - ಚರ್ಮದ ಬುದ್ಧಲಿ (ನೀನಪ್ಪೊಡೆ ಬಹುಭಾಷಿ ತುಂಬಿದ 
ಸಿದ್ದಿಗೆಯಂತೆ ರಥದ ಗಾಲಿಯಂತೆ ಬೆಟ್ಟತ್ತಾಗಿರ್ಪೆ: 
ಪಂಚತಂತ್ರ, ೨೧೬ ವ) 
- [ಜೆ ಸೈನ] ಪಂಚಪರಮೇಷ್ಠಿಗಳಲ್ಲಿ ಒಬ್ಬ, ಸಿದ್ಧಶಿಲೆಯಲ್ಲಿ 
ಶಾಶ್ವತವಾಗಿ ನೆಲೆಸಿದವನು (ಉದ್ಧೂತಲೇಪರ್‌ ಪ್ರಣುತರ್‌ 
ನಿತ್ಯರ್‌ ಜಗನ್ಮಂಗಳನಿಳಯರ್‌ ಅನ೦ತರ್‌ ತ್ರಿಲೋಕ 
ಚೂಡಾಮಣಿಗಳ್‌ ಸಿದ್ಧರ್‌: ಆದಿಷು, ೧. ೨); ಒಂದು 
ದೇವತಾವರ್ಗ (ವಿಯತ್ತಳದೊಳ್‌ ಅನೇಕ ಕಿಂಪುರುಷಕಿನ್ನರ 
ಖೇಚರ ಸಿದ್ಧಬ್ಧಂದಂ ಅವ್ವ್ಹಳಿಸಿರೆ: ಪಂಪಭಾ, ೩. ೫೩) 
ಸಿದ್ಧಕೂಟ ದಂಡ ಸಿದ್ಧಕ್ಷೇತ್ರ (ಕೈಳಾಸಪರ್ವತದ ಸಿದ್ಧಕೂಟದೊಳ್‌ 
ಪೌಷ್ಠಮಾಸದ ಪೌರ್ಣಮೀ ದಿನದಂದು ಪಲ್ಕಂಕಾಸನದಿಂದಂ 
ಯೋಗನಿರೋಧದೊಳ್‌ ಪೂರ್ವಾಭಿಮುಖನಾಗಿರ್ದಂ: 
ಆದಿಹು, ೧೬. ೪೦ ವ) 

ಸಿದ್ಧಕ್ಷೇತ್ರ ಸಿದ್ಧರು ನೆಲೆಸಿರುವ ಸ್ಥಳ (ಕೌಶಂಬಿಗೆ ವಂದು 
ಉದಯಾವತ ಪರ್ವತದೊಳ್‌ ಸಿದ್ಧಕ್ಷೇತ್ರಂಗಳೆಲ್ಲಮಂ ಬಂದಿಸಿ 
ತೀರ್ಥೋಪವಾಸಂಗೆಯ್ದು: ವಡ್ಡಾರಾ, ಪು ೭. ಸಾ ೪) 

ಸಿದ್ಧಗುಣ - [ಜೈನ] ಮುಕ್ತ ಜೀವರಿಗಿರುವ ಎಂಟು ಗುಣಗಳು: 
ಸಮ್ಯಕ್ತ್ವ, ಅನಂತದರ್ಶನ, ಅನಂತಜ್ಞಾನ, ಅನಂತವೀರ್ಯ, 
ಸೂಕ್ಷ ಅವಗಾಹಿತ್ತ, ಅವ್ಯಾಬಾಧತ್ವ ಮತ್ತು ಅಗುರುಲಘುತ್ವ 
(ಅರ್ಹದ್ಭಟ್ಟಾರಕರ ಸಿದ್ದಸ್ತರೂಪಮಂ ಗುಣಂಗಳುಮಂ 
ಅಜೆದು: 'ವಡ್ಡಾರಾ, ಪು. ೬. ಸಾ. ೨೧) 


ಸಿದಿಗೆಯಂತಿರೆ ಸಿರಿಮಂಚಂ: 


ಶಬಮದ, 


೧ಎ 


ಸಿದ 
ಲ 


ಸಿದ್ದನಿಲಯ - ಸಿದ್ಧಕ್ಷೇತ್ರ 
ಬೆಳ್ಗೊಡೆಯಿರ್ಪಂತೆವೊಲಿರ್ದ 
ಪೋಗಿ: ಪಂಪರಾ, ೧೬. ೮೨) 

ಸಿದ್ಧಪದ ಮೋಕ್ಷ (ಸಿದ್ದಪದಮಂ ಕೈಕೊಳ್ಳುದಕಡ್ಡಂ 
ಒಡ್ಡಣಮೊಡ್ಡಿರ್ದಘಸೈನ್ಯಮಂ ತುಟೆಯಿಸಲ್‌; ಶಾಂತಿಷು, ೧. 
೭) 


(ಮೂಜುಲೋಕದಿ೦ ಮೇಲೆ 
ಸಿದ್ದನಿಲಯಕ್ಕಾನಂದದಿಂ 


ಸಿದ್ಧಪರಮೇಷ್ಠಿ - [ಜೈನ] ಪಂಚಪರಮೇಷ್ಠಿಗಳಲ್ಲಿ ಒಬ್ಬ 
(ವಿದ್ಯೆಗಳಂ ಸಾಧಿಸಿ ಸಿದ್ಧಪರಮೇಷ್ಠಿಗಳಷ್ಟಗುಣ೦ಗಳಂ 


ನೆನೆಯುತ್ತಂ: ಆದಿಪು, ೧೦. ೧೪ ವ) 

ಸಿದ್ಧರಸ ಕೀಳು ಲೋಹಗಳನ್ನು ಚಿನ್ನವನ್ನಾಗಿಸುವ ರಸ 
(ದೇಹಲೋಹಮೆಂಬೆರಡುಮಂ ಸಿದ್ದರಸವಿದ್ಧೆಯಿಂ 
ಸುವರ್ಣಚ್ಛಾಯಂ ಮಾಡಲುಂ ಅಕೂಪಾರಮಂ ಪಾಯಲುಂ 
ಇಂತೆಪ)ುಪಾಯಂಗಳಂ ಪಲವಂ ಮಾಡಿದರ್‌: ಪಂಚತಂತ್ರ, 
೧೦೦ ವ) 

ಸಿದ್ಧಶಿಲೆ - [ಜೈನ] ಸಿದ್ದರು ನೆಲಸುವ ಬೆಟ್ಟ (ಸಾವಮ 
ರಾವಣನೆಂದರ್‌ ಕೇವಲಿಗಳ್‌ ಸಿದ್ಧಶಿಲೆಯನುದ್ಧರಿಸಿದ 
ಶೌರ್ಯಾವಷ್ಟಂಭದಿನದು ಪುಸಿಸಾವಾದುದು ನಿನಗೆ 
ವೈರಿಶಸ್ತಾಹತಿಯಿಂ: ಪಂಪರಾ, ೧೪. ೪೫) 

ಸಿದ್ಧಶೇಷೆ [ಜೈನ] ನಿರ್ಮಾಲ್ಯ ಮುಂತಾದ ಪೂಜಿಸಿದ 
ವಸ್ತುಗಳು (ಮಾರಮಥನನಂ ಸ್ತುತಿಯಿಸಿ ತ್ತ್ವಕಟಫಲಪ್ಪಾಪ್ರಿಗೆ 
ಸಂಚಕರಂಗೊಳ್ಳಂತೆ ಸಿದ್ಧಶೇಷೆಯನಾಗಳ್‌ ಕೊಂಡು: ಆದಿಪು, 
೪. ೨) 

ಸಿದ್ಧಕೈಲ — ಸಿದ್ಧಶಿಲೆ (ನಿನಗೆ ಸಿದ್ಧಶೈಲಮನೆತ್ತಿದನ ಕೈಯೊಳ್‌ 
ಮರಣಮಕ್ಕುಂ: ಪಂಪರಾ, ೧೧. ೭ ವ) 

ಸಿದ್ಧಶೇಷೆ (ಶ್ರೀಜಿನಪತಿಪದಕಮಳವಿರಾಜಿತಮ೦ 

ತಳೆದನಿಳಾಪೂಜಿತಚರಿತಂ ಸಕಳಕಳಾ 

ಜನ್ನಾವಾಸನೆನಿಸಿದನಭಿನವಪಂಪಂ: ಮಲ್ಲಿನಾಹು, ೧೧. ೧) 

- [ಜೈನ] ಆತ್ಮವು ಎಂಟು ಕರ್ಮಗಳನ್ನು ನಾಶಪಡಿಸಿ 
ಎಂಟು ಗುಣಗಳನ್ನು ಪ್ರಕಟಪಡಿಸುವುದು (ಅರ್ಹದೃಟ್ಟಾರಕರ 
ಸಿದ್ದಸ್ತರೂಪಮಂ ಗುಣ೦ಗಳುಮಂ ಅಜೆದು: ವಡ್ಡಾರಾ, ಪು. 
೬. ಸಾ. ೨೧) 

ಸಿದ್ಧಾಂಜನ ದ ಸಿದ್ಧರು ತಯಾರಿಸಿದ ಅತಿಮಾನುಷ ಶಕ್ತಿಯುಳ್ಳ 
ಅಂಜನ (ಬಿಡದೆ ಪೊಡವಡೆ ದಡ್ಡುಗಟ್ಟಿದ ನೊಸಲ್ಗಳಿಂ 
ಕುಮತಿ ಸಿದ್ಧಾಂಜನದಿನೊಡೆದೊಂದು ಕಣ್ಗಳಿಂ: ಕಾದಂಬ, 
೮. ೪) 

ಸಿದ್ಧಾಂತ - ನಿರ್ಣೀತವಾದ ತತ್ವ (ಉಪಪತ್ತಿಯುಕ್ತಂ ಇದನಿಂ 
ಕಯ್ಕೊಳ್‌ ನಿನ್ನ ತಂದೆಯೆಂದುದನೆನೆ ಭೂಮಿಪನೆಂದಂ 
ನಿಮ್ಮಯ ಪೂರ್ವಪಕ್ಷಮೆಮಗಾದುದೇ ವಲಂ ಸಿದ್ಧಾಂತಂ: 
ಗದಾಯು, ೪. ೮) 

ಸಿದ್ಧಾಂತಮಾರ್ಗ - ಶಾಸ್ತ್ರಗ್ರಂಥ (ತತ್‌ ಆನನ ಪ್ರೋದ್ಧೂತಂ 
ಸಿದ್ಧಾಂತಮಾರ್ಗಂ: ಸುಕುಮಾಚ, ೫. ೩೯) 

ಸಿದ್ಧಾಂತಿ - ತತ್ವಪ್ರತಿಪಾದಕ (ನೆಗಟ್ಟರ್ಹಣಂ೦ದಿ ಸಿದ್ಧಾಂಧಿಗಳ 
ಅಧಿಗತ ಸಕಳ ತತ್ಪರಾಯತ ಲವಣಾಬ್ಧಿ ಗಭೀರ ಭೂರಿ 
ವಾರಿಧಿನಿಗೂಢ ಮಹರುದ್ರ ಸತೃಸಿದ್ಧಿ ಸಮೇತರ್‌: ಶಾಂತಿಷು, 
೧. ೨೧) 

ಸಿದ್ಧಾಧಿಷ್ಠಾನಪೀಠ ಧಾ ದ [ಸಿದ್ಧ ಅಧಿಷ್ಠಾನಪೀಠ] ಸಿದ್ದರು ಮಾತ್ರ 
ಏರಲು ಸಾಧ್ಯವಾಗುವ ಪೀಠ (ಅಭಿಷೇಕವಿಧಿಯಂ 


೧೧೦೪ 


ನಿರ್ವರ್ತಿಸಿ ವಿಶದಯಶಸಿದ್ದಾಧಿಷ್ಠಾನಪೀಠಮೆನಿಪ 
ಮಜ್ಜನಪೀಠಮಂ ಅಧಿಷ್ಠಿಸಿದಾಗಳ್‌: ಆದಿಷು, ೮. ೬೯ ವ 


ಸಿದ್ಧಾಯ - ನಿಗದಿಯಾದ ಕಂದಾಯ (ಕರಮೆಂಬುದು 
ಸಿದ್ಧಾಯಂ: ಅಭಿಧಾವ, ೩. ೧. ೧೦೨) 
ಸಿದ್ಧಾಯತನ — ಸಿದ್ಧಕ್ಷೇತ್ರ, ಜಿನಗೃಹ (ಪಣಮಂ .. .. ಕುಡುವುದು 


ಸಿದ್ಧಾಯತನಕ್ಕೆ ಭವ್ಯಸಮಿತಿಗೆ ಚದುರಂ: ಸಮಯಪ, ೭. 
೬೭) 

ಸಿದ್ಧಾಯನಿ - (ಇಕ್ಷುಚಾಪವೆಡಗೈಯೊಳ್‌ ತೋಜ್‌ .. .. ಸಿದ್ಧಯನಿ 
ತಾರ್ಕ್ಯಪುತ್ತಿ ನಮಗೀಗೆ ಇಷ್ಟಾರ್ಥಸಂಸಿದ್ದಿಯಂ: ಧರ್ಮಪ, 
೧.೭) 

ಸಿದ್ಧಾರ್ಥ - ಬಿಳಿಯ ಸಾಸಿವೆ, ಅಕ್ಷತೆ (ಮುನ್ನಮೆ ಸಮೆದಿರ್ದ 
ಪುರೋಚನಂ ಗೋರೋಚನಂ ಸಿದ್ಧಾರ್ಥ ದೂರ್ವಾಂಕುರ 
ಮಾತುಳುಂಗ ಶೃಂಗಾರದರ್ಪಣ ಪೂರ್ಣಕಳಶ 
ಕಳಮಾವೃತಕರ ಪಲ್ಲವೆಯರಪ್ಪ ಪುರಂದ್ರಿಯರಂ: ಪಂಪಭಾ, 
೩. ೨ ವ); ಬುದ್ಧ (ಬುದ್ಧಂ ಸಮಂತಭದಂ ಸಿದ್ಧಾರ್ಥಂ 
ಮುನಿ ತಥಾಗತಂ ಷಡಭಿಜ್ಯಂ ಶೌದ್ಧೋದನಿ ದಶಬಳಂ 
ಅತ್ಯುದ್ಧತಮದಮದನವಿಜಯಿ ಶಾಕ್ಕಂ ಸುಗತಂ: ಅಭಿಧಾವ, 
೧. ೧. ೧೦) 

ಸಿದ್ಧಾರ್ಥವೃಕ್ಷ - ಕಲ್ಪವೃಕ್ಷ (ಸಿದ್ಧಾರ್ಥವೃಕ್ಷ ಪರಿಭ್ರಾಜಿತಮಪ್ಪ 
ಮಧ್ಯಪ್ರದೇಶಮ೦ ಏಕಯೋಜನವಿಷ್ಯಂಭಮುಮಾಗಿ: ಆದಿಷು, 
೧೦. ೩೩ ವ) 


ಸಿದ್ದಿತ್ರಯ - ಮಂತ್ರಸಿದ್ಧಿ, ಪ್ರಭುಸಿದ್ಧಿ, ಉತ್ಸಾಹಸಿದ್ಧಿ ಎಂಬ 
ರಾಜನ ಮೂರು ಸಿದ್ಧಿಗಳು (ಆಧಿಗತಸಿದ್ಧಿತ್ರಯನುಂ 


ಉಪಾಯಚತುಷ್ಟಯಪ್ರಯೋಗಪ್ರವೀಣನುಂ ವಿನಿರ್ಜಿತ 
ಪಂಚೇಂದ್ರಿಯಪ್ರಭಾವಕನು೦ ಅನುಗತ ಷಾಡ್ಗುಣ್ಯನಯನನುಂ 
ವಸುಂಧರಾವಳಯಮಂ ನಿಜಭುಜಾಗ್ರದೊಳ್‌ 
ತಾಳ್ಜು: ಪಂಚತಂತ್ರ, ೬೫ ವ) 
ಸಿದ್ಧಿಸು -— ನೆರವೇರು (ಸಾಮಂ ಸಿದ್ಧಿಸಿದೊಡೆ ವಿಜಯವಹುದು 
ಸೋಲವನೈದನು: ಪಂಚತಂತ್ರ, ೨೩೪, ಶ್ಲೋಕ ೧೧೬ ಟೀಕೆ) 
ಸಿಪ್ಪಡಿಸು - ಚಿಪ್ಪು ಆವರಿಸು (ಒಡನೆ ದಿಗಂತದಂತಿಗಳ ಕೋಡ 
ಮೊದಲ್ಗಳೊಳೆಯ್ದೆ ಪೊಕ್ಕು ಸಿಪ್ಪಡಿಸಿದ ಮಾಲ್ಕ್‌ಯಾದುವು: 
ಪಂಪಭಾ, ೬ ೩೬ 


ಸಿಪ್ಪಿಗೆ - ಬಟ್ಟೆ ಹೊಲಿಯುವವನು, ದರ್ಜಿ (ಸಿಪ್ಪಿಗನಂತೆ 
ಪೊಲಿವರ್‌ ಕಮ್ಮಾಜನಂತೆ ಕಾಸಿಬಡಿವರ್‌ ಮೇದನಂತೆ 


ಸೀಳ್ಬರ್‌: ಧರ್ಮಾಮೃ, ೩. ೪೩ ವ) 

ಸಿಪ್ಪಿಡು - ಚೀಪು (ಸೊಪ್ಪುಸವಡಾಗದೆಲೌಸಲ್ಟಪ್ಪದೆ ಮೊಗಮಿರಿದು 
ಕಾರ್ದು ಚಪ್ಪಲರ್ವಿನೆಗಂ ಸಿಪ್ಪಿಟ್ಟು ಕರೆದು ಕೊಂಡುವು 
ಸಪ್ಪದಮುಪ್ಪಳದಿನೊಜ್‌ವ ನಣುವಂಡುಗಳಂ: ಲೀಲಾವತಿ, ೯. 
೮೬) 

ಸಿಪ್ಪು - ಚಿಪ್ಪು (ಚಂದನಾನುಲೇಪಂ ತೀವಿದ ಸಿಪ್ಪಂ ಪಿಡಿದು 
ಕಯ್ಗೊಟ್ಟು ನಡೆವ ಪಡಿಯಣತಿಯುಂ: ಕಾದಂಸಂ, ೫. ೪೩ 
ವ); ಭರಣಿ (ಪೊನ್ನ ಬೆಳ್ಳಿಯ ಪದ್ಮರಾಗದ ಪಚ್ಚೆಯ ಗಿಳಿಯ 
ಕೋಗಿಲೆಯ ಕೊಂಚೆಯ ಅಂಚೆಯ ಕುಂತಳಿಕೆಯ 
ಮಾಲಿಯ ಸಿಪ್ಪುಗಳೊಳ್‌ ತೀವಿ: ಪಂಪಭಾ, ೪. ೮೭ ವ); 
ತಲೆಬುರುಡೆ (ಪಳವದ ತಿವಳಯ ಜುಂಕದ ಮೊಳಸಿನ 
ಜೇಕಿರದ ಸಿವಿಐ ಸಿಪ್ಪಿನ ಲಯದಿಂದ ಎಳಲದೆ ಕುಣಿದರ್‌: 
ಅಜಿತಪು, ೫. ೩೨) 

ಸಿಬಿಗೆ - ಪಲ್ಲಕ್ಕಿ (ಅಯ್ನೂರ್ವರ್‌ ಅರಸಿಯರ್ಕಳುಂ ಪೆಂಡವಾದ 
ಅಗ್ಗಳದ ಸೂಳೆಯರ್ಕಳು೦ ಬೆರಸು ವೇಸರಿಗಟ್‌ಗಳುಂ 


ಪಿಡಿಗಳುಂ ಸಿಬಿಗೆಗಳುಮ೦ ಏಣಿ: ವಡ್ಡಾರಾ, ಪು ೮೦, ಸಾ. 
೧೦) 

ಸಿಬಿರ - - [ಶಿಬಿರ] ಬಿಡಾರ (ಗೆಲ್ಲದ ಸೋಲದ ಮಾತು 
ನಿನ್ನೊಳಂ ನರನೊಳಂ ಇರ್ದುದು ಉಯ್ಗೆ ಸಿಸುಗಳ್‌ 


ಸಿಬಿರಕ್ಕೆ ಬಟಲ್ಪ ಭೂಪನಂ: ಪಂಪಭಾ, ೧೨. ೧೧೮ 
ಆನೆಯ ಮೈಮೇಲಿನ ಮಚ್ಚೆ (ನಭಮೆಂಬ 
ಮದಸ್ತಂಭೇರಮಮಂ ಆಗಳ್‌ ಸಿಬ್ಬಂಬೊಯ್ದವೊಲ್‌ ಅಡರೆ 
ತಿಜುಗಿದುವು ತಾರಗೆಗಳ್‌: ಪಂಪರಾ, ೧೧. ೧೮೩) 
ಸಿರಣವಟ್ಟಿ - ಕುಸ್ಲಿಯ ಒಂದು ಪಟ್ಟು (ಎಸೆವ ಮುಹಗ್ಗಳಂ .. . 
ಚಟ್ಟುಸಿರಣವಟ್ಟಿ ಬಾಹುದಣೆ ಖಮ್ಮರಿ ಕತ್ತರಿ 
ಖೋಡವಂಕುಶ೦ ಸಸಿಕುವೆನಿಪ್ಪ ಜೆಟ್ಟಿಗಳ ನಚ್ಚಿನ 
ಬಿನ್ನಣಮೊಪ್ಪೆ ಕಾದಿದರ್‌: ಚಂದ್ರಪ್ರಪು, ೫. ೭೮) 
[ಶೀ] ಸಂಪತ್ತು (ಅನಿಮಿಷ ಚಾಪದಂತೆ ಸಿರಿ 
ಶಾರದನೀರದಕಾಂತಿಯಂತೆ  ಯೌವನದೆಸಕಂ ತೃಣಾಗಗತ 
ವಾಃಕಣಿಕಾಗಣದಂತೆ ಸಂದ ಜೀವನಂ: ಪಂಚತಂತ್ರ, ೧೧೬); 
ಲಕ್ಷ್ಮಿ (ಸಿರಿ ಸಾರ್ತರೆ ಸಾರ್ವದು ಅದರ್ಕೆ ಸಂದೆಯಂಬಡದೆ 
ಜಲಕ್ಕನೆ ಈಗಳ್‌ ಅಜೆದೆ೦ ಸಿರಿ ಕಳ್ಳೊಡವುಟ್ಟಿತೆಂಬುದಂ: 
ಪಂಪಭಾ, ೨. ೪೯); ಅಭ್ಯುದಯ (ಆಕೆಯ ನಡುವಿನ 
ಬಡತನಮುಂ ಪಗೆವರ ಸಿರಿಯು೦ ಒಡನೊಡನೆ ಕೆಟ್ಟುವು: 
ಪಂಪಭಾ, ೧. ೧೪೧ ವ); ಚೆಲುವು [ಜಲಜಲನೆ ಒಟ್ಕುತಿರ್ಪ 
ಪರಿಕಾಲ್‌ ಪರಿಕಾಲೊಳ್‌ ಅಳುರ್ಕೆಗೊಂಡ ನೈದಿಲ ಪ 


ಸಿದ್ಧ 
ಬ 


ಸಿರಿ ನೋಡುಗುಮಾ ವನಾಂತರಾಳದೊಳ್‌: ಪಂಪಭಾ, ೧. 
೫೨) 

ಸಿರಿಕಂಡ [ಶ್ರೀಖಂಡ] ಶ್ರೀಗಂಧ (ಸುತ್ತಿದ ಸಿರಿಕಂಡದ 
ಉರುಳಿಯಂ ಪತ್ತಿಸಿದ ಮೃಣಾಳನಾಳವಲಯದಿಂ: ಕಾದಂಸಂ, 
೫,೬೮ ವ) 

ಸಿರಿಕಂಡವೆಟ್ಟು - ಮಲಯ ಪರ್ವತ (ಕೆಲಬಲದ ಕಿಜುವೆಟ್ಟಿನೊಳ್‌ 
ಪುಟ್ಟಿದ ಬೇವು ಬೊಬ್ಬುಲಿಗಳಂತನ್ನಂತೆ ಮಾಲ್ಟ 
ಸಿರಿಕಂಡವೆಟ್ಟಿನೊಳ್‌ ಪುಟ್ಟಿಯುಂ: ಕಬ್ದಿಗಕಾ, ೪೫ ವ) 

ಸಿರಿಖಂಡ [ಶ್ರೀಖಂಡ] ಶ್ರೀಗಂಧ (ಕೊರಳೊಳ್‌ ಕಟ್ಟಿದ 
ಮಾಲೆಯ ಸಿರಿಖಂಡದ ತಳ್ಳುವೆರಸು ಕುಳ್ಳಿರ್ದು 
ಸರುಗನುಣೆ ಕಂಡುದಣಿಂ: ಆದಿಪು, ೧೫. ೪೨) 

ಸಿರಿಗಂಧ ಸಿರಿಕಂಡ (ಕತ್ತುರಿ ಸಿರಿಗಂಧಗಳಣ್ಬು 
ರಾಮಕೃಷ್ಣರೊಳೆಸೆಗುಂ: ಜಗನ್ನಾವಿ, ೬. ೨೨) 

ಸಿರಿಗನ್ನಡಿ ಶ್ರೇಷ್ಠವಾದ ಕನ್ನಡಿ (ಸಿರಿಗನ್ನಡಿ 
ಕನ್ನಡಿಪುದಾದುದಿಂದು ಶ್ರೀಯಂ: ಆದಿಷು, ೭. ೧೦) 


ಸಿರಿಗುವರ - ಮನ್ಮಥ (ಸ್ಮರಂ ಅತನು ದರ್ಪಕಂ ಶಂಬರ 
ಶೂರ್ಪಕವೈರಿ  ಕುಸುಮಚಾಪ೦ಂ ಶೃಂಗಾರರಸೈಕಯೋನಿ 
ಕಾಮಂ ಸಿರಿಗುವರಂ ರತಿಮನೋಹರ೦ ಮಧುಮಿತ್ರಂ: 
ಅಭಿಧಾವ, ೧. ೧. ೨೮) 

ಸಿರಿತಾಳೆ - [ಶೀತಾಲ] ಒಂದು ಬಗೆಯ ತಾಳೆಯ ಮರ 
(ಕಮ್ಮರದಾರ ಕೇರ ನೇಳಲ ಸಿತಿತಾಳೆಯಿಂದುಗುಳದ 
ನೆಲ್ಲಿಯನೀವದ ಸೋಲೆಯಾಲದಿಂ .. .. ಕಟ್ಟಲಿಸುತಿರ್ದುದು 


ಕಾನನವೆತ್ತ ನೋಲ್ಬೊಡಂ: ಲೀಲಾವತಿ, ೬. ೨೧) 

ಸಿರಿಪರ್ವತ - ಶ್ರೀಶೈಲ (ಪರಿತಂದು ಸಯ್ತು ಪೆರ್ದೊಆೌ 
ಸಿರಿಪರ್ವತದಲ್ಲಿ ತೊಲಗಿದೊಡೆ ಕಂಡು ಮಹೇಶ್ವರಂ... 
ಪೀರ್ದು ಪರಿದುದೆಂಬರ್‌ ಮೂಢರ್‌: ಸಮಯಪ, ೧೨. 
೧೫) 


೧೧೦೫ 


ಸಿರಿಮೆಯ್‌ - - ಶ್ರೀಮಂತಿಕೆ (ಸಿರಿಮೆಯ್ಕೊಳಗೆ ಅಂದು ಅಜೆವಿರೆ 
ನೆರವಿಯೊಳಾಚೆವರ್‌ ಒರ್ಮೆ ಕಂಡರಂ ಅಜೆಯಲ್ಕರಿದೆಮ್ಮಂ 
ಬಡಪಾರ್ವರನರಸರೆ... ನೀಮೀಗಳ್‌ ಅಜೆವಿರಜೆಯಿರೋ 
ಪೇಟಿಂ: ಪಂಪಭಾ, ೨. ೬೩) 

ಸಿರಿಯರಸ - ವಿಷ್ಣು (ದರೆಯಂ ಪೊತ್ತಾನೆಯ ಕೈಗೊರೆಯೆನೆ 
ಕಡುವೆಟ್ಟಿತಾದ ನಾಲ್ಕುಂ ತೋಳುಂ ಕರಮೆಸೆದಿರೆ ಕುಳ್ಳಿರ್ದಂ 
ಸಿರಿಯರಸಂ ಕಾರ ಮುಗಿಲ ರೂವೆಂಬಿನೆಗಂ: ಕಬ್ಬಿಗಕಾ, 
೧೨೯) 

ಸಿರಿಯೆಆಕಿಯ ಸಿರಿಯರಸ (ಸಿರಿಯೆಜ್‌ಯಂ ಮಾದೇವಂ 
ಸರಸತಿಯೆಳ್‌ಯರ್ಕಳ ಅಡಿಗಳೆಂಬೀ ಕೆಂದಾವರೆಗಳ್‌ 
ಪೊರೆಗೆಮ್ಮಂ ಪೊಸಸಿರಿಗಂಪಿ೦ ಪಣಿಮೆವಜೆಯಂ ಎಂತು 
ಅಂತೆ ಒಲವಿಂ: ಕಬ್ಬಿಗಕಾ, ೨) 

ಸಿರಿಯುದ್ದಾನಿ - - ಐಶ್ವರ್ಯದ ಅತಿಶಯತೆ (ಏನಂ ಪೇಟ್ವುದೊ 
ಸಿರಿಯುದ್ಧಾನಿಯಂ ಎಣ್ಣೆಯೊಳ್‌ ತೀವಿ  ದೀರ್ಫಿಕೆಗಳ೦ 
ಅಂತಾ ನೃಪತಿ ನಿಚ್ಛಲ್‌ ಅಯ್ಲೂಜ್‌ ಆನೆಯಂ 
ಅವಗಾಹಮಿರಿಸುವ೦ ಬೋದನದೊಳ್‌: ಪಂಪಭಾ, ೧. ೧೭) 

ಸಿರಿಯೋಲಗ ವೈಭವಯುತ ಆಸ್ಲಾನ 
(ರಮ್ಯಹರ್ಮ್ಯಾಗ್ರದೊಳೆ ಸಿರಿಯೋಲಗಂಗೊಟ್ಟು 
ವಿನೋದ೦ಗಳೊಳ್‌ ವಿಕ್ರಮಾರ್ಜುನಂ ಬೆರಸು: ಪಂಪಭಾ, ೪. 
೫೨ ಪ 

ಸಿರಿವಂತ - ಹಣವಂತ (ಏಂತು ಪೊಲ್ಲದರುಮೊಳ್ಳಿದರು೦ ಒಳರ್‌ 
ಅಂತು ತಿರಿಕರುಂ ಸಿರಿವಂತರು೦ ಒಳರ್‌: ಧರ್ಮಾಮೃ, ೯. 
೪೧ ವ) 

ಸಿರಿವಂತಿಕೆ ಹಣವಂತಿಕೆ (ಸಿರಿಯಂ ಪರಿಭವಿಸಿ ತಂದು 
ಪೊಸಯಿಪ ಸಿರಿವಂತಿಕೆಯಿ೦ದ ಕಾಲೊಳೊದೆದಪರೆನಿತುಂ: 
ಶಾಂತಿಹು, ೧೦. ೧೭) 

ಸಿರಿವಂತಿಗೆ - ಹುರಿಯೋಡು, ಬಾಣಲಿ (ಆ ಸಿರಿವಂತಿಗೆಯಂ 
ತೊಜ್‌ವಂತಿರೆ  ಖಚರಶ್ರೀಯನುಗುಟಿದನಾ ಜಿನಚಂದಂ: 
ಶಾಂತಿಪು, ೭. ೬೯) 

ಸಿರಿವೆಣ್‌ - ಲಕ್ಷ್ಮಿ (ಸಿರಿವೆಣ್ಣಂ ದೂವೆಯೊಟ್ಟೆಂಗೆಣೆಯೆನೆ ಬಗೆದಂ: 
ಚಂದ್ರಪ್ರಪು, ೧೦. ೧೨೮) 

ಸಿರಿವೆಣ್ಣರಸ - ಲಕ್ಷ್ಮಿಯ ಒಡೆಯ, ವಿಷ್ಣು (ತೊಳಗುವ ಸಂಕುಂ 
ಪಾುಂಬಳೆ ನೇರ್ಪಡೆ ಮರ್ದನೇಟಿ ಬಂದೊಲವಿಂ 
ಪಜ್ಜಲಿಪ ಮುಗಿಲೆಡೆಯೊಳಿರ್ದಂ ತೊಡವನಾಂತ 
ಸಿರಿವೆಣ್ಣರಸಂ: ಕಬ್ಬಿಗಕಾ, ೨೨೮) 

ಸಿರಿಸ - ಶಿರೀಷಪುಷ್ಟ ಬಾಗೇ ಹೂ 
ಭುಜಲತೆಗಳೊಳ್‌ 
ಎಡಪಿಯುಂ 
ಆದಿಪು, ೭. ೧೨೬ ವ) 

ಸಿರಾ[ರೆ] - ನರ (ಸಿರಾಪ್ರಚಯಂ ವಸೆ: ಅಭಿಧಾವ. ೧. ೧೨. 
೨೮) 

ಸಿರುಂಬುಳಾಡು - ಚೆಲ್ಲಾಟವಾಡು (ಗಂಧ ಸಿಂಧುರಮಂ ಸೀಳ್ಬು 
ಸಿರುಂಬುಳಾಡಿ ನಲಿವುತ್ತಿರ್ದತ್ತು ಕಂಠೀರವಂ: ತ್ರಿಷಷ್ಟಿಪು, 
೨೭. ೩೨) 

ಹಣ್ಣಿನ ನಾರು (ಬಿರಿಯಲ್‌ ಪೊಂಗಿದ ಪಣ್ಣಳ 

ಸಿರೆಯಜೆದಲ್ಲಿರಿಸಿ ಚಂಚುಪುಟದಿ೦ ಸವಿಯಂ ಬರತೆಗೆದು .. 
ಮೆಜ್‌ದುವಾದುಮದೊಳ್‌ ಶುಕನಿಕರಂ: ಗಿರಿಜಾಕ, ೨. 

೩೮) ಮೆಣಸಿನ ಬಳ್ಳಿ (ತಳ್ತಡರ್ದ ಲತೆಗಳುಂ ಕೈವಿಟ್ಟ 


(ಸಿರಿದಾಮಕೋಮಲೆಯರ 
ಪಸರಿಸಿಯುಂ ಘನಸ್ತನಂಗಳೊಳ್‌ 
ನಾಟ್ಯರಸಮೆ ತೀವಿ ತುಳುಂಕುವಲ್ಲಿ: 


ಸಿರೆಗಳು೦ ಸೋರ್ವಸೋನೆಗಳು೦ ಒಜ್‌ದುಗುವ ಪನಿಗಳುಂ 
.. ಎಸೆಯೆ: ಲೀಲಾವತಿ, ೬. ೬೦ ವ) 

ಸಿರ್ಕು ಅಡ್ಡಿಯು೦ಟುಮಾಡು (ನಳಿನೀಸಂಪತ್ತಿಸೂತಂ 
ಪೆಅರುಡುಗೆ ಹಯಂ ಜಾಜ್‌ ತೋಳ್ಲಾಜ್‌ ತೇರ್‌ ವ್ಯಾಕುಳ 
ಚಕ್ರಮ ಸಿರ್ಕೆ ಶೃಂಗಾಗದಿನಿಟಿವೆಡೆಯೊಳ್‌ 
ಪದ್ಮಿನೀಕೋಶದೇಶಾವಳಿಯಂ ಕೈಕೊಂಡು ಬೆಂಬತ್ತಿಸೆ: 
ಅನಂತಪು, ೭. ೬೨); ಸೆರೆಯಾಗು (ಸಿರ್ಕು, ಸಿಲ್ಕು- 
ಪ್ರತಿಬಂಧೇ: ಶಬ್ದಮದ, ಧಾ ೭೪) 

- ಚಿಪ್ಪು (ಇದು ಬಾಲ್ಕೊಸರ್‌ ಇದು ಕಜಲ್‌ ಇಂತಿದು 
ರುಚಿವೆತ್ತಿರ್ದ ಪಾನಂ ಇದು ಮಜ್ಜಿಗೆ ತಾನಿದು ಶಿಖರಿಣಿ 
ಎನುತುಂ ತಿಂಬಿದಿಂಬಿ ತಂದೆಳಣದರಬಲೆಯರ್‌ ಸಿರ್ಮುಗಳಿಂ: 
ಸುಕುಮಾಚ, ೧೧. ೩೧) 

ಸಿಲೆ - - [ಶಿಲಾ] ಕಲ್ಲು, ಬಂಡೆ (ಸಿಲೆಯ ಮೇಲಾದೊಡಂ 
ಶಕುನಮಂ ನಿಜಿಪಂತೆ ನಿಜಿಸುವೆಂ ಪಂದಿಯಂ ನೀಂ 
ಮೆಚ್ಚಲುಂ: ಪಂಪಭಾ, ೫. ೪೬) 

ಸಿಲ್ಕಿಸು - ಸಿಕ್ಕಿಬೀಳುವಂತೆ ಮಾಡು (ಮಿಳಿರ್ವ ಬಂಬಲ್ಲುರುಳ೦ಬ 
ತೊಡಂಕುವಲೆ ಬಸಂತನ ಕೆಳೆಯನೆಂಬೆರಲೆಯಮ 
ಸಿಲ್ಕಿಸೆಯುಂ: ಕಬ್ಬಿಗಕಾ, ೯೭ ವ) 

ಸಿಲ್ಕು - ಸಿಕ್ಕಿಹಾಕಿಕೊ (ಸಿರ್ಕು, ಸಿಲ್ಕು-ಪ್ರತಿಬಂಧೇ: ಶಬ್ದಮದ, ಧಾ 
೭೪) 


ತ್‌ 
ಸಿರ್ಪ್ಸು 


ಸಿವ - ಶಿವ (ಈಗಳ್‌ ಸಿವನೆಂಬ ದುಟ್ಟಗೊರವಂ 
ಮಂಜುವೆಟ್ಟಮಂ ಗೊಟ್ಟಂ ಮಾಡಿ ಕಿತ್ತಡಿಗಳಂ 
ಮರುಳ್ವಡೆಗಳಂ ಕೂಡಿಕೊಂಡು .. .. ಮೆಯ್ಯಜೆಯದಿರ್ಪಂ: 


ಕಬ್ಬಿಗಕಾ, ೧೧೪ ವ) 

ಸಿವಡಿ - ಲೆಕ್ಕದ ಪುಸ್ತಕ (ಕೌಂಕುಟ ಸಿವಡಿಯ ಕೆಲದಡಪದ 
ಪಿಡಿದ ಕೊಡೆಯಂ ಪಟಾಟೋಪದಾಡಂಬರಂ 
ಅಗುರ್ವುವಡೆಯಿ: ಲೀಲಾವತಿ, ೯. ೫೪ ವ) 

ಸಿವನ್ನಿ ದ ಸಿವಹೊನ್ನಿ ಮರ, ತೇಗದ ಮರ (ಅರರೊಳಿ ತಳಿಸಿನ 
ಸರಿಸದ ಬೇಳದುರಿಯ ಬಿಳಿಲ ಸಿವನ್ನಿಯ ಕೋಳ್ನರದಾರ 
ತಣಿಯ ಬಸುರಿಯ ದುರಿಕ್ಷ ಕಕ್ಷಾಂತರಾಳದಿಂ ಪುದಿದಿರ್ಕುಂ: 
ವರ್ಧಮಾಪು, ೫.೫೦) 

ಸಿವಿಗೆ - [ಶಿಬಿಕಾ] ಪಲ್ಲಕ್ಕಿ (ಸಿವಿಗೆ ತಟೆದುಜುಗಲೊಡನಿಕ್ಕುವ 
ಕುಂಚಂ ಲೀಲೆವಡೆಯೆ ಚೆಲ್ವೆಸೆದುದು ಷಣ್ಣವತಿ 
ಸಹಸ್ರಾಂತಃಪುರಂ: ಆದಿಷು, ೧೧. ೩೯) 

ಸಿವುಜು “ ಕೆರೆ (ದಕ್ಷಿಣಕಟಮನೆ ಸಿವುಜುವ ದಕ್ಷಿಣರದನದೊಳೆ 
ಹಸ್ತಮಂ ಪೇಜುವ ಚೆಲ್ವು ಈಕ್ಷಣಹರಂ: ಆದಿಷು, ೧೨. 


೫೯); ಸಿಬಿರು (ತೆಂಗಿನ ತಿರುಳೆಲೆಯ ಸುಲಿಕೆಯೊಳಂ 
ಕೇದಗೆಯ ಬೆಳ್ಳುಚಿಯ ಸಿವುಜಳಾಳ೦ ಬೇಜ"ವೇಜ” ಸುತ್ತಿ 
ಸೊವಡಿಂಗೆಜಗಿದ ಮಣೆದುಂಬಿಯ ಮುದ್ರೆಯಾಗೆ: 
ಮಲ್ಲಿನಾಪು, ೫. ೪೦ ವ) 

ಸಿವುಣಕಲಕ್‌ - ಸಿಬಿರು ಉಂಟಾಗು (ಅವನೀಭರ್ತಾರನ 
ಚಿತ್ತವಜ್ರಮಂ ತಾಗಿ ತಾಗಿ ತರಳಾಪಾಂಗಂ 


ಸಿವುಜ್‌ದ್ದಂತೆವೊಲೆಸೆದುವು ಯುವತಿಯ ನವಕರ್ಣಪೂರ 
ಕುವಲಯದಲರ್ಗಳ್‌: ನೇಮಿನಾಪು, ೩. ೨೬) 

ಸಿಸಿರ - ಶಿಶಿರ (ಸಿಸಿರಮನೆ ಪಿಡಿದು ಪರಕೆಗೆ ಬಸ೦ತ೦ .. .. 
ಕುಸುರಿದಜೆದ ಅಡಗಿನಂತೆವೊಳ್‌ ಎಸೆದುವು .. . ಮುತ್ತದ 
ಮುಗುಳ್ಗಳ್‌: ಯಶೋಧಚ, ೧. ೩೭) 

ಸಿಸು - [ಶಿಶು] ಮಗು (ಸಿಸುವಂ ತಾಯೊಕ್ಕಲಿಗಂ ಸಸಿಯಂ 
ನೆಲನಂ ಮಹೀಭುಜ೦ ಕಡುಲೋಭಂ ಕಸವರಮಂ ಭೀತಂ 


೧೧೦೬ 


ತನ್ನಸುವಂ .. .. ರಕ್ಷಿಸುವಂದದಿ: ಧರ್ಮಾಮೃ, ೩. ಮತ್ತು ೩ 
ವ) 

ಸಿಜು೦ಬುಳಾಡು ಈ ಜೆದುರಿಸು, ಚೆಲ್ಲಾಪಿಲ್ಲಿ 
ಮಾರ್ಡುನಖಚಂಚುವಿಂ ಕಡಿದು ಖಂಡಿಸಿ ಸೀಟ್ದು 


ಸಿಖು೦ಬುಳಾಡೆ: ಕರ್ಣನೇಮಿ, ೧೨. ೨೪೬) 

- ಸೀದುಹೋಗು, ಹೆಚ್ಚು ಉರಿಯಿಂದ ಕರಿಕಾಗುವುದು 

(ಅಗ್ಗದ ಕಂತು ಸೀದ ಗಜೆಯಂತಾದಂ ತಪೋರಾಜ್ಯ 

ತರತ್ತರಯೋಗೀಶ್ವರ ಬಾಲಚಂದಮುನಿನಾಥ 

ಜ್ಞಾನನೇತ್ರಾಗ್ನಿಯಿಂ: ಮಲ್ಲಿನಾಹು. ೧. ೧೯) 

ಸೀಂಟಿ ಕಳೆ ಒರೆಸಿ ಹಾಕು, ತೊಡೆದು ಹಾಕು 
(ಪೂರ್ವಾವನೀಪಾಲಪ್ರಶಸ್ತಿಗಳೊಳದೊಂದುಮಂ 
ದಂಡರತುನದಿಂ ಸೀಂಟಿ ಕಳೆದು: ಆದಿಪು, ೧೩. ೭೧ ವ) 

ಸೀ೦ಟು - ತೊಳೆ, ಒರಸು (ನುಡಿವಾಗಳ್‌ ಉಗುಟ ಸೀಕರ೦ಗಳ್‌ 
ತಮ್ಮ ಮುಂಗೆಯ್ಯ ಮೇಗೆ ಬಿಟ್ಡೌಡೆ ಬೆರಲಿಂ ಸೀಂಟಿ: 
ವಡ್ಡಾರಾ, ಪು ೬೯, ಸಾ ೨೫); ನಾಶಮಾಡು (ಇಂದ್ರಾದ್ಯರಂ 
ಸೀಂಟುವ ಯಕ್ಷಾಧೀಸನಂ ಕಟ್ಟುವ ಅಗುರ್ವಂ 
ತೋಣೆದಪ್ಪೆಂ: ಜಗನ್ನಾವಿ, ೧೩. ೩೮) 

ಸೀಂತಂತೆ - ಸೀನು ಬಂದವನಂತೆ (ಕಾಮದೇವಂ ಏವಮಂ 
ಕೆಯ್ಕೊಂಡು ಸೀಂತಂತೆ ಮೊಗ೦ ಮಾಡಿ ಪೋಗಿ: ಪಂಪಭಾ, 
೭. ೯೪ ವ) 

ಸೀಕರ - ತುಂತುರು, ಹನಿ (ನುಡಿವಾಗಳ್‌ ಉಗುಟ ಸೀಕರ೦ಗಳ್‌ 
ತಮ್ಮ ಮುಂಗೆಯ್ಯ ಮೇಗೆ ಬಿಲಸ್ಬೊಡೆ ಬೆರಲಿಂ ಸೀಂಟಿ: 
ವಡ್ಡಾರಾ, ಪು ೬೯, ಸಾ ೨೫) 

ಸೀಕರಿವೋಗು - ಸೀದುಹೋಗು (ನೋಡಿದ ಮಾಮರಂ ಕೊರಗಿ 
ಸೀಕರಿವೋದುದು ಪೊಕ್ಕ ಪೂಗೊಳಂ ಪಾಡಚೆದೈದೆ ಕಾಯ್ದು 
ಕುದಿಗೊಂಡುದು ನೀಜೌಯ ಮೈಯ ಬೆಂಕಿಯಿಂ: 
ಕಬ್ಬಿಗಕಾ, ೨೪೬) 

ಸೀಗುರಿ - ಕೊಡೆ (ಚೇಟಿಕೆ ಬೀಸುವ ಕುಂಚಂ ಎಯ್ದಿ 
ಮೆಯ್ಬ್ದೋಜುವ ಗಾಡಿ ಕಾಂಚನದ ದಂಡದ ಸೀಗುರಿ 
ನೋಟಾಡೆ ಆರುಮಂ ಮಾಜ್‌ ಮನೋಜನ ಒಡ್ಡು 
ಎನಿಸಿದರ್‌: ಪಂಪಭಾ, ೯. ೧೦೦); ಚಾಮರ (ಕೊಡೆ ತಟ್‌ 
ತಳ್ತ ಸೀಗುರಿ ಕರೀಂದ್ರಘಟಾಳಿ ತುರಂಗಸೈನ್ಯಂ ಉರ್ಕುಡುಗದೆ 
ಬರ್ಪ ನಾಯಕಬಲಂ: ಆದಿಪು, ೪. ೯೨); ಒಂದು ಬಗೆಯ 
ಮರ (ಸೀಗುರಿಯೊಡವಾರು ಬನ್ನಿ ಕಲುವಾದರಿ 
ಪಾದರಿಯಾದಿಯಾದ ಪೆರ್ಮರಗಳ ಕಾಡೊಳ್ಳೆತರುಮಿರ್ದರು 
ವೈದ್ಯತನೂಜರಿರ್ವರುಂ: ಪುಣ್ಯಾಸ್ರ, ೩. ೭೩) 

ಸೀತ - ಚಳಿ (ಮಾಗಿಯ ದಿವಸಂ ರಿಸಿಯರ್ಕಳ್‌ ಸೀತದೊಳ್‌ 
ಸೆಡೆಗುಂ: ವಡ್ಡಾರಾ, ಪು. ೧೯೧, ಸಾ. ೨೬) 

ಸೀತು - - ಸಿಹಿ ಮದ್ಯ (ಮಧು ಸೀತುಂ ಕಟು ಸೀಧು ಪೋ 
ಹುಳಿತ ಕಳ್ಳಲ್ತುಂ ಕರಂ ಕಯ್ತುಬರ್ಪುದು: ಪಂಪಭಾ, ೪. 
೮೮) [ಡಿಎಲ್‌ಎನ್‌ "ಸೀತು೦ ಕಟು ಸೀಧು' ಬದಲಾಗಿ 
"ಸೀಧು ಕಟುಸೀಧು' ಎಂಬ ಪಾಠವನ್ನು ಅಂಗೀಕರಿಸುತ್ತಾರೆ. 

ಸೀತೆ - ಸೀತಾದೇವಿ, [ಉತ್ತ] ಭೂಮಿ (ಸೀತೆಯ ದೂಸಣೆಂದಟಿದ 


ರಾಣನಂತಿರೆ ನೀನುಂ ಈಗಳೀ ಸೀತೆಯ 
ದೂಸಜೆಂದಟೆಯಲಾಟಿಸಿದೈ: ಪಂಪಭಾ, ೯. ೪೯) 
ಸೀತ್ಕರಿಸು - ಸಂತೋಷದಿಂದ ಉದ್ಧರಿಸು (ಸೀತ್ಕರಿಸಿ 


ಕರತಲದಿನೊರಸೆ ಮೊಲೆಗಳನಂದು: ಲೀಲಾವತಿ, ೧೧. ೧೧) 
ಸೀತ್ಕಾರ - ಭಾವಾಭಿವ್ಯಕ್ತಿಯ ಧ್ವನಿ (ರತಿಯಿನಿದಂ ಕಿವಿಗೀವುದೆ 
ಬಧಿರಂಗೆ ಸುಂದರೀಸೀತ್ಕಾರಂ: ಮಲ್ಲಿನಾಷು, ೧. ೩೬) 


ಸೀತ್ಮತ — ದ ಸೀತ್ಕಾರ, ಸಂತೋಷದ ಉದ್ಗಾರ 
(ಚೂಷಿತಮನೌಪರಿಷ್ಟ ಕರತಳಂಗಳ ಭೇದದೊಳೊಂದಿದ 
ಆಮ್ರಚೂಷಿತಕಮ೦ ಆಮ್ರಪಕ್ವಫಳದೊಳ್‌ ಶುಕಕಾಮಿನಿ 
ಚೆಲ್ವುದೋಜೆದಳ್‌: ಆದಿಷು, ೧೧. ೯೯) 

ಸೀದತ್‌ - - ಬೇಯುವ, ಸೀಯುವ (ವಿಚಳತ್‌ ಅಸ್ಥಿ ನಿರ್ಯತ್‌ 
ಮಜ್ಜಾ ಶುಷ್ಕತ್‌ ಕಂಠ ಸ್ಟಿದ್ಯತ್‌ ವದನ ನಿಮೀಳತ್‌ ನೇತ್ರ 
ಸೀದತ್‌ ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ಪರ 
ಪರಿಗತರ್‌: ಆದಿಪು, ೫. ೮೭ ವ) 

ಸೀಧು - ಮದ್ಯ (ಮಧು ಸೀಧು ಕಟು ಸೀಧು ಪೋ ಪುಳಿತ 
ಕಳ್ಳಲ್ತುಂ ಕರಂ ಕಯ್ತುಬರ್ಪುದು: ಪಂಪಭಾ, ೪. ೮೮, 
“ಮಧು ಸೀಧು' ಡಿಎಲ್‌ಎನ್‌ ಒಪ್ಪಿದ ಪಾಠ) 

ಸೀನ್‌ - ಮೂಗಿನಿಂದ ರಭಸವಾಗಿ ಉಸಿರು ಬರು (ಪುಟ್ಟಿದಾಗಳಿ 
ಮಾತಾಪಿತ್ಯಯುಗಲಂಗಳ್‌ ಸೀಂತು೦ ಆಗುಳಿಸಿಯಂ ಪರಾಸುಗಳಾಗೆ: 
ಆದಿಪು, ೫. ೪೧ ವ); ಮೂಗಿನಿಂದ ರಭಸವಾಗಿ ಬರುವ ಉಸಿರು 
(ಸೀನಕ್ಕುಂ ಹಿತ ವಂ: ಅಭಿಧಾವ, ೧. ೧೨. ೩೫) 

ಸೀಪು - ಸಿಹಿತನ (ವಿಷದ ಕಯ್ದೆಯು೦ ಸೀಪು೦ ಮೂರನ 


ನಗೆಯುಂ ಮುನಿಸುಂ ಪೊಲ್‌ ಎಂತು ಅಂತೆ 
ಮಿರ್ಥಯಾದೃಷ್ಟಿಯ ನೆಗಟ್‌ಿಯುಂ ಒಂದು ಪೊಲ್‌: 
ಧರ್ಮಾಮೃ, ೯. ೯೦ ವ) 

ಸೀಮಂಕರ - - ಸೀಮಾ ವಿವಾದವನ್ನು ಬಗೆಹರಿಸಿದವನು, 
ಸೀಮೆಯನ್ನು ಗುರುತಿಸಿದವನು (ಸೀಮಾವಿವಾದದಿಂ 
ತದ್ಭೂಮಿಜರೋರೊರ್ವರಂ ಪಳಂಚಲೆವೆಡೆಯೊಳ್‌ 
ಸೀಮೆಗಳ ತೊಡರನುಡುಗಿಸಿ ಸೀಮಂಕರನೆಂಬುದೊಂದು 


ಪೆಸರಂ ಪಡೆದಂ: ಆದಿಪು, ೬ ೫೭ 

ಸೀಮಂತ ಬೈತಲೆ (ಸಿ೦ದೂರಪಾಂಸೂತ್ಕರದಿಂ 
ಸೀಮಂತಸಿಂದೂರದ ವಿರಚನೆಯಂ ಕೂಡೆ ಮಾಡುತ್ತುಂ: 
ಆದಿಷು, ೧೧. ೧೫೫) 

ಸೀಮಂತಿನಿ ಹೆಂಗಸು (ವಧು ನಾರಿ ಸೀಮಂತಿನಿ 
ಯೋಷಿದ್ದಾಮೆ ಕೇವಳಂ ಸ್ತೀನಾಮಂ: ಅಭಿಧಾವ, ೧. ೧೧. 
೧) 

ಸೀಮ೦ತೋನ್ನಯನ - ಬಸಿರಿಗೆ ಬೈತಲೆ ತೆಗೆಯುವ ಶಾಸ್ತ್ರ 
ಷೋಡಶ ಸಂಸ್ಕಾರಗಳಲ್ಲಿ ಒಂದು (ನಿಜನಾಥಕಲ್ಲಿತ 
ಪುಂಸವನದ ಸೀಮಂತೋನ್ನಯನಾದಿ 
ಮ೦ಗಳ೦ಗಳನೊಳಕೆಯ್ದಿ: ಚಂದ್ರಪ್ರಪು, ೩. ೯೨ ವ) 

ಸೀಮಾ - - ಮೇರೆ, ಎಲ್ಲೆ (ಆ ಮಳಯಾಚಳಹಿಮಗಿರಿ 
ಸೀಮಾವನಿತಳಕೆ ಬೆಂಗಿಮಂಡಳದೊಳ್‌ ಜೆಲ್ವಾವಗಮೆ ತನಗೆ: 
ಪಂಪಭಾ, ೧೪. ೪೦) 


ಸೀಮಾವಿವಾದ — ಗಡಿಕಲಹ (ಸೀಮಾವಿವಾದದಿಂ 
ತದೂಮಿಜರೋರೊರ್ವರಂ ಪಳಂಚಲೆವೆಡೆಯೊಳ್‌ 
ಸೀಮೆಗಳ ತೊಡರಿಸಿ ಸೀಮಂಕರನೆಂಬೊಂದು ಪೆಸರಂ 


ಪಡೆದಂ: ಆದಿಪು, ೬. ೫೭) 

ಸೀಮಾವು - ಇಮ್ಮಾವು (ಪುಂಖಾನುಪುಂಖಮೆಂಬ ಸೀಮಾವಿನ 
ದೋರೆಗಾಯ್ಗಳಂ ಗೊಲೆವೆರಸು ನೆಲಕ್ಕೆ ಬೀಟಲೀಯದೆ .. .. 
ಮನೋಹರಿಗೆ ಕುಡತಿರ್ಪುದುಂ: ಧರ್ಮಾಮೃ, ೧೩. ೧೮ 
ವ) 

ಸೀಮೆ - ಎಲ್ಲೆ (ಅವಧಿ ಸೀಮೆ ಸೀಮಾಘಾಟಂ: ಅಭಿಧಾವ, ೧. 
೧೦. ೧) 


೧೧೦೭ 


ಸೀಯನಪ್ಪ -  - ಸಿಹಿಯಾದ (ಮನದೊಳ್‌ ಅಲಂಪನಾಳ್ಬು 
ಇನಿಯನಟ್ಟಿದ ದೂದರ ಸೀಯನಪ್ಪ ಮಾತಿನ ರಸದೊಳ್‌: 
ಪಂಪಭಾ, ೪. ೧೦೨) 

ಸೀಯನೆ - ಸಿಹಿಯಾಗಿ (ಸೀಯನಪ್ಪ ರಸಗೇಯಂ ಚಿತ್ತಮಂ 
ತಾಗೆ: ಲೀಲಾವತಿ, ೩. ೬೧) 

ಸೀಯಬಾರ - ಹೆಬ್ಬಾಗಿಲು (ತವಂಗದ ಅಂಕದ ಕಳಂ ಓವರಿ 
ಸೀಯಬಾರ ಅಂತಃಪುರಮುಯ್ಯಲ್‌ ಕೃತಕಶಿಖರಿ 
ಉದ್ಯಾನವನಂ: ಪುಷ್ಪದಂಪು, ೬. ೨೩) 

ಸೀರ್‌ - ಹೇನಿನ ಮೊಟ್ಟೆ (ಚಾರಿತ್ರದಲ್ಲಿ ತಪಗಳೊಳಾರಿಂದಂ 
ಪಿರಿಯನೆನಿಪ ಪರಲಿಂಗಿಯುಮಂ ಸೀರಿಂದೆ ಕಷ್ಟಂ: 
ಸಮಯಪ, ೪. ೧೩೫) 

ಸೀರ - ನೇಗಿಲು (ಹಳ ಸೀರಾಭಿಖ್ಯಂ: ಅಭಿಧಾವ, ೧. ೧೧. 
೬೮) 

ಸೀರಧರ - ನೇಗಿಲನ್ನು ಹಿಡಿದವನು, ಬಲರಾಮ (ಆ ಸಭೆಯಂ 


ಸೀರಧರನುಂ ಶ್ರೀಧರನುಂ ನಂದಸಮೇತವಾನಂದದಿಂ 
ಪೊಕ್ಕು: ಕರ್ಣನೇಮಿ, ೬. ೧೩೭ ವ) 

ಸೀರಪಾಣಿ — ಸೀರಧರ (ಸಾರವಸ್ತುಗಳಿ೦ ನೆಜ್‌ದ 
ಅಂಭೋರಾಶಿಯಿ ಕಾದಿಗೆ ಕಾವನುಂ ಸೀರಪಾಣಿ 
ವಿಳಾಸದಿನಾಳ್ಬಂ ಚಕ್ರಧರಂ: ಪಂಪಭಾ, ೪. ೩೨) 

ಸೀರಿ — ನೇಗಿಲಿನ ಆಯುಧ (ಸೀರಿ 


ಕೃತಕಾರ್ಯವಿಪರ್ಯಯಮಾದುದೆ ಎಂದು ಸುಸ್ಥಿರನಂತೆ 
ವಂಚಿಸುವ ಬುದ್ಧಿಯಿಂ: ಕರ್ಣನೇಮಿ, ೬. ೧೧೦) 

ಸೀರಿಪ್ರಿಯೆ - ಕಳ್ಳು, ಹೆಂಡ (ಮೈರೇಯಮಾಸವಂ ಮಧು ವಾರಂ 
ಮದ್ಯಂ ಪ್ರಸನ್ನೆ ಹಾಲಂ ಕಲ್ಯಂ (ವಾರುಣಿ ಕಾದಂಬರಿಯದು 
ಸೀರಿಪ್ರಿಯೆ ಸೀಧು ಮದಿರೆ ಸುರೆ ಜಗಳ೦ ಕಳ್‌: ಅಭಿಧಾವ, 
೧. ೧೬. ೫) 

ಸೀರು - - ಚಿಕ್ಕ ಹೇನು (ವನಖಗ ವನಮೃಗ ವನತರು ವನಚರ 
ವನವನಜನಿವಹಮುಳ್ಳನಿತುಂ ಸೀರನಿತುಂ ಅಣ೦ 
ಉಟಿದುದಿಲ್ಲ: ಪಂಪಭಾ, ೫. ೯೭) 

ಸೀರುಡು - ಜೀರುಂಡೆ (ಆರಯ್ಯದೆ ರಸಭಾಭಾವಮನಾರಯ್ಯದೆ 
ಪದಪದಾರ್ಥಮಂ ಡದೆಸೆಬಿರ್ದ೦ ಸೀರುಡುವಿನಡವಿಯಂತಿರೆ 
ನೀರಸಮೆನೆ ಕೇಳ್ಬರಲಸೆ ಪೇಟ್ವಂ ಕವಿಯೇ: ಮಲ್ಲಿನಾಹು, ೧. 
೩೦) 

ಸೀರೆ - [ಜೀರ] ಬಟ್ಟೆ (ಪೂಸದ ಸೌರಭಂ ತವದ ಮೆಯ್ದಿರಿ 
ಬಾಡದ ದಾಮಂ ಉಟ್ಟೊಡ೦ ಮಾಸದ ಸೀರೆ... .. ಇವಂ 


ಅಪ್ಪುಕೆಯ್ದಂ .. « ಕಡೆವರ೦ ದಿವಿಜಂ: ಮಲ್ಲಿನಾಹು, ೧೧. 
೪೬) 
ಸೀರೆವರದ - ಸೀರೆಯ ವ್ಯಾಪಾರಿ (ಮಿಗೆ ಬೆಲೆಯೇಜೆದ 


ಪೂಲಿಯ ಮಗರಿಯ ದೋರಿಯದ ಪಟೆಯ ತಳಿರ್ವಟ್ಟಿಯ 


ಕಾಡಿಗೆ ನೀರಿನ ಬಟ್ಟೆಯ ಮಟೆಗೆಗಳಿಂ ಸೋಲಿಪುವು 
ಸೀರೆವರದರ ಪಸರಂ: ಕಬ್ಬಿಗಕಾ, ೩೪) 
ಸೀರ್ಕರಡಿ - ಭಯಂಕರವಾದ ಕರಡಿ (ತರುಣಿಯರೆಂಬ 


ಪೆರ್ಬುಲಿಗಳಂ ಹರಿಣಾಕ್ಷಿಯರೆಂಬ ಕ್ರೂರ ಸೀರ್ಕರಡಿಗಳಂ .. 
.. ಸ್ಮರಶರದಿ೦ದೆ ಮೆಯ್ಯಜೆಯದೊಯ್ಯನೆ ಪೊರ್ದಿದರಪ್ಪೊಡೆ: 


ಧರ್ಮಾಮೃ, ೭. ೯೪) 

ಸೀರ್ನಾಯಿ - ಉಗ್ರವಾದ ನಾಯಿ (ಪಾಪಂಗಳಂಗೆಯ್ದವರ್‌ 
ಆನೆಯುಂ ಸಿಂಹಮುಂ ಪುಲಿಯುಂ ಕರಡಿಯುಂ 
ಪುಲ್ಲೆಯುಂ ಮೊಲನುಂ ಪಂದಿಯುಂ ತೋಳನುಂ 


ಸೀರ್ನಾಯು೦ .. . ಮೊದಲಾಗೊಡೆಯ ಸ್ಥಲಚರಂಗಳುಂ: 
ವಡ್ಡಾರಾ, ಪು ೯೭, ಸಾ ೪) 

ಸೀರ್ಪಡಿಸು - ತಳಮಳಿಸು, ಒದ್ದಾಡು (ಇಡೆ ಕಾಲಂ ಬಲಿ ಸಿಲ್ಕಿ 
ಪಲ್ಪಿಜೆದು ಕಣ್ಣೋತಂದು ಸುಯ್ಗೆಟ್ಟು ಸೀರ್ಪಡಿಸುತ್ತಿರ್ದ: 
ಕರ್ಣನೇಮಿ, ೫. ೨೪) 


ಸೀರ್ಪನಿ ದ ತುಂತುರು (ನೀರ್ವಕ್ಕಿಗಳಿ೦ದೆಯ್ದುಣ್ಮುವ 
ಸೀರ್ಪನಿಯೊಳ್‌ ತೊಯ್ದು ಒಯ್ಯನೆ ಗಾಳಿ ಕೂಡೆ 
ತೀಡುತ್ತಿರ್ಕುಂ: ಕಬ್ಬಿಗಕಾ, ೨೩) 

ಸೀರ್ವನಿವಡಪ[ಹ] - ತುಂತುರು ಮಳೆ (ಜನವನಿತಂ 
ಮರವಟ್ಟರಲ್ಕೆ ಸೀರ್ಪನಿವಡಪ೦ ಪೊದಳ್ಳು ಮಸಗಿತ್ತು 
ತುಷಾರದ ತುಂತುಖ್‌ಂಬಿನಂ: ಕುಸುಮಾಕಾ, ೬. ೩೭) 

ಸೀರ್ಪುಲ್‌ - ಸಣ್ಣ ಹುಲ್ಲುಕಡ್ಡಿ (ಯವ್ವನಚತುರತರ 
ಅಪಾಂಗದಿಂದ ಒಂದು ಸೀರ್ಪುಲ್ಲೆಸೆವಂದಂ 


ಮಾಡುತಂಗಪ್ಪಭೆಯೊಳ್‌: ಕಾದಂಬ, ೯. ೨೪) 

ಸೀವನ್ನಿ - ತೇಗದ ಮರ (ಸೀವನ್ನಿ ಕಾಶ್ಮರಿಯಂ: ಅಭಿಧಾವ, ೧. 
೮. ೧) 

ಸೀವರ - ತುಂತುರು (ವಿಳಾಸವಾರ್ಧಿಯೊಳ್‌ ಸೀವರಮೆತ್ತುವಂತೆ 
ತೆರೆಗಳ್‌ ಮೂಡಿದುವು ಮಂಜರಿಗಳ್‌ 
ನವಘರ್ಮಬಿಂದುವಾ: ಲೀಲಾವತಿ, ೯. ೭೩) 

ಸೀವಳಿಗೆ - ಸಿಡುಬು (ಅ೦ಬುಳುವಾದೊಡೆ ಷಣ್ಮುಖನೆಂಬರ್‌ 
ಸಿವಳಿಗೆಯಾಗೆ ಸಲೆ ಮಾರಿಯ ಹುಣ್ಣೆಂಬರ್‌: ಸಮಯಪ, ೯. 
೨೫) 

ಸೀವು - ಅಲಂಕರಿಸಿಕೊ (ಸೀವು-ಭೂಷಣೇ: ಶಬ್ದಮದ, ಧಾ 
೬೭೫) 

ಸೀಸಕ - [ಶೀರ್ಷಕ] ಕುಸ್ತಿಯ ಒಂದು ಪಟ್ಟು ತಲೆಯ ಕವಚ 
(ಇಕ್ಕಿದ ಸೀಸಕ೦ ಪಣಿದು ನೆತ್ತಿ ಸಿಡಿಲ್ಲೊಡೆದೊಂದೆ 
ಗಾಯದಿಂ ಚಕ್ಕನೆ ಭೋಂಕನೆಟ್ಟು ಮಿಗೆ ಬೆನ್ನೊಳಮರ್ಚಿದ 
ಪಲ್ಲಣಂ: ಕಬ್ಬಿಗಕಾ, ೨೧೮) 

ಸೀಳ್‌ - ಹೋಳುಮಾಡು (ರಾವಣನಂ ಕೋವಣಮಂ ಸೀಳ್ವಂತೆ 
ಸೀಳ್ದು ಕುಂಭಕರ್ಣನ೦ ಕ೦ಬ೦ ಮುಣಿದ ಮಾಳಿಗೆಯಂತೆ 
ಮಾಡಿ: ಧರ್ಮಾಮೃ, ೭ ೫೪ ವ); ಬಿರುಕು ಬಿಡು 
(ನೀರೇಜಿದ  ನಾಳಿಪುಣ್ಣೊಡೆದು ಸೌಳನೆ ಸೀಳ್ದುದು 
ದೋಣಿವೋಪಿನಂ: ಸುಕುಮಾಚ, ೫. ೧೬) 

ಸೀಳಿಸು ಸೀಳುವಂತೆ ಮಾಡು (ಕಟದೆಲ್ವು 
ಕಟವಾಯ್ಗಳಂ: ಅನಂತಪು, ೯. ೩೬) 

ಸೀಳ್ನಾಯ್‌ - ಉಗ್ರ ಜಾತಿಯ ನಾಯಿ (ಬರಿಯ ಬಳಸಿಂಗಂ 
ಬಂದು ಕಾಡುವ ಬಳ್ಳುಗಳುಮ೦ ನರವನುಗಿವ ನರಿಗಳುಮಂ 
ಸೆರೆಯಂ ತೆಗೆವ ಸೀಳ್ನಾಯ್ಗಳುಮಂ: ಗದಾಯು, ೫. ೩ ವ) 

ಸೀಳು - ದುಷ್ಕಲಹ, ಕೆಟ್ಟ ಜಗಳ; ಕೆದರು (ಸೀಜೆದ ತಲೆಯುಂ 
ಕರಂ ಮಲಿನಮಾದ ಪಟಚ್ಚರಮುಂ ನೆಗಟ್ಟಲ್‌: ಕಾದಂಬ, ೯. 
೮೧) 

ಸೀಜು೦ಬುಳಾಡು - ಚೆಲ್ಲಾಪಿಲ್ಲಿಯಾಗಿ ಚೆಲ್ಲು (ಆ ನರಿಗಳ್‌ ಸೀಳ್ಬು 
ಸೀಜು೦ಬುಳಾಡಿ ತಿನೆ ಮತ್ತಾ ಧೈರ್ಯಂ ಆ ಶೌರ್ಯಂ ಆ 
ಇರವು ಆ ಯೋಗನಿಯೋಗಂ ಪೆಜಂಗಕ್ಕುಮೇ: 
ಸುಕುಮಾಚ, ೧೨. ೩೯) 

ಸೀಲುಡು ಜೀರುಂಡೆ (ಕರೆದುವು ಸೂಖುಡುಗಳ್‌ 
ಪೆರ್ಮರಂಗಳೆಲೆಯಿಕ್ಕಿ ಕಟಲೆ ಬಿಟ್ಟುವು: ಪಂಪರಾ, ೭. ೮೬) 


ಸೀಳೆಸೀಳಿಸಿ 


೧೧೦೮ 


ಸುಂಕ - [ಶುಲ್ಕ] ತೆರಿಗೆ (ಮಹಾರಾಜನ ಬಿಂಕಮಂ ಸುಂಕಂ 
ಕೊಂಡು ವೀರಮಂ ದೂರಂ ಮಾಡಿ: ಧರ್ಮಾಮೃ, ಲ 
೧೪೭ ವ); ಕಾಣಿಕೆ (ನಿಡುಹುರ್ಬಿ೦ಗ೦ ಕರ್ವಿಲ್ಲ ಬಿಂಕಮಂ 
ಸುಂಕಮಿಕ್ಕಿದಂತೆ: ಪುಣ್ಯಾಸ್ರ, ೨. ೩೨ ವ) 

ಸುಂಕಿ - ಸುಂಕ ವಸೂಲಿಗಾರ (ಮೊಕ್ಕಳಂ ಒಡಮೆವಡೆದು 
ಪೊಟಿಲಂ ಪುಗುವಲ್ಲಿ ಸುಂಕಿಗಳ್ಗಳ್ಳಿ ಮಗುಟ್ಟು ಬಂದು: 
ಚಾವುಂಪು, ಪು. ೪೦೦. ಸಾ. ೨೨) 

ಸುಂಕಿಡು - ಸುತ್ತು (ಜಡೆಯಂ ಸುಂಕಿಡುವ ಅಕ್ಷಮಾಲೆಗಳಂ 
ಒಳ್ಳಿಂ ಕೋವ ಯೋಗಾಂಗಮಂ ಬಿಡದೆ ಅಭ್ಯಾಸಿಪ: 
ಶಬರಶಂ, ೨. ೬೮) 

ಸುಂಕುಬುಲ್ಲು -  [ಸುಂಕು-ಪುಲ್ಬು] 
ಅಂಟಿಕೊಳ್ಳುವ ಹುಲ್ಲು (ಪಕ್ಕಿಗಳೆಲ್ಲಂ 
ಪುಲ್ಲೆಲ್ಲಂ ಸುಂಕುಬುಲ್ಲೆ ಗಾಳಿಯೆಲ್ಲಂ 
ಹರಿವಂಶ, ೮. ೧೩ ವ) 


ಮುಟ್ಟಿದರೆ ಮೈಗೆ 
ಪರ್ದು ಕಾಗೆಗಳೆ 
ಸುಟ್ಟುರೆಗಾಳಿಯೆ: 


ಸುಂಟಿ - ಶುಂಠಿ (ಸುಂಟಿ ತಿಂದ ಬಾಯೊಳ್‌ ಬಿಸಿನೀರಂ 
ಕುಡಿದರಂತೆ: ಧರ್ಮಾಮೃ, ೧೦. ೧೨೮ ವ) 

ಸುಂಟಿಗೆ - ಹಸಿಮಾಂಸ (ಕೌಳರ್‌ ಮತ್ತತ್ತಲ್‌ ಹೋಮಂ 
ಮಾಡುವರ್‌ ಇತ್ತಲ್‌ ಸುಂಟಿಗೆಯನೊಯ್ದು ಕಾಸುವರ್‌: 
ಸಮಯಪ, ೧೪. ೮೯) 

ಸುಂಟಿಗೆಗೋಲು - ಮಾಂಸ ಚುಚ್ಚುವ ಕೋಲು (ಕಾಸಲ್ಪೇಡಿ 
ಪೊಸ ಸುಂಟಿಗೆಗೋಲನೊಂದಂ ಕೀಸಿ ಪೊಸಕಿಚ್ಚಂ 


ಹೊಸೆದು: ತ್ರಿಷಷ್ಟಿಷು, ೨೭. ೧೨೨ ವ) 

ಸುಂದು - ಸಂಭೋಗಿಸು ಹಾಗೂ ಮಲಗು (ಸುಂದು-ಮೈಥುನೇ 
ಶಯನೇ ಚ: ಶಬ್ದಮದ, ಧಾ ೪೨೪) 

ಸುಖ (ಸುಕದ ಕಣಿಯೆನಿಸಿಯಾ ಪುಬ್ಬಕೋಟ 
ಪರಮಾಯು ನಾಭಿನಾಮಮುಮಾಯ್ದು: ಆದಿಪು, ೬. ೬೭) 

ಸುಕುಮಾರೆ - - ಕೋಮಲೆ (ಎನೆ ಮತ್ತೊರ್ವಳ್‌ 
ಮಾಳತೀನವಮಾಳಿಕಾ ಕುಸುಮಸುಕುಮಾರೆ: ಆದಿಪು, ೧೧. 
೧೧೦ ಈ) 

ಸುಕೃತ - ಪುಣ್ಯ (ತತ್ವಾಯವೆಂದೆಂಬುರು ಬಹುಳತರಕ್ಷೇತ್ರಂ 


ಸುಕ 


ಅ೦ತಲ್ಲಿಯುಂ ಸತ್ಯರಣ೦ ತಾವೆತ್ತು ಬೀಜಂ ಸುಕೃತತಿ: 
ತ್ರಿಷಷ್ಟಿಪು, ೮. ೬) 
ಸುಖನಿದ್ರೆಯಾಗು - - ಸುಖವಾಗಿ ನಿದಿಸು (ಇತ್ತ ಕೊಂತಿಯುಂ 


ಅಂದಿನ ಬೆಳಗಪ್ಪ ಜಾವದೊಳ್‌ ಸುಖನಿದ್ರೆಯಾಗಿ: ಪಂಪಭಾ, 
೧. ೧೩೯ ವ) 

ಸುಖವಸತಿ - ಕಷ್ಟಪಡದೆ ಮಾಡುವ ನೆಮ್ಮದಿಯ ಜೀವನ (ವಸತಿ 
ಸುಖವಸತಿ ಮಾರ್ಗಂ ಪ್ರಸಿದ್ಧ ಸೌಖ್ಯಕ್ಕೆ ಮಾರ್ಗಂ 
ಆಗಮಸತ್ಯಂ: ಸಮಯಪ, ೧೫. ೭೯) 

ಸುಖಾವಾಸ - - [ಸುಖ- ಆವಾಸ] ಸೌಲಭ್ಯಯುಕ್ತ ವಸತಿ 
(ಆದೇ೦ ಸುಖಾವಾಸನಿಮಿತ್ತವಾಯ್ತೊ ವನವಾಸನಿವಾಸಮೆ 
ಪಾಂಡುಪುತ್ರರಾ: ಪಂಪಭಾ, ೭. ೨೯); - ಸಂತೋಷದ 
ನೆಲೆ (ಆಸತ್ತು ತಿರಿದ ಅರಣ್ಯಾವಾಸದ ಪರಿಭವದ ಕುದಿಪಮಂ 
ನೀಗಿ ಸುಖಾವಾಸಮಂ ಎಯ್ದಿಸಿದುದು ದುಶ್ವಾಸನನಿರ್ದಿರವು 
ಮನದೊಳಾ ದೌಪದಿಯಾ: ಪಂಪಭಾ, ೧೨. ೧೫೨) 


ಸುಖಸಾದ್ಧೂತ - ಸುಖಸ್ತರೂಪ (ಗುಣಮೆಂಟುಂಬ ಬಂದು 
ತನ್ನೊಳ್‌ ಪೆಣೆದಿರೆ ಸುಖಸಾದ್ಧೂತನುಂ 
ಲೋಕಚೂಡಾಮಣಿಯುಂ .. .. ತಾನಾಗಿ: ಆದಿಷು ನರಸಿಂ, 


೧೬. ೫೦) 


ಸುಖಾಶ್ರು - ಆನಂದದ ಕಣ್ಣೀರು(ತನು ಪುಳಕಂಗಳಂ ತಳೆಯೆ 
ನೇತ್ರದೊಳುಕ್ಕೆ ಸುಖಾಶು: ರಾಜಶೇವಿ, ೮. ೭೪) 


ಸುಖೋದಯ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ದೇವತೆಗಳಿಂದ ಸುತ್ತುವರಿಯಲ್ಪಟ್ಟು ದಿವ್ಯಸುಖವನ್ನು 
ಅನುಭವಿಸುವುದು (ಸುಖೋದಯ .. ಅಗನಿರ್ವೃತಿಯೆಂಬ 
ಅಯ್ವತ್ತುಮೂಜು ಗರ್ಭಾದಿನಿರ್ವಾಣಪರ್ಯಂತ೦ಗಳಪ್ಪ 
ಗರ್ಭಾನ್ವಯಕ್ರಿಯೆಗಳಂ: ಆದಿಪು, ೧೫. ೧೫ ವ); 
ಆನಂದದ ಪಾರಂಭ (ಮನದಜೆವಂ 


ಕಳಲ್ಲುವರತಾಂತಸುಖೋದಯದಿಂದೆ ನಿದ್ರೆಯಂ ನೆನೆಯದೆ: 
ಚಂದ್ರಪ್ರಪು, ೬. ೮೫) 


ಸುಖೋದ್ದೀಪನ - ಸುಖವನ್ನು ಉಂಟುಮಾಡುವುದು (ಅನೇಕ 
ಜೀವಹತಿ ತನಗೆ ಸುಖೋದ್ದೀಪನಂ ಎನಿಸುವ 
ಪಾಪಕಳಾಪಂಡಿತೆ ಚಂಡಮಾರಿ ದೇವತೆಯಿರ್ಪಳ್‌: 


ಯಶೋಧಚ, ೧. ೩೪) 

ಸುಗಂಡ - ತುಂಬ ಬಲಿಷ್ಠವಾದ (ವೃಕ ಭಲ್ಲೂಕ ಸುಗಂಡ 
ಚಂಡಹರಿಣಶ್ರೇಕೀ ರುರು ಉರು ಉಗ್ರ ಶಲ್ಕಕ ಸಾರಂಗ 
ಶಶಾವಳೀ ಶರಭ ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ 
ಸೃಗಾಳಜಾಳ೦ ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ 
ವ್ಮಾಳ ಕರಾಳ ವಿಸ್ತುರತ್‌ ಅರಣ್ಯಾನೀ ಮಹೀದೇಶದೊಳ್‌: 
ಪಂಚತಂತ್ರ, ೧೪೨) 

ಸುಗಂಧಭಂಡಾರಿಗ - ಪರಿಮಳಗಳ ಶೇಖರಣೆಯ ಮೇಲ್ವಿಚಾರಕ 
(ಸುಗಂಧಭಂಡಾರಿಗರ್‌ ವಿರಚಿಸಿ ತಂದು ಮುಂದಿಟ್ಟ 
ಘನಸಾರ ಕಸ್ತೂರಿಕಾಸಾರ ವಿವಿಧಲೇಪನಂಗಳಿಂ 
ಮೆಯ್ಯಂ ತಿಮಿರ್ದು: ಸುಕುಮಾಚ, ೧೧. ೩೨ ವ) 

ಸುಗತ - ಸರಿಯಾದ ನೆಲೆ ಮುಟ್ಟಿದವನು, ಬುದ್ಧ (ಇನಿತಿಲ್ಲದಾತಂ 
ಸುಗತನೆ ತಾನಾತ್ಮವಧೆಯೊಳೊಂದಿದ ಪುರುಷಂ: ಸಮಯಪ, 
೮. ೧೮೨) 

ಸುಗತಮತ - ಬೌದ್ಧಮತ (ಸುಗತಮತಕ್ಕೆಣೆಯೆನೆ ಶೌಚಗುಣಂ 
ಕ್ಷಣಿಕಂ ಸಗರ್ವಚಾರ್ವಾಕಮತಕ್ಕೆ ಗಡೆಣೆಯೆಂದೆನೆ ಪೆಂಡಿರ 
ನೆಗಟ್‌ ಪರಲೋಕಸೌಖ್ಯಘತುಕಮಲ್ತೇ: ಪಾರ್ಶ್ವನಾಪು, ೩. 
೧೦೮( 

ಸುಗತಿ ಮೋಕ್ಷ (ಸುಗತಿಗೆ ಭಕ್ತಿ ದುರ್ಗತಿಗೆ ನಿನ್ನ 
ಪದಪ್ರಶಿಕೂಳವೃತ್ತಿ: ಮಲ್ಲಿನಾಹು, ೧೨. ೧೨೫) 

ಹೆದರು (ಮಂದೈಸಿದ ಕಟ್ಟಲೆಗೆ ಅಗಿದು ಸುಗಿವ 

ಪೆರ್ಬಡೆಯಂ ಕಂಡು ಇದು ನಡೆಯದೆ ಸೆಡೆದೇಕಿರ್ದುದೆಂದು 

ಬೆಸಸಿದೊಡೆ: ಆದಿಷು, ೧೩. ೪೭); ಸಂಕೋಚಗೊಳ್ಳು 

(ಸುಗಿದಿವೆ ಕಮಳಂ ಕುಮುದಂ ನಗುತಿವೆ 

ಬಗೆವೆರ್ಚುತ್ತಿವೆ ಸರಾಗಪೂರಿತ ಚಕೋರಂ: ಗಿರಿಜಾಕ, ೪. 

೧೧೧); ಕತ್ತರಿಸು (ನಾಡೆ ಪೊಳೆದ ಇಂದನೀಲದ 

ಕೋಡಂಗಲ್ಲೊರಿದು ರಶ್ಮಿಯೊಳ್‌ ಸುಗಿದು ಒಗೆದು 

ಅಟ್ಕಾಡುವ ಲತೆಯಂತಿರೆ: ಹರಿವಂಶ, ೫. ೧೧) 

ವಸಂತಕಾಲ (ಎಳಮಾವು ಕೆಂದಳಿರ ಪೂವಿನ 
ಬಿಣ್ಣೋ*ೌಯಿ೦ ಬಟಲ್ಲು ತುಂಬಿಗಳಿನೆ ತುಂಬಿ ಕೋಗಿಲೆಯ 

ಗಸ ಸುಗ್ಗಿಯೊಳೋಪುವಂತೆವೋಲ್‌; ಪಂಪಭಾ, ೧. ೮) 

ಜ್ತ -  - ಸೌಜನ್ಯ ಒಳ್ಳೆಯತನ (ಗುರುಜನಮಂ ನೆಜ್‌ 
ಮನ್ನಿಸಿದುದು ರಂ 'ಸಿರಿಯೊಳೇಂ ಸುಜನತೆಯೋ: 
ಪಂಪಭಾ, ೯. ೩೬) 

ಸುಜಾತ - ಚೆನ್ನಾಗಿ ವಿಕಸಿತಗೊ೦ಡ (ಅಭಿನವ ಸುಜಾತಪಾರಿಜಾತ 
ಸುಮನಶ್ಮೇಖರಂ: ಶಾಂತಿಷು, ೭. ೧೩ ವ) 


ಸುಗಿ 


ಸುಗ್ಗಿ 


ಗ 


೧೧೦೯ 


ಸುಟ್ಟಿತೋಜು - ಬೆರಳಿನಿಂದ ತೋರಿಸು (ಚಂದ್ರನವಂ ಅವಂ 
ಇನಂ ಅವಂ ಧರಣೇಂದಂ ಅವ೦ ಸಕಲ ಲೋಕಪಾಲರ್‌ 
ಅವರ್‌ ದೈತ್ಯೇಂದ್ರರ್‌ ಅವರ್‌ ಎಂದು ಸಭೆಗೆ ನರೇಂದರ್ಕಳ್‌ 
ಸುಟ್ಟಿ ತೋಣಜೆದರ್‌ ಪೆಸರ್ವೆಸರೊಳ್‌: ಅಜಿತಪು, ೫. ೩೯) 
ಸುಟ್ಟಿನುಡಿ ಬೆರಳಿನಿಂದ ತೋರಿಸಿ ಹೇಳು (ಇದುವೇ 
ಪೌರುಷಮೆಂದು ಸುಟ್ಟಿ ನುಡಿವಂತಿರ್ದಪ್ಪುದು: ಹರಿವಂಶ, ೩. 
೧೨) 
ಸುಟ್ಟಿಪ ಬೊಟ್ಟು - ತೋರು ಬೆರಳು (ಒಟ್ಟಜೆಯಿ೦ದಮೆ ಸುಟ್ಟಿ 
ಬೊಟ್ಟಿಂದಮೆ ಮೂಗನೂಳೆ ಬಿಟ್ಟಂ ಕೃಷ್ಣಂ: ನೇಮಿನಾಪು, ಠ. 
೨೦) 
ಟ್ಹುಂಬೆ ತೋರುಬೆರಳು (ಕೊರಲೊಳ್‌ ಸೊಗಯಿಪ 
ಹಾರಮಂ ಎರಡುಂ ಸುಟ್ಟುಂಬೆಯಿ೦ದಡಿಗಡಿಗಾಗಳ್‌ 
ತಿರುಪುತ್ತಂ: ಕಾದಂಬ, ೬. ೧೩೯) 
ಸುಟ್ಟುಂಬೆಯ ನೆಟಲ್‌ - ಮಾರ್ಗದರ್ಶನದ ನೆರಳು (ದಮಿತಾರಿಗೆ 
ಪುಟ್ಟಿ ಸುಟ್ಟುಂಬೆಯ ನೆಟಲೊಳ್ಳಂದು ಮುಗುಳಿನೊಳ್ಳೂಟಬ್ಬುಂ 
ಭೂಲತಾಪ್ರತಾನದೊಳ್‌ ಕಟ್ಟುಂ "ಕಿಟ್ಟಟ್ಟುಮಿರ್ಪದುಚಿತಮಲ್ಪು: 
ಶಾಂತಿಪು, ೪. ೮೨ ವ) 
ಸುಟ್ಟುಂಬೆರಲ್‌ - ಸುಟ್ಟುಂಬೆ (ಕರುಳ ಸುರ್ವಿ೦ ಪುರ್ದುಂಗಿಟಿವ 
ಬೆಮರ ಬಿರಿವೊನಲಂ ಸುಟ್ಟುಂಬೆರಲಿಂ ತೊಡೆದೀಡಾಡುತ್ತುಂ: 
ಲೀಲಾವತಿ, ೬. ೧೭ ವ) 
ಸುಟ್ಟುರೆ - ಸು೦ಟರ ಗಾಳಿ (ಪಳಂಚಿ ಮಿಂಚುವ ಆಭರಣದ 
"ಮಿಂಚು ಕಪ್ಪುರದ ಪಾಜುವ ಸುಟ್ಟುರೆ ಪೂವಿನುರ್ಬು 
ಕತ್ತುರಿಯ ತಗುಳ್ಳು ಪೊಯ್ವ ಸೊವಡು. .. ೬. ಕಣ್ಣೆಸೆದತ್ತು 
ಖಗೇಂದನೋಲಗಂ: ಆದಿಪು, ೨. ೫) ಚಿಲುಮೆ 
(ಭುಗಭುಗನೆಚ್ಚು ಪಾಯ್ವ ಬಿಸುನೆತ್ತರ ಸುಟ್ಟುರೆಯಂ ನೆಲಕ್ಕೆ 
ಪರ್ದುಗಳ್‌ ಉಗಲೀಯದೆ ಅವ್ವಳಿಸಿ ಪೀರ್ವಿನಂ: ಪಂಪಭಾ, 
೧೦. ೮೦); ಪ್ರವಾಹ (ಕರಿ ಕರಿಯೊಳ್‌ ತೇರ್‌ ತೇರೊಳ್‌ 
ಹರಿ ಹರಿಯೊಳ್‌ ಪತ್ತಿ ಪತ್ತಿಯೊಳ್‌ ನೆತ್ತರ ಸುಟ್ಟುರೆ ಪಟ್ಟೆ: 
ಪಾರ್ಶ್ವನಾಷು, ೩. ೧೨೬) 
ಸುಟ್ಟುರೆಮಸಗು - ಸು೦ಟರಗಾಳಿ ಹರಡು (ಮುಂದನಾರಯ್ಯದೆ 
ಪಿಂದಂ ಪಾರದೆ ಮುಂದೆ ನಿಂದ ನಿಜಸ್ಕಂದನಮನೇಜೆ 
ಸುಟ್ಟುರೆಮಸಗಿ ನಿಟ್ಟುರಿಗೊಂಡಂ: ಅನಂತಪು, ೧೧. ೭೨ ವ) 
ಸುಟ್ಟುರೆವಿಡು ಸುಂಟರಗಾಳಿಯಂತೆ ಬೇಗ ಹರಡು 
(ಯಕ್ಷಕರ್ದಮದಗುರುವ ಕಪ್ಪುರದ ಕಮಘು 
ಸುಟ್ಟುರೆವಿಡುತು೦ ಮಗಮಗಿಸೆ: ಸುಕುಮಾಚ, ೧೦. ೧೨೪) 
ಸುಡು - ದಹಿಸು [ಬಿಡದೆ ಅಟಲ್ವ ಬಂಧುಜನದ ಒಟ್ಕುಡಿಯದ 
ಕಣ್ಣೀರ ಪೂರಂ ಆ ಪ್ರೇತಮಂ ಓಗಡಿಸದೆ ಸುಡುವುದು 
ಗಡಂ ಇನ್ನುಡುಗುವುದೀ ಶೋಕಮಂ 
ಸರೋಜದಳಾಯತಾಕ್ಷೀ: ಪಂಪಭಾ, ೨. ೨೮) 
ಸುಡುನುಡಿ - ತೀಕ್ಷ್ಣವಾದ ಮಾತು (ಛಾಂದಸ ಬಿಡುವೊಡಿನಿತು 
ಸುಡುನುಡಿಯೇಕೆ: ಅನಂತಪು, ೮. ೧೭ ವ) 
ಸುಡುಪುಡು ಬಿಸಿಬಿಸಿ (ಸುಡುಪುಡು ನಾಳಿಯರ್‌ ತಳಿದ 
ನೀರ್ವನಿಗಳ್‌ ಬಿಸುಸುಯ್ಯ ಗಾಳಿಯಿಂದೆಡೆಯೊಳ್‌ ಬತ್ತೆ: 
ಲೀಲಾವತಿ, ೧೧. ೩೬) 
ಸುಡುಮಿಡು ಚಡಪಡಿಸು (ನಿಲಲೆಡೆಯಿಲ್ಲದೆ ಅಡಹಡಿಸಿ 
ಸುಡುಮಿಡುವಂದು ನಡನಡನಡುಗಿ: ಅಜಿತಹು, ೧೧. ೧೦ 
ವ) 


೫ 


ಸುಡುವುಣ್‌ - ಉರಿಯುವ ಹುಣ್ಣು (ಸುಡುವುಣ್ಣಾದಪುದಿಂದು 
ನಿನ್ನಧರಮಪ್ಪಿಂಗೆಯ್ದಂತಾಗಿ ಮೆಯ್‌ ಬಡವಾಯ್ತು 
ಅಕ್ಕಟದಾರೊಳಾಯ್ತು ವಿರಹಂ: ಲೀಲಾವತಿ, ೨. ೬೮) 

ಸುತ - ಮಗ (ಸುತ ಪುತ್ರ ತನೂಭವ ಸೂನು ನಾಮಕಂ: 
ಅಭಿಧಾವ, ೧. ೧೧. ೧೭) 


ಸುತದೋಹಳ - ಮಗನ್ನು ಪಡೆಯಬೇಕೆಂಬ ಹಂಬಲ 
(ಸುತದೋಹಳಧೃತೆ ಮಿಜಯಾವತಿಸತಿಯೀಕ್ತಿಸೆ 
ಕಟಾಕ್ಷಸಂಜ್ಞೆಯೊಳ್‌ ಅರಸಂಗತಿ ಮುದದೆ 


ಬಿನ್ನವಿಸಲುದ್ಯತೆಯಾದಳ್‌ ನೆಗಟ್ಟ್‌ ಹರ್ಷವರ್ಧನೆಯಾಗಳ್‌: 
ಕುಸುಮಾಕಾ, ೩. ೫೨) 

ಸುತಪ - ಶ್ರೇಷ್ಠ ತಪಸ್ಸು (ದೀಕ್ಷೆಗೆ ಸುತಪ೦ಫಲಮೆನೆ ನೆಗಟ್ಟುದದೆ 
ಬೋಧಿ ವಲಂ: ಪುಷ್ಪದಂಪು, ೧೩. ೫೪) 

ಸುತಭ್ರಾಂತೆ - - ಮಕ್ಕಳ ಭ್ರಮೆಯುಳ್ಳವಳು (ಸಂತಸದಿನಿರ್ದು 
ಮಕ್ಕಳಸಂತತಿಗೀ ದೊರೆಯರ್‌ ಇನ್ನುಮಾಗದೊಡೆ ಎಂತುಂ 
ಸಂತಸಮೆನಗಿಲ್ಲ ಎಂದಾ ಕಾಂತೆ ಸುತಭಾಂತೆ 
ಮುನ್ನಿನಂತೆವೊಲಿರ್ದಳ್‌: ಪಂಪಭಾ, ೧. ೧೨೩) 

ಸುತಲ[ಳ] - ಕೆಳಗಿನ ಏಳುಲೋಕಗಳಲ್ಲಿ ಒಂದು (ಸುತಳ ಅತಲ 
ವಿತಳಾದಿ ಸಪ್ತಲೋಕಸಂಬಂಧಂ: ಅಭಿಧಾವ, ೧. ೩. ೫) 

ಸುತಲಾಭ - ಮಗನನ್ನು ಪಡೆಯುವ ಸಂತೋಷ (ಅಪ್ರತಿಹತ 
ಸುತಲಾಭ ನಿವೇದಕವಾರ್ತೆ ತೀವೆ ಪುಳಕಮನಾಂತಳ್‌: 
ಜಗನ್ನಾವಿ, ೨. ೮೬) 


ಸುತಲಾಭಾರ್ಥಿ - ಮಗನ್ನು ಪಡೆಯುವ ಸಂತಸಕ್ಕಾಗಿ 
ಹಂಬಲಿಸುವವನು (ಸುತಲಾಭಾರ್ಥಿ ವಿಶೇಷತೀರ್ಥಜಲದಿಂ 
ಶ್ರೀಖಂಡದಿ೦ ಅಕ್ಷತಾಕ್ಷತದಿಂ ಜಿನಪಾದಾಭ್ಯರ್ಚನಂ 


ಮಾಡಿದಳ್‌: ಮಲ್ಲಿನಾಹು, ೪. ೨೬) 

[ಶುತಿ] ಸಂಗೀತದ ಶ್ರುತಿ (ಪದಕೊರಲ್‌ ಇಂಪಂ 
ಅಪ್ಪುಕೆಯೆ ಕೊಂಕು ನಯ೦ ಗಮಕಂಗಳಿಂ ಪೊಡರ್‌ 
ಕೊದಳ್‌ ಎಬ್‌ದಿಕ್ಕಿದಂತೆ ಸುತಿಯೊಳ್‌ ಸಮವಾಗಿರೆ 
ಮೇನಕೆ ಸರಸ್ವತಿ ಬಾಯ್ದೆ೫ೌದಂತೆ ಪಾಡಿದಳ್‌: ಪಂಪಭಾ, ೭. 
೮೮) 

ಸುತಿಗೂಡು ಹಾಡುವಾಗ ಆಧಾರಸ್ಥಾಯಿಗೆ 
ಹೊಂದಿಕೊಳ್ಳುವುದು (ಒಸೆದು ನೃಪಾಳನಾಡಿಸಿದ 
ಸೋಗೆಗಳಂತಿವು ಚಕ್ರಿ ಬೀಣೆ ಬಾಜಿಸೆ ಸುತಿಗೂಡಿ ತಾರಯಿಪ 
ತುಂಬಿಗಳಂತಿವು: ಆಚವರ್ಧ, ೫. ೬೧) 

ಸುತೆ - ಮಗಳು (ಸುತೆಯುಂ ನುತೆಯುಂ ಜಿತಸುರಸತತಿಯಂ 

ರಾಜಮತಿಯಂ ಅತ್ಯೂರ್ಜಿತಭೂಪತಿಸುತೆಯರಂದು 

ಪಂಚಕಶತಮಿತೆಯರ್ವೆರಸು ತರಿಸಿದಂ ಹರಿ ಭರದಿಂ: 

ಕರ್ಣನೇಮಿ, ೧೩. ೫೦) 

ತ್ತಚೆ ಸಡಿಲಗೊಳ್ಳು (ಜಳಕೇಳಿಯೊಳಗಳ್‌ ಸುತ್ತಟಿದ 

ಬಳಲ್ಲುಡಿಯ ಪೊಳೆಪನಸಿತೋರಗನೀ ಸ್ಥಳದೊಳಿದೆಯೆಂದು 

ಭಯದಿಂ ಕೆಳದಿಯ ಕ೦ದರಮನಪ್ಪಿದಳ್‌ ಬೇಯೋರ್ವಳ್‌: 

ಕುಸುಮಾಕಾ, ೫. ೧೪೯) 

ಸುತ್ತಿ - [ಶುಕ್ತಿ] ಮುತ್ತಿನ ಚಿಪ್ಪು, ಓಡು (ಮಹಾವತಿಗಳೆವೆಂದು 
ತೀವೆ ತೊಟ್ಟು ಸುತ್ತಿಯೊಳಮುಂಡಪರ್‌ ತತ್ಪಥದಿಂ: 
ಸಮಯಪ, ೪೯) 

ಸುತ್ತಿಜೆ - ಸುತ್ತಿಕೋ (ನೀಳಾಚಳಸಂಘಾತಂಗಳಿಂ ಸುತ್ತಿಚೆದವೊಲ್‌ 
ಎಸೆದತ್ತು ಆ ಸಮುದ್ರೋಪಕಂಠಂ: ಆದಿಪು, ೧೪. ೫೩) 

ಸುತ್ತು - ಉಡುವ ಬಟ್ಟೆ (ಪಲ್ಲಿಯಂತೆ ಕೇರಂ ಪತ್ತುತ್ತುಂ 
ಎಲೆವಳ್ಳಿಯಂತೆ ಕಂಬಮಂ ಸುತ್ತುತ್ತುಂ: ಧರ್ಮಾಮೃ, ೧. 


ಸುತಿ 


೮. 


೧೧೧೦ 


೧೨೪ ವ); ಬಳಸಿ ಬಾ (ಮರಗಟ್ಟೆಂಬಂತೆ ಸುತ್ತುಂ 
ಮೊದಲೊಳಜಗರಂ ಸುತ್ತೆ: ಕಾದಂಬ, ೧. ೧೦೦ 
ಸುತ್ತುಂಗುರುಳ್‌ - ಗುಂಗುರು ಕೂದಲು (ನಿನ್ನನಾ ಕನ್ನೆಯ 


ತುಜುಗೆಮೆಗಳ್‌ ಸುತ್ತಲುಂ ನಿನ್ನನಾ ಕೋಮಳೆಯ 
ಅ೦ದಂಬೆತ್ತ ಸುತ್ತುಂಗುರುಳ್‌ ಅಳವಡಿಸಲ್‌ 
ತೊಡರ್ಪಾದುದು: ಆದಿಪು, ೪. ೨೧) 

ಸುತ್ತುಂಗೊಳ್‌ - ಆವರಿಸು (ಜೆಂಬೊನ್ನ ಮಾಂಗಾಯ 


ಗೊಂಚಿಲ್ಲಳ ಪೊಂದಳಿರ ತೊಮಗಲ್ಲಳ ಸುತ್ತುಂಗೊಂಡ 

ಸರಿಗೆಯ ಮುತ್ತಿನ ಬುಂಭುಕಂಗಳ ನಡುವೆ: ಆದಿಷು, ೮. 

- ಬೇಲಿ, ಗಡಿ (ನಿರ್ಗಮಕ್ಷಪಣೆಗಳನಳವಡಿಸಿ 

ಸುತ್ತುಗತ್ತರಿಗೆವರೆಗೆ ಒಯ್ದು: ಆಚವರ್ಧ, ೭. ೩ ವ) 

ಣೆ - ಕಾಲಾಳು ಸೈನ್ಯ (ವರ್ಗದ್ವಿಶೀಯಕ್ಕೆ: ಥಟ್ಟು ಥಾಪಣರ 

ಸುತ್ತಣೆಯಂ ಮತ್ನವಟ್ಟಿಗೆ: ಶಬ್ದಮದ, ೨೫ ವೃತ್ತಿ) 

- ಇಂದ್ರ (ಸುತ್ರಾಮನಂದಿಂತು ತಾಂಡವಲಾಸ್ಯಂಗಳ 
ಚೆಲ್ಲನೊರ್ಮೆಯೆ ತದೀಯಾಸ್ಥಾನದೊಳ್‌ ತೋಣೆದಂ: 
ಆದಿಪು, ೭. ೧೨೬) 

ಸುದತಿ ಚೆನ್ನಾದ ಹಲ್ಲುಗಳುಳ್ಳವಳು, ಸುಂದರಿ (ಬಳೆದ 
ನಿತಂಬದೆ ಕಾಂಚೀಕಳಾಪಮಂ ಕಟ್ಟಲಣಮೆ ನೆಜ್‌ಯದು 
ಎಂದಗ್ಗಳಿಸಿ ಕುಳಿಕೆಗಳಿನೇಂ ಕಣ್ಣೊಳಿಸಿದುದೋ 
ಸುಭಗೆಯಾದ ಸುದತಿಯ ಗರ್ಭಂ: ಪಂಪಭಾ, ೧. ೧೪೩) 

ಸುದರ್ಶನ - [ಜೈನ] ಭರತ ಹದಿನಾಲ್ಕು ಅಜೀವರತ್ನಗಳಲ್ಲಿ 
ಒಂದಾದ ಚಕ್ರರತ್ನದ ಹೆಸರು (ಆ ಸುದರ್ಶನಮೆಂಬ 
ಚಕ್ರರತ್ನಮ೦ ಪೂಜಿಸಿ೦ ಬಟೆಯಂ: ಆದಿಷು, ೧೧. ೩ ವ); 
ಶ್ರೀಕೃಷ್ಣನ ಚಕ್ರದ ಹೆಸರು (ಕಾವ ನಾರಾಯಣನ 
ಸುದರ್ಶನಮೆಂಬ ಚಕ್ರದ ಕೋಳುಮಂ ವಿಕ್ರಮಾರ್ಜುನನ 
ದಿವ್ಯಾಸ್ತಂಗಳ ಕೋಳುಮಂ ಅಗ್ನಿದೇವನ ಶಿಖಾಕಳಾಪದ 
ಕೋಳುಮಂ ಎಂತಾನುಂ ಬಂಚಿಸಿ ಬಲೆಪಣಿದ ಕೋಕನಂತೆ 
ಒರ್ವ ವನಪಾಲಕಂ ಪೋಗಿ ದೇವೇಂದನಂ ಕಂಡು: 
ಪಂಪಭಾ, ೫. ೯೩ ವ) 

ಸುದೇಶಿಕ - ಶ್ರೇಷ್ಠ ಆಚಾರ್ಯ (ಸಕಲಲೋಕತತ್ತ್ವ ಸುದೇಶಿಕನುಂ 
ಲೋಕಾಗಗತ ಅಷ್ಟಕರ್ಮ ನಿರ್ಮುಕ್ತಶುದ್ಧನು೦ ತಾನಾಪ್ತಂ: 
ಸಮಯಪ, ೧. ೬೮) 

ಸುದ್ದ - ಶುದ್ಧ (ಪುಸಿನುಡಿದೊಡ೦ ಉಗುಟಾಡಂ .. .. ಮುಟ್ಟಿ 
ಸುದ್ದಮೆ೦ದೂಳ್ವರ್‌ ಅಜೆಯದರ್‌ ಬಲಗಿವಿಯಂ: ಸಮಯಪ, 
೧೧. ೬೧) 

ಸುದ್ದಗನ್ನಡ - ಅಚ್ಚಗನ್ನಡ (ಸಕ್ಕದಮ೦ ಪೇಖಸ್ವೊಡೆ ನೆಜ್‌ 
ಸಕ್ಕದಮಂ ಪೇಟ್ಲ್‌ ಸುದ್ದಗನ್ನಡದೊಳ್‌ ತಂದಿಕ್ಕುವುದೆ 
ಸಕ್ಕದಮಂ ತಕ್ಕುದೆ ಬೆರಸಲ್ಕೆ ಫೃತಮುಮ೦ ತೈಲಮುಮಂ: 
ಧರ್ಮಾಮೃ, ೧. ೪೨) 

ಸುದ್ದಗೆ [ಶುದ್ಧಕ] ಅಕ್ಷರ, ಶುದ್ಧಗೆ (ವರಗುರು ತನ್ನಂ 
ಸುದ್ದಗೆವರೆಯಿಸೆ ಮೂಣನೆಯ ತಾಣದೆರಡಕ್ಕರಮಂ 


ಸ್ವರದೊಳಂ ಅ೦ತಸ್ಥೆಯೊಳಂ ಬರೆಯೆನೆ: ಪುಷ್ಪದಂಪು, ೪. 


ಸುದ್ದೈಸು ದ ಶುದ್ಧಗೊಳಿಸು (ಸೋದಿಸಿ ಸುದ್ದೈಸಿದ 
ಸಮ್ಮಗಾಅವೆಸದೊಳ್‌ ಚೆಲ್ವಾದವಂ ತೀವಿದಾ ರಸವರ್ಗ೦ಗಳಂ 
ಉಣ್ಣೆವೆಂಬ ಜಡರಂ ಕೈಕೊಳ್ಳರೇ ಶ್ರಾವಕರ್‌: ಸಮಯಪ, ೬. 


೧೭) 


ಸುಧಾ ಅಮೃತ (ಸುಧಾಮೋದಮಂ 
ಬೆಳರ್ಗೆಂಪನಾಳ್ಗಿರೆ: ಕಾದಂಸಂ, ೮. ೫೫) 


ತಳೆದಂಗಂ 


ಸುಧಾಂಶು - - ಚಂದ್ರ (ಸುಕವಿ ಯಶೋನಿರ್ಮತ್ನರಂ 
ಅಮೃತಮಯೋಕ್ತಿ ಶರತ್ಸಮಯ ಸುಧಾಂಶು 
ವಿಶದಕೀರ್ತಿವಿತಾನಂ: ಆದಿಹು, ೧. ೩೦) 

ಸುಧಾಂಶುಬಿಂಬ ಎ ಚಂದ್ರಮಂಡಲ (ಸುಲಿಪಲ್ಲ 
ಪಂಜ್ನೆಯೊಪ್ಪಿದುದು ಸುಧಾಂಶುಬಿಂಬಂ ಎಳಮುತ್ತನೆ 


ಮುಕ್ಕುಳಿಸಿರ್ದುದೆಂಬಿನಂ: ನೇಮಿನಾಪು, ೨. ೧೬) 
ಸುಧಾಂಶುಲೇಖೆ - ಚಂದನಲ್ಲಿನ ಕಲೆ (ಹಾರಮರೀಚಿಮಂಜರಿ 
ಸುಧಾರಸಧಾರೆ ಸುಧಾಂಶುಲೇಖೆ ಕರ್ಪೂರಶಲಾಕೆ 
ನೇತ್ರಸುಖದಾಯಕಂ: ಪಂಪರಾ, ೯. ೧೮೨) 
ಸುಧಾಂಶುವಲ್ಲಭ ಬಿಳಿ ಕಿರಣಗಳಿಗೆ ಒಡೆಯ, ಚಂದ್ರ 
(ಸುಧಾಂಶುವಲ್ಲಭಂ ಮನದೊಲವಿಂದೆ ತನ್ನ 
ವಿತತಾಂಶುಕಮಂ ಪೊದಿಸುತ್ತೆ: ರಾಜಶೇವಿ, ೪. ೧೪) 
ಸುಧಾಕರ - ಚಂದ್ರ (ಒಗೆತಂದಂ ಉದ್ಗತವಿಕೀರ್ಣಕ್ರಪ್ರಕರಂ 
ಸುಧಾಕರಂ: ಲೀಲಾವತಿ, ೬. ೯೨) 
ಸುಧಾಗೃಹ - ಸುಣ್ಣ ಬಳಿದ ಮನೆ (ಆತನನಾಗಳ್‌ ನೋಡುವ 
ಕೌತೂಹಳದಿಂ ಸುಧಾಗೃಹಾಗಂಗಳೊಳಿರ್ದಾ 
ತರಳೇಕ್ಷಣೆಯರ್ಕಳ್‌ ವಾತಗವಾಕ್ಷಂಗಳೆಡೆಗೆ ತಡಯದೆ 
ನಡೆದರ್‌: ಶಾಂತಿಷು, ೬. ೫) 
ಸುಧಾಧವಳಿತ - ಸುಣ್ಣ ಬಳಿದು ಬೆಳ್ಳಗಾದ (ಶಾರದನೀರದಾಕಾರ 
ಸುಧಾಧವಳಿತ ಉತ್ತುಂಗಪ್ರಾಸಾದಕೂಟ 
ಕೋಟಿಸಂಕೀರ್ಣಮುಂ: ಆದಿಪು, ೧. ೭೦ ವ) 
ಸುಧಾಬಿಂದು - ಅಮೃತದ ಹನಿ (ಅಧರಕ್ಕೆ ಸುಧಾಬಿಂದುಗಳಮ 
ತಳಿಯೆ ದಂತಕಾಂತಿಪ್ರಸರಂ: ಯಶೋಧಚ, ೩. ೮) 
ಸುಧಾಬ್ಧಿ ಹಾಲ್ಲಡಲು (ಪುಟ್ಟಿದಂ ಸುಧಾಜ್ಧಿಗೆ 
ಮಹಾಹಾಳಾಹಳಂ ಕಾನನಕ್ಕೆ ದವೋಗ್ರಾಗ್ನಿ ಕಡಂಗಿ 
ಪುಟ್ಟಿದವೊಲಂತಾ ಕಂಸದೈತ್ಯಂ: ಜಗನ್ನಾವಿ, ೨. ೩೮) 
ಸುಧಾಮ ಬೆಳಕು (ನೇಮೀಶ್ವರ ದುರಘತಮೋದ್ಧಾಮ 
ತಮಸ್ತಮಸುಧಾಮ .. .. ಈ ಮಹಿಮೆಯಂ ಎನಗೆ ಮಾಡು: 
ಕರ್ಣನೇಮಿ, ೧೩. ೧೦೦) 


ಸುಧಾಮಹೀರುಹ - ಕಲ್ಪವೃಕ್ಷ (ಬಗೆಯಲ್ವೇಡ 
ಸುಧಾಮಹೀರುಹದೊಳೌದಾರ್ಯಮಂ ವೀರ್ಯಂ ಈ 
ಯುಗಳದೊಳ್‌ ತತ್ತರುಗಿಲ್ಲ: ಆದಿಪು, ೬. ೭೭) 

ಸುಧಾರ್ಣವ - ಸುಧಾಬ್ಧಿ (ಇವರಾರೆಂದಿರ್ದಪೆ ನೀಂ 
ಭುವನತ್ರಯತಿಳಕರ್‌  ಅಮಳ ಸದ್ದೋಧ ಸುಧಾರ್ಣವ 
ಪೂರ್ಣಚಂದರ್‌: ಯಶೋಧಚ, ೪. ೪೮) 

ಸುಧಾವರ್ಷ - ಅಮೃತಧಾರೆ (ತನ್ನ ಚಾರುಚರಿತ್ರ 
ಸುಧಾವರ್ಷದೊಳ್‌ ಅಗಣ್ಯಪುಣ್ಯ ಪ್ರವಾಹಂ 


ಉದಿತೋದಿತಮಾಗೆಯುಂ: ಮಲ್ಲಿನಾಹು, ೩ ೨೦ ವ) 

ಸುಧಾಶ - ಅಮೃತ ಕುಡಿದವನು, ದೇವತೆ (ಉರ್ವೀಶನ ಯೋಷೆ 
ಸಂದಜಿತಸೇನೆ ಬಟಿಕ್ಕವರ್ಗಾ ಸುಧಾಶನಿರ್ದೇಶಿ ವೇಶ್ಮನ 
ಪ್ರವಜಿತಸೇನ ಸಮಾಹ್ವಯನಾದನಾತ್ಮಜಂ: ಚಂದ್ರಪ್ರಪು, ೪. 
೮೦) 

ಸುಧಾಶನ - - [ಸುಧಾ*ಅಶನ] ಅಮೃತಾನ್ನ (ನೆನೆದಹಮಿಂದ್ರಂ 
ತಣಿವೊಂ  ಮನದೊಳ್‌ ಮೂವತ್ತಮೂಜುಸಾಸಿರವರ್ಷಕ್ಕೆ 
ಅನತಿಶಯ ಸುಧಾಶನದೊಳ್‌: ಆದಿಹು, ೬. ೪೭) 


೧೧೧೧ 


ಸುಧಾಸೂತಿ - ಸುಧಾಜಾತ, ಚಂದ್ರ (ಅದೊಂದಿನಿಸು ಬೇಗದಿಂ .. 
ಮೃದುಮೃಣಾಳಸಂಕಾಶಮಾಯ್ತು ಅದೇ೦ ಬಟೆಕೆ 
ಬಿ೦ಬದುಜ್ಜಳಿಕೆಯೋ ಸುಧಾಸೂತಿಯಾ: ಆದಿಷು, ೧೨. ೭) 
ಸುಧಾಸ್ಯಂದಿ ಅಮೃತವನ್ನು ಸುರಿಸುವ 
(ನಿರ್ಮಳಾಂಭಸ್ಸ್ವಯಂಭೂರಮಣಾಕೂಪಾರದೊಳ್‌ 
ಲೋಚನ ಹೃದಯ ಸುಧಾಸ್ಯಂದಿ ನಂದೀಶ್ವರದ್ದೀಪ 
ಮಹಾಚೈತ್ಕಾಳಿಯೊಳ್‌: ಚಂದ್ರಪ್ರಪು, ೪. ೭೬) 
ಸುಧೆ - ಸುಣ್ಣ (ಸುಧೆ ಸಿರಿಗಂಪು ಕುಂಕುಲರಸ೦ ಕಳಮಾಕ್ಷತೆ 
ರತ್ನದರ್ಪಣಂ ವಿಧುಮಣಿ  ಪೂರ್ಣಗುಂಭಮೆಸೆದತ್ತೂ: 
ರಾಜಶೇವಿ, ೮. ೧೧) 
ಸುನಾಕನಗ ದೇವಲೋಕದ ಬೆಟ್ಟ ಮೇರು 
ಮಣ್‌ಗೆವಂದ ಸುನಾಕನಗ೦ಬೊಲೊಪ್ಪೆ 
ಜಿನಾಭಿಷೇಕಸಲಿಲಂ ದೆಸೆಯಿ೦ ನಭಮಂ 
ಮಲ್ಲಿನಾಪು, ೧೨. ೧೦೬) 
ಸುನಾಸೀರ ದೇವತೆಗಳ ಒಡೆಯ, ಇಂದ್ರ 
(ಪ೦ಚರತ್ನಚೂರ್ಣವಿರಚಿತರಂಗವಲ್ಲೀ ವಿಳಾಸವಿರಾಜಿತ 
ಸುನಾಸೀರಶರಾಸನದೊಳ್‌: ಆದಿಪು, ೮. ೬೭ ವ) 
ಸುನಾಸೀರಶರಾಸನ ಇಂದ್ರನ ಬಿಲ್ಲು, ಕಾಮನ ಬಿಲ್ಲು 
(ಪಂಚರತ್ನಚೂರ್ಣವಿರಚಿತರಂಗವಲ್ಲೀ ವಿಳಾಸವಿರಾಜಿತ 
ಸುನಾಸೀರಶರಾಸನದೊಳ್‌: ಆದಿಪು, ೮. ೬೭ ವ) 
ಪಕ್ಷ - ಶುಕ್ಷಪಕ್ಷ (ಚಂ೦ದ್ರಮನಂತೆ ಸುಪಕ್ಷದಿ೦ದೆ ರಂಜಿಸಿದುದು: 


ಣಿ 


ಯಶೋಧಚ, ೩. ೭೮) 
ಪರ್ಣ - ಗರುಡ (ನಭದಂತೆ ಕುಜಯುತಂ ಹರಿಸಭೆಯಂತೆ 
ಸುಪರ್ಣರಮ್ಯಂ: ೧೭. ೫) 
ಪರ್ಣೆ - ಪಾರ್ವತಿ (ಜನಕಂ ತಾಂ ಸ್ಥಾಣು ಗಡಂ ಜನನಿಯೆ 
ಸುಪರ್ಣೆ ಗಡ: ಸಮಯಪ, ೮. ೧೮೮) 
ಪರ್ಣಕೇತು ಗರುಡಧ್ವಜ, ವಿಷ್ಣು (ಅಂತು 
ಸುಪರ್ಣಕೇತು ಜೀಮೂತಪಧದಿಂದತಿವೇಗದಿಂ 
ಜಗನ್ನಾವಿ, ೧೨. ೪ ವ) 
ಸುಪರ್ಣಧ್ದಜ - ವಿಷ್ಣು (ರ್ಶರೀವತ್ಸಂ ನರಕಾರಿ ಅಧೋಕ್ಷಜಂ 
ಪೀತಾ೦ಂಬರ೦ ಚಕ್ರಭೃತ್‌ ಗೋವಿಂದಂ ಹರಿ ಶೌರಿ 
ಮುಂಜವೃಹಿನಂ ಕಂಸಾರಿ ವಿಶ್ವಂಭರಂ ಮಾವತ್ಸಂ ಸ್ವಭವಂ 
ತ್ರಿವಿಕಮಂ ದಾಮೋದರಂ ಕೃಷ್ಣಂ ಅಬ್ದವಾಸಾಪತಿ ವಿಷ್ಠರಶ್ರವ 
ಹೃಷಿಕೇಶಂ ಸುಪರ್ಣಧ್ವಜಂ: ಅಭಿಧಾವ, ೧. ೧. ೨೨) 
ಸುಪರ್ವ - ದೇವತೆ (ಅಗುರ್ವು ಪರ್ವೆ ಸುಪರ್ವರ್‌ ಪೊಗಟಲಲ್ಕೆ 
ಮೆಜ್‌ದರ್‌ ಇಷುವಿದ್ಯೆಗಳಂ: ಕರ್ಣನೇಮಿ, ೧೨. ೧೬೩) 
ಸುಪರ್ವನದಿ ದೇವಗಂಗೆ (ಪುರಹರ ಚಂದ್ರಶೇಖರ 
ಸುಪರ್ವನದೀಭರ .. .. ಶಂಕರ: ತ್ರಿಷಷ್ಟಿಪು, ೩೫. ೨೬) 
ಸುಪಾಣಿ - ಒಳ್ಳೆಯ ಮುತ್ತು (ಅಖಿಳಾಧಾರ ಕ್ಷೋಣಿಗಳ್‌ ಆಹಾ 
ಸುಪಾಣಿಗಳ್‌ ಶಂಕರನಾ: ಗಿರಿಜಾಕ, ೧೦. ೫೬) 
ಸುಪಾತ್ರದಾನ - - [ಜೈನ] ಯೋಗ್ಯನಿಗೆ ನೀಡುವ ದಾನ 
(ಫಳಮುಂ ಸುಪಾತ್ರದಾನದ ಫಳಮೆ ದಲ್‌ ಉತ್ಕಷ್ಟಂ 
ಭೋಗಭೂಮಿಯೊಳಂ: ಆದಿಪು, ೧೦. ೧೦) 
ಸುಪುತ್ರಃ ಕುಲದೀಪಕಃ - ಒಳ್ಳೆಯ ಮಗನು ಕುಲವನ್ನು 
ಬೆಳಗುವವನು (ಅಲಘುತರ ಪ್ರಗುಣ ದಶಾಕಲಿತಂ 
ಜ್ಯೋತಿರ್ವಿಶೇಷದಿ೦ ಪರಹಿತಮಂ ವಿಲಸತ್ಕಾಂತಿ ಸುಪುತ್ರಃ 
ಕುಲದೀಪಕಃ ಎನಿಸಿ ದುರ್ಗಸಿಂಹಂ ನೆಗಟ್ಟಿಂ: ಪಂಚತಂತ್ರ. 
೪೮) 


(ಮಂದರಂ 
ತೀವಿದುದು 
ಧರಿತ್ರಿಯಂ: 


೫ 
2 


೫ 


೫ 


೫ 


ಪೋಗೆ: 


ಪುಷ್ಪಪಟ್ಟ - ರಾಜರೂ, ದೇವತೆಗಳೂ ಧರಿಸುವ ನಾನಾ 
ಬಗೆಯ ಕಿರೀಟಗಳಲ್ಲಿ ಒಂದು (ಆತ್ಮೀಯ 
ಸುಪುಷ್ಠಪಟ್ಟಮನೊಡಂಬಡೆ ತಾಳ್ದಿಯುಂ 
ಇಂತುದಾತ್ತನರಾಯಣನಾದ ದೇವನೆಮಗೀಗೆ ಅರಿಕೇಸರಿ 
ಸೌಖ್ಯಕೋಟಿಯಂ: ಪಂಪಭಾ, ೧. ೧) [ಡಿಎಲ್‌ಎನ್‌ 
ಅಂಗೀಕರಿಸಿರುವ ಪಾಠ; ಟಿ. ವಿ. ವೆಂಕಟಾಚಲಶಾಸ್ತಿ ಗಳು 
“ಸುಪುಷ್ಟ ಷ್ಟಿ' ಎಂಬ ಪಾಠವನ್ನು ಅಂಗೀಕರಿಸುತ್ತಾರೆ] 
ಸುಪ್ತ -. ಮಲಗಿದ (ಪಂಪಾ ಸರಸ್ಮೀರ ಸುಪ್ತೋತ್ಥ 
ವಿಹಂಗಧ್ವಾನವೀ ಪೊಣ್ಮುವುದು: ಕಾದಂಸಂ, ೮. ೬) 
ಪ್ರಪ್ರಲಾಪ ಕನವರಿಕೆ (ಧೂರ್ತವರ್ಗದ ಮದಪ್ರಲಾಪ 
ಸುಪ್ತಪ್ರಲಾಪಿತಂಗಳಿ೦ದ೦ .. .. ಮಂತ್ರಂ ಭೇದಕ್ಕೆ ಸಲ್ಲುಂ: 
ಪಂಚತಂತ್ರ, ೨೯೨ ವ) 
ನಿದ್ದೆ (ಸುಪ್ತಿಯೊಳ್‌ ಕನವರಿಸುತುಮಿರ್ಪ ಹರಿ ಗೋಪಿಗೆ 
ವಿಸ್ಮಯಮಂ ನೆಗಟ್ಟಿದಂ: ಜಗನ್ನಾವಿ, ೩. ೫೯) 
ಪ್ಟಲ್‌ - ಒಂದು ಬಗೆಯ ಭಕ್ಷ್ಯ. pe (ಅರಾತಿನಾಥರಡಗಂ 
ಸುಪ್ಪಲ್ಲೆ ಕೆನ್ನೆತ್ತರಂ ಕೆನೆಗೊಂಡಾಜಿದ ಪಳ್ಗೆ ದೊಂಡೆಗರುಳಂ 
ಕರ್ಬಿಂಗೆ ಲೆಕ್ಕಕ್ಕೆ ತಂದು: ಪಂಪಭಾ, ೧೨. ೧೬೦) [ಸುಪ್ಪು 
ಎಂಬುದು ಪೂರ್ವದಾವಿಡದಲ್ಲಿ ಉಪ್ಪು ಎಂಬರ್ಥದ್ದು ಆದಿ 
ಸಕಾರ ಲೋಪಗೊಂಡು ದಕ್ಷಿಣ ದ್ರಾನಿಡಭಾಷೆಗಳಲ್ಲಿ ಉಪ್ಪು 
ಎಂದಾಗುತ್ತದೆ; ಉತ್ತರ ದ್ರಾಂಡ ಭಾಷೆಗಳಲ್ಲಿ ಸುಪ್ಪು ಎಂಬ 


ಸುಪು 


೫ 


Ww 


ಪ್ಧಿ 
೨ 


Ww 


ರೂಪ ದೊರೆಯುತ್ತದೆ -. ಎ೦ಬ ಮಾಹಿತಿಯನ್ನು 
ಡಿಎಲ್‌ಎನ್‌ ಕೊಡುತ್ತಾರೆ - ದೀಪಿಕೆ: ಪು. ೪೯೦] 

ಸುಪ್ರತಿಷ್ಠ - [ಜೈನ] ಅರವತ್ತುಮೂರು ಇಂದ್ರಕ[ವಿಮಾನ?ಗಳಲ್ಲಿ 
ಒಂದು (ಚೆಂದ ಸುಪ್ರತಿಷ್ಠಮೆ೦ಂಬ ಕೂಟಾಷ್ಟಕ೦ಗಳೊಳ್‌ 
ರಮಿಯಿಸುವ ಎಣ್ಣರುಂ  ದಿಗಂಗನೆಯರಂ 
ನಾಭಿರಾಜಾಂಗನೆಗೆ ಮಣಿದರ್ಪಣಮಂ ಪಿಡಿಯಲುಂ: 
ಆದಿಪು, ೭. ೩ ವ) 

ಸುಪ್ರತಿಷ್ಠಕ - [ಜೈನ] ಮಂಗಳದವ್ಯಗಳ ಪಾತ್ರೆ (ಅದು 
ಅನಾದ್ಯನಿಧನಗುಣಯುತ೦ ಅದು ಅಕೃತ್ರಿಮಂ ಅದು 


ಮರುತ್ತಿಕಾವೇಷ್ಟಿತಂ ಅಂತದು ಸುಪ್ರತಿಷ್ಯಕೋಪಮಂ ಅದು 
ಜಿನಮಠದೊಳ್‌ ದಿ ದ್ವಿಸಪ್ತರಜ್ಜೂತ್ಶೇಧಂ: ಆದಿಷು, ೧. ೪೪) 
ಸುಪ್ರತೀಕ - ದಿಗ್ಗಜ (ಸುಪ್ರತೀಕ೦ ಉಜ್ಜ್ಯಲತರ ಪುಷ್ಟದಂತಂ 
ಅಮರೇಭಗತಂ: ಅಜಿತಪು, ೬. ೬೪); ಈಶಾನ್ಯ ದಿಗ್ಗಜದ 
ಹೆಸರು (ಬಲ್ಲಿಂ ಸದೃಶಂ ತಾಂ ಸಾರ್ವಭೌಮಕ್ಕೆ ಎಣೆ 
ಕಲಿತನದಿಂ ಸುಪ್ರತೀಕಕ್ಕೆ ಇಭೇಂದಂ: ತ್ರಿಷಷ್ಟಿಪು, ೨. ೫೫) 
ಸುಪ್ರತೀಕಪತಿ- [ಜೈನ] ಈಶಾನಕಲ್ಪದ ಒಡೆಯ (ಸಮೆಯಿಸಿದ 
ವಿಶಾಲಕ್ರೋಡಶಾಲೆಗಳಿನಿಸಿದ ಚೆಂಬೊನ್ನ ಕಲಶದ 
ಮಾಡಶಾಲೆಗಳುಮ೦ ನೋಡಿ ಪೊಗಟ್ಟು: ಶಾಂತಿಷು, ೩. 
೧೯ವ) 

ಸುಪ್ರಬುದ್ಧ - ಜೈನ] ಅರವತ್ತುಮೂರು ಇಂದ್ರಕ[ವಿಮಾನ]ಗಳಲ್ಲಿ 
ಒಂದು (ಸುಪ್ರಬುದ್ಧ ರುಂದ್ರವಿಮಳ ರುಚಿ ರುಚಿಕೋತ್ತರ 
ಚಂದ್ರ ಸುಪ್ರತಿಷ್ಠಮೆ೦ಬ ಕೂಟಾಷ್ಟಕ೦ಗಳೊಳ್‌ ರಮಿಯಿಸುವ 


ಎಣ್ಣರುಂ ದಿಗಂಗನೆಯರಂ ನಾಭಿರಾಜಾಂಗನೆಗೆ 
ಮಣಿದರ್ಪಣಮಂ ಪಿಡಿಯಲುಂ: ಆದಿಪು, ೭. ೩ ವ) 
ಸುಪ್ರಭ - [ಜೈನ] ಒಂದು ವಿಮಾನದ ಹೆಸರು (ಕಮಳಪ್ರಭೆಯುಂ 


ಸುಪ್ರಭವಿಮಾನದೊಳ ವಿಮಲಪ್ರಭನೆಂಬ ದೇವನಾದಳ್‌: 


ನೇಮಿನಾಪು, ೪. ೮ ವ) 


೧೧೧೨ 


ಸುಪ್ರಭೆ ದ ಒಳ್ಳೆಯ ಕಾಂತಿ (ಸುಪ್ರಭೆಯಿನೆಸೆವ 
ಮಣಿರಚನಾಪ್ಪಧಿತಮನುದ್ರಜೈನಗೇಹಮನಾ ವೈಶ್ಯಪ್ರಭು 


ಬಲವರೆ ಕಂಡಂ: ಕರ್ಣನೇಮಿ, ೪. ೭೮) 


ಸುಪ್ರಾಸುಕ - [ಜೈನ] ಜೀವಜಂತುಗಳಿಲ್ಲದೆ ಶುದ್ಧವಾಗಿರುವ 
(ಮಹಾಕಾಳದೊಳ್‌ ಸುಪ್ರಾಸುಕ ಪ್ರದೇಶಮಂ ಕಂಡು 
ಯೋಗಯೋಗ್ಯಪ್ರದೇಶಮಪ್ಪುದದೆಂದು ಏಕಾಗ್ರಚಿತ್ತದೊಳ್‌ 


ಏಕ ಪಾರ್ಶ್ವದೊಳ್‌ ಮೆಯ್ಯನಿಕ್ಕಿ ಸುಕುಮಾಚ, ೧೨. ೧೮ 
ವ) 
ಸುಪೀತಿ - [ಜೆ ಸೈನ] ಗರ್ಭಾನ್ವಯಕ್ರಿಯೆಗಳಲ್ಲಿ ಒಂದು, ಗರ್ಭಿಣಿಗೆ 
ಐದನೆಯ ತಿಂಗಳಲ್ಲಿ ಮಾಡುವ ಒಂದು ಸಂಸ್ಕಾರ (ಪ್ರೀತಿ 
ಸುಪ್ರೀತಿ ಧೃತಿ ಲಿಪಿಸಂಖ್ಯಾನಸಂಗ್ರಹ 
ಉಪನಯನಬ್ರತಚರ್ಯ . ಯೋಗತ್ಕಾಗಾಗನಿರ್ವೃತಿಯೆಂಬ 
ಅಯ್ವತ್ತುಮೂಜು ಗರ್ಭಾದಿರ್ವಾಣಪರ್ಯಂತ೦ಗಳಪ್ಪ 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 
ಫಲ ಸಮೃದ್ಧಿ (ಪಸವಿನೊಳ್‌ ಅನ್ನಮಂ ಸುಫಲದಲ್ಲಿ 
ಸುವರ್ಣಮಂ ಈವ ಯುದ್ಧದೊಳ್‌ ಕುಸಿಯದೆ 
ಸೂಜ್‌ಗೊಳ್ಳದೆ ರಣಕ್ಕೆ ಶುಚಿತ್ವಮಂ ಅಪ್ಪುಕೆಯ್ವ ಮಾನಸಿಕೆಯ 
ನಾಲ್ವರು೦ ನಮಗೆ ವಂದ್ಯರ್‌: ಗದಾಯು, ೪. ೬೦) 
ಸುಬ್ಬರಸೂಜಕಿ ಎಲ್ಲವನ್ನೂ ದೋಚುವುದು (ಮುಜಿದಿಕ್ಕಿ 
ಸುಬ್ಬರಸೂಖ್‌ಯಾಗೆ ಮಡಿವರ್ಗಮಂ ಗೋವಕ್ಕಳ್ಗೆ 
ಸೂಆ*ೆಗೊಟ್ಟಸಗವೊಟೌಯಂ ಪುಯ್ಯಲಿಡಿಸೆ: ನೇಮಿನಾಪು, 
೧೦. ೮೦ ವ) 
ಸುಭಗ - ಸುಂದರವಾದ (ಪುಟ್ಟಿದಂ .. . ಶೃಂಗಾರಕಾರಾಗೃಹಂ 
ಅತಿಸುಭಗಂ ರೂಪಕಂದರ್ಪದೇವಂ: ಲೀಲಾವತಿ, ೧. ೯೩); 
ಶ್ರೇಷ್ಟ; ಚೆಲುವ; ಪುಣ್ಯವಂತ (ಬರ್ದೆಯರ್‌ ಒಲವಿಂ 
ಬಯಸಿ ಬಂದೊಡಂ ಬಗೆಯದ ಸುಭಗನೈ ನೀಂ: 
ಲೀಲಾವತಿ, ೪. ೩೮) 
ಸುಭಗೆ - ಸೌಭಾಗ್ಯವತಿ (ಬಳೆದ ನಿತಂಬದೆ ಕಾಂಚೀಕಳಾಪಮಂ 
ಕಟ್ಟಲಣಮೆ ನೆಜ್‌ಯದು ಎಂದಗ್ಗಳಿಸಿ ಕುಳಿಕೆಗಳಿನೇಂ 
ಕಣೊಳಿಸಿದುದೋ ಸುಭಗೆಯಾದ ಸುದತಿಯ ಗರ್ಭಂ: 
ಪಂಪಭಾ, ೧. ೧೪೩) 
ಸುಮನಸ್‌ ಹೂ (ಸುಮನಸ್ಥಿತಿ ವಾಸನೆಬಡೆದಿರೆ ಸನ್ನುತ 
ಮಾಲೆಯನೆತ್ತುವಂತೆ ಮಾಲಾಕಾರಂ: ಧರ್ಮಮಧು, ೧. 
೪೫), ದೇವತೆ (ಸಮನಿಸಿದ ಅವಧಿಜ್ಞಾನದಿಂ 
ಅಮರ್ತ್ಯಪದವೀಶನಾದ ತೆಐನಣಿದು ಅರ್ಹತ್ವಮ 
ಕಮಳಮನರ್ಚಿಸಿ ಸುರಸುಮನಃುಲದಿಂದೆ ಸುಮನನಾದಂ 
ಸುಮನಂ: ಶಾಂತೀಶ್ವಪು, ೭. ೬೧) 
ಸುಮನಶ್ಚಾಪ - [ಸುಮನಸ್‌--ಚಾಪ] ಮನ್ನಥ (ಜನಿಯಿಸಿದಂ 
ರೂಪವಿಲಾಸದೆ ಸುಮನಶ್ಚಾಪಂ ತಾನೆನಿಸಿ 
ವಿಜಯಭದಕುಮಾರಂ: ಶಾಂತೀಶ್ವಷು, ೨. ೪೨) 


೫ 


ಸುಮನೋದಾಮ - ಹೂಹಾರ (ಜಳ ಗಂಧಾಕ್ಷತ ಪಾರಿಜಾತ 
ಸುಮನೋದಾಮಂ೦ಗಳಿ೦ ರಾಮಕೇವಳಿಯ೦ ಪೂಜಿಸಿ: 
ಪಂಪರಾ, ೧೬. ೭೫) 

ಸುಮನೋಬಾಣ - ಹೂಬಾಣ, ಮನ್ಮಥ (ಪುಳಿಂದಂ 
ಸುಮನೋಬಾಣಂ ತದ್ಭೂರಮಣನಂ ಒಲಿದಂತೆ 


ಗೋರಿಗೊಳಿಸುತ್ತಿರ್ಕುಂ: ಯಶೋಧಚ, ೨. ೯) 
ಸುಮನೋಬಾಣಕ್ರೀಡೆ ಕಾಮಕೇಳಿ (ಸುಮನೋಬಾಣಕ್ರೀಡೆಗೆ 
ಸುಮನೋಮಿಥುನಂಗಳೆಳಸಿ ರಮಿಯಿಪ ನಾನಾ 


ಸುಮನೋಲತಾಗೃಹಂಗಲ ಸುಮನಶಯ್ಕೆಗಳೊಪ್ಪುಗುಂ 
ಸೌಮನಸಂ: ಮಲ್ಲಿನಾಹು, ೧೨. ೬೧) 

ಸುಮನೋಮಂಜರಿ ಹೂಗೊಂಚಲು (ಭ್ರಮರಹಿತಂ 
ಹೃದ್ಯಂಸ್ಥೇರಮುಖಂ ಲೋಕೈಕಹಿತಕರಂ ಸುಕುಮಾರ೦ 
ಸಮನಿಸುಗೆ ಎಂದರ್ಚಿಸಿದಳ್‌ ಸುಮನೋಮಂಜರಿಯಿಂ ಆಕೆ 
ಸುಮನಸ್ಸುತನಂ: ಮಲ್ಲಿನಾಹು, ೪. ೨೮) 

ಸುಮನೋಮಾಲಿಕೆ - ಸುಮನೋದಾಮ (ಸದ್ಯಸ್ತನಾಖಂಡಳವನ 
ಸುಮನೋಮಾಲಿಕಾಲಂಬ ಲೀಲಾರ್ಚನೆಯಂ 
ಸರ್ವಜ್ಯಬಿಂಬಾವಳಿಗೆ ಪರಸಿದರ್‌ ಮಸ್ತಕನ್ಯಸ್ತಕಸ್ತರ್‌: ಆದಿಪು, 
೧೪. ೧೧೬) 

ಸುಮನೋವರ್ಷ - ಹೂಮಳೆ (ಕ್ಷಣದೊಳ್‌ ಸುಮನೋವರ್ಷಂ 


ಸುರಿದುದು ನಮೇರು ಮಂದಾರ ಪಾರಿಜಾತಪ್ರಭವಂ: 
ಪಾರ್ಶ್ವನಾಷು, ೫. ೮೮) 
ಸುಮನೋವಿಶಿಖ - ಸುಮನೋಬಾಣ (ಸುಮನೋವಿಶಿಖ 


ವಿಜಯನಂ ಸುಮನದಿಂದರ್ಚಿಸುವ ಭಕ್ತಿ ಮೆಯ್ಸೆರ್ಚಿ ಕರಂ 
ಸುಮನಸ್ಪಮಿತಿಯಂ ಆಯ್ವರ್‌ ಸುಮನಸ್ತಿಯರ್‌ ತದೀಯ 
ವಲ್ಲೀವನದೊಳ್‌: ಶಾಂತೀಶ್ನಷು, ೧೬. ೪೬) 


ಸುಮೇರುಮೇಖಳೆ — ಮೇರುಪರ್ವತದ ತಪ್ಪಲು 
(ನಮೇರುಭೂಜಮಂ ತಳೆದ ಸುಮೇರುಮೇಖಳೆ 
ಸುಧಾರಸಮಂ ತಳೆದೋಷಧೀಶನಿರ್ಮಳಕಳೆ ಎಂಬ 


ಲೀಲೆಯಿಂ ತಳೆದಳಿಳಾಧಿರಾಣ್ಮಹಿಳೆಯಂದು ಜಿನಾರ್ಭಕನಂ 
ಸ್ವಗರ್ಭದೊಳ್‌: ಚಂದ್ರಪ್ರಪು, ೧೨. ೨೮) 

ಸುಮೇಷು - [ಸುಮ--ಇಷು] ಹೂಬಾಣ (ಸುಮೇಷುಸೂತ್ರಧಾರಂ 
ತಳೆದಾಡಿಪೊಂದು ಪೊಸಸೂತ್ರದ ಪುತ್ರಿಕೆಯಂತಿರಾಡಿದರ್‌: 
ರಾಜಶೇವಿ, ೧೨. ೯೫) 

ಸುಮ್ಮಗೆ - ಮಾತಿಲ್ಲದೆ (ಅನೆಯ ನಕಾರಕ್ಕೆ ವಿಕಲ್ಪದಿ೦ ಗಕಾರಂ: 
ನೆಟ್ಟನೆ-ನೆಟ್ಟಗೆ ಸುಮ್ಮನೆ-ಸುಮ್ಮಗೆ ಕಮ್ಮನೆ-ಕಮ್ಮಗೆ ಬಿನ್ನನೆ- 
ಬಿನ್ನಗೆ: ಶಬ್ದಮದ, ೩೧೫ ಪ್ರ 

ಸುಮ್ಮಾನೆ -. ಸ೦ತೋಷಭರಿತೆ (ಅರಳೆಲೆಯ ತರಳೆಗೆ ಸೂಸಕದ 
ಸುಮ್ಮಾನೆಗೆ ಮಾಗಾಯ್ಗಳ ಮುಗ್ಗೆಗೆ: ಗಿರಿಜಾಕ, ೩. ೯೧ ವ) 

ಸುಯ್‌ - ಉಸಿರುಬಿಡು (ಪದಿನಾಜು ತಿಂಗಳಿಂದಂ ತುದಿಯೊಳ್‌ 
ಪದಿನೈದು ದಿವಸಮಾದೊಡೆ ಸುಯ್ದಂ: ಆದಿಪು, ೬. ೪೩); 
ಉಸಿರು (ಸುಯ್‌ ಕಂದಿಸಿದ ಅಧರಕ್ಕೆ ಸುಧಾಬಿಂದುಗಳಂ 
ತಳಿಯೆ ದಂತಕಾಂತಿ ಪ್ರಸರಂ: ಯಶೋಧಚ, ೩. ೮); 
ನಿಟ್ಟುಸಿರುಬಿಡು (ಕೂರದದನಿಂ ಒಡ್ಡಿದಂ ಪಗೆಗೆ 
ಸಂತಸಮಾಗಿರೆ ಮರಿ ಸುಯ್ಗುಮೇ: ಪಂಪಭಾ, ೩. ೪) 

ಸುಯಿಧಾನ - ಎಡೆ, ಮೀಸಲು (ಲಿಂಗಕ್ಕೆ ಸುಯಿಧಾನವಪ್ಪ 
ಅಗ್ರವಣಿಯಾಗಲ್ಪೇಳ್ಳೆಂದು: ತ್ರಿಷಷ್ಟಿಷು, ೩೧. ೪ ವ) 

ಸುಯ್ದಾನ - ಕಾವಲು (ಆಂ ನೆರೆಯೂರ್ಗೆ ಪೋಗಿ ಬಂದಪೆಂ 
ನೀಂ ಮನೆಯಂ ಸುಯ್ದಾನಂ ಮಾಡಿಕೊಂಡಿರು: ಪಂಚತಂತ್ರ, 
೨೧೯ ವ) 

ಸುಯ್ಯತಾಣ - ಕಸೂತಿ ಮಾಡಿದ ಬಟ್ಟೆ (ಬಳಿದೋರಣಮಾಯ್ತು 
ಹಾರದ ಪಚ್ಚಿಸಾರದ ಮಾಲೆ ಸೌಧಾಳಿಯೊಳ್ಗುಡಿಯಾಯ್ತು 
ಜೇನದ ಸುಯ್ಯತಾಣದ ಪಟ್ಟಿ ಹರ್ಮ್ಯಾಳಿದಪ್ಪದೆ 
ರಯ್ಯಮಾಯ್ತೆಸೆವ ಆಟಪಾಟದ ಗೀತಿ ಶಿ ಡ್‌ 
ತತ್ಪುರಮಧ್ಯದೊಳ್‌: ಪಂಪಭಾ, ೪. ೧೫) 

ಸುಯ್ಯಾಣ - ಸುಯ್ಯತಾಣ (ಕಂಬಂಗಳೊಳೆಲ್ಲಂ ಸುಯ್ಯಾಣದ 
ಚಿನ್ನದ ಪಟೆಯ ಸಕಳವಟ್ಟೆಗಳಂ ಸುತ್ತಿಸಿ: ಪಂಪಭಾ, ೩. ೪೦ 
ವ) 


೧೧೧೩ 


ಸುಯ್ದೆಂಕೆ - ನಿಟ್ಟುಸಿರಿನ ಬಿಸಿಪು (ವಿರಹಾವರ್ಸತೆಯನಪ್ಪುಕೆಯ್ದು 
ಪಿರಿದುಂ ಸುಯ್ವೆಂಕೆಯಿಂ ಪಂಕಜೋತ್ಕರಮಂ ಕಂದಿಸುತುಂ: 
ಕುಸುಮಾಕಾ, ೧೦. ೪) 

- ದೇವತೆ (ಸುರ ದನುಜ ಭುಜಗ ವಿದ್ಯಾಧರ ನರ 
ಸಂಕುಲದೊಳ್‌ ಆರನಾದೊಡ೦ ಏನೋ ಗರಮುಟ್ಟೆ ಕೊಲ್ಲುಂ 
ಇದು ನಿಜವಿರೋಧಿಯಂ ಧುರದೊಳ್‌ ಎಂದು ಶಕ್ತಿಯನಿತ್ತಂ: 
ಪಂಪಭಾ, ೧. ೧೦೩) 
ಸುರಕರಿ ಐರಾವತ (ಸುರಕರಿ ನೀರಾಟದೊಳ್‌ 

ಅಂಬರಗಂಗೆಯೊಳ್‌ ಒಕ್ಕಲಿಕ್ಕಿ ಕಿತ್ತೀಡಾಡಲ್‌: ತ್ರಿಷಷ್ಟಿಪು, ೯. 

೨೧) 
ಸುರಕಾಂತಾ - - ದೇವತಾಸ್ತ್ರೀ (ಸುರಕಾಂತಾನೃತ್ಯಮೆತ್ತಂ 

ಪಸರಿಸಿರೆ ನಭೋಭಾಗದೊಳ್‌ ದೇವತೂರ್ಯಸ್ತರಂ 

ಆಶಾಚಕ್ರದೊಳ್‌ ಬಳ್ಳಳಬಳೆದಿರೆ: ಆದಿಷು, ೮. ೬೭) 
ಸುರಕಾಮಿನಿ ದೇವತಾಸ್ತೀ (ಆ ಮಧುರಾಕಾರ 

ಲತಾಕೋಮಳೆ ತನಗಾಗಳ್‌ ಆಯುರಂತಂ ಬರೆ 

ಸೌದಾಮಿನಿವೊಲ್‌ ಭೋಂಕೆನೆ ಸುರಕಾಮಿನಿ ರಂಗದೊಳ್‌ 

ಅದೃಶ್ಯೆಯಪ್ಪುದುಂ: ಆದಿಷು, ೯. ೪೧) 
ಸುರಕಾಯಸಿತಿ - ದೇವತೆಯ ದೇಹವನ್ನು ಪಡೆದ ಸ್ಥಿತಿ 

(ಸುರಕಾಯಸ್ಥಿತಿ ಸಮನಿಸುತಿರೆ ಪರಕಾಯಪ್ರವೇಶ೦ ಏವುದು 

ಎಂಬಂತಿರೆ ಪಕ್ಷಿ ಶರೀರದಿನವತರಿಸಿ ಸುರ೦ ತನಗೆ ಮೊಲ್ಸ್‌ 

ಪೊಡೆವಡೆ: ಶಾಂತಿಪು, ೯. ೯೨) 
ಸುರಕುಜ - - ದೇವತೆಗಳ ಮರ, ಕಲ್ಪವೃಕ್ಷ (ಸುರಕುಜದ 

ನೆಟಲೊಳಂಗಣದೊಳೇನುಮಲಪಿಲ್ಲದೆ ಕಟ್ಟಿರೆ ಕಾಮಧೇನು: 

ಪಂಪಭಾ, ೪. ೧೦) 
ಸುರಖ - ಕಳ್ಳತನವನ್ನು ಪತ್ತೆಮಾಡುವ ಕಲೆ (ಕಳ್ಳರನಾರಯ್ವ 

ತೆಅನಂ ಪೇಟ್ವ ಸುರಖಮೆಂಬ ಓದ೦ ಕಲ್ತೊಂ ಆನುಂ 

ಕಳ್ಳುಪಾಯಮಂ ಪೇಟ್ವ ಕರಪಟಶಾಸ್ತ್ರಮಂ ಕಲ್ತೆಂ: ವಡ್ಡಾರಾ, 

ಪು ೧೨೮, ಸಾ ೨೫) 
ಸುರಗಿ - [ಸುರಿಕಾ] ಸಣ್ಣ ಕತ್ತಿ (ತೊಟ್ಟ ಎಕ್ಕವಡಂ ಮರವಿಲ್‌ 

ಕಟ್ಟಿದ ಪಣೆಕಟ್ಟು ಬೇಂಟೆವಣೆ ದೊರೆಯೊಳ್‌ ಒಡಂಬಟ್ಟ 

ಅಸಿಯ ಸುರಗಿ ದಳಿವದ ತೊಟ್ಟ ಅಂಗಿಗೆ ತನ್ನೊಳ್‌ ಅಮರೆ 
ಬೇಂಟೆಯನೊರ್ವಂ; ಪಂಪಭಾ, ೫. ೩೬), ಒಂದು ಹೂ 

(ಸುರಗಿ ಮಲ್ಲಿಗೆ ಜಾಜಿ ಸಂಪಿಗೆ ಮೊಲ್ಲೆ ಕೇದಗೆ ಸಂದ 

ಪಾದರಿಯ ಪೂಗಳನಾವಗಮ ನೆಜ್‌ಸೂಖ್‌ಗೊಂಡು: 

ಧರ್ಮಾಮೃ, ೨. ೧೬) 
ಸುರಗುರು - - ದೇವತೆಗಳ ಗುರು, ಬೃಹಸ್ಪತಿ (ಫಳದಿಂ 

ಕಲದುಮಮಂ ಜಳದಿಂ  ಜಳನಿಧಿಯಂ  ಉಕ್ತಿಯಿಂ 

ಸುರಗುರುವಂ ಬೆಳಗಿಂ ದಿನಪನಂ ಅರ್ಜಿಪ ಚಳಮತಿಗಳ 

ತೆಆನನಾಮುಮನುಕರಿಸಿರೆವೇ: ಆದಿಪು, ೧೪. ೧೧) 
ಸುರಗೆವೆಕ್ಕಣ - ಪೆಕ್ಕಣ ಎಂಬ ನೃತ್ಯದ ಒಂದು ಪ್ರಭೇದ 

(ಪೊಸತೆನಿಪ ಸುರಗೆವೆಕ್ಕಣ೦ ಎಸೆದಿರೆ ಕಡುವೊಸತು 

ಬಣ್ಣರಸಂ ಎಸೆದಿರೆ ನಿಪ್ಲೊಸತೆನಿಪ ದೇಸೆ ಮಾಸಜಂ ಎಸೆದಿರೆ 

ಸಭೆ ಮೆಚ್ಚಿ ಪೊಚ್ಚಪೊಸತಾಯ್ತು ರಸಂ: ಅಜಿತಪು, ೫. ೩೩) 
ಸುರಗೋಪ - ಮಿಂಚುಹುಳು (ಸುರಿತ ತಟಿತ್‌ ಪ್ರಭಾಪ್ರತತಿ 

ಕಟ್ಟಲೆಯಂ ಸುರಗೋಪಕಾಂತಿ 'ಪಾಂಡುರತೆಯಂ 

ವಿರಹಿಜನಕ್ಕೆ ಮಾಡಿದುದು: ಕಾದಂಬ, ೯. ೯೭) 
ಸುರಚಾಪ ಕಾಮನ ಬಿಲ್ಲು (ಕರ್ಬುರಘನಕಾಂತಿಕಾಂತ 

ಕಬರೀಭರೆ  ಮಾರುತಯಾನಯಾನೆ ಭಾಸುರ ಸುರಚಾಪ 


ಸುರ 


ಚಿತ್ರವಸನಾವೃತೆ ನೀರದಲಕ್ಷಿ ರಾಜಿಪಳ್‌: ಶಾಂತೀಶ್ವಪು, ೧೨. 
೫೧) 

ಸುರಜ್ಯೇಷ್ಟ - ದೇವತೆಗಳ ಹಿರಿಯ, ಬ್ರಹ್ಮ (ಶ್ರೀ ಜಗನ್ನಾಥವಿಜಯ 
ಮಹಾಪ್ರಬಂಧದೊಳ್‌ ಸುರಜ್ಯೇಷ್ಟವಿಜ್ಞಾಪನಾಕರ್ಣನ 
ವರ್ಣನಂ: ಜಗನ್ನಾವಿ, ೧. ೮೦ ಆಶ್ವಾಸಾಂತ್ಯ ಗದ್ಯ) 

ಸುರತ - ರತಿಸುಖ (ಅಂತಾ ಬಾಲೆ ಕಾಯ್ದ ಪುಡಿಯೊಳಗೆ 
ಬಿಸುಟ್ಟ ಎಳವಾಳಿಯಂತೆ ಸುರತ ಮಕರಧ್ವಜನೊಳಾದ 
ಬೇಟದೊಳ್‌ ಮಮ್ಮಲ ಮಖುಗುತಿರ್ದಳ್‌: ಪಂಪಭಾ, ೫. 
೧೮: 

ಸುರತನಿಧಾನಿ - ರತಿಸುಖಕ್ಕೆ ನಿಧಿಯಾದವಳು (ಸ್ನಾನಾರ್ಥಂ 
ಒಂದು ಕಳಶಮ೦ ನಿಯಮನಿಧಾನಂ ಎಲಲೆ ಪಿಡಿದು 
ಅಮಳಿನ ಗಂಗಾನದಿಗೆ ವಂದು ಸುರತನಿಧಾನಿ 
ಅಮರೇಂದ್ರಗಣಿಕೆಯಂ ಮುನಿ ಕಂಡಂ: ಪಂಪಭಾ, ೨. ೪೧) 

ಸುರತಭವನ - - ಮಲಗುವ ಮನೆ (ಮತ್ತಮೊರ್ಮೆ 
ಮಣಿಮಯ ಸುರತಭವನದೊಳಗೆ ನಿರ್ಭರ ಪ್ರಣಯಕಲಹ 
ಕಲುಷಪರವಶೆಯಾಗಿ: ಆದಿಪು, ೪. ೧೦) 

ಸುರತಮಂದಿರ - - ಮಲಗುವ ಮನೆ (ಅವರ ಸುಯ್ಗಳ 
ಗಾಳಿಯೊಳೊಯ್ಯನಳ್ಳಾಡುವುದಾಯ್ತು ತತ್ನುರತಮಂದಿರದ 
ಉಜ್ಜವಳ ದೀಪಿಕಾಂಕುಂರಂ: ಪಂಪಭಾ, ೩. ೮೩) 


ಸುರತಮಕರದ್ದಜ - - ರತಿಸುಖಕ್ಕೆ ಮನ್ಮಥನಾಗಿರುವವನು 
(ಪರವನಿತೆಯರೆರ್ದೆಗೆ ಕೊಂಕಿಲ್ಲದೆಯುಂ ಸೊಗಯಿಸುವ 
ಸುರತಮಕರದ್ದಜನ ಪುರ್ವಗಳ್‌ ಕಾಮದೇವನ 


ವಿಜಯವೈಜಯಂತಿಗಾಳದುವು: ಪಂಪಭಾ, ೨. ೩೯ ವ) 
[ಇದು ಅರಿಕೇಸರಿಯ ಬಿರುದು] 

ಸುರತರಂಗಿಣಿ -. ದೇವನದಿ (ಸುರತರಂಗಿಣಿ ಎಂಬಂತಿರೆ 
ಜಿನಶಿಶುಸವನದ ಪಾಲ್ವರಿ ಎಸೆದುದು ಸುತ್ತಿ ಸುರಿದ 
ಸರಭಸದಿಂದಂ: ಶಾಂತೀಶ್ವಪು, ೧೪. ೧೩೬) 

ಸುರತರಸ - ವೀರ್ಯ, ಮದನಜಲ (ರಥಾಂಗಮೊಂದಿತಾ 
ಸುರತರಸ ಬಿಂದುದ್ದಯಂ ಪಳಂಚಿದ ತೆಜದಿಂ: ಕುಸುಮಾಕಾ, 
೬. ೪೩) 

ಸುರತರು ಸುರಕುಜ (ಪರಿಣತ ಸುರತರುವ೦ ಪೋಲ್ತು 
ಸೊಗಯಿಸಿರ್ದ೦ ಮುನಿಪಂ: ಕಾದಂಬ, ೧. ೨೦೧) 

ಸುರತಸುಖ ಸಂಭೋಗಸುಖ (ಇತ್ತಲ್‌ ತಂತುವಯಿಕೆ 
ಜಾರನೊಳ್‌ ನೆರೆದು ಸುರತಸುಖಮಂ 
ಅನುಭವಿಸುತ್ತಿರ್ಪನ್ನೆಗಂ: ಪಂಚತಂತ್ರ, ೧೩೧ ವ) 

ಸುರತಾಲಯ - ಸಂಭೋಗದ ಸ್ಥಳ, ಮಲಗುವ ಮನೆ (ಎಸೆವ 
ಪವಡಿಸುವ ಮನೆ ಚಿತ್ರಸಾಲೆ ಸುರತಾಲಯ ಮಹೀಗೃಹಂ 


ಆರೋಗಿಸುವ ಮನೆ ಮಂಡಪಂ ಗುಣಣಸಾಲೆ 
ಎಂಬಿನಿತುಮಂ ಗೃಹಾಂಗಂ ಕುಡುಗುಂ: ಶಾಂತಿಷಪು, ೬. 
೧೧೬) 

ಸುರತಾವಸಾನ - ರತಿಕ್ರೀಡೆಯ ಕೊನೆ (ಕೂಡಿದ ಕೂಟದಿಂದ 
ಒಲಿಸಿದ ಇರ್ವರುಮಂ ಸಮಪಾತವಾರಿಯಿ೦ ಕೋಡೆ 
ಸರಾಗದೊಳ್‌ ಮುಖುಗಿ ಮೂಡೆ ಮೃಗಾಂಕಕರಂ 


ಪಯೋರಸಂ ತೀಡುವ ತಂಬೆಲರ್‌ ಮನದೊಳ್‌ ಉರ್ಕೆಗಳ೦ 
ಸುರತಾವಸಾನದೊಳ್‌ ಮಾಡೆ ರತಕ್ಕೆ ಮತ್ತೆ ಬಗೆದಂದುದು 
ದಂಪತಿ ಸೌಧಕೂಟದೊಳ್‌: ಶಾಂತಿಪು, ೮. ೧೦೦) 
ಸುರತಾಸಕ್ತ - ಸಂಭೋಗದಲ್ಲಿ ತೊಡಗಿರುವವನು (ಸುರತಾಸಕ್ತನಂ 
ಅನ್ಯಕಾರ್ಯಪರನ೦ ನಿದ್ರಾಳುವಂ.. .. ಕುಕ್ಕುಟ ಮಲ್ಲ ಮೇಷ 


೧೧೧೪ 


ಮಹಿಷೇಭದ್ವಂದ್ವಯುದ್ಧಕ್ತಿಯಾ ಪರನಂ ಭೂಪನಂ ಎಯ್ದಿ 
ಬಿನ್ನವಿಸಬೇಡ: ಪಂಚತಂತ್ರ, ೮೩) 

ಸುರತೂರ್ಯ - ದೇವದುಂದುಭಿ (ಸುರತೂರ್ಯಂ ತೂರ್ಯಂ 
ಸುರತರು ಕುಸುಮಾಸಾರಂ ಅರ್ಫ್ಯಂ: ಪಾರ್ಶ್ವನಾಪು, ೧೬. 
೮೦) 

ಸುರತೋತ್ಪತ್ತಿಸ್ಥಾನ - 
ಸಾರಸರ್ವಸ್ವಮೆನಿಸಲಿದು 
ಆದಿಪು, ೪. ೩೦ ರಗಳೆ) 

ಸುರತೋತ್ಸವ - - ರತಿಕ್ರೀಡೆ (ರತದೊಳಗಗ್ಗಳಂ ಮುಖರತಂ 
ಸುರತೋತ್ಸವಕೆಂದು ಕಾಮಿನೀಪ್ರತತಿಗೆ. ತೋರ್ಪವೋಲ್‌ 
ಮಧುರಸೀತ್ಶತನಾದದೊಳ್‌ ಉಣ್ಣಿ ಪೊಣ್ಮಿ: ಆದಿಷು, ೧೧. 
೯೯) 

ಸುರತ್ವ - ದೇವತೆಯ ಸ್ಥಿತಿ (ಇರುಳುಂ ಪಗಲುಂ ಜಾನಿಸಿ 
ಸುರತ್ವಮಂ ಕೊಟ್ಟು: ಶಾಂತಿಷು, ೪. ೬೯) 

ಸುರದಾರಕ - ದೇವಬಾಲಕ (ಶ್ರೀಪತಿ ಸುರದಾರಕರೊಡನೆ 
ಆಪೊತ್ತುಂ ನೆರೆದು ರತ್ನಧೂಳೀಪಟಲವ್ಯಾಪಿತತನು 
ಮೃದುಮುಗ್ಧಾಳಾಪಂ ಬಳೆದಂ ಸರಸ್ವತೀಮಣಿಹಾರಂ: 
ಆದಿಹು, ೮. ೧) 

ಸುರದಿಕ್ಕಾಮಿನಿ - ಪೂರ್ವದಿಕ್ಕು ಎಂಬ ಹೆಣ್ಣು (ಸುರದಿಕ್ಕಾಮಿನಿ 
ಪೊಯ್ಯೆ ಮೇಗೊಗೆದ ಶೋಣಂ ಕಂದುಕಂ ತಾನಿದೆಂಬರ 
ಮಾತಿರ್ಕೆ: ಚಂದ್ರಪ್ರಪು, ೮. ೧೦೪) 

ಸುರದೀರ್ಫಿಕೆ ದೇವನದಿ  (ಸುರದೀರ್ಫಿಕೆ ಮಂದಾಕಿನಿ 
ಸುರನದಿ ವಿಷ್ಣುಪದಿ ಗಂಗೆ ಜಾಹ್ನವಿಯಕ್ಕುಂ: ಅಭಿಧಾವ, ೧. 
೧. ೫೬) 

ಸುರದುಂದುಭಿ - [ಜೈನ] ಅಷ್ಟಮಹಾಪ್ರತಿಹಾರ್ಯಗಳಲ್ಲಿ ಒಂದು, 
ದೇವದುಂದುಭಿ (ಪ್ರಕಟಯಶೋದುಂದುಭಿ ಸಿಂಹಾಸನ 
ಸುರದುಂದುಭಿಪತಿಚರಣ ಕಮಲಭ್ಭಂಗಂ ಪಂಪಂ: ಆದಿಪು, 
೧. ೩೩); ದೇವಲೋಕದ ಭೇರಿ (ಉದಯಿಸುವುದುಂ 
ಅಮೃತಾಂಶುವಿನ ಉದಯದೊಳ್‌ ಅಂಭೋಧಿವೇಲೆ 
ಭೋರ್ಗರೆವವೊಲ್‌ ಒರ್ಮೊದಲೆಸೆದುವು ಘನಪಥದೊಳ್‌ 
ತ್ರಿದಶಕರಾಹತಿಯಿನೊಡನೆ ಸುರದುಂದುಭಿಗಳ್‌: ಪಂಪಭಾ, 
೧. ೧೪೬) 

ಸುರಧನು - - ಇಂದನ ಬಿಲ್ಲು. ಕಾಮನಬಿಲ್ಲು (ನೆನೆವ ಮನಂ 
ಪೆಣಗುಳಿದತ್ತೆನೆ ಬೆಳಗುವ ರತ್ನದೀಪ್ತಿ ಸುರಧನು ನೆಗೆದತ್ತೆನೆ 
ನೆಯ್ದಿಲ್ಗೊಳನಲರ್ದತ್ತೆನೆ ಕಣ್ಗಳ ಬಳಗ೦ ಆಗಳ್‌ ಇಂದ್ರಂ 
ಬಂದಂ: ಪಂಪಭಾ, ೧೩೮) 

ಸುರನಂದನ - - ನ೦ದನೋದ್ಯಾನ (ಸುರನ೦ದನದಿ೦ ಪೊದಳ್ಬ 
ಬಲ್ಕುಗುಳ್ಗಳ ತಂದಲಂದು ಕವಿತಂದುದು: ಪಂಪಭಾ, ೧೪. 
೧೯) 

ಸುರನದಿ - - ದೇವನದಿಯಾದ ಗಂಗೆ (ಸುರನದಿಯ ನೀರೊಳ್‌ 
ಮಿಂದು ಇನನ೦ ನೋಡಿ ನಿನ್ನ ದೊರೆಯನೆ ಮಗನಕ್ಕೆ 
ಎ೦ದಾಹ್ಹಾನಂಗೆಯ್ಯಲೊಡಂ ದಲ್‌ ಧರೆಗಿಟೆದನಂದು 
ದಶಶತಕಿರಣಂ: ಪಂಪಭಾ, ೧. ೯೧) 

ಸುರನದೀಜ - - ಗಂಗೆಯ ಮಗ, ಭೀಷ್ಮ (ಕುರುಬಲಮೆಂಬುದು 
ಈ ಸುರನದೀಜನ ತೋಳ್ಪಲಂ ಎಂಬ 
ವಜ್ರಪ೦ಜರದೊಳಗಿರ್ದು ಬಟ್ಟಪುದು: ಪಂಪಭಾ, ೧೧. ೩೭) 

ಸುರನದೀನಂದನ - ಭೀಷ್ಮ (ಕಾಲ ಸೊಪ್ಪುಳಂ ಆಲಿಸಿ 
ಸುರನದೀನಂದನಂ ಪೇಟೆ೦ ಬಂದರಾರ್‌ ಎಂದು ಅನೇಕವ್ರಣ 


- ಕಾಮದ ಹುಟ್ಟಿನ ನೆಲೆ (ಮದನನ 
ಸಕಳವಿಳಾಸನಿವಾಸಮೆನಿಸಲಿದು: 


ವೇದನಾ ಪರವಶಶರೀರ೦ ಬೆಸಗೊಳ್ಳುದುಂ: ಪಂಪಭಾ, ೧೩. 
೬೩ ವ) 

ಸುರಪತಿ - ದೇವತೆಗಳ ಒಡೆಯ, ಇಂದ್ರ ಅದಜ 
ವಿಶಾಳತೆವೆತ್ತಿರ್ಪ ತತ್ವಥಮಶಾಳದೊಳಗ್ರ ಸುರಪತಿ ಪಿತೃಪತಿ 


ಶರಧಿಪತಿ ಧನದಪತೆಗಳ ಕೇಳೀವಿಲಾಸ ಶೋಜಿತಂಗಳಪ್ಪ 


ನಾಲ್ಕುಂ ದೆಸೆಗಳ ಮಣಿರತ್ನ ಹರ್ಮ್ಯಂಗಳುಮಂ: 
ಶಾಂತೀಶ್ವ್ಚಪು, ೧೬. ೩೧ ವ); ರತ್ತಪಕ್ಕ (ಸುರಪತಿಯ 
ಬೆಳ್ಳಡಿಯ ರಥಚರಣದ ಪಾವಕನ . ಪೆಸರ ಖಗಕುಳಂ 
ಕರಮೆಸೆ ಗುಂ: ರಾಜಶೇವಿ, ೫. ೬೦) 

ಸುರಪತಿಧನು - - ಕಾಮನ ಬಿಲ್ಲು (ವಿರಚಿತೋದ್ದಾಮ 
ಸುರಪತಿಧನುಬ್ರಾತಮಂ 
ರತ್ನಸಂಘಾತಮಂ: ಆದಿಷು, ೭. ೨೭ ರಗಳೆ) 

ಸುರಭಿ - ಕಾಮಧೇನು (ದಿವಿಜತತಿ ಬಯ್ತ ಕೈದುವಂ 
ಅವಸರದೊಳ್‌ ಬೇಡೆ ಸುರಭಿಯಿಂ ನಕ್ಕಿಸೆ K 
ಕಯ್ದುವಾದುವಾ ಗೊರವನೆಲ್ವು: ಸಮಯಪ, ೧೦. ೧೪೨); 
ಹಸು (ಸುರಭಿಗಳ ಮೊಲೆಗಳನುಣ್ಣ ಅವಜ ಮಜೆಗಳಂ 
ಹೋಗೆ ನೂಂಕಿ ಕೂಂಕಿ 
ಕಿಶೋರಕೇಸರಿಗಳುಮಂ: ಪಂಪಭಾ, ೧. ೧೧೫ ವ); 
ಸುವಾಸನೆ (ಜಳರುಹನಾಭನ ನಾಭಿಯ ಜಳಬುದ್ದುದದೊಳಗೆ 
ಸುರಭಿಪರಿಮಳಮಿಳಿತ ಉಲ್ಲುಳಿತ ಅಳಿ ಜಲಜಮಾಯ್ತು ಆ 
ಜಳಜದೊಳಗೆ ಒಗೆದಂ ಹಿರಣ್ಯಗರ್ಭಂ: ಪಂಪಭಾ, ೧. 
೫೯); ವಸಂತ (ಸುರಭಿ ವಸಂತಕ್ಕಾಖ್ಯಾಂತರಂ: ಅಭಿಧಾವ, 
EC 

ಸುರಭಿಪಯ - ಅಮೃತ (ಆಗಳಾ ರಾಜಶೇಖರಂ 
ಕಲ್ಲತರುಸಸ್ಯದಂತೆ ಸುರಭಿಪಯದೊಳ್‌ ಮುಳುಂಗಿ 
ಶಿವಪ್ರಭವಮಂ ಪಡೆದು: ರಾಜಶೇವಿ, ೧೦. ೫೭ ವ) 

ಸುರಭಿಲಾಲೆ - ಗಂಧೋದಕದ ಧಾರೆ (ಸುರಿವ ಮಧುದ್ರವ೦ 
ಸುರಭಿಲಾಲೆಗಳಂತೆ . .. ಇರೆ . . ಲತೆಯಂ ಲಲಿತಾಂಗಿ 
ನೋಡಿದಳ್‌: ಲೀಲಾವತಿ, ೭. ೩೫) 


ಸುರಭಿಶರ - ಮನ್ಮಥ (ಅವರ್ಗಳ ಬೇಂಟಮಂ ಇರುಳ್‌ ಇಂದು 
ಪಗಲ್‌ ವಸಂತಂ ಇರುಳುಂ ಪಗಲುಂ ಸುರಭಿಶರಂ ... .. 
ಬಿಡದೋಲಗಿಪರ್‌: ಯಶೋಧಚ, ೨. ೪) 

ಸುರಭಿಸಮಯ - ವಸಂತಕಾಲ (ಸುರಭಿಸಮಯೋಚಿತ 
ಕುಸುಮಾಪಚಯಪ್ರಕಾರಮಲ್ತು .. ಎಂದು ಮಕರಂದಂ 
ಭಾವಿಸುತ್ತುಂ: ಲೀಲಾವತಿ, ೧೧. ೫ ವ) 

ಸುರಭೂಜ - ಕಲ್ಪವೃಕ್ಷ (ಅದು ಸುರಭೂಜವಲ್ಕಲವಸನದ್ದಯಂ 
ಅಂತದು ದಂಡಂ... .. ಎಂದು... .. ನೋಡಿದಂ: ಕಾದಂಬ, 
೪. ೬೫) 

ಸುರಭೂಧರ - ಮೇರುಪರ್ವತ (ಸುರಭೂಧರಮಂ ಬೆಳ್ಳಿಯ 
ಗಿರಿಗಳ್‌ ಬಳಸಿರ್ದುವೆನಿಸಿ ಚೆಂಬೊನ್ನ ರಥೋತ್ಕರಮಂ 
ಸುತ್ತಿರ್ದವು ಕರಮೊಪ್ಪಿರೆ ಖಚರರಾಜರೆಸೆವ ವಿಮಾನಂ: 
ಧರ್ಮಾಮೃ, ೮. ೧೩೮) 

ಸುರಭೂರುಹ - ಕಲ್ಪವೃಕ್ಷ (ಸುರಭೂರುಹದ ಅಗೆಯನಿಡಲ್‌ 
ಪರಿಜನದಭಿಜನದ ಗೇಹದೊಳ್‌ ಬಯಸಿದಳ್‌ ಆ 
ಸರಸಿಜವಾಣಿ ಗರ್ಭಸ್ಥನ ಪರಮೌದಾರ್ಯ ಪಭಾವಮಂ 
ಪ್ರಕಟಿಪವೊಳ್‌: ಮಲ್ಲಿನಾಷು, ೪. ೬೯) 

ಸುರಮಂತ್ರಿ - ದೇವತೆಗಳ ಮಂತ್ರಿ (ಪಡೆದ ಧನಕ್ಕೆ ಲೆಕ್ಕಮಿಡಲ್‌ 
ಇಂದನಗಂ ಬಳಪ೦ ಧರಾತಳಂ ಕಡಿತ೦ ಅಹೀಶ್ವರಂ ತಗುಳೆ 


ಸುರುಚಿರಾಂಶೂಲ್ಲಸತ್‌ 


ಮೊಲೆಗಳನುಣ್ಣ 


ಬಾಚಿಸುವೊ೦ ಸುರಮಂತ್ರಿ ಕೂಡುವೊಂ: ಶಾಂತಿಷು, ೯. 
೧೪೭) 

ಸುರಮಾರ್ಗ - ದೇವತೆಗಳ ದಾರಿ, ಆಕಾಶ (ಸುರನದಿಯಲ್ಲಿ 
ಮಿಂದು ಸುರಮಾರ್ಗಕಚೌಘಮನೆಯ್ದೆ ಬಿರ್ಚಿ 
ಧರಣಿಪಕೀರ್ತಿಕಾಂತೆ . .. ನೆಂದು ನಿಟ್ಟಿಪಳ್‌: 
ರಾಜಶೇವಿ, ೩. ೫) 

ಸುರಮಿಥುನ - ದೇವದಂಪತಿ (ಸುರಮಿಥುನ೦ ಸುರದ್ರುಮದ 
ತಣ್ಣೇಟಲೊಳ್‌ ಖಚರದ್ವಯಂ ಮನೋಹರಮಣಿಕೂಟದೊಳ್‌ 
.. ನಲಿದು: ಮಲ್ಲಿನಾಹು, ೧೦. ೭೨) 


ಸುರಯಿ - ಪುನ್ನಾಗ, ಸುರಗಿ ಗಿಡ (ಸುರಯಿಯೊಳ್ಳಿಳಿ 
ಮಗುಟ್ಟರಗಿಳಿ ಬಿರಯಿಗೆ ಮೊರೆವಂತೆ: ಆದಿಪು, ೮. ೧೦೦) 

ಸುರಯೋಷಿತ್‌ -  ದೇವಸ್ತೀ (ಭೀಷಣರಮಣೀಯತೆ 
ಸುರಯೋಷಿತ್‌ ನಿಕರಕ್ಕೆ ಕಲ್ತ ಬಾಳಿಂ 


ಭೂಷಾವೇಷದಿನಮರ್ದತ್ತೆನೆ: ಆದಿಪು, ೭. ೧೩) 

ಸುರವಕ್ತ - ಅಗ್ನಿ (ಸುರವಕ್ತಪಾವನ ಸದಾಚಾರಂ .. . ಮದನಂ 
ಪೆಟ್ಟಿದಂ: ಪುಷ ಪುದಂಪು, ೧೩. ೧೦) 

ಸುರವಟುಕ - ದೇವತಾಪುರುಷ (ಆ ದಿವಿಜಾಧಿಪನೆ ಬೆಸಸೆ 
ಪೂವಂ ದೇವಂಗೆ ಆದರದಿ೦ ಅಡಕಿ ತಲೆ ತರಟಾದುವು 
ಶತಧಾರಿಯಾಗೆ ಬರೆ ಸುರವಟುಕರ್‌: ಅಜಿತಪು, ೫. ೭೫) 


ಸುರವಧು - ಅಪ್ಪರೆ (ಸುರವಧುವೊರ್ವಳ್‌ ದೇವಿಯ 
ಚರಣಕ್ಕೋಲಗಿಸೆ: ಶಾಂತೀಶ್ವಪು, ೧೩. ೨೧೪) 
ಸುರವಧುವರ -. ಇಂದ್ರ (ಎಮೆಯಿಕ್ಕದ ಸುರವಧುವರಂ 


ಎಮೆಯಿಕ್ಕದೆ ನೋಡಿ ತಮಗಮನಿತುಂ ಭಾವಂ 
ಸಮನಿಸಿದಂತಿರ್ದುದು: ಅಜಿತಪು, ೫. ೩೭) 

ಸುರವಲ್ಲರಿ - ದೇವಲೋಕದ ಬಳ್ಳಿ, ಕಲ್ಪಲತೆ (ಸುರವಲ್ಲರಿಗಳ್‌ 
ಮುಗುಳಿಂ ಸುರಿತರ್ಪವು ರಜತಶಿಖರಿಶಿಖರದೊಳೆನೆ 
ಖೇಚರಿಯರ್‌ ಮುತ್ತಿನ ಸೇಸೆಯನರಸಂಗಿಕ್ಕಿದರ್‌ 
ಅಪಾಂಗಮಾಲಾಸಹಿತಂ: ಪಂಪರಾ, ೧೨. ೨೧) 

ಸುರವಾಚಿಕೆ -. ದೇವಲೋಕದಲ್ಲ ವಾಚನ ಮಾಡುವವಳು 
(ಸರಸಕವಿಕಾವ್ಯ ಮಧುಮತ್ತರಾಗದೊಳ್‌ ಪೊರೆದು ಪೊಂಗೆ 
ತನಿಗಂಪೊಗೆದಂತಿರೆ ನುಣ್ಣನಿಯಿಂದೋದುವ ಸುರವಾಚಿಕೆ 
ಸತಿಗೆ ಪುಳಕಮಂ ಪುಟ್ಟಿಸಿದಳ್‌: ಚಂದ್ರಪ್ರಪು, ೧೧. ೧೪೫) 

ಸುರವಾಹಿನಿ - ದೇವನದಿ, ದೇವತಾಸಮೂಹ (ಕರಮೆಸೆದುದು 
ಸುರವಾಹಿನಿ ಸುರವಾಹಿನಿಯಂತೆ ಬರುತುಂ 
ಅಂಬರತಲದೊಳ್‌: ಅಜಿತಪು, ೪. ೧೦) 

ಸುರವಿದ್ದಂಸಿ - ದೇವತೆಗಳ ಶತ್ರು (ಸುರವಿಧ್ದಂಸಿಯಬಿಲ್ಲನೊಂದ 
ಶರದಿ೦ ಗಾತ್ರತ್ರಮಂ ಕೃಷ್ಣನಾರ್ದೆರಡಂಬಿನಿಂ ತಣಿದಿಕ್ಕಿ .... 
ತೆತ್ತಿಸಿದಂ ಅತ್ಯಾಭೀಳಬಾಣ೦ಗಳ೦: ಜಗನ್ನಾವಿ, ೧೮. ೧೦೩) 

ಸುರವಿಳಾಸಿನಿ - ಅಪ್ಪರೆ (ಸುರವಿಳಾಸಿಯರ್‌ ಮನೋಹರ 
ರೂಪೆಯರ್‌ ಗಜಯಾನೆಯರ್‌ ನೆರೆದು ಕುಳ್ಳಿರೆ: 
ಧರ್ಮಾಮೃ, ೪. ೧೦) 

ಸುರವೈದ್ಯ - ದೇವತೆಗಳ ವೈದ್ಯ, ಧನ್ವಂತರಿ (ಸುರವೈದ್ಯನಪ್ಪ 
ಧನ್ವಂತರಿ ತರಿಸುವಲ್ಲಿ ತನಗೆ ದೊರಕದ ತಂತ್ರೋತ್ಕರಮಂ: 
ಸುಕುಮಾಚ, ೨. ೧೦೫) 

ಸುರಶರಾಸನ - ಕಾಮನಬಿಲ್ಲು (ಸುರಶರಾಸನ೦ಗಳ ನೆಬಲಿಕ್ಕಿದಂತೆ 
ನಿಮಿರ್ದ ನಿರ್ಧುರಂಗಳುಮ೦ ಅಪ್ಪುಕೆಯ್ದು: ಕಾದಂಬ, ೯. 
೧೧ ವ) 


ಸುರಶಿಖರಿ ಮೇರುಪರ್ವತ (ಸುರಶಿಖರಿ 
ಭಾಸ್ಕರಜ್ಯೋತಿರಂಗಮಂ ಜಳಧಿವಿಮಳಮಣಿಯಂ 
ತಳೆದು: ಚಂದ್ರಪ್ರಹು, ೧೪. ೮೦) 

ಸುರಸದ್ಮ - ಸ್ವರ್ಗ, ದೇವಾಲಯ (ಮಹನೀಯಂ ಸುರಸದ್ಮ 


ಪದ್ಮವನಷಂಡಂ ಕರಂ... ಸೊಗಯಿಸುಗುಂ 
ಸೌರೂಪ್ಯಮೆಂಬಾಪುರಂ: ಪಂಚತಂತ್ರ, ೬೦) 

ಸುರಸಮಿತಿ - ದೇವತೆಗಳ. ಸಮೂಹ (ಇದೆ ಸಾರಂ 
ಸ್ವರ್ಗಲೋಕಕ್ಕಿದೆ ಸುರಸಮಿತಿ ಪ್ರಾರ್ಥಿತಂ 
ಯೌವರಾಜ್ಯಾಸ್ಪದಂ: ಶಾಂತಿಷು, ೭. ೨೪) 

ಸುರಸರಣಿ - ದೇವಮಾರ್ಗ, ಆಕಾಶ (ಸೌಂದರಿ 


ಪರಿಶೋಕಿಸೆ ಹಾಹಾರವ೦ ಮುರು ಸುರಸರಣಿಯೊಳೆ ಕೂಡೆ 
ಪರಿದತ್ತೆತ್ತಂ: ಕರ್ಣನೇಮಿ, ೧೦. ೮೫) 

ಸುರಸರಣಿ - ದೇವಮಾರ್ಗ, ಆಕಾಶ (ಸುರಸರಣಿ ವಿಷ್ಣುಪದಂ 
ಅಂಬರಂ ವಿಯತ್‌ ಖಂ ವಿಹಾಯಸಂ ಗಗನಂ ಪುಷ್ಕರಂ 
ಆಕಾಶಂ ನಭ೦ ಅಂತರಿಕ್ಷಂ ಅಂಬೋಧಮಾರ್ಗಂ ಅಭಂ 
ವ್ಯೋಮಂ: ಅಭಿಧಾವ, ೧. ೧. ೫೭) 

ಸುರಸರಿತ್‌ ದೇವನದಿ (ಯುವತಿಜನಶಂಕೆಯುಂ 
ಮುನ್ನವಯವದೊಳೆ ಪೊಕ್ಕು ಕಳೆದು ಸುರಸರಿತ್‌ 
ಅಂಭಃಪ್ಲವದೊಳೆ ಚಕ್ರಧರಂ ದುಗ್ಗವಾರ್ಧಿಯೊಳ್‌ ನಿಂದ 
ಕನಕಗಿರಿಯನೆ ಪೋಲ್ತಂ: ಆದಿಷು, ೧೧. ೧೪೦) 

ಸುರಸಿಂಧು - ಸುರಸರಿತ್‌ (ಸುರಸಿಂಧುವಾಗಿ ಬರುತಿರೆ ಶಿರದೊಳ್‌ 
ತಾಂ ತಳೆದನಾಪ್ಪನಿನಲಾಗದಟಿವಂ: ಸಮಯಪ, ೮. ೫೫) 

ಸುರಸಿಂಧುಜ - ಭೀಷ್ಮ (ಸುರಸಿಂದುಜ ಕುಂಬಜ ದುಭ್ರಭುಜ 
ಗುರುತನುಜ: ಕರ್ಣನೇಮಿ, ೧೧. ೧೩೩) 

ಸುರಸಿಂಧುನಂದನ ದೇವಗಂಗೆಯ ಮಗ, ಭೀಷ್ಮ 
(ಮೊನೆಯಂಬುಗಳ್‌ ಅಳ್ಗಿಡಿವೋಗೆಯು೦ ಮನಂಗಿಡಂ 
ಆಂಕೆಗೊಳ್ಳಂ ಅಗಿಯಂ ಸುಗಿಯಂ ಸುರಸಿಂಧುನಂದನಂ; 
ಪಂಪಭಾ, ೧೧. ೪೪) 

ಸುರಸಿಂಧುಪ್ರಿಯಪುತ್ರ - - ದೇವಗಂಗೆಯ ಪ್ರೀತಿಯ ಪುತ್ರ. 
ಭೀಷ್ಮ (ಸುರಸಿಂಧುಪ್ರಿಯಪುತ್ರ ಕೇಳ್‌ ಕಳಶಜಾ ನೀಂ ಕೇಳ್‌ 
ಕೃಪಾ ಕೇಳ: ಪಂಪಭಾ, ೭. ೧೫) 

ಸುರಹೊನ್ನೆ - ಪುನ್ನಾಗದ ಮರ (ಪನಸಾಳಿ ಶಾಳಿ ಭಾಸುರ 
ಸುರಹೊನ್ನೆ ಜಂಬೂಘನನಿ೦ಬಕುಳ೦ ಬಕುಳಂ: ಗಿರಿಜಾಕ, 
೨. ೩೦) 

ಸುರಾಂಗ [ಜೈನ] 
ಪಾನೀಯಗಳನ್ನು 
ಆತೋದ್ಯಾಂಗ 
ಅನ್ನಾಂಗ 
ವಿಭೂಷಣಾಂಗ 
ಚಂದ್ರಪ್ರಪು, ೩. ೩೪) 

ಸುರಾದ್ರಿ - - ಮಂದರ ಪರ್ವತ (ಚಕ್ರಿಗುಂಟುಮಾಡಿದುದು 
ಹೊಟಲ್‌ ಸುರಾದ್ರಿಮಥಿತ ಅಂಬುಧಿಜಾತನಿನಾದಶಂಕೆಯಂ: 
ಪಂಪಭಾ, ೯.೨೭) 

ಸುರಾಧಿಪ - ದೇವೇಂದ್ರ [ತನ್ನ ರತ್ತವಿಸ್ಫುರಿತ ಕಿರೀಟಮಂ ಕವಿದು 
ತಾನೆ ನರಂಗೆ ಕಿರೀಟಿನಾಮಮಂ ಸರಸದಿ೦ ಆಗಳುಚ್ಚರಿಸಿ 
ಸಾಹಸಮಂ ಪೊಗಟ್ಟಂ ಸುರಾಧಿಪಂ: ಪಂಪಭಾ, ೫. ೧೦೩) 


ದಶಕಲ್ಪಕುಜಗಳಲ್ಲಿ ಒಂದು, ಮಾದಕ 
ನೀಡುವಂಥದು (ವಸನಾಂಗ 
ಪ್ರಸವಾಂಗ ಜ್ಯೋತಿರಂಗ ದೀಪಾಂಗ 
ಸುರಾಂಗ ಭಾಜನಾಂಗ ಅವಸಥಾಂಗ 
ದಶಕಲ್ಪಕುಜಂ ಸೊಗಯಿಸುವುವು: 


೧೧೧೬ 


ಸುರಾಧಿಪದಿಶೆ - ಇಂದ್ರದಿಕ್ಕು ಪೂರ್ವ (ಉದ್ವಹಿಮೋಗ್ರಖಡ್ಗಮಂ 
ಚಾಳಿಸುತುಂ ಸುರಾಧಿಪದಿಶಾನಿಳವಾಹಮನೇಜೆ ಬಂದುದು 
ಆಭೀಳತೆವೆತ್ತು ಮಾಗಿ: ಶಾಂತೀಶ್ವಪು, ೧೨. ೭೩) 


ಸುರಾಧ್ವ -. ದೇವತೆಗಳ ದಾರಿ, ಆಕಾಶ (ನಿರ್ಭರದ 
ಗತಿಪ್ರ ಪಂಚಮಂ ಒಡರ್ಚುವರ್‌ ಅಚ್ಚರಿಯರ್‌ 
ಸುರಾಧ್ವದೊಳ್‌: ಶಬರಶಂ, ೨. ೩೮) 

ಸುರಾನಕ -  ದೇವದುಂದುಭಿ (ಅದೊಂದೆಡೆ ಸುರಾನಕ 


ಪಕಟಘೋಷದಿಂ  ಚೆಲ್ಲುವೆತ್ತು ಅದೊಂದೆಡೆ ಸುರಾಂಗನಾ 
ಮಧುರಗೀತಿಯಿಂದೊಳ್ಳುವೆತ್ತು: ಆದಿಷು, ೭. ೫೯) 

ಸುರಾಪಗಾತ್ಮಜ - (ಇ [ಸುರಾಪಗಾ--ಆತ್ಮಜ] ಗಂಗೆಯ ಮಗ, 
ಭೀಷ್ಮ (ಶಲ್ಯನಾಗಳೆ ರಣದೊಳ್‌ ನೆಜಲ್ಲೊಡೆ ಅವನಂ 
ಪೆಜಗಿಕ್ಕಿ ಸುರಾಪಗಾತ್ಮಜಂ: ಪಂಪಭಾ, ೧೦. ೧೧೫) 

ಸುರಾಪಗೆ - ಸುರಸರಿತ್‌, ದೇವನದಿ (ಸಂತತಂ ಆ ಸುರಾಪಗೆಯ 
ಬೆಳ್ಳೊನಲ ಪದೆಪಿಂದುಗುಳ್ಳ ಹೇಮಂತ ನಗೇಂದ್ರಮಂ 
ನೆನೆಯಿಸುತ್ತುಂ: ಕುಸುಮಾಕಾ, ೧೫. ೨೦) 

ಸುರಿಗಿಜಿ - ಸುರಗಿಯಿಂದ ಇರಿ(ಮಣಿಯದೆ ಕಿಟ್ರೆಚ್ಚನಂತರಂ 
ಸುರಗಿಟೆದಂ: ಕರ್ಣನೇಮಿ, ೧೧. ೧೫೬) 


ಸುರಿಗೆ - ಕಿರುಗತ್ತಿ (ಜಾಚೆವರಿದು ಕೆಡದುರದೊಳ್‌ ನಟ್ಟ ಸುರಿಗೆ 
ಬೆನ್ನೊಳ್ಳೂಡೆ ಗತಜೀವಿತನಾಗಿ: ಆದಿಷು, ೨. ೧೪ ವ) 

ಸುರಿಗೆಗಾಳಗ - ಕಿರುಗತ್ತಿಗಳನ್ನು ಹಿಡಿದು ಮಾಡುವ ಯುದ್ಧ 
(ಎನ್ನ ಕಾಳಗಮಂ ಸುರಿಗೆಗಾಳಗಮಂ ನೋಟ್ಪಂತೆ: ಪಂಪಭಾ, 
೧೨. ೧೧೬ ವ) 

ಸುರಿತರ್‌ ಹರಿದು ಬಾ (ಸುರಿತರ್ಪ ಕಮ್ಮಲರೆ 
ಪೆರ್ಮಳೆಯಾಗಿರೆ ಕಾರಲಕ್ಷ್ಮಿಯಂತೊಡನಡರ್ದಂ೦ಬರಕ್ಕೆ 
ನೆಗೆವಚ್ಚರಿಯಚ್ಚರಿಯಂ ನಿಮಿರ್ಜಿದರ್‌: ಶಬಶಂವಿ, ೧. ೪೫) 

ಸುರಿವರಲ್‌ ಸುರಿಯುವ ಹೂ, ಹೂಮಳೆ 
(ಸುರಿವರಲೊಂದು ಬೆಳ್ಳರಿಯದು 
ಆತ್ಮತನೂಭವನುತ್ತಮಾಂಗದೊಳ್‌ ದೊರೆಕೊಳ: ಪಂಪಭಾ. 
೫. ೧೦೩) 

ಸುರುಂಟು - ಮುರುಟಕೊ, ಸಂಕೋಚಗೊಳ್ಳು (ಸುರುಂಟು- 
ಸಂಕೋಚನೇ: ಶಬ್ದಮದ, ಧಾ ೨೬೩) 

ಸುರುಳ್‌ ಸಂಕೋಚಗೊಳ್ಳು, ಬಾಡು (ಗೀಷ್ಠದೊಳ್‌ 
ಸುರುಳ್ವಿನೆಗಂ ಅಟ್ಟಿ ಬೇವವರ್ಗೆ ಜೊಂಪಮಿಮ್ಮಾವು 
ನಿರ್ದುರಾಮಬು ದೊರೆಕೊಳ್ಳವೊಲ್‌: ಆದಿಪು, ೧೩. ೮೬); 
ಸುತ್ತಿಕೊ (ಅರ್ಕ೦ ಅಳುರ್ಕೆಗೆಟ್ಟು ನಭದಿ೦ ತೂಳ್ಬ೦ ಸುರುಳ್ಬು 


ಅಪ್ಪಿದಳ್‌ ಮೃಡನಂ ಗೌರಿ ಸಮಸ್ತಂ ಈ ತ್ರಿಭುವನಂ 
ಪಂಕೇಜಪತ್ರಾಂಬುವೋಲ್‌ ನಡುಗಿತ್ತು. ಪಂಪಭಾ, ೧೦. 


೨೬), - ಸುರುಟಕೊ (ನಡುವ ಸರಲ್‌ ಸರಲ್ಗೊಳೆ ಸುರುಳ್ವ 
ಹಯಂ ಹಯದ ಉಳ್ಗರುಳ್ಗಳೊಳ್‌ ತೊಡರ್ವ ಭಟರ್‌ 
ಭಟರ್ಕಳೊಳೆ . ಅಡಿಗಿಡೆ: ಪಂಪಭಾ, ೧೦. ೧೧೪); 
ಸಂಶಯಗೊಳ್ಳು (ಶಿವಧೋ ಶಿವಧೋ ಎನುತಂ ಸುರುಳ್ಬು 
ಸೂಗರಿಸಿ: ಗಿರಿಜಾಕ, ೬. ೬) 

ಸುರುಳ್ಳು ಸಂಕೋಚಗೊಳಿಸು 
ಶಬ್ದಮದ, ಧಾ ೨೨೧) 

ಸುರುಳ್ತರ್‌ - ಕುಸಿದುಹೋಗು (ಕರಿಪದಾಘಾತದಿಂದರೆ ಸುರುಳ್ತರೆ 
ವಾಜಿಖುರಪ್ರಘಾತದಿಂ ಗಿರಿ ನೆಜ್‌ ನುಲ್ಲೌ: ಕುಸುಮಾಕಾ, ೪. 
೯೩) 


(ಸುರುಳ್ಳು-ಸಂಕೋಚನೇ: 


ಸುರೂಪವೃತ್ತಿ — ಸೌಂದರ್ಯ (ಪುಷ್ಪಸಾಯಂಕಗೆ 
ಇಂದೊಳಸೋರ್ದುದೇಸುವೆಸನಿಂದು ಸನಾಭಿಜನಕ್ಕೆ 
ಒಡರ್ಚಿತಾನಂದ ಸುರೂಪವೃತ್ತಿ ದೊರೆವೆತ್ತುದು 
ನಾಡೆಯುಮೆ೦ದು ನೋಡಿದರ್‌: ಚಂದ್ರಪ್ರಷು, ೬. ೭೯) 

ಸುರೂಪೆ -  ಚನ್ನಂಗೀಮರ (ಸುರೂಪೆಯ ಪಾಣ್ಣೆಯ 
ಮೇಘನಾದದ ಇಂದಿರೆಯ ಕಕ್ಕೆ ಬಿಕ್ಕೆ ಬಕುಲಂ 
ಬೇವತ್ತಕಂ ಕಿಂಶುಕಂ: ರಾಜಶೇವಿ, ೫. ೫೭) 

ಸುರೆ - ಮದ್ಯ (ಮೈರೇಯಂ ಆಸವ೦ ಮಧು ಹಾರಹುರಂ ತಾಂ 
ಪ್ರಸನ್ನೆ ವಾನಂ ಕಲ್ಕಂ ವಾರುಣಿ ಕಾದಂಬರಿಯದು 
ಸೀರಿಪ್ರಿಯಸೀಧು ಮದಿರೆ ಸುರೆಯಿರೆ ಕಳ್ಳೂಂ: ಅಭಿಧಾವ, ೧. 
೧೬ ೫) 

ಸುರೇಂದ್ರಕಾಂತೆ - - [ಜೈನ] ದೇವೇಂದ್ರನ ಮಡದಿ, ಶಚೀದೇವಿ 
(ಇರ್ಬರುಮಂ ಮೂಮೆ ಸುರೇಂದಕಾಂತೆ 
ಬಲಗೊಂಡುದ್ಯನ್ನನಃಪೀತಿಯಿಂ: ಆದಿಷು, ೭. ೪೪) 

ಸುರೇಂದ್ರಚಾಪ - - ಇಂದ್ರಧನುಸ್ತು, ಕಾಮನ ಬಿಲ್ಲು (ಎಳಸತ್‌ 
ಕಿರೀಟತಟರತ್ನಾಂಶುಪ್ರಭಾರಾಶಿ ತೊಟ್ಟಗೆ ಕೆಯ್ದಣ್ಕೆ 
ಸುರೇಂದ್ರಚಾಪರುಚಿಯಂ ಕೆಯ್ಯೊಂಡುದಾ ಪೂಗೊಳಂ: 
ಪಂಪಭಾ, ೧೩. ೮೧) 

ಸುರೇಂದ್ರತ್ಹ್ವ - [ಜೈನ] ಸಪ್ತ ಪರಮಸ್ಕಾನಗಳಲ್ಲಿ ಒಂದು, 
ಇಂದಪದವಿ (ಸಜ್ಞಾತಿ ಸದ್ಗಹತ್ವ ಪಾರಿವ್ರಾಜ್ಯಪದ ಸುರೇ೦ದ್ರತ್ವ 
ಸಾಮ್ರಾಜ್ಯ ಪರಮಾರ್ಹಂತ್ಯ ಪರಿನಿರ್ವಾಣಮೆಂಬ ಏಟುಂ 
ಪರಮಸ್ಕಾನನಾಮ: ಆದಿಪು, ೧೫. ೧೬ ವ) 


ಸುರೇಂದ್ರಧನು - ಕಾಮನಬಿಲ್ಲು  (ನವರತ್ನೋತ್ಕರದಿಂ 
ಸುರೇಂದಧನುವಂ ಮಿಗುವ ಜಾತ್ಯಶ್ವಂಗಳಂ: 
ಪುಷ್ಪದಂಪು, ೨. ೫೮) 

ಸುರೇಂದ್ರಧಾರಕ - ಶ್ರೇಷ್ಠವಾದ ನೀರಿನ ಕಮಂಡಲು 


ಹಿಡಿದವನು] (ಕಮಲೋದ್ಧವನ ಅಮಳಿನ ಹೃತ್ಯಮಲದೊಳ್‌ 
ಒಗೆದರ್‌ ಸುರೇಂದ್ರಧಾರಕರ್‌ ಆ ವಾಗಮಳರ್‌ ನೆಗಟ್ಟೆರ್ದರ್‌ 
ಪುಲಹ ಮರೀಚಿ ಅತ್ರಿ ಅಂಗಿರಸ್‌ ಪುಳಸ್ತ್ಯ ಕ್ರತುಗಳ್‌: 
ಪಂಪಭಾ, ೧. ೬೦) 

ಸುರೇಂದ್ರಧೇನು - ಕಾಮಧೇನು (ಕವಿತಾಶಕ್ತಿ ಸುರೇಂಧ್ರಧೇನು 
ಅದು ಪುಣ್ಯಾಯತ್ತಂ: ಅನಂತಹು, ೧. ೬೦) 

ಸುರೇಂದ್ರಸುತ - ದೇವೇಂದನ ಮಗ, ಅರ್ಜುನ 
(ಯಮಸುತನುಂ ಸುರೇಂದಸುತನುಂ ಪೊಸೆದೀಗಳೆ 
ಮುಕ್ಕಿತೋಜರೇ: ಪಂಪಭಾ, ೪. ೭) 

ಸುರೇಂದ್ರಾಚಳ - - ದೇವಪರ್ವತ, ಮೇರು (ಕೆಡೆದಂ ಪದ್ಮಜ೦ಂ 
ಆಸನಾಂಬುರುಹದಿಂದಾಗಳ್‌ ಸುರೇ೦ದ್ರಾಚಳ೦ ನಡುಗಿತ್ತು: 
ಪಂಪಭಾ, ೧೦. ೨೬) 

ಸುರೇಂದ್ರಾಶಾದಂತಿ - ಪೂರ್ವದಿಕ್ಕಿನ ದಿಕ್ಕರಿ (ಸಭೆಯನೆಟ್ಟಂ 
ತುಂಗವಂಶ ಸುರೇಂದ್ರಾಶಾದಂತಿಬಲಂ ಜಿತಾಹಿತಬಲಂ 
ದುರ್ವಾರ ಬಾಹಾಬಲಂ: ಪಂಪರಾ, ೫. ೮೩) 

ಸುರೇಂದ್ರಾಶೆ - ಇಂದನ ದಿಕ್ಕು ಪೂರ್ವ (ಪಟ್ಟೆ ಸುರೇಂದ್ರಾಶೆಗೆ 
ರಾಗಂ: ಪುಷ್ಪದಂಪು, ೮. ೨೩) 

ಸುರೇಜ್ಯ - ದೇವಗುರು, ಬೃಹಸ್ಪತಿ (ಅಂಗಿರಸ ಸುರೇಜ್ಯಂ 
ದಿಷಣ೦ ಗೀಿಃಪತಿ ದ್ವಿಜಮಂತ್ರಿ ವಾಚಸ್ಪತಿ ಮತ್ತಾಂಗಿರಸಂ 
ವಾಕ್ಪತಿ ಜೀವಂ ಗುರುವೆಂಬಿನಿತುಮಿವು ಬೃಹಸ್ಪತಿನಾಮಂ: 
ಅಭಿಧಾವ, ೧. ೧. ೭೩) 


೧೧೧೭ 


ಸುರೇಭ - (ಸುರ--ಇಭ] ಐರಾವತ (ಸುರೇಭಕಂಧರದೊಳಿರ್ದ 
ಸಹಸ್ರವಿಳೋಚನ೦ ಮನಂಗೊಳಿಸಿದಂ: ಜಗನ್ನಾವಿ, ೧. ೩೯) 

ಸುರೇಶ್ವರ ದೇವೇಂದ್ರ (ನಿನ್ನಂತೆ ಸುರೇಶ್ವರಂ 
ಉತ್ತನ್ನಮಹೈಶ್ಚರ್ಯನೆಂಬುದುಂ: ಕವಿರಾಮಾ, ೩. ೮೭) 

ಸುರೇಶ್ವರಶೈಲ -  - ದೇವಶೈಲ, ಮೇರುಪರ್ವತ (ಎತ್ತಿ ಕಯ್ಯಂ 
ಸುರೇಶ್ವರಶೈಳಂ ತಳರ್ವಂತೆವೊಲ್‌ ತಳರ್ದಂ 
ಈರ್ಯಾಗೋಚರ೦ ಶುದ್ಧಿ ತಳ್ಲಿರೆ ತನ್ನೊಳ್‌: ಆದಿಷು, ೯. 
೧೨೪) 


ಸುರೇಶ್ವರಾವಸಥ - ದ [ಸುರೇಶ್ವರ--ಅವಸಥ] ಇಂದ್ರನ 
ವಾಸಸ್ಥಾನ. ಸ್ವರ್ಗ (ಅತ್ತ ಸುರೇಶ್ವರಾವಸಥಮಿತ್ತ 
ಮಹೀತಳಮುತ್ತ ಪನ್ನಗೋದಾತ್ತ ಸಮಸ್ತ ಲೋಕಂ: 


ಪಂಪಭಾ, ೧. ೭೫) 

ಸುರೋರ್ವಿಜ - ಕಲ್ಪವೃಕ್ಷ (ತ್ರಿದಶಜನವರ್ಗದೀವುದರ್ಥಮೆನ್ನದೆ 
ಸುರೋರ್ವಿಜ೦ಂ ಸಮಂತಿದು ಬಿಡದೊಂದೆ 
ಕಾವ್ಯನವಕಲ್ಪಕುಜಂ: ರಾಜಶೇವಿ, ೧೪. ೧೭೪) 

ಸುರ್ಕಟಿ - ೨ ೇರವಾಗು (ಸುರ್ಕಟಿದ ಉರುಳಿಗುರುಳ್‌ ನಸು 
ಸುರ್ಕಿದ ಕುಚಚೂಚುಕ೦ ಬೆಳರ್ತಧರಂ ನೀರ್‌ 
ಪೋರ್ಕುಳಿಯೊಳ್‌ ಜೋಲ್ಪ ಉಳ್ಳುಡೆ: ಆದಿಷು, ೧೧. 
೧೪೯) 

ಸುರ್ಕು - ಕುಗ್ಗು (ಸುರ್ಕು-ಸಂಕೋಚೇ: ಶಬ್ದಮದ, ಧಾ ೭೫); 
ಹೆದರು (ಹುತವಹಶಿಖಾವಳಿಗೆ ಸುಗಿದು ಸುರ್ಕುವಂತಿರೆ: 
ಆಚವರ್ಧ, ೬. ೨೩ ವ); ನಿರುತ್ಸಾಹಗೊಳ್ಳು ಸಾಯಕಂ ನಡೆ 
ನೊಂದೆಯ್ದೆ ಸುರುಳ್ದುರುಳ್ಳ ತುರಗಂ ಸುರ್ಕಿರ್ದ ಸೂತಂ: 
ಪಂಪಭಾ, ೧೦. ೯೧); ಸುಕ್ಕು (ಸುರ್ಕಟೆದ ಉರುಳಿಗುರುಳ್‌ 
ನಸಸುರ್ಕಿದ ಕುಚಚೂಚುಕಂ ಬೆಳರ್ತಧರಂ: ಆದಿಪು, ೧೧. 
೧೪೯) 

ಸುರ್ಕುಂಗುರುಳ್‌ - ಗುಂಗುರು ಕೂದಲು (ಭೃಂಗಾವಳಿ ಸುಯ್ಲಿ 
ಸಾರ್ವ ತೆಜದಿಂ ಸುರ್ಕುಂಗುರುಳ್ಳಾಲೆ ನೀಳ್ದುವು: ಮಲ್ಲಿನಾಷು, 
೪. ೬೫) 

ಸುರ್ಕುಸಿರ್‌ ಕುಗ್ಗಿದ ಉಸಿರು (ಕಲಶಕುಚ೦ ಕದಕ್ಕದಿಸೆ 
ಸುರ್ಕುಸಿರಿ೦ ನಡುಗಿತ್ತು ಚಿತ್ತಂ: ಪಂಪರಾ, ೧೧. ೮೮) 

ಸುರ್ಬಡರ್‌ - ಒತ್ತೊತ್ತಾಗು (ತದಕಿನ ತಾಳ . . ಮರಂಗಳ 
ಕೊ೦ಂಬುಗಳಂಬರ೦ಬರ೦ ಪುದಿದು ಪೊದಟ್ಬು ಸುರ್ಬಡರೆ 
ಪರ್ವಿರೆ ಕಾರಿರುಳೋಳಿ ಕೊಂಬುಗೊಂಡುದೆನೆ ಕಣ೦ಗಿ 
ಕಟ್ಟಿಲಿಸುತಿರ್ದುದು ಕಾನನವೆತ್ತ ನೋಲಸ್ಬೊಡಂ: ಲೀಲಾವತಿ, 
೬.೨೨) 

ಸುರ್ಬುಗೊಳ್‌ - ಹುಲುಸಾಗಿ ಬೆಳೆ (ಕವಲ್ತ ಕಿಳುಗೊಂಬುಗಳ 
ಪರ್ಬಿಂ ಸುರ್ಬುಗೊಂಡು ಶೋಬಭೆಗೆ ಪಿರಿದಾದ 
ಹೊದ ಸುತ್ತಿಂ: ಲೀಲಾವತಿ, ೫. ೫೯ ವ) 


ಸುರ್ಬುವಜ್ಜೆ - ಆಳವಾದ ಹೆಜ್ಜೆ (ಪೆರ್ಬುಲಿಗಳ 
ಸುರ್ಬುವಜ್ಜೆಗಳುಮಂ ದಾಡೆಗಳಿಂದೀಡಿಜಿದಗುಟ್ಟು 
ತೋಡಿಕೊಂಡು ಮೆಲ್ವ ಮುಸ್ತಾಕಂದಂಗಳ ತಿರುಳ್‌ 


ಪಣೆದೊಕ್ಕು ಕಂಪಿಡುತ್ತಿರೆ: ಕುಸುಮಾಕಾ, ೧೪. ೨೯ ವ) 

ಸುರ್ವು ನಿಬಿಡತೆ (ಪರ್ವದಿಂ ತನಿರಸಮೆಚ್ಚು ಪಾಯೆ 
ಬಗೆಗೊಳ್ಳುದು ಕರ್ವಿನ ಸುರ್ವು ತೋಂಟದೊಳ್‌: 
ಪುಷ್ಪದಂಪು, ೨. ೪೮); ರಾಶಿ (ಮದಾಳಿಯ ಕರ್ಷ ಕೂಡೆ 
ಕಣ್ಣೆಸೆವೆಲೆವಳ್ಳಿಯಾಗರದಗುರ್ವು ತಮಾಳದ ಸುರ್ವು 
ಸುತಲುಂ: ಸುಕುಮಾಚ, ೯. ೪೮) 


ಮ 


ಸುಲಿ - ಹೊರಪದರವನ್ನು ತೆಗೆ (ಸುಲಿ-ತವರಣಾಪನೋದನೇ: 
ಶಬ್ದಮದ, ಧಾ ೬೫೮); ಬಿರುಕುಬಿಡು (ತಲೆಗಳ್‌ ಪಜೆಯೆ 
ಬರಿಗಳ್‌ ಮುಣಿಯೆ ತೊಡೆಗಳುಡಿಯೆ ಪುಣ್ಣಳ್‌ ಸುಲಿಯೆ: 
ಪಂಪಭಾ, ೧೧. ೫೭ ವ); ಶುಭ್ರಗೊಳಿಸಲು ತಿಕ್ಕು 
(ವಿಕಮಾರ್ಜುನಂ ಅನ೦ತನು೦ ತಾನು೦ ಜಲಕ್ಕನಿರೆ ಪಲ್ಲಂ 
ಸುಲಿದು ಅಗಣ್ಯಪುಣ್ಯ ತೀರ್ಥೋದಕ೦ಗಳ೦ ಮಿಂದು: 
ಪಂಪಭಾ, ೧೦. ೪೬ ವ); ಕಿತ್ತುಕೊ (ಚಾರುದತ್ತನುಟ್ಟ 
ವಸ್ತ್ರಮಂ ತೊಟ್ಟ ತೊಡಿಗೆಯಂ ಸುಲಿದುಕೊಂಡು: ಪುಣ್ಯಾಸ್ರ, 
೪. 56 ಮ 

ಸುಲಿಕೆ - ನಾರು, ಸಿಪ್ಪೆ (ನೆಯ್ದಿಲ ಸಣ್ಣಕಾವಿನೊಳಂ 
ಬೇಜ್‌ವೇಜ” ಬಿಸತಂತುವಿನೊಳ೦ ಕರ್ಬಾಳದ ಬಳ್ಳಿಯೊಳಂ 
ತೆಂಗಿನ ತಿರುಳೆಲೆಯ ಸುಲಿಕೆಯೊಳಂ ಬೇಲ್‌ ವೇಲ್‌ 
ಸುತ್ತಿ: ಮಲ್ಲಿನಾಪು, ೫. ೪೦ ವ) 

ಸುಲಿಪಲ್‌ - ಶುಭ್ರಗೊಳಿಸಿದ ಹಲ್ಲು (ಸುಲಿಪಲ್ಲ ಪೊಳಪೆಂಬ 
ತನ್ನ ಬಾಳ ಪೊಳಪನೆ ಮೆಜ್‌ದು ನೆಜ್‌ದು ಸಮಜೆದ 
ಮದನನೊಡ್ಡಣದಂತೆ: ಆದಿಪು, ೪. ೪೧ ವ) 

ಸುಲ್ಲ[ಲ್ಬು] ತಾಮ್ರ (ಅತ್ವಕ್ಕಮುತ್ವಂ: 
ಸುಲುವೆಂದು ಕಿಸುವೊನ್‌: ಶಬ್ದಮದ, ೨೯೨ ಪ್ರ; 
ಮಂಗಳಸಾಮಗಿ (ಚಂದನಂ ಸ್ವಸ್ತಿಕಂ ಸುಲ್ಲಮೆಂಬೀ 
ಮಂಗಳದವ್ಯದ ರಚನೆಯಿಂ: ಸುಕುಮಾಚ, ೫. ೭೧) 

ಸುವರ್ಣ - ಒಳ್ಳೆಯ ಬಣ್ಣ (ಸಡಹುಡನಪ್ಪ ಕಟ್‌ ಕೊಡೆ 
ಸಂತಸದಿಂ ಪೆಣಗೇಜಣಿ ಬರ್ಪ ಕನ್ನಡಿವಿಡಿದಾಕೆ ಚಿನ್ನದ 
ಸವಂಗಂ ಅಪೂರ್ವದ ಮೊಚ್ಚೆಯಂ ಪವಣ್ಣೆಡದ 
ಸುವರ್ಣಪಾರಿವದ ಕುಪ್ಪಸಮೊಪ್ಪೆ: ಪಂಪಭಾ, ೯. ೧೦೩); 
ಚಿನ್ನ (ಗಿರಿಜೋತ್ತಮ ಕಾಂಚನ ಜಾತರೂಪ ತಪನೀಯ 
ಭರ್ಮ ಹಾಟಕ ಚಾಮೀಕರ ಶಾತಕುಂಭ ಕಾರ್ತಸ್ಟರ ಕನಕ 
ಸುವರ್ಣ ರುಕ್ಶನಾಮಂ ಹೇಮಂ: ಅಭಿಧಾವ, ೧. ೫. ೬) 

ಸುವರ್ಣಚ್ಛಾಯ - ಚಿನ್ನದಂತಹ ಬಣ್ಣಿ 
(ದೇಹಲೋಹಮೆಂಬೆರಡುಮಂ ಸಿದ್ದರಸವಿದ್ಧೆಯಿಂ 
ಸುವರ್ಣಚ್ಛಾಯಂ ಮಾಡಲುಂ ಅಕೂಪಾರಮಂ ಪಾಯಲುಂ 
ಇಂತಪ್ಪುಪಾಯಂಗಳಂ ಪಲವಂ ಮಾಡಿದರ್‌: ಪಂಚತಂತ್ರ. 
೧೦೦ ವ) 

ಸುವರ್ಣಪೂರ್ಣ - - ಚಿನ್ನ ತುಂಬಿದ (ತದ್ದಿರಿತಟದೊಳ್‌ 
ಮುನ್ನೆ ಪೂಟ್ಟ ಸುವರ್ಣಪೂರ್ಣ ಕಟಾಹಂಗಳಂ೦ 
ತೋಟೆದಾಗಳ್‌ ಜೋದ್ಯಂಬಟ್ಟು: ಆದಿಷು, ೫. ೧೧ ವ) 


— ಸುಲ್ವಂ-ಸುಲು, 


ಸುವರ್ಣವರ್ಣ - ಚಿನ್ನದ ಬಣ್ಣ ಹಳದಿ (ಪಕ್ಷಶಾಳಿ 
ಕಣೀಶಾಳೀನಮಮೊಪಿರ್ದದೇಂ ಗೆಲೆವಂದತ್ತೊ 
ಸುವರ್ಣವರ್ಣದಿನಿಳಾಶ್ರಿಯುಟ್ಟ ಪೊಂಬಟ್ಟೆವೋಲ್‌: 
ಜಗನ್ನಾವಿ, ೨. ೫) 

ಸುವರ್ಣಾಂಬರ - ಜರತಾರಿ ಬಟ್ಟೆ (ಬಿಗಿದುಟ್ಟ ಸುವರ್ಣಾಂಬರದ 
ಸೆಣಂಗು ನಿಶಿತಮೆನೆ ಕೊಂಕಿದ ನಿಜಕಂಟಕದೊಳ್‌ 


ತೊಡರ್ದು: ಶಬಶಂವಿ, ೩. ೩೫ ವ) 

ಸುವರ್ಣಾಂಬುಜ - ಹೊಂಬಣ್ಣದ ತಾವರೆ (ಅಂಬರಮದಮರೆ 
ನಾಂದು ನಿರಂಬರೆಯಂತಿರ್ದ ಯುವತಿಗಿತ್ತಪಳೆನೆ 
ಪೀತಾಂಬರಮಂ ಸರಸಿ ಸುವರ್ಣಾಂಬುಜರಜ೦ ಎಲರ 
ಪೊಯಳಂ ನೆಗೆದೆಸೆಗುಂ: ರಾಜಶೇವಿ, ೧೦. ೧೦೩) 

ಸುವಾಸಿನಿ ಮುತ್ತೈದೆ (ಗಾಯಿನಿಯರಾಯಿತಿಯಿ೦ 
ಸುವಾಸಿನಿಯರ್ಕಳ ಸೊಬಗಿಂ ಮನಂಗೊಳಿಪತತ್‌ 
ವಿವಾಹಮಂಟಪ: ಉದ್ಭಟಕಾ, ೮.೯ವ) 


೧೧೧೮ 


ಸುವಿಚಾರಿತ ಚೆನ್ನಾಗಿ ಪರಿಶೀಲನೆಗೊಳಗಾದ (ಇಲ್ಲಿ 
ದುಷ್ಕರಕಾವ್ಕಂಗಳ್‌ ಸವಿಶೇಷವರ್ತಿಗಳ್‌ ಸುವಿಚಾರಿತಮೀ 
ತೋರ್ಪೆನಿವಜ ಲಕ್ಷ್ಮಭೇದಮಂ: ಕವಿರಾಮಾ, ೨. ೧೧೩) 

ಸುವಿಧಾನ - ಅಚ್ಚುಕಟ್ಟು (ನಾಳೆ ನೇಸರ್ಮೂಡದಮುನ್ನಮೆ 
ವಿಷಾಪಹಾರ೦ ಮಾಡಿದಪ್ಪೆಂ ಇಂದಿನೊಂದು ರಾತ್ರಿಯುಮಂ 
ಪರೇತವನಸ್ಥಾನದಿಂ ತೊಲಗಲೀಯದೆ ಕಾಪಂ 
ಸುವಿಧಾನಮಾಗೆ ಮಾಡಿಂ: ಸುಕುಮಾಚ, ೭. ೮ ವ) 

ಸುವೃಷ್ಟಿ - ಸಮೃದ್ಧವಾದ ಮಳೆ (ಸುವೃಷ್ಟಿ ಸೊಂಪಚ್ಚರಿಯಾಗೆ: 
ಪುಷ್ಪದಂಪು, ೧. ೫೦) 

ಸುವ್ರತ - [ಜೈನ] ಇಪ್ಪತ್ತನೆಯ ತೀರ್ಥಂಕರನ ಹೆಸರು (ದೇವರ 
ದೇವಂ ಕುಡುಗೆ ಸುವ್ರತ೦ ಸುವತಮಂ: ಯಶೋಧಚ, ೧. 
೧) 

ಸುವ್ವಿ - ಹಾಡಿನ ಸೊಲ್ಲು (ಒನಕೆಯನೆತ್ತಿ ನುಣ್ಣನಿಯ ಸುವ್ವಿಯ 
ಗಾವರದೊಳ್‌ ತೊಡರ್ಚಿದೋಪನಿಗೆ ಪುಳಿಂದಿ 
ಪಾಡಿದಳೊಲಲ್ಬು ಗುಣಪ್ರಿಯನಂಕಮಾಲೆಯಂ: ಲೀಲಾವತಿ, 
೮. ೩೦) 

ಸುತ್ತಕ್ಸ್ವ - ಹೊಳಪುಗೊ೦ಡ (ಅಸಾದೃಶ್ಯಮು೦ ದಶ್ಯಮುಮಾದ 
ಸುಶಕ್ಷ್ಮ ಸುಧಾಭಿತ್ತಿಭಾಗ೦ಂಗಳಿ೦ದಮಪೂರ್ವಭಿತ್ತಿಯಂ 
ತಳೆದು: ಚಂದ್ರಪ್ರಹು, ೧೫. ೭೦ ವ) 

ಸುಶ್ತಿಷ್ಟ - ಮುಚ್ಚಿಕೊಂಡ (ಸುಶ್ಲಿಷ್ನೋತ್ತಮ ದಶನಚ್ಛದಂ 
ಆನನಮಮರ್ದುದು ಯೋಗಪ್ರಯೋಗದೊಳ್‌ 
ಮುನಿಪತಿಯಾ: ಆದಿಷು, ೯. ೮೭) 

ಸುಷಮ - [ಜೈನ] ಅವಸರ್ಪಿಣಿಯ ಒಂದು ಹಂತ, ಸಮೃದ್ಧಿಯ 
ಕಾಲ (ಮಧ್ಯಮಭೋಗಭೂಮಿಸ್ಥಿತಿಯೊಳ್‌ ಮೂಜು 
ಕೋಟಾಕೋಟಿ ಸಾಗರೋಪಮಪಮಾಣಂ ಸುಷಮಮೆಂಬ 
ಕಾಲಮುಂ: ಆದಿಪು, ೬. ೪೮ ವ) 

ಸುಷಮದುಷ್ಟಮ — [ಜೈನ] ಅವಸರ್ಪಿಣಿಯ ಒಂದು ಹಂತ, 
ಕಡಿಮೆ ದುಃಖದ ಕಾಲ (ಜಘನಭೋಗಭೂಮಿಸ್ಥಿತಿಯೊಳು 
ಎರಡು ಕೋಟಾಕೋಟಿ ಸಾಗರೋಪಮಪ್ರಮಾಣಂ 
ಸುಷಮದುಷ್ಟಮಮೆಂಬ ಕಾಲಮುಂ: ಆದಿಪು, ೬. ೪೮ ವ) 

ಸುಷಮಸುಷಮ - [ಜೈನ] ಅವಸರ್ಪಿಣಿಯ ಒಂದು ಹಂತ, 
ತುಂಬ ಸುಖದ ಕಾಲ (ಉತ್ತಮಭೋಗಭೂಮಿಯೊಳ್‌ 
ನಾಲ್ಕುಕೋಟಿಕೋಟಿ ಸಾಗರೋಪಮಪ್ರಮಾಣಂ 
ಸುಷಮಸುಷಮಮೆಂಬ ಕಾಲಮುಂ: ಆದಿಪು, ೬. ೪೮ ವ) 

ಸುಷಿರ - ಕೊಳಲು ಮುಂತಾದ ಊದುವ ವಾದ್ಯ 
(ತತಮೆಂಬುದು ತಂತ್ರಿಯೊಳ್‌ ಅನ್ವಿತಮಾದುದು 
ಸುಷಿರಮೆಂಬುದದು ವಂಶಾದ್ಯ್ಧಂ ವಿತತಮ ಅವನದ್ಧ 
ಚರ್ಮಾವೃತಮ ಘನಂ ಕಾಂಸ್ಕವಿನಿತೆ ವಾದ್ಯವಿಭೇದಂ: 
ಅಭಿಧಾವ, ೧. ೧೩. ೨೫) 

ಸುಷುಮ್ನೆ - ಚಂದ್ರನಿಗೆ ಶಾಖವುಂಟುಮಾಡುವ ಏಳು ಸೂರ್ಯ 
ಕಿರಣಗಳಲ್ಲಿ ಒಂದು (ಸುಷುಮ್ನೆಯೆಂಬ ಕರದಿ೦ ಗಡ 
ಚಂದಕಲಾಕಲಾಪಮಂ ಕಾಲದೊಳ್‌ ಅಂಶುಮಾಲಿ 
ತೆಗೆದೀಂಟುವಂ: ಕಾದಂಬ, ೫. ೩೨) 

ಸುಷ್ಠು - ಸಮರ್ಥ (ಸುಷ್ಠೀತಂ ಕಾವೊಡೆ ಕರ್ಣನಕ್ಕುಂ ಅದಣಟೆಂ 
ನಾಮೆಲ್ಲಮಾತಂಗೆ ನಿರ್ದೈತಂ ಬೀರದ ಬೀರವಟ್ಟಮನಿದಂ 
ನಿರ್ವ್ಯಾಜದಿ೦ ಕಟ್ಟುವಂ: ಪಂಪಭಾ, ೧೦. ೫೨) 

ಸುಸರಂ - [ಸುಸ್ತರ] ಒಳ್ಳೆಯ ಮಾತು (ಆ೦ ಇವಂದಿರಂ 
ಆದರಿಸಿ ಪಸರಂಗೊಟ್ಟೊಡೆ ಎನಗೆ ಸುಸರಮಾಗಿ 
ಬೆಸಕಯ್ಯಲ್‌ ಅಣಿಯರ್‌: ಸುಕುಮಾಚ, ೨. ೫೨ ವ) 


೫ 


ಸರತನ - ಇಂಪು (ವೀಣೆಯ ಕೆಳೆಯ ಕೆಳೆಯೊಳ್ಜಳವೇಜೆ 
ಲುಳಿಯಿಸಿ ಪಿರಯ ದನಿಯೊಳ್ಳಿಸರಿಯ ಸುಸರತನಮುಂ 
ಮುಹರಿಯ ಮಧುರತೆಯು೦ ಬೀಣೆಯ ಬಹುಲಿಕೆಯುಂ 
ಎಸೆಯೆ: ಆಚವರ್ಧ, ೯. ೩೪) 
ಸುಸರಿಕೆ - ಇಂಪಾದ ಧ್ವನಿಯನ್ನು ಹೊಂದಿರುವುದು (ವಾಹಕರ 
ಪಾಣಿಪಲ್ಲವದಿ೦ ನೇತ್ರವಟ್ಟೆಯ ನೇಣನೊಯ್ಯನಿಪ್ತೆ ತೆಗೆದು 
ರುಂಕಾರದ ಸುಸರಿಕೆಯಂ ನೋಡಿ: ಶಾಂತೀಶ್ವಪು ೭. ೯೩ 
ವ) 
ಸುಸಿರ - ತೂತು (ಸಸಿಯ ಬೆಸದಿನಸಿಯೇಜೆಂಗೆ ಬಂದ 
ಟ್ಟುಂಬೆಸಕಾಅನ೦ತಸಿದನೆ ಸುಸಿರದಿ೦ ಪೊಕ್ಕು: ಚಂದ್ರಪ್ರಪು, 
೪೩ ವ) 
ರತಿ, 


೫ 


ಸಂಭೋಗ (ಪಸರಿಸಿ ಪೊಸಯಿಸಿದ ಪೊಸ 
ಸಿಲ ಮಸಕದ ಬಸದೊಳೆ ಬಸದಾಗಿಯುಂ 
ಅಸಿಯಳೆನಗಸವಸದೊಳೆ ಬೆಸೆದು ಪೋಗಿ ಮಜ್‌ಗೊಳೆ: 
ಆದಿಪು, ೪. ೧೨ ವ ಮತ್ತು ೧೩); ಬೆಳಗಿನ ಹೊತ್ತು (ನಸು 
ಬಿರಿದ ಕಮಲಮುಕುಳದ ನಸುಬಿರಿವುತ್ತಲದ ಮುಗ್ಗಪರಿಮಳ 
ಗಂಧಂ ಪೊಸವೇಟದ ಪಟವೇಟದ ಸುಸಿಲಿನಿದಂ 
ಪಡೆದುದಳಿಗೆ ಬೆಳಗಪ್ಪಾಗಳ್‌: ಅಜಿತಪು, ೬. ೬೫) 
ಸುಸಿಲಾಸೆ - ಕಾಮೇಚ್ಛೆ (ಸುಸಿಲಾಸೆಯ ನಲ್ಲಳ ನೋಟದಂತೆ 
ಚಿತ್ತಂಗೊಳಲ್‌ ಆರ್ಪುದೀ ಕೃತಿ ಷಡಕ್ಷರದೇವಕೃತಂ 
ರಸಜ್ಞರಾ: ಶಬರಶಂ, ೧. ೨೭) 
ಸೂಕ್ಷ್ಮ - - ಅತಿ ನವಿರಾದ (ಉತ್ತುಂಗ ಸುಸೂಕ್ಷ್ಮ ಪಾರ್ಶ್ವ 
ಕೃಶ ಕೋಮಳ ನಿಮ್ನ ಘನ ಉನ್ನತ ಪ್ರದೇಶ೦ಗಳಂ ಆ 
ಸಮಾನತಳದಲ್ಲಿಯೆ ಚಿತ್ರಕಂ ಎಯ್ದೆ ತೋರ್ಪವೋಲ್‌: 
ಪಂಪಭಾ, ೧೩. ೨೧) 
ಸುಸ್ತನಿತ - ಮೇಘದ್ದನಿ, ಗುಡುಗು (ಜಲನಿಧಿ ಜಂಭವೈರಿಗರಿಯಂ 
ನಿಜೆಯಂ ಬಿಡು ಬೇಗಮೆಂದು ಬಂದು ಉಲಿವವೊಪ್ಪೆ 
ಸುಸ್ತನಿತಂ: ರಾಜಶೇವಿ, ೧. ೯೯) 
ಸುಸ್ಥ - ಗಟ್ಟಿಯಾಗಿ ನೆಲೆಗೊಂಡ (ನಿತ್ಯನಿಯಮದಿಂ ನಿರವಿಸಿ 


ಸುಸ್ಮಮಿರಿಸಿಯುಂ: ಪುಷ್ಪದಂಪು, ೪. ೧೮ ವ) 


ಸು 
೮. 
ಸಿಲ್‌ 
ಸು 


೫ 


ಸುಸ್ಥತೆ - ನೆಲೆಗೊಂಡ ಸ್ಥಿತಿ (ನಿವೃತ್ತಿಪರಿಣತಿಯೊಳ್‌ 
ಪರಿಣಮಿಸಿರ್ದ ಸುಸ್ಪತೆಯಂ ವ್ಯರ್ಥಂ ಮಾಡದೆ: 
ಚಂದ್ರಪ್ರಪು, ೪. ೧೮ ವ) 

ಸುಹೃಜ್ಚನ - [ಸುಹೃತ್‌ಜನ] ಮಿತ್ರವರ್ಗ (ಇನಿತೇಕಾದುದು 


ನೋವು ಇದೆಮ್ಮ ದೆಸೆಯಿಂ ಮೇಣಾದುದೋ ಮತ್‌ 

ಸುಹೃಜ್ಜನದಿ೦ ಮೇಣ್‌ ತೊಡರ್ದತ್ತೊ: ಆದಿಷು, ೩. ೨೪) 
ಸುಹೃತ್‌ - ಸ್ನೇಹಿತ (ದುರ್ಗಾಧಿನಾಥನಿಯತ ನಿಸರ್ಗಪ್ರೀತಿಯಿಂ 

ಅಭೀಷ್ಟಮಂ ಸಕಲಸುಹೃತ್‌ ವರ್ಗಂಬೆರಸು ಅನುಭವಿಸುಗೆ 


ದುರ್ಗಂ೦ ವರ್ಗತ್ರಯಪ್ರಕೃಷ್ಟೋದಯಮಂ: ಪಂಚತಂತ್ರ. 
೪೪೬) 

ಸುಹೃತ್ವ — ಗೆಳೆತನ (ಅರುಣಾಬ್ದಪತ್ರದೆ ತದಕ್ಷಿ 
ಸುಹೃತ್ಸಮನಾಂತುದಂತದುಂ ಲುಸುಮಕಳಂಬನಂಬು 
ಬಗೆಗುಂದಿಸಿದತ್ತದುಮಬ್ಬಗಂಧಿಯಾ: ರಾಜಶೇವಿ, ೧೧. 
೧೩೯) 

ಸುಹೃತ್ನಂತತಿ -  - ಮಿತ್ರಸಮೂಹ (ಸುತರುಮಂ ಅವರ್ಗವರ 


ಅಭಿಮತಮೆಂತದನಿತ್ತು ನಿಟಿಸಿದಂ ಪ್ರಭು ನಿಜಸಂತತಿಯಂ 
ತಣಿಪಿ ಸುಹೃತ್ನ್ತಂತತಿಯಂ ಪೆರ್ಚಿಪುದು ರಾಜ್ಯಫಲಮಿನಿತೆ 
ವಲಂ: ಆದಿಪು, ೮. ೭೫) 


೧೧೧೯ 


ಸುಹೃದ - ಗೆಳೆಯ (ಕೆಳೆಯಂ ಮಿತ್ರಂ ವಯಸ್ಕಂ ಸುಹೃದನೆನೆ 
ಸಹಾಯಂಗೆ ಪರ್ಯಾಯನಾಮಂ: ಅಭಿಧಾವ, ೨. ೧. 
೧೧) 

ಸುಹೃದ್ಧಲ - [ಸುಹೃತ್‌*ಬಲ] - ಸ್ನೇಹಿತರ ಸೈನ್ಯ (ಸಂಧಿಯಂ 
ಮಾಡಲೊಲ್ಲದೆ ಸುಹೃದ್ಧಲಮೆಲ್ಲಮನಿಕ್ಕಿ ಯುದ್ಧಮಂ ಮಾಡಿದ 
ಜಾತಿಬೆಳ್‌ ನಿನಗೆ ಅದೇವಿರಿದು ಈ ಎಡಜ್‌ ಎಂದು 
ಮುಂದೆ ಬಂದು ಏಡಿಸುವಂತಿರೆ ಆಡಿದುದೊ೦ದು ಮರುಳ್‌ 
ಫಣಿರಾಜಕೇತುವಂ: ಪಂಪಭಾ, ೧೩. ೫೪) 

ಸುಳಿಯಳಗ - ಮದ್ದಳೆ ಬಾರಿಸುವ ಒಂದು ರೀತಿ (ಅಳಗಂ 
ಸುಳಿಯಳಗಂ ಬೊಟ್ಟಳಂ ಕತ್ತರಮುಂ ಎಸೆವ 
ಪೊಳಕತ್ತರವಗ್ಗಳಿಸಿರೆ ನಾನಾ ಭೇದಂಗಳ ಪಹರಣಿ 
ತುಡುಕುಮೋಡಿಯಂ ಬಾಜಿಸಿದಂ: ಧರ್ಮಪ, ೨. ೨೩) 

ಸುಜುಕಲ್ಪನಿ ಹೀರುವಾಗಿನ ಶಬ್ದ (ಬಾಯ್ದೆಜ್‌ಯೊಳ್‌ 
ರಸಾಗ್ರಪಲ್ಲವಮ೦ ಮಲೆದು ಮರಲ್ಟು ಸುತ್ತಿ ಸುಖುಕಲ್ಪನಿ 
ಪೆರ್ಚಿರೆ ನೃಪನೊಲ್ಬು ನೋಡಿದಂ: ಲೀಲಾವತಿ, ೫. ೧೦೧) 

ಸುಲುಕಿಡು ಹೀರುವಾಗ ಶಬ್ದಮಾಡು (ಮೂಗಲರುತ್ತುಂ 
ಸುಜುಕಿಟ್ಟು ಸೂಸೆ ನೊರೆ ಬಾಯಿಂ .. .. ಪಾಯ್ಬುದಿದಿರೊಳ್‌ 


ಶೈಲಪ್ರಭಂ ಸೈರಿಭಂ: ಶಬಶಂವಿ, ೩. ೫೫) 


ಸುಟಿ - ತಿರುಗು (ಸುಟೆ-ಭ್ರಮಣೇ: ಶಬ್ದಮದ, ಧಾ ೯೩೯); 
ಕಾಣಿಸಿಕೊ (ಮೃಗಭೂ ಯದ್ಧ ವಿಳಾಸಿನೀ 
ಕಬರಿಕಾಬಂಧಗಳಂ ಪೊತ್ತು ಮಲ್ಲಿಗೆಯೊಳ್‌ ಭಾವಿಸಿ 


ಧೂಪದೊಳ್‌ ಪೊರೆದು ತತ್ಕಾಂತಾ ರತಿಸ್ವೇದಬಿ೦ದುಗಳೊಳ್‌ 
ನಾಂದು ಕುರುಳ್ಗ್ಳಳೂಳ್‌ ಸುಲಿದು ಮುಂದೊಂದಿರ್ದ 
ಸೌಭಾಗ್ಯಘಂಟೆಗಳೊಂದಿ ಇಂಚರದೊಳ್‌ ಪಳಂಚಿ ಸುಟೆದತ್ತು 
ಅಂದೊಂದು ಮಂದಾನಿಳಂ: ಪಂಪಭಾ, ೪. ೮೦); ತಿರುಗಣಿ 
(ಸುಟಿಯೊಳಗಿರ್ದು ಬೆಟ್ಟು ಪೊಅಪೊಣುವಿನಂ 
ಲವಣಾಂಬುರಾಶಿ ಕುಕ್ಕುಬಗುದಿವಲ್ಲಿ ಕೂಲ್ಲುದಿಯೆ ಮೇಗೆ 
ಸಿಡಿಲ್ಲಗುಳಂತೆ ಕೂಡೆ: ಪಂಪಭಾ, ೧೧. ೧೫೩); ಕೆಲಸಗಳ್ಳ 
ಗಿಡದ ಕುಡಿ ಹಾಗೂ ಸುತ್ತಾಡು ಎ೦ಬ ಮೂರು ಅರ್ಥಗಳು 
(ಮೂರರ್ಥಕ್ಕೆ: ಸುಟೆಯೆಂದು ಕೆಲಸಗಳ್ಳನುಂ ಸಸಿಯ 
ಸುಟೆಯು೦ ಸುಖವ ಭಾವಮುಂ ಅಕ್ಕು: ಶಬ್ದಮದ, ವೃತ್ತಿ, 
೧೭೬) 

ಸುಟೆಗಾಳಿ - ಸುಂಟರಗಾಳಿ, ಸುಳಿಯುವ ಗಾಳಿ (ಪುಣ್ಯ ದೇವತಾ 
ದೂತನವೋಲ್‌ ಸುಟೆಗಾಳಿಯೊಡನೆ ಹರ್ಷದ ಮಲ್‌ ಬರೆ 
ಬ೦ದತ್ತು ಅದೊಂದು ದಿವ್ಯಾಮೋದಂ: ಪಂಪರಾ, ೯. ೧೭) 

ಸುಟೆಗುರುಳ್‌ ಗುಂಗುರು ಕೂದಲು (ಮೆಜ್‌ವರ್‌ 
ಸುರ್ಕುಂಗುರುಳ ಸುಟೆಗುರುಳ ನಿಡುಗುರುಳುರುಳಿಗುರುಳ 
ತುಂಬಿಗುರುಳ ಗೋಪಸ್ತೀಯರ್‌: ಜಗನ್ನಾವಿ, ೪. ೧೨೫) 


ಸುಟಿಗೊಳ್‌ - ತಿರುಗು (ಭೀತಿಯಿ೦ ಮುಗಿ ತೆರಳ್ಳು ಶೂಳ್ಳಿ 
ಸುಟಿಗೊಂಡುದು ಪಾಂಡವಸೈನ್ಯಸಾಗರಂ: ಪಂಪಭಾ, ೧೨. 
೧೩); ಗುಂಡಗೆ ಆಗು (ಸುಟ್ಟುಜ್‌ಗಾಲಿಯೊಳ್‌ ಸುಟಿಗೊಂಡು 
ತಣಗೆಲೆಗಳ್‌ ಪಾಜುವಂತೆ ದೆಸೆದೆಸೆಗೆ ಪಾಜುವ 
ಫನಾಘನಚಕ್ರದಿ೦ದುಳ್ಳುಲ್ಕಾಕಾರಮಾಗೆ: ಗದಾಯು, ೮. ೨೦ 
ವ) 

ಸುಚೆದಳಿರ್‌ - ಏಲೆಯ ಚಿಗುರು (ಸುಚೆದಳಿರಾಯ್ತು ಪೂಗಣೆಗೆ 
ಕೆಂಗಣೆ ಕೈಪೊಡೆಯಾಯ್ತು . . ಅಶೋಕೆಯ ಕೆಂದಳಿರ್‌: 
ಮಲ್ಲಿನಾಪು, ೫. ೧೯) 


ಸುಟಿಸುಟಿದು - -  ಸುಳಿಸುಳಿಯಾಗಿ (ಅಟಿದಟ್ಲಿದ 
ಕರಿಘಟೆಗಳಬಳಗದಿ೦ ಉಚ್ಚಳಿಸಿ ಮೊರೆವ ನೆತ್ತರ ತೆರೆಗಳ್‌ 
ಸುಟೆಸುಟೆದು ಒಡವರಿದುವು: ಪಂಪಭಾ, ೧೧. ೩೬) 

ಸೂಕರ - ಹಂದಿ (ವನಮೂಷಕ ಮಾರ್ಜಾರಂ ವನಾಶ್ವ ಮಹಿಷಂ 
ಸೂಕರಮನಿತುಂ ಮುನಿಸಂ ಪರಿಹರಿಸಿರ್ದುವು 
ಮುನಿನಾಥಾಂತಿಕದೊಳುದಿತ ಶಾಂತರಸಂಗಳ್‌: ಅಜಿತಪು, ೭. 
೭); ವರಾಹಾವತಾರ (ಅನಿಮಿಷ ಕೂರ್ಮ ಸೂಕರ ನೃಕೇಸರಿ 


ವಾಮನ ರಾಮ ಎಂಬಿವು ಪತ್ತಿಸುತ್ತಿರಲ್‌ 
ವನರುಹನಾಭನಂ: ಸಮಯಪ, ೮. ೧೩೭) 
ಸೂಕರಿ - ಹೆಣ್ಣು ಹಂದಿ (ಈ ಕರಿ ಸೂಕರಿಯಲ್ಲೆ ಪತ್ತಿ 


ಗ೦ಟಲನೊಡೆಯೆತ್ತಿ ಕೊ೦ದಪೆಂ: ಪಂಪಭಾ, ೧೧. ೭೩) 
ಸೂಕಳ - ಬಿರುಗುದುರೆ, ಕಾಡುಕುದುರೆ (ಸೂಕಳಮಲ್ತಿದು ಸಕಲ 
ಗುಣಾಕರಮೆನೆ ಜನಕ ಮುಖ ವಿಲೋಕನದಿಂದ 
ಉದ್ರೇಕಮನುಲಿದಿರೆ ವಾಹಕರ್‌ ಆ ಕುಟಿಲಾಶ್ಛಕ್ಕೆ 
ಖರಖಲೀನಮನಿಟ್ಟರ್‌: ಪಂಪರಾ, ೪. ೧೧೪) 
ಸೂಕಳತುರಂಗ ಸೂಕಳ (ಅಂತಾ ಸೂಕಳತುರಂಗಂ ಅತಿ 
ವಿಷಮಗಹನಮಂ ಪುಗುವುದುಂ: ಪಂಪರಾ, ೧೬. ೬೫ ವ) 
ಸೂಕಳತ್ವ - ತುಂಟತನ, ಬಿರುಸು (ಕಟ್ಟಿರ್ದ ದುಷ್ಪವಾಜಿಯಂ 
ಕಂಡು ದೇವ ನಿಮ್ಮಡಿಗಳ್ಳಿಚಾರಿಸುವೊಡೆ ಲೋಕದ 
ಸೂಕಳತ್ವಮಂ ಮೂಷೆಯೊಳಿಟ್ಟೆಜ್‌ದಂತೆ ದುಷ್ಟತನದ 
ಪಟ್ಟಮನಾಂತಿಪ್ಪುದು: ಪುಣ್ಯಾಸ್ತ, ೭. ೫೧ ವ) 
ಸೂಕಳಾಶ್ವ - ಸೂಕಳ (ಪದ್ಮಾವತಿಯೆಂಬಳ್‌ ಆ ಸೂಕಳಾಶ್ವದ 
ಪಜ್ಜಿವಿಡಿದು ಬಂದು ತನ್ನರಸನ೦ ಕಂಡು: ಪಂಪರಾ, ೧೬. 


೬೫ ವ) 
ಸೂಕ್ತಿಸತಿ - ಸರಸ್ಪತಿ (ಸೂಕ್ತಿಸತಿಯುಂ೦ ಶ್ರೀಕಾಂತೆಯುಂ 
ಜೈನಶಾಸನದೇವೀಕುಳಮುಂ ಸಮಂತು 


ಸಮಸಂದಿಷ್ಟಾರ್ಥಮಂ ಮಾಲ್ಯ: ಪುಷ್ಪದಂಪು, ೮. ೬೪) 

ಸೂಕ್ಷ್ಮ -.. 5. ತೆಳ್ಳಗಿನ (ಚಾರುಚಾಮರಜನಿತ ಮಂದಮಾರುತ 
ಆಂದೋಳಿತ ಸೂಕ್ಷ್ಮಕ್ಕೌಮಾಂಬರ ಪಲ್ಲವಂ: ಆದಿಷು, ೮. 
೫೫ ವ) 


ಸೂಕ್ಷ್ಮಕಾಯಯೋಗ - [ಜೈನ] ಪಾಪವಿಹ ರಣಾತಕ 
ಕ್ರಿಯೆಯಿಲ್ಲದೆ ಪದ್ಮಾಸನ ದಿಂದಲೇ ಗಮನಕ್ರಿಯೆಯ 
ಸಾಗುವಿಕೆ (ಯತಿ ವೃಷಭಸಹಿತಂ ಪ್ರತಿಮಾಯೋಗದೊಳ್‌ 
ನಿಂದು ಸೂಕ್ಷ್ಮಕಾಯಯೋಗದಿಂ ಸ 
ಲೋಕಪೂರಣಕ್ರಿಯೆಗಳೊಳನಂತರ ಪ್ರತಿಸಮಯಂಗಳ೦ 
ಮಾಡಿ: ವರ್ಧಮಾಪು, ೧೬. ೧೬ ವ) 

ಸೂಕ್ಷ್ಮಕ್ತಿಯಾಪ್ರತಿಪತ್‌ - - [ಜೈನ] ಹದಿನಾಲ್ಕನೆಯ 


ಗುಣಸ್ಥಾನದ ಮೂರನೆಯ ಶುಕ್ಷಧ್ಯಾನ (ಯೋಗಸೂಕ್ಷ್ಮಕಾಯ 
ಯೋಗ ಪರಿಣತಂ ಉಪಯೋಗಪರಿಕಲ್ಲಿತ ಸೂಕ್ಷ್ಮಕ್ರಿಯಾ 
ಪ್ರತಿಪತ್ಯಭಿಧಾನ ತೃತೀಯ ಶುಕ್ಷಧ್ಯಾನ ಪರಾಯಣಂ: ಆದಿಷು, 
೧೬. ೪೯ ವ) 

ಸೂಕ್ಷ್ಮಕ್ತಿಯೆ - ಗುಟ್ಟು (ಎಲ್ಲಿಯುಮಜಸಿಯುಂ 
ದುರ್ಯೋಧನನಂ ರೂಪುಗಾಣದಿದೇನಾನುಮೊಂದು 
ಕಾರಣಮಾಗಲ್ಪೇಟ್ಕುಮೆಂದು ಸೂಕ್ಷ್ಮಕ್ರಿಯೆಯಂ ಅಂತಕತನಯ 
ಗರುಡದ್ದಜನೊಳಾಲೋಚಿಸುವುದುಂ: ಗದಾಯು, ೬. ೧೫ 
ವ) 

ಸೂಕ್ಷ್ಮತ್ವ -  - [ಜೈನ] ಸಿದ್ಧಪರಮೇಷ್ಠಿಗಳ ಅಷ್ಟಗುಣಗಳಲ್ಲಿ 
ಒಂದು, ಬುದ್ಧಿಯ ಚುರುಕುತನ (ಸಮ್ಯಕ್‌ ಜ್ಞಾನ ದರ್ಶನ 


೧೧೨೦ 


ಅನಂತವೀರ್ಯ ಸೂಕ್ಷತ್ವ್ವ ಅಗುರುಲಘುತ್ವ ಅವಗಾಹ 
ಅವ್ಯಾಬಾಧಗಳೆಂಬ ಸಿದ್ಧಪರಮೇಷ್ಠಿಗಳ ಅಷ್ಟಗುಣ೦ಗಳಂ 
ನೆನೆಯುತ್ತುಂ: ಆದಿಷು, ೧೦. ೧೪ ವ) 

ಸೂಕ್ಷ್ಮಬಿಂದು - - ಸಣ್ಣ ಮಚ್ಚೆ (ಮತ್ತಂ ಐರಾವಣಾನ್ವಯನುಂ 
ಸುರಭಿನಿಶ್ಲಾಸನುಂ  ಸೂಕ್ಷ್ಮಬಿಂದುರುಚಿರನುಂ: ಪಂಪಭಾ, 
೧೪. ೨೦ ವ) 

ಸೂಕ್ಷ್ಮಸಾಂಪರಾಯ - ಮ [ಜೈನ] ಐದು ಬಗೆಯ 
ನಡವಳಿಕೆಗಳಲ್ಲಿ ಒಂದು, ಸೂಕ್ಷ್ಮ ಕಷಾಯನಾಶ 
(ಸಮ್ಮಕ್ಷಾರಿತ್ರಮೆಂಬುದು ಅದು ಸಾಮಾಯಿಕಚ್ಛೇದ 
ಉಪಸ್ಲಾಪನಾ ಪರಿಹಾರಶುದಿ ಸೂಕ್ಷ್ಮಸಂಪರಾಯ 


ಯಥಾಖ್ಯಾತಚಾರಿತ್ರಭೇದದಿಂ ಪಂಚವಿಧಂ: ಆದಿಷು, ೧೦. 
೬೩ ವ) 

ಸೂಕ್ಷ್ಮಾಂಗ - - ಸಣ್ಣ ಆಕಾರ (ಸೂಕ್ಷ್ಮಾಂಗನಾಗಿರ್ಪಂ ಆಗಳೆ 
ದಿಗ್ವ್ಯಾಪಕನಪ್ಪಂ ಇಂತು ಪಲವುಂ ಜೋದ್ಯಂಗಳಂ 
ವಿಕ್ರಿಯಾಬಳದಿಂದಾಡಿ: ಆದಿಷು, ೭. ೧೨೨) 

ಸೂಗುರಿಸು - ಗಾಬರಿಗೊಳ್ಳು (ಶಿವಧೋ ಶಿವಧೋ ಎನುತಂ 
ಸುರುಳ್ಳು ಸೂಗರಿಸಿ: ಗಿರಿಜಾಕ, ೬. ೬) 

ಸೂಚ ಹುಲ್ಲಿನ ಊಬು (ಸೂಚಮನುರ್ಚಿ ಪುಲ್ಲೆಗಾಟಿಸಿ 
ಮಲೆತರ್ಪೆರಲೆಯ ಸೋಲಮಂ ಅಟ್ಟೆಯೊಳ್‌ ಅರಿಕೇಸರಿ 
ನಿಂದು ನೋಟ್ಟುದೊಂದರಸಲ್ತೇ: ಪಂಪಭಾ, ೫. ೪೪) 

ಸೂಚಕ -  ಚಾಡಿಕೋರ (ನೀಚ೦ ಕ್ಷುದ್ರಂ ಪಿಶುನಂ 
ಸೂಚಕನೆಂದಣಿದುಕೊಳ್ಳುದು ಕರ್ಣೇಜಪನಂ: ಅಭಿಧಾವ, ೨. 
೧. ೧೩) 

ಸೂಚಿ - ಸೂಜಿ (ಉಜ್ಜಳಿಸುವ ಲೋಹ ಸೂಚಿಗಳವೋಲ್‌ 
ತನುರೋಮಂ ಬರುತಿರ್ದುದು ಭೀಕರನೊಂದು 
ಸೂಕರಂ: ತ್ರಿಷಷ್ಟಿಪು, ೨೭. ೬೦) 

ಸೂಚಿಶಕ್ತಿ - ವ್ಯೂಹರಚನಾ ಸಾಮರ್ಥ್ಯ (ಸಮರಾಗ್ರದೊಳ್‌ .. . 
ಸೂಚಿಶಕ್ತಿಗೆ ನೃಪರಾನೆ ಬಾರದವೊಲಾದುವು 
ರಾಜಕುಮಾರರಾನೆಗಳ್‌: ಗದಾಯು, ೧. ೧೬) 

ಸೂಚೀನಾಟ್ಯ - ಒಂದು ಬಗೆಯ ನಾಟ್ಯ, ರಂಗಸ್ಥಳದಲ್ಲಿ 
ಸೂಜಿಗಳನ್ನು ಹಾಕಿ ಅದನ್ನು ಮೆಟ್ಟದ ರೀತಿಯಲ್ಲಿ ಮಾಡುವ 
ಕುಶಲ ರ್ನತನ (ಮತ್ತಂ ಕೆಲರ್‌ ನೋಡಿ 
ಸೂಚೀನಾಟ್ಯಂಗಳನಾಡಿದರ್‌ ಖರನಖಪ್ರಾಂತ೦ಗಳೊಳ್‌ 
ಶಕ್ತನಾ: ಆದಿಪು, ೭. ೧೨೪) 

ಸೂಚೀನಿರ್ಭೇದ್ಯ - - ಸೂಜಿಯನ್ನೂ ಚುಚ್ಚಲಾರದಷ್ಟು 
(ಮಹಾಗುಹಾಗಹ್ಹರಾ೦ತರ ಸೂಚೀನಿರ್ಭೇದ್ಯ್ಧ ತಮಸ್ತಮೋ 
ನಿರಸನ ಪ್ರಭಾಭೂತ ಗುಣೋಪೇತಮಪ್ಪ ಚಿಂತಾಜನನಿ 
ಎ೦ಬ ಕಾಕಿಣೀರತ್ನಮುಂ: ಆದಿಷು, ೧೧. ೩ ವ) 

ಸೂಚೀಮುಖ ಸೂಜಿಯ ಮೊನೆಯಂತಹ ಚೂಪಾದ 
ತುದಿ[ಯುಳ್ಳುದು] (ಅಂತಾದಿತ್ಯೋದಯಮಾಗಲೊಡಂ 
ಮೇಘವರ್ಣನೆರ್ದು ಕಾಕಬಲರುಧಿರಾರುಣೀ ಭೂತಮಾಗಿರ್ದ 
ಸಮರಾಂಗಣಮುಮ೦ ಉಲೂಕನಿಕರಸೂಚೀಮುಖ ಚಂಚು 
ಚರಣ ಪಕ್ಷಘಾತಕ್ಕದಿರದಿದಿರಾ೦ತು ಕಾದಿ: ಪಂಚತಂತ್ರ, ೨೭೮ 
ವ) 

ಸೂಚೀಯಾನ -. ಕಸೂತಿ ಹಾಕುವ ಕಲೆ (ಒಂದೆ 
ತೆಣನಾಯಾಸಕ್ರಮಂ ಕಾವ್ಯಮ೦ ಸಮೆವ೦ಗ೦ ಉಜ್ಜಳಿಪ 
ಸೂಚೀಯಾನಮಂ ಚೀನಮಂ; ಅನಂತಪು, ೧. ೩೭) 


ಸೂಚೀಯಾನೆ - ಸೈನ್ಯದ ಮುಂಭಾಗದಲ್ಲಿರುವ ಆನೆ (ತನ್ನಯ 
ಸೂಚೀಯಾನೆ ತೊಟ್ಟಗೆ ಸಮರಾಗ್ರದೊಳ್ತರಿಯೆ ಪಂತನೆ 
ಸಂದುವು ರಾಜಪುತ್ರರಾನೆಗಳ್‌: ಗದಾಯು, ೧. ೧೬) 

ಸೂಚೀವ್ಯೂಹ — - ಸೂಜಿಯ ಆಕಾರದ ಸೇನಾರಚನೆ 
(ಶ್ವೇತನುಂ ಆ ವ್ಯೂಹಕ್ಕೆ ಪ್ರತಿವ್ಯೂಹಮಾಗಿ 
ಸೂಚೀವ್ಯೂಹಮನೊಡ್ಡಿ: ಪಂಪಭಾ, ೧೦. ೫೨ ವ) 

ಸೂಚೀಹಸ್ತ - ನಾಟ್ಯದ ಒಂದು ಹಸ್ತಮುದ್ರೆ (ದರ್ಪಕನ ದರ್ಪಂ 
ಬೆಂಗೆಯಿತ್ತಲಭಿವ್ಯ೦ಜಕಮಾದಪ್ಪುದೆಂದು ಸೂಚೀಹಸ್ತದಿಂ 
ಸೂಚಿಸಿ ತೋಲೆ; ಅನಂತಪು, ೭. ೯ ವ) 

ಸೂಜಿ - ಕೈಯಿಂದ ಹೊಲಿಯುವ ಲೋಹದ ಸಾಧನ (ಕಾಯ್ದ 
ಕರ್ಬೊನ್ನ ಸೂಜಿಗಳಂ ಬೆರಲ್ಲಳೊಳ್‌ ಬೆಟ್ಟುವರುಂ: ಆದಿಷು, 
೫. ೮೫ ವ) 

ಸೂಜಿಗೊಂಬು ಚೂಪಾದ ಕೊಂಬು (ಬಸಿದಸಿಯ 
ದಸಿಯನನುಕರಿಪ ಸೂಜಿಗೊಂಬುರ್ಚಿ ಸೀಟ್ಟು ಬಸುಜೆಂ 
ನಿಸದಂ ಬಿಸುನೆತ್ತರ ಪೊನಲಂ ಕರುಳ ಸೋಗೆಯುಂ 
ಕವಿದುವವನಿಗಾ ಯತಿಪತಿಯಾ: ಆಚವರ್ಧ, ೩. ೭) 

ಸೂಜಿಗೊಳ್‌ ಸೂಜಿಯಿಂದ ಚುಚ್ಚಲ್ಪಡು (ಸೂಜಿಗಂಡ 
ಪುಣ್ಣಿನಂತೆ ಕಣ್ಣ ಶೂಲೆಯಂತೆ ನಾಲಗೆಯ ಪುಗುಳಂತೆ: 
ಧರ್ಮಾಮೃ, ೯. ೧೩ ವ) 

ಸೂಜಿಯ ಪಿನ್ನೆ - ಸೂಜಿಯ ರಂಧ್ರ (ಸೂಜಿಯ ಪಿನ್ನೆಯೊಳಂ 
ಮಣಿಯ ದ್ವಾರದೊಳಂ ನುಸುಟೆರ್ವರಿರ್ದೆಡೆಯೊಳ್‌ 
ಒರ್ವನಂ ಕತಪ್ಪ ಕಳ್ಳರ ಕಳ್ಳಂ: ಧರ್ಮಾಮೃ, ೬ ೧೦ ವ) 


ಸೂಟಿ - ಚುರುಕು, ವೇಗ (ಕಟ್ಟಿದ ಗೆಜ್ಜೆಯ ಸೂಟಿಯ ರವದ 
ಪೊರ್ಕುಳ ಗಂಟೆಯ ಚಾರುತರ ಭೂಷಣಂ 
ಭೀಷಣಮಾಗೆ ಗಗನಮನರರ್ವ ಜಾತೃಶ್ವಂಗಳ 
ವಳಯಮಂ: ಗಿರಿಜಾಕ, ೬. ೫೫ ವ) 

ಸೂಡಿ - ಪಂಜು (ಗುರುದತ್ತ ಮುನೀಶ್ವರನ೦ ಕರಮಲ್ಲದೆ 
ಮುನಿದು ಸೂಡಿ ಪೊತ್ತಿಸಿ ಸುಟ್ಟಂ ಭರದಿಂ 
ಮಳಮುಖನೆಂದೊಡೆ ಕರಮುಗ್ರರ್ಮುಲಿಸು ಬಂದರೇನಂ 
ಮಾಡರ್‌: ಧರ್ಮಾಮೃ, ೮. ೫೫) 

ಸೂಡಿಸು — ತೊಡಿಸು (ತನಗೊಲ್ಬು ಮಾಲೆಯಂ 


ಸೂಡಿಸಿದಾತನೀತಂ: ಪಂಪರಾ ೩. ೬೧) 

ಸೂಡು ಧರಿಸು (ಸೂಡಿದ ಪಾರಿಜಾತದ ನಮೇರುವ 
ಬಾಸಸಿಗಮೊಯ್ಯನೊಯ್ಯನೆ ಇರ್ಪೋಡಿದುದು: ಆದಿಪು, ೩. 
೩); ತೊಡಿಸು, ಹಾಕು (ತೋಳ್ಗಳ್‌ ಆಸೆಯೊಳ್‌ ತೊಡರ್ದಿರೆ 
ಪೊಣ್ಮೆ ಘರ್ಮಜಲಂ ಉಣ್ಮೆ ಭಯಂ ಕಿಡೆ ನಾಣ್‌ .. . 
ಗುಣಾರ್ಣವನಂ ಸತಿ ಮಾಲೆ ಸೂಡಿದಳ್‌: ಪಂಪಭಾ, ೩. 
೬೪); ಸುಡುವಿಕೆ (ಸೀತೆ ಅಟ್ವೂಡೆ  ಅಟ್ಟುವು 
ಬೆಮರ್ತೊಡೆ ಕೂಡೆ ಬೆಮರ್ತುವು ಆಗಳ್‌ ಆ ಲಂಕೆಯ 
ಸೂಡಂ ಉನ್ನತಿಯ ಕೇಡಂ ಅವಂಗೆ ನಿವೇದಿಪಂತೆವೋಲ್‌: 
ಪಂಪರಾ, ೯. ೧೦೯) ಹೊರೆ (ನಕುಳಸಹದೇವರುಮಂ 
ಶಲ್ಯಂ ವಿರಥರ್ಮಾಡಿ ಪಿಡಿದುಕೊಂಡು ಪುಲ್ಲ 
ಸೂಡನೀಡಾಡುವಂತೆ ತನ್ನಳಿಯಂದಿರಿರ್ವರುಮಂ ಈಡಾಡಿ: 
ಪಂಪಭಾ, ೧೩. ೪೧); ಕಾವು, ಬೆಂಕಿ (ಸೂಡಲೊಡನೆ 
ರಾಜಕುಮಾರನ ಮನದೊಳ್‌ ಸೂಡೆರ್ದಂತಾಗೆ: ನೇಮಿನಾಪು, 
೬ ೪೨ ವ) 

ಸೂಡುಶಯ್ಯೆ - ಬೆಚ್ಚನೆಯ ಹಾಸಿಗೆ (ಅಗರುವ ಮೆಚ್ಚು ಅಚ್ಚ 
ಸಿರಿಕಂಡದೊಳ್‌ ಅಗ್ಗಲಿಸಿತ್ತು ಸೂಡುಶಯ್ಕೆಗಳ ಬಯಕ್ಕೆ 
ಜೊಂಪಲರ್ದವು ಪಾಸುಗಳೊಳ್‌ ನೆಲಸಿತ್ತು. ಪೂತ 


೧೧೨೧ 


ಗೊಜ್ಜಗೆಗಳ ಸಿಂದುರಂಗಳೊಳಗೆ ಓಗರಗಂಪನೆ ಬೀಳುತ್ತ 
ಪಂಪಭಾ, ೫. ೩೦) 

ಸೂತ -ಬೆಸ್ತ (ಗಂಗೆಗೆ ಕೆಯ್ಕೆಡೆಯೆಂದುತ್ತುಂಗಸ್ತನಿ ಕೊಟ್ಟು ಪೋಗೆ 
ಸೂತಂ ಕ೦ಡಾತ್ಮಾಂಗನೆಗೆ ರಾಧೆಗಿತ್ತು: ಪಂಪಭಾ, ೯. ೬೫); 
ಸಾರಥಿ (ಇಸೆ ಮಸಗಿ ಭೀಮಂ ಈರಯ್ದು ಶಿತಾಸ್ತದಿಂ 
ಉರುಳೆ ಸೂತಂ ಉಡಿಯಿ ರಥಂ ಕೀಲಿಸೆ ಕುದುರೆ 
ಮುಚಿಯೆ ಪಟವಿಗೆ ಮಸಕದಿಂ ಎಚ್ಚೆಚ್ಚಂ ಒಂದೆ ಸರಲೊಳ್‌ 
ನೊಸಲಂ: ಪಂಪಭಾ, ೧೦. ೯೯); ಹೊಗಳುಭಟ್ಟ (ಸೂತ 
ನಟ ವಂದಿಮಾಗಧ ವೈತಾಳಿಕ ಕಥಕ ಪುಣ್ಯಪಾಠಕ ವಿಪ್ರ 
ಉದ್ಭೂತರವಂ ಎಸೆಯೆ: ಪಂಪಭಾ, ೧೨. ೧೦೬) 

ಸೂತಕ - ಜನನ (ಮನೆಗೆ ತಂದು ರಾಧೆಯೆಂಬ ತನ್ನ ನಲ್ಲಳ 
ಸೋಂಕಿನೊಳ್‌ ಕೂಸನಿಟ್ಟೊಡೆ ರಾಗಿಸಿ ಸುತನ ಸೂತಕಮಂ 
ಕೊಂಡಾಡೆ: ಪಂಪಭಾ, ೧. ೯೬ ವ); ಪಾದರಸ (ರಸ 


ಪಾರದ ಸೂತಕ ಚಲಸಂಜ್ಞಿತಂ ಗಿರಿಶವೀರ್ಯಮದು 
ಪಾದರಸಂ: ಅಭಿಧಾವ, ೧. ೧೬. ೧೩) 

ಸೂತಜ — ಸೂತಕುಲದಲ್ಲಿ ಹುಟ್ಟಿದವನು (ಗಂಗೆಗೆ 
ಕೆಯ್ಯೆಡೆಯೆಂದುತ್ತುಂಗಸ್ತನಿ ಕೊಟ್ಟು ಹೋಗೆ ಸೂತಂ 


ಕ೦ಡಾತ್ಮಾಂಗನೆಗೆ ರಾಧೆಗಿತ್ತು ಮನಂಗೊಳೆ ರಾಧೇಯನೆನಿಸಿ 
ಸೂತಜನಾದೈ: ಪಂಪಭಾ, ೯. ೬೫) 

ಸೂತಸುತ - ಸೂತನ ಮಗ, ಕರ್ಣ (ಬೀರವಟ್ಟಮಂ ಆನಿರೆ ನೀಂ 
ಈ ಸೂತಸುತಂಗೆ ಎಡೆಗೊಂಡು ಕೈವಾರದಿಂದ ಒಸೆದು 
ಇತ್ತೊಡ೦ ಏನಾಯ್ತು: ಪಂಪಭಾ, ೧೨. ೪೩) 

ಸೂತಿಕಾಗಾರ ಬಾಣಂತಿಮನೆ  (ಮಂಗಳಾಸ್ಪದಮಾಗಿರ್ದ 
ಸೂತಿಕಾಗಾರ ದ್ಹಾರಕ್ಕೆ ಬಂದು ತದ್ದಹಿರ್ಭಾಗದೊಳ್‌ 
ಭೂವರಂ: ಕುಸುಮಾಕಾ, ೬. ೮೨ ವ) 

ಸೂತಿಕಾಸದನ - ಬಾಣಂತಿಮನೆ (ಅಂತು ಸೂತಿಕಾಸದನಮಂ 
ಪೊಕ್ಕು ದೇವಕಿಯ ಮುಂದೆ ಪಟ್ಟಿರ್ದ ಶಿಶುವಿನ ಪಿಂಗಾಲಂ 
ಪಿಡಿದುಕೊ೦ಡು: ಜಗನ್ನಾವಿ, ೩. ೧೩ ವ) 

ಸೂತಿಕಾಸದ್ಮ ಸೂತಿಕಾಗೃಹ (ನಲವಿಂ ನರ್ತಿಪ 
ವೃದ್ಧಕಾಂತೆಯರುಮಂ ಬದ್ಭೋರ್ವಿಯೊಳ್‌ ಕೂಡೆ 
ಪೂವಲಿಯಂ ನೋಡುತ್ತುಂ.. ..ಖಚರೇಂದನಿಂತು 
ಪುಗುತಂದಂ ಸೂತಿಕಾಸದ್ದಮಂ: ಶಾಂತೀಶ್ವಪು, ೪. ೪೭) 

ಸೂತೀಜನ ಸೂಲಗಿತ್ತಿಯರು (ವನಿತೆಯ ತನುರಕ್ತೆಗೆ 
ತಕ್ಕನುಚರಜನ .. . ಸೂತೀಜನ ಸಖಿಜನಮೆನಿತನಿತುಮಂ 
ಅವನಿಪತಿ ನಿಯೋಜಿಸಿ ತಳರ್ದಂ: ಪುಷ್ಪದಂಪು, ೪. ೧೪) 

ಸೂತ್ತುಂಗ ಚೆನ್ನಾಗಿ ಉಬ್ಬಿರುವ (ದೀರ್ಪಂ ಬಾಹು 
ಸೂತ್ತುಂಗಮಗಿಪ್ಪುರದೊಡನೆ ವಿಶಾಳ೦ಬೆತ್ತುಮಾರಕ್ತ 
ಭಾಸ್ವತ್ಯರಜದೊಡನೆ ಸುಸ್ಪಿಗ್ನಂ ಕನತ್ಕಾಂತಿದ೦ತಂ: 
ವರ್ಧಮಾಪು, ೬. ೬೫) 

ಸೂತ್ರ - ದಾರ (ತಂತುಗುಣ೦ ಸೂತ್ರಂ: ಅಭಿಧಾವ, ೧. ೧೧. 

೮೭); ನಿಯಮ (ನಿರುಪಮತರ ಸೂತ್ರಾರ್ಥತತ್ವಪ್ರವೀಣಂ: 

ಸುಕುಮಾಚ, ೨. ೫೧); ಸಂಕ್ಷಿಪ್ತ ಹೇಳಿಕೆ (ವೃತ್ತಿವ್ಯಾಸಂ 

ತದ್ದ್ಯಾಲಕಮೆಂದಾ ಸೂತ್ರಕ್ಕರ್ತವೃತ್ತಿ ವರ್ತಿಸೆ ಪೇಲ್ಟ್‌ಂ: 

ಶಬ್ದಮದ, ೬) 

ತ್ರಂ - ಜನಿವಾರವುಳ್ಳವನು (ದುಕೂಲಾಂಬರಮನುಟ್ಟು 

ಪೊಸವಾವುಗೆಯಂ ಮೆಟ್ಟಿ ಕನಕ ಸಂವ್ಯಾನ ಸೂತ್ರಂ 

ಆಚಮಿಸಿ: ಪಂಪಭಾ, ೧೨. ೧೦೮ ವ) 

ಸೂತ್ರಧಾರ - ಮಾರ್ಗದರ್ಶಕ ಶಿಲ್ಪಿ (ಸುರಪತಿ ಸೂತ್ರಧಾರಂ 
ಅಮರಾವಳಿ ಶಿಲ್ಪಿಗಣಂ: ಶಾಂತಿಷು, ೯. ೧೫೮); (ಅಂಗಜನೆ 


ಚ 


ಸೂತ್ರಧಾರಂ ಶೃಂಗಾರಮೆ ನಾಟಕಂ ತದಂಕೆಂಗಳ್‌ 
ನಾಲ್ಕಂಗಂಗಳಾಗೆ ಕಾಮಿಜನಂಗಳ್‌ ವರ್ಗಿಗರ ತೆಜದ 
ನಟಿಯಿಸುತಿರ್ದರ್‌: ಚಂದ್ರಪ್ರಪು, ೮. ೯೨); ನಿಯಾಮಕಶಕ್ತಿ 
(ಸಲ್ವುದೆ. ಸಮರಮಿಂತೆನಗೆ ಜಗದ ಜೀವರನಾಡಿಪ 
ಸೂತ್ರಧಾರನೊಳ್‌: ಶಬಶಂವಿ, ೪. ೧೨೩) 

ಸೂತ್ರಧಾರವಿಧಿ ನರ್ತನ ನಿರ್ದೇಶಕನ ಮಾರ್ಗದರ್ಶನ 
(ಯುವತೀವ್ರಾತಮನೇಕಭೇದರಸಭಾವಂಗಳ್‌ ಪೊದಳ್ಳುಣ್ಮಿ 
ಪೊಣ್ಮುವಿನಂ ನರ್ತಿಸೆ ಸೂತ್ರಧಾರವಿಧಿಯಿಂ: ಆದಿಹು, ೭. 
೧೨೬) 

ಸೂತ್ರಧಾರಿ - ಸೂತ್ರಧಾರ (ಸ೦ಸಾರನಾಟಕಸೂತ್ರಧಾರಿ ಮುರಾರಿ 
ಕೈಪಜ್‌ಗಾಡಿದಂ: ಜಗನ್ನಾವಿ, ೩. ೫೩) 

ಸೂತ್ರಪ್ರಾಯ - ನಿಯಮಗಳ ಸಾಕಾರರೂಪಿ (ಸದಸದ್ಧೇದಂಗಳಂ 
ಪೇಟ್ಟರ್ಸೂತ್ರಪ್ರಾಯರಜೇಯರೀಗೆಮಗೆ ಉಪಾಧ್ಯಾಯರ್‌ 
ಸೂಖೋಪಾಯಮಂ: ಪಂಪರಾ, ೧. ೪) 

ಸೂತ್ರರತ್ನ - ದಾರಕ್ಕೆ ಪೋಣಿಸಿದ ರತ್ನ (ವನಿತಾನಾಯಕರತ್ನಂ 


1 


ತನೂದರಿಕನಕಸೂತ್ರರತ್ನಂ ಎನಿಸಿದಂ ಕವಿರತ್ನಂ: 
ಗದಾಯು, ೧. ೪೬) 

ಸೂತ್ರಾನುಗತ - - ನೂಲಲ್ಲಿ ಪೋಣಿಸಿದ, ಶಾಸ್ತ್ರೀಯ 
ಸೂತ್ರಗಳಿಗನುಗುಣವಾದ ್ಡ(ಮುಕ್ತಿಸಾಮ್ರಾಜ್ಯಪದವಿನಿದುವೆ 
ಯುವರಾಜಚಿಹ್ನಮೆನಿಸಿದ ಸೂತ್ರಾನುಗತಮಪ್ಪ 
ಸಮ್ಯಗ್ಗರ್ಶನಮೆ೦ಂಬ ಕಂಠಿಕೆಯಂ ಕಂಠಿಕಾಬಂಧನಮಂ 
ಮಾಡಿ: ಆದಿಪು, ೫. ೬೩ ವ) 

ಸೂತ್ರಾವೇಷ್ಟಿತ - ದಾರದಿಂದ ಕಟ್ಟಲ್ಪಟ್ಟ (ಕರ್ಪೂರಗಂಧ 
ಶಾಲ್ಯಕ್ಷತಂಗಳಂ ತೀವಿ ಪೊಯ್ದು ಸೂತ್ರಾವೇಷ್ಟಿತ 
ಮಾತ್ರಂಗಳಾಗಿ ಮಾಡಿ ಕಂಪಿಸಲ್‌ 


ಪೊಂಪುಟೆವೋಗುತ್ತಿರ್ದ ತ೦ಡುಲಂಗಳ೦ ಕಳೆದುಕೊಂಡು 
ಬಾಗಿದೋಗರಮನಾರೋಗಿಸುವಂ: ಸುಕುಮಾಚ, ೧೧. ೩೫ 
ವ) 
ಸೂತ್ರಿಸ ಅಳೆಯುವ ನೂಲನ್ನಿಡು (ಸೂತ್ರಿಸು- 
ಮಾನಸೂತ್ರಸ್ಥಾಪನೇ: ಶಬ್ದಮದ, ಧಾ ೭೫೫); 
ರೂಪದಲ್ಲಿ ನಿರೂಪಿಸು (ಸೂತ್ರಮಮನೆ ಮುನ್ನೆ ಪಾಣಿನಿ 
ಜೈನೇಂದ್ರಬುದ್ಧಿ ಮಾಡಿದಂ ಅಂತಾ ಸೂತ್ರಕ್ಕೆ 
: ಸಮಯಪ, ೨. ೭೮); ಮಾರ್ಗದರ್ಶನಮಾಡು 
(ಕೃಷ್ಣ ನೃತ್ಯಮ೦ ಸೂತ್ರಿಸುವುದು೦ ಒಲವಿ೦ ಪಾಡುತುಂ 
ಗೋಪಿಯರ್‌ ನರ್ತಿಸಿದರ್‌ ಚೈತ್ರಾನಿಳಂ ಸೂತ್ರೀವನಲತೆಗಳ್‌ 


ನರ್ತಿ ಪೊಂದಂದದಿಂದಂ: ಜಗನ್ನಾವಿ, ೫. ದ); 
ನಿಶ್ಚಯಮಾಡು (ಪುತ್ರ ಕಳತ್ರ ಪರಿಗ್ರಹ ಗಾತ್ರ ಧನ 
ಐಶ್ವರ್ಯ ಮೆಂದಿವಾರ್ಗಮನಿತ್ಯಂ ಧಾತ್ರಿಯೊಳ್ತೆಂಬುದಂ 
ಈಗಳ್‌ ಸೂತ್ರಿಸಿತೆನ್ನೆರ್ದೆಯೊಳುಳ್ಕೆ ಬೀಟ್ಕ್‌ಯಳ್ಳುಂ: 
ಪುಷ್ಪದಂಪು, ೧೩. ೨೭) 

ಸೂದ - ಕಟುಕ (ಪಾಪಿ ಸೂದನುಂ ಆದಂ 
ಜಿನನುತ್ತಮಮತಮಂ೦ ಕೇಳ್ವನಿತಉೊಳಂ ಕೊಲ್ವ ಕೊಲೆಗೆ 


ಒಡಂಬಡಲಜೆಯಂ: ಸಮಯಪ, ೩. ೫೦); ಅಡುಗೆಯವನು 
(ಆರುಳಿಕಂ ವಲ್ಲವ ಸೂದ ಸೂಪಕರಾಹ್ಹಯಂ೦ ಬಾಣಸಿಗಂ: 
ಅಭಿಧಾವ, ೧. ೧೧. ೫೨) 

ಸೂದಕರ್ಮಿ - ಅಡುಗೆಯವನು, ಬಾಣಸಿಗ (ಮತ್ತ್ಯಕನಲ್ಲಿ 
ವಲಲನಯ್‌ ಸೂದಕರ್ಮಿ ನಿನಗಿಂತು ಗಂಡಗೌನುಮಾಯ್ತೇ: 
ಗದಾಯು, ೭. ೩೬) 


೧೧೨೨ 


ಸೂದನ ನಾಶಮಾಡುವುದು, ಕೊಲೆ (ವಿಶಸನ ಮಾರಣ 
ವಿಶರಣ ನಿಶುಂಭನ ಕ್ಷಣನ ಸೂದನ ಪ್ರತಿಫಾತಂ ಪ್ರಶಮನ 
ವರ್ಜನ ಬರ್ಹಣ ವಿಶರಣ ಹಿಂಸಾರ್ಥಕಂ ವಧಂ 
ತಾನಕ್ಕುಂ: ಅಭಿಧಾವ, ೧. ೧೪. ೪); ವೈರಿ ಬಳಸೂದನ 
ಸದನನಪ್ಪೆನಗೆ ನಂದನಂದನನೊಳ್‌ ಸಂಧಾನಂ 
ನೀತಿನಿಂದಿತಮುಂ: ಜಗನ್ನಾವಿ, ೫. ೬೧ ವ) 

ಸೂನಗೆ - ಬಾಣ (ಆವರಿಸಿದ ಸೂನಗೆ ನಟ್ಟು ಓವದೆ ಬಿಟ್ಟವರ 
ಮೇಲೆ ಪರಿಯೆ ರಥಂ: ಪಾರ್ಶ್ವನಾಪು, ೩. ೧೨೨) 

ಸೂನಿಗೆ - ಕತ್ತಿ (ಕಡುಮುಳಿದೋಡಿ ನಿಂದ ತುಟೆಲಾಳ್ಗಳ೦ ಆಂ 
ತಣಿದು ಒಕ್ಕಲಿಕ್ಕದಿರ್ದೊಡೆ ಬಿಡದಾಂತ ಸೂನಿಗೆಯ 
ಭಂಡಿಗಳಂ: ಕಬ್ಬಿಗಕಾ, ೧೯೭) 

ಸೂನು - ಮಗ (ಎಲೆ ವಿದ್ಯಾಧರನಾಥ ದೇವಿ ಪಡೆದಳ್‌ 
ಭೂಭಾನುವಂ ಸೂನುವಂ ಲಲಿತಾಗಣ್ಯವರೇಣ್ಯಲಕ್ಷಣ 
ಮಣಿವ್ರಾತೋಕನ೦ ತೋಕನಂ: ಶಾಂತೀಶ್ವಪು, ೪. ೪೪) 

ಸೂನೃತ - ಸತ್ಯ [ಜೈನ] ಸಮ್ಯಕ್‌ಚಾರಿತದ ಒಂದು ಬಗೆ, 
ಹಿತಕರವಾಗಿ ಸತ್ಯ ನುಡಿಯುವುದು (ಪೊಚ್ಚಅತನದೆ 
ನುಡಿವನೆನಿಸಿಪ್ಪ ಅಜಗುಲಿಗಂ ಮೊಗ್ಗೆ ಸೂನೃತವ್ರತಮೆಂತುಂ: 
ಸಮಯಪ, ೫. ೩೧) 

ಸೂನೃತವಚನ ಪ್ರಿಯಕರ 
ಸಮ್ಮೋಹನಮಾದಿದಕ್ಕುಮಂದಣ್ಣನ 
ಮಂತ್ರಾಕ್ಷರದಿ೦: ಗದಾಯು, ೧. ೬೨) 

ಸೂನೃತವಾಕ್ಯಂ ಸತ್ಯ ಹೇಳುವವನು (ಕುಡುವುದು 
ಅಪಾಯಹೇತು ಸೂನೃತವಾಕ್ಯನಲ್ಲೆಂ: 


ಸತ್ಯನುಡಿ (ಎಮಗಂ 
ಸೂನೃತವಚನಂಮೆಂಬ 


ಕುಡದಿರ್ದೊಡೆ 
ಕರ್ಣನೇಮಿ, ೫. ೯೫) 
ಸೂನೆಗಾಅ - ಕಟುಕ, ವಧೆಗೈಯುವವನು (ಸಗ್ಗಕ್ಕೆ ಪಾಪಿ ಸಲ್ವೊಡೆ 
ಸೂನೆಗಾಣನುಂ ಜಾಲಗಾಅನು೦ ಮಾಣ್ಬಪರೇ: 
ಮಯಪ, ೧೪. ೮೭) 
ಸ ಒಳ್ಳೆಯ ವಿನ್ಯಾಸ (ಅಪೂರ್ವಮಪ್ಪ ಶ್ಲೋಕ 
ಸೂನ್ಯಾಸ ಸಮಾಸ ಸಂಸಾರವಚನರಚನೆಗಳಂ 
ಅತಿಬಳನುಮಂ ತತ್ಸಭಾಜನಮುಮಂ ಮನಂಗೊಳಿಸಿ: 
ಸುಕುಮಾಚ, ೨. ೧೪ ವ) 
ಸೂಪಕಾರ - ಅಡುಗೆಯವನು (ಆ ಖಳಚಿತ್ತದ ಸೂಪಕಾರಂ ಈ 
ಕ್ಷೂಣತೆಯಾದುದು ಆ ಸವಣನಿಂದ ಎನಗೆಂದು 
ಅತಿದುಷ್ಣಭಾವಮ೦ ತಳೆದು: ಕರ್ಣನೇಮಿ, ೬. ೫೪ ಮತ್ತು 
೬೪ ವ) 
ಸೂಪಶಾಸ್ತ್ರ - ಅಡುಗೆಯ ವಿದ್ಯೆ (ಹಯಶಾಸ್ತ್ರಂ ಸೂಪಶಾಸ್ತ್ರಂ ೫ 
ಎಂಬಿನಿತಉಳಂ ಪಡೆದಂ ಅತಿಕೌಶಲಮಂ: 
ಪುಷ್ಪದಂಪು, ೪. ೫೯) 
ಸೂಯಾಣ - ಸೂಜಿಯಲ್ಲಿ ಪೋಣಿಸಿದಂತೆ ಸಾಲಾಗಿ ಸಾಗುವ 
ಸೈನ್ಯ (ಪೂರ್ವಪದಾಂತ್ಯಲೋಪಕ್ಕೆ: ದೇವಕುಲಂ-ದೇಗುಲಂ 
ಸೂಚಿಯಾನಂ-ಸೂಯಾಣಂ: ಶಬ್ದಮದ, ೩೦೯ ಪ್ರ) 
ಸೂಯಿಯಾಣ - [ಸೂಚೀಯಾನ] ಸುಯ್ಕಾಣ, ಕಸೂತಿ ಕೆಲಸ 
(ಓಳಿದೋರಣಮಾಯ್ತು ಹಾರದ ಪಚ್ಚಿಸಾರದ ಮಾಲೆ 
ಸೌಧಾಳಿಯ ಒಳ್ಳುಡಿಯಾಯ್ತು ಚೀನದ ಸೂಯಿಯಾಣದ 
ಬಟ್ಟೆ: ಪಂಪಭಾ, ೧೪. ೧೫) 
ಸೂರ್‌ - ಮನೆಯ ಛಾವಣಿ (ಪೊಳಮಡದ ಸಡಗರದಿಂ ಸೂರ್‌ 
ತಾಗೆ ಸುಲಿದ ನೊಸಲೊಳ್‌ ನೆಲಸೆಕಮನಿಕ್ಕಿ ಪೆಂಡಿರ್‌ 
ಪಿಡಿಯೆ ಪಿಡಿಯೆ ಪರಿಪೊಅಂಟರುಂ: ಲೀಲಾವತಿ, ೫. 
೧೧೪ ವ) 


ಸ 
ಸೂನ್ಯಾ 
ಹ 


ಸೂರ ಸೂರ್ಯ (ಸುರಾಸುರರು೦ ಸೂರನುಂ ಕುಮಾರನ 
ಸಾವಿಂಗಾಸುರನಾಗಿ ನರಂ ಬರೆ ಲೇಸಲ್ತು ಎಂಬಂತೆ 
ನಭದಿನಾಗಳೆ ತಳರ್ದರ್‌: ಕರ್ಣನೇಮಿ, ೧೨. ೫೨) 

ಸೂರಿ ವಿದ್ಧಾಂಸ (ಸುಪ್ರತಿಷ್ಠರೆಂ೦ಬ ಸೂರಿ ಸುಧಾಕರನ 
ಸಮೀಪದೊಳ್‌ ನಿರ್ಮಲ ಧರ್ಮಾಮೃತಮನೀಂಟ: 
ನೇಮಿನಾಪು, ೪. ೧೦೭ ವ) 

ಸೂರುಳ್‌ - ಪ್ರತಿಜ್ಞೆ (ಚಟುಲತೆಯಿ೦ ನಿನ್ನನೆಯರ್ಪೆನೆಂದು 
ಏನಾನು೦ ಸೂರುಳ್ಗಳಿಂ ನಂಬಿಸಿದೊಡೆ ಅನುಚರಮ ಕೇಳ್ದು 
ಇದಂ ತನ್ನೊಳೆಂದಂ: ಸುಕುಮಾಚ, ೭. ೨೧); ಪ್ರತಿಜ್ಞೆ 
ಮಾಡು (ಸೂರುಳ್‌-ಶಪಥೇ: ಶಬ್ದಮದ, ಧಾ ೯೮೪) 

ಸೂರುಳಿಡು - ಶಪಥ ಮಾಡು (ಪರವೆಯ ಪೊರೆಗಂ ನಿರುತಂ 
ಪೋಗದ ಮಾಳ್ಕೆಯೊಳಿರದೆ ಅವರ್ಗಂ 
ಸೂರುಳಿಡುವುದೆ೦ದನದಾಗಳ್‌: ತ್ರಿಷಷ್ಟಿಪು, ೩. ೬೯) 

ಸೂರುಳಿಸು - ಆಣೆಯಿಡಿಸು, ಪ್ರತಿಜ್ಞೆಮಾಡು (ಉಳ್ಳುದಂ ಉಳ್ಳಂತೆ 
ಪೇಟೌಯಪ್ಪೊಡೆ ನಿನಗೆನ್ನಾಣೆ ಎಂದು ತನ್ನ ಮೇಗೆ 
ಸೂರುಳಿಸಿ ಬೆಸಗೊಂಡೊಡೆ: ವಡ್ಡಾರಾ, ಪು ೪೬, ಸಾ ೨೫) 

ಸೂರ್ಮಿ - ದೇವರುಗಳ ಲೋಹದ ಪ್ರತಿಮೆ, ದೇವರ ಚಿನ್ನದ 
ವಿಗ್ರಹ (ದೈವಪತಿಕೃತಿಗಳ್ಲೆ ಅರ್ಚವಚನಾಭಿಖ್ಯೆ ಸೂರ್ಮಿಯನೆ 
ನೆಗಟ್ಗುಂ ನಾನಾವಿಧರೋಹಮಯಪ್ರತಿಮಾವಳಗಳ್‌ ಹರಿಣಿ 
ಹೇಮಮಯಿ ತಾನಕ್ಕುಂ: ಅಭಿಧಾವ, ೧. ೩. ೧೬) 

ಸೂರ್ಯಕಾಂತ ಬಿಸಿಲಿಗೆ ಕಿಡಿಕಾರುವ ಕಲ್ಲು 
(ಖರಕಿರಣಸ್ಸುರಿತಕ್ಕಿದಿರುರಿವಂತಿರೆ ಸೂರ್ಯಕಾಂತಂ೦ ಎನ್ನೀ 
ತೇಜಸ್ಸುರಿತಕ್ಕೆ ಸೆಣಸಿನೊಳ್‌ ಮಾಹುರಿಗು೦ ಸೈರಿಸದು 
ತೇಜಮಾ ಭುಜಬಲಿಯಾ: ಆದಿಪು, ೧೪. ೪೨) 

ಸೂರ್ಯಕಾಂತವೈಮಾನ ದ ಸೂರ್ಯಕಾಂತಶಿಲೆಯಿಂದ 
ನಿರ್ಮಿತವಾದ ದೇವನಿವಾಸ (ದೀಪ್ತಿಯೊಳೊ೦ದಿದ 
ಸೂರ್ಯಕಾ೦ತವೈಮಾನದ ರಶ್ಲಿಗಳ್‌ ಬೆಳಗುತ್ತಿಪ್ಪವು: ಸಮಯಪ, 
೧೧. ೫೩) 

ಸೂರ್ಯಕಾಂತ ಬಿಸಿಲಿಗೆ ಕಿಡಿಕಾರುವ ಕಲ್ಲು. 
(ಖರಕಿರಣಸ್ಸುರಿತಕ್ಕಿದಿರುರಿವಂತಿರೆ ಸೂರ್ಯಕಾಂತಂ೦ ಎನ್ನೀ 
ತೇಜಸ್ಸುರಿತಕ್ಕೆ ಸೆಣಸಿನೊಳ್‌ ಮಾಹುರಿಗು೦ ಸೈರಿಸದು 
ತೇಜಮಾ ಭುಜಬಲಿಯಾ: ಆದಿಹು, ೧೪. ೪೨) 

ಸೂರ್ಯಜ ಸೂರ್ಯನ ಮಗ, ರೇವಂತ (ಸೂರ್ಯಜ 
ಅನುಕಾರಿಗಳ್‌ ಅಸಿಘಾತವಾರಿತವಿರೋಧಿ ಮತಂಗಜ 
ಪೀನದಾನವಾರಿಗಳಧಿರಾಜಸನ್ನಿಧಿಯೊಳ್‌: ಪಾರ್ಶ್ವನಾಷು, ೩. 
೩೮) 


ಸೂರ್ಯತನಯ ಮ ಸೂರ್ಯನ ಮಗ, ಕರ್ಣ 
(ಸೂರ್ಯತನಯಂ೦ ತೇಜೋಗ್ನಿಯಿಂದಂ ದ್ವಿಷದ್ಬಲಮಂ 
ಸುಟ್ಟಂ  ಉದಾತ್ತಪುಣ್ಯನವಂ ಚೈತಾಗ್ನಿಯಿಂ ಸುಟ್ಟಿನಿಲ್ಲ 


ಒಲವಿಂದ ಇಂದಿಂತು ಎರ್ದೆಮುಟ್ಟಿ ಕೂರ್ತನೊಳನೇ 
ಕರ್ಣಂಗೆ ದುರ್ಯೋಧನಂ: ಪಂಪಭಾ, ೧೩. ೬೦) 

ಸೂರ್ಯದಿನ ಭಾನುವಾರ (ನೀಮು೦ ನಿಮ್ಮ ಚೊಚ್ಚಿಲ 
ಮಗನಪ್ಪ ಸೂರ್ಯಸೂನುವ೦ ಸೂರ್ಯದಿನದಂದು ಕಂಡು 
ಕಾರ್ಯಸಿದ್ಧಿಯಂ ಮಾಡಿಬನ್ನಿಂ: ಪಂಪಭಾ, ೯. ೬೩ ವ) 

ಸೂರ್ಯಪ್ರತಿಮಾಯೋಗ - ಆತಪಯೋಗ, ಗೀಷ್ಮ ಯತುವಿನಲ್ಲಿ 
ಬಿಸಿಲಿನಲ್ಲಿ ನಿಂತು ತಪಸ್ಸು ಮಾಡುವುದು 
(ಸೂರ್ಯಪ್ರತಿಮಾಯೋಗದೊಳೆ ಪೂಣ್ಣು ವಿಶ್ರುತಜೈನವತಿ 
ನಿಲ್ವಂ: ಸಮಯಪ, ೭. ೬) 


೧೧೨೩ 


ಸೂರ್ಯಪ್ರಭ -  - [ಜೈನ] ಭರತನ ಹದಿನಾಲ್ಕು 
ಅಜೀವರತ್ನಗಳಲ್ಲೊಂದಾದ ಛತ್ರರತ್ನದ ಹೆಸರು 
(ಚಕ್ರವರ್ತಿಯ ಕಟಕಮಂ ತನ್ನ ನೆಟಲೊಳೆ ಕಾವ 
ಸೂರ್ಯಪ್ರಭಮೆಂಬ ವಿಚಿತ್ರ ಮಣಿಮಯೂಖ 


ಚಿತ್ರಿತಚ್ಛತ್ರರತ್ನಮುಂ: ಆದಿಷು, ೧೧. ೩ ವ) 

ಸೂರ್ಯಮಂತ್ರ -  - ಸೂರ್ಯನನ್ನು ಸ್ತುತಿಸುವ ಮಂತ್ರ. 
ಗಾಯಿತ್ರೀ ಮಂತ್ರ (ಆದಿತ್ಯಂಗೆ ಅರ್ಫ್ಯಮೆತ್ತಿ ಸೂರ್ಯಜಂ 
ಸೂರ್ಯಮಂತ್ರಂಗಳನೋದಿ ನೀರಂ ಸೂಸಿ 
ತ್ರೀಪ್ರದಕ್ಷಿಣ೦ಗೆಯ್ವಾಗಳ್‌: ಪಂಪಭಾ, ೯. ೭೨ ವ) 

ಸೂರ್ಯವಿಮಾನ - [ಜೈನ] ಒಂದು ಸ್ವರ್ಗ (ಅಲ್ಲಿಂ ಮೇಲೆ 
ದಶಯೋಜನಾಂತರದೊಳ್‌ ಕಿ೦ಂಚಿನ್ಯೂನಯೋಜನವಳಯದಿಂ 
ಸೂರ್ಯಕಾಂತಮಣಿಮಯಮಾಗಿ ಸೂರ್ಯವಿಮಾನಮುಂ 
. ೬ ಇರ್ಕುಂ: ಸುಕುಮಾಚ, ೧೧. ೫೯ ವ) 

ಸೂರ್ಯವೀಥಿ ಪೂರ್ವ-ಪಶ್ಚಿಮವಾಗಿರುವ ಪಟ್ಟಣಬೀದಿ 
(ಸೂರ್ಯವೀಥಿಯೊಳವಂ ತಳ್ವದೈತರುತ್ತಮಿರೆಯಿರ: 
ರಾಜಶೇವಿ, ೧೪. ೬೧) 

ಸೂರ್ಯಸೂನು - ಸೂರ್ಯನ ಮಗ, ಕರ್ಣ (ನೀಮುಂ ನಿಮ್ಮ 


ಜೊಚ್ಚಿಲ ಮಗನಪ್ಪ ಸೂರ್ಯಸೂನುವಂ 
ಸೂರ್ಯದಿನದಂದು ಕಂಡು ಕಾರ್ಯಸಿದ್ಧಿಯಂ 
ಮಾಡಿಬನ್ನಿಂ: ಪಂಪಭಾ, ೯. ೬೩ ವ) 

ಸೂರ್ಯಾಶ್ಚ - ಸೂರ್ಯನ ಕುದುರೆ (ಪವಮಾನಾತ್ಮಜನಂ 
ಜವಪಸರದಿಂ ಸೂರ್ಯಾಶ್ವಮಂ ಶಕ್ರವಾಹನಕ್ಷೂಣ 
ಗುಣಂಗಳಿ೦ಂ ಮಿಗುವ ಜಾತ್ಯಶ್ವಂಗಳಂ: ಪುಷ್ಪದಂಪು, ೨. 
೫೮) 

ಸೂರ್ಯೋಪಲ - ಸೂರ್ಯಕಾಂತ[ಮಣಿ] (ವಿಭವಶರಧಿ 
ಚಂದ್ರೋದ್ಧಮಮಂ ಶೌರ್ಯಸೂರ್ಯೋಪಲ ಭಾಸ್ವತ್ಸಂಪದಂ 
ತನ್ನಪತನಯನೊಳೊಂದಿ ಚಿತ್ರಕ್ಕೆ ಮಾಡಿತ್ತೊಲವಂ: 
ಚಂದ್ರಪ್ರಪು, ೪. ೬) 

ಸೂಲ - [ಶೂಲ] ದಸಿ (ಕಾದಲನ ತಸ್ಪರನೋಟಮೆಲ್ಲಿ 


ಬಿರ್ದೆಡಂ ನಡುವಿನಂ ಅ೦ಗಜ೦ ಬಸಿದ ಸೂಲಮನಿಕ್ಕನೆ 
ಮೆಯ್ಯೊಳ್‌: ಲೀಲಾವತಿ, ೧೨. ೩೭) 

ಸೂಲಿಗೆ - ಒಂದು ಆಯುಧ, ಭರ್ಜಿ (ಸಬಳ ಸಲ್ಲೇಹ ಸೂಲಿಗೆ 
ಚಕ್ರಚಾಪ ಬಲ್ಲೆಹ ಕತ್ತಿಗೆ ಕಠಾರಿಯಾದ .. .. ಕೈದುಗಳಿಂದ: 
ಧರ್ಮಪ, ೧. ೮೬ ವ) 

ಸೂಲೆ - ನೋವು (ಪಸಿವು ನೀರಟ್ಕ್‌ ದಾಹ ವಾತಂ ಸೂಲೆ 
ಮೊದಲಾಗೊಡೆಯ ವೇದನೆಗಳಂ ಸೈರಿಸಿ: ವಡ್ಡಾರಾ, 
೫೨, ಸಾ. ೯) 

ಸೂಲೆಯೇಟಿಕ್‌ - ನೋವು ಉಂಟಾಗು (ಅಲ್ಲಿಯ ಜಿನಾಲಯದ 
ಪರಸ್ಥಿಭದ್ರದೊಳ್‌ ಭೋಂಕಲ್‌ ಸೂಲೆಯಿತ್ತಿದಂತೆ ಪಟ್ಟಿರ್ದು: 
ಕರ್ಣನೇಮಿ, ೪. ೭೭ ವ) 

ಸೂಲವೆಯು ನೋವನ್ನು ಹೊಂದು (ಸೂಲೆವೆತ್ರಂತೆ 
ಪೊರಳುತ್ತುಂ ಕಳ್ಳುಡಿದರಂತೆ ಮತಿಗಿಡುತ್ತುಂ ವೃದ್ಧನಂತೆ 
ತಡವರಿಸುತ್ತುಂ: ಧರ್ಮಾಮೃ, ೧. ೧೨೪ ವ) 


ಡುಂ 


ಪು. 


ಸೂಲಿಸು - ಹೆರಿಗೆ ಮಾಡು (ತಾಯ್ದಿಡಿ ನೀಡೆ ಹಸ್ತದಿಂ 
ತಾನವಳಂಬಿಸಿರ್ದು ತಟಭೂಜದೊಳೊಂದುಂ ಕರೇಣು 
ಸೂಲಿಸುತ್ತೇಣವಲ್ಲಿ ಮಾಡಿದುದೊ ಬೇಡರೊಳಂ 


ಕರುಣಾನುಭಾವಮಂ: ಪುಷ್ಪದಂಪು, ೫, ೮೨) 
ಸೂಸಕ - ಗೆಜ್ಜೆಯ ಗೊಂಚಲು (ದೇವಾಂಗವಸ್ತದುಳ್ಳುಡೆಯೊಳ್‌ 
ಉಲಿವ ಸೂಸಕದ ತೊಂಗಲ್ಲೆರಸು ಎಟಲ್ವ ಮುಂದಣ ಸೋಗೆ 


ಕಾರ್ಗಾಲದ ಸೋಗೆಯಂತೆ ಸೊಗಯಿಸೆ: ಪಂಪಭಾ, ೨. ೪೧ 
ವ) 

ಸೂಸು - ಆ ಈ ಕಡೆ ಚಿಮ್ಮು (ಉಳ್ಳುಡೆಯಂ ಆಕೆಯೋಸರಿಸುವ 
ಸೂಸುವ ಹಾರಲತೆಯನಳವಡಿಸುವ ಭಂಗಿಯ 
ಮದನರಾಜರಾಜ್ಯವಿಳಾಸಂ: ಆದಿಷು, ೯. ೩೬); ಚೆಲ್ಲು ಎಸೆ 
(ಅಂತು ನೋಡಿ ಕಡೆಗಣ್ಣ ಚೆಲ್ಲಂಬೆರಸು ಸೂಸುವ 
ವಾಸವಸ್ತೀಯರ ಮುಖಾಬ್ದಾಸವ ಸಂಬಂಧಿಗಳಪ್ಪ 


ಜ 


ಶೇಷಾಕ್ಷತಂಗಳಂ ಈಶ್ನರನಂ ಗೆಲ್ಲ ಗೆಲ್ಲಕ್ಕೆ ಸೇಸೆಗೊಳ್ಳಂತೆ 


ಸೇಸೆಗೊಳ್ಳುತ್ತುಂ: ಪಂಪಭಾ, ೮. ೨೭ ವ); ಬೀಳು 
(ಧರಾತಳದೊಳ್‌ ಸೂಸಿದ ತನ್ನ ಗದಾದಂಡಮಂ 
ಭುಜಾದಂಡದೊಳ್‌ ಅಳವಡಿಸಿಕೊಂಡ ವೃಕೋದರಂ: 


ಪಂಪಭಾ, ೧೩. ೯೫ ವ); ಹೊಮ್ಮು (ಭೂತಾಂಗನಾನಿಕರಂ 
ಶೋಣಿತವಾರಿಯಂ ಕುಡಿದು ಅಗುರ್ವಪ್ಪನ್ನೆಗಂ ಸೂಸೆ 
ನೋಡ ಕವಿಲ್ತಿರ್ದುದು ಕೂಡೆ ಸಂಜೆಗವಿದಂತಾ ದ್ರೋಣನಿಂ 
ಕೊಳ್ಳುಳಂ; ಪಂಪಭಾ, ೧೨. ೨೫) 

ಸೂಸುಕ ಬೈತಲೆಮಣಿ (ಕಟ್ಟಾಕಿಯ ಮುತ್ತು ತೆತ್ತಿಸಿದ 
ಸೂಸುಕದಿಂ ಮಿಗೆ ವಿಶ್ವಕರ್ಮನಿರ್ಮಾಣಮಿದು ಎಂಬಿನಂ: 
ಉದ್ಭಟಕಾ, ೮. ೪) 

ಸೂಸುಗೂಳ್‌ ಬಲೆ (ಗಿಜುಗಟ್ಟಿಗೆ ಅರೆಮಡ್ಡಿ 
ಸೂಸುಗೂಳ್ಗಳೆಂಬಿವಂ ಕೊಂಡು .. .. ಪರಿವ ಪೆರ್ದೊರೆಗೆ 
ಸಾರ್ದು: ರಾಜಶೇವಿ, ೫. ೧೧೪ ವ) 

ಸೂಸುನೀರ್‌ - ಸಿಂಪಡಿಸುವ ನೀರು (ವಿಯೋಗಮಂ ಮಾಡಿದ 
ವಾಮಲೋಚನೆಯರಂಗದೊಳಾಲಿಯ 
ಸೂಸುನೀರ್ಗಳಲ್ಕಾಡದೆ ತಂದು: ಚಂದ್ರಪ್ರಹು, ೨. ೨೫) 

ಸೂಸುವೆಳ್ಳು - [ಸೂಸು-ಬೆಳ್ಳು] ಹೊಮ್ಮುವ ಕಾಂತಿ (ಸುಲಿಪಲ್ಲಳ 
ಸೂಸುವೆಳ್ಳಿನಿಂದೆಸೆವ ದುಕೂಲದೊಂದುಡೆಯಿನಂದು 
ಅಮೃಥಾಂಶುಮರೀಚಿಯಿಂದೆ ನಿರ್ಮಿಸಿದವೊಲೊಪ್ಪಿದಳ್‌ 
ಧವಳಲೋಚನೆ ವಾಸವದತ್ತೆ ದೇಸೆಯಿಂ: ಲೀಲಾವತಿ, ೧೦. 
೩೬) 

ಸೂಳಪಾಣಿ ಶಿವ (ಉತ್ತರಪದನಪಭಂಶಕ್ಕೆ ಬಾರದೆ 
ಪೂರ್ವಪದಂ ತದ್ಭವಮಾದುದರ್ಕೆ: ಗಾಮರಸಂ-ಗಾವರಸಂ 
ಪಶುಪತಿ-ಪಸುಪತಿ ದಿಶಾಬಲಿ-ದೆಸೆಬಲಿ ಶೂಲಪಾಣಿ- 
ಸೂಳಪಾಣಿ: ಶಬ್ದಮದ, ೩೦೪ ಪ್ರ 

ಸೂಳಿ ಬಾಳೆಯ ಗಿಡದ ಸುತ್ತಿಕೊಂಡಿರುವ ಚಿಗುರೆಲೆ 
(ಬಾಳಮೃಣಾಳಹಾರಲತೆ ಬಾಟ್‌ಯ ಸೂಳಿ ತಾಲವೃಂತಂ: 
ಅನಂತಹು, ೭. ೨೩) 

ಸೂಳುಗಾಳೆ - ಕಾಲ ಸೂಚಿಸುವ ಕಹಳೆ (ನಿಶಾವಸಾನ 
ಸಮಯದೊಳ್‌ ಪಯಣದ ಸೂಳುಗಾಳೆಗಳಂ ಪಿಡಿದು: 
ಪಂಚತಂತ್ರ, ೧೯೭ ವ) 

ಸೂಳೆ [ಶೂಲಾ] ದಾಸಿ (ಮತ್ತೊರ್ವ ಮಗನಂ 
ಬೇಡೆಂದಂಬಿಕೆಗೆ ಪೇಟಸ್ಟೊಡಾಕೆಯುಂ ವ್ಯಾಸಭಟ್ಟಾರಕನಲ್ಲಿಗೆ 
ಪೋಗಲಲಸಿ ತನ್ನ ಸೂಳೆಯಂ ತನ್ನವೊಲೆ ಕಯ್ಲೆಯ್ದು 
ಬರವಂ ಬೇಡಲಟ್ಟಿದೊಡೆ: ಪಂಪಭಾ, ೧. ೮೫ ವ್ರ - 
ವೇಶ್ಯೆ (ಮುಳಿಯೆ ಕಾಲ್ವಿಡಿದಿಂದ್ರನ ಕೊಟ್ಟುದಲ್ತೆ ಪೋ 
ಪುಸಿಯದಿರ್‌ ಎಂಬ ಸೂಳೆಯರೆ ಸೂಳೆಯರಲ್ಲಿಯ 
ಪೆಂಡವಾಸದೊಳ್‌: ಪಂಪಭಾ, ೪. ೮೬) 

ಸೂಳೆಗೆಯ್‌ ಸೂಳೆಯ ಸಹವಾಸ ಮಾಡು (ಪಣವುಂಡೆಂ 
ಬಂದಿಯೊಳ್ಳಾಲಕನೆ ಪಲಗೆಜೂದಾಡಿದೆಮ ಸೂಳೆಗೆಯ್ದೆಂ: 
ನೇಮಿನಾಪು, ೫. ೩೬) 


೧೧೨೪ 


ಸೂಳೆಗೇರಿ - ಸೂಳೆಯರು ವಾಸಿಸುವ ಕೇರಿ (ಪಿರಿದೊಒಂದು 
ಹೊಟಲುಂ ಧವಳಾರ೦ಗಳುಂ ನೆಲೆಯ ಮಾಡಂಗಳುಂ 
ಸೂಳೆಗೇರಿಗಳುಂ ಮಾನಸರ ಬರುವುಮಂ 
ಪೋಗುಮಂ ಕಂಡು: ವಡ್ಡಾರಾ, ಪು. ೮೯, ಸಾ. ೨೧) 

ಸೂಳೆಗೊಟ್ಟ ಸೂಳೆಯರ ಗುಂಪು (ಮತ್ತಮೊರ್ವಳ್‌ 
ಸೂಳೆಗೊಟ್ಟಿಯೊಳ್‌ ಬೊಜಂಗವಾತಾಗಿ ತನ್ನ 
ಕೆಳದಿಗಿಂತೆ೦ದಳ್‌: ಲೀಲಾವತಿ, ೨. ೬೯ ವ) 

ಸೂಳೆಮಾತು - ಒಯ್ಯಾರದ ನುಡಿ (ಪ೦ಜರದೊಳ್‌ ಗಿಳಿಯನಿರಿಸಿ 
ನಾನಾ ಪ್ರಕಾರದ ಸೂಳೆಮಾತುಗಳಂ ಶೃಂಗಾರವೃತ್ತಂಗಳುಮಂ 
ಕಲಿಸುತ್ತುಂ ಪೊನ್ನ ಪರಮಸ್ನೀಹದಿಂ: ಧರ್ಮಾಮ್ಯ, ೧೨. 
೯೧ ವ) 

ಸೂಳೆಯ - ಜಾರ (ಸೆಟ್ಟಿಯ ತಮ್ಮ ರುದ್ರದತ್ತನೆಂಬೊಂ ಕರಂ 
ವ್ಯಾಳನು೦ ಸೂಳೆಯನು೦ ಆಗಿಪ್ಟೊಂ: ಹರಿವಂಶ, ೩. ೨೯ 
ವ) 

ಸೂಳೆವಂಟ 


ಸೂಳೆಯ ಸಹಚರ (ಬಿರುದರ ಬಿಂಕಮಂ 
ಪೊಗಟ್ಟ ಕೂ೦ಟಣಿತೋಳ್ಗೆಳಸಿರ್ಪ ಸೂಳೆವಂಟರ 
ಸೊಬಗಿಂಗೆ ಮೈಮಣ್‌ೌದು ಮೆಚ್ಚುವ ಬಿಂಕದ 
ಬರ್ದೆಗೆಯ್ತದೊಳ್‌: ಲೀಲಾವತಿ, ೨. ೭೨) 

ಸೂಳೆವನೆ ಸೂಳೆಯ ಮನೆ (ಲತಾಗೃಹಮಿಲ್ಲದ 
ಗೊಟ್ಟಿಗಾಣರಿಲ್ಲದ ಕಡೆಟ್ಟಿ ಸೂಳೆವನೆಯಿಲ್ಲದವಿಲ್ಲವು 
ಸೂಳೆಗೇರಿಯೊಳ್‌: ಮಲ್ಲಿನಾಪು, ೨. ೪೫) 

ಸೂಳೆವೆಂಡತಿ ಸೂಳೆ (ಸೂಳೆವೆಂಡತಿಯಂತೊಲ್ಲೊಲಿಸದೆ 
ಗ್ರಹದಂತೆ ಬೇಡಿಕೊಂಡುಣ್ಣದೆ ಮಕ್ಕಳಮತೆ ಕಾಡಿಯುಣ್ಣದೆ: 
ಧರ್ಮಾಮೃ, ೫. ೬೪ ವ) 

ಸೂಳೈಸು - ಶಬ್ದಮಾಡು (ಕಣ್ಣ ಕೆಂಪು ಕಿಸುಸಂಜೆಯಂ ಪಸರಿಸೆ 
ದೆಸೆದೆಸೆಗೆ ಮಸಗೆ ನಿಸ್ನಾಳಮಂ ಸೂಳೈಸಲ್‌ ಪೇಟ್ಟಾಗಳ್‌: 
ಕಬ್ಬಿಗಕಾ, ೧೫೧ ವ) 

ಸೂಜುಳು - (ಇನಿಯಳ ಮೆಯ್ಯನಂಟಿ ನೆಜೌ ಸೂಜುಳಲಾಟಸೆ 
ತನ್ನ ಕೂಗಳ೦ ಮನಮೊಸೆದಿಕ್ಕುತಿರ್ದ೦: ಕುಸುಮಾಕಾ, ೧೧. 
೧೬೮) 

ಸೂಅಕಿ - ಲೂಟಿ (ಧನಮಂ ಬೀಜದೆ ಬರ್ಕುಮೆ ನಿಂಬಿಯ 


ಸೂ್‌ಯೆ ವಿಧುವಿಶದಕೀರ್ತಿ ಭುವನತ್ರಯದೊಳ್‌: 
ಲೀಲಾವತಿ, ೧. ೪೨) 
ಸೂಜಕಿಗಾಜ - ಸುಲಿಗೆಕೋರ (ಸೂಜ್‌ಗಾಅನಂತೆ ಪೆಜರಂ 


ಕ್ಷೇಶಂಗೊಳಿಸದೆ: ಧರ್ಮಾಮೃ, ೫. ೬೪ ವ) 

ಸೂಅ*ಗೊಡು - ಧಾರಾಳವಾಗಿ ಕೊಡು (ಸಮಸ್ತವಸ್ತುಗಳಮ 
ದೀನಾನಾಥಜನಕ್ಕೆ ಸೂಲ”ಗೊಟ್ಟು; ಪಂಪಭಾ, ೧. ೧೧೪ ವ) 

ಸೂಜ್‌ಗೊಳ್‌ - ಕೊಳ್ಳೆ ಹೊಡೆ (ಚಂದ್ರಮತಿ ಮಹಾದೇವಿಯ 
ಕೀಲಾರದ ಧೆನುಗಳಮ ಸೂಜೌಗೊಳ್ಳಂತೆ 
ಕೊಂಡುಪೋದೊಡೆ: ಸುಕುಮಾಚ, ೭. ೩೫ ವ) 

ಸೂಟ್‌ ಕ್ರಮ (ಏಟುವರಂ ತದ್ದ್ವಿಗುಣ೦ ಸೂಲೊಳ್‌ 
ನಾರಕರ ಕಠಿನದೇಹೋತ್ಲೇಧಂ: ಆದಿಷು, ೫. ೯೨); ಬಾರಿ, 
ಆವೃತ್ತಿ (ಬೋಧಾವಾಸಪ್ರಿಯಂ ಉದಯಮನಣೆದು 
ಆಸನದಿಂದೆರ್ದು ಮೂಳು ಸೂಟ್‌ ಪೊಡೆವಟ್ಟಂ: ಆದಿಪು, 
೭. ೪೨); ಗಾತ್ರ, ಪ್ರಮಾಣ (ಏಟ್‌ ಧನು ಮೂಜುಮೊಟನಿಂ 
ಪೇಟ್‌ ಷಡಂಗುಲಮೆ ಮೊದಲ ನಾರರೊಡಲಂತೇಲುವರಂ 
ತದ್ದಿಗುಣಮೆ ಸೂಟಳಾಳ್‌ ನಾರಕರ ಕಠಿಣದೇಹೋತ್ಸೇಧಂ: 
ಆದಿಪು, ೫. ೯೨) ಸಮಂಜಸ (ದಾಯಾದನುಂ 
ಕೋಪದಿಂದೆನ್ನೊಳ್‌ ಕಾದಲೆಂದುಬ್ಬರಿಸಿದ 


ಸಮರಾಟೋಪದಿ೦ ನಿಂದೊಡ೦ ಮಾಣ್ದುದು ಸೂಲಲ್ತು: 
ಆದಿಪು, ೧೪. ೮೫); ರತಿಸುಖದ ಸರದಿ 
(ಎನಗಿಂದಿನೊಂದು ಸೂಟುಮನಿನಿಯ೦ ದಯೆಗೆಯ್ದನೆನ್ನ 
ಸೂಟ೦ ನಿನಗಾನೆನಿತಾದೊಡಮೀವೆನೇ: ಪಂಪಭಾ, ೨. 
೨೬); ಸಮಯ, ಸರದಿ (ಅಂತು ಮುಳಿಸಿನ ಮೋಷಿನ 
ಗಂಡಮಚ್ಚರದ ಮೆಚ್ಚವಣಿಗೆಯ ಅ೦ಕಕಾಅರ್‌ ಎಕ್ಕತುಳಕ್ಕೆ 
ಎಕ್ಕೆಯಿಂ ಸೂಟ್‌ಟೆಜಿವಂತೆ ಒರ್ವರ್‌ ಒರ್ವರೊಳ್‌ ಕಾದೆ: 
ಪಂಪಭಾ, ೧೨. ೭೬ ವ); ಸಹವಾಸ (ಪಗಲಿನ ಸೂಟ್‌ 
ಸಿರಿಗಾಗಲೆವೇಟ್ಟುದು ತಡದಿರದುಪ್ಪವಡಿಸು 
ವಿಯಚ್ಚರಾಂಬರಭಾನೂ: ಶಾಂತಿಷು, ೫. ೮೬); ಸಂವತ್ಸರ 
(ಈ ಸೂಲೌಂದು ವರ್ತಮಾನ ವರ್ಷಂ: ಶಬ್ದಮದ, ೧೧೮, 
ಪ್ರ. ಅಡಿಟಿಪ್ಪಣಿ) 

ಸೂಲಕ್‌ಸೂಲಕೊಳ್‌ - ಕ್ರಮವಾಗಿ, ಸರದಿಯಂತೆ (ಮುರರಿಪಗೆ 
ಸೂಟ*ಸೂಯೌಾಳೆ ಬರೆ ಕರದೊಳ್‌ ಶಂಖಚಕ್ರಮುದ್ಧರಪದ್ಮಂ: 
ಸಮಯಪ, ೮. ೧೩೮) 

ಸೂಲಂ ಮಾಡು - ಯುದ್ಧಮಾಡುವುದಾಗಿ ಒಪ್ಪು (ತೇಜಂ 
ಇಲ್ಲಾದೊಡಂ ಸೂಟ೦ ಮಾಡಿದನೊಳ್‌ ಕಾದಲೆವೇಟ್ಕುಂ 
ಎಂದು ದಮಿತಾರಿ ಕೈವೀಸೆ: ಶಾಂತಿಷು, ೪. ೭ ವ) 

ಸೂಟನೆ ಆಗಲೇ (ಅಶೋಕವಲ್ಲರಿಯ ಪಲ್ಲವಮೊಂದನೆ 
ಕೊಯ್ದು ರಾಗದಿಂ  ಸೋರ್ಮುಡಿಯೊಳ್‌ ತಗುಳ್ಳಿದೊಡೆ 
ಸೂಟನೆ ಬಾರಿಸಿದಂ; ಪಂಪಭಾ, ೫. ೮೨) 


ಸೂಲರಸಿ - ರಾಜನ [ಶಯ್ಕೆಯ] ಸರದಿಯ ರಾಣಿ 
(ದವಳಧಾಮಶಯನದೊಳಮರ್ದಿರೆ ಸೂಲರಸಿವೆರಸು: 
ಪುಷ್ಪದಂಪು, ೮. ೧೬) 

ಸೂಟಲ್ಲು - ಸೂಕ್ತ ಸಮಯವಲ್ಲ (ನಿನ್ನನೆ ಪೀನ೦ ನಚ್ಚಿ 
ನಿನ್ನಾಳ್ವನೆ. ನುಡಿಯಿಸೆ. ನೀನಾಡಿದ್ಯೆ ಮಾತನಾಡಲೈನಗೀ 
ಸೂಟಲ್ತು: ಪಂಪಭಾ, ೧೨. ೪೫) 

ಸೂಲಸೂಲದೆ - - ಬಾರಿ ಬಾರಿಗೂ, ಕ್ರಮಕ್ರಮವಾಗಿ 
(ಪರಿಮಳದ ಪೊದಳ್ಳೆಗೆ ಸೋಲ್ತು ಸೂಬಸೂಲದೆ 
ಮೊಗಸಿದುವೆರಡೆಡೆಗ೦ ಅಲಸದ ಅಳಿಗಳ ಬಳಗಂ: ಆದಿಪು, 
೧೦. ೩೧) 

ಸೂಲಜೆ - ಸರಿಯಾದ ಸಮಯ ತಿಳಿ (ಪ್ರಮದೆಯರಂ 
ಮನೋಭವನೆ ಸೂಟಜಿದೆಚ್ಚಪಂ ಅಗ್ನಿಬಾಣದಿಂ 


ಹಿಮಕರಬಾಣದಿ೦ ತಿಮಿರಬಾಣದಿಂದೆಂಬಿನಂ: ಚಂದ್ರಪ್ರಪು, 
೭. ೧೩೩); ಸರದಿಯನ್ನು ತಿಳಿ (ನಜುಸುಯ್ಗಂ ಮಲೆಗಂ 
ಸೂಲಅಣಿದೆಣಗುವಿನಂ ತುಂಬಿಗಳ್‌: ಪಂಪರಾ, ೧. ೧೨೦) 

ಸೂಲಕಾಯ್ತ ಸರದಿಯ ಪ್ರಕಾರ ಸಾರುವವನು 
(ಇರದೊಗೆದುದಲ್ಲಿ ಸೂಟಾಯ್ತ್ದರ ಕಳಕಳವು ಅಚ್ಚುಳಾಯ್ತರ 
ಉಲಿಪುಂ ನಾಗಾಯ್ತರ ಗಳಗರ್ಜನೆ: ಜಗನ್ನಾವಿ, ೧೧. ೭೩); 
ಯುದ್ಧಘೋಷಿಸಿ ಆಹ್ವಾನಿಸುವವನು (ಒಂದರ್ಥಕ್ಕೆ: 
ಸೂಖಾಯನೆಂದು ಸೂಟ್ಲಿರೆವಂ: ಶಬ್ದಮದ, ವೃತ್ತಿ ೧೨೧); 
ಸರದಿಯ ಸೇವಕ (ಪರಿವ ಕರೆವ ಎರೆವ ಸೂಟಾಯ್ತರ 
ಸೂಳುಗಳ್‌ ತುಜುಂಗಿದಚ್ಚುಚಾಯ್ತರ ಕಳಕಳರವದಿಂ 
ಭೋರ್ಗರೆದು ಉಲಿವ ಅಂಬುಧಿಯನಂತದೇ೦ 
ಮಸುಲಿಸಿತೋ: ಸುಕುಮಾಚ, ೧೧. ೨೫) 

ಸೂಲಿಾಯ್ತೆ ಸೇವಕಿ. (ವರವ೦ ಬೇಡೆಂದಂಬಿಕೆಗೆ 
ಪೇಟಸ್ಬೊಡಾಕೆಯುಂ ವ್ಯಾಸಭಟ್ಟಾರಕನಲ್ಲಿಗೆ ಪೋಗಲಲಸಿ ತನ್ನ 
ಸೂಲಾಯ್ತೆಯಂ ತನ್ನವೊಲೆ ಕೆಯ್ಗೆಯ್ದು ಬರವಂ 


೧೧೨೫ 


ರುಟ್ಟಿಮಲ್ಲರಂತಿರೆ .. . ಪೊರ್ದುವಾನೆಗಳ್‌: ಆಚವರ್ಧ, ೮. 
೫೩) 
ಸೂಲುಗಾಳೆ ದ ಸಮಯಸೂಚಕ ಕಹಳೆಯ ದ್ವನಿ 
(ನಿಶಾವಸಾನಸಮಯದೊಳ್‌ ಪಯಣದ ಸೂಲುಗಾಳೆಗಳಂ 
ಪಿಡಿದು ಬೀಡೆತ್ತಲುದ್ಯೋಗಂ ಗೆಯ್ದುದುಂ ಕಂಡು 
ಧವಲಪಕ್ಷಂ ಕನಕಾಕ್ಷಂಗಿತೆಂದಂ: ಪಂಚತಂತ್ರ, ೧೯೭ ವ) 
ಸೂಲುಲಿಗೆಲೆ — ಹರಟುತ್ತ ಸಂತೋಷಿಸು 


(ಸೂಲುಲಿಗೆಲೆಯುತ್ತುಮಿರ್ಪ ತರುಣೀಜನಮಂ ನೃಪನೊಲ್ಲು 
ನೋಡಿದಂ: ಲೀಲಾವತಿ, ೫. ೧೦೧) 

ಸೂಲಸು - ಮತ್ತೆ ಮತ್ತೆ ಬಾಣ ಬಿಡು (ಪಾಯ್ದರಾತಿಯ 
ಮೆಯ್ಯ ನೆತ್ತರಂ ಕಂಡು ಸೂೌಸಿನೊಳಿವನ ನೆತ್ತರೊಕ್ಕೊಡಂ 
ತನಗೆ ಬಸಿಾಜ್‌ ಕುಡಿಯಲುಂ ದ್ರೌಪದಿಯ ಕೇಶಪಾಸಮಂ 
ತೊಯ್ದು ಮುಡಿಯಲುಂ ನೆಜ*್‌ಯದೆಂದು: ಪಂಪಭಾ, ೧೨. 
೧೪೮ ವ) 

ಸೂಲಜಾಣಿೆಟಿೆ -  - ಸರದಿಯ ಮೇಲೆ ಹೋರಾಡು (ಅಂತು 
ಮುಳಿಸಿನ ಮೋಷಿನ ಗ೦ಡಮಚ್ಚರದ ಮೆಚ್ಚವಣಿಗೆಯ 
ಅಂಕಕಾಣರ ಎಕ್ಕತುಳಕ್ಕೆಕ್ಕೆಯಿಂ ಸೂಊಜಿಖೆವಂತೆ 
ಒರ್ವರೊರ್ವರೊಳ್‌ ಕಾದೆ: ಪಂಪಭಾ, ೧೨. ೭೬ ವ) 

ಸೂಲಸ್ತಿಸು ಕ್ರಮವಾಗಿ ನಡೆ, ಸರದಿಯಂತೆ ಸಾಗು 
(ತೆಅವುಗುಡದೆ ಸೂಔಿಸುವ ನಿಸ್ಸಾಳದ ಬಲ್ಲರಕೆ 
ದೆಸೆವೆಟ್ಟುಗಳ್‌ ನಿಬ್ಬರಂಬಿರಿಯೆಯು೦ ಬೇಗದಿ೦ ನಡೆದೆತ್ತಿ 
ಬಂದು  ಮ೦ಂಜುವೆಟ್ಟಮ೦ ಮೂವಳಸಾಗಿ ಮುತ್ತಿದಾಗಳ್‌: 
ಕಬ್ಬಿಗಕಾ, ೨೨೪ ವ); ಸಮಾಧಾನ ಮಾಡು, ಸಂತೈಸು 
(ಸೂಟ್ಕ್‌ಪ ಸಣ್ಣ ಗಾಳೆಯಲೆಯೆನಿಸಿ ಗೂಡಿಂಗೆ ಸಾರ್ದುಲಿವ 
ಪಕ್ಕಿಗಳ ಕಳಕಳ೦ ಬಳೆಯೆಯುಂ: ಆಚವರ್ಧ, ೬. ೨೩ ವ) 

ಸೂಲಟ್ಗರೆ - ಯುದ್ಧ ಘೋಷಿಸು (ಒ೦ಂದರ್ಥಕ್ಕೆ: ಸೂಲಾಯ್ತನೆಂದು 
ಸೂಟ್ಲರೆವಂ: ಶಬ್ದಮದ, ವೃತ್ತಿ ೧೨೧) 


ಸೂಗ್ಗೆಡು - ಸರದಿ ತಪ್ಪು (ಆತ್ಮತತ್ವದೊಳ್‌ ಬಗೆ ಗಡಮೆಯ್ದೆ 
ಸೂಗ್ಗೆಡದೆ ಪಂಚಪದ೦ಗಳನೋದುತಿರ್ಪ ನಾಲಗೆ 
ಗಡಮೆಯೆ ಸಮಾಧಿವಿಧಿಯಂ ನೆಜ್‌ ತಾಳ್ಟಿದನೋ 


ಮಹಾಬಳಂ: ಆದಿಪು, ೨. ೬೦) 
ಸೂಟಕಿವರ್‌ - ಪತಿಯೊಡನೆ ಸಂಭೋಗದ ಸರದಿಗೆ ಬರು 


(ಮರುದೇವಿಹಾದೇವಿ ವಾಗ್ದನಿತೆಯೆಂಬ 
ಅಭಿಶಂಕೆಯನುಂಟುಮಾಡಿ ಸೂಟ್ಸ್‌ವಂದು: ಆದಿಪು, 
೭. ೨೬ವ, ೨೭ ಮತ್ತು ೨೭ ವ) 

ಸೂಬ್ನುಡಿ - ಸರದಿಯ ಮಾತು, ಸಂಭಾಷಣೆ (ಚಾರರಂ 
ಸೆಜ್‌ಯಿಡುವಾನನಂ ಪದಿರನಾಡುವಸೂಟ್ನುಡಿ 
ದುಷ್ಪಚೇಷ್ಟೆಯಂ ಮೆಜ*ಯಿಪತಮ್ಮ ಭಂಗಿ ಭಿ 
ರಜನಿರಂಜನಮಾದುದು ಬಂಧಕೀಜನಂ: ಸೂಕ್ತಿಸುಧಾ, ೮. 
೮೫) 


ಸೂಲ್ಪಿಡು - ಸರದಿಯನ್ನು ಪಡೆ (ಒಡವಂದಂಕದ ಕೌರವರ್‌ 
ದ್ರುಪದನ ಅಂಬ ಏಜಿಂಗೆ ಮೆಯ್ಯೊಡ್ಡದೆ ಒಡ್ಡುತಿರೆ ಸೂಸೆ 
ಬೀಟ್ವ ತಲೆಗಳ್‌ ಸೂಲ್ಪಟ್ಟಂ: ಪಂಪಭಾ, ೨. ೬೨) 

ಸೂಲ್ಪಡೆ - ಸರದಿಯನ್ನು ಹೊಂದು (ಸೂಲ್ಲಿಡೆಯಲಪುುದು ಕಾಣ 
ಮಹಾಜಿರಂಗದೊಳ್‌: ಪಂಪಭಾ, ೧೦. ೨೩) 


ಸೂಲಸ್ಟೊಯ್‌ ದ ಸರದಿಯ ಪ್ರಕಾರ ಹೊಡೆ[ತ] 
(ಯುದ್ಧಕೇಳಿಧುರೀಣರ್‌ ದನುಜಾರಿಯುಂ ದನುಜನು೦ 
ಸೂಳ್ಪೊಯ್ದಳಿಂ ಪೊಯ್ದರ್‌ ಗದಾದಂಡದಿಂ: 


ಜಗನ್ನಾವಿ, ೯. ೭೫) 


ಸೂಲಕ್ಕಾತು ಸೂಬ್ನುಡಿ (ಇರ್ವರ್‌ ಪದಿರಿನಿಂ ನುಡಿವ 
ಸೂಲಸ್ಮಾತುಗಳಂ ಕಾಪಿನವರು೦ ಪೊಟಲ ಜನಮುಂ ಕೇಳ್ಬು: 
ವಡ್ಡಾರಾ, ಪು ೧೨೫ ಸಾ ೧೦) 

ಸೂಲಿಿಟ್ಟು ಸರದಿಯ ತುಳಿತ (ಮೆಟ್ಟಿದ ಸೂಟೌಟ್ಟುಗಳಂತೆ 
ಬೆಟ್ಟು ಕಟಲಲ್ಸಾಡೆ ಭೂಭಾಗಮಾದುದು ದುರ್ಯೋಧನ 
ಭೀಮಸೇನರ ಗದಾಯುದ್ಧಂ ಮಹಾಭೈರವಂ: ಪಂಪಭಾ, 
೧೩. ೯೪) 

ಸೂಲ್ಪಗೆ - ಸರದಿಯ ಹಗೆ (ಆತ೦ ಮನದೊಳ್‌ ಮಚ್ಚರಿಪನೆಂಬ 
ಸೂಳ್ಗಗಿ]ಗೆ ಬಗೆಯೊಳ್‌ ನನೆಕೊನೆವೋದಂತಿರೆ 
ನಿಡುನನೆಗಳಂ ಆಯ್ದುಕೊಂಡು ಮನಸಿಜನೆಚ್ಚಂ: ಲೀಲಾವತಿ, 
೩ ೫೧) 

ಸೂಟ್ವಡೆ 
ಮಾಯ್ಮಜುಕಂ ತಾಂಗಿಗಟಲ್ವ ನಾಣಿಲಿತನಂ ಬೆಂಡೇಟ್ವ ಕಣ್‌ 

.. ಕೂಟದೊಳ್‌ ನಲ್ಲರಾ: ಚಂದ್ರಪ್ರಪು, ೮. ೬೮) 

ಸೂಲ್ವರಿ ಸರದಿಯ ಪ್ರಕಾರ ಹೋಗು (ಕೆನ್ನೆತ್ತರೊಳ್‌ 
ಒರ್ವರೊರ್ವರಂ ತಳ್ಳಿಜೆದುಂ ಬೊಬ್ಬಿಜೆದುಂ 
ತ್ರಿಪುಂಡಮಿಟ್ಟುಂ ಕೂಕಿಚೆದು೦ ತೇಗಿಯು೦ ಸಸಿನೆವರಿದುಂ 
[ಡಿಎಲ್‌ಎನ್‌ ಒಪಿದ ಪಾಠ] ಬವಳಿವರಿದುಂ 
ಬಾನಂಗುಳಿಗೆವರಿದುಂ ಸೂಟ್ವರಿದುಂ ಆಡುವಾಗಳ್‌ 
ಉಭಯಬಲಂಗಳ್‌: ಪಂಪಭಾ, ೧೨. ೧೫೮ ವ) 

ಸೂಟ್ವರು - ಪುನಃ ಪುನಃ ಬಾ (ಪೂಗೆ ಸೂಟರುತಿರೆ ತುಂಬಿಕಣ್‌ 
ಮನಸಿಜಾತನ ಶಾತಶರಾಧಿದೇವತಾಪರಿಕರದಂತಿರ್ದ 
ಅರಲರೋಳೀಯನೆತ್ತಿದ ಮಾಲೆಗಾರ್ತಿಯರ್‌: ಕುಸುಮಾಕಾ, 
೨. ೧೦೯) 

ಸೂಟ್ವಿಳ - ಸಮಯವನ್ನು ಸಾರುವವನು ಮಧೂದೂತಿ ನಾಗಲತೆ 
ಮಲ್ಲಿಗೆ ಮಾಲತಿ ಬನ್ನಿಮೆಂದು ಸೂಟ್ವ್ಚಲನವೊಲೆತ್ತಲುಂ 
ಕರೆಗುಮಾ ಬನದೊಳ್‌ ಕುಸುಗಣ್ಣಿಕೋಕಿಲಂ: ಅನಂತಪು, ೩. 
೧೧) 


ಸ್ಪಕ್ಷ 


ಕ್ಷ ಕಟವಾಯಿ (ಪೊಸ ಕಾರೊಳ್‌ ತಾಜಲೊಳ್‌ ಕಣ್ಣರೆ 


ಮುಗಿದಿರೆ ಸೃಕ್ವಂಗಳಿಂ ಸೂಸೆ ಫೇನಪ್ರಸರಂ ಮೆಲ್ಕೊತ್ತುತುಂ 
ನಿಂದುದು ವನೆಮಹಿ ಷೀವೃಂದಂ ಆನಂದದಿಂದಂ: ಪಂಪರಾ, 
೭. ೧೫೭) 


ಸೃಕ್ಟೋಪಾಂತಪ್ರರೂಢಶ್ನಶ್ರುಜಾಳ - - [ಸೃಕ್ಕಸಉಪಾಂತ] 
ಕಟವಾಯಿಯ ಬಳಿ ಬೆಳೆದ ಮೀಸೆ (ಸೃಕ್ಟೋಪಾಂತ 
ಪ್ರರೂಢಶೃಶ್ರುಜಾಳಂ ಆಹವ ಮಹಾಹುಂಕಾರ 


ಕಾಳಕೂಟವಿಟಪಿಪ್ರರೋಹ ಶಂಕಾವಹ ನಾಭಿಕೂಪಾವಲಂಬಿ 
ಕೂರ್ಚಕಳಾಪಂ: ಆದಿಷು, ೧೩. ೪೫ ವ) 

ಸೃಗಾಲ - ನರಿ (ಪರಿಗಳಿತ ಪೂತಿಗಂಧರ್‌ ಖರ ಕಾಕ ಸೃಗಾಲ 
ಕರಭ ಕೌಶಿಕ ವೃಕ ವಾನರ ಎಷದಂಷ್ಟೋತ್ಕರ ಕುರ್ಕುರ 
ಕೀಟಕ ಭಲ್ಲನಿಕರ 'ನಿಷ್ಕುರನಿನದರ್‌: ಶಾಂತೀತ್ರನು. ೯. ೧೦೬) 

ಸೃಗಾಳ - ಸೃಗಾಲ (ವೃಕ ಭಲ್ಲೂಕ ಸುಗಂಡ ದಂಡಹರಿಣಶ್ರೇಣೀ 
ರುರು ಗು ಉಗ್ರ ಶಲ್ಯಕ ಸಾರಂಗ ಶಶಾವಳೀ ಶರಭ 
ಗೋಲಾಂಗೂಲಮಾಲಾ ಹರಿಪ್ರಕರ ಆಭೀಳ ಸೃಗಾಳಜಾಳಂ 
ಮದವತ್‌ ಶುಂಡಾಲ ಶಾರ್ದೂಲ ಕಾಕಕುಳ ವ್ಯಾಳ ಕರಾಳ 


ವಿಸುರತ್‌ ಅರಣ್ಯಾನೀ ಮಹೀದೇಶದೊಳ್‌: ಪಂಚತಂತ್ರ, 
೧೪೨) 

ಸೃಜಿಯಿಸು - - ನಿರ್ಮಿಸು (ನೀಂ ಸೃಜಿಯಿಸಿ ನೆಗಟ್ಟೇ 
ವಿಪ್ರಸಂತಾನದೊಂದಾಚರಣಂ ನೀನೆಂದ ಪಾಂಗಿಂ 


ಕೃತಯುಗದೊಳೆ ದಲ್‌ ಸಲ್ಲುಂ: ಆದಿಪು, ೧೫. ೨೬) 


ಸೂಲ್ಪಡೆ (ಸೂಟ್ವಡೆದ ಕೂಟಂ ಪಲ್ಲಟಂಬಾಯ್ವ 


೧೧೨೬ 


ಸೃಣಿ - 


ಃ ಅಂಕುಶ (ಸೃಣಿಯಿಂ ಪೊಯ್ದೊತ್ತಿ ಭೈಭೈಯನುತುಂ 


ಅಣೆದು ನೂಂಕಲ್ಯೆ. ..ಕೋಪತಾಪಂ ನೆಗಟ* ಮರಿದುದು 
ಆಭೀಳ ಮತ್ತೇಭಜಾಳಂ: ಶಾಂತೀಶ್ವಪು, ೮. ೮೩) 


ಸೃಷ್ಟಿಕ್ಷಮ - ಸೃಷ್ಟಿ ಮಾಡುವುರಲ್ಲಿ ನಿಪುಣ (ಜಗತ್ವಯ 
ಸೃಷ್ಟಿಕ್ಷುನಾದ ಕೃಷ್ಣನ ಮಹತ್ತವಕ್ಕೆನದಾಶ್ಚರ್ಯಮೇ: 
ಜಗನ್ನಾವಿ, ೩. ೬೮) 

ಸೆಂಡಾಡು — ಜೆಂಡಾಟವಾಡು (ಅರಿನೃಪರುತ್ನವಮಂ 


ಕೇಳ್ದಿರೆಯುಂ ಸೆಂಡಾಡುತ್ತಿರೆಯು೦ ಆನೆಯಂ ಏಜಖುತ್ತಿರೆಯುಂ 
ಮಂತಣದೊಳ್‌ ಕುಳ್ಳಿರೆಯುಂ ಬಿನ್ನವಿಸಲಾಗದು ಎಂತುಂ 
ಭೃತ್ಯಂ: ಪಂಚತಂತ್ರ, ೮೪) 

ಸೆಂಡು - ಚೆಂಡು (ಗಳೆಯೆಂಟು ಸೆಂಡು ಕಾಲ್‌ ಸಗ್ಗಳೆ ಗುಗ್ಗುರಿ 
ಮರ್ದು: ತ್ರಿಷಷ್ಟಿಪು, ೨೭. ೪೬) 


ಸೆಂಡುಗೋಲ್‌ — ಒಂದು ಬಗೆಯ ಬಾಣ 
(ಸೆಂಡುಗೋಲನುಡಿಗಟ್ಟುವ ಪೀಲಿಗಳಿ೦ ತರಂಗಮಂ 
ಪೊಸೆಯಿಪ .. .. ಪುಳಿಂದಸಂಕುಳದ ಪೆರ್ಕಣದಿಂದೆಸೆದತ್ತು 


ಪಕ್ಕಣ೦: ಚಂದ್ರಪ್ರಪು, ೫. ೫೪) 

ಸೆಂದುರ ಸಿಂದೂರ, ಕೆಂಪು ಬಣ್ಣದ ಪುಡಿ (ಗಟ್ಟಿಸಿ 
ಸೆಂದುರದೊಳ್‌ ನೆಲಗಟ್ಟಿಸಿ ಜೆಂಬೊನ್ನ ನೆಲೆಯ 
ಚೌಪಳಿಗೆಗಳೊಳ್‌ ಕಟ್ಟಿಸಿ ಪಟಯಿಗೆಗಳ೦ ಅಳವಟ್ಟಿರೆ ಬಿಯಂ 
ಅಲ್ಲಿ ಮೊಟಗೆ ಪಲವುಂ ಪಜ್‌ಗಳ್‌: ಪಂಪಭಾ, ೨. ೬೬); 
ಗೈರಿಕ ಶಿಲೆ 

ಸೆಕಳಿ ರುಳ, ಬಿಸಿಪು (ಕೆಳರ್ದು ಮಿಳಿರ್ದು ಉರಿದು 
ಗಗನಮನಳುರ್ದು ತಪೋಧನನ ತಪದ ಸೆಕಳಿ ಕನಲ್ಪವ್ಹಳಿಸೆ: 

ನೇಮಿನಾಪು, ೭. ೪) 

- ಇಟ್ಟುಕೊ, ಸಿಕ್ಕಿಸಿಕೊ (ತಾಳ್ಬ ಕಾರ್ಮುಕಂ ಕಟ್ಟಿದ ದಟ್ಟಿ 

ಸೆಕ್ಕಿದ ಅಲಗು: ತ್ರಿಷಷ್ಟಿಷು, ೨೭. ೧೧೦) 

ಸೆಗಳಿಗೆ ಬಿಸಿ, ಉಷ್ಣತೆ (ಸೆಗಳಿಗೆ ಪೆಂಡಿರ ಮೊಲೆ ಕಿಚ್ಚು 
ಅಗರುವ ಪೊಗೆ ಕುಂಕುಮಾಂಕಂ ಓವರಿ ನೆಲವಾಳಿಗೆ 
ದಡ್ಡಿಯೆಂಬಿವು ಅಮರ್ದರ೦ ಅಗಲ್ಪುದು ಪೊಲೆಯಾಳ 
ತೆಅದೆ ಮುಟ್ಟಿ ಶಿಶಿರಂ: ಪುಷ್ಪದಂಪು, ಸ್ವ ೫೩) 

ಸೆಜ್ಜರ — [ಶಯ್ಯಾಗಾರ] ಮಲಗುವ ಕೋಣೆ (ಧವಳಾರದೊಳ್‌ 


ಜೆ 
ಸಕ್ಕು 


ಅಭ್ರಮುವರಸು ಅಭ್ರಗಜಂ ವಿಭ್ರಮದಿಂದಂ ಸೆಜ್ಜರಕ್ಕೆ 
ಬಂದವೊಲೆಸೆಗುಂ: ಯಶೋಧಚ, ೨. ೨೧) 
ಸೆಜ್ಜೆ - [ಶಯ್ಯಾ] ಹಾಸಿಗೆ (ಗುಣಾರ್ಣವನ೦ ಸೆಜ್ಜೆಗೆ 


ಬಿಜಯಂಗೆಯ್ಯಿಮೆನೆ ಕಾಮಂ ಕಳನೇಖುವಂತೆ ಸೆಜ್ಜಿಯನೇಜ* 
ಸೆಡೆದಿರ್ದ ನಲ್ಲಳಂ ನೋಡಿ: ಪಂಪಭಾ, ೩. ೮೧ ವ); 
ಸನ್ಯಾಸಿಯ ಕೌದಿ 

ಸೆಜ್ಜೆಯೋವರಿ - ಮಲಗುವ ಕೋಣೆ (ಎಮ್ಮ ಸೆಜ್ಜೆಯೋವರಿಯಲಿ 
ಕಳ್ಳ ಪೊಕ್ಕು ಪುಡಿಕೆಯಂ ತೆಗೆದು: ವಡ್ಡಾರಾ, ಪು. ೧೨೩, 
ಸಾ. ೧೯) 

ಸೆಚ್ಚೆವನೆ - ಸೆಜ್ಜೆಯೋವರಿ (ಸೆಜ್ಜೆವನೆಯೊಳ್‌ ಮೆಯ್ಯನೀಡಾಡಿ .. 

ಏನಾನುಂ ವ್ಯಾಧಿ ಕಯ್ಕೊಡಂತೆ: ಕಾದಂಸಂ, ೫. ೮೫ ವ) 

ಸೆಜ್ಜೆವಳ ಶಯ್ಯಾಗೃಹದ ಮೇಲ್ವಿಚಾರಕ 
(ಧೂಪಗುಂಡಿಗೆಯೋಳ್‌  ಅಳವಜೆಯದೆ ಸೆಜ್ಜೆವಳನಿಕ್ಕಿದ 
ಕೇಶಸಂಸ್ಕಾರಕಾಳಾಗರುಧೂಪಂ: ಆದಿಷು, ೫. ೨೨ ವ) 


ಸೆಜ್ಜವಳ್ಳ — ಸೆಜ್ಜೆವಳ (ಮಹಾಪ್ರಧಾನ ಸೆಜ್ಜೆವಳ್ಳ 
ಪದ್ಮನಾಭದೇವಕಾರಿತಮುಮಪ್ಪ ನೇಮಿನಾಥಪುರಾಣದೊಳ್‌: 


ನೇಮಿನಾಪು, ೧. ಆಶ್ವಾಸಾಂತ್ಯ ಗದ್ಯ) 


ಸೆಜ್ಜೆವಾಡ ಮಲಗುವ ಕೋಣೆ (ದೀಪಕಾಂತಿಗೆ ತನುಕಾಂತೆ 
ಮಾರ್ಮಲೆಯೆ ಪೊಕ್ಕಳಿಳಾನುತೆ ಸೆಜ್ಜೆವಾಡಮಂ: ಜಗನ್ನಾವಿ, 
೨. ೭೩) 

ಸೆಟ್ಟಿ - [ಶ್ರೇಷ್ಠಿ] ವರ್ತಕ (ಸೆಟ್ಟಿಯ ಬಳ್ಳ ಕಿಣೆದು: ಪಂಪಭಾ, ೧೨. 
೧೭೫) 

ಸೆಟ್ಟಿತಿ - ಸೆಟ್ಟರ ಹೆಂಗಸು (ಆತಂ ಸ್ವಾಮಿಭಕ್ತನಾಗಿ ತಂದು ತನ್ನ 
ಸೆಟ್ಟತಿಗೆ ಕೊಟ್ಟೊಡೆ: ಚಾವುಂಪು, ಪು. ೪೫೩. ಸಾ. ೭) 

ಸೆಟ್ಟಿವಟ್ಟದಂ ರಾಜಶ್ರೇಷ್ಠಿಯ ಪಟ್ಟ ಹೊಂದಿದವನು 
(ಕಿಜುಬರೆಲ್ಲ೦ ಪಂಡಿತರ್‌ ಸೆಟ್ಟಿವಟ್ಟದರೆಲ್ಲರ್‌ ಕಡುಚಾಗಿಗಳ್‌ 
ಪಡವರೆಲ್ಲರ್‌ ಭೋಗಿಗಳ್‌: ಅನಂತಪು, ೧೧. ೧೨) 


ಸೆಟ್ಟಿವಟ್ಟಂಗಟ್ಟು ದ ರಾಜಶ್ರೇಷ್ಠಿಯ ಪಟ್ಟ ಕಟ್ಟು 
(ಸಮಸ್ತಭಾರಮೆಲ್ಲಮಂ ಕೂಸಿಂಗೆ ಸಮರ್ಪಿಸಿ 
ಸೋಂಕಿನೊಳಿರ್ದ ಕೂಸಿಂಗೆ ಸೆಟ್ಟವಟ್ಟಂಗಟ್ಟಿ ಪರರಸಿ 
ಸೇಸೆಯನಿಕ್ಕಿ: ವಡ್ಡಾರಾ, ಪು. ೪೪, ಸಾ. ೨೫) 

ಸೆಟ್ಟಿವಾಲು -  ರಾಜಶ್ರೇಷ್ಟಿ ಪಟ್ಟ (ಸರ್ವಸ್ವಮುಮಂ 
ಸೆಟ್ಟಿವಾಟುಮ೦ ಜಿತಶತ್ರುಗೆ ಕೊಟ್ಟು . . ಸ೦ಯಮಮಂ 
ಕೈಕೊಂಡು: ಚಾವುಂಡಪುಚಂದ್ರ, ಪು. ೮೩, ಸಾ. ೨೫) 

ಸೆಟ್ಟಿವಾಟಕ್ಕಿ - ಸೆಟ್ಟಿವಾಟು (ಭದ್ರಮಿತ್ರಂಗೆ ಸತ್ಯಘೋಷನೆಂಬ 
ಪೆಸರುಮಂ ಸೆಟ್ಟಿವಾಟ್ಕ್‌ಯುವುಂ ಕೊಟ್ಟು: 


ಚಾವುಂಡಪುಚಂದ್ರ, ಮು. ೧೩೧, ಸಾ. ೪) 

ಸೆಡು - ಬಟ್ಟೆಯನ್ನು ಹೊಲಿ (ಸೆಡು-ವಸ್ತಸ್ಕೂತೇ: ಶಬ್ದಮದ, ಧಾ 
೩೫೮) 

ಸೆಡೆ -  ಸಂಕೋಚಪಡು (ಗುಣಾರ್ಣವನಂ ಸೆಜ್ಜೆಗೆ 
ಬಿಜಯಂಗೆಯ್ಯಿಮೆನೆ ಕಾಮಂ ಕಳನೇಜುವಂತೆ ಸೆಜ್ಜೆಯನೇಆ* 
ಸೆಡೆದಿರ್ದ ನಲ್ಲಳಂ ನೋಡಿ: ಪಂಪಭಾ, ೩. ೮೧ ವ); ಕುಗ್ಗು 
(ನಾಣ್ಣಿ ಸೆಡೆದಿರ್ದಪೆಂ ಇರ್ದೊಡೆ ಅವಸ್ತುಭೂತನೆಂದಾದಮೆ 
ಭೂತಳಂ ಪಟೆಯೆ ತೇಜಮೆ ಕೆಟ್ಟಪುದು: ಪಂಪಭಾ, ೯. 
೧೮), ಭಯಪಡು (ತನಗೆಯ್ದಿದ ಸಾವಂ ಕಂಡೆನಸುಂ 
ಸೆಡೆದಿರ್ಷದಲ್ಲು ಧೀರತೆ: ಕರ್ಣನೇಮಿ, ೪. ೭೪) 
ಅಹಂಕರಿಸು (ಕಿಸುಸಂಜೆ ತನ್ನ ದೋಷಾಭಿಸಂಧಿವರ್ತನೆಗೆ 
ಸೆಡೆದು ಕಾಲ್ವಿಡಿದನ೦ ರಂಜಿಸಿದಪುದು ಎನಿಸಿ: ಆಚವರ್ಧ, 
೪. ೩೨) 

ಸೆಣಸು - ಯುದ್ಧಮಾಡು (ಸೆಣಸುವ ಅಹಿತರ್‌ ಮೇಲೇಟ್ವ 
ಉದ್ಯೋಗಮಂ ಬಗೆದಿರ್ದರ್‌ ಎನ್ನಣುಗಿನ ಅಳಿಯಂಗೆ 
ಎನ್ನಿಂ ಮೇಗಿಲ್ಲ ಕೂರ್ಪವರ್‌: ಆದಿಷು, ೪. ೯೦); ಸ್ಪರ್ಧೆ 
(ಖರಕಿರಣಸ್ಸುರಿತಕ್ಕಿದಿರುರಿವಂತಿರೆ ಸೂರ್ಯಕಾಂತಂ೦ ಎನ್ನೀ 
ತೇಜಸ್ಸುರಿತಕ್ಕೆ ಸೆಣಸಿನೊಳ್‌ ಮಾಹುರಿಗು೦ ಸೈರಿಸದು 
ತೇಜಮಾ ಭುಜಬಲಿಯಾ: ಆದಿಪು, ೧೪. ೪೨); ಮತ್ನರಿಸು 
(ಅಂತು ಕರ್ಣಂ ಗುಣಾರ್ಣವನೊಳ್‌ ಸೆಣಸಿ 
ಪಗೆಯನಭ್ಯಾಸಂಗೆಯ್ದಂತೆ ವಿದ್ಯಾಭ್ಯಾಸಂಗೆಯ್ದು: ಪಂಪಭಾ, 
೨. ೫೮ ವ) ಹೊಟ್ಟೆಕಿಚ್ಚು (ಗಳಪರ್‌ ಪವಣಜೆಯದೆ 
ಬೆಸಗೊಳೆ ಸೆಣಸಿಂ: ಚಂದ್ರಪ್ರಷು, ೧. ೫೭) 

ಸೆಣೆ - ಕೋಪಗೊಳ್ಳು (ಸೆಣೆ-ಕ್ರೋಧೇ: ಶಬ್ದಮದ, ಧಾ ೩೮೦) 

ಸೆದಗೆ - ಚಿತೆ (ಮತ್ತೊಂದು ಅರೆವೆಂದ ಪೆಣನಂ ತೆಗೆದು ತಂದು 
ಆ ಸೆದಗೆಯೊಳವರಂ ಕಾಣದಂತಿಕ್ಕೆ: ಹರಿವಂಶ, ೨. ೧೮ 
ವ) 

ಸೆಯ್ದೆಅಗು - ಅತ್ಯಾಶ್ಚರ್ಯ (ಸಕ್ತಿಯಿಂ ಸೆಯ್ವೆಣಗಾದ 
ಮೆಯ್ನವಿರ್ಗಳೆಂಬವೊಳ್‌ ಅಂಗನೆ ಕೂರ್ತು ಕೂಡಿದಳ್‌: 
ನೇಮಿನಾಪು, ೬ ೭) 


೧೧೨೭ 


ಸೆರಗಂ ಪಾರು - ಆಪತ್ತನ್ನು ನಿರೀಕ್ಷಿಸು, ಸಹಾಯಕ್ಕಾಗಿ ನೋಡು 
(ತನ್ನೊಳಿಜಿಯಲ್‌ ಗೋವಿಂದರಂ ಬರ್ಪುದುಂ ಸೆರಗಂ 
ಪಾರದೆ ತಾಗಿ .. .. ಸುರಲೋಕಾತಿಥಿಯಾದ ಪೊನ್ನನೆ ವಲಂ 
ಗಂಡಂ ಪೆಣರ್‌ ಗಂಡರೇ: ಅಜಿತಪು, ೧. ೩೬) 

ಸೆರಗಂ ಬೆರಗಂ ಬಗೆ - ಅಪಾಯ-ಉಪಾಯಗಳನ್ನು ಕುರಿತು 
ಆಲೋಚಿಸು (ಇಲ್ಲಿ ಸೆರಗಂ ಬೆರಗಮ ಬಗೆಯೆಂ 
ದ್ವಿಜೋತ್ತಮಾ: ಪಂಪಭಾ, ೩. ೬) 

ಸೆರಗಿಲ್ಲದ ಗಂಡ - ಅಸಹಾಯಶೂರ (ಪರಪತಾಕಿನೀಪತಾಕೆಯಂ 
ಕಂಡು ಸೆರಗಿಲ್ಲದ ಗ೦ಡನಂತಿನಿಸಪ್ಪೊಡಂ ಮಾಣದೆ ಅದುವೆ 
ಸಂಸಾರನಿಔರ್ವಿಗ ಕಾರಣಮಾಗೆ: ಆದಿಪು, ೧. ೭೯ ವ) 

ಸೆರಗು - ಭಯ (ಖರದೂಷಣರಂ೦ ಕೊಂದರ್‌ ವಿರಾದಿತಂಗವನ 
ಪೂರ್ವ ವೃತ್ತಿಯನಿತ್ತರ್‌ ಸೆರಗಿಲ್ಲದವರ್‌ ಕಾರಣಪುರುಷರ್‌ 
ಪಾತಾಳಲಂಕೆಯೊಳ್‌ ಬಂದಿರ್ದರ್‌: ಪಂಪರಾ, ೯. ೧೯೯) 

ಸೆರಗುವಾರು ಸೆರಗಗಂ ಪಾರು (ವಿವಾಹಲಗ್ನಮಂ 
ಪಾರುತುಮಿರ್ದಂ ಇಂ ಸೆರಗುವಾರದೆ ಚಿಂತಿಸಿರ್ಕೆ 
ಉಪಾಯಮಂ: ಜಗನ್ನಾವಿ, ೧೦. ೫೦) 

ಸೆರವಟ್ಟಣಿ - ಕುಸ್ತಿಯ ಒಂದು ಪಟ್ಟು (ಆಂ ಹಿಡಿದುದೆ ಕತ್ತರಂ 

ಕರವಳ೦ ಸೆರವಟ್ಟಣಿ ಹತ್ತೆ ಡೊಂಕರ೦ ಚಡಿಕೆ ತುಳಾಡಿ 

ಪೊಟ್ಟಮುಡುಹ೦  ಮುಹಡಂ ದಣುವಟ್ಟಿ ಪಟ್ಟಿಸಂ: 

ಅನಂತಪು, ೨. ೨೭) 
- [ಸಿರಾ] ನರ (ಅಂಬರಕ್ಕೆ ಸಿಡಿದು ಆ ಹರಿವಂಶಕೇತು 
ಕಣ್ಣಿಸು ಸೆರೆವರಿಯೆ ಕೃತಾಂತನಂತೆ ಮುಳಿದು: ಪಂಪರಾ, ೪. 
೩೯) ರಕ್ತನಾಳ (ಬರಿಯ ಬಳಸಿ೦ಗ೦ ಬಂದು ಕಾಡುವ 
ಬಳ್ಳುಗಳುಮ೦ ನರವನುಗಿವ ನರಿಗಳುಮಂ ಸೆರೆಯಂ ತೆಗೆವ 
ಸೀಳ್ನಾಯ್ಗಳುಮಂ: ಗದಾಯು, ೫. ೩ ವ) 
ಸೆರೆದುರುಗಲ್‌ - ನರಗಳ ಜಾಲ (ಸೆರೆದುಜುಗಲ್‌ ಮೆಯ್ಕೆಲ್ಲಮುಂ 
ಇರದಡರೆ ಜರಲ್ಲತಾವಿತಾನದಿನೆತ್ತಂ ಪರಿವೇಷ್ಟಿಸಿರ್ದ ಪರಿಣತ 
ಸುರತರುವ೦  ಪೋಲ್ತು ಸೊಗಯಿಸಿರ್ದ೦ ಮುನಿಪಂ: 
ಕಾದಂಬ, ೧. ೨೦೧) 

ಸೆರೆಯಂ ಬಿಡಿಸು - ರಕ್ತನಾಳವನ್ನು ಸೀಳು (ನಡೆ ನಾರಾಚದ 
ನೋವಿನ ನಡುಕಂ ಪಿರಿದಾಯ್ತು ಸರ್ಪರೋಗಿಯ ಸೆರೆಯಂ 
ಬಿಡಿಸಿದವೊಲೆಚ್ಚುಪಾಯ್ದತ್ತೊಡನೆ ಕದುಷ್ಟಕೃಷ್ಣರುಧಿರಜಲೌಘಂ: 
ಪಂಪಭಾ, ೧೨. ೭೧) 

ಸೆರೆವಿಡು ಸೆರೆಯಂ ಬಿಡಿಸು (ಉರಗ೦ ಕೊಂಡಲ್ಲಿ 
ನಾಲ್ವೆರಲಿನಿತುಂ ಕಳೆದು ಕಟ್ಟ ಮೇಗ೦ ಬೇಗಂ ಸೆರೆವಿಡುಗೆ 
ಸುಡುಗೆ: ಕಾವ್ಯಾವಲೋ, ೨೬೮) 

ಸೆರ್ಕು - ತುರುಕು, ಸಿಕ್ಕಿಸು (ನಿಚೆಯಂ ತತ್ಕಾಂಜಿಯೊಳ್‌ ಸೆರ್ಕಿ .. 
.. ನಿಂದೊಪ್ಪಿದರ್‌: ಶಾಂತೀಶ್ಚಪು, ೪. ೨೨೧) 

ಸೆಲಂದಿ ಜೇಡ (ಸೆಲಂದಿ ಪೊಸನೂಲಿಂ ನೆಯ್ದು 
ಪೊಂಬಟ್ಟೆಯಂ ವಿಲಸತ್‌ ಭೂರುಹರಾಜಿ ವಲ್ಕಲಮಂ 
ಈಗುಂ: ಶಬರಶಂ, ೨. ೭೩) 

ಸೆಲದಿ ಜೇಡರ ಹುಳು (ಪೂರ್ವಜನ್ಮದ ಶೈವನೊರ್ವಂ 
ದುಷ್ಕರ್ಮಫಲದಿಂ ಪುಟ್ಟ ಸೆಲದಿಯಾಗಿ: ತ್ರಿಷಷ್ಟಿಷು, ೨೬. ೨ 
ವ) 


ಸೆಲವೀ -.  [ಸೆಲವುಃಈ] ಒಳಬರಲು ಅಪ್ಪಣೆಕೊಡು 
(ಕಮ್ಮಂಗಣೆಯನ ನುಡಿಯನಾಲಿಸಿ ಹಸಾದವನಿಟ್ಟು 
ಸುಗ್ಗಿಯುಂ ಆ ತೆಂಗಾಳಿಯುಂ ಇರ್ವರುಂ ಸಜ್ಜುವಂ 


ಪಡೆದು ಚೌವಂದದ ದಟಿಕಂ ಸೆಲವಿತ್ತೊಡಗೊಂಡು ಬರೆ: 
ಕಾವ್ಯಾವಲೋ, ೧೫೩ ವ) 

ಸೆಲವು - ಅಪ್ಪಣೆ, ಅನುಮತಿ (ಸುಗ್ಗಿಯು೦ ಆ ತೆಂಗಾಳಿಯುಂ 
ಇರ್ವರುಂ ಸಜ್ಜುವಂ ಪಡೆದು ಚೌವಂದದ ದಟಕಂ ಸೆಲವಿತ್ತು 
ಒಡಗೊಂಡು ಬರೆ: ಕಬ್ಬಿಗಕಾ, ೧೫೩ ವ) 


ಸೆಲೆ — ಒರತೆ, ಜಿನುಗುವಿಕೆ (ಹೊತ್ತ ನೆಲಂ 
ನೆಲದೊಡನಡೆಯೊತ್ತಿದಪುದು ಸೆಲೆಯ ಮೇಲೆ 
ಸೂರ್ಯಾಂಶುಗಳಟ್ಟುತ್ತುಮಿರೆ ನಿಯಮನಿಶ್ಚಲಚಿತ್ತಂ 


ಬೇಸಗೆಯೊಳಂದು ಕಲ್‌ನೆಲೆ ನಿಂದಂ: ಅಜಿತಪು, ೧೨. ೪); 
ಬಂಡೆ (ಎನ್ನೊಡವುಟ್ಟಿದರಂ ಇವ೦ ಮುನ್ನ ಈ ಸೆಲೆಯಲ್ಲಿ 
ಪೊಯ್ಬ್ದು ಕೊಂದಂ ಗಡಾ: ಹರಿವಂಶ, ೬. ೫೫) 

- ಶಲ್ಕ ಈಟಿ (ಅವುಂಕಿದ ಸೆಲ್ಲದ ಮುಷ್ಟಿ 
ವಜ್ರಮುಷ್ಟಿಯೊಳಗೂಡಿದರ್ಚಿಸಿದ ಕೂರಸಿ: ಆಚವರ್ಧ, ೮. 
೫೧) 
ಸೆಲ್ಲಿಸು - ತಿವಿ (ಮುರಿದಿಸುವಂತೆ ಮೊಲ್ಲೆಯೆಸಳಿಂ ಮಿಗೆ 

ಸೆಲ್ಲಿಸುವಂತೆ ಕಾಂತೆ . .. ಕಡೆಗಣ್ಣ ಕಕ್ಕಡೆಯಿನೇಂ 

ಮುನಿದಿಟ್ಟಳೊ ಮಾನವೇ೦ದ್ರನಂ: ನೇಮಿನಾಪು, ೩. ೨೫) 
ಸೆಲ್ಲೆವನೆ - ಮಂಟಪ (ಸೇವಂತಿಗೆಯ ಸೆಲ್ಲೆವನೆಗಳಿ೦ ವಾಸಂತಿಯ 

ವೇದಿಕೆಗಳಿಂ: ಕುಸುಮಾಕಾ, ೧೨. ೧೫೭ ವ) 
ಸೆಲ್ಲೆಹ - ಈಟಿ (ಸಬಳ ಸೆಲ್ಲೆಹ ಸೂಲಿಗೆ ಚಕ್ರಚಾಪ ಬಲ್ಲೆಹ ಕತ್ತಿಗೆ 

ಕಠಾರಿಯಾದ .. .. ಕೈದುಗಳಿಂದ: ಧರ್ಮಪ, ೧. ೮೬ ವ) 
ಸೆಳೆ - ಎಳೆ ಬೆನ್ನನೇಜಿ ಮಂಡೆಯ ಚಂಡಿಕೆಯಂ ಕರ್ಚಿ ಸೆಳೆವ 

ಸೋಗೆಯ ಮಣೆಯ ಮುದ್ದುತನವಂ: ನೇಮಿನಾಪು, ೧. 

೯೨ ವ) ಆಕರ್ಷಿಸು ಹಾಗೂ ಶಾಲೆಯಲ್ಲಿ ಮಕ್ಕಳನ್ನು 

ಶಿಕ್ಷಿಸ;ಲು ಬಳಸುವ ಬೆತ್ತ (ಸೆಳೆ-ಆಕರ್ಷಣೇ 

ಬಾಲಶಿಕ್ಷಾದಂಡೇ ಚ: ಶಬ್ದಮದ, ಧಾ ೯೮೫); ನಡುಗು 

(ಅಳುಕುವ ನಡು ಘನಕುಚಯುಗನೊಳು 

ನಸುಸೆಳೆಯುತ್ತುಮಿರ್ಪಿನಂ ನೋಡಿದಳೊಲ್ಲು 

ರೂಪವಿದ್ಯಾಧರನಂ: ಸುಕುಮಾಚ, ೧೧. ೧೩); ಬೆತ್ತ 

(ಮಿಳಿರ್ವಸಿಯ ಪಸಿಯ ಪೊಸಬಾಸುಳ ಕರರುಹರೇಖೆ 

ತುಜುಗಿ ರತನಾಟ್ಯಪರಿಸ್ಟಳಿತಕ್ಕೆ ಮುಳಿದು 

ದಂಪತಿಗಳನಂಗಜನಟನ ಸೆಳೆಯ ಬಾಸುಲಟ್‌ವೆನಿಕುಂ: 
ಆದಿಷು, ೧೨. ೧೫); ರೆಂಬೆ (ವಕುಳದ ಪೂತ ಸೆಳೆಯ 
ಸೆಳೆವಿಲ್ಲಂ ಗೊಲೆಗೊತ್ತಿ ಪೊಸನನೆಯ ಪುಳುಂಬಂ ಪೊಸೆದು 

ಸಲಿಸಿ: ನೇಮಿನಾಪು, ೫. ೫೫ ವ) 
ಸೆಳೆಗೊಂಬು - ತೆಳು ರೆಂಬೆ (ಮೈಯ ಬಣ್ಣದೊಳ್‌ ಕೊಸಗನೆ 

ತನ್ನ ಬಳ್ಳಳಿಕೆಯೊಳ್‌ ಸೆಳೆಗೊಂಬನೆ ಪೋಲ್ತು 

ಮರವಾನಸೆಯಾಗಿಯುಂ: ಆದಿಪು, ೧೨. ೩೮) 
ಸೆಳೆನಡು - ಬಡನಡು (ಲಲಿತಗತಿ ಘನನಿತಂಬಂ ಸೆಳೆನಡು 

ವೃತ್ತತೆಯನಾಂತ ಪೆರ್ಮೊಲೆ ನಳಿತೋಳ್‌: ತ್ರಿಷಷ್ಟಿಪು, ೩. 

೭೪) 
ಸೆಳೆಮಂಚ - ತೂಗುಮಂಚ (ರಂಜಿಪ ರನ್ನದ ಸೆಳೆಮಂಚದ 

ಮೇಲೆ ಲೀಲೆಯಿಂ ಕುಳ್ಳಿರ್ದಳ್‌: ಪಂಪರಾ, ೩. ೭೫) 
ಸೆಳೆಮಿಂಚು - ಬಳ್ಳಿಮಿ೦ಂಚು (ಪಳಚ್ಚನೆ ಸೆಳೆಮಿಂಚು 

ಕಣ್ಣೊಣರೊಳುಳ್ಳೆ: ಶಬಶಂವಿ, ೧. ೪೬) 
ಸೆಳೆವಡಿ - ಬೆತ್ತ ಹಿಡಿ (ಕಣ್ಗೊಳಿಸಿದಳ್‌ ಇಂದುಕಾಂತೆ 

ಮಣಿಮಂಗಳರಂಗದೊಳ್‌ ಅಬ್ದನಾಳಮಂ ಸೆಳೆವಿಡಿದ 


ಅಂಗಜನ್ನಜಯಲಕ್ಷ್ಮಿಯ ಲಾಸಿಕೆಯೀಕೆಯೆಂಬಿನಂ: 
ಮಲ್ಲಿನಾಪು, ೪. ೩೯) 
ಸೆಳ್ಳುಗುರ್‌ - ಕೋಮಲವಾದ ಉಗುರು (ಬಳೆದೆಸೆದಿರ್ದ 


ಸೆಳ್ಳುಗುರ ಮೆಯ್ದೊಳೆಪಿಂ ಮಿಗೆ ಪೆರ್ಮೆವೆತ್ತು 
ಕಣ್ಗೊಳಿಸಿದಳಾಕೆ .. .. ಸಿರಿ ನಿಂದಳೆಂಬಿನಂ: ಕಬ್ಬಿಗಕಾ, ೬೪) 

ಸೆಳ್ಳೆಗೊಂಬು - ತೆಳು ರೆಂಬೆ (ಮಲೆವ ಮಲೆಯ 
ಪವನನಿಂದಮಲುಪ ಸೆಳ್ಳೆಗೊಂಬಿನಿಂದ; ಅಜಿತಪು, ೨. ೮) 

ಸೆಐ೦ಗು - ಚೇಲಾ೦ಚಲ, ಬಟ್ಟೆಯ ಅಂಚು (ಮಾಡದ ಮುಂದಣ 
ಚೌಕಿಗೆಯ ರಂಗದೊಳ್‌ ವಿಸ್ತರಿಗೆಗಳ ಸೆಜಗಿಕ್ಕಿ ಕುಳ್ಳಿರ್ದರ್‌: 
ಹರಿವಂಶ, ೩. ೬೯ ವ) 

ಸೆಜಗಂ ಗಂಟಿಕ್ಕಿಕೊಳ್‌ - ನೆನಪಿನಲ್ಲಿಟ್ಟುಕೂ (ತನ್ನ ಬಗೆ 
ತೀರ್ದುದೆಂದು ರಾಗಿಸಿ ಶಕುನಮೆಂದು ಸೆಜಗಂ 


ಗಂಟಿಕ್ಕಿಕೊಂಡುಮಾಳವೃಶ್ವರಂಗಿಂತೆಂದಳ್‌: ಧರ್ಮಾಮ್ಮ 
೪.೧೨೩ ವ) 
ಸೆಜಗೊಡ್ಡಿ ಬೇಡು -. ಅಂಗಲಾಚಿ ಬೇಡಿಕೋ (ಎನ್ನ 


ಕೆಳೆಯನಸುವಂ ಪಿಡಿವುದು ಸೆಜಗೊಡ್ಡಿ ಬೇಡಿದೆಂ 
ಮೃಗನಯನೇ: ಕಾದಂಸಂ, ೪. ೭೩) 

ಸೆಣಪು - ಆತಿಥ್ಯ (ವಿಖ್ಯಾತಂಗೆ ನರಂಗೆ ಸೆಣಪುಗೆಯ್ದನನಂತಂ: 
ಪಂಪಭಾ, ೪. ೪೪) 

ಸೆಕ್‌ - ಬಂಧನ (ರಾವಣನೊಳ್‌ ನುಡಿದು ನಿಮ್ಮ ಸೆಜ*ಯಂ 
ಬಿಡಿಸಲ್‌ ಬಂದೆಂ: ಪಂಪರಾ, ೧೧. ೧೦೧ ವ); ಕಾರಾಗೃಹ 
(ಸೆಜ್‌ಯಪುದಣಿಗೆ ಕಾರಾಗಾರಂ: ಅಭಿಧಾವ, ೧. ೧೦. ೯); 
ಬಂಧಿತವ್ಯಕ್ತಿ (ತಾನೆತ್ತುವೆನೆಂದು ಪೇಟ್ಟೊಡರಸಂ೦ ಕೇಳು 
ಪರಿತಂದು ಶಿವಭೂತಿಯಂ ಸೆಜ್‌ಯಂ ಬಿಟ್ಟೊಡಗೊಂಡು 
ಪೋಪುದುಂ: ಪಂಚತಂತ್ರ, ೧೮೫ ವ) 

ಸೆಜಿಳೋಲ್‌ - ಸೈನ್ಯದ ಪಕ್ಕ ತುದಿ (ಅಂತುಭಯಬಲದ 
ಸೆಜ್‌ಕೋಲ್ಲಳೊಂದೊಂದಂ ಮುಟ್ಟುವಿನಮತ್ತ 
ರಾಜಾಧಿರಾಜನುಮಿತ್ತ ನಿಂದಾಗಳ್‌: 
ಆದಿಹು, ೧೪. ೯೪ ವ) 

ಸೆಜಕೋಲ್‌ ಸೆಣಣೋಲಿಂ - ಒಂದು ಬದಿಯ ಕೊನೆಯಿಂದ 
ಇನ್ನೊಂದು ಬದಿಯ ಕೊನೆಯವರೆಗೆ (ಸೆಜ್‌ಕೋಲ್‌ 
ಸೆಜೌಕೋಲಿಂ ಪತ್ತಜುಗಾವುದ ಬಲದ ಪವಣಂ 
ಅನಿತಿನಿತೆಂದು ಆನಜೆಯೆಂ: ಪಂಪಭಾ, ೧೦. ೫೯) 

ಸೆಟ್‌ಗೆಯ್‌ - ಸೆಲೌಗಟ್ಟು (ದುರ್ಯೋಧನಂ ಬಂದಿಕಾಜನಂತೆ 
ಸೆಜ್‌ಗೆಯ್ದುಂ ವುಣವೈದ್ಯನಂತೆ ಕೊಡಸಾರಿಯಂ ಪಿಡಿದುಂ 
ಸೂಳೆಯಂತೆ ಕಟಿವು ಉಚಿವನಜಿದು೦ಂ ರಸವಾದಿಯಂತೆ 
ಕಟ್ಟಿಯುಂ ಪೆರ್ಜೋಡೆಯಂತೆ ನುಣ್ಣಿತಂ ವೇಟ್ಟು: ಪಂಪಭಾ, 
ಭ್‌ ಮು 

ಸೆಜ್‌ಿಯಮನೆ - - ಸೆರೆಮನೆ, ಬಂದೀಖಾನೆ (ಕನಕಪ್ರಾಸಾದ 
ಪಜೆಗಳ ಪಟಪಟನೆ ಬೆಳಗುವ ಸೊಡರ್ಗಳಂ ಆದಿತ್ಯನ 
ನಂಟರೆಂದು ತಮೋರಾಜಕಂ ಮುಳಿದು ಸೆಜ್‌ಗೆಯ್ದ ಬೆಳಗಿನ 
ಸೆಳೌ್‌ಯ ಮನೆಗಳನ್ನವಾದುವು: ಪಂಪಭಾ, ೪. ೪೯ ವ) 

ಸೆಜಿವನೆ -  - ಸೆರೆಮನೆ (ಸೆಜ್‌ವನೆಯಿಂದಂ ಭೋಂಕೆನೆ 
ಪೊಳಿಮಟ್ಟವೊಲಂದು ಗರ್ಭಗೃಹದಿಂದಂ ಮೇಣ್‌ 
ಪೊಅಮಟ್ಟವೊಲ್‌ ಆ ಗುಹೆಯಿಂ ಪೊಣಮಟ್ಟುದು ಸೈನ್ಯಂ: 
ಆದಿಷು, ೧೩. ೫೪) 


ಯುವರಾಜನುಂ 


ಸೆಡಿ - ಮೊರೆವೊಗು (ಇಜಿವಂತು ನಿನಗೆ ಮನದೊಳ್‌ 
ತಣೆಸಲವುಂಟಪ್ಲೊಡೆ ಎಲವೊ ದೇವೇಶನಂ ಏಂ ಸೆಜೌವಿಡಿದೆ: 
ಪಂಪಭಾ, ೧೦. ೧೨೧) 

ಸೇಂದು - ನೀರನ್ನು ಮೇಲೆತ್ತು (ರಶ್ಲಿಗಳೆಂಬ ನೆಗಳ್ಳ ಜಾಲಮಮಂ 
ನಭಕ್ಕೆ ಸೇಂದಿ ತೆಗೆದಲ್ಲಿ ಬಿದಿರ್ಚಿ ನಿರೀಕ್ಷಿಸಲೈ: ೨೭.೯೯) 

ಸೇಕ - ಚಿಮುಕಿಸುವುದು (ವಾಸವವನಿತಾ ವದನಾಬ್ದ ಆಸವ ಸೇಕ 
ಪ್ರಭಿನ್ನಮುಕುಳ೦ ವಕುಳಂ: ಆದಿಪು, ೬. ೯೭); [ಶಾಖ] 
ತಾಪ (ಕೆಂದಳಿರ್ವಾಸೆ ಸೇಕದ ತೊವಲ್ಲೆಣೆಯಾಯ್ತು 
ಮೃಣಾಳನಾಳವೊಂದೆಡೆವೊತ್ತಿ ಪತ್ತಿದುವು: ಪಂಪಭಾ, ೫. ೭) 


ಸೇಕಂಗೊಳ್‌ - ಬಿಸಿಯಾಗು (ಈ ವೇದನೆ ಮಾನಸರ 
ಬರಿಯನರಿದು ಸೇಕಂಗೊಳೆ ಪೋಕುಂ: ಕರ್ಣನೇಮಿ, ೪. 
೭೯ ವ) 


ಸೇಕಂಮಾಡು - ಬಿಸಿಮಾಡು, ಶಾಖ ಕೊಡು (ಮನುಷ್ಯರ 
ತೊಡೆಯ ಮಾಂಸದಿಂ ಸೇಕಂ ಮಾಡೆ ಮಾಣ್ಣುದು: 
ಪುಣ್ಯಾಸ್ತ, ೪. ೨೪ ವ) 


ಸೇಗು - ಕೆಚ್ಚು ಚೇಗು (ಮಾರುತಿ ರೌದ್ರಾಕಾರದಿ೦ ಆ 
ರುಧಿರೋದ್ಧಾರಿಯೆಂಬ ಗದೆಯಂ ತೂಗುತ್ತಿರೇಟುಮ 
ಭುವನ೦ಗಳನಾರಯ್ಯದೆ ತರ್ಗ್ಗೆವೊಯ್ವ ಸೇಗಿಂದಿರ್ದಂ: 
ಕರ್ಣನೇಮಿ, ೧೦. ೯೫) 

ಸೇಚನ - ಜಿಮುಕಿಸು (ಸಲೀಲಸೇಚನದಿಂ ವಲ್ಲರಿ 
ಫಲಿತಮಾದುದು: ಜಗನ್ನಾವಿ, ೨. ೫೨ ವ) 

ಸೇಡು - ಮುದುಡುವಿಕೆ (ತಳಿರ ಜೊಂಪಂ ಕೂಡೆ ಸೇಡಾಗಿರಲ್‌ 


ಕೆಯ್‌ ಕೊಳೆ ಕುಳಿರ್ವುವು: ಶಾಂತಿಪು, ೮. ೧೪); ಸೆಡೆತು 
ಹೋಗುವುದು (ಓಡಲೊಡರಿಸುವೊಡ೦ ತೊಡೆ 
ಸೇಡೊಡರಿಸಿದಪ್ಟುದು ಎಂದು ಭಯರಸದಿಂದ ಅಲ್ಲಾಡೆ 
ಮನಂ ಕೈದುವಂ' ಈಡಾಡಿದಂ: ಪಂಪರಾ, ೪. ೬೯) 
ಸೇಡುಗೊಳ್‌ - ಸೆಡೆತುಹೋಗು (ತನ್ನ ಸಖಿವೆರಸು ಕ್ರೀಡಿಸಲ್‌ 


ಪೋಗಿ ಅಕಾಲವೃಷ್ಟಿಯಾಗೆ PEN ಸಿಂಹದ 
ಬಿಲನಂ ಪುಗೆ: ಪುಣ್ಯಾಸ್ತ, ೧೨. ೫ ವ) 
ಸೇಡುವಡು - ಸೇಡುಗೊಳ್‌ (ಕೋಡಿಸುವ ಚಂದ್ರಕಾಂತದ 


ಕೋಡುಂಗಲ್ಲಳಿನೊಸರ್ವ ರಸದ ಪೊನಲ್ಗಳ್‌ ಸೇಡುವಡೆ 
ಕವಿಯೆ . .. ನೆನೆದು ಹಿಮಕರನಾದಂ: ಸೂಕ್ತಿಸುಧಾ, ೩. 
೧೫) 

ಸೇತ - [ಶ್ವೇತ] ಬಿಳಿಪು (ವತ್ವಲೋಪಕ್ಕೆ: ಶ್ವಾನಂ-ಸಾನಂ ಶ್ವೇತಂ- 
ಸೇತಂ ಸ್ಪರ್ಗ೦-ಸಗ್ಗಂ: ಶಬ್ದಮದ, ೨೯೬ ಪ್ರ 

ಸೇತಮಾಲೆ - ಬಿಳಿಯ [ಮುತ್ತಿನ] ಹಾರ (ಕಟ್ಟಿದೈೆಸರಂದೊಂದು 


ಬೆಡಂಗಿನ ಸೇತಮಾಲೆ ಪಟ್ಟಿಗೆ ಕಟಿಸೂತ್ರಮೆಂಬಿವು 
ಮನಂಗೊಳೆ: ಆದಿಷು, ೧೨. ೧೨) 
ಸೇತು - ಸೇತುವೆ (ಅಧಿಕಬಳನಳಕರತಳಗಳಿತ ಕುಳಶೈಲ 


ಸಹಸ್ರಸ೦ತಾನ ಕಳಿತ ಸೇತುಬಂಧುರಮಪ್ಪ ದಕ್ಷಿಣಸಮುದ್ರದ 
ತಡಿವಿಡಿದುಬಂದು: ಪಂಪಭಾ, ೪. ೧೮ ವ) 

ಸೇತುಗಟ್ಟು ಸೇತುವೆ ನಿರ್ಮಿಸು (ತನುವೆರಸೊಯ್ಯಲ್‌ 
ಮುನಿಗಳಂ ಅನಲಂ ಸ್ಪರ್ಗಕ್ಕೆ ಸೇತುಗಟ್ಟದನೆನೆ 
ಪಾವನಹೋಮಧೂಮಮೊಗೆಯಲ್‌: ಕಾದಂಬ, ೧. ೧೭೯) 

ಸೇತುಬಂಧ - ಅಣೆಕಟ್ಟು (ಅನಂಗರಾಗ ರಸಪೂರ ಸುನಿರ್ಭರ 
ಸೇತುಬಂಧನಂ ಮಾಸರಪೊಪ್ಪಿ ತೋಜುವುದು 
ಸಿಂಹಕಟೀತಟಮಾ ನೃಸಿ೦ಹನಾ:: ವರ್ಧಮಾಪು, ೩. ೧೩); 
ಅಡ್ಡಗಟ್ಟೆ (ನಿಜ ಸ್ಥಪತಿರತ್ನ್ನ ಪ್ರಯತ್ನ 
ಸೇತುಬಂಧದಿಂದಂ ಉನ್ನಗ್ನಜಳೆಯುಂ 


ನಿಮಗ್ನಜಳೆಯುಂ 


ವಿನಿರ್ಮಿತಮಪ್ಪ 


೧೧೨೯ 


ಎಂಬ ಎರಡು ಅಣೆಕೆಯ ತೊಜ್‌ಗಳಂ ಪಾಯ್ಬು: ಅಜಿತಪು, 
೯. ೩೪ ವ) 
ಸೇದು ನೀರನ್ನು ಮೇಲಕ್ಕೆ ತ್ತು (ಮಡಕೆಯ ಕೊರಲೊಳ್‌ 
ಬಳ್ಳಿಯಂ ಕಟ್ಟಿ ನೀರಂ ಸೇದಲೆಂದು ಬಾವಿಯೊಳಿಕ್ಕುವುದುಂ: 
ಧರ್ಮಾಮೃ, ೧೨. ೧೧೦ ವು 
[ಸ್ವೇದ] ಆಯಾಸ 


ಸೇದೆ 


ಷ್ಟ (ನುಡಿವೊಡೆ ಲಲ್ಲೆಯೆಂಗುಂ 
ಎರ್ದೆವೇಟಸ್ಟಾಡೆ ಕೈತವಮೆಂಗುಂ ಆಸೆಯಿಂ ಪಿಡಿದೊಡೆ 
ಸೇದೆಯೆಂಗುಂ: ಆದಿಪು, ೧೨. ೩೨); ಸೇದುವ ಹಗ್ಗ 
(ಬಾವಿಯೊಳ್‌ ಸೇದೆಯನಂತೋರಂತೆ ಪಾವು ಹಿಡಿದಿರೆ: 
ಧರ್ಮಾಮೃ, ೧೨. ೧೧೨) 

ಸೇದೆಗಳೆ ದಣಿವನ್ನು ಪರಿಹರಿಸು (ತೆಳ್ಳೆಗಂಪುಗಡಲೊಳ್‌ 
ತೇಂಕಾಡಿ ತೇಂಕಾಡಿ ಪದ್ಮಿನಿಯೊಳ್‌ ತುಂಬಿ ಮಲಂಗಿ 
ಸೇದೆಗಳೆಗುಂ ಕಾಸಾರತೀರ೦ಗಳೊಳ್‌; ಅನಂತಪು, ೩. ೧೦) 

ಸೇದೆಗಿಡು ದಣಿವಿನಿಂದ ಬಳಲು (ಪರಲೋಕಸುಖಾರ್ಥಂ 
ಆತ್ಮಾಸ್ತಿತ್ವಾಭಿನಿವೇಶದಿ೦ ತನುಧನನಿಧನಂ ಮಾಡಿ 
ಸೇದೆಗಿಡಲ್ವೇಡ: ಆದಿಷು, ೨. ೯ ವ) 

ಸೇದೆಗೆಡು - ಸೇದೆಗಿಡು (ಎಯ್ದುವುದು೦ ದುರ್ಗತಿಗಳಂ ಎಯ್ದಿ 
ಕರಂ ಸೇದೆಗೆಟ್ಟು ಘಾತಿಸಿ ಬಿದಿಯ೦ ಬಯ್ದುಂ: ಸಮಯಪ, 
೩. ೫೭) 

ಸೇದೆದಳೆ - ಆಯಾಸಹೊಂದು (ಸುಸಿಲೆಸೆಗುತ್ತೆ ಸೇದೆದಳೆದು 
ಆಗಳೆ ಭಿಲ್ಲಿಯುಂ ಭಿಲ್ಲನುಂ: ರಾಜಶೇವಿ, ೫. ೧೦೧) 

ಸೇದೆವಡು ಸೇದೆಗಿಡು (ನಿನ್ನೀ ಸೇದೆವಟ್ಟಂಗಮಂ 
ಕರದಿಂದೊತ್ತುವ ಶಕ್ಷಿಯಂ ಕುಡುವ ತಳೆವುದರ್ಕೆ ಆಂ 
ನೋಂತೆನಿಲ್ಲ: ಕಾದಂಬ, ೧೦. ೨೦) 

ಸೇನಾಗ್ರಗಣ್ಯ ಸೇನಾಧಿಪತಿ  (ಸಂಭ್ರಮಾಕುಳನುಮಂ 
ಅವನತೋತ್ತಮಾಂಗನುಮಾಗಿ ಬಂದು ಮುಂದೆ ನಿಂದು 
ಸೇನಾಗ್ರಗಣ್ಯ೦ ಬೆಸನಂ ಪಾರುತ್ತುಮಿರೆ: ತಾಂತಿಷು, ೫. ೪೫ 
ವ) 

ಸೇನಾನಾಯಕ - - [ಜೈನ] ಚಕ್ರವರ್ತಿಯ ಹದಿನಾಲ್ಕು 
ರತ್ನಗಳಲ್ಲೊಂದು, ಸಾಕೇತನಗರದಲ್ಲಿ ಹುಟ್ಟಿದ್ದು 
(ಸಾಕೇತನಗರದೊಳ್‌ ಪುಟ್ಟಿದ ಸೇನಾನಾಯಕ ಪುರೋಹಿತ 
ಗೃಹಪತಿ ತಕ್ಷಕರತ್ನಂಗಳುಂ: “ದಿಪು, ೧೫. ೩ ವ) 

ಸೇನಾನಿ ಸೇನಾಗ್ರಗಣ್ಯ (ಸೇನಾನಿ ವಾಹಿನೀಪತಿ ತಾನಕ್ಕುಂ; 
ಅಭಿಧಾವ, ೧. ೧೧. ೫೪); ಕಾರ್ತಿಕೇಯ (ಗೌರೀಸುತಂ 
ವಿಶಾಖಂ ತಾರಕರಿಪು ಷಣ್ಮುಖಂ ಮಹಾಸೇನಂ ಕೌಂಷಾರಿ 
ಗುಹಂ ಸೇನಾನಿ ಮಯೂರರಥಂ ಕಾರ್ತಿಕೇಯಂ ಸ್ಕಂದಂ: 
ಅಲಾದ, ೧. ೧. ೧೮) 

ಸೇನಾನಿರತ್ನ [ಜೈನ] ಜೀವರತ್ನಗಳಲ್ಲಿ ಒಂದು, ಚಕ್ರವರ್ತಿಯ 
ತಿ (ಷಡ್ಡಿಧಸೇನಾನಾಯಕಪರಾಯಣನುಮಪ್ಪ 
ಅಯೋಧ್ಯನೆಂಬ ಸೇನಆನಿರತ್ನಮುಂ: ಆದಿಷು, ೧೧. ೩ ವ), 
ನೋಡಿ, “ಜೀವರತ್ನ' 

ಸೇನಾಪರಿಕರಣ - ಸೇನಾ ಸಾಮಗ್ರಿಯ ಉಸ್ತುವಾರಿ ಹೊತ್ತವನು 

(ವಿಷಯ ಗೃಹಾಮಾತ್ಯ ದಂಡಾಧಿನಾಥಾವಳಿ ಧರ್ಮಾದ್ಯಕ್ಷ 


ಕೋಶಾಧಿಪ ತಳವರ ಹಾಸ್ಮಾದಿ ತಂತ್ರಾಳಿಪಾಳಾವಳಿ 
ರಾಜಶ್ರೇಷ್ಠಿ ಸೇನಾಪರಿಕರಣ ಪುರೋಧೋಧಿಕಾರ 
ಅಂಗರಕ್ಷಾವಳಿ ಮುಖ್ಯಂಬೆತ್ತ ಬಾಹತ್ತರದೆಸಕದ ನಾನಾ 


ನಿಯೋಗಿಪ್ರತಾನಂ: ಶಾಂತೀಶ್ವಪು, ೧೫. ೯೦) 


ಸೇನಾಭಂಗ ಸೈನ್ಯದ ಸೋಲು (ಮುನ್ನೆ ಬಂದೀತನೆನಗೆ 
ಸೇನಾಭಂಗಮುಂ ಮನೋಭಂಗಮುಂ ಅಪ್ಪಂತು 
ಪುಸಿವಾರ್ತೆಯಂ ಪೇಟ್ಟಂ: ಸುಕುಮಾಚ, ೭. ೫ ವ) 

ಸೇನಾಮುಖ ಸೈನ್ಯದ ಎದುರು (ಸೇನಾಮುಖದೊಳ್‌ 
ಭ೦ಗಮನಾನೆಯ್ದಿದನೆಂದು ವಿಶ್ರುತಂ ವೈಶ್ರವಣಂ 
ಜೈನದೀಕ್ಷೆಯಂ ಕೈಕೊಂಡಂ: ಪಂಪರಾ, ೧೦. ೧೫೫); 
ಒಂದು ಆನೆ ಒಂದು ರಥ ಮೂರು ಕುದುರೆಗು ಮತ್ತು 
ಐವರು ಕಾಲುಗಳ ಘಟಕವಾದ ಪತ್ತಿಗಳು ಮೂರು ಸೇರಿ 
ಒಂದು ಸೈನ್ಯ ಘಟಕ (ಒಂದು ಸಾಮಜಮೊಂದು ತೇರ್‌ 
ಮೂಜಶ್ಶ್ವಮೆಯ್ದು ಕಾಲಾಲ್ಲಳ್‌ ಪತ್ತಿಯಕ್ಕು ಸಂದ ಪತ್ತಿ 
ಮೂಖಾಗೆ ಸೇನಾಮುಖಂ: ಅಭಿಧಾವ, ೧. ೧೪. ೮) 

ಸೇನೆ - ಸೈನ್ಯ (ನರಪತಿ ತೈಲಪಂ ಬೆಸಸೆ ಘೂರ್ಜರಸೇನೆಗೆ 
ಸೂಚಿಯಾನೆಯಂ ಪರಿಯಿಸಿ ಗೆಲ್ಬಂ: ಗದಾಯು, ೨. ೪೭) 

ಸೇಬ್ಯ [ಸೇವ] ಸೇವೆಗೆ ಯೋಗ್ಯವಾದುದು (ಅದು 
ಪರಮಾಸ್ಪದಮದು ಪುಣ್ಯಸಂಪದಮದು ಮಹಾಭ್ಯುದಯ 
ವಿಲಸಾವಾಸ೦ ಅದು ದಿಬ್ಯಮದು ಸೇಬ್ಯಮದು ಸೌಮ್ಯಮದು 
ರಮ್ಯಮದು ಸುಖಾಧಾರ ಸಂಸಾರಸಾರಂ: ಸುಕುಮಾಚ, ೧೨. 
೫೧) 

ಸೇರ್‌ - ಒಂದುಗೂಡು (ಅತಿಲೋಭಿಗಳ್ಲೆ ವಸ್ತು ಸೇರುವುದು; 
ಇಂದ್ರ೦ ಗಿರಿಸಮುದಂಗಳಲ್ಲಿಯೆ  ಮಟಚೌಯಂ ಕಜ್‌ವಂ: 
ಪಂಚತಂತ್ರ, ೨೦೬ ಶ್ಲೋಕ ೯೦ ಟೀಕೆ); ಸಮ್ಮತಿಸು (ಸೇರ್‌- 
ಸಾನುಮತೇ: ಶಬ್ದಮದ, ೬೦೫) 

ಸೇರಮೀಸೆ - ದಟ್ಟವಾದ ಮೀಸೆ (ಕೆಂಪಡರ್ದ ದಿಟ್ಟಿ ಕುರುಳ್ಬಲೆ 
ಸೇರಮೀಸೆಗಳ್‌ ನಿಟ್ಟಿಸಲೊಪ್ಪೆ ವೀರರಸಮೂರ್ತಿ 
ಕಣ್ಣಪಂ: ತ್ರಿಷಷ್ಟಿಪು, ೨೭. ೧೧೦) 

ಸೇರ್ಪಡು -. ಕೂಡು (ಬೀಟಲ್ಲುಜುಗಲೊಳಗೆ ಪೊಕ್ಕು 
ಪಥಪರಿಶ್ರಮದಿಂ ಸೇರ್ಪಟ್ಟು ವಿಶ್ರಮಿಸಿರ್ಪುದುಂ: 
ಕರ್ಣನೇಮಿ, ೧೪. ೮೯ ವ) 

ಸೇಲೆ - ವಸ್ತ್ರ (ಸತ್ತರ್‌ .. .. ಸೇಲೆಯಂ ಕಂಚುಮಂ ಒಲ್ಲಿತ್ತೊಡೆ 
ನಭಕ್ಕೆ ಪೋಪರ್‌: ಸಮಯಪ, ೧೧. ೧೧೭) 

ಸೇವ - ಕ್ಷೇಮ (ಮನದೊಳ್‌ ತೊಟಲುತ್ತಂ ತಾಂ ಮನವೊಲ್ಲದೆ 
ತನಗೆ ಸೇವಂ ಎಂದೆನುತೆಂದಳ್‌: ಕಾದಂಬ, ೬. ೭೫) 

ಸೇವಂತಿಗೆ [ಸೇವಂತಿಕಾ] ಒಂದು ಹೂಪಭೇದ 
(ನವಸೌರಭಮಂ೦ ಕುಡುತಿರ್ದುವು ಸೇವಂತಿಗೆ: ಜಗನ್ನಾವಿ, 
೧೪. ೩೬) 

ಸೇವಕ - ಆಳು (ಸೇವಕಂ ಅನುಚರಂ ಅವಂ ಉಪಜೀವಿನರಂ 
ಕಿಂಕರಂ ಭುಜಿಷ್ಯಂ ದಾಸಂ: ಅಭಿಧಾವ, ೧. ೧೧. ೫೭) 

ಸೇವನೆ - ಪೂಜೆ, ಉಪಚಾರ (ಉಪಚಾರಂ ಸೇವನೆ ಪರ್ಕುಪಾಸ್ಯೆ 
ಪರಿವಸ್ಯೆ ಭಕ್ತಿ ಶುಶ್ರೂಷಾರ್ಥಂ: ಅಭಿಧಾವ, ೧. ೩ ೧೪)); 
ತಿನ್ನುವಿಕೆ ಕುಡಿಯುವಿಕೆ (ಜನನೀಸ್ತನ್ಯಾಮೃತಸೇವನೆ ಮಾಣ್ಣ 
ಬಟೆಕ್ಕಂ ಅಖಳ ವಿದ್ಯಾಮೃತಸೇವನೆಯೊಳೆ 
ಯೋಜಿಪುದುಚಿತ೦ ತನಯನಂ: ಚಂದ್ರಪ್ರಪು, ೪. ೩) 

ಸೇವನೆಗೆಯ್‌ - ತಿನ್ನು (ಆಯಶ್ಚ್ದೂರ್ಣ ಸೇವನೆಗೆಯ್ದಾಫಲದಿಂದೆ 
ಪೆತ್ತ ತನಯಂಗಸ್ಟೌಘಮೇನಾರ್ಕುಮೇ: ಜಗನ್ನಾವಿ, ೯. ೩೮) 

ಸೇವಾಧರ್ಮ - - ಆದಿನಾಥನು “ಕಳಕ್ಷತ್ರಿಯವಣಿಕ್ಕೂದರರಿಗೆ 
ನಿಯಮಿಸಿದ ಜೀವನೋಪಾಯದ ಕರ್ಮಗಳು: 
(ಸೇವಾಧರ್ಮೋಚಿತಮೆನಿಸುವ ಅಸಿಕರ್ಮಮುಮಂ ಅನೇಕ 


ಲಿಪಿವಿಧಾನಂಗಳಪ್ಪ ಮಷಿಯುಮಂ ಕೃಷೀವಲ 


೧೧೩೦ 


ಕುಲೋಚಿತಮಪ್ಪ ಕೃಷಿಯುಮಂ ಶಾಸ್ತ್ರಾನುಗತಮಪ್ಪ 
ವಿದ್ಯೆಯುಮಂ ವಣಿಗ್ವ್ಯವಹಾರಾನುಕಾರಿಯಪ್ಪ 
ವಾಣಿಜ್ಯಮುಮಂ: ಆದಿಷು, ೮. ೬೪ ವ) 

ಸೇವಾಮದ - - ಕುಡಿತದ ಅಮಲು (ಪಲಬರರಸುಗಳ್‌ 


ಪ್ರಾಜ್ಯಸಾಮ್ರಾಜ್ಯಲಕ್ಷ್ಮೀಪದಮಂ ಕೈಕೊಂಡು ತಮ್ಮಂ ಮಜ್‌"ದು 
ವಿಷಯಭೋಗಾಸವಾತ್ಯಂತಸೇವಾಮದದಿಂದಂ: ಆದಿಷು, ೯. 
೫೮) 

ಸೇವಾರತಿ ಸೇವೆ ಮಾಡುವ ಆಸಕ್ತಿ 
ಸೇವಾರತಿಯೊಳ್‌ ನೆಜ್‌ದು ನೆಗಟ್‌ ನಿರವಿಸಿ: 
೧೨. ೫೫) 

ಸೇವಾವಿಚಕ್ಷಣ ಸೇವೆ. ಮಾಡುವುದರಲ್ಲಿ ನಿಪುಣ 
(ಲೋಕಜ್ಞರುಂ ಸೇವಾವಿಚಿಕ್ಷಣರುಂ  ಅಪ್ತುದಜೆಂದಮೀ 
ಕುಕ್ಕುಟಯುದ್ಧನಿರೀಕ್ಷಣರಸಕ್ಕೆ ಭಂಗಂ ಮಾಡದೆ: ಶಾಂತಿಪು, 
೯. ೫೫ ವ) 

ಸೇವಾಳಂಬೊರೆ - [ಶೈವಾಲ] ಪಾಚಿಗಟ್ಟು (ಗಂಡಮಂಡಲಂ 


(ಸಮುಚಿತ 


ಪುಷ್ಪದಂಪು, 


ಸೇವಾಳಂಬೊರೆದ ಧವಳಾಬ್ಜ ದಳದಂತಿರೆ ಕಣ್ಣೆಸೆದಂ 
ನರೇಂದ್ರ ಜೂಡಾರತ್ನಂ: ಪಂಪರಾ, ೧೨. ೧೩) 
ಸೇವಿತ್ವ - ಸೇವೆಗೈಯುವುದು (ಸಕಲಮಹೀಚರಖೇಚರ 


ನಿಕಾಯಸೇವ್ಯತೆಗೆ ವೃದ್ಧಸೇವಿತ್ವಮೆ ಯೋಜಕಮಾದುದು: 
ಶಾಂತಿಪು, ೨. ೩೯) 

ಸೇವಿಸು - - ಕುಡಿ (ತುಂಬಿದ ರಕ್ತತೆಯಿ೦ ನಿಜಬಿಂಬಂ 
ವಾರುಣಿಯನೊಸೆದು ಸೇವಿಸೆ ನಾಣೆಟ್ಟಂಬೋಲ್‌ ತೇಜಂ 
ಮಸುಳ್ಳಿನಂ ಅಂಬರಮಂ ಬಿಸುಟ೦ ಆಗಳಂಬುಜಮಿತ್ರಂ: 
ಪಂಪಭಾ, ೩. ೨೩) 

ಸೇವೆ - ಊಳಿಗ ಸೊಗಯಿಪ ದೃಕ್ಷಕೋರಚಯ ಸೇವೆಗೆ ಮೆಚ್ಚಿ 
ಮುಖೇಂದುಮಂಡಲಂ ಮಿಗೆ ಮುದದಿಂದೆ 
ಪೊದಳ್ಳುದು: ಕುಸುಮಾಕಾ ೬ ೧೨೩); 
(ಸೇವೆಯುಪಾಸನೆ: ಅಭಿಧಾವ, ೧. ೧೧. ೫೮) 

ಸೇವೆಗಾಯ್‌ - ಸೇವೆಯ ಸಂದರ್ಭಕ್ಕಾಗಿ ಕಾಯಿ (ಪೊಂಬಡೆದ 
ಸೂಳೆಯಂತೆ ಸೇವೆಗಾದು ಪೊಕ್ಕ ಬಂದಿಕಾಜನಂತೆ ಬಲ್ಲಿದಂ 
ಕೈಕೊಂಡ ಸತಿಯಂತೆ: ಧರ್ಮಾಮೃ, ೯. ೨ ವ) 

ಸೇವ್ಯ - ಸೇವಾಯೋಗ್ಯವಾದ, ಪೂಜ್ಯ (ಸೇವ್ಯರಸೇವ್ಯಮೆನೆ . 
ಕೈಕೊಳ್ಳದೆ .. ೬. ಪಾಸಜ್‌್‌ಯೊಳ್‌ ಕೂಸನಪ್ಪಳಿಸಿ: ಜಗನ್ನಾವಿ, 
೨. ೫೩ ವ) ; ತಿನ್ನಲು [ಅನುಭವಿಸಲು] ಯೋಗ್ಯವಾದ 
(ಬೆಳೆದೋರಂತೆಅಗಿರ್ದ ಶಾಳೀವನದಿಂ ಸೇವ್ಯಂ 
ನಗೋಪತ್ಯಕಂ: ಆದಿಷು, ೧. ೬೪) 

ಸೇವ್ಯತೆ ಸೇವೆ (ಸಕಲಮಹೀಚರಖೇಚರನಿಕಾಯಸೇವ್ಯತೆಗೆ 
ವೃದ್ಧಸೇವಿತ್ವಮೆ ಯೋಜಕಮಾದುದು: ಶಾಂತಿಪು, ೨. ೩೯) 

ಸೇವ್ಯತ್ವ - ಅನುಭವಿಸುವಿಕೆ (ಶರದಿಂದು ಪ್ರಭೆಯೊಳ್‌ ಪ್ರಕಾಶನುಂ 
ಸೇವ್ಯತ್ತಮುಂ ತೋರ್ಪೊಂದಂದದಿ೦ಂ ನಾಡೆ 
ಬಂಧುರಮಾಯ್ದು ನೃಪಕಾಂತೆಯೊಳ್‌ ಬಹುಕಲಾ 
ನೈಪುಣ್ಯಮು೦ ಪುಣ್ಯಮುಂ: ಚಂದ್ರಪ್ರಪು, ೩. ೨೭) 

ಸೇಸಕ್ಕಿ - ಶೇಷಾಕ್ಷತೆ (ಕಿವಿಯೊಳ್‌ ಕೆಂದಾವರೆ ಬೈತಲೆಯೊಳ್‌ 
ಕುಂದದೆ ಸೇಸಕ್ಕಿ ಸೊಗಯಿಕು೦ ಜೋಗಿಣಿಯಾ: ಲೀಲಾವತಿ, 
ಕ್ಷ ತ್ರಾ 

ಸೇಸಿಕ್ಕು -. ಸೇಸೆಗೊಡು (ನೆರೆದಂತಃಪುರಕಾತೆಯರ್‌ ಪಲಬರುಂ 
ಸೇಸಿಕ್ಕೆಯುಂ ವಾರಸೌಂದರಿಯರ್‌ ಚಾಮರಮಿಕ್ಕೆಯುಂ ನ್‌ 
ರಾಜಂದಿರಮಂ ಪೊಕ್ಕಂ ಉದಾರಸಾರವಿಭವಂ 
ಸಂಸಾರಸಾರೋದಯಂ: ಆದಿಪು, ೧೨. ೧೨೯) 


ಶುಶ್ರೂಷೆ 


ಸೇಸೆ - ಶೇಷಾಕ್ಷತೆ (ಅಂತು ನೋಡಿ ಕಡೆಗಣ್ಣ ಚೆಲ್ಲಂಬೆರಸು 
ಸೂಸುವ ವಾಸ ಸವಸ್ತೀಯರ ಮುಖಾಬ್ದಾಸ ವ ಸಂಬಂಧಿಗಳಪ್ಪ 
ಶೇಷಾಕ್ಷತಂಗಳಂ `ಈಶ್ತರನಂ ಗೆಲ್ಲ ಗಲ್ಲಕ್ಕೆ ಸೇಸೆಗೊಳ್ಳಂತೆ 
ಸೇಸೆಗೊಳ್ಳುತ್ತುಂ: ಪಂಪಭಾ, ೮. ೨೭ ವ) 

ಸೇಸೆಗೊಳ್‌ ಹಾಕಿದ ಅಕ್ಷತೆಯನ್ನು [ಮಾಡಿದ 
ಆಶೀರ್ವಾದವನ್ನು] ಸ್ವೀಕರಿಸು "(ಅರ್ಹತ್ವದಮಂ 
ನೆನೆಯುತ್ತುಂ ಅನುಪ್ರೇಕ್ಷೆಯೆ “ಮನದೊಳ್‌ ತೊಡರ್ದೊಡೆ 
ತಣ್ಣಲೆಯೆ' ಸೇಸೆಗೊಳ್‌ ನಿಚರಪತೀ: ಆದಿಪು, ೨. ೫೭) 

ಸೇಲ್ದಡು ಸೆಡೆದುಕೊ (ಡಕಾರಕ್ಕಾದೇಶಮಾದ ಅಟಕ್ಕಂ 
ಪ್ರಯೋಗಂ: ಕಾಟ್ಗೆಚ್ಚು ಕೋಟ್ಕುಟ್ಟು ನೀಟ್ಕರಿಸಿದಂ 
ಸೇಟ್ಟಟ್ಟಂ ನೀರಟ್ಕ್‌; 'ಶಬ್ರಮದ, ೨೯ ಪು 

ಸೈಂಧವ — “ಸಂಧುರಾಜ (ಗಾಂಡೀವಿ ತರ್ಪಾಗಳ್‌ ಈ ಕೃಪಂ ಈ 
ಸೈಂಧವಂ ಈ ಸರಿತ್ತನಯಂ ಈ ಭಯಂ ಈ 
ಮಧ್ರಭೂಮಿಪಂ ಈ ಕುಂಭಜ೦ಂ ಈ ಕುರುಪ್ರವರಂದೇಂ 
ಹಮ್ಮದಂಬೋದರೇ: ಗದಾಯು, ೨. ೩೪); ಒಂದು ಬಗೆಯ 
ಉಪ್ಪು (ಸೈಂಧವ೦ .. .. ಲವಣಂ: ಅಭಿಧಾವ, ೩. ೧. ೯೯) 

ಸೈಂಹಿಕೇಯ - ಸಿ೦ಹಿಕೆಯ ಮಗ, ರಾಹು (ದಶಮುಖಂ .. . 
ಶಶಿಮುಖಯಂ ಶಶಿಕಲೆಯಂ ಸೈಂಹಿಕೇಯಂ 
ಉಯ್ದಂತುಯ್ದಂ: ಪಂಪರಾ, ೯. ೧೦೨) 

ಸೈಕತ - - ಮರಳು (ಪೂತ ಅದಿರ್ಮುತ್ತೆಯ ಸುತ್ತಿಂ ಸುತ್ತಿದ 
ಸೈಕತಭೂತಳ೦ಗಳೊಳೆ ಮೆಲ್ಲನೆ ಬೀಡುವಿಡುತ್ತುಂ: ಆದಿಷು, 
೪. ೫೮ 

ಸೈಕತಸ್ಥಳ - ಮರಳಿನ ಜಾಗ (ತೊಜ್‌ಯ ಸೈಕತಸ್ಥಳದೊಳ್‌ 
ರತ್ನಮ೦ಟಪಮನೆತ್ತಿಸಿ: ಪಂಪರಾ, ೧೦. ೧೭೯ ವ) 


ಸೈಕತೆ - ಸೈಕತಸ್ಥಳ (ಪುಳಿನಸ್ಥಳಿ ಸೈಕತೆ: ಅಭಿಧಾವ, ೧. ೩. 
೧೪) 

ಸೈಕಾಗ್ರಮನಸ್ಕ - [ಸ--ಏಕಾಗ್ರಮನಸ್ಕ) ಏಕಾಗ್ರವಾದ ಮನಸನ್ನು 
ಪಡೆದವನು (ಕೈಕಾಲ್‌ ಸುರುಳ್ಬು ನಡುಗದ 


ಸೈಕಾಗ್ರಮನಸ್ಕನಾಗಿ 'ಭರವಸದಿಂ ಬಪ್ಪ ಅಯ್ಕಿಲ್ಲೆ ಅಳ್ಳದೆ 


ಪಲ್ಯಂಕಾಸನದಿರ್ಪ ಸಾಹಸಂ ಪೆಅರ್ಗುಂಟೇ: ಸುಕುಮಾಚ, 
೪, ೧೨) 

ಸೈಗಣ್‌ - ನೇರವಾಗಿ ಸುರಿ (ಸೋನೆ ಸುತ್ತಲುಂ 
ಭೋರೆನುತೊರ್ಮೆ ಸೈಗಳ್‌ಯೆ ತೊಟ್ಬನೆ ಪರ್ವಿದ 
ಮರ್ವಿನಿಂದ: ಕಬ್ಬಿಗಕಾ, ೨೧೪) 

ಸೈಗೆಡೆ - ಬೀಳು, ನಮಸ್ಕರಿಸು (ಮೃಡನ ಮೆಲ್ಲಡಿಗಳೊಳ್‌ 


ಸೈಗೆಡೆದಿರ್ದು: ತ್ರಿಷಷ್ಟಿಪು, ೧೬. ೩೮ ವ) 

ಸೈಗೋಲ -. ಬಿಲ್ವಿದ್ಯಾ ನಿಪುಣ (ನೆಜ್‌ ತೆಗೆದಿಸೆ ಸೈಗೋಲರ್‌ 
ನೆಳ್‌ಗೋಲಂ ಪೆಣನು೦ ಒಡನೆ ಕೆಡೆದುವು: ಪಾರ್ಶ್ವನಾಪು, 
೩. ೧೧೭) 

ಸೈತಿಕ್ಕು - ಕ್ರಮಗೊಳಿಸು, ಸರಿಯಾಗಿಡು (ಷಟ್ಟರಣ ವ್ಯಾಲೋಲ 
ಕರ್ಣೋತ್ತಲಮಂ ಅಮರೆ ಸೈತಿಕ್ಕುತುಂ: ಕಾದಂಬ, ೬. ೭೪) 

ಸೈತಿಡು - ಸಂತೈಸು (ಅನುಜನ೦ ಲೀಲಾಕಟಾಕ್ಷಾವಲೋಕದೆ 
ಸೈತಿಟ್ಟು: ಶಾಂತೀಶ್ಚಪು, ೫. ೫೦) 

ಸೈತಿರ್‌ — ನೆಮ್ಮದಿಗೊಳ್ಳು (ವಿಲಸತ್‌ ಭೂಸತಿ ಸೈತಿರಲ್‌ ಸಮೆದ 
ಸದ್ಮಂ ತಾನಿವು ಎಂದಾನೃಪ೦ ನಲಿವಂ ನೋಡಿ 
ನಿಜಾತ್ಮಜಾತರ ಸಮುತ್ತುಂಗ ಉಗರಬಾಹಾಗ್ರಮಂ: 
ಶಾಂತೀಶ್ವಪು, ೭. ೭೬) 


೧೧೩೧ 


(ಉಣ್ಮುವ ಕಾರ 
ತ್ರಿಷಷ್ಟಿಷು, ೮. 


ಸೈತೀಂಟು - ತೃಪ್ತಿಯಾಗುವಂತೆ ಸೇವಿಸು 
ಮುಂಬನಿಗಳಂ ಸೈತೀಂಟಿ ಸಂತೃಪ್ಪಿಯಿಂ: 
೩೪) 

ಸೈತು - ನೇರವಾಗಿ, ಚೆನ್ನಾಗಿ (ಅದಿರದಿದಿರ್ಚಿ ತಳ್ಲಿಜಯಲ್‌ ಈ 
ಮಲೆದೊಡ್ಡಿದ ಚಾತುರಂಗಬಲಮೆಂಬುದು ನಿನಗೊಡ್ಡಿ 
ನಿಂದುದು ಇದಂ ಓವದೆ ಕೊಲ್ಲೊಡೆ ನೀನುಂ ಎನ್ನ 
ಕಜ್ಜದೊಳೆಸೆಗು ಎಂದು ಸೈತು ಅಜಿತಂ ಆದಿಯ 
ವೇದರಹಸ್ಕದೊಳ್‌ .... ಮೆಜ್‌ಯೆ: ಪಂಪಭಾ, ೧೦. ೬೪); 
ಸಮಾಧಾನ (ಪಥಿಕರ್‌ .. .. ಸೈತು ಬಟ್ಟೆ ನಡೆಯಲ್ಪಡೆಯರ್‌ 
ವಿಷಯಾಂತರಾಳದೊಳ್‌: ಮಲ್ಲಿನಾಹು, ೨. ೨೧) 

ಸೈದ - - ಸಜ್ಜನ, ನೇರವಾದವನು (ಎನಗ೦ ಪಾಂಡುಗಂ ಇಲ್ಲ 
ಭೇದಂ ಎಳೆಯಂ ಪಚ್ಚಾಳ್ಳಂ ಪಾಂಡುನಂದನರುಂ ಸೈದರೆ: 
ಪಂಪಭಾ, ೧೩. ೯) 


ಸೈದ್ಧಾಂತಿಕಚಕ್ರವರ್ತಿ - (ಜೈ ಕೈನ] ಷಟ್ಟಂಡಾಗಮವನ್ನು ಅಭ್ಯಸಿಸಿ 
ಜೈನಸಿದ್ಧಾಂತವನ್ನು ಕರಗತಮಾಡಿಕೊಂಡವನು 
(ಸೈದ್ಧಾಂತಿಕಚಕ್ರವರ್ತಿ ಮುನಿಚ೦ದ್ರಮುನೀ೦ದ್ರನ್‌ 


ವಂದ್ಯನುರ್ವಿಯೊಳ್‌: ಚಂದ್ರಪ್ರಪು, ೧. ೨೭) 

ಸೈನ್ಯಬ - ಸೈನ್ಯದಲ್ಲಿ ಕಾಣಿಸಿಕೊಳ್ಳುವ ಒಂದು ಅಪಶಕುನ 
(ಅಂತು ವೈಹಾಯಸ ಭೌಮ ದಿಗ್ಗವ ಸೈನ್ಯಜ 
ಗೃಹೋದ್ಭೂತಂಗಳಯ್ದು ತೆಅದುತ್ಬಾತಂಗಳೊಡನೊಡನೆ 
ನೆಗೆದುವಾಗಳ್‌: ಶಾಂತಿಪು, ೩. ೧೦೬ ವ) ನೋಡಿ 
"ಉತ್ಪಾತ' 

ಪುಣ್ಯ (ಓಪರೋಪರೊಳ್‌ ಒಡಸಾಯಲ್‌ ಪಡೆದರ್‌ 

ಇನ್ನವೇಂ ಸೈಪು ಒಳವೇ: ಆದಿಷು, ೫. ೨೪); ಹಿತ 

(ಓರಂದದಿ೦ದ ಅಕ್ಕಜುಗ೦ಪ೦ ನಾಸಿಕಕ್ಕೆ ಒಂದಿಸುತೆನಸುಂ 

ಮೆಯ್ಲೆ ಸೈಪಂ ಸಮಂತೆಳ್ಳಟೆಸುತ್ತುಂ ತೀಡುತಿರ್ದತ್ತವರ್ಗೆ 

ಅನುಚರನಂತೆ ಆ ವನಾಂತಸ್ಸಮೀರಂ: ಶಾಂತೀಶ್ವಪು, ೫. 
೧೩೮) 

ಸೈಪುಗಾಅ ಪುಣ್ಯವಂತ (ಧರೆ ಲೇಸೆಂಬಾಸೆಗಾಣಂ 
ಪರಪುರುಷಗುಣಾನ್ವೇಷದೊಳ್‌ ಸೈಪುಗಾಅ೦ ಸಿರಿಯೊಳ್‌ 
ಕಟ್ಟಣ್ಮುಕಾಅ೦ ವಿತತ ವಿತರಣೋತ್ಸಾಹದೊಳ್‌ ಗೆಲ್ಲಕಾಅಂ: 
ನೇಮಿನಾಪು, ೧. ೩೭) 

ಸೈರ - ನೇರ (ಪಗೆವರಣ ಆರೆ ಸೈರಂ ಎರೆಗೊಂಡು ತದೀಯ 
ಕೃಪಾಣ ಕೃಷ್ಣ ಪನ್ನಗವೆಳಸಿತ್ತು: ಆಚವರ್ಧ, ೮. ೨೪) 

ಸೈರಂಧ್ರಿ ಅಂತಃಪುರದ ದಾಸಿ (ಸೈರಂಧ್ರಿ 
ಅಂತಃಪುರಾಚರಿಯೆಂಬಳ್‌: ಅಭಿಧಾವ, ೧. ೧೧. ೯) 
ಅಜ್ಞಾತವಾಸ ಕಾಲದಲ್ಲಿ ದ್ರೌಪದಿ ಹಾಕಿಕೊಂಡಿದ್ದ ವೇಷ 
(ಸೈರಂಧ್ರಿಯ೦ ನೋಡಿ ಸೈರಿಸಲಾಣದೆ ಸಿಂಹಬಲಂ 
ತಮ್ಮಕ್ಕನಂ ಈಕೆ ಆರ್ಗೆ ಎಂದು ಬೆಸಗೊಂಡೊಡೆ: ಪಂಪಭಾ, 
೮. ೫೫ ವ); ಸುಗಂಧವನ್ನು ತಯಾರಿಸುವವಳು 
(ಎನಿತಾನುಂ ತೆಣದ ಸುಗಂಧವಸ್ತುಸಂದೋಹಮಂ ಪಿಡದು 

. ಕುಬ್ಬೆಯೆಂಬ ಸೈರಂಧ್ರಿ ನಡೆತರೆ: ಜಗನ್ನಾವಿ, ೬. ೧೮ 


ಸೈಪು 


ಇ 


ವ) 

ಸೈರಣೆ - ತಾಳ್ಮೆ (ರತಿಯ ಸೌಭಾಗ್ಯಮುಮಂ ಸೀತೆಯ 
ಸೈರಣೆಯುಮಂ ಒಂದು ಮಾಡಿ ಲೋಕಮೆಲ್ಲಮಂ 
ಮರುಳ್ಮಾಡಲೆಂದು ಪೆಣ್ಮಾಡಿದನಕ್ಕುಂ: ಪಂಪಭಾ, ೪. ೭೫ 
ವ) 

ಸೈರಣೆಗೆಡು — ತಾಳ್ಗೆ ಕಳೆದುಕೊ (ತಳಮಳಗಾಗಿ ಸೈರಣೆಗೆಟ್ಟು 


ಬಾಯಟೆದಟುತುಂ: ಶಾಂತಿಪು, ೧. ೯೪ ವ) 


ಸೈರಿಭ - ಕಾಡು ಕೋಣ (ಇದೆ ತೋಚೆಿತ್ತು ಮದಾಂಧ 
ಸೈರಿಭಯಿರಪ್ರೋದ್ಧೂತರೇಣುವುಜಂ: ಕಾದಂಬ, ೧. ೧೩೦) 

ಸೈರಿಸು - ಸುಮ್ಮನಿರು (ಲತಾಂಗಿಯರ ಸುಯ್ಯ ಕಂಪಿ೦ಗಳಿಗಳ್‌ 
ಮೊಗಸಿ ಮುಸುಚಿದುವು ಪೊಸಗ೦ಪುಗಂಡು ಸೈರಿಸುವ 
ಮಧುಕರಂಗಳುಮೊಳವೇ: ಆದಿಷು, ೧೧. ೭೨); ಎ 
ತಾಳಿಕೊ, ಸಹಿಸಿಕೊ (ತೇಜಃಪು೦ಜಮೆ ಕಣ್ಣೊಳ್‌ ಉಳ್ಳುವಂತೆ 
ಸೈರಿಸದೆಮೆಯಿಕ್ಕಿ ದೃಷ್ಟಿಯುದ್ಧದೊಳ್‌ ಸೋಲೆ: ಆದಿಪು, ೧೪. 
೧೦೫ ವು; - ಸಹಿಸಿಕೊ (ಇದಿರೊಳ್‌ ನಿಂದೊಡೆ ವಜ್ರಿ 
ಸೈರಿಸಂ ಇರಲ್ವೇಡ ಎಮ್ಮ ಒಳ್ಳೊಕ್ಕು ನಿಲ್‌ ನೀನೆಂದು ಕಡಂಗಿ 
ಕಾಲ್ವಿಡಿವವೊಲ್‌: ಪಂಪಭಾ, ೪. ೨೪) 

ಸೈವಾಳ - [ಶೈವಾಲ] ಪಾಚಿ (ಜಳವಂಗರುಚಿತರಂಗಾವಳಿತತಿ 
ಸೈವಾಳಮಾಳೆ ಸಮುದಿತ ರೋಮಾವಳಿ ನಾಭಿ ಸುಟಿಯೆನೆ 
ಸರಿತ್‌ ವಿಳಾಸದಂತೆಸೆದುದು ಅಂಗನೆಯ ತನುಮಧ್ಯಂ: 
ಶಾಂತೀಶ್ವಪು, ೧೩. ೧೯೦) 

ಸೊಂದಿ - ಸಿತಗ, ಲಂಪಟ (ಸೊಂದಿಯಿಂದು ಸಿತಗಂ: ಶಬ್ದಮದ, 
ಪ್ರಸಾ ೨೨೭); ತುಂಟ (ಸೊಂದಿಯವನೆನ್ನ ಮಗನಲ್ಲಂ 
ದೇವರ ಪಾದದಾಣೆ ಬಿನ್ನಪ೦ ಆ ಕಾಳಿಂದಿಯೊಳಿರ್ದೀ 
ಕಂಚಿನ ಮಂದಸಿನೊಳ್‌ ಪುಟ್ಟಿ ಕಂಸವೆಸರಂ ಪಡೆದಂ: 
ನೇಮಿನಾಪು, ೬. ೭೦) 

ಸೊಂದಿಗಿಳಿ - ತುಂಟ ಗಿಳಿ ಪರಿವಿಡಿಗೆಯ್ಯೆ ಸೊಂದಿಗಿಳಿ ತಂದೆಯ 
ತಾಯ ಸಮೀಪದೊಳ್‌ ತನೂದರಿಯ 
ರತೋಪಯುಕ್ತರುತರುಮಂ: ಶಾಂತಿಷು, ೮. ೮೫) 

ಸೊಂದಿಗೋಗಿಲೆ - ತುಂಟ ಕೋಗಿಲೆ (ಸೊಂದಿಗೋಗಿಲೆ ಬಗೆ 
ನಿನ್ನ ದರ್ಪಮನೆಂಗಿಪೆಂ ಈಗಳ ನೋಡಿ ತಂದು 
ಚಪಲಾಯತಾಕ್ಷಿಯಂ: ಲೀಲಾವತಿ, ೧೪. ೭೫) 

ಸೊಂದಿತನ ಹಾದರ (ವಂದಿಜನಖ್ಯಾಶಿಯೆ ಜಸವೆಂದುಂ 
ಕುಲಟಾಭಿಸರಣಮಂ ಸೊಬಗೆಂದುಂ ಸೊಂದಿತನಮಂ 
ಪ್ರಗಲೃತೆಯೆಂದುಂ ಮುಯ್ವಾಂತು ದೆಸೆಗೆ ಬಿಲ್ವೆಸೆವೆಸುವೊಂ: 
ವರ್ಧಮಾಪು, ೨. ೨೭) 

ಸೊಂದಿಯವಂ - ಸೊಂದಿ (ಸೊಂದಿಯವಂ ಎನ್ನ ಮಗನಲ್ಲಂ 
ದೇವರ ಪಾದದಾಣೆ ಬಿನ್ನಪಂ: ನೇಮಿನಾಪು, ೬. ೭೧) 

ಸೊಂಪಾಗು - ಹುಲುಸಾಗು ಸೊಂಪಾಗುತ್ತಂಕುರಿಸುತ್ತುಂ 
ನೆಜ್‌ದಿಂಪಿಮ ನಳನಳಿಸಿ ಶಾಲಿವನಮೆಸೆದಿರ್ಕುಂ: ಗಿರಿಜಾಕ, 
೨. ೧೩) 

ಸೊಂಬ ಸೋಮಾರಿ (ಬಡವರ್‌ ದುಃಖಿತರ್‌ ಏಳಿದರ್‌ 
ಕಿತವರ್‌ ಅತ್ಯಂತ೦ ಶಠರ್‌ ನಾಡೆ ನಾಣ್ಗೆಡಿಗಳ್‌ ಸೊ೦ಬರ್‌ 
ಅಭವ್ಯರ್‌ ಅನ್ಯವನಿತಾಸಕ್ತರ್‌ .. .. ಇಲ್ಲ: ವರ್ಧಮಾಪು, ೧. 


೪೭) 
ಸೊಕ - ಸುಖ (ಸೊಕಮಿರ್ಕೆ ಅಕ್ಕಟ ದರ್ಭಪಾಣಿ ಯಮಜಂ 
ದರ್ವೀಕರಂ ವಾಯುಪುತ್ರಕನುಂ ಜರ್ಜರಹಸ್ತಂ 
ಇಂದ್ರತನಯಂ ದಸ್ರಾತ್ಮಜರ್‌ ದಂಡಮುಷ್ಟಿಕರರ್‌ 
ಶಸ್ಮವಿಡಂಬಂ ಏವುದವರ್ಗಂ ಪಾಂಚಾಲಿಯುಂ 


ಗರಿಧದಾಯಕಿಯಾಗಿರ್ಪಿನಂ ಅಂದು ಮತ್ಸ್ಯಗೃಹದಿಂದ ಈ 
ನಿಗ್ರಹ೦ ಪೊಲ್ಲದೇ: ಗದಾಯು, ೩. ೩೪) 
ಸೊಕ್ಕಾಹಾರ - ಮತ್ತು ಬರಿಸುವ ಆಹಾರ (ಒಂದು ದಿವಸಂ 


ವಸಂತಮಾಲೆಯವರಿರ್ವರಿರ್ವರ್ಗಂ ಪಿರಿದಪ್ಪ ನಿದ್ರೆಯಪ್ಪ 
ಸೊಕ್ಕಾಹಾರಮನಿಕ್ಕಿ ಮೈಯಜೆಯದವಸರದೊಳು: ಪುಣ್ಯಾಸ್ರ, 


೪. ೨೦ ವ) 


೧೧೩೨ 


ಸೊಕ್ಕಿಸು -  - ಮತ್ತೇರಿಸು (ಮಕ್ಕಳಿಸಿಯುಗುಟ್ವ ಮಧುವಿಂ 
ಮಿಕ್ಕೆಸೆವಾಮೋದಮಿದಜ ತಣ್ಣಂಪಿನೊಳ್ಳೂಕ್ಕುದೆನೆ ಮಧುವ 
ಕಂಪಂ ಮುಕ್ಕುಳಿಸಿದ ವಕುಳ೦ಂ ಆರುಮಂ ಸೊಕ್ಕಿಸದೇ: 
ಆದಿಷು, ೧೧. ೧೨೪) 


ಸೊಗ - [ಸುಖ] ಸಂತೋಷ (ಸಾಲದೆ ಸೋಲದೆ 
ಪೊಡೆಮಟ್ಟೋಲೈಸದೆ ನಿಚ್ಚವಯಣಮಿಲ್ಲದೆ 
ತನ್ನಿರ್ದಾಲಯದೊಳಿರ್ದು ಬಾಟ್ವುದೆ ಭೂಲೋಕಮನಾಳ್ವ 
ಸೊಗದಿನಗ್ಗಳಮಲ್ತೇ: ಪಂಚತಂತ್ರ, ೧೦೭) 

ಸೊಗಯಿಸು — ಸುಂದರವಾಗಿ ಕಾಣು 
(ದೇವಾಂಗವಸ್ತದುಳ್ಳುಡೆಯೊಳ್‌ ಉಲಿವ ಸೂಸಕದ 


ತೊಂಗಲ್ವೆರಸು ಎಟಲ್ವ ಮುಂದಣ ಸೋಗೆ ಕಾರ್ಗಾಲದ 
ಸೋಗೆಯಂತೆ ಸೊಗಯಿಸೆ: ಪಂಪಭಾ, ೨. ೪೧ ವ) 

ಸೊಗಸಿಕೆ - ಚೆಲುವು (ದೆಯ್ವಬಲ೦ ಸೊಗಸಿಕೆ ಮುಂಗೆಯ್ಯ ಬಲಂ 
ಬಾಳಕಾಲದೊಳ್‌ ತೊಡರ್ದ ಪೊಡರ್ದಯ್ದರ 
ಬಾಲಕ್ರಿಯೆಯು೦ ಮುಯ್ದುಂ ನೋಡಿಸಿತು ತಾಯುಮಂ 
ತಂದೆಯುಮಂ: ಪಂಪಭಾ, ೨. ೧೧) 

ಸೊಡಬಲಿ ಸುಡುಗಾಡು, ಶ್ಮಶಾನ 
ಮಸಣವಟ್ಟಿಗೆ: ಶಬ್ದಮದ, ಪ್ರಸಾ ೨೨೬) 

ಸೊಡರ್‌ ದೀಪ (ಸೊಡರೊಳ್‌ ಬತ್ತಿಯು೦ ಎಣ್ಣೆಯುಂ 
ಒಡನಟಿದವೊಲ್‌  ಆಯುವು೦ಂ ಶರೀರಮು೦ ಅಮಳಂ: 
ಶಾಂತಿಪು, ೯. ೧೧೮) 


(ಸೊಡಬಲಿಯೆಂದು 


ಸೊಡರಕ್ಕೆಯಿಡು - ದೃಷ್ಟಿಪರಿಹಾರಕ್ಕೆ ದೀಪದ ಕಾಡಿಗೆಯಿಡು 
(ಪುಟ್ಟಿದುದೀ ಶುಕಶಾಬ೦ ನಿವಳಿಸಾದರದಿಂ 


ಸೊಡರಕ್ಕೆಯಿಟ್ಟು ತೂಪಿಜಿ: ಲೀಲಾವತಿ, ೧೪. ೧೨೦) 
ಸೊಡರಿಡು ದೀಪ ಹಚ್ಚು (ಆದಿತ್ಯಂಗೆ ಸೊಡರಿಡಲುಂ 

ಇಂದಂಗೆ ದೇವಲೋಕಮಂ ಬಣ್ಣಿಸುವಂತೆಯುವು 

ನಿನಗೇನೆಂದು ಕಜ್ಜಂಬೇಟ್ವುದು: ಪಂಪಭಾ, ೯. ೧೮ ವ) 


ಸೊಡರೆತ್ತು - ಆರತಿಯೆತ್ತು (ಸಂಗತಜಿನಧರ್ಮಮತಿಗೆ ನಾಂಗಳ್‌ 


ನಿಯ ತೆಜ್‌ಯ ಬಣ್ಣಸಿಮಾದಿತ್ಯಂಗೆ ಸೊಡರೆತ್ತುವೀ 
ಗಾಂಪಿಂಗೆ ಆಗರಮಾಗಿ ತೊಜೌಗೆ ನೀರಡುಕುವವೋಲ್‌: 
ಅಜಿತಪು, ೬. ೭೯) 

ಸೊಡರ್ಗುಡಿ - [ಸೊಡರ್‌- ಕುಡಿ] ದೀಪದ ಉರಿಯುವ ಕುಡಿ 
(ಬೆಳಗುವ ಸೊಡರ್ಗುಡಿ ಕಿಡೆ ಮನೆಯೊಳಗೆ ತಮಂ 
ಪರ್ಬುವಂತೆ ಜೀವಂ ತನುವಿಂ ತಳರಲೊಡಂ 


ವಿಚ್ಛಾಯತೆಗೊಳಗಾದುವು ತೊಳಗುವವರ ಸೌಂದರತನುಗಳ್‌: 
ಆದಿಪು, ೫. ೨೭); ನಿಧಿಯಿದ್ದ ಕಡೆ ಸೊಡರ ಕುಡಿ 
ಬಾಗುತ್ತದೆ ಎ೦ಬ ನಂಬಿಕೆ (ಪೊನ್ನೆಂದೊಡೆ ಸುವುತಸಂಪನ್ನರ 
ಮನಮುಂ ಮರಂಗಳುಂ ಸೊಡರ್ಗುಡಿಯುಂ ತಾಂ ನಿರುತಂ 
ಎಅಗುಗುಂ: ಪಂಚತಂತ್ರ, ೨೨೪) 

ಸೊಡರ್ವಕ್ಕು ದೀಪದ ಕಾಡಿಗೆ (ಸೊಡರ್ವಕ್ಕುಗಳಿಂದೆ 
ಬೊಟ್ಟನಿಟ್ಟಳ್‌  ಮೊಗದೊಳ್‌  ಕತ್ತುರಿಯ ತಿಲಕದಂತೆರೆ 
ಹರಿಯಾ: ನೇಮಿನಾಹು, ೭. ೫೬); ಬೊಟ್ಟು 
(ಸೊಡರ್ವಕ್ಕು ನೊಸಲೊಳೆಸೆದಿರೆ ಪದದಿಂ 
ಮಂಜೀರಕರವಮೊಗೆಯೆ: ಪುಷ್ಪದಂಪು, ೩. ೯೧) 

ಸೊಣರ್‌ - ಸೊಂಟ (ಸೊಣರಿಂದಂ ಮುಡುಪಿಂದಂ ಪಿಂತಣ 
ಮುಂತಣ ಕಾಲ್ಗಳಲ್ಲಿ ಬೆಟ್ಟಿಸಿ ದಸಿಯಂ ನೆಣಮುರ್ಜೆ 
ಬೆಂಕಿಯಿ೦ ಕೆಳಗಣ ಮೆಯ್ಕಿಂದುರುಪಿ ಬರಿಯ ಬಾಡಂ 
ತೆಗೆದಂ: ಯಶೋಧಚ, ೩. ೬೯) 


ದ್ಧ 


ವ 
ಬಸಿ 


ಸೊಣೆ - ಮುಷ್ಟಿಯಿಂದ ಹೊಡೆ (ಸೊಣೆ-ಅಂಗುಲಿಪ್ರಹರಣೇ: 
ಶಬ್ದಮದ, ಧಾ ೩೮೧) 

ಸೊದೆ 
ಅರೆ ಬಟೆದು ಬಟೆಕೆ ತೆಗದು ಒಳಗ೦ ನೋಡಿದೆಂ ಆತ್ಮನಿಲ್ಲ: 
ಯಶೋಧಚ, ೪. ೨೦) ಬಿಳುಪು (ಕಪ್ಪುರದ ಸೊದೆಯೊಳಂ 
ಸೊಂಪುವಡೆದ ಕಂಪಿನ ಪೊಲಲೆಂಬವ ಬೀಡು 
ಬಗೆಗೊಳಿಸುತಿರ್ಮದು: ಕಬ್ಬಿಗಕಾ, ೯೩ ವ); ಅಮೃತ 
(ಸೊದೆಯಮೃತಂ ಸೊದೆ ಲೇಪಂ: ಅಭಿಧಾವ, ೩. ೧. ೧೪) 

ಸೊದೆಗಡಲು ಹಾಲ್ಗಡಲು, ಕ್ಷೀರಸಮುದ್ರ ಸುರರ್‌ 
ಸೊದೆಗಡಲಂ ಕರಂ ಕಡೆಯೆ ಪೇಟ್‌ ವಿಷಮೇಟದೆ: 
ನೇಮಿನಾಪು, ೭. ೧೭) 

ಸೊದೆವನೆ - ಸುಣ್ಣ ಬಳಿದು ಬೆಳ್ಳಗಿರುವ ಮನೆ (ಅಸುರನ ಗದೆ 


ಭೂತಪಿಶಾಚಸಮಿತಿಗೆ ತೆತ್ತಿಸಿದೆಲ್ಫಿನ ಸೊದೆವನೆ: 
ಜಗನ್ನಾವಿ, ೯. ೬೦) 
ಸೊದೆವಟ* - ಅಮೃತದ ಮಳೆ (ತೃಪಾನಳತಪ್ಪನಾಗಿರ್ದ 
ಚಂದ್ರೋದಯನ ಮೇಲೆ ಸೊದೆವಟ್‌ಯಂ 
ಸೂಸುವಂತೆಯು೦ ... . ನೋಡಿ: ಲೀಲಾವತಿ, ೬. ೫೪ ವ) 
ಸೊದೆವೆಳಗು - ಸುಣ್ಣ ಬಳಿದು ಆದ ಹೊಳಪು (ಪಗಲುಂ 


ಬೆಳ್ಚಿಂಗಳಂ ಬೀಳುವ ಸೊದೆವೆಳಗಂ ತಾಳ್ಪು ನೀಳ್ದಿಂದಮೆತ್ತಂ 
ಮುಗಿಲಂ ಪೊತ್ತಿರ್ಪ ಕೂಟಪ್ರಕಾರದಿಂ: "'ಚಂದ್ರಪಹು, ೩ 
೮೧) 

ಸೊನೆ - ಮರದ ರಸ (ಸೊನೆಯ ಸೋನೆಗಳುಮಂ ಒಳಕೊಂಡು 
ತದಾಶ್ರಮದ ನಂದನವನಂಗಳ್‌ ಜನ೦ಗಳ೦ ಅನಂಗಂಗೆ 


ತೊಟ್ಟುವೆಸಂಗೆಯ್ದಿದುವು: ಪಂಪಭಾ, ೨. ೧೨ ವ); ಹೂಬಿಟ್ಟ 


ಮಾವಿನ ಮರದಿಂದ ಸೋರುವ ದ್ರವ 
(ಪುಳಕಾಂಕುರಮೊಗೆದಂತೆ ಸೊನೆ ಬಿಡುತರೆ ಕಳಿಕೆಗಳೊದವೆ 
ಬಾಳಚೂತಮಿದೆಸೆಗುಂ: ಪಾರ್ಶ್ವನಾಪು, ೯. ೪೮) 

ಸೊನೆವಿಡು ಸೊನೆ ಹೊಮ್ಮು (ಎಳಗೊಂಬನುಳ್ಳುಗುರ್‌ 
ಸೊನೆವಿಡೆ ತಾಗಿ ಸೂಗುರಿಸೆ ಕಂಠದ ತುಪ್ಪುಟಪಾಂಗಕಾ೦ಂತಿ 
ಕೆಂಪಿನ ಪಸರಕ್ಕೆ ಪಕ್ಕುಗುಡೆ: ಲೀಲಾವತಿ. ೬. ೯೯) 

ಸೊನ್ನಲಿಗೆ - ಕಲಶ (ತಿದಶಶರಾಸನಂ ತಳಿತ ತೋರಣಮಾಗಿರೆ 
ಕುಕ್ಕಿನೋಳಿ ಚೆಲ್ಪಿದಿರ್ಗೊಳೆ ಬರ್ಪ ಸೊನ್ನಲಿಗೆಯಾಗೆ 
ನಿಜಧ್ವನಿ ತೂರ್ಯಮಾಗೆ: ಆದಿಷು, ೬. ೭೧) 

ಸೊನ್ನೆ - [ಸ್ಪರ್ಣ] ಚಿನ್ನ (ಅಕಾರಕ್ಕೆ ಹಸ್ಟೋತ್ಸಂ: ಸ್ಪರ್ಣಂ-ಸೊನ್ನೆ: 
ಶಬ್ದಮದ, ೨೮೪ ಪು; ಅನುಸ್ವಾರದ 
(ಬಿ೦ದುವನುಸ್ವಾರಮ ತಾನೆಂದಕ್ಕುಂ ಸೊನ್ನೆ ಮುತ್ತುವವೋಲ್‌ 
ವೃತ್ತತೆಯಿಂ ಸಂದಿರ್ಪದು: ಶಬ್ದಮದ, ೨೧) 

ಸೊನ್ನೆಸಾರ - ಚಿನ್ನದ ಎಳೆ (ಪೀತಾಂಬರನೆಂಬ ತನ್ನ ಪೆಸರಂ 
ನನ್ನಿಮಾಡುವಂತೆ ಚೆನ್ನನಪ್ಪ ಸೊನ್ನೆಸಾರದಂಗಿಗೆಯಂ 
ತೊಟ್ಟು: ಪಾರ್ಶ್ವನಾಷು, ೧೨. ೬ ವ) 

ಸೊಪ್ಪಡಗು - ಶಕ್ತಿಗುಂದು (ಸೊಪ್ಪಡಗಿರ್ದ ಕಾದಲನ ತಳ್ಳಿನ 
ಕಾಳಸೆಗಾಟ್‌ ಪೊಕ್ಕ ಮೆಯ್ಯೊಪ್ಪಿರೆ: ಲೀಲಾವತಿ, ೧೩. ೧೭) 

ಸೊಪ್ಪಾಗು ಶಕ್ತಿಗು೦ದು, ಕಾಂಿತಿಗುಂದು (ನಸು ಸೊಪ್ಪಾದ 
ಅಧರಂ ಸಡಿಲ್ವ ವಸನಂ ಕಂಪಂ ಪೊದಳ್ಳ ಊರುಗಳ್‌ .. 
ರತ್ಯಂತದೊಳ್‌ ಮಸುಳ್ಳುಂ ಲಜ್ಜಿಪ ಕಾಂತೆಯಂ ಮುದದಿಂ 
ಆಲಿಂಗಿಪನೇಂ ಧನ್ಯನೋ: ಅನುಭವ, ೬೯); ಅಸ್ತವ್ಯಸ್ತವಾಗು 
(ಕಿಚಿದಾನುಂ ಬೇಗದೊಳಾ ನರಿ ಬಂದು ಬಾಗಿಲೊಳ್‌ ನಿಂದು 
ಪುಲಿಯ ಪಜ್ಜೆಯುಮ೦ ಸೊಪ್ಪಾದ ಬಿಲನುಮಂ ಕಂಡು: 
ಪಂಚತಂತ್ರ, "೨ ವ); ಸುಕ್ಕಾಗು (ಗಂಧಮುಡೆಯಂ 


- [ಸುಧಾ] ಸುಣ್ಣ (ಕುದಿರೊಳ್‌ ಕಳ್ಳನನಿಕ್ಕಿಸಿ ಸೊದೆಯಿಟ್ಟು 


ಚಿಹ್ನೆ 


೧೧೩೩ 


ಸೊಪ್ಲಾಗದಂತುಟ್ಟು ಸಮಯಪ, ೬. ೩೬), ಹೊಳಪು 
ಕಳೆದುಕೊ (ಸೊಪ್ಪಾದ ಪೊನ್ನುಮಂ ಕಪ್ಪಾದ ರತ್ನಮುಮಂ .. 
. ಲೋಕಂ ಕೈಕೊಳ್ಳರ್‌: ಧರ್ಮಾಮೃ, ೯.೭೩ ವ) 
ಸೊಪ್ಪು ದ ಎಮ (ಸೊಪು- ನಿವಾರಣೇ: 
ಧಾ ೪೭೨); ಎಲೆಗಳ 
(ದಿವಸಕರಾಪಸಾರಣದೊಳ್ಳೆದಿಸಿ ಬೆನ್ನನೆ ಬರ್ಪ 
ಪೆರ್ವಲಕ್ಕವತಮಸ ಪ್ರಚಂಡಚರರಿಕ್ಕಿದ ಸೊಪ್ಪೆನೆ 
ಬೆ೦ದಿಜುಂಬಿನೊಳ್‌ ಕವಿಲಬಿಸಿಲ್ಲಳೇಂ ಮಅಸಲಾರ್ತುವೊ 
ತೀವ್ರಕರಾಭೀಘಾಥದಿ೦ದವನಿಯ ಬೆಂದ ಪುಣ್ಣಲೆಗಳೊಯ್ಯನೆ 
ಕೆಂಗಲೆಗಟ್ಟಿದಂದಮಂ: ಅನಂತಪು, ೭. ೬೦) 
ಸೊಪ್ಪುಗುಟ್ಟು ಸೊಪ್ಪು ತದೆವಂತೆ, ನಜ್ಜುಗುಜ್ಜಾಗುವಂತೆ 
ಅಪ್ಪಳಿಸು (ಅಂದುಗೆಯಂತೆ ಮೇಗಾಲಂ ಪತ್ತಿ 
ಸೊಪ್ಪುಗುಟ್ಟುವರ್‌: ಧರ್ಮಾಮೃ, ೩. ೪೩ ವ) 
ಸೊಪ್ಪುಗುಟ್ಟುಹ ಬೇಟೆಯಲ್ಲಿ ಪ್ರಾಣಿಗಳನ್ನು ಚೋದಿಸಲು 
ಪೊದೆಗಳನ್ನು ಬಡಿಯುವುದು (ಪೊಪ್ಪುಕಮೆಂದು 
ಸೊಪ್ಪುಗುಟ್ಟಯಹಂ: ಶಬ್ದಮದ, ಪ್ರಸಾ ೧೬೩) 
ಸೊಪ್ಪುನಾರಾಗಿ “ಬಡೆ - ಸೊಪ್ಪೂ ನಾರೂ ಆಗುವಂತೆ ಹೊಡೆ 


ಶಬ್ದಮದ, 
ತೊಪ್ಪಲು 


(ಎಲೆಗೆ ಕೂಟಂ ತಂದೆಯಿಲ್ಲೆಂದು ಪೆಂಡತಿಯಂ 
ಸೊಪ್ಪುನಾರಾಗಿ ಬಡಿಯೆ ಆಕೆಯಿಂತೆಂದಳ್‌: ವಡ್ಡಾರಾ, ಪು 
೧೫೩, ಸಾ ೨) 

ಸೊಪ್ಪುಸೊಪ್ಪಾಗು — ಸವೆದುಹೋಗು (ಪುರುದೇವಂ 


ಮೊದಲೊಳ್‌ ನೀನೆರಡನೆಯೊಳ್‌ ನಡೆಯೆ ಸೊಪ್ಪುಸೊಪ್ಪಾದ 

ಪದಾಮತರದೊಳ್‌ ನಡೆದಿಪ್ಪತ್ತಿರ್ವರುಂಇನ್ನಾ ಶುಭವಾದಿಗಳ್‌ 

ತೀರ್ಥಕರರ್‌: ಅಜಿತಪು, ೬. ೮೩) 

ಪ್ಪುಸೊವಡು ನಜ್ಜುಗುಜ್ಜು, ಜರ್ಜರಿತ 

ಅಸಗನ ತೆಅದಿ೦ ಪೊಡೆದಂ 

ಸೊಪ್ಪುಸೊವಡಪ್ಪಿನೆಗಂ: ಹರಿವಂಶ, ೬. ೪೨) 

ಹಲ್‌ ”  ಸಪ್ಪುಳ್‌, ದನಿ, ಶಬ್ದ (ಎನ್ನ ಪಾಪಕರ್ಮವ 

ಕತದಿಂದಮೀ ನಿಮಗಮೀಯಿರವಾದುದೆ. ಸಿಂಧುನಂದನಾ 

ಎ೦ದು ಪಶ್ಚಾತ್ತಾಪಂಗೆಯ್ಯತು೦ ಮುಂಬರ್ಪ ತನ್ನ ಮೊಮ್ಮನ 

ಸೊಪ್ಪುಳಂ ಕೇಳ್ದು: ಗದಾಯು, ೫. ೪೦ ವ) 

ಸೊಬಗು ಚೆಲುವು (ಎಲ್ಲಿದಂ ವಿನೋದದ ಮೆದಲೆಲ್ಲಿದಂ 
ಸೊಬಗಿನಾಗರಂ: ಆದಿಪು, ೩. ೧೫) 

ಸೊಬಗುವಡೆ ಶೋಭೆಗೊಳ್ಳು (ಸತ್ಯ್ಯತಿ ಸಂಸ್ಕೃತದಿಂದೆ 
ಜಗತ್ಕೌತುಕಮಾಗಿ ಮತ್ತೆ ಕರ್ಣಾಟದೊಳಂ ಸತ್ಯೃತಿ ನಿವಹಂ 
ಹೊಗಟ್‌ ಚಮತ್ಕೃತಿಯಂ ಪಡೆದು ಸೊಬಗುವಡೆದತ್ತೀಗಳ್‌: 
ಕಾದಂಬ, ೧. ೫) 

ಸೊಬಗುವೆಜು - ಸೊಬಗುವಡೆ (ಸಿಂಗರದೊಳ್‌ ಸೊಬಗುವೆತ್ತು 
ಳಾಸದೊಳ್‌ ವಿವೇಕಂಬಡೆದು ನಡೆದು ಬಂದು: ಗಿರಿಜಾಕ, 
೨. ೧೦೫ ಮವ 

ಸೊಬಗೆ - ಚೆಲುವೆ (ತದುರ್ವೀಪಾಲಕಂಗೆ ಇಷ್ಟಸುಂದರಿಯರ್‌ 
ಸುಂದರರರೂಪೆಯರ್‌ ಸೊಬಗೆಯರ್‌ ಕೂರ್ತಿರ್ಪರ್‌: 
ಶಾಂತಿಪು, ೫. ೨೨) 

ಸೊಯಂಬರ - [ಸ್ವಯಂವರ] ವಧು ತನ್ನ ಗಂಡನನ್ನು 
ಆಯ್ದುಕೊಳ್ಳುವುದು (ಸುರಕುಸುಮದ. ತೊಸಪಾಗಹಿಕಹು 
ಕರತಳದೊಳೆಸೆದು ತಮ್ಮಯ ತೋಳೊಳ್‌ ದೊರೆಯೆನೆ 
ಬಂದತ್ತು ಸೊಯಂಬರಕ್ಕೆ ಬರ್ಪಂತು ದೇವಗಣಿಕಾನಿಕರಂ: 
ಆದಿಹು, ೧೦. ೨೦) 


py 


(ಪಿಡಿದೊಗೆವ 
ವಿಷಧಾರಿ 


py 


ಸೊಯಂಬರಸಾಲೆ ಸ್ವಯಂವರಮಂಟಪ 
(ಭೂಲಲನಾಧೀಶನಂದು ಕಂಡಂ ಮಣಿಮಾಳಾಲಲಿತಮಂ 
ಸೊಯಂಬರಸಾಲೆಯಂ: ಕರ್ಣನೇಮಿ, ೪. ೧೬) 

ಸೊಯಂಬರಸೇಸೆ - ಸ್ವಯಂವರದಲ್ಲಿ ಮದುಮಕ್ಕಳಿಗೆ ಹಾಕುವ 
ಅಕ್ಷತೆ (ಜಯಪತಾಕೆ ನಭಮನಳ್ಳಿಜಿಯೆ ಬೀರಸೇನೆಯೊಡನೆ 
ಸೊಯಂಬರಸೇಸೆಯನಾ೦ತು ಪೌರಜನದ ಮನದೊಡನೆ 
ಕೌತುಕಮಂಗಳ ಪುರಮ೦ ಪುಗುವಾಗಳ್‌: ಪಂಪರಾ, ೩. 
೬೦ ವ) 

ಸೊರೆ - ಒಣ ಸೋರೆಬುರುಡೆ (ತಮ್ಮಂ ನಂಬಿದರಂ ಸೊರೆಯ 
ಕಾಯ್‌ ಮುಂತಾಗಿ ನದಿಯ ತಡಿಯಂ ಸಾರ್ಚುವುದೆಂದೊಡೆ 
ನೀಂ ತಪೋವೃದ್ಧರುಂ ತಿಕಾಲದರ್ಶಿಗಳುಂ 
ಸಕಳಭೂತಂಗಳಂಸವನಾಗಿ ಕಾಣ ಕರುಣಾರಸಾರ್ದ 
ಹೃದಯರಪುದಜೆಂ  ನಿಮ್ಮಂ ನಂಬಿಬಂದಪೆವೆಂಬುದುಂ: 
ಪಂಚತಂತ್ರ, ೧೩೮ ವ); ವೀಣೆಯ ಸೋರೆಬುರುಡೆ (ಊಜೆ 
ಕುಚಾಗ್ರದೊಳ್‌  ಸೊರೆಯನೆತ್ತಿದ  ಕೆಂದಳದಿಂದಮೌಂಕಿ 
ಪೊಯ್ದೇಆ* ವೆರಲ್ಲಳಿಂದಿಟಿಯೆ ತಂತಿಗಳಂ: ಲೀಲಾವತಿ, ೨. 
೩೧) 

ಸೊರೆಗುಂಡಿ - ಸೋರೆಕಾಯಿ ಆಕಾರದ ಪಾತ್ರೆ (ಈ ನೇಣಂ 
ಪಿಡಿದೆಳೆದು ಬಟೆಕೀ ಸೊರೆಯಗುಂಡಿಯೊಳ್‌ ರಸಮಂ 
ಮುಟ್ಟದೋಸರಿಸಿ ನೀಡುವುದು: ಕರ್ಣನೇಮಿ, ೪. ೮೭ ವ) 

ಸೊರೆಗಾಯ್‌ - ಸೋರೆಕಾಯಿ (ಸೊರೆಗಾಯ ಬಂಬಲಲ್ಲದೆ ತಲೆ 
ಪತ್ತೆನುತ್ತೆ ದಶಕ೦ಠನನಂ೦ಡಲೆವ೦ ನಿಶಾಚರಂ: ಜಗನ್ನಾವಿ, 
೧೮. ೮೩) 

ಸೊರೆಮೊಗಂ - ಸೋರೆಕಾಯಂತೆ ಸೊಟ್ಟ ಮುಖವುಳ್ಳವನು 
(ಯಮನೆಂಬ ಸೊರೆಮೊಗ೦ ಬಂದು  ಮುಲುಗಿಸಲ್‌ 
ಜನ್ಮಜಳಧಿಯೊಳ್‌ .. .. ಜೈನಮೆಂಬಾ ಪ್ರಮಾದವಲಗೆಯನೆ 
ಪಿಡಿಯದವನಡಿಗಡಿಗಿಟೆಗುಂ: ಸಮಯಪ, ೧೩. ೬೩) 

ಸೊರ್ಕನಿಕ್ಕು -  - ಮತ್ತನ್ನು ಸೇರಿಸು, ಮತ್ತುಂಟುಮಾಡು 
(ಲಯಕ್ಕೆ  ಲಕ್ಕಲೆಕ್ಕದ ಜತಿ ನಾಟಕಾಭಿನಯಮಾಯ್ತ್ಕೆನೆ 
ಗೇಯದೊಳೀಕೆ ಸೊರ್ಕನಿಕ್ಕಿದಳೆನೆ ಕಣ್ಣೆ ಚಕ್ಕಣಮೆನಿಪ್ಪುದು 
ಸಾಗೆನಿಸಲೈ: ಪಂಪಭಾ, ೭. ೯೦) 

ಸೊರ್ಕಾನೆ - ಮದಗಜ (ಗಿಜ್ಜನೆಯ್ದುವ ಸೊರ್ಕಾನೆಗಲ ಕಾಲ 
ಸಂಕಲೆಯ ಗೋಸದೊಳ೦ ಇಂದಿರನಪೊಟಲ ಸಿರಿಯ 
ಸಡಗರಮಂ ಪಿಡಿಯುತಿರ್ಪುದುಂ: ಕಬ್ಬಿಗಕಾ, ೩೭ ವ) 

ಸೊರ್ಕಿದಾನೆ - - ಮದ್ದಾನೆ (ಮತ್ತೊರ್ವಳ್‌ ಅತಿಸಂಭ್ರಮ 
ತ್ವರಿತದಿ೦ಿ ಮೇಖಳಾಕಳಿತ ರುಚಿರಲುಳಿತಾಧರಪಲ್ಲವೆ ನೋಟ್ಟ 
ದಂಡುಗಳೊಳಂಡುಗೊಂಡು ಸೊರ್ಕಿದಾನೆ ಬರ್ಪಂತೆ 
ಬಂದು: ಪಂಪಭಾ, ೪. ೩೬ ವ) 

ಸೊರ್ಕಿಪ್ಪು - - ಸೊಕ್ಕಿಸು, ಅಮಲು ಬರಿಸು (ಮಧು ಸೀಧು 
ಕಟು ಸೀಧು ಪೋ ಪುಳಿತ ಕಳ್ಳಲ್ತುಂ ಕರಂ ಕಯ್ತು 
ಬರ್ಪುದು ಮಾರೀಚಿ ತೊಡರ್ಪುಳಿಂದೆ ಸರದಿ೦ ಕಂಪಿಲ್ಲ 
ಸೊರ್ಕಿಪ್ಪಲಾಣದು: ಪಂಪಭಾ, ೪. ೮೮) 

ಸೊರ್ಕಿಸು ಮತ್ತುಬರಿಸು (ಕುಡಿದೊಡೆ ಸೊರ್ಕಿಸದವು 
ನಾಣ್ಗೆಡಿಸದವು ಮನಕ್ಕಲಂಪನೀವುವು: ಆದಿಷು, ೫. ೩೨) 

ಸೊರ್ಕು ಅಮಲೇರು (ಅಗರುವ ಧೂಪಧೂಮದೊಳ್‌ 
ಸೊರ್ಕಿದ ಸೊರ್ಕುಗಳಾಗಳಲ್ಲಿ ತೊಟ್ಟಗೆ ತಿಳಿದಂತೆ: ಆದಿಷು, 
೫. ೪೨); ಆನೆಯ ಮದಜಲ (ನೆಗೆದು ಕವ್ವರೆ ಕವಿದ 
ಸೊರ್ಕಿನ ಸೊವಡಿಂಗಂ: ಅನಂತಪು, ೨. ೨೯ ವ); ಅಮಲು 
(ಎಳದೆಂಗಂ ತೀವಿ ಸೊರ್ಕ೦ ಬಳಯಿಪ ಜಳಮಂ 


೧೧೩೪ 


ಚಾರುದತ್ತಂಗಂ ಕೋಮಳೆಗಂ 
ಕರ್ಣನೇಮಿ, ೪. ೬೨); ಗರ್ವಪಡು (ಪಿರಿಯರಿವರ್‌ 
ಸರ್ವಜ್ಞರ ದೊರೆಯಿನ್ನದೆ ಸೊರ್ಕಿ ಮೂರ್ಪತನದಿಂ 
ಕೋಣಂ ಹೊರಸೇಜಿದಂತೆ ನುಡಿವೈ: ಧರ್ಮಾಮ್ಮ ೯. 
೯೨); ಗರ್ವ (ಕೌಂತೇಂಯರಂ ಮಚ್ಚರದಿಂ 
ಕಾ೦ತಾರದೊಳ್ಳಿಜ್ಜನೆ ತಿರಿಪಿದ ಸೊರ್ಕೀಗಳೇನಾದುದು: 
ಗದಾಯು, ೭. ೧೪) 

ಸೊರ್ಕುಮರ್ದು ಪ್ರಜ್ಞೆ ತಪ್ಪಿಸುವ ಔಷಧ (ಬಿಡುವಲೆ 

ಸೊರ್ಕುಮರ್ದು ಪದವಿಲ್‌ ಮಿಡಿವಿಲ್‌ ಎಲೆಯಂಬು .. .. 

ಪಿಡಿದು ಬೇಂಟೆಗೆ ಸಂದ ಪುಳಿಂದರೆಯ್ದಿದರ್‌: ರಾಜಶೇವಿ, 

೫. ೫೨) 

ಲಗೆ - ಒಂದು ಅಳತೆ (ಉತ್ಸಾಹದಿಂದೊಂದು ಸೊಲಗೆ 

ಬೀಜವರಿಯಂ ಮಿಗಿಸಿಕೊಂಡು: ತ್ರಿಷಷ್ಟಿಪು, ೮. ೧೪ ವ) 

ಸೊಲ್ಲಿಸು - ಸೊಲ್ಲಿಡು (ವಿಶಮಶರನದಟಲೆದ ಗೆಲ್ಲಂ ನಿಮ್ಮೊಳಲ್ಲದೆ 
ಸಲ್ಲದಂದು ಸೊಲ್ಲಿಸಲ್‌ ಪೋಪಂತೆ ಜಿನಾಲಯಕ್ಕೆ 
ಪೋ: ಲೀಲಾವತಿ, ೩. ೭೮ ಬ) 

ಸೊಲ್ಲಿನಂ - - (ಜನರು) ಮಾತಾಡಿಕೊಳ್ಳುವಂತೆ 
(ಬಲ್ಪರಿಕೆಯೊಳರಿ ನೃಪರ ಪಡಲ್ವಡೆ ತಳಿಣೆದು ರಣದೊಳಾ 
ವಿಕಮಮಂ ಸೊಲ್ವಿನಮಾವರ್ಜಿಸಿದಂ 
ನಾಲ್ವತ್ತೆರಡಜೆಕೆಗಾಳೆಗಂಗಳೊಳೀತಂ: ಪಂಪಭಾ, ೧. ೨೫) 

ಸೊವಡು - ಸೊಗಡು, ಕಂಪು (ಕತ್ತುರಿಯ ತಗುಳ್ಳು ಪೊಯ್ವ 
ಸೊವಡು ಆ  ಸೊವಡಿನೊಳ್‌ ಕಡುಸೊರ್ಕುಸೊರ್ಕಿ 
ಗಾವರಿಸುವ ತುಂಬಿ ಜೆಲ್ಪೆಸೆಯೆ ಕಣ್ಣೆಸೆದತ್ತು 
ಖಗೇಂದನೋಲಗಂ: ಆದಿಷು, ೨. ೫); ಸೊಕ್ಕು 
(ಮನಮಿಕ್ಕದಿರ್‌ ಸೊವಡನೆಂದು೦ ಮಾಡದಿರ್‌ 
ಸರ್ವತ್ರಾತಿಶಯಂ ತ್ಯಜೇತ್‌ ಎನಿಪುದ೦ ನೀಂ ಮೀಜದಿರ್‌ 
ಮಾನಿನೀ: ರಾಜಶೇವಿ, ೧೧. ೧೦೯) 

ಸೊಸೆ - [ಸ್ನುಷಾ] ಮಗನ ಹೆಂಡತಿ (ರತ್ನಕ೦ಬಳ೦ಗಳು೦ .. .. 
ಮೂವತ್ತೆರಡು ಖಂಡ೦ಗಳ೦ ಮಾಡಿ ಮೂವತ್ತಿರ್ವರ್‌ 
ಸೊಸೆವಿರ್ಕಳ್ಳೆ ಪಚ್ಚುಗೊಟ್ಟೊಡೆ: ವಡ್ಡಾರಾ, ಪು. ೨೫, ಸಾ. 
೨೮) 

ಸೋ - ಓಡಿಸು (ಇದು ದಲ್‌ ಪಕ್ಕಿಗಳೆಲ್ಲವುಂ ನೆರಪುವಂದಂ 
ಪಕ್ಕಿಸೋವಂದಮಲ್ಲಂ ಇದು ಎನಲ್‌.. ..ಸಂಮದದಿಂ 
ಪಾಮರಿಯರ್‌ ಜಿತಾಮರಿಯರ್‌ ಕಾದು 
ಕೇದಾರಮಂ; ಮಲ್ಲಿನಾಹು, ೨. ೧೫) 

ಸೋಂಕಿಲ್‌ ಮಡಿಲು, ಸೋಗೆ (ಆಲದ ಪಣ್ಣಳಂ 
ತಾನೆಯಾಯ್ದು ಸೋಂಕಿಲಂ ತೀವಿಕೊಂಡಾಗಳ್‌ ಬಯಕೆ 
ನೆಆ*ದೊಡೆ: ವಡ್ಡಾರಾ, ಪು ೧೫೯, ೯) 

ಸೋಂಕು ಮುಟ್ಟು (ಆ೦ ಸಂಧ್ಯಾರಾಗದೊಳಜೆಯದೆ 
ಮದವಾರಣಮಂ ಸೋಂಕಿ ಕೆಲದೊಳೊಯ್ಯನೆ ಪೋದೆಂ: 
ಕವಿರಾಮಾ, ೩. ೯೨); ಸ್ಪರ್ಶ (ಶೋಂಕಿನೊಳ್‌ ನಲಿವ 
ನಲ್ಲಳಲಂಪಮೊಡರ್ಚಿ: ಆದಿಷು, ೨. ೪೧); ಮೆಟ್ಟಿಕೊ 
(ತೆಣವುವಡೆದಡಸಿ ರುಜೆ ಮೆಯ್ಮಖುಗುವಿನಂ ಅವುಂಕಿ 
ಸೋಂಕಿ ನಿಃಕರುಣತೆಯಿಂ: ಸುಕುಮಾಚ, ೨. ೧೧) 

ಸೋಂದು - ಓಡಿಸು (ಮತ್ತಮಧುಕರನಿಕರಮಂ ಲೀಲಾಕಮಳದಿಂ 
ಸೋಂದು ಸೇದೆವಡುವ ಸುನಂದಾದೇವಿಯ 
ಮುದ್ದುಮೊಗಮಂ: ನೇಮಿನಾಪು, ೪. ೫೦ ವ) 

ಸೋಂಬ - ಸೋಮಾರಿ (ಸೋಂಬರ್‌ ಅಭವ್ಯರ್‌ ವನಿತಾಸಕ್ತರ್‌ 
.. ೬ ನೋಟ್ಟಡಮಿಲ್ಲ: ವರ್ಧಮಾಪು, ೧. ೪೭) 


ಆ ಕೊಟು ಅಟಲ್‌: 
ಊ ಊ 


sy 


ಡು 


ಇರ್ಪರ್‌ 


ಸೋಂಬತನ - ಸೋಮಾರಿತನ (ನಿಮಿತ್ತಂ ಬೇಖುಂಟೆ ಫಲಕೆ 
ಮೈವರಲಾಜದ ಕಡುಸೋಂಬತನಕೆ ಪೊಂಬಾಬ್‌ಗಳೊಳ್‌: 
ಲೀಲಾವತಿ, ೬. ೧೨೧) 

ಸೋಂಬು - ಸೋಂಬತನ, ವಿರಾಮ (ಅ ಕಾಂತೆಯ ತಾಯಿ 
ಸೋಂಬಿನೊಳಿರ್ದಪ೦ ಇಂತೀತ೦ ಎಂದು ಬಗೆ ಪುಗೆ 
ಮನದೊಳ್‌: ಹರಿವಂಶ, ೪. ೧) 


ಸೋಕ - ಸ್ಪರ್ಶ (ಸೋಗೆಯ ಸೋಕಕ್ಕೆಂದದುಂ ಪೋಗದೆ 
ಬಹುರತ್ನ ರುಚಿರಕರ ಸುರಚಾಪಶ್ರೀಗ೦ 
ಬಯಸಿರ್ಪಂತೆವೊಲಾವಗಳುಂ ಅಗಲವು ಮುಗಿಲ್ಲಳಾ 


ನಗತಟಮಂ: ಲೀಲಾವತಿ, ೯. ೩೨) 

ಸೋಗಿಲು - ಮಡಿಲು (ಕರತಳದಲ್ಲಿ ತಾಳ ತಲೆ ಸೋಗಿಲೊಳಿಟ್ಟ 
ಕಬಂಧಂ ಎತ್ತಲುಂ ಪರೆದ ಅಳಕಾಳಿ A 
ಉಚ್ಚಳಿತಹಾರಮೊಪ್ಪಿರೆ ಬಂದಳಾರ್ತದಿಂ: ರಾಜಶೇವಿ, ೧೩. 
೧೩೮) 

ಸೋಗೆ - ನವಿಲಿನ ಪುಚ್ಛ (ಪೊಳೆವಿನಕಿರಣಮೆಯ್ಗಳನಳುರೆ 
ಕನಲ್ಲಗಿದು  ಸೋಗೆಯಂ ಪರಪ ನೆಲಲ್ಲಳನಾಸೆವಡೆ 
ಶಿಖಾವಳಿಕುಳ ತಾಂಡವಮೆಸೆದುದು ಆ ಶರತ್ನಮಯದೊಳಂ: 
ಆದಿಪು, ೧೧. ೪೯); ನವಿಲುಗರಿ (ಮೊಗಮಂ ತಾವರೆ 
ಕಣ್ಣಂ ಉತ್ಪಳದಳ೦ ಧಮ್ಮಿಲ್ಲಮಂ ಸೋಗೆಸೆಳ್ಳುಗುರಂ ಕೇದಗೆ 

ಪೋಲುವೆನ್ನದೆ: ಆದಿಪು, ೬. ೮೫); ಗಂಡು ನವಿಲು 

(ದೇವಾಂಗವಸ್ತದುಳ್ಳುಡೆಯೊಳ್‌ ಉಲಿವ ಸೂಸಕದ 
ತೊಂಗಲ್ಲೆರಸು ಎಟಲ್ಲ ಮುಂದಣ ಸೋಗೆ ಕಾರ್ಗಾಲದ 
ಸೋಗೆಯಂತೆ ಸೊಗಯಿಸೆ: ಪಂಪಭಾ, ೨. ೪೧ ವ) 
ಜೊಂಪೆ, ಉರ್ಚಿ ಸೀಟ್ಡ ಬಸುಣೆ ನಿಸದ೦ ಬಿಸುನೆತ್ತರ 
ಪೊನಲುಂ ಕರುಳ ಸೋಗೆಯುಂ ಕವಿದವವನಿಗಾ 
ಯತಿಪತಿಯಾ: ಆಚವರ್ಧ, ೩. ೭); ಮಡಿಲು (ತಾಯ 
ಸೋಂಕಿಲೊಳ್‌ ಸಿತಕಾಯಂ ಶುಕ್ತಿಕೆಯ ಸೋಗೆಯೊಳ್‌ 
ನವಮುಕ್ತಾಫಲದಂತೆ ತೊಳಗುತಿರ್ದಂ ತನಯಂ: ಅನಂತಪು, 
೧೨. ೮೦) 

ಸೋಗೆನವಿಲ್‌ ಗಂಡು ನವಿಲು  (ಜವಮುಟೆದೊಂದು 
ಸೋಗೆನವಿಲ್‌ ಒಯ್ಯನೆ ಕರ್ಕಡೆಗಾಸಿಯಾಗಿ ಪಾಜುವುದುಂ: 
ಪಂಪಭಾ, ೫. ೫೧) 

ಸೋಗೆನಿಟೆ - ಸೀರೆಯ ನೀಳವಾದ ಸೆರಗು (ಸೆಳೆದು ಮರಳ್ಚಿ 
ಸೋಗೆನಿಜಿಯಂ  ಮೃದುಜ೦ಂಘೆಯನೊಯ್ಯನಂಟಿ 
ಮಳಯಸಮೀರಣ೦ ಸರಸವಾಡಿದನಗ್ಗದ ಪೆಂಡವಾಸಮಂ: 
ಅನಂತಪು, ೭. ೩೩) 


ಸೋಗೆವೆಣ್‌ - ಹೆಣ್ಣು ನವಿಲು (ವಿರಿಂಚನಂಚೆಯಂ 
ಪಳಂಚಲೆಯದಂಚೆಯಿಲ್ಲ ಕುಮಾರರ ಮಯೂರಮಂ 
ಕೂರಿಸದ ಸೋಗೆವೆಣ್ಣಿಲ್ಲ: ಪುಷ್ಪದಂಪು, ೯. ೨೧ ವ) 

ಸೋಡಂಬಾಡಂ — ಅತಿಶಯವಾಗಿ (ನೋಡಿದೊಡನೆ 
ಅನಿಮಿಷಪದಮ೦ ಮಾಡುತ್ತುಂ ವಿಟಜನಕ್ಕೆ ಮುದದಿಂ 
ಸೋಡಂಬಾಡಂ .. .. ಎಸೆದುದು ಅಂದು ಗಣಿಕಾನಿವಹಂ: 
ಉದ್ಭಟಕಾ, ೧೦. ೪೪) 

ಸೋಡಂಬಾಡನೆ - ರಭಸವಾಗಿ (ಪೆಜನೊರ್ವನೊಲ್ಬುಂ 
ಒಲಿಸಿಯುಂ ಒಂದೆಡೆಯೊಳ್ನಿಲ್ಲದ ಪಲ್ಲವಗ್ರಾಹಿ 


ಸೋಡಂಬಾಡನೆ ಬಂದು ಕಾಲ್ವಿಡಿವುದುಂ: ಮಲ್ಲಿನಾಷು, ೭. 
೫೫ ವ ಮತ್ತು ೫೬) 

ಸೋತ್ಕೇಪಭ್ರೂ -  - [ಸೇಉತ್ಸೇಪ*ಭ್ರೂ] ಸನ್ನೆ ಮಾಡಿದ 
ಹುಬ್ಬು (ಭೂವಲ್ಲಭ ಸೋತ್ಸ್ಲೇಪಭ್ರೂ ವಿಲಸಿತ ದತ್ತ 


೧೧೩೫ 


ವಾಚನಾದೇಶನಿದಂ ಭಾವಿಸಿ೦ ಎಂದತಿ ಮಧುರೋದ್ಭ್ಧಾವಿತ 
ಗಂಭೀರನಾದದಿಂ ಬಾಜಿಸಿದಂ: ಆದಿಪು, ೧೪. ೪೬) 

ಸೋದನ ದೀವಿಗೆ - [ಶೋಧನ ದೀಪಿಕಾ] ಹುಡುಕಲು ಬಳಸುವ 
ದೀಪ (ಮದನನ ಸೋದನದೀವಿಗೆಯೆನೆ ತೊಳಗಿ ಬೆಳಗಿದಂ 
ತುಹಿನಕರಂ: ಪಂಪಭಾ, ೪. ೫೨) 

ಸೋದರತಂಗೆ ಸ್ವಂತ ತಂಗಿ (ಸಮುದ್ರವಿಜಯನೆಂಬೊಂ 
ರಾಜಶ್ರೇಷ್ಠಿ ಆತಂಗೆ ಸಾಗರಸೆಟ್ಟಿಯ ಸೋದರತಂಗೆ 
ಸುಮತಿಯೆಂಬೊಳಂ ಕೊಟ್ಟರ್‌: ವಡ್ಡಾರಾ, ಪು. ೪೨, ಸಾ. 
೨೭) 

ಸೋದರತಮ್ಮ - ಸ್ವಂತ ತಮ್ಮ (ವಿದ್ಯುಲ್ಲತೆಯಂ ಸೋದರತಮ್ಮಂ 
ಮೇಘಕೂಟಾಧಿಪತಿ ಮೇಘಮಾಳಿಯಿಂಬೊಂ ವಿದ್ಯಾಧರಂ: 
ವಡ್ಡಾರಾ, ಪು. ೪೧, ಸಾ. ೨೨) 

ಸೋದರಮಯ್ದುನ - ಸೋದರ ಸಂಬಂಧದಿಂದಾದ ಮೈದುನ 
(ಬರಿಸಿದೊಂ ಸೋದರಮಯ್ದುನನಮಿತತೇಜನಂ 
ಶ್ರೀವಿಜಯಂ: ಶಾಂತಿಷು, ೫. ೭೬) 

ಸೋದರಮಾವ ತಾಯಿಯ ಒಡಹುಟ್ಟಿದವನು 
(ಮೇಘಮಾಳಿಯೆಂಬೊಂ ವಿದ್ಯಾಧರಂ ನಿಮ್ಮ 
ಸೋದರಮಾವ: ವಡ್ಡಾರಾ, ಪು. ೪೨, ಸಾ. ೪) 

ಸೋದರಿಕೆ - ಒಡಹುಟ್ಟಿದವರ ನಂಟು ಎನಿತಜಣೆಯದಿರ್ದೊಡಂ 
ಸೋದರಿಕೆಯೆ ಮಿಕ್ಕು ಬರ್ಕುಂ: ಪಂಪಭಾ, ೧೨. ೨೦೭ ವ) 

ಸೋದರ್ಯ - ಒಡಹುಟ್ಟಗೆ ಸಂಬಂಧಿಸಿದ )ಸೋದರ್ಯಂ 
ಭ್ರಾತೃಸಮಾನೋದರ್ಯಂ: ಅಭಿಧಾವ, ೧. ೧೧. ೧೮) 

ಸೋದಿಗೆ - ಗೋಧಿ ರವೆಯಿಂದ ಮಾಡುವ ಒಂದು ತಿಂಡಿ 
(ಪೂರಿಗೆ ಇಡ್ಡಲಿಗೆ ಸೋದಿಗೆ ಲಾವಣಿಗೆ ಫೃತಪೂರಂ 
ಲಡ್ಡುಗೆ ಮಂಡಗೆ ಮೊದಲಾಗೊಡೆಯ ಪದಿನೆಂಟುಂ ತೆಅದ 
ಭಕ್ಷ್ಯರೂಪ೦ಗಳುಮಂ: ವಡ್ಡಾರಾ, ಪು ೭೮ ಸಾ ೧೬) 

ಸೋದಿಸು - [ಶೋಧಿಸು] ಹುಡುಕು (ಚೈರಂತನಕ್ರಮದಿಂದೆ ಆ 
ಮಣಲೆಲ್ಲವುಂ ಮಗುಳೆ ಪಾರಾವಾರದೊಳ್‌ ಪೊಯ್ದು 
ಮತ್ತಮದಂ ಸೋದಿಸಿ ಕಾಣ್ಣವೊಲ್‌ ನೃಗತಿ ನೋಡಲ್‌ 
ನಾಡೆಯು೦ ದುರ್ಲಭಂ: ಸುಕುಮಾಚ, ೫. ೩೩); ಬೆದಕು, 
ಪರೀಕ್ಷಿಸು (ತನ್ನ ನಿಷ್ಣುರಚರಣಸಂಘಟ್ಟದೊಳ್‌ ಪಡಲ್ಪಟ್ಟ 
ವೀರಭಟನ ಮಕುಟ೦ಗಳೊಳಲೆಗರೆದಿರ್ದನೆಗೆತ್ತು ಸೋದಿಸಿ 
ನೋಡಿಯುಂ: ಗದಾಯು, ೬. ೨೮ ವ); ದ್ರವದ ಕಸವನ್ನು 


ಹೋಗಲಾಡಿಸು (ನಿರ್ಮಳವಸ್ತದೆ ಸೋದಿಸಿರ್ದುದಂ 
ನಿಚ್ಛಮವಂ ಬಳಸುವರ್‌ .. .. ಪುಣ್ಯವ೦ತರ್‌: ಸಮಯಪ, 
೬.೯೮) 


ಸೋಂದು - ಓಡಿಸು (ಶೃಗಾಲಂಗಳನೆಬ್ಬಟ್ಟ ಉಲಿವ ಶಕುನಿಗಳಂ 
ಕೈಚಪ್ಪಳೆಯಿ೦ ಸೋಂದಿ: ತ್ರಿಷಷ್ಟಿಪು, ೨೭. ೧೨೭ ವ) 

ಸೋದು - ಸೋ, ಓಡಿಸು (ನೆತ್ತರಂ ಪಡೆಯದೆ ಆಕಾಶಕ್ಕೆ 
ಬಾಯಂ೦ ತೆಜೌದು ಊಳ್ವ ಬಳ್ಳುಗಳುಮ೦ ನರವುಮಂ 
ಬರಿಯುಮಂ ಪತ್ತಿ ತೆಗೆದು ಪೆಡಸಾರ್ವ ನರಿಗಳುಮಂ ತಾನೆ 
ಸೋದು: ಪಂಪಭಾ, ೧೩. ೫೬ ವ) 

ಸೋನೆ - ಮಳೆ (ಸೋನೆಯಿಂ ಸರಿಗಳಿ೦ ತಂದಲ್ಲಳಿಂದ ಅಂದು 
ಭೂತಳಂ ಏಕಾರ್ಣವಮಾಗೆ ಚಕ್ರಿಯ ಬಲಕ್ಕಾತಂಕಮಂ 
ಮಾಡಿದರ್‌: ಆದಿಪು, ೧೩. ೫೯) 

ಸೋಪಾನ - ಮೆಟ್ಟಿಲು (ಸೋಪಾನಂ ಆರೋಹಣ ಮೆಂಬುದಕ್ಕುಂ: 
ಅಭಿಧಾವ, ೧. ೧೦. ೧೪) 


ಸೋಪಾನಂಗಟ್ಟು - ಮೆಟ್ಟಿಲನ್ನು ಹಾಕು (ದಿವಕ್ಕೆ ಪೋಪ ಬಟ್ಟೆಗೆ 
ಸೋಪಾನಂ ಗಟ್ಟಿದಂತೆ ತೆಅತೆಅದಿ೦ ನೆಗೆದೊಗೆವ ಪೊಗೆಯಂ 
ಕಂಡು: ಪಂಚತಂತ್ರ, ೧೮೯ ವ) 

ಸೋಪಾನಪದ್ಧತಿ -.. - ಮೆಟ್ಟಿಲುಗಳ ಮೂಲಕ ಮೇಲೇರುವ 
ಕ್ರಮ (ಉಪಪರ್ವತಂಗಳ್‌ ಅತಿಪ್ರಕಟಮಾಗೆ 
ಸೋಪಾನಪದ್ಭತಿಗಳೊಳ್‌ ಗಿರಿದುರ್ಗಾರೋಹಣಮುಮಂ: 
ಆದಿಪು, ೬. ೬೨ ವ) 

ಸೋಪಾಲಂಭ - ನಿಂದೆಯಿಂದ ಕೂಡಿರುವ (ಎಂದಿವು 
ಮೊದಲಾಗಿ ಸೋನ್ಮಾದ ಸಪ್ರಸಾದ ಸನಿರ್ವೇದ 
ಸೋಪಾಲಂಭ .. .. ಎನಿಸಿ: ಕಾದಂಬ, ೮. ೫೧ ವ) 

ಸೋಮ - ಚಂದ್ರ ಶಿವ (ಶಿವಕಥೆವೇಳ್ವ ಶಂಕರಪುರಾಣಮಂ 
ಆಲಿಪ ಮಹೇಶನನರ್ಚಿಪ  ಸೋಮನಾಮಮಂ 
ಸವಿನುಡಿಯಿಂದೆ ಬಣ್ಣಿಸುವ ಬರ್ದಿನ 
ತಾಪಸವರ್ಯರೊಪ್ಪಿದರ್‌: ರಾಜಶೇವಿ, ೧. ೧೩೦) 

ಸೋಮಪಾನಕಷಾಯಿತೋದರ - - ಸೋಮರಸ ಪಾನದಿಂದ 
ಕದಡಿದ ಹೊಟ್ಟೆಯುಳ್ಳವನು (ಅಂತು ಪುರೋಡಾಶ 
ಪವಿತ್ರೋದರನು೦ ಸೋಮಪಾನಕಷಾಯಿತೋದರನು೦ ಆಗಿ: 
ಪಂಪಭಾ, ೬. ೩೮ ವ) 


ಸೋಮಮಣಿ - ಚಂದಕಾಂತಶಿಲಿ (ದಾಮೋದರನಂಗ 
ಸಂಗದೊಳಾ ಸತಿಯರ್‌ ಕಾಮಾಮೃತಮಂ ತಳೆದರ್‌ 
ಸೋಮಮಣಿಸ್ಥಳಿಗಳೊಸರ್ವವೋಲ್‌ ಶಶಿರುಚಿಯಿಂ: 


ಜಗನ್ನಾವಿ, ೩. ೭೪) 
ಸೋರ್‌ - ಜಿನುಗು (ಸೋರ್‌-ಗಲನೇ: ಶಬ್ದಮದ, ಧಾ ೬೦೬); 
ಸುರಿದು ಹೋಗು (ಸೋರ್ದುದು ಕೊಳಗೊಂಡ ಗರ್ವರಸಂ 


ಆ ಭರತೇಶ್ವರಚಕ್ರವರ್ತಿಯಾ: ಆದಿಷು, ೧೩. ೭೧) 
ಜೋತಾಡುವ (ಬೇರ್ವಿಡಿದು ಕಾಯ್ತ ಪಲಸು 
ಎಳನೀರ್ವೊನಲಂ ಕಣಿವ ತೆಂಗು ಪೊಂಬಾಳೆಗಳಿಂ 
ಸೋರ್ವ ಅಡಕೆಯ ಸಸಿ ಬೆಳಗಂ ಪೆರ್ವೆಲೆವಳ್ಳಿಗಳೆ 


ಸೊಗಯಿಕು೦ ಪುರವನದೊಳ್‌: ಪಂಪರಾ, ೧. ೧೧೨) 

ಸೋರೆ - ಸೋರೆ ಬುರುಡೆ (ಪೊನ್ನ ಲೋಭದಿಂ ಬಾವಿಯಂ 
ಪೊಕ್ಕು ರಸಮಂ ಸೋರೆಯಿಂ ತೀವಿ ಬೇಟ್ಟನಿತುಮಂ 
ಮೊಗೆದು ಕೊಟ್ಟೊಡೆ: ವಡ್ಡಾರಾ, ಷು ೧೮೭, ಸಾ ೧೩) 
ಬೆಳವನ ಹಕ್ಕಿ (ಶಕುನಿ ತೊಂಡಿಗಂ ಸೋರೆ ತಿತ್ತಿರೆ ಕೋಕಂ 

. ರತ್ನಖಗಮಿರ್ಕುಂ ತದ್ದಾಗೌಘದೊಳ್‌: ರಾಜಶೇವಿ, ೫. 

ರ್ಜ) 

ಸೋರ್ಚು - ನೂಕು (ಗಣೆಯಿಂ ಸೋರ್ಚಿದರೆನೆ 
ಕೆಂಗಣಿಯಂಬೆಟ್ಟುಟ್ಟಿ ರಾಜಸುತ ಸಂದೋಹಂ ಗಳೆ 
ಸೋಮಕದೆ ಬೆಳ್ಳೆರಲೆಗೆ ಗಣೆ ಮೂಡಿದ ತೆಣದಿನೋಡಿ 
ಪೋದತ್ತಾಗಳ್‌: ಪಂಪರಾ, ೩. ೫೬) 

ಸೋರ್ಮುಡಿ - ಸಡಿಲವಾದ ತಲೆಗೂದಲು (ಬಾಡಿದ 
ಪೂಮಾಲೆಯೊಡನೆ ಬಟಲ್ಬ ಸೋರ್ಮುಡಿಯುಂ ಅಡಿಗಡಿಗೆ 
ತಡತಡವಪ್ಪ ನಡೆಗಳು೦ ಬೆರಸು ವನದೇವತೆಗಳ್‌: ಆದಿಷು, 
೧೧. ೭೦ ವ, ೭೧) 

ಸೋರ್ಮೊಲೆ - ಜೋತುಬಿದ್ದ ಮೊಲೆ (ಅತಿಭೀತಿಯಾದಪುದು 
ಸೂಳೆಯ ಸೋರ್ಮೊಲೆಗಂಡು ಭೂಪತೀ: ಲೀಲಾವತಿ, ೨. 
೧೦೮) 

ಸೋಲ್‌ - ಪರಾಜಯ ಹೊಂದು (ಸೋಲ್‌-ಪರಾಜಯೇ: 
ಶಬ್ದಮದ, ಧಾ ೬೫೯); ಮೋಹಗೊಳ್ಳು (ಮನದಲಳಿಪಿಂ 
ತಮಾಳಲತಿಕಾಂಗಿಯರಾಟಿಸೆ ಬರ್ದುಗೆಟ್ಟು ಕಾಂಚನ 


೧೧೩೬ 


ಲತಿಕಾಂಗಿಯರ್‌ ಬಯಸೆ ಸೋಲ್ತು ಸಂದ ನಿನ್ನ 
ಮುನ್ನಿನ ಚರಿತಂಗಳ೦ ನೆನಯದಿರ್‌: ಆದಿಪು, ೨. ೪೬) 

ಸೋಲ - ಆಸಕ್ತಿ ಮೋಹ (ಬಳ್ಳಿಯೊಂದಗಣಿತಲೀಲೆ ನೋಲ್ಪ 
ಜನಮಾಳೆಗೆ  ಸೋಲಮನುಂಟುಮಾಡುಗುಂ: ಸುಕುಮಾಚ, 
೧. ೭೨); ಬೇಟ (ರತಿಯ ಸೋಲದ ಕೇಳಿಕೆಯೊಳ್‌: 
ಪಂಪಭಾ, ೧.೪); ಸೋಲುವಿಕೆ (ಕಾಳೆಗದ ಗೆಲ್ಲದ ಸೋಲದ 
ಮಾತು ನಿನ್ನೊಳಂ ನರನೊಳಮಿರ್ದುದು: ಪಂಪಭಾ, ೧೨. 
೧೧೮); ಸೋತಾಗ ಕೊಡಬೇಕಾದ ಪಣ (ನೆತ್ತಮನಾಡಿ 
ಭಾನುಮತಿ ಸೋಲ್ಕೊಡೆ ಸೋಲಮನೀವುದೆಂದು ಕಾಡುತ್ತಿರೆ 
ಲಂಬಣ೦ ಪಣಿಯೆ ಮುತ್ತಿನ ಕೇಡನೆ ನೋಡಿ ನೋಡಿ 
ಬಳ್ಳುತ್ತಿರೆ ಏವಮಿಲ್ಲದೆ ಇವ೦ ಆಯ್ದುದೊ ತಪ್ಪದೆ ಪೇಳಿಂ 
ಎಂಬ ಭೂಪೋತ್ತಮನಂ೦ ಬಿಸುಟ್ಟು ಇರದೆ ನಿಮ್ಮೊಳೆ 
ಪೊಕ್ಕೊಡೆ ಬೇಡನಲ್ಲನೇ: ಪಂಪಭಾ, ೯. ೬೯) 

ಸೋಲಂಬಡೆ - ಮೋಹಗೊಳಿಸು (ಚುಂಬನಮೊರ್ಮೆಗೊರ್ಮೆ 
ತನಿವೆರ್ಚುವುದು ಲ ನಾಣ್ನುಡಿಯುಂ 
ಕಿವಿಗೊರ್ಮೆಗೊರ್ಮೆ ಸೋಲಂಬಡೆಯುತ್ತುಮಿರ್ಪುದು 
ಅವರ್ಗಳ್ಳವಕಾಶಮದುಂಟೆ ಬೇಟದೊಳ್‌: ಚಂದ್ರಪ್ರಪು, ೬. 
೮೪) 

ಸೋಲಕಾರ್ತಿ — ಮೋಹವನ್ನುಂಟು ಮಾಡುವವಳು 
(ಸೋಲಕಾರ್ತಿಯರ್‌ ಕಣ್ಸೋಲಮಂ ಕಾಣ್ಕೆಗೊಟ್ಟು ಮನಮಂ 
ಮೆಚ್ಚುಗೆಗುಡೆಯುಂ: ನೇಮಿನಾಷು, ೫. ೨ ವ) 

ಸೋಲದ ಕೇಳಿಕೆ - - ದಣಿವರಿಯದ ಸಂಭೋಗ ಕ್ರೀಡೆ 
(ರತಿಯ ಸೋಲದ ಕೇಳಿಕೆಯೊಳ್‌: ಪಂಪಭಾ, ೧.೪) 


ಸೋಲಿಸು - ಪರಾಜಯಗೊಳಿಸು (ಸೋಲಿಸು-ಅಪಜಯೇ: 
ಶಬ್ದಮದ, ಧಾ ೮೦೭), ಮೋಹಗೊಳಿಸು (ಸೋಗೆಯ 
ಸುತ್ತಿನೊಳಾಡುವ ಕೇಕಿಯ ಭಂಗಿ ಲೋಕಮಂ 
ಸೋಲಿಸುಗುಂ: ಯಶೋಧಚ, ೩. ೪೧) 

ಸೋಲ್ತಯಿಸು - ಪರಾಜಯಗೊಳಿಸು (ಜನರಂಜನಂಗೆ 
ಚಳಲೋಚನಯುಗಳ೦ ಕಾಣಲೊಡನೆ  ಸೋಲ್ಪ್ಲಯಿಸಿದ 
ಶಾಸನಮಂ ಬರೆದಂತೆ ಕದಂಪಿನ ಮೃಗಮದ 


ಪತ್ರಭಂಗಮೊಪಿದುದವಳಾ: ಲೀಲಾವತಿ, ೧೨. ೭೪) 

ಸೋಲ್ವಾಯಿನ - ಪ್ರೀತಿಯ ಬಾಗಿನ (ಅದ೦ ನೋಡಿ ಸಖೀಜನಕೆ 
ಸಂತಸದ ಸೋಲ್ವಾಯಿನಮುಮಂ ಬೀಜುತ್ತುಂ: 
ಲೀಲಾವತಿ, ೧೧. ೫೭ ವ) 

ಸೋವಡಿ - ಮುಗ್ಧ (ರುಕ್ಶಿಣಿಯ ಮುಂದೆನ್ನೊಂದು ಸೌಭಾಗ್ಯಮಂ 
ಪರಿಹಾಸಂಗೆಯುತಿರ್ಪ ನಾರದನ ಮಾತಂ ಪ್ರೀತಿಯಿಂ 
ಕೇಳ್ದಿಳಾವರ ನೀಂ  ಸೋವಡಿಯಂತಿರೆ ನುಡಿವಯ್‌: 
ಜಗನ್ನಾವಿ, ೧೨. ೧೦೩) 

ಸೋವಡಿಕೆ - ನಿವೇದನೆ (ವಸುಷೇಣನೆ ಪತಿಯಿನಗೆಂದು 
ಸುನಂದೆ ಸಿಡಿಲ್ದೆ ಮಾಡ ಸೋವಡಿಕೆಯನೀ ಬಸಿವ 
ತಲೆಗೆನುತುಂ ಈಡಾಡಿಸಿದಂ ಮಾಯಾವಿ ಪತಿಯ 
ಮಾಯದ ಶಿರಮಂ; ಅನಂತಪು, ೧೨. ೩) 

ಸೋವತ - ಆಹಾರ, ಬಲಿ (ಲವಣಾರ್ಣವಮಂ ದಿವಮಂ ನೆಲಕ್ಕೆ 
ತಂದು .. . ಜವನ ಬಾರಿಗೆ ಸೋವತಮಾಗಿರೆ ಮಾಲಬ್‌ಂ: 
ಪಂಪರಾ, ೯. ೧೩೩) § 

ಸೋವತಂ ಮಾಡು - ಬಲಿಗೊಡು (ಪಿಂಗಳಕಂ ಅನೇಕ 
ಕರಿಣೀಕಳಭವ್ರಾತಮ೦ ಅಸಂಖ್ಯಾತಮಂ ಕೊಂದು ಕಾಕಾನೀಕ 
ಜ೦ಬುಕನಿಕುರುಂಬಕ್ಕೆ ಸೋವತಂ ಮಾಡುವುದುಂ: 
ಪಂಚತಂತ್ರ, ೧೧೪ ವ) 


ಸೋವಳಿ - ಅಟ್ಟುವಿಕೆ (ನೆಲನ೦ ನಿಜೆಗೆಯಂ ನಡೆವೊಂದು 
ಪದಮುಮಂ ಸೋವಳಿ ಮೇವಳಿ ಬಿಸವಳಿಯಂ ಬಲಮಂ .. 
. ಶಕುನಮಂ ನಿಚಿಪಂತೆ ನಿಟಿಸುವೆಂ ಪಂದಿಯಂ: ಪಂಪಭಾ, 
೫. ೩೬) 

ಸೋವು - ಅಟ್ಟು (ವದನಾಬ್ದದ ಕಂಪಂ ಆಳ್ಚು ಉಣಲ್‌ 
ಬಳಸುವ ತುಂಬಿಯಂ ಪಿಡಿದ ನೆಯ್ದಿಲೊಳ್‌ ಒಯ್ಯನೆ 
ಸೋವುತುಂ: ಪಂಪಭಾ, ೨. ೧೭), ಸೋರಿಹೋಗು 
(ಮಾಣದೆ ಸೋವ ಇಂದ್ರಿಯಮಂ ದ್ರೋಣದೊಳಾಂತು 
ಅಲ್ಲಿಯೊಗೆದ ಶಿಶುವಂ ಕಂಡೀ ದ್ರೋಣದೊಳೆ ಪುಟ್ಟಿದೀತಂ 
ದ್ರೋಣನೆ ಪೋಗೆಂದು ಪೆಸರನಿಟ್ಟಂ ಮುನಿಪಂ: ಪಂಪಭಾ, 
೨. ೪೩) 

ಸೌಂದರ - - ಚೆಲುವು (ಏನೆಸೆದುದೊ ಕಟಾಕ್ಷಮಾಲಾಪ್ರಸರಂ 
ಭ್ರೂಲಾಸ್ಯಸೌಂದರ೦ ನರ್ತಕಿಯಾ: ಆದಿಷು, ೯. ೩೪) 

ಸೌಂದರಿ - - ಚೆಲುವೆ (ಏನೆಂದಾಂ ಬಣ್ಣಿಸುವೆನೊ ಸೌಂದರಿಯ 
ವಿಳಾಸವಿಭ್ರಮ ಭೂಲತೆಯಂ: ಆದಿಷು, ೯. ೩೩) 

ಸೌಂದರ್ಯಯೋನಿ ಚೆಲುವಿನ ಹುಟ್ಟು ತಾಣ 
(ಸಕಳಸಂದರ್ಯಯೋನಿಯುಂ ರಾಜಧಾನಿಯುಮೆನಿಸಿ .. 
ಒಉರಮೆಸೆದಿರ್ಷುದು: ಪುಷ್ಪದಂಪು, ೨. ೬೧ ವ) 

ಸೌಂದರ್ಯವೃತ್ತಿ ಚೆಲುವಿನ ಗುಣ (ಇಂತನೇಕ 
ಜನಮನೋಹಾರಿ ಸೌಂದರ್ಯವೃತ್ತಿಗವಕಾಶಮದ 
ವಿವಿಧ[ರದೇಸದಿಂದೊಳಗೆ: ಪುಷ್ಪದಂಪು, ೨. ೬೧ ವ) 

ಸೌಖ್ಯಾವಹ -  - ಇಂಪನ್ನುಂಟುಮಾಡುವ (ಶುತಿಸೌಖ್ಯಾವಹ 
ವಲ್ಲಕೀಕ್ಷಣಿತದೊಳ್‌ ಕರ್ಪೂರಪಾಳೀವಿಮಿಶ್ರಿತ ತಾಂಬೂಳ 
ರಸೋತ್ಕಟ ಪ್ರಮದದೊಳ್‌: ಆದಿಷು, ೯. ೧೧೮) 

ಸೌಗಂಧಿಕ - - ಸುಗಂಧದಿಂದ ಕೂಡಿದ, ಕುಬೇರನ ಕೊಳದ 
ಪರಿಮಳಯುಕ್ತ ಹೊಂದಾವರೆ (ಅಜುವತ್ತುಕೋಟಿ 
ಧನದಾನುಚರರಂ ಅತಿರೌದಭಯಾನಕಮಾಗೆ ಕೊಂದು 
ಸೌಗಂಧಿಕ ಕಾಂಚನಕಮಳಹರಣಪರಿಣತನಾದಂ: ಪಂಪಭಾ, 
೮. ೩೧) 

ಸೌದರ್ಯ - ಸೋದರಭಾವ (ಸೌದರ್ಯಮಂ ಕಾದ ಪೆಂಪೀ 
ವನಧಿದ್ವೀಪಾ೦ತರಾಳಕ್ಷಿತಿಯೊಳೆಸೆಗುಂ ಆಕ್ಷೇಪಮಂ ಮಾಣ: 
ಆದಿಷು, ೧೪. ೮೪) 

ಸೌದಾಮಿನಿ ಮಿಂಚು (ಸೌದಾಮಿನಿವೊಲ್‌ ಭೋಂಕೆನೆ 
ಸುರಕಾಮಿನಿ ರಂಗದೊಳ್‌ ಅದೃಶ್ಯೆಯಪುುದುಮಾಗಳ್‌: 
ಆದಿಹು, ೯. ೪೧) 

ಉಪ್ಪರಿಗೆ ಮನೆ 
ಒಗುಮಿಗೆಯುಂ ರಾಜಿಸಿರ್ಪ 
ಕಾದಂಸಂ, ೮. ೨೫) 

ಸೌಧರ್ಮ - [ಜೈನ] ಹದಿನಾರು ಸ್ವರ್ಗಗಳಲ್ಲಿ ಒಂದು (ಸೌಧರ್ಮ 
ಈಶಾನ ಸನತ್ಕುಮಾರ ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ 
ಲಾಂತವ ಕಾಪಿಷ್ಠ ಶುಕ್ರ ಮಹಾಶುಕ್ರ ಶತಾರ ಸಹಸ್ರಾರ ಆನತ 
ಪ್ರಾಣತ ಅರಣ್ಯ ಅಚ್ಯುತಮೆ೦ಬ ಪದಿನಾಖು೦ ಕಲ್ಪ೦ಗಳೊಳಂ: 
ವಡ್ಡಾರಾ, ಪು ೯೭, ಸಾ ೨೬) 

ಸೌಧರ್ಮಕಲ್ಪ - (ಜೈನ] ಸೌಧರ್ಮ ಈಶಾನ ಸನತ್ಕುಮಾರ 
ಮಾಹೇಂದ್ರ ಬ್ರಹ್ಮ ಬ್ರಹ್ಮೋತ್ತರ ಲಾಂತವ ಕಾಪಿಷ್ಠ ಶುಕ್ರ 
ಮಹಾಶುಕ್ರ ಶತಾರ ಸಹಸ್ರಾರ ಆನತ ಪ್ರಾಣತ ಅರಣ್ಯ 
ಅಚ್ಯುತ. ಎಂಬ ಹದಿನಾರು ಸ್ಪರ್ಗಗಳಲ್ಲಿ ಒಂದು 
(ದಿವ್ಯಕಾಂತಾ ಕಟಾಕ್ಷ ಧವಲದೀಧಿತಿ ಸುಧಾಸೌಧಮಪ್ಪ 


ಸೌಧ 


(ಗಗನಾಂಗಣ ಸೌಧಾಗ್ರದೊಳ್‌ 
ಮಣಿಕಲಶಂಬೋಲ್‌: 


೧೧೩೭ 


ಸೌಧರ್ಮಕಲ್ಲದ ಶ್ರೀನಿಳಯವಿಮಾನದೊಳ್‌: ನೇಮಿನಾಪು, 
೪. ೮) 
ಸೌಧರ್ಮಿಕೆ ಸಜ್ಜನಿಕೆ (ಕೂರ್ಮೆಯನೊಕ್ಕು 
ಸೌಧರ್ಮಿಕೆಗೆಟ್ಟು ದೂಣೆ ಪೆಜರೆಂದುದುಗೇಳ್ದುದುಂ 
ಅಗ್ರಜ೦ಗಿದೇ೦ ಧರ್ಮಮೆ: ನೇಮಿನಾಹು, ೫. ೧೧) 
ಸೌಧರ್ಮೆಂದ್ರ - [ಜೈನ] ಹದಿನಾರು ಮಂದಿ ಇಂದ್ರರಲ್ಲಿ ಒಬ್ಬ 
(ಹರಿ ಶಿಖಿ ಯಮ ನಿರುತಿ ಜಳಾಕರಪತಿ ಮರುತ್‌ ಐಳಬಿಳ 
ಹರಾಹಿಪ ಶಶಿ ಭಾಸ್ಕರರರಂ ಸೌಧರ್ಮೇಂದಂ ನಿರವಿಸಿದಂ 
ದಶದಿಶಾಳಿಯೊಳ್‌ ಬಲಸಹಿತಂ: ಶಾಂತೀಶ್ವಪು, ೧೪. ೧೦೯; 
ಸೌಧಾಳಿ - ಉಪ್ಪರಿಗೆ ಮನೆಗಳ ಸಾಲು (ಓಳಿದೋರಣಮಾಯ್ತು 
ಹಾರದ ಪಚ್ಚೆಸಾರದ ಮಾಲೆ ಸೌಧಾಳಿಯ ಒಳ್ಗುಡಿಯಾಯ್ತು 
ಚೀನದ ಸೂಯಿಯಾಣದ ಬಟ್ಟೆ: ಪಂಪಭಾ, ೧೪. ೧೫) 
ಸೌನಂದಕ - [ಜೈನ] ಚಕ್ರವರ್ತಿಯ ಹದಿನಾಲ್ಕು ಅಜೀವರತ್ನಗಳಲ್ಲಿ 
ಒಂದಾದ ಖಡ್ಗದ ಹೆಸರು (ಸುದರ್ಶನಮೆಂಬ ಚಕ್ರರತ್ನಮಂ 


ಹೂಜಿಸಿಂಬಟೆಯಂ . ಸೌನಂದಕನೆಂಬ ಖಡ್ಗರತ್ನಮುಂ 
ವಿಜಯಾರ್ಧಾಚಳ ಮಹಾಗುಹಾಗಹ್ವರಮುಖ 
ವಜ್ರಕವಾಟಪುಟ ವಿಘಟನಪಟುವಪ್ಪ  ಚಂಡವೇಗಮೆಂಬ 


ದಂಡರತ್ನಮುಂ: ಆದಿಷು, ೧೧. ೩. ವ) 

ಸೌಪರ್ಣ - ಗರುಡ (ಅದಿರದೆ ಇದಿರೇಖುವ ಎಕ್ಕಲವಂದಿಯಂ 
ಕಂಡು ಕಿಟಿಕಾದವೇಯ ಸೌಪರ್ಣಂ: ಲೀಲಾವತಿ, ೬. ೧೪ 
ವ) 

ಸೌಪರ್ಣವಾಹ - ಗರುಡವಾಹನ, ವಿಷ್ಣು (ಪಾಪದ್ಧಿಪಾಳಿದಳನ 
ಉಗ್ರಮೃಗಾಧಿಪಾಯ ಸೌಪರ್ಣವಾಹವಿನುತಾಯ 
ನಮಃಶಿವಾಯ: ಉದ್ಭಟಕಾ, ೧೨. ೧೦೭) 

ಸೌಬಲ - - ಗಾಂಧಾರದ ರಾಜ ಹಾಗೂ ಗಾಂಧಾರಿ ಮತ್ತು 
ಶಕುನಿಯ ತಂದೆ (ಮದುವೆಯಂ ಮಾಡಲೆಂದು 
ಧೃತರಾಷ್ಟಂಗೆ ಗಾಂಧಾರರಾಜ ಸೌಬಲನ ಮಗಳಪ್ಪ 
ಗಾಂಧಾರಿಯಂ ಶಕುನಿಯೊಡವುಟ್ಟಿದಳ೦ ತಂದುಕೊಟ್ಟು: 
ಪಂಪಭಾ, ೧. ೮೭, ವ) 

ಸೌಭಾಗ್ಯ - - ಸೊಬಗು (ಕುಲಗಿರಿಗಳ ಬಿಣ್ಣುಮಂ ಧರಾತಳದ 
ತಿಣ್ಣುಮ೦ ಆದಿತ್ಯನ ತೇಜದಗುಂತಿಯುಮ೦ ಚಂದ್ರನ 
ಕಾಂತಿಯುಮಂ ಮದನನ ಸೌಭಾಗ್ಯಮುಮಂ: ಪಂಪಭಾ, ೧. 
೧೩೯ ವ); - ಐಶ್ವರ್ಯ (ಇದಉೌೊಳ್‌ ತನ್ನಿಷ್ಟವಪ್ಪನ್ನಂ 
ಉತ್ತರಂ ಅಕ್ಕುಂ ಧೃತಿ ತುಪ್ಪಿ ಪುಷ್ಟಿ ವಿಭವಂ ಸೌಭಾಗ್ಯಂ 
ಇಷ್ಟಂಗನಾಸುರತಂ ಕಾಂತಿ ಅಗುಂತಿ ಶಾಂತಿ ವಿಭವಂ ಭದ್ರಂ 
ಶುಭಂ ಮಂಗಳಂ: ಪಂಪಭಾ, ೧೪. ೬೫) 

ಸೌಭ್ರಾತ್ರ - ಸೋದರತ್ವ (ಎಂದು ಸೌಭ್ರಾತ್ರ ಸುಭಗ ಸಹಜ 
ಸ್ನೇಹದಿಂ ನಿಜಹೃದಯಮುಮಂ ಮಸಿ ತಮ್ಮನ 
ಮನಮನಣಿದೊಡೆ ನೋಗುಂ ಎಂದು: ನೇಮಿನಾಹು, ೫. ೫ 
ವ) 

ಸೌಮನಸ - ದೇವತೆ (ಅನುಪಮ ಮಣಿಕನಕಮಯಂ ವಿನಿಹಿತ 
ಸೌಮನಸ ಭದ್ರಶಾಲಜ್ಯೋತಿರ್ವಿನುತಂ ಕರುಮಾಡ೦ 
ಮೇರುನಗಮಿದೆಂಬ ಪೋಲ್ಡ್ವೆಯಂ ಪುಟ್ಟಿಸುಗುಂ: 
ಸುಕುಮಾಚ, ೧೦. ೪೬); [ಜೈನ] ಸುಮೇರು ಪರ್ವತದ 
ಮೇಲಿರುವ ಒಂದು ವನ (ಮಂದರಶೈಲಮಂ 
ದಿವಿಜನಾಯಕನೆಯ್ದರೆ ಭದಶಾಲದಿಂ ಸಂಧಿಸಿ ನಿಂದ 
ನಂದನದಿಂದೊಪುವ ಸೌಮನಸಾಖ್ಯದಿಂ 


ಮನೋನಂದನಮಪ್ಪ ಪಾಂಡುಕದಿನಾ ಗಿರಿರಾಜವಿಲಾಸ೦ 


ಅಟ್ಟೆಯಂ ತಂದುದು ಕಾಣ್ಕೆಯಂ ತನಗೆ ತರ್ಪವೊಲ್‌ 
ಅಂತದನಿಂದನೆಯ್ದಿದಂ: ಶಾಂತಿಷು, ೫. ೨) 

ಸೌಮ್ಯ ಶಾಂತಸ್ವಭಾವದವನು (ಸಾಂಧ್ಯಕಳಾಳಂಬಾಸಿತ 
ಮೇಟಕೂಟಮೊ ಕರಂ ಸೌಮ್ಯಂ ದಲ್‌ ಈ ಭೂಪಂ: 
ಕರ್ಣನೇಮಿ, ೧೧. ೫) 

ಸೌರ - ಸೂರ್ಯನಿಗೆ ಸಂಬಂಧಿಸಿದುದು (ನಡೆದುದು ಸೌರಂ 
ರಥಂ ಉತ್ತರಾಯಣಕ್ರಮದಿಂದಂ: ಚಂದ್ರಪ್ರಪು, ೭ ೬೬) 
ಸೂರ್ಯಾರಾಧಕ ಪಂಗಡದವನು (ಸೌರಂ 
ಸೂರ್ಯನನರ್ಚಿಪೊಡೆ ಆರಾಧಿಪನೊಂದು ಮಣೆಗೆ 
ತಂದನಿಬರುಮಂ: ಸಮಯಪ, ೮. ೧೬೩) 

ಸೌರಂಭ - ಉತ್ಸಾಹ (ವಿಪ್ರೋತ್ತಮರಂ 
ಸೌರಂಭವೆಸೆಯಲ್‌ ನಿಜಾಲಯದಿಂ 
ತ್ರಿಷಷ್ಟಿಪು, ೧೭. ೯೪ ವ) 

ಸೌರಭ ಸುವಾಸನೆ 
ಮುಖಾಂಬುಜಸೌರಭದೊಳ್‌ 
ಮಗಮಗಿಸಿತ್ತೊ ಕತ್ತುರಿಯ 
ಕದಂಬದಂಬುಲಂ: ಪಂಪಭಾ, ೪. ೧೦೭) 

ಸೌರಭೇಯ - ಎತ್ತು (ಶೂರ ಸೌರಭೇಯಂಗಳದೊಂದು ದಿವಸಂ 
ಒಂದೊಂದ ಕೆಲಪಂ ಕೇಳ್ದು ಕೆಲರ್ದು: ನೇಮಿನಾಹು, ೪. 
೧೨೩ ವ) 

ಸೌರಭ್ಯ - ಸುವಾಸನೆ (ತನುಲತೆ ಸೌರಭ್ಯಮಂ ಬೀಜ”: ಜಗನ್ನಾವಿ, 
೨. ೭೮) 

ಸೌರಸಂಹಿತೆ ಸೌರಾರಾಧನೆಯ ವಿಧಿಗಳುಳ್ಳ 
(ಸೌರಾರಾಧನೆಯಂ ಕ್ರೌಂಚಾರಿಗೆ 
ಸೌರಸಂಹಿತೆಯಂ ವಿಸ್ತಾರದೆ ಪೇಟ್ಬಂ 
ಸಮಯಪ, ೮. ೧೧೫) 

ಸೌರಾರಾಧನೆ ಸೂರ್ಯನ ಆರಾದನೆ (ಸೌರಾರಾಧನೆಯಂ 
ಕೌಂಚಾರಿಗೆ ತಿಳಿವಂತು ಸೌರಸಂಹಿತೆಯಂ ವಿಸ್ತಾರದೆ ಪೇಟ್ನಂ 
. ಎ ಗೌರಿಪತಿ: ಸಮಯಪ, ೮. ೧೧೫) 

ಸೌವರ್ಣಸೌಧ - ಬಂಗಾರದ ಮನೆ (ದ್ವಿತೀಯ ಪ್ರಾಕಾರದೊಳಗೆ 
ಪಾವಕ ಪುಜ್ಯಜನ ಪವಮಾನ ಪಶುಪತಿಗಳ 
ವಿನೋದವಿಹಾರಯೋಗ್ಯಂಗಳಪ್ಪ ನಾಲ್ಕುಂ ಕೋಣ್ಗಳ 
ಸೌವರ್ಣಸೌಧಂಗಳೊಳಂ: ಶಾಂತೀಶ್ವಪು, ೧೬. ೩೧ ವ) 

ಸೌವಸ್ತಿಕ - ಪುರೋಹಿತ (ಒಸೆದಾಶೀರ್ವಾದಮ೦ ಸಾದರದೊಳೆ 
ಕುಡೆ ಸೌವಸ್ತಿಕಂ: ವರ್ಧಮಾಪು, ೮. ೧೦೫) 

ಸೌವಾಗ್ಯ - - ಸೌಭಾಗ್ಯ (ಶ್ರೀ ವೀರಶ್ರೀ ಕೀರ್ತಿಶ್ರೀ ವಾಕ್‌ಶ್ರೀ 
ಎಂಬ ಪೆಂಡಿರಗಲದೆ ತನ್ನೊಳ್‌ ಭಾವಿಸಿದ ಪೆಂಡಿರೆನಿಸಿದ 
ಸೌವಾಗ್ಯದ ಹರಿಗಂ ಎಮ್ಮನೇನೊಲ್ಬಪನೋ: ಪಂಪಭಾ, ೫. 
೧) 

ಸೌವಿದಲ್ಲ - ಅಂತಃಪುರದ ಸೇವಕ (ಸೌವಿದಲ್ಲಂ ಬೆರಸು ಅತ್ತಲ್‌ 
ಪೋದಳ್‌: ಕಾದಂಸಂ, ೫. ೭) 


ಷ್ಠವ ಸೊಗಸು 


ಬರಿಸಿ ಸರ್ವ 
ಪೊಳಮಟ್ಟು; 
ಜಾ (ನಿಡುಸುಯ್ದ ನಲ್ಲಳ 
ಪೊದಳ್ಳು ಅದೇಂ 
ಕಪ್ಪುರದೊಂದು 


2 ಗಂಥ 
ತಿಳಿವಂತು 


ಗೌರಿಪತಿ: 


ಚ್ಚ 


— (ಪೇಲ್ಬಂ ಪಂಪನತ್ಯಂತ 
ಸೌಷ್ಟವದಿಂದಾದಿಪುರಾಣಮಂ: ಸುಕುಮಾಚ, ೧. ೩೭); 
ಸಾಮರ್ಥ್ಯ (ಬೆಡಂಗಿ೦ಗೆ ಪಾಂಗಾದ ದೇಸಿಗಂ 
ಮಾಸರಿಕೆಗೆಕ್ಕಲಾವಣಮಾದ ಸೌಷ್ಠವಕ್ಕಂ RYE ಬೆಕ್ಕಸಂಬಟ್ಟು: 
ಶಾಂತಿಪು, ೬. ೫೩ ವ) 

ಸೌಸವ ಪರಿಮಳ (ರಮಣೀಯ ರಮಣೀಜನಂ ಬೆರಸು 
ಪಂಚರತ್ನಂಗಳಿಂ ಕೆದಣಿಸಿ ಸಾಂದಿನ ಸೌಸವದ ಕುಂಕುಮದ 
ಕತ್ತುರಿಯ ಕದಡ೦ ಕದಡಿ: ಪಂಪಭಾ, ೫. ೬೦ ವ) 


೧೧೩೮ 


ಸೌಸ್ಥಿತ್ಯ ದ ಸುಸ್ಥಿತಿಯಲ್ಲಿರುವಿಕೆ (ದಿಕ್ಕರಿಗಳ್‌ 
ನಿಷ್ಠಂಪಕರ್ಣಂ೦ಗಳಾಗಿರೆ ಗಂಡಸ್ಥಳದಾನಲೀನಮಧುವಂ 


ತಾಳ್ಗಿತ್ತು ಸೌಸ್ಥಿತ್ಯಮಂ: ಪುಷ್ಪದಂಪು, ೪. ೨೪) 

ಸೌಹಾರ್ದ - ಸೌಜನ್ಯ (ಇದು ಭವದಮಳಿನ ಸೌಹಾರ್ದದ 
ಉದಯಮಲ್ಲದೆ ಮದೀಯ ಮಹಿಮೋನ್ನತಿಯಲ್ಲು: 
ಶಾಂತಿಪು, ೪. ೧೦೧); ಗೆಳತನ (ಸ್ನೇಹಂ ಅರ್ಜಯಂ 
ಸಖ್ಯಂ ಸೌಹಾರ್ದಂ ಪ್ರೀತಿ ಮೈತ್ರಿ: ಅಭಿಧಾವ, ೨. ೨. ೪) 

ಸೌಳಗೆವೋಗು - - ಸಳ್‌ ಎಂಬ ಸೀಳುವ ಶಬ್ದ ಮಾಡು 
(ತೆಗೆದೆಚ್ಚ ಅರ್ಜುನನಂಬು ತೀವೆ ತುದಿಯಿ೦ ಬಾಲಂಬರಂ 
ಪಂದಿ ಸೌಳಗೆವೋಪಂತಿರೆ: ಪಂಪಭಾ, ೮. ೧೬) 

ಸೌಳನೆ ಸೀಳು - ಸಳ್‌ ಎಂದು ಸೀಳುಕ ಬಿಡು (ಇರ್ಬಗಿಯಾಗಿ 
ಪೋಟ್ಟು ನೀರೇಚಜೆದ ನಾಳಿಪುಣ್ಣೊಡೆದು ಸೌಳೆನೆ ಸೀಳ್ದುದು 
ದೋಣಿವೋಪಿನಂ: ಸುಕುಮಾಚ, ೫. ೧೬) 

ಸೌಳು - ಉಪ್ಪುಪ್ಪಾದ (ಸೌಳಪ್ಪಭೂಮಿಯನುತ್ತು .. .. ಪಿರಿದುಂ 
ಪ್ರಯತ್ನಮಮಂ ಮಾಡಿದೊಡ೦ಂ ಕರಿಯ ಭೂಮಿಯ 
ಬೆಳಸಿನಂತಕ್ಕುಮೆ: ಧರ್ಮಾಮೃ, ೭. ೪೩ ವ) 

ಸೌಳುವಣ್ಣು - ಕ್ಷಾರಯುಕ್ತ ಭೂಮಿ (ಸೌಳುವಣ್ಣಿನಲ್ಲಿ ಮೌ 
ಬರುಹವುಂ, ಕುರುಡಂಗೆ ಕನ್ನಡಿಯಂ ತೋರುಹವುಂ, 
ಮೂರ್ಪನಂ ಬುದ್ದಿವಂತನೋಲೈಸುಹವುಂ, ಇವಯೋಪಾದಿ: 
ಪಂಚತಂತ್ರ, ೨೦೬, ಶ್ಲೋಕ ೮೭ ಟೀಕೆ) 

ಸ್ಕಂಧ ಮರ ಕವಲೊಡೆಯುವ ಜಾಗ (ನರ್ತಿಪ ನಟನ 
ಭುಜಾದಂಡಮೋ ಪೇಟ್‌ಮೆಂಬಂತಿರೆ ಅಮೇಯಸ್ಕಂಧಮುಂ 
ಸಂಧಿಸೆ: ಕಾದಂಸಂ, ೧. ೩೮); ಹೆಗಲು 
(ಐರಾವತಸ್ಕಂಧಗತಂ ಸೌಧರ್ಮೇಂದ್ರನಂದಾ 
ಶಚಿವೆರಸು ಮಹೋತ್ಸಾಹದಿ೦ ಬ೦ದನಾಗಳ್‌: ಆದಿಪು, ೭. 
೪೩); ಮರದ ಕಾಂಡ (ನಾನಾ ವಿಧಂ ನರ್ತಿಪ ನಟನ 
ಭುಜಾದಂಡಮೋ ಪೇಆ*ೌಂಬಂತಿರೆ ಅಮೇಯಸ್ಕಂಧಮುಂ 
ಸಂದಿಸೆ ಜರಠ ಮಹಾಶಾಲ್ಕಲೀವೃಕ್ಷಮಿರ್ಕುಂ: ಕಾದಂಬ, ೧. 
೧೦೦) 

ಸ್ಕಂಧಾವಾರ — ಸೈನ್ಯತುಕಡಿ (ಇಂದ್ರಾಯುಧದ ಪಜ್ಜೆವಿಡಿದು 
ಬಂದು ಬಿಟ್ಟಿರ್ದ ನಿಜಸ್ಕಂಧಾವಾರಮ೦ಂ ಕಂಡು: ಕಾದಂಸಂ, 
೫. ೭೪ ವ); ಸೇನೆಯ ಪಾಳೆಯ (ಧೀರಂ ಉದಾರಂ 
ಸೌಜನ್ನಕಂದಾಂಕುರಂ ಸೃಂಧಾವಾರಮಂ ಪೊಕ್ಕು 
ಮಖುದೆವಸ೦ ಮುಂ ನಡೆದು: ಶಾಂತಿಪು, ೧೧. ೭೪ ವ); 
ರಾಜಧಾನಿ 

ಸ್ಕಂಧೋಪನಯ - ರಾಜನು ಕೈಗೊಳ್ಳಬಹುದಾದ ಹದಿನಾರು 
ಬಗೆಯ ಸಂಧಿಗಳು: ಕಾಣಿಕೆ ಕೊಟ್ಟು ಶರಣಾಗುವುದು 
(ನುಡಿದ ದ್ರವ್ಯಮ೦ಂ ಕಂದಾಯದೊಳ್‌ ಕುಡುವುದು 
ಸ್ಕ೦ಧೋಪನಯಸಂಧಿಯೆಂಬುದಕ್ಕುಂ: ಪಂಚತಂತ್ರ, ೩೦೭ 
ವ) 


ಸ್ಚಲನ - ಮುಗ್ಗರಿಸುವಿಕೆ (ಚಕ್ರೇಶ್ವರಂಗೆ ಚಕ್ರರತ್ನಸ್ಥಲನಮಂ 
ಪತಾಕಿನೀಚಕ್ರಪ್ರಧಾನಪ್ರಭುಗಳಜೆಯೆ ಬಿನ್ನಪಂಗೈದೊಡೆ: 
ಆದಿಹು, ೧೪. ೬ ವ) 

ಸ್ಪಲಿತ — Et ಬೀಳುವ (ಮಹೀಪತಿನಿವೇದನ 


ಸಂಭ್ರಮಗಮನಸ್ಜಲಿತ ವೃದ್ಧಕ೦ಚುಕಿನಿಕರಮುಂ: ಆದಿಷು, ೮. 
೩೫ ವ) 

ಸ್ಪಲಿತಗತಿ ತತ್ತರಿಸುವ ನಡಿಗೆಯ ವ್ಯಕ್ತಿ 
ಲಲಿತಕುಂತಲೆ ವಲಿತನಿಜಗೀವೆ 
ನೋಡಿದಳೊರ್ವಳ್‌: ಅಜಿತಪು, ೯. ೩೮) 


(ಸ್ವಲಿತಗತಿ 
ಮಗುಟು 


೦ 


ಸ್ಹಲಿತಚಲನ - ಸ್ವಲಿತಗತಿ (ಬಾಲಕನ ಪಿಶ೦ಗತಲ೦ ಬಾಲಕನ 
ಸ್ವಲಿತಚಲನವಿನ್ಯಾನದ ಲೀಲಾಲಸಮಂ ಕಾಣದ 
ದುರ್ಲೀಲಮೆನಿಪ್ಟೊಂದು ಜೀವನಂ ಜೀವನಮೇ: ಮಲ್ಲಿನಾಷು, 
೩. ೯೬) 

ಸ್ಥಳನ - 
ಪತಾಕಿನೀಚಕ್ರಪ್ರಧಾನಪ್ರಭುಗಳಜೆಯೆ 
ಆದಿಹು, ೧೪. ೬ ವ) 

ಸ್ಥಳಿತ - - ಮುಗ್ಗುರಿಸುವಿಕೆ (ಅಳಕೋತ್ಸಾರಿತ ಕೇಶಸಂಚಯನ 
ನೀವೀಬಂಧನಾವಿಷ್ಕೃತ ಸ್ಥಳಿತಂ: ಆದಿಹು, ೪. ೬೦) 

ಸ್ತಂಬ ಪುಂಜ (ಶೋಣತೆವೆತ್ತು ಉದಯಿಸಿದುದು 
ಅತನುರಾಗಪ್ರದ ಲಲಿತಸ್ತಂಬಂ ಆ ಸುಧಾಕರಬಿಂಬಂ: 
ಶಾಂತೀಶ್ವಪು, ೧೧. ೩೨) 

ಸ್ತಂಬಕರಿ - ಬತ್ತ (ಸ್ತ೦ಬಕರ್ಯಾದಿ ನಾನಾವಿಧ ಧಾನ್ಯಂಗಳಂ 
ಪದನಣಿದುಡುಗುವ ಕಣ೦ ಮಾಡುವ ಒಕ್ಕುವ ಅಡುಕುವ 
ಬಯ್ತಿಡುವ ಅಕ್ಕಿ ಮಾಡುವ ವಿವಿಧ ಭಾಜನಂಗಳೊಳ್‌ 
ಅಡುವ: ಆದಿಷು, ೬. ೭೭ ವ) 

ಸ್ತಂಬೇರಮ ಆನೆ (ಸೊಗಯಿಸಿರ್ದ ಸೋಪಾನಪಚ್ಶಿ 
ಮಾರ್ಗಂಗಳೊಳ್‌ ನಿಜಸ್ತಂಬೇರಮಘಟಾಟೋಪಂ 
ಬೆರಸಿ೦ಬಾಗಿ ಪೋಗೆವೋಗೆ: ಆದಿಪು, ೭. ೫೭ ವ) 

ಸ್ತಂಭ - ಕಂಬ (ಸಾತ್ವಿಕಭಾವಸ೦ತತಿಗಳಂತಸ್ತಂಭ ಶೋಭಾನ್ವಿತಂ 


- ಗತಿಭಂಗ (ಚಕ್ರೇಶ್ವರಂಗೆ ಚಕ್ರರತ್ನಸ್ಥಳನಮಂ 


ಬಿನ್ನಪಂಗೈದೊಡೆ: 


ಗು 


. ಮೆಜ್‌ದತ್ತು ಉದ್ವಾಹಗೇಹಾ೦ತರಂ: ತ್ರಿಷಷ್ಟಿಷು, ೩೫. 


೧೮); ಆಧಾರ (ಸುರಿಯೆ ಚತುಃಕುಂಭ೦ಗಳ್‌ 
ಭೂಭುವನಸ್ತಂಭ೦ ಮಜ್ಜನಮನೆಯ್ದೆ ನಿರ್ವರ್ತಿಸಿದಂ; 
ಆದಿಪು, ೮. ೭೧) 


ಸ್ತಂಭಕ - ಪ್ರತಿಬಂಧಿಸುವ (ಮನೋವೈಕಲ್ಯ ರೋಮಾಂಚಕ 
ಸ್ವ೦ಂಭಕ ಕಂಪ .. . ಮೂರ್ಛಾದಿ ನಾನಾವಿಕಾರಂಗಳೊಡನೆ 
ತೋಜುವುದುಂ: ಪಂಪಭಾ, ೪, ೫೯ ವ); 
ನಿಶ್ಚೇಷ್ಟಗೊಳ್ಳುವುದು (ಕಾಮಗಹ ಗ್ರಹೀತೆಯಾಗಿರೆ 
ಮನೋವೈಕಲ್ಯ ರೋಮಾಂಚಕ ಸ್ತಂಭ ಕಂಪ ಸ್ವೇದ 
ವೈವರ್ಣ್ಣ್ಯ ಸಂತಾಪನ ಅನಾಹಾರ ವ್ಯಾಮೋಹ ಗದ್ಗದ 
ಅಶುಮೋಕ್ಷ | ಮೂರ್ಛಾದಿ ನಾನಾ ವಿಕಾರಂಗಳಂ 
ಒಡನೊಡನೆ ತೋಣುವುದುಂ: ಪಂಪಭಾ, ೪. ೫೯ ವ) 

ಸ್ತಂಭಕ - - ನಿಶ್ಚಲತೆ (ಮನೋವೈಕಲ್ಯ ರೋಮಾಂಚಕ ಸ್ತಂಭಕ 
ಕಂಪ ಮೂರ್ಥಾದಿ ನಾನಾವಿಕಾರಂಗಳೊಡನೆ 
ತೋಜುವುದುಂ: ಪಂಪಭಾ, ೪. ೫೯ ವ) 

ಸ್ತಂಭಗಹನ ನಾನಾ ಮರಗಿಡಸಸ್ಯಗಳಿಂದ ತುಂಬಿರುವ 
ಭೂಪ್ರದೇಶ (ಅನೇಕ ತರುನಿಕರಪರಿವೃತಮುಂ ತೃಣಪಟಲ 
ಪ್ರಾವೃತಮುಂ ಪ ಸಂಭಗಹನಮೆಂಬುದಕ್ಕುಂ: 


ಅಪ್ಪುದು 
ಪಂಚತಂತ್ರ, ೨೯೭ ವ) 

ಸ್ತಂಭನಾಕ್ಷರ - ಶತ್ರುವನ್ನು ಪ್ರತಿಬಂಧಿಸುವ ಮಂತಾಕ್ಷರ (ವಿಪಕ್ಷ 
ಶರಾಸಾರ ಮೋಕ್ಷ ಹೂಂಕಾರ ಸ್ತಂಭಾಕ್ಷರಸ್ತಂಭಿತ 
ಹೃದಯರಾಗಿ .. .. ನಿಮ್ಮ ಮಗೆದ ಕಾರ್ಯಮಂ ಬಗೆಯಿಂ: 
ಆದಿಹು, ೧೪. ೮೪ ವ) 

ಮೊಲೆ (ತನುಜಂ ತಣಿಯುಂಡು ಬಳೆವೊಡೀ 
ಪೀನಘನಸನಮೆ ಪಯೋಧರಂ: ಪುಷ್ಪದಂಪು, ೩. ೯೨) 

ಸ್ತನಂಧಯ ಮೊಲೆಕುಡಿಯುವ ಶಿಶು, ಮಗು (ಎನ್ನ 
ಬಯಕೆಯಪುದು  ಸಂಧ್ಯಾಸ್ತನಂದಯಸಮಾಗಮಸಮಾನಂ: 
ಆದಿಷು, ೩. ೪೩ ವ) 


ಸನ 


b, 


೧೧೩೯ 


ಸ್ತನಯಿತ್ತು - ಮೋಡ (ಸನಯಿತ್ಪು ವಾರಿವಾಹಂ 
ಧೂಮಯೋನಿ ಮೇಘಂ ಜಲದಂ ಘನಂ 
ಸೌದಾಮಿನಿ ವಿಷಂ ಅಭ್ರಂ ಬಳಾಹಕಂ 
ಅಭಿಧಾವ, ೧. ೧. ೫೮) 


- ಗುಡುಗು (ಅಂಭೋಧರಸನಿತ ಬಹುಳೆಸ್ಸಿಗ್ದಂಗಳಪ್ಪ 
ಮದಸ್ತಂಭೇರಮಬ್ಯಂಹಿತಗಳಿಂದಂ: ಆದಿಪು, ೧೩. ೪೨ ವ); 
[ಜೈನ] ಹತ್ತು ಬಗೆಯ ಭವನಾಮರರಲ್ಲಿ ಒಂದು (ಅಲ್ಲಿಯ 
ಸುರ ನಾಗ ವಿದ್ಯುತ್‌ ಸುಪರ್ಣ ಅಗ್ನಿವಾತ ಸ್ತನಿತ ಉದಧಿ 
ದ್ವೀಪ ದಿಕ್ಕುಮಾರರೆಂದು ಭವನಾಮರರ್‌ ದಶವಿಕಲ್ಪಮಪ್ಪರ್‌: 
ಸುಕುಮಾಚ, ೧೧. ೪೧ ವ) 
ಸ್ತನ್ಯ - ಮೊಲೆ ಹಾಲು (ಜನನೀಸ್ತನ್ಯಮನುಂಡೆನಾಂ ಬಟಿಕೆ ನೀಂ: 

ಗದಾಯು, ೫. ೭) 
ಗೊಂಚಲು (ವನಕುಸುಮಸ್ತಬಕದ ನೆಟಲ್‌ 
ಇನಿಸಚ್ಛಾಂಬುವಿನೊಳೆಸೆಯೆ ಮಧುಕರಮದು ಭೋಂಕೆನೆ 
ಪಾಯ್ದು ಎಅಂಕೆ ನಾಂದೊಡೆ ಜಿನುಂಗಿ ನೆಲೆಸಿದುದು 
ವಿಕಚಕನಕಾಬ್ದಿನಿಯೊಳ್‌: ಆದಿಷು, ೧೧. ೬೨); ಸಮೂಹ 
(ಸೌಮಿತ್ರಿ ಬಂದಂ  ವಿಮಾನಗಭಸ್ಮಿಸ್ತಬಕಂ 
ಪಳ೦ಚಲೆವಿನಂ ಜ್ಞಾಲಾಸಹಸ್ತಂಗಳಂ: ಪಂಪರಾ, ೧೨. ೯೪) 
- ಚಲನೆಯಿಲ್ಲದ (ಆಕೆ ವಿಸ್ಮತೆಯಾದಂತೆಯುಂ 
ವಿಸ್ಮಯ ಸ್ತಬ್ಧದ್ಧಷ್ಟಿಯಾಗಿ: ಕಾದಂಸಂ, ೬. ೧೮ ವ); ಕಠಿಣ 
(ತನು ಮೃದು ಕುಚ೦ ಸ್ವಬ್ದಂ ಶೀಲಂ ಕರಂ ರುಜು 
ಪುಷ್ಪಕೇತನನಿಭಕಚೋದ್ಧಂಧಂ ಎಂಬ ಪೆಂಪಿನ 
ತನೂಜೆಯಂ ಕೊಟ್ಟಂ ಶಾಂತೀಶ್ವರಂಗೆ ನಭಶ್ಚರಂ: ಶಾಂತಿಪು, 
೧೧. ೬೯) 

- ಸ್ತುತಿ, ಹೊಗಳಿಕೆ (ವರವಂದಿಮಾಗಧ ಸ್ತವರವಂ ಉನ್ಮೆ 
ಬಂದಣ ಎಸೆವ ಓಲಗಶಾಲೆಗೆ ಇಳಾಧಿನಾಯಕಂ: ರಾಜಶೇವಿ, 
೧೨. ೪೧) 

ಸ್ತವನ - - ಸ್ತುತಿ (ಎಂದನೇಕ ಸ್ವವನ೦ಗಳಿಂ ಸ್ತುತಿಸಿ: ಆದಿಷು, 

೧೩. ೯೦ ವ) 
ಸ್ತವನೀಯ - ಶ್ಲಾಘ್ಯವಾದ (ಕವಿತಾಪೌಢಿಯೊಳಬ್ಬಸಂಭವನೆನೆ 

ಕರ್ತಾರಂ ಕ್ರಿಯಾಕೌಶಲಂ ಸ್ವವನೀಯಂ 

ವಿಚಿತ್ರತರವಿದ್ಯಾವೇಶವ೦ ಕೇಶವಂ: ಶಬ್ದಮದ, ೨೬೪) 
ಸ್ತಿಮಿತ -.. ಕೋಮಲವಾದ ಆಉಡ್ಡೀನಶ್ರಮದೊಳೊಗೆದ 

ರೋಮಾಂಚಮಂ ಶೀತವಾತಸ್ಮಿಮಿತ ಉಪಸ್ಪರ್ಶ 

ರೋಮಾಂಚದೊಳೆ ಬೆರಸಿದಳ್‌: ನೇಮಿನಾಪು, ೩. ೨೨) 
ಸಿಮಿತಗಾತ್ರೆ - ನಿಶ್ಚೇಷ್ಟಿತಳಾದವಳು (ಆಕ್ರಾಂತ ಚಿ೦ತಾಭರಸ್ತಿಮಿತ 


ಘನಾಘನಂ 
ಅಂಬುಧರಂ 
ಜೀಮೂತಂ: 


ಸನಿತ 


ಸಬಕ 
ಕಾವಿ 


bal 
೮ 


ಗಾತ್ರೆಯು೦ .. .. ಆಗಿರ್ಪಿನಂ: ಚಂದ್ರಪ್ರಪು, ೩ ೫೦ ವ) 
ಸ್ಲಿಮಿತತಾರಕ - ಕಣ್ಣುಗಳನ್ನು ಒಂದೇ ಕಡೆ ನಟ್ಟವನು 

(ನಿಶ್ಚಳಪಕ್ಷ್ಮ೦ ಸ್ತಿಮಿತತಾರಕ೦ ಭುಜಬಲಿ ಕಣ್ಣೊಳೆ ತವೆ 

ಪೀರ್ವವೊಲೇ ನಿಶ್ಚಳತನು ನಡೆ ನೋಡೆ ಭರತರಾಜಂ 


ಸೋಲ್ಲಂ: ಆದಿಪು, ೧೪. ೧೦೫) 


ಸಿಮಿತೇಕ್ಷಣ - ಸ್ತಿಮಿತತಾರಕ (ಸಿಮಿತೇಕ್ಷಣವಭ್ರೂಭಂಗಂ 
ಅನಾಪಾಂಗನವಳೋಕನಂ ಸುಶ್ಲಿಷ್ಟೋತ್ತಮದಶನಚ್ಚೆದ 
ಮಾನಸಮಮರ್ದುದು ಯೋಗಪ್ರಯೋಗದೊಳ್‌ 
ಮುನಿಪತಿಯಾ: ಆದಿಹು, ೯. ೮೭) 

ಸ್ತುತಿ - ಹೊಗಳಿಕೆ (ಸ್ತುತಿನಿಂದೆಗಳಿಂ ಸವಿವಕ್ಷಿತಗುಣದೊಳ್‌ 
ಸದೃಶಮಾಗಿ ಪೇಟ್ಟುದು ಪೆಳತಂ ಮತ 
ಸದೃಶಯೋಗಿತಾಲಂಕೃತಿಲಕ್ಷಣಮಕ್ಕುಂ: ಕವಿರಾಮಾ, ೩. 
೯೫) 


ಸ್ತುತಿಪಾಠಕ - ಹೊಗಳುಭಟ್ಟ (ವೈತಾಳಿಕ ಪ್ರಬೋಧಕ ಸೂತ 
ಸ್ತುತಿಪಾಠಕಾಖ್ಯೆ ವಂದಿಯೊಳಕ್ಕುಂ: ಅಭಿಧಾವ, ೧. ೧೧. 
೭೮) 

ಸ್ತುತಿಸು - - ಸ್ತೋತ್ರಮಾಡು (ಎ೦ದನೇಕ ಸ್ಪವನಂಗಳಿಂ ಸ್ತುತಿಸಿ: 
ಆದಿಹು, ೧೩. ೯೦ ವ) 

ಸ್ತುತ್ಯ - ಹೊಗಳಿಕೆಗರ್ಹವಾದ (ಸ್ತುತ್ಕರೊಳಾರ್‌ ಶ್ರೋತ್ರಭಾವಮಂ 
ತಾಳ್ದಿದವರ್‌: ಚಂದ್ರಪ್ರಪು, ೭. ೬) 

- ಗೋಪುರ (ಕದಳಿಕಾ ಆತಪತ್ರ ಚಾಮರ ಕನಕಘಂಟಾ 
ಕಿಂಕೀಕೇಮನೋಹರಂಗಳುಮಪ್ಪ ಒಂಬತ್ತೊಂಬತ್ತು ಉತ್ತುಂಗ 
ಸ್ತೂಪಂಗಳಮರ್ದಿರೆ: ಆದಿಷು, ೧೦. ೩೪ ವ) 

ಸ್ತೂಪಿತ - ರಾಶಿ ಹಾಕಿದ (ಅನ್ಯೋರ್ವೀಶ್ವರ ವ್ರಾತದೂತಕುಳ 
ಸ್ತೂಪಿತರತ್ನರುಕ್ಟಬಳಿತಂ ರಾಜಗೇಹಾಜಿರಂ: 
ಚಂದ್ರಪ್ರಪು, ೧. ೧೫೧) 

ಸ್ತೇನ - ಕಳ್ಳ (ಪರಿಪಂಥಿ ಚೋರಕಂ ತಸ್ಕರಂ ಮಲಿಮ್ಲುಚಂ 
ಎನಿಪ್ಪನಕ್ಕುಂ ಸ್ನೇನಂ: ಅಭಿಧಾವ, ೧. ೧೧. ೮೧) 

ಸ್ತೇನಪ್ರಯೋಗ - [ಜೈನ] ಅಸ್ತೇಯವ್ರತದ ಅತಿಚಾರ, ಕಳವಿಗೆ 
ಪ್ರೇರಿಸುವುದು (ಹೀನಾಧಿಕ ವಿನಿಮಾನ ಸ್ಕೇನಾಹೃತ 
ದಾನಸದೃಶ ಮಿಶ್ರವಿಲೋಪ ಸ್ನೇನಪ್ರಯೋಗಮೆಂದಿವು 
ತಾನಸ್ತೇಯ ವ್ರತಕ್ಕತಿಕೃತ್ರಿಮಮಕ್ಕುಂ: ಸುಕುಮಾಚ, ೬. ೧೫) 

ಸ್ತೇಯ - ಕಳ್ಳತನ (ವಿಕಲಮತಿಯಾದ ಮೃದುಮತಿ ಸ್ತೇಯಮೆ 
ತನಗೆ ಜೀವನೋಪಾಯಮಾಗೆ .. .. ನೆಗಟುತ್ತುಂ: ಪಂಪರಾ, 
೧೫; ೪೬ ಮು 

ಸ್ತೇಯಾನಂದ - [ಜೈನ] ನಾಲ್ಕು ಬಗೆಯ ರೌದ್ರಧ್ಯಾನಗಳಲ್ಲಿ 
ಒಂದು, ಕಳ್ಳತನ ಮಾಡುವ ಆಲೋಚನೆಯಲ್ಲಿ ಪಡೆಯುವ 
ಆನಂದ (ದ್ವಿತೀಯ ರೌದ್ರಧ್ಯಾನ೦ ಬಲ್ಲಾಳ್ತನದೊಳಕ್ಕೆ ಮೇಣ್‌ 
ತೆಅಪಂ ಪಾರ್ದಕ್ಕೆ ಅಪಹರಣದೊಳಪ್ಪ ಸಂಕಲ್ಪಾಧ್ಯವಸಾನಂ 
ಸ್ನೇಯಾನ೦ದಮೆ೦ಬುದಕ್ಕುಂ: ಅಜಿತಷು, ೮. ೨೮ ವ), 


ಸೂಪ 
ದಿ 


ನೋಡಿ “ರೌದ[ಧ್ಯಾನ]' 
ಸ್ತೋಕ - ಅಲ್ಪ ಕಾಲ ಉಳಿಯುವ (ಮಾನಿಸರೊಳ್ಳುಂ 
ಬಾಟುವಮದೇಂ ದಿನಮದೇಂ ಸ್ತೋಕಸುಖಂ 


ಅದೇನಧುವಮೋ: ಶಾಂತಿಷು, ೯. ೧೦೨); [ಜೈನ] ಕಾಲ 
ಅಳೆಯುವ ಪರಿಮಾಣ, ಏಳು ಉಚ್ಛ್ಯ್ವಾಸಗಳ ಅವಧಿ (ಅದು 
ಸಮಯ ಅವಲಿ ಕೋಚ್ಚ್ವಾಸ ಸ್ತೋಕ ನಿಮೇಷ 
ನಾಡಿಕಾ ಮುಹೂರ್ತ ದಿವಸ ಪಕ್ಷ ಮಾಸ ಯತು ಅಯನ 
ಸಂವತ್ಸರಾದಿ ಗಣನಾಕ್ರಮದಿಂದಂ ಪೆರ್ಚಿದೆಣಿಕೆಯೊಳ್‌ 
ಕೂಡಿದುದು: ಆದಿಪು, ೬. ೬೮ ವ) 

ಸ್ತೋಭ - ತಡೆ, ಸ್ತಬ್ಧಗೊಳ್ಳುವಿಕೆ (ಆಗಳ್‌ ಆಳೋಕನ 
ಕುತೂಹಳದಿಂ ಮನೋಜರಾಜಾವೇಶಮಂತ್ರದಿ೦ 
ಸ್ತೋಭಗೊಂಡಂತೆ ಪುರಕ್ಷೋಭಮಾಗೆ: ಸುಕುಮಾಚ, ೧೧. 
ಕಪು 

ಸ್ತೋಭಂಗೊಳ್‌  - ಮೈಮರೆ (ಮನಸಿಜನಾವೇಶಮಂತ್ರದಿಂ 
ಸ್ತೋಭಂಗೊಂ೦ಡಂತೆ ಪುರಪುರಂಧ್ರೀಕ್ಷೋಭಮಾಗೆ: ಆದಿಷು, 
೧೧. ೨೩ ವ); ತಡೆಯಲ್ಲಡು, ಸ್ಥಗಿತಗೊಳ್ಳು (ಅಂತು 
ಕಾಮದೇವನೆಂಬ ಮಂತ್ರವಾದಿಯ ದಿವ್ಯಮಂತ್ರದಿಂ 
ಸ್ತೋಭಂಗೊ೦ಡ ದಿವ್ಯಗ್ರಹದಂತೆ: ಪಂಪಭಾ, ೪. ೫೯ ವ) 

ಸ್ತೋಭನಾಕ್ಷರ - ಎದುರಿಗಿರುವುದನ್ನು ಪ್ರತಿಬಂಧಿಸುವ ಮಂತ್ರ 
(ವಿಪಕ್ಷವಿಶಿ ಖಿಮೋಕ್ಷಟಂಕಾರಮನೆ ಜಗದುದಗ್ರ ನಿಜವೀರಗ್ರಹ 
ಸ್ತೋಬನಾಕ್ಷರಮೆ೦ದು೦ ಬಗೆದು: ಆದಿಷು, ೧೪. ೯೮ ವ) 


೧೧೪೦ 


ಸ್ತೋಮ - ಸಮೂಹ (ಮಣಿಕುಟ್ಟಿಮದಿ೦ ಮಣಿತೋರಣದಿಂ 
ಮಣಿಕಳಶದಿಂ ತಮಸ್ತೋಮನಿವಾರಣದೆಡೆಗಳಿಂ 
ಗೃಹಗ್ರಾಮಣಿಯನಪೇಕ್ಷಿಸವು ನೃಪಕುಮಾರಗೃಹ೦ಗಳ್‌: 
ಮಲ್ಲಿನಾಷು, ೨. ೫೭) 

ಸ್ನಿಗ್ಧ - - ನಯವಾದ (ಅಪ್ತಿಣಾಕ ಭಾವಿಳಕ್ಸಿಸ್ಥಿತಚಳನುಂ ಶಕ್ಷ್ಣ 
ಸಗ್ಗ ಮೃದು ಬಹಳಚ್ಛವಿಯುಂ ಬಂಧುಜೀವ ಶಾಕ ಪುಷ್ಪ 
ಸಪದ್ಮಮಹಾರಜಶಂ೦ಖಾಸತಳವೆಂಬ ಸಪ್ತದ್ದಾಸ್ಥಿತನುಂ: 
ಆದಿಹು, ೧೨. ೫೬ ವ) 

ಸ್ತ್ಯಾನಗೃದ್ಧಿ - [ಜೈನ] ದರ್ಶನಾವರಣೀಯ ಕರ್ಮದ ಒಂದು 
ಪ್ರಕಾರ (ಅ೦ತರ್ಮುಹೂರ್ತದಿ೦ ನಿದ್ರಾನಿದ್ರಾಪ್ರಚಲಾಪ್ರಚಲಾ 
ಸ್ತ್ಯಾನಗೃದ್ದಿ ಎಂಬ ಪದಿನಾಜು ಕರ್ಮಪ್ರಕೃತಿಗಳಂ 
ನಿರವಶೇಷಂ ಕಿಡಿಸಿ: ಆದಿಹು, ೧೦. ೧೪ ವ) 

ಹೆಣ್ತನ (ಈ ದುಷ್ಕತಮಂ 
ಜಡತ್ವದಿಂದೊಡರಿಸಿದೆಂ: ಪಂಪರಾ, ೭. ೧೪) 

(ಪ್ರತಿಬದ್ಧ - ಹೆಣ್ಣಿಗೆ ಸಂಬಂಧಿಸಿದ್ದು (ತಿರ್ಯಗ್ದಾತಿಗೆಲ್ಲಂ 
ಇನಿವಿರಿದು ಸ್ಲೀಪ್ರತಿಬದ್ದಂ ಮುಳಿಸೆಂದೊಡೆ ಮಾನಿಸರ್‌ 
ಸಾಮರ್ಥ್ಯಮುಳ್ಳೊಡೆ ಕಿಚೆದಹೊಳ್‌ ಮಾಣರ್‌: ಶಾಂತಿಪು, 
೯. ೧೩ ವ) 


ಸೀತ್ನದ 


ಈ ದ 


ತ್ರ 


(b> 


(b> 


ಸ್ತೀರತ್ನ — ಪ [ಜೈನ] ಚಕ್ರವರ್ತಿಯ ಹದಿನಾಲ್ಕು 
ಈ 
ರತ್ನಗಳಲ್ಲೊಂದು,  ವಿಜಯಾರ್ಧಪರ್ವತದಲ್ಲಿ ಹುಟ್ಟಿದ್ದು 
(ವಿಜಯಾರ್ಧಪರ್ವತದೊಳ್‌ ಪುಟ್ಟಿದ 


ಗಜಾಶ್ವಸ್ತೀರತ್ನ೦ಗಳು೦: ಆದಿಹು, ೧೫. ೩ ವ) 
€ರೂಪ - ಹೆಣ್ಣಿನ ಚೆಲುವು (ಸ್ತೀರೂಪಮೆ ರೂಪಂ ಶೃಂಗಾರಮೆ 
ರಸಂ: ಲೀಲಾವತಿ, ೧೨. ೮) 


(b> 


ಸ್ತ್ರೀವೇದ - [ಜೈನ] ಒಂದು ಬಗೆಯ ನೋಕಷಾಯ, ಹೆಣ್ಣಿಗೆ 
ಗಂಡಿನ ಬಗ್ಗೆ ಮೋಹವುಂಟುಮಾಡುವ ಕರ್ಮ 
(ಕೌಶಂಬೀಷಪರದೊಳ್‌ ಬಹುಕರ್ಮಿಯೆಂಬ ದೊಂಬನ 


ಮನೆಯೊಳ್‌ ಸ್ತೀವೇದದಿಂ ಬೆಳ್ಗತ್ತೆಯಾಗಿ ಪುಟ್ಟ: ಸುಕುಮಾಚ, 
೫.೧೨ ಈ 
ಸ್ತ್ರೀಸಂಸರ್ಗ — - ಹೆಣ್ಣಿನ ಸಹವಾಸ 
ಸುಖಮೆಂಬೀ ಸಂಸಾರಿಗಳೆ ಜಡರ್‌ 
ತನುಗಾಯಾಸಕರಂ ಶುಕ್ಷಾರ್ತವವಾಸಿತಂ 
ರಮಣೀಯತರಂ: ಆದಿಪು, ೬. ೪೪) 
ಸವನ ಹೆಣ್ಣಿನ ಮುಟ್ಟಿನ ನಂತರದ ಸ್ನಾನ 
(ಸುವಿದಿತಮಿನಿತುದಿನಂ ಸ್ತೀಸವನ೦ ನಿನಗಿಂದು ಕಾಂತೆ 
ಪುಂಸವನಂ ಮಾಡುವುದೊಂದರ್ಥಾಂತರದಿಂದದವನೀಶಂ 
ಸರಸವಾಡಿ ಕಾಡುಗುಮೆಂದೋ: ಪುಷ್ಪದಂಪು, ೩. ೮೮) 
ಣ - ಹೆಣ್ಣಿನ ಬಗ್ಗೆ ಅತಿಮೋಹ (ಸ್ತೈಣದಿಂ ಮುನ್ನುಜ್‌ 
ಬನ್ನಂಬೆತ್ತನಂ ಎನ್ನನೀ ವಿದ್ಯೆಯಿಂದಟ್ಕುಆ್‌ೌ 
ಕಟ್ಟಿಟ್ಟಿಲ್ಲಿಗೀಡಾಡಿಸಿ ಖಳನವನೆನ್ನೋಪಳ೦ ಕೊ೦ಡುಪೋದಂ: 
ಪುಷ್ಪದಂಪು, ೬. ೩) 
ಣಸುಖ - ಹೆಣ್ಣಿನ ಸುಖ (ನೃಪಂಗೆ ಮನದೊಳ್‌ ತೃಣವತ್‌ 
ಲಘುವಾದುದು ಆವಗಂ ಸ್ಮೈಣಸುಖಂ: ಕಾದಂಬ, ೧. ೧೭) 
ಸ್ಥಗಿತ - ಮುಚ್ಚಿದ, ಆವರಿಸಿದ (ಇದಹೌಳ್‌ ಶ್ವೇತಾತಪತ್ರಸ್ಥಗಿತ 
ದಶದಿಶಾಮಂಡಲಂ ರಾಜಚಕ್ರಂ ಪುದಿದಟ್ಸಾಡಿತ್ತು 
ಅಡಂಗಿತ್ತಿದಳ ಸೊಳ ಕುರುರಾಜಾನ್ವಯಂ: ಪಂಪಭಾ, ೧೨. 
೧೫೬); ತೆತ್ತಿಸಿದ, ಜೋಡಿಸಿದ (ಇದಆೊಳ್‌ 


ಶ್ವೇತಾತಪತ್ರಸ್ಥಗಿತ ದಶದಿಶಾಮಂಡಲಂ ರಾಜಚಕ್ರಂ 


(ಸ್ಲೀಸ೦ಸರ್ಗಂ೦ 
ಮೆ 


ಅದಪ್ಪೊಡೆ 
ಆಪಾತಮಾತ್ರ 


(b> 


ಸೆ 
೪ 


ಸೆ 
ದ! 


(2 


ಪುದಿದಟ್ಸಾಡಿತ್ತು ಅಡಂಗಿತ್ತಿದಖೊಳೆ 
ಪಂಪಭಾ, ೧೨. ೧೫೬) 

ಸ್ಥಪತಿ - ಬಡಗಿ (ಸ್ಥಪತಿದ್ದನಿ ವರ್ಧಕಿಯೊಳ್‌: ಅಭಿಧಾವ, ೩. 
೧. ೧೨೧); ವಾಸ್ತುಶಿಲ್ಲಿ (ಅವರವರ್ಗೆ ತಕ್ಕ ಮಣಿಮಯ 
ಭವನಮಂ .. .. ಸ್ಥಪತಿ ಮಾಡಿಕೊಟ್ಟಂ ಬೀಡಂ: ಪಂಪರಾ, 
೧೨. ೯೭; [ಜೈನ] ಚಕ್ರವರ್ತಿಗೆ ದೊರೆಯುವ 


ಕುರುರಾಜಾನ್ವಯಂ: 


ಜೀವರತ್ನಗಳಲ್ಲಿ ಸ್ರ ಶ್ರೇಷ್ಠ ವಾಸ್ತುಶಿಲ್ಪಿ (ನಿಜ ಸ್ಮಪತಿರತ್ನ 


ಪ್ರಯತ್ನ ವಿನಿರ್ಮಿತಮಪ್ಪ ಸೇತುಬಂಧದಿಂದಂ 
ಉನ್ನಗ್ವಜಳೆಯುಂ ನಿಮಗ್ನಜಳೆಯುಂ ಎಂಬ ಎರಡು 
ಅಣೆಕೆಯ ತೊಟ್‌ಗಳಂ ಪಾಯ್ವುಃ ಅಜಿತಪು, ೯. ೩೪ ವ) 
ಸ್ಥಪತಿರತ್ನ - ಶ್ರೇಷ್ಠ ವಾಸ್ತುಶಿಲ್ಪಿ (ನಿಜರಾಜಧಾನಿಯೊಳೊಸಗೆಯಂ 
ಮಾಡಿ ವಿವಾಹಮಂಟಪಮಂ ಸ್ಮಪತಿರತ್ನಕ್ಕೆ ವಿರಚಿಸೆಂದು 
ಬೆಸಸಿದಾಗಳ್‌: ಆದಿಪು, ೪. ೩೦ "ವು: ಜೆ ನ) ಚಕ್ರವರ್ತಿಗೆ 
ದೊರೆಯುವ ಜೀವರತ್ನಗಳಲ್ಲಿ ಬ (ಅನೇಕ 
ಚೈತ್ಯಾಲಯಂಗಳಂ ಸ್ಥಪತಿರತ್ನಂಗಳಿಂ ಮಾಡಿಸಿ: ಅಜಿತಪು, 
೯. ೩೫ ವ) 
ಹುಟಿತ ಏರುತಗ್ಗುಗಳಿಂದ ಕೂಡಿದ 
ಸ್ಮಪುಟಿತಗ್ರಾವಸ್ಥಳಂ 
ವಿಜಯಾರ್ಧಾದ್ರೀಂದ್ರಮಂ 
೫೫) 
ಸಲೀಕ 
€ 


24. 


(ವಾಜಿಖುರಾಹತಿ 


ಈ 


ದಾಂಟಿದಂ: ಆದಿಷು, ೧೩. 


ನೆಲಗಟ್ಟು ಮರಕತಜಗತೀ 


(ನೀಲಬದ್ಧಸ್ಥಲೀಕಂ 
ಮಂಡಲಂ 'ಸ್ಥಾಟಿಕಸಂಭಾಲಂಬಂ 
ದ್ವಾರಾಲಂಕಾರಂಗಳಿಂ" ಕಣ್ಣೆ ಸೆ ಸೆದುದನುಮಂ 
ಕೃತೋದ್ವಾಹಗೇಹಂ: ಚಂದ್ರಪ್ರಹು, ೬. ೪೪) 

ಸ್ಫವಿರ. — ಮುದುಕ (ಪುರುಷ ಸ್ತ್ರೀ ಬಾಲ ವೃದ್ಧ ಸ್ಫವಿರ ಯುವ 
ಜನಾತಂಕ ಶಲಿಕಾತಿನೀಕಲ. ಮೆರದೊಳ್‌ ಪೊಣಿತು ವಿದ್ಯಾಧರ 


ತತ್‌ 


ಕೃತಕ ಹಯಾಟೋಪ ಘೋರ ಪ್ರಲಾಪಂ: 'ಪರಪರಾ, ೪, 
೧೧೧) 

ಸ್ಫವಿರಕಲ್ಪ - [ಜೈ ನ] ಐಏಕಾಂಗವಿಹಾರಿಯಾಗಿರಲಾರದೆ 
ಯಷಿಸಂಘದಲ್ಲಿದ್ದು ಚ ನೀಡುವ ಸಾಧು ಪರಂಪರೆ 
(ಸ್ಥೂಲಭದ್ರಾಚಾರ್ಯರ್‌ ಮೊದಲಾಗಿ ಕೆಲಂಬರ್‌ 


ಕೊಳಲೊಲ್ಲದರ್‌ ಜಿನಕಲ್ಪಂ ಸ್ಥವಿರಕಲ್ಲಮೆಂದೆರಡು ಭೇದಂ 
ಮಾಡಿ ಅರ್ಧಗಪ್ಪಡದ ತೀರ್ಥಮಂ ನೆಗಟ್ಟೆದರ್‌: ವಡ್ಡಾರಾ, 
ಪು ೯೨,ಸಾ೧) 

ಸ್ಥಳನಳಿನಿ - ನೆಲದಾವರೆ (ಕಳಮಕ್ಷೇತ್ರಂಗಳ ಫಳಮಿಳಿತವನಂಗಳ 


ಅಸಿತಸ್ಲಿತಾಂಬುಜಷಂಡಂಗಳ ತಟ್‌ಡೆದೆಳಪನಿತುಂ 
ಸ್ಥಳನಳಿನೀಮಯಮ ಅದು ಆ ವಿಷಯದಿಳೆಯೆಲ್ಲಂ: 


ಶಾಂತೀಶ್ವಪು, ೧೩. ೧೩೭) 

ಸ್ಥಳಪಥ -..-. ನೆಲದ ಮೇಲಿನ ದಾರಿ (ಪತಿಯ ಜಳಸ್ತಂಭದ 
ಪರಿಣತಿ ದಲಿಲ್ಲದೊಡೆ ಜಳಪಥಂ ಸ್ಥಳಪಥದಂತೆ ಅತಿ 
ಸುಗಮಮಾಗದು: ಆದಿಪು, ೧೨. ೮೩) 

ಸ್ಥಳಯಾತ್ರೆ - ವ್ಯಾಪಾರಕ್ಕಾಗಿ ಮಾಡುವ ಭೂಮಿಯ ಮೇಲಣ 
ಪ್ರಯಾಣ (ದತ್ತನುಂ ನಂದಿಷೇಣನು೦ಂ ಎಂಬರ್‌ 
ಸೋದರಮಾವಂ ಭದ್ರಮಿತ್ರನಲ್ಲಿ ಮೊದಲ್ಗೊಂಡು 
ಸ್ಥಳಯಾತ್ರೆಗೆ ಪೋಗಿ ಸಂಖ್ಯಾತೀತಸಾರಧನಮಂ ಪಡೆದು 
ಬರ್ಪೆಡೆಯೊಳ್‌: ಶಾಂತಿಪು, ೯. ೯೦ ವ) 

ಸಳಾಂಬುರುಹ ನೆಲದಾವರೆ (ಚರಿಯಿಪ 
ಖೇಚರಾಂಗನೆಯರಾತ್ಮ ಮುಖಪ್ರತಿಬಿ೦ಬಮಂ 
ಸ್ಥಳಾಂಬುರುಹಮೆಗೆತ್ತು: ಶಾಂತೀಶ್ಚಪು, ೧. ೭೫) 


ದಾಂಟಲಳುಂಬಮಪ್ಪ 


೧೧೪೧ 


ಸ್ಥಳವಿಷರ್ಯಯ ಜಾಗದ ಬದಲಾವಣೆ (ವನಿತ್ಯಪರೀಕ್ಷಣ 
ಸ್ಥಳವಿಪರ್ಯಯ ಪ್ರಶಿಪತ್ತಿದಾನಂಗಳಿಂ  ನಿಯೋಗಿಗಳಂ 
ಕಾಮದುಘರ್‌ ಮಾಡಿಯುಂ; ಚಂದ್ರಪ್ರಷು, ೨. ೬೧) 

ಸ್ಥಾಣು - ಶಿವ (ಜನಕಂ ತಾಂ ಸ್ಥಾಣು ಗಡ೦ ಜನನಿಯ 
ಸುಪರ್ಣೆ ಗಡ: ಸಮಯಪ, ೮. ೧೮೮) 

ಸ್ಥಾಣುನಿವಸನ ಶಿವನ ನಿವಾಸ ಹಾಗೂ ಮರದ ಕಾಂಡಕ್ಕೆ 
ಆಶ್ರಯವಾದುದು (ಆ ಮಹಾವನಂ 
ಸ್ಥಾಣುನಿವಸನಮಾಗಿಯು೦ ಅಪರ್ಣಾನ್ಸಿತಮಲ್ಲು: ಚಂದ್ರಪ್ರಪು, 
೫. ೫೨ ವ) 

ಸ್ಥಾಣೂತ್ಕರ ಗೂಟ ಅಥವಾ ಒಣಕೊರಡುಗಳ ಸಮೂಹ 
(ನವಚೂತಂ ತಳಿರ್ವಂದದಿ೦ ತಲಿರ್ಗುಮೇ ಸ್ಥಾಣೂತ್ಕರಂ 
ಚೈತ್ರದೊಳ್‌: ಜಗನ್ನಾವಿ, ೧. ೧೩) 

ಸ್ಥಾನಕ - ಆಯಕಟ್ಟಿನ ಜಾಗ (ಅಭಿಮನ್ಯು ಇದಿರಾಂತರಂ ಗೆಲೆ 
ಕಾದಿ ಮತ್ತಮೊಳಗಣಂತೆ ರಥಮನೆಸಗಲ್‌ ಪೇಟ್ಗಾಗಳ್‌ 
ಸ್ಥಾನಕದೊಳ್‌ ನಿಂದು: ಹರಿವಂಶ, ೧೨. ೧೧ ವ) 


ಸ್ಥಾನಕ್ರಮ - - ಒಂದು ಎರಡು ಮುಂತಾಗಿ ಅನುಕ್ರಮದ ಎಣಿಕೆ 
(ಗಣಿತಮ೦ ದಳಿತೇಂದೀವರನಯನೆಗೆ ಎಡದ ಕಯ್ಯೊಳ್‌ 
ಭವ್ಕಾನಂದಕರಂ ಸ್ಥಾನಕ್ರಮದಿಂದಂ ಪುರುದೇವನಜೆಯೆ 
ತೋಣಿದನಾಗಳ್‌: ಆದಿಪು, ೮. ೬೦) 

ಸ್ಥಾನದೀಷಿಕೆ ತಾಣದೀವಿಗೆ, ಒಂದೆಡೆ ನಟ್ಟಿರುವ ದೀವಿಗೆ 
(ಚ೦ಚತ್ಕಾಂಚನ ಸ್ಥಾನದೀಪಿಕಾಗ್ರ ನಿರ್ವಗ ದೇದೀಪ್ಯಮಾನ 
ದೀಪಪ್ರಭಾಭಿಭೂತ ತಮಸ್ತೋಮಮುಮಪ್ಪ ಗರ್ಭಗೃಹಮಂ 

.. ೬ ಪೊಕ್ಕು: ಚಂದ್ರಪ್ರಪು, ೩. ೯೭ ವ) 

ಸ್ಥಾನಭ್ರಷ್ಟ ದ ಸ್ಥಾನವನ್ನು ಕಳೆದುಕೊಳ್ಳುವುದು (ನೀನಾತಂಗೆಅಗದೆ 
SARS ನಿನಗಕ್ಕುಂ ಸ್ಥಾನಭ್ರಷ್ಟಷ್ಟತೆ 
ರಾಜ್ಯವಿಹೀನತೆ: ಪುಣ್ಯಾಸ್ತ, ೫. ೫೫) 


ಸ್ಥಾನಲಾಭ - [ಜೈನ] ದೀಕ್ಷಾನ್ವಯಗಳಲ್ಲಿ ಒಂದು (ಅವತಾರ 
ವೃತ್ತಿಲಾಭ ಸ್ಥಾನಲಾಭ ಸಜ ಉಪಯೋಗತ್ವಮೆಂಬ ಎಂಟು೦ 
ಬೆರಸು ಪೂರ್ವೋಕ್ತೋಪನಯನಾದಿ ಚತ್ವಾರಿ೦ಶತ್‌ 


ಕ್ರಿಯೆಗಳೊಡನೆ ನಾಲ್ವತ್ತೆಂಟು ದೀಕ್ಷಾನ್ವಯಕ್ರಿಯೆಗಳುಮಂ: 
ಆದಿಷು, ೧೫. ೧೬ ವ) 

ಸ್ಲಾಪಿತ ನೆಟ್ಟ ನಿಲ್ಲಿಸಿರುವ (ಮನಂ ಆರಾಧಿತ 
ಹೋಮಭೂಮಿ ಪಶುಗಳ್‌ ಕಾಮಾತುರರ್‌ ಬಂದ 
ಮಾವನಿತುಂ ಸ್ಥಾಪಿತಯೂಪಕೋಟ: ಪಂಪಭಾ, ೪. ೫೯) 

ಸ್ಥಾಯಿಭಾವ - ಮನುಷ್ಯನ ಮೂಲ ಚಿತ್ತವೃತ್ತಿ (ರತಿ ಪರಿಹಾಸಂ 
ಶೋಕ ಉದ್ದತಂ ಉತ್ಸಾಹ೦ಂ ಭಯಂ ಪ್ರಕೋಪಂ ವಿಜಿಗುಪ್ಪತೆ 
ವಿಸ್ಮಯಾಶಯತ್ವಂ ಪ್ರತಿನಿಯತ ಸ್ಥಾಯಿಭಾವಮಿವು 
ತಾಮಕ್ಕುಂ: ಕಾವ್ಯಾವಲೋ, ೭೯೪) 

ಸ್ಥಾಲಿ - ಬಟ್ಟಲು (ರಕ್ತಾಂಬುವ೦ ಭರದಿಂ ಸ್ಥಾಲಿಯೊಳಾಂತು 
ತೋಳ್ತೊಡೆಗಳೊಳ್‌ ಖಂಡ೦ಗಳ೦ ಕೊಂಡು: 
೧೦. ೬೩) 

ಸ್ಥಾವರ - [ಜೈನ] ಇದ್ದ ಸ್ಥಳವನ್ನು ಬಿಟ್ಟು ಕದಲಲಾರದ 
ಏಕೇಂದ್ರಿಯ ಜೀವ, ಸ್ಪರ್ಶನೇಂದ್ರಿಯ ಮಾತ್ರವಿರುವ 
ಪೃಥ್ವೀಕಾಯ, ಅಪ್‌ಕಾಯ, ತೇಜೋಕಾಯ, ವಾಯುಕಾಯ 
ಮತ್ತು ವನಸ್ಪತಿಕಾಯ ಎಂಬ ಐದು ವಿಧವಾದ ಜೀವಗಳು 
(ಸ್ಪರ್ಶನೇಂದ್ರಿಯಮಾತ್ರಂಗಳ್‌ ಸ್ಥಾವರಂಗಳೆಂಬುವು ಅವು 
ಪೃಥಿವಿ, ಅಪ್‌, ತೇಜೋ, ವಾಯು, ವನಸ್ಪತಿಭೇದದಿಂ 
ಪಂಚವಿಧಂ: ಆದಿಪು, ೧೦. ೬೩ ವ 


ಕ್ರಮಿತು. 
ತ್ರಿಷಷ್ಟಿಪು, 


ಸ್ಥಾಸಕ -. ಸುಗಂಧಲೇಪನ (ವಿದಗ್ಗವಿಟಂಬೊಲಲೆವ ತೆರೆಗಳ್‌ 
ಮೆಲಂ ಬವರಿಸಿ ಸೋಂಕುತ್ತುಂ ಕಳೆದುವು 
ಘನಕುಚಕಳಶಕುಂಕುಮಸ್ಥಾಸಕಮಂ: ಆದಿಷು, ೧೧. ೧೪೫) 

ಸ್ಥಿತ - - ಇರಿಸಿದ್ದ (ಮಣಿಕಿರೀಟರತ್ನಪ್ರದೀಪಗಳಿ೦೦ ಅರ್ಚಿಸಿ 
ಸಿಂಹಾಸೋಪಸ್ಥಿತಕನಕಪೀಠದೊಳ್‌ ಕುಳ್ಳಿರ್ದು: ಆದಿಹು, ೯. 
೯ ವ) 


ಸ್ಥಿತಚಕ್ತ -  - ಯುದ್ಧರಥವನ್ನು ನಡೆಸುವ ಒಂದು ರೀತಿ 
(ಮಂಡಳ ಭ್ರಾಂತ ಉದ್ದಾಂತ ಸ್ಥಿತಚಕ್ರಮೆಂಬ 
ರಥಯುದ್ದದೊಳಂ .. .. ಅತಿ ಪ್ರವೀಣರು೦ ಜಾಣರುಂ ಆಗಿ: 
ಪಂಪಭಾ, ೧೩. ೩೮ ವ) 

ಸ್ಥಿತಿಸಾರ - ಕೊಟ್ಟ ಮಾತಿಗೆ ತಪ್ಪದವನು, ದೃಢಚಿತ್ತ 
(ಸ್ಥಿತಿಸಾರರಲ್ಲದವಂ ಈ ಪತಿಗಳಂ ಓಲೈಸಿ ಪಡೆವ 
ಧನಲಾಭದಿಂ ಉನ್ನತಗಿರಿಗುಹಾಂತರಾಳಸ್ಥಿತಿಲಾಭಂ 


ಪೂಜ್ಯಮೆಂಬರ್‌ ಅಜಿವರೆಲ್ಲರ್‌: ಪಂಚತಂತ್ರ, ೨೦೩) 

ಸ್ಥಿಮಿತಾಕ್ಷ ದ - ನೆಟ್ಟ ಕಣ್ಣು (ಸಮದಕರಿಮಕರಹತಿಯಿಂ 
ಸಮುಚ್ಚಳತ್‌ ವೀಚಿಮಾಳಿಕಾಸ್ಥಾಳಾ೦ತಸ್ಸ್ಮಿಮಿತಾಕ್ಷಂಗಳಿ೦ ಈ 
ತಿಮಿ ತಿಮಿಂಗಿಳಂಗೆತ್ತು ನೋಟ್ಟುದೀ ಸ್ಕಂದನಮಂ: ಆದಿಷು, 
೧೨. ೧೨೩) 
— [ಜೈನ] ನಾಮಕರ್ಮ ಪ್ರಕಾರಗಳಲ್ಲಿ ಒಂದು, ಇದರಿಂದ 
ರಸಾದಿ ಧಾತುಗಳು ಶರೀರದಲ್ಲಿ ನೆಲೆ ನಿಲ್ಲುತ್ತವೆ (ಸ್ಥಿರ ಅಸ್ಥಿರ 
ಶುಭ ಅಶುಭ ಸುಸ್ಟರ ದುಸ್ವರ .. .. ನೀಜೈರ್ಗೋತ್ರಂಗಳೆಂಬ 
ದ್ವಿಸಪ್ರತಿಪ್ರಕೃತಿಗಳಂ ನಿರವಶೇಷಂ ಕಿಡಿಸಿ: ಆದಿಷು, ೧೬. ೪೯ 
ವ) 
ಸ್ಥಿರಂ 


ಅ 
೦. 


- ದೃಢವಾಗಿ (ಸ್ಥಿರಮಿರ್ದು ಪ್ರಭು ನುಡಿಯೆ 

ಪ್ರರೂಢಮುದನಾದನಾತಂ: ಕವಿರಾಮಾ, ೨. ೭) 

ಶಾಶ್ವತತೆ (ಪೆರ್ಮೆಗ೦ ಸ್ಥಿರತೆಗಂ ಆಶ್ರಯಮಾದ 
ಗಗನಲಕ್ಷ್ಮಿಯ ಮಧ್ಯಾಧಿಗತವಳಿತ್ರಯಮೆನೆ ಸಲೆ 
ಸೊಗಯಿಪುದು ಜಗತ್ತಯಮಂ: ಚಂದ್ರಪ್ರಷು, ೧. ೬೯) 

ಸ್ಥಿತ - ಸ್ಥೈರ್ಯ (ನಿಶ್ಶಂಕನು೦. ನಿಸ್ಪಹನುಮಂ ಆಗಿ 

ನುಡಿದಮೋಘಣಜಿಹ್ಟನ ಸ್ಥಿರತ್ವಕ್ಕೆ ಮೆಚ್ಚಿ: ತಾಂತಿಷು, ೬. ೨೫ 


ಸಿರತೆ 
ಛಿ 


ವ) ; ಸಾಮರ್ಥ್ಯ (ಸುರಪತಿ ಕೆಯ್ನಿಜೆದು .. . ಆಯಿರ್ವರ್‌ 
ಮುನ್ನೆರಪಿರ್ದಗಣ್ಯಪಣ್ಯಸ್ಥಿರತ್ವಮಂ ನೆಗಟ್‌ 


ಪೊಗಟಲಜೆಯಂ ಸಭೆಯೊಳ್‌: ಶಾಂತಿಪು, ೧೦. ೭೬) 


ಸ್ಥಿರಬೋಧ - ಕೇವಲಜ್ಜಾನಿ (ಸ್ಥಿರಬೋಧಂ ಚಂಪೆಯೊಳ್‌ 
ಪೆಂಪೆಸೆದಿರೆ ವಸುಪೂಜ್ಯಾತ್ಮಜಂ ನೆರ್ಮಿದರ್‌: 
ಶಾಂತಿಷು, ೧೨. ೩೦) 

್ಥಿರೆ -  ದೃಢಚಿತ್ತೆ (ಧರೆಯಂ ಸ್ಥಿರೆಯೆನಿಸಿಂದಿರೆಯಂ 
ಪದ್ಧಾಲಯಾಖ್ಯೆಯೆಂದೆನಿಸಿದಂ.. .. ಅದೇಂ ಸಮರ್ಥನೊ 


ಪದ್ಮಂ: ಪುಷ್ಪದಂಪು, ೩. ೨); ಭೂಮಿ (ಸ್ಥಿರೆ ಧರಣಿ ಧಾತ್ರಿ 
ಮೇದಿನಿ ಧರಿತ್ರಿ ಧರೆ ಯವನಿ ಪೃಥ್ವಿ ರಸೆ ವಸುಧೆ ವಸುಂಧರೆ 
ಕು ಮಹಿ ಜಗತಿ ವಿಶ್ವಂಭರೆ ಗೋ ಕ್ಟ್ನಾ ಕ್ಷೋಣಿ ಭೂಮಿ 
ಭೂ ಗೋತ್ರೆ ನೆಲಂ: ಅಭಿಧಾವ, ೧. ೫. ೧) 

ಸ್ಥೂರೀಪೃಷ್ಠ - ಭಾರ ಹೊರುವ ಕುದುರೆ (ಕುಮುದದಳಧವಳ 
ಮನೋಜವಕಾಮಚಾರಿ ಸ್ಥೂರೀಪೃಷ್ಠಯೋಜಿತಮುಂ 
ಅನುಕೂಲ ಶೂರ ರಥಕಲ್ಪಪರಿಣತ ರಥಚೋದಕ 
ಪರಿಭ್ರಾಜಿತಮುಂ ಆಗಿ: ಆದಿಷು, ೧೧. ೧೨ ವ) 


೧೧೪೨ 


(ಕುಲಜ೦ 
ಬುದ್ಧಿಮನ್ತಂ: 


ಸ್ಥೂಲಲಕ್ಷ - ದೃಢವಾದ ಗುರಿಯುಳ್ಳವನು 
ಸೋತ್ಸಾಹಂ ಸ್ಥೂಲಲಕ್ಷಂ ಅಭಿಮಾನಿ 
ಪಂಚತಂತ್ರ, ೩೦೨) 

ಸ್ಥೂಳ ಎಂ0ಇಡ [ಸ್ಥೂಲ] ತೋರನಾದ (ತುಂಗವನ್ಯಮತಂಗಜದಂತೆ 
ಆಘಾತನಿಪಾತಿಸಲ್ಲಕೀಭಂಗಮಂ ಮಣಿಮೌಕ್ತಿಕ 
ನೀಳಸ್ಥೂಳಶಿಲಾ ಪ್ರವಿಭಾಸಿತ ಉತ್ತುಂಗಮಂ: ಪಂಪಭಾ, ೧. 
೧೧೫) 

ಸ್ನಪನ - ಅಭಿಷೇಕ, ಸ್ನಾನ (ದಿವಿಜೇಂದವನಿತೆ ದೇವಾಂಗವಸ್ತದಿಂ 
ತೊಡೆದಳ್‌ ಆ ಜಿನಾರ್ಭಕದೇಹಪುವಿಲಿಪ್ತ ಸ್ನಪನ 
ಪಯೋಲವಮಂ ನೀರಂಜಿಪಂತೆ ರತ್ನಮನಾಗಳ್‌: 
ಮಲ್ಲಿನಾಪು, ೧೩. ೨) 

ಸ್ನಾತಕ - ತಾಪಸ ವಿದ್ಯಾರ್ಥಿ ಯ(ಸ್ನಾತಕವ್ರಾತಕ್ಕೆ 
ಶೌಚಕಾರ್ಯನಿಮಿತ್ತಂ ದರಿಯ ಮಣ್ಣಂ ಕೋಡೊಳಿೆತ್ತಿ 
ತಂದವರ ಮುಂದಿಕ್ಕುವ ಭದಗಜವಜಮುಮಂ: ಪಂಚತಂತ್ರ, 
೧೯೦ ವ) 

ಸ್ನಾನ - - ಮೀಯುವಿಕೆ, ಜಳಕ (ಸ್ನಾನಾರ್ಥಂ ಒಂದು 
ಕಳಶಮ೦ ನಿಯಮನಿಧಾನಂ ಎಲೆ ಪಿಡಿದು ಅಮಳಿನ 
ಗಂಗಾನದಿಗೆ ವಂದು ಸುರತನಿಧಾನಿ ಅಮರೇಂದಗಣಿಕೆಯಂ 
ಮುನಿ ಕಂಡಂ: ಪಂಪಭಾ, ೨. ೪೧) 


ಸ್ನಾನಸದ್ಮ - ಸ್ನಾನದ ಮನೆ (ಒಪ್ಪುವುವಲ್ಲಿ ಶಸ್ತಕುಟಿ 
ಕೋಶಾಗಾರಂ ಏಕಾಂತಮಂದಿರಂ ಅಭ್ಯಾಸನಿಕೇತನಂ 


ಪಚನಧಾಮಂ ಸ್ನಾನಸದ್ಧಂ ಮನೋಹರ ಶಯ್ಯಾವಸಥಂ 
ವಿಭೂಷಣಗೃಹ೦ ದೇವಾರ್ಚನಾವಾಸಂ ಅ೦ಬರವೇಶ್ಮಂ ವರ 
ಭೋಜನೌಕಂ ಅವರೋಧಸ್ತೀನಿವಾಸಾಸ್ಪದಂ: ಶಾಂತೀಶ್ವಪು, 
೧. ೧೩೭) 

ಸ್ನಾನಾರ್ಥ ಸ್ನಾನದ ಉದ್ದೇಶ (ಸ್ನಾನಾರ್ಥಂ ಒಂದು 
ಕಳಶಮಂ ನಿಯಮನಿಧಾನಂ ಎಲಟಲೆ ಪಿಡಿದು ಅಮಳಿನ 
ಗಂಗಾನದಿಗೆ ವಂದು ಸುರತನಿಧಾನಿ ಅಮರೇಂದಗಣಿಕೆಯಂ 
ಮುನಿ ಕಂಡಂ: ಪಂಪಭಾ, ೨. ೪೧) 

ಸ್ನಾನೀಯ - ಸ್ನಾನಕ್ಕೆ ಬೇಕಾದ ವಸ್ತುಗಳು (ಪುರೋಡಾಶಕಷಾಯ 


ಸ್ನಾನೀಯೋದ್ಧರ್ತಸಂಚಾವಳಿ ಸಾನೋಪಕರಣಂಬೆರಸು 
ಜಗದೇಕಬಂಧುವಂ ಮಜ್ಞನಂಬುಗಿಸಿದಂ: ಶಾಂತಿಷು, ೧೦. 
೩೭ ವ) 

ಸ್ನಾಪಕ - ಸ್ನಾನ ಮಾಡಿಸುವವನು (ಸಕಳಾಮರರ್‌ 
ಪಯೋವಾಹಕರ್‌ ಅಮರಿಯರ್‌ ಅಲ್ಲಿ ಪರಿವೆಸಂಗೆಯ್ವರ್‌ 
ಸ್ನಾಪಕನಿಂದಂ .. .. ಜಿನಮಜ್ಜನದೊಳ್‌: ಚಂದ್ರಪ್ರಪು, ೧೨. 
೧೩೪) 

ಸ್ನಾಯು - ನರ (ಸ್ನಾಯು ಅಲಾಬೂ ದಂಡ ಅಂಗುಷ್ಠ 
ಅಂಗುಳಿಪ್ರಯತ್ನದಿಂ  ಶ್ರವಣರಮಣೀಯ ಕ್ವಣೆತಮೆಂತು 


ನೆಗಟ್ಟಪ್ಪುದು ಅಂತೆ: ಆದಿಷು, ೨. ೯ ವ) 


ಸ್ನಿಗ್ಧ - ಸ್ನೇಹದಿಂದ ಕೂಡಿದ್ದು, ನಯವಾದದ್ದು (ಅತಿಮೃದು ಸಿಗ 
ಕೇಶಂಗಳುಂ ಕಣ್ಣೆಸೆಯಲ್‌ ತೇಂಕಾಡುತುಂ 
ವಿಪ್ರೋತ್ತಮಂ .. . ಬಂದಂ: ಕಾದಂಸಂ, ೭. ೧೧); ಜಿಡ್ಡು 

ಸ್ನಿಗ್ಗಾಲೋಕ - ಆಕರ್ಷಕ ನೋಟ (ಸ್ವಲಿತಗಮನಂ 
ಮುಗ್ಧಾಲಾಪಂ . ಸ್ನಿಗ್ಗಾಲೋಕ೦ ಪ್ರಸಾರಿತಕಜ್ಜಲಂ 
ತಿಳಕವಿಳಸದಾಳಂ  ಭೂಷಾಪರಂಪರಲೀಲೆಯಂ ತಳೆಯೆ 


ತಳೆದಂ ಚೆಲ್ವಂ ಲಂಬಾಳಕ೦ ನೃಪಬಾಲಕಂ: ಮಲ್ಲಿನಾಹು, ೪. 
೮೮) 


ಸ್ನುಹಿ — ಕಳ್ಳಿ ಗಿಡ (ಮಹಾತರುವಕ್ಕುಂ ಸ್ನುಹಿ: ಅಭಿಧಾವ, ೧. ೮. 


೨೦) 
ಸ್ನೇಹ - ಗೆಳೆತನ (ಸ್ನೇಹಂ ಅರ್ಜಯಂ ಸಖ್ಯಂ ಸೌಹಾರ್ದಂ 
ಪ್ರೀತಿ ಮೈತ್ರಿ: ಅಭಿಧಾವ ೨. ೨. ೪); ಜಿಡ್ಡು 


(ಉದಕಾಂತಃಪಾತಿವೊಲ್‌ ಸ್ನೇಹದ ಲವ೦ ಎನಸುಂ ಪರ್ವಿ 
, ತೋಣುತ್ತುಮಿರ್ದಪ್ಪುದು: ಕಾದಂಸಂ, ೫. ೩೮) 

ಸಂದ ದ ಅದುರುವಿಕೆ (ದಕ್ಷಿಣಭುಜಂ ಅಚಿರಪ್ರತಿಪಕ್ಷಮಹೀಪಾಲ 
ವಿಜಯಲಕ್ಷ್ಮೀಲಲನಾವಕ್ಷೋಜಸ್ಟ ಸರ್ಶನಮನನಕ್ಷರಮಳಿಪಿದುದು 
ಪತಿಗಮಂದಸ್ತಂದಂ: ಆದಿಷು, "೧೧. ೧೧) 

ಸ್ಪರ್ಶ - - ಮುಟ್ಟುವುದರಿಂದಾಗುವ ಸಂವೇದನೆ (ಅಂತು 
ಪರಮಾತಿಶಯ ರೂಪ ರಸ ಗಂಧ ಸ್ಪರ್ಶ ಗುಣವತ್‌ 
ಪರಮಾಣುಪರಿನಿರ್ವತಮೂರ್ತಿಯಪ್ಪ ಪರಮನ: ಆದಿಷು, 
೮. ೬.ಪು 

ಸ್ಪರ್ಶನ ಮುಟ್ಟುವಿಕೆ (ಅಪ್ಪಿಕೊಂಡು ಅಮೃತವರ್ಷಿ 
ಕರಪರಿಷೇಕದಿಂದೆ ಪುತ್ರಸ್ಪರ್ಶನ೦ ಆಪ್ಯಾಯನಕೋಟಿಯಾಗೆ: 
ಪಂಪಭಾ, ೧೩. ೮ ವ) 

ಸ್ಪರ್ಶನಾನುಮಿತ - ಮುಟ್ಟಿ ತಿಳಿಯಬಹುದಾದ (ಇದು ಬನಮಿದು 
ನೃಪಗೃಹಮೆಂಬುದಮೋಘಂ ಸ್ಪರ್ಶಾನುಮಿತಮಪ್ಪುದು 
ಪಟ್ಟಿದ ಶುಕಪಿಕಾಳಿಗೆ ೈಪಸದನಂ  ಸೊಗಯಿಪುದು 
ಚಿತ್ರಮಣಿಶಬಲತೆಯಿಂ: ಜಗನ್ನಾವಿ, ೨. ೩೬) 

ಸ್ಪರ್ಶಪ್ರವೀಚಾರ - [ಜೈನ] 
ಪಡೆಯುವುದು 
ಸ್ಪರ್ಶಪ್ರವೀಚಾರರು೦ 
ಕರ್ಣನೇಮಿ, ೧. ೧೨೬ ವ) 

ಆದಿದೇವನು ವಿಭಾಗಿಸಿದ ಮೂರುವರ್ಣಗಳಲ್ಲಿ 

ಕೊನೆಯದಾದ ಶೂದ್ರರಲ್ಲಿ ಒಂದು ವರ್ಗ, ಮುಟ್ಟಲು 

ಯೋಗ್ಯವಾದ (ಮತ್ತಂ ಸ್ಪಘ್ಯಾಸ್ಪಶ್ಯಕಾರುಗಳುಮೆಂದಿರ್ತೆ ಅದ 


(ಸಪಸಾಗರ 
pe] 
ಅಪ, 


ಆಯುಷ್ಯರುಂ 
ಸಾಮಾನಿಕದೇವರಾಗಿ: 


ಣ್ಣ 
ಸತ್ಯ 


ಶೂದಸಂತತಿಗೆ  ಶುಶ್ರೂಷಾನಿಯೋಗಂಗಳುಮಂ 
ಉಪದೇಶಂಗೆಯ್ದು; ಆದಿಷು, ೮. ೬೪ ವ) 

ಸ್ನಹಣೀಯ ದ ಅಪೇಕ್ಷಣೀಯ (ಗೃಹದೀರ್ಫಿಕೆಯಂ 
ಧಾರಾಗೃಹಮಂ .. . ಆರ್ಗಂ ಸ್ನಹಣೀಯಮಾಗೆ ಪಲವುಂ 
ಬಹುವಿದ್ಯಾಗೃಹಮಹತ್ತರರ್‌ ಸಮೆದಿತ್ತರ್‌: ಪಂಪರಾ, ೧೨. 
೯೮) 

ಸ್ಪಟಿಕಾಶ್ಮ - ಸ್ಫಟಿಕ ಶಿಲೆ (ಪದಂ ಚಾರುಕಾಂಚನವರ್ಣಂ 
ಸ್ಫಚಿಕಾಶ್ಯವರ್ಣಂ ಉದರಂ ಮಾಣಿಕ್ಕವರ್ಣ೦ ಕೊರಲ್‌: 


ಜಗನ್ನಾದಿ, ೧. ೫೧) 
ಸ್ಫಟೆ — ಹಡೆ (ಭೋಗಿಂದ್ರನ ಅಗ್ಗದ ದೀರ್ಫಸ್ಪಟೆ ಕಂಠದೊಳ್‌ 


ನೆಲಸೆ .. .. ಯುದ್ದಂಗೆಯ್ದರ್‌ ಈಶ ಅರ್ಜುನರ್‌: ಶಬರಶಂ, 
೪. ೭೮) 

ಸ್ಥಾಟಿಕಗ್ರಾವ — ಸಟಿಕಾಶ್ಮ (ನಿರ್ಮಳಜಳರುಚಿಯಂ 
ಸ್ಥಾಟಕಗ್ರಾವಬದ್ಧವನಿಯೊಳ್‌ ತಾಳುತ್ತುಮೆತ್ತಂ 
ಸುಟೆವುದು ಮಹುಭೃದ್ಲೇಹದೇಣೀಸಮೂಹಂ: ಚಂದ್ರಪ್ರಪು, 
೧. ೧೪೭) 

ಸ್ಥಾಟಿಕ್ಯಭೂಮೀಧರ — ಕೈಲಾಸ ಪರ್ವತ (ನಿಚ್ಚಂ ತೊಳಪ್ಪ ಸ್ಟಾರ 
ಸಾಟಿಕ್ಕಭೂಮೀಧರ ವರವಿಲುಠತ್‌ ಸಾನುವೆಂಬಂತೆ: 
ಉದ್ಭಟಕಾ, ೧. ೭೨) 

ಸ್ಟಾರ - ಅಗಲವಾದ (ಪೊಕ್ಕಂ ನೃಪಾವಾಸಮಂ 


ln ಬು [ ಚಕಚಕಿತಸ್ಪಾರಹಾರಂ ಕುಮಾರಂ: 
ಪಂಪರಾ.,. ೨. ಖು); ಅತಿಶಯವಾದ (ನವನಿರ್ಮೋಕಗ್ರಹ 


ಸ್ಪರ್ಶದ ಮೂಲಕ ರತಿಸುಖವನ್ನು 


೧೧೪೩ 


ವ್ಯಾಕುಳ ನಕುಳಕುಳಂ ಫೇರವಸ್ಥಾರ ಢಕ್ಕಾರವವಲ್ಲತ್‌ 
ವಾನರಂ: ನೇಮಿನಾಪು, ೩. ೩೬) 
ಸ್ಥಾಲನ - ನಡುಕ (ಕಾಲದ ಮರ್ವ ಪರ್ವಿದವೊಲಿರ್ದ 


ತಮಾಲವನಂಗಳಿಂದೆ ಭೃಂಗಾಳಿಯ ಗಾವರಂ ಪುದಿದ 
ಪುಷ್ಪಲತಾಗೃಹದಿಂದೆ ಚಂದ್ರಿಕಾಜಾಲದವೊಲ್‌ ಕೆಲಂಬಿಡಿದು 
ಭೋರ್ಗರೆಯಲ್‌ ಸುರಿತರ್ಪ ನೀರ್ರುರಾಸ್ಥಾಲನ 
ಶೀಕರಪ್ರಕರದಿಂದೆಸೆದತ್ತು ಬೃಹದ್ದುಹಾಂಗಣಂ: ಕಾದಂಬ. ೪. 
೬೪) 
ಸೀತ 


ವಿಶಾಲವಾದ (ಅತಿಸಾರವಿಸ್ಫುಲಿಂಗ 
ಸ್ಲೀತಾವರೋಹಣದೊಳಂ ದಂಡನ ಖಂಡನ ತಾಡನ 
ಪೀಡನ ಗರ್ಜನ ತರ್ಜನಾದಿಗಳನೆಯ್ದಿ: ಅಜಿತಪು, ೧೧. 
೧೦ ವ) 

ಸ್ಫುಟಿಕೆ - ದೊನ್ನೆ (ಚೆಂದಳಿರ ಕರಂಡಕಮ೦ ಅರವಿಂದದಳ 
ಸ್ಫುಟಿಕೆ ಕದಳಿಯೆಲೆವಡಲಿಗೆ ಪೂಗೊಯ್ಸೆಡೆಯೊಳ್‌: 
ರಾಜಶೇವಿ, ೧೦. ೩೪) 

ಸ್ಫುಟಿತ - ಬಿರಿದ, ಸೀಳಕಬಿಟ್ಟ (ಮತ್‌ ವಿಪತ್ತಿ ಶ್ರವಣಮಾತ್ರದಿಂ 
ಸ್ಫುಟಿತಹೃದಯನಾದ ಜಂದ್ರಾಪೀಡಂ “ಎಲ್ಲಿ ಪುಟ್ಟಿದಂ: 
ನದಲ. ೮.೪ ವ) 

ಸ್ಫುರತ್‌ ಹೊಳೆಯುವ (ಸ್ಫುರತ್‌ ಅರುಣಮಣಿದ್ಯೋತಿ 
ಸಂಧ್ಯಾನಿಬದ್ಧಃಪ್ರೇಮಂ: ಕಾದಂಬ, ೧. ೧) 

ಸ್ಫುರಿತ ನಡುಗುವ (ಸ್ತುರಿತ ಸ್ಟೀತಾಧರಂ ಭೂಲಟಹಲಲಿತ 
ಭಾಳಸ್ಥಳ೦ಂ .. .. ಲಸತ್‌ ವಕ್ತಚಂದಂ: ಲೀಲಾವತಿ, ೧೧. 
೭೮); ಪಕಾಶಮಾನವಾದ "'(ಸ್ಫುರಿತತಪೋಮಯಾನಳಂ 
ಈಯೊಡಲಂ ನೆಗಟ್ಟೇ ಗಿರೀಂದಕಂದರದೊಳಗಿಂತೆ ದಲ್‌ 
ಕರಗಿಪೆಂ: ಪಂಪಭಾ, ೮. ೬) 

ಸ್ಫುಲಿಂಗ - ಬೆಂಕಿಯ ಕಿಡಿ (ಕಣ್ಣಿಂ ಸುುಲಿಂಗಂ ಸುರಿದಪುವೆನೆ 
ನೋಡುತ್ತೆ ತೀಡುತ್ತೆ ಕಲ್ಲಿಂದುರದಂಷ್ಟಾಗಂಗಳಂ: ಗಿರಿಜಾಕ, 
೧. ೧೦೧) 

ಸ್ಮಯ ಅಹಂಕಾರ 

ಸ್ಮಯರಹಿತಂ ಹಿತವಚಃಪ್ರಿಯಂ ಪ್ರಿಯಧರ್ಮಂ 

ಪ್ರಯತಯುತಂ ಸದ್ದಿನಯಂ ನಯವಾಕೃಸರಂ 

ಸರಸ್ವತೀಮುಖಮುಕುರಂ: ಸುಕುಮಾಚ, ೧. ೫೧) 

- ಮನ್ಮಥ (ಅಲರ್ಗಣ್ಣೊಳ್‌ ಸ್ಮರನಿರ್ದಪನಕ್ಕುಂ ಎಡೆವೋಪಾ 

ಜೋಡೆ ಕಾಮಂಗೆ ಕಾದಲೆಯಕ್ಕುಂ: ಪಂಪಭಾ, ೪. ೮೪) 

ಸ್ಮರಕುಳಿಕಾಗ್ನಿ -.. ೬. ಕಾಮವೆಂಬ ಸರ್ಪದ ವಿಷವೆಂಬ ಬೆಂಕಿ 
(ಎನ್ನ೦ ಸ್ಮರಕುಳಿಕಾಗ್ನಿಯೆ ಕೊ೦ಡಂತಿರೆ ಕೊಂಡುದು ನೋಡ 
ನಿನ್ನ ನೋಡಿದ ನೋಟಂ: ಪಂಪಭಾ, ೮. ೬೫) 

ಸ್ಮರಘುಸ್ಮರ ಕಾಮಮರ್ದನ, ಶಿವ (ದ್ರೋಣಂಗೆ 
ಕಾರ್ಯಾರ್ಥದಿ೦ ಮಗನಾದಂ ಸ್ಮರಘುಸ್ಮರಂ: ಗದಾಯು, ೨. 
೨೫) 


ಜಿನಸಮಯಂ 


(ಕ್ಷಯವೃಜಿನಂ 


ಸರ 
೪ 


ಸ್ಮರಚಾಪ - ಕಬ್ಬು ಕಾಮನ ಬಿಲ್ಲು (ಕೊಂಕಿದೊಡೇಂ 
ಸ್ಮರಚಾಪಮ೦ ಇಳಿಕೆಯ್ದರೆ ಮರುಳೆ: ಯಶೋಧಚ, ೨. 
೪೨) 

ಸ್ಮರಣಮಾತ್ರ -  - ಬರಿಯ ನೆನಪಿನಿಂದಲೇ (ಎಂತಾನುಂ 


ಮೂರ್ಛೆಯಿಂದೆಲ್ಪತ್ತು ಕರ್ಣನಂ ನೆನೆದು ಸ್ಮರಣಮಾತ್ರದೊಳೆ 
ಶೋಕಸಾಗರಂ ಕರೆಗಣ್ಕೆ: ಪಂಪಭಾ, ೧೩. ೨ ವ) 


ಸ್ಮರಶಾಸ ನ -. ಮನ್ನಥನ ಆಜ್ಞೆ (ಸ್ಮರಶಾಸನಕ್ಷಪಿತಕಾಳಂ 
ದೇವದೇವಂ ಗುಣಾಧಾರಂ ರಕ್ಷಿಸುತಿರ್ಕೆ ಭವ್ಯಜನಮಂ 
ಶ್ರೀವೀರಭಟ್ಟಾರಕಂ: ಸಮಯಪ, ೭. ೭೨) 


ಸ್ಮರಾಕುಳಿತ - - IA ರ4ಆಕುಳಿತ] ಕಾಮದಿಂದ 
ಕ್ಲೋಭೆಗೊಂಡದ್ದು (ಮುಕುಳೀಕ್ಯ ತಂ ಲಳಿತಮಧುರ೦ 
ಲಜ್ಞಾಳೋಳಂ ಸ್ಮರಾಕುಳಿತಂ ಮನಂದಳಿತಂ ಅಪಸನ್ನುಗ್ಗಂ 
ಸ್ನಿಗ್ಗಂ ವಿಳೋಕನಮೋಪಳಾ: ಪಂಪಭಾ, ೪. ೭೭) 

ಸ್ಮರಾಮರ್ಶಿತೆ ಪ್ರಣಯಕುಪಿತೆ (ಸ್ಮರಾಮರ್ಶಿಕೆಯಿಂದ ಆ 
ಮುಗ್ಗೆಯಿಂದ ಏನವದರಿಪವರ್ಗ ಕೋಪಂ ಆಪತ್ತನೀಗುಂ: 
ಲೀಲಾವತಿ, ೧೪. ೪೮) 


ಸ್ಮರಿಯಿಸು — ನೆನೆಪಿಸಿಕೊ ಸ್ಮರಿಯಿಪನಿರ್ಪನಿರ್ಭಾಸಿರ 
ರಿಸಕ್ಕೊರ್ಮೆ ಮನದೊಳುಣಿಸಂ: ಆದಿಪು, ೬ ೧೬); 
ಧ್ಯಾನಿಸು (ಮಹ್‌ದನಿಲ್ಲ ಮುಕುಂದನನೇಕಚಿತ್ತದಿಂ 
ಸ್ಮರಿಯಿಸುತಿರ್ದಂ: ಗದಾಯು, ೫. ೩೮) 

ಸ್ಮರೋನ್ಮಾದ - ಪ್ರಣಯೋದ್ರೇಕ (ಪೋದುದು ಜೌವನಂ 
ಶ್ರಮದಿನಾದುದು ಮುಪ್ಪು ಇನಿಸಾದೊಡಂ 
ಸ್ಮರೋನ್ಮಾದದೊಳಿದೇಕೆ ಗಡಂ ಬಗೆಯಂ ತಗುಳ್ಳಿ 


ಬೇಳಾದಪಂ: ಆದಿಪು, ೨. ೩೫) 

- ಅರಳಿದ (ಸ್ಥಿತಧವಳಕಮಳವನದೊಳ್‌ ರತಿರಾಗದೆ ಹಂಸಿ 
೦ಸನ೦ ಸೋಂಕುವವೋಲ್‌ ಅತಿಶಯಶಯನ ಸೃಳದೊಳ್‌ 
ಪತಿಯೊಡನಾ ಕಾಂತೆ ಸುರತಸುಖದಿಂದಿರ್ಪಳ್‌: ಜಗನ್ನಾವಿ, 

೨. ೭೫); ಮಂದಹಾಸ (ಸಿತಕುಸುಮವುಂ ಆಧರಪಲ್ಲವಂ 
ಅತಿಶಯನಯನಾಳಿ ಬಾಹಾಶಾಖಂ ಕಾಂತಾಲತೆ: ಕವಿರಾಮಾ, 

೩. ೧೪) 


pI 
e 
CL 


ಸ್ಪತಿ ದ ನೀತಿಸಂಹಿತೆ (ಇವಂ ಕಪಿಲನೆಂಬೊಂ 
ಕಸಂಧಿಯಪ್ಪುದಜೆ೦ ನಾನು೦ ಮತ್ತಿನ ವಾರ 
ಓದಿಸೆ ಮತ್ತಿವಂ ಅಕ್ಷೇಶದಿರ' ಶ್ರುತಿ ಸ್ಮೃತಿ 


ಶಾಸ್ತ್ರೋಪಾತ್ರಮುಖನಾಗೆ: ಶಾಂತಿಪು, ೬ ೬೨ ವ ಮತ್ತು 
೬೩) 

ಸ್ನೇರಕಟಾಕ್ಷ - ಮುಗುಳ್ನಗೆಯ ನೋಟ 
ನಿರೀಕ್ಷಣಕ್ಕೆರೆವ ಶೀತಾಂಶು ದೇವನಾದ೦ 
ಯಶೋಧಚ, ೪. ೫೫) 

ಸ್ಮೇರಮುಖ - ನಗುಮುಖ (ಅತ್ಯಂತವಿಸ್ಮಯ ಸ್ಥೇರಮುಖನುಂ 
ಅತಿರುಚಿರನ್ಯಸ್ತಹಸ್ತಪಲ್ಲವನುಂ ಆಗಿ ನೋಡುತ್ತುಂ.. 
..ಮೂಲುಸೂಟ್‌ ಬಲಗೊಂಡು: ಆದಿಪು, ೧೦. ೫೨ ವ) 

ಸ್ಯಂದನ - ರಥ (ಭರತೇಶ್ವರಂ .. .. ಸ್ಕಂದನದಿ೦ ಜನಿತಾನದದೆ 
ಬನಮಂ ವಿಳಾಸದಿಂ ಕುಗುತಂದಂ: ಆದಿಷು, ೧೧. ೭೦) 

ಸೃಂದನಬಂಧನ ದ - ರಥದ ಗತಿಸ್ತಂಭನ, ರಥದ 
ಅಲುಗಾಟವನ್ನು ತಡೆಯುವುದು (ಸ್ಕಂದನಬ೦ಧನವೆಂಬುದಂ 
ಇದಂ ಇಂದೀ ವೃಷಸೇನನಿಂದಮಣಿದೆಂ ಇದಂ 
ಮುನ್ನೆಂದುಂ ಕಂಡಜೆಯೆಂ: ಪಂಪಭಾ, ೧೨. ೧೬೬) 

ಸೃಂದಮಾನ ಸುರಿಯುತ್ತಿರುವ (ಆಕುಳವ್ಯಾಕುಳನಯನ 
ರಾಜತನೂಜ ಸಮಾಜ ವದನಾಭಿಮುಖಚಟುಳ 
ಸಂಚಾತ್ಯಮಾಣ ಚಾರುಚಾಮರ ನಿಜಯವಿಚಳತ್‌ 
ಅವಿರಳಾನಿಳಂಗಳಿ೦ದಂ: ಆದಿಹು, ೧೪. ೯೫ ವ) 

ಸ್ಕಂದಿ - ಜಿನುಗುವ (ಕರಿಗಂಡಸ್ಕಂದಿ ದಾನದ್ರವಮನೊದೆದು . 
ಸುರಭಿರಸರಜಕಾತರಂ ಮಾತಂಿಶ್ವಂ: ಲೀಲಾವತಿ, ೭. ೧೦೪) 

ಸ್ಯಮಂತಪಂಚಕ -. ಪರಶುರಾಮ ನಿರ್ಮಿತವೆಂದು ನಂಬಲಾದ 
ಐದು ಮಡುಗಳು (ಮುನ್ನಂ ಪರಶುರಾಮನೀ 
ನೆಲದೊಳುಳ್ಳರಸುಮಕ್ಕಳೆಲ್ಲರುಮನಿರ್ಪತ್ತೊಂದು ಅಊಟ್ವರೆಗಂ 
ಪಿಳ್ಳೆಪೆಸರಿಲ್ಲದಂತು ಕೊಂದು ಅವಂದಿರ ನೊರೆನೆತ್ತರೊಳ್‌ 


ತೀವಿ ತನ್ನ ತಾಯ್ಗೆ ನೀರಿಟೆಯಲೇಉ೦ `ತಂದೆಗೆ 


(ವನಿತಾ ಸ್ನೇರಕಟಾಕ್ಷ 
ದಿವದೊಳ್‌: 


೧೧೪೪ 


ನೀರ್ಗುಡಲುಮೆಂದು ಮಾಡಿದ ಸ್ಯ್ಥಮಂತಪಂಚಕಂಗಳೆಂಬ 
ಹೆಸರ ಪೆರ್ಮಡುಗಳೊಳಗೆ ಮೂಡಿ ಮುಲ್ಯಾಡಿ 
ನೋಡಿಯುಂ: ಗದಾಯು, ೬. ೨೮ ವ) 

ಸ್ಯಾದ್ದಾದ - (ಜೈ ೈನ] [ಸ್ಕಾತ್‌--ವಾದ] ಸ್ವಲ್ಪಸ್ವಲ್ಪವಾಗಿ ತಿಳಿಯುವ 
ಕ್ರಮ (ಸ್ಮಾದ್ವಾದ ಪೂರ್ವಾಚಲಸಮುದಿತಂ 
ಹೇಮಾಂಗಂ ವರ್ಧಮಾನಾಹಿಕರಂ 
ಅತಿನಿರ್ದೇಷಮಂ ಮಾಲ್‌ ನಮ್ಮೊಳ್‌: ಧರ್ಮಪ, ೧. ೧ 

ಸ್ಯಾಮಕ - ಬರಗು ಎಂಬ ಧಾಸ್ಯ (ಸ್ಯಾಮಕಾಹ್ವ ಬರಗುವದಕ್ಕುಂ: 
ಅಭಿಧಾವ, ೧. ೧೬. ೧೭) 

ಸಕ್‌ - ಹೂವಿನ ಹಾರ (ನಾನಾ ಭೂಷಣ ವಸ್ತ ಅನೂನ ಸಕ್‌ 
ರುಚಿ ಸನಾಥನಿಂ ಕಳೆಯಲೊಡಂ ತಾನೆಸೆದುದು: ಆದಿಪು. 
೯. ೭೮) 

ಸುಗ್ಗಿಳಾಸ - ಹೂವಿನ ಹಾರಗಳ ಚೆಲುವು (ರತ್ನಾಂಗುಲೀಯಮಂ 
ಅಂಗುಳಿಯಿಂದುರ್ಚಿ ಬಿರ್ದುದನಜೆಯದೆ ಗಂಧಾಕ್ಷತ 
ಕುಸಮತಾಂಬೂಲ ಸ್ಪಗ್ವಿಳಾಸಾಲಂಕೃತನಾಗಿ: ಸುಕುಮಾಚ, ೩. 
೪ ವ) 

ಸಜ - ಸಕ್‌ (ಪ್ರಜೆಯೆಲ್ಲಂ ಜಲ ಗಂಧ ಸ್ರಜ ತಂಡುಲ ಧೂಪ 
ದೀಪ ತಾಂಬೂಲವುಜದಿ೦ ಪೂಜಿಸುವುದು: ಯಶೋಧಚ, 
೪. ೭೩) 

ಸ್ರವಂತಿ - ನದಿ (ಅಂತು ಅವರಂ ಶಾಸನೋಪಹತರ್ಮಾಡಿ 
ಕಾವೇರಿಸ್ತವಂತಿಸಮುತ್ತರಂ ಆನಂತರಂ ಬರೆವರೆ: ಶಾಂತಿಷು, 
೧೧.೩.೪) 

ಸ್ರುಕ್‌ - ಯಜ್ಞದಲ್ಲಿ ಬಳಸುವ ಮರದ ಸೌಟು (ಅಜಸ್ರ ಸುಕ್‌ 
ಸಂದರ್ಭಪವಿತ್ರಸ೦ಂವಾಹನ ಪವಿತ್ರಿತಪಾಣಿಪಲ್ಲವನುಂ 
ಪುರೋಡಾಶಭೋಜನ ಪವಿತ್ರೀಕೃತಗಾತ್ರನುಂ: ಪಂಚತಂತ್ರ, 
೨೫೨ ವ) 

ಸ್ರೋತ - ಪ್ರವಾಹ, ನದಿ, ಧಾರೆ (ಇಭಶೈಲಂಗಳನೇಜೆಯೇಜೆ 
ರುಧಿರ ಸ್ರೋತಂಗಳಂ ದಾಂಟಿ 4100 
ಭರಂಗೆಯ್ದುಣದೆಯ್ದಿ: ಗದಾಯು, ೪. ೪೮); [ಮದ] i 
(ವಾತ್ಕಾದುರ್ಧರಗಂಧಸಿಂಧುರ ಕಟಸ್ರೋತಃ ಸಮುದ್ಯತ್‌ 
ಮದವಾತೇಂದಿಂದಿರ ಚಂಡ ತಾಂಡವ ಕಲ 
ಸ್ಥಾಭಾವಿಕಶ್ರೇಯಸಃ: ಪಂಪಭಾ, ೯. ೯೭) 

ಸ್ರೋತಃಪತಿ ನದಿಗಳ ಒಡೆಯ, ಸಮುದ್ರ (ಖ್ಯಾತಂ 
ಮಹೇಂದಗಿರಿಸಾರಾತಿಶಯಂಪತಿ ಮಹೇಂದಗಿರಿಗಂ 
ಪ್ರಾಚೀಸ್ರೋತಃಪತಿ ಪ್ರಯಾಣದೊಳಿತಂ ಜಂಗಮಮಹೇಂದ್ರಂ 
ಎನಿಕುಂ ಘಟಯಿಂ: ಶಾಂತಿಷು, ೫. ೧೩೩) 


ಸ್ರೋತಸ್ಥಿನಿ - ನದಿ (ಸ್ರೋತಸ್ಸಿನೀ ಕೈರವಬಂಧು ಪಾವಕಂ 
ವಾತಾಶನ೦ ಭಸ್ಮಂ .. .. ಭೂತೇಶನೊಬ್ಪರ್ದರ: ತ್ರಿಷಷ್ಟಿಪು, 
೪೬. ೯) 

ಸ್ವಕೀಯ - ತನ್ನ (ಆಗಳ್‌ ಸ್ವಕೀಯ ಮಣಿಮಯ 
ಮೃಗೇಂದ್ರಮಣಿವಷಿಟ್ರಮನಿತ್ತು ಕೆಲಸಾರ್ದು ನಿಂದು: 
ಕುಸುಮಾಕಾ, ೪. ೫ ವ) 

ಸ್ವಕೀಯಪ್ರಭುತೆ - ಸ್ಪಪಪುಭುತ್ವ ತನಗೆ ತಾನೇ ಪ್ರಭುವಾಗುವುದು 


(ಅಮೂರ್ತರ್‌ 'ಚರಮತನು ಸಮಾಕಾರರ್‌ ಉದ್ದೂತಲೇಪರ್‌ 
ಪ್ರಣುತರ್‌ ಸ್ವಕೀಯಪ್ರಭುತೆಯನೆಮಗಂ 
ಮಾಲ್ಕಿತಿಪ್ರೀತಿಯಿಂದಂ: ಆದಿಷು, ೧. ೨) 

ಸ್ವಂತ (ಸ್ಪಗತಾನಲಸನ್ಮಣಿ ರಶ್ಮಿ ಗಾಢಮಗಣಿತ 
ಜಲದ್ವಿಪಾವಳಿ ಕಡಲಂ ಮಿಗೆವಂದಮರಗಜೇಂದಂ 


ಸ್ಪಗತ 


ಸೊಗಯಿಸುವುದು 
ಕಾವ್ಯಾವಲೋ, ೭೬೯) 
ಸ್ಪಗುರುಸ್ಥಾನಸಂಕ್ರಾಂತಿ — [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ತನ್ನ ಗುರುವಿನ ಸ್ಥಾನವನ್ನು ಹೊಂದುವುದು (ವಿವಾಹ 
ವರ್ಣಲಾಭ ಕುಲಚರ್ಯಾ ಗೃಹೀಶಿತ್ವ ಪ್ರಶಾಂತಿ ಗೃಹತ್ಕಾಗ .. 
ಸ್ಪಗುರುಸ್ಥಾನಸಂಕ್ರಾಂತಿ ಎ೦ಬ ಅಯ್ವತ್ತಮೂಜು 
ಗರ್ಭಾದಿ ನಿರ್ವಾಣಪರ್ಯಂತ೦ಗಳಪ್ಪ ಗರ್ಭಾನ್ವಯಕ್ರಿಯೆಗಳಂ: 

ಆದಿಷು, ೧೫. ೧೫ ವ) 
ಚ್ಛಂದ - ಸ್ವತಂತ್ರವಾದ (ಸ್ಥವಶಂ 


ದಾನವಾರಿ ಲೇಖಾನುಗತಂ: 


al 


ಸ್ವಚ್ಛಂದಂ: ಅಭಿಧಾವ, ೨. 


೧. ೧೯) 
ಸ್ವಚ್ಛಂದಗಾಮಿ - ಮನಸ್ಸು ಬಂದಂತೆ ತಿರುಗುವವನು (ಕಮಳಾಕ್ಷಂ 
ಸ್ಪಚ್ಛಂದಗಾಮಿ ಯಮುನಾಕಚ್ಛಂ 


ಬಿಡಿದೇಟ್ಟರುತ್ತುವೊಂದವಸರದೊಳ್‌: ಜಗನ್ನಾವಿ, ೩. ೭೯) 

ಸ್ಥಚ್ಛಂದಮಿಲು - ಇಚ್ಛಾಮರಣ, ಬೇಕೆಂದಾಗ RT 
(ಅಂತು ಶರಪರಿಜರದೊಳ್‌ ಒಅಗಿಯುಂ ಒಡಲಿಂ 
ಪತ್ತುವಿಟ್ಟು ಪೋಪ ಜೀವಮಂ ಪೋಗಲೀಯದೆ 
ಸ್ವಚ್ಛಂದಮಿಟ್ತು ಅಪುದಜೆಂ ಉತ್ತರಾಯಣ೦ ಬರ್ಪನ್ನಂ 
ಇರಿಸಿದಂ: ಪಂಪಭಾ, ೧೧. ೪೭ ವ) 

ಸ್ಪದಾರಸಂತೋಷ ತನ್ನ ಹೆಂಡತಿಗೆ ಕೊಡುವ ಸಂತೋಷ, 
ತನ್ನ ಹೆಂಡತಿಯಿಂದ ಪಡೆಯುವ ಸಂತೋಷ (ಕೊಲ್ಲದ 
ಪುಸಿಯದ ಕಳ್ಳದ ಸ್ವದಾರ ಸಂತೋಷಂ ಪರಿಮಿತ ಪರಿಗ್ರಹಂ 


ಇಂತು ಅಯ್ದು ಅಣುವುತಂಗಳಂ: ವಡ್ಡಾರಾ, ಪು ೨೨, ಸಾ 
೧೭) 

ಸ್ಪಧಾಕಾರ - ಹವಿಸ್ಸಿನ ಅರ್ಪಣೆಯ ಕಾಲದಲ್ಲಿ ಹೇಳುವ ಮಂತ್ರ 
(ಚಾರುತರಯಜ್ಜವಿದ್ಕಾಪಾರಗರ ರವಂಗಳಿ೦ ಸ್ವಧಾಕಾರ 
ವಷಟ್ಕಾರ ಸ್ಥಾಹಾಕಾರೋಂಕಾರದ್ದನಿ ನೆಗಟ್‌ 
ನೆಗಟ್ಟುದಾಹುತಿಧೂಮಂ: ಪಂಪಭಾ, ೬. ೩೪) 

ಸ್ತನ - ಶಬ್ದ, ನಾದ (ಕೋಪದಿಂ ಪುದಿದು 
ಪಲ್ಮೊಜ"ವಂದಮಾಯ್ತು ಕುಟ್ಕಳಿತ ಸರೋರುಹೋದರಗತ 


ಉನ್ನದ ಭೃಂಗರುಣತ್ಕಶಸ್ವನಂ: ಶಾಂತೀಶ್ವಪು, ೧೧. ೧೦) 
ಪಕ್ಷ - ತನ್ನ ಗುಂಪು (ಪರಪಕ್ಷದೂಷಣಪುರಸ್ಪರಂ 
ಅನೇಕೋಪಪತ್ತಿಗಳಿಂ ಸ್ಪಪಕ್ಷಸ್ಥಾಪನಂಗೆಯ್ದು: ಆದಿಷು, ೨. 
ನು) 

ನ - ನಿದ್ದೆ (ಸ್ಪಪನಂ ಸ್ವಾಪಂ: ಅಭಿಧಾವ, ೨. ೨. ೨೦) 
ರಾಂತಸ್ಥವಿದ - ತನ್ನ ಮತ್ತು ಇತರರ ಒಳಗನ್ನು ತಿಳಿದವನು 
(ಅವಿನೀತನು೦ ಅಪ್ರತಿಷ್ಠನು೦ ಸ್ವಪರಾ೦ತಸ್ಥವಿದನು೦ ಅಲ್ಲದ 
ಅರಸನಂ ಅಚೆದಿಂಬಟಿಕ್ಕೆ ಸಮೀಪಕ್ಕೆ ಪೋಗಿ 
ದುರಭಿಮಾನದಿಂ ನುಡಿವುದು ತಕ್ಕುದಲ್ಲಂ: ಪಂಚತಂತ್ರ, ೮೫ 
ವ) 


ಪ ತ್ರ 


al 


೭2%. 
A 


ನಿದ್ದೆ (ಸುಖದುಃಖಗಳೆಂಬುದು ಸ್ವಪ್ನೇ೦ದ್ರಜಾಲ 
ಸನ್ನಿಭಂಗಳುಂ.. .. ಅಕ್ಕುಂ: ಶಾಂತಿಷು, ೮. ೧೩೨ ವ) 
ಪ್ರದರ್ಶನ ಕನಸು ಕಾಣುವಿಕೆ (ಮಹಾಶ್ಚರ್ಯ 
ಚ ಪಜಸ ಸಹಸ್ರಕಿರಣೋದಯ 
ಸಮಯದೊಳ್‌ ..... ಒಪ್ಪುತ್ತಿರೆ: ಜಗನ್ನಾವಿ, ೨. ೭೭ ವ) 
ಸ್ಹ್ಚಭವ - ದೇವರು (ಸ್ಪಭವಮ ತಿವಿಕಮನವಂ ದಾಮೋದರಂ 
ಕೃಷ್ಣಂ ಅಬ್ಬ ವಾಸಾಪತಿ ವಿಷ್ಣರಶ್ರವ ಹೃಷೀಕೇಶಂ 
ಸುಪರ್ಣಧ್ಹಜಂ: ಅಭಿಧಾವ, ೧. ೧. ೨೨) 
ಸ್ವಭಾವ ಹುಟ್ಟುಗುಣ; ಸ್ವಭಾವ ಪ್ರದೋಷ 
ಪ್ರತಿರೋಮ ಪೀಡಣ ಎಂಬ ಅರಸನ 


al 
A 


ಪ್ರಸಂಗಗುಣ 
ವ್ಯಸನಗಳಲ್ಲಿ 


೧೧೪೫ 


ಮೊದಲನೆಯದು (ಸ್ವಾಮಿ ಅಮಾತ್ಯ ಜನಪದ ಸುಹೃತ್‌ 
ಕೋಶ ದಂಡಮೆಂಬ ಏಟಂಗದೊಳೇಕಾ೦ಗ೦ 
ವಿಕಳಮಾದೊಡ೦ ್ಹಸ್ವಭಾವಮೆಂಬುದಕ್ಕುಂ: ಪಂಚತಂತ್ರ. 
೧೩೭ ವ) 

ಸ್ಪಭಾವವೈರಾಗ್ಯ ಹುಟ್ಟಿನಿಂದಲೇ ಬಂದ ವೈರಾಗ್ಯ 
(ಸ್ವಭಾವವೈರಾಗ್ಯಭಾವಮಂ ಸರ್ವಭವಾನುಭವವಿರಕ್ತತೆಯು೦ 
ದುರ್ಲಭಂ: ಸುಕುಮಾಚ, ೧೨. ೩೭) 

ಸ್ಪಮತಿ - - ಸ್ವಂತ ಬುದ್ಧಿ (ಪೆಅವು೦ ಪ್ರತ್ಯಂಗೋಚಿತಾತ್ಯಂಗ 
ಮಣಿಭೂಷಣಂಗಳುಮಂ ಸ್ವಮತಿಪರಿಕಲ್ಪನದಿಂ 
ಯುಗಾರಂಭದೊಳ್‌ ಪಡೆದು: ಆದಿಷು, ೮. ೫೪ ವ) 

ಸ್ವಯಂಕೃತ ತಾನೇಮಾಡಿದ (ಅದಣೆಂದೀತನನುಯ್ದು 
ಸ್ವಯಂಕೃತ ಅನರ್ಥಮಂ ಮಾಡಿಕೊಳ್ಳುದಿದಾವಕಾರಣ 
ಎಂದಾತ್ಮಗತಂ ಬಗೆದು: ಪಂಚತಂತ್ರ, ೧೦೭ ವ) 

ಸ್ವಯಂ ಚತುಷ್ಪದಾದಿ ಸೇವ್ಯಃ - ತಾನು ನಾಲ್ಕು ಕಾಲಿನ 
ಪ್ರಾಣಿಗಳನ್ನು ತಿನ್ನುವವ" (ಸ್ವಯಂ ಚತುಪ್ಪದಾದಿ ಸೇವ್ಯಃ 
ಎಂಬ ಭಿಧಾವಮಾತ್ರಮಲ್ಲದೆ ನೀನೆಂದಂತೆ "ನೆಗಟ್ಟು ಪುಲ್ಲ 
ಮೇಯಲಾಜ್‌ಂ: ಪಂಚತಂತ್ರ, ೧೧೯, ವ) 

ಸ್ಚಯಂಪ್ರಭು - ತನಗೆ ತಾನೇ 'ಒಡೆಯನಾದವನು (ಲೀಲಾಯಿತಂ 
ಸ್ವಯಂಪ್ರಭುಗುಚಿತಂ: ಜಗನ್ನಾವಿ, ೩. ೭೦) 

ಸ್ವಯಂಬರ - ಸ್ವಯಂವರ, ತನ್ನ ಗಂಡನನ್ನು ಕನ್ಯ 
ಆರಿಸಿಕೊಳ್ಳುವ ಪದ್ಧತಿ (ಅಂತು ಕರ್ಣನು೦ ಶಾಪಹತನಾಗಿ 
ಮಗುಟ್ಟು ಬಂದು ಸೂತನ ಮನೆಯೊಳಿರ್ಪನ್ನೆಗಂ ಇತ್ತಲ್‌ 


ಕುಂತಿಗವರ ಮಾವನಪ್ಪ ಕುಂತಿಭೋಜನುಂ ಸ್ವಯಂಬರಂ 
ಮಾಡೆ: ಪಂಪಭಾ, ೧. ೧೦೫ ವ) 
ಸ್ವಯಂಬುದ್ಧ - ತನಗೆ ತಾನೇ ಜ್ಞಾನಿಯಾದವನು (ನೀಂ 


ಸ್ವಯಂಬುದ್ಧನೆ ಆರ್‌ ಪ್ರತಿರೋಧಿಸುವರ್‌ ನಿನ್ನಂ: ಶಾಂತಿಪು, 
೯. ೭೧) 

ಸ್ವಯಂಭು - ತಾನಾಗಿ ಉದ್ಭವಿಸಿದವನು (ಧರೆಯೊಳಗೆ ಬಗೆದು 
ಪೊಣ್ಮಿದ ಕಲ್ಲಂ ಮಂದಮತಿಗಳ್‌ ಸ್ವಯಂಭು ಅದೆಂದು 
ಊಳ್ಟರ್‌: ಸಮಯಪ, ೮. ೨೭) 

ಸ್ವಯಂಭೂರಮಣ - (ಜೈ ಕೈನ] ಮಧ್ಯಲೋಕದ ಒಂದು ಸಾಗರ 
(ಮುಕ್ತಿಸ್ಥಿರ ಸೌಖ್ಯಾಂಛಸ್ಬಯಂಭೂರಮಣ ಜಲಧಿ ರಕ್ಷಿಕ್ಕೆ 
ಶಾಂತೀಶನೆಮ್ಮಂ: ಶಾಂತಿಷು, ೧. ೧) 


ಸ್ವಯರಹಿತಂ — ಸ್ಪಾರ್ಥವಿಲ್ಲದವನು (ಕ್ಷಯವೃಜಿನಂ 
ಜಿನಸಮಯಂ ಸ್ಮಯರಹಿತಂ ಹಿತವಚಃಪ್ರಿಯಂ 
ಪ್ರಿಯಧರ್ಮಂ ಪ್ರಯತಯುತಂ ಸದ್ದಿನಯಂ 


ನಯವಾಕೃಸರಂ ಸರಸ್ವತೀಮುಖಮುಕುರಂ: ಸುಕುಮಾಚ, ೧. 
೫೧) 
ಸ್ಪ್ವಯೋನಿಂ ಮೂಷಿಕಾಪ್ರಾಪ್ತಾ ಹೆಣ್ಣು ಇಲ್ಲಿಯೂ ತನ್ನ 
ಮುಂಚಿನ ರೂಪವನ್ನೇ ಪಡೆಯಿತು (ಸ್ವಯೋನಿಂ 
ಮೂಷಿಕಾಪ್ರಾಪ್ತಾ ಎಂಬ ಕಥೆಯಂ ಕೇಳ್ದು ಅಳೆವುದು: 
ಪಂಚತಂತ್ರ, ೩೫೫ ಶ್ಲೋಕ ಮತ್ತು ವ) 
- - ಧ್ವನಿ (ವಿಚಳತ್‌ ಅಸ್ಥಿ ನಿರ್ಯತ್‌ ಮಜ್ಜಾ ಶುಷ್ಕತ್‌ 
ಕಂಠ ಸ್ವಿದ್ಯತ್‌ ವದನ ನಿಮೀಳತ್‌ ನೇತ್ರ ಸೀದತ್‌ ಗಾತ್ರ 
ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ವರ ಪರಿಗತರ್‌: ಆದಿಪು, ೫. 


al 
೮ 


೮೭ ವ); - ಸ್ವತಂತ್ರವಾಗಿ ಉಚ್ಚರಿಸಬಲ್ಲ ವರ್ಣ (ಅಂತು 
ಅಕಾರಾದಿ ಹಕಾರಾಂತ ಸ್ವರವ್ಯಂಜನಭೇಧಭಿನ್ನ 
ಶುದ್ಧಾಕ್ಷರಂಗಳುಮಂ ಅಯೋಗಹಚತುಷ್ಠಮುಮಂ 


ಸಂಯೋಗಾಕ್ಷರಂಗಳುಮಂ: ಆದಿಷು, ೮. ೫೯ ವ) 


ಸ್ವರಗತ - ಸಂಗೀತದ ಹನ್ನೆರಡು ಬಗೆಯ ಸ್ವರ ಹೊರಡಿಸುವ 
ಬಗೆಗಳು (ವೀಣೆಯಂ ಕೊಂಡು ಮುನ್ನ೦ ಸರಸ್ವತಿ ಗ್ರಾಮ 
ಶ್ರುತಿ ಮೂರ್ಚನೆ ಆನನಂ ಸ್ಥಾನ ವೃತ್ತಿ ಶುಷ್ಕು ಸಾಧಾರಣ 
ಜಾತಿ ವರ್ಣ ಅಳಂಕಾರಮೆಂಬೀ 
ಸ್ವರಗತದೊಳಂ: ಹರಿವಂಶ, ೨. ೩೧ ವ) 
ಸ್ವರಪರುಷ.. - - ಗಡಸು ಧ್ವನಿಯವನು (ದೊರೆಕೊಂಡ 
ಕೃಷ್ಣಲೇಶ್ಯಾ ಪರಿಣಾಮಮೆ ಕೃಷ್ಣವರ್ಣಮಂ ಪುಟ್ಟಿಸಿದಂತಿರೆ 


ಕರಿಕರ್‌ ಪೇಡಿಗಳ್‌ ಅತಿ ಪರುಷ ಸ್ವರಪರುಷ 
ನಯನಪರುಷಶರೀರರ್‌: ಆದಿಷು, ೫. ೯೧) 
ಸ್ವರಾಜ್ಯ — [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 


ಜಿನನಾಗುವವನಿಗೆ ಮಾಡುವ ಪಟ್ಟಾಭಿಷೇಕ (ಯೌವರಾಜ್ಯ 


ಸ್ವರಾಜ್ಯ ಚಕ್ರಲಾಬ ದಿಗ್ವಿಜಯ ಚಕ್ರಾಭಿಷೇಕ 
ಅಯ್ವತ್ತಮೂಜು ಗರ್ಭಾದಿ 
ಗರ್ಭಾನ್ವಯಕ್ರಿಯೆಗಳಂ: ಆದಿಷು, ೧೫. ೧೫ ವ) 

ಸ್ಪರವೇಧಿವಿದ್ಯೆ - ಶಬ್ದವೇಧಿ, ಧ್ವನಿ ಕೇಳಿ ಬಾಣ ಬಿಡುವ ಕೌಶಲ 
(ಸ್ವರವೇಧೀವಿದ್ಯೆಯಂ  ತನ್ನರಸಿಗೆ ಮೆಚೌಯಲ್ಕೆ ದೇವಿ 
ನೋಡೆನುತೆಚ್ಚಂ: ಯಶೋಧಚ, ೪. ೩೮) 

ಸಿಡಿಲು, ವಜ್ರಾಯುಧ (ಪವಿ ಶತಧಾರಾ ದಂಭೋಳಿ 
ವಜ್ರಂ ಇಂದ್ರಾಸ್ತಂ ಅಶನಿ ಕುಲಿಶ೦ ಸ್ವರು ಶ೦ಭ ಇನಿತ್ತುಂ 
ತಡೇಕಾರ್ಥವಾಡೆ: ಅಭಿಧಾವ, ೧. ೧. ೮) 

ಸ್ವರ್ಗ - ದೇವಲೋಕ (ತ್ರಿದಿವಂ ಸ್ವ ಸ್ಪರ್ಗಂ ಸುರಸದನಂ ನಾಕಂ 
ತ್ರಿವಿಷ್ಣಪಂ ದಿವಂಎಂದಿಂತಿದು ತಾಣಮರ್ತ್ಯಭವನಂ: 
ಅಭಿಧಾವ, ೧. ೧. ೩೦); [ಜೈನ] ಸೌಧರ್ಮ, ಈಶಾನ, 
ಸನತ್ಕುಮಾರ, ಮಾಹೇಂದ್ರ, ಬ್ರಹ್ಮ ಬ್ರಹ್ಮೋತ್ತರ, ಲಾಂತವ, 
ಕಾಪಿಷ್ಠ, ಶುಕ್ರ, ಮಹಾಶುಕ್ರ, ಶತಾರ, ಸಹಸ್ರಾರ, ಅನತ, 


ಎಂಬ 


ಸರು - 


py) 


ಪ್ರಾಣತ, ಆರಣ, ಅಚ್ಯುತ ಎ೦ಬ ಹದಿನಾರು ಸ್ವರ್ಗಗಳು, 
(ಸ್ವರ್ಗಲೋಕದ ವ್ಯಾವರ್ಣನೆಯಂ ಮಾಡುವಲ್ಲಿ 
ಪನ್ನೆರಡನೆಯ ಸಹಸ್ರಾರಕಲ್ಪಮಂ ನೋಡುತ್ತುಮಿರ್ಪುದುಂ: 


ಧರ್ಮಾಮೃ, ೮. ೨೦ ವ), ನೋಡಿ "ಷೋಡಶಕಲ್ಲ' 

ಸ್ಪರ್ಣದಿ [ಸ್ವರ್‌--ನದಿ] ದೇವಗಂಗೆ (ಇಂದುಖಂಡಂ 
ಅಹಿಕುಂಡಳ೦ ಉದ್ದತ್‌ ಸ್ವರ್ಣದಿ ಭಾಳವಿಲೋಚನಂ .. .. 
ನಿಜರೂಪಂ ತೋಜಿದಂ: ರಾಜಶೇವಿ, ೧೪. ೮೬) 


ಸ್ವರ್ಣಪಾಷಾಣ — ಚಿನ್ನದ ಅದಿರು (ಎಂತು 
ಸ್ವರ್ಣಪಾಷಾ ಷಾಣದೊಳ್‌ ಸುವರ್ಣಮುಂಟಾಗಿಯುವು 
ದಹನತಪನ ಪಿಂಡಿಬದ್ದನಾದಿ ಕ್ರಿಯೆವೆಉೌದನ್ನೆಗಂ 
ಪೊನ್ನಾಗದು: ವಡ್ಡಾರಾ, ಪು. ೧೦೦. ಸಾ. ೨೭) 

ಸ್ಪರ್ಣಸ್ತೇಯಿ -. ಚಿನ್ನ ಕದಿಯುವವನು (ಪ್ರಾಯಶ್ಚಿತ್ತಂ 
ಸ್ವರ್ಣಸ್ತೇಯಿಗೆ ಗುರುತಳ್ಳಗತಂಗೆ ಆಯುಧದಿಂದಕಟ 


ಲಿಂಗವಿಚ್ಛಿತ್ತಿ ಗಡ: ಸಮಯಪ, ೧೧. ೭೩) 

ಸ್ವರ್ಧುನಿ ಸ್ಪರ್ಣದಿ (ಶಶಿಕಲಾ ಸ್ಪರ್ಧುನೀಕಿಜೂಟಂ 
ಅಂಗೋದ್ಧವಸ್ಥಾಲಿಪ್ತಂ ಅಕ್ಷಿತ್ರಯಕಲಿತಂ ಅನಂತಾಹಿಭೂಷಂ: 
ಶಬರಶಂ, ೫. ೨) 

ಸ್ಪರ್ಧೌರೇಯ ಇಂದ್ರ, ಸ್ಪರ್ಗದ ನಾಯಕ 
(ಸ್ವರ್ಧೌರೇಯರಿಂದ್ರಾದಿಗಳೆ ದೊರೆಯೆ ತಾಮೆಂದು ಬಾಣಂ 
ಕರಂ ಮದಮೊದವಿಂ ನಿಚ್ಚಲು೦ ಪೆರ್ಚಿ ನಿಲ್ವಂ: 
ಜಗನ್ನಾವಿ, ೧೭. ೮೪) 

ಸ್ಪರ್ಭವ - ದೇವತೆ (ಸ್ಪರ್ಧವಪೂಜಿತ ನಿರುಪಮ ನಿರ್ಭಯ 
ಪೊನ್ನಾಂಬಲೇಶ ಜಯ ಭವನಾಶಾ: ತ್ರಿಷಷ್ಟಿಷು, ೭. ೬೦) 


ದ್ವಾದಶವಿಧಮಪ್ಪ 


ನಿರ್ವಾಣಪರ್ಯಂತ೦ಗಳಪ್ಪ 


೧೧೪೬ 


ಕ್ಸ್‌ 


ಸ್ಪಸ್ತಿ - - [ಸು*ಅಸ್ತಿ] ಪತ್ರದ ಆರಂಭದಲ್ಲಿನ "ಮಂಗಳ' ಎಂಬ 
ಅರ್ಥದ ಶಬ್ದ, (ಸ್ವಸ್ತಿ ಸಮಸ್ತವಿಷ್ಟಪಾಧೀಶ್ವರ 
ಪುರುಪರಮೇಶ್ವರಚರಣಸರಸಿಜ ರಜೋರಂಜಿತ 


ಮಣಿಕಿರೀಟಮಕರಿಕಾಚಕ್ರಂ: ಆದಿಷು, ೧೪. ೪೬ ವ) 

ಒಂದು ಮಂಗಳಕರ ಚಿಹ್ನೆ (ವೃಷಭಜಿನಾವತರಣ 
ಮಂಗಳನಿಹಿತ ಕಳಶದರ್ಪಣದಂತೆ 
ಸ್ವಸ್ತಿಕಾಯಮಾನಸ್ಪಸ್ತಿಕಾದಿ ನಾನಾ 
ಪ್ರಾಸಾದಂಗಳೊಳಂ: ಆದಿಪು, ೬. ೧೦೬ ವ); 
ವಾಸ್ತುಶಿಲ್ಲ ರಚನೆ, ಹೆಂಗಸರು ತಮ್ಮ ಕೈಗಳನ್ನು 
ಕತ್ತರಿಯಾಕಾರದಲ್ಲಿ ಮಡಿಸಿ ತೆರೆದ ಮೊಲೆಗಳನ್ನು 
ಮುಚ್ಚಿಕೊಳ್ಳುವ ಭಂಗಿ (ಮನಸಿಜನೃಪಲೀಲಾಲಾಂಛನಂ 
ಸ್ಪಸ್ಟಿಕಂ ಸ್ತೀ ಸ್ತೀಜನದೊಳೆಸೆದು ನಿಂದತ್ತು: ಆದಿಷು, ೧೧. ೧೫೨) 

ಸ್ಪಸಿಕರ - ಒಳ್ಳೆಯದನ್ನು ಮಾಡುವಂಥದು (ತತ್‌ ತ್ರಿಷಷ್ಟಿಪಟಲದ 

ತುದಿಯೊಳ್‌ ರನ್ನದ ಕಳಶಕ್ಕೆಣೆಯೆಂಬನ್ನೆಗಂ ಅದು 

ಸುಖಸುಧಾಕರಂ ಸಸಿಕರಂ: ಆದಿಪು, ೬. ೩೫ 

ಠಿ [ಜೆ ಸೈನ] ಜೀವಿಯ ಮೂರು ಅವಸ್ಥೆಗಳಲ್ಲಿ ಒಂದು 

(ನರವಕೇಪ ಮೋಹೋಪಶತಮೋದ್ಧೂತ ಯಥಾಖ್ಯಾತ 

ಚಾರಿತ್ರಸಂಪನ್ನಂ ಅಂ೦ತರ್ಮುಹೂರ್ತದಿಂ ಸ್ವಸ್ಥಾನಸ್ಥಿತನಾಗಿ: 

ಆದಿಪು, ೬. ೩೩ ವ) 

ಸ್ಟಾಂಗಸ್ಪ ಸ್ನಷ್ಟಕಸಹಿತಂ - ತಾನು ತೊಟ್ಟ ಆಭರಣಗಳೂಡನೆ 
(ಅಜಿತಂಗಿತ್ತಂ ಮಹಿಪಂ ಸ್ವಾಂಗಸ್ಸಷ್ಟಕ ಸಹಿತಂ 
ಮಣಿಕನಕವಸ್ತುವಾಹನಚಯಮಂ: ಪಂಚತಂತ್ರ, ೨೬೭) 

ಸ್ವಾಂತ - ಮನಸ್ಸು, ಹೃದಯ (ಜನಪತಿ ಕುಂಕುಮವಾರಿಯಂ 
ಅನುನಯದಿ೦ ಪೊಯ್ಯೆ ರಯ್ಯಮಾಗಿರ್ದಳ್‌ ದೇವಿ ನಿಜ 
ಸ್ಥಾಂತದೊಳ್‌ ಉಳ್ಳಿದ ಅನುರಾಗಂ ತನುವಿನಲ್ಲಿ 
ತಲೆದೋಣಿದವೊಲ್‌: ಶಾಂತೀಶ್ವಹು, ೧೦. ೧೭೪) 


ಸ್ವಾಗತವಚನ - ಅತಿಥಿಯನ್ನು ಬರಮಾಡಿಕೊಳ್ಳುವ ಕುಶಲ ವಚನ 
(ಭದ್ರಾಸನದೊಳ್‌ ಕುಳ್ಳಿರ್ದು ಸ್ವಾಗತವಚನಪುರಸ್ಪರಂ 
ಸಂಭಾಷಣಪ್ರಸ್ತಾವದೊಳ್‌ ವಸ್ತುವಿಚಾರಂ ಪಟ್ಟೆ: ಶಾಂತಿಪು, 
೮. ೧೨೬ ವ) 

ಸ್ಥಾತಿ - ಸ್ವಾತಿ ಮಳೆ (ಯತಿತಪಃ ಸ್ವಾತಿ ಬೆದಅಟ್ಟೆ ಬಳೆದುದು 
ಭೂತಳಪತಿಚಿತ್ತದಲ್ಲಿ ತತ್ತ್ವವಿವೇಕಂ: ಪಾರ್ಶ್ವನಾಷು, ೧೨. 
೩೫) 

ಸ್ವಾದನೀಯ ರುಚಿಕರವಾದ [ತಿನಿಸು] (ದಳತ್ಪುಪ್ಪತತಿ 
ಫ್ರಾಣಿಯಂ ಉದ್ಯತ್‌ ಫಲರಸವಿಸರ ಸ್ವಾದನೀಯಂ 
ಸತತಂ ಪೌರಗೆ ಪಂಚೇಂದ್ರಿಯಸುಖದೊದವಂ ನಂದನಂ 
ಮಾಲುದೆಂದುಂ: ಚಂದ್ರಪ್ರಪು, ೧. ೧೧೨) 

ಸ್ಟಾದು -  ಮನೋಹರವಾದುದು (ಸ್ವಾದು ಮನೋಹಾರಿ: 
ಅಭಿಧಾವ, ೧. ೧೩. ೩೦); ರುಚಿಯಾದ (ಸ್ವಾದು 
ಮನೋಜ್ಯಂ ಇನಿದುಂ: ಅಭಿಧಾವ, ೩. ೧. ೨೨) 

ಸ್ವಾಧ್ಯಾಯ — [ಜೈ ನ] ಶ್ರಾವಕನ ಷಟ್ಟರ್ಮಗಳಲ್ಲಿ ಒಂದು, 
ಧರ್ಮಶಾಸ ಸ್ವಗಳ ಅಭ್ಯಾಸ, ಇದರಲ್ಲಿ ವಾಚನ, ಪೃಚ್ಛನೆ, 
ಅನುಪ್ರೇಕ್ಷೆ." ಆಮ್ಮಾಯ. ಧರ್ಮೋಪದೇಶ ಎಂಬ ಕು 
ಬಗೆಗಳು. (ನಿಮ್ಮಡಿ “ನೀಮೀ ಚಾತುರ್ಮಾಸಂ ಇಲ್ಲಿರ್ಪನ್ನೆಗಂ 
ಸ್ವಾಧ್ಯಾಯ ಅನುಷ್ಠಾನ ನಿಯಮದಿ೦ ಮೋನಗೊಂಡಿರ್ಪ್ಮದು 
ಇದಂ ನಿಮ್ಮನನಾಂ  ಕಯ್ಯನೊಡ್ಡಿ ಬೇಡಿದೆನೆಂಬುದುಂ 
ಮುನೀಶ್ವರರ್‌ ಏಗೊಂಬುದುಂ: ಸುಕುಮಾಚ, ೧೧. ೩೮ 
ವ). ನೋಡಿ “ಷಟ್ಕರ್ಮ' 


ಪ್ರಶಸ್ತ 
ಮಣಿಮಯ 
ಒಂದು 


ಜದ 


ಸ್ವಾಪತೇಯಪತಿ - ಸಂಪತ್ತಿನ ಒಡೆಯ, ಕುಬೇರ (ಸುರಪತಿ ಬೆಸಸೆ 
ಸಮಗ್ರಾದರದಿಂದಂ ಸ್ವಾಪತೇಯಪತಿ ಸಕಲ ಜಗದ್ಗುರುಗೆ 


ಜಗನ್ಮಂಡನಮಂ ವಿರಚಿಸಿದಂ ಸಮವಸರಣ 
ಭೂಮಂಡಲಮಂ: ಅಜಿತಪು, ೭. ೧೬) 
ಸ್ವಾಭಾವಿಕ - ಸಹಜವಾದ (ವಾತ್ಯಾದುರ್ಧರಗಂಧಸಿಂಧುರ 


ಕಟಸ್ರೋತಃ ಸಮುದ್ಯತ್‌ ಮದವ್ರಾತ ಇಂದಿಂದಿರ ಚಂಡ 
ತಾಂಡವ ಕಲ ಸ್ಪಾಭಾವಿಕಶ್ರೇಯಸಃ: ಪಂಪಭಾ, ೯. ೯೭); 
[ಜೈನ] ತೀರ್ಥಂಕರನಿಗೆ ಒದಗುವ ಮೂವತ್ತನಾಲ್ಕು 
ಅತಿಶಯಗಳಲ್ಲಿ ಒಂದು (ಸ್ಥಾಭಾವಿಕ ಕರ್ಮಕ್ಷಯಂ 
ದೇವಕೃತಂಗಳೆಂಬ ಮೂವತ್ತುನಾಲ್ಕುಂ ಅತಿಶಯಂಗಳೊಳ್‌ 
ಒಂದುಗುಂದದಿರೆಯುಂ: ಶಾಂತಿಪು, ೧೨. ೧೪ ವ) 

ಸ್ಥಾಮಿ - ಒಡೆಯ (ಪ್ರಭು ಪರಿವೃಢಂ ಈಶಂ ಸ್ವಾಮಿ ಭರ್ತೃ ಪತಿ 
ನಾಥಂ ಅಧಿಪಂ ಈಶ್ವರಂ ಇಂದ್ರಂ: ಅಭಿಧಾವ, ೨. ೧. ೯); 
ಷಣ್ಮುಖ (ಷಣ್ಮುಖಂ ಮಹಾಸೇನಂ ಕೌಂಚಾರಿ ಗುಹಂ 
ಸೇನಾನಿ ಮಯೂರರಥಂ ಸ್ವಾಮಿ ಕಾರ್ತಿಕೆಯಂ ಸ್ಕಂದಂ: 
ಅಭಿಧಾವ, ೧. ೧. ೧೮) 


ಸ್ವಾಮಿವಿರೋಧ - ಒಡೆಯನಿಗೆ ಮಾಡುವ ದ್ರೋಹ 
(ವಿಶ್ವಾಸಘಾತಂ ವನದ್ರುಮನೀಡದೊಳ್‌ ಸ್ವಾಮಿವಿರೋಧಂ 
ತಾರಕಚಿತ್ರಕಥೆಯೊಳ್‌ ಅಕ್ಕುಮಲ್ಲದೆ 


ಜನಪದಜನ೦ಗಳೊಳಿಲ್ಲ: ಜಗನ್ನಾವಿ, ೨. ೧ ವ) 


ಸ್ವಾಮ್ಯವಿಕ್ರಾಂತಂ  -  - ಆಸ್ತಿಯನ್ನು ಅಪಹರಿಸುವವನು 
(ಸ್ವಾಮ್ಯಾರ್ಥಂ ಸ್ವಾಮ್ಯವಿಕ್ರಾಂತಂ ಮರ್ಮಜ್ಯಂ 
ವ್ಯವಸಾಯಿನಂ  ಅರ್ಥರಾಜ್ಯಹರಂ ಭೃತ್ಯಂ ಯೋನ 
ಹನ್ಯಾನ್ನಹನ್ಯತೇ: ಪಂಪಭಾ, ೨. ೯೦ ಶ್ಲೋಕ) 

ಸ್ವಾಮ್ಯಾರ್ಥ - -  ಸ್ಥಾಮಿತ್ಸ್ವವನ್ನು ಬಯಸುವವನು 
(ಸ್ವಾಮ್ಯಾರ್ಥಂ ಸ್ವಾಮ್ಯವಿಕ್ರಾಂತಂ ಮರ್ಮಜ್ಯಂ 
ವ್ಯವಸಾಯಿನಂ  ಅರ್ಥರಾಜ್ಯಹರ೦ಂ ಭ್ಯೃತ್ಯಂ ಯೋನ 


ಹನ್ಯಾನ್ನಹನ್ಯತೇ: ಪಂಪಭಾ, ೨. ೯೦ ಶ್ಲೋಕ) 

ಸ್ವಾಯತ್ತ - ಸ್ವಾಧೀನಮಾಡಿಕೊ೦ಡಿರುವ (ಶಕ್ತಿಯಂ ಸಿ೦ಹಪೀಠ೦ 
ಸ್ವಾಯತ್ತಂ ಮಾಟ್ಟೆನಂ .. .. ತ್ರಿಭುವನ ವಿನುತಂ ನೇಮಿ ರಕ್ಷಿಕ್ಕೆ 
ನಮ್ಮಂ: ನೇಮಿನಾಷು, ೧. ೧) 

ಸ್ಪಾರ್ಥ - ತನ್ನ ಪದಾರ್ಥಗಳು (ಅದಂ ಕಂಡು ವರ್ಧಮಾನಂ 
ಸ್ವಾರ್ಥಸಮೇತಂ ದಯಾಪರಿಚೇತಂ  ಮೂಖುದಿವಸಮಲ್ಲಿ 
ಉಪ್ಪಯಣಂಗೆಯ್ದು: ಪಂಚತಂತ್ರ, ೭೬ ವ) 

ಸ್ಪಾರ್ಥಸಿದ್ದಿ ತನ್ನ ಇಷ್ಟಪೂರೈಕೆ (ಆ 
ಸ್ವಾರ್ಥಸಿದ್ಧಿಯಪ್ಪನ್ನೆವರಂ ಇಂತಿರ್ದಪನಲ್ಲದೆ 
ದುರ್ಜನತ್ವಮನೆಂತುಂ ಬಿಡಂ: ಪಂಚತಂತ್ರ, ೧೭೩ ವ) 

ಸ್ಥಾಹಾಕಾರ - ಯಜ್ಞದ ವೇಳೆ ಹವಿಸ್ಸಿನ ಅರ್ಪಣೆಯ ಕಾಲದಲ್ಲಿ 


ಧೂರ್ತಂ 
ತನ್ನ 


ಮಾಡುವ “ಸ್ವಾಹಾ' ಎಂಬ ಪದೋಚ್ಚಾರ ಮಂತ್ರ 
(ಚಾರುತರಯಜ್ಜವಿದ್ಯಾಪಾರಗರ  ರವಂಗಳಿಂ ಸ್ವಧಾಕಾರ 
ವಷಟ್ಕಾರ ಸ್ಥಾಹಾಕಾರೋಂಕಾರದ್ದನಿ ನೆಗಟ್‌ 


ನೆಗಟ್ಟುದಾಹುತಿಧೂಮಂ: ಪಂಪಭಾ, ೬. ೩೪) 
ಸ್ಟಾಹಾಪತಿ. - ಅಗ್ನಿ (ಸುರಪತಿಯು೦ ಸ್ವಾಹಾಪತಿಯುಂ .. .. 
ಧನಪತಿಯುಂ ಪಶುಪತಿಯುಂ ಎನಿಸಿದಾಶಾಪತಿಗಳ್‌: 
ಪುಷ್ಪದಂಪು, ೧೦. ೮೦) 
ಹಾಪ್ರಿಯ - ಅಗ್ನಿ (ವಸು ವೈಶ್ವಾನಂ ಆಶುಶುಕ್ಷಣಿ ಕುತಾಶಂ 
ಕೃಷ್ಣವರ್ತ್ವಂ೦ ವಿಭಾವಸು ಸಪ್ತಾರ್ಚಿ ಕೃಶಾನು ಅಗ್ನಿ ವಹನಂ 
ಹವ್ಯಾಶನಂ ವಹ್ನಿ ವಾಯುಸಖಂ ಜ್ವಾಲಿ ಕಪೀಟಯೋನಿ 


1 


೧೧೪೭ 


ಅನಲಂ ಸ್ವಾಹಾಪ್ರಿಯಂ ಜಾತವೇದಸನಪ್ಪಿತ್ತಮುಷರ್ಬುಧಂ 
ಹುತವಹಂ ಧೂಮಧ್ವಜಂ ಪಾವಕಂ: ಅಭಿಧಾವ, ೧. ೧. 
೩೯) 

ಸ್ಟಿದ್ಯತ್‌ ಎ. ಇ ಬೆವರಿದ (ವಿಚಳತ್‌ ಅಸ್ಥಿ ನಿರ್ಯತ್‌ ಮಜ್ಜಾ 
ಶುಷ್ಕತ್‌ ಕಂಠ ಸ್ಟಿದ್ಯತ್‌ ವದನ ನಿಮೀಳತ್‌ ನೇತ್ರ ಸೀದತ್‌ 
ಗಾತ್ರ ಮುಹ್ಯತ್‌ ಮಾನಸ ಆಕ್ರಂದತ್‌ ಸ್ವರ ಪರಿಗತರ್‌: 
ಆದಿಹು, ೫. ೮೭ ವ) 


ಸ್ಟಿನ್ನಾಂಗ — ಬೆವರುವ ದೇಹ (ಸುಕುಮಾರ 
ಕುಮಾರನಕಂಟಕಿತಾಂಗಪಕೃತಿಗಂ  ವಧೂಸ್ಪಿನ್ನಾಂಗಪ್ರಕೃತಿಗಂ 
ಅನಂಗನೇಂ ಪಚ್ಚಿ ಕೊಟ್ಟನೋ ಬೇಜ್‌ವೇಜ್‌ ರಸಮಂ 


ರಸೆಯೊಳ್‌: ಶಾಂತಿಪು, ೬. ೧೪) 

ಸ್ಟೀಕರಿಸು - ತನ್ನದಾಗಿಸಿಕೊ (ಅರಸುಗಳ್‌ ತಮ್ಮ ಪೊರೆಯೊಳಿರ್ದು 
ಓಲೈಸುವ ಮನುಜಂ ವಿದ್ಯೆಯಿಲ್ಲದವನಾದೊಡಂ 
ಅಕುಲೀನನಾದೊಡ೦, ಅಯೋಗ್ಯನಾದೊಡಂ ಸ್ತೀಕರಿಸುವರ್‌: 
ಪಂಚತಂತ್ರ, ೮೫, ಶ್ಲೋಕ ೧೧ ಟೀಕೆ; ಅರ್ಥೈಸಿಕೊ 
(ಒಂದೆರಡು ಮೂಉೌಂದು ಪದಾರ್ಥಮನೆಣಿಸುವೆಡೆಯೊಳ್‌ 


ಏಕವಚನ ದ್ವಿವಚನ ಬಹುವಚನ೦ಗಳ೦ ಸ್ವೀಕರಿಸುವರ್‌: 
ಶಬ್ದಮದ, ೧೦೪ ವೃತ್ತಿ; ಪಡೆ (ಶ್ರೀಕೇಳೀನಿಳಯಂ 
ರಮ್ಯಾಕೃತಿ ದಿವಸಾನುಸಾರದಿ೦ ಪುದಿದೊಡವಂ ಸ್ವೀಕರಿಸಿದಂ 
ಅಮಳಿನ ಕಮಳಾಕರಮೆನೆ ಜೈನಮನೋಹರಚರಿತಂ: 


ಚಂದ್ರಪ್ರಹು, ೪. ೧) 

ಸ್ವೇಚ್ಛಾಮೃತ್ಯು - ಬಯಸಿದಾಗ ಸಾಯುವುದು (ದೇವವೃತ್ತಿಯುಂ 
ಸ್ವೇಚ್ಛಾಮೃತ್ಯುವುಂ ಕುರುಕುಲಪಿತಾಮಹನುಂ 
ಆಹವಭೀಷ್ಮನು೦ ಎನಿಸಿದ ಭೀಷ್ಮನ ಶರಶಯನದೊಳು 
ಸುಯೋಧನಂ ಚಿಂತಾಕ್ರಾಂತನಾಗಿ: ಗದಾಯು, ೨. ೧೦ ವ) 

ಬೆವರು (ವಿಗಳತ್‌ ಸ್ವೇದ ಆರ್ದ್ರಂಗಳಪ್ಪ 
ಕರಕಮಲಂಗಳಿಂ ಪ್ರಿಯತಮನ ತೊಡೆಯ ಮೇಗಣ್ಣೆ ತೆಗೆದು: 
ಕಾದಂಸಂ, ೭. ೩೬ ವ) 

ಸ್ವೇದಜಳ - ಬೆವರು (ನಿಷ್ಟಯೋಜನ ಸ್ವೇದಜಳೋದ್ಗಮಮುಂ 

ನಿಷ್ಠಂದನಾಸಾಸ್ಫುರಿತಮುಂ ನಿಷ್ಠಾರುಣಕಾಯಕಂಪನಮುಂ: 

ಆದಿಹು, ೧೪. ೮೧ ವ) 

ರ ಸ್ವೇಚ್ಛೆ (ಸ್ವೈರದಿನಾ೦ ಪೋಗುತ್ತಿರೆ ತಾರಾಪಥದೊಳ್‌ 

ಪಳಂಚಿದುದು ಕಿವಿಯಂ ಹಾಹಾರವಂ: ಪಂಪರಾ, ೧೦. 

೫೭) 

ರಚಾರ ಮಂದವಾಗಿ ಚಲಿಸುವವನು 

ಪೆರ್ಚಿಸುದುವುದುಪವನ ಸ್ವೈರಚಾರಂ 

ಮಲ್ಲಿನಾಷು, ೨. ೩೧) 

ಸ್ವೈರಮಾರ್ಗ - ತನ್ನದೇ ಆಯ್ಕೆಯ ದಾರಿ (ಜಿನಮಾರ್ಗಂ 
ಸವೈರಮಾರ್ಗಂ ಜಿನಮತಮೆ ಮತಂ ಜೈನಧರ್ಮಂ 
ಸ್ವಧರ್ಮಂ: ಸುಕುಮಾಚ, ೧. ೪೯) 

ಸ್ರೈರಾಚಾರ್ಯ - ಮನಬಂದಂತೆ ನಡೆಯುವ ಯತಿ 
(ಸ್ಟೈರಾಚಾರ್ಯರ ಶಾಸ್ತ್ರದೊಳ್‌ ಆರಿಂದಂ ಪಿರಿಯರೆನಿಸದ 
ಗೊರವರ್‌: ಸಮಯಪ, ೮. ೪೨) 

ಸ್ಟೈರಾಲಾಪ - ಮನಸ್ಸಿಗೆ ಬಂದಂತೆ ಮಾತಾಡುವುದು (ಒಂದು 


ಸ್ವೇದ 


ಸೆ 


೬ 


(ಚೇತಃಪ್ರೀತಿಯಂ 
ಸಮೀರಂ: 


ಟ್‌ 


2೬ 


ರಮಣೀಯಸ್ಥಾನದೊಳ್‌ ಪರಸ್ಪರ ಸ್ವೈರಾಲಾಪದಿಂದಿರ್ದ 
ವಿಟಜನದೊಳೊರ್ವಂ: ಜಗನ್ನಾವಿ, ೧೬. ೧೨೯ ವ) 
ಸ್ವೈರಿಣಿ - ವ್ಯಭಿಚಾರಿಣಿ (ಸ್ವೈರಿಣಿ ಬಗೆ ಬಂದಾಗಳೆ 


ಮಾರಕ್ರೀಡೆಯನೊಡರ್ಚಲೆ೦ಂದು ಉಪಪತಿಯಂ ದಾರಕನಂ 
ಕೊಲವೇಲ್ಬಳ್‌: ಪಂಪರಾ, ೮. ೫೨) 


ಸ್ಫೋದರಪೂರಣ -  [ಸ್ತಃಉದರಪೂರಣ] ತನ್ನ ಹೊಟ್ಟೆ 
ಹೊರೆದುಕೊಳ್ಳುವುದು (ಶುದ್ಧಚಿತ್ತನಾಗಿ ಸ್ಟೋದರಪೂರಣ 
ಮಾತ್ರಕ್ಕೆ ತಕ್ಕನಿತನೇ ಸ್ವೀಕರಿಸಿ. ನಿಶ್ಚಿತಮಿರ್ಪದುಂ: 


ಪಂಚತಂತ್ರ, ೧೧೯ ವ) 


ಹ 


ಹಂಗ - ಶಕುನದ ಹಕ್ಕಿ (ಗಂಡಾದ ಅಕಾರಾಂತ ನಪುಂಸಕಕ್ಕೆ: 
ಕೋಣ೦ ಹಂಗಂ ಹಸುಬಂ ಸರ್ಪಂ ಗರುಡಂ: ಶಬ್ದಮದ, 
೧೩೨ ಪ) 

ಹಂತಿ - [ಪಚ್ಚೆ ಸಾಲು (ಆನೆಗಳ್‌ ಕೆದಜದೆ ಹಂತಿಗೊಂಡ 
ನೆಗಟ೦ ಪೊಸತೇರ್‌ ಪಡಗಂ ನೆಗಲ್ದ್‌ ಪೆರ್ಜಿದ ಕಡಲು 
ಎಂಬಿನಂ: ಕಬ್ಬಿಗಕಾ, ೧೬೨) 

ಹಂತಿದಪ್ಪು - ಸಾಲು ತಪ್ಪು (ಪೊರ್ಕುಟಿಯಂದಮೆ ಹಂತಿದಪ್ಪಿ 
ತಾಜು೦ಂಬಟೆಯುವು ತೆರಳ್ಲ ಕುರುಳುಣ್ಮೆ ಬೆಮರ್‌ 
ಕೂಟದೊಂದು ಸವಿಯಂ ಪಿಸುಣಾಡುವೀ ಲತಾಂಗಿಯಾ: 
ಚಂದ್ರಪ್ರಹು, ೮. ೭೨) 

ಹಂತುಕಾಮ - ಕೊಲ್ಲಬಯಸುವವನು (ಎಂದು ಹಂತುಕಾಮಂ 
ಧೂಮಕೇತು ಅಂತರಿಕ್ಷದಿಂ ಬರುತ್ತ ಈ ಕ್ಷಿತಿಯಂ 
ನಿರೀಕ್ಷಿಸುವುದುಂ: ಕರ್ಣನೇಮಿ, ೭. ೧೧೪ ವ) 

ಹಂಸ - ಒಂದು ಪಕ್ಷಿ. ಮರಾಲ (ಅಂತೆಚ್ಚ ಕೋಲಿಂ ಮುನ್ನಮೆ 
ಸುರುಳ್ಳುರುಟ್ಟು ಹ೦ಸ೦ ವಿಧ್ವಂಸನಮನೆಯ್ದಿತ್ತು: ಪಂಚತಂತ್ರ, 
೧೯೮ ವ); ಕಾಂತಿ, ಕಿರಣ (ಸುಮನಸ್ತೋಮ ಅಂಬುಜಾತ 
ಸಮುದಯಹಂಸಂ ನಮಗನುಪಮ ಸುಖಮನಿೀಗೆ: 
ತ್ರಿಷಷ್ಟಿಪು, ೧. ೩); ಸೂರ್ಯ (ಗಹಪತಿ ಹರಿದಶ್ವಂ 
ತಮೋವೈರಿ ಹ೦ಸ೦ ಸವಿತಾರಂ ಸೂರಂ ಅರ್ಕಂ ದ್ಯುಮಣಿ 
ತರಣಿ ಸಪ್ತಾಶ್ವಂ ಆದಿತ್ಯಂ: ಅಭಿಧಾವ, ೧. ೧. ೬೪) 


ಹಂಸಕುಳ - - ಹಂಸಪಕ್ಷಿಗಳ ಗುಂಪು (ಓಲಗಕ್ಕೆ ಪುಗುವ 
ಪೊಳಮಡುವ ವಾರವಿಳಾಸಿನಿಯರ ನೂಪುರಂಗಳ 
ರವಂಗಳೊಳ್‌ ನೃಪಭವನೋಪವನ ದೀರ್ಪಿಕಾ 


ಹಂಸಕುಳಂಗಳ್‌ ತಳವೆಳಗಾದುವು: ಪಂಪಭಾ, ೪. ೪೯ ವ) 


ಹಂಸಗತಿ - -.. ಹಂಸದಂತಹ ಮೆಲುವಾದ ನಡಿಗೆ 
(ಮಂಗಳಧಾರಿಣಿಯರಾಗಿ ಮುಂದಂ ನಡೆವ 
ಆಶಾಂಗನೆಯರಿಂದೆ ದಿವಿಜೇಂದ್ರಾಂಗನೆ ಕರಮೆಸೆದು 


ಹಂಸಗತಿಯೊಳ್‌ ಬಂದಳ್‌: ಆದಿಪು, ೭. ೪೮) 

ಹಂಸಗ್ರೀವ - ಹಂಸದ ಕೊರಳು (ಹಂಸಗೀವನಿಹಿತ ಏಕಪಾದಂ 
ಇಳಾವಂದ್ಯಂ ಅನಿಂದ್ಯಂ ಅಬ್ದಗರ್ಭಂ ಬಂದಂ: ಪಂಪಭಾ, 
೧೨. ೧೩೮) 

ಹಂಸಗ್ರೀವನಿಹಿತ ಏಕಪಾದಂ - ಹಂಸಪಕ್ಷಿಯಲ್ಲಿ ಇಟ್ಟ ಒಂದು 
ಪಾದವುಳ್ಳವನು (ಹಂಸಗ್ರೀವನಿಹಿತ ಏಕಪಾದ೦ ಇಳಾವಂದ್ಯಂ 
ಅನಿಂದ್ಯಂ ಅಬ್ಬಗರ್ಭಂ ಬ೦ದಂ: ಪಂಪಭಾ, ೧೨. ೧೩೮) 

ಹಂಸಚ್ಛದ - ಹಂಸದ ತುಪ್ಪುಳು (ಕರಿದಂತಂ ಚಮರೀರುಹಂ 
ಪುಲಿದೊವಲ್‌ ಹಂಸಚ್ಛದಂ ಚೂಡಾರತ್ನ 
ಮೆಂಬಿವನಾಂತರವನಾಂತರಸಂಜಾತಮಂ ಆತನೋಲಗಿಸಿದ೦ 
ಸದ್ದಸ್ತುಸಂಘಾತಮಂ: ಪುಷ್ಪದಂಪು, ೫. ೧೦೨) 


೧೧೪೮ 


ಹಂಸತೂಲತಳ್ಳ - ಹಂಸದ ತುಪ್ಪುಳಿಂದ ಮಾಡಿದ ಹಾಸಿಗೆ 
(ಸೆಜ್ಜೆವನೆಯೊಳುಪಾಧಾನ ವಿರಾಜಮಾನ 
ಹಂಸತೂಲತಳ್ಳದೊಳ್‌ ವಿಶ್ರಮಿಸಿ: ಪಂಪರಾ, ೫. ೩೦ ವ) 

ಹಂಸಧವಳ - - ಹಂಸದಂತೆ ಬೆಳ್ಳಗಿರುವ (ತನ್ನ ಪವಡಿಸುವ 
ಮಾಡಕ್ಕೆ ವಂದು ಹಂಸಧವಳಶಯ್ಯಾತಳದೊಳ್‌ 
ಗಂಗಾನದೀಪುಳಿನಪರಿಸರಪ್ರದೇಸದೊಳ್‌  ಮಜ್‌ದೊಳಗುವ 
ಐರಾವತದಂತೆ ಪವಡಿಸಿ: ಪಂಪಭಾ, ೪. ೧೧೦ ವ) 

ಹಂಸವೃದ್ಧ - - ಮುದಿ ಹಂಸ (ಹಂಸವೃದ್ಧನ೦ ಇನಿಸಂ 
ನೆನೆಯಿಸಿ ಕೊಳದೊಳಗಣ ಸಿತವನರುಹಲಕ್ಷ್ಮಿಯುಮನಿನಿಸುಂ 
ತನಗೊಳಕೊಂಡಂ: ಆದಿಪು, ೭. ೯೯) 

ಹಂಸಿ - ಹೆಣ್ಣು ಹಂಸ (ಶೀಕಾಂತೆ ತನ್ನುರಃಪದ್ಮಾಕರದೊಳ್‌ 
ಹಂಸಿಯಂತೆ ನೆಲಸಿರೆ: ಪುಷ್ಪದಂಪು, ೩. ೧) 

ಹಂಸೀಭಾವ ಹಂಸದ ರೀತಿ (ಶ್ರೀವಿಶದವರ್ಣೇ 
ಮಧುರಾರಾವೋಚಿತೆ ಚತುರರುಚಿರ ಪದರಚನೆ ಚಿರಂದೇವಿ 
ಸಸ್ಪಶಿ ಹಂಸೀಭಾವದೆ ನೆಲೆಗೊಳ್ಗೆ ಕೂರ್ತು ಮನ್ಮಾನಸದೊಳ್‌; 
ಕವಿರಾಮಾ, ೧. ೩೦ 

ಹಂಸೆ ಹಂಸಿ (ಚಕೋರಂ ಹಂಸೆ ಕರ್ಕುಗಿಳಿ 
ಮೊದಲಾಗೊಡೆಯ ಗಗನಚರಂ: ವಡ್ಡಾರಾ, ಪು. ೯೭, ಸಾ. 


€) 

ಹಕ್ಕರಿಕ್ಕೆ - ಪಕ್ಷರಕ್ಷೆ (ಉರು ಬಾಹುರಕ್ಷೆ ಘನಸೋಳಹಖಂಡದ 
ಹಕ್ಕರಿಕ್ಕೆ | ಒಪ್ಪುವ ಗಂಧಸಿಂಧುರೋತ್ಸರಮನಡರ್ದು: 
ತ್ರಿಷಷ್ಟಿಪು, ೨೪. ೨೯೩) 

ಹಗರಣ ನಾಟಕ ಪ್ರಕಾರ (ನಮ್ಮರಸಂ ಪಾಜುವ 
ಬಹುರೂಪವಿಕೃತಮಂ ಪಲತೆಅದಿ೦ ತೋಜುವ ಹಗರಣಂ 
ಇವರೊಳ್‌ ಮಾಜಾಂತೊಡನೊಡನಾಡೆ ನಗೆಗೆಡೆಯಕ್ಕುಂ: 
ಆಚವರ್ಧ, ೭. ೫೭) 

ಹಟತ್‌ ಹೊಳೆಯುವ (ಘಟಾಘಟಿತ ಹಟತ್‌ 
ವಿರೋಧಿರುಧಿರಫ್ತವಲಂಪಟ ಸಂಕಟೋತ್ಕಟಂ: ಪಂಪಭಾ, 
೧೧. ೧೪೬) 

ಹಟತ್ಕಾರ - ಗರ್ವ (ಕಲಿಯುಂ ಬಲ್ಲಾಳುಂ ಎನ್ನಿಂದೊಳರೆ 


ಪೆಜರುಂ ಎಮಬೀ ಹಟತ್ಕಾರದಿಂದಂ: ಹರಿವಂಶ, ೧೨. ೪) 


ಹಟತ್ಕಿರೀಟ - - ಹೊಳೆಯುವ ಕಿರೀಟ (ಕಟಕ ಕಟಿಸೂತ್ರ 
ಕುಂಡಲ ಹಟತ್ವಿರೀಟ ಅಂಗದಾದಿ ಮಣಿಭೂಷಣ 
ಭಾಜಟಳಿತ ಮೂರ್ತ್ಯುತ್ಕರ್ಷಂ ಸ್ಫುಟಹರ್ಷಂ ತನ್ನ 


ವರ್ಷವರ್ಧನ ದಿನದೊಳ್‌: ಆದಿಪು, ೨. ೨) 

ಹಟದ್ರತ್ನ - [ಹಟತ್‌*-ರತ್ನ] ಹೊಳೆಯುವ ಮಣಿ (ವೈದೇಹಿಗೆ 
ಮಕುಟಹಟದ್ರತ್ನ ದಿಂದರ್ಫ್ಯಮಿತ್ತಂ: ಪಂಪರಾ, ೯. ೮೪) 

ಹಟನ್ನೀರೇಜ ಕಾಂತಿಮಯವಾದ ತಾವರೆ (ಇರ್ದತ್ತು 
ಹಟನ್ನೀರೇಜನಾಳ೦ ನಿಮಿರ್ದುದನಿದಿರೊಳ್‌ ಪೊತ್ತು 
ತೋರ್ಪಂದದಿಂದಂ: ಸುಕುಮಾಚ, ೩. ೧೫) 

ಹಟ್ಟಿಕಾಳಗ - ಮನೆ ಜಗಳ (ನಾರಕರ೦ ಅನ್ಯಜನ್ಮದ ವೈರಮ 
ಎಟ್ಟಜಿಸಿದ ಹಟ್ಟಕಾಳಗಮಂ ಕಣ್ಣಾರೆ ನಿರೀಕ್ಷಿಪ ತೆಅದಿಂ: 
ಪಾರ್ಶ್ವನಾಪು, ೧೩. ೭೩) 

ಹಡಣ - ಪಡಣ, ಪತನ, ನಾಶ (ವಿದೂಷಕಂ ಈಕೆ ಹುಟ್ಟುಗೆಟ್ಟ 


ಹುಟ್ಟಗೆಯಂತೆ ಹಡಣಮೊಣಗಿದ ಹಯ 
ಸಿದ್ದಿಗೆಯಂತೊಣಕುಟ್ಟದೆ ಪತ್ತಿದ ಹಾಟೂರ ನಾಯಂತೆ 
ಒಡಲಂ ಪತ್ತಿದ ನೆವಮಿಕಿದಪಳೆಂದು ನಗಿಸಿದಂ: 


ಲೀಲಾವತಿ, ೨. ೧೧೬ ವ) 


ಹಡಣಿಗಿತ್ತಿ - ಹಾದರಗಿತ್ತಿ, ಸೂಳೆ (ಮತ್ತೊರ್ವಳ್‌ ನೆರಮನೆಯ 
ಮಜೆಸೂಳೇಯ ಸೊಬಂಗಿಂಗಟಲ್ಲು ತನ್ನಂತೆ ಪಡವುಡುಗಿ 
ಗಡಣಕ್ಕೆ ಬಂದ ಹಡಣಗಿತ್ತಿ ಸೂಳೆಗಿಂತೆಂದಳ್‌: ಅನಂತಪು, 
೮. ೧೮ ವ) 

ಹಡಪವಳ - ಸೇವಕ (ಹಡಪವಳನ ಹಡಪದೊಳಿರ್ದಡಕೆಗಳಂ 
ಮಾಡಿಯಾಡೆ ಪಿಕ್ಕೆಗಳಂ ಮತ್ತೆಡೆಯುಗದೆಲೆಗಳಂ 
ಮೆಳಡಲೆಕ್ಕೆಯ ನೀರ್ಳವನೆಲೆಗಳಾಗಳ್‌: ಪುಣ್ಯಾಸ್ತ, ೮. ೩೬) 

ಹಡಲಂ - (ಹಾಗಲ ಹಡಲಂ ಗುಳ್ಳಂ ಕೂಗುರಿ ಕೂಷ್ಮಾಂಡ 
ಅವರೆ ಬದಣೆಗಳಿಂ ಲೇಸಾಗಿರೆ: ಧರ್ಮಪ, ೨. ೫೮) 

ಹಡಹಾಳಿ - ಸಂಪಾದಿಸುವವನು (ಹಡಹಾಳಿ ಸತ್ತ ಮನೆಯಂತೆ: 
ಧರ್ಮಾಮೃ, ೫. ೮೩ ವ) 

ಹಡುಕೆ - ದುರ್ಗಂಧ, ಅಮೇಧ್ಯ (ಹಡುಕೆಯ ಕೆಲದೊಳ್‌ 
ಗೋಹಳಿಯೆಡೆಯೊಳ್‌ ವಿಪ್ರಜನಂಗಳ್‌ 
ಓದುವರೆಂತೋ: ಸಮಯಪ, ೧೧. ೧೪) 

ಹಣಾಹಣಿ ಹಣೆಯಿಂದ ಹಣೆಗೆ ಹೊಡೆದು ಮಾಡುವ 
ಹೋರಾಟ (ದಂಡಾದಂಡಿ ಕಚಾಕಚಿ ಧಾಲಟಾಧಾಟೆ 
ದೆಖ್ದಾದೆಖ್ಸಿ ಹಣಾಹಣಿ: ತಬ್ದಮದ, ೧೯೬ ಪು 

ಹಣ್ಣು - ಮಾಡು (ಕಿಚಿಯ ವನಿತೆ . . ಬಜೆಯ ಕಲಹವನೆ 
ಹಣ್ಣಿ ಕಡುರೋಷದಿದೆ ಬಗ್ಗಿಸಿ ನುಡಿದಳ್‌: ಧರ್ಮಪ, ೨. 
೪೯) 

ಹತ 


ಭಂಗಗೊಂಡ (ಹತಭುಜಗರ್ವಮಾಗೆ 
ದೆಸೆಗೆಟ್ಟನಿರುದ್ಧತಳಪ್ರಹಾರದಿ೦: ಜಗನ್ನಾವಿ, ೭. ೧೨೯) 

ಹತದೈವ - ದುರದೃಷ್ಟವ೦ತ (ಹತದೈವಂ ಪ್ರಾರಂಭಂ ಪ್ರತಿಕಾರಂ 
ದೀರ್ಫಸೂತ್ರ ತತ್ತತಿಕಾರಂ ಶತಮಾದೊಡೆ ಅಂತು ಮೋಕ್ಷಂ 
ಹತೋರುಗೆನಗಾವ್ರೆದು ಇಂ ಗಡ ಪ್ರತಿಕಾರಂ: ಗದಾಯು, [ತೆ 
೨೫) 

ಹತಪ್ರತಿಜ್ಞ -  - ಪ್ರತಿಜ್ಞಾಭಂಗರಾದವರು 
ಗರ್ವಪರ್ವತಂ ಅವರ 
ನುಚ್ಚುನುಜಿಯಾಗಿ ಪೋದೊಡೆ 
ಗಳಿತಗರ್ವರುಂ ಆಗಿ: ಆದಿಪು, ೩. ೭೫ ವ) 

ಹತವಿತತಕೋಳಾಹಳಂ ಏಟುಗಳಿಂದ ಕ್ಷೋಭೆಗೊಳಿಸಿ 
[ದವನು] (ಕಟ್ಟುಗಳೆಲ್ಲವುಂ ಪಣೆದು ಹತವಿತತಕೋಳಾಹಳಂ 
ಎಲ್‌ದು ಪೊಲಲೆಲ್ಲಮಂ ಕೊಲ್ಬುದಂ ಅರಸ ಕೇಳ್ದು: 
ವಡ್ಡಾರಾ, ಪು ೬೩, ಸಾ ೧೦) 

ಹತವಿಹತ - - ಹೊಡೆತ ಮರುಹೊಡೆತ (ವಿದ್ದಿಷ್ಟವಿದ್ರಾವಣನ 
ಮೊನೆಯಂಬಿನ ಏಣೆಂಗೆ ಅಳ್ಳಿ ಹತವಿಹತ ಕೋಳಾಹಳರಾಗಿ: 
ಪಂಪಭಾ, ೫. ೮೮ ವ) 

ಹೊಡೆತ (ವಿನತಾಪುತ್ರನ ವಜ್ರ ತುಂಡ ಹತಿಗಂ 


(ಆತ್ಮೀಯವಿದ್ಯಾ 
ವಜೋನಿರ್ಫಾತದಿಂ 
ಹತಪ್ರತಿಜ್ಞರುಂ 


ಹತಿ 


ಮೆಯ್ಯಾಂತು ಕಂಡ೦ಗಳುಳ್ಳಿನಂ ಅಂಗಂಗಳಂ ಒಡ್ಡಿ ಒಡ್ಡಿ 


ತನುವಂ ಕೊಟ್ಟಂತು: ಪಂಪಭಾ, ೪. ೨೬) 

ಹತೋಶ್ಚತ್ಥಾಮಾ - [ಹತ£--ಅಶ್ವತ್ಥಾಮಾ] ಅಶ್ವತ್ಥಾಮ 
ಹತನಾ[ದನು/ಯಿತು] (ಸಾಮಜಮಶ್ವತ್ಥಾಮಂ ನಾಮದಿಂದ 
ಒಂದಟೆದೊಡೆ ಅಲ್ಲಿ ಕಂಡು ಹತೋಶ್ವತ್ಥಾಮಾ ಎನೆ: 
ಪಂಪಭಾ, ೧೨. ೨೭) 

ಹತೋರು - ತೊಡೆ ಮುರಿದವನು (ಹತದೈವಂ ಪ್ರಾರಂಭಂ 
ಪ್ರತಿಕಾರಂ ದೀರ್ಫಸೂತ್ರ ತತ್ವತಿಕಾರಂ ಶತಮಾದೊಡೆ ಅಂತು 
ಮೋಕ್ಷಂ ಹತೋರುಗೆನಗಾಪ್ರದು ಇಂ ಗಡ ಪ್ರತಿಕಾರಂ: 
ಗದಾಯು, ೯. ೨೫) 


೧೧೪೯ 


ಹತ್ತ - [ಹಸ್ತ] ಕೈ (ಬಡಿಗೆ ಕೊಂಡವೊಲೆತ್ತಿದ ತೋರ 
ಹತ್ತದಿಂಜಲ್ಲನೆ ತುಂಬಿಗಳ್‌ ಕೆದಜ್‌: ಕಬ್ಬಿಗಕಾ, ೧೫೮) 

ಹತ್ತುಗೆ - ಸಂಬಂಧ (ಹತ್ತುಗೆಯಿಂದ ಎಣಗಲ್ಮೆಯದೆ ಬೇಜುಂಟೇ: 
ಅನುಭವ, ೧೦೫) 

ಹದಿಟೆ - [ಪ್ರತಿಷ್ಠಾ] ನೆಲೆಗೊಳಿಸುವಿಕೆ (ದ್ವಿತ್ವರಹಿತಮಪ್ಪ ಟಕಾರಕ್ಕೆ: 
ಪ್ರತಿಷ್ಠಾ ಹದಿಟೆ: ಶಬ್ದಮದ, ೨೯೮, ಪು 

ಹನನ - ಕೊಲ್ಲುವಿಕೆ (ಬ್ರಾಹ್ಮಣ ಹನನ ಮಹಾಪಾಪಮಂ ಗೆಯ್ದ 
ನಿಸ್ತಿಂಶೆಯಂ . . ನೀಂ ಬೆಸಗೊಳೆ ಫಲಮೇಂ: ಕಾದಂಸಂ, 
೪.೧೧೬) 

ಹನಿ - ತೊಟ್ಟುತೊಟ್ಟಾಗಿ ಬೀಳು (ಹನಿ-ಬಿಂದುಪತನೇ: ಶಬ್ದಮದ, 
ಧಾ ೪೪೭) 

ಕೆನ್ನೆ (ಎಡದ ಕೆಂದಳಮಂ ಹನುವಿಂಗೆ ಸಾರ್ಚಿ 

ಸೆಳ್ಳುಗುರ್ಗಳಿ೦ ಗಲ್ಲಮುಂ ಸಾರ್ಚಿ: ಲೀಲಾವತಿ, ೧೪. ೧೦೫ 

ವ) 


ಹನು 


ಹಪ್ಪಳಿಗೆ - ಚಪ್ಪಟೆ (ಸ್ಪಟಿಕೋಪಲಂಗಳಿ೦ ಧಾರಿಣಿ ಕೂಡೆ 
ಹಪ್ಪಳಿಗೆಯೊತ್ತಿದುದೋ' ಸಲಿಲಾಶಯಂ 
ಪಯಃ ಪೂರಮನಾಂತುದೋ ದಿಟಕೆ ತಾನೆನಿಸಿತ್ತು 


ಅಮೃತಾಂಶುರಶ್ಮಿಯಂ: ಚಂದ್ರಪ್ರಪು, ೮. ೩೯) 

ಹಪ್ಪಳಿಕೆಮೂಗು - ಚಪ್ಪಟೆ ಮೂಗು (ಪಣೆದಲೆ ಕುಟೆನೊಸಲ್‌ 
ಅಟೆಗಣ್ಣಳ್‌ ಒಜ್‌ವಾಯ್‌ ಹಪ್ಪಳಿಕೆ ಮೂಗು ಮುರುಟಿದ 
ಕಿವಿ: ಯಶೋಧಚ, ೨. ೩೮) 

ಹಮ್ಮದ - ಮೂರ್ಛೆ (ಗಾಂಡೀವಿ ತರ್ಪಾಗಳ್‌ ಈ ಕೃಪಂ ಈ 
ಸೈಂಧವಂ ಈ ಸರಿತನಯಂ ಈ ರಾಧೇಯಂ ಈ 
ಮದಭೂಮಿಪಂ ಈ ಕುಂಭಜ೦ ಈ ಕುರುಪ್ರವರಂದೇಂ 
ಹಮ್ಮದಂಬೋದರೇ: ಗದಾಯು, ೨. ೩೪) 

ಹಮ್ಮದಂಬೋಗು ಮೂರ್ಛೆಗೊಳ್ಳು (ಪಂದೆಯಂ 
ಪಾವಡರ್ದಂತೆ ಮೇಗುಸಿರ್ವಿಟ್ಟು ಹಮ್ಮದಂಬೋಗಿ: 
ಪಂಚತಂತ್ರ, ೯೮ ವ); ಮೈಮರೆ (ಮದನವಿಕಾರದ ಜಮ್ಮು 
ಜಕ್ಕಲಿಸಿ ಹಮ್ಮದಂಬೋಗಿ: ಗಿರಿಜಾಕ ೭. ೧೧ ವ) 

ಹಮ್ಮಯಿಸು ಹಮ್ಮದಂಬೋಗು (ತನು 
ಕಡುಗೋಡುಗೋಡಿದಪುದು ಎಳ್ಳನಿತು೦ ಮಿಡುಕಂತದಿಲ್ಲ .. 

ನಿಜವಲ್ಲಭನಂದದಿನಂದಮಿಂದೆನಿತೆಆನಲ್ತು 

ಹಮ್ಮಯಿಸಿದಂದಮೊ ಮೇಣ್‌ ಮಜಲುಂದಿದಂದಮೊ€ 
ವರ್ಧಮಾಪು, ೫. ೫೦) 

ಹಮ್ಮಯ್ಸು ಹಮ್ಮದ೦ಬೋಗು (ಹಮ್ಮಯ್ಸಿ 
ಬೇಟಕ್ಕೊಮ್ಮೆಯೆ. ಪೋಪ೦ದು ಪುಗುವುದಸು 
ಧರ್ಮಾಮೃ, ೯. ೭೬) 

ಹಮ್ಮು ಹಗ್ಗವನ್ನು ಹೊಸೆ ಮತ್ತು ಜಂಬ (ಹಮ್ಮು 
ರಜ್ಜುಕ್ರಿಯಾಯಾಂ ಗರ್ಮೇಚ : ಶಬ್ದಮದ, ಧಾ ೫೧೨) 

ಹಮ್ಮೈಸು - ಮೂರ್ಛೆಹೋಗು (ಸರಳ್ಗಳ ಗಾಯದಿನುರ್ಚಿದ 
ಕರುಳ್ಗಳ್‌ ತೊಡರ್ದು ಎಡಪಿ ಬಿರು ಹಮ್ಮೈಸುತ್ತಂ: 
ತ್ರಿಷಷ್ಟಿಪು, ೨೪. ೩೬೦) 

ಹಯ -  ಕುದುರೆ[ಸೈನ್ಯ) (ಸರಳ ಪೊದಳ್ಳ ಬಲ್ಲರಿಯ 
ಕೋಳ್ಲಿರಲಾಅದೆ ತೆರಳ್ಬು ದುರ್ಧರ ಹಯಂ ಅಲ್ಲೆ ಸಂದಣಿಸಿ 
ಸಂದಣಿ ಕೋಳ್ಗುದಿಗೊಂಡು: ಪಂಪಭಾ ಪರಿಷತ್ತು ೩. ೭೦) 

ಹಯಖುರ - ಕುದುರೆಯ ಗೊರಸು (ಹಯಖುರಮುಂ ಚಕ್ರದ 
ನೇಮಿಯುಂ  ಬರ್ಜಿತವಜಮಕ್ಕುಮೆನೆ ವಾಹಿನಿಯೊಳ್‌ 
ನಿಯತಮದಾಲದೆ ಸಮಭೂಮಿಯೊಳದಿರದೆ ಪರಿವ ತೆಅದೆ 
ಪರಿದತ್ತು ರಥಂ: ಪಾರ್ಶ್ವನಾಷು, ೧೦. ೧೦೩) 


ಕಿಚಿದು 
ಬೇಗಂ: 


ಹಯಗ್ರೀವ - ಈ ಹೆಸರಿನ ಒಬ್ಬ ರಾಕ್ಷಸ (ಮುರ ಹಯಗ್ರೀವ 
ಪಂಚಜನ ನಿಕುಂಬರೆಂಬ ನಾಲ್ವರ್‌ ದನುಜನಾಯಕರಿರ್ಪರ್‌: 
ಜಗನ್ನಾವಿ, ೧೧. ೮೫ ವ) 


ಹಯದಟ - ಕುದುರೆಯ ಪಡೆ (ಹಯದಟಮಂ ಬೆಸಸಲ್‌ 
ವಾರ್ಧಿಯ ವೀಚಿಯ ತೆಅದಿನುಣದೆ ಕವಿಯಲ್‌ 
ಶತ್ರುಂಜಯನ ಕರಿಯುಗ್ರ ಹರಿಬಳಚಯಮದನಿದಿರಾಂತು 


ಬೆದಣೆ ಬೆಂಕೊಳೆ ಭೋಂಕಲ್‌; ಕರ್ಣನೇಮಿ, ೯. ೭೦) 

ಹಯನು - ಕರಾವು, ಹಾಲು ಕೊಡುವ ಹಸು (ರತಿಕಾಮಧೇನು 
ಹಯನಾಯ್ತು ಎನಿಪ ಉತ್ಸವದಿಂ ಸುಖಪ್ರಕಾಂಡದ 
ಕಡೆಯೆಯ್ದಿದಳ್‌: ಆಚವರ್ಧ, ೫. ೬೪) 

ಹಯಪರಿಕರ - ಕುದುರೆಗೆ ಹಾಕುವ ಲಗಾಮು 
ಹಯಪರಿಕರೇ ಚ : ಶಬ್ದಮದ, ಧಾ ೧೩೭) 

ಹಯಪಲ್ಯಾಣ ಕುದುರೆಯ ಜೀನು 
(ಹಯಪಲ್ಯಾಣಪ್ರಭಾಮಂಜರಿ ಗಜಭಿದುಸಿಂಧೂರರಾಗಂ 
ಭಟಶ್ರೇಣಿಯ ಚೆಂಬೊಂಗಟ್ಟು .. .. ಕೊಲ್ಲಣಿಗೆ ಮೆಜ್‌ಯೆ: 
ಅನಂತಪು, ೧೩. ೭೫) 

ಹೆಯವಲ್ಲನ - ಕುದುರೆಯ ಒಂದು ಬಗೆಯ ನಡಿಗೆ )ಅದಂ 
ಗುಣಾರ್ಣವನಿಡಲೊಲ್ಲನಿಲ್ಲ ಹಯವಲ್ಲನಸಚಳರತ್ನಕು೦ಡಳಂ: 
ಪಂಪಭಾ, ೫. ೫೧) 

ಹಯವೈಹಾಳಿ ಕುದುರೆ ಸವಾರಿ (ದ್ವಿರರಾರೋಹಣ 
ಯೋಗ್ಯವೀಧಿ ಹಯವೈಹಾಳಿಕಪ್ರದೇಶಂ ಶಸ್ತಶ್ರಮಭೂಮಿ ಹ 
. ಸುತ್ತಿರ್ಪಿನೆಗಂ: ಪುಷ್ಪದಂಷು, ೪. ೫೪) 

ಹಯವ್ರಾತ ಕುದುರೆಗಳ ಗುಂಪು (ಶಾತಶತರಪ್ರಹಾರದ 
ರಥಾಂಗವಿದಾರಣಮಕ್ಷಖಂಡನಂ ಸೂತಸೂದನಂ 
ಯುಗಸಮುದ್ದಳನ೦ ಧ್ವಜಭ೦ಜನ೦ ಹಯವ್ರಾತನಿಶುಂಭನಂ 
ಸಮನಿಸುತ್ತಿರೆ: ಚಂದ್ರಪ್ರಪು, ೧೦. ೭೫) 

ಹಯಶಾಸ್ತ್ರ - ಕುದುರೆಗಳ ಬಗೆಗಿನ ವಿಜ್ಞಾನ (ಇಭೇ೦ದಶಿಕ್ಷೆ 
ಹಯಶಾಸ್ತ್ರಂ ಅಖಿಲವ್ಯೂಹೋತ್ಕರಮೆಂಬಿನಿತಚೊಳಂ 
ಬಲ್ಲರೆಲ್ಲರುಂ ಮೆಚ್ಚಿ ಪಡೆದನತಿಕೌಶಲಮಂ: ಪುಷ್ಪದಂಪು, ೪. 
ರ್ಜ) 


(Ne 


ಹಯಶಿಕ್ಷಾ[ಕ್ಷೆ] ದ ಕುದುರೆಯನ್ನು ಪಳಗಿಸುವಿಕೆ 
(ಹಯಶಿಕ್ಚಾಕ್ರೀಡೆಯಂ ತೋಜುವ ಹರಿಸುತನೊ 
ತಾನೆಪ್ಪಂದದಿಂ ನಾಡೆಯುಮಾ ಕಂದರ್ಪದೇವಂ 
ಸುರಚಿರತುರಗಾರೂಢಿಯೊಳ್‌ ಪೌಢನಾದಂ: ಕುಸುಮಾಕಾ, 
೭.೭೫ 

ಹಯಹೇಷಿತ - ಕುದುರೆಯ ಕೆನೆತ (ಮದಸ್ತಂಭೇರಮ 
ಬೃಂಹಿತಂಗಳಿಂದಂ ಯುಗಪದಾಸ್ಟಾಲಿತ ಅನೇಕ 


ದುಂದುಭಿಧ್ದನಿ ಮಧುರಗೀತಂಗಳಪ್ಪ ಹಯಹೇಷಿತ೦ಗಳಿಂದಂ: 
ಆದಿಹು, ೧೪. ೯೬ ವ) 

ಹಯೋಪಾಯ - - ಅತ್ವವಿದ್ಯೆ ಹಯೋಪಾಯಕುಶಲರಪ್ಪ 
ಗಾಂಗೇಯರ್‌ ಅಟೆಪಿದ ಮಾತಂ ಏಕಾಂತದೊಳ್‌ 
ಅಜೆಪುವುದುಂ: ಪಂಪಭಾ, ೧೨. ೮೮ ವ) 

ಹಯೌಘ - - ಕುದುರೆ. ಸೈನ್ಯ (ಮನಮುಳ್ಳುನ್ನದ 
ಗಂಧಸಿಂಧುರಚಯಂ ಚಂಡಾಜಿವಿಕ್ರಾಂತಮರ್ತ್ಯನಿಳಾಕ್ರಾಂತ 
ಹಯೌಫಂ: ಆದಿಹು, ೪. ೯೧) 

ಹಯ್ಯಂಗವೀನ ಹೊಸದಾಗಿ ತೆಗೆದ ಬೆಣ್ಣೆ (ಸುಗಂಧಿ 
ಪರಿಮಲಾನೂನವಪ್ಪ ಹಯ್ಯಂಗವೀನಮುಮಂ ಅರಸಂಗಂ 
ಪಂಕ್ತಿಯೊಳುಣ್ಣ ಪರಿಜನಕ್ಕೆಲ್ಲಂ ಬಡ್ಡಿಸಿದಾಗಳ್‌: ಸುಕುಮಾಚ, 
೧೧. ೨೯ ವ) 


೧೧೫೦ 


ಹರ - ಈಶ್ವರ (ಹರಿ ಶಿಖಿ ಯಮ ನಿರುತಿ ಜಳಾಕರಪತಿ ಮರುತ್‌ 
ಐಳಬಿಳ ಹರ ಅಹಿಪ ಶಶಿ ಭಾಸ್ಕರರರಂ ಸೌಧರ್ಮೇಂದಂ 
ನಿರವಿಸಿದಂ ದಶದಿಶಾಳಿಯೊಳ್‌ ಬಲಸಹಿತಂ: ಶಾಂತೀಶ್ವಪು, 
೧೪. ೧೦೯ 

ಹರಕಲಿಸು - ವ್ಯಾಪಿಸು (ಹರಕಲಿಸಿತು ಅಂಗಲತೆಯೊಳ್‌ ಹರಣಂ 
ಸುಯ್‌ ನಿಮಿರ್ದು ನಡೆದುದು ಅಟೆಯಮೆ 
ಕಿಳೆದೋಸರಿಸಿದುದು: ಲೀಲಾವತಿ, ೧೦. ೭೮) 

ಹರಗಳ - ಶಿವನ ಕೊರಳು (ಪಿರಿದು೦ ಬನ್ನದ ಕರ್ಪೆಸೆದುದು 
ತೊಳಿ'ಗಿನ್ನುಂ ಹರಗಳ ತಮಾಳನೀಳಚ್ಛವಿಯಂ: ಪಂಪಭಾ. 
೫. ೫೪) 

ಹರಗು - ಕಳೆ ಕೀಳು (ಹರಗು-ಸಸ್ಯಕ್ರಿಯಾಯಾಂ: ಶಬ್ದಮದ, ಧಾ 
೧೫೭) 

ಹರಡೆ - ಪರಡೆ, ಕಂಕಪಕ್ಷಿ, ಒಂದು ಬಗೆಯ ನೀರು ಹಕ್ಕಿ 
(ಹರಡೆಯ ಬಲದಂತಿರದೆ. ಅದವಟಲಂ ಒದವಿಪುವು 
ಅಂತುಮಲ್ಲದೆಯುಂ: ಅನಂತಪು, ೧೪. ೭ ವ) 

ಹರಣ - - [ಬಾಣ] ಬಿಡುವುದು (ಶರಸಂಧಾನ ಆಕರ್ಷಣ 
ಹರಣಾದಿ ವಿಶೇಷವಿವಿಧಸ೦ಕಲ್ಪಕಳಾಪರಿಣತಿಯಂ 
ಮೆಖ್‌ದುದು: ಪಂಪಭಾ, ೧೨. ೧೮೬) 


ಹರಣಂಗೆಯ್‌ - ಕೊಲ್ಲು (ಪಾಜುವ ಪಾಜುಂಬಳೆ ಕೊಳೆ 
ಜೀಉೌಬ್ಬಂಬರಕೆ ತಲೆ ಸಿಡಿಲ್ದೊಡಂ ಆ ಕಾಯ್ದಾಜದೆ 
ಹರಣಂಗೆಯ್ದುವು ಜಾಅಲ್ಲದೆ ಜೋದರ ಅಟ್ಟೆಗಳ್‌ 


ಕೆಲವಾಗಳ್‌: ಪಂಪಭಾ, ೧೦. ೯೫) 

ಹರಣಭರಣ - ತೆಗೆದುಕೊಳ್ಳುವುದು ಮತ್ತು ತುಂಬಿಸುವುದು 
(ಬಿಸಿಲಂ ನಾನಾತಪತ್ರಂ ಮಸುಳಿಸೆ ಸಿತಖಡ್ಗಪ್ರಭಾಮಂಡಲಂ 
ಕೊರ್ವಿಸೆ . . ಮಾರ್ಗಾನೇಕತೋಯಶಯಾಮಮರುರಜಂ 
ಪೀಳ್‌ೌ ದಾನಫ್ಲವಂ ಪೂರಿಸೆ ತೋತೆತ್ತೆತ್ತಮಾದಂ 
ಹರಣಭರಣಚಾತುರ್ಯಮಂ೦ ಚಾತುರಂಗಂ: ಚಂದ್ರಪ್ರಷು, 
೧೦. ೩೦) 

ಹರನೇತ್ರ - ಶಿವನ [ಮೂರನೆಯ] ಕಣ್ಣು (ಹರನೇತ್ರಜ್ಞಾಲೆಯಿಂ 
ಬೇವತನುವನಮೆ ಕಾಣುತ್ತೆ ತನಔಳಿಯೊಳ್‌: ಲೀಲಾವತಿ, ೭. 
೭೯) 

ಹರಪ್ರಿಯ - ಶಿವನ ಆಪ್ತ, ಕುಬೇರ (ನಯನೌಘಚ್ಛಲದಿಂದೆ 
ನೈದಿಲೆಸಳ೦ ಶಕ್ರ೦ ಮುಸುಂಕಿಟ್ಟಂ .. .. ತುಹಿಭೂಮೀಧಕ್ಕೆ 
ಸಾರ್ದಂ ಹರಪ್ರಿಯಂ ಆವರ್ತಿಸೆ ತಳ್ಳು ನಾಲ್ಬೆಸೆಯುಮಂ 
ಗ್ರೀಷ್ಠಪ್ರತಾಪೋದಯಂ: ಚಂದ್ರಪ್ರಷು, ೯. ೬೭) 

ಹರಬರ್ಪನ್ನಂ - ಶಿವನು ಪ್ರತ್ಯಕ್ಷನಾಗುವವರೆಗೂ (ಸಂಕರನ 
ನೀನಾರಾಧಿಸು ಎಂದು ಇಂತಿದ೦ ಮುನಿಪರಾಶರಂ ಒಲ್ಲು 
ಪೇಟ್‌ ಹರಬರ್ಪನ್ನಂ ತಪಂಗೆಯ್ದಪೆಂ: ಪಂಪಭಾ. ೮. ೫) 

ಹರವರಿ - ಕ್ಷೇತ್ರ (ಸಿರಿಯ ಮೊಗರಸದ ಪೊಸ ಮೈಸಿರಿಯೆನಿಕುಂ 
ಹೂಗೊಳಂಗಳಾ ನೆಲನನಿತುಂ ಸುರಚಾಪದ ಬೆಳಸಿನ 
ಹರವರಿಯೆನಿಕುಂ ಪಂಚರತ್ನರುಚಿ ವಲ್ಲರಿಯಿಂ: ಪಂಪರಾ, 
೧. ೬೪); ಸ್ಪಷ್ಟ ನಿಚ್ಚಳ (ಅವಳೊಳ್‌ ಹರವರಿಯ ನೇಹಂ: 
ತ್ರಿಷಪ್ಟಿಪು, ೩. ೬೩) 


ಹರವಸ - [ಪರವಶ] ಮೂರ್ಛೆ (ಪಕಾರಕ್ಕೆ ಹಕಾರಂ: 
ಗೋಪುರಂ-ಗೋಹುರ೦ ಪರವಶ-ಹರವಸಂ: ಶಬ್ದಮದ, 
೨ ಈ 


ಹರಹಸ - ಶಿವನ ಅಟ್ಟಹಾಸ (ಸುರಿತೋದ್ಯತ್ತಾರಾಚಳ ಹರಹಸ 
ನಾದಭಶುಭ್ರಾಬ್ರ .. ಗೌರದ್ಯುತೀ ವಿಶದಯಶಃಾ೦ತನೀ 
ಶಾಂತಿವರ್ಮಂ: ಪುಷ್ಪದಂಪು, ೧. ೮೧) 


ಹರಹಾಸದ್ಯುತಿ - ಶಿವ ನಗೆಯ ಕಾಂತಿ (ಹರಹಶದ್ಯುತಿಯಂ 
ನಿರಾಕರಿಸಿ ಗಂಗಾಸಿಂಧುಕಲ್ಲೋಲಶೀಕರಮಂ ನಿಂದಿಸಿ .. .. 
ಬೆಳಪುದುಜ್ಜಳಯಶಂಶ್ರೀಗಂಡಮಾರ್ತಂ೦ಡನಾ: ಕಾವ್ಯಾವಲೋ, 
೮೬೩) 


ಹರಳಿಗ - ಜಾರ (ಮನೆಯೊಳ್‌ ಕಾಲ್‌ ನೆಲೆಗೊಂಡು 
ನಿಂದಚೆಯನೀ ಜೋಕಾಟಿಯಂತಿರ್ಕೆ 
ಸೊಂಬನೊಲೊಲ್ಲಾಡುವಲೊಲ್ಲಳ ಆ ಹರಳಿಗಂ 
ಕದ್ದೊಯ್ದನೇನಿರ್ದೊಡ೦ .. . ಆವಾವ ಮುಹೂರ್ತದೊಳ್‌ 
ಪಡೆದನೀ ಪಾಟಾದ ಮೂಳಂಗಳಂ: ಸೂಕ್ತಿಸುಧಾ, ೮. 
೪೫೭) 

ಹರಳ್ಳು - ದೃಷ್ಟಿಗೆ. ಅಡ್ಡಿಯು೦ಟುಮಾಡು (ಹರಳ್ಳು- 


ನೇತ್ರನಿರೋಧಂಕರಣೇ: ಶಬ್ದಮದ, ಧಾ ೨೨೩) 

ಹರಾದ್ರಿ - ಶಿವನ ಬೆಟ್ಟ ಹಿಮಾಲಯ (ಇದು ಮನುಜರ್ಗೆ 
ಅಗೋಚರಮೆನಿಪ್ಪ ಹರಾದ್ರಿಯ ತಟ್ಟಲ್‌ ಇಲ್ಲಿ ಗೇಯದ ದನಿ 
ನುಣ್ಣುವೆತ್ತು ಎಸೆಯುತ್ತಿರ್ದಪುದು: ಕಾದಂಸಂ, ೩. ೨೦) 

- ಕುದುರೆ (ಸಾರಥಿ ರಥಮ ಲೀಲೆಯೆ ಜೋದಿಸೆ ತೆರೆಗಳ 
ಮಾಲೆಯನವಯವದೆ ದಾಂಟಿ ಪರಿದುವು ಹರಿಗಳ್‌: 
ಆದಿಪು, ೧೨. ೮೧); ಸಿಂಹ (ಉದಯಗಿರಿ ಕಟಕ ಕುಹರ 
ಪರಿಕರ ನಿಶಾಕರಂ ಹರಿದಳಿತ ನಿಜಹರಿಣ ರುಧಿರನಿಚಯ 


ಹರಿ 


ನಿಚಿತಮಾದಂತೆ ಲೋಹಿತಾಂಗನಾಗೆ: ಪಂಪಭಾ, ೪. ೪೯ 
ವ); ಕೃಷ್ಣ (ಪುಸಿಯೆನೆ ರಥಮಂ ಹರಿ 
ಜೋದಿಸುವಂತೆವೊಲಿರ್ದು ಅದೆಂತು ನರನ೦ ಗೆಲಿಪಂ 


ವಿಸಸನದೊಳ್‌ ಅಂತೆ ನೀಮುಂ ಪೆಸರಂ ಕರ್ಣಂಗೆ ಮಾಡಿ 
ಗೆಲ್ಲಂಗೊಳ್ಳಿಂ: ಪಂಪಭಾ, ೧೨. ೯೧); ಇಂದ್ರ (ಹರಿ ಶಿಖಿ 
ಯಮ ನಿರುತಿ ಜಳಾಕರಪತಿ ಮರುತ್‌ ಐಳಬಿಳ ಹರಾಹಿಪ 
ಶಶಿ ಭಾಸ್ಕರರರಂ ಸೌಧರ್ಮೇಂದ್ರಂ ನಿರವಿಸಿದಂ 
ದಶದಿಶಾಳಿಯೊಳ್‌ ಬಲಸಹಿತಂ: ಶಾಂತೀಶ್ಚಪು, ೧೪. ೧೦೯; 
ವಾಸುದೇವ, ಬಲದೇವ (ಹರಿಗಿರಿದೆಯ್ದಿದ ವಿಸ್ಮತಿ 
ಮರಣಮನಾಹರಿವಿಯೋಗದಿ೦ ಹರಿಗಾಗಳ್‌ ಹಿರಿದಾಗಿ 
ಪುದಿದ ಭೇದದ ಪರಿಯಂ ಕೇಳ್ದರ್ಕಕೀರ್ತಿ ನೆಜ್‌ 
ಬೆಣಗಾದಂ; ಶಾಂತೀಶ್ಚಪು, ೫. ೩೮); ದೂತ 
(ಮೊಟ್ಟೆಯೊಡೆದು ಅಲ್ಲಿಂ ತೊಲಗದು .. . ಎಂಬ ಪದಕೆ 
ಕೃತಾಂತನ ಹರಿಯಂತೆ ಬೇಂಟೆಯೊಳ್‌ ಒರ್ವಂ೦ ಬೇಡಂ: 
ಯಶೋಧಚ, ೩. ೩೫ ಮತ್ತು ೩೬); ಸೂರ್ಯ (ಧಾತಿಗೆ 
ಹರಿ ಮುನ್ನುದಾಹರಿಸಿ ತೋರ್ಪವೊಲ್‌ ಎಯ್ದಿದಂ 
ಅಸ್ಪಶೈಲಮಂ: ಪುಷ್ಪದಂಪು, ೮. ೬) 

ಹರಿಕಾ - - ಅಲೆ (ಭಯಂಕರಶಿಂಶುಮಾರ ಎಕಟದಂಷ್ಟ್ರಾ 
ಕ್ರಕಚಪಾಟ್ಯಮಾನ ನಾರಕನಿಕರ ರುಧಿರಚ್ಛಟ ಅಚ್ಛಾರುಣಿಸಲಿಲ 
ಹರಿಕಾನಿಕರಕರಾಳೆಯುಂ: ಆದಿಪು, ೫. ೮೭ ವ) 

ಹರಿಕೆ - [ಪರಿಕೆ] ಪರೀಕ್ಷೆ. ಪರಿಶೀಲನೆ (ಪರಿಕಿಸುತು೦ ತತ್ತ್ವದ 
ಹರಿಕೆಯುಳ್ಳವ೦ ತಿಳಿವುದು ಮಚ್ಚರಮಂ ಬಿಸುಟ್ಟು ಜೈನರ 
ಕೆಲದೊಳ್‌: ಸಮಯಪ, ೩ ೯೪) 

ಹರಿಕೇತು - - [ಅಶ್ವತ್ಥಾಮನ ರಥದ] ಸಿಂಹದ್ದಜ (ಉಗ್ರಧನು 
ಕರಾಗ್ರದೊಳಿರೆ ಅಳ್ಳಿಜೆಯೆ ಹರಿಕೇತು ನಭದೊಳ್‌ ಮಿಜುಗುವ 
ಚೆಂಬೊನ್ನ ರಥಧ ಅಶ್ವತ್ಥಾಮಂ: ಪಂಪಭಾ, ೧೦. ೫೭) 

ಹರಿಗ - "ಪಂಪಭಾರತ' ದಲ್ಲಿನ ಅರ್ಜುನ (ಭಾರತಂ ಕಲಹಂ 
ಇದಿರ್ಚುವಂ ಹರಿಗ೦ ಅಪ್ಪೊಡೆ ಮೊಕ್ಕಳಮೇಕೆ ನೀಂ 
ಪಳಂಚಲೆದಪೆಯಣ್ಣ: ಪಂಪಭಾ, ೧೦. ೨೩) 


೧೧೫೧ 


ಹರಿಗಟ್ಟಲೆ - ಹಬ್ಬಿರುವ ಕತ್ತಲೆ (ಬಟೆವಿಡಿದೊತ್ತುಗೊಂಡ 
ಹರಿಗಟ್ಟಿಲೆಯ ತವೆ ನುಂಗುತು೦ 4 
ಬಂದುದಯಾದ್ರಿಯನರ್ಕನೇಜೆದಂ: ಶಾಂತೀಶ್ವಪು, ೧೧. 
೧೦೯) 

ಹರಿಗೆ - ಗುರಾಣಿ (ಸೆಡೆದು ನರಪತಿ  ಮಣೌಯೊಡ್ಡಿದ 
ಹರಿಗೆಗಳೆನಿಸಿ ತದಂಗದ ಸಂಗದೆ ಕೊರಗಿ ಕೆಡೆದ 


ತಾವರೆಯೆಲೆಗಳ್‌: ಆಚವರ್ಧ, ೫. ೬೩) 

ಹರಿಚಂದನ - ಶ್ರೀಗಂಧ (ಕೇಸಡಿಗಳಂ ಹರಿಚಂದನದಿಂದಮೂಡಿ 

. ತೊಡವಂ ತುಡಿಸಲ್ಕೆ ಒಡರ್ಚಿದಳ್‌: ಕಾದಂಸಂ, ೮. 

೫೨) 

ಹರಿಜ - ಕಾಮ (ಹರಿಜನ ರೂಪು ಕೌಶಿಕನ 
ಇರ್ಪ ನೆಚ್ಚಿನ ಭುಜ೦ಗನಗಲ್ಕೆಯೊಳ್‌: 
೧೭೮) 

ಹರಿಣ - ಜಿಂಕೆ (ಉದಯಗಿರಿ ಕಟಕ ಕುಹರ ಪರಿಕರ ನಿಶಾಕರಂ 
ಹರಿದಳಿತ ನಿಜ ಹರಿಣ ರುಧಿರನಿಚಯ ನಿಚಿತಮಾದಂತೆ 
ಲೋಹಿತಾಂಗನಾಗೆ: ಪಂಪಭಾ, ೪. ೪೯ ವ) 

ಹರಿಣಕ್ರೀಡನ ಜಿಂಕೆಯಂತೆ ನೆಗೆದಾಡುವ ಒಂದು ಆಟ 
(ಹರಿಣಕ್ರೀಡನಮೆಂಬುದನರೆವಚ್ಞಾಡೆ  ವಸುದೇವನಂದನರ್‌ 
ಬಗೆದಂದರ್‌: ಜಗನ್ನಾವಿ, ೪. ೫೧) 

ಹರಿಣಧರ - ಜಿಂಕೆಯ ಗುರುತನ್ನುಳ್ಳವನು, ಚ೦ದ್ರ (ಹರಿಣಧರ 
ವಿವಸ್ವತ್‌ ಮನಕು೦ಂಭದ್ವಯಬ್ದಾಕರ ಜಲಧಿಗಜದ್ವಿಟ್ಟೀಠ 
ಚಕ್ರಾಹಿಗೇಹಸ್ತುರಿತ ಮಣಿಸಮೂಹಜ್ವಾಳೆಯಂ ಕಾಂತೆ 
ಕ೦ಡಳ್‌: ಅಜಿತಹು, ೩. ೧೨) 

ಹರಿಣಧರಹರಿಣ - ಚಂದನಲ್ಲಿರುವ ಜಿಂಕೆ (ಹೃಇಣಧರಹರಿಣಂ 
ಪೂಮರದಡಿಯೊಳ್‌ ಪೊಯ್ದು ಪಟ್ಟ ಪುಲಿಗಳಿವೆನಿತುಂ 
ಪರೆದರುಣಸಿತಾಸಿತಮಪ್ಪ ರಾಗದಿ೦ ಬೀಡೆವಟ್ಟ ಬೆಟ್ಟದ 
ಸಟೆಗಳ್‌: ಅಜಿತಹು, ೯. ೨೪) 

ಹರಿಣರಿಪು - ಜಿಂಕೆಯ ವೈರಿ, ಸಿಂಹ (ಹರಿಣರಿಪುಗೆ ಬಿಕ್ಕ 
ಹೋತ ಕಳಕುಳಮಾರಣಕೋಳಾಹಳ ಮಾನದಿಂ 
ಬಂಗಾವೇಡೇವಳಿಗೆಯೆಂಬಂತಕ್ಕುಂ: ಶಾಂತಿಷು, ೩. ೬೬ ವ) 

ಹರಿಣಾಂಕ - ಹರಿಣಧರ, ಚಂದ್ರ (ಹರಿಣಾಂಕಾದಿ ಪ್ರಯೋಗಿಂದ 
ಶಶಿನಾಮಂ: ಅಭಿಧಾವ, ೧. ೧. ೬೯) 

ಹರಿಣಾಂಕಮಂಡಲ 
(ಹರಿಣಾಂಕಮಂಡಲವಿಟಿಸಿದುದಳಿಪಾಯ್ದ 
ತಾವರೆಯರಲಂ: ಅಜಿತಪು, ೬. ೪೪) 

ಹರಿಣಾಕ್ಷಿ - ಜಿಂಕೆಯಂತೆ [ಚಂಚಲವಾದ] ಕಣ್ಣುಳ್ಳವಳು 
(ಕಾತರನೀಟ್ದುಕೊಳ್ಳನೆಂದಾ ಹರಿಣಾಕ್ಷಿಯನಿರದೆ 
ಕಾಳೆಗಕ್ಕೊಡರಿಸಿದಂ: ಪಂಪರಾ, ೧೦. ೧೨೫) 

ಹರಿಣಾಜಿನ - ಜಿಂಕೆಯ ಚರ್ಮ (ಹರಿಣಾಜಿನವಾಸಃಪರಿಕರನಾಗಿ 
ವಿಚಿತ್ರ ಮೌಂಜಿಮೇಖಳೆಯಂ ಧರಿಯಿಸಿ ತೊಡರ್ದಂ 
ಭವವಾಗುರೆಯ ಮೃಗದವೊಲ್‌ ಮೃಗಶೃ೦ಂಗಂ: ಶಾಂತಿಪು, ೭. 
೪೪) 

ಹರಿಣಿ - ಹೆಣ್ಣು ಜಿಂಕೆ ಹಾಗೂ ಒಂದು ಅಕ್ಷರವೃತ್ತದ ಹೆಸರು 


ಚಂದ್ರಮಂಡಲ 
ಬಿಳಿಯ 


(ಹರಿಣೀ ಮತ್ತೇಭವಿಕ್ರೀಡಿತ ಲಲಿತ 
ಮಯೂರಾನ್ವಿತಂಛಂದಮಂ: ರಾಜಶೇವಿ, ೫. ೭೫); ಚಿನ್ನದ 
ದೇವರ ವಿಗ್ರಹ (ದೈವಪತಿಕೃತಿಗಳ್ಳೆ ಅರ್ಚವಚನಾಭಿಖ್ಯೆ 
ಸೂರ್ಮಿಯನೆ ನೆಗಟ್ಲುಂ ನಾನಾವಿಧರೋಹಮಯ 


ಪ್ರತಿಮಾವಳಗಳ್‌ ಹರಿಣಿ ಹೇಮಮಯಿ ತಾನಕ್ಕುಂ: 
ಅಭಿಧಾವ, ೧. ೩. ೧೬) 

ಹರಿಣೀಯೂಥ - ಜಿಂಕೆಗಳ ಗುಂಪು 
(ಹರಿಣದೂರ್ವಾಂಕುರಮಂ ಕೊಂಡುಯ್ದುದಂದು 
ಹರಿಣೀಯೂಥಂ: ಮಲ್ಲಿನಾಹು, ೮. ೭೬) 

ಹರಿತ್‌ - ದಿಕ್ಕು (ಇಳೆಯೊಳ್‌ ಅದು ಅಂಕುರಿಸಿ ಹರಿತ್‌ 
ಕುಳದೊಳ್‌ ವರ್ಧಿಸಿಯ ಬೆಳೆಯಿಸಿದುದು 


ಕೀರ್ತಿಲತೆಯಂ ಸತ್ತಿಗನಾ: ಗದಾಯು, ೧೦. ೮) 

ಹರಿತ ಹಸಿರು ಬಣ್ಣದ] (ಹರಿತ ಪಲ್ಲವಭರಾವನಮಾದ 
ಒಂದು ಜಂಬೂವೃಕ್ಷಮನಡರ್ದು: ಕಾದಂಸಂ, ೮. ೨೬ ವ) 

ಹರಿತನಯಾರಿ - 
ಕೊಂದವನು, ಶಿವ (ಹರಿತನಯಾರಿಯೆಂದೆನಿಸಿಯುಂ 
ಧವಳಾಂಶುಕಧಾರಿ .. . ಅಪ್ರಮೋಹ ಭಾಸುರವೆನಿಸಿರ್ದು೦ 
ಅನ್ವಿತಯಸ್ಥಿತಿಯೊಪ್ಪಿದನದ್ರಿಜಾವಧವಂ: ಶಬಶಂವಿ, ೧. ೭೯) 

ಹರಿತಪರಿವೇಷ ಹೊಂಬಣ್ಣದ ಪ್ರಭಾವಲಯ (ತಿಳಿಗೊಳದ 
ಸುತ್ತಲುಂ ಕಣೊಳಿಸಿತು ತಳತಳಿಸುವೆಳಗಜುಂಕೆಯ 
ಗಚೆತಟ್‌ಳವಸಲೆ ಪೂರ್ಣಶಶಿಮಂಡಳಮಂಡನಮಾದ 
ಹರಿತಪರಿವೇಷದವೊಲ್‌: ಮಲ್ಲಿನಾಪು, ೮. ೫೬) 

ಹರಿತಮಣಿ ಮರಕತ ಮಣಿ (ಈಕೆಯರ 
ಪಾದಪಾತದಿಂದೇಕೇಂದ್ರಿಯಮಸುಕೆ ತಳಿರ್ವದರಿದೆ 
ತಳಿರ್ದಥ್ಪಲ್ಲಿ ಕಲ್ಲೆರ್ದೆಯನೆ ಸೊಗಯಿಸಿತಾ ಕಳಿತಪದಾಂಶು 
ಹರಿತಮಣಿಸೋಪಾನಂ: ಚಂದ್ರಪ್ರಪು, ೭. ೧೨೪) 

ಹರಿತಶಿಲೆ ಪಚ್ಚೆಯ ಬಂಡೆ (ಸಾಲ್ಬಿರ್ದ ಹಾರೀತಕ 
ಹರಿತಶಿಲಾಪಟ್ಟದೊಳ್‌ ಭೂಪನಿರ್ದಂ: ಕಾದಂಸಂ, ೫. ೪೧) 

ಹರಿತಾಂಕುರ - ಎಳೆಯ ಗರಿಕೆ ಹಸಿರು ಮೊಳಕೆ (ಹರಿತಾಂಕುರ 


ಫಳಪುಷ್ಟೋತ್ಕರಂಗಳಂ ಪೊಸತೆ ಮೊಳೆತ ಧನ್ಯಂಗಳಂ 
ಧಾನ್ಯಂಗಳಂ ಆ ಧರಣೀಶಂ ಕೆದಚೆಸಿದಂ 
ರಾಜಗೇಹದೊಳಗ೦ ಪೊಅಗಂ೦: ಆದಿಪು, ೧೫. ೭) 
ಹರಿತಾಳಪಂಕ - ಅರಿದಾಳದ ಗಂಧ 
(ಹರಿತಾಳಪಂಕಪಿಂಗಳವಿಲಂಘಿತ ಶಿಲಾಸ್ತಂಭ 
ವಿಭ್ರಮಭ್ರಮರಮಾನಿತಂಬಶಿಖರಿತ: ಆದಿಷು, ೧೩. ೪೫ ವ) 
ಹರಿತ್ರದೇಶ - ಹುಲ್ಲುಗಾವಲು (ಹರಿತಾಯತಮಾನಮಪ್ಪ 


ಹರಿತ್ವದೇಶಮನಿ೦ತು ಮಹಾಪ್ರಾಸಾದದುಪರಿಮತಳದೊಳಿರ್ದು 
ನೋಡುತಿರ್ಪನ್ನೆಗಂ: ಚಂದ್ರಪ್ರಪು, ೪. ೪೯ ವ) 

ಹರಿತ್ಚ್ವ - ಅಶ್ವತ್ಥ (ಆ ಹರಿತ್ತಮಂ ತ್ವರಿತದಿ ಬಿಟ್ಟು ಮುತ್ತಿದುದು 
ಕತ್ತಲೆ ತಳು ಸಮಸ್ತ ಧಾತ್ರಿಯಂ: ತ್ರಿಷಷ್ಟಿಪು, ೭. ೮೨) 

ಹರಿದಂತ - [ಹರಿತ್‌*ಅಂತ] ದಿಗಂತ (ಹರಿದಂತಗಳನೆಯ್ದೆ 
ಮಂಗಳಮಹಾವಾದ್ಯಸ್ಪನಂ ಊರಂ 
ಪೊಕ್ಕನುತ್ಸಾಹದೊಳ: ತ್ರಿಷಷ್ಟಿಷು, ೬೧. ೪೭) 

ಹರಿದಶ್ವ ಹಸಿರು ಬಣ್ಣದ ಕುದುರೆಯವನು, ಸೂರ್ಯ 
(ಹರಿದಶ್ವಂ ಬಂದಪಂ ವಾಹಳಿಗೆ ಎನುತರುಣಂ 
ಘನರಸಮಂ ಸಿಂಪಿಸುತಿರ್ದಂ: ಕಾದಂಬ, ೧. ೧೧೬) 

ಹರಿದಿಕ್‌ ಪೂರ್ವದಿಕ್ಕು (ದಿನಪ೦ ತನ್ನನಗಲ್ಲು ಪೋಗೆ 
ಹರಿದಿಕ್‌ ಕಾಂತಾ ಆನನಂ ಕಂದಿದತ್ತೆನೆ ಮರ್ವರ್ವಿದುದು: 
ಪಂಪರಾ, ೭. ೫) 

ಹರಿದಿಗ್ದದನ ಹರಿದಿಕ್‌ (ಹರಿದಿಗ್ವದನಂ ಸಂಧ್ಯಾಸ್ತುರಿತ 
ಅಧರಮಧುರತಾರಕಾವಸಾನಂ ಭಾಸುರ ಚಂದ್ರಿಕಾತಿಲಕಂ 


ವಿಷ್ಣುವಿನ ಮಗನಾದ ಮನ್ಮಥನನ್ನು 


೧೧೫೨ 


ಉಡುವರಕಾಂತಿಯುತಂ ಬೆಡಂಗುವೆತ್ತತ್ತಾಗಳ್‌: ಅಜಿತಪು, ೬ 
೩೯) 

ಹರಿದ್ರ - ಅರಿಸಿನ (ಸರ್ವಾಂಗೀಣ ಸಾಂದ್ರ ಹರಿದ್ರಲಿಪೇನವಿಲಿಪ್ತ 
ಹರಿತಾಳಪಂಕವಿಲಂಘಿತ: ಆದಿಪು, ೧೩. ೪೫ ವ) 

ಹರಿದ್ರತ್ನ - ಹರಿತಮಣಿ (ಭಾಸ್ವದ್ಧಿತ್ತಿಯಂ ಸುತ್ತಿರೆ ಸುರುಚಿರಚಿತ್ರಂ 
ಹರಿದತ್ನ ಮಧ್ಯಾಜಿರಮ೦ ಮುಕ್ತಾವಲೀರಂಗವಲಿ ಬಳಸೆ: 
ಪಂಪರಾ, ೫. ೧೧೨) 

ಹರಿದ್ರವನ ಅರಿಸಿನ ಗಿಡಗಳ ತೋಟ (ವನಲಕ್ಷ್ಮಿಯ 
ನೇತ್ರಾಂಶುಕವೆನೆ ನೇತ್ರಕ್ಕೆಸೆದು ಮಿಸುಗಿ ಪಸುರ್ವಡೆದುವು 
ನಂದನದ ಕೆಲಂಬಿಡಿದಾರ್ದಕವನದ ಜೀತಕವನ ಹರಿದ್ರವನ 
ಸಂತತಿಗಳ್‌: ಪುಷ್ಪದಂಪು, ೨. ೪೭) 

ಹರಿದ್ದಸು ಹರಿತಮಣಿ (ಆ ವೇದೀಸ್ಥಳದೊಳ್‌ ಹರಿದ್ರಸುವ 
ಪಾತ್ರಂಗಳ್‌ ಲಸದ್ಧೂರ್ವೆಯಿಂ ತೀವಿರ್ದುಂ 
ಬಜ್‌ೌದಿರ್ದವೊಲೆಸೆದುವುವಾದಂ ವರ್ಣಸಾಮಾನ್ಯದಿಂ: 
ಚ೦ದ್ರಪ್ರಪು, ೬. ೫೪) 

ಹರಿದ್ವ್ಯೂಹ ಎಲ್ಲ ದಿಕ್ಕುಗಳು (ಪೂರ್ಣ ದುಗ್ಗಾರ್ಣವ 
ದೊರೆಗೆಣೆವಂದತ್ತು ಉದ್ದಾಮಸೌಧದ್ಯುಶಿಭರಿತ 
ಹರಿದ್ವೂಹಮಾಸ್ಥಾನಗೇಹಂ: ಚಂದ್ರಪ್ರಪು, ೫. ೩) 

ಹರಿನಖಾಂಕುರ - - ಸಿಂಹದ ಪಂಜ (ಕೊರಲೊಳ್‌ ಶಾರ್ದೂಲ 
ನಖಾಂಕುರಂಗಳು೦. ಹರಿನಖಾಂಕುರಂಗಳು೦. ಅಂದೇ೦ 
ಕರಮೆಸೆದಿರ್ದುವೊ ಶೌರ್ಯಾಂಕುರಂಗಳೆಂಬಿನಂ 
ಆದಿದೇವಾತ್ಮಜನಾ: ಆದಿಷು, ೮. ೪೦) 

ಹರಿನೀಲಮಣಿ - ಹಸಿರು-ನೀಲಿಯ ಮಣಿ (ಶಾಳೀ 
ಹರಿನೀಲಮಣಿಕಿರಣಾಳಿ ಪೊದಳ್ಳೆಸೆಯೆ ರಾಹುಗೆತ್ತು: ಆದಿಪು, 
೬. ೧೦೫) 


ಹರಿನೀಲರತ್ನ ಇಂದ್ರನೀಲ ಮಣಿ (ಹರಿನೀಲರತ್ನಮಂ 
ಕಂಡರಿಸಿದ ಕಣ್ಣೆಅವಿಗೆಯ್ದೆ ಜೀವಂಬೊಯ್ದಂತಿರೆ ತೋರ್ಪ 
ಗಂಡಗಾಡಿಗೆ ಪುರುಷೋತ್ತಮನೆಂದು ಕೊಂಡು ಕೊನೆದುದು 
ಲೋಕಂ: ಪಂಪರಾ, ೩. ೧೫೬) 

ಹರಿನೀಳ - ಇಂದನೀಲ ಮಣಿ (ಸುರವಧು ಒರ್ಬಳ್‌ ದೇವಿಯ 
ಚರಣಕ್ಕೆ ಓಲಗಿಸೆ ಪೊಳೆವ ಹರಿನೀಳದ ನೂಪುರಂ ಅದು 
ನೆನೆಯಿಸಿದುದು ಷಟ್ಟರಣಾವಳಿ ಬಳಸಿದ ಅರುಣಸರಸಿಜದ 
ಇರವಂ: ಶಾಂತೀಶ್ಚಪು, ೧೩. ೨೧೪) 

ಹರಿನ್ಮಣಿ ಪಚ್ಚೆ (ಹರಿನ್ಮಣಿವರ್ಣನಂ ನೆರೆದುದಿದು ಮೇಣ್‌ 
ಕ್ಷಾತ್ರಂ ತೇಜ೦ ಧರಾಧಿಪರೂಪದಿಂ ಧರೆಗೆ: ಆದಿಷು, ೧೪. 
೪೪) 

ಹರಿನ್ಮುಖ ದಿಗಂತ (ಹರಿಮುಖಹೇಷಾಘೋಷಂ 
ಹರಿನ್ಯುಖಾಂತರಮನೆಯ್ದಿ ತೀವುತ್ತಿರೆಯುಂ 
ಹರಿಪದದಿಂದೊಗೆದ ರಜಂ ಹರಿಪದಮಂತಡರೆ ನಡೆವುದು 
ನೃಪಸೈನ್ಯಂ: ಶಾಂತೀಶ್ಚಪು, ೧೨. ೮) 

ಹರಿಪದ - ವಿಷ್ಣುವಿನ ಪಾದ (ಹರಿಪದದಿಂದೊಗೆದ ರಜ೦ 
ಹರಿಪದಮಂ ತೊಡರೆ ನಡೆದುದಾ ನೃಪಸೈನ್ಯಂ: ಕುಸುಮಾಕಾ, 
೧೫. ೮೫); ಕುದುರೆಯ ಗೊರಸು 
(ಹರಿಮುಖಹೇಷಾಘೋಷಂ ಹರಿನ್ಮುಖಾಂತರಮನೆಯ್ಲಿ 
ತೀವುತ್ತಿರೆಯುಂ ಹರಿಪದದಿಂದೊಗೆದ ರಜಂ 
ಹರಿಪದಮಂತಡರೆ ನಡೆವುದು ನೃಪಸೈನ್ಯಂ: ಶಾಂತೀಶ್ವಪು, 
೧೨. ೮); ವಾಯುಮಂಡಲ (ಹರಿಮುಖಹೇಷಾಘೋಷಂ 
ಹರಿನ್ಮುಖಾ೦ತರಮನೆಯ್ದಿ ತೀವುತ್ತಿರೆಯುಂ 


ಹರಿಪದದಿಂದೊಗೆದ ರಜ೦ ಹರಿಪದಮಂತಡರೆ ನಡೆವುದು 
ನೃಪಸೈನ್ಯಂ: ಶಾಂತೀಶ್ವಪು, ೧೨. ೮) 

ಹರಿಪೀಠ ಸಿಂಹಾಸನ (ಇರೆ ಹರಿಪೀಠದೊಳ್‌ ಭರತಂ 
ಆದರದಿಂ ಬೆಸಗೊಂಡುದಂ ಜಿನೇಶ್ವರಮತದಿಂದಂ ಆ 
ವೃಷಭಸೇನಗಣಾಗ್ರಣಿ ಪೇಟ್ದುದಂ: ಆದಿಷು, ೧. ೪೧) 

ಹರಿಹೋತ - ಸಿಂಹದ ಮರಿ (ಹರಿಪೋತಮಂ ಬೆದಜುತುಂ 
ಕರಿಪೋತಂ ಅವುಂಡುಗರ್ಚಿ ಕೇಸರಿಣಿಯಂ  ಕೆಚ್ಚಲಂ 
ತುಡುಕುತಂ ಪರಿದತ್ತು: ಪಂಪಭಾ, ೭. ೮೦) 

ಹರಿಪೌರುಷ ಸಿಂಹಪರಾಕ್ರಮ (ಮಳಯಜಗಂಧಮಂತು 
ಹರಿಪೌರುಷಮೆಂತು .. . ನಿಜ೦ ತನಗಂತು ಸದ್ಗುಣಾವಳಿ 
ಸಹಜಾತಂ: ಶಾಂತಿಪು, ೭. ೧೧೯) 

ಹರಿಬ - ಕೆಲಸ (ಚರನಂ ಕಿಡೆ ನುಡಿವ ಹರಿಬವೆತ್ತುವ ಕಡಂಗಿ 
ಮೂದಲಿಪ ರಭಸಮೇನುಣ್ಮಿದುದೋ: ಆಚವರ್ಧ, ೭. ೪೨) 

ಹರಿಮೇಖಲೆ - ಯಕ್ಷಿಣಿ (ಹರಿಮೇಖಲೆಯೆಂದು ಇಂದ್ರಜಾಲಂ: 
ಶಬ್ದಮದ, ಪ್ರಸಾ ೨೩೧) 

ಹರಿವಂಶ ಸೂರ್ಯವಂಶ (ಹರಿವಂಶನಿಯಮದಿಂ 
ಹಿತಪುರೋಹಿತ೦ ಶುಭಮುಹೂರ್ತದೊಳ್‌ ಕನ್ನಿಕೆಯಂ 
ತರವೇಟ* ಪಂಪರಾ, ೫. ೪೬); ಸರ್ಪಸಂಕುಲ (ಹರಿವಂಶಂ 
ಹರಿವಂಶದಂತತುಳಭೋಗಖ್ಯಾತಮಾಯ್ತು: ನೇಮಿನಾಪು, ೬. 
೭೮) 

ಹರಿವಧು ಶಚೀದೇವಿ (ಹರಿವಧು  ನೂಷುರಮಂ 
ಜಿನಚರಣದೊಳಳವಡಿಸಿ ತಳೆಯೆ ಶಿರದೊಳ್‌ 
ಮಣೀಶೇಖರಮೆನಿಸಿತು: ಪಾರ್ಶ್ವನಾಪು, ೧೪. ೧೦೬) 

ಹರಿವರ್ಷ - [ಜೈನ] ಜಂಬೂದ್ವೀಪದ ಏಳು ಭಾಗಗಳಲ್ಲಿ ಒಂದು, 
ಮಧ್ಯಮ ಭೋಗಭೂಮಿ ಹರಿವರ್ಷಮೆಂಬ ವಿಷಯದೊಳ್‌ 
ಉರುಶೋಭಾಧಾನಮಾಗಿ ಸೊಗಯಿಪುದು 
ಭೋಗಪುರಮೇಂಬುದು: ಕರ್ಣನೇಮಿ, ೨. ೮೧), 
"ಜ೦ಬೂದ್ವೀಪ' 

ಹರಿವಿಷ್ಟರ - ಸಿಂಹಾಸನ (ಹರಿವಿಷ್ಣರದಿಕ್ಕೆಲಲೊಳ್‌ ಸುರುಚಿರ 
ಜನ್ಮಾಭಿಷೇಕ ಮಂಗಳವಿಧಿಯಿಂ ಏರಚಿಸಿದ 
ಭದ್ರಾಸನಮೆರಡು೦ ಕರಮೆಸೆದುವಲ್ಲೆ ಮಣಿಗಣಫೃಣಿಯಿಂ: 
ಶಾಂತೀಶ್ವಪು, ೧೪. ೧೦೪) 

ಹರಿವ್ರಜ - ಕುದುರೆಗಳ ಸಮೂಹ (ನೆರೆದಾಡುವಟ್ಟೆ ಬೆರ್ಜಿಸೆ 
ಹರಿವುಜಂ ತೊಲಗಿ ತೊಲಗಿ ಬರೆ ಗೋಮೂತ್ರಂಬರಿಯೆ 
ರಥಂ ಮೆಯ್ಯಚೆವಂತಿರೆ ರಥಮಂ ಪುದಿದು ಕುದಿದು ಬರೆ 
ಕೆಲರೆ ಭಲರ್‌: ಶಾಂತಿನಾಪು, ೪. ೩೮) 

ಹರಿಹರಹಿರಣ್ಯಗರ್ಭ - - ವಿಷ್ಣುಶಿವಬ್ರಹ್ಮರು (ಕಿಡುಗುಮೆ 
ರಾಜ್ಯಂ ರಾಜ್ಯದ ತೊಡರ್ಪದೇವಾಟ್‌ ನನ್ನಿಯ ನುಡಿಯಂ 
ಕಿಡೆ ನೆಗಟ್‌ೌ ನಾನುಮೆರಡಂ ನುಡಿದೊಡೆ 
ಹರಿಹರಹಿರಣ್ಯಗರ್ಭರ್‌ ನಗರೇ: ಪಂಪಭಾ, ೧. ೮೨) 

ಹರೆಯಂಬಡೆ - ಯೌವನವನ್ನು ಹೊಂದು (ಹರನ ಮೆಚ್ಚಯ 
ಹರೆಯಂಬಡೆದಂತೆ ಶಂಕರನ ಬಿಂಕಂ ಬಿನ್ನಣಮಾದಂತೆ ..... 
ನೆಣ್‌ ಮೆಜ್‌ದು ನಡೆತಂದು ನಗತನೂಜೆ ಚಂದಧರನ 
ಮುಂದೆ ನಿಂದು: ಗಿರಿಜಾಕ, ೫. ೭೬ ವ) 

ಹರ್ಮ್ಯ - ಉಪ್ಪರಿಗೆ (ಘನದುರ್ಗದ್ದಾರದೊಳ್‌ ನಿರ್ಮಿಸಿದ ಕನಕ 
ಹರ್ಮ್ಯಾಗ೦ ಆಕಾಶದೊಳ್‌ ತೆಕ್ಕನೆ ತೀವಿರ್ಪ೦ದಮಾಗಲೈ: 
ತ್ರಿಷಷ್ಟಿಪು, ೭. ೧೯) 


ನೋಡಿ 


೧೧೫೩ 


ಹರ್ಮ್ಯಾಂಗಣ - ಉಪ್ಪರಿಗೆ, [ಅರಮನೆಯ ಹಜಾರ 
(ಜಾನುಚಂಕ್ರಮಣ೦ ಹರ್ಮ್ಯಾಂಗಣದೊಳೆಂದು ಸುಟೆಗುಂ 
ಸಿಂಗದ ಮಳೆಯಂತೆ: ಕಾದಂಬ, ೨. ೫೮) 

ಹರ್ಮ್ಯಾಗ್ರ - ಉಪ್ಪರಿಗೆಯ ಮಚ್ಚು (ಅಶನಿವೇಗ೦ .. . ಒರ್ಮೆ 
ಹರ್ಮ್ಯಾಗ್ರಭೂಮಿಯೊಳಿರ್ದು ಎಗೆದ ಮುಗಿಲಂ 
ನೋಡುತ್ತುಮಿರ್ಪುದುಂ: ಪಂಪರಾ, ೧೦. ೧೨೬ ವ) 

ಹರ್ಮ್ಯೋರ್ಧ - ಹರ್ಮ್ಯಾಗ್ರ (ಹರ್ಮ್ಯೋರ್ಧ್ವದೊಳ್‌ 
ವಿಮಾನನಿಚಯ ನಿಂತ್ತದತ್ತೆತ್ತಲುಂ: ಚಂದ್ರಪ್ರಪು, ೬. ೧೮) 

ಹರ್ಯಕ್ಷ - ಸಿಂಹ (ಹರಿ ಹರ್ಯಕ್ಷನ ಬಾಯಂತಿರೆ ಕಟ್ಟೆಯ 
ತೆಜ್‌ದ ಬಾಯಂ .. .. ಎರಡುಂ ಕೆಯ್ಕಿಂ ಪಿಡಿದು... 
ಸೀಟ್ದು ಬಿಸುಟಂ: ನೇಮಿನಾಪು, ೭. ೯೨) 

ಹರ್ಷ - ಆನಂದ (ಮದ ಮಾನ ಮಾಯ ಭಯ ಲೋಭ 
ವಿಷಾದಹರ್ಷಾಭ್ಯ್ಯದಿತ ಅಂತರಂಗ ರಿಪಿಪುವರ್ಗ 
ಜಯಾವತಾರಂ:: ಕವಿರಾಮಾ, ೩. ೨೨೭) 

ಹರ್ಷಗರ್ಭ - ಆನಂದ ತುಂಬಿದುದು (ಉದರದೊಳಂ ರಮಣಿಗೆ 
ನೆಲಸಿತ್ತು ಹರ್ಷರ್ಗರ್ಭಂ ಗರ್ಭಂ: ಚಂದ್ರಪ್ರಪು, ೩. ೮೪) 

ಹರ್ಷಪ್ರಕರ್ಷ - ಸಂತಸದ ಅಧಿಕ್ಯ (ಜನಪತಿ ನಿಮ್ಮಿಂದಲ್ಲದೆ 
ಜನಕ್ಕೆ ಹರ್ಷಪ್ರಕರ್ಷಮಕ್ಕುಮೆ ಪೆಜರಿಂ: ಮಲ್ಲಿನಾಪು, ೯. 
೬೯) 


ಹರ್ಷಾಶ್ರು ದ ಆನಂದದ ಕಣ್ಣೀರು (ನೆಜ್‌ದ 
ಮುನಿಪದಾಂಭೋಜಮಂ ಕಂಡು ಹರ್ಷಾಶ್ರು 
ಪಯಃಪೂರಂಗಳಿ೦ ಪಾದ್ಯಮನೊಡರಿಸಿದಂ 


ಸೂಕ್ತಿಮುಕ್ತಾವತಂಸಂ: ಮಲ್ಲಿನಾಷು, ೧೩. ೧೫೦) 

ಹರ್ಷೋತೃರ್ಷಚಿತ್ತ - ಆನಂದ ತುಂಬಿದ ಮನಸ್ಸು[ಳ್ಳವನು] 
(ಬೇಗಂ ಬಂದೆನ್ನ ಬೆನ್ನನೇಖೌನಲೊಡಂ; ತಜ್ಞರದ್ವಾನರಂ 
ಹರ್ಷೊೋತ್ಕರ್ಷಚಿತ್ತನಾಗಿ: ಪಂಚತಂತ್ರ, ೪೦೨ ವ) 

ಹರ್ಷೋತ್ಕರ್ಷಿತ - ಅತಿಶಯ ಸಂತೋಷದಿಂದ ಕೂಡಿದ 
(ಹರ್ಷೋತ್ಕರ್ಷಿತಾ೦ತರಂಗನಾಗಿ ನಮಸ್ಕಾರಂಗೆಯ್ದು: 
ಸುಕುಮಾಚ, ೩. ೧೪ ವ) 

ನೇಗಿಲು (ಸುರುಚಿರ ಕನಕದ ಹಲದಿಂ ಧರೆಯಂ 
ಶೋಧಿಸಿಯೆ ಮಖದ ವೇದಿಕೆಯಂ ಬಿತ್ತರಿಸಿ: ತ್ರಿಷಷ್ಟಿಪು, ೪. 
೬); ಭೂಮಿಯ ಒಂದು ಅಳತೆ (ಕುಕ್ಷಿನಿವಾಸಂಗಳುಂ 
ದಶಸಹಸ್ರಕೋಟಿ ಹಲಂಗಳುಂ ಮೂಜುಕೋಟಿ 
ಗೋಮಂಡಲಮುಂ: ವರ್ಧಮಾಪು, ೧೦. ೩ ವ) 

ಹಲಧರ [ಜೈನ] ವಾಸುದೇವಸಹೋದರ, ಬಲರಾಮ 
(ಪದೆದೆಜಗಿ ಹಲಧರ೦ ತ್ರೀಪ್ರದಕ್ಷಿಣ೦ಗೆಯ್ದು ಸೇಸೆಗೊಂಡು: 
ಶಾಂತಿಪು, ೧. ೮೨) 

ಹಲಸಿಗ - ವೈದ್ಯ (ಲಕಾರಕ್ಕೆ ಹಾಲಿಗೆ ಹಲಸಿಗ೦ ಹಲಗೆ: 
ಶಬ್ದಮದ, ೨೬ ಪ್ರ 

ಹಲಾಯುಧ - ಹಲ[ಳ]ಧರ (ಹಲಾಯುಧ ಕೃಪ ಆಶ್ವತ್ಥಾಮರುಂ 
ನಾಗಕೇತನನೊಳ್‌ ನಾಳೆಯೆ ಕೂಡಿ ಬರ್ಪರ್‌ ಅವರಿನ್ನುಂ 
ಬಾರದನ್ನಂ ಸುಯೋಧನನ೦ ಮುನ್ನಮೆ ಕಯ್ಲೆಮಾಬ್ದುದು 
ಬಟೆಕ್ಕಾರ್ಗಂ ಬರ್ಕುಮೇ: ಗದಾಯು, ೬. ೩೯) 

ಹಲಿ - ಬಲರಾಮ (ವೈಶ್ರವಣಾದಿ ದಿಗೀಶರಳ್ಳೆ ಹಲಿ ಗರ್ಜಿಸಿದಂ: 
ಜಗನ್ನಾವಿ, ೧೫. ೪೯) 

ಹಲುಕು - ಮರ ಹತ್ತು ದೇಹದ ಒಂದು ಭಾಗ (ಹಲುಕು- 
ವೃಕ್ಷಾರೋಹಣೇ ಶರೀರಾಂಗಭೇದೇ ಚ: ಶಬ್ದಮದ, ಧಾ 
೭೯) 


ಹಲ 


ಹಲ್ಲಕ ಕೆಂದಾವರೆ (ಹಲ್ಲಕಂಗಳನೆ ಬಗೆಗೊಳ್ಳ 
ಮಣಿಕರ್ಣಿಕಾವತಂಸದ ಕಮನೀಯನುಂ: ಉದ್ಭಟಕಾ, ೮. 
೫೧ ವ) 

ಹಲ್ಲಣ ಪಲ್ಲಣ, ಜೀನು (ಪೂಗೊಳದ ತಡಿಯ 
ಮಾಮರದಡಿಯೊಳ್‌ ಹಲ್ಲಣಮಂ ಬಿಟ್ಟು ಕುದುರೆಯಂ 
ನೀರಂ ಕುಡಿಸಿ ತಾನು೦ ಸ್ನಾನಾದಿ ನಿತ್ಯನಿಯಮಂಗಳಂ 
ತೀರ್ಜಿ: ಪಂಚತಂತ್ರ, ೧೯೦ ವ) 

ಹಲ್ಲಣಿಸು - ಸಿದ್ಧಗೊಳಿಸು (ಪೆಣ್ಣಾನೆಯನಾರ್ದು ಹಲ್ಲಣಿಸು 
ವಾಹವ್ಯೋಹಮಂ ಕೂಡೆ ಪೂಡು: ಗಿರಿಜಾಕ, ೬. ೫೫) 

ಹಲ್ಲಣೆ - ಗವಸಣಿಕೆ, ಮುಚ್ಚಳ (ಹಲಗೆಯ ಹಲ್ಲಣೆಯಂ ತೆಜ*ದು 
ನಾಲ್ಕು ತೆಣದ ಧಾರೆಯಂ ಮೂಜು ತೆರದ ನಿವಾರಣೆಯಂ: 
ತ್ರಿಷಷ್ಟಿಪು, ೧೩. ೧೪ ವ) 

ಹವ್ಯ - ಹವಿಸ್ಸು (ಸುಹುತಂ ಕೌರವ್ಯ ಕ್ರವ್ಯ ಹವ್ಯದಿಂದೆನ್ನ 
ಕೋಪಹವ್ಯವಹಂ ದುರ್ವಹ ದುರ್ಯೋಧನದೇಹ 
ಪ್ರಹರಣಲೋಹಿತದಿ೦ ಆದುದು ಅವಭೃಥಸವನಂ: ಗದಾಯು, 
೮. ೪೭) 

ಹವ್ಯವಹ - ಅಗ್ನಿ (ಸುಹುತಂ ಕೌರವ್ಯಕ್ತವ್ಯಹವ್ಯದಿಂದೆನ್ನ 
ಕೋಪಹವ್ಯವಹ೦ ದುರ್ವಹ 'ದುರ್ಯೋಧನದೇಹ ಪ್ರಹರಣ 
ಲೋಹಿತದಿ೦ ಆದುದು ಅವಭೃಥಸವನಂ: ಗದಾಯು, ೮. 
೪೭) 

ಹವ್ಯಾಮೃತ - ಹವಿಸ್ಸು (ಗಣನಾತೀತ ಆಜ್ಯಾಹುತಿಗಣದಿಂದಂ 
ತಣಿಯೆ ಜಾತವೇದನು೦ ಆ ಬ್ರಾಹ್ಮಣಸಮಿತಿ ಬೇಳೆ ದೇವರ್‌ 
ತಣಿಯುಂಡರ್‌ ನೆರೆದು ದಿವ್ಯ ಹವ್ಮಾಮೃತಮಂ: ಪಂಪಭಾ, 
೬.೩೭) 

ಹವ್ಯಾಶನ ದ (ಅಮೃತಾಂಭೋಜನಾಭ ಅರ್ಕ 
ಹವ್ಯಾಶನರ್ಗೆಂದುಂ ರಾಗದಿಂ ತಾನೆಣಗಿಸುವಂ 
ಇಳಾಲೋಕದಿ೦ ಮೋಹರಾಜಂ: ಸಮಯಪ, ೧೩. ೪) 

ಹಸನ - ನಗೆ (ಅಲರ ಬಿಜ್ಜಣಿಗೆಯಿಂ ಬೀಸೆ ಬೀಸರಂಬೋದಂತೆ 
ಹಸನಂ ಹಸಂಗೆಡೆ: ರಾಜಶೇವಿ, ೭. ೯೨ ವ) 

ಹಸಾದ ಪ್ರಸಾದ, ಕೃಪೆ (ಮಾನವಂಗೆನಗೆ 
ಹಸಾದಮನೇಕೆ ಮಾಡಿದಳ್‌: ಕಾದಂಬ, ೭. ೫೩) 

ಹಸಿ - ಕುಧೆಗೊಳ್ಳು (ಹಸಿ-ಕ್ಷುಧಾಯಂ: ಶಬ್ದಮದ, ಧಾ ೭೧೭) 

ಹಸಿತ - - ನಗುವ (ಪ್ರವಾಹ ಅತ್ಕುಷ್ಠತಾಪಹಸಿತ ಪ್ರಳಯಕಾಲ 
ಪ್ರೌಢತರತರಣಿಯಂ ವೈತರಣಿಯಂ ಪೊಕ್ಕಾಗಳ್‌: ಆದಿಷು, 
೫. ೮೭ ವ) 

ಹಸ್ತ - ಕೈ (ಸಪ್ರಕೋಷ್ಠಂ ಕರಾಗ್ರವಂತದು ಹಸ್ತಂ: ಅಭಿಧಾವ, ೧. 
೧೨. ೧೨); ಸಮೂಹ (ಸುರಿಯೆ ಕಚಭರಹಸ್ತದಿ೦ ಅರಲ್ಲಳ್‌ 
ಆತ್ಮೋತ್ತಮಾ೦ಗದಿ೦ ಅರ್ಚಿಸಿದಳ್‌ ಕಾದಂಬರಿ: 
ಕಾದಂಸಂ, ಶಿ ೩೬); ಆನೆಯ ಸೊಂಡಿಲು 
(ಸ್ಮರವಶದಿ೦ದಿರ್ದುದು ಕರೇಣು ಪೇಚಕ ನಿರೂಪಿತ ಆಯತ 
ಹಸ್ತಂ: ಕವಿರಾಮಾ, ೩. ೮); ಒಬ್ಬ ರಾಕ್ಷಸನ ಹೆಸರು (ಆರಂ 
ಮುನ್ನಂ ಸೆರಗಂ ಪಾರದೆ ಹಸ್ತಪ್ಪಸ್ತರುಅದೊಡ್ಡಿರ್ದರ್‌: 
ಪಂಪರಾ, ೧೩. ೧೨) 

ಹಸ್ತಕಟಕ - ಕೈಕಡಗ (ನಿಜಾನ್ಸ್ನವಾಯಭೂಭರಮನದೊಂದು 
ಹಸ್ತಕಟಕೋಪಮಂ ಎಂಬಿನಿತಾಗೆ ತಾಳ್ಗಿಕೊಂಡಿರೆ: ಆದಿಷು, 
೩ ೭೮) 

ಹಸ್ತಕೌಶಲಕಳಿತ ದ 
ಮಾಡಬಹುದಾದುದು 


ಅಗ್ನಿ 


ದೇವಿ 


ಕೈಗಳು ನಿಪುಣತೆಯಿಂದ 
(ಹಸ್ತಕೌಶಲಕಳಿತಮಪ್ಪ ಚಿತ್ರಕಳಾಪ 


೧೧೫೪ 


ಪರಿಚ್ಛೇದ್ಯಾದಿ ಸಮನ್ವಿತಮಪ್ಪ ಶಿಲಮುಮಂ: ಆದಿಷು, ೮. 
೬೪ ವ) 

ಹಸ್ತಚ್ಛಟಾ ಚಪ್ಪಾಳೆ (ರಾಜಾಲಯಂ 
ಶೋಕರಸಾಂಭೋರಾಸಿಯೊಳ್‌ ಭೋಂಕನೆ ಮುಳುಗಿದುದು 
ಎಂಬಂತು ಹಸ್ತಚ್ಚಟಾ ಜರ್ನುರ ಮಧ್ಯಂ ಪೆಂಡವಾಸ೦ .. .. 


ರೋದೋನ್ನಾದದಿಂದಂ ಮಾಟ್ಬಂತು ವೈಕುರ್ವಣ 
ಪರಿಣತಿಯಂ ಬೀಣಿದಂ: ಪಂಪರಾ, ೧೬. ೪೮) 
ಹಸ್ತನ್ಯಸ್ತ — ಕೈಗೊಪ್ಪಿಸಿದ (ಅನೇಕ ಕ್ಷತ್ರಿಯ ಪುತ್ರರ 


ಕುಲಭವಂಗಳಂ ಕೈಕೊಂಡು ಕೋಶಾಧ್ಯಕ್ಷ ಹಸ್ತನ್ಯಸ್ತಂಗಳ್ಳಾಡಿ: 
ಆದಿಪು, ೧೩. ೮೦ ವ) 

ಹಸ್ತಯುದ್ಧ - ಕುಸ್ತಿ (ಪಿಡಿಪೀವ ಮರುಳ್ಳುವ ನುಣ್ಣುವಾಸೆಯೊಳ್‌ 
ಸೆಳೆವೆಡೆ ಸಾರ್ವ ಪೋರ್ವಳವಿಯೊಪ್ಪಿದುದು ಇರ್ವರ 
ಹಸ್ತಯುದ್ಧದೊಳ್‌: ನೇಮಿನಾಪು, ೮. ೯೩) 

ಹಸ್ತಸ್ಪಸ್ತಿಕ ಅಡ್ಡಡ್ಡಲಾಗಿ ಕೈಗಳನ್ನಿಡುವುದು 
(ಉತ್ತರಯಾಂತರೀಯಂ ಕೊನೆಯೆ ತೊಲಗಿ ನಿಂದಿರ್ದಲ್ಲಿ 
ತಂದಿತ್ತುದುಚ್ಛ್ಚಸ್ತನದೊಳಮರ್ದ ಹಸ್ತಸ್ವಸ್ತಿಕ೦ಗಳ್‌ ಬೆಡಂಗಂ: 
ಆದಿಷು, ೧೧. ೧೪೮) 

ಹಸ್ತಾಂಗುಳಿ - ವೀಣೆ ನುಡಿಸುವ ಹನ್ನೆರಡು ಬಗೆಗಳು (ಸಮ 
ಪ್ರಹರಣ ವಿಶದ ಶಮ ಮಧುರ ಜಸ ರಸ ದವ ವೃಷ್ಟಿ ಜಿತ 
ಶ್ರಮ ಸ್ವೇದ ದುಸ್ಥಿರ ನಖಗಳೆಂಬ ಹಸ್ತಾಂಗುಳಿಗಳೊಳ್‌ 
ಕೂಡಿ: ಹರಿವಂಶ, ೧೫. ೨) 


ಹಸ್ತಾಗ್ರ - ಕೈಬೆರಳು (ರಾಜತನಯರ್‌ ಪೂಣ್ಣೆತ್ತಲ್‌ ಈ ಪ್ರಸರಕ್ಕೆ 
ತಗುಳ್ಳಂಬುದುಮೆತ್ತಿಕೊಂಡು ಗಗನಕ್ಕೀಡಾಡಿ 
ವಾಮೇತರಾಯತ ಹಸ್ತಾಗ್ರದೊಳಾಂತು ತಾಳ್ಗುದಣಿಂ: 


ಶಾಂತಿಪು, ೫. ೨೬); ಸೊಂಡಿಲು (ಹಸ್ತಾಗ್ರದಿ೦ ತಿಳಿನೀರಂ 


ತೆಗೆದೊಯ್ಯನೂಡಿಸಿ . « ಬಾಳಕರೇಣುವ೦ಂ ಬಯಕೆಯೊಳ್‌ 
ಕೊಂಡಾಡುತಿರ್ದತ್ತಿಭಂ: ಲೀಲಾವತಿ, ೮. ೪) 
ಹಸ್ತಾಮಳಕ - ಅಂಗೈ ನೆಲ್ಲಿಕಾಯಿ, ತುಂಬ ಸ್ಪಷ್ಟ 


dA £3 


(ಭವಸಂಬಂಧದೊಳ್‌ ತೊಟ್ಟ ಸಂಭಾವನೆ ಚಿತ್ತಂಬೊಕ್ಕು 
ಹಸ್ತಾಮಳಕದ ತೆಅದಿ೦ ತೋಚೆ: ಶಾಂತಿಷು, ೯. ೧೦೩) 
ಹಸ್ತಾರ್ಕ ಹಸ್ತಾನಕ್ಷತ್ರದಲ್ಲಿರುವ ಸೂರ್ಯ (ಕೀತಿಶೇಖರ 
ಧರಾರಮಣಂಗೆ ಹಸ್ತಾರ್ಕನಂತೆ ಕನ್ಯಾಸಮನ್ನಿತಂ ಬರ್ಪಂತು 
ಬಟೆಯಟ್ಟಿ: ಅನಂತಪು, ೬. ೩೧ ವ) 

ಹಸ್ತಾವಲಂಬ - ಕೈ ಆಸರೆ (ಮಂಗಳಾಳಮಕರಣಾಲಂಕೃತಂ 
ಸೌಧರ್ಮೇಂದದತ್ತ ಹಸ್ತಾವಲಂಬನಾರೂಢ ಶುಭಪರಿಣಾಮಂ 
.. ೬ ಶಿಬಿಕೆಯನೇಣಿದಾಗಳ್‌: ಆದಿಪು, ೯. ೭೨) 

ಹಸ್ತಿ - ಸೊಂಡಿಲಿರುವ, ಆನೆ (ಹಸ್ಕಿಯ ಬೆಂಗೆ ವಂದು ಸುತ್ತಿಜಿದು 
ಪಗಲಂ ತಡವಿಕ್ಕಿದಂತೆ ಬೆಳಗುವ ಕೆಯ್ದೀವಿಗೆಗಳ ಬೆಳಗೆ 
ಬೆಳಗಾಗೆ: ಪಂಪಭಾ, ೧೨. ೫೨ ವ) 

ಹಸ್ತಿನಾಪದಾತಿಯುದ್ಧಮಿವ ಬಲವದ್ದಿಗ್ರಹಃ - ಆನೆ ಕಾಲಾಳುಗಳ 
ಯುದ್ಧದ ಹಾಗೆ ಬಲಿಷ್ಠನ ಯುದ್ಧವಾಗುತ್ತದೆ 
(ಅಧಿಕಬಲನಾದೊಡೆ ಹಸ್ತಿನಾಪದಾತಿಯುದ್ಧಮಿವ 
ಬಲವದ್ಧಿಗಹಃ ಎ೦ಬ ನೀತಿಯಕ್ಕುಂ: ಪಂಚತಂತ್ರ, ೯೧ ವ) 

ಹಸ್ತಿನಿ ಹೆಣ್ಣು ಆನೆ (ದಂತಿನಿ ಮೊಲೆಯೂಡೆ ನಿಂದು 
ನಿಜಪೋತಮನಾಗಳೆ ಸಿಂಹಮೆಯ್ದೆ ಹಸ್ತಿನಿಯನವಜ್ಜೆಗೆಯ್ದು 
ಕರಿಯೂಢಮನಟ್ಟುವುದಿಲ್ಲಿ: ಶಾಂತಿಪು, ೨. ೧೦೫) 

ಹಸ್ತಿಪಕ ಮಾವುತ (ಮರಲ್ವಿನಂ ಹಿಡಿದು ಹಸ್ತಿಪಕಂ 
ಬಿಗಿದೊಣಂದಿದಂದು.. .. ಮುಗುದಂದುವು ಮತ್ತಹಸ್ಕಿಗಳ್‌: 
ವರ್ಧಮಾಪು, ೮. ೪೯) 


ಹಸ್ತಿಮಶಕಾ೦ತರ - ಆನೆ-ಸೊಳ್ಳೆಗಳ ನಡುವಣ ವ್ಯತ್ಯಾಸ, ತುಂಬ 
ಅಂತರ (ರಾಜ್ಯಕ್ಕಂ ತ್ರಿಭುವನಸಾಮ್ರಾಜ್ಯಕ್ಕಂ 
ಹಸ್ತಿಮಶಕಾಂತರಂ: ಶಾಂತಿಷು, ೫. ೭೨) 

ಹಸ್ತಿಮೂರಿ - ಮಹಾ ಮೂರ್ಪ (ಹಸ್ನಿಮೂರ್ಪಿನಾದೊಡವಂ 
ತಾಂ ನುಡಿವಂ ಸಿರಿವಂತರೊಳ್‌: ಸಮಯಪ, ೪. ೫೮) 

ಹಸ್ತಿಯೂಥ ಆನೆಗಳ ಹಿಂಡು  (ಮಲಯಸುಂದರನೆಂಬ 
ಆನೆಯು೦ಟು ಹಸಿಯೂಥಕ್ಕೆಔೌಯನಪ್ಪುದು: ವಡ್ಡಾರಾ, ಪು. 
೩೪, ಸಾ. ೨೦) 


ಹಸ್ತಿರದ- ಆನೆಯ ದಂತ (ಹಸ್ತಿರದ ಹಸ್ತಿಮಸ್ತಕೋದ್ಭವ 
ಮುಕ್ತಾವಿಸ್ತಾರಮೆಂದು ತಂದು ಸಮಸ್ತವನಾಧೀಶರ್‌ 


ಅವನಿಪತಿಯಂ ಕಂಡರ್‌: ಆದಿಷು, ೧೨. ೬೭) 
ಹಸ್ತಿಶಾಲೆ - ಆನೆಯ ಲಾಯ (ನಿರುತಂ ಶುದ್ಧಾಂತಕಾ೦ತಾಗೃಹ 


ಪರಿವೃತಿಯಿಂ ಹಸ್ತಿಶಾಲಾದಿ ನಾನಾ ಪರಿವಾರಾವಾಸ 
ವಿನ್ಯಾಸದಿಂ .. ೬. ರಂಜಿಸಿರ್ಕುಂ ಕರುಮಾಡಂ: ಪುಷ್ಪದಂಪು, 
೯. ೨೯) 

ಹಸ್ತಿಶಾಸ್ತ್ರ -  - ಗಜಶಾಸ್ತ್ರ ಆನೆಗಳ ಬಗೆಗಿನ ತಿಳಿವಳಿಕೆ 


(ಗೆಜಾಗಮಜ್ಞ ರಾಜಪುತ್ರ ಗೌತಮ ವಾದ್ದಾಕಿ ಪಾಳಕಾಪ್ಯ 

ಶ್ರೀಹರ್ಷಾದಿ ಪುರಾಣಪುರುಷ ವಿರಚಿತಂಗಳಪ್ಪ 

ಸ್ತಿಶಾಸ್ತ್ರಂಗಳೂಳಂ: ಪಂಪಭಾ, ೨. ೩೪ ವ) 

ಶ್ವತಂತ್ರ -  - [ಹಸ್ತಿ*ಅಶ್ವತಂತ್ರ] ಆನೆ ಕುದುರೆಗಳ ಬಗೆಗಿನ 

ಶಾಸ್ತಗಳು (ಬಾಹುಬಲಿಗೆ ಕಾಮತಂತ್ರ ಸಾಮುದಿಕ 

ಆಯುರ್ವೇದ ಧನರ್ವೇದ ಹಸ್ತ್ಯಶ್ವತಂತ್ರ 

ರತ್ನಪರೀಕ್ಷೆಗಳುಮ೦ .. .. ಉಪದೇಶಂಗೆಯ್ದಂ: ಆದಿಷು, ೮. 

೬೦) 

ಹಳ - - [ಹಲ] ನೇಗಿಲು (ಅರಿನೃಪಾಲಮೌಳಿಮಣಿಯೊಳ್‌ 
ನೆಲೆಗೊಂಡುದು ಶಂಖಚಕ್ರಚಾಮರಹಳಚಿಹ್ಲಿತಪದಾಕೃತಿ: 
ಪಂಪಭಾ, ೬. ೨೯) 

ಹಳಚಿಕೆ - ಶುಭ್ರತೆ, ಹೊಳಪು (ಹಳಚಿಕೆವೆತ್ತ ವಸ್ತದ ವಿಳಾಸದ 
ಚೆನ್ನಿಗರಲ್ಲಿ ಮೇಳವಂ ಬಳಸದಿರು ಇಚ್ಛೆಯಂ ತಳೆದು ನೀಂ 
ಮರುಳಾಗದಿರು ಅಬ್ಬಲೋಜನೇ: ಶಾಂತೀಶ್ವಪು, ೧೧. ೭೫) 

ಹಳಪದ್ಧತಿ - ಉತ್ತ ಭೂಮಿ (ಹಳಪದ್ಧತಿ ಸೀತಾಖ್ಯಂ: ಅಭಿಧಾವ, 

೧. ೧೧. ೬೮) 


8 


ಹಳದಿಯಂಬರ — ಹಳದಿಯ ಬಟ್ಟೆ (ಒಪ್ಪುವ 
ನಾಗಪಂಚಕಪ್ರಸರದ ಜೊಲ್ಲೆಹಂ ಹಳದಿಯಂಬರಂ: 
ಸೂಕ್ತಿಸುಧಾ, ೮. ೪೧೦) 

ಹಳಧರ - ಬಲರಾಮ (ಕೃಷ್ಣಂ ಅಬ್ಬ ಮಣ್ಣಂ ತಿಂದಂ 


ನೋಡೆಂದು ಪಿಸುಣಾಡಲ್‌: ಜಗನ್ನಾವಿ, ೩. ೬೨); [ಜೈನ] 
ವಾಸುದೇವ ಸಹೋದರ (ಹಳಧರನೆಂಬ ಕಾಂಬುರುಹಮಂ 
ವಸುದೇವನ ನೇತ್ರನೀರಜಾವಳಿ ಪುದಿದಾ ಜನಾರ್ದನನ 
ದೇಹದೊಳೊಂದಿರೆ: ಕರ್ಣನೇಮಿ, ೬. ೧೦೮) 


ಹಳಹಳ - ಮಂಕು (ಪೊಳಪಣಿದು ತಾರೆಗಳ್‌ ಹಳಹಳನಾದುವು 
ಕುವಳಯಂಗಳೆಸಲ್‌ೌಸಕಂಗೆಟ್ಟು ಅಳವಟೆದುವು ಆ 
ಚಕೋರಂಗಳ ಬಳಗಂ ಪೆಳಜೆದುವು ಕರಂ 


ದಿನಮುಖದೊಳ್‌: ಶಾಂತೀಶ್ವಷು, ೧೧. ೯೧) 

ಹಳಹಳಿಕೆ ತೇಜಸ್ಸು (ಪೊಳೆವಂಗಭಂಗಿಯೊಳೆ ಹಳಹಳಿಕೆ 
ಪೊಳಿಮಟ್ಟು ಪೇರುರದ ಪೊಳೆಪು ಮಣಿಹಾರರುಚಿಯಿ೦ 
ಪೆರ್ಚಿ: ಕುಸುಮಾಕಾ, ೭. ೧೩೩ ರಗಳೆ) 


೧೧೫೫ 


ಹಳಿ - ಬಲರಾಮ (ಇಂದೆ ಹಳಿಯುಂ ಗಡ ಕೂಡುವಂ ಆತನಂ 
ಗೆಲಲ್‌ ಬಂದಪುದೇ ಬಟೆಕ್ಕ ಅದುವೆ ಕಾರಣಮಾಗಿ 
ಉಳಿದಿರ್ದಂ ಅಂಧರಾಣ್ನಂದನಂ: ಪಂಪಭಾ, ೧೩. ೭೫) 

ಹಟಿಗವಿ ಕೀಳು ಕವಿ (ಹಜೆಗವಿಗಳಳ ಕಬ್ದಂಗಳ 
ಹೊಳಗಳಿಯಕ್ಕರದ ಹೊಲಿಗೆ ಬಿರ್ಚಿದೊಡೆಲ್ಲಂ ಬಜೆ 
ತಾಣೆಗೆಬೀಜೆಗೆ: ಗಿರಿಜಾಕ, ೧. ೨೩) 

ಹಣಿಗಟ್ಪ್ಟಲೆ - ದಟ್ಟ ಕತ್ತಲೆ (ಹಳಹಳನಿರ್ದ ತಾರೆಗಳನಾಯ್ದು 
ಕುಜುಂಕುತು೦ ಅಂತೆ ಪೂಣ್ಬು ಬೆಂಬಳಿವಿಡಿದೊತ್ತಿಕೊಂಡು 
ಹಜೆಗಟ್ಟಲೆಯಂ ತವೆ ಪೀಜುತುಂ: ಕುಸುಮಾಕಾ, ೧೪. ೨೧) 

ಹಜೆಮಣ್ಣು - (ಅಜೆಯದ ಬಾಲಂ ಬೀದಿಯ ಹಜೆಮಣ್ಣಿಂ 
ಮಾಡಿದೊಂದು ಹಾಹೆಯ ತೆಐದಿಂ ತಜಬಣಕ೦ ವಿಕಟಾಕೃತಿ 
ನೆಣ ನಿಷ್ಠುರನಿವೃತಹು೦ಡಸ೦ಸ್ಥಾನ೦ಗಳ್‌: ಶಾಂತೀಶ್ವಪು, ೯. 
೧೦೭) 

ಹಣವಿಗೆ ಪಟವಿಗೆ, ಬಾವುಟ (ಗರುಡನಂತೆ ಹಾವಿನ 
ಹಟಿವಿಗೆಯಂ ಆರಯ್ದು ನೋಡಿಯುಂ: ಗದಾಯು, ೬. ೨೯ 
ವ) 

ಹಳಿ 


ಹೊಗೆಯಲ್ಲಿ ದೋರೆಗಾಯನ್ನು ಹಾಕಿಡುವುದು 
(ಒಂದರ್ಥಕ್ಕೆ:  ಹಟ್ಲೆಯೆಂದು ದೂವೆಯೊಳ್‌ ತಟಲಂ 
ಪೂಟ್ಟಕ್ತಿಯೆ: ಶಬ್ದಮದ, ೩೩ ವೃತ್ತಿ ೧೨೩) 

ಹಾಗ - ಗದ್ಯಾಣದ ನಾಲ್ಕನೆಯ ಒಂದು ಭಾಗ, ಒಂದು ನಾಣ್ಯ 
(ಹಾಗದ ಭಾಗಂ ಕೆಟ್ಟಂದು ಆಗಳು೦ ಒಡಲುರಿಗು೦ ಎಂತು 
ತನಗದಣಿಂದಂ ಲೋಗರ ಕಸವರಮಂ ಕೊಳಲಾಗದು: 
ಸಮಯಪ, ೫. ೪೦) 


ಹಾಟಕ - ಚಿನ್ನ (ಗಿರಿಜೋತ್ತಮ ಕಾಂಚನ ಜಾತರೂಪ 
ತಪನೀಯ ಭರ್ಮ ಹಾಟಕ ಚಾಮೀಕರ ಶಾತಕುಂಭ 
ಕಾರ್ತಸ್ವರ ಕನಕ ಸುವರ್ಣ ರುಕ್ಕನಾಮಂ ಹೇಮಂ: 
ಅಭಿಧಾವ, ೧. ೬. ೪) 

ಹಾಟಕಕೂಟ - - ಚಿನ್ನದ ಶಿಖರ (ಪೊಟಲಂ ಪೊಜಮಟ್ಟು 
ಅನೇಕ ಹಾಟಕಕೂಟಕೋಟಿಘಟಿತ ಸಿದ್ದಕೂಟಮಂ 


ತ್ರೀಪ್ರದಕ್ಷಿಣ೦ಗೈದು: ಆದಿಷು, ೨. ೫೦ ವ) 


ಹಾಟಕಘಟಿತ - - ಚಿನ್ನದಿಂದ ಮಾಡಿದ (ಸುರತರುಪ್ರಸೂನ 
ಕರ್ಪೂರಪಾಂಸು  ಗೋಶೀರ್ಷ ಚಂ೦ದನದ್ರವ ಪರಿಮಳ 
ಸುಗಂಧಿಜಲಸಂಭ್ಯೃತ ಹಾಟಕಘಟಿತಘಬಟ 


ಕೋಟಿಗಳನೆತ್ತಿಕೊಂಡು: ಆದಿಪು, ೭. ೧೦೧ ವ) 

ಹಾಟಕಪದಕ - - ಚಿನ್ನದ ಪದಕ (ಸುವರ್ಣಮಣಿಬದ್ಧ 
ಉದ್ಭುರಕಂಧರಂ ಉತ್ಕಟ ಹಾಟಕಪದಕಮಣಿ 
ತ್ರಿಖಂಡಕರ್ಣಾಭರಣಂ: ಆದಿಷು, ೧೩. ೪೫ ವ) 

ಹಾಟಕಪೀಠ - ಚಿನ್ನದ ಪೀಠ (ವಿವಾಹಮಂಟಪದ ನಡುವಣ 
ಮಣಿಮಯವೇದಿಕೆಯ ಹಾಟಕಪೀಠದ ಮೇಲೆ ಪಾಸಿದ 
ದುಗುಲದ ದಳಿಂಬದೊಳ್‌ ಇರಿಸಿದಾಗಳ್‌: ಆದಿಪು, ೪. ೪೭ 
ವ) 

ಹಾಟಕಭಿತ್ತಿ -  - ಚಿನ್ನದ ಗೋಡೆ (ಹಾಟಕಭಿತ್ತಿಸಮನ್ನಿತ 
ನಾಟಕಶಾಲೆಗಳ ವಿವಿಧಸೌಧಂಗಳ ಕೊ೦ಡಾಟಮನೆ ಮೆದು 
ಮೆಚ್ಚಂ ಪಾಟಿಸುವುವು ಮಿಥುನತತಿಗೆ ಗೃಹಮಹಿಜಾತಂ: 
ಆದಿಹು, ೫. ೩೭) 

ಹಾಡಂಗಿ - ಒಂದು ಮರ (ಇರ್ಬೀಡ ಅರನೇಜೆಲ್‌ ಇಪ್ಪೆ ಸಿರಿಸಂ 
ಹಾಡಂಗಿ ಭಾರಂಗಿ ನೇಳಲ್‌ ಎರಂ ಪಾದರಿ ತಾಜ್‌ ತಂಡಸು 


ಬಿಳಿಲ್‌ ಬಲ್ಕತ್ತಿ ಬೇವತ್ತಿ ಸೆಳ್ಳೆಲವಂ 

೫೮) 
ಹಾದಂಡ - ವಾಗ್ದಂಡ (ಕ್ರಮದಯ್ತರಿಂದೆ ಹಾದಂಡಮಯ್ದರುಂ 

ಮನುಗಳಿಂದೆ ಕಾಮಾದಂಡಂ ಸಮನಿಸೆ: ಪಂಪರಾ, ೧. 

೮೯) 
ಹಾದಿಗೆಡು - ದಾರಿ ತಪ್ಪು (ಮಿಂಚಿನ ಗೊ೦ಚಲೊ ಹಾದಿಗೆಟ್ಟು 
ತೊಟ್ಟಗೆ ನೆಗೆತರ್ಪ ನುಣ್ಣದಿರೊ ಪೇಟ್‌ನೆ .. .. ಕವಿತಂದುವು 
ಭೋಂಕನೆ ಪೂವಿನಂಬುಗಳ್‌: ಕಬ್ಬಿಕಾ, ೨೪೦) 

- ತ್ಯಾಗ, ತ್ಯಜಿಸುವಿಕೆ (ಧನಸೇವೆಯಿಂದೆ ನೆರೆವಪ್ತ್‌ 
ನಂಟರೆಂದಂದು ತಾಂ ಮರುಳಕ್ಕುಂ ಪುರುಳಕ್ಕುಮೇ 
ಮಣ್‌ದು ಹಾನಾದಾನ ವಿಜ್ಞಾನಮಂ: ಪಂಪರಾ, ೬ ೬೭) 
ಹಾಮಾದಂಡ [ಜೈನ] ವಾಗ್ದಂಡ: ಹಾ, ಮಾ ಎಂಬ 

ಶಬ್ದಗಳನ್ನು ಹೇಳುವುದರ ಮೂಲಕ ಕೊಡುತ್ತಿದ್ದ ಶಿಕ್ಷಿ 

(ಕ್ರಮದಯ್ವರಿಂದೆ.. ಹಾದಂಡಮಯ್ತ್ವರು೦ ಮನುಗಳಿಂದೆ 

ಕಾಮಾದಂಡಂ ಸಮನಿಸೆ: ಪಂಪರಾ, ೧. ೮೯) 
ಹಾಮಾಧಿಕ್ಕಾರದಂಡ ಹಾಮಾದಂಡ (ಮತ್ತಮಯ್ವರ್‌ 

ಹಾಮಾಧಿಕ್ಕಾರದಂಡಮಂ ಮಾಡಿದರ್‌: ಚಾವುಂಪು, ಪು. 

೧೬೭. ಸಾ. ೩-೪) 
ಹಾಯನ - ವರ್ಷ (ಸಂವತ್ಸರ ಹಾಯನ ವತ್ನರಂಗಳವು 

ವರ್ಷಂಗಳ್‌: ಅಭಿಧಾವ, ೧. ೨. ೧೪) 
ಹಾಯೆನ್ನು -  - [ಹಾ*ಎನ್ನು] ಪ್ರತಿಕ್ರಿಯಿಸು (ಬಾಯಚೆದು 

ಎನಿತು ಎರೆದೊಡಂ ಆ ಹಾ ಎನ್ನೆಯ: ಪಂಪಭಾ, ೮. ೬೯) 
ಹಾರ - ನೂರೆಂಟು ಎಳೆಗಳ ಮಾಲೆ (ವಿಜಯಚ್ಛಂದ ಹಾರ 

ದೇವಚ್ಛಂದ ಅರ್ಧಹಾರ ರಶ್ಮಿಕಲಾಫಗುಚ್ಛ ನಕ್ಷತ್ರಮಾಳಾ 

ಅರ್ಧಗುಚ್ಛ: ಆದಿಷು, ೮. ೫೪ ವ); ಮನೋಹರವಾದ 

(ಸಮಸ್ತವಸ್ತುವಿಸ್ತಾರಹಾರಮಾಗಿರ್ದ ಹಸ್ಕಿನಪುರವೆ 

ನಿಜವಂಶಾವಳಂಬಮಾಗೆ: ಪಂಪಪಭಾ, ೧. ೫೮ ವ) 


ಪಾರ್ಶ್ವನಾಪು, ೨ 


ಹಾನ 


ಹಾರಮಣಿಮಂಜರಿ - - ಹಾರದ ರತ್ನಖಚಿತವಾದ ಗೊಂಚಲು 
(ಮೃಗಪದಪತ್ರಲೇಖೆಗಳಂ ಏಕೆಗೆ ತಾಳ್ಗಿರದಾದುವು ಈ 
ಕದಂಪುಗಳ್‌ ಉರಮೇಕೆ ಹಾರಮಣಿಮಂಜರಿಯಿಲ್ಲದೆ 


ಬಿನ್ನಗಿರ್ದುದು: ಪಂಪಭಾ, ೪. ೬೨) 

ಹಾರವ - "ಹಾ' ಎಂಬ ಶಬ್ದ (ದ್ದಿಗುಣಿಸಿದುದು ಹಾರವಂ 
ಪ್ರತಿಧ್ಧಾನದಿಂ ಜಿನೇಂದ್ರಾಲಯದೊಳ್‌; ಪಂಪರಾ, ೧೪. 
೧೦೧) 

ಹಾರಿ - ಮನೋಹರವಾದ (ತಾರಾಳಿಯ ಹಾರಿಯ ಬಟ್ಟೆಗೆ 
ಶೈಳಂ ಬರ ತೊಲಗಿದಂತೆ ಕೆಲದೊಳ್‌ ತೋರ್ಕುಂ: 
ಲೀಲಾವತಿ, ೯. ೩೪); ಹಿಂಡು (ಕಾಡೆಮ್ಮೆವೋರಿಯ 
ಹಾರಿಯಂತೆಯುಂ ಪಂದಿಯ ಗೊಂದಳದಂತೆಯುಂ 
ಅಮ್ಮಾವಿನ ತೋಮೆಯಂತೆಯುಂ ತೋಳದ 
ಗೂಳೆಯಂತೆಯುಂ: ಪುಷ್ಪದಂಪು, ೩. ೧೨೭ ವ) 

ಹಾರಿಗೊಳ್‌ ಆಕರ್ಷಕವಾಗು  (ಅಮೃತಾರ್ಣವಮನೆ 
ಮೇರುವಿನ ಮೇಖಳಾವನಕೆ ಪರಿಯಿಸಲಿಂದ್ರಂ 
ಸಮೆದೇಜಿದವೊಲೆರಡೋಳಿಯಿ ನಿಮಿರ್ದೆಸೆದುದು 
ಹಾರಿಗೊಂಡು ಕೇರ್ಗಟ್ಟಿದವೋಲ್‌: ಪುಷ್ಪದಂಪು, ೧೧. ೯) 

ಹಾರಿದ್ರಕ - ಅರಿಸಿನ (ಭೂರಮಣಿಯ ಶೃಂಗಾರಾಗರಮಿದೆನೆ 
ವಿರಹಿಜನಕೆ ಮದನನ ಕಾರಾಗಾರಮಿದೆನೆ ಬಗೆಗೊಳ್ಳುವು 
ಹಾರಿದ್ರಕ ಜೀರಕಾಧಕೇಕ್ಷುವನ೦ಗಳ್‌: ಪುಷ್ಪದಂಪಷು, ೯. ೨೨) 


ತಿರ್ದಿ 


೧೧೫೬ 


ಹಾರೀತ - ಪಾರಿವಾಳ (ಸಾರಸ ಮರಾಳ ಪಾರಾವತ ಹರೀತ 
ಕಾರಂಡೆ ಕುರವಕ ಸಂಕುಳಚರಣಸ೦ಚರಣದಿ೦ ಪಳಚ್ಚನೆಸೆವ 
ಪಜ್ಜೆಗಳುಂ: ಪುಷ್ಪದಂಪು, ೨. ೩೯ ವ) 

ಹಾರೀತಕ - ಪಾರಿವಾಳ, ಹಸುಬನ ಹಕ್ಕಿ (ಸಾಲ್ಡಿರ್ದ ಹಾರೀತಕ 
ಹರಿತಶಿಲಾಪಟ್ಟದೊಳ್‌ ಭೂಪನಿರ್ದಂ: ಕಾದಂಸಂ, ೫. ೪೧) 

ಹಾಲಂ - ಕಳ್ಳು. ಹೆಂಡ (ಮೈರೇಯಮಾಸವಂ ಮಧು ವಾರಂ 
ಮದ್ಯಂ ಪ್ರಸನ್ನೆ ಹಾಲಂ ಕಲ್ಕಂ (ವಾರುಣಿ ಕಾದಂಬರಿಯದು 
ಸೀರಿಪ್ರಿಯೆ ಸೀಧು ಮದಿರೆ ಸುರೆ ಜಗಳ೦ ಕಳ್‌: ಅಭಿಧಾವ, 
೧. ೧೬. ೫) 

ಹಾಲಾಹಲ - ವಿಷ (ಕಾಲಾಹಲಂಗೊಟ್ಟೊಡಂ೦ ಮೃಡನೊರ್ವಂ 
ಮುಳಿಯಂ ಎಂದು ಉಲಿವವೋಲ್‌ ಉದ್ರೋಷಿಕುಂ 
ಸಾಗರಂ: ಶಬರಶಂ, ೧. ೩೧) 

ಹಾಲಿಗೆ - ಕರಡಿಗೆ, ಭರಣಿ (ಲಕಾರಕ್ಕೆ: ಹಾಲಿಗೆ ಹಲಸಿಗಂ 
ಹಲಗೆ: ಶಬ್ದಮದ, ೨೬ ಪ್ರ 

ಹಾವ ಶೃಂಗಾರ ಚೇಷ್ಟೆ (ಸ್ತೀಸದ್ದದೊಳ್‌ 
ಈಗಳುಳ್ಳವರೊಳೀ ಹಾವವೀ ಭಾವಮೀ ಪರಿಜೀ ವಿಭ್ರಮಮೀ 
ವಿಲಾಸಂ: ಸುಕುಮಾಚ, ೫. ೫೮) 

ಹಾವಭಾವ ವಿಲಾಸ ವಿಲಾಸ 
ವಿಭಮಂಗಳನೊಡೆಯೊಳಂ ಪೋಗವೇಟ್ಟ 
ಧನದತ್ತನೊಳ್ಳಿದನೆಂದು: ವಡ್ಡಾರಾ, ಪು. ೧೭, ಸಾ. ೧೩) 

ನಗೆ (ಹರಿ ಹಾಸ ಅವಯವಂಗಳಂತಿರಲ್‌ 
ನಿರ್ಮಲದಿವ್ಯ ಮೌಕ್ತಿಕ ಶಿಲಾಲಿಂಗಂ: ಕಾದಂಸಂ, ೩, ೨೨); 
ಪಾಶ (ಥಳಥಳಿಪ ಬೊಮ್ಮಹಾಸಮಂ ಇಳೆ ಬೆದಜಲ್‌ 
ಕೊರಲೊಳಿಕ್ಕಿಕೊಂಡಂ ಭಕ್ತಂ: ತ್ರಿಷಷ್ಟಿಪು, ೨೦. ೧೮) 

ಹಾಸ್ತಿಕ ಮಾವುತ (ಆಗಳದಣಳ  ಸಿರಿಯರಸನಂ 
ಭೀಮರಥಧೊಳ್‌ ನುಡಿಯುತ್ತುಂ ಹಾಸ್ತಿಕಪ್ರಾಯಬಲಂ 
ಬರುತುಮಿರೆ: ಚಂದಪ್ರಹು, ೧೦. ೪೭ ವ); ಆನೆಗಳ ಹಿಂಡು 
(ಮಹಾಮಾಣಿಕ್ಕ ಗಾಣಿಕ್ಯ ಹಾಸ್ತಿಕ ರತ್ನೋರ್ಜಿತ ಚಕ್ರವರ್ತಿ 
ವಿಭವಂ: ಆದಿಪು, ೧೬. ೮) 

ಹಾಸ್ತಿಕಸಾಧನ -  ಗಜಸ್ಯೆನ್ಯ 
ಅಶ್ವೀಯಬಹಳಮುಂ ಹಾಸ್ತಿಕಕಾಧನಮುಮಪ್ಪ 
ಬಲಮನೊಂದು ಮಾಡಿ: ಆದಿಪು, ೧೩. ೫೬ ವ) 

ಹಾಸ್ಯ - ರಸಗಳ್ಲಿ ಒಂದು (ಕಾರುಣ್ಯಂ ಹಾಸ್ಯಂ ಶೃಂಗಾರಂ 
ಇನಿತಜಳೊಳಮಕ್ಕೆ ವೈದರ್ಭಿ .. . ವೀರ೦ರಸಂಗಳ್ಗೆ ಪೇಲ್ಗ್‌ 
ಪಾಂಚಾಳಿಕೆಯಂ: ಕಾವ್ಯಾವಲೋ, ೭೮೮) 

ಹಾಸ್ಯಂಗೆಯ್‌ - ತಮಾಷೆ ಮಾಡು (ಆ ನರಿ 
ದೂರಭೀರುವಾದುದರ್ಕೆ ಹಾಸ್ಯಂಗೆಯ್ದುದು ಅದು ಕಾರಣದಿಂ 
ನೀಂ ಶಬ್ದಮಾತ್ರಕ್ಕೆ ಬೆರ್ಚಿದೊಡಿಂತಪ್ಪ ನಗೆಗೆಡೆಯಪ್ಪಿರ್‌: 
ಪಂಚತಂತ್ರ, ೯೩ ವ) 


(ಹಾವಭಾವ 


ಹಾಸ 


(ಧನುರ್ಧರಪ್ರಾಯರುಂ 
ತಮ್ಮ 


ಹಾಸ್ಯಭಾರ - ಅತಿರೇಕವಾದ ಗೇಲಿ (ಕಣ್ಣರಿ ಪುತ್ರಮಿತ್ರ 
ವನಿತಾಜನದೊಳ್‌ ಸಮಸಂದು ರಾಜ್ಯಮಂ ಜಾಣ್ಣಿಡೆ 
ದುಃಖಹೇತುವನಿದಂ ನೆಜ್‌ ತಾಳ್ಚಿ . . ಅಟ್ಟುಣ್ಬ ನರಂಗೆ 


ಸ೦ಗಡಿಗನಪ್ಪೆನೆ ತಪ್ಪೆನೆ ಹಾಸ್ಯಭಾರಮಂ: ಚಂದ್ರಪ್ರಪು, ೨. 
೩೫) 


ಹಾಹಾಕಂದ - ಹಾಹಾಕಾರ, ಗಾಬರಿ (ಭೋಂಕೆನೆ 
ಹಾಹಾಕ್ರಂದಮೊಗೆದುದು ಅಂತಃಪುರದೊಳ್‌: ಅಜಿತಪು, 
೧೦. ೩೩) 


ಹಾಹಾಕ್ರಂದನಂಗೆಯ್‌ - ಪ್ರಲಾಪಿಸು (ಗುಲ್ಲಲತಾಳಿಗಳ್‌ 
ತೊಡರಲ್‌ ಒರ್ವ೦ ನೂಂಕಿಕೊಂಡುಒಯ್ವ ಮಾರ್ಗದೆ 
ಪೋದೆಂ ಬಳಿಕಾತನಿರ್ದೆಡೆಗೆ ಹಾಹಾಕ್ರಂನ೦ಗೆಯ್ವುತಂ: 


ಕಾದಂಬ, ೫. ೧೫೫) 

ಹಾಹಾರವ - ಹಾಹಾಕ್ರ೦ದ (ಅವನೀವ್ಯೋಮಮನೆಯ್ದೆ ಪರ್ವಿ 
ಬಳೆದುಂ೦  ಶೋಕಾನುಬಂಧಾಂಧಬಾಂಧವ ಹಾಹಾರವಂ 
ಎಂತುಮೆಯ್ದುದು ವಲಂ ಲೋಕಾಂತರಪ್ರಾಪ್ತನಪನ್ನವನಂ: 
ಆದಿಪು, ೩. ೫೪೦ 

ಹಾಹೆ - ಬೊಂಬೆ (ಅಳಿಯದ ಬಾಲಂ ಬೀದಿಯ ಹಣೆಮಣ್ಣಿಂ 
ಮಾಡಿದೊಂದು ಹಾಹೆಯ ತೆಅದಿ೦ ತಜಬಅಕಂ ವಿಕಟಾಕೃತಿ 
ನೆಟ್‌ ನಿಷ್ಣುರನಿವೃತಹುಂಡಸಂಸ್ಥಾನಂಗಳ್‌: ಶಾಂತೀಶ್ವಪು, ೯. 
೧೦೭) 

ಹಾಟೂರ್‌ ನಾಶಗೊಂಡ ಊರು (ವಿದೂಷಕಂ ಈಕೆ 
ಹುಟ್ಟುಗೆಟ್ಟ ಹುಟ್ಟಗೆಯಂತೆ ಹಡಣಮೊಣಗಿದ ಹಟಿ್‌ಯ 


ಸಿದ್ದಿಗೆಯಂತೊಣಕುಟ್ಟದೆ ಪತ್ತಿದ ಹಾಟೂರ ನಾಯಂತೆ 
ಒಡಲಂ ಪತ್ತಿದ ಎಂದು ಅರಸನಂ ನಗಿಸಿದಂ:: 
ಲೀಲಾವತಿ, ೨. ೧೧೬ ವ) 

ಹಾಟ್ಕಿನೆಹಾಣ - ತುಡುಗುಣಿ ನಾಯಿ (ಒಂದರ್ಥಕ್ಕೆ: 
ಹಾಟ್ಕನೆಹಾಟನೆಂದು ತುಡುಗುಣಿ ನಾಯ್‌: ಶಬ್ದಮದ, ೩೩ 
ವೃತ್ತಿ ೧೨೪) 

ಹಿಂಗುಲಿಕ - - ಇಂಗಳೀಕ, ಪಾದರಸದಿಂದಾದ ಒಂದು ಅದಿರು 
(ಉತ್ತಪ್ತಾವದಾತಲೋಹಪುತ್ರಿಕಾನದ್ಭ ಲಾಕ್ಷಾ ಹಿಂಗುಲಿಕ 
ಪಾಟಲಫಲಂ ಅರ್ಧಕರವಾಳಚಾಳನ ಪ್ರಕಟಿತಭಟ 


ಬಿಭೀಷಿಕಾಡಂಬರಂ: ಆದಿಪು, ೧೩. ೪೫ ವ) 

ಹಿಂಡು - ಮುಷ್ಟಿಯಿಂದ ಹಿಸುಕು (ಹಿ೦ಡು-ಮುಷ್ಟಿನಿಷ್ಟೀಡನೆ: 
ಶಬ್ದಮದ, ಧಾ ೩೬೧) 

ಹಿಂತಾಳ- ಒಂದು ಬಗೆಯ ತಾಳೆಯ ಮರ, ಖರ್ಜೂರದ ಮರ 
(ವಿನಮಿತ ಚೂತ ಕುಜಾತ ಸಮಾಜಂ ಶಾಳ ತಾಳ ಹಿಂತಾಳ 
ಶಿರೀಷಂ: ಸುಕುಮಾಚ, ೧೦. ೫೬) 

ಹಿಂದೋಳ - ಉಯ್ಯಾಲೆ (ಮುಂದೊಂದು ಮಾಕಂದಮಹೀಜದ 
ತುಜುಂಗಿದ ಶಾಖಾಗ್ರದೆ. ಮೆಜ್‌ವ ಹಿ೦ಂದೋಳದೊಳ್‌: 
ಶಾಂತೀಶ್ಚಪು, ೫. ೧೧೪ ವ) 

ಹಿಂದೋಳ - ಒಂದು ರಾಗ (ಹಿಂದೋಳರವಕ್ಕೆ ಮಲ್ಲಿಗೆಗೆ 


ಬೆಳ್ಚಿಂಗಳ್ಗೆ ತಣ್ಣಾಳಿಗೆ ಇನ್ನೆನಸುಂ ಕ್ರೂರತೆಯಂ 
ನೆಗಟ್ಟಿಪನೋ ಅಕ್ರೂರಂ: ಜಗನ್ನಾವಿ, ೫. ೯೦); ಸಂಗೀತರವ 
(ಕರಿಣೀವೃಂದ ವ್ರಜೋದ್ಗಾಯನ ಸಮುದಯ 


ಕರ್ಣಾಮೃತಸ್ಕಂದಿ ಹಿಂದೋಳರವಂ: ಆದಿಷು, ೧೩. ೭) 

ಹಿಂಸಾರುಚಿ - ಪರರಿಗೆ ತೊಂದರೆ ಕೊಟ್ಟು ಆನಂದಿಸುವ ಸ್ವಭಾವ 
(೦ಆಂಸ ಮಧು ಮದ್ಯಸೇವನೆ ಹಿಂಸಾರುಚಿ ¥ 
ಎಂಬಿವಲ್ಲದೆ  ಸಂಸಾರಭ್ರಮಣಕಾರಣಂ ಪೆಜವೊಳವೇ: 
ಆದಿಷು, ೫. ೮೦) 

ಹಿಂಸಾವಿರಹಿತ - ಹಿಂಸೆಯನ್ನು ತ್ಯಜಿಸಿದವನು (ಹಿ೦ಸಾವಿರಹಿತನೈ 
ನೀನಿಂ ಸಲೆ ಬಾಟ್‌ ಪಾಪಕರ್ಮನೆಂ ಪೆಅರಟೆವಂ 
ಹಿಂಸೆಯನೆ ಬಯಸಿ ಮಳುಗುವ ನಾಂ ಸತ್ತಪೆಂ ಎಂದು 
ಪೂಣ್ಟು ಬರ್ಪನ ತೆಜದಿಂ: ಧರ್ಮಾಮೃ, ೧೦. ೧೩೩) 

ಹಿಂಸೆ - ನೋವು (ಹಿಂಸೆ ಪುಸಿ ಕಳವು ರತಿ ರಾಗಂ 
ಸಕಳಪರಿಗಹಂಗಳೆಂಬುದನಣೆದು ಅರ್ಥಂ ಸಕಳಮೆಂದು 
ತೊಲ್‌ವುದು: ಶಾಂತಿಪು, ೬. ೪೯) 


೧೧೫೭ 


ಹಿಟಕವಾಡು ದ ಜೇಷ್ಟೆಮಾಡು, ತಮಾಷೆ ಮಾಡು 
(ಅಂತಃಪುರಕ್ಕೆವೋಪ. ವಾಚಾಳಿಯನೊರ್ವಳ೦ ಚಟುಳ 
ಸೇಟಿಕೆಯಂ ವಸುದೇವವಲ್ಲಭ೦ ಹಿಡಿದು ಹಿಟಕವಾಡೆ: 
ನೇಮಿನಾಪು, ೫. ೭ ವ) 

ಹಿಡಿಂಬಾತಕ - ಹಿಡಿಂಬನನ್ನು ಕೊಂದವನು. ಭೀಮ 
(ಕುರುಕ್ಷೇತ್ರದೊಳ್‌  ಪ್ರಳಯೋಗ್ರಾಂತಕನಂತೆ ಅಗುರ್ವಂ 
ಒಳಕೊಂಡಿರ್ದಂ ಹಿಡಿಂಬಾಂತಕಂ: ಗದಾಯು, ೧. ೫೫) 

ಹಿತ — ಸಂತೋಷದಾಯಕವಾದುದು (ಹಿತಮಂ 


ಹಿತಕರಣಿಪಿದೊಡ೦ ಮತಿಗೆಟ್ಟಿಚೆಕೆಯ್ಬುಂ: ಪಂಪರಾ, ೧೪. 
೧೨೫) 

ಹಿತಮಿತ - ಸಂತಸದಾಯಕವಾಗಿಯೂ ಹೆಚ್ಚಲ್ಲದೆಯೂ ಇರುವ 
(ಮೃದುಮಧ್ಯಮತನು ಹಿತಮಿತಮೃದುವಚನ೦ ಲಲಿತಮಧುರ 
ಸುಂದರವೇಷಂ: ಆದಿಪು, ೧. ೨೯) 

ಹಿತವ ಒಳ್ಳೆಯದನ್ನು ಬಯಸುವವನು (ಅರಸನ 
ಮನದೊಳೊದವಿದ ಭಯಮಂ ಕಳೆಯಲ್‌ ವೇಟ್ಯುಮಂತೆ 
ನಾವಾಪ್ತರುಂ ಹಿತವರುವಪ್ಪೆವೆನೆ: ಪಂಚತಂತ್ರ, ೮೨ ವ) 

ಹಿತವಚಃಪ್ರಿಯ - ಒಳ್ಳೆಯ ಮಾತುಗಳನ್ನು ಇಷ್ಟಪಡುವವನು 
(ಕ್ಷಯವೃಜಿನಂ ಜಿನಸಮಯಂ ಸ್ಮಯರಹಿತಂ 
ಹಿತವಚಃಪ್ರಿಯಂ: ಸುಕುಮಾಚ, ೧. ೫೧) 

ಹಿತಾರ್ಥಂ - ಒಳ್ಳೆಯದಕ್ಕಾಗಿ (ಹಿತಾರ್ಥಮೀ ಭೂವಳಯಕ್ಕೆ 
ಶಕ್ರಂ ಅದು ಕಾರಣಂ ಅರ್ಜಿಪುದಿ೦ದ್ರನ೦ ಜನಂ: ಜಗನ್ನಾವಿ, 
ಡಸ! 

ಹಿಪ್ಪದಿಕೆ - ಬೆಳಗಿನ ಜಾವ (ಕೆಲವು ಪದ೦ಗಳ್‌ ನಿಯತದಿಂ 
ದ್ವಿತ್ವಂಗಳಪ್ಪುವವರ್ಕೆ ಪ್ರಯೋಗಂ: ಹಿಪುದಿಕೆ-[ಬೆಳಗುಜಾವ]: 
ಶಬ್ದಮದ, ೪೬, ಪ್ರ ವೃತ್ತಿ ೫೭) 

ಹಿಮ - ಇಬ್ಬನಿ (ಮಹಿತಾವಶ್ಕಾಯ ತುಷಾರ ಹಿಮ ತುಹಿನ 


ನೀಹಾರಕರಂ: ಅಭಿಧಾವ, ೧. ೧. ೬೮) ಚಳಿಗಾಲ 
(ಜಳದಗ್ರೀಷ್ಮ ಹಿಮಂಗಳಿಲ್ಲ ಮೊಳೆವುಲ್‌ 
ನಾಲ್ಕಂಗಳುಳ೦ಗಳ್ದರಂ ಬಳಗಂ ಬಳೆಗಂ ತಣ್ಬಿನ 
ಬಿಣ್ಣಿನಂತೆಸಗುಗುಂ: ಶಾಂತಿಷು, ೬. ೧೦೨); 


ಹಿಮಾಲಯಪರ್ವತ (ಶ್ರೀದಯಿತ೦ ಮನುಕುಲಗಗನಾದಿತ್ಯಂ 
. ಜಿತದಿಜ್ಜಂಡಲನಾದ ಮಹಾತ್ಮಂ ಸರಸ್ವತೀಮಣಿಹಾರಂ: 
ಆದಿಷು, ೧೫. ೧); ಪಚ್ಚಕರ್ಪೂರ (ಹಿಮಮಿಶ್ರಾಂಬುವಂ 
ಒಯ್ಯನೆ ಓಪನಿದಿರೊಳ್‌ ನಿಂದು ಅಂಗನಾಚಂದನಾಂಕ 
ಮನೋಜ್ಞಾಂಗದೊಳೊತ್ತೆ: ರಾಜಶೇವಿ, ೧೦. ೮೧) 
ಹಿಮಕರ -. ಚಂದ್ರ (ಹಿಮಕರಂ ಆತ್ಮ ಶೀತರುಚಿಯಂ 
ದಿನನಾಯಕಂ ಉಷ್ಟದೀಧೀತಿಯಕ್ರಮಮಂ ಅಗಾಧವಾರಿಧಿಯೆ 
ಗುಣ್ಣಂ ಇಳಾವಧು ತನ್ನ ತಿಣ್ಣಂ ಬಿಸುಲ್ಬಾಡಂ; ಪಂಪಭಾ, 
೧. ೮೩); ಕರ್ಪೂರ(ಕರಿದ೦ಂತ೦ .. . ಚ೦ದನ೦ ಹಿಮಕರಂ 
ಜಾತೀಫಳ೦ ಪೂತಿ ಸೂಕರಮುಕ್ತಾಮಣಿ ಚೂಡಾರತ್ನಮೆಂಬೀ 
ವನಾಂತರಸಂಜಾತಮಂ ಆತನೋಲಗಿಸಿದಂ ಸದ್ದಸ್ತು 
ಸಂಘಾತಮಂ: ಪುಷ್ಪದಂಪು, ೫. ೧೦೨) 
ಹಿಮಕರಕಾಂತ - ಚಂದಕಾಂತಶಿಲೆ (ಸೊಗಸಿತ್ತು ಎಯ್ದೆ ಕುಡ್ಯೀಕೃತ 
ಹಿಮಕರಕಾ೦ತ೦ ಸುಶಯ್ಯಾನಿಶಾಂತಂ: ಉದ್ಭಟಕಾ, ೮. ೯೦) 


ಹಿಮಕಿರಣ -  - ಚಂದ್ರ (ಬಾಲಹಿಮಕಿರಣ ದಂಷ್ಟಾನನ 
ಜ್ಯೋತಿಯಂ ದರದಳಿತಕರಕಳಿತ ಸರಸಿರುಹನಿಳಯೆಯಂ: 
ಆದಿಪು, ೭. ೨೭) 


ಹಿಮಕೃತ್‌ - ಚಂದ್ರ (ಹಿಮಕೃದ್ವಂಶಜರಪ್ಪ ಪಾಂಡುಸುತರಂ 
ಕೆಯ್ಕೊಂಡು ನಿನ್ನಯ್ತು ಬಾಡಮನಿತ್ತುಂ ನಡೆಪೆಂದು 
ಸಾಮಮನೆ ಮುಂ ಮುಂತಿಟ್ಟೊಡೆ: ಪಂಪಭಾ, ೯. ೮೮) 


ಹಿಮಕೃದ್ಭೂಧರ -  - [ಹಿಮಕೃತ್‌*ಭೂಧರ] ಹಿಮದಿಂದಾದ 
ಬೆಟ್ಟ, ಹಿಮಾಲಯ (ಹಿಮಕ್ಕದ್ಭೂಧರದಂತೆ ನಿನ್ನ 
ಗುಣಸಂದೋಹಂಗಳಂ ಕಾಣಲಕ್ಕುಮೆ ಮತ್ತೊರ್ವನೊಳ್‌: 


ಪಂಪಭಾ, ೫. ೭೬) 

ಹಿಮಕ್ಕನ್ನಂಡಲ - ಚಂದ್ರಮಂಡಲ (ಶರದದ ಹಿಮಕೃನ್ನಂಡಲದ 
ಮೇಲೆ ಚೆಲ್ವಂ ಕೊಂಡೆಸೆವ ಕಳಂಕದಂತಿರೆಸೆದಂ ಕೃಷ್ಣಂ: 
ನೇಮಿನಾಪು, ೮. ೩೬) 


ಹಿಮಗಿರಿ — ಹಿಮಾಲಯ ಪರ್ವತ (ಹಿಮಗಿರಿಯ 
ಮಧ್ಯಕೂಟದಹಿಮವದ್ದಿವಿಜಮನೊತ್ತಿ ಕಪ್ಪಂಗೊಂಡು: 
ಆದಿಷು, ೧೪. ೫೯) 

ಹಿಮಗೌರ — ಹಿಮದಂತೆ ಬೆಳ್ಳಗಿರುವ (ಏಂ 
ಹಿಮಗೌರಹಾರಮೆಸೆದುದೊ ಹಿಮಶೈಲಶಿಲಾವಿಶಾಲ 
ವಕ್ಷಸ್ಸ್ಯಳದೊಳ್‌: ಆದಿಷು, ೪. ೩೮) 

ಹಿಮತಾಂಬೂಲ ದ ಕರ್ಪೂರಮಿಶ್ರಿತ ತಾಂಬೂಲ 


(ಹಿಮತಾಂಬೂಲೋರುರಾಗಾಧರಮದೃಢನಿತಂಬಾಂಬರಂ 
. ಚೆಂದನಪಾಂಡಿಮಗಾತ್ರಂ ಗ್ರೀಷ್ಮ ಸಾಯಂಸಮಯದೊಳ್‌ 
ಎಸೆದತ್ತಂದು ಬಾಲಾಕಲಾಪಂ: ಚಂದ್ರಪ್ರಪು, ೯. ೮೪) 


ಹಿಮಧವಳ - - ಹಿಮದಂತೆ ಬೆಳ್ಳಗಿರುವ (ಹಿಮಧವಳ 
ಆತಪತ್ರಮನೆ ಪೋಲೆ ಮುಖೇಂದುವ ಬೆಳ್ಳು 
ಪೂರ್ಣಕುಂಭಮನೆ ನಿರಂತರಂ ಗೆಲೆ; ಪಂಪಭಾ, ೧. 
೧೨೦) 

ಹಿಮರುಗ್ಹಿಂಬ ದ ಚಂದ್ರಬಿಂಬ (ಹಿಮರುಗ್ಗಿಂಬಕಳಂಕ 
ಪಂಕಮನದಂ ಪಕ್ಷಾಳಿಸಲೆಂದು .. .. ವಿಳಸತ್ತೀಯೂಷಮಂ 


ತಂದು ತನ್ನ ಮನಃಪ್ರೇಮದಿನಿಲ್ಲಿ ಪಂಕಜಭವಂ ತೀವಿಟ್ಟನೋ 


ತಾನೆನಲ್‌ ಕಮನೀಯಂಬಿಡಿದಿರ್ದುದಾ ಕೊಳಂ: 
ಕುಸುಮಾಕಾ, ೧೧. ೧೮೨) 
ಹಿಮರುಚಿ - ಹಿಮರಶ್ಮಿ (ಹಿಮರುಚಿ ಕುಂದೆ ಕುಂದೆ 


ನೆಜ್‌ದೊಪ್ಪುವ ಚಂದ್ರಿಕೆ ಕುಂದುವಂತೆ ಬಂಹಿಮವತ್‌ ಅಪಾರ 
ಸಾಗರ: ಶಾಂತಿಪು, ೭. ೭೮) 

ಹಿಮರುಚಿಗ್ರಾವ ಚಂದಕಾಂತತಶಿಲೆ ತ್ರೆ 
ಹಿಮರುಚಿಗ್ರಾವ ಸುರತ್‌ ಪುತ್ರಿಕಾಂಗಮೆ 
ತಾನೊಲ್ಲೊಸೆದಿಕ್ಕುವಂತೆ ವಿಳಸತ್‌ ಮುಕ್ತಾಚ್ಛವಾರ್ಬಿ೦ದುವಂ: 
ರಾಜಶೇವಿ, ೧೦. ೮೧) 


(ಸೂ`ಸುತ್ತೆ . 


ಹಿಮರೋಚಿ - ಹಿಮರಶ್ಮಿ (ಹಿಮರೋಚಿಚು೦ದಚಂದ್ರಾತಪ 
ವಿಪುಳವಿಳಾಸೋಪಹಾಸಿ ಪ್ರಭಾಸೌಧಮಯಂ: ಅನಂತಪು, 
೧. ೧೦೪) 

ಹಿಮವದಚಳ - - [ಹಿಮವತ್‌-ಅಚಳ] ಹಿಮವತ್ತರ್ವತ 


(ಲೀಲಾಭವನೋಪವನಕೃತಕಗಿರಿಗಳಿರ್ದಂತೆ ವಿಜಯಾರ್ಧ 
ಹಿಮವದಚಳಕೂಟ೦ಗಳೊಳ್‌ ವಿಹಾರಿಸಲುಂ: ಆದಿಪು, ೮. 
ಬ. ತ) 

ಹಿಮವತ್ತರ್ವತ - - ಹಿಮದಿಂದ ಆವೃತವಾದ ಪರ್ವತ, 
ಹಿಮಾಲಯ (ಆಗಳ್‌ ಅಶ್ವತ್ಥಾಮನುಂ ಕೃಪನು೦ ಸಿಗ್ಗಾಗಿ 
ಹಿಮವತ್ತರ್ವತಕ್ಕೆ ನಡೆಗೊ೦ಡರ್‌: ಪಂಪಭಾ, ೧೩. ೧೦೭ 
ವ) 


೧೧೫೮ 


ಹಿಮವನ್ಮಹೀಧರ - - [ಹಿಮವತ್‌--ಮಹೀಧರ] ಹಿಮವತ್ತರ್ವತ 
(ಎಂದು ಗುಹ್ಯಕಂ ಹಿಮನ್ಮಹೀಧರಮಂ ತೋಹುತ್ತುಂ ಬಂದು 
ಕೈಲಾಸಪರ್ವತಮಂ ಕಂಡು: ಪಂಪಭಾ, ೭. ೭೩ ವ) 


ಹಿಮವರ್ಷ - ಇಬ್ಬನಿಯ ಮಳೆ (ಹಿಮವರ್ಷಬಿಂದುಗಳ್‌ 
ಸಂಕ್ರಮಿಸಿರೆ ವನತರುನಿಕಾಯದೊಳ್‌ 
ನವಮುಕುಳೌಘಮನಾಂತ ಸುರಭಿವಾತ೦ ಭ್ರಮರಾಳಿಗೆ 


ಪರಿಮಳಾನುಮಿತಮಾಯ್ತಿತ್ತಂ: ಜಗನ್ನಾವಿ, ೧೪. ೮) 
ಹಿಮವಾರವಾಣ - ಹಿಮಕವಚವುಳ್ಳುದು, ಹಿಮಾಲಯಪರ್ವತ 
(ಪ್ರಕಟ... ಶ್ರೀಹಿಮವಾರವಾಣವಿಶದ೦ ಗ೦ಗಾಂಶುಕನ್ಯಸ್ತ 
ಮಸ್ತಕನಗ್ರಸ್ಥನಮೇರುಶೇಖರಂ: ಶಾಂತಿಷು, ೧೧. ೬೦) 
ಹಿಮವಿಭವ ಅಧಿಕ ಚಳಿ (ಹಿಮವಿಭವಂ ಪ್ರತೀಶಶಿರಂ 
ಸಮಯಂ ಸಮಯಜ್ಞನಂದದಿಂದಮೆ ಪೆಜಪಿಂಗಿದತ್ತು: 
ಪಾರ್ಶ್ವನಾಷು, ೮. ೧೧೭) 
ಹಿಮಶಿಖರಿ ಹಿಮವದ್ದಿರಿ 


(ಅವಉೌೊಳುತ್ತರಶ್ರೇಣಿಯೊಳ್‌ 
ಉದಗ್ರಹಿಮಶಿಖರಿಶೇಖರ ಶಾರದನೀರದಾಕಾರ 
ಸುಧಾಧವಲಿತ ಉತ್ತುಂಗ ಪ್ರಾಸಾದಕೂಟಕೋಟಿ 
ಸಂಕೀರ್ಣಮುಂ .. . ಆಗಿ: ಆದಿಪು, ೧. ೭೦ ವ) 

ಹಿಮಶಿಶಿರ - ತುಂಬ ತಣ್ಣಗಿರುವ (ಅನ್ನೆಗಂ ಅತ್ತ 
ದುರ್ಯೋಧನಂ ಅತಿಸ೦ಭ್ರಮಾಕುಳಿತಪರೀತಜನ ಉಪನೀತ 
ಚ೦ದನಕರ್ಪೂರಮಿಶ್ರಿತ ಹಿಮಶಿಶಿರ ಧಾರಾಪರಿಷೇಕದಿಂದ 
ಎ೦ತಾನು೦ ಮೂರ್ಛೆಯಿಂದೆಟ್ಟತ್ತು: ಪಂಪಭಾ, ೧೩. ೨ ವ) 


ಹಿಮಸಮಯ ದ ಚಳಿಗಾಲ (ವನದೇವತೆ 
ಹಿಮಸಮಯಕ್ಕನುನಯದಿ೦ ಸೇನೆದಳಿದ ಕಳಮಾಕ್ಷತಮಂ 
ನೆನೆಯಿಸಿದುವು.. ನೀಳ್ಬಿನ ಬೆಳ್ಳಿನ. ಜಾದಿಯ 


ನನೆಗಳಳಿಕುಲೋಚ್ಚಲಿತಂಗಳ್‌: ಪುಷ್ಪದಂಪು, ೬. ೪೩) 

ಹಿಮಸಮಯಪತಿ ಚಳಿಗಾಲದ ಒಡೆಯ, ಚಂದ್ರ 
(ಹಿಮಸಮಯಪತಿಯ ರೂಪಂ ಕುಮುದಿನಿ ನೋಡಕ್ಕೆ 
ಪಲವು ಕಣ್ಣಡೆದಂತೇಂ ರಮಣೀಯಮಾಯ್ತೊ ವಿದಳಿತ 
ಕುಮುದಂಗಳ ಮಿಸುಗುವೆಸಟ ಮಸಕಂ ಕೊಳದೊಳ್‌: 
ಪುಷ್ಪದಂಪು, ೬. ೪೪) 

ಹಿಮಸೇತುಪ್ರತಿಬದ್ದಭೂವಳಯ - - ಉತ್ತರದಲ್ಲಿ ಹಿಮಾಲಯ 
ದಕ್ಷಿಣದಲ್ಲಿ ರಾಮಸೇತು ಇವುಗಳಿಂದ ಮಿತಿಗೊಂಡ 
ಭೂಮಂಡಲ (ಹಿಮಸೇತುಪ್ರತಿಬದ್ಧ ಭೂವಳೆಯಮಂ 
ನಿಷ್ಠಂಟಕಂ ಮಾಡಿ ವಿಕ್ರಮಮಂ ತೋಣ್‌ ನಿಜಾನುಜರ್‌ 
ನೆರಪಿದೊ೦ದು ಐಶ್ವರ್ಯದಿಂ: ಪಂಪಭಾ, ೬. ೬೬) 

ಹಿಮಾಂಶು - ಹಿಮರಶ್ವಿ ತಂಪಾದ ಕಿರಣ (ರಾಜಹಂಸಂ .. .. 
ತೀರಹಿಮಾಂಶೂಪಲದೊಂದು ಪಟ್ಟಶಿಲೆಯೊಳ್‌ ನಿಂದಿರ್ದಂ 
ಆನಂದದಿಂದಂ: ಶಾಂತೀಶ್ವಷು, ೧೦. ೧೦೩); ಚಂದ್ರ 
(ಹಿಮಾಂಶುಮಂಡಲಮಂ ಆ ಕಲೆಯಂ ಜನಮೆಯ್ದೆ 
ಕಲ್ಪಿಕುಂ: ಧರ್ಮಪ, ೧. ೪೨) 

ಹಿಮಾಂಶು ನಯನಾಗ್ನಿ ಕಷಾಯ ಹೃಷಿಕ ಷಣುನಿ 
ಕ್ರಮನರಕಂಗಳ್‌ - ಅಸಜ್ಜಿಜೀವ, ಸರೀಸೃಪ, ಪಕ್ಷಿ, ಹಾವು. 
ಸಿಂಹ, ಲಲನಾಜನ ಹಾಗೂ ಮನುಷ್ಯರು ಕ್ರಮವಾಗಿ 
ಜೀವಿಸುವ ಒಂದರಿಂದ ಏಳರವರೆಗಿನ ನರಕಗಳ ಕಮ 
[ಚಂದ್ರ-೧ ನಯನ-೨ ಅಗ್ನಿ-೩ ಕಷಾಯ-೪ ಇಂದ್ರಿಯ-೫ 
ಷಟ್‌-೬ ಮತ್ತು ಮುನಿ-೭] (ಹಿಮಾಂಶು ನಯನಾಗ್ನಿ 
ಕಷಾಯ ಹೃಷೀಕ ಷಣ್ಣುನಿ ಕ್ರಮನರಕ೦ಗಳೊಳ್‌ ನೆಲಸುಗುಂ: 
ಆದಿಪು, ೫. ೯೪) 


ಹಿಮಾಂಶುಮಂಡಲ - - ಚಂದ್ರಮಂಡಲ (ಉದಯಾದ್ರಿಯೊಳ್‌ 
ಪದಂಗಾಸಿದ ಪೊನ್ನ ಪುಂಜಿಯವೊಲಿರ್ದುದು ಕಣ್ಣೆ 
ಹಿಮಾಂಶುಮಂಡಲಂ: ಪಂಪಭಾ, ೩. ೮೧) 

ಹಿಮಾನಿ - ಮಂಜಿನ ಒಟ್ಟಲು (ಹಿಮಾನಿಯಿಂ ನಡುಗುತಿರ್ಪಾ 
ಪುಲ್ಲೆಯಂ ಕಂಡಿಸಲ್‌ ಪದನೆಂದೇಟಲೊಡರ್ಜಿಯುಂ .. . 
ಪಟ್ಟರ್ದುದು ಬೇಡವಡೆ ದೇಹಸ್ತಂಭವಾದಂದದಿಂ: ಜಗನ್ನಾವಿ, 
೧೪. ೧೪) 


ಹಿಮಾನಿಳ — ತಂಗಾಳಿ (ಏನೆಸೆದುದೊ ರೈವೃಷ್ಟಿ 
ಹಿಮಾನಿಳನಳಿನಮಾ ತಳತಕುಸುಮವರ್ಷಂ 
ಸುರಭೇರಿನಿನಾದ೦ .. .. ನೆಗಟ್‌ ನೆಗಟ್ಟ ಪ೦ಚಾಶ್ಚರ್ಯಂ: 


ಪಂಪರಾ, ೯. ೨) 

ಹಿಮೋಪಳ - ಚಂದಕಾಂತಶಿಲೆ (ಹಿಮೋಪಳಮೊಸರ್ವವೊಲ್‌ 
ಇಂದುಕರಾಳಿಗೆ ತೃಣಗ್ರಾಹಿ ನೀಳಮಣಿಯೊಸರ್ದಪುದೇ: 
ಚಂದ್ರಪ್ರಷು, ೧. ೩೯) 

ಹಿರಣ್ಯ ಚಿನ್ನ (ಹಿರಣ್ಯಧನಧಾನ್ಯ ಕೃಷ್ಣ ಫಲವೃಷ್ಟಿ 
ಸಂಪೂರ್ಣಮಂ ಧರಾವಳಯಮಂ 
ಪ್ರಚಂಡಭುಜದಂಡದೊಳ್‌ ತಾಳ್ಗಿದಂ: ಮಲ್ಲಿನಾಪು, ೩. ೧೨) 

ಹಿರಣ್ಯಗರ್ಭ ಬಹ್ಮ (ಜಳರುಹನಾಭನ ನಾಭಿಯ 
ಜಳಬುದ್ದುದದೊಳಗೆ ಸುರಭಿಪರಿಮಳಮಿಳಿತ ಉಲ್ಲುಳಿತ ಅಳಿ 
ಜಲಜಮಾಯ್ತು ಆ ಜಳಜದೊಳಗೆ ಒಗೆದಂ ಹಿರಣ್ಯಗರ್ಭಂ: 
ಪಂಪಭಾ, ೧. ೫೯); [ಜೈನ] ಆದಿ ತೀರ್ಥಂಕರ (ಧರೆ 
ರತ್ನಗರ್ಭಮಾದುದು ಸುರೆಲ್ಲಂ ಹರ್ಷಗರ್ಭರಾದರ್‌ 
ಪೊಗಳರ್ಬಿರಿದನೆ ಹಿರಣ್ಯಗರ್ಭನ ನಿರುಪಮ ಗರ್ಭಾವತರಣ 
ಮಂಗಳವಿಧಿಯೊಳ್‌: ಆದಿಹು, ೭. ೨೬) 


ಹಿರಣ್ಯರೇತ - ಅಗ್ನಿ (ನೆರೆದ ಊರ್ಧ್ವರೇತನೊಳ್‌ ಪುರು 
ಹಿರಣ್ಯರೇತ ಅತಿತೀವ್ರನೊಳ್‌ ಮುನಿವರನೊಳ್‌ 
ಪರಮಭಗಸಹಿತೆ ಮುದದಿರೆ ಪರಿಶ್ರಮಕ್ಕೆನ್ನ 


ನಿರ್ವಿಶೇಷನೊಳಾಗಳ್‌: ಕವಿರಾಮಾ, ೧. ೬೪) 

ಹಿರಣ್ಯಾಕ್ಷ - ಒಬ್ಬ ರಾಕ್ಷಸ (ಹಿರಣ್ಯಾಕ್ಷನಂ .. .. ತವೆ ಕೊಂದಾದಿ 
ವರಾಹರೂಪದೊಳೆ ನೀನಂದೆತ್ತಿದ್ಯೆ ಗೋಮಿನೀದ್ವದ೦ಷ್ಟಾಗ್ರದ 
ನೀಲಜಾಲಮಣಿಯಿಂಬಂತಾಗೆ ಭೂಗೋಳಮಂ: ಜಗನ್ನಾವಿ, 
೧. ೫೭) 

ಹಿರಣ್ಯೋತ್ಸಷ್ಟಜನ್ಮತಾ - [ಜೈನ] ಒಂದು ಗರ್ಭಾನ್ವಯಕ್ರಿಯೆ, 
ಜಿನಜನನಿಯ ಗರ್ಭದಲ್ಲಿ ಅವತರಿಸುವುದು 
(ದಾನಸುಖೋದಯ ಇಂದ್ರತ್ಕಾಗ ಅವತಾರ 
ಹಿರಣ್ಯಗರ್ಭೋತ್ಕಷ್ಟಜನ್ಮತಾ . « ಎಂಬ ಅಯ್ವತ್ತಮೂಜು 
ಗರ್ಭಾದಿ ನಿರ್ವಾಣಪರ್ಯಂತಂಗಳಪು ಗರ್ಭಾನ್ವಯಕ್ರಿಯೆಗಳಂ: 
ಆದಿಹು, ೧೫. ೧೫ ವ) 


ಹಿವ - [ಹಿಮ] ಮಂಜು (ಮಕಾರಕ್ಕೆ ವತ್ವಂ: ಕಾಮಂ-ಕಾವಂ 


ಭೀಮಂ-ಬೀವಂ ಯಮಲಂ-ಜವಳ೦ .. . ಹಿಮಂ-ಹಿವಂ: 
ಶಬ್ದಮದ, ೨೭೭ ಪ್ರ) 

ಹಿವಗದಿರ - ಹಿಮಗದಿರ ಚಂದ್ರ (ಅವಳ ಮೆಯ್ದಿರಿ 
ಸವನಿಸದೆನೆಗೆ ಎಂದು ಕಂದನೆರ್ದೆಯೊಳ್‌ ತಾಳ್ಚಂ 


ಹಿವಗದಿರನೆಂದೊಡೆ ಇನ್ನುಲಇದರೇನಂ ಪೊಗಟಲಾರ್ಪರ್‌ 
ಆಕೆಯ ಮೊಗಮಂ: ಕಬ್ಬಿಗಕಾ, ೯೭) 

ಹಿಟೆ - ಹಿಂಡು (ತಮಾಲಪಾದಪದ ಪಲ್ಲವಮಂ ಹಿಟೆದು ಒಂದು 
ನಿರ್ಮಲೋಪಲತಳದಲ್ಲಿ ತದ್ರಸದಿ೦ .. .. ಬರೆದಂ: ಕಾದಂಬ, 
೫. ೭೪) 


೧೧೫೯ 


ಹೀನ - ಕ್ಷುದ್ರವ್ಯಕ್ತಿ (ವನನಾಗಾರಿಯನಾ೦ತ ದಂತಿಶಿಶುವೋಲ್‌ 
ದಿಗ್ಗಂತಿಯೋಲ್‌  ಪೋರ್ದ ಹೀನನವೋಲ್‌ 
ನೀಡಿಲ್ಲದಳ್ಳಾಡುಗುಂ: ಶಾಂತಿಷು, ೧. ೨೭) 


ಹೀನಾಂಗುಳಿ - ಕಿರುಬೆರಳು (ಎಮ್ಮ ವಾಮಕರದ ಈ 
ಹೀನಾಂಗುಳೀ ಪರ್ವಮಂ ಭರದಿಂದಂ ಮಡಿಯೊತ್ತಿಂ: 
ಕರ್ಣನೇಮಿ, ೧೩. ೮) 

ಹೀನಾಧಿಕ - ಕಡಿಮೆ ಮತ್ತು ಹೆಚ್ಚು (ಹೀನಾಧಿಕ 
ಗುಣದೋಷವಿಕಾರಮುಮಂ ಲಿಂಗವಚನಭೇದಂಗಳುಮಂ 


ಮಾನಧನರಜಿದು ಪೇಟ್ಸೌ; ಕವಿರಾಮಾ, ೩. ೮೬) 

ಹೀನಾಧಿಕವಿನಿಮಾನ [ಜೈನ] ಆಸ್ಮೇಯದ ಅತಿಚಾರಗಳಲ್ಲಿ 
ಒಂದು, ವ್ಯಾಪಾರದಲ್ಲಿ ತೂಕ-ಅಳತೆಗಳಲ್ಲಿ ಕಡಿಮೆ 
ಮಾಡುವುದು (ಹೀನಾಧಿಕವಿನಿಮಾನ ಸೇನಾಹೃತ ದಾನಸದೃಶ 
ಮಿರ್ಶರ ವಿಲೋಪಸ್ತೇನಪ್ರಯೋಗಮೆಂದಿವು ತಾನಸ್ತೇಯಕ್ಕೆ 
ಅತಿಕ್ರಮಮಕ್ಕುಂ: ಸುಕುಮಾಚ, ೬. ೧೫) 

ಹೀರ - ವಜ್ರ (ಮುತ್ತಿನ ನೀಲದ ಹೀರದ ಮಾಣಿಕದ ಪೊಳೆವ 
ಜೀರ್ಕೊಟವೆಗಳಂ: ಚಂದ್ರಪ್ರಷು, ೭. ೧೨೯) 

ಹೀಲಿ ನವಿಲುಗರಿ (ಸೋಗೆಯ ಹೀಲಿಯ ಬೇರನೆತ್ತಿ 
ಹಂಸಾಳಿಯ ತುಪ್ಪುಳಂ ತುಚೆದು ತೀಡಿದುದು 
ಮೂಡಣ ಗಾಳಿ: ನೇಮಿನಾಪು, ೪. ೬೨) 

ಹುಂಕ್ಳತಿ ಹುಂ ಎಂದು ಕೂಗುವುದು (ಹುಂಕೊಳ್ಳದೆ 
ಉತ್ಕೋಪಹುಂಕೃತಿಯಂ ಮಾಡುತುಮೌಡುಗರ್ಚಿ 
ಕಿಸುಗಣ್ಣಿಟ್ಟಚ್ಯುತ೦ ರಂಜಿಕುಂ: ಜಗನ್ನಾವಿ, ೩. ೬೧) 

ಹುಂಕೊಳ್‌ ಹೂಗುಟ್ಟು (ಹುಂಕೊಳ್ಳದೆ ಉತ್ಕೋಪ 
ಹುಂಕೃತಿಯ೦ ಮಾಡುತುಮೌಡುಗರ್ಚಿ ಕಿಸುಗಣ್ಣಿಟ್ಟಚ್ಛುತಂ 
ರಂಜಿಕುಂ: ಜಗನ್ನಾವಿ, ೩. ೬೧) 

ಹುಂಡ - ಹೆಡ್ಡ (ಏನಿದು ಹುಸಿ ಹುಂಡನೆಂದಾಡಿದ ಮಾತೆ: 
ಧರ್ಮಮಧು, ೧. ೩೩) 

ಹುಂಡಸಂಸ್ಥಾನ [ಜೈನ] ಶರೀರದ ಅವಯವಗಳನ್ನು 
ಕುರೂಪಗೊಳಿಸುವ ಕರ್ಮಗಳ ಉದಯ (ಅಜೆಯದ 
ಬಾಲಂ ಬೀದಿಯ ಹಣೆಮಣ್ಣಿಂ ಮಾಡಿದೊಂದು ಹಾಹೆಯ 
ತೆಣದಿಂ ತಳಬಣಕಂ ವಿಕಟಾಕೃತಿ ನೆಕ್‌” ನಿಷ್ಠುರನಿವೃತ 
ಹು೦ಡಸಂಸ್ಥಾನ೦ಗಳ್‌: ಶಾಂತೀಶ್ಚಪು, ೯. ೧೦೭) 

ಹುಂಡಾವಸರ್ಪಿಣಿ - [ಜೈನ] ಅನೇಕ ಅವಸರ್ಪಿಣಿಗಳ ನಂತರ 
ಬರುವ ಕಾಲಾವಧಿ, ಶರೀರದ ಅಂಗೋಪಾಂಗಳನ್ನು 
ಕುರೂಪಗೊಳಿಸುವ ಕರ್ಮಗಳ ಉದಯ  (ಅತಿಭಂಗಂ 
ದೊರೆಕೊಂಡುದಿಂದು ಭರತೇಶ್ವರಂಗೆ ಹುಂಡಾವಸರ್ಪಿಣೀ 
ವಿಳಸನದಿಂ: ಆದಿಪು, ೧೪. ೧೧೪) 

ಹುಟ್ಟಗೆ - ಉಡುವ ಬಟ್ಟೆ (ಈಕೆ ಹುಟುಗೆಟ್ಟ ಹುಟ್ಟಗೆಯಂತೆ 
ಹಡಣಮೊಣಗಿದ ಹಟಿ*ಯ ಸಿದ್ದಿಗೆಯಂತೆ: ಲೀಲಾವತಿ, ೨. 
೧೧೬ ವ) 

ಹುತ - ಹೋಮ ಮಾಡಲ್ಪಟ್ಟ ಹವಿಸ್ಸು (ಹಿತ ಪುರೋಹಿತ 
ಪ್ರಾಜ್ಯಾಹುತಿ ಹುತವಹಸಮಕ್ಷದೊಳ್‌ ಕೆಯ್ನೀರೆಜೌದು 
ಪಾಣಿಗ್ರಹಣ೦ಗೆಯ್ಯೆ: ಪಂಪಭಾ, ೩. ೭೪ ವ) 

ಹುತಭುಕ್‌ - ಅಗ್ನಿ (ಇಂತಿದು ವಿಸ್ತಾರಿತ ಕಾಮಹೋಮ 
ಹುತಭುಕ್‌ ಪ್ರಜ್ಞಾಲೆಯೋ ಎಂಬ ಸಂಪದಮಂ ಬೀಣಿದುದು 
ಇಂದ್ರ ದಿಗ್ವರದೊಳ್‌ ಚಂದ್ರದ್ಯುತಿ ಪ್ರಾಭವಂ: ಗಿರಿಜಾಕ, ೪. 
೯೪) 


ಹುತವಹ - ಅಗ್ನಿ (ಹುತವಹತತಿಯಿ೦ ವೇಷ್ಟಿಸಿರ್ದ ಅಧ್ವರಂ ..... 


ಎಂಬಂದದಿಂ ಯೋಗಿವೃಂದಾರಕರ ನಡುವೆ 
ಜಾಬಾಲಿಯೋಗೀಂದನಿರ್ದಂ: ಕಾದಂಸಂ, ೧. ೭೪) 
ಹುತವಹಬಾಣ - ಆಗ್ನೇಯಾಸ್ತ (ಹುತವಹಬಾಣದಿಂದಮಿಸೆ 


ತೂಳ್ಬುದು ವಾನರಸೇನೆ: ಗದಾಯು, ೧. ೨೪) 

ಹುತವಹಸಖ - ಬೆಂಕಿಯ ಗೆಳೆಯ, ವಾಯು (ಆ ದಿವ್ಯಮುನಿ 
ಹುತವಹಸಖನಂ ಬರಿಸಿ ನೀನೀ ಕನ್ನೆಯಂ 
ವಿವಾಹಮಾಗಲೆವೇಟ್ಕುಂ ಎನೆ: ಪಂಚತಂತ್ರ, ೩೬೩ ವ) 

ಹುತಾಗ್ನಿ ಯಜ್ಞದೀಕ್ಷಿತ (ಕುಮಾರನಂ ಮುನ್ನಂ 
ಹುತಾಗ್ನಿಯಾಗಿರ್ದ ಪುರೋಹಿತನನಿದಿರ್ಗೊಂಡು: ಶಾಂತಿಷು, 
೬.೧೨ ವ) 

ಹುತಾಶನ - ಹವಿಸ್ಸನ್ನು ಸೇವಿಸುವವನು, ಅಗ್ನಿ (ಧಾತ್ರಿಯುಮಂ 
ಈ ಹುತಾಶನಪುತ್ರಿಯುಮಂ ಬಜೆದೆ ಸೋಲ್ಲನಲ್ಲಂ ಜೂದಿಂ 
ಕ್ಷತಿಯತೇಜಮುಮಂ ಯಮಪುತ್ರ೦ಂ ರಿಪುಗಂದೆ 
ಸೋಲ್ಕನಾಗಲೆವೇಡಾ: ಗದಾಯು, ೧. ೬೦) 

ಹುತಾಶನಕುಂಡ ಹೋಮಕುಂಡ (ಅಪರದಿಗ್ಳಾಗದೊಳ್‌ 
ಅನಗಾರಕೇವಲಿ ಕುತಾಶನಕುಂಡಮಂ ಸ್ಥಾಪನ೦ಗೆಯ್ದು: 
ಆದಿಪು, ೧೬. ೫೨ ವ) 

ಹುತಾಶನಪುತ್ರಿ - ಬೆಂಕಿಯ ಮಗಳು, ದ್ರೌಪದಿ (ಧಾತ್ರಿಯುಮಂ 
ಈ ಹುತಾಶನಪುತ್ರಿಯುಮಂ ಬಜೆದೆ ಸೋಲ್ಲನಲ್ಲಂ ಜೂದಿಂ 


ಕ್ಲತ್ರಿಯತೇಜಮುಮಂ ಯಮಪುತ್ರ೦ಂ ರಿಪುಗಂದೆ 
ಸೋಲ್ತ್ವನಾಗಲೆವೇಡಾ: ಗದಾಯು, ೧. ೬೦) 
ಹುತಾಶನಮಿತ್ರ ದ ಬೆಂಕಿಯ ಮಿತ್ರ, ಗಾಳಿ 


(ವನಜಾತಪ್ರಿಯಬಂಧುಗೆ ಅಂಗಪತಿಯ೦ ಧರ್ಮಂಗೆ ನಿನ್ನಂ 
ಹುತಾಶನಮಿತ್ರಂಗೆ ಬಕಾರಿಯಂ ಕುಲಿಶಿಗಂ ಗಾಂಡೀವಿಯಂ 
ಪೆತ್ತೆಂ: ಗದಾಯು, ೧೦. ೨೧) 

ಹುದುಗು - ಅಡಗಿಕೊ (ಹುದುಗು-ಗೋಪನೇ: ಶಬ್ದಮದ, ಧಾ 
೧೫೮) 

ಹುರಿ - ಒಣಗಿಸು (ಚರಾಚರಂಗಳಂ ಕರಿಮುರಿಯಪ್ಪಿನಂ ಹುರಿವ 
ಹಂಚುವೊಲಿರ್ದೆಳಯೊಳ್‌ ಕೃತಾಂತನೆಚ್ಚುರಿಗಣೆಯಂತೆ 
ಬಂದುದು ಲಯಾನಿಳಕಲ್ಪನಿದಾಘಜಾನಿಳಂ: ನೇಮಿನಾಪು, ೪. 
೬೪) ಹಗ್ಗ (ಹುರಿ- ರಜ್ಜುಭ್ರಮಣಕ್ರಿಯಾಯಾಂ: 
ಶಬ್ದಮದ, ಧಾ ೬೦೯); ಬಿಗುವು (ಆರ್ತ ಕದ೦ಪು ಬತ್ತಿದ 
ಕಾಲುಂ ಹುರಿಯಟೆದಲಇಮಿಳಿಯೆಸಕದ ಸೆರೆಯುಂ: 
ಶಬ್ದಮದ, ೨೫೧ ಪ್ರ ೩) 

ಹುಸಿ - ಸುಳ್ಳು ಹೇಳು (ಹುಸಿ-ಅನೃತೇ: ಶಬ್ದಮದ, ಧಾ ೭೧೮) 

ಹೂಂಕರಣ - ಹೂಂಕಾರ, ಗರ್ಜನೆ (ಕರಿಕಳಭಪ್ರಚಂಡ 
ಮೃಗರಾಜಕಿಶೋರ ಕಠೋರಘೋರ ಹೂಂಕರಣಭಯಂಕರ 
ಅಟವಿ: ಪಂಪಭಾ, ೯. ೪೨) 

ಹೂಂಕರಿಸು ರೋಷದಿಂದ ಹೂಂಕಾರ ಮಾಡು (ಆ 
ರಾಜಸುತಂ ಪಸಿದೆ೦ ನೀರಡಸಿದೆ೦ ಎನಗಿವಲ್ತದಲ್ರೆನ್ನಂ .. .. 
ಹೂಮಕರಿಸ೦ ನಿರ್ವಿನಿಸ೦ ಜೀಂಕರಿಸಂ: ಅಜಿತಪು, ೫. 
೮೭) 

ಹೂಂಕಾರ - ರೋಷದಿಂದ ಹೂಂ ಎಂದು ಕೂಗುವ ಶಬ್ದ 
(ಹೂಂಕಾರಪೂರ್ವಕಂ ಕಣ್ಣಂ ಕೆಚ್ಚನೆಗೆಯ್ದು ದೆಸೆಗಳಂ 
ನೋಬ್ಬಳ್‌: ಪಂಪರಾ, ೧೦. ೧೪೨) 

ಹೂಂಕಾರಂಗೆಯ್‌ ಹೂಂಕರಿಸು 
ಸರಂದೋಣಿ ನರಿಯಂ ಬರಿಸಿ 


(ಇನ್ನಾನಾದೊಡಂ 
ತಿಂಬೆನೆಂಬಟಿವಗೆಯಂ 


೧೧೬೦ 


ಬೇಡರಂತೆ ಬಗೆದು ಹೂಂಕಾರಂಗೆಯ್ದುದು: ಪಂಚತಂತ್ರ, ೯೨ 
ವ) 

ಹೂಜೆಗ ಅಸೂಯಾಪರ (ಗಾಳಿಸು ಗೆಲ್ವನಂ ಹರಹು 
ಹೂಜೆಗನಂ ಸುಲಿ ಸುತ್ತುಗಾಳನಂ: ಲೀಲಾವತಿ, ೨. ೧೦೭) 

ಹೂಜೆಗತನ ಹೊಟ್ಟೆಕಿಚ್ಚುಪಡುವುದು (ಹೂಜೆಗತನಕ್ಕೆ 
ನಾಡೊಳಗೋಜ೦ ಪುಸಿಯುತ್ತುಮಿರ್ಪುದರೆ ತಮಗೆಂದುಂ 
ಸಾಜವೆನೆ ಸಲೆ ಸಂದ ಖಳ: ಸಮಯಪ, ೭. ೩೫) 

ಹೂಡು - ಯೋಜಿಸು (ಹೂಡು-ಯೋಜನೇ: ಶಬ್ದಮದ, ಧಾ 
೩೬೨) 

ಹೂನ್ಯ - ಪುಣ್ಯ (ಪೊಸಹೂನ್ಯದ ಪಸರಮೆನಿಸಲಿದು ಮದನನ 
ಮಂಗಳಭವನಮೆನಿಸಲಿದು: ಆದಿಹು, ೩೦ ರಗಳೆ) 

ಹೂಹೆ ಬಾಣ (ತನಗೆ ಹೂಹೆಯಂ ಎಚ್ಚಪ೦ ಎನ್ನಂ 
ಎಂದವಳ್‌ ಕುಟ್ಟಿನಿ ಕೆಯ್ಗಳ ಮುಜಿದು ಬಯ್ದಳ್‌: 
ನೇಮಿನಾಪು, ೪. ೧೫೦) 

ಹೂಸಕ - ಸುಳ್ಳು (ಅಬಲಾವಳಿ .. .. ಜಡತ್ವಂ ಎರಡುಂ ಗೆಲ್ವೊಡೆ 
ಹೂಸಕಮಿಲ್ಲದೆ ಭಜಿಪುದು ಮೆಯ್ದಿರಿಯುಳ್ಳವಳಂ: ಅನುಭವ, 
೧೫) 

ಹೃತ್ಯಮಲ - ಹೃದಯವೆಂಬ ಕಮಲ (ಕಮಲೋದ್ಧವನ ಅಮಳಿನ 
ಹೃತ್ಯಮಲದೊಳ್‌ ಜಒಗೆದರ್‌ ಸುರೇಂದಧಾರಕರ್‌ ಆ 
ವಾಗಮಳರ್‌ ನೆಗಟ್ಲೆರ್ದರ್‌ ಪುಲಹ ಮರೀಚಿ ಅತ್ರಿ 
ಅಂಗಿರಸ್‌ ಪುಳಸ್ತ್ಯ ಕ್ರತುಗಳ್‌: ಪಂಪಭಾ, ೧. ೬೦) 

ಹೃಚ್ಛಲ್ಯ ಎದೆಗೆ ನಾಟಿದ ಬಾಣ (ಕೆಲರುರದೊಳ್‌ 
ನಟ್ಟಂಬನಾಳ್ಜೊಂ ಮುನ್ನಂ ಮೂದಲಿಸಿದೊಡಾ ಹೃಚ್ಛಲ್ಯಮಂ 
ಕಳೆದಂತೆ ಕಿಟ್ಟು ಕಳೆದು ಸತ್ತರ್‌: ಶಾಂತಿಷು, ೪. ೩೦ ವ) 

ಹೃಜ್ಞಾತ - ಮನಸಿನಲ್ಲಿ ಹುಟ್ಟಿದವನು, ಮನ್ನಥ (ಎಂತುಟಪ್ಪ 
ರಸಮು೦ ತನಗೆಂತುಮಸಹ್ಮಮಾಗೆ ಹೃಜ್ಧಾತನ ಮಾಯೆ 
ಮೋಹಿಸುವುದುಂ ದಶಮುಖಂ ಮರವಾನಸನಂತೆ 
ತೋಣೆದಂ: ಪಂಪರಾ, ೯. ೧೫೫) 

ಹೃತ್ಯಂಪ -. ಎದೆನಡುಕ (ದೇವೇಂದಂ ತನಗಾದ 
ಹೃತ್ಯಂಪದೊಳ೦ಂ.. ಆಸನಕಂಪದೊಳಂ ನರೇಂದ್ರತಾಪಸಂ 
ತನ್ನಿಂದ್ರತ್ತಮಂ ಕೊಳಳೆಂದು ತಪಂಗೆಯ್ದಪಂ ಎಂಬ 
ಸಂಕೆಯೊಳ್‌: ಪಂಪಭಾ, ೭. ೮೦ ವ) 

ಹೃತ್ಯಮಲ -  - ಹೃದಯವೆಂಬ ಕಮಲ (ಕಮಲೋದ್ಧವನ 
ಅಮಳಿನ ಹೃತ್ಯಮಲದೊಳ್‌ ಒಗೆದರ್‌ ಸುರೇಂದಧಾರಕರ್‌ ಆ 
ವಾಗಮಳರ್‌ ನೆಗಟ್ಟೆರ್ದರ್‌ ಪುಲಹ ಮರೀಚಿ ಅತ್ತಿ 
ಅಂಗಿರಸ್‌ ಪುಳಸ್ತ್ಯ ಕ್ರತುಗಳ್‌: ಪಂಪಭಾ, ೧. ೬೦) 

ಹೃತ್ತಾಪ - ಮನಸ್ಸಿನ ತಾಪ (ಸಖಿಯ ಸುಭಾಷಿತರವದಿಂ 
ಅಡಂಗಿದುದು ದೇವಕೀಹೃತ್ತಾಪಂ: ಜಗನ್ನಾವಿ, ೨. ೭೦) 

ಹೃತ್ತಿಮಿರ - ಮನಸ್ಸಿನ ಕತ್ತಲೆ (ತರಣಿಪ್ರಭನರ್ಭಕನಿಂ ತರುಣಿಯ 
ಹೃತ್ತಿಮಿರಮಂ೦ ನಿರಾಕರಿಸಿ ಬಹಿಷ್ಟರಿಸಿದಂ ಎನಲೆಸೆಗುಂ 
ಕುಚಭರಚೂಚುಕಯುಗಳಕಾ:ಳಿಮಂ ದೇವಕಿಯಾ: ಜಗನ್ನಾವಿ, 
೨. ೯೨) 

ಹೃತ್ನಂಗ - ಹೃದಯಸಂಬಂಧ (ಅವನಿಪತಿಯ ಹೃತ್ನಂಗದಿಂದಂ 
ತಟಿಚ್ಚಂಚಳೆ ಲಕ್ಷ್ಮೀಕಾಂತೆ ಪೂರ್ವಸ್ಥಿತಿಯನುಟೆದು 
ಅತಿಸ್ಕೈರ್ಯಮಂ ತಾಳ್ಗಿದಳ್‌: ಮಲ್ಲಿನಾಪು, ೩. ೧೯) 


ಹೃತ್ಸಮುದ್ಧೂತ - ಮನಸ್ಸಿನಲ್ಲಿ ಹುಟ್ಟಿದವನು, ಮನ್ಮಥ 
(ಆತನಿನಾದ ಬೇಟದಭಿಜಾತತೆಯಿಂ ನೆಗಳಸ್ಬಾಂದು 


ಧೈರ್ಯವಂತಾನತನಿನಾದ ಭೀತಿ ನಿಜಬಾಲ್ಯದೊಳುಣ್ಮಿದ ಲಜ್ಜೆ 
ಹೃತ್ಸಮುದ್ಧೂತನಿನಾದ ಸೊರ್ಕು ಸುಚರಿತ್ರತೆಯಿಂ ಸಮಸಂದ 


ಸೌಷ್ಠವಂ ಜೀತನದೊಳುಣ್ಮೆ ಕನ್ನೆ ತಳೆದಳ್‌ 


ಕಿಲಿಕಿಂಚಿತಭಾವಚೇಷ್ಟೆಯಂ: ಚಂದ್ರಪ್ರಷ » ೫. ೧೨೨) 

ಹೃದಯ - ಎದೆ (ಹೃದಯಂ ಎದೆ: ಅಭಿಧಾವ, ೧. ೧೨. ೭); 
ಮನಸ್ಸು (ಹೃದಯದೊಳದವಿದ ಕತ್ತಲೆ ಚೆದುರುವಿನಂ 
ಮಂಗಳಪ್ರದೀಪದವೋಲ್‌ ಅಭ್ಯುದಯಕರನೆನಿಪ 
ನಂದನನದೆಂದು ತೊಳಗುವನೊ ಕಾಮತೆಯರ 
ಕರತಳದೊಳ್‌: ಕಾದಂಬ, ೨. ೫೭) 

ಹೃದಯಂಗಮ ಮನಮುಟ್ಟುವ (ಹೃದಯಂಗಮಮಸಪ್ಪಿನೆಗಂ 
ತದೀಯವಚನಾಮೃತಂಗಳ್‌ ಅಮೃತಂಗಳ್‌ 
ಅಮೃತವಧುಗಾಸ್ಪದಮಂ ಪೊರ್ದುವ ಬಗೆಯಿಂ 
ತದಸ್ತುವೆಂದಂ ಜಿನೇಂದ್ರಚಂದನತಂದಂ; ಅಜಿತಪು, ೬ 
೮೫) 

ಹೃದಯಂಗುಡು ಮನಸ್ಸು 
(ಹೃದಯಂಗುಡದುದನಜಿಯದೆ ಪದುಮಿನಿಗಿರಿದುಳಿಪಿ 
ಕೈಯನಿಕ್ಕುವ ಶಶಿಯಂ ಪದೆದೀಕ್ಷಿಸಿ ಮಿಗೆ 
ನೆಗುವಂಪೆದಿನಲರ್ದುದು ನೋಡೆ ನಾಡೆ ಕುವಲಯನಿವಹಂ: 
ಕುಸುಮಾಕಾ, ೪. ೪೪) 

ಹೃದಯಪ್ರಮೋದ - ಮನಸ್ಸಿನ ಸಂತೋಷ (ಹೃದಯಪ್ರಮೋದ 
ಮದಿರಾಮದದಿಂ ಮೆಯ್ಗಜ್‌ದು ಮೇಲುದಂ 
ಮಜ್‌ದಿರ್ದಾಡಿದುದು ಪಜ* ಮಾಣ್ಣೊಡಂ ಮಾಣದೆ ಮಚ್ಚಿದ 
ತೆಜದಿನಾಪ್ತವೃದ್ಧಕದಂಬ೦: ಪುಷ್ಪದಂಪು, ೪. ೩೬) 

ಹೃದಯಬಂಧ - ಎದೆಯ ಗಟ್ಟಿತನ (ಅಂತು ದೃಢಕಠಿನ 
ಹೃದಯಬಂಧನಂ ಜರಾಸಂಧನಂ ಕೊಂದುಮಾತನ ಮಗಂ 
ಕ್ಷೇಮಧೂರ್ತಿಯಂ ರಾಜ್ಯದೊಳ್‌ ನಿಟೆಸಿ; ಪಂಪಭಾ, ೬. ೨೭ 
ವ) 

ಹೃದಯಭವ 
ಪ್ರಯಾಣಪಟಹಧ್ವನಿ ಎಂಬಿನ೦ ..... 
ಕಲಾಪಕಲದ್ದನಿ: ಕಾದಂಸಂ, ೫. ೮೪) 


ಕೊಡು, 


ಆಕರ್ಷಣೆಗೊಳ್ಳು 


ಹೃತ್ಸಮುದ್ಧೂತ  (ಹೃದಯಭವ 
ಒದವಿದ ರನ್ನನೂಪುರ 


ಹೃದಯಸ್ಥಿತ - ಮನಸ್ಸಿನಲ್ಲಿ ನೆಲೆನಿಂತ (ಹೃದಯಸ್ಥಿತ 
ನೃಪರುಮನುರುಪಿದುದೆನಲ್‌ ಪತಿವಿಯೋಗಖಿದ್ಯದ್ದನಿತಾ 


ಹೃದಯಂಗಳೊಳ್‌ ಆವಗ೦ ಉರಿವುದು ಕಡುಪಿನೊಳಾ 
ನೃಪಪ್ರತಾಪಜ್ವಲನಂ: ಕಾದಂಬ, ೧. ೧೪) 


ಹೃದಯಾಗ್ನಿ - ಮನಸ್ಸಿನಲ್ಲಿನ ಬೆಂಕಿ (ಹೃದಯಾಗ್ನಿ ಪೆರ್ಚಿ 
ವನತತಿಗೆ ದವಾಗಿ ವೊಲಾಯದೆಂತು ಹರಿಯಿರ್ದಪನೀ 


ಹೃದಯಾಗ್ನಿಯೊಳಗ್ನಿಸ್ತಂಭನ ವಿದ್ಯೆಯನೀಗಳಿ೦ತು ಕಲ್ತನೊ 
ಸಖಿಯ: ಜಗನ್ನಾವಿ, ನಂ. ೪೮) 

ಹೃದಯಾಧೀಶ ಮನಸಿನ ಒಡೆಯ, ಪ್ರಿಯಕರ 
(ಹೃದಯಾಧೀಶಂ ಕರುಳ್ಗವ್ವಳಿಸೆ ನುಡಿಸೆ ಮೇಲ್ವಾಯೆ ಲಲ್ಲೈಸೆ 
ಮೆಲ್ಲಿಂ ಮೊದಲೊಳ್‌: ನೇಮಿನಾಷು, ೩. ೧೦೫) 

ಹೃದಯೇಶ್ಚರಿ - ಮನಃಪ್ರಿಯೆ (ಮತ್ತೊಂದೆಡೆಯೊಳ್‌ ಒರ್ವಂ 
ಗರ್ಭೇಶ್ವರಂ ತನ್ನ ಹೃದಯೇಶ್ವರಿಯಂ ಅಗಲ್ಪು ಬಂದು 
ಪೆಜರಾರುಮಂ ಮೆಚ್ಚದೆ ಆಕೆಯಂ ನೆನೆದು: ಪಂಪಭಾ, ೪. 
೧೦೪ ವ) 

ಹೃದಯೋದ್ಧವ - ಮನ್ನಥ (ಪಲ್ಲವಿಕರ ಹೃದಯೋದ್ಧವ 
ರಾಗಮಂ ಪಲ್ಲವಿಪ ಕಂಕೆಲ್ಲೀಪಲ್ಲವಂಗಳುಮಂ .. . ನೀಡಿ: 
ಶಾಂತೀಶ್ಚಪು, ೧೦. ೧೬ ವ) 

ಹೃದ್ಧತ ಮನವರಿಕೆಯಾದ 


ಸಮವಸ್ಸಿತಿಸರಣ 
ಥಿ 


(ಊರ್ಧ್ವಧೋಮಧ್ಯತಾ 
ಪರಿಣತಸಂಸ್ಥಾನವಿಚಯಮುಮಂ 


೧೧೬೧ 


ಬೇಜೌವೇಜ್‌ ಹೃದ್ಧತಂ ಮಾಡಿ ಧರ್ಮಧ್ಯಾನಮಯನಾದಂ: 
ಶಾಂತಿಷು, ೯. ೧೧೮ ವ) 

ಹೃದ್ಧದ ಎದೆಬೇನೆ (ಹೃದ್ದದಮಂ ದುರ್ಮತಕೌಶಿಕಕ್ಕೆ 
ಪಡೆಯುತ್ತಿಕ್ಸ್ವಾಕುವಂಶೇ೦ದ್ರಶೈಲದಿಂ ಅತ್ಯೂರ್ಜಿತತೇಜಂ 
ಉದ್ದರಿಸಿದಂ ತ್ರೈಲೋಕ್ಕನಾಥ೦ ಜಿನಂ: ಪುಷ್ಪಂಪು, ೧೦. 
೨) 


ಹೃದ್ಲೋಚರ — ಮನಸಿಗೆ ಕಾಣುವ (ಯತಿಪತಿ 
ಮುಖಾರವಿಂದೋದ್ಧತ ಯತವಚನಂ ಸ್ವಕೀಯ 
ಹೃದ್ಗೋಚರಮಾಗೆ ತನೂದರಿಗೆ: ಸುಕುಮಾಚ, ೯. ೧೧೨) 

ಹೃದ್ಧವ — ಮನಸಿನಲ್ಲಿ ಹುಟ್ಟಿದವನು, ಮನ್ಮಥ 
(ಹೃದ್ಧವಬಾಣಾಭಿಘಾತಕ್ಕೆ ಚಿತ್ತಮೆನಸುಂ ಪಕ್ಕಾಗೆಯುಂ 
ತತ್ಕುಮಾರಿ ಅನಂತವೀರ್ಯನ ಸುರೂಪಂ 


ಸ್ವಾಂತದೊಳ್‌ ತಾಳ್ವಿದಳ್‌: ಶಾಂತೀಶ್ವಪು, ೮. ೨೦) 

ಹೃದ್ಧೂ ಮನಸ್ಸಿನಲ್ಲಿ ಹುಟ್ಟಿದವನು, ಮನ್ಮಥ (ಕಡೆಗಣ್ಣೋ 
ಕುಸುಮಾಸ್ತಂ ಉಚ್ಚ ಹೃದ್ಧೂ ಧನುರ್ಮಧ್ಯಮೋ 
ನಡುವೋ: ೆತಾಂತೀಶ್ವಪು, ೧೧. ೬೧) 

ಹೃದ್ಯವಿದ್ಯಾ[ದೈ] 'ಅಕರ್ಷಣೆಯ ವಿದ್ಯೆ (ಗುಣರತ್ನವಾಧಿ 
ನಾನಾವಿಧಸೌಖ್ಯಭಾಜನಂ ಉಪಾರ್ಜಿತಖೇಚರರಾಜ 
ಹೃದ್ಯವಿದ್ಯಾವಿಭವಂ ಮಗಂ ಜಿನವಿರೋಧಿನರೇಂದಬಳಂ 
ಮಹಾಬಳಂ: ಆದಿಪು, ೧. ೭೩) 

ಹೃದ್ಯೋಗ ಮನಸ್ಸಿನ ಬಯಕೆ (ಆತ೦ ಬಾಲಿದೇವಮ 
ಮತ್ತೋರ್ವಂಗೆಜಗೆನೆಂಬ ಪ್ರತಿಜ್ಞೆಯಂ ಪಲಂಬರಿಂ ಕೇಳ್ಸು 
ಮನದೊಳು ಹೃದ್ಯೋಗಮಂ ತಾಳ್ಜು: ಪುಣ್ಕಾಸ್ತ, ೫. ೫೩ 
ವ) 

ಹೃದ್ರೋಗ - ದುಃಖ 
ತತ್ವಪಂಚಮೆಲ್ಲಮಂ 
ಹರಿವಂಶ, ೪. ೧೨ ವ) 

ಹೃದ್ಯವಿದ್ಯಾ[ದೈ] - - ಆಕರ್ಷಣೆಯ ವಿದ್ಯೆ (ಗುಣರತ್ನವಾಧಿ 
ನಾನಾವಿಧಸೌಖ್ಯಭಾಜನಂ ಉಪಾರ್ಜಿತಖೇಚರರಾಜ 
ಹೃದ್ಯವಿದ್ಯಾವಿಭವಂ ಮಗಂ ಜಿನವಿರೋಧಿನರೇಂದಬಳಂ 
ಮಹಾಬಳಂ: ಆದಿಪು, ೧. ೭೩) 

ಹೃಷೀಕ - ಇಂದ್ರಿಯ (ಷಡ್ರಿಪುವರ್ಗಮನೊತ್ತಿ ಮೆಟ್ಟಿ ಬಾಧಿಸುವ 
ಹೃಷೀಕಸಂಚೆಯಮಂ ಅಳ್ಳಿಸಿ ದುರ್ಮದಮೆಂಟಂ: ಶಬರಶಂ, 


(ಸ್ನಾನಾನ್ನಪಾನಾದಿಗಳಿಂ ತಣಿಪಿ 
ಬೆಸಗೊಂಡು ಹೃದ್ರೋಗಂಬಟ್ಟು; 


೨. ೯೦); [ಜೈ ನ] ಏಳು ಬಗೆಯ ನರಕಗಳಲ್ಲಿ ಒಂದು 
(ಕ್ರಮದೊಳಸಂಜ್ಹಯಂ ಸರಿಸ್ಕಪಾವಳಿಯುಂ 
ಮನುಷ್ಯದುಸ್ತಿಮಿಕುಳಮುಂ ಹಿಮಾಂಶುನಯನಾಗ್ನಿ 


ಕಷಾಯಹೃಷೀಕ ಷಣ್ಮುನಿಕ್ತಮ ನರಕ೦ಗಳೊಳ್‌ ನೆಲಸುಗುಂ: 

ಆದಿಷು, ೫. ೯೪) 

ಆನಂದ ಹೊಂದಿದ (ಅತ್ಯಂತ ಹೃಷ್ಟಸಂತುಷ್ಟ 
ಅಂತರಂಗನವರ ನವಯಾವನಕ್ಕೆ ನೆಜಮಾದ 
ರೂಪಾತಿಶಯಕ್ಕಂ .. .. ಬೆಕ್ಕಸ೦ಬಟ್ಟು: ಶಾಂತಿಷು, ೩. ೫೩ 
ವ) 

ಹೃಷ್ಟತೆ ಸಂತೋಷ (ಹೃಷ್ಣತೆಯಿಂ ಆ ಕುಮಾರಂ 
ಅರಿಷ್ಟಪುರಾ೦ತರದೊಳಿರ್ದು: ಕರ್ಣನೇಮಿ, ೫. ೬೯) 

ಹೆಕ್ಕಳ ಸಂಭ್ರಮ (ಮಿಕ್ಕನುರಾಗದೊಳ೦ ಪೊಣರ್ವಕ್ಕಿಗಳ್‌ 
ಉತ್ಸುಕದೆ ತಮ್ಮ ಕೆಲದೊಳ್‌ ನೆರೆವಾ ಹೆಕ್ಕಳಮಂ ನೋಡಿಯೆ 
ನಗೆಮಿಕ್ಕವೊಲ್‌ ಅಲರ್ದೆಸೆದುವು ಅಸದಳ೦ ಬಿಸಜಂಗಳ್‌: 
ಶಾಂತೀಶ್ವಪು, ೧೧. ೧೦೩) 


ಹೃಷ್ಟ 


ಹೆಟ್ಟೆ - ಹೆಂಟೆ (ತೊಟ್ಟನೆ ಪಲ್ಟಲಾಂಬು ತವೆ ಪತ್ತಿರದಾಕ್ಷಣವೆಟ್ಟ 
ಹೆಟ್ಟೆ ಕಾಯ್ದಿಟ್ಟಿಗೆಯಂದಮಾಯ್ರು: ಶಾಂತೀಶ್ಚಪು, ೧೨.೨೨) 

ಹೆಡಗೆಗೋಂಟೆ ಬುಟ್ಟಿಯ ಆಕಾರದಲ್ಲಿರುವ ಕೋಟೆ 
(ಕೋಂಟೆಗೆ: ಧೂಳಗೋಂಟೆ ಹೆಗೆಗೋಂಟೆ ತಟೆಗೋಂಟೆ 
ಹತ್ತುಗೋಂಟೆ: ಶಬ್ದಮದ, ೩೧೩, ಪ್ರ 

ಹೆಡವಿಸು ಹಿಮ್ಮೆಟ್ಟು (ಕುಟ್ಳಳಿತಚಂಪಕಪ್ರಚಯಮುಂ 
ಕಾಮನಿಸುವ ಕಾದ ಪುಳುಂಬಿನಂಬುಗಳ ಪೊದೆಯೆಂದು 
ಹೆಡವಿಸುತ್ತುಂ: ಶಾಂತೀಶ್ವಪು, ೧೧. ೬೫) 

ಹೆಪ್ಪಿಡು - ಹಾಲಿಗೆ ಮೊಸರು ಬೆರಸು (ಹೆಪ್ಪಿಟ್ಟೊಡೆ ಪಾಲ್‌ 
ಮೊಸರಾಗಿಪ್ಪಂತಿರೆ ನೀರ್ಗಳಾಗಲಣಿಗುಮೆ ಭವ್ಯರ್‌ ಬಪ್ಪಂತಿರೆ 
ಭವ್ಯರ್ಕಳ್‌ ಬಪ್ಪರೆ ಸದ್ದರ್ಶನಕ್ಕೆ ಬಾರದೆ ಪೋಪರ್‌: 
ಧರ್ಮಾಮೃ, ೧೧ ೧೨೮) 

ಹೆಪ್ಪಿನಳೆ - ಹೆಪ್ಪು ಹಾಕುವ ಮಜ್ಜಿಗೆ (ಕಿಣಿದೆ ಹೆಪ್ಪಿನಳೆಯೊಳ್‌ 
ಎಂತು ಹಿರಿದಪ್ಪ ಪಾಲ್ಗಿಡುವಂತೆ: ಚಾವುಂಪು, ಪು. ೩೪೩. 
ಸಾ. ೨೪) 

ಪೊರೆ 

ಹೆರೆಯಂತಿರೆ 


ಹೆರೆ 


(ಸುದತಿಯ ಅಂಗಜಾಹಿಯಿಕ್ಕಿದ 
ಉಟ್ಟ ದುಗುಲಂ: ನೇಮಿನಾಹು, ೨. ೧೬) 
ಹೆಣಸಾರ್‌ ಹಿಂದೆ ಸರಿ (ಅಗಜೆಗೆಣಗಿ ಹೆಜಸಾರ್ದು 
ಒಲವಿಂದಂ ತಾಯೆ ದೇವಿ ಶಾಂತೆ ಅನಂತಗುಣಭರಿತೆ 
ಕರುಣೆ ಶರಣೆನುತಿರ್ದಂ: ಗಿರಿಜಾಕ, ೫. ೨೭) 

ಹೆಜಿಕಿಸೂಡಿದ - ಚ೦ದ್ರಶೇಖರ, ಶಿವ (ಅಚಜೆವಿನ ಕಣಿ ಮುಕ್ತಿಯ 
ಮಣಿ ಹೆಜೌಸೂಡಿದಚ್ಚ ಸೊಗದ ಮೊಳೆ: ಗಿರಿಜಾಕ, ೩. ೩೬) 

ಆಯುಧ (ನಾನಾ ಹೇತಿಹಸ್ತೋದ್ಬಟಭಟ 
ಪೃತನಾಭೀಳಮಂ ಚಿತ್ತದೊಳ್‌ ವೀರರಸಂ ಕೈಗಣ್ಮಿ 
ಪೊಣ್ಮುತ್ತಿರೆ. ನಿಜಬಲಮಂ ನೋಡಿದಂ ಸಾರ್ವಭೌಮಂ: 
ಆದಿಪು,. ೧೧. ೨೪) 

ಹೇತಿಮುಕ್ತ - - ಆಯುಧವನ್ನ ತೊರೆದ (ಕರಿಸಂಘಾತಮುಮಂ 
ಹಯವ್ರಜಮುಮಂ ಪಿಂತಿಕ್ಕಿ ತೂರ್ಯಸ್ವನೋತ್ಕರಮ೦ ಮಾಣಿಸಿ 
ಹೇತಿಮುಕ್ತ ಭಟದೋರ್ದಂಡಾಗಶುಂಭದ್ಭ್ವಜೋತ್ಕರ 
ಸಂದೋಹಮಂ ಬಿಸುಟ್ಟು: ಆದಿಷು, ೧೨. ೬೮) 

ಹೇತಿಹಸ್ತ - ಆಯುಧ ಹಿಡಿದ ಕೈ (ನಾನಾ ಹೇತಿಹಸ್ತೋದ್ಧಟಭಟ 
ಪೃತನಾಭೀಳಮಂ ಚಿತ್ತದೊಳ್‌ ವೀರರಸಂ ಕೈಗಣ್ಮಿ 
ಪೊಣ್ಣುತ್ತಿರೆ. ನಿಜಬಲಮಂ ನೋಡಿದ೦ ಸಾರ್ವಭೌಮಂ: 
ಆದಿಷು, ೧೧. ೨೪) 

ಹೇತು - ಕಾರಣ (ಜಾತಿಸ್ಕರತೆ ವಿರಕ್ತಿಗೆ ಹೇತು ಎನುತ್ತಿರ್ಪರ್‌: 
ಕಾದಂಸಂ, ೮. ೪) 


ಹೇತಿ 


ಹೇತುತ್ವ್ತ - ಕಾರಣದಿಂದ ಕೂಡಿರುವುದು (ಅದು 
ಶರೀರಬಳಾಯುರ್ದೇಹಪ್ರಮಾಣ ಉಪಚಯ ಅಪಚಯ 
ಹೇತುತ್ವದಿಂದಂ ಉತ್ಸರ್ಪಿಣಿ ಅವಸರ್ಪಿಣಿನಾಮಮಂ 
ಪಡೆದುದು: ಆದಿಪು, ೬ ೪೮ ವ) 

ಹೇತುಪದ - ಕಾರಣಸ್ಥಾನ (ಸಮರಕ್ಕಿದೆ ಹೇತುಪದಂ 
ಸುಕೃತಮಹೀರುಹ ವಿಪಕ್ಷಫಲ ಭುಕ್ತಿಗೀಷು 
ನೋಂತರುಮೊಳರೇ: ಶಾಂತಿಪು, ೪. ೭೫) 

ಹೇತುಭೂತ - ಕಾರಣಕರ್ತ (ಷೋಡಶ ತೀರ್ಥಕರ 
ಭಾವನೋಪಚಿತ ತೀರ್ಥಕರ ಜನ್ಮೋತ್ಪತ್ತಿ 


ಹೇತುಭೂತನುಮಾಗಿ ಸುಖದಿನಿರಲ್‌; ಅಜಿತಪು, ೪೯ ವ) 
ಹೇದೆ - ಭೂತ (ಹೇದೆಯೆಂದು ಭೂತಂ: ಶಬ್ದಮದ, ಪ್ರಸಾ 
೨೩೨) 


೧೧೬೨ 


ಹೇಮ - ಚಿನ್ನ (ಗೈರಿಕ ನಿಷ್ಠ ಹಿರಣ್ಯ ಮಹಾರಜತ ಸ್ವರ್ಣ 
ಕರ್ಬುರ ಅಷ್ಟಾಪದಂ ಇನ್ನೋರಂತಜಿ ಜಾಂಬೂನದಂ: 
ಅಭಿಧಾವ, ೧. ೫. ೭) 


ಹೇಮಂತ - ಷಡೃತುಗಳಲ್ಲಿ ಒಂದು, ಚಳಿಗಾಲ (ಹೇಮಂತಂ 


ಬರಲಿರ್ದನೆಂಬ ಭಯದಿಂದೆಟ್ಟಾ ಶರನ್ನೀರದಸ್ತೋಮಂ: 
ಕುಸುಮಾಕಾ, ೬. ೪೮) 
ಹೇಮಕುತ್ವೀಳ — ಚಿನ್ನದ ಬೆಟ್ಟ ಮೇರುಪರ್ವತ 


(ಮಹಿಮೆವಡೆದಿಂತು ಸೊಗಯಿಸುವ ಹೇಮಕುತ್ವೀಳದಿಂದೆ 
ತೆಂಕಣದೆಸೆಯೊಳ್‌: ಸುಕುಮಾಚ, ೧. ೬೮) 

ಹೇಮಕೂಟ ಹಿಮಾಲಯದ ಉತ್ತರ ಪರ್ವತಪಂಕ್ತಿ 
(ಒಲವಿಂದಂ ಆ ಮಹಾಶ್ವೇತೆಯೆ ಬೇಗಮುಯ್ಯೆ ಪುದಿರ್ಪೆವೆ 
ನಚ್ಚಿನ ಹೇಮಕೂಟಮಂ: ಕಾದಂಸಂ, ೭. ೨) 

ಹೇಮನಳಿನಿ ಹೊಂದಾವರೆ (ಭ್ರಮರೀಗೀತಸಮೇತ 
ಹೇಮನಳಿನೀಶ್ರೀಸ೦ಗೆಯಂ ನೋಡಿ: ಆದಿಷು, ೧೧. ೫೬) 

ಹೇಮಪಂಕಜ - - ಹೊಂದಾವರೆ (ಪುಷ್ನಿತ ಹೇಮಪಂಕಜ 
ರಜಸ್ಸಂಸಕ್ತಭ್ಛಂಗಾ೦ಗನಾನಿಕರಂ ಸಾರಸ ಹಂಸ ಕೋಕಿಳಕುಳ 
ಧ್ವಾನೋತ್ಕರಂ ಚೆಲ್ಲನಾಯ್ತು: ಪಂಪಭಾ, ೫. ೮೦) 

ಹೇಮಪಟ್ಟಕ - - ಚಿನ್ನದ ಗದ್ದುಗೆ (ವಿಶಾಲ ಹೇಮಪಟ್ಟಕದೊಳ್‌ 
ಆತ್ಮಹೃತ್ತದ್ದೆಯಂ ಸರಸ್ಪತಿಯಂ ಪೂಜಾಪೂರ್ವಕಂ 
ಅಧಿವಾಸಿಸಿ: ಆದಿಪು, ೮. ೫೮ ವ) 

ಹೇಮರಶನ - ಚಿನ್ನದ ಉಡಿದಾರ (ಪೋಲ್ಕುಂ ಆ ಪುರಾಗನೆಯ 
ಪೊದಳ್ಬ ಹೇಮರಶನಾತ್ರಯಮಂ ಪರಿಖಾತಾತ್ರಯಾಂತರಂ: 
ಆದಿಪು, ೬. ೧೦೨) 

ಹೇಮರಶನಾಧ್ದನಿ -  - ಚಿನ್ನದ ಒಡ್ಕಾಣದ ಸದ್ದು (ಈ 
ಜಗನಮಿದೇಕೆ ಹೇಮರಶನಾದ್ದನಿಯಿಲ್ಲದೆ ಮೂಗುವಟ್ಟುದು 
ಈ ಬಗೆಯೋಲ್‌ ಅಲಕ್ಷಕದ್ರವದೊಳೊಂದದೆ ನಿಂದುವು 
ಪಾದಪಂಕಜಂ: ಪಂಪಭಾ, ೪. ೬೨) 


ಹೇಮರೇಣು - ಚಿನ್ನದ [ಬಣ್ಣದ] ದೂಳು (ತತ್‌ ಗಿರೀಂದ್ರ 
ಕಂದರ ಕನಕಾಚಳಂಗಳ೦ ಇಂತುಟನಿತಂ ತವೆ 
ಹೇಮರೇಣುಗಳ್ಗೆರಸು ಕಡಂಗಿ ಪೊತ್ತು ನಡೆದತ್ತು 


ಫಟೋತ್ಕಚರೌದ್ರಸಾಧನಂ: ಪಂಪಭಾ, ೬. ೩೨) 

ಹೇಮಲತಿಕಾಕುಂಜ - - ಹೊಂಬಣ್ಣದ ಬಳ್ಳಿಗಳ ಪೊದರು 
(ಪದ್ಮಾಕರಾಳಿಯೊಳ್‌ ತಣ್ಣುಗಳುಂಟು ಹೇಮಲತಿಕಾ 
ಕುಂಜಂಗಳೊಳ್‌ ನಮ್ಮ ನನ್ನಿಗೆ ಬನ್ನಂ ಬರಲೀಯದು: 
ಪಂಪಭಾ, ೭. ೩೦) 


ಹೇಮಸರೋಜ — ಹೇಮಪದ್ಮ (ಹೇಮಾಂಬುಜಮಂ 
ತರಲುದ್ದಾಮಭುಜಂ ವಿಜಯನಿರದೆ ಪೋದಂ: ಕರ್ಣನೇಮಿ, 
೧೦. ೮೩) 

ಹೇಮಾಂಬುಜ - ಹೇಮಪದ್ಮ (ನಿಷ್ಠುರವಜ್ರತುಂಡಹತಿಯಿಂ 
ಕೀಟಂ ಭರಂಗೆಯ್ದು ಖಂಡಿಸುಗು೦ ತುಂಬಿವೊಲೀಂಟಿ 
ರಾಗಿಸುಗುಮೇ ಹೇಮಾಂಬುಜಾಮೋದಮಂ: ಮಲ್ಲಿನಾಹು, 
೧. ೨೬) 

ಹೇಮಾಂಬುರುಹಾಸ್ಯೆ - ಹೊಂದಾವರೆಯಂತಹ ಮುಖವುಳ್ಳವಳು 
(ಅಂಗರಾಜನೊಳಿದಿರ್ಚಿದ ಭಾವನೆ ಪೊಚ್ಚಮಾಗೆ 


ಹೇಮಾಂಬುರುಹಾಸ್ಯೆ ಸೋಲ್ವುದೆನೆ ಕನ್ನಿಕೆ ಜನ್ಮೆಯನೊತ್ತೆ 
ಪೋಯ್ತು ಯಾನಂ: ಶಾಂತಿಷು, ೫. ೧೧೬) 

ಹೇಮಾಚಳೇಂದ್ರ - ಹೇಮನಗ (ಹೇಮಾಚಳೇಂದಕ್ಕೆ ಕಲ್ಪಜರಂ 
ಪೋಗಲ್ಕೆ ಸನ್ನೆಗೆಯ್ಯೆ: ಆದಿಷು, ೭. ೪೯) 


ಹೇಮಾದ್ರಿ - - ಮೇರುಪರ್ವತ 
(ಅಮರಮನೋಹಾರಿ ಹೇಮಾದ್ರಿಯಂ 
ವ್ಯೋಮಗಕಲ್ಲೋಲಾಬ್ಬಿಯಂ: ಆದಿಪು, ೮. ೨೬) 

ಹೇಮಾಸನ - ಚಿನ್ನದ ಪೀಠ (ಕಂಡೆರ್ದೆ ಪವ್ಹನೆ ಪಾಣಿದತ್ತು 
ನಿಜನಂದನನಿಲ್ಲದ ಬಲದ ಕೆಲದ ಹೇಮಾಸನಮಂ: 
ಚಂದ್ರಪ್ರಹು, ೫. ೭) 

ಹೇಯ [ಜೈನ] ತತ್ತ್ವದ ಎರಡು ಬಗೆಗಳಲ್ಲಿ ಒಂದು, 
ಸಂಸಾರಕಾರಣವಾದುದು (ನಿನ್ನ ಬೆಸಗೊಂಡ ತತ್ತ್ವಮುಂ 
ಹೇಯೋಪಾದೇಯರೂಪದಿ೦ ದ್ವಿವಿಧಮಕ್ಕುಂ ಸಂಸಾರ 
ಕಾರಣಂಗಳ್‌ ಹೇಯಂಗಳ್‌: ಆದಿಷು, ೧೦. ೬೩ ವ); 
ಕ್ಷುಲ್ಲಕ (ಹೇಯಮನಣಿದುಂ ರಾಜ್ಯಮನೀಯಲ್‌ 
ಅಪೇಕ್ಷಿಸುವಿರೆನೆ ನೀವೊಲ್ಲದುದಂ ಶ್ರೇಯಸ್ಕರಮಲ್ಲದುದಂ 
ಹೇಯಂ ಉಪಾದೇಯಂ ಎನಗದೆಂತಾದಪುದೋ: ಪಂಪರಾ, 
೬. ೧೨೭) 

ಹೇರಂಬ - ಗಣಪತಿ (ಪರಶುಧರಂ ಗಣಪತಿ ವಿಘ್ನರಾಜ೦ ..... 
ವಿನಾಯಕಂ ಹೇರಂಬಂ: ಅಭಿಧಾವ, ೧. ೧. ೧೭) 

ಹೇರಂಬಾಂಬಾ[ಬೆ] - ಗಣಪತಿಯ ತಾಯಿ, ಪಾರ್ವತಿ (ಆತಂಗೆ 
ಹೇರಂಬಾಂಬಾಸಮೆ ದೇವಸೇನೆ ಗೃಹಿಣೀಪ್ರಖ್ಯಾತೆ: 
ಕರ್ಣನೇಮಿ, ೧೪. ೨೨) 

ಹೇರಿಗ - [ಹೇರಕ] ಗೂಢಚಾರ (ಚರರಿಂ ಹೇರಿಗರಿಂ ಸ್ವಕೀಯ 
ಪರಕೀಯ ಪ್ರಾಜ್ಯಮಂ ರಾಜ್ಯಮಂ ಪರಿಕಿಪ್ಪಂತುಟೆ: 
ಅನಂತಪು, ೬ ೬೭) 

ಹೇರಿಟ್ಟಿ - ದೊಡ್ಡ ಭರ್ಜಿ (ಬಡಿಕೋಲ್‌ ಕಿಗ್ಗಟ್ಟು ಹಾಸಂ 
ಶುನಕವಿತತಿ ಹೇರಿಟ್ಟ .. . ಒಪ್ಪೆ . . ನಡೆದುದು ಉದ್ಯತ್‌ 
ಕಿರಾತಪಜಾತಂ: ಗಿರಿಜಾಕ ೧, ೭೯) 

ಹೇಲ ಆಟ, ಆಟದಂತೆ ಸುಲಭ 
ಮಹಾವಾಹಿನೀಭೂರಿಭೈರವಾಜಿಗಳಪ್ಪ 
ಆದಿಪು, ೧೪. ೪೩ ವ) 

ಹೇಲಾಗತಿ - ಲೀಲೆಯ ನಡಿಗೆ (ದ್ಯೋತಾಲಂಕೃತಕೌಸ್ತುಭನಂ 
ಹೇಲಾಗತಿ ರುಚಿರಪೀತಪಟನಂ ಕಂಡಳ್‌: ಜಗನ್ನಾವಿ, ೧೧. 
೩೦) 

ಹೇವ - ಅಸಹ್ಯ (ಶ್ರಾವಕರಾದೊಡೆ ಸಾಲ್ಗುಂ ಹೇವಂ ತನಗಿಲ್ಲ: 
ಸಮಯಪ, ೧೩. ೨೬) 

ಹೇಷಾಘೋಷ ಕುದುರೆಯ 
ಹೇಷಾಘೋಷವಿದ್ರಾವಿತರಿಪು 
ತುರಂಗಂ: ಪುಷ್ಪದಂಪು, ೫. ೧೦) 

ಹೇಷಾರವ ಹೇಷಾಘೋಷ ದಿಗಂತರಂಗಳೆಲ್ಲಂ ಅನಂತ 
ಹಯಹೇಷಾರವಂಗಳಿಂ ತೆಕ್ಕನೆ ತೀವೆ: ಕಾದಂಸಂ, ೭. ೦. 
ವ) 

ಹೇಷಿತ ಕುದುರೆಯ ಕೆನೆತ (ಮದಗಜ ಬೃಂಹಿತದ್ಧನಿ 
ತುರಂಗಮ ಹೇಷಿತ ಘೋಷ೦ ಆದಂ ಒರ್ಮೊದಲೆ 
ಪಯೋಧಿಮಂಥನ ಮಹಾರವಮಂ ಗೆಲೆ: ಪಂಪಭಾ, ೩. 
೩೮) 

ಹೇಷಿತಂಗೆಯ್‌ - - ಕೆನೆ, ಶಬ್ದ ಮಾಡು (ದಕ್ಷಿಣಚರಣದೊಳ್‌ 
ನೆಲನಂ ಪರಡಿ ಗಂಭೀರನಿನಾದದಿ೦ ಹೇಷಿತಂಗೆಯ್ವ 
ವಿಜಯಹಯಮುಮಂ: ಪಂಪಭಾ, ೯. ೯೫ ವ) 


ಚಿನ್ನದ ಬೆಟ್ಟ 


(ಹೇಲೋಲ್ಲಂಘಿತ 
ವಾಜಿಗಳಿಂದಂ: 


ಕೆನೆತ (ಬಂದಿರ್ದುವು 
ಮಹಿಭೃಚ್ಚಾತುರಂಗಂ 


೧೧೬೩ 


ಹೇಷಾ॥[ಷೆ] ಹೇಷಿತ 
ವಿಲಯಜಲನಿಧಿಧ್ವಾನಮೆಂಬನ್ನೆಗಂ 
ಕರ್ಣಾಭ್ಯರ್ಣಮಂ ಸಾರ್ತರೆ: ಪಂಪರಾ, ೧೩. ೨) 

ಹೇಸು - ಅಸಹ್ಯಪಡು (ಹೇಸು-ಜಿಗುಪ್ಲಾಯಾಂ: ಶಬ್ದಮದ, ಧಾ 
೭೨೦) 

ಹೇಳಾ - ವಿಲಾಸ (ಹೇಳಾ ವಿಳಾಸ ವಿಭ್ರಮ ಳೀಳಾ ಬಿಬ್ಬೋಕ 
ಲಲಿತಹಾವಾಖ್ಯಂಗಳ್‌:: ಅಭಿಧಾವ, ೧. ೧೩. ೨೨) 

ಹೇಳಾಂಚಿತ ಹೇಳಾಸಾಧ್ಯ (ಈ ಮಹಿಯೊಳ್‌ 
ಮಾನಕೀಟಕೋಟಿಯುಮಿದೇ೦ ಕಾಳಂಗೆ ಹೇಳಾಂಚಿತಂ: 
ಪುಷ್ಪದಂಪು, ೧೩. ೪೨) 

ಹೇಳಾವಲೋಕನ - ವಿಲಾಸದ ನೋಟ (ಹೇಳಾವಲೋಕನಾಮೃತ 
ನಿಷಿಚ್ಛಮಾನ ತರುಲತಾಪ್ರತಾನದಿಂ ವನಮಹತ್ತರ 
ಪುರಸ್ಪರನುಮಾಗಿ ಬರ್ಪಾಗಳ್‌: ಚಂದ್ರಪ್ರಪು, ೭. ೮೩ ವ) 

ಹೇಳಾಸಾಧ್ಯ - ಆಟದಷ್ಟು ಸುಲಭವಾಗಿ ಗೆಲ್ಲಬಹುದಾದವನು 
(ಜೀವನಿಲ್ಲೆಂಬ ನಿನ್ನ ಪ್ರತಿಷೇಧೋಕ್ತಿಯಿ೦ದಮೆ ಜೀವಸಿದ್ದಿ 
ಹೇಳಾಸಾಧ್ಯಂ ಎಂತೆನೆ ಉಳ್ಳುದ೦ ಅಲ್ಲದೆ ಆರ್ಗ೦ ಇಲ್ಲೆನಲ್‌ 
ಬಾರದು: ಶಾಂತಿಷು, ೮. ೧೩೮) 

ಹೇಟುಹ - ಹೇಳುವಿಕೆ (ನೆಲದಲ್ಲಿ ತಾವರೆಯಂ ಬಿತ್ತುಹವುಂ, 
ಕಿವುಂಡಗೇಕಾಂತವಂ ಹೇಟುಹವುಂ,., ನಾಯಬಾಲಮಂ 
ಕಾಸಿತಿರ್ದುಹವುಂ, ಸೌಳುವಣ್ಣಿನಲ್ಲಿ ಮಟ್‌ ಬರುಹವುಂ, 
ಕುರುಡಂಗೆ ಕನ್ನಡಿಯಂ ತೋರುಹವುಂ. ಮೂರ್ಹ್ಪನಂ 
ಬುದ್ಧಿವಂತನೋಲೈಸುಹವುಂ, ಇವಳಸೋಪಾದಿ: ಪಂಚತಂತ್ರ, 
೨೦೬ ಶ್ಲೋಕ ೮೬ ಟೀಕೆ) 

ಹೈಡಿಂಬ - - ಹಿಡಿಂಬನ ಮಗ, ಘಟೋತ್ಕಚ (ಇನ್ನುಮೊಳಂ 
ರಾವಣಂ ಎಂಬಿನಂ ನೆಗಟ್ಟುದಾ ಹೈಡಿಂಬನಾಡಂಬರಂ: 
ಪಂಪಭಾ, ೧೨. ೧೦) 

ಹೈತಿಗ - [ಪೈತ್ಯಕ] ಪಿತೃಶ್ರಾದ್ಧ (ಕಕಾರಕ್ಕೆ ಗಕಾರಂ: ಪೈತೃಕ೦- 
ಹೈತಿಗಂ: ಶಬ್ದಮದ, ೨೬೯ ಪು 

ಹೈಮ - ಚಿನ್ನ (ವಿನತ ನಾಗೇಂದ್ರ ಹಸ್ತಾರುಣಾಬ್ದಂ ಹೈಮಂ 
ಕರ್ಣಾವತಂಸಂ ತನಗೆನೆ: ಅಜಿತಪು, ೧. ೧); ತಂಪಾದ 
(ತಳೆದುದ್ಯಾನಭವಾನಿಳಂ ಸರಸಿಜಂ ಕೈಮಂ ವನಂ: 
ಶಾಂತಿಪು, ೬. ೧೦೨) 

ಹೈಮಕ್ಷ್ಮಾಚಳೇಂದ್ರ ಹಿಮಾಲಯಪರ್ವತ 
(ಹೈಮಕ್ಷ್ಯಾಚಳೇಂದಂಬರೆಗಂ ಬರೆಗ೦ ಅಖಿಳಷಟ್ಟಂಡ 
ಭೂಭಾಗಮಂ .. .. ದಿಗ್ಬಿಜಯದೊಳಗೆದಾನಂದಭೇರೀರವಂ 
ಘೂರ್ಣಿಸೆ: ಆದಿಪು, ೧೪. ೧೪೮) 

ಹೈಮನ - ಚಳಿಗಾಲ (ಪರೆದು ಅಂಗೋಪಾಂಗದೊಳ್‌ ಪತ್ತಿರೆ 
ಹಿಮಪಟಳ೦ ಹೈಮನಂ ಗಾಳಿ ಬೀಸುತ್ತಿರೆ ನಿಲ್ಲರ್‌ 
ಬೆಳ್ಳವಾಸಬ್ರತದ  ನಿಯಮದಿಂದಂ ಜಿನೇಂದವ್ರತೀಂದರ್‌: 
ಸಮಯಪ, ೭. ೫) 

ಹೈಮನಗ - ಚಿನ್ನದ ಬೆಟ್ಟ ಹಿಮಾಲಯಪರ್ವತ (ಏಗೆಯ್ದಂ ಈ 
ಲೋಕಮಂ ಹೈಮನಗಂ ಕೈಕೊಂಡುದು ಎಂಬನ್ನೆಗಂ 
ಒದವಿದ ಅವಶ್ಯಾಯದೊಳ್‌: ಸುಕುಮಾಚ, ೪. ೧೧) 

ಹೈಮವತಿ - ಪಾರ್ವತಿ (ರೂಪಿನೇಟ್‌ಯಿಂ ರತಿ ಸೊಬಗಿಂದೆ 


(ಹೇಷಾಬೃಂಹಿತಂಗಳ್‌ 
ಭೋಂಕನೆ 


ಹೈಮವತಿ ದರ್ಶನಶುದ್ಧತೆಯಿಂದ ಸಂದ ರೇವತಿ: 
ಕರ್ಣನೇಮಿ, ೧. ೨೭) 

ಹೈಮಾಚಳ -  - ಹಿಮವತ್ತರ್ವತ (ಮದಿರೋನತ್ತ ನಿಳಿಂಪ 
ಕಿಂಪುರುಷಕಾಂತಾರಬಸಂಗೀತಂ ಒಪ್ಪಿದುದಲ್ತೆ ಸುರಸಿದ್ಧ 


ದಂಪತಿರತಿಶ್ರೀರಮ್ಯಹೈಮಾಚಳಂ: ಪಂಪಭಾ, ೭. ೭೨) 


ಹೈಮಾದ್ರಿ ದ ಹೈಮಕ್ಸ್ಟಾಚಲ[ಳ] (ಪ್ರಕಟಶ್ರೀ 
ಹಿಮವಾರವಾಣವಿಶದ೦ ಗಂಗಾಂಶುಕನ್ಯಸ್ತಮಸ್ತಕಂ.. 
ಭರತಾವನೀಪತಿ.. . .ಹೈಮಾದ್ರಿಯ೦ ನೋಡಿದಂ: ಶಾಂತಿಪು, 
೧೧. ೬೦) 

ಹೈಯಂಗವೀನ - ಹಸುವಿನ ಬೆಣ್ಣೆಯಿಂದಾದ ಆಗ ತಾನೆ 
ಕಾಯಿಸಿದ ತುಪ್ಪ (ನಾಸಾಂಜಲಿಪುಟಪೀಯಮಾನ ದುಗ್ಧ 
ಹೈಯಂಗವೀನಮುಮಂ: ಆದಿಷು, ೧೧. ೨೬ ವ] 

ಹೈರಣ್ಯವತ - [ಜೈನ] ಏಳು ಜನಪದಗಳಲ್ಲಿ ಒಂದು, ಒಂದು 
ಜಘನ್ಯಭೋಗಭೂಮಿ (ಹೈಮವತ ಹೈರಣ್ಯವತಂಗಳೆಲ್ಲಂ 
ಜಘನ್ಯಭೋಗಭೂಮಿಗಳಕ್ಕುಂ: ಚಂದ್ರಪ್ರಪು, ೩. ೩೨ ವ) 

ಹೊಂಚು - ಸಮಯಕ್ಕಾಗಿ ಗೊತ್ತಾಗದಂತೆ ಕಾಯು (ಹೊಂಚು- 
ಸಂಕೇತೋದ್ಯೋಗೇ: ಶಬ್ದಮದ, ಧಾ ೨೨೪) 

ಹೊಂತ ಪ್ರತಿಜ್ಞೆ (ತಲೆ ಬೋಳಿಸಿ 
ಸಿಡಿದಲೆಗುಡುವರ್‌: ಸಮಯಪ, ೯. ೧೨೦) 

ಹೊಂದು - ಸಾಯು (ಹೊಂದು-ಮರಣೇ: ಶಬ್ದಮದ, ಧಾ 
೪೨೮) 

ಹೊಗರು - ಕಾಂತಿ (ಪರಾಗದ ಸಾರಣೆಯೊಳ್‌ ಪರಿಮಳದ 
ಹೊಗರೆತ್ತುವ ಅಳಿಕುಂತಳೆಯರಿಂ: ಗಿರಿಜಾಕ, ೭. ೧೧ ವ) 

ಹೊಗರಿಡು - ಕಾಂತಿ ಬೀರು (ಆ ಮನುಜಲಲಾಮನ ತೋಳ್‌ 
ಕಾಮನ ಬಾಳೆನಿಸಿ ಹೊಗರಿಡಲ್‌: ಆಚವರ್ಧ, ೪. ೨೫) 

ಹೊಗೆ ಹೊಗೆಯುಂಟುಮಾಡು, ಧೂಮ (ಹೊಗೆ- 
ಧೂಮೇಚ: ಶಬ್ದಮದ, ಧಾ ೧೫೯) 

ಹೊಣೆಗುಂಡು - ಒಂದು ಬಗೆಯ ಆಟ (ಹರಿವರಿ ಪಾಜುಂಬಳೆ 
ಮರಗೆರಸಿ ಕುಳಿಲ್ಲೆಂ ಡು ಬಟ್ಟು ತಿಣಿಕಲ್ಲು ಅಟ್ಟುಂಗರೆ 
ಹೊಣೆಗುಂಡು ಎಂಬಿವಂ: ಜಗನ್ನಾವಿ, ೪. ೪೪) 

ಹೊದೆ - ಮುಚ್ಚು ಹಾಗೂ ಶಸ್ತಹವಚೆ (ಹೊದೆ-ಆಚ್ಛಾದನೇ 
ಶರಕೋಶೇ ಚ: ಶಬ್ದಮದ, ಧಾ ೪೨೭) 

ಹೊಪ್ಪಳಿಸು - ಬೊಕ್ಕೆ ಬರು (ಬೆನ್ನೊಣಗಿ ಚರ್ಮಂ ಹೊಪ್ಪಳಿಸಿ 
ಸೀಲ್ಬು ಬೀಡೆ ನಾಡೆ ನೋಯಿಸಿ: ಗಿರಿಜಾಕ, ೯. ೨೭ ವ) 

ಹೊಮ್ಮಚ್ಚು -. ಕುದುರೆಯ ಒಂದು ಬಗೆಯ ನಡಿಗೆ (ದಾಟು 
ದೀಟು ಹೊಳಹು ಹೊಮ್ಮಚ್ಚುವೆಡೆಮೋಡಿ ಭವರಿ ಭಂಜನೆ 
ಅಳಿಲುಳಿತ ವರತರಹಮೆಂಬ ನವ ಗತಿಗಳೊಳು ತನ್ನ 
ಮನಮೆ ಹಯದ ಗತಿಗಳಾದಂತೆ ವಾಹಕವಿನ್ನಾಣ೦ಗಳಂ 
ತೋಣುತ: ಪುಣ್ಯಾಸ್ತ, ೭. ೫೧ ವ) 

ಹೊರಜೆ ಹಗ್ಗ (ಪಜೆದುದು ಹೊರಜೆಯ ಮಿಳಿಯಂ 
ಮುಚಿದುದು ಮದಸೊಕ್ಕಿ ಕಟ್ಟಿದಾ ಕಂಭಮಂ: ಧರ್ಮಪ, ೫. 
೧೩) 

ಹೊರಡು - ಹೊರಳು (ಹೊರಡು-ಪರಿಲುಠನೇ: ಶಬ್ದಮದ, ಧಾ 
೩೬೩) 

ಹೊರಳೆ ಸುತ್ತಾಟ (ಆವೆಡೆಯೊಳುಮಿಲ್ಲ ಸುಖಂ 
ಕೈವಲ್ಕದೋಳಲ್ಲದೆ ಅನ್ನೆಗಂ ದೇಹಿಗಳಂ ತೀವುವ ಕೆಡಹುವ 
ಯಂತ್ರ ಘಟಾವಳಿಗಳ ಹೊರಳೆಯಂತೆ ವಿಧಿ ತಿರುಗಿಸುಗುಂ: 
ಅನಂತಪು, ೯. ೩೪) 

ಹೊರೆ - ಸಮೀಪ (ದರಿಯ ಹೊರೆಯಣ ಗುಡ್ಡೆಯಂ 
ಓರಂತೆ ಭಕ್ತಿಯಿಂ ಅರ್ಚಿಸುತುಮಿರ್ಪರ್‌ ಮೂಡರ್‌: 
ಸಮಯಪ, ೯. ೮೨) 

ಹೊಲಗಿಡು - ದಿಕ್ಕುತೋಚದಂತಾಗು (ಹೊಲಗಿಡು-ದಿಗೃಮಣೇ: 
ಶಬ್ದಮದ, ಧಾ ೩೬೪) 


ಹೊಂತಂ 


೧೧೬೪ 


ಹೊಲೆಯ - ಚಂಡಾಲ (ಚಂಡಾಳಂ ತಾಂ ಹೊಲೆಯಂ: 
ಅಭಿಧಾವ, ೧. ೧೧. ೮೭) 

ಹೊಲ್ಲೆಹ - ಕೇಡು, ಕೆಟ್ಟು (ಅವನಾವನೊರ್ವಂಗೆ ಹೊಲ್ಲೆಹಮಂ 
ಬಯಸುವಾತನಾತ೦ಗನುಕೂಲಮಾಗಿಯೆ ಪೇಟ್ವುದು: 
ಪಂಚತಂತ್ರ, ೧೫೫, ಶ್ಲೋಕ ೫೦ ಟೀಕೆ) 

ಹೊಲ್ಲಹಂಗೆಯ್‌ ಕೇಡು ಮಾಡು (ಇಂತಪ್ಪ 
ಸೇವಾಧರ್ಮಮನಾಂ ಮುನ್ನಜಿವಾತನಾಗಿಯುಂ 
ಏನಾನುಮೊಂದು ಹೊಲ್ಲೆಹಂಗೆಯ್ದೆನಕ್ಕುಂ: 
ಪಂಚತಂತ್ರ, ೨೦೬ ವ) 


ತೆಅದಿ೦ 


ಹೊಳಿಕತ್ತರ - ವಾದ್ಯ ನುಡಿಸುವ ಒಂದು ವಿಶಿಷ್ಟ ಕ್ರಮ 
(ಪೊಯ್ದಳಗ ಸುಳಿಯಳಗ ಬೊಟ್ಟಾಳ೦ ಒಳಕತ್ತರ 
ಹೊಅಕತ್ತರ ವಿಷಮಕತ್ತರಮೆಂಬ ವಿಚಿತ್ರವಾದನದ 


ಬಹುಲಿಕೆಯೊಳ್‌ ವಿಹಿಲನೆನಿಸಿ: ಶಾಂತೀಶ್ವಪು, ೧೬. ೬೭ ವ) 

ಹೊಲಸು - ಪೊಜಸು, ಪಾರಿವಾಳ (ಹೊಳಸಂ .. . ನಿಜೆಸಿದಂ 
ಇರದಂದು ಮಂದಭಾಗ್ಯದ ಹೊಜಿ*ಯಂ: ಆಚವರ್ಧ, ೨. 
೬೮) 

ಹೋಗಾಡು ಬಿಸಾಡು 
ಶಬ್ದಮದ, ಧಾ ೩೬೫) 

ಹೋತಾರ - ಖುತ್ತಿಕ್ಕು, ಹೋಮ ಮಂತ್ರವನ್ನು ಹೇಳುವವನು 
(ಅರಾದೇಶಕ್ಕೆ: ಸವಿತಾರ ನೇತಾರ ಹೋತಾರ ಕರ್ತಾರ 
ಭರ್ತಾರ: ಶಬ್ದಮದ, ೯೪, ಪು 

ಹೋತ್ಛ - ಹೋತಾರ («ಅಗ್ನೀಧ್ರ ಮೈತ್ರಾವರುಣ ಅಗ್ನಿಪರಿಚಾರಕ 
ಉದ್ಗಾತ್ಮ ನೇತೃ ಹೋತೃ ಜಮದಗ್ನಿ ಆದಿಗಳಪ್ಪ ಷೋಡಶರ್‌ 
ಯತ್ತಿಜರ್ಕಳಿಂ: ಪಂಪಭಾ, ೬. ೩೩ ವ) 

ಹೋಮಕುಂಡ ಯಜ್ಞದ ಬೆಂಕಿಯಿರುವ ಗುಂಡಿ 
(ಹೋಮಕುಂಡದಲ್ಲಿ ಧಗಧಗಿಸುವ ಜ್ಞಾಲಾಮಾಲೆಗಳೊಳ್‌ A 


(ಹೋಗಾಡು-ಪ್ರಮಾದ ತ್ಯಜನೇ: 


. ದೃಷ್ಣದ್ಧುಮ್ನ ಮಗನುಮಂ .. .. ಪಡೆದಂ: ಪಂಪಭಾ, ೩. 
ಹ. ವ) 
ಹೋಮಭೂಮಿ - -. ಯಜ್ಞಭೂಮಿ (ಮನಂ ಆರಾಧಿತ 
ಹೋಮಭೂಮಿ ಪಶುಗಳ್‌ ಕಾಮಾತುರರ್‌ ಬಂದ 
ಮಾವನಿತುಂ ಸ್ಥಾಪಿತಯೂಪಕೋಟ: ಪಂಪಭಾ, ೪. ೫೯) 
ಹೋಮಾಗ್ಗಿ - ಯಜ್ಞದ ಬೆಂಕಿ (ಹೋಮಾಗ್ನಿಯೊಳ್‌ 
ಪುಟ್ಟಿದೊಂದು ದಿವ್ಯಚಾಪಮುಂ: ಪಂಪಭಾ, ೩. ೩೨ ವ) 
ಹೋಮಾನಲ - -. ಹೋಮದ ಬೆಂಕಿ (ನಿಟ್ಟಿಸೆ 


ಹೋಮಾನಲನೊಳ್‌ ಪಟ್ಟದ ನಿನಗಕ್ಕ ಪರಕೆಯಾವುದೊ: 
ಪಂಪಭಾ, ೩. ೪೮) 


ಹೋಯಜಬಾಪ್‌ - - ಹೋ ಅಜ ಬಾಪ್‌, 
ಆಶ್ಚರ್ಯಮೆಚ್ಚಿಕೆಗಳ ಉದ್ಗಾರಗಳು ಮೊಸಳೆ 
(ಛಾಯಾಲಕ್ಷ್ಯಮನೊಡ್ಡಿಯುಂ ಆಯದ ನೀರೊಳಗೆ 


ತನ್ನನಡಸಿದ ನೆಗಟ೦ ಬಾಯಖಟೆವಿನಂ ಇಸಿಸಿಯು೦ ಅರೆ 
ಹೋಯಜ ಬಾಪ್ಟೆಂದು ಹರಿಗನಂ ಗುರು ಪೊಗಲ್‌ 
ಪಂಪಭಾ, ೨. ೬೦) 

ಹೋಸವ್ರತ - ರಾತ್ರಿ ಊಟಮಾಡದಿರುವುದು (ಪನ್ನೆರಡು ತೆಳದ 
ವ್ರತಂಗಳಂ ಹೋಸವತಂಬೆರಸು ನಡೆಯಿಪುದು: ಧರ್ಮಪ, 
೧೦. ೬೨: ವು 

ಹ್ರದ - ಮಡು (ಹದಮೆಂಬುದು ಅಗಾಧತರ ಜಲಾಶಯಮಕ್ಕುಂ: 
ಅಭಿಧಾವ, ೧. ೪. ೧೧) 


ಹ್ರದಿನಿ - ನದಿ (ಆ ಮಂಜೂಷೆಯುಮಂ ಮಹಾಹದಿನಿಯೊಳ್‌ 
ಪೋಪಲ್ಲಿ: ಕರ್ಣನೇಮಿ, ೩. ೪೧) 

ಸ್ರ - ಕಿರಿದಾದ, ನೀಳವಲ್ಲದ (ಅನುಪೂರ್ವ 
ಧನುರಾಕರವಂಶನುಂ ಯಜುಪರಿಪೂರ್ಣಹುಸ್ಪಗೀವನುಂ 
ಮಹಾವ್ಯೂಢೋರಸ್ಕನುಂ: ಆದಿಪು, ೧೨. ೫೬ ವ) 

ಹ್ರಾದಿನಿ - ಮಿಂಚು, ಸಿಡಿಲು (ಹ್ರಾದಿನಿ ಮಿಂಚುಂ ಸಿಡಿಲುಂ: 

ಅಭಿಧಾವ, ೩. ೧. ೨೨) 

- ಲಜ್ಜೆ (ಹೀ ತ್ರಪಾಹ್ವಯಂ ವ್ರೀಡೆ ಲಜ್ಜೆಯೆನೆ ಮಂದಾಕ್ಷಂ: 

ಅಭಿಧಾವ, ೨. ೨. ೧೯); [ಜೈನ] ಒಬ್ಬ ದೇವತೆ (ಶ್ರೀ ಹ್ರೀ 

ಧೃತಿ ಕೀರ್ತಿ ಬುದ್ಧಿ ಲಕ್ಷ್ಮಿಗಳೆಂಬ ಅಉುವರುಮಂ ಆತ್ಮೀಯ 

ಗುಣಗಣಮಣಿವಿಭೂಷಣ೦ಗಳಿ೦ ಜಿನಜನನಿಯಂ 

ಅಲಂಕರಿಸಲುಂ ಸೌಧರ್ಮೇಂದ್ರಂ ಬೆಸಸುವುದುಂ: 

ಆದಿಪು, ೭. ೩ ವ) 

ಹ್ರೀಣ - ಲಜ್ಜೆಗೊಂಡ (ಪ್ರೀಣ೦ ಹ್ರೀತ೦ ವಿಲಜ್ಜಿತಂ ತಾನಕ್ಕುಂ: 
ಅಭಿಧಾವ, ೨. ೧. ೪೩) 


ಡ್‌ 


ಹ್ರೀ 


ಛ 

ಳತಾಂಗಿ - ಕೋಮಲೆ (ಕಳಮಕ್ಷೇತ್ರದುಪಾಂತನಂದನದೊಳ್‌ 
ಅನಂದದಿಂ ಪಕ್ಕಿಸೋವ ಳತಾ೦ಂಗೀಜನದೊಂದು 
ಮೆಲ್ಲುಪುದುಂ ಕೇಳ್ಬಂತದಿಂ ತದ್ಧನಾಂತ ಳತಾನೀಕದಿ೦ 
ಉಣ್ಮುತಿರ್ಪ ಕಳಕಂಠದ್ದಾನಸಂತನಾಂ: ಜಗನ್ನಾವಿ, ೨. ೬) 

ಳತಾನೀಕ — ಲತಾನೀಕ, ಬಳ್ಳಿಗಳ ಗುಂಪು 
(ಕಳಮಕ್ಷೇತ್ರದುಪಾ೦ತನ೦ದನದೊಳ್‌ ಅನಂದದಿಂ 
ಪಕ್ಕಿಸೋವ ಳತಾಂಗೀಜನದೊಂದು ಮೆಲ್ಲುಪುದುಂ 
ಕೇಳ್ಬಂತದಿಂ ತದ್ವನಾ೦ತ ಳತಾನೀಕದಿ೦ ಉಣ್ಮುತಿರ್ಪ 


ಕಳಕ೦ಠಧ್ವಾನಸ೦ತನಾ೦ಂ: ಜಗನ್ನಾವಿ, ೨. ೬) 
ಳೀಳಾ - ವಿಲಾಸ (ಹೇಳಾ ವಿಳಾಸ ವಿಭ್ರಮ ಳೀಳಾ ಬಿಬ್ಬೋಕ 
ಲಲಿತಹಾವಾಖ್ಯಂಗಳ್‌:: ಅಭಿಧಾವ, ೧. ೧೩. ೨೨) 


ಐ 


ಅಂಡೆ - ವಿಧವೆ (ವ್ಯಾಸಮುನೀಶಂ ಪೇಸದೆ ಅಂಡೆಗೆ ಗರ್ಭಮನೆ 
ಮಾಡೆ: ಸಮಯಪ, ೧೦. ೧೫೪) 

ಅಚ್ಚೆ - ಕೆಸರು (ತಿರಿದುಂಡು ಕಚ್ಚುಟಮನುಟ್ಟು ಅಚ್ಚೆಯೊಳ್ಳಟ್ಟು 
ಮುಟ್ಟುಗೆಟು ಉಬ್ಬೆಗ೦ ಉಬ್ಬರಿಸಿ ನಮೆದುದದನದಂ 
ಮಿದಿರೆ: ಸುಕುಮಾಚ, ೪. ೩೦) 

ಅಟ - "ಟಿ' ಎಂಬ ಅಕ್ಷರ (ಅತಿಪೀಡನದಿ೦ ರೇಫಾಶ್ರಿತಮಾದ 
ಅಕಾರಮುಂ ಸಮಂತು ಡಕಾರಾಶ್ರಿತಮಾದ ಜಇಅಟನುಂ 
ಅಂಗೀಕೃತಪದಲತ್ವಕ್ಕೆ ಸಮನೆ ಸಲ್ಲದ ಕುಳನುಂ: ಶಬ್ದಮದ, 
೨೮) 

ಅಕಾಟಣ - ಬಾವಿಯಿಂದ ನೀರೆತ್ತುವ ಗಾಲಿ (ಅತತ್ವದೊಳ್‌ 
ನಿಲಿಸದ ಭಾವಂ ಅಟಿಸದ ಪುದ್ಗಳಂ ಇಲ್ಲೆನೆ 


೧೧೬೫ 


ಕರ್ಮಬಂಧದಿಂ ಬಲವರುತಿರ್ಪ ಅಾಟಣದ 
ಗುಂಡಿಗೆಯಂತಿರೆ: ಸುಕುಮಾಚ, ೫. ೩೨) 

ಅಕಾಟಳೆ - ಉಟಣ (ಮಲಜಯವಾರಿಯಿಂ ಕುಳಿರ್ವ 
ಬಾವಿಗಳಲ್ಲಿ ಮೃಣಾಳದಂಡಮಂಡಲಿಗಳ 
ದಂಡತೋರಣಕದಿಂ . ಸಮೆದಾಡುವ ಅ ಟಳ೦ಗಳಂ: 
ಕಾದಂಬ, ೭. ೨೧) 


ಜೆಕ್ಕಟ - ವ್ಯರ್ಥವಾದ (ಪೊಸವಲ್ಲಿಗೆಗಳ ತಿಳಕಪ್ರಸರದ ಕಂಪಿಂಗೆ 
ಬಸನಿಗಂ ನೀನೆಂದಾ ದೆಸೆಯನಣ೦ ನೋಡಲ್ಲಂಕಿಸುವೆನಗೆ 
ಮದಾಳಿ ಟಿಕ್ಕಟಂ ಪಲ್ಮ್ಕೊರೆವಾ: ಮಲ್ಲಿನಾಷು, ೩. ೩೩) 

ಜೆಕ್ಕಟಂ - ವ್ಯರ್ಥವಾಗಿ (ಮರುಳಾಗಿ ಕೆಮ್ಮನೀತನ ನರಿಯಂ 
ಕಾಣ್ಣಂತೆ ಕಂಡು ಹೆಕ್ಕಟ ಮುನಿಸಿ೦ ಹರಿಯಿಸುವೆನೆಂದು 
ಪಾಪದ ಭರದಿಂ ನರಕಕ್ಕೆ ಜಗಟ್ಟನೆನ್ನಾತ್ಮೇಶಂ: ಧರ್ಮಾಮೃ, 
೧೦. ೧೪೫) 

ಜು೦ಜೆ - ಒಂದು ಚರ್ಮವಾದ್ಯ (ಪೊಯ್ವ ಎಕ್ಕವದ್ದಳೆಯ 
ದನಿಯು೦ ಉದ್ದುವ ಉಂಜೆಯು ರವಮುಂ .. . ನೆರಪೆ .. 
. ನರಕಮಥನಂ ಬರ್ಪಂ: ನೇಮಿನಾಪು, ೮. ೭೫ ವ) 

ಉಂಜೆವಾರಿಸು ಉಂ೦ಜೆಯನ್ನು ಬಾರಿಸಿದಂತೆ ಹೊಡೆ 
(ಅವಂದಿರ್‌ ಆ ಮುನಿಯ ತಲೆಯನಂಜದೆ 
ಉೌಂಚೆವಾರಿಸಿ ಪೋಪುದುಂ: ಕರ್ಣನೇಮಿ, ೧೪. ೭೦ ವ) 

ಅಕಿಂಚೆ - ಅಂಬಾರಿ (ಸಿಂಧುರದೊಳ್‌ ಅೌಂಚೆಯುಮಂ ಮಲಂಗಿ 
ಜಿನನಾಥಂಗಿಕ್ಕಿದರ್‌ ಚಾರುಚಾಮರಮಂ೦ಂ ನಿಂದು 
ಸತನ್ನುಮಾರನುಂ  ಅತರ್ಕ್ಯೋತಾಹಿ  ಮಾಹೇಂದನುಂ: 
ಅನಂತಪು, ೫. ೩೫) 

ಅಕಿಂಚೆಯ - ಆನೆಕುದುರೆಗಳ ಪಕ್ಕರಕ್ಕೆ (ಹಮ್ಮಿದ ಗುಳದ ಹೂಡಿದ 
ಆ್‌ಂಜೆಯದ .. .. ನಿಂದ ಗಜಘಟಾಪಟಲದೊಳಂ: ಗಿರಿಜಾಕ, 
೬. ೫೫ ವ) 


ಅಕಿಪ್ಪು - ಏಟುಕೊಡು (ಆೌಪ್ಪು-ಪ್ರಹರಣೇ: ಶಬ್ದಮದ, ಧಾ 
೪೭೦) 
ಅಕೊಂಕಿಡು - ಗುಟುರು ಹಾಕು (ಅದಿರದಿದಿರಾಂತು 


ಉಂಕಿಟ್ಟೊದರುತ್ತುಂ ಬರ್ಪ ಕಾಡ ಕೋಣನ ಗೋಣಂ 
ಮದಯುತನೊರ್ವಂ ತಜೆದಿಕ್ಕಿದಂ: ಶಬಶಂವಿ, ೩. ೫೬) 

ಅಕೊಪ್ಪ - ಪ್ರಾಣಿಗಳನ್ನು ಕೂಡಿಹಾಕುವ ಜಾಗ (ಪೆಬುಳಿ 
ಉೌಪ್ಪವನೊತ್ತುಗೊಂಡವಲ್ಲಲ್ಲಿ ಮೃಗ೦ಗಳುಂ 
ಮಿಡುಕುಗೆಟ್ಟಿರುತಿರ್ದುದು ಕೂಡೆ ಬೇಂಟೆಯೊಳ್‌: 
ಸೂಕ್ತಿಸುಧಾ, ೩. ೧೧೭); ಗಲಭೆ (ಕೆಲವು ಪದಂಗಳ್‌ 
ನಿತ್ಯದಿ೦ ದ್ವಿತ್ತಂಗಳಪ್ಪುವವರ್ಕೆ ಪ್ರಯೋಗಂ: ಉಪ್ಪಂ 
(ಐಗಲಭೆ1: ಶಬ್ದಮದ, ೪೬ ವೃತ್ತಿ ೪೫) 

ಅಸೊಪ್ಪಂಗೊಳ್‌ - ನೆಲೆ ಬೇಡು (ಬಸಿಣ ಕುತ್ತದಂತೆ 
ನಮೆಯಿಸುವುದು ಪಂದಿಯಂತೆ ಊಪ್ಪಂಗೊಳಿಸುವುದು 
ಕೃಷ್ಣಪಕ್ಷದಂತೆ ಶುಭಮನೊಲ್ಲದು: ಧರ್ಮಾಮೃ, ೪. ೧೦೬ 
ವ) 

ಅಕೊಪ್ಪು - ಗರ್ಜಿಸು (ಮಲೆವ ಮರಲ್ವ ಉಊಪ್ಪುವ ಮಲಂಗುವ 
ಪೊಂಗುವ ತಳ್ತು ಪಾಯ್ವ ಸೂಕರನಾಟಮದು 
ಏನಳುಂಬಮೋ: ಶಬರಶಂ, ೪. ೧೨) 

ಅಬ್ಬು - ಚೂರು, ಹಳುಕು (ಯಕ್ಷಕರ್ದಮದ ಸಾರವಣೆಯಿಂ 
ಬಿಡುಮುತ್ತಿನ ರಂಗವಲಿಯಿಂ ಸುರತರುಕುಸುಮದ 
ಪೂವಲಿಯಿ೦ ಉಬ್ಬಿನ ಸೊಡರ್ಗುಡಿಯಿಂ: ಅಜಿತಪು, ೩. 
೧೧ ವ) 


ಆಕೋಡಗ - ವಿದೂಷಕ, ನಕಲಿ (ಪಟಗಬ್ಬಿಗರ್ನುಡಿದ ಮಾತನೆ 
ಪಲ್ಲಟವಿಟ್ಟು ಕಟ್ಟುವ೦ ಕವಿಗಳ ವೇಷದಿಂದೆ ಕುಣಿದೇಡಿಪ 
ಉೋಡಗನೆಂದು ನಕ್ಕೆವೆಂ: ಅನಂತಪು, ೧. ೪೬); ಮೂರ್ಯ 
(ಕೋಡಗದೆರ್ದೆ ಮರ್ದೆಂದೆಲೆ ಲಊಡಗ ನೀನೆನಗೆ 
ಪೇಲಸ್ಲೆಯಾಗಳೆ ದೆಸೆಗೆಟ್ಟೋಡಿತ್ತೆನ್ನರ್ದೆಯುಂ ನೀಂ 
ಮಾಡ್ಕ ನಿನ್ನರ್ದೆಯನೆನ್ನ ತಂಗಿಗೆ ಮರ್ದಂ: ಪಂಚತಂತ್ರ, 
೪೦೫) 

ಅಕೋಡಗತನಂಗೆಯ್‌ - ಗೇಲಿ ಮಾಡು (ಅದಂ ಕಕಚಂ ಕಂಡು 
ಏಂ ಗಡ ಭಾವಾ! ನೀನಿದೇಂ ನಿಂದಲ್ಲಿ 
ಊೋಡಗತನಂಗೆಯ್ದಾಡುತಿರ್ಪೆ: ಪಂಚತಂತ್ರ, ೪೦೪ ವ) 

ಆಕೋಡಾಡಿಸು - ಗೇಲಿಮಾಡು (ಸಿಂಹಮಂ ನಾಯ್‌ ಕೆಣಕಿತೆಂಬ 
ಶರಭನನೆರಲೆ ಊೋಡಾಡಿಸಿತೆ೦ಬ ಮಾತಿನಂತೆ: ಧರ್ಮಾಮ, 
೧೩. ೭೬ ವ) 

ಆಕೋಡಾಡು - ಹೀಯಾಳಿಸು, ಗೇಲಿ ಮಾಡು (ನಿಮ್ಮಡಿಯಂ 
ಏಕಪ್ರಕಾರದಿ೦ ಊೋಡಾಡಿ ಬಯ್ಯುತ ಎನ್ನಂ ಬರಲೀಯದೆ 
ಕಾಡುತ್ತಿರ್ದ ಕಾರಣದಿ೦ ಇನ್ನೆಗಂ ತಡೆದೆಂ: ಪಂಚತಂತ್ರ, 
೧೪೬ ವ) 

ಅಕೋಡಿಸು - ಊೋಡಾಡು (ಆೋಡಿಸುಗುಂ ತಪ್ಪ ದಿವಸಂ 
ಎಂತಪ್ಪರುಮಂ: ಮಲ್ಲಿನಾಹು, ೭. ೬೬) 


೨೦೦೦೦4 


೧೧೬೬ 


